ಕನ್ನಡ ಸಾಹಿತ್ಯ ಪರಿಷತ್ತಿನ 


೦ 
ಲ 
ಎಂ 


ಕನ್ನಡ ನಿಘಂಟು 


“ಶಬ್ದ ಪಾರಮಾರ್ಗಮಶಕ್ಕಂ” 
ಕೇಶಿರಾಜ 


ಪ್ರೊ ಜಿ. ವೆಂಕಟಸುಬ್ಬಯ್ಯ 
FS.) 
ಪ್ರಧಾನ ಸಂಪಾದಕ 


ಕನ್ನಡ ಸಾಹಿತ್ಯ ಪರಿಷತ್ತು 


ಚಾಮರಾಜಪೇಟೆ : : ಬೆಂಗಳೂರು-೧೮ 


KANNADA NIGHANTU - VOL-IV 

Second Edition : 2010 

Published by : Kannada Sahitya Parishat 

Pampa Mahakavi Road, Chamarajapet, Bangalore - 560 018 
Pages : X+3483 to 4490 Price : Rs. 350=00 


ಎರಡನೆಯ ಮುದ್ರಣ - ೨೦೧೦ 

ಪ್ರತಿಗಳು : ೨೦೦೦ 

ಬೆಲೆ : ಮುನ್ನೂರು ಐವತ್ತು ರೂಪಾಯಿಗಳು 
€ ಹಕ್ಕುಗಳನ್ನು ಕಾಯ್ದಿರಿಸಿದೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು (೨೦೧೦) 


ಅಧ್ಯಕ್ಷರು 


ಡಾ. ನಲ್ಲೂರು ಪ್ರಸಾದ್‌. ಆರ್‌.ಕೆ. 


ಗೌರವ ಕಾರ್ಯದರ್ಶಿಗಳು 


ಪ್ರೊ ಎಚ್‌.ಕೆ. ಮಳಲಿಗೌಡ 
ಶ್ರೀ ಟಿ.ಎಸ್‌. ದಕ್ಷಿಣಾಮೂರ್ತಿ 
ಒಷ್ಟಿ 


ಗೌರವ ಕೋಶಾಧ್ಯಕ್ಷರು 


ಶ್ರೀ ಪುಂಡಲೀಕ ಹಾಲಂಬಿ 


ಮುದ್ರಣ: ರಾಜಾ ಪ್ರಿಂಟರ್ಸ್‌ 
ನಂ.೫೯, ೪ನೆ ಕ್ರಾಸ್‌, ಲಾಲ್‌ಬಾಗ್‌ ರಸ್ತೆ 
ಕೆ.ಎಸ್‌. ಗಾರ್ಡನ್‌, ಗಂಗಾಧರಪ್ಪ ಬ್ಲಾಕ್‌ 
ಬೆಂಗಳೂರು- ೫೬೦ ೦೨೭. 


ಕನ್ನಡ ನಿಘಂಟು ಸಂಪಾದಕ ಸಮಿತಿ 


(೧೯೭೯ನೆಯ ಆಗಸ್ಟ್‌ ತಿಂಗಳಿನಲ್ಲಿ ಇದ್ದಂತೆ) 


ಅಧ್ಯಕ್ಷರು 
ಪ್ರೊ. ಎಂ. ಮರಿಯಪ್ಪಭಟ್ಟ, ಎಂ.ಎ., ಎಲ್‌.ಟಿ. 


ಉಪಾಧ್ಯಕ್ಷ ರು ಮತ್ತು ಪ್ರಧಾನ ಸಂಪಾದಕರು 
ಪ್ರೊ. ಜಿ. ವೆಂಕಟಸುಬ್ಬಯ್ಯ, ಎಂ.ಎ. ಬಿ.ಟಿ. 


ಸದಸ್ಯರು 


ಡಾ. ಜಿ.ಎಸ್‌. ಶಿವರುದ್ರಪ್ಪ, ಎಂ.ಎ., ಪಿಎಚ್‌.ಡಿ 

ಶ್ರೀ ವಿ. ಬಿ. ನಾಯಕ, ಎಂ.ಎ. ಎಲ್‌.ಎಲ್‌.ಬಿ. 

ಶ್ರೀ ಬಸವರಾಜ ಕಟ್ಟೀಮನಿ 

ಡಾ. ಎಂ. ಚಿದಾನಂದಮೂರ್ತಿ, ಎಂ.ಎ., ಪಿಎಚ್‌.ಡಿ. 
ಡಾ. ಟಿ. ವಿ. ವೆಂಕಟಾಚಲಶಾಸ್ತ್ರೀ, ಎಂ.ಎ., ಪಿಎಚ್‌.ಡಿ. 


ಸ. ಸ. ಮಾಳವಾಡ, ಎಂ.ಎ. 

ಡಿ. ಜವರೇಗೌಡ, ಎಂ.ಎ. 

ಡಾ. ಆರ್‌. ಸಿ. ಹಿರೇಮಠ, ಎಂ.ಎ., ಪಿಎಚ್‌.ಡಿ. 
ಡಾ. ಸಿದ್ಧಯ್ಯಪುರಾಣಿಕ, ಬಿ.ಎ. ಎಲ್‌.ಎಲ್‌.ಬಿ. 
ಡಾ. ಜಿ.ಎಸ್‌. ಗಾಯಿ, ಎಂ.ಎ. ಪಿಎಚ್‌.ಡಿ. 
ಡಾ. ಹಾ. ಮಾ. ನಾಯಕ, ಎಂ.ಎ.. ಪಿಎಚ್‌.ಡಿ. 


ದ್‌ 
ಪ್ರೂ. 
ದ್‌ 

ಪ್ರೂ. 


ಪರಿಷತ್ತಿನ ಅಧ್ಯಕ್ಷರು 
ಶ್ರೀ ಹಂಪ. ನಾಗರಾಜಯ್ಯ, ಎಂ.ಎ. 


ಪರಿಷತ್ತಿನ ಕೋಶಾಧಿಕಾರಿಗಳು 


ಪರಿಷತ್ತಿನ ಕಾರ್ಯದರ್ಶಿಗಳು 
ಶ್ರೀ ಎಂ. ಪಿ. ದೇವರಾಜ್‌, ಬಿ.ಕಾಂ., ಬಿ.ಎಲ್‌. 


ಶ್ರೀ. ಡಿ. ಲಿಂಗಯ್ಯ, ಎಂ.ಎ. 


ಸಂಪಾದಕ ವರ್ಗ 


ಉಪಸಂಪಾದಕರು 
ಶ್ರೀ ಹೀ. ಚಿ. ಶಾಂತವೀರಯ್ಯ, ಎಂ.ಎ. ಬಿ.ಇಡಿ. 
ಶ್ರೀ ಆರ್‌. ವಿ. ಕುಲಕರ್ಣಿ, ಎಂ.ಎ. ಬಿ.ಇಡಿ. 
ಶ್ರೀ ಟಿ. ಆರ್‌. ಮಹದೇವಯ್ಯ, ಎಂ. ಎ. 


ಸಹಾಯಕ ಸಂಪಾದಕರು 
ವಿದ್ವಾನ್‌ ಎಚ್‌. ವಿ. ನಾರಾಯಣಶಾಸ್ತ್ರೀ 
ಶ್ರೀಮತಿ ಮಂಜುಳಾರಾವ್‌, ಎಂ.ಎ. 
ಶ್ರೀಮತಿ ಎಂ. ಎನ್‌. ಜಾನಕಮ್ಮ ಎಂ.ಎ. 
ಶ್ರೀಮತಿ ಬಿ. ಶಕುಂತಲ, ಎಂ.ಎ. 
ಶ್ರೀಮತಿ ಉಮಾದೇವಿ, ಎಂ.ಎ 
ಶ್ರೀಮತಿ ವಿಜಯಲಕ್ಷ್ಮಿ, ಎಂ.ಎ 
ಶ್ರೀಮತಿ ಎಂ.ಎಸ್‌. ಸುಜಯ, ಎಂ.ಎ 
ಶ್ರೀ ಬಿ. ಆರ್‌. ಬಸವರಾಜ, ಎಂ.ಎ. 


ಕಚೇರಿಯ ಸಿಬ್ಬಂದಿವರ್ಗ 


ಬೆರಳಚ್ಚುಗಾರ್ತಿಯರು : ಶ್ರೀಮತಿ ಎ. ನೇತ್ರಾವತಿಬಾಯಿ, ಶ್ರೀಮತಿ ಸಿ. ಎನ್‌. ವಿಜಯಲಕ್ಷ್ಮಿ 
ಪಟ್ಟಿಕೆ ವಿಂಗಡಣೆಕಾರರು : ಶ್ರೀ ಎನ್‌. ಎಸ್‌. ರಾಮಸ್ವಾಮಿ ಅಯ್ಕರ್‌, ಎಂ.ಎ. ಬಿ.ಟಿ. 


ಸೇವಕರು : ರಾಘವೇಂದ್ರ, ಮಾದಪ್ಪ, ಶಂಕರಪ್ಪ, ರೇವಯ್ಯ, ವಿ. ಸತ್ಯನಾರಾಯಣ 


ಅಧ್ಯಕ್ಷ ರ ನುಡಿ 


“ನಿಘಂಟು ಎಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೃಹನ್ನಿಘಂಟು' ಎಂದೇ ಖ್ಯಾತವಾಗಿರುವ ಈ 
ಮಹಾನಿಘಂಟಿನ ಎಂಟು ಸಂಪುಟಗಳನ್ನು ಅದು ಪ್ರಕಟವಾದ ೧೫ ವರ್ಷಗಳ ನಂತರ ಮತ್ತಷ್ಟು ಸುಂದರವಾಗಿ 
ಮರುಮುದ್ರಣಗೊಳಿಸಿ ಕನ್ನಡ ಕುಲಕೋಟಿಗೆ ಅರ್ಪಿಸಲು ನನಗೆ ಸಂತೋಷವೆನಿಸುತ್ತದೆ. ಕನ್ನಡ ಶಾಸ್ತ್ರೀಯ 
ಭಾಷೆಯ ಸ್ಥಾನಮಾನವನ್ನು ಪಡೆದುಕೊಂಡಿರುವುದು ಅದರ ಸಂಪನ್ಮತೆ ಮತ್ತು ಅರ್ಹತೆಗಳಿಂದಾಗಿಯೇ 
ಎಂಬುದನ್ನು ಲೋಕದೆದುರು ಬಿಚ್ಚಿತೋರಿಸುವ ಸಾಧನಗಳಲ್ಲಿ ಮುಖ್ಯವಾದದ್ದು ಈ ಬೃಹತ್‌ ನಿಘಂಟು. 
ಕನ್ನಡದ ಸಮಸ್ತ ಜ್ಞಾನವನ್ನೂ ತನ್ನೊಳಗೆ ಐಕ್ಯಗೊಳಿಸಿಕೊಂಡಿರುವ ಈ ನಿಘಂಟಿನ ವಿವಿಧ ಸಂಪುಟಗಳಲ್ಲಿ 
ಶಬ್ದವೊ೦ದರ ಅರ್ಥ, ವಿವರಣೆ, ಉದಾಹರಣೆ ಒಮ್ಮೊಮ್ಮೆ ಅರ್ಧಪುಟವನ್ನು ದಾಟಿ ಒಂದು ಪುಟವನ್ನು 
ಆವರಿಸಿಕೊಂಡಿರುವುದುಂಟು. 


ಕ್ರಿಶ.೪೫೦ರ ಹಲ್ಲಿಡಿಶಾಸನದಿಂದ ಪ್ರಾರಂಭವಾಗಿ ಈ ಸಂಪುಟ ಯೋಜನೆ ಅನುಷ್ಠಾನಗೊಂಡ 
೧೯೯೫ರವರೆಗೆ ಕನ್ನಡದಲ್ಲಿ ಪ್ರಕಟವಾದ ಎಲ್ಲ ಬಗೆಯ ಸಾಹಿತ್ಯ ಪ್ರಕಾರಗಳಿಂದಲೂ ಉಲ್ಲೇಖಗಳನ್ನು 
ನೀಡಲಾಗಿರುವುದು, ಕೆಲವೊಮ್ಮೆ ಒಂದೇ ಶಬ್ಧಕ್ಕೆ ಬೇರೆ ಬೇರೆ ಅರ್ಥಗಳು ಪ್ರಾಪ್ತವಾಗುವ ಸಂದರ್ಭಗಳನ್ನು 
ಜೊತೆಗಿರಿಸಿ ಕೊಟ್ಟಿರುವುದು, ಪ್ರತಿಯೊಂದು ಶಬ್ದವನ್ನೂ ನಾಮಪದ ಅಥವಾ ಕ್ರಿಯಾಪದವೆಂದು ಖಚಿತವಾಗಿ 
ವಿಂಗಡಿಸಿಕೊಂಡಿರುವುದು, ಅರ್ಥ ಸ್ಪಷ್ಟೀಕರಣಕ್ಕೆಂದು ಉದಾಹರಣೆಯಾಗಿ ಕೊಟ್ಟಿರುವ ವಾಕ್ಯ ಅಥವಾ 
ವಾಕ್ಕತುಂಡುಗಳೇ ಮೂಲಕಾವ್ಯವನ್ನು ಓದಬೇಕೆನ್ನುವ ಆಸಕ್ತಿಯನ್ನು ಹುಟ್ಟಿಸುವುದು - ಈ ಎಲ್ಲ ಅಂಶಗಳು 
ಇದರ ಅಪೂರ್ವತೆಯನ್ನು ಎತ್ತಿ ಹಿಡಿಯುವ ಸಾಕ್ಷಿಕಲ್ಲುಗಳಾಗಿವೆ. ನಿಘಂಟು ಎನ್ನುವುದೇ ತು೦ಬ ವೈಜ್ಞಾನಿಕವಾದ, 
ಒಂದು ಭಾಷೆಯ ಸೃಜನ ಸಾಹಿತ್ಯದಷ್ಟೇ ಪ್ರಮುಖವಾದ, ಭಾಷೆಯಲ್ಲಿರುವ ಶಬ್ದಗಳನ್ನು ಶುದ್ಧವಾಗಿ 
ಉಚ್ಚರಿಸಬೇಕೆಂದು ತಿಳಿಸಿಕೊಡುವ ರಚನೆಯಾಗಿರುವುದರಿಂದ ಜ್ಞಾನೇಂದ್ರಿಯಗಳೆಲ್ಲದರ ಎಚ್ಚರದ ದುಡಿಮೆಯನ್ನು 
ಬಯಸುತ್ತದೆ. ಕನ್ನಡದ ಅಭಿಮಾನವನ್ನು ಮೈತುಂಬಿಕೊಂಡ ಘನ ವಿದ್ವಾಂಸರ ಸತತ ಪರಿಶ್ರಮದಿಂದ ಈ 
ಯೋಜನೆ ಶಿಸ್ತುಬದ್ಧವಾಗಿ ಯಶಕಂಡಿದೆ. ಮೊದಲ ಮುದ್ರಣದ ೧೦,೦೦೦ ಪ್ರತಿಗಳು ಕೆಲವೇ ವರ್ಷಗಳಲ್ಲಿ 
ಕನ್ನಡಿಗರ ಮನೆಯ ಕಪಾಟುಗಳನ್ನು, ಗ್ರಂಥಭ೦ಡಾರಗಳನ್ನು, ಶಾಲೆಕಾಲೇಜುಗಳನ್ನು ಅಲಂಕರಿಸಿದ್ದರಿಂದ 
ಕನ್ನಡ ಸಾಹಿತ್ಯ ಪರಿಷತ್ತು ಧನ್ಯತಾಭಾವವನ್ನು ತಳೆಯುವಂತಾಯಿತು. ಆದರೆ ನಿಘಂಟುವಿನ ಉಪಯುಕ್ತತೆಯನ್ನು 
ತಡವಾಗಿ ಅರ್ಥಮಾಡಿಕೊಂಡವರು ಅಂದಿನಿಂದ ಇಂದಿನವರೆಗೆ ಸಾಹಿತ್ಯ ಪರಿಷತ್ತಿಗೆ ದೂರವಾಣಿ ಕರೆ 
ಮಾಡಿ, ಮಾರಾಟ ವಿಭಾಗದಲ್ಲಿ ವಿಚಾರಿಸಿ, ಪುಸ್ತಕ ಮಳಿಗೆಗಳಲ್ಲಿ ಹುಡುಕಾಡಿ ಸಿಗದೆ ನಿರಾಶರಾಗಿದ್ದಾರೆ. 
ಮರುಪ್ರಕಟಿಸುವಂತೆ ಒತ್ತಾಯ ಮಾಡಿದ್ದಾರೆ. 


ಎಂಟು ಸಂಪುಟಗಳಲ್ಲಿ, ಒಂಬತ್ತು ಸಾವಿರಕ್ಕಿಂತಲೂ ಅಧಿಕ ಪುಟಗಳ ವಿಸ್ತಾರದಲ್ಲಿ ಹರಡಿಕೊಂಡಿರುವ, 
ಎಲ್ಲರ ಮನೆಯನ್ನೂ ಬೆಳಗಬೇಕಾಗಿರುವ ಈ ನಿಘಂಟನ್ನು ಮುದ್ರಿಸುವುದಾಗಲೀ, ಮುದ್ರಿತ ಪ್ರತಿಗಳನ್ನು 
ಒಂದೆಡೆ ಜೋಡಿಸಿಡುವುದಾಗಲೀ, ಮಾರಾಟದ ವ್ಯವಸ್ಥೆ ಮಾಡುವುದಾಗಲೀ, ಹೆಚ್ಚಿನ ಪ್ರಮಾಣದಲ್ಲಿ ಒಂದು 


ಕಡೆಯಿ೦ದ ಮತ್ತೊಂದು ಕಡೆಗೆ ಸಾಗಿಸುವುದಾಗಲೀ ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ಈ ಅಸಾಧ್ಯವನ್ನು 
ಸಾಧ್ಯವಾಗಿಸುವ ಧೈರ್ಯೋತ್ಸಾಹಗಳು ಪರಿಷತ್ತಿನೊಡಲಲ್ಲಿ ಚಿಮ್ಮುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 
ಕಾರಣವಾಯಿತೆಂದರೆ ಅದನ್ನು ಯಾರೂ ಅತಿಶಯೋಕ್ತಿಯೆಂದು ಭಾವಿಸಬೇಕಾಗಿಲ್ಲ. ಕರ್ನಾಟಕ ರಾಜ್ಯ 
ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾತುಗಳನ್ನು ಪ್ರೀತಿಯಿ೦ದ ಆಲಿಸುತ್ತಿರುವುದು, ಕನ್ನಡ ಸಾಹಿತ್ಯ 
ಪರಿಷತ್ತನ್ನು ಕನ್ನಡದ ಸಾರ್ವಭೌಮ _:ನಿಧಿಯೆಂದೇ ಭಾವಿಸುತ್ತಿರುವುದು ಕನ್ನಡದ ಭಾಗ್ಯವೆಂದೇ ಹೇಳಬೇಕು. 
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಿ.ಎಸ್‌. ಯಡಿಯೂರಪ್ಪನವರು ಹಲವು ಒತ್ತಡಗಳ ನಡುವೆಯೂ 
ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಭಾಗವಹಿಸುತ್ತಿರುವುದು, ಸಮಾರಂಭಗಳಲ್ಲಿ 
ಕೊಟ್ಟ ಆಶ್ವಾಸನೆಗಳನ್ನು ಅತಿಶೀಘ್ರವಾಗಿ ಅನುಷ್ಠಾನಗೊಳಿಸುತ್ತಿರುವುದು, ಪರಿಷತ್ತಿನ ಎಲ್ಲಾ ಯೋಜನೆಗಳಿಗೂ 
ಹಸಿರು ನಿಶಾನೆ ತೋರುತ್ತಿರುವುದು, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮುಖ್ಯಮಂತ್ರಿ - ಕನ್ನಡ ಸಂಸ್ಕೃತಿ 
ಮಂತ್ರಿಗಳ ಕಚೇರಿಯ ಹೊರಗೆ ಕಡತಗಳೊಂದಿಗೆ ಗಂಟೆಗಟ್ಟಲೆ ಕಾಯುತ್ತಿದ್ದುದನ್ನು ತಪ್ಪಿಸಿರುವುದು, ಅಖಿಲ 
ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದ ತಾಲ್ಲೂಕು ಸಮ್ಮೇಳನಗಳವರೆಗೆ ಎಲ್ಲವೂ ಅದ್ಧೂ! ರಿಯಾಗಿ ನಡೆಯಲು 
ಬೇಕಾದಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಮಾಡುತ್ತಿರುವುದು - ಇಂಥವನ್ನೆಲ್ಲಾ ಕಂಡಾಗ ಪರಿಷತ್ತಿನ 
ಅಧ್ಯಕ್ಷನಾಗಿ ನನಗೆ ಮನಸ್ಸು ತುಂಬಿ ಬರುತ್ತದೆ. ಆರುಕೋಟಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತಾ 
ಕುಸುಮಗಳನ್ನು ಅರ್ಪಿಸಬೇಕೆನ್ನಿಸುತ್ತದೆ. “ಕನ್ನಡದ ಮುಖ್ಯಮಂತ್ರಿ” “ಕನ್ನಡಿಗರ ಮುಖ್ಯಮಂತ್ರಿ' ಎಂದು 
ಅಭಿಮಾನದಿ೦ದ ನುಡಿಯಬೇಕೆನ್ನಿಸುತ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ 
ಪರಿಷತ್ತಿನ ಬಗೆಗಿನ ಈ ಅಖಂಡ ಪ್ರೀತಿ ಹೀಗೇ ಮುಂದುವರಿಯಲೆಂದು ಆಶಿಸುತ್ತೇನೆ. 


ಕರ್ನಾಟಕ ಸರ್ಕಾರ ನಿಘಂಟು ಯೋಜನೆಯ ಮಹತ್ವವನ್ನು ಮನಗಂಡು ಒಂದು ಕೋಟಿ 
ರೂಪಾಯಿಗಳನ್ನು ಸಾಹಿತ್ಯ ಪರಿಷತ್ತಿಗೆ ಉದಾರವಾಗಿ ನೀಡಿದೆ. ಸರ್ಕಾರ ಹಣ ನೀಡಿರುವುದು ಪರಿಷತ್ತಿಗಾದರೂ 
ಇದು ಜನತೆಯ ಹಣ ಮತ್ತು ಇದರ ಅಂತಿಮ ಫಲಾನುಭವಿಗಳೂ ಜನತೆಯೇ. ಈ ಎಚ್ಚರವನ್ನಿರಿಸಿಕೊಂಡೇ 
ಸಾಹಿತ್ಯ ಪರಿಷತ್ತು ಬಹುಬೇಡಿಕೆಯ ಬೃಹನ್ನಿಘಂಟಿನ ಎಂಟು ಸಂಪುಟಗಳನ್ನು ಪುನರ್ಮುದ್ರಣಗೊಳಿಸುತ್ತಿದೆ. 
ಸರ್ಕಾರದ ಉದಾರ ಆರ್ಥಿಕ ನೆರವಿನ ಪರಿಣಾಮವಾಗಿ ನಿಘಂಟಿನ ಬೆಲೆಯನ್ನು ಸಾಮಾನ್ಯರೂ ಕೊಳ್ಳಲು 
ಮನಸ್ಸು ಮಾಡುವಂತೆ ಕಡಿಮೆಗೊಳಿಸಲಾಗಿದೆ. ಭಾಷೆ ಮತ್ತು ಸಾಹಿತ್ಯಾಭಿಮಾನದ ಸಂಕೇತವೆಂಬಂತೆ ಈ 
ಯೋಜನೆಯ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುವ ರಾಜ್ಯ ಸರ್ಕಾರವನ್ನು ಹಾಗೂ ಕನ್ನಡ ಸಂಸ್ಕೃತಿ 
ಇಲಾಖೆಯ ಕಾರ್ಯದರ್ಶಿಗಳಾದ ಶ್ರೀ ಜಯರಾಮರಾಜೇ ಅರಸ್‌ ಮತ್ತು ನಿರ್ದೇಶಕರಾದ 
ಶ್ರೀ ಮನು ಬಳಿಗಾರ್‌ ಅವರುಗಳನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೃತಜ್ಞತೆಯಿಂದ 
ಸ್ಮರಿಸುತ್ತದೆ. ನಿಘಂಟು ಯೋಜನೆ ಪ್ರಾರಂಭವಾದಾಗ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಶ್ರೀ ಜಿ. ನಾರಾಯಣರಿಂದ 
ಮೊದಲಗೊಂಡು ಮುಕ್ತಾಯವಾದಾಗ ಅಧ್ಯಕ್ಷರಾಗಿದ್ದ ಡಾ. ಸಾ.ಶಿ. ಮರುಳಯ್ಯನವರವರೆಗೆ ಇದನ್ನು ಆಸಕ್ತಿಯಿಂದ 
ಮುನ್ನಡೆಸಿಕೊಂಡು ಬಂದ ಎಲ್ಲ ಅಧ್ಯಕ್ಷರುಗಳಿಗೂ ನಿಘಂಟು ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಸಂಪಾದಕರು, 
ಸಿಬ್ಬಂದಿ ವರ್ಗದವರಿಗೂ ಅಂದವಾಗಿ ಮುದ್ರಿಸಿಕೊಟ್ಟ ರಾಜಾ ಪ್ರಿಂಟರ್ಸ್‌ನವರಿಗೂ ಮತ್ತು ಅವರ ಸಿಬ್ಬಂದಿ 
ವರ್ಗದವರಿಗೂ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಆಭಾರಿಯಾಗಿದೆ. ಮರುಮುದ್ರಣದ ಈ ನಿಘಂಟಿನ 
ಸಂಪುಟಗಳನ್ನು ಕನ್ನಡ ಜನತೆ ಪ್ರೀತಿ ವಿಶ್ವಾಸಗಳಿಂದ ಬರಮಾಡಿಕೊಳ್ಳುವರೆಂದು ನಂಬಿದ್ದೇನೆ. 


ಬೆಂಗಳೂರು ಡಾ. ನಲ್ಲೂರು ಪ್ರಸಾದ್‌ ಆರ್‌.ಕೆ. 
೫-೬-೨೦೧ರಿ ಅಧ್ಯಕ್ಷರು 


ಅರಿಕೆ 


ಕನ್ನಡ-ಕನ್ನಡ ನಿಘಂಟಿನ ಮೂರನೇ ಸಂಪುಟ ೧೯೭೭ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರಮುಹೋತ್ಸವದ ಶುಭಸಂದರ್ಭದಲ್ಲಿ ಬಿಡುಗಡೆ 
ಯಾಯಿತು. ಅದಾದ ಎರಡು ವರ್ಷಗಳ ತರುವಾಯ, ಈಗ, ನಾಲ್ಕನೇ ಸಂಪುಟ ರಾಜ್ಯೋತ್ಸವದ ವಂಂಗಳಮಂಹೂರ್ತದಲ್ಲಿ ಬಿಡುಗಡೆಯಾಗುತ್ತಿದೆ. 
ನಿಘಂಟಿನ ಪ್ರಧಾನ ಸಂಪಾದಕರಾದ ಪ್ರೊ. ಜಿ. ವೆಂಕಟಸಂಬ್ಬಯ್ಯ ಅವರ ಅವಿರತಶ್ರಮ, ದಕ್ಷತೆ ಇವುಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ 
ನೆನೆಸಿಕೊಳ್ಳಬೇಕಂ. ನಿಘಂಟಂ ಕಛೇರಿಯ ಸವಂರ್ಥ ಸಿಬ್ಬಂದಿವರ್ಗದ ಕಾರ್ಯತತ್ಪರತೆ, ಹಾಗೂ ಸರ್ಕಾರಿ ಮುದ್ರಣಾಲಯಂದವರ ಸಹಕಾರ, 
ಇವುಗಳೆಲ್ಲದರ ಪ್ರತಿಫಲವಾಗಿ ಈ ನಾಲ್ಕನೇ ಸಂಪುಟ ಅತಿಕ್ಷಿಪ್ರವಾದ ಅವಧಿಯಲ್ಲಿ ಅಚ್ಚಾಗಿ ಹೊರಬರಲು ಸಾಧ್ಯವಾಗಿದೆ. ಅದಕ್ಕಾಗಿ ಕನ್ನಡ 
ಸಾಹಿತ್ಯ ಪರಿಷತ್ತು ಈ ಎಲ್ಲ ವಂಹನೀಯರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸುತ್ತದೆ. 

ಪ್ರಧಾನ ಸಂಪಾದಕರಾದ ಪ್ರೊ. ಜಿ. ವೆಂಕಟಸುಬ್ಬಯ್ಯನವರು ೧೯೭೯ರ ರಾಜ್ಯೋತ್ಸವದ ವೇಳೆಗೆ ಈ ನಾಲ್ಕನೇ ಸಂಪುಟವನ್ನು 
ತಂದೇತೀರಬೇಕೆಂದಂ ದೃಢಸಂಕಲ್ಪ ಮಾಡಿದರು. ಈ ಸಂಪುಟದ ಮಂದ್ರಣಕಾರ್ಯವನ್ನು ಸರ್ಕಾರಿ ಮುದ್ರಣಾಲಯದ ನಿರ್ದೇಶಕರಾದ 
ಶ್ರೀ ಬಿ. ಎನ್‌. ರಾಮಮೂರ್ತಿ ಅವರಂ ವಹಿಸಿಕೊಂಡರು. ಅವರ ನಿರ್ದೇಶನವನ್ನೆಲ್ಲಾ ಕಾರ್ಯಗತಗೊಳಿಸಿ, ಉಪನಿರ್ದೇಶಕರಾದ 
ಶ್ರೀ ಎಂ. ಎಸ್‌. ಹಿರಿಯಣ್ಣಯ್ಯನವರು ಮತ್ತೂ ಅವರ ಸಿಬ್ಬಂದಿ ವರ್ಗದವರಂ ವಿಶೇಷವಾಗಿ ಆಸಕ್ತಿವಹಿಸಿ ತೃ ವರಿತಗತಿಯಲ್ಲಿ ವಣದ್ರಿಸಿಕೊಟ್ಟರು. 
ಅವರ ವೈಯಕ್ತಿಕ ಆಸಕ್ತಿ ವಂತ್ತು ಉತ್ಸಾಹಗಳ ಕಾರಣದಿಂದಾಗಿ ಈ ಸಂಪುಟ ರಾಜ್ಯೋತ್ಸವ ಸಮಯದಲ್ಲಿ ಬಿಡಂಗಡೆಗೆ ಅಣಿಗೊಳ್ಳಲು ಸಾಧ್ಯ 
ವಾಗಿದೆ. ಈ ಮೂವರಂ ಮಹನೀಯರಿಗೆ ಪರಿಷತ್ತಿನ ಪರವಾಗಿ ಹಾಗೂ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ, 


ಸರ್ಕಾರದ ನೆರವು ಇಲ್ಲದಿದ್ದರೆ ಈ ನಿಘಂಟಂ ಕನಸಿನ ಗಂಟಾಗಂತ್ತಿತ್ತು. ಸರ್ಕಾರದ ಉದಾರ ಸಹಾಯದಿಂದ ಇದಂ ಇಷ್ಟುಬೇಗ, ಇಷ್ಟು 
ಅಚ್ಚುಕಟ್ಟಾಗಿ ಕನ್ನಡಿಗರ ಕೈಸೇರಂವಂತಾಗಿದೆ. ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲಾ ಕನ್ನಡಿಗರ ಪರವಾಗಿ ರಾಜ್ಯಸರ್ಕಾರಕ್ಕೆ ತನ್ನ ಕೃತಜ್ಞತೆ 
ಗಳನ್ನೂ ಸಲ್ಲಿಸುತ್ತದೆ. 

ಕರ್ನಾಟಕದ ರಾಜ್ಯ್ಕಸರ್ಕಾರಕ್ಕೂ ಪರಿಷತ್ತಿಗೂ ಆದ ಒಪ್ಪಂದದ ಪ್ರಕಾರ ೧೯೭೭ರ ಮಾರ್ಚಿ ತಿಂಗಳ ಕಡೆಯಲ್ಲಿ ಇಡೀ ನಿಘಂಟಿನ ಕಾರ್ಯ 
ಮಂಗಿಯಬೇಕಾಗಿತ್ತು. ನಿಘಂಟು ರಚನೆಯ ಕಾರ್ಯ ಆರಂಭವಾದಾಗ ಕಾಗದದ ಅಭಾವ, ಮಂದ್ರಣ ಸೌಕರ್ಯದ ಕೊರತೆ, ಸಮರ್ಥ ಸಿಬ್ಬಂದಿ 
ಸಕಾಲದಲ್ಲಿ ಒದಗದಿದ್ದುದು-ಹೀಗೆ ಹಲವು ತೊಡಕುಗಳು ಕಂಡುಬಂದು ನಿಘಂಟನ್ನು ಸಂಪೂರ್ಣವಾಗಿ ಮಂದ್ರಿಸುವುದಂ ವಿಳಂಬವಾಯಿತು. 
ಈ ಸಂಗತಿಯಂನ್ನು ಹಿಂದಿನ ಸಂಪುಟಗಳ ಅರಿಕೆಯಲ್ಲಿ ನಿರೂಪಿಸಲಾಗಿದೆ. ಈಗ ಈ ತೊಡಕುಗಳಲ್ಲಿ ಬಹುಪಾಲು ನಿವಾರಣೆಯಾಗಿದೆ. 


ಈ ಸಂದರ್ಭದಲ್ಲಿ ಒಂದಂ ವಂಂಖ್ಯ ಸಂಗತಿಯನ್ನು ನೆನಪಿಡಬೇಕಾದಂದಂ ಅಗತ್ಯ, ನಿಘಂಟಿನ ಕಾರ್ಯ ಅವಸರದ ಕೆಲಸವಲ್ಲ. ಅದರಲ್ಲಿಯೂ 
ಈಗ ಸಿದ್ಧಪಡಿಸಂತ್ತಿರುವ ನಿಘಂಟಿನ ಸ್ವರೂಪದ ಸಂಕೀರ್ಣತೆಯನ್ನು ಗಮನಿಸಿದರೆ ವೇಗವನ್ನು ಎಷ್ಟೇ ಅಪೇಕ್ಷಿಸಿದರೂ ಆ ಬಯಕೆಯನ್ನು 
ಕಾರ್ಯಗತಗೊಳಿಸಲು ಅಷ್ಟು ಸಾಧ್ಯವಾಗಂವುದಿಲ್ಲ. 

ಎರಡನೆಯದಾಗಿ, ಕನ್ನಡ ಸಾಹಿತ್ಯ ಪರಿಷತ್ತು ಸಿದ್ಧಪಡಿಸಂತ್ತಿರಂವ ಈ ನಿಘಂಟು ಭಾರತೀಯಂ ಭಾಷೆಗಳಲ್ಲಿಯೇ ವಿಶಿಷ್ಟ ಸ್ವರೂಪ 
ದ್ಹಾಗಿದೆ. ಚರಿತ್ರಾರ್ಹ ಆಧಾರಗಳಿಂದ ಆಧಂನಿಕ ವೈಜ್ಞಾನಿಕ ಪದ್ಧ ತಿಗಳನ್ನಿ ಅಳವಡಿಸಿಕೊಂಡಂ, ಶಾಸ್ತ್ರೀಯವಾಗಿ ಸಿದ್ಧವಾಗಂತ್ತಿರಂವ ಈ 
ನಿಘಂಟನ್ನ ಕನ್ನಡೇತರ ವಿದ್ವಾಂಸರೂ ಕೂಡ ಮಂಕ್ತಕಂಠದಿಂದ ಪ್ರಶಂಸಿಸಿದ್ದಾರೆ. ಇದಂ ಕನ್ನಡದೇಶಕ್ಕೂ ಭಾಷೆಗೂ ಗೌರವವನ್ನು ಸಂಪಾದಿಸಿ 
ಕೊಡುವ ಅನನ್ಯಕ ೈತಿಯಾಗಿದೆ. ಆದ್ದರಿಂದ ಆತುರಪಡಿಸಿ ಇದರ ಅಚ್ಚುಕಟಂತನವನ್ನು ಸಡಿಲಿಸಂವುದಂ ಸಾಧಂವಾಗಂವುದಿಲ್ಲ. ಹಾಗೆಂದಂ 
ಅನಾವಶ್ಯಕವಾಗಿ ನಿಧಾನವನ್ನೂ ಆಶ್ರಯಿಸುತ್ತಿಲ್ಲ. ನಿಘಂಟು ಸಂಪಾದಕ ಸವಿಂಶಿಯಂವರಿಗೂ ಈ ಕಾರವನ್ನು ಎಷ್ಟೊ ಬೇಗ ಪೂರೈಸಲಂ ಸಾಧ್ಯವೋ 
ಅಷ್ಟು ಬೇಗ ಮುಗಿಸುವ ಅಪೇಕ್ಷೆಯಿದೆ. 

ಈ ನಿಘಂಟಿನ ಮಹತ್ವವನ್ನು ವಂನಗಂಡ ನಮ್ಮ ಸರ್ಕಾರದವರು ಪ್ರಾರಂಭದಲ್ಲಿ ಈ ಯೋಜನೆಗೆ ವಂಂಜೂರಂಮಾಡಿದ ಹಣ ಸಾಲದೆ 
ಬಂದಾಗಲೆಲ್ಲಾ ವಂತ್ತೆ ಮತ್ತೆ ಮರಂಪರಿಶೀಲನೆಮಾಡಿ ಅಗತ್ಯವಾದ ಹಣವನ್ನೂ ಉದಾರವಾಗಿ ಪೂರೈಸುತ್ತಾ ಬಂದಿದ್ದಾರೆ. ಈ ನಿಘಂಟಿನ 
ಕಾರ್ಯ ಪೂರೈಸಲು ಅಂಗೀಕೃತವಾಗಿದ್ದ ಅವಧಿಯನ್ನು ಕೂಡ ಅನಿವಾರ್ಯವಾಗಿ ವಿಸ್ತರಿಸಲು ಸರಕಾರ ತನ್ನ ಅಂಗೀಕಾರವನ್ನು ನೀಡಂತ್ತಾ ಬಂದಿದೆ. 
ಈ ನಿಘಂಟಿನ ಕಾರು ೧೯೮೨ರ ಮಾರ್ಚ ತಿಂಗಳ ವೇಳೆಗೆ ಪೂರೈಸುವ ನಿರೀಕ್ಷೆಯಿದೆ. 


ಈ ವರ್ಷದ ರಾಜ್ಯೋತ್ಸವ ಅಪೂರ್ವವಾದ ಸಂದರ್ಭವಾಗಿದೆ. ಈ ರಾಜ್ಯೋತ್ಸವದ ದಿನದಿಂದ ಕನ್ನಡಭಾಷೆಯನ್ನು ರಾಜ್ಯವಂಟ್ಟದ 
ಆಡಳಿತಭಾಷೆಯಂನ್ನಾಗಿ ಸರ್ಕಾರ ಅಂಗೀಕರಿಸಿರಂವುದನ್ನು ಕರ್ನಾಟಕ ಸರ್ಕಾರದ ಮಾನ್ಯ ವಂಂಖ್ಯವಂಂತ್ರಿಗಳಾದ ಶ್ರೀ ಡಿ. ದೇವರಾಜ ಅರಸಂ 
ಅವರಂ ಘೋಷಿಸಿದ್ದಾರೆ. ಇಷ್ಟು ವಂಹತ್ವದ ಶುಭ ಸವಂಯದಲ್ಲಿ ನಿಘಂಟಿನ ನಾಲ್ಕನೇ ಸಂಪುಟ ಬಿಡಂಗಡೆ ಆಗುತ್ತಿರುವುದಂ ಸಂತೋಷದ ವಿಷಯಂ 
'ವಾಗಿದೆ. ಈ ನಿಘಂಟನಲ್ನ ಎಂದಿನಂತೆ ಕನ್ನಡಿಗರು, ಅದರಲ್ಲಿಯೂ ವಿದ್ವಾಂಸರು ಆದರದಿಂದ ಬರಮಾಡಿಕೊಂಡಂ ಇದರ ಪೂರ್ಣ 
ಪ್ರಯೋಜನವನ್ನು ಪಡೆಯಬೇಕೆಂದು ಕೋರುತ್ತೇನೆ, 

ಬೆಂಗಳೂರು-೧೮ ಹಂಪ. ನಾಗರಾಜಯ್ಕ 

೩೧-೧೦-೧೯೭೯ ಅಧ್ಯಕ್ಷರಂ 


ಕನ್ನಡ ಸಾಹಿತ್ಯ ಪರಿಷತ್ತು . 


ಮುನ್ನುಡಿ 


೧೯೭೮ನೇ ಇಸವಿ ಸೆಪ್ಟಂಬರ್‌ ತಿಂಗಳಲ್ಲಿ ನಡೆದ ಕನ್ನಡ-ಕನ್ನಡ ನಿಘಂಟಿನ ಸಂಪಾದಕ ಸಮಿತಿಯ ಸಭೆಯಲ್ಲಿ ನಾಲ್ಕನೇ ಸಂಪುಟವನ್ನೂ 
೧೯೭೯ನೇ ಇಸವಿಯಲ್ಲಿ ನೆರವೇರಂವ ರಾಜ್ಯೋತ್ಸವ ಸವಂಯದಲ್ಲಿ ಬಿಡುಗಡೆ ಮಾಡಬೇಕೆಂದು ತೀವರ್ಕಾನವನ್ನು ಕೈಗೊಳ್ಳಲಾಯಿತು. ಕಳೆದ 
ಮೂರನೇ ಸಂಪುಟವು ಪ್ರಕಟವಾದ ಎರಡು ವರ್ಷಗಳ ತರಂವಾಯ ಸಾವಿರ ಪುಟಗಳ ನಾಲ್ಕನೇ ಸಂಪುಟವು ಪ್ರಕಟವಾಗುತ್ತಿರಂವುದಂ ನನಗೆ 
ತುಂಬ ಸಂತೋಷವನ್ನೂ ಉಂಟಂಮಾಡಿದೆ. ಇಷ್ಟು ಶೀಘ್ರವಾಗಿ ನಾಲ್ಕನೇ ಸಂಪುಟವನ್ನು ಪ್ರಕಟಪಡಿಸುವುದಂ ಬಹು ಪ್ರಯಾಸದ ಕಾರ್ಯ 
ವಾದರೂ ಈ ತೀರ್ಮಾನವನ್ನು ಕೈಗೊಂಡು ಪ್ರತಿ ತಿಂಗಳಂ ನಡೆಯಂತ್ರಿದ್ದ ಸಂಪಾದಕ: ಸವಿಂತಿಯ ಸಭೆಗಳಲ್ಲಿ ಆ ಸಂಪುಟಕ್ಕೆ ಬೇಕಾದಷ್ಟು ಸಾವಂಗ್ರಿ 
ಯಂನ್ನ ಪರಿಶೀಲಿಸಲಂ ಸಹಾಯಮಾಡಿದ ನಿಘಂಟಂ ಸಂಪಾದಕ ಸವಿಂತಿಯ ಸದಸ್ಯರೆಲ್ಲರಿಗೂ ನಾನಂ ನನ್ನ ಗೌರವವನ್ನು ಸಮರ್ಪಿಸಂತ್ರೇನೆ. 


ಈ ಸಂಪುಟದಲ್ಲಿ ಕಿವಿಂರ್‌ ಎಂಬ ಶಬ್ದದಿಂದ ನಾಭಿ ಎಂಬ ಶಬ್ದದವರೆಗೆ ನಿಘಂಟಂ ವಂಂಂದಂವರಿದಿದೆ. ಈ ಸಂಪುಟವು ಸಿದ್ಧವಾಗುತ್ತಿದ್ದಾಗ 
ಹಿಂದಿನ ಸಂಪುಟಗಳಿಗಿಂತ ಹೆಚ್ಚಾಗಿ ಆಕರಗ್ರಂಥಗಳನ್ನು ಉಪಯೋಗಿಸಿಕೊಳ್ಳಲಾಗಿದ್ದೂ ಆ ಆಕರಗ್ರಂಥಗಳ ಸಂಕ್ಷಿಪ್ತಸೂಚಿಯನ್ನು ಈಗ ಪ್ರತ್ಯೇಕ 
ವಾಗಿ, ಅನಂಬಂಧ ]]7 ರಲ್ಲಿ ಸೇರಿಸಲಾಗಿದೆ. ಪಾರಿಭಾಷಿಕ ಶಬ್ದಗಳ ಪಟ್ಟಿಯನ್ನು ಸಿದ್ಧಪಡಿಸಲಾಗಂತ್ತಿದೆ. ವಂೂರನೇ ಸಂಪುಟದಲ್ಲಿ ಸೂಚಿಸಿ 
ದ್ವಂತೆ ಅದನ್ನು ಕೊನೆಯ ಸಂಪುಟದಲ್ಲಿ ಅನಂಬಂಧವನ್ನಾಗಿ ಕೊಡಲಾಗುವುದು. 


ನಿಘಂಟು ಕಾರ್ಯಕ್ಕೆ ವಂಕ್ಲಾಯವೆಂಬುದಂ ಭಾಷೆ ಇರುವತನಕ ಸಲ್ಲದ ಮಾತಂ. ಭಾಷೆ ಬೆಳೆಯುತ್ತಲೇ ಇರಂತ್ತದೆ. ಹೊಸ ಶಬ್ದಗಳಂ 
ಸೃಷ್ಟಿಯಾಗಂತ್ರ್ತಲೇ ಇರಂತ್ತವೆ. ಆದಂದರಿಂದ ಹೊಸ ಶಬ್ದಗಳ ಪಟ್ಟಿಯನ್ನು ಸಿದ್ಧಪಡಿಸಂತ್ತಲೇ ಇರಬೇಕು. ಜೊತೆಗೆ ಅಭ್ಯಾಸವು ವಂದು 
ವರಿದಂತೆಲ್ಲ ಹಿಂದಿನ ಸಂಪುಟಗಳಲ್ಲಿ ಬಿಟ್ಟು ಹೋಗಿರಂವ ಶಬ್ದಗಳೂ ಸಿಕ್ಕುತ್ತವೆ. ಅವುಗಳನ್ನೂ ಜೊತೆಗೂಡಿಸಬೇಕು. ಈ ಎಲ್ಲ ಕಾರ್ಯ 
ಗಳನ್ನೂ ಈಗ ವಂಂಂದುವರಿಸಲಾಗಂತ್ತಿದೆ. ಸಾಹಿತ್ಯದಲ್ಲಿಯೂ ಭಾಷಾಶಾಸ್ತ್ರದಲ್ಲಿಯೂ ವಿದ್ವಾಂಸರಾದ ಮಹನೀಯರಂ ಈ ನಾಲ್ಕನೇ ಸಂಪುಟ 
ವನ್ನ ಪರಿಶೀಲನೆ ಮಾಡಿ ಪ್ರಮಾದವಶದಿಂದ ಸೇರಿರಬಹಂದಾದ ತಪ್ಪುಗಳನ್ನು ಸರಿಪಡಿಸಲು ನಮಗೆ ಸಹಾಯಮಾಡಬೇಕಾಗಿ ಕೋರುತ್ತೇನೆ. 


ಕರ್ನಾಟಕ ರಾಜ್ಯದ ಸರ್ಕಾರಿ ಮಂದ್ರಣಾಲಯಂದ ಮಾನ್ಯ ನಿರ್ದೇಶಕರೂ ನನ್ನ ಪರಮಮಿತ್ರರೂ ಆಗಿರಂವ ಶ್ರೀ ಬಿ. ಎಣ. ರಾಮಮೂರ್ತಿ 
ಅವರು ಈ ಸಂಪುಟದ ಮಂದ್ರಣ ಕಾರ್ಯದಲ್ಲಿ ತೋರಿಸಿದ ಆಸಕ್ತಿಯೂ ವಹಿಸಿದ ಶ್ರವಂವೂ ನಮಗೆ ತಂಂಬ ನೆರವು ನೀಡಿದವು. ಆ ಮಂದ್ರಣಾ 
ಲಯಂದ ಸಿಬ್ಬಂದಿವರ್ಗದವರು ತಂಂಬ ಆತ್ಮೀಯಂತೆಯಿಂದ ದುಡಿದರು. ಅವರೆಲ್ಲರಿಗೂ ಸಾವಂಹಿಕವಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಿಸಂತ್ತೇನೆ. 


ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಹಂಪ. ನಾಗರಾಜಯ್ಯನವರು ನಾಲ್ಕನೇ ಸಂಪುಟದ ಮಂದ್ರಣವನ್ನು ಪ್ರಾರಂಭಿಸಿದ 
ಕಾಲದಿಂದ ಅದಂ ಪ್ರಕಟವಾಗಂವವರೆಗೂ ಸಂಪೂರ್ಣ ಆಸಕ್ತಿಯನ್ನು ವಹಿಸಿ ನನಗೆ ಬೇಕಾದ ಎಲ್ಲಾ ಸಹಾಯಂಗಳನ್ನು ನೀಡಿ ನೆರವಾದರಂ. ಅವರ 
ಆತ್ಮೀಯತೆಗೆ ನಾನು ಮಾರು ಹೋಗಿದ್ದೇನೆ. ಅವರಿಗೆ ಕೃತಜ್ಞತೆ ಅರ್ಪಿಸುವುದು ನನಗೆ ಆನಂದದ ವಿಷಯ. 


ಈ ಸಲದ ಮುದ್ರಣ ಕಾರ್ಯದಲ್ಲಿ ಕರಡನ್ನು ತಿದ್ದುವ ಕೆಲಸ ಸಂಪಾದಕವರ್ಗದ ಮೇಲೆ ಆಧಿಕವಾಗಿ ಬಿದ್ದಿತು. ನನ್ನ ಆರೋಗ್ಯದ ಸ್ಥಿತಿಯು 
ಸೂಕ್ಷ್ಮವಾದಂದರ ಪರಿಣಾಮವಾಗಿ ನಾನು ಆ ಕಡೆ ಹೆಚ್ಚು ಕೆಲಸ ಮಾಡಲಾಗಲಿಲ್ಲ. ನಿಘಂಟಿನ ಉಪಸಂಪಾದಕರುಗಳಾದ ಶ್ರೀ ಹೀ. ಚಿ. 
ಶಾಂತವೀರಯ್ಯ, ಶ್ರೀ ಆರ್‌. ವಿ. ಕುಲಕರ್ಣಿ. ಶ್ರೀ ಟಿ. ಆರ್‌. ಮಹದೇವಯ್ಯ-ಈ ವಬಾವರೂ ಅದರ ಸಂಪೂರ್ಣ ಭಾರವನ್ನು ಹೊತ್ತು ನನ್ನ 
ಕೆಲಸವನ್ನು ಹಗಂರ ಮಾಡಿದ್ದಾರೆ. ಎಲ್ಲ ಸಹಾಯಂಕ ಸಂಪಾದಕರೂ ನಿರ್ವಂಚನೆಯಿಂದ, ಬಿಡಂವಿಲ್ಲದೆ, ಈ ಕಾರ್ಯದಲ್ಲಿ ನೆರವು ನೀಡಿದ್ದಾರೆ. 
ಇವರೆಲ್ಲರಿಗೂ ವಂತ್ತು ನಿಘಂಟಿನ ಇತರ ಸಿಬ್ಬಂದಿವರ್ಗದವರಿಗೂ ನಾನು ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ಇವರೆಲ್ಲರ ಆತ್ಮೀಯವಾದ 
ಎಶಾ ಿಸದಿಂದ ಇಂದಿನ ನನ್ನ ದೇಹಸ್ಥಿತಿಯಲ್ಲಿ ನಾನಂ ಈ ಕೆಲಸವನ್ನೂ ಮಂಂದಂವರಿಸಂಶ್ತಿರಂವುದಂ ಸಾಧ್ಯವಾಗಿದೆ. 


ಕನ್ನಡ ನಿಘಂಟಿನ ಈ ಮಹಾಕಾರ್ಯದಲ್ಲಿ ನಮ್ಮ ಸರ್ಕಾರದವರಂ ತೋರಿಸಂತ್ತಿರಂವ ವಿಶಾಲದೃಷ್ಟಿಯನ್ನೂ ನೀಡುತ್ತಿರುವ ಅಪಾರ 
ಧನಸಹಾಯವನ್ನೂ ಕಂರಿತಂ ವಿದ್ವಾಂಸರೆಲ್ಲ ಮೆಚ್ಚಿಗೆಯನ್ನು ತೋರಿಸಿದ್ದಾರೆ. ಶತಮಾನಕ್ಕೊಮ್ಮೆ ಕೈಗೊಳ್ಳಬಹಂದಾದ ಇಂಥ ಮಹಾಕಾರ್ಯಗಳ 
ಬಗ್ಗೆ ಸರ್ಕಾರದ ಈ ನಿಲುಮೆಯನ್ನು ಕನ್ನಡಿಗರೆಲ್ಲ ಪ್ರೀತಿ ವಿಶ್ವಾಸಗಳಿಂದ ಸ್ವಾಗತಿಸಿರಂವುದಲ್ಲದೆ ಮನಸಾರ ಕೊಂಡಾಡಿದ್ದಾರೆ. 


ಈ ಎಲ್ಲ ಅನಂಕೂಲಗಳೂ ಒದಗಿರುವುದರಿಂದ ಐದನೇ ಸಂಪುಟವನ್ನು ಅದಷ್ಟುಬೇಗ. ೧೯೮೨ರ ವೇಳೆಗೆ ಸಂಪೂರ್ಣವಗಿ ಸಿದ್ಧಪಡಿಸಲು 
ಸಾಧ್ಯವಾಗಂತ್ತದೆಂದಂ ನಂಬಿದ್ದೇನೆ. 


ನಿಘಂಟಂ ಸಿದ್ಧವಾದ ಮೋಲೆ ಅದರ ಪ್ರಯೋಜನವನ್ನು ಎಷ್ಟು ಹೆಚ್ಚು ಜನ ಪಡೆದರೆ ನಿಘಂಟು ಸಿದ್ಧಪಡಿಸಿದವರಿಗೆ ಅಷ್ಟೂ ಸಂತೋಷ 
ಸಮಾಧಾನಗಳು ಉಂಟಾಗುತ್ತವೆ. ನಿಘಂಟಿನ ಇಂಥ ಪ್ರಯೋಜನ ಅಧಿಕಗೊಳ್ಳಲೆಂದಂು ಆಶಿಸುತ್ತೇನೆ. 


ಬೆಂಗಳೂರು | ಜಿ. ವೆಂಕಟಿಸುಬ್ಬಯ್ಯ 
ದಿನಾಂಕ: ೩೧-೧೦-೧೯೭೯ ಪ್ರಧಾನ ಸೇಪಾದಕ. 


ಪ 
೨೮ 


ಹೆಸರು 


ಕರ್ನಾಟಕ ಜನಪದ ಕಲೆಗಳು 

ಕರ್ನಾಟಕ ಜನಪದ ಕಾವ್ಯಗಳು 

ಕರ್ನಾಟಕ ಸಂಸ್ಕೃತಿಯ 
ಸಂಶೋಧನೆ 

ಕಾವೇರಿ ಮಹಾತ್ಮೆ 


ಕಾಶೀಮಹಿ ಮಾರ್ಥದರ್ಪಣ 
ಕೊಳಲು 


ಗುರುದತ್ತ ಚರಿತ್ರೆ 


ಗೋವೈದ್ಯ 
ಜ್ಞಾಪಕ ಚಿತ್ರಶಾಲೆ 

ಸಂಪುಟ 1, 11 ಮತ್ತು 111 
ಚತುರ್ದಂಡಿ ಪ್ರಕಾಶಿಕಾ 


* ಶ್ರೀ ಚಾಮುಂಡಾ ಲಘುನಿಘಂಟು 


ಜಲಶಿಲ್ಪಿ 


ಜ್ಯೋತಿಷ್ಯ ಸಂಗ್ರಹ 
ದೀಪದ ಕಲಿಯರ ಕಾವ್ಮ 
ದೀಪಧಾರಿ 


ದೇವಾಂಗ ದಾಸಿಮಯ್ಯನ ಪುರಾಣ 
ನಂಜುಂಡಶತಕ 
ನಕ್ಷತ್ರಚೂಡಾಮಣಿ 

ನನ್ನಯ್ಯಗಳ ಚರಿತ್ರೆ 
ನಾಗಕುಮಾರ ಪಟ್ಟದಿ 


ನೋಂಪಿಯ ಕಥೆಗಳು 


ಪಂಚೆವಿಂಶತಿಲೀಲೆ 
ಪಕ್ಷಿಗಳು 


ಪಕ್ಷಿಕಾಶಿ 
ಪರಮಾತ್ಮಪ್ರಕಾಶ 


ಶ್ರೀ ಪುರಂದರದಾಸರ ಸಾಹಿತ್ಯ 

1. 11, 711, IV ಮತ್ತು ್ಭ 
ಪ್ರಬುದ್ಧ ಕರ್ಣಾಟಕ 
ಬೊಮ್ಮನಹಳ್ಳಿಯ ಕಿಂದರಿಜೋಗಿ 


ಸಂಕಿಪ 
ದಧಿ 


ಕ ಸೂಚಿ 
ಅನಂಬಂಧ 111 


ಕತ್ತ ್ಟ್ಟೆ 
ಸಂ. ಗೊ.ರು. ಚನ್ನಬಸಪ್ಪ 
ಡಿ. ಲಿಂಗಯ್ಯ 
ಕಪಟರಾಳೆ ಕ ಷ್ನರಾಯ 


ಕವಿರಂಗ 


ಕಳಲೆನಂಜರಾಜ 
ಕುವೆಂಪು 


ದೇವರಸ ಪಂಡಿತ 


ಡಿ.ಎ.ಜಿ. 


ಮೂಲ: ವೆಂಕಟಮುಖ 
ಅನು: ಪ್ರೊ. ರಾ. ಸತ್ಯನಾರಾಯಣ 


9 
ಚನ್ನಮಲ್ಲೇಶ 
ಚೆನ್ನವೀರ ಕಣವಿ 


ಕಬ್ಬಿನಿ 


? 
ಕವಿ ಮಾದಣ್ಣ 


ಬೊಮ್ಮಣಕವಿ 


ಲಿಂಗರಾಜ 

ಶ್ರೀ. ಜಿ.ವಿ.ಬಿ. ನಾಯ್ದು ಮತ್ತು 
ಶ್ರೀಮತಿ ಚಂದ್ರಾ ಬಿ. ನಾಯ್ದು 

ಕುವೆಂಪು 

ಯೋಗೇಂದ್ರದೇವ ಟೀಕೆ-- 
ಬಾಲಚಂದ್ರದೇವ 

ಸಂ. ಬೆಟಗೇರಿ ಕೃಷ್ಣಶರ್ಮ ಮತ್ತು 
ಹುಚ್ಚರಾವ ಬಿ. ಬೆಂಗೇರಿ 

ತ್ರೈಮಾಸಿಕ ಪತ್ರಿಕೆ 

ಕುವೆಂಪು 


೧೯೬೫ 


೧೯೬೧ 
ಎರಡನೆಯ 
(ಮುದ್ರಣ) 


ಇತರ ವಿವರಗಳು 


ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರ 
ದಿನಕರ ಪ್ರಕಾಶನ, ಬೆಂಗಳೂರು 
ನಿರ್ದೇಶಕರು, ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ 
ಹಸ್ತಪ್ರತಿ ಕೆ. ೫೭೫, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ 
ಹಸ್ತಪ್ರತಿ ಕಿ. ೧೮೬,"೧೮೭ ., 
ಉದಯರವಿ ಪ್ರಕಾಶನ, 
ವಾಣಿವಿಲಾಸಪುರಂ, ಮೈಸೂರು-೨ 
ಹಸ್ತಪ್ರತಿಕೆ.ಬಿ. ೨೫೪, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ 
». ಕೆ. ೨೧೨/೩ ೨ 
ಕಾವ್ಯಾಲಯ, ಮೈಸೂರು 


ಪ್ರಸಾರಾಂಗ, 
ಬೆಂಗಳೂರು ವಿಶ್ವವಿದ್ಯಾಲಯ 
ಕನ್ನಡ' ಸಾಹಿತ್ಯ ಪರಿಷತ್ತು, 
ಬೆಂಗಳೂರು-೧೮ 
ಹಸ್ತಪ್ರತಿ ಕೆ. ೨೮೩/೩,ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರುವಿಶ್ಚವಿದ್ಕಾನಿಲಯ 
» ೪೧೧೧ ., 
? 
ಸುರುಚಿ ಪ್ರಕಾಶನ, ಸರಸ್ವತೀಪುರಂ, 
ಮೈಸೂರು-೫ 
ಹಸ್ತಪ್ರತಿ ಕೆ.ಎ. ೩೦೯, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವಏದ್ಕಾನಿಲಯ 
ಕೆ.ಬಿ. ೧೩, ಜಾ 
ಕೆ.ಬಿ. ೨೪೭, 1 
ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ ್ವೈದ್ಮಾನಿಲಯ 
ಪ್ರಸಾರಾಂಗ, 
ಬೆಂಗಳೂರು ಎಶ್ವವಿದ್ಕಾನಿಲಯ 
ಹಸ್ತಪ್ರತಿ ಕೆ. ೨೩/೨, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ 
ಕೆ.ಬಿ. ೨೦೩, 18 
ನಿರ್ದೇಶಕರು, ಪ್ರಸಾರಾಂಗ, 
ಮೈಸೂರು ವಿಶ್ವವಿದ್ಧಾನಿಲಯ 
ಕಾವ್ಯಾಲಯ, ಮೈಸೂರು 
ಹಸ್ತಪ್ರತಿ,ಕೆ.ಎ. ೩೩೨, ಕನ್ನಡ ಅಧ್ಯಯನ 
ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ 
ಪುರಂದರದಾಸರ ಆರನೇ 
ಶತಮಾನೋತ್ಸವ ಸಮಿತಿ, ಧಾರವಾಡ ' 
ಮೈಸೂರುವಿಶ್ವವಿದ್ಕಾನಿಲಯ,ಮೈಸೂರು 
ಉದಯರವಿ, ವಾಣೀವಿಲಾಸಪುರಂ, 
ಮೈಸೂರು 


ಬೋರೇದೇವರು 
ಭೂವಿವರಣೆ ಭಾಗ 1, 11 


ಭೈರವೇಶ್ವರ ಪುರಾಣ 


ಮದಕರಿನಾಯಕನ ಚರಿತ್ರೆ 
ಮಹಾಬ್ರಾಹ್ಮಣ 


ಮೂಕಜ್ಜಿಯ ಕನಸುಗಳು 


ವರ್ಧೆವನ ಪುರಾಣಂ 
ಶರೀಫರ ಜನಪ್ರಿಯ ಪದಗಳು 
ಶಾಸನಗಳಲ್ಲಿ ಗಿಡಮರಗಳು 
ಶಿವಶರಣ ಸಂಪುಟ 

ಷಡಕ್ಷರ ಕಂದ 

ಸಸ್ಮಗಳ ನಿಘಂಟು 


ಹಸುರು ಹೊನ್ನು 


ಕನ್ನಡ ನಿಘಂಟು 


ಕೆ. ಶ್ರೀನರಸಿಂಹಯ್ಯ 


ಸಿದ ಲಿಂಗ ಶಿವಯೋಗಿ 


ದೇವುಡು 


ಡಾ. ಶಿವರಾಮ ಕಾರಂತ 


ಎರಡನೇ ನಾಗವರ್ಮ 

ಸಂ. ಬಿ. ಎಸ್‌. ಸಣ್ಣಯ್ಯ 

ಸಂ. ಡಾ. ಡಿ. ಎಸ್‌. ಕರ್ಕಿ ಮತ್ತು 
ಶ್ರೀ ತಲ್ಲೂರ ರಾಯನಗೌಡರು 

ಡಾ. ಬಿ. ಜಿ. ಎಲ್‌. ಸ್ವಾಮಿ 


ಸಂ. ಎಚಿ". ದೇವೀರಪ್ಪ 
ಕೊಂಡುಗೂಳಿ ಕೇಶಿರಾಜ 
ಹೆಚ್‌. ಕೆ. ಮಲ್ಲಿಕಾರ್ಜುನಪ್ಪ 


ಡಾ. ಬಿ. ಜಿ. ಎಲ. ಸ್ವಾಮಿ 


ಸಂಕೇತಗಳು 
ಅನುಬಂಧ 111 
“= 

[ಚಿತ್ರಶಾ] ಚಿತ್ರಶಾಸ್ತ್ರ 
[ತರ್ಕಶಾ] ತರ್ಕಶಾಸ್ತ್ರ 
[ಭಾಷಾಶಾ] ... ಭಾಷಾಶಾಸ್ತ್ರ 
[ಭೌತವಿ] ಭೌತವಿಜ್ಞಾನ 
[ ಯೋಗ] ಯೋಗಶಾಸ್ತ್ರ 
[ವಾಸ್ತು] ಭಾ ವಾಸ್ತುಶಿಲ್ಪ 


ಇತರ ವಿವರಗಳು 


ದಿನಕರ ಪ್ರಕಾಶನ, ಬೆಂಗಳೂರು 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮೈಸೂರು 
ಸರ್ಕಾರ 


ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ 
» ಕೆ.ಬಿ. ೪೮೨ ಡೆ 
ಆನಂದ ಬ್ರದರ್ಸ್‌, ಬೆಂಗಳೂರಂ-೨ 


ರಾಜಲಕ್ಷ್ಮಿ ಪ್ರಕಾಶನ, ಬಳೇಪೇಟೆ ಚೌಕ, 
ಬೆಂಗಳೂರು 


ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ 

ಶ್ರೀ ಶರೀಫ ಸಾಹಿತ್ಯ ಸಮಿತಿ, ಶಿಶುವಿನಾಳ 
ಧಾರವಾಡ 

ಪ್ರಸಾರಾಂಗ, 
ಬೆಂಗಳೂರು ವಿಶ್ವವಿದ್ಕಾನಿಲಯ 

ಹಸ್ತಪ್ರತಿ ಕೆ.ಬಿ. ೮೭/೩, 

ಕನ್ನಡ ಅಧ್ಯಯನ ಸಂಸ್ಥೆ. ಮೈಸೂರು 
ವಿಶ್ವವಿದ್ಯಾನಿಲಯ 

ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಮಾನಿಲಯ 

ಕಾವ್ಯಾಲಯ, ಮೈಸೂರು 


ತಿಮಿರ, 


ತಿಮಿರ್‌, 


ತಿಗುರು,: ೨. ಉಳ್ಳಿಯ ಸಿಪ್ಪೆ ಬೇವಿನೆಲೆ ತಗರ ಕೋಡು ಮೈಯ ತಿಗುರಿದ 
ತಿಗುರು ಬಿಳಿಯ ಸಾಸವೆ.. . ಇವಂ ಸಮಂಗೊಂಡು ಧೂಪವಿಕ್ಕುವುದು 
(ಬಾಲಜಿ. ೧೩೦-೩) : ಪಂಕರುಹದಳನೇತ್ರೆಯರು ಕಾಂತೆಯ ಹೊರೆಗೆ ನಡೆ 
ತಂದೆಸೆವ ಕುಂಕುಮರಜದೊಳವಯವವ ಉರುತರದೆ ತಾಂ ತಿಗುರುತತಿ 
ವಿಸ್ತರದಿ ಮಜ್ಮನವೆಸಗಿ (ಜೀವಂ. 6-೨) ; ಎನೆಗೆ ಬಂದೆಡಟ್‌ೀ ವಿರಾಟನ 
ವನಿತೆಯರುಗಳ ಮುಡಿಯ ಕಟ್ಟುವ ತನುವ ತಿಗುರುವ ಕಾಲನೊತ್ತುವ 
ಕೆಲಸದುತ್ಸಾಹ (ಕುವ್ಕಾವಿ- ೩-೬೦); ನವದುಕೂಲವನಲ್ಲದುಡದ. ಮೃಗ 
ಮದಕುಂಕುಮವನಲ್ಲದಂಗದೊಳು ತಿಗುರದ ಸುವಾ ಸನೆಯೊಳು... 
ಒಪ್ಪುವ ಲತಾಂಗಿಯರು ನಡೆತಂದರು (ಸಸಿಂದಪು. ೭-೩೬); ಶ್ರೀಗಂಧ 
ಚೀನಿಕರ್ಪೂರ ಇವೆಲ್ಲವಂ ಹಸಿ ಹಾಲಲ್ಲಿ ಅರೆದು ಮೈಯ್ಯಂ ತಿಗುರೆ ತದ್ವರ್ತಿ 
ಕರಕುಮಾಣ್ಣುಂ (ವಿವೈವಿ. ೯೨); ಘಸೃಣಪಂಕವನಾ ಕುವರಿಗೆ ಶಿಗುರಿ 
ದರಾಳಿಯರು (ಶ್ರೀಪಾಲ. ೦೦-೩೪); ಪರಿಮಳವನು ತಿಗುರುವ ಹೆಂಗ 
ಳೊಡನೈತಂದರರ್ತಿಯಲಿ (ಕಂನವಿ. ೯-೭೯). ತಿಮಿರು: ೨. “ಉದ್ವರ್ತನಂ, 
ಉನ್ಮರ್ದನಂ, ಸೋತ್ಪಾದನಂ, ಛುರಿತಂ- ಈ ೪ ತಿಮಿರುವುದು” 
(ಹಲಾಯಂ, ೧೦೨೦-೪೬) ; ಲಲಿತಾಂಗಕೆ ನವಚಂದನಪಂಕವನೊಲವಿಂ 
ತಿಮಿರಿ (ಜಯಕಾ. 8-೪); ಸಂಮನಸುಗಂಧಕದಂಬದ ಕಂಪನು ತಿವಿರಿ 
ತೆಗೆಯಲಾಗಿ (ಭರತ. ೦-೩೬). ತಿವುರ್ಕು: ೨. ದಿನ ಚತುರ್ಥಿಯ ಕಳೆದು 
ಮೃದು ಚಂದನವ ತನುವಿಗೆ ಶಿವುರಿ (ಮದೇಪು. ೦೬-೪). 

[ ದೇ.8 ತಮಿ, ತಿಮಿರ, ತುವರ್‌ ; ಮಲ. ತಿಮಿ೦*, ತುವರ] 
ತಿಮಿರ್ಕ್‌, ತಿಗುರ್ಯೂ, ತಿವಿರ್‌, ತಿವುರ್‌, ತಿವುರ್ಮು (ನಾ). ೧. ಸಂಗಂಧ 
ವಸ್ತು ; ಲೇಪನ ವಸ್ತು ; ಪರಿಮಳ ದ್ರವ್ಯ ; ಅಣ್ಬು : ಪೂಸಿದದೊಂದು 
ಕುಂಕುಮಮೆ ಶಾಂ ತಿಮಿರಾಗೆ (ಧರ್ಮಾಮ್ಮ. ೪-099); ಏಜ್‌ಸಿದ ತಿಮಿ 
ಕೊಳುಮಿಟ್ಟ ತಿಲಕದೊಳಂ ಕಟ್ಟಿದ ದಂಡೆಯೊಳಂ (ಅನಂಪು. ೦೦-೮೨ ವ); 
ನಿಜ ಮಕಾರದ ವಕಾರಕ್ಕೆ _ತಾಮರೆ, ತಾವರೆ; ಸಾಮಂತಂ, ಸಾವಂತಂ; 
ತಿವಿಂರ್‌, ತಿವಿರ್‌ ; ತೆಮರ್‌, ತೆವರ್‌ (ಕಮದ. ೧೦೪ ಪ್ರಯೋ). ತಿಗುರ್ಯು: 
೧. ವೀರಪಟ್ಟೆಯ ಕಟ್ಟಿ ತಿಗುರನೇಟ್‌ಸಿಕೊಂಬೆ (ಬಸವ- ೭೦೦) : ಶಂಖರಸ 
ದರಿದಾಳದ ಪಸುರ ತಿಗುರೊಳೆಂ (ಜಗವಿ.೪-೮೦ ಪ) ; ತಿಗುರ ಗೆಲಿದಳು 
ತಿಲಕವನು (ಕುವ್ಶಾಅ. ೮-8) ; ಸಿಂಗರಿಸಿದ ಸಿರಿಗಂದದ ತಿಗುರು (ಗೀತಗೋ. 
೦೩೨೩); ಘಮಘಮ ಅಗುರು ಗಂಧದ ತಿಗುರು (ಹಾಡುಪಾ. ೪೪-೦೫). 
ತಿವಿರ್‌ : ೧. ಮೇಲಿನ " ಶವಂದ' ಪ್ರಯೋಗವನ್ನು ನೋಡಿ. 
ತಿವಿರು: ೧. ಮುಂಬಯಸಿ ಕೈಗೈದ ಸೊಬಗಿನ ಕೆಂಬಲರ ಮೈವಚ್ಚೆ 
ಕೆಂಬಲು ತುಂಬುಗಂಂಕುಮು ತಿವಿರು ಚೆಂದುಟಿಯಂಟ್ಟರುಣವಸನ (ಸಾಳ್ಕಭಾ. 
8-49). ತಿವುರ್‌: ೧. ಎಲೆಲೆ ತಿವುರಾಗಿ ಸಿತಭಸಿತಮಿರೆ ದೇಹದೊಳ್‌ 
(ಮೊನೆರ. ೧೪೦-೮) ; ಪ್ರಲಂಬ ಪಲ್ಲವಂಗಳನಿರಿಸಿದ ನಾನಾವರ್ಣದ ಶಿವುರ್ಗಳ 
ನೊಸಲೊಳೆಸೆವ ಕುಂಕುಮದ . .. ಕಾಂತಿಗಳಿ೦ (ಮಹಾನೇ. ೧೨-೪೬ ವ). ವಿ. 
ವಿಷವನ್ನು ಹೋಗಲಾಡಿಸುವ ಒಂದಂ ವಿಧವಾದ ಲೇಪ : ಕಾಡವರೆ 
ಮಣಲು ಸುಣ್ಣಮಿವೀಡಿತ ವಜ್ರೋಪಮಾನ ತಿವುರೆನಿಸಿರ್ಕುಂ ಮಾಡಿದ 
ಸುಣ್ಣದೊಳಂ ಮಳಲೂಡಿರೆ ರವಿದುಗೃಮಿವಟ ತಿವುರೆ ವಿಷಫ್ನ೦ (ಐವುದ. 
ತಿವುರ್ಕು: ೧. ತಿವುರಿನ ಹೊಂಬಳೆಗಳ ಭಾಳದ ಚಂದ್ರದ 
ಚಿತ್ರದ ಮೊಗರಂಬದ , .. ಕರಿಘಟೆ ನೆರೆದುವು (ವೀರೇಣ. ೨-೨೮). 

[ ಆತಿಮಿರ[ ) 
ತಿಮರ್ಮು, ತಿಮಿರ್ಯು, ತಿಮುರಂ (ನಾ), ೧. ತೀಟೆ, 
ತುರಿಕೆ; ನವೆ: “ಆ ಮೆಯ್ಕ ತಿಮಿರ ಕಂಡೂ ಖರ್ಜುಮೆನಿಸಿಕ್ಕು ” 
(ಮಂಗಂಾ: ೦೦೩-೧) ; ನಿಮ್ಮಯ ಭುಜದ ಶಿಮಿರವು ಶೂನ್ಯವಹುದೆಂದ 
(ಸೆಂಧಪ. ೭೩-೨೭) ; ಮೈಯ ಸರ್ವ ತಿಮಿರ ಮಾಣ್ಣುಂ (ವಿವೈವಿ. ೬೯); 
ತೋಳ ತಿಮಿರವದುಳ್ಳೊಡೆಮ್ಮೊಳು ಕಾಳಗವ ವಣಡಬ್ಬದಿದ್ದರೆ ಹೇಳಿದಾ 


೧೬-3೬). 


10 


80 


35 


46 


೩೪೮೩ 


ತಿಮಿರ, 


ತಿಮಿರಗಣ್ಣು 


ಕಪ್ಪವನು ತೆತ್ತೀ ತಲೆಯನುಳುಹಿಕೊಳು (ಸಾಳ್ಕಛಾ. ೦೯-೧೦) ; ಶರೀರ 
ಬಹು ತಿಮಿರವಾಗಿರ್ದಪುದು ಬೆನ್ನೀರ ತ್ವರಿತದೊಳಗೆತ್ತೆನಲು (ಪ್ರಥುಪು. 
೯-೦೦೨). ತಿಮರ್ಕು : ೧. ಕಜ್ಜಿ ತಿಮರು ಇಸಬು ಗಜಕರ್ಣ ಇಂಥ 
ರೋಗಗಳು ಆಗುವವು (ಕೃಖಪ್ರ. ೨೬೪); ಶಿಮರು ತುರಿಸಿದರೆ ಅರಸಿನ 
ಹಾಗೆ (ಗಾದೆ). ತಿಮಿರ್ಕು: ೨. ಸೊಕ್ಕು; ಪೊಗರು; ಗರ್ವ; ಅಹಂಕಾರ: 
ತಾನು ಕಲಿತುದನ್ನು "ತೋರಿಸಿಕೊಳ್ಳಬೇಕು` ಎಂಬ ತಿಮಿರು ತೀರಿ... 

* ತಿಳಿಸಿಕೊಡಬೇಕು ' ಎಂಬ ವಿವೇಕ ಉದಯಿಸಿದಾಗ (ರಾಮರಾ. ೮೦). 
ತಿವುರುು: ೨. ಒಬ್ಬೊಬ್ಬರಿಗೆ ತಿಮುರು ಇಳಿಸಿಬಿಟ್ಟೇನು, ತಿಮುರು 
(ಡಾಕೂಟ. 63). ೩. ಸೊಕ್ಕಿದವನು ; ಬಲಿಷ್ಠನಾದವನು : ಒಳ್ಳೇ 
ತಿಮುರಾಗಿದ್ದ ಮಗ, ಬಲಿಷ್ಮ್ಠಳಾದ ಮಗಳು, ಆನೆಯಂಥ ಎರಡು 
ಎತ್ತುಗಳು (ಜಿಳುಮ. ೩೯) 

[ದೇ.॥ ತಮಿ. ಮಲ. ತಿಮಿರ; ತೆಲು, ತಿಮ್ಮಿರಿ, ತಿಮಿರಿ, ತಿಮುರು ) 
(ನಾ). ೧. ಕತ್ತಲೆ; ಅಂಧಕಾರ: " ತಿಮಿರಂ ಸಂತಮಸಂ 
ಧ್ವಿಂತಮಂಧಕಾರಂ ತಮಂ ತಮಿಸ್ರಮದಕ್ಕುಂ ” (ವಸ್ತುಕೋ. ೧೧-೬೩) ; 
| ಶಿವಮಿರಮವನಿಚ್ಛಾಯೆಯಂಧಕಾರಂ . . - ಧ್ವಾಂತವಮರ್ದ ಕತ್ತಲೆ 
ಯೆನಿಕು'' (ಮಂಗರಾ. ೨೦-೮) ; ಭವರೋಗವೆಂಬ ತಿಮಿರ ಹರಿಯದನ್ನಕ್ಕ 
ಕೂಡಲಸಂಗಯ್ಯನೆತ್ತ ನೀನೆತ್ತೆ ಮರುಳೆ (ಬಸವ. ೦೩೦) ; ತರಣಿ 
ಪ್ರಭನರ್ಭಕನೀ ತರುಣಿಯ ಹೃತ್ತಿವಿರಮಂ ನಿರಾಕರಿಸಿ ಬಹಿಷ್ಯರಿಸಿ 
ದನೆನಲೆಸೆಗುಂ ಕುಚಭರ ಚೂಚುಕಯುಗಳ ಕಾಳಿಮಂ ದೇವಕಿಯಾ 
(ಅಗವಿ. ೨-೯೨) ; ಏಳು ಜನ್ಮದಿಂ ಮಾಡಿರ್ದ ಪಾತಕವು ತರಣಿಯುದ 
ಯದ ಮುಂದೆ ನಿಂದ ತಿಮಿರದ ತೆಅದೆ ಹರೆಯಂತಿಹುದು (ಹಠಳಾ. ೦೪-೩೨); 
ಆರು ಕಂಡರು ತಿವಿಂರಜನಿತ ವಿಕಾರವನು ಹೇಳಿಗೆಯ-ಮುಚ್ಚು ಳ ಜಾಆಟ್‌ಸಿದ 
ಫಣಿಯಂತೆ ಭುಲ್ಲವಿಸಿತ್ತು ಕುರುಸೇನೆ (ಕುವ್ಮಾಕ. 3೩-೩೮): ಹರಿಗಿರಿ.., 
ಕರಿಗಳೆನ್ನಿಂದಂ ದಲ್‌ ಕರಿದಾದವೆನಗೆ ನೋಳ್ಬೊಡೆ ಸರಿಯಿಲ್ಲೆಂಬಂತೆ 
ಘೋರ ತಿಮಿರಂ ಮೆಟ್‌ಗುಂ (ಹಮ್ಮಿರ. ೨-೦೦೧): ತಿಮಿರಕ್ಕೆ ರವಿ ದಸ್ಕು, 


ಜ್ಞಾನಮಜ್ಞಾನಕ್ಕೆ ದಸ್ಕು (ಶ್ರೀರಾಮಾ. ೦6೬-೨೮೦). ವಿ. ಕಣ್ಣಿನ 
ಒಂದಂ ರೋಗ; ಕಂರುಡುತನದ ರೋಗ: ಅಂಜನಂ 
ಗಳಿಂದಮದೆಂತು ಪರಿಹರಿಸಲರಿದೆನಿಪ್ಪದು ಪರಮೈಶ್ವರ್ಯ ಪ್ರಭೂತ 


ತಿಮಿರಾಂಧತ್ವಂ (ಕಾದಂಪೂ. ೩೩೦) ; ಗುರುಗುಂಜೆಯ ಬೇರಂ ಕೊಂಡರೆ 
ದಾಡಿನ ಮೂತ್ರದಿಂದಮೆಚ್ಚುಗೆ ಜಳದಿಂದರೆದೆಚ್ಚುಗೆ ಮುಸ್ತೆಯನಂತರಿದೆನಿ 
ಪಾಸನ್ನ ತಿಮಿರವಿವಟ್‌ಂ ಕಿಡುಗುಂ (ಲೋಕೋಪ. ೯-೬೧) ; ಆಲಿ 
ನೊಂದುದೊ ಕಣ್ಣ ಬೇನೆಯೊ ಮೈಲಗೆಯೊ ಹೂ ಹುಟ್ಟಿದುದೊ ... 
ತಿವಿರವೊ ಟೊಳ್ಳೆ ಪೋದಪುದೋ (ಬಸಪು. ೦೮-೬೬); ಇಂತೀ ದೋಷತ್ರಯ 
ದಿಂದಂ ತಿಮಿರಂ ಕಾವ ಪುಷ್ಪಪಟಲಾದಿಗಳುಂ ಭ್ರಂತಿಲ್ಲದಕ್ಕುಮಟಾ 
ಕಡೆಗಂ ತುರಗವಿಲೋಚನಾದಿಯೊಳೆ (ಅಶ್ವ ಠಾ. ೧೩-೧೧); ತಿಮಿರವೆಂಬ 
ಕಣ್ಣುಬೇನೆ ಇರುವಾತನಿಗೆ ಕೂದಲಗಂಟು ಕಾಣುವಂತೆ (ತತ್ಮಪ್ಪಾ. ೧೮೪). 
೩. ತಮೋಗುಣ. ೪. ದುಃಖ; ಶೋಕ. ೫. ರಾಹು. ೬. ದಡ್ಡತನ; 
ತಿಳಿಗೇಡಿತನ. ೭. ಠಕ್ಕತನ ; ಕುಟಿಲತಂತ್ರ ; ಕಂಯುಕ್ತಿ. ೮. 
ತಪ್ಪು ; ದೋಷ. ೯. ಕುರುಡುತನ; ಅಂಧತ್ವ. "ತಿಮಿರಾಕ್ಷ' ಪರಾ. 
“ ಕತ್ತಲೆ ಶೋಕ ರಾಹು ಗುಣಸತ್ವರಜಸ್ತಮ ಮೂಢ ದೋಷಮಂುಂ 
ಕೃತ್ರಿಮವೆಂಬಿವುಂ ತಿಮಿರ ಶಬ್ದ ” (ನಾನಾರ. ೧೩). [ಸಂ.) 


ತಿಮಿರಗಣ್ಣು (ನಾ). ೧. ಕುರುಡಾದ ಕಣ್ಣು; ದೃಷ್ಟಿಹೀ ನವಾದ ಕಣ್ಣು ಸ 


೨. ಎ ತಿಮಿರ ರೋಗ : ಅಂಕೋಲೆಯ . , . ಬೇರಿನ ತಿಗುಡಂ ಮೊಲೆ 

ಹಾಲಲ್ಲಿ ತೇದು ಹಚ್ಚಲು ತಿವಿಠಿರಗಣ್ಣು ಮಾಣ್ಣುಂ (ವಿವೃವಿ. ೧) ; 

ತಿಮಿರಗಣ್ಣು, ನೀರುಗಣ್ಣು, ಜಾರುಗಣ್ಣು ---ಕೊಳೆಗಣ್ಣು (ಶುಕಸೆ. ೩೨೮). 
[ ತಿವಿಂರ್ಯ * ಕಣ್ಣು ( ಆಕಣ್‌) ) 


ತಿಮಿರಪಟಲ 


ತಿಮಿರಪಟಲ (ನಾ). ಕತ್ತಲೆಯ ರಾಶಿ ; ಉದಯಗಿರಿಶಿಖರಕ್ಕೆ ರಾಗದಿಂ 
ಬಂದನಂಬುಜಮಿತ್ರನೆಂದೆನಿಪನಪವಿತ್ರತಿಮಿರಪಟಲಾಮಿತ್ರನು (ಹಣಾ. 
[ ತಿಮಿರ್ಕ * ಪಟಲ] 
ತಿಮಿರಪೂಗ (ನಾ). ೬ ತಿವಿಂರಪಟಲ ; ಬಿರಿಯೆ ಮೃದುಸರೋಜಂ ಬಿಂಕಮಂ 
ಬಿಟ್ಟು ರಾಜಂ ಜರಿಯೆ ತಿವಿರಪೂಗಂ ಜಾಜ್‌ ಜಾರಾನುರಾಗಂ ಸರಿಯೆ 
(ರಾಜಶೇ. ೦೨-೨೯). [ತಿಮಿರ್ಯ * ಪೂಗ) 
ತಿಮಿರರೋಗ (ನು). ಕಣ್ಣಿನ ಒಂದು ರೋಗ ; ಕುರಂಡುತನವನ್ನುಂಟು 
ಮಾಡುವ ರೋಗ : ಕುಂಕುಮದ ಹೂವನ್ನು ಶಿಲಕವಾಗಿ ಧರಿಸಿದರೆ... 
ತಿಮಿರರೋಗ, ಮೂಗಿನ ರೋಗ, ಶಿರೋರೋಗ ಮೊದಲಾದುವುಗಳನ್ನು 
ಕೆಡಿಸಿ... . ಕಿವಿಯಲ್ಲಿ ಹುಟ್ಟಿದ ರೋಗಂಗಳಂ ಹಾಳುಮಾಡುವುದು 
(ಸಕಪೈ. ೪೨). [ಶಿಮಿರ್ಯ * ರೋಗ] 
ತಿಮಿರವಾತ (ನಾ). ವಾತರೋಗಗಳಲ್ಲಿ ಒಂದಂ ಬಗೆ: ಏಳು ಸೆರೆ ಉದ್ದಿನ 
ಹಿಟ್ಟು, ಏಳು ಸೆರೆ ಹುರುಳಿಯ ಹಿಟ್ಟು, ಅಂಗುರದ ಹಿಟ್ಟು ಏಳು ಸೆರೆ, 
ಎಳ್ಳುಹಿಟ್ಟು ಏಳು ಸೆರೆ, ಈ ನಾಲ್ಕು ಬಗೆ ಹಿಟ್ಟನ್ನು . , . ಕಲಿಸಿ 
ಕೊಂಡರೆ ರಕ್ತ ಹೋಗುವುದು, ಶಿಮಿರವಾತ, ಏಳುವಾಗ ನೋವು, ಸಂದು 
ವಾತಶೂಲೆ . . . ಎಲುಬನೊಳಗೆ ಹರಿವ ಬೇನೆ ಇವು ಎಲ್ಲವೂ ಮಾಣ್ಣುಂ 
(ವಿವೈವಿ. ೦೨೬), [ತಿಮಿರ್ನ + ವಾತ] 
ತಿಮಿರಾಕ್ಷ (ನಾ). ಕುರುಡ ; ದೃಷ್ಟಿಹೀನ : ಉದಯಸ್ಕಂ ದಿನನಾಥನಾಗೆ 
ವಿಕಲಾಕ್ಷಂ . . . ಮೇಷಲಗ್ನಕ್ಕೆ ಪೊರ್ದಿದೊಡಾಢ್ಯಂ ತಿಮಿರಾಕ್ಷಂ (ಕಾತತಿ. 
೧೮-೧); ಕೋಪಶಿಖಿತಿಮಿರಾಕ್ಷನಾ ಜಮದಗ್ನಿಮುನಿಪನ ನುಡಿಯನನುಕರಿಸಿ 
ರಕ್ಷಿಸಿದೆ ರೇಣುಕೆಯನಂ (ಕುವ್ಕಾಸ- ೧೪-೦೦೪). 
[ ಸಂ. (ತಿಮಿರ + ಅಕ್ಷಿ + -)] 
ತಿಮಿರಾಪಹ (ಗಂ). ಕುರಂಡುತನವನ್ನು ಕಳೆಯಂ ಬಲ್ಲ; ಅಂಧತ್ವವನ್ನು 
ಹೋಗಲಾಡಿಸ ಬಲ್ಲ: ಇದು ತಿಮಿರಾಪಹಾಂಜನಮುಲೂಕಕುಲಕ್ಕಿದು 
ಪುಂಶ್ವಲೀರತಕ್ಕುದಿತ ತಮಾಲಮಂಡಪವಿಂದು (ಡಂದ್ರಪು. ೮-೧೯). 
[ಸಂ.) 
ತಿಮಿರಾರಿ (ನಾ). ಕತ್ತಲೆಯ ಶತಂ); ಸೂಯರ೯ ; ತಿಮಿರಾರಿ ಮೈ 
ದೋರಿದನು (ಶ್ರೀರಾಮಾ. ೪೩-೪೮೭). [ ತಿಮಿರ + ಅರಿ] 
ತಿಮಿರಾಸ್ತ್ರ (ನಾ). ಕತ್ತಲೆಯಂನ್ನಿಂಟಂಮಾಡುವ ಬಾಣ : ತಿಮಿರಾಸ್ತ್ರ 
ದಿನಿಸೆ ಕರ್ಣಂ... ಕಮಲಪ್ರಿಯಬಾಣದಿನೆಚ್ಚಮರೇಂದ್ರಾತ್ಮಜನದಂ 
ವಿಭೇದಿಸಿ ಕಳೆದಂ (ಬಂಹರಿ. ೦೨-೩೬) : ಹಗಲನೊಂದೇ ತುತ್ತು ವಣಡಿದ 
ವಿಗಡ ತಿಮಿರಾಸ್ತ್ರದಲಿ ತಿಮಿರವ ತೆಗೆಸಿದನು ಸೂರ್ಯಾಸ್ತ್ರದಲಿ ಬೆಣಗಾಗೆ 
ಸುರನಿಕರ (ಕುವ್ಯಾಅ. ೭-೪೪), [ತಿಮಿರ್ಯ * ಅಸ್ತ್ರ) 
ತಿಮಿರು, "ತಿವಿಂರ್ಕ್‌' ನೋ. 
ತಿಮಿರ್ಕು.. "ತಿಮಿರ್ಯ' ನೋ. 
ತಿಮಿಸರಟ (ನಾ). “ ಪಳೆಯುಳಿಕೆಯಾಗಿ ದೊರೆಯಂವ ಹಲ್ಲಿಯ 
ವರ್ಗದ (ಪ್ರಾಣಿ) : ತಿವಿಂಸರಟ ” (06tಂಂ880r- ಇಂಳನಿ). 
[ತಿಮಿ* ಸರಟ] 
ತಿಮಿಳ, ತಿವಂಂಟಿ, ತಿವುಳ (ನಾ). ತಮಿಳ ; ಅರವ. "ತಿವಿಂಳವಡೆ' 
ಪರಾ. ತಿಮುಟ : "ತಿವಉಟನಾಡಂ' ಪರಾ. ತಿವುಳ : ಸಾಮನ್ತ 
ಗರುಡಂ ತಿವುಳಬಳಜಳಧಿಮಥನಮನ್ಮ ನೋದೃವ ಜಯಾಂಗನಾಲಿಂಗಿತ 
ವಿಶಾಳಭುಜದಣ್ಣಂ (ಎಕ. ೪11, ಶಿಕಾರಿ. ೩೦-೦೬ ; 1081): ಏಗೊಳಿಸಿ 
ತಿವುಳನಂ ಗಂಡುದೊತ್ತಾಳ್ಡನ್‌ (ಮೈಆರಿ. ೦೯೨೪, ೬೩-೦೮; 1081) ; 
ತಿವುಳದೇಶದವರೆಲ್ಲರುಮಂ ಕಾಣರಾಗದು (ಧರ್ಮಾಮ್ಮ.೯-೮೯) ; ಇವನು 
ಕನ್ನಡಿಗನವನು ಕೇರಳನಂ ಮತ್ತಿವನು ಕೊಂಕಣನಿವ ತಿವುಳ (ನೇಮಿಸಂ. 
[ ಆತಮಿಳ) 


0೩-೧೧). 


೨೩-೨೫೬). 


೩೪೮೪ 


ಲಾ 


46 


ತಿರನೆಳಲ್‌ 


ತಿಮಿಳವಡೆ (ನಾ). ತವಿಂಳರ ಸೈನ್ಯ : ಪುಂಡ್ಕಾದಿಗಳು ಕಾದಿ ಗೆಲ್ವಂ 
ನರಸಿಂಹ್ವಂ ಚೂಣಿಯಾಳೊಳಾ ಶಿವಿಳವಡೆ ಪಡಲ್ವಟ್ಟಡಳ್ಳಾಡೆ (ಎಳ. 29], 
ಚಿಕ್ಕನಾ. ೭೦-೬; 3888). [ತಿಮಿಳ ; ಪಡ್ಕೆ] 

ತಿಮಾನ (ನಾ). ೧. ದೊಡ್ಡ ತಿಮಿಂಗಿಲ. ೨. [ಜ್ಯೋತಿ] ಒಂದು ನಕ್ಷತ್ರ 
ರಾಶಿ ; ಮತ್ತ್ಯರಾಶಿ; ವಿಸಾನರಾಶಿ. ೧, ೨: ದ್ರೋಣಂ ತಿಮಾನಂ 


ಗಳಿಂದೊಪ್ಪೆ ತಕಳಂಕಮೆನೆ ಧನುಷ್ಠೋಟಿಯಿಂ ಬೆರೆದತುಳವೃಪಕೆ 
ನೆಲೆವನೆಯೀದೆನಿಸಿ (ಶ್ರೀರಾಮ. ೩-3೯). [ತಿವಿ4ಇನ್ಯ] 

ತಿಮುರು  "ತಿವಿಂರ್ಯ್ಪ' ನೋ. 

ತಿಮುಟ "ತಿಮಿಳ' ನೋ. 


ತಿಮುಟನಾಡು, ತಿವುಟಿ್ನಡು (ನಾ). ತವಿಂಳುದೇಶ; ತಮಿಳರ ಪ್ರದೇಶ: 
ಇತ್ತ ತಿಮಂಟನಾಟ್‌ [ಪಾಣಾಂ. ದ್ರವಿಳನಾಳ್ಕೆ, ದ್ರವಿಳನಾಡಿಂಗೆ ] 
ಮೋದ ಯಷಿಸಮುದಾಯಮೆಲ್ಲಂ ಪನ್ನೆರಡು ವರುಷಂಬರೆಗಂ ಸುಖ 
ದೊಳಿರ್ದು (ವಡ್ಮಾರಾ. ೯೦-೦೪). ತಿವುಬ್ನಾಡು : ಕದಂಬಳಿಗೆ ನುಡು 
ಸಾಯಿರಮಂಂ ತಿವುಟಡೊಳಯ್ದು ನಾಡುಮಂ (ಎಕ. ೩1, ಹೊಳಲ, 
೩೩-೧೦; ೪66). [ ಕಿಮುಟ (ತಿಮಿಳ) + ನಾಡು] 

ತಿಮೊಗ (ನಾ). ಮೂರು ಮಂಖವುಳ್ಳವನು; ದತ್ತಾತ್ರೇಯ, 
ತಿಮೊಗಂ._ತ್ರಿಮನಖರ೦ (ಕಬ್ಬಾನು. ೩೭೬ ಪ್ರಯೋ)- [ ಸಂ. ತ್ರಿಮುಖ] 

ತಿಮ್ಮ, ತಿಮ್ಮಣ್ಣ (ನಾ). ಕಪಿ; ಕೋತಿ; ಮಂಗ: ಇತ್ತಲಿತ್ತಲು ನಿನಗೆ 
ಮಿತ್ತುವು ಹತ್ತಿರೈದಿತು ತಿಮ್ಮ ನೀನಿನ್ನೆತ್ತಲಡಗುವೆಯೆನ್ನುತಂಬುಗಳಿಂದೆ 
ಬಿಡದಿಸಲು (ರಾಮಾಸಂ. ೫-೩-೩೩). ತಿಮ್ಮಣ್ಣ : ಗೇರ್‌ ಗೇರ್‌ ತಿಮ್ಮ 


ಣ್ಣ 


(ಕೂಡಿ).  ದೇ.8 ತಮಿ. ತಿಮ್ಮಣ್‌ ಇ ಗಂಡು ಮಂಗ ; ತೆಲು. ತಿಮ್ಮ] 
ತಿಮ್ಮಣ್ಣ "ತಿಮ್ಮ' ನೋ. 
ತಿಮ್ಮಪ್ಪ (ನಾ). ತಿರುಮಲೆಯ (ವೆಂಕಟೇಶ)ದೇವರಂ.-ಒಡೆಯ : 


ದಾಸನೆಂದರೆ ಬಿಡ ಗಟ್ಟಿ ನಮ್ಮ ಕೇಸಕ್ಕಿ ಶಿಮ್ಮಪ್ಪಶೆಟ್ಟಿ (ಪುರಂದ. ೧-೬೭-೪). 
[ ತಿರುಮಲೆ + ಅಪ್ಪ] 

ತಿರು (ಗಂ). ೧. ಸ್ಥಿರವಾದ ; ಶಾಶ್ವತವಾದ ; ನಿತ್ಯವಾದ: “ಸಲೆ ತಿರ 
ಮೆನ್ನಲ್‌ ನಿಲ್ಲದೆ ತಾಂ ಸುಸ್ಮಿರಾರ್ಥಮಕ್ಕುಮಮೋಘಂ” (ಕವಿಕೆಂ. ೨೦೩); 
ನರನೆಚ್ಚೊಡೆ ಪಜ್‌ದು ಕರಂ ಕರವಾಳೊಡನಮರೆ ಕಾಸಿ ಬೆಚ್ಚಂತೆ 
ವಸುಂಧರೆಯೊಳ್‌ ಬಿಟಿರ್ದುದದೇಂ ತಿರವೋ ಪೂಣಿಸಿದ ಮುಖ್ಬ 
ಭೂರಿಶ್ರವನಾ (ಪಂಪಧಾ. ೧೦-೦೪೧) : ಈತನ ಸತಿಯ ಕಿವಿಯೋಲೆಗಳು 
ತಿರವಲ್ಲೆಂದನಸುರಾರಿ [ಪಾಕಾ. ಭೂಪನ ಸತಿಯ ಕಿಎಯೊಳಗೋಲೆಯ 
ಸ್ಥಿರೆವಟ್‌ವೆ ತಾನೆಂದ] (ಕುವ್ಯಾಉ. ೯-೩೬); ಸಿರಿಯು ಬಂದರೆ ಲೇಸು 
ತಿರದ ಜವ್ವನ ಲೇಸು (ಸರ್ವಜ್ಞ. ೧೨೯). (ನಾ). ೨. ಸ್ಕೈರ್ಯ: 
ತಿರದಿಂದಂ ತಿಳಿದೆತ್ತಿ ಕಾದುವುದು (ಕಬ್ಬಿಳಾ. ೧೩೯). ಹಿ. ಶಿವ: 
“ಗೊರವಂ ... ಶಿರ ಗೊಂದೆವಬವಿಗೆಯ ... ಮಾದೇವ ಗನಹನಿಂಗಳಕಣ್ಣ 
ಕಿಡಿಗಣ್ಣನು” (ಕಬ್ಮಿಳ್ಳೆ. ೪). ( “ಸಂ. ಸ್ಥಿರ] 

ತಿರಗಂಚಿ (ನಾ). ತೇರಂ ಅಥವಾ ವಂದುವೆಯ ಮೆರವಣಿಗೆಯಂಂ 
ಒಂದಂ ಗಂರಿಮಂಟ್ಟಿ ತಿರುಗುವುದು : (8). (?] 

ತಿರಗಾಸು "ತಿರಂಗಾಸ್‌? ನೋ. 

ತಿರಜೀವಿ (ನಾ). ಚಿರಂಜೀವಿ: ನಿಶ್ಚಲನಾಗಿ ಶಿ[ ಪಾಕಾಂ.ಸ್ಟಿ ]ರಜೀವಿ 
ಯಾಗಿ ಜಟಿಯಾಗಿ . . . ಪರಮಯೋಗೀಂದ್ರನೆನೆ ಹೇಮಕೂಟಾಚಲಂ 
ಕಣ್ಣೆ ಸೆದುದು (ಆಬಪು. ೩೪-೧೪). [ತಿರ + ಜೀವಿ] 

ತಿರನೆಳಲ್‌ (ನಾ). ಸ್ಥಿರವಾದ ನೆರಳು; ಶಾಶ್ವತವಾದ ಛಾಯೆ: 
ಹರಿದಶ್ವನ ತುರಗಂಗಳ ತಿರನೆಳಲೊ ಭೂಮಿದೇವಿ ಪೊದೆದತಿಹರಿದಂಬರ 
ಮೆಂಬಂತಿರೆ ಪಸುರಾದುರು ಶಾಳೀಕ್ಷೇತ್ರವೆಸೆಗುಮಿಳೆಗತಿಭಾಗ್ಯಂ (ಹಮ್ಮಾರ. 

[ ತಿರ + ನೆಳಲ್‌ (ಆನೆಲಲ್‌) ? 


೧-೩೦). 


ತಿರಮಂಡಗವುಂಡ 


ತಿರಮಂಡಗವುಂಡ (ನಾ). ಒಬ್ಬಾತನ ಹೆಸರಂ: ಕುನ್ನತೂರ ತೋರ 
ಲಿವಿನೊಳ್‌ ೩% ಸಳಗ ತಿರಮಣ್ಣ ಗವಣ್ಣರ ಮುದ್ದಯಂ ಕಾದಿ ಸ್ವರ್ಗಸ್ತ 
ನಾದ (ಎಳ, ಸ, ಮುಳಬಾ. ೨೬೬-೬ : ಸು. 900). 

[ ಶಿರಮಂಡ್ಯ + ಗವುಂಡ ( ಎಗಾಮಂಂಡ. ] 

ತಿರವಿ (ನಾ). (?): ತಳಗು ಕಲೆ ಕಚರಿ ಜರ್ಶುರೆ ಪುಳಕಂ ತಿಳಿಗಾರೆ ತಿರವಿ 
ವರ್ಣಮಣಂ ಸಂಗಳಿಸದೆ ಪಳುಕಿನ ಕುಟ್ಟಿಮತಳಮದು ತಳತಳಿಸಿ 
ತೊಳಗುವುದು ತನಿವೆಳಗಿಂ (ಕುಸುಮಾ. ೧-೦೧೩). [?] 

ತಿರಶ್ಚೀನ (ನಾ). ೧, ಅಡ್ಡಡ್ಡವಾಗಿರಂವುದಂ. ೨. [ನಾಟ್ಯ]“ಜಂಘೆಯಂ 
ಹೊರಪಾರ್ಶ್ವವನ್ನ ನೆಲಕ್ಕೆ ತಾಕಿಸುವುದು ? (ಲಾಸ್ಕರಂ. ೨೬೪ 
ಗದ್ಯಾನುವಾದ) : ಮುಂದಕ್ಕೆ ನೀಡೆ ನಿಸೃತಂ ಚಂದದಿ ಪೆಚಗೆಯ್ದಿ ಧರೆಯ 
ನೊಂದೆ ಪರಾವೃತಟೊಂದಿ ಬಹಿಃಪಾರ್ಶ್ವಂ ಧರೆಯಿಂದೆನಿಸುವ ಜಂಘೆಯೇ 
ತಿರಶ್ವೀನಾಖ್ಯಂ (ಉಾಸ್ಕರಂ, ೨-೦೪೭). ೩. ಅಂಗಾಲಿನ ಆರು ನ್ಯಾಸಗಳಲ್ಲಿ 


ಒಂದು: ಪಶಿತಾಗ್ರವಃಚ್ಛಿ )ತಾಗ್ರಂ ನುತಭೂಮಿವಿಲಗ್ನ ಮೊಳ್ಳು 
ವೆತ್ತುದ್ವೃತ್ತಂ ಅತಿಶಯಕುಂಚನ್ಮಧ್ಕಂ ಸತಿಯೆ ತಿರಶ್ಚೀನಮಾಜು 


ಪದತಳಭೇದಂ (ಲಾಸ್ಕರಂ. ೩-೧೨೦). [ಸಂ.] 

ತಿರಸಟ, ತಿರಸಷ್ಟ (ನಾ). ೧. ಸಿಡಿವಿಂಡಿಯ ಸ್ವಭಾವದವನು ; ಸಿಡುಕ : 
* ತಿರಸಟ ಎಂದರೆ ಸಿಡುಕಿನವನು (ಕರ್ಣಾಟ. ೩ಖ. ತಿರಸಷ್ಟ : ೧. ನೀ 
ಎಷ್ಟು ತಿರಸಷ್ಟ ಇದ್ದರೂ ತುಡುಗಿಲೆ ಕಳವು ಮಾಡಲಾರಿ, ಹೇಳಿಕೇಳಿ ಕಿಸೆ 
ಕತ್ತರಿಸುವ ವಸ್ತಾದ ನೀ (ಧನಂಜ. ೩೯). (ಗಂ). ೨. ಒರಟಾದ ; ವಕ್ರ 
ವಾದ ; ಸಿಡುಕಿನ: ಇನ್ನೊಮ್ಮೆ ಆ ತಿರಸಷ್ಟ ಹೆಣ್ಣುವಂಗಳ್ನ ಇಲ್ಲಿ ಒಳಗೆ 
ಬಿಡಬ್ಕಾಡ (ಸಮಜೀ. ೨೦೬). [*- ಮರಾ. ತಿರಸಟ] 

ತಿರಸಷ್ಟ "ತಿರಸಟ' ನೋ. 

ತಿರಸೆ "ತೇರಸಿ' ನೋ. 

ತಿರಸ್ಕರ (ಗು). ೧. ಕೆಳಗೆ ತಳ್ಳುವ. ೨. ಧಿಕ್ಕರಿಸುವ ; ವಿಖರಂವ ; 
ಅತಿಕ್ರವಿಂಸುವ : ಭೀಮವಿಕ್ರಮ ಸಿಂಧುರಮನಭಿರಾಮದಾನಗಜೇಶನಂ 
ಸುತ್ರಾಮದಂತಾವಳ ತಿರಸ್ಕರ ದಂತಿಯಂ ತನ್ನಿ (ಬಸಪು. ೫೯-೩೦). 

[ ಸಂ.) 

ತಿರಸ್ಕರಣ (ನಾ). ಕಡೆಗಣಿಸಂವಿಕೆ ; ಅವಹೇಳನ ; ಅಪಮಾನಗೊಳಿ 
ಸುವಿಕೆ ; ತಾತ್ಸಾರ : ಎನ್ನೊಡನೇಕೆ ನಿನ್ನ ಮತಿ ನಿನ್ನ ಮದಾಂಧತೆ ... 
ನಿನ್ನ ಬಗೆ ನಿನ್ನ ತಿರಸ್ಕರಣಂ ಬೃಹೆಸ್ಪತೀ (ಗಿರಿ. ೬-೩೭). [ ಸಂ.) 

ತಿರಸ್ಕರಣಿ (ನಾ). ತೆರೆ; ಪರದೆ: ತೆರೆಯ ಮಜಕಿಯಲಿ ಸಮರ್ಪಿಸಿದ 
ಧೂಪಾರತಿಯನಿರಿಸಲ್ಪದಂಗಾರ ಸಂಸ್ಪರ್ಶನದಿ ತಿರಸ್ಕರಣಿ ಬೇವುತ್ತಿರಲೈ 
(ರಾಘಡ. ೧೪-೫೯) ; ತಿರಸ್ಕರಣಿಯು ನಿಶ್ಶಬ್ದವಾಗಿ ಮುಂದೆ ಸರಿದು... 
ಒಂದು ಕೋಣೆಯನ್ನು ಮಾಡಿತು (ನಡದಾ. 11, ೦೪೭೩), 

[ಸಂ. ಶಿರಸ್ಕರಣೀ) 

ತಿರಸ್ಕರಿಣಿ (ನಾ). ೧. ತೆರೆ; ಪರದೆ. ೨. ಅದೃಶ್ಯತೆಯನ್ನುಂಟು 
ಮಾಡುವ ಮಾಯಾಶಕ್ತಿಯಂಳ್ಳೆ ಮೇಲ್ಮುಸುಕು : ಎಲಾ ತಿರಸ್ಕರಿಣೀ 
ಗರ್ವಿತನೆ, ನನ್ನ ಅಸ್ತ್ರವು ನಿನ್ನನ್ನು ಕಾಣುವುದು (ಶಾಕುಂತ. ೯೬-೨೦), 

ತಿರಸ್ಕರಿಣೀ ವಿದ್ಯೆ ೬ ಇತರರ ಕಣ್ಣಿಗೆ ಬೀಳದಂತೆ ಮರೆಯಾಗ 

ಬಹುದಾದ ಒಂದಂ ಎದೆ; ಅದೃಶ್ಯವಾಗುವ ವಿದ್ಯೆ: ಈ ಉದ್ಯಾನ 
ಪಾಲಿನಿಯರ ಪಾರ್ಶ್ವದಲ್ಲಿ ಶಿರಸ್ಕರಿಣೀವಿದೈಯಿಂದ ಒಬ್ಬರಿಗೂ ಕಾಣಿಸದಂತೆ 
ಇದ್ದುಕೊಂಡು ನೋಡುವೆನು (ಶಾಕುಂತ. ೭೯-೦೦). [ಸಂ. ತಿರಸ್ಕರಿಣೀ ) 

ತಿರಸ್ಕರಿಣಿಕೆ (ನಾ). ಇ ತಿರಸ್ಕರಣಿ : “ತಿರಸ್ಕರಿಣಿಕಾಖ್ಯೆ ಜವನಿಕೆಯಕ್ಕುಂ 
(ವಸ್ತು ಕೋ, ೪೯-೨4), [ ಸಂ. ತಿರಸ್ಕರಿಣಿಕಾ] 

ತಿರಸ್ಕರಿಸು (ಕ್ರಿ). ಕಡೆಗಣಿಸಂ; ಧಿಕ್ಕರಿಸಂ; ಅವಹೇಳನಮಾಡು ; 
ಮಹಾಖುಷಿಯರಂ ನಿಮಗೆ ಪಟೀಯಲುಂ ಬಯ್ಕಲುಂ ತಿರಸ್ಕರಿಸಿ ನುಡಿ 


೩೪೮೫ 


ತಿರ್ಮಿ 


ಯಲುಮಕ್ಕುಮೆ (ವಡ್ಮಾರಾ- ೮-೦೩); ತಥಾಗತಮತಮಂ ತಿರಸ್ಕರಿಸಿ 
ತನ್ನೊಳಶಕ್ಕಾನುಷ್ಮಾನಕ್ಕೆ ಪೊಣರ್ದ ಲೋಕಾಯತಶಾಕ್ಕಮತಾವಲಂಬಿ 
ಯನವಿಲಂಬಿತಂ ಗೆಲ್ಲು (ಶಾಂತಿಪು. ೮-೧೪೭ವ); ಮತಿಗೆಟ್ಟು ಬಾಯ್ಗೆ 
ವಂದಂತೆ ತಿರಸ್ಕರಿಸುವುದು ಪುರುಷಾಕಾರಮೆ ಗುರುವಂ (ಸುಕುಮಾ. 
ಕಿ ೨-೬೭). [ತಿರಸ್ಕರಣ + - ಇಸ್ಕು] 
ತಿರಸ್ಕಾರ (ನಾ). ಎ ತಿರಸ್ಕರಣ: ಅವರ ರೀತಿ ಅನೇಕ ಶಿಕ್ಷಕರಲ್ಲಿ 
ತಿರಸ್ಕಾರವನ್ನೇ ತಂದಿತು (ರಗರೋ. 83) ; ಪ್ರಾಚೀನ ಸಂಪ್ರದಾಯ 
ಪಾಲಿಸಿದ ಭಾರತೀಯರಿಗೆ ಸಮಾಜದಲ್ಲಿ ತಿರಸ್ಕಾರ, ಸರ್ಕಾರದಲ್ಲಿ ನಕಾರ, 
ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಧಿಕ್ಕಾರ (ಜುಕ್ಕಾರೆ. ೦೦೩ ಪೀಠಿಕೆ) ; 
ನಮಸ್ಕಾರ ಇದ್ದಲ್ಲಿ ತಿರಸ್ಕಾರ ಇದ್ದೀತು (ಗಾಜಿ). [ಸಂ. 
ತಿರಸ್ಕೃತ (ಗು). ೧. ಧಿಕ್ಕಾರಕ್ಕೊಳಗಾದ; ಹೀಯಾಳಿಕೆಗೆ ಗಂರಿಯಾದ: 
ಸಿಂಗರಿಸಿ ಬಂದಡರ್ದಂ ಜಯರವದೊಳಾ ಸುಧನ್ವಂ ತಿರಸ್ಕೃತ ಕುಸುಮ 
ಧನ್ಯನು (ಜೈಮಿಭಾ. ೦೨-೪). 2೨. ಮಂರೆವನಾಡಿದ | ಮಂಚ್ಚಿದ. 
೩. ನಿರಾಕರಿಸಿದ; ಅಸ್ವೀಕೃತ. (ನಾ). ೪. ಧಿಕ್ಕಾರಕೊಳ್ಳಗಾದುದಂ; 
ಹೀಯಾಳಿಕೆಗೆ ಗಂರಿಯಾದುದು : ೧೯ನೆಯ ಶತಮಾನದ ಅಂತ್ಯ 
ದೊಳಗೆ ಭಾರತೀಯ ಸಂಸ್ಕೃತಿ ಪೂರ್ಣವಾಗಿ ತಿರಸ್ಕ ತವಾದ ವಿಷಯ 
ವಾಯಿತು (ಜುಕ್ತಾರ. ೧೦೫ ಪೀಠಿಕೆ). [ಸಂ.] 
ತಿರಸ್ಕೃತಿ (ನಾ). ಎ ತಿರಸ್ಕರಣ : ತನಗೆ ಪೇಳ್ದುದನಾಲಿಸಿದನಾ ತ್ರಿಕೂಟ 
ಲಂಕಾಧಿಪಂ ಕಟುತಿರಸ್ಕೃತಿ ಗದೆಯ ಘಾತಕ್ಕೆ ಕಣ್ಮುಚ್ಚಿದನ್‌ (ಶ್ರೀರಾಮಾ. 
೪೯೪-೨೩೦). [ಸಂ.] 
ತಿರಸ್ಕೃತೆ (ನಾ). ನಿಂದೆಗೊಳಗಾದವಳಂ ; ತಿರಸ್ಕರಿಸಲ್ಪಟ್ಟವಳಂ : 
ಕೈಕೆಯುಂ ನರ ತಿರಸ್ಕೃತೆ ವಿಕೃತ ಮಂಥಧರಾದಾಸಿಯಂ ... ಪ್ರೀತಿಸುತೆ 
| (ಶ್ರೀರಾಮಾ. ೨೪-೬೩೩). [ಸಂ. ತಿರಸ್ಕೈತಾ] 
ತಿರಾಯತ, ತಿರ್ಯಾಹಿತ (ನಾ). ವಂಧ್ಯಸ್ಥ ; ತೀರ್ಪುಗಾರ; “ಹಿರಿಯ, 
ತೀರ್ಪುಕೊಡಂವವ, ನ್ಯಾಯಾಧೀಶ” (ಜಾನಕೋ. ೬೬). ತಿರ್ಯಾಹಿತ: 
ನಿಮ್ಮ ತಾಯಿಯ ಸುಖದುಃಖಗಳ ದ್ರಷ್ಟಾರರು ನೀವಾಗುತ್ತಿದ್ದರೆ ನಾನಂ 
| ತೀರ್ಕಾಹಿತ ಯಾಕೆ ನಿಮ್ಮೆದುರಿಗೆ ಉಪಸ್ಥಿತ ಆಗುತ್ತಿದ್ದೆ (ರಕ್ತೆಥ್ಯ. 
ತಿರ್ಯಾಹಿತರ ಹಾಗ ಮಾತಾಡಬ್ಯಾಡ (ರಕ್ತಧ್ಮ. ೨೨೭), 
[ ಮರಾ. ತಿರಾಯತ, ತಿರ್ಹಾಈತ] 
80| ತಿರ್ಕಿ (ಕ್ರಿ). ೧. ತಿರಂಗಂ ; ಸಂತ್ತಾಡು ; ಸುತ್ತು : ಕೆಲವು ಕಾಲದಿಂ 
;  ಬಟಾಕ್ಕೆ ಸತ್ತು ತಾನುಂ ಮಕ್ಕಳುಂ ಸಂಸಾರದೊಳ್‌ ಶಿರಿಯು 
[ಪಾಕಾಂ. ರುಗು] ತ್ತಿರ್ದರ್‌ (ವಡ್ಮಾರಾ. ೮-೨೨); ಜಯಾಸ್ತ್ರಮನುರ್ಚಿ 
ಕೊಂಡು ಭೋಂಕೆನೆ ದೊಣೆಯಿಂಂ ಶರಾಸನದೊಳಂತದನಾಗಡೆ ಪೂಡಿ 
ಧಾತ್ರಿ ಟನೆ ತಿರಿವನ್ನೆಗಂ ತೆಗೆದು (ಪಂಪಛಾ. ೧೨-೦೬೮) : ಎನಿತಂ 
ಸಂಸಾರದೊಳಗೆ ತಿಜ್ಮನೆ ತಿರಿವೈ (ಅಜಿಪು. ೨-೬೦) ; ಗಾಣದೆತ್ತು ಮೆಟ್ಟಿ 
ದುದನೆ ವೆಟ್ಟಿ ಕೂಡೆ ತಿರಿವಂದದೊಳೀ ತ್ರಿಜಗಂಗಳೊಳ್ಳೊಟಲ್ಲುದು 
(ಸಮಪ. ೦೩-೯೯); ವಿಪಿನಾಂತರದೊಳಗೆ ತೊಳಲಿದೆವು ತಿರಿದೆವು 
ಹೊರೆದೆವೊಡಲುಗಳ (ಕುವ್ಯಾಅ. ೧೬-೪). ೨. ತಿರುಪೆ ಎತ್ತು; ಭಿಕ್ಷೆ 
ಬೇಡಂ ; ಯಾಚಿಸಂ : ತಾವಿರ್ಬರುಂ ತಿರಿದು ತಂ [ಖಾಕಾಂ. ತಿರಿತಂ] 
ದಿಕ್ಕಿದೆಂಜಲೆವುಟುಮಂ ತಿಂದು (ಆದಿಪು. ೩-೩೪ ವ); ತಾಂ ತಿರಿವ ಗೊರವ 
ಬೆನಕನುಮಂ ತಿರಿಯಿಪಳೆಂಬ ತೆಆದೆ (ಕಾಂತಿಫು. ೮-೦೩೦): ತಿರಿಯಲ್ಬಂದವರಂ 
ಕೂಟನಡಿಮೆಂಬಂತೆ (ಧರ್ಮಾಮ್ಯ. ೭೯೭) ; ಹರ ತನ್ನ ಭಕ್ತರ ತಿರಿವಂತೆ 
ಮಾಡುವ (ದೇದಾವ. ೪೬-೯೦) : ತಿರಿವ ಹಾರಂವರೊಡನೆ ಭೂಮಾಶ್ವರರಿ 
ಗೆತ್ತಣ ಮೈತ್ರಿ (ಕುವ್ಕಾಆ.೬-೩೦) ; ಕಣ್ಣು ಮೂಜುಳ್ಯವಗೆ ಕಿರಿದುಂಬ 
ಚಿಂತೆ (ಪುರಂದ. ೦-೦೭೪-೦) ; ಕೊಟ್ರಿ ಕೆಟ್ಟವನಿಲ್ಲ ತಿರಿದು ಬದುಕಿದವನಿಲ್ಲ 
ತಿರಿಕೊಂಡು ಉಂಡರೂ ಕರಕೊಂಡು ಉಣ್ಣು (ಗಾದೆ). 


10 


೨೧೩) ; 


40 


«8 
(ಗಾದೆ) ; 


ತಿರ್ಕಿ 


೨. ಹೊಸೆ ; ತಿರುಗಿಸಂ. "ತಿರಿಚ ಪರಾ. ೪. (?) : ತಿರಿವುದ 
ದೊಂದು ಚಕ್ರದೊಳೆ ನಿಂದು ದಿವಾಕರನೆ ಮತ್ತಟ್‌ದು - ಕಳೆವೊಡಂತದ 
ನಾವೆಡೆಯಿಂದರಮೆಯಾಗಿ ನೆಲಸಿ ಕೆಲಕಾಲದಿಂ ಪೊರೆದಿರದಲಾದ ಬಟಾಕ 
ತಾ ನೆಲದೊಳ್‌ (ಕವಿರಾ. ೨-೦೪೪). 
ತಿರಿದಾಡುಎಸಂತ್ರಾಡಂ ; ಅಲೆದಾಡು : ಕೈರವವಾರಿಜಂಗಳಲರಂ 
ತಿರಿದಾಡುವ ಭೃಂಗಮಾಲೆಯಂ ಬಾರಿಸಿ (ವರ್ಧಪು. ೧-೪೦). ತಿರಿದುಣ್‌- 
ಭಿಕ್ಷೆಬೇಡಿ ತಿನ್ನು; ಯಾಚಿಸಿ ಹೊಟ್ಟೆಹೊರೆ : ತಿರಿದುಂಡಂದಲ್ಲದೆ 
ಮೆಯ್ಮಣಿಯದು ಸಂದೆಯಮಿನ್ನೇಕೆ (ಛರ್ಮಾಮ್ಮ. ೦೩-೪೬) ; ತಿರಿದುಂಬ 
ಮಾರಯ್ಯ ಬೀರಯ್ಯ...ಕೇತಯ್ಯಗಳೆಂಬ ನೂಜು ಮಡಕೆಗೆ. . . ದೇವ 
ಶರಣೆಂಬುದೊಂದು ದಡಿ ಸಾಲದೆ (ಬಸವ. 8೫೨) ; ಪರಿಪರಿಯಲಿ ಹಿರಿಯರ 
ದೂಷಿಸುವವ ಶಿರಿದುಂಬುವುದೆ ಸಾಕ್ಷಿ (ಪುರಂದ. 3-೦೭-೭) ; ಹಂಚನೆ ಹಿಡಿದು 
ತಿರಿದುಂಬ ಜ್ಞಾನಿ ತಾ ಹಂಚುಹಟ್‌ಯಹನು (ಸರ್ವಜ್ಞ. ೩೪೮); 
ಹರಸೋದು ತಪ್ಪೋದಿಲ್ಲ ತಿರಿದುಂಬುವದು ಹೋಗೋದಿಲ್ಲ (ಗಾದೆ). 
ತಿರಿದುಣಿಸು ಇತಿರಿಯಯವಂತೆ ಮಾಡು; ಭಿಕ್ಷೆಬೇಡಿಸು: ಈಶಾನ್ಮನ 
ನಿಳೆಯೊಳು ಶಿರಿದುಣಿಸಿದನದಟಿಂದ (ತ್ರಿ ಪುಸಾಂ-೬-೬೬). 
[ದೇ. ॥ ತಮಿ. ಮಲ. ತುಳು. ತೆಲು. 30] 
ತಿರ್ಕಿ 'ತಿಐಿ' ನೋ, 
ತಿರಿ (ನಾ). ೧. ಹೊಸೆದಂದು ; ಹುರಿಮಾಡಿದುದು : ಜಟಾ, ಸಟಾ ... 


೨ ವ್ರತನಿಯಮವುಳ್ಳವರ ಜಡೆಗಳ ಹೆಸರು, ಮಣುಕು ಕೂದಲು, ಜಡೆತಿರಿ' 


ಗಳು (ಸಿದ್ಧಾಂತಿ-0೭೦). ೨. (ಕರಾ) ಕಾಳು, ಬತ್ತ ಮುಂತಾದಂವನ್ನು 
ರಕ್ಷಿಸಿ ಇಡಲು ಹುಲ್ಲಿನಿಂದ ಹೊಸೆದು ಮಾಡಿದ ಸಾಧನ : ಕೊಯಿಲು 
ಮುಗಿಯಿತು ; ಬತ್ತ ಚಾವಡಿಯಲ್ಲಿ ರಾಶಿಗೊಂಡಿತು ; ತಿರಿಯ ಕೆಲಸ 
ವಾಯಿತು (ನಂಬಿನಾ. 8೯). "ತಿರಿವಂನೆ' ಪರಾ. [ ತಿರಿ, ] 
A ತಿರಿಂಖ್ರ "ತಿರಿಪ್ಕು' ನೋ. 
ತಿರಿಕ್ಕ, ತಿರಂಕ (ನಾ), ೧. ತಿರಂಗಂವವನಂ ; ಅಲೆದಾಡುವವನು ; 
ಸುತ್ತುವವನಂ : ತ್ರಿಜಗದ ತಿರಿಕಂ ವಿದ್ಕಾಭಿಜಾತಗಂಧಂ (ಶಾಂತಿಪು.೮-೨೪) ; 
ಸತ್ತು ತಿರಿಕರೊಳ್‌ ತಿರಿಯದೆ (ಧರ್ಮಾಮ್ಮ. ೦೪-೩೩) ; ತಿರ್ಯಗ್ಗ ತಿಯೊಳ್‌ 
ತಿರಿಕರ್ಗೆ ಮಿಥ್ಯಾದೃಷ್ಟ್ಟಾದಿ ಸಂಯತಾಸಂಯತ ಗುಣಸ್ಥಾನಂಬರಂ ಸಾಮಾ 
ನ್ಮೋಕ್ತಭಾವಂ (ತತ್ತ್ವಪ್ರ. ೪೭). ೨. ಭಿಕ್ಷುಕ; ತಿರುಪೆ ಎತ್ತು 
ವವನಂ: ಸಂದ ತಿರಿಕಂಗೆ ತೊವೆ ತುಪ್ಪಂ ದೊರೆಕೊಳಲುಣ್ಮಿ ನಲಿವ ತೆಅದಿಂ 
- « ರೌರವದಿಂದಂ ಬಂದಂಗೆ ಮೋಹಮಕ್ಕುಂ ಸಿರಿಯೊಳ್‌ (ಧರ್ಮಾಮ್ಮ. 
೯-೩೦) ; ಮಸಣದ ದೇವನು ಮಾರಿಯ ದೇವನು... ಶಿರಿ [ ಪಾಕಾಂ, 
ರು] ಕ ಗೊರವನೆಂದು ಅಲ್ಲಲ್ಲಿ ಒಂದೊಂದನಾಡುತ್ತಿ ಪ್ಪರಯ್ಯ್ಕ (ಅವಡೆಂ.೧೨೦- 
೩೪3) ; ಹೊನ್ನರಾಶಿಯ ಪುರದೊಳಿಹ ಬಡವರಿಗೆ ತಿರಿಕರಿಗೆರೆವರ್ಗೆ ವೆಚ್ಚಿಸು 
ಹೋಗು (ಛರಡ. ೪-೬); ತಿರಿಕನನು ಕರತಂದು ಧರಣಿಯ ಚರಿತ 
ದೊಳಗಿರಿಸಿದರೆ ಮರ್ಕಟ ಸೆರೆಯ ಸೇವಿಸಿದಂತೆ (ಬಿಜೃಪು. ೬೨-೩೪); ಬೇಡು 
ವೊಡೇಂ ಶಿರಿಕನೆ (ಉಾಮಾಶ್ಮ. ೧೬೭-೩). ತಿರುಕ : ೨. ತಂಗಿಯ ತಿರುಕಗಿತ್ತಿರೆ 
ಮಜಕಿದು (ಕುವ್ಮಾಆ. ಓರಿಇ. ೩೬-೬೮) ; ತಿರುಕನೆಂದರು ಬಿಡೆ ತಿಳಿದು 
ತಾಯ ಕೊರಳ ತಟ್‌ಕನೆಂದರು ನಿನ್ನ ನಾ ಬಿಡೆನೋ (ಪುರಂದ. ೦-೨೩-೨) ; 
ತಿರುಕನೋರ್ವನೂರ ಮುಂದೆ ಮಂಜುಕುಧರ್ಮಶಾಲೆಯಲ್ಲಿ ಒಅಗಿ ಇರಲು 
ಅಲ್ಲೆ ಒಂದು ಕನಸ ಕಂಡನು (ಕನಕ. ೨೦೩-೦):: ಒಂದು ದುಡ್ಡು ಇತ್ತು, 
ಅದನ್ನುಇಂದು ಒಬ್ಬ ಕುರುಡ ತಿರುಕನಿಗೆ ಕೊಟ್ಟನು (ಮುಂಬಯಿ. ೪-೩). 
ತಿರುಕಮುರುವ= ದಡ್ಡ ನಾದ ಭಿಕ್ಷುಕ ; ಹೆಡ್ಡಭಿಕ್ಷಂಕ : ತಾರೇ ಬಡ್ಡಿ 
ನೀರಾ ಎಂದರೆ ತರುವೆನು ನಿಲ್ಲೊ ತಿರುಕಮುರುವ (ಗಾದೆ). 
[ತಿರಿ * - ಕ್ಯ] 
ತಿರಿಕ್ಕ "ತಿರಿಯಂಕಲ್ಯ' ನೋ. 


೩೪೮೬ 


ತಿರಿಕೊಟ್‌ 


ತಿರಿಕಣ್ಣು (ನಾ). ತಿರುಗಣೆ (?) : ಹರಿತೆಗೆಯೊ ಸೂಚಿಯೊ ಕೊಳವಿಗೆಯೊ 


ಚವುಕುಳಿಯೊ ಅರನೋ ್ಹಪಟ್ಟಣೆಯೊ ಭಿತ್ತಿಯೊರವೆಯೊ ಪುರುವೊ 
ತಿರಿಕಣ್ಣೊ ಸಪುರಮೊ ಕೊನಿವಾರಮೊ ರಟ್ಟಿಗೆಯೊ ನಾಳಮೊ ಪನ್ನುಳಮೊ 
(ಕುಮುರಾ. ೧೩.೨೯). [?) 


6 ತಿರಿಕತ್ವ (ನಾ). = ತಿರ್ಯಗ್ಗತಿ : ನರಕದೊಳು ದುಃಖಮುಗ್ರಂ ತಿರಿಕತ್ವ 


ದೊಳಂತೆ ನರರೊಳಂ ದೇವರೊಳಂ (ಪರಮಾ, ೨೭.೭೮). 
[ ಸಂ, ತಿರ್ಯಕ್ಟ್ವ] 


ತಿರಿಕಲ್ಲಾಟ 'ತಿಣೀಕಲ್ಲಾಟ'ನೋ. 
ತಿರಿಕಲ್ಲು 'ತಿಟ೨ಕಲ್‌'ನೋ. 


10| ತಿರಿಕವ್ರಾತ (ನಾ). ತಿರ್ಯಗ್ಗತಿಯಲ್ಲಿರುವ ಪ್ರಾಣಿವರ್ಗದ ಗಂಂಪು : 


ನರಿ ನಾಯ್‌ . . . ಕಾಡೆಮ್ಮೆ ಕಾಬಕ್ಕೋಟ್‌ಯೆಂಬೀ ತಿರಿಕವ್ರಾತಂಗಳೊಳ್‌ 
ಸಂಭವಿಸಿ ದುರಿತದಿಂ ದುಃಖಮಂ ಪೇಟಲಾಜ?ಂ (ಧರ್ಮಾಮೃ. ೧೩.೧೩೭). 
[ತಿರಿಕ್ಕ (-ಆತಿರಿಯಕ್ಕು) + ವ್ರಾತ] 


ತಿರಿಕುಳಿ, ತಿರಂಕುಳಿ (ನಾ). ೧. ತಿರುಪೆ ಬೇಡಂವ ವ್ಯಕ್ತಿ ; ಭಿಕ್ಷಂಕ : 


ತಿರಿಕುಳಿಗಳ ಬರವಂ ಬಯೆಸಿಯಂಂ ಪೆಅರಂ ಬಯಸದರುಂ ... ಎನಿಸಿರ್ಪರ್‌ 
(ಆಳವಿ. ೩.೦೪೩); ಬೇಳ್ಬ ತಿರಿಕುಳಿಯಲ್ಲದರ ಚೆಲ್ಲವೆತ್ತನೆ೦ (ಸಂಸಪ. ೨೪.೦೦). 
೨. ದರಿದ್ರ; ಬಡವ ; ಭಿಕಾರಿ : ಮುನ್ನೋಡಲೊಂದು ಗೆಯ್ಮೆಯ 
ನೋಂಪಿಯೆಸಕಮೊಡರ್ಚೆ ಶಿರಿಕುಳಿಯೊಳಮರವೆಂಡಿರ ಭೋಗಮನುಣ್ಣುಂ 
(ರಾಮಾಶ್ಮ, ೬೮೦೩). ತಿರುಕುಳಿ : ೧. ತಿರುಕುಳಿಗೆ ಮಾನವೆತ್ತಣದು ತೆಗೆ 
ತಲೆಮಾಲೆಗೊರಲಂಗೆ ವುಹಿವೆಂಯೆಲ್ಲಿಯದು (ಜಿ ಒಪು. ೦೮-೦೦) ; ನನ್ನದು 
ತಿರುಕುಳಿ ಬಾಳು (ಅನಾಥೆ. ೧೭೪). ೨. ನೀವರಸುಗಳು ತಿರುಕುಳಿಗಳಾವು 
(ಕುವ್ಶಾವಿ. ೮-3೯). ೩. ತಂಚ್ಛೆನಾದವನು ; ಕ್ಷಂದ್ರ ; ಹೀನ : ತಿರುಕುಳಿ 
ಸಿರಂಗರಾಯಂ . . . ನೆರೆಪಿದ ಪಡೆ ತಾನೇಂ ಪಡಿಬರಿಸುಗುಮೇದೇವ 
ರಡಿಯ ಪಟ3ಯರ ಪಡೆಯೊಳ್‌ (ಚಕವಿ. ೩-೬೪). "ತಿಯಿಕುಳಿ' ಪರಾ. 
(ತಿರಿ, + - ಕುಳ್ಳಿ) 


ತಿರಿಕೂಳು *ತಿರಿಕೂಟಿ್‌' ನೋ. 
ತಿರಿಕೂಟ*, ತಿರಿಕೂಳು, ತಿರಿಗೂಳು (ನಾ). ತಿರಿದು ತಂದ ಅನ್ನ ; 


ಭಿಕ್ಷಾನ್ನ: ಹರಿಕೀರ್ತನೆಯಂ ಸ್ವರರಾಗತಾಳಲಯವನೂರ್ಥನಾದಿ 

ವಿಧಿಯಿಂ ಪಾಡುತೆ ದೈವನ್ಯಸ್ತಭರೆಂ ತಿರಿಕೂಟ್‌ಂ ಜೀವಿಸುತಿರ್ದಂ (ಅದ್ಕುತ. 

೦೬-೧೬). ತಿರಿಕೂಳು :: ಆ ಶಿರಿಕೂಳ ತೆಲುಂಗರೊಡೆಯನಿಗೆ ಉತ್ತರ 

ವೇನು (ಮಂತ್ರಶ. ೦೯-೦೩). ತಿರಿಗೂಳು: ಇಆ್‌ದರೆಯು ಎಟ್‌ಲ್ಲ 

ಹಟೀದರೆಯಂ ಸೀಳಿಲ್ಲ ತಿರಿಗೂಳ ಕೊಂಡು ಯಣವಿಲ್ಲ (ಸರ್ವಜ್ಮ. ೨೦೩೦). 
(ತಿರಿ, « ಕೂರ) 


ತಿರಿಕೆ, ತಿರುಕೆ (ನಾ). ಭಿಕ್ಷಿಗೆಂದು ಶಿರಂಗಂವಿಕೆ ; ಭಿಕ್ಷಾಟನೆ : "ಭಿಕ್ಷಾ 


ಎ..ಭೈಕ್ಷಂಈ ೬ ತಿರಿಕೆ'' (ಕಾಕಳ್ಕ. ೧೧೭); ಕೆಡುವುದೇ ಉದರಾರ್ಥಮಾಗಲು 
ಬಿಡದೆ ತಿರಿಕೆಗೆ ಹೋಗೆನೆನುವುದು ಮೃಡನಡಿಗಳಂ ನೆನೆವುದರಿದೇ ಕೇರಿ 
ಕೇರಿಯಲಿ (ಬಸಪು. ೪೩-೩೯); ತಮ್ಮ ನಿನ್ನಯ ತಿರಿಕೆಗೊವಂಜುವೆವುಯೆಂದರೆ 
ವಂರುತಸುತ ಳಾನುಂಬ ಪರಿಯೆಂತೆಂದು ಬೆಸಗೊಂಡ (ಕುವ್ಕಾಅ. ಓರಿಇ. 
೨೩-೨೦) ; ತಿರಿಕೆಯ ಕೂಳು ತಿಂದು ಹರಕೆಯ ಕೋಣನಾದ (ಗಾ). 
ತಿರುಕೆ : ಇವರು ಬ್ರಾಹ್ಮಣರ ವೇಷವನ್ನು ಹಾಕಿಕೊಂಡು ಶಿರುಕೆಯಿಂದ 
ಜೀವನ ಮಾಡುತ್ತಾ ಇದ್ದರು (ನೀತಿಜಿಂ. 1, ೧೮). [ತಿರಿ -ಕೆ] 


ತಿರಿಕೊರೆ "ತಿರಿಕೊಟ್‌' ನೋ. 
ತಿರಿಕೊಟಿ, ತಿರಿಕೊರೆ (ನಾ). ಭಿಕ್ಷೆ ಬೇಡಲು ತಿರುಗುವಿಕೆ ; ಬದುಕಿಗೆ 


ಯುಾಚಿಸಂವಿಕೆ. " ತಿರಿಕೊಆೌಗೊಳ್‌ ' ಪರಾ. ತಿರಿಕೊರೆ : ತಿರಿಕೊರೆ 
ಕಬ್ಬಿಗಂ ಪಣಮನಾರ್ಜಿಸಲಾರನ್‌ (ಸಂಸಪ. ೧೩-೧). 4 ಶಿಟ್‌ ಕೊಟ್‌? 
ಪರಾ. [ತಿರ್ಕಿ + ಕೊಟ್‌] 


ತಿರಿಕೊಆ್‌ಗೊಳ 


ತಿರಿಕೊಟ್‌ಗೊಳ್‌ (ಕ್ರಿ). ಭಿಕ್ಷೆ ಬೇಡಂ; ಯಾಚಿಸಿ ಪಡೆದಂಕೊಳ್ಳು : 
ಅರಿದಾದಂ ಕನ್ನಡದೊಲ್ಲಿರಿಕೊಲ್‌ಗೊಂಡಜುಯೆ ಪೇಟ ನೆಂಬುದಿದಾರ್ಗಂ 
(ಕವಿರಾ. ೧-೪೨). [| ತಿರಿಕೊಟ್‌ + ಕೊಳ್‌, ] 
ತಿರಿಕೋಪಸರ್ಗ (ನಾ). [ಜೈನ] ಪಶಂ, ಪಕ್ಷಿ ಮೊದಲಾದುವುಗಳಿಂದ 
ತಪಸ್ವಿಗಳಿಗೆ ಉಂಟಾಗುವ ಉಪದ್ರವ,..-ತೊಂದರೆ:ಸೈರಿಸಲುಮಾಗದ 
ತಿರಕೋಪಸರ್ಗಮನವಂಶಿ 'ಸುಕುಮಾರಸ್ವಾಮಿ ಮೂಜು ದಿವಸಮಿರುಳುಂ 
ಪಗಲುಂ ಸೈರಿಸಿ (ವಡ್ಮಾರಾ. ೩೦-೦೮); ನಿಷ್ಟಂದಶರೀರನಾಗಿ ಮುನಿ 
ಸೈರಿಸಿದಂ ತಿರಿಕೋಪಸರ್ಗಮಂ (ಸುಕುಮೂ. ೧೨-೪೧). 
[ ಸಂ. ತಿರ್ಯಗುಪಸರ್ಗ ] 
ತಿರಿಗಂಚಿ (ನಾ). ಒಂದಂ ಸ್ಥಳದ ಹೆಸರಂ : ಕಚ್ಚವಿಯ ಗಳೆಯೊಳ್‌ ಬಿಟ್ಟ 
ಮತ್ತರ್ಪೃದಿನಯ್ದು ರಟ್ಟಹಳ್ಳಿ ೭೦ ಬಳಿಯ ತಿರಿಗೆಂಚೆ ೧ (ಎಕ. 1. 
[?] ` 
ತಿರಿಗಟ್ಟು (ಕ್ರಿ). ಸುತ್ತಿಕೊಳ್ಳು ; ಸಿಕ್ಕಾಗು: ತನ್ನ ರಕ್ತದ ಕೆಸರಲ್ಲಿ, 
ಕಣ್ಣು ತುಟಿ ಮೆತ್ತಿಕೊಂಡು, ತಲೆಗೂದಲು ತಿರಿಗಟ್ಟಿ ನರಳುತ್ತ ಬಿದ್ದಿರುವ 
ಕೌರವ ಸಾರ್ವಭೌಮನನ್ನು ನೋಡಿ ಕಲ್ಲು ಕರಗೀತು (ಆಗ್ರಹ. ೩೦). 
[ ಕಿರ್ಕಿ * ಕಟ್ಟು; ] 
ತಿರಿಗುತ್ತ (ನಾ). ಭಿಕ್ಷೆ ಬೇಡುವ ಕಷ್ಟ; ಭಿಕ್ಷಾಟನೆಯ ದುಃಖ (2): 
ಸಂಸಾರದೊಳಾದ ಬಡತನದ ಕುತ್ತದ ತಿರಿಗುತ್ತದ ರಾಜಬಾಧೆಯ 
ಕಂಡು (ಧರ್ಮಾಮ್ಮ, ೬-೦೭೫). [ತಿರಿ * ಕುತ್ತ] 
ತಿರಿಗೂಳು " ತಿರಿಕೂಲಸ್‌? ನೋ. 
ತಿರಿಗೊಂಬು (ನಾ). ಬಾಗಿದ ಕೋಡು; ತಿರುಗಿಕೊಂಡ ಕೋಡು: 
ಮುದ್ದಿ ಮಣ್ಣನು ತಂದು ತಿದ್ದಿ ಬಸವನ ಮಾಡಿ ಮುದ್ದುಮುಖ ಚೆಲುವ 
ತಿರಿಗೊಂಬು ನಂ ಬಸವ ಗದ್ದುಗೆ ಮ್ಯಾಗ ಮಲಗ್ಮಾನ (ಲೋಕಗೀ. ೧೯೬). 
[ ತಿರಿ; * ಕೊಂಬ್ಬು, ] 
ತಿರಿಚು, ತಿರುಚ್ಛು (ಕ್ರಿ). ತಿರುಗಿಸು; ತಿರುವು: ತುಂದಶೂಲೆಯು 
ಕೆರಳಿಯಲಗ ತಿರಿಚಿದವೊಲಾಗೆ (ಪ್ರಥುಪು. 8-೮೩); ಶತ್ರುಗಳ ಮೇಲೆ 
ಮಾಸೆಯಂ ತಿರಿಚುವ ವೀರನಂದದಿ ಚಾಣಿಕ್ಕನು ಬಿಚ್ಚಿರುವ ತನ್ನ ಜುಟ್ಟಂ 
ಕೈಯಿಂದ ನೇವರಿಸುತ್ತ ತೆರಳುತ್ತಿರಲು (ಮುದ್ರಾಮಂ. 48); ರಿಪ್ಪನ 
ಹೃದಯ ತಿರಿಚಿದಂತಾಗಿ ಕಾಲುಗಳು ಒಂದಕ್ಕೊಂದು ಹೊಡೆಯುವಂತೆ 
ನಡುಗಿದವು (ಯೋಧಪು. 69). ತಿರುಚ್ಛು : ಸೆರಗಿನ ತುದಿಯನ್ನು ತಿರಂಚೇ 
ತಿರುಚಿದಳು ಸೀತೆ (ಮಾಮನೆ. ೨): 
ತಿರಿಚುಮುರಿಚು ಎ ವಕ್ರವಾಗಿರಂವುದು ; ವೇರದುಖೋವ ತಿರಿಚು 
ಮುರಿಚುಗಶ್ತಿನಿಂದ ಆ ಕೊಟಡಿಯ ಹಿಂದಿನ ಬಾಗಿಲಿಂದ ಒಳಗೆ ಪ್ರವೇಶಿ 
ಸಿದಳು (ಪುನರು. ೨4೪). ತಿರುಚಿಕೊಳ್ಳು ಎ ಸಂರಂಳಿಯಾಗು ; ನುಲಿದಂ 
ಕೊಳ್ಳು : ದೋರ್ದಿಯಂತೆ (ತೆಂಗಿನ ನಾರಿನ ಹೆಗ್ಗದಂತೆ) ಯಾಕೆ 
ತಿರುಚಿಕೊಂಡು ಸುತ್ತುತ್ತಿದ್ದೀಯೆ ? (ದಾದಾನ. ೪). 
[ತಿರಿ + -ಚ್ಛು) 
ತಿರಿಚಿ (ನಾ). ೧. (ಆನೆಗೆ ಕಟ್ಟುವ) ಹೊಸೆದ ಹಗ್ಗ : ಜೊತ್ತೆಗೆ ಜಾನು 
ವಂಕಣೆ ಶಿರಿಚೆ ತೊಡರುರಘಂಟೆಗಳ...ವಿಲಾಸದಿನೆಸೆದುದಾ ದಂತಿ (ತೊರರಾ- 
೬-೨೪-೦೬). ೨. ಪಿಚೆಕಾರಿಯಿಂದ ನೀರನ. ಹೊರಪಡಿಸಲು ಒತ್ತೂವ 
ಸಾಧನ: ನಿಖಳರಾಣಿಯರನಂದವನೀಶನು ಅಟ್ಟಿ ಹಿಡಿದಂಡೆಯಿಂ ಹೊಯ್ದು 


ಶಿಕಾರಿ, ೧೬೦-೬೩ ; 1047), 


ತಿರಿಚೆಯನೊತ್ತೆ ಹೆಟ್ಟುಗೆಯರೆಲ್ಲ ಮೂದಲಿಸಿ ಮುಮ್ಮಳಿಗೊಂಡು 
ನೆಟೊ ್ಸೀಟದಿಂದೋಡುವವನಿಪನ ತಮ್ಮಾಣೆಯಿಟ್ಟು ನಿಲಿಸಿದರಾಗಳು 
(ಹದಕಾ. ೩-೫೦). [ ಎತಿರಿಚು] 


ತಿರಿತರ್‌,, ತಿರಿತರಂ (ಕ್ರಿ). ೧, ಅಲೆದಾಡಂ; ಸಂತ್ತೂ; ತಿರುಗು: 
ತಿರಿತರ್ಕುಮಮಳಜಳನಿಧಿಪರಿಖಾವೃತಭೂಮಿಭಾಗಮಂ (ಕವಿರಾ. ೩-೫೫) ; 


೩೪೮೭ 


೩6 


ತಿರಿಪ್ಪಃ 


ಕಟಲ್ಪೆರ್ದೆಗೆಟ್ಟರಣ್ಯದೆೊಳ್‌ ಶಿರಿತರುತಿರ್ದ ಕಣ್ಣಡಿಗರಿಂ ರಾಜ್ಯದೊಳೇಂ 
ನೆರೆಯಲ್ಕಿ ತೀರ್ಗುಮೋ (ಪಂಪಛಾ. ೮-68); ಉಸಿರ ಗಾಳಿಯೊಳ್‌ 
ತಿರಿತಂದರ್‌"  ತಜಗೆಲೆವೊಲಮರರಂಬರತಳದೋೊಳ್‌ (ಶಾಂತಿಪು.೦೦-೪೩) ; 
ಭವಾಂಬುನಿಧಿಯೊಳ* ತಿರಿತಪ್ಪುವು ಜೀವರಾಶಿಗಳ್‌ (ಸುಕುಮಾ. ೫-೩3); 
ಪರದೇಸಿತನದಲಿಯಿದು ತಿರಿತಂದು ಹನುಮಂತದೇವರ ಗುಡಿಗೆ ಕಟು 
ಪಂಜರವ ಮಾಡಿಸಿ (ಎಕ. ೪11, ಜನ್ನಗಿ ೦೬.೬: 11201). ವ: ಭಿಕ್ಷೆ 
ಬೇಡು : ಪವನಸುತ . . , ಬಹುಭಿಕ್ಷಭಕ್ಷ್ಯವನವರ ನಾಲ್ವರ ಸರಿಯ ಭಿಕ್ಷ 
ವನೊಬ್ಬ ತಿರಿತಹನು (ಕುವ್ಯಾಅ. ಓರಿಇ. 3೩-೧೩). ತಿರಿತರು : ೨, ಹೇಳಿ 
ಕೇಳಿ ತಿರಿತಂದು ತಿನ್ನೊ, ಜಂಗಮ ನೀನು (ಅನಜೀ. ೧೩). 
[ ತಿರ್ಮಿ + ತರ್‌ ] 

ತಿರಿತರ್ಗ್‌ “ತಿಜರಿತರ್‌ ನೋ. 

ತಿರಿತರಿಸು "ತಿಆತರಿಸು' ನೋ. 

ತಿರಿತರು 'ತಿರಿತರ್‌' ನೋ. 

ತಿರಿತಿನ್‌ (ಕ್ರಿ). ತಿರಿದು ಶಿನ್ನು ; ಭಿಕ್ಷೆಬೇಡಿ ತಿನ್ನು: ಕುಪ್ರತರ್ಕಿಗ 


ನಾವನಾದೊಡೆ . . . ತಿರಿಶಿಂಬಪ್ರಸಿದ್ಧನಶುದ್ಧನಲ್ಲದೆ ಭಕ್ತನೆಂತಹನು 
(ಬಸಪು. ೪೩-೬೨). [ತಿರಿ + ತಿನ್‌] 
ತಿರಿದಾನ (ನಾ). ವಂಂಸುಕಂ; ಆಚ್ಛಾದನ : ಪೊಂಬಾಬ್‌ಯ ತಿರಿ 


ದಾನದಿಂ ಪಾದರಿಯ ಪರ್ಯಂಕದಿಂ 
ಮಾಡುತ್ತುಮಿರೆ (ದಕಕು. ೬-೦೦೭ವ), 
ತಿರಿನಾಳ್‌ ತಿರುನಾಳ್‌' ನೋ. 
ತಿರಿಪ (ನಾ). ಒಂದಂ ಬಗೆಯ ಬತ್ತ : “ ತಿರಿಪಃ -- ತಿರಿಪ, ರಾಜಾನ್ನ” 
(ಓಷಧಿ. ೬೮6). [?] 
ತಿರಿಪು, ತಿಪ್ಪ, ತಿರಿಂಪು, ತಿರಿಪ್ಪು, ತಿರಿವು,, ತಿರಿಹಂ, ತಿರುಂಪ್ರ, 
ತಿರುಪು, ತಿರುಪ್ಪು. ತಿರುವು, ತಿರುಹು, (ಕ್ರಿ). ೧. ಸುತ್ತೂ 
ತಿರಂಗಿಸು, ಚಕ್ರಾಕಾರವಾಗಿ ಸುತ್ತಿಸಂ: ಶಿರಿಪಿ [ಪಾಕಾ: ರುಪೆ] ಕರ 
ಚಕ್ರಮಂ ದನುಜರ ತಲೆಗಳನಸುರವೈರಿ ಮುಳಿದಿಡೆ . .. ನೆಲಕೆ ಬೀಟವೆ ತಲೆ 
ಗಳ್‌ (ಪಂಪಭಾ. ೬-೬೫); ಕರ್ಪುರದ ಪಠಲ್ಗೆ ಬಿರ್ದರಲ್ಲೆ .. , ದರ್ಪಕಂ 
ತಿರಿಪುವ ಚಕ್ರದಂತೆ ತಿರಿಯುತ್ತಿರೆ ಮೇಲೆ ಮದಾಳಿವಾಲೆಗಳ್‌ (ಅರ್ಥನೇ. 
೨-೩೭): ತಿರಿವ ಕುಲಾಲಚಕ್ರಮೆನೆ ಭೂವಳಯಂ ತಿರಿವನ್ನಮಸ್ತ್ರಮಂ 
ತಿರಿಪಿದಂ (ಜಗವಿ. ೦೨-೩೨); ಕಣನ್ಮಿಸುಕಿ, ತಿರಿಪಿ ನಿಮ್ಮ ನಡುಬೀಡಿನಿನ್‌, 
ಪೊಜವೀಡ ಮಂದಿ ಇರ್ದೆಡೆಗಳೊಳೆ ಬಿಟ್ಟೆನ್‌ (ಅಶೈತ್ಕಾ. ೩-೪೪). ಪಿ. ಅಲೆ 
ಯುವಂತೆ ಮಾಡು ; ಸಂತ್ತಾಡಿಸಂ: ಶಾರ್ದೂಲಾಭೀಲವನಂಗಳೊಳ್‌ 
ತಿರಿಬಿದೀಯುರ್ಕೊಂದೆ ಲೆಕ್ಕಂಗೆೊಳಲ* (ಪಂಪಛಾ. ೯-೨೨): ಕೌಂತೇಯರಂ 
ಮಚ್ಚರದಿಂ ಕಾಂತಾರದೊಳ್‌ ತಿಟ್ಮನೆ ಶಿರಿಪಿದ ಸೊರ್ಕೀಗಳೇನಾದುದು 
(ಗದಾಯು. ೭-೦೪). ೩. ಹೊರಳಿಸು ; ಬೇರೆ ಕಡೆಗೆ ತಿರುಗಿಸು: ಅರಸು 
ಮಾನೆಯುಂ ತಿರಿಪುವರಿಚ್ಛೆ ಎಂಬ ಲೋಕಗಾದೆಯೇಕೆ ಪುಸಯಕ್ಕು 
(ಪಂಜತಂ. ೯8-೭): ಮೋಕ್ಷಸುಖಕ್ಕೆ ಚಿತ್ತಮಂ ತಿರಿಪುತುಮಿರ್ದ ಜೈನಮುನಿ 
ಪುಂಗವರಿಂ ಮಿಗಿಲಾರೊ (ಧರ್ಮಾಮೃ. ೧೨-೫೦). ೪. ನುಲಿ; ತಿರುಗಿಸು: 
ಕಟ್ಟಿದ ನೂಲ ತೊಂಗಲಂ ತಿರಿಪುವ ಕೆಯ್ತದೊಂದು ನೆವದಿಂ ಲಲಿತಾಂಗಿಯ 
ಶಂಕೆಯಂ ಭಯಂ ಬೆರಸಿದ ನಾಣುಮಂ ಕ್ರಮದೆ ಪಿಂಗಿಸು (ಪಂಪಭಾ. 
೩-೭೬೭): ಅವಂ ಕಿರಿಪಿದಂ ನಿಜ ನಿಷ್ಠುರ ಕಾಷ್ಮದಂಡಮಂ (ಕಂದ್ರ ಪು. 
8-೭೪). ತಿಪ್ಪ: ೫. ಹಿಮ್ಮೆಟ್ಟು ; ಹಿಂದಿರಂಗು : ಮದಾನ್ಮಸಿನ್ನುರಂ 
ತೆಗೆಯಲ್‌ ಜೈಮಿನಿ ತಿಪ್ಪಿಕೊಣ್ಣು ಪರಿಯಲ್‌' (ಎಕ. 11, ೬೯-೪೨ ; 1100). 
ಿತಿರಿಂಪು: ೧. ಮತ್ತೋರ್ವಂ ... ಮುಂಗೆಯ್ಯ ಕಂಕಣಮಂ ತಿರಿಂಪಿ 
ನೂಂಕುತುಂ ಜಾಜುವರುಳವಟ್ಟಿಗೆಯನೇಅಕ ಸಾರ್ಚುತ್ತು ಮೆಟ್ಟು (ಅನಂಪು. 
೦೩-೭೯ ವು. ತಿರಿಪು ಹ: ೧. ಧರೆಯುಂ ದಿಕ್ತಟಮುಂ ವಿಯತ್ಚಟಲವುಂ 


ಶಿಶಿರೋಪಚಿಂರಮಂ 
[ « ಸೆಂ. ತಿರೋಧಾನ] 


ತಿರಿಪ್ಪು 


ಧಾರಾಕರೋತ್ಪಾತದಿಂ ತಿರಿಗುತ್ತಿರ್ಪಿನೆಗಂ ತಿರಿಪ್ಪಿ ಮಡು ಕೋಪಾಟೋಪ 
ದಿಂದಿಟ್ಟೊಡೆ  (ಅನಂಪು. ೧೪-೦೯). ತಿರಿವು: ೩. ದನಗಾಹಿಯು 
ಹುಲ್ಲುಗಾವಲಿನಿಂದ ದನಗಳನ್ನು ಊರ ಕಡೆಗೆ ತಿರಿವಿದನು (ರೂಢಿ). 
ತಿರಿಹು : ೧, ಏಕನಿಷ್ಠೆಯಿಂದ ತಿರಿಹಿ ಮುರಿಹಿ ಹಿಳಿದು ಹಿಂಡಿ (ತಿರುತೊಂ. 
ದೇ. ೨೩೩-೦೦). ೬. ಗೊಟಾಯಿಂಸು ; ತೊಳಸು: ಅದಆಸೊಳಗೆ 
ಮೊಸರ ಸಂಭಾರಮಂ [ಮಿಗೆ] ತಳಿದು ಹದನಟುದದಂ ತಿರಿಹಿ ತಿರಿಹಿ 
ಪಾಕವ ಮಾಡಿ (ಸೂಪಶಾ. ೪-೮೧). ೭. ವಂಗುಚಿ ಹಾಕು; ಬುಡಮೇಲು 
ಮಾಡಂ : ಸಂಪಳೆಯನು ... ಎಜ್‌ದು ಬೆಂದ ಬಳಿಕಂತದಂ ತಿರಿಹಿ 
ದೋಸೆಯ ಬೇಯಿಸುವುದು (ಸೂಪಶಾ. ೦-೬೪). ಸಿತಿರುಂಪು,: ೮. 
ತೊಡಿಸು ; ಅಳವಡಿಸು: ಉರಗಕಂಕಣಮಂ ಕಳೆದು ರತ್ನಕಂಕಣಮಂ 
ತಿರುಂಪಿ (ಗಿರಿಕ. ೧೦-೬೦ ವ) ; ಬಾಹುಪೂರಯಮಂ ತೋಳ್ಲೆ ಕೈಕೊಳಿಸಿ 
ಕಂಕಣಮಂ ಶಿರುಂಪಿ (ಬಸರ. 6-೨0). ತಿರುಪು: ೧. “ತಿರುಪುಭ್ರಮಣೇ” 
(ಕಮಧಾ) : ಅಲರಂಬಿಂದುಟದೆನ್ನ ಮೆಲ್ಲೆರ್ದೆಯನಿಂ[ತುರ್ಚಿ]ತ್ತಿದೆಂಬಂತೆ 
ನೆಯ್ದಿಲ ಕಾವಂ ತಿರುಪುತ್ತುಂ (ಪಂಪಛಾ. ೩-88) : ತೋರಹತ್ತದೊಳಂ 
ತಿವಿದು ತಿರುಪುವ ಮಲ್ಲರ ನೆರವಿಗಳೊಳಂ (ಗರಿಕ.. ೨-೦೦೫ ವ); ರಾಕ್ಷಸ 
ಕಾಳುಗತ್ತಿಯ ತಿರುಪಿಯಿಡಲು (ಸಂಛಪ. ೭-9೨) ; ಅಲಗಿಕ್ಕಿ ತಿರುಪಿದವೊಲಾ 
ಯ್ತೊಡಲೊಳು (ಕೈಮಿಭಾ. ೦೯-೦೪). ಹಿ. ಬಾಣಮಂ ತಿರುಪಿ ತಿರ್ದುವ... 
ವನೇಚರರಿಂ ಬಗೆಗೊಂಡಂಬಾ ವನಂ (ಅಗವಿ. ೦೬-೦೬). ೪. ತಿರುಪದ 
ಮಾಸೆ ಕೊಂಕಿದ ಸಟಂ (ಪಂಪಧಾ. ೧೨-೭); ಮುಗ್ಧೆ ... ಮಸಗಿದ ಲಜ್ಜೆ 
ಯಿಂದೆಟಗಿದಳ್‌ ಕರದಿಂ ತಿರುಪ್ರತ್ತೆ ಹಾರಮಂ (ಶಬಶಂ. ೧-೪೦). 
ತಿರುಪ್ಪು : ೧. ದೇಶದೇಹವನಂತೆ ತನ್ನ ಸಂದೇಹಮಂ ಕೊರೆದಳ್‌, 
ತಿರುಪ್ಪಿ ಕೊರೆದಳ್‌, ಮರಳಿ ಮರಳಿ! (ಶ್ರೀರಾಮಾ. ೨೬೪-೦೬೦). ತಿರುವು, : 
೧. ಮಹಾಸಿಂಹಂಗಳನೆರಡುಂ ಕೈಯೊಳ್ತಿ ರುವುತೆ (ವೀರವಿ. 6-೩೯) ; ಕಂಕಣ 
ಕೈಯ ತಿರುವುತ ಬಾರೆ (ಪುಕಂದ. ೦-೨೧೨-೯). ೬. ಭಂಗಾರ ಅಳದೀರ 
ಬಾಯ್ಕೇಲೆ ಹೊಯ್ತಾರ ... ಹುಟ್ಟಿದಾ ಮನೇ ತಿರುವೀರೆ (ಹಳ್ಳಿಬಾ. ೨೩). 
೯. (ಒರಳಂಕಲ್ಲಿಗೆ ಅಕ್ಕಿ, ಬೇಳೆ, ಕಾರ ವಂಂತಾದಂವನ್ನು ಹಾಕಿ) 
ರಂಬ್ಬು ; ನುರಿಸಂ: ಈ ತಿರುಳನ್ನು ನೀರಿನಲ್ಲಿ ಹಾಕಿ ಚೆನ್ನಾಗಿ ತಿರುವಿ... 
ತಿನ್ನುತ್ತಾರೆ (ಪ್ರಐಾಇ. 11, ೨೦). ತಿರುಹ್ಲು; ೧. ನೆತ್ತಿಯಲ್ಲಿ ಅಲಗ 
ತಿರುಹುವಂತಪ್ಪ ವೇದನೆಯಹುದೆನಗೆ (ಬಸವ. ೩4೦4) ; ಹೊರಜ ಹೊಸೆವ 
ತಿರುಹುವ ಮುಂರುಹುವೆಳೆವ ... ಕೋಳಾಹಳದೊಳಾ ರೌರವಂ ಭಯಂಕರ 
ವಾದುದು (ಸಿದ್ಧರಾ, ೮-೯). ವಿ. ತುರೆಗವನು ಬೋಳೆಯಿಸಿ ವಾಘೆಯ 
ತಿರುಹಿ (ಕುವ್ಕಾಭೀ. ೩-3) ; ತುಟುಗಳ ತಿರುಹಿ ಕೊಂಡೊಯ್ಯುವಾ ಬೇಡರ 
ತುಣುಗಾಹಿಗಳು ಕಂಡು (ಚೀವಂಸಾಂ. ೮-೨9) ; ನಮ್ಮನಂ ಕರಕರಿಸಬೇಡೇಳಿ 
ಯಂದವ.ತಿರುಹಿದನು ಮುಖವ (ತೊರರಾ. ೬-೦೨-೦೬). ೪. ಕುಸುಮ 
ಮಾಲೆಯ ತಿರುಹುತೆತ್ತಿದ ಮುಸುಡಿನರೆನೋಟದಲಿ... ನೋಡುತಿರ್ದಳು 
ಸೀತೆ ರಘುಪತಿಯ (ತೊರರಾ. ೧-೧೫-೩೯) : ತಿಜ್ಜನೆ ತಿರುಹುವೆ ಧರಣಿಯ 
(ಮೋಹಕ. ೦೨-೦೦). 

ತಿರಿತಿರಿಹು (ದ್ವಿರುಕ್ತಿ) : ಕರ್ಬೊನ್ನ ಸಲಗೆಯೊಳು ಕೆಂಪೊಗೆವಂತೆ 
ಕೆಂಡದೊಳು ತಿರಿತಿರಿಹಿ ಕಾಸಿ (ಸೂಪಶಾ. ೪-೮೬). ತಿರುವಿಹಾಕು ಎ೧, 
ಮಗಂಚಿಹಾಕು : ಕಾವಲಿಯ ಮೇಲಿರುವ ದೋಸೆಯನ್ನು ತಿರುವಿಹಾಕು 
(ಕೂ9). ೨. ಪರಿಶೀಲಿಸಂ : ಕೆಲವು ಕಿಾಗದಪತ್ರಗಳನ್ನೊಮ್ಮೆ ತಿರುವಿ 
ಹಾಕಿ ... ಖೈದಿಗಳನ್ನು ಒಳಗೆ ಕರೆತರಬಹುದೆಂದು ಅಧ್ಯಕ್ಷರು ಆಜ್ಞೆ 
ಮಾಡಿದರು (ಪುನಕು. ೩). ೩. ಮನನಮಾಡಂ ; ಚಿಂತನೆಮಾಡಂ : 
ಅವಳು ಹೇಳಿದುದನ್ನು ಅವನು ಮನಸಿನಲ್ಲೇ ತಿರುವಿಹಾಕುತ್ತಿದ್ದ (ದೂರಸ. 
೪8). ೪. ಪುನರಾವರ್ತನೆಮಾಡು : ಪರೀಕ್ಷೆ ಹತ್ತಿರ ಬಂತಂ. ಎಲ್ಲ 
ಪಾಠಳನಗ್ನೂ ತಿರುವಿಹಾಕಬೇಕರ (ಕೂರಿ). 


೩೪೮೮ 


ತಿರಿಪ್ಶು 


[ತಿರಿ, + -ಪ್ಲು./ ಶಮಿ. ತಿರುಪ್ಪು, ತಿರುಮನ್ಚಿ ; ಮಲ, ತಿರಿ, ತಿರಿಪ್ಪು, 
ತಿರುಮತ್ಫಿ ; ತುಳು. ಶಿರ್ವ; ಕೊಡ. ತಿರ್‌; ತೆಲು, ತ್ರಿಪ್ಪು; ಕೊಲಾ. 
ತಿಪ್ಸ್‌ ; ನಾಯ್ಕಿ. ಕಿಪ್‌] 


ತಿರಿಪ್ಳು, ತಿರಿವ್ಯ, ತಿರುಂಪ್ರ, ತಿರುಪು, ತಿರುವು, ತಿರುಹ್ಯು (ನಾ). 


೧. ಸಂತ್ತು ತಿರುಗುವಿಕೆ; ಆವರ್ತನೆ : ಮಹೇಶ್ವರನ ತಿರುಪಿನೊಳುರು 
ಭುಜೋದ್ಭೂತ ವಾಯುವಿಂದ ಚೇಗೆಯಾದುವು ಚರಂಚರವೀಶನಂಗದೊಳು 
(ಕೆಲಪು. ೧೨-೨೦). ವಿ. [ಸಂಗೀತ] ಒಂದಂ ಬಗೆಯ ಗಮಕ; ಧ ನಿಯಂ 
ಭೇದ : ವಳಿ ವಿಳಾಸಂಬಡೆಯೆ ವಹಣಿ ಬಹಳಂಬಡೆಯೆ ತಿರಿಪು ತೊಮ್ಮೆ 
ವಡೆಯೆ ... ಪಾಡುತ್ತಿರೆಯುಂ (ಶಾಂತೀಶ್ಕ. ೦೬-೬೭ ವ). ತಿರಿವ್ಳು : ೩. 
ಅಲೆದಾಡಿಸಂವಿಕೆ ; ಸುತ್ತಾಡಿಸಂವಿಕೆ ; ತಿರುಗಾಡಿಸುವಿಕೆ ; ಕರ್ಮಮೆ 
ಕಡುಬಲ್ಲಿತ್ತ ದಜ ತಿರಿವದೇಂ ಬಹುವಿಧಮೋ (ಆದಿಪು.8-೯೮). ಸಿ ತಿರುಂಪ್ಯ: 
೪. [ನಾಟ್ಕ] ವೃತ್ತಾಕಾರವಾಗಿ ತಿರುಗುವ ಒಂದು ಭಂಗಿ: ಪಯ 
ಪಾಡು ನಿಚ್ಚವಣೆ ಚಾಳೆಯಮುಲ್ಲಾಸಂ ತಿರುಂಪು ತಡವಿತ್ತಡಮುನ್ನೆಯನ 
ವಿಶೇಷಂ ಡಿಳ್ಳಾಯಿಯ ಲುಳಿ ಪುದಿದುಸುರಮೆಸೆವಿನಂ ನರ್ಶಿಸಿದಳ್‌ 
(ಧರ್ಮಪ. ೨-೨೬). ತಿರುಪು: ೨. ಕಾಕು ಖಚರಂ ಗಮಕಂ ತಿರುಪಿಂಪು 
-.* ಕಳೆಯೆಂಬಿವಂ ಮೆಣಿಕಿದು ಬಾಜಿಸಿದಂ ಮುರವೈರಿ ವಾಸಮಂ (ಜಗವಿ. 
೫-೩); ವಳಿ ವಕ್ರತೆಯನೀವ ವಹಣಿ ತರೆಂಗಿಸುವ ತಿರುಪು ಸುಳಿಗೊಳ್ವ 
ಹೆಂಪು ಇಂಪಂ ಕಣಕವ ಸುಧಾರಸಗಾನಂ (ಗಿರಿಕ. ೨-೦೦೫ ವ). ೪. 
ಬೆಡಗು ಬಿನ್ನಣ ರಾಮಣೀಯತೆ ರೇಖೆಯಂತರಕರಣ ತಿರುಪಿನಲಿ... 
ಮಾಯಾದೇವಿ ಮೋಹಿಸಿ ಪಾತ್ರವಾಡಿದಳು (ಪ್ರಥುಲೀ. ೪-೩೭) ; ತಿರುಪು 
ಗತ್ತರಿ ಲವಣಿ ಲಾಗು ಮುಖಚಾರಿ ,,, ಬಿಂಕ ಬಿನ್ನಣದ ಗರುವಿಕೆಯ ಪಾತ್ರ 
ದೊಳು ನಿಲಲು (ಗುಥಡ. ೨-೨೯) ; ಲವಣಿಯಡಪ್ಪ ತಿರುಪು ಕೈಮಟ್‌ ಕಳಾಸ 
ಕೂಟಮಾನಂಗಳಂ ಸಂಗಳಿಸಿ... ಚತುರಜನ ಮಚ್ಚುವಂತೆ ತೋರ್ಪ 
ನರ್ತಕಿಯರಿಂ (ರಾಜಕೀ. ೫-೧೯ ವ). ೫. ಮಲಸೂತ್ರ; ಮರಸುತ್ತ್ತ: 
ಕೊಪ್ಪು ತಂದೀವಿ ಭರಣೀನು ತಂದೀವಿ ಕೊಪ್ಪಿಗೆ ತಿರುಪ ಮರೆತೇ 
ಬಂದ್ವು (ನಾಪದ. ೦೦೭) ; ತಿಳಿದವ ತಿರಂಪಿನಂತಿರಬೇಕು (ಗಾಡು). * ತಿರುಪು 
ಹೂ' ಪರಾ. ೬. ಬಾಗು; ತಿರುಗು: ವಿಷ್ಣು-ಕಾಮರ ಸಂವಾದದಲ್ಲಿ 
ನಯವು ಕಡಿಮೆಯಾಗಿದೆ. ವಿಸಂಗತಿಯೂ ತೋರಿದೆ. ಆದರೂ ಕೊನೆಗೆ 
ಅದು ಪಡೆದ ತಿರುಪು ಮೆಚ್ಚುವಂತಿದೆ (ಕಸಾ, ೦೭೩): ಆಂಗದನೆದೆಯಲ್ಲಿ 
ಆವೇಶಗೊಂಡ ಹುರುಪಿನ ಶಿರುಪನ್ನು ನಿರೂಪಿಸಲಳವಲ್ಲ (ಪಾರ್ತಿಸು. ೯9). 
೭. ತಿರುಗಾಟ; ಸುತ್ತಾಟ : ಉರಗನರಸಿಯ ಕಂಡು ತನ್ನಯ ತಿರುಪ 
ಮಾಣದೆ ಸೋತು ವೀರ್ಯವ. ಸುರಿಸಲು (ಸಂಭಪ. 3೬-4). ೮. ಖಡ್ಗ 
ಯುದ್ಧದ ಒಂದಂ ವರಸೆ: ಮಾಟ ತಳಸಂಚದೊಳು ಮೊನೆಯನು 
ತೋ ತಿರುಪಿನೊಳಣೆದು ಕಳಚುವರೇಜುಗಾಣದೆ. ಮಧ್ಯಸಂಚಕೆ 
ಸಿಲುಕಿ ಕೈಮಾಡಿ (ಕುವ್ಕಾಛೀ- 9-33). ೯. ಒಂದು ಬಗೆಯ ತೆರಿಗೆ (?) : 
ನಲ್ಲೇರು ನಲ್ಲೆಮ್ಮೆ ಹೊಡಕೆ ತಿರುಪು ಮಗ್ಗ ... ಮುಂತಾಗಿ ಯೇನುಳ 
ಸರ್ವ್ವಸವ್ವಿಮ್ಮವನೂ ನೀಉ ಆಗುಮಾಡಿಕೊಂಡು (ಸೌಇ&ಇ. ೩1-11, 
೪೪೦-೨೫೩ ; 1410). ತಿರುವ: ೪. ಮೈಯ ನುಲಿವು, ಹೆಜ್ಜೆಯ ಲಘುವು, 
ಕೈಯ ತಿರುವು... ಮನಸ್ಸನ್ನು ಮುತ್ತುತ್ತಿದ್ದಿತು (ಸವತಿ. ೫. ೬. ಆ 
ತಿರುವಿನಲ್ಲಿ ಮರದ ಮರೆಯಲ್ಲಿ ಅನತಿದೂರ ಕೆಳೆಗೆ ಹರಿಯುತ್ತಿತ್ತು 
ರುರಿ (ಸಿಡಿಲು. ೮8); ಅದರ ತಿರುವೊಂದರಲ್ಲಿ ಎರಡು ಕಾರುಗಳು ಒಂದ 
ಕ್ಕೊಂದು ಡಿಕ್ಕಿಹೊಡೆದು (ಗೋಪುರ. ೮೫). ತಿರುಹ್ಮು : ೧. ಕುಟ್‌ಯ 
ನೇಟ್‌ ಬರುತಿರಲು ನಡುಪಥದಿ ಸಂಧಿಸಿ ಶಿರುಹೆ ಮುರುಹಲು ತೆಣವ 
ಕಾಣದೆ ಹರಣ ಹವ್ಹನೆ ಹಾಟ್‌ (ಸಾಳ್ಮಛಾ. ೦೭-೭೮), ೪. ಮುರುಹು 
ತಿರುಹು ಚಾರಿ ಕೈಲಾಗು ನೇವಣೆ ಕರಣ ಭ್ರಮರಿಗಳನಅಾದು ತರುಣಿ 
ರಂಗಸ್ಥಲದಿ ನರ್ತಿಸಿದಳು (ಜೀವಂಸಾಂ. ೯-೯೨). 


ತಿರಿಪೆ 


ತಿರುಪಿನ ಚೆಂಬು:ತಿರುಗಣಿ ಚೆಂಬು; ರೈಲುಚೆಂಬು: ರೈಲಿಗೆ ಹೊರಡು 
ವಾಗ ಮರೆಯದಂತೆ ತಿರುಪಿನ ಚೆಂಬು ತೆಗೆದುಕೊಂಡು ಹೋಗು (ರೂಢಿ). 
ತಿರುಪಿನ ಬಿಲ್ಲೆ ಎ ಹೂವಿನ ಆಕಾರದ, ತಿರುಪು ಇರುವ ಆಭರಣ ; 
ಅವಳು ತುರುಬಿಗೆ ತಿರುಪಿನ ಬಿಲ್ಲೆಯನ್ನು ಹಾಕಿಕೊಂಡಿದ್ದಾಳೆ (ರೂಢಿ). 
ತಿರುಪು ಹಾಕು: ಹೆಣೆದುಕೊಳ್ಳು ; ಹೊಸೆದುಕೊಳ್ಳ: ಅನತಿದೂರದಲ್ಲಿ 
ತಿರುಪು ಹಾಕಿದ, ಹಗ್ಗಗಳಂತೆ ಸುತ್ತಿದ . . . ಎರಡು ಕೇರೆಹಾವುಗಳ 
ದೃಶ್ಯ ಕಾಣಿಸಿತು (ಸ್ಪಪ್ನಹೆೊ. ೨೩೭). 
[ ಆತಿರಿಪ್ಪು./ತಮಿ. ತಿರಿಪು, ತಿರುವು, ತಿರುಪ್ಪ, ತಿರುಪ್ಪಿ; 
ಮಲ. ತಿರಿಪ್ಪು :ತಿರಿವು ; ತುಳು, ತಿರುಪು. ತಿರ್ಪು) 

ತಿರಿಪೆ "ತಿರುಪ' ನೋ. 

ತಿರಿಪ್ಪು " ತಿರಿಪ್ಪು' ನೋ. 

ತಿರಿಭುವನ (ನಾ), ಮೂರಂ ಲೋಕ : ಅಕ್ರಮವ ಶಿರಿಭುವನ ವಿದ್ಮಾ 
ಚಕ್ರವರ್ಶಿಗಳೆಂದು ನೀವೀ ವಿಕ್ರಮದ ಮಾತಿನಲಿ ಮೇಗರೆ ಮೆಆ್‌ವ 
ಭಟರುಗಳೆ (ಕುವ್ಯಾವಿ. 6-೪೦). [ ಆ ಸಂ. ತ್ರಿಭುವನ] 

ತಿರಿಮನೆ (ನಾ). (ಕರಾ) ಭತ್ತ ಮಂಂತಾದಂವನ್ನ ರಕ್ಷಿಸಿ ಇಡಲು 
ಹುಲ್ಲಿನಿಂದ ಹೊಸೆದಂ ಮಾಡಿದ ಗೋಪುರಾಕಾರದ ಸಾಧನ. 

[ತಿರ್ಕಿ + ಮನೆ] 

ತಿರಿಮುರಿ, ತಿರಿವಂರಿವು (ನಾ). ೧. ತಿರಂಗ.ಮಂರಂಗು; ಅಂಕಂಡೊಂಕಾ 
ಗಿರುವುದು : ತಮ್ಮ ಕುದುರೆಯ ಚದುರಿನಿಂದ ಕುಣಿಸುತೆಯ್ದುವರು 
ಅಡ್ಡವಡ್ಡಕೆ ತೆಗೆವರು ತಿರಿಮುರಿಯೆನಲಡ್ಡ ಹರಿವ ಹೊಳೆಯಂತೆ (ಭರಣ. 
೨೩-೨೮). ತಿರಿಮುರಿವು: ೨. ಮಲ್ಲಯಂದ್ಭದ ಒಂದಂ ವರಸೆ: 
ತಿರಿಮುರಿವುಗಳ ಇಕ್ಕಿದರು ಗಳಹತ್ತದಲಿ ಸಲೆ ಮಿಕ್ಕು ಸತ್ರಾಣದಲಿ ಮಂಡಿ 
ಗಳ ಮಿಗೆ ಸರಿವೊಕ್ಕು ಹಿಡಿದರು (ಕುವ್ಕಾಸ. ೨-೯೬). [ತಿರ್ಕಿ * ಮುರಿ) 

ತಿರಿಮುರಿವು "ತಿರಿಮುರಿ” ನೋ. 

ತಿರಿಯಂಚ (ನಾ). ತಿರ್ಯಗ್ಗತಿಯಲ್ಲಿರುವ ಪಶು, ಪಕ್ಷಿ ಮೊದಲಾದ 
ಪ್ರಾಣಿವರ್ಗ ; ನಾರಕ ನರ ಸುರ ತಿರಿಯಂಚಗತಿ [ಪಾಕಾಂ. ಯಗ್ಗ ತಿ] 
ಯೆಂಬ ಚಾರು ಹೆಸರುಗಳ ಪಡೆದು (ತ್ರಿಪುಸಾಂ. 89) : ಪರಿವ್ರಾಜವಾದದಿ 
ಸೋಲು ಸತ್ತನ್ಲಿಯೇ ತಿರಿಯಂಚವಾಗಿ (ಕಾಂತೀಡ. ೦-೬೯): ತಿರಿಯಂಚಗಳು 
ಮನವುಳ್ಳುವಿಲ್ಲದುವೆಂದು ಎರಡಂಗವಾದುವು (ಧಕಡ. ೬೭-೧೦೩). 

[ ಆ`ಸಂ. ತಿರ್ಯಂಚ್‌ ) 

ತಿರಿಯಕ್ಕು, ತಿರಿಕ್ಕ (ನಾ). ೧. ಜೀವನಂ ಅನುಭವಿಸುವ ನಾಲ್ಕುಗಶಿ 
ಗಳಲ್ಲಿ ಒಂದಂ; ತಿರಗ್ಗತಿ: ಪಾಪಿಗಳು ಉರುಳುವರು ತಿರಿಯಕ್ಕು 
ಗಳಲಿ (ನಿಧಾಗ, ೩-೦೦-೦). ತಿರಿಕ್ಕ : ೧. ತಿರಿಕದೊಳು ಕೆಲರ್ಗೆ ಜಾತಿಸ್ಮರಣಂ 
ಕೆಲರ್ಗೆ ಧರ್ಮಶ್ರವಣಂ ಕೆಲರ್ಗೆ ಜನಮುಹಿಮಾದರ್ಶನಮಂಂ (ತಸೂವೃ,೦೩). 
೨. ಎ ತಿರಿಯಂಚ : ಪಂಚತ್ವಮನೈದಿದ ವಜ್ರಜಂಘಂಗಂ ಶ್ರೀಮತಿಗಮಾ 
ತಿರಿಕಂ [ಪಾಕಾಂ. ತಿರಿಯಂಚಂ]ಗಳ್ಗ 0...ಉತ್ತರಕುರುವೆಂಬುತ್ತಮಭೋಗ 
ಭೂಮಿಯೆ ಜನ್ಮಭೂಮಿಯಾದುದು (ಆದಿಪು.೩-೨೭ ವ) ; ತಿರಿಕನಾರಕಮಾನ 
ವಾಮರಲೋಕದೊಳ್‌ ನೆಲೆಗೊಂಡು ವಿಸ್ತರಿಸದೆಲ್ಲಿಯುಂ (ಧರ್ಮಾಮ್ಮ. 
೧-೬೩); ಓರ್ವನೆ ನರಕದೊಳಿರ್ದಂದೊರ್ವನೆ ತಿರಿಕಂಗಳಾಗಿ [ಪಾಕಾಂ. ತಿರಿ 
ಯಂಚನಾಗಿ, ತಿರ್ಯಂಚನಾಗಿ] ತಿರಿತರುತಿರ್ದಂದು (ಜೀವಸಂ. ೪೩-೦) ; 
ಸಮ್ಮಗ್ವರ್ಶನಂ ತನ್ನೊಳುಳ್ಳ ಕೃತುರ್ಥಂ ನರಕಂಬುಗಂ ತಿರಿಕನಾಗಂ 
(ಅನಂಪು. ೩-೩೪). [“ಸಂ. ತಿರ್ಯಕ್‌] 

ತಿರಿಯಜ್ಮುಖ (ನಾ). [ನಾಟ್ಕ] ದೇಶೀಯ ಭೌಮಚಾರಿಗಳಲ್ಲಿ ಒಂದು; 
ವರ್ಧಮಾನಸ್ಥಾನಕದಲ್ಲಿ ನಿಂತುಕೊಂಡು ಬಲಕ್ಕೂ ಎಡಕ್ಕೂ ದ್ರುತ 
ಕೃನುಗುಣವಾಗಿ ಜಾಗ್ರತೆ ಚಲಿಸುವುದಂ: ಉರು ವರ್ಧಮಾನಮಂ ಪಡೆ 
ದೆರಡುಂ ಪದಮೆಯ್ದೆ ನಿಂದು ಬಲನೆಡನಿಂದಂ ತ್ವರಿತದಿ ಚರಿಸಲ್‌ ಮತ್ತಂ 


ಳಾ 


೩೪೮೯ 


ತಿರುಕೋಲೂ 


ತಿರಿಯಜ್ಮುಖಚಾರಿಯೆಂಬ ಪೆಸರೆಂ ಪಡೆಗುಂ (ಲಾಸ್ಕರಂ, ೬-೬೩). 
[ ಸಂ. ತಿರ್ಯಜ್ಮುಖ] 
ತಿರಿವು "ತಿರಿಪ್ಕು' ನೋ. 
ತಿರಿವ್ಯ ತಿರಿಪ್ಕು' ನೋ. 
ತಿರಿವೈಸಣಿ (ನಾ). (?); ಶ್ರೀಮಹ ಅಯ್ಯ ಪರಸನಾ ಕಿರಿವೈಸಣಿರ ಮೇಲಿಂಗೆ 
ನಿಗೆ ಹೊಲಗಂದೆಯ ಅಳಿಪಿದವರಿಗೆ ... ಪಾಪಕೆ ಹೋಹರು (ಎಕ. ೩1; 
ಹೊಳಲೈ. ೧೩೩-೩; 7). [?] 
ತಿರಿಸುತ್ತು (ನಾ). ಸಂತ್ತಿಕೊಂಡುದಂ; ತಿರಿಚಿಕೊಂಡುದಂ: ಜನ್ನಿವಾರಮಂ 
ಮೇಲೆತ್ತಿ ತಿರಿಸುತ್ತು [ ಪಾಕಾಂ. ತಲೆಸುತ್ತು ]ಮಂ ತೆಗೆದು ಸಿಡಿಲಿಸಿ ಧೋತ್ರ 
ಮಂ ಚೆನ್ನುಗಿಯಾಪೋಷಣಮನೆತ್ತಿ ಕುಳ್ಳಿರ್ದು (ಸಮ್ಮಳೌ. ೭-೨೪). 
[ಕಿರಿ * ಸುತ್ತೂ] 
ತಿರಿಹು "ತಿರಿಪ್ತು: ನೋ, 
ತಿರೀಟ (ನಾ). ೧, ಕಿರೀಟ; ಮಂಕಂಟ: ಪೊಸತಲರ್ದಲರಂ ತಾಮೆ ಸಾಲ್ವ 
ನ್ನೆಗಂ ಸೂಸಿದುವೇಕಾಯ್ತಾ ತಿರೀಟಕ್ಕವನತಿಯೆನೆ ದೇವೋತ್ತಮಾಂಗಂ 
ಗಳುಂ ಬಾಗಿದುವು (ಅದಿಪು. ೭-೩೮) : ಛತ್ರತ್ರುಯಯುತವಿನಮಿತ ಸುತ್ರಾಮ 
ತಿರೀಟಮಣಿಗಣಾರ್ಚಿತ ಪದ (ಜನಾಲೆ. 6). ೨. ಲೋಧ್ರದ ಗಿಡ. [ಸಂ.] 
ತಿರು, "ತಿರಂವ್ಯು' ನೋ. 
ತಿರ್ಕು (ಗು). ಪೂಜ್ಯವಾದ ; ಪವಿತ್ರವಾದ. " ತಿರುನಕ್ಷತ್ರ” ಪರಾ. 
[ ಎಸೆಂ. ಶ್ರೀ./ತಮಿ. ತಿರು] 
ಗಿತಿರುಂಗಿಸು "ತಿರಂಗಿಸು' ನೋ, 
ಿತಿರುಂಗು "ತಿರಂಗಂ' ನೋ. 
ಹಿತಿರುಂಪು, "ತಿರಿಪ್ಕು' ನೋ. 
ಹಿತಿರುಂಪ್ಯು “ತಿರಿಪ್ಪೆ' ನೋ. 
ತಿರುಕ "ತಿರಿಕ್ಶ೬ ನೋ. 
ತಿರುಕಣಾಮಡೆ (ನಾ). ಅಕ್ಕಿ, ತಂಪ್ಪ, ಸಕ್ಕರೆ ಹಾಗು ಬಾಳೆ ಹಣ್ಣು 
ಮಂಂತಾದಂವುಗಳಿಂದ ಮಾಡುವ ಒಂದು ಬಗೆಯ ಸಿಹಿ ಖಾದ್ಯ ; 
ನಯಿವೇದ್ಯಕೆ ಹರಿವಾಣ ಯಿಪ್ಪತ್ತಾರೂ ಅಪಪಡಿ ಹರಿವಾಣವೊಂದು 
ತಿರುಕಣಾಮಡೆ [೧] ೧ಕೆ ಯರಡರ ಲೆಖದಲೂ ದೇವರ ನಯಿವೇದ್ಯ ನಡವ 
ಹಾಗೆ ಕಟ್ಟಳೆಯ ಮಾಡಿದ (ಸೌಇಇ. IX-il, ೪೬೨-೩; 1467). 
[ತಮಿ. ತಿರುಕೃಣ್ಣಾಮಟ್ಟ] 
ತಿರುಕತನ (ನಾ) ತಿರುಪೆ ; ಯಾಚಕವೃತ್ತಿ: ಹೋಗಲಾಡಿಸಿಕೊಂಡು ತಿರುಕ 
ತನವನ್ನು ನೀಗಲಾಡಿಸುತ ಮನೆಮುರುಕುತನವನ್ನು (ಗರಿ. ೪೦-೭). 
[ತಿರುಕ (-ಆತಿರಿಕ್ಕ) + - ತನ] 
ತಿರುಕಿ (ನಾ). ತಿರಂಪೆಯವಳಂ : (8). [ತಿರುಕ (ಆ ತಿರಿಕು) + -ಇ್ಕ] 
ತಿರುಕು (ನಾ). ತಿರಂಪೆ ; ಭಿಕ್ಷಾನ್ನ: ಸಾರ್ವಭೂಪಾಲನ ಸೂನು ಎನಿಸಿದವಗೆ 
ಸೂಟ್‌ಗೂಳಿನ ತಿರುಕೆ (ಪುರಂದ. ೧-೫೫-೨). 
[ತಿರುಕ (-ಆತಿರಿಕ್ಕ) + - ಉ್ಯ) 
ತಿರುಕುಳಿ "ತಿರಿಕಂಳಿ' ನೋ. 
ತಿರುಕುಳಿಗ (ನಾ). ಭಿಕ್ಷಂಕ : ದೆಸೆಯನುಟ್ಟ ಬಾಂಬಟ್ಟೆಗೂದಲಿನೊಳಿ 
ರುಳಾಳ್ಜನಂ ತಳೆದ ... ತಿರುಕುಳಿಗನರೆವೆಣ್ಣನು (ನಂದಿಮಾ. ೨೧-೩೪). 
[ ತಿರುಕುಳಿ (ಎ ತಿರಿಕುಳಿ) ೬ - ಗೃ] 
ತಿರುಕುಳಿದಾಸ (ನಾ). ಭಿಕ್ಷೆ ಬೇಡಂವ ದಾಸ ; ಭಕ್ತ : ೫% ವನಾಥದೇವ 
ರಿಗೆ ಶಿರುಕುಳಿದಾಸರ ನಂದಾವಗ (ಎಳ. ೫1೪, ನಾಗಮಂ. ೧೨೬-೮; 1). 
[ ತಿರಂಕುಳಿ (ಆ ತಿರಿಕುಳಿ) * ದಾಸ] 
ತಿರುಕೆ "ತಿರಿಕೆ' ನೋ. 
ತಿರುಕೋಲು "ತಿರಂಗೋಲಂ' ನೋ. 


ತಿರುಗ 


ತಿರುಗ "ತಿರುಗಿ' ನೋ. 

ತಿರುಗಣಿ "ತಿರುಗಣೆ' ನೋ. 

ತಿರುಗಣಿತಂಬಿಗೆ (ನಾ). ತಿರಂಪಿನ ಚೆಂಬಂ; ಸುತ್ತುಗಳನ್ನುಳ್ಳ 
ಮುಚ್ಚಳದ ಚೆಂಬು; ರೈಲಂಚೆಂಬು : ಏನಾರ ಫರಾಳ ತಂದು ಬಿಡ್ರಿ 
ಸಾಕು ... ಶೇಷಣ್ಣ ಶಿರುಗಣಿತಂಬಿಗೆ ತೆಗೆದುಕೊಂಡು ಹೋದ (ವೈನಿ. ೨). 

(ತಿರುಗಣಿ (ಆ ತಿರುಗಣೆ) * ತಂಬಿಗೆ (ಆ ತಂಬುಗೆ) 

ತಿರುಗಣಿಮಡು "ತಿರಂಗಣೆಮಡಂ' ನೋ. 

ತಿರುಗಣೆ, ತಿರಂಗಣಿ, ತಿರಂಗಾಣಿ, ತಿರುಗುಣಿ (ನಾ). ೧. ತಿರುಗುವಿಕೆ; 
ಸುತ್ತಾಟ: ಸುಳಿಯ ತಿರುಗಣೆಗೆ ಸಿಲುಕಿ ಮಡುವಿನ ಆಳಕ್ಕೆ ಇಳಿದಳು 
(ಹುಲಕಾ. 89). ೨. ಬಾಗು; ತಿರುವು: ಒಂದು ದೃಷ್ಟಿಯಿಂದ ಈ 
ತಿರುಗಣೆಯು ಮನೋರಂಜಕವಾಗಿದೆ (ಸಾಸಮಾ. ೭೦) ; ರಸ್ತೆ ದಾಟಿ 
ತಿರುಗಣೆಯ ಬಳಿ ಬಂದೊಡನೆ ಆ ನರಹರಿಯು ಜ್ಲಾಪಕಕ್ಕೆ ಬಂದ 
(ಸಾಹೇದ್‌. ೬೦. ೩. ತಿರುಪು; ಮಲಸೂತ್ರ: ಸಡಲಿದ ತಿರುಗೆಣೆಯ 
ತಿಳಿಯದವಳ ಬಲದ ಕಿವಿಯ ಗಿಳಿಯ ವಾಲೆ ಜಗುಳುವೊಡನೆ ಹೊಳೆಯ 
ಗುಳುಗುಳೊರೆದುದು (ಗಿಳಿವಿಂ. ೩೬-೨೪); ಈ ಸೂಜಿಯನ್ನು ನಾದ 
ಸಂಪುಟವೆಂಬ ಭಾಗದಲ್ಲಿರುವ ಸನ್ನೆಯ ಕೆಳತುದಿಗೆ ಒಂದು ತಿರುಗಣೆಯಿಂದ 
ಜೋಡಿಸಿರುತ್ತಾರೆ (ವಿಣಾವಿ. ೪); ನೀರನ್ನು ಹಾಕಿಡುವ ಪಾತ್ರೆಗೆ ತಿರುಗಣೆ 
ಯಿದ್ದರೆ ಚೆನ್ನಾಗಿರುತ್ತದೆ (ಅಡುಸೌ. ೦೪). ತಿರುಗಣಿ: ೩. ರೈಲು ತಂಬಿ 
ಗೆಯ ತಿರುಗಣಿ ತೆಗೆದು ತಂದೆಗೆ ನೀರು ಕೊಟ್ಟಳು (ಬದುಜ. ೦೮). ೪. 
ಸುಳಿ ; ಆವರ್ತ: ತಿರುಗಣಿಯಲ್ಲಿ ಸಿಕ್ಕಿರುವಂತೆ ಎಲ್ಲಿ ಸಾಗಿರುವೆವೋ 
ಏನೋ? (ಜಿಲುನಿ. ೧೦೫) ; ತಾಯಿ-ತಂಗಿ ತಿರುಗಣಿಯಲ್ಲಿ ಸಿಕ್ಕುಬಿಟ್ಟಿದ್ದರು, 
ತಂದೆ ನಡುನೀರನ್ನು ಮುಟ್ಟಿದಾಗ ಕೈಸಾಗದೆ ದುರ್ಬಲರಾಗಿ ಅಲ್ಲಿಯೇ 
ದೈವದ ಮೇಲೆ ಭಾರಹಾಕಿ ಉಳಿದುಬಿಟ್ಟರು (ಹೊಸಕ್ಷಿ. ೨೦೭); bg 
ಸಂಸಾರದ ತಿರುಗಣಿಯಲ್ಲಿ ಸಾಕಷ್ಟು ತಿರುಗಿ ದಣಿದದ್ದಾಯಿತು (ಹಲಲ: | 
a). ೫. ವ್ಯಾಯಾಮದಲ್ಲಿ ಬಳಸುವ ಒಂದಂ ಬಗೆಯ ಸಾಧನ: 
ಮಟ್ಟಿಯ ಬಲಭಾಗದಲ್ಲಿ ಗದೆ, ಡಂಬಲ್‌, ಲಾಠಿ. ದೊಣ್ಣೆ, ತಿರುಗಣಿ. 
ಗರ್ದನ್‌ಪಟ್ಟು ಗುಂಡು ಇತ್ಯಾದಿ ವ್ಯಾಯಾಮ ಸಾಧನಗಳು (ಛೀಮಕಾ. | 
೨9). ತಿರುಗಾಣಿ : ೩. ಮಧ್ಯದಲ್ಲಿ ತಿರುಗಾಣಿಯ (01108) ಮೇಲೆ 
ನಿಂತಿರುವ ಮರದ ತೊಲೆಯ ಒಂದು ಕೆೊನೆಗೆ ಆಡ:ಬೆಣೆಯನ್ನು ಜೋಡಿಸಿದೆ 


(ಶಿಲ್ಪನಾ. ೨೦೪). ತಿರುಗುಣಿ : ೪. ಪಚ್ಚೆಯದ ಕಡಗಮಂ ತಿರುಗುಣಿಯ | 80 


ಮಡುವಿಗಿಟ್ಟು (ವಡಸಂ. ೦೯೯-೩೮) ; ವಿಚುರವಿಪ್ಲವದ ತಿರುಗುಣಿಯಲ್ಲಿ 
ಸಿಕ್ಕು ದಿಕ್ಕುತೋಚದಂತಾಗಿತ್ತು (ವೈನಿ. ೩೩೯). ೬. ಒಂದು ಬಗೆಯ 
ಆಯುಧ : ಹಾರೆ ಬಿರಿ ಕೊ೦ಡು ಪೆಟಲ ತಿರುಗು [ಪಾಣಾ. ಗ]ಣಿ ಬೀಸು 
ವಲೆ ತಳಿಯಮರದ ಗೊಂದಣದ ಸಂವರಣೆಯಿಂದಾ ಕೋಂಟಿ ಕಣ್ಗೊಬ್ಬತು 


(ಸಮ್ಮ. 6-36) ; ಬಲಿವ ಪೆಟಲ ಬೆಣೆ ಡೆಂಕಣಿಗೈ ಪಂದಿದಲೆ ತಿರುಗುಣಿ | 85 


ಭೀಮಗದೆಯ ಬಲಿದು ಕೆತ್ತುವ ಬಡಗಿಗಳಿಂದಾ ದುರ್ಗ ಸಲೆ ಮೆಜಿ್‌ದುದು 


(ಕುರಾಸಾಂ. ೩೭-೩೮) ; ಗುಂಡು ಪೆಟಲ ತಿರುಗುಣಿ ... ಬಿಲ್ಲಂಬು ಗರಗಸ | 


(ಹೆಂಪ್ರಸಾಂ. ೮-೦೦). 
ತಿರುಗಣಿಯ ಮಡು - ತಿರಂಗಣಿಮಡು : ತಿರುಗಣಿಯ ಮಡುವಿನಲ್ಲಿ 


ಸಿಕ್ಕು ಬೊಗರಿಯಂತೆ ಗಿರಿಗಿರಿ ತಿರುಗಿದಂತೆ ಅವಳಿಗೆ ಭಾಸವಾಯಿತು | 40 


(ಹೊಸಕಿ. ೧೮೩). 
[ತಿರುಗ್ಗು + - ಅಣ್ಮೆ./ತಮಿ. ತಿರುಕಣಿ, ತಿರುಕಾಣಿ ; ಮಲ. ತಿರುಗಣಿ; 
ತುಳು. ತಿರುಗಣೆ, ತಿರ್ಗಣೆ, ತಿಂರ್ಗಣೆ ] 
ತಿರುಗಣೆಕೀಲು (ನಾ). ತಿರುಗಂವ ಕೀಲು, ಸುತ್ತುವ ಕೀಲು: ಕಾಲಿನ 
ಇತರ ಭಾಗಗಳು ತಿರುಗಣೆಕೀಲುಗಳಿಂದ ಕೂಡಿವೆ (ಕೀಟಜಿ. ೦೬). 
[ತಿರುಗಣೆ * ಕೀಲು ( ಎ ಕೀಲ್‌)) 


೩೪೯೦ 


ತಿರುಗಿಸು 


ತಿರುಗಣೆಚೂರಿ (ನಾ). ಸೀಸದ ಕಡ್ಡಿಯನ್ನು ಒಳಗಿಟ್ಟು ತಿರುಗಿಸಿ 
ದಂತೆಲ್ಲ ಹೆರೆಯಖವ ಸಾಧನ : ಇದು ಪೆನ್ಸಿಲು ಕೊಯ್ಯುವ ತಿರುಗಣೆ 
ಚೂರಿ (ಪ್ರಾಣಿಪ್ಟ. ೦೩). [ತಿರುಗಣೆ + ಚೂರಿ] 
ತಿರುಗಣೆಮಡು, ತಿರಂಗಣಿವಂಡು, ತಿರುಗುಣಿಮಡು (ನಾ). ನೀರಿನ 
ಸಂಳಿಗಳುಳ್ಳ ಆಳವಾದ ಪ್ರದೇಶ: ಇವನು ಬಿದ್ದದ್ದು ತಿರುಗಣೆಮಡು 
ವಿಗೆ (ಹೇಮಳೂ. ೬೪). ತಿರುಗಣಿಮಡು : ಅವನು ಸೆಳವಿಗೆ ಸಿಕ್ಕಿ ಹರಿದು 
ಹೋಗಿ ತಿರುಗಣೀ ಮಡುವಿಗೆ ಬಿದ್ದು (ಮುಂಬಯಿ, ೪-೩೮) ; ಶ೨ರುಗಣಿ 
ಮಡುವಿನಲ್ಲಿ ಸಿಕ್ಕ ನಾವಿನಂತೆ ಚಕ್ಕರ ಹೊಡೆಯಹತ್ತಿತು (ನಾಕಥೆ. ೩೦). 
ತಿರುಗುಣಿಮಡು : "" ಚಕ್ರ ೭ ತಿರುಗುಣಿಮಡು'' (ಗಂಗಾಮ. ೧೨೭), 
[ತಿರುಗಣೆ * ಮಡ್ಕು) 
ತಿರುಗಮುರುಗ “"ತಿರುಗುಮಂರಂಗ್ಳ್ಯು' ನೋ. 
ತಿರುಗಾಟ (ನಾ). ಅಲೆದಾಟ ; ಸುತ್ತಾಡುವಿಕೆ ; ತಿರುಗುವಿಕೆ: ಹೋದ 
ಕೆಲಸ ಎಲ್ಲ ಆಯಿತೇ? ... ಇನ್ನೂ ಉಳಿದಿದೆಯೆ ತಿರುಗಾಟ? (ವಾತ್ಮಲ್ಮ, 
೩೩): ಮಗ ಮನೆಗೆ ಬಾರದೆ ಎಲ್ಲಿ ತಿರುಗಾಟಕ್ಕೆ ಹೋಗಿದ್ದನೋ 
(ಮುಂಗಾಮು. ೪೯) ; ಅವರು ಇಂಥ ತಿರುಗಾಟಗಳಿಗೆ ಆಳಲ್ಲ (ಒಂದ. ೪೬). 
[ ತಿರುಗು, + ಆಟ) 
ತಿರುಗಾಡು (ಕ್ರಿ). ಅಲೆದಾಡು ; ಸಂಚರಿಸು ; ಸುತ್ತಾಡು: ಸುಮ್ಮನೆ 
ತಿರುಗಾಡಿ ಹೊತ್ತುಗಳೆಯಲಾರೆ (ಮುಂಬಯಿ. ೪-೩೭) ; ಉಂಡು ತಿರುಗಾಡಿ 
ಕಾಲ ಕಳೆದ (ತ್ಕಾಗಮ. ೭೧) ; ನೇಮ ಹೆಚ್ಚಿ ಹೋಮ ಮಿರಿ ಶ್ವಾನನ 
ಹಾಗೆ ತಿರುಗಾಡುವದಂಯಿತು (ಗಾದ). (ತಿರುಗು, * ಆಡು) 
ತಿರುಗಾಣಿ "ತಿರುಗಣೆ' ನೋ. 
ತಿರುಗಾಸ್‌, ತಿರಗಾಸು, ತಿರ್ಗಾಸು (ನಾ). (ಕರಾ) ರಸ್ತೆಯ ತಿರುವು; 
ಕೆಲವು ಸಾರಿ ತಿರುಗಾಸ್‌ಗಳಲ್ಲಿ ಬಸ್ಸು ಓರೆಯಾದಾಗ ನನ್ನ ಭಾರ ಪಕ್ಕದವರ 
ಮೇಲೆ ಬೀಳುತ್ತಿತ್ತು (ಪಂಡಛ. ೭೦). ತಿರಗಾಸು : ಮೋಟಾರುಕಾರು 
ವೇಗವಾಗಿ ಓಡುತ್ತ ಆ ತಿರಗಾಸನ್ನು ಒಂದು ನಿಮಿಷದೊಳಗೆ ದಾಟಿಕೊಂಡು 
.--ಬಹಳ ದೂರವಾಯಿತು (ಮೃಜಲ. ೧೩೦). ತಿರ್ಗಾಸು : ತಿರ್ಗಾಸುಗಳಂ 
ಹಲವಾರು ಸಿಕ್ಕುತ್ತಿದ್ದವು (ಪರಾವ. ೧೩೧). [ ತುಳು. ಕಿರ್ಗುಸ*] 
ತಿರುಗಿ, ತಿರಂಗ (ಅ). ೧. ಮತ್ತೆ ; ಇನ್ನೊಮ್ಮೆ ; ಪುನಃ: ತಿರುಗಿ ಭೀಮ 
ನನೆಚ್ಚನು (ಕುವ್ಯಾದ್ರೋ. ೦೮-8೬) ; ತಿರುಗಿ ನೀವಿನ್ನೆನ್ನ ದೆಸೆಗುಬ್ಬರದ 
ಚಿಂತೆಯ ತಾಳದಿರಿ (ತೊರರಾ. 3-೪-೪); ಇಂತು ಜೂಜೊಳು ಸೋತು 
ತಿರುಗಿನ್ನೆಂತು ರಾಜ್ಯದಿ ನಿಲುವಿರಿ (ನಳಡ. ೪-90). ೨. ಪ್ರತಿಫಲವಾಗಿ : 
ತಿರುಗಿ ಬಯಸದನ ಶಿವಪೂಜೆ ಶಿವನಿಂದ ಹಿರಿದೆಂದು ಅಜ್‌ಗು (ಸರ್ವಜ್ಞ. 
೨೬೩). ತಿರುಗ: ೧. ಬಾಣಮನ್ನೊಂದನಿವಗಂ ತೊಡಲು ತಿರುಗ ಗತಿ 
ಬೇರಿಲ್ಲ ನರನಿಗಂ ಮರಣವಾಗಲಿಕ್ಕೆ (ತುರಂಗೆ. ೫೭-೩೦) ; ಕೆಟ್ಟು ನೆಂಟರ ಸೇರೆ 
ಬೇಡ, ಕೊಟ್ಟ ಧರ್ಮ ತಿರುಗ ಕೇಳಬೇಡ (ಗಾದೆ). 
ತಿರುತಿರುಗಿ (ದ್ವಿರುಕ್ತಿ) : ಸೋಲ್ಡಿಅಗಿ ತಿರುತಿರುಗಿ ಬರುತಿರ್ಪ ತುಂಬಿ 
ಗಳ ಸಾಲ್‌ (ಕೈಮಿಭಾ. ೩-೭). [ಆ ತಿರುಗು, ) 
ತಿರುಗಿಮುರುಗಿ “ತಿರಂಗಂಮುರಂಗ್ಳು' ನೋ. 
ತಿರುಗಿಸು, ತಿರುಂಗಿಸು (ಕ್ರಿ). ೧. ಸುತ್ತುವಂತೆ ಮಾಡು ; ಸಂತ್ತಿಸು ; 
ಅಲೆಸು : ತನ್ನ ವಿನೋದಕ್ಕೆ ತಾನೇ ತಿರುಗಿಸಿದನನಂತಭವದುಃಖಂಗಳಲ್ಲಿ 
ಇಂತೆನ್ನ ಚೆನ್ನಮಲ್ಲಿಕಾರ್ಜುನದೇವನೆಂಬ ಪರಶಿವನು (ಮಹಾದೇ.ಲ. 5-೪) ; 
ಇತ್ತ ಬಲದಲಿ ಬಲಕೆ ಮೊಗವಿಡಲತ್ತಲೆಡದಲಿ ವರಳಲಲ್ಲಿಂದತ್ತ ತಿರುಗಿಸಿ 
ಬಳಲಿಸಿದನಸುರಾರಿ ದಿಗ್ಗಜವ (ಕುವ್ಕಾದ್ರೋ. ೩-೫೩). ವಿ. ಚಿಕ್ರಾಕಾರ 
ವಾಗಿ ಸುತ್ತಿಸು: ನೋಟ ವಿಷಯದಿಂದೊಳಗಾದ ಪುರುಷರ ಕೋಟಲೆ 
ಗೊಳಿಸಿ ಸುತ್ತಿಸುತೆ ಆಟವಿದೆಂಬಂತೆ ತಿರುಗಿಸುತಿರ್ದರು ಚಾಟಳದುಯ್ಮಾಲೆ 
ಗಳನು (ಮೋಹತ. ೧೪-೮೯); ಕರ್ಣಜಂ ಬಳಿಕ ನಸುನಗೆಯೊಳೆಡಗೈಯ 


8 


10 


15 


20 


26 


46 


ತಿರುಗು, 


ಕೋದಂಡಮಂ ತಿರುಗಿಸ:ತ್ತಿಂತೆಂದನು (ಕೈಮಿಭಾ. 0೨-೦೭). ೩. ಬದಲಿಸಂ; 
ಬೇರೆ ಕಡೆಗೆ ಹೊರ ೪ಿಸು : ಜನರ ತಾಮಸ, ಮೂಢಪದ್ಭತಿಗಳನ್ನು 
ಸಾತ್ವಿಕಭಕ್ತಿಗೆ ತಿರುಗಿಸುವ ಕಾರ್ಯವನ್ನು ಇವರು ಹೆಚ್ಚಾಗಿ ಮಾಡಿರ 
ಬೇಕೆನ್ನಿಸುತ್ತದೆ (ಜಗದಾ. ೦೧೬) : ನಾವು ಮೊದಲು ಆಡಿದ ಮತತು ತಿರುಗಿಸ 
ಲಿಕ್ಕೆ ಏನೇನು ಹಿಂದೆ ಮುಂದೆ ನೋಡುವದಿಲ್ಲ (ಮುಂಬಯಿ. ೩-೦೩); ಯಾವ 
ಆಕಾರಕ್ಕಾದರೂ ಶಿರುಗಿಸಬಹುದು (ಹಣಪ್ರ. ೦೬). ೪. ಮಗಂಚು; ಬುಡ 
ಮೇಲು ಮಾಡಂ : ಉಂಡೆಯಂ ಕೊಯಿದು ಮುಖವ ಮೇಲಾಗಿ ತಿರುಗಿಸಿ 
ಕೊಂಡು (ಸೂಪಕಾ. ೧-೪೮); ಚಪ್ಪಟೆಯಾದ ಸೌಟಿನಿಂದ ಬಾಣಲೆಗೆ ಹಾಕಿದ 
ಪೂರಿಯನ್ನು ತಿರುಗಿಸುತ್ತಿರಬೇಕು (ಅಡುಸಾ, ೧೦೬). ಸಿ ತಿರುಂಗಿಸು : ೩. 
ಹರಿಣಾಕ್ಷಿ ... ತಿರುಂಗಿಸಿದಾಸ್ಕಪದ್ಮಮಂ ಪಿಡಿದತಿಕಷ್ಟದಿಂ ನೆಗಪಿಯುಂ ನೆರೆ 
ಚುಂಬಿಸದಾದೆ ನಾನದಂ (ಕಾಕುಂಠ. ೪೩-೭೬), [ತಿರುಗು * - ಇಸ್ಯು) 
ತಿರುಗ್ಗು, ಶಿರುಂಗು (ಕ್ರಿ). ೧. ಸುತ್ತು; ಅಲೆದಾಡು ; ಓಡಾಡು, 
ಸುಟ್ಟುರೆಯ ತಟಗೆಲೆಯಂತೆ ತಿಟ್ಮನೆ ತಿರುಗಿ ಬೀಟ್ವಿಲ್ಲಿ (ಕಾದಂಪೂ. ೦೮೬) ; 
ತಿಟ್ಟನೆ ತಿರುಗುವ ಗಾಣದೆತ್ತಿನಂತೆ (ಬಸವ. 8೮0); ಶೋಕಾತುರದೊ 
ಳೊಂದೆಡೆಯೊಳುಂ ಕಾಲ್‌ ನಿಲ್ಲದೆ ಭ್ರಮೆಗೊಂಡು' ತಿರುಗುತ್ತ (ಬಸಪು. 
೪೩-೩೪) ; ಕಾಡಿನಲಿ ತಿರುಗುವಗೆ ಕನಕಭೂಷಣವೇಕೆ (ಪುರಂದ. ೨-೬೨-೦) ; 
ಪಡೆ ತಿರುಗುವುದು ದುರ್ಗದಲಿ (ಕಂನವಿ. ೦೦-೧೪೧); ಮೂಡ ಪಡವಲ? 
ತಿರುಗು, ಬಡಗ ತೆಂಕಲು ತಿರುಗು (ಹೋಂಗಳು. ೦೫-೦೫) ; ಗಂಡಸು ಕೂತು 
ಕೆಟ್ಟ, ಹೆಂಗಸು ತಿರುಗಿ ಕೆಟ್ಟಳು (ಊಂ). ೨. ಹಿಂದಕ್ಕೆ ಹೋಗು; 
ಹಿಂಜರಿ; ಹಿಮ್ಮೆಟ್ಬ: ದೊರೆಯಳಿದನೇ ಸ್ವಾಮಿದ್ರೋಹರು ತಿರುಗಿ 
(ಕುಪ್ಕಾದ್ರೋ. ೦೭-೩೯) ; ಅಸಿತಧ್ವಜಂ ಬವರದೊಳ್ಳುರಿದು ಭಂಗಿತವಾಗಿ 
ತಿರುಗಿದಂ ತನ್ನ ಪಟ್ಟಣಕೆ (ಜೈಮಿಭಾ. ೮೯). ೩. ಹೊರಳಂ : ಅಟ್ಟಿ 
ದೊಡೆ ತಿರುಗಿ ಮುರಿಮಂರಿದೊಟ್ಟಿ ಸುತೆ ಕೊಂಕಿ ... ಓಡಿತೆಸೆವ ಮಸಕದ 
ಶಶಕಂ (ಗಿರಿಕ.0೦-೮೬);`ಕೊಂಚ ದೂರ ಹೋಗಿ ಬಲಕ್ಕೆ ತಿರುಗಬೇಕು (ರೂಢಿ). 
೪, ಹೊರಳಿಸು; ತಿರುಗಿಸು: ಭೀಮಗಜ ಕಟ್ಟಿದುದು ಬೀದಿಗಳ ತಿರುಗ 
ಲಾಪರೆ ಸಮಯವಿದು (ಕುವ್ಕಾದ್ರೋ, ೩-೦): ತನ್ನಿರವ ಸುಜ್ಞಾನದೃಷ್ಟಿ 
ಯೊಳು ತಿರುಗಿ ನಿಟ್ಟಿಸಬೇಕು ಮುಕ್ಕಣ್ಣನಲ್ಲದೆಲ್ಲರಿಗೆ ಬಹುದೆ ಸುಖಸಿದ್ಧಿ 
(ಛರಕ.೫-೭೭). ೫. ಗಿರಕಿ ಹೊಡೆ; ಚಕ್ರಾಕಾರವಾಗಿ ಸುತ್ತು: ಇಟ್ಟಿಯ 
ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತ್ತೆಂಬಂತೆ (ಬಸವ. 8೭೮). ಹ, ಕಳೆ; 
ಮೇದಿನಿಯಲೊಂದಬುದ ತಿರುಗಲು ಸುರರಿಗೊಂದು ದಿನ (ಸಂಛಪ. ೪-೯). 
A ತಿರುೂಗು: ೩. "ತಿರುಂಗಿಸು' ಪರಾ. 
ತಿರುತಿರುಗು (ದ್ವಿರುಕ್ತಿ) : ನರನ ರಥ `ಸುಳಿಗಾಳಿಯಂತಿರೆ ತಿರುತಿರುಗಿ 
ದುದು ವಿಶ್ವತೋಮುಖದಿ (ಕುವ್ಯಾದ್ರೋ. ೦೪-೨೬). ತಿರುಗದ ದಾರಿ ಇ 
ಹಿಂದಕ್ಕೆ ಬರದ ದಾರಿ; ಯಮಲೋಕದ ಹಾದಿ: ವಾರಿಜಗಂಧಿ ನಿನ್ನಯ 
ಕಾಂತ ತಿರುಗದ ದಾರಿಯ ಹೋದಾತ ಬಹನೆ (ಮೋಹತ.೯-೦0).. ತಿರುಗದ 
ಹಾದಿಯ ಹತ್ತು ಇ ಸತ್ತುಹೋಗು : ಕುದಿ... ತಿರುಗದ ಹಾದಿಯ ಹತ್ತಿ 
ದರ್‌ (ಮೋಹತ. ೧೨-೩೮). ತಿರುಗಿ ನೋಡು ಎ ಗವಂನಕೊಡಂ ; ಲಕ್ಷಿಸು; 
ಆ ಕಡೆ ನಾನು ತಿರುಗಿ ನೋಡಲೂ ಇಲ್ಲ (ಪುನರು, ೦೯೨). ತಿರುಗಿ ಬರು ಎ 
ಬಳಸಿಬರು; ಸಂತ್ತಿಬರು : ತಿರುಗಿ ಬಾಹೆನೊ ಧರೆಯನೆಲ್ಲವನುರಿವ ಬೇಗೆ 
ಯೊಳೆಯ್ದೆ ಬೇವೆನೊ (ಐಸಪು. ೬೦-೫6). ತಿರುಗಿ ಬೀಳು ಎದುರು ಬೀಳು; 
ಪ್ರತಿಭಟಿಸಂ : ಸುಂದರಾಂಗನ ದುರ್ವರ್ತನವೆಲ್ಲ ಪ್ರಜೆಗಳಿಗೆ ತಿಳಿಯಲು 
ಅವರು ತಿರುಗಿ ಬಿದ್ದು...ಸತ್ಯವಿಕ್ರಮನನ್ನು ಬಿಡಿಸಿಬಿಟ್ಟರು (ಕವಿಕ. ೪೩). 
ತಿರುಗಿ ಹೂಡು - ಶಿರಂಗಿಬೀಳು : ಆದರೆ ಕೆಲಸ ಬಿದ್ದಾಗ ಅವರೊಡನೆ 
ಸ್ನೇಹ ಬೆಳಸುತ್ತಿದ್ದನು. ತಕ್ಷಣ ತಿರುಗಿ ಹೂಡುತ್ತಿದ್ದನು (ಹಿಂಮುಸ. ೭೮) 
ತಿರುತಿರುಗಿ ಅನ್ನು ಎ ಪ್ರತಿಯಾಗಿ ಹೇಳು ; ಎದುರುತ್ತರ ಕೊಡು: 
ದೊಡ್ಡವರ ಮಾತಿಗೆ ತಿರುತಿರುಗಿ ಅನ್ನಬಾರದು (ರೂಢಿ). 


೩೪೯೧ 


ತಿರುಗೋಲು 


[ದೇ. 8 ತುಳು. ತಿರ್ಗು, ತಿಂರ್ಗು ; ತೆಲು. ತಿರುಗು ] 
ತಿರುಗು (ನಾ). ೧. ಸುತ್ತುವಿಕೆ; ಚಕ್ರಾಕಾರವಾಗಿ ಚಲಿಸುಎಕೆ. " ತಲೆ 
ಶಿರುಗ್ಳು' ಪರಾ. ೨. ತಲೆಕೆಳಗಾಗುವಿಕೆ. "ತಿರುಗು ಮುಂರುಗ್ಯು ' 
ಪರಾ. [ ಇ ತಿರುಗು) 
ತಿರುಗುಣಿ " ತಿರುಗಣೆ ' ನೋ. 
ತಿರುಗುಣಿಮಡು " ತಿರುಗಣೆಮಡಂ' ನೋ. 
ತಿರುಗುತ್ತ (ನಾ). (ದನಗಳಿಗೆ ಬರಂವ) ತಿರುಗಿ ತಿರುಗಿ ಬೀಳುವ ಒಂದಂ 
ಬಗೆಯ ರೋಗ; ತಲೆದೂಗ ರೋಗ: ಎಡದತ್ತ ತಿರಿಗಿ ತೊಟ್ಟನೆ 
ಕೆಡೆವೊಡೆ ಬಲದೊಳ್‌ ... ಮೂಗಿನ ಸೆರೆಯಂ ಬಿಡುವುದು ತಿರುಗುತ್ತದವ 
ಕಮಂ ಪಿಂಗಿಸುಗುಂ (ಗಯೋಕೋಪ. ೯-೨೦೦). [ತಿರುಗು ೬ ಕುತ್ತ] 
ತಿರುಗುಪ್ಪು (ನಾ). ೧. ತಿಳ್ಳಿ ಮೊದಲಾದ ಆಟಗಳಲ್ಲಿ ಮಾಡುವ ಪ್ರತಿ 
ಧಾಳಿ: ಈ ಸರತಿ ರಾಮನ ಕಡೆಯವರು ಬಹಳೇ ಜಾಗ್ರತೆಯಿಂದ ಆಟ 
ವನ್ನು ಆಡಿದ್ದರಿಂದ ತಿರುಗುಪ್ಪಾಗಿ ತಿರುಗಿ ಎರಡನೆಯ ಮನೆಯವರೆಗೆ 
ಉಪ್ಪು ಏರಿ ಬಂದಿತ್ತು (ನಿರಾಳ. ೯೬). ೨. (ಆಲಂ) ತಿರುಗಿ ಬೀಳುವಿಕೆ ; 
ತಿರುಮಂತ್ರ : ತನ್ನ ಶಿಷ್ಯನೇ ತನಗೆ ತಿರುಗುಪ್ಟು ಕೊಟ್ಟನು (ಕರಣ, ೩೪೯); 
ನೀನು ಭಾಗೀರೆಥಿಗೆ ಮಾಡಿದ ಮೋಸವೇ ಈಗ ತಿರುಗುಪ್ಪು ಹೂಡಿದೆ 
(ಭಾರತಿ. ೧೯೦) ; ರಾಯರ ಮೇಲೆಯೆ ಖಟ್ಟೆಯು ತಿರುಗುಪ್ಪಾಗಿ, ಐನೂರು 
ರೂಪಾಯಿ ದಂಡ, ಆರುತಿಂಗಳ ಸಶ್ರಮ ಶಿಕ್ಷೆಯಾಯಿತು (ಹೊಲಿಸಿ. ೬೨). 
[ತಿರುಗ್ಗು * ಉಪ್ಪು 
ತಿರುಗುಮುರುಗ್ಯು (ನಾ) . ಹಿಂದುಮುಂದಾಗುವಿಕೆ : ನಡು ಸಣ್ಣದಾದರೆ 
ಮನ ದೊಡ್ಡದಾದರೆ ಕಾಂತೆ ಮೆಚ್ಚಾಗುವೆ ನೀನು ನಡು ಮನಗಳ ಗಾತ್ರ 
ತಿರುಗುಮುರುಗಾದರೆ ಮತ್ತೆ ನಾ ಹೇಳುವುದೇನಂ (ಇಂಜಾಪ. 6೦೬-೦೭); 
ನುಲೋ ಎಂಬ ಪರ್ವತದ ಮೇಲೆ ತಿರುಗುಮುರುಗು ಪಾದಗಳುಳ್ಳ ಎಂಟು 
ಬೆರಳುಳ್ಳೆ ಜನರಿದ್ದಾರೆ (ಪ್ರವಾಇ. 1, ೨೮). [ತಿರುಗು + ಮುರುಗು] 
ತಿರುಗುಮುರುಗ್ಯು, ತಿರುಗಮುಂರಂಗ, ತಿರುಗಿಮಂರೂಗಿ (ಅ). ವಂತ್ತೆ 
ವಂತ್ತೆ ; ಪುನಃ ಪುನಃ: ಅವರು ಅದೇ ಮಾತನ್ನು ತಿರುಗೂಮುರುಗೂ 
ಆಡುತ್ತ ಹೆೊರಬಿದ್ದರು (ಮೊಪಾಸಾ. ೦೩). ತಿರುಗಮುರುಗ : ತಿರುಗ 
ಮುರುಗ ಮತ್ತೆ ಅದೇ ಇದ್ದಕಿದ್ದ ಹಾಗೆ ಇದೆ (ಹೃದಸ. ೩೬-೦). ತಿರುಗಿ 
ಮುರುಗಿ : ಆ ರಭಸಕಸುರದಳಗಳ್‌ ... ಕಂಗೆಟ್ಟು ದೆಸೆಗೆಟ್ಟು ಸುಳಿಸುತ್ತಿ 
ದುವು ಮರಳಿ ತಿರ್ರನೆ ತಿರುಗಿಮುರುಗಿ (ಶ್ರೀರಾಮಾ, ೬೩೩-೦೦೦). 
[ಆ ತಿರುಗುಮಂರುಗಂ,] 
ತಿರುಗುಹ (ನಾ). (ಸಾಲ ಮುಂತಾದುವನ್ನು) ಹಿಂದಿರುಗಿಸುವಿಕೆ, _ 
ಮರಳಿ ಕೊಡುವಿಕೆ ; “ ನಿಷೃತಿ” (ನಾಜಿರಾ. ಕಿ). 
[ತಿರುಗ್ಯು + - ಹ] 
ತಿರುಗುಳಿ (ನಾ). “ ತಿರುಪು ಮೊಳೆಯನ್ನು ತಿರಂಗಿಸಿ ಬಿಗಿಸುವ ಸಲ 
ಕರಣೆ: ತಿರುಪುಳಿ, ತಿರುಗಂಳಿ ” (8crew-drivor. ಇಂಕನಿ). 
[ ತಿರುಗು + ಉಳ್ಳಿ ] 
ತಿರುಗೊಂಬು (ನಾ). ತಿರುಚಿಕೊಂಡಿರಂವ ಕೊಂಬು; ಹೊಸೆದಂಕೊಂಡಿ 
ರಂವ ಕೊಂಬಂ ; ಕಾಳ್ಕೋಣ ಕಡವೆ ಸಾರಗ ಜಿಂಕೆಗಳ ಕವಲ್ಲೊಂಬುಗಳ್‌ 
ತಿರುಗೊಂಬುಗಳ್‌ ನೀಳ್ದ ಕೊಂಬುಗಳ್‌ (ಶ್ರೀರಾಮಾ. ೪೩೫-೨೭೨). 
[ ಆ ತಿರ್ಕಿ * ಕೊಂಬು) ಎ 
ತಿರುಗೋಲು, ತಿರುಕೋಲಂ (ನಾ). ೧. ವೃತ್ತಾಕಾರವಾಗಿ ಸುತ್ತುವ 
ಕೋಲು : ಇದರ ನಡುವೆ ಒಂದು (೫0102) ತಿರುಗೋಲು ಚಲಿಸುವುದು 
(ಬಾಲಪ್ರ. 11, ೬೩೨). ತಿರುಕೋಲು : ೨. ಸುತ್ತಿ ಆಡಂವ ಕೋಲಾಟ; 
ಜಡೆಕೋಲಾಟ : ಸುರದಂತಿಯುರುದಂತಮಂ ಮುಜ್‌ದು ತಿರುಕೋಲ 
ನಾಡುವರು (ಗುರುಜಾ.೨-೬೦)..[ ಆ ತಿರುಗಂ, * ಕೋಲ್ಕು (ಆಕೋಲ್‌,)) 


ಲಾ 


೩6 


೩ 


ತಿರುಚು, 


ತಿರುಚು, "ತಿರಿಚು' ನೋ. 

ತಿರುಚು (ನಾ). ೧. ನುಲಿದುಕೊಂಡಿರಂವಿಕೆ ; ಹೊಸೆದಂಕೊಂಡಿರಂ 
ವಿಕೆ: ಪೆರ್ನರದ ಶಿರುಚಿನಿಂ (ಪರಕು. ೨೮-೨6). ೨. ಸುರುಳಿ; 
ಮೇಸನ್‌ ಎಂಬುವವರಿಗೆ ಆಫ್ಟಾನಿಸ್ಥಾನದ ಸ್ತೂಪಗಳಲ್ಲಿ ದೊರೆತ 
ತಿರುಚುಗಳು. ದಾರ ಬಿಗಿದಿರುವ ಈ ತಿರುಚುಗಳಲ್ಲಿ ಬರೆಹವಿದೆ (ಛಾರಪ,0೩). 

[ <ಎತಿರುಚು, ] 

ತಿರುಚೂರ್ಣ (ನಾ). ಶ್ರೀವೈಷ್ಣವರು ನಾಮದ ಮಧ್ಯರೇಖೆಗೆ ಉಪ 
ಯೋಗಿಸುವ ಕೇಸರಿಬಣ್ಣದ ಹುಡಿ: ಮುಟ್ಟಬೇಡ ... ತಿರುಮಣಿ 
ತಿರುಚೂರ್ಣ ಶೃಂಗಾರ ಧರಿಸುವರ (ಕನಕ. ೮೩-3): ಹರಿದಾಸರುಗಳು 
*«» ತಿರುನಾಮ ತಿರುಚೂರ್ಣಗಳ ಪಣೆಯೊಳಗಿಟ್ಟು ತಿರಿಗಿ ಹರಿಯ 
ಧ್ಯಾನಿಪರು (ಕಂನವಿ. 8-೩೭) ; ತಿರುಮಣ್‌ ಶ್ರೀ ಚೂರ್ಣ (ತಿರುಚೂರ್ಣ) 
ಇವುಗಳನ್ನು ಧರಿಸಿದಲ್ಲಿ ... ದೇಹಕ್ಕೆ ಕಾಂತಿಯನ್ನುಂಟುಮಾಡಿ ಸಕಲ 
ದೋಷಂಗಳನ್ನೂ ಹೋಗಲಾಡಿಸುವುದು (ಸಕವೈ. ೪೦). 

[ *-ತಮಿ. ತಿರುಚ್ಚೂರಣ ; ತೆಲು. ತಿರುಚೂರ್ಣ ] 

ತಿರುಚೊಂ (?).. (2): ಬೇಳಿಊರು ಎಣ್ಬತ್ತು ಗದ್ಯಾಣ ಪೊನ್ನುಂ 

ಎಣ್ಣುನೊಲು ಬತ್ತಮುಮ್‌ ತಿರುಚೊಂ (ಇಆ. ೫೫, ೧೦೩-೧೪: 8877). 
[?1 

ತಿರುಣಾಳು "ತಿರುನಾಳ್‌ ' ನೋ. 

ತಿರುಣಿ (ನಾ). ೧. ಕಂಂಬಾರನ ಚಕ್ರ: ಅನುವಿನಿಂ ಕುಂಬಜಂ ಪಿಡಿದ 
ದಂಡದಿನಚೇತನಮಾದ ಚಕ್ರಮಂ ಶಿರುಪಲಾ ತಿರುಣಿ ತಿರ್ರನೆ ತಿರುಗುವಂತೆ 
(ಪಾಸೋಫು. ೯-೪). ೨. ಮಲ್ಲಯಂದ್ಕದ ಒಂದಂ ವರಸೆ: ತಿರುಣಿ 
ಕುಳಾಡೆ ಬಾಹುಗೆಣೆ ಸಂದ ಸುಭಾಹುಡೆ ... ಕತ್ತರೆಗಳೆನಿಪ್ಪ ಜಟ್ಟಿಗರ 
ಬಿನ್ನಣಮೊಪ್ಪೆ ಕಡಂಗಿ ಕಾದಿದರ್‌ (ತ್ರಿ ಪುವಿ.೨೬-೧೮). [ ಎ ತಿರುಗಣೆ] 

ತಿರುತುಳಸಿ (ನಾ). ತಂಳಸಿಯಲ್ಲಿ ಒಂದು ಬಗೆ ; ಶ್ರೀತಂಳಸಿ : ತಿರುಪಶೀ 
ಹಾದೀಲಿ ತಿರುತುಳಸಿಮರ ಹುಟ್ಟಿ ಬೇಲೂರ್ಗೆ ಬೇರು ಹೆರಿದಾವೊ, 
ತಿಮ್ಮಪ್ನ ಕಲ್ಯಾಣೈ ಮಗ್ಗು ಸುರಿದಾವೊ (ಹಳ್ಳಿಯ. ೨೨). 

[ತಿರ್ಯು + ತುಳಸಿ (ಎ ತುಲಸಿ) 

ತಿರುದಳ (ನಾ). ಮೂಲಂ ಎಸಳುಗಳಂಳ್ಳ ಪತ್ರೆ ; ಬಿಲ್ವ : ೪೪ ತಿರುದಳದ 
ಹುವು ೧೪೪ ಭಂಡಿ ಚಕ್ರಕ್ಕೆ ಅಷ್ಟದಳ ಹುವು (ಎಕ. 217,ನಂಜನೆ, ೨೮೯-೩ನೇ 
ಕಲಂ; 1847). [ ಆಸಂ. ತ್ರಿದಲ] 

ತಿರುನಕ್ಷತ್ರ (ನಾ). ಮಹಾತ್ಮರಂ ಹುಟ್ಟಿದ ನಕ್ಷತ್ರವು ಬರುವ ದಿನ; 
ಜಯಂತಿ: ಈ ದಿನ ರಾಮಾನುಜ ತಿರುನಕ್ಷತ್ರ (ಈದಕೆ. ೯೦). 

[ ತಿರ್ಕು 4 ನಕ್ಷತ್ರ] 

ತಿರುನಟುಂಗೊಂಡೆ (ನಾ). ಒಂದಂ ಊರಿನ ಹೆಸರಂ : ಪಣ್ಣಮಹಾ 
ಪಾತಕದ ಫಲ (0) ಮಿನೆಬರ್ಗ್ಗಮಪ್ಪುದು ಶಿರುನಜುಂಗೊಣೆಯ ಕಿಟ್‌ 
ಪಳ್ಳಿ ಬಟ್‌ (ಸಇಇಇ. 12-1, ೦೯-೦೩; 9ನೆಯ ಕತ). [7?] 

ತಿರುನಾಮ (ನಾ). ಶ್ರೀವೈಷ್ಣವರಂ ಧರಿಸುವ ನಾವಂ: ಹರಿದಾಸರುಗಳು 
ತಿರುನಾಮ ತಿರುಚೂರ್ಣಗಳ ಪಣೆಯೊಳಗಿಟ್ಟು ತಿರಿಗಿ ಹರಿಯ ಧ್ಯಾನಿ 
ಪರು (ಕಂನವಿ. 8-೩೭). 

ತಿರುನಾಮ ಹಾಕು - ಮೋಸಮಾಡು : ನಾಲ್ಕು ದಿವಸ ಕಾಲ ವಿಳಂಬ 

ವಾದರೂ ನಾವೇನು ತಿರುನಾಮ ಹಾಕಿ ನಿವಮ್ಮೂ ಹಣ ನುಂಗುವುದಿಲ್ಲ 
(ಕಾವೇರಿ. 80). [*- ತಮಿ, ತೆಲು, ತಿರುನಾವಂ] 

ತಿರುನಾಮಧಾರಿ (ನಾ). ತಿರುನಾವಂವನ್ನು ಧರಿಸಿದವನಂ; ಶ್ರೀ 
ವೈಷ್ಣವ : ಶೀರ್ಥವನು ಪಿಡಿದವರೆಲ್ಲ ತಿರುನಾಮಧಾರಿಗಳೆ ಜನ್ಮಸಾರ್ಥಕ 
ವಿಲ್ಲದವರೆಲ್ಲ ಭಾಗವತರೆ (ಕನಕ, ೦೨೬ ಪಲ್ಲವಿ). 

[ತಿರುನಂಮ + - ಧಾರಿ) 


೩೪೯೨ 


ಶಾ 
೦ 


ಶಿ 


5 


೩0 


46 


ತಿರುಪಣ್ಮಿ 


ತಿರುನಾಳ್‌, ತಿರಿನಾಳ್‌, ತಿರಂಣಾಳಂ, ತಿರುನಾಳು (ನಾ). ಹಬ್ಬದ 
ದಿನ; ಪರ್ವದಿನ : ದಿನವು ಬೇಆ್‌ಲ್ಲ ತಿರುನಾಳೆ ದಿನವಾ ಪುರಕೆ 
(ತಿರುರೆ. ದೇ. ೩-೦೪): ತಿರುನಾಳೆಂಬುದು ತನಗಂ ನಿರುತಂ ತಾಯ್ತಂದೆ 
ಬಂಧಂ ಗತಿಮತಿಯೆನುತಂ ... ಜಾನಿಸುತಿರ್ಪಂ (ತ್ರಿಪುನಿ. ೩೬-೭). 
ತಿರಿನಾಳ್‌ : ಹರನ ಭಕ್ತರ್ಗೆ ಹರುಷಂ ಬಪ್ಪ ಮಾಳ್ಕೆಯಿಂ ತಿರಿನಾಳ್ಚರಲು 
ಪುರವನರ್ತಿಯಿಂ ಕಯ್ಗೆ ಯಿ (ಮೇರೆ. ದೇ. ೭೦-೦೩). ತಿರುಣಾಳು : 
ವೇದಗಿರಿಪೆರುಮಾಳಿಗೆ ತಿರುಣಾಳನು ಸಾಗಿಸಿ ಪೊಜೆಯನು ಮಾಡಿಸೊದು 
(ಸೌಇಇ. 23-11, 8೨೬-೧; 1529). ತಿರುನಾಳು ; ತಿರುವಧ್ಯಾನ ತಿರುನಾಳು 
ತಿರುವಿಶಾಖ ನಿತ್ಕಸಮಾರಾಧನೆ ನೈಮಿತ್ತಿಕಸಮಾರಾಧನೆ ನಡೆವಂತಾಗಿ 
(ಎಳ.17, ಶ್ರೀರಂಗ, ೮೭-೦೬ ; 1870); ನಂಮ ಸ್ಥಾನದಿಂದ ಬಂದ ತಿರುನಾಳ 
ಕಾಣಿಕೆ (ಸಾಇಎ. ೧೯೩೪ , ಪುಂಗನೂರು. ೧೫೬-೦೪: 1419): ಕರಿರಾಜ ತಿರು 
ನಾಳು ಭಾಸುರವಿಡಿದಿಹ ಪಿರಿಯ ಸಂಕ್ರಮ ತಿರುನಾಳು .ವರರಥಸಪ್ರಮಿ 
ಯುತ್ಸವ ತಿರುನಾಳು ಮೆಟ್‌ದ-ವು ರಂಗೇಶಗಾಗ (ಕಂನವಿ. ೭-೧೦೪). 

[«- ತಮಿ, ತಿರುನಾಳ್‌ ; ತೆಲು. ತಿರುನಾಳ್ಲು ) 

ತಿರುನಾಳು “ತಿರಂನಾಳ್‌' ನೋ, 

ತಿರುನೀರು " ತಿರುನೀಟು' ನೋ. 

ತಿರುನೀಣು, ತಿರುನೀರಂ (ನಾ). ಪವಿತ್ರವಾದ ಬೂದಿ; ಭಸ್ಮ; ವಿಭೂತಿ: 
ನೀವು ವಂಂತ್ರಿಸೆನುತ್ತ ತಿರುನೀಲೋವಿ ಮಂತ್ರಿಸಿ ಹಾಯ್ಯಲು . (ಬಸಪ್ಪ. 
೩೦-೨೮). ತಿರುನೀರು : “ ತಿರುನೀರು-ವಿಭೂತಿ (ಈ ಮಾತು ತಮಿಳುನಾಡಿ 
ನಲ್ಲಿ ರೂಢಿಯಲ್ಲಿದೆ) ” (ಕರಸಾ, ೨೪-೮). 
[ ತಮಿ. ತಿರುನೀಟು; ತೆಲು. ತಿರುನೀಟಿಂ, ತಿರುನೀರಂ, ತಿರ್ನೀರು) 

ತಿರುಪ, ತಿರಿಪೈ, ತಿರುಪೆ (ನಾ). ೧. ಅಲೆತ, ಭಿಕ್ಷಕ್ಕಾಗಿ ಸತ್ತೂವಿಕೆ. 
೨. ಭಿಕ್ಷೆ; ಯಾಚನೆ: ತಿರುವಕ್ಕೆ ಬಂದಿರೋ ಹಾಗಿದೆ (ಉಡುಗೊ. ೩೮) ; 
ತಿರುಪದ ಪುಟ್ಟಿಯಲ್ಲಿ ಶನೀಶ್ವರ ಕೂತ (ಗಾರು. ತಿರಿಪೆ : ೩. ಭಿಕ್ಷೆ 
ಎಶ್ತಿದ ಆಹಾರ ಅಥವಾ ಧಾನ್ಯ : ಬಡವರಲ್ಲಿ ಅನೇಕರು ತಿರಿಪೆ ತಿಂದೇ 
ಬದುಕುತ್ತಾರೆ (ರೂ). ತಿರುಪೆ: ೨. ಅಕ್ಕರವು ಲೇಖಕ್ಕೆ ತರ್ಕ ಶಾ 
ವಾದಕ್ಕೆ ವಿಂಕ್ಕ ಓದುಗಳು ಶಿರುಪೆಗೆ (ಸರ್ವಜ್ಞ, ೪೬೦) ; ನಾಲ್ಕು ಜನ 
ಸರೀಕರಲ್ಲಿ ತಿರುಪೆಗೆ ಕೈಯೊಡ್ಡಿದೆ (ಕಾಮಿಕಾಂ. ೨೦೭) ; ಶಿರುಪೆಗೆ ಹೊರಟ 
ವರಂತಿತತ್ತಿ (ದೀಪದ, ೨೨). ಹಿ. ನಿನ್ನನ್ನು ನಂಬಿದರೆ ತಿರುಪೆಯೂ ಹುಟ್ಟಿ 
ಲೊಲ್ಲದು ಕೇಳೊ ಹರಿಯೆ (ಪುರಂದ. ೪-೮೭-೩). 

ತಿರುಪವೆತ್ತು, ತಿರುಪೆಎತ್ತುಎಭಿಕ್ಷೆಬೇಡು: ನಿನ್ನಂತಹ ಮಂಗನನ್ನು ಹೆತ್ತು 

ಅವರು ಗೋಳಿಡುತ್ತ ತಿರುಪವೆತ್ತಿ ಹೊಟ್ಟೆ ಹೊರೆಯಂತ್ತ ಭೂವಿಂಯ 
ಮೇಲೆ ಇರಬೇಕಾಗುವುದಲ್ಲ (ಛೀಷ್ಮರ- ೧೩೩): ತಿರುಪೆ ಎತ್ತಬಹುದಿತ್ತು 
(ಮುಂಗಾಮು. ೧೮). [ದೇ.8 ತುಳು, ಶಿರುಪ, ತಿರುಪೆ; ತೆಲು. ತಿರಿಪ] 

ತಿರುಪಕೂಡೆ (ನಾ). ಮಡಿಬಟ್ಟೆಗಳನ್ನು ಇಡುವುದಕ್ಕಾಗಿ ಶ್ರೀ 
ವೈಷ್ಣವರು ಬಳಸುವ ಓಲೆಗರಿಯ ಬುಟ್ಟಿ, - ಗೂಡೆ ; ಮೊದಲ 
ರಾತ್ರಿಯೇ ತಿರುಪಕೂಡೆಗೆ ಮಡಿಬಟ್ಟೆಯನ್ನು ಹಾಕಿಟ್ಟು ಬೆಳಗಾದ 
ಒಡನೆಯೇ ಅದನ್ನು ಹೆಗಲಿಗೆ ಹಾಕಿಕೊಂಡು ನದಿಗೆ ಸ್ನಾನಕ್ಕೆ ಹೋಗು 
ತ್ತಿದ್ದರು (ನಮ್ಮೂರ. ೦೨೪) ; ಜೋಡಿದಾರರು, ಓಲೆಗರಿ ಪುಸ್ತಕಗಳೂ 
ಶಿರುಪಕೂಡೆಗಳೂ ನಾಮದ ಗೆಡ್ಡೆಗಳೂ ತುಂಬಿದ್ದ ಒಂದು ಕೊಠಡಿಯನ್ನು 
ಧೂಳು ಹೊಡೆಸಿ ಅವರಿಗಾಗಿ ಸಿದ್ಧಮಾಡಿದ್ದರು (ಬೈಸರ್ವೆ. ೨೦) ; 
ಪಾರುಪತ್ತೇಗಾರರು ಸ್ನಾನ ಮಾಡಿ ಹೆಗಲಿನ ಮೇಲೆ ತಿರುಪಕೂಡೆಯನ್ನೂ 
ತಲೆಯ ಮೇಲೆ ಒಗೆದ ಪಂಚೆಗಳನ್ನೂ ಬಲಗೈಯಲ್ಲಿ ಚೊಂಬಿನಲ್ಲಿ ತೀರ್ಥ 
ವನ್ನೂ ತೆಗೆದುಕೊಂಡು (ಗರುದಾ. ೦೬೭. 
[ «ತಮಿ. ತಿರುಪ್ಪರ್ಕೂಟೈ ; ತೆಲು. ಶಿರಿಪಗೂಡ, ತಿರಿಪುಗೂಡ] 

ತಿರುಪಣ್ಮಿ “ತಿರುಪುಳಿ' ನೋ. 


ತಿರುಪಣಿ, 


ತಿರುಷಣ್ಮಿ, ತಿರುಪ್ಪಣ್ಣಿ (ನಾ). ೧. ದೇವಾಲಯದ ಸೇವೆ ; ದೇವ 
ಸ್ಥಾನದ ಕೆಲಸ. ೨. ದೇವಾಲಯದ ಜೀರ್ಣೋದ್ಧಾರ : ಯಿಷ್ಟು 
ಸ್ವಾಸ್ಥ್ಯವನು ಗುರುಮೂರ್ತಿ ಶ್ರಿಯಂಬಕಲಿಂಗಗೆ ಅಂಗಭೋಗ ರಂಗ 
ಭೋಗ ತಿರುಪಣಿ ಕೆಕ್‌ ಕಾಲುವೆಗೆ ಯಿಷ್ಟಕೆ ಶಲವಾಗಿ ಸಮರ್ಪಿಸ್ತನು 
(ಎಕೆ. ೫1೪, ಗುಂಡ್ಲುಪೇ, ೧೨೮-೦೦೬; 1510): ತೇರು ತಿರು 
ನಾಳು ತಿರುಪಣಿ ಮಾಸೋತ್ಸವ (ಎಕೆ. 1೫, ಜನ್ನಪ. ೫೩-೦೨ ; 1584). 
೩. ದೇವಾಲಯದಿಂದ ಬರುವ ವರಮಾನ : ತಿರುಪಣಿಗೆ ಸಮರ್ಪಿಸ್ತ 
ರಾಯದುರ್ಗದ ಸೀಮೆಗೆ ಸಲ್ಲುವ [ಬ್ರ ]ಹ್ಮಸಮುದ್ರದ ಗ್ರಾಮ 
(ಸಾಇಇ. IV, ೨೫೩೫-೦೩ . 1618). ತಿರುಪ್ಪಣ್ಣಿ : ಪಿ. ಯೇಳು ನಿಲೆಯ 
ಗೋಪುರದ ತಿರುಪ್ಪಣ್ಣಿಗೆ ಕಲ್ಲು ಹಚ್ಚಿಸಿದ ಗೆ ೭೨೫೦ (ಸೌಂ. 3೩.11. 
೩೩೦-೪: 1682). [ ತಮಿ. ತಿರುಪ್ಪಣಿ] 
ತಿರುಪತಿ (ನಾ). ೧. ದೇವಾಲಯ : ತಿರುಪತಿ ನೂಲಜಕಿಂಟರೊಳಂ 
ಪರಮಾತ್ಮನ ದಿವ್ಯಮೂರ್ತಿಗಳ್‌ `ಸ್ಫುರಿಕುಂ (ದಿವೃತ. ೬-೪೪). ವಿ. ದಕ್ಷಿಣ 
ಭಾರತದ ಆಂಧ್ರಪ್ರದೇ ಶದಲ್ಲಿರುವ ಒಂದು ಪ್ರಸಿದ್ಧ ಹಿಂದೂ 
ಯಾತ್ರಾಸ್ಥಳ ; ವೆಂಕಟೆ:ಶ್ವರಸ್ವಾವಿಂಯಂ ನೆಲಸಿರಂವ ಬೆಟ್ಟ: 
ತಿರುಪತಿ ವೇಂಕಟರಮಣ ನಿನೇತಕೆ ಬಾರದು ಕರುಣ (ಪುರಂದ. ೦-೬೭ 
ಪಲ್ಲವಿ) ; ತಿರುಪತಿ ಕರೆವುದು ಶ್ರೀಶೈಲವನಗೊ ಉಡುಪಿಗೆ ಕಿವಿಗೊಡೆ 
ಗೋಕರ್ಣ (ಅರಳು. ೩೦೪-೦೩) : ತಿರುಪತಿ ಕ್ಷೌರಿಕರು ತಲೇ ಬೋಳಿಸಿದ 
ಹಾಗೆ (ಗಾದೆ). 
ತಿರುಪತಿ ಆಗು2ನಷ್ಟಹೊಂದು ; ಕಳೆದಂಕೆೊಳ್ಳ ; ಮೋಸ 
ಹೋಗು: ನನಗೆ ಒಂಬತ್ತಾಣೆ ತಿರುಪತಿ ಆದುದರ ವಿನಾ ಇನ್ನಾವ ಒಳ್ಳೆಯ 
ಪರಿಣಾವುವೂ ಉಂಟಾಗಿಲ್ಲವೆಂದು ವಿಷಾದದಿಂದ ಹೇಳಬೇಕಾಗಿದೆ (ನಾಡಿಗೇ. 
ತಿರುಪತಿಕ್ಷೌರ ಎ ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ ಕೆಲಸ; 
ಅಪೂರ್ಣವಾದ ಕೆಲಸ : ಮಾಡೋ ಕೆಲಸ ಸರಿಯಾಗಿ ಮಾಡು, ತಿರುಪತಿ 
ಕ್ಷೌರ ಮಾಡಬೇಡ (ರೂಢಿ). 
[ « ತಮಿ. ತಿರುಪ್ವತಿ.; ತುಳು. ತೆಲು. ತಿರುಪತಿ] 
ತಿರುಪಳಿ "ತಿರುಪುಳಿ' ನೋ. 
ತಿರುಪಾಟ, (ನಾ). ಸುತ್ತು ತಿರುಗಿಸುವಿಕೆ : ರಂಗುರಂಗಿನಾ ಸೀರೆ, ಕಣ್ಣ 
ತಿರುಪಾಟವಾಡೆ ಮಧುವು (ಕಮೇಘ. ೨೦-೦೦). 
[ ತಿರುಪು (ಎತಿರಿಪು)* ಆಟ ] 
ತಿರುಪಾಟ್ಯ " ತಿರುಪಾಟಂ' ನೋ. 
ತಿರುಪಾಟು, ತಿರುಪಾಟ್ಯ, ತಿರಂಪಾಟ್ಟು, ತಿರುಪಾಡು 
ಶಿವನನ್ನು ಕುರಿತ" ಮಾಡುವ ಸ್ತೋತ್ರ; ಶೇವಾರ: 
ನಂಬ್ಯಣ್ಣನುಸುರ್ದುರುತರಮೆನಿಪ್ಪ ತಿರುಪಾಟುಗಳ ಪಾಡುತ್ತಿರಲ್‌ 
(ಆರಾಜೆ, ೬-೩): ಶ್ರೀಗಿರಿಜಾರಮಣಿಗೆ ನಲಿದಾನತನಾಗಿ ಪಾಡಿದ ನಂಬಿ 
ತಿರುಪಾಟ (ತ್ರಿಭುತಿ. ೯೭-೦೬)) ಸೌಂದರಂ ಪ್ರೇಮದಿಂ ವಾಲ್ಮೀಕ 
ನಾಥನಲ್ಲಿಗೆ ಬಂದು ತಿರುಪಾಟ ಪಾಡುವಲ್ಲಿ (ಜೀರಮ. ೦೦-೪); ಇರ್ವ 
ರಂದು ತಿರುಪಾಟುಗಳ ಪಾಡಲ್‌ (ಪಾಸೋಪು. ೭-೧೦೧). ತಿರುಪಾಟ, : 
ಭಕ್ತರ ಚರಿತೆಗಳನಾನಂದದಿಂ ತಿರುಪಾಟ ರೀತಿಯೊಳೊಂದಿ ಪಾಡುತ 
(ಬಸಪು. ೨೭-೭೦); ಬಾಗಿಲ ತೆಗಸಿ ಲಿಂಗವ ಪೂಜಿಸಿ, ತಿರುಪಾಟವಂ ಪಾಡಿ 
(ಛೈರಸೂ. ೨೨೦). ತಿರುಪಾಟ್ಟು : ಪುರಾಣ ನಿತ್ಯ ಹೋಮ ವೇದ 
ಪಾರಯಣ ಶ್ರೀತಿರಂಪಾಟನ್ಬಿಯಿಷ್ಟು ಶ್ರೀಕಾರ್ಯ್ಯಕೆಉ ಕೂಡಿ ಮಾಡಿದ 
ಕಡಕಟ್ಟು (ಮೈಆರಿ. ೦೯೩೮, ೭೩-೦೦ ; 1881). ತಿರುಪಾಡು : ಶಂಕರನಂ 
ಕರೆಯೆ ಕರೆವ ತಿರುಪಾಡಿನ ನಾದಕ್ಕೆ ನಾಗಕುಲವೆಲ್ಲಂ ಮದು ತಲೆದೂಗಿ 
ತಾಳವನಿತ್ತು ತಿರುಪಾಡ ಪಾಡೆಂದು ಬೆಸಸಿ 
(ಸೌಂದಪು. ೬-೪೪); ಹಂಪೆಯ ತೇರಿನ ತಿರುಪಾಡು ಪೆಂಪಾದೇವಿಯಂ 


ತಿರ). 


(ನಾ). 


(ವಾಗೀರೆ.ದೇ. ೨೬೬-೦೯) ; 


೩೪೯೩ 


ತಿರುಪ್ಪಾಯಿ 


ವಿರೂಪಾಕ್ಷನನ್ನು ಒಲಿದು ಒಲಿಸಿಕೊಂಡ ಆ ಸುಮನೋಹರ ನಿತ್ಯಕಲ್ಯಾಣ 
(ತುಂಗಳ. ಆ).  [ ಇ ತಮಿ, ತಿರುಪ್ಪಾಟ್ಟು] 

ತಿರುಪಾಟ್ಟು " ತಿರುಪಾಟಂ' ನೋ. 

ತಿರುಪಾಡು "ತಿರಂಪಾಟು' ನೋ. 

ತಿರುಪು, "ತಿರಿಪ್ಸ' ನೋ. 

ತಿರುಪ್ಯ "ತಿರಿಪ್ಶು' ನೋ. 

ತಿರುಪುಗೊಳು (ಕ್ರಿ). ತಿರಂಗುವ ಒಂದಂ ಭಂಗಿಯನ್ನ ಹೊಂದಂ : 
ನಡೆದೂ ನಡೆದು ಲಾಗಿನಲೋಲಾಡುತೆ ತಡೆದು ತಡೆದು ತೂಗುತೆ 
ಲೋಲಾಡುತೆ ತಿರುಪುಗೊಳುತೆ ಕಾಳಾಸದಿ ನಿಲುತಂ [ಪಾಕಾಂ ಫಿರಿದುಂ 
ನೆಗೆದಾಕಾಶದಿ ನಿಲುತಂ] (ಕೃಂಗೀರ. ಹ. ೪೬೮-೧೮) ; ಸುಟಿಯೊಳಾವರ್ತ 
ತಿರುಪುಗೊಂಡು ನಾಟ್ಕವ ಪಟಂಗೊಳಿಸಿದರೇವೇಳ್ವೈ (ಕಂನವಿ. ೨೦-೧೦೪). 

[ತಿರುಪ್ಯ (ಆ ತಿರಿಪ್ಯು) + ಕೊಳು (ಆ ಕೊಳ್ಳ್‌)) 

ತಿರುಪುಟ್ಟಿ (ನಾ). ಶ್ರೀವೈಷ್ಣ ವರಂ ಮಡಿಬಟ್ಟೆ, ಜಪಸರ, 
ಸಾಲಿಗ್ರಾಮ ಮೊದಲಾದಂವುಗಳನ್ನು ಇಡುವ ಪೆಟ್ಟಿಗೆ ಅಥವಾ 
ಬಂಟ್ಟಿ ; ಇವನ ತಿರುಮಣ್ಣಿಡಲು ಅವನ ತಿರುಪುಟ್ಟಿ, ಬೇಹಾರವೆಷ್ಟಿರಲಿ 
ಬಂದಿಲ್ಲ ಬಿಟ್ಟಿ (ಗಣೇಶ, ೩೯-೧). [ “ತಮಿ. ತಿರುಪ್ಪುಟ್ಟಿಲ್‌] 

ತಿರುಪುನಿಚ್ಚಣಿಕೆ (ನಾ). ಚಕ್ರಾಕಾರವಾಗಿ ಇರಂವ ಸೋಪಾನ : ಕತ್ತಲೆ 
ಗೂಡಿನಂತಿದ್ದ ಭಯಾನಕವಾದೊಂದು ಆಕೃತಿ, ಪಾತಾಳದಿಂದ ಸ್ವರ್ಗದ 
ವರೆಗೆ ಬೆಳೆದು ನಿಂತ ತಿರುಪುನಿಚ್ಚಣಿಕೆ ... ಆ ಚಿತ್ರಶತಕ್ಕೆ ಏಕಸೂತ್ರ 
ವಾಗಿತ್ತು (ಧರ್ಮಸೆ. ೦೦). [ತಿರುಪು ( ಎತಿರಿಪ್ಯ) + ನಿಚ್ಚಣಿಕೆ] 

ತಿರುಪುಹೂ (ನಾ). (ಹೆಂಗಸರಂ) ತುರುಬು ಅಥವಾ ಜಡೆಗೆ ತಿರುಗಿಸಿ 
ಕೊಳ್ಳುವ ಒಂದಂ ಬಗೆಯ ಚಿನ್ನದ ಹೂವು; ಜಡೆಯಂ ಬಿಲ್ಲೆ ; 
ಜಡೆಹೂವು: (೪. 
[ಶಿರುಪ್ಯ( ಎತಿರಿಪ್ಯ)*ಹ್ಕೂ(ಎಪ್ಪೂ)-/ ತೆಲು, ತಿರುಗುಡುಪುವ್ವಗ 

ತಿರುಪುಳಿ, ತಿರುಪಣ್ಮಿ, ತಿರುಪಳಿ (ನಾ), ೧. “ತಿರುಪುಮೊಳೆಯಂನ್ನ್ನ 
ತಿರಂಗಿಸಿ ಬಿಗಿಸುವ ಸಲಕರಣೆ: ತಿರುಪುಳಿ, ತಿರಂಗುಳಿ” (row- 
driver. ಇಂಕನಿ). ತಿರುಪಣಿ, : ೨. ತಿರುವುಗಳಿಂದ ಕೂಡಿರುವುದಂ ; 
ಸಂತ್ರೂಗಳನ್ನೂಳ್ಳುದಂ : ಯುಗದ ಜುಗದ ತಿರುಪಣಿಯ ದಾರಿಯನ್ನು 
ಸಾವಕಾಶ ಹತ್ತಿ (ಅರಳು. ೨೦೭-೪). ತಿರುಪಳಿ: ೩. ತಿರುಪು; 
ಮಲಸೂತ್ರ : ಹಾಕಿರುವ ತಿರುಪಳಿ ಎಲ್ಲಿಯೊ ಸಡಿಲಾದ ಹಾಗಿದೆ 
(ಉರುಗೊ. ೦೨೪). [ತಿರುಪ್ಕು (ಎತಿರಿಪ್ಯ) + ಉಳ್ಳಿ./ತಮಿ. ಕಿರುಪ್ಪಳಿ; 

ತುಳು. ಶಿರ್ಪುಳಿ, ಕಿಪ್ಪಿಳಿ 

ತಿರುಪೆ "ತಿರಪ' ನೋ. 

ತಿರುಪೆಕೊಳು (ನಾ). ತಿರಿದಂ ತಂದ ಆಹಾರ ; ಭಿಕ್ಷಾನ್ನ : ಹರಿವಾಣ 
ದೊಳಗಮೃತಾನ್ನವು ಇರುತಿರೆ ತಿರುಪೆಕೂಳನು ತಿನ್ನಲ್ಯಾಕಯ್ಯ (ಕನಕ. 
೦೬೩-೨). [ತಿರುಪೆ (ಆ ತಿರುಪ) + ಕೂಳ್ಳು (ಕೂಟ) 

ತಿರುಪೆಗಾರ (ನಾ), ತಿರುಕ ; ಭಿಕ್ಷುಕ: (8). 

[ ತಿರುಪೆ (ಆತಿರುಪ ) + - ಕಾರ್ಯ ತ <-ಕಾಟ)] 
ತಿರುಪೆಗಾರ್ತಿ (ನಾ). ತಿರಂಕಿ ; ಭಿಕ್ಷಂಕಿ : ( 
[ ತಿರುವೆಗಾರ 4 -ತ್ಲಿ(< ತ 

ತಿರುಪೆರಿಭಟ್ಟ (ನಾ). ಒಬ್ಬಾತನ ಹೆಸರಂ : ತಿರುಪೆರಿಭಟ್ಟರ್ಗ್ಗೆ ಸೆಟ್ಟಿ 
ಕೊಟ್ಟ ಸರ್ಬಾಪದ ಪರಿಹಾರ (ಎಕ. ಸ (6), ಸು. 
10 ನೆಯ ಕತ). [ ತಿರುಪೆರಿ ? + ಭಟ್ಟ] 

ತಿರುಪ್ಪಣ್ಣಿ " ತಿರಂಪಣ್ಮಿ' ನೋ. 

ತಿರುಪ್ಪಾಯಿ (ನಾ). ತವಿಂಳುಭಾಷೆಯಲ್ಲಿರುವ ಒಂದು ಧಾರ್ಮಿಕ 
ಗ್ರಂಥದ ಭಾಗ ; ಆಂಡಾಳ್‌ ಬರೆದಿರುವ ನಾಲಾಯಿರ ಪ್ರಬಂಧದ 


ಬಾಗೇಪ. ೦೦೨-೦ ; 


ತಿರುಪ್ಪು 


ಒಂದಂ ಭಾಗ : ವೇದಪಾರಾಯಣ ತಿರುಪ್ಪಾಯಿ ಶ್ರೀಕಾರಕ್ಕೆ ಊರ 
ಮೂಡಣ ಮಾಯಣ್ಣನ ಭೂಮಿಯೊಳಗೆ ಇರ್ಕ್ಯಣ್ಣುಗ ಗದ್ದೆ ಹೊಲ 
ತೋಟ ಸಹ .. . ಧಾರಾಪೂರ್ವಕವಾಗಿ ಕೊಟ್ಟರು (ಮೈಅರಿ. ೧೯೨೮, 
೫೬-೨ ; 1890). [ - ತಮಿ. ತಿರುಪ್ಪಾವೈ] 

ತಿರುಪ್ಪು " ತಿರಿಪ್ಲು' ನೋ. 

ತಿರುಪ್ರಬಂಧ (ನಾ). ವಿಷ್ಠುವನ ಪಾರವ್ಯೂವನ್ನು ಕುರಿತ ಹಾಡು: 
ವಾಸುದೇವನ ತಿರುವಡಿಗಳನ್ನು ನುತಿಸಿ ಪೂಜಿಸಿ ತಿರುಪ್ರಬಂಧಾದಿಗಳ 
ಪಾರಾಯಣವ ಮಾಡುತಲಿ (ಗಗತಾ. ೧೯-೪೯). [ ಶಿರ್ಕು + ಪ್ರಬಂಧ] 

ತಿರುಬೊಬ್ಬೆ (ನಾ). ಇನ್ನೊಬ್ಬರ ಮೇಲೆ ತಿರುಗಿಸಿ ಮಾಡುವ ಗದ್ದಲ, 
-ಕೂಗಾಟ : ಅಂದರೆ ಇದು ಕಳ್ಳನ ತಿರುಬೊಬ್ಬೆ (ಸ್ಮೃತಿಚ. ೨೪೨). 

[ < ತಿರುಗು; + ಬೊಬ್ಬೆ, ] 

ತಿರುಬೋಕಿ (ನಾ). ೧. ತಿರಂಕನ ಓಡು ; ಭಿಕ್ಷಾಪಾತ್ರೆ : (೪. ೨. 
ತಿರುಕ ; ಭಿಕ್ಷಂಕ. ೩. ದರಿದ್ರ; ಬಡವ : ತಿರುಭೋಕಿಗಳನ್ನು ` ಕಟ್ಟಿ 
ಕೊಂಡು ನಾಟಕ ಮಾಡು (ನಟಸಾ. ೭೪). [ < ತಿರಿ + ಬೋಕಿ) 

ತಿರುಮಂತ್ರ (ನಾ). ೧. ಪವಿತ್ರವಾದ ಮಂತ್ರ : ಮುಟ್ಟಬೇಡ ಮುಟ್ಟ 
ಚೇಡ ... ತಿರುಮಂತ್ರ ತೀರ್ಥಪ್ರಸಾದಕೊಳಗಾದವರ (ಕನಕ. ೮೫-೨). 
೨. (ಆಲಂ) ಪ್ರತಿಯಾಗಿ ಹೇಳುವ ಮಂತ್ರ; ತಿರುಗುಬಾಣ: 
ಸ್ವಾತಂತ್ರ್ಯದ ಚಳುವಳಿ ತೀವ್ರವಾಯಿತು. ತಿರುಮಂತ್ರಕ್ಕೆ ಗುರುವೇ 
ತಲೆಬಾಗಿದನು (ಭಾರದ. ೪೨೮). ಶೆ 

ತಿರುಮಂತ್ರ ಹಾಕು ಇ ಎದುರಿಸು; ಪ್ರತಿಭಟಿಸು ; ಪ್ರತೀಕಾರ 
ಮಾಡು: ಎಷ್ಟೋ ಜನರಿಗೆ ನೀನು ತಿರುಮಂತ್ರ ಹಾಕಿದೆ (ಮುಂಗಾಮು. 8): 
ಅಪ್ಪಣ್ಣ ಗುರುವಿಗೆ ತಿರುಮಂತ್ರ ಹಾಕಬೇಡ (ವೈದ್ಯವಿ. ೦೦೩). ತಿರುಮಂತ್ರ 
ಹೇಳು ಎ ತಿರುಮಂತ್ರ ಹಾಕಂ : ಗುರುವಿಗೆ ತಿರುಮಂತ್ರ ಹೇಳಿದ ಹಾಗೆ 
(ನೀತಿಜಂ, ೪1, ೨೨); ಈ ಅಸಭ್ಯರೇ ಕಬ್ಬಿಣವನ್ನು ಮಾಡುವುದನ್ನು ಕಲಿತು 
ಯಜಮಾನರಿಗೆ ಶಿರುಮಂತ್ರ ಹೇಳಿದರು (ಶಿಲ್ಕನಾ. ೬೭). 
[ತಿರು + ಮಂತ್ರ./ತಮಿ, ತಿರುಮನ್ತಿರ ; ತೆಲು. ತಿರುಮಂತ್ರ] 

ತಿರುಮಣ೯, ತಿರಂಮಣ್ಣು (ನಾ).  ಶ್ರೀವೈಷ್ಣವರು ಹಣೆಯ 
ಮೇಲೆ ಧರಿಸುವ ತಿರುಚೂರ್ಣದ ಅಕ್ಕಪಕ್ಕದಲ್ಲಿ ನಾವೃ 
ಹಾಕಿಕೊಳ್ಳಲು ಉಪಯೋಗಿಸುವ ಪವಿತ್ರವಾದ ಬಿಳಿಯ ಪುಡಿ, 
ತಿರುಮಣ್‌ ಶ್ರೀಚೂರ್ಣ (ತಿರುಚೂರ್ಣ) ಇವುಗಳನ್ನು ಧರಿಸಿದಲ್ಲಿ... 
ಸಕಲದೋಷಂಗಳನ್ನೂ ಹೋಗಲಾಡಿಸುವುದು (ಸಕವೈ. ೪೦). ತಿರುಮಣ್ಣು ಕ 
ಶರಣರ ಮೊಗಮೊತ್ತೆ ಹರಿಯ ಚರಣಮದಚ್ಚುವಡೆದು ತಿರುಮಣ್ಣಾ 
ಯ್ವಕ್ಕುಂ (ಮೈ ಸೂಮೆ. ೨-೩೬). 

[+ ತಮಿ. ಶಿರುಮಣ್‌ ; ತೆಲು. ತಿರುಮನ್ನೂ] 

ತಿರುಮಣಿ (ನಾ). - ತಿರುಮಣ್‌ : ನೋಟಕಾಶ್ಚರ್ಯವಾದ ನಗೆಮುಖ 
ನೊಸಲೊಳಗೆ ತಿರುಮಣಿಯ ಕಂಡೆನು (ಪುರಂದ. ೧-೦೦೯-೦) ; ತಿರುಮಣಿ 
ತಿಲುಕವ ತಿದ್ದಿ (ಗೀತಗೋ. ೭-೦); ತಿರುಮಣಿಯನಿಡದ ಮೋರೆಯು 
ಸ್ಮಶಾನಕೆ ಸರಿಯು (ತಿರುಕ, ೭-೦೩). 

[ ಆತಿರುಮಣ್‌. | ತೆಲು. ತಿರುಮಣಿ] 

ತಿರುಮಣ್ಣು "ತಿರಂಮಣ್‌' ನೋ. 

ತಿರುಮಲೆ (ನಾ). ಪವಿತ್ರವಾದ ಬೆಟ್ಟ; ತಿರುಪತಿ: ಶ್ರೀನಿವಾಸನು 
ಕೂಡ ತಿರುಮಲೆಗೆ ನೆಲೆ ನಿಂತ ಮಣ್ಣಲ್ಲ ಈ ಭೂಮಿದೇವನೊಲುಮೆ 
(ಅರಳು. ೧೪೦-೨೪) ; ತೀಟೆಗೆ ಮಕ್ಕಳ ಹೆತ್ತು ತಿರುಮಲೆದೇವರ ಹೆಸರಿಟ್ಟ 
ಹಾಗೆ (ಗಾಜಿ. [ ತಮಿ. ತಿರುಮಲೈ ; ತೆಲು. ತಿರುಮಲ] 


೩೪೯೪ 


10 


16 


20 


25 


«0 


ತಿರುಮಾಲೆ (ನಾ). ೧. ದೇವತಾಮೂರ್ತಿಗಳಿಗೆ ಹಾಕಂವ ಹೂವಿನ |4$ 


ಹಾರ: ತಿರುಮಾಲೆ ಜೋಡು ೪ (ಇಗಾಇಇ. IX-11, ೪೮೯೨೩೯; 1618); 


ತಿರುವಡಿ 


ತಿರುಮಲೇಶ್ವರ ಲಿಂಗಕೆ ತಿರುಮಾಲೆ ಜೋಡು ೧೦ (ಸಇಇಇ. 7ಸ-1, 
೫೩೦-೫ ; 1689). ೨. ಭಕ್ತರಿಗೆ ಪ್ರಸಾದರೂಪವಾಗಿ . ಕೊಡಂವ 
ದೇವರ ವಿಗ್ರಹದ ಮೇಲಿನ ಹಾರ: ಪರಕಾಲಸ್ವಾಮಿಗಳವರಿಗೆ 
ಮೊದಲು ತೀರ್ಥ ತಿರುಮಾಲೆ ವರಶೆ ವಿನಿಯೋಗ 'ಶ್ರೀಶಟಗೋಪ 
ಮುಂತಾದ ಸಕಲ ಮರಿಯಾದೆಗಳಂನ್ನು ಪ್ರಥಮತಾ ಕೊಡುವಂತೆ 
(ಮೈಆರಿ. ೧೯೩೮, ೦೯-೭; 1811). 
[ ತಮಿ. ತಿರುಮಾಲೈ ; ತೆಲು. ತಿರುಮಾಲ ] 

ತಿರುಮಾಳಿಗೆ (ನಾ). ೧್ಮ ದೇವಸ್ಥಾನದ ಪ್ರಾಕಾರದ ಸುತ್ತಲೂ 
ಇರಂವ ಮನೆಗಳ ಸಾಲು. ೨. ದೇವರ ಮನೆ; ದೇವರ 
ವಿಗ್ರಹವಿರಂವ ಕಿರಂಮನೆ. ೩. ಗೌರವಸ್ಥರ ಮನೆ: ತಿರುಮಾಳಿಗೆ 
ಹರಿದಾಸರು ಅಟ್ಟವಣೆ ಗಂಡು ಹೆಣ್ಣು ಎಲ್ಲರಿಗೂ ಇದು ದೊಡ್ಡ 
ಉತ್ಸ ವವಾಗಿದ್ದಿ ರಬೇಕು (ಗರುದಾ. ೧೩೪). 

[ «ತಮಿ. ತಿರುಮಾಳಿಕ್ಕೆ ; ತೆಲು. ತಿರುಮಾಳಿಗ ) 
ತಿರುಮಾಸೆ (ನಾ). ತಿರಿಚಿದ ಮಾಸೆ; ಹಂರಿಮಾಡಿದ ವಾಾಸೆ: 
ಇಂಬಣ್ಣ ತಿರುಮಾಸೆಯಬ್ಬರಕೆ ಮಣ್ಣಿ ಕ್ಕಿ ಸವುತೆಯನು ಮೆಲುವ 

ನಾಲಗೆಗೆ ಸುಣ್ಣವನು ತೀಡಿ! (ಕಎಪು. ೪-೫). [ ತಿದ್ದಿ. ಮಾಸೆ 

ತಿರುಮು (ನಾ). ಜ್ಞಾನ; ಪ್ರಜ್ಞೆ: ಅಳತೆ. ಮಾರಿ ಒಂದು ಚಿಮಿಟಿ 
ನಸ್ಯವನ್ನು, ಅವರು ನನ್ನ ಮುಂದೆ ಬಿಡಿಸಿ ಹಿಡಿದ ಬಾಳೆಪೊಟ್ಟಣದಿಂದ 
ಎತ್ತಿ, ಮೂಗಿಗೆ ಏರಿಸಿದೆ. ಏರಿಸಿದ್ದೇ ತಡ ತಿರುಮೇ ಹೋಯಿತು 
(ಬೆಟ್ಟಿಜೀ. ೧೦). [?] 

ತಿರುಮುಡಿ (ನಾ). ಹಿಂದಲೆಯಲ್ಲಿ ಬಿಟ್ಟ ವಂಡಿ, - ಶಿಖೆ: ನಾಡೊಳಗೆ 
ಸಾಮ್ರಾಜ್ಯಮುಮನೀಡಾಡಿ ತಿರುಮುಡಿಯಂ ಧರಿಸಿ ರತಿ ಮೂಡೆ ಶಿವನಂ 
ಮೆಚ್ಚಿಸಿದ ಕಲಿಪಾಲನಾಳಾನು (ಬಸಪು. 5೭-೬೮). 

[ *-ತೆಲು, ತಿರುವಂಂಡಿ] 

ತಿರುಮುರಿ 'ತಿರಂವುವಂಂರಂವು' ನೋ. 

ತಿರುಮುರುವು “"ತಿರುವುವಂಂರುವು' ನೋ. 

ತಿರುಮುರುಹು "ತಿರುವುಮಂರಂವು' ನೋ. 

ತಿರುಮೂರ್ತಿ (ನಾ). ಪವಿತ್ರವಾದ ಶರೀರವುಳ್ಳವನಂ : ತಿರುಮೂರ್ತಿ 
ಮಾಡು ನನ್ನನ್ನು ನಿನ್ನ ಚಿನ್ಮೋದ ಬೋಧ ಬಿತ್ತಿ (ಹೃದಸ, ೩-೬). 

[ ತಿರ್ಮೂ + ಮೂರ್ತಿ] 

ತಿರುರಾಜ್ಯ (ನಾ). ಶುಭಕರವಾದ ರಾಜ್ಯ: ಶ್ರೀಮದುರಾಳಕ್ಕಳವರ 

ತಿರುರಾಜ್ಯದಲ್‌ (ಎಕ. 1೫, ಹೊಸಕೋ. ೧೩-೨: 9007). 
[ ತಿರ್ಕು * ರಾಜ್ಯ] 

ತಿರುವ (ನಾ). ಒಂದು ಬಗೆಯ ಔಷಧದ್ರವ್ಯ : ಜಂಬೆ, ತಿರುವ, ಸಿಲ್ವ, 
ಇರುಳ್‌ (ಮೈಔಗಿ. ೭೯-೦೬೧೮). ₹?) 

ತಿರುವಂದಿಕಾಪು (ನಾ). ದೇವತಾಪೂಜೆಯಂ ಕೊನೆಯಲ್ಲಿ ದೃಷ್ಟಿದೋಷ 
ನಿವಾರಣಾರ್ಥವಾಗಿ ಮಾಡಂವ ಕ್ರಿಯೆಂ : ತಿರುವಂದಿಕಾಪು ತಿರುಣಾಳು 
ವೈಗಾಶಿ xxxಲೂ ನಡೆವಂಥಾ ಕಿರುನುಳಿಗೆ (ಸೌಇಇ. IX-i, 9೪೮೯-೪೧ ; 
1518)... [ ತಮಿ, ತಿರುವನ್ತಿಕ್ಕಾಪ್ಟು ] 

ತಿರುವಡಿ (ನಾ). ಪವಿತ್ರವಾದ ಪಾದ ; ಪೂಜ್ಯವಾದ ಪಾದ : ಚೊಕ್ಕ 
ಪ್ಪೆರುಮಾಳು ದೇವರ ಮುಂನಿನ ತಿರುವಡಿಯಾದ್ದಡಳರಿಗೆ ಮೂಡಲು... . 
ಕಲ್ಲು ನೆಟ್ಟು ಕೊಟ್ಟ ಗದ್ದೆ (ಎಳ. ೫12, ತುಮಕೂ. ೦೭-೨೦ ; 1287); ನಮಗೆ 
ನಿಂಮ ಚೆಂನ್ನಾದ ಶಿರುವಡಿ ಪದವ ಕೊಡಿ (ಮೈಅರಿ. ೧೯೩೩, ೫೩-೩: 
2598) ; ಬುದ್ಧನ ತಿರುವಡಿಗೆ ಶರಣೆಂದು ಬಂದ ಅಶೋಕನಾದರೂ ತನ್ನ 
ಶಾಸನದಲ್ಲಿ ಹೇಳಿದ ಮಾತು ಹೊಸದೇನಲ್ಲ (ರಾಮರಾ. ೬೩)- 

[ «ತಮಿ. ತಿರುವಟಿ; ತೆಲು. ತಿರುವಡಿ ] 


ತಿರುವತ್ತಿಸಾಮ 


ತಿರುವತ್ತಿಸಾಮ (ನಾ). ಧನುರ್ಮಾಸದಲ್ಲಿ ದೇವರಿಗೆ ಅರ್ಪಿಸಂವ 
ಒಂದು ಬಗೆಯ ನೈವೇದ್ಯ: ಏಕಾಂತ ಅವಸರ ನೈವೇದ್ಯ ಕಟ್ಟಳೆ 
ತಿರುವತ್ತಿಸಾಮ ಹರಿವಾಣ ೨ಕಂ ಸಂಣಕ್ಕಿ (ಸಾಇಇ. 1-11, 8೬೨-೪; 
2629). ([ ಆ ತಿರುವದಿ « ಸಾಮ? ] 

ತಿರುವದಿ (ನಾ). ಧನಂರ್ಮಾಸದಲ್ಲಿ ಆರ್ದ್ರಾನಕ್ಷತ್ರದ ದಿನ ಶಿವಾಲಯಂ 
ಗಳಲ್ಲಿ ಮಾಡಂವ ಉತ್ಸವ : ಶ್ರೀಮತು ದುಗಂಣದೇವರು ತಿರುವದಿಯ 
ಮೊದಲೀಸ್ವರಮೊ[ ಡೆ ]ಯನಾಯನಾರುಗೆ ಆಸ್ತಾನಿಕರಿಗೆ ಕೊಟ್ಟ ಸಂಸ್ತೆ 
(Maa. IX-ii, ೪೦೩-೬ ; 1870). [ ತಮಿ. ತಿರುವಾತಿರೈ ] 

ತಿರುವಧ್ಯಾನ (ನಾ). ಪವಿತ್ರಗ್ರಂಥಗಳ ಚಿಂತನೆ: ತಿಂಮರುಜಯ್ಯ 
ನವರು ಮಾಡಿಸಿದ ಪುಲ್ಲಿವೇಟು ತಿರುವಧ್ಯಾನ ತಿರುನಾಳ ಚೆರಪು ದಿನ ೧೦ 
(ಸ9ಇಇ. IV, ೨೭೩-೪; 2660). [ «ತಮಿ. ತಿರುವತ್ತಿಯಯನ] 

ತಿರುವಮುದು (ನಾ). ದೇವರಿಗೆ ಅರ್ಪಿಸುವ ಅನ್ನದ ನೈವೇದ್ಯ; 
ಅವ್ಫತಪಡಿ : ಕೆಟ್‌ಗೆ ಬಿತ್ತುವಟ್ಟಮು ದೇವರ್ಗೆ ಶಿರು[ವ) ಮುದಿಜಕ್ಸಿ 
ಬಿಟ್ಟ ಭೂಮಿಯುಮಂ ಕಲ್ವಟ್ಟಿ ಕೊಡುವುದಕ್ಕೆ .. . ಒಡೆಯಾರ್‌ 
ಧಾರಾವರ್ಷಕಂ ಈವನು (ಮೈಆರಿ. ೧೯೪೬, ೨೮-೭; 1082). 

[ « ತಮಿ. ತಿರುವಮುತು] 

ತಿರುವಯ್ಯ (ನಾ), ಒಬ್ಬಾತನ ಹೆಸರಂ : ತಿರುವಯ್ಕನ ಮಗಂ ಚನ್ನ 
ಸೇಕರಂ ಮ್ಮಣ್ಣಿಗಲ್ಲ ಕೆಜಕಿಗೆ ಬಿತ್ತೆಕಟ್ಟು ಬಿಟ್ಟಂ (ಎಕ. ೩, ಮುಳಬಾ- 
೧೯೮-೨; ಸು. 960), [ಶಿರ್ಯು + ಅಯ್ಯ) 

ತಿರುವರಿಯಾಟ (ನಾ). ದೇವರಿಗೆ ತೊಡಿಸುವ ಬಟ್ಟೆ: ಶ್ರೀ ಆದಿಗುಂಜಿಯ 
ನಾರಸಿಂಹ್ವದೇವರ  ತಿರುವರಿಯಾಟ ಅಂಗರಂಗಬೋ ೫೫೫ ಲಂಬಲರ 
ಗ್ರಾಮ (ಎಕ. ೩1೪. ಕಿರುಮ. ೧೪೮-೮; 18566). 

[ « ತಮಿ, ತಿರುಪ್ಪರಿವಟ್ಟ ; ತೆಲು. ತಿರುಪಾವಡ] 

ತಿರುವಳಿ (ನಾ). ಒಂದು ಬಗೆಯ ವನಸ್ಪತಿ : “ಗ್ರುಂಧಿಲಃ-ಹಲು 
ಮಾಣಿಕ, ತಿರುವಳಿ, ವಿಟಂಕ” (ಓಷಧಿ. ೪೭). [?7 

ತಿರುವಳೆಯಾಟ (ನಾ). ದೇವರ ಲೀಲೆಗಳನ್ನು ಪ್ರದರ್ಶಿಸುವ ಒಂದು 
ಬಗೆಯ ಉತ್ಸವ: ದೇವಸ್ತಾನಕ್ಕೆ ಉಭಯಕಟ್ಟಳಿ ಮೊದಲಾಗಿ 
ಶಿರುವಳೆಯಾಟಕಂ ಕಟ್ಟಳೆಯ ಮಾಡೆ ಚಿತ್ತೆಯಿಸ್ತ ಶೀಮೆಗಳು ವೊಂದ 
ರಲೂ ಕಡಿಮೆಯಿಲ್ಲದ ಹಾಗೆ ನಡಸೂದು (ಸೌಇಇ. 1X-1, ೫೨೬-೨; 1529). 

[ “ತಮಿ. ತಿರುವಿಳ್ಳೆಯಾಟಲ್‌ ] 

ತಿರುವಾರ್ಯ (ನಾ). ಬಿಲ್ಲಿನ ಹಗ್ಗ ದ ಮಧ್ಯಭಾಗ; ಹೆದೆಯ ಬಾಯಿಂ: 
ಬಿಲ್ಲಳನೇಖಾಸಿ ತಿರುವಾಯೊಳಂಬನಿಟ್ಟಿಸಲೆಂದು ತೆಗೆದಿಸುವನ್ನೆಗಂ 
(ವಡ್ಮಾರಾ. ೯೬-೬); ಅಂಬಂ ತಿರುವಾಯ್ಗೆ ತಂದಟ್‌ವರೇ ತಾಮಿರ್ವರುಂ 
ಕಯನ್ನಿವಂ ಬಿಸುಟರ್‌ (ಗದಾಯು. ೨-೧೦): ಖೇಚರಬಲಂ ಪೆಳಜತ್ತು 
ಕರುತ್ತು ದಿವ್ಯಚಾಪದ ತಿರುವಾಯ್ಗೆ ದಿವೃಶರಮಂ ತರೆ ದೋರ್ಬಲಶಾಲಿ 
ಲಕ್ಷ್ಮಣಂ (ಪಂರಾಮಾ. ೩-೦೦೨); ಶಿರುವಾಯನೊದೆದುಬ್ಬಿನಲಿ 
ಬೊಬ್ಬಿಅೌದಂಬು ಸುರಪನ ವನವ ಮುತ್ತಿತು (ಕುವ್ಯಾಆ. ೨೦-೨೬); ಬಿಲ್ಲೆ 
'ಕೊಪ್ಪನೇಟ್‌ಸಿ ತಿರುವಾಯ್ಲೆ ಕಣೆಯಂ ಪೂಡಿ ತೇರನೇಆ್‌ . . . ಪಗೆ 
ಯೊಳೆತ್ತಿ ನಡೆದಂ (ರಾಮಾಶ್ವ. ೯೦-೦೬). [ತಿರ್ಕು (< ಶಿರುವ್ಯು)* ಬಾಯ] 

ತಿರುವಾಯ್ಗೊಳಿಸು (ಕ್ರಿ). ಹೆದೆಯೇರಿಸು: ಬಿಲುದುಡುಕಿ ಬಲುಸರಳ 
ತಿರುವಾಯ್ಲೊಳಿಸಿ ಮಲೆತನು ವಮಾರ್ಬಲಕೆ (ಕುವ್ಮಾದ್ರೋ. ೦೮-೬೪). 

[ ತಿರುವಾಯ್‌ + ಕೊಳ್‌, + - ಇಸ್ಸು] 

ತಿರುವಾಯ್ದೊಣರ್ಚು (ಕ್ರಿ). ಹೆದೆಗೆ ಬಾಣವನ್ನು ಹೂಡಂ : ದೊಣೆ 
ಗಳಿನುರ್ಚುವ ತಿರುವಾಯ್ವೊಣರ್ಚಿ ತೆಗೆನೆಆಸ₹ವ ಬೇಗಮಂ ಕಾಣದೆ ಕೂರ್ಗಣಿ 
ಗಳ ಪಂದರನೆ ನಭೋಂಗಣದೊಳ್‌ ಕಂಡತ್ತು ದೇವಗಣಮಿನಸುತನಾ 


(ಪಂಪಭಾ. ೧೨-೦೮೪). [ ತಿರುವಾಯ* + ಪೊಣರ್ಚು] 


೩೪೯೫ 


18 


80 


ತಿರುವು 


| ತಿರುವಾಸಿಲು (ನಾ). ದೇವತಾಮೂರ್ತಿಯಂನ್ನು ತರುವ ಗರ್ಭಗುಡಿಯಂ 


ಮುಂಭಾಗದ ಬಾಗಿಲು; ಶ್ರೀದ್ವಾರ: ಬೆಳಿ ಯೂ ಸೋಮೆಯ 
ದೇವರ ಸೇವೆ ತಿರುವಾಸಿಲ ಮಂಟಪವನೂ ಲ್ಲಾಕವಾಗಿ ವಣಡಿಸಿ 
(ಎಕ. (8), ಮಾಲೂರು. ೦೪೭-೦೨; 1498). [-ತಮಿ, ತಿರುವಾಚಲ್‌ ] 
ತಿರುವಿಡು (ಕ್ರಿ). ಐ ತಿರುವಾಯ್ಗೊಳಿಸಂ: ಬಳಿಕ ತಿರುವಿಟ್ಟಾಗಲಸ್ತ್ರವ 
ಸೆಳೆದು ಬಿಲುವಿದ್ಯಾಚಮತೃತಿಯಳವ ತೋಟಾದಡೆ (ಕುವ್ಯಾದ್ರೋ. ೯-೯). 
[ ತಿರು, (ಆ ತಿರುವ್ಯ) + ಇಡು] 
ತಿರುವಿಸು, ತಿರುಹಿಸು (ಕ್ರಿ). ಬೇರೆ ಕಡೆಗೆ ತಿರಂಗಿಸಂ,_-ಹೊರಳಿಸು ; 
ಮನುಷ್ಯ ಕಾಲವನ್ನತಿಕ್ರಮಿಸಬಲ್ಲನೆಂದರೆ ಅದೊಂದು ಕಲ್ಪನೆಯೆಂದು 
ಈಗ ಜನರು ಮೊಗ ತಿರುವಿಸುವರು (ಕಾಲಯಾ, 9). ತಿರುಹಿಸು: 
ಪಾರ್ಥನ ಸೂನು ರಣದಲಿ ಬೀದಿವರಿದನು ಗದೆಯ ತಿರುಹಿಸುತ 
(ಕುವ್ಕಾದ್ರೋ. ಓರಿಇ. ಪರಿ. ೨೮೦). [ ಶಿರುವು (-ಆತಿರಿಪ್ಳು) + -ಇಸ್ಕು ] 
ತಿರುವೀಧಿ (ನಾ). ದೇವರ ಉತ್ಸವದ ಬೀದಿ, ರಥದ ಬೀದಿ: ಕೆಲಂಬರು 
ಬಂಡಿಯ ಮುಂಂಕಣಿಯಂ ಪಿಡಿದು ಪುರದ ತಿರುವೀಧಿಯೊಳು ನಡೆ 
ತಪ್ಪಾಗಳು (ನಂಬರ. ೨-೦೯). [+- ತಮಿ. ತಿರುವೀತಿ; ತೆಲು. ತಿರುವೀಧಿ] 
ತಿರುವು; 'ತಿರಿಪ್ಕು' ನೋ. 
ತಿರುವ್ಯು "ತಿರಿಪ್ಯ' ನೋ. 
ತಿರುವ್ಯು, ತಿಬ್ಬು, ತಿರಂ,, ತಿರ್ಪು, ತಿರ್ಬು, ತೆಬ್ಬ್ಯು. ತೆರ್ಬು (ನಾ). 
ಬಿಲ್ಲಿನ ಹಗ್ಗ ; ಹೆದೆ: ""ನಯದಿಂ ತಿರುವದುವೆ ತಿರ್ಬು ಹೆದೆ ನಾರಿಯು 
ಮೌರ್ವಿಯ ಪೆಸರಕ್ಕುಂ'' (ಕವಿಕಂ. 60): ಮತ್ತೊರ್ವಳ್‌ ಕರ್ವಿನ ಬಿಲ್ಲ 
ತಿರುವಿಂ ಬರ್ದುಂಕಿ ಬರ್ವಲರಂಬು ಬರ್ಪಂತೆ ಬಂದು (ಪಂಪಛಾ.೪-೩೭ವ) ; 
ತಿರುವಂ ಮುಪ್ಪುರಿಗೊಂಡು ಮಿಳ್ಳಿಸುವ ಮಿಂಚಂ ಮಾಡಿ... 
ಬೆಂಕೊಂಡತ್ತು ಮೇಘಾಗಮಂ (ಕಾದಂಉ. 8೩೦) ; ಮಲ್ಲಿಗೆಯ ಶಿಸರಮಂ 
ತೊಟ್ಟು ತಾವರೆಯ ನೂಲ ತಿರುವಂ ತೀಡೆ (ಅರ್ಧನೇ- 8-೫೫ ವ): ಬಿಗಿದ 
ತಿರುವಿನ ಬೆರಳ ಕೋಲುಗಳ . ° ಬೆನ್ನಲೆವ ಬತ್ತಳಿಕೆಗಳಲೈದಿತ್ತು 
ಬಿಲ್ಲಾಳುಭಯಸೇನೆಯಲಿ (ಕುವ್ಕಾಭೀ- 9-೦೦) ; ಶಿರುವಿನೊಳ್‌ ನನೆಗಣೆ 
ದೊಟ್ಟು (ಸೌಂದಪು. ೦೭-೪೩) ; ತಿರುವಿಗಂಬನು ಹೊಡಿ (ಸಾಳ್ಮೆ ಭಾ. ೧೮-೭೦) ; 
ತುಂಬಿಗಳ ಪೊಸ ತಿರುವನಳವಡಿಸಿ (ಜಬಪು. ೩೫-೬); ಬಿಲ್ಲ ತಿರುವಿಂದ 
ಜೀವಮನುಣಲ್‌ ಬರ್ಸ ಕೋಲ್ಲಳ್‌ (ಪಾರಸಿ. ೧೭-೪೦೧). ತಿಬ್ಬು: “ತಿರು 
ವೆಂದುಂ ತಿಬ್ಬೆಂದುಂ ಬಿಲ್ಲ ನಾರಿ” (ಕರಸಾ. ೫೨-೦೧೩) ; ಕರಿಗಳ ಹೊದಅ 
ಮೆದೆಗೆಡಹಿ ತಿಬ್ಬ [ಪಾಾಂ.ತೆಬ್ಬ] ನೊದೆದುಅಕಿ ಬಳಿಕ ಗಣ್‌ ಮೊಟ್‌ದಬ್ಬರಿಸಿ 
- ಮಸಗಿದವು ಫಲುಗುಣನ ಶರಜಾೂಲ (ಕುವ್ಯಾವಿ. ೭-೩೬) ; ಕಬ್ಬಿನ 
ಬಿಲ್ಲಲರ್ವಕ್ಕಿಯ ತಿಬ್ಬಂ ಬಲಿದ ತನು ಪೂಸರಂಗಳನಿಸಲು (ಶಪ್ಮಾನು. ೩೦ 
ಪ್ರಯೋ) ; ಕೋಪದಿಂ ಧನುವಂ ಕೊಂಡು ಸಿಡಿಲಂ ಸರೆಂಗೊಳಿಸಿದಂತೆ 
ತಿಬ್ಬಿನಬ್ಬರಂ ಸೈನ್ಯಕಲಕಲಮಂ ನುಂಗಿ ದಿಗಂತಮಂ ನೀಡಿರಿವುತ್ತಿರೆ (ಸಕವೈ. 
ತಿ ಪ್ರಸ್ತಾವನೆ) ; ತಿಬ್ಬನೊದರಿಸಿ ಮುನಿದು ನಾರಾಯಣಾಸ್ತ್ರಮನ್ನುಬ್ಬಿದರೆ 
ಹರಿ ಕರುಣಿಸಲು (ತುರಂಗ. ೬೯-೫೦). ತಿರ್ಕು : “ಶಿರುವೆಂದುಂ ತಿಬ್ಬೆಂದುಂ 
ಬಿಲ್ಲ ನಾರಿ'' (ಕಸಾ. 8೨-೧೧೫) ; ಅಲರಂಬು ಕರ್ಬುವಿಲ್‌ ಕೋಮಲ 
ಸರಸಿಜನಾಳತಂತು ತಿರು ಶ್ರಿಲೋಕಮಂ ಕಂತು ಬಸಕೆ ಬರಿಸುವನೆಂತಂಂ 
(ಕವಿರಾ. ೨೨-೦೨೦) ; ಉನ್ಮತ್ತೆಭೃಂಗವ್ರುಜಂ ತಿರು ತಳ್ಕೊಪ್ಪುವ ನುಣ್ಣಳಿ 
ರ್ದೊಣೆ ಲತೂಂತಶ್ರೇಣಿ ಬಾಣೌಘಮಾಗಿ ರತೀಶಂ ಪರಿಪಂಥಿರೂಪದಿಸು 
ತಿರ್ಪಂ (ಶಾಂತೀಶ್ಮ- ೦೩-೧೩೦). ತಿರ್ಪು: "ತಿರು ತಿರ್ಪು ಹೆದೆಯೆನೆ ಬಿಲ್ಲ 
ನಾರಿ”? (ಕಬ್ಮಮಂ. ೪೪)- ತಿರ್ಬು : ""ತಿರುವದುವೆ ತಿರ್ಬು ಹೆದೆ 
ನಾರಿಯು ಮೌರ್ವಿಯ ಪೆಸರಕ್ಕೂಂ?' (ಕವಿಕಂ. 60). ತೆಬ್ಬ್ರ್ಯು: ಆರಿ 
ಎಂಡಿದನು ತೆಬ್ಬಿನಸ್ತ್ರವ ತೂಗಿ ತುಳುಕಿದನಂಬಿನಂಬುಧಿಯ (ಕುವ್ಯಾಶ. 
೩-೫೨) ; ಬಿಲುಗಳ ತೆಬ್ಬುಗಳನಾರೈದು ಲುಳಿವಡೆದೆಬ್ಬಿಸಿದರಂಬುಗಳ 


ತಿರುವುಗಿವಿ 


ಲಂಬರ ತುಂಬಲಗಲದಲಿ (ತೊರರಾ. ೬-9೩-೦೫) ; ಕಬ್ಬಿನ ಬಿಲ್ಲಿಗಂಗಜನೆಳೆ 
ದುಂಬಿಯ ತೆಬ್ಬನೇಆಸಿ ಜೇವಡೆದು , . . ಎಚ್ಚನವರನು (ಕುಂಸಾಂ. 
೧೭-೯೫) ; ತೆಬ್ಬನೊದರಿಸಿ ಪಾರ್ಥ . . . ಅರಿಗಳಂ ಗೆದ್ದ ಪರಿ ಇದೆ 
(ತುರಂಗ. ೬೪-೨೫); ತೆಬ್ಬನ್ನೇರಿಸಿ ಗುರಿಯಿಟ್ಟು ಹೂಡಿದನು (ಫಾರ್ತಿಸು. ೯೦). 

ತೆರ್ಬು : ಪುರ್ಬು, ತೆರ್ಬು, ಕೊರ್ಬು (ಕಲ್ಮಾನು. ೮0 ವ್ಯಾಖ್ಯಾ). 
ತೆಬ್ಬಿನ ಧ್ವನಿ ಎ ಹೆದೆಯ ಟಂಕಾರ : ಬ್ರಹ್ಮಾಂಡವು ಗುಮ್ಮಿಡುವ 
ಹಾಗೆ ತನ್ನ ಬಿಲ್ಲಿನ ತೆಬ್ಬಿನ ಧ್ವನಿಯನ್ನು ಮಾಡಿದನು (ಮುಂಬಯಿ. ೬-೨೯೮), 

[ ದೇ.8 ತುಳು. ತಿರು, ತೆಬ್ಬು ] 

ತಿರುವುಗಿವಿ (ನಾ). ತಿರಂಗಿಸಿದ ಕಿವಿ; ಹೊರಳಿಸಿದ ಕಿವಿ: ತಿರುವು 

ಗಿವಿಯ ಮಾಡಿ ಆವು ನಿಂತವಕ್ಕ ನಿಂತಲ್ಲೇನ (ಹಾಡುಪಾ. ೨೮-೩). 

[ ತಿರುವು, (ಎತಿರಿಪು) * ಕಿವ್ಕಿ) 
ತಿರುವುಮುರುವು, ತಿರಂವಂರಿ, ತಿರುವಂರಂವು, ಶಿರಂವಂಂರಂಹಂ, 
ತಿರುಹುಮುರುಹು (ನಾ). ೧. ಹಿಂದಂಮಂಂದಾಗಿರಂವುದಂ ; 
ತಿರಿಚಿಕೊಂಡುದು : ಅವಳ ಜಡೆ ತಿರಂವುಮಂರುವಾಗಿದೆ (ರೂಢಿ). 
೨. ತಲೆಕೆಳಗು ; ಅಡಿಮೇಲಂ : ಒಬ್ಬರ ದುಡಿತದಲ್ಲಿ ಸಾವಿರ ಜನ 
ಕುಳಿತು ತಿನ್ನುವುದು ಜೀವನ ಅಲ್ಲ. ಅದು ಜೀವನದ ತಿರುವುಮುರುವು 
(ಮಕ್ಮಮ, ೩೫) ; ಬಂಡವಾಳವೆಂದು ಧನವು ವೃವಹರಿಸಲು ತೊಡಗಿ 
ದಾಗ, ಸರಕು ಮತ್ತು ಹಣ ಇವುಗಳ ಸಂಬಂಧ ತಿರುವುಮುರು 
ವಾಗಿ ಬಿಡುತ್ತದೆ (ಮಾವಾದ. ೧೧೪). ತಿರುಮುರಿ: ೧. ತಿರುಮುರಿಯ 
ಕೊಂಬುಗಳುಳ್ಳ ಒಂದು ಜಾತಿಯ ಜಿಂಕೆ (4868%.ಇಂನಿ).ತಿರುಮುಖವು: 
೩. ಹಿಂದಿರುಗಿಸುವಿಕೆ: ನಗು ಕಾಟ ಅಳುವು ಹಿರಿದಾಟ ಕುಡಿನೋಟ 
ಮೋಸ ನುಸುಳಾಟ ತಿರುಮುರುವು (ಗರಿ. ೦೦೮-೨) ; ಕಣ್ಣುಕಣ್ಣು ತಿರು 
ಮುರುವು ನೋಟ ನೋಡುವನ ಗೊಂಬೆಯಹುದು (ಮುಕ್ತಳಂ. ೧೩-೩). 
ತಿರುಮುರುಹು : ೨. ಸಂಚನೆಯ ತಿರುಮುರುಹು ಮೋಹದದಂಚಿಗೆಯ 
ವೆಡೆಯಲ್ಲಿ . .. ನಡೆತಂದ (ಕೃಷ್ಮಾಕ. ೬-೨೦). ತಿರುಹುಮುರುಹು ; ೪. 
ವಂಲ್ಲಯಂದ್ಧದ ಒಂದಂ ವರಸೆ: ತಿರುಹುಮುರುಹಿನಲೌಕುವಳ್ಳೆಯ 
ಭರದ ಬವರದ ಬಿನ್ನಣಿಗರಚ್ಚರಿಯ ಸವುರೋಚಿತವ ಮೆಣದರು 
(ತೊರರಾ. ೪-೪-೨೨). ೫. [ನಾಟ್ಯ] ವೃತ್ತಾಕಾರವಾಗಿ ಚಲಿಸುವ 
ಒಂದು ನೃತ್ಯಭಂಗಿ. ೨, ೫ : ತಿರುಹುಮುರುಹುಂಟು ನೃತ್ಯದೊಳ್ಳು,,, 
ಗುಣವಿರಹಿತತ್ವಂ ಬಿಂದುಗಳೆಯದೆಳಮುತ್ತುಗಳ ಪರಿವಿಡಿಯೊಳುಂಟಲ್ಲದಾ 
ದೇಶದೊಳಗಿಲ್ಲ (ಸಇಂದಪು. 3-೭). [ತಿರುವ್ಯು(-ಆತಿರಿಪ್ಶು) * ಮುರುವು] 
ತಿರುವುದೊಯ್‌, ಶಿರಂವೊಯ (ಕ್ರಿ). ಜ್ಯಾರವ ಮಾಡಂ ; ಜೇವೊಡೆ ; 
ಧನುಷ್ಟಂಕಾರಮಾಡು : ನನೆವಿಲ್ಲಂ ಬಿಟ್ಟು ವಿದ್ಯುಲ್ಲತೆಯ ತಿರುವು 
ವೊಯ್ದಿಂದ್ರಕೋದಂಡಮಂ ಕೊಂಡು ನಿಜಾಗ್ರಸ್ಯಂಧೆದೊಳ್‌ ಕೇದಗೆಯೆಸೆ 
ವರಲೆಂದೆಂಬ ಕೂರಂಬು ತೀವಿ (ಜಗವಿ. 9-೨೧). ತಿರುವೊಯ? : ಮದನಂ 
ತಿರುವೊಯ್ದು ಕರ್ಬುವಿಲ್ಲಂ ಪಿಡಿಯಲ್‌ (ದಕಕು. ೪-೧೨೭) ; ವಿರಹಿಯ 
ಹೃದಯಸ್ಥ ವಿರಹೆವಹ್ನಿಗೆ ಕಯ್ಯಂ ಸ್ಮರನೊಡ್ಡಿ ಕಾಸಿ ಬಿಲ್ಲಂ ತಿರುವೊಯ್ದಿ 
ಸುತಿರ್ಪನಸಿತ ಶರರುಹೆ ಶರದಿಂ (ರಾಜಕೀ. ೯-೨೧). [ತಿರುವ್ಯ4ಪೊಯ್‌,] 
ತಿರುವೂರ್‌ (ನಾ). ಒಂದಂ ಊರಿನ ಹೆಸರು: ಚೋಟ ಧನಣ್ಣಯನ 
ಆಳು ಆದಿತ್ಯಕುಮಾರನ್‌ ತಿರುವೂರ ಕಾಳೆಗದುಳಿಅೌದು. ಸುರಲೋಕಂ 
ಫೋದನ್‌ (ಎಕ. ೫11, ಮದ್ಮಗಿ. ೧೦೧-೨; 7607). [ಶಿರ್ಕು- ಊರ") 
ತಿರುವೆ (ನಾ). ಕಂಠಪಾಠಮಾಡಂವುದಂ ; ಒರಲುಸಂತೆ ಹೇಳುವುದಂ : 
ಮತ್ತಮಾ ಕಾಲದೋಳ್ಪಾರ್ವರು ನಡೆಯುವ ನಡತೆಯೆಂತೆಂದೊಡೆ 
ಕೆಲರು. ಮಕ್ಕಳನೆಬ್ಬಿಸಧ್ಯಯನ ತಿರುವೆಯಂ ಕೆಲವರಂಬುಜನೇತ್ರನಾ 
ಸ್ತೋತ್ರ ಪಾಠಮಂ . ಮಾಡಿಸುತ್ತಿರಂವರಾಗ (ಅರ್ಜಾವಿ. ೩೧-೪೧). 
[ “ತಮಿ. ತಿರುವೈ ] 


೩೪೯೬ 


೪ 


10 


15 


20 


30 


35 


40 


45 


ತಿರುಸುಗಣ್ಣು 


ತಿರುವೆಂಗಡಯ್ಯ (ನಾ). ಒಬ್ಬಾತನ ಹೆಸರಂ: ಶ್ರೀಮಜ್ಗಲ ಸಿಜ್ಗ 
ಪರಾಕ್ರಮನ ಮಗಂ ತಿರುವೆಜ್ಸಡಯ್ಯ ಎರೆಡಿಯೂರ ಪೆಟ್ಟುಜುಗೊಳೊ 
ಳಾನ್ತಿಟ್‌ದು ಸತ್ತನ್‌ (ಎಳ. ೫, ಮುಳಬಾ. ೧೦೮-೩: ಸು. 950). 

[ ಆ ತಿರುವೆಂಗಳ + ಆಯ್ಕ, ] 

ತಿರುವೆಂಗಳ (ನಾ). ತಿರಂಪತಿಯ ವೆಂಕಟೇಶ್ವರ ದೇವರು: ಕೊಂಮನ 
ಹಳ್ಳಿ ತಿರುವೆಂಗಳದೇವನಾಥಗೆ ಕೊಟ್ಟ ಥಿ ಮಾನ್ಕಹೂಲ ಆಜು ಕೊಳಗ 
(ಮೈಅರಿ. ೧೯೩೦, ೧೦-೩; 1645); ಚೆಲುವ ತಿರುವೆಂಗಳ ವಿಜಯವಿಠಲ 
ವೆಂಕಟ ನೆಲೆಯಾಗಿ ಇಪ್ಪ ಶುದ್ಧ ಭಕ್ತರ ವಶನಾಗಿ (ತೀರ್ಥಮ. ೮60). 

[ « ತಮಿ. ತಿರುವೇಜ್ಮಟಿ] 

ತಿರುವೆಂಗಳೇಶ (ನಂ). ಎತಿರಂವೆಂಗಳ: ಅಜರಾಮರಣಸಿದ್ಧಿ ತ್ರಿಜಗದೋಳಿ 

ಪ್ರಸಿದ್ಧಿ ವಿಜಯವಿಠ್ಮಲ ಶ್ರೀನಿವಾಸನ ತಿರುವೆಂಗಳೇಶನ (ವಿದಾಕ್ಕ. ೩೦-೩). 
[ ತಿರುವೆಂಗಳ + ಈಶ] 

ತಿರುವೆಟ್ಟ (ನಾ). ಪವಿತ್ರವಾದ ಬೆಟ್ಟ: ವಾಯವ್ಯಕ್ಕೆ ಬಸುರಿಯ ಕೊಳ 
. . * ಈಶಾನ್ಯಕ್ಕೆ ತಿರುವೆಟ್ಟ ಇನ್ತೀ ಚತುರಾಶ್ರಯ ಸೀಮೆ (ಕೂ. 1, 
೦೭-೪೩; 2056). [ತಿರ್ಕು ೬ ಬೆಟ್ಟ (ಬೆಟ್ಟು) 

ತಿರುವೆಡೆ (ನಾ). ಧನುರ್ಮಾಸದಲ್ಲಿ ದೇವರಿಗೆ ಅರ್ಪಿಸುವ ನೈವೇದ್ಯ : 
ಧನುಪರ್ವ ತಿರುವೆಡೆ (ಎಕ, ೩೪, ದೇಲೂರು. 3೪೮-೧; 1297), “ತಿರುವತ್ತಿ 
ಸಾವಂ' ಪರಾ. [ತಿರ್ಕು * ಎಡೆ] 

ತಿರುವೆಳಕು (ನಾ). ದೇವಾಲಯಂದಲ್ಲಿ ಹಚ್ಚುವ ಮಂಗಳದೀಪ ; 
ನಂದಾದೀಪ: ಪಲ್ಲಕ್ಕಿಸೇವೆಗೆ ಬಿಜಯ ಮಾಡುಸೂ  ಸಂವಂಂಧ 
ತಿರುವೆಳಕು ಪಂಜಿಗೆ (ಸಾಇಇ. 3೫-11, 2೬೨-೩; 329), 

[ ತಮಿ. ತಿರುವಿಳಕ್ಕು ; ತೆಲು. ತಿರುವಿಳಕ, ತಿರ್ವಿಳಕ 

ತಿರುವೇರಿಸು (ಕ್ರಿ). ಬಿಲ್ಲಿನ ಹೆದೆಯಂನ್ನು ಏರಿಸಂ : ಎನ್ನೀ ತಿರು 
ವೇರಿಸಿದ ಶರಾಸನೆಮಿ ರದಾದತ್ತಿತರಕಾರ್ಯದೊಳಗಾಸಕ್ತಂ (ಶಾಕುಂಕ. 
೯೮-೧೬೩) ; ಅನುಗಾಲ ಬಿಲ್ಲಿಗೆ ತಿರುವೇರಿಸಿಟ್ಟರೆ ಮುರಿಯದೆ ಉಳಿವುದೆ 
ಧನಂವು (ಇಂಜಾಪೆ. ೧೧೦-೩೭). 

[ ತಿರುವು * ಏರಿಸು (ಎಏಜ್‌ಸು)] 

ತಿರುವೊಡೆ (ನಾ). ಬಿಲ್ಲುಗಾರನಂ ಬಿಲ್ಲಿನ ಹೆದೆ ತಾಗದಂತೆ ಎಡದ 
ಮಂಂಗೈಗೆ ಕಟ್ಟುವ ಚರ್ಮದ ಪಟ್ಟಿ ; ಕೈಪೊಡೆ; ಗೋಧೆ: .ವರ 
ರಥವ ಬಲಗೊಂಡು ಕವಚವ ಬರಿಗೆ ಬಿಗಿದನು ಕೈಗೆ ವಜ್ರದ ಶಿರುವೊಡೆ 
ಯನವಚಿದನು ರಥವೇಜದನು ಕಲಿಪಾರ್ಥ (ಕುವ್ಕಾದ್ರೋ. ೯-೩೬) ; 
ಕರದ ತಿರುವೊಡೆ ಜೋಡುಸೀಸಕ ಪೆಂಡೆಯಂಗಳ ಬೆನ್ನ 
ಹೊದೆಗಳಲಿ ನೆರೆದುದತಿದಲ (ಳಾಶಿರಾ. 3೦-೭). "ಕೆಯ್ದೊಡೆ' ಪರಾ. 

[ ತಿರು: (<ತಿರುವ್ಯು) * ಪೊಡೆ, 1 
ತಿರುಪೋೊಯ್‌ "ತಿರಂವುವೊಯ್‌' ನೋ. 


ತಿರುವೊಯ್ಲು (ನಾ). ಹೆದೆಯ ಹೊಡೆತ.-ಪೆಟಬ್ಬ : ಮರಕತ 
ಕಂಕಣಮೆಸೆದುವು ತಿರುವೊಯ್ಸ್ಲಿಂ ಕರ್ಪುವೆತ್ತ  ತತ್ಕರಯುಗದೊಳ್‌ 
(ಜಂದ್ರಪು. ೬-೬೦) ; ಶಿರುವೊಯ್ಲಿಂದಾದ ದಡ್ಡುಬ್ಬರಿಸಿ ಮೆಟ್‌ವ 


ಮುಂಗೆಯ್ಗಳಿಂ ವನ್ಮಮಾತಂಗರದಾಘಾತಕ್ಷತಂ...ಕಾನನಕುಬ್ಬರಮಾಗಲ್‌ 
(ಕಾಂತೀಶೈ. ೩-೬೫). [ತಿರು; (ಎತಿರುವು) * ಪೊಯ್ಲು ) 
ತಿರುಸು (ಗು). ವಕ್ರವಾದ ; ಓರೆಯಾದ. *ತಿರಂಸುಗಣ್ಣು' ಪರಾ. 
[ ಆತಿರಿಚು?] 
ತಿರುಸುಗಣ್ಣು (ನಾ). ಮೆಳ್ಳಿಗಣ್ಣು ; ಮಾಲುಗಣ್ಣು ; ಒರಚಂ 
ಗಣ್ಣು : ದೃಷ್ಟಿದೋಷವು ಹುಬ್ಬುಗಂಟಿಕ್ಕುವುದನ್ನು ತಿರುಸುಗಣ್ಣನ್ನು 
ಉಂಟುಮಾಡಬಹುದು (ನಿಮ್ಮದ್ಮ. ೪೧). 
[ಶಿರುಸು * ಕಣ್ಣು (ಕಣ್‌) ) 


ತಿರುಹಾಡು 


ತಿರುಹಾಡು (ನಾ). ಎಲ್ಲವೂ ಶ್ರೇಷ್ಠವೆಂದು ಹೇಳುವ ಹಾಡು; 
ಸ್ತತಿಪಾಠ : ಭೀಮವಿಕ್ರಮವಲ್ಲ! ಹಾಹಾದಿ ಹೂಹುಗಳ ಸ್ತೋಮ 
ವಿದು-ತಿರುಹಾಡು ಸಾಕು 1! ದೊರೆವಾಡುಗಳ ಸೀಮೆಗಳ ಸಮ್ರಾಟನಾಗಿ 
ಆಳುವವರೆಗೆ ಏನಾದರೇನು ನನಗೆ? (ಗರಿ. ೦೨-3). "ತಿರುಪಾಟು' 


ಪರಾ. [ ತಿರ್ಕು-ಹಾಡ್ಕು ( ಇಪಾಡ್ಯು) ) 
ತಿರುಹಿಸು " ತಿರುವಿಸು ' ನೋ. 
ತಿರುಹು, " ಶಿರಿಪ್ಕು' ನೋ. 
ತಿರುಹ್ಮು " ತಿರಿಪ್ಠು' ನೋ. 
ತಿರುಹುಮುರುಹು ' ತಿರುವುಮಂರುವು' ನೋ. 


ತಿರುಳ್‌, ತಿರಂಳು, ತಿಳಲು, ತಿಳಿಲಂ (ನಾ). ೧. ಹಣ್ಣು, ಕಾಯಿ 
ಮುಂತಾದುವುಗಳ ಒಳಭಾಗ: ಬಾಟಕಿಯ ದಿಂಡಿನ ತಿರುಳೊಳ್‌ 
ಮತ್ಸ್ಯಾಕ್ಷಿ ಮೂಲಮಂ ಸುಣ್ಣವಂಂವಂಂ ಬೆರಸಿ ಹದವಟ್‌ದು ಕುದಿಯಿಸೆ 
(ಲೋಕೋಪ. ಳಕಾರಕ್ಕೆ ಕುರುಳ್‌, ತಿರುಳ್‌, 
ಮುಗುಳ್‌ ( ಶಮದ. ೪೮ ಪ್ರಯೋ), ೨. ಹುರಂಳು; ಸಾರ; 
ಸತ್ತ ಸ ಕೆಚ್ಚು: ಸದಭಿಸ್ತುತಮಪ್ಪೊಕ್ಕುಂದದ ನಡುವಣ ನಾಡೆ 
ನಾಡೆ ಕನ್ನಡದ ತಿರುಳ್‌ (ಕವಿರಾ, ೧-೩೭); ಕಾರಿರುಳ ತಿರುಳ ಬಣ್ಣಂ 
ಕೂರಿದುವೆನೆ ತೊಳೆಪ ದಂಡೆ ಮಿಳಿರ್ವರಿಗೇಸಂ ಪೇರೊಡಲೆಸೆದಿರೆ 
ಪುಟ್ಟಿದಂ , , , ಘಟೋತ್ಕಚಂ (ಪಂಪಥಾ. ೩-30); ಎಲ್ಲಾ ಧರ್ಮದ 
ತಿರುಳಂ ಕೇಳ್ವುದು (ಶಂಶತಂ. ೬೬-೮) ; ತಿಳಿವೊಡಿದಲ್ಲೆ ತತ್ತ್ವದ ತಿರುಳ್‌ 
(ದಶಕು. ೮-೪೬). ತಿರುಳು: ೧. ತೆಂಗಿನೆಕಾಯ ಶಿರುಳುಂ ನಾರೊಂ ... 
ಕೆಯ್ಕೊಳು ಸಸಿಯುಂ ಪುಲ್ಲುಂ ಬೆರಸಿರ್ದೊಡಂ ಮುಖ್ಯಮಪ್ಪುದನೆ 
ಪೆಸರ್ಗೊಳುವಂತೆ (ಧರ್ಮಾವ್ಕು. ೯-೧೦೭ ಅಡಿಟ) ; ಹಸುವಿನ ಹಾಲಿನಲ್ಲಿ 
ಬೆಲ್ಲವತ್ತದ ತಿರುಳನಿಕ್ಕಿ ಕಾಯಿಸಿ (ಸಕವೈ. ೬): ತಿರುಳು ತಿಂದರೂ ಮರುಳ 
ಹೋಗಲಿಲ್ಲ (ಗಾಜಿ). ೨. ಕಡೆದ ತಾರೆಗಳ ತಿರುಳ ಚಂದದೋಗರದೊಳಗೆ 
ಚಂದ್ರಿಕೆಯ ಹೊಸ ಹಳುಕಿನಂದದೆವ್ಮೊಯ ಮೊಸರು (ಸಿದ್ಮರಾ. ೨-೩೩) ; 
ಕುಲಿಶದ ತಿರುಳ ಮಸೆದಂತೆ. , . ಅಹಿತರಿಜ್‌ದಾಡಿದರು (ಕುವ್ಯಾಭೀ. 
೪-೨೦); ಇದು ಪರಮಾರ್ಥ ಹಿತೋಪದೇಶದ ತಿರುಳಿದನು ಸತಿಯರೋದು 
ವುದು (ಹದ. ೦-೬೦) ; ಏಷ್ಯದ ತಿರುಳೆಲ್ಲ ಪೋಯ್ತು (ಪಾರಸಿ. ೦-೦೪). 
ತಿಳಲು : ೧. ನಾರಿವಾಳದ ಕಾಯೊಳಗಣ ಶಿಳಲು ಒಡೆ [ಪಾಠಾಂ. ತಿರುಳ 


೮-೦೯); 


ನೊಡೆ]ಯದೆ ಮೆಲಬಲ್ಲಡೆ ಬೆಡಗು (ಅವದಂ. 0೨8-8೭೨); ಇದ 
ರೊಳಗಿನ ತಿಳಲು ಬಲು ರುಚಿಕರವು (ಮುಂಬಯಿ. ೪-೭೦). ೨. ಸುರರ 
ಬನದ ಹೂವುತನದ ತಿಳಲು, ಮನದ ಅರಿವಿದು (ನಾದಲೀ. ೨೨-೦೬). 


ತಿಳಿಲು: "ತಿಳಿಲುಮಾತಂ' ಪರಾ. 
ತಿರುಳ ಕನ್ನಡ ಎ ತಿರುಳ್ಗನ್ನಡ : ರಾಜದ್ರಾಜಕಮೆನಿಸಿದ ಸಾಜದ 
ಪುಲಿಗೆಣೆಯ ತಿರುಳ ಕನ್ನಡದೊಳ್‌ (ಪಂಪಥಾ. ೧೪-೩೮): ಆ ತಿರುಳ 
ಕನ್ನಡಂ ಮಧುರಮ್ಯೋತ್ಪನ್ನಂ ಸಂಸ್ಕೃತಮೆನೆ ಸಂಪನ್ನಂ ನೆಗಟ್ಟು 
ಭಯಕವಿತೆಯೊಳ್‌ ಕವಿ ರನ್ನಂ (ಗದಾಯು. ೦-೪೨). ತಿರುಳಾಯ್ಕೆಎ 
ಉತ್ತವಂವಾದ ಆಯ್ಕೆ : ಪೊಳ್ಳಾಸೆಯಿಂದವನ್‌ ತಿರುಳಾಯ್ಕೆಯಾಯಂ೦್ಜ 
ಆ ಬೀಯೋಷಿಯದ ಬಯಲ ತಣ್ಣೊಳೆ ಆ ಸೋಪಸಿನ ದಡದಲ್ಲಿ ಚಳಿಗಾಲ 
ವನ್‌ ನೂಂಕೆ ಬಿಡಿಸುವನ್‌ (ಪಾರಸಿ. ೩೦-೬೯೦). [ ದೇ.॥ ತುಳು. ತಿರ್ಲ್‌ ] 
ತಿರುಳಳಿ (ಕ್ರಿ). ನಿಸ್ಸುರವಾಗಂ ; ಸತ್ತ್ವಹೀನವಾಗಂ : ತಿರುಳಳಿದ 
ಕಾವಂನ ಸೊಗಕ್ಕಲೆವ ಬಗೆಯಂ ಮಾಣ (ಸಇನಂದ. ೫-೨೩). 
[ತಿರುಳ್‌ + ಅಳಿ, ( ೭ ಅಟ್‌; ) ] 
ತಿರುಳ್ಳಿ, ತಿರುಳಿಗೆ (ನಾ). ಒಂದಂ ಬಗೆಯ ಔಷಧಿ ಸಸ್ಯ; p ಕಣ್ಣನ್ನು 
ತಂಪುಗೊಳಿಸಲು ಇದರ ರಸವನ್ನೂ ಉಪಯೋಗಿಸುತ್ತಾರೆ: “ಶಿರುಳಿ- 
ಗ್ರಸ್ಥಿಲ, ಕ್ರಕರ, ಕರೀರ” (ನಾಚಿರಾ. ಕಿ); "ಕರೀರಃ -ಮೊಳಕೆ, ಆಗಸೆ, 


೩೪೯೭ 


1 ತಿರುಳೆಲೆ (ನು). 


ತಿರೆಹರವು 


ಕಳಿಲೆ, ಪಿರುಳಿ” (ಓಷಧಿ. 3೦) ; ಕೆಂಗಂಂ ಶಿರಂಳಿ ತಗ್ಗಿ ತುಗ್ಗಿಲು ತಂಂಬುರ 
ಬಿಡೆ ತೊಟ್ಟೆ . . . ಚೆಲುವ ಭೂಜಂಗಳಿಂದ ಮಿಗೆ ಕಾನನಂ ಕಣ್ಣೆಸೆದುದು 
(ಹಠಕಾ. ೫-೦೬). ತಿರುಳಿಗೆ: ಕಿ(ತಿ)ರುಳಿಗೆ ಕಾಗೆದೊಂಡೆ.,, ರಜಮನಟ್ಟು 
ಕಟ್ಟೆ ಕಳೆದಿಕ್ಕುಗುಮಾವಗಮಸ್ಥಿವೃದ್ಧಿಯಂ (ಕೋಳೋಪ. ೯-೧೨೪). [?1 

ತಿರುಳ್ಳಿ “ತೆರಳ್ಕಿ' ನೋ, 

ತಿರುಳಿಗ (ನಾ), (?) ; ಬಿಟ್ಟ ಗದೆ ಕಂವ್ಮೂಂ ೩೦೦ ತಿರುಳಿಗ ಕಂವರ್ಮಿಂ ೫೨ 
ಎಳ ೩4x ೫ಕಮ್ಮ ೨೩ (ಎಕೆ. ೪11, ಶಿವಮೊ.೧೦೬-೨೦; 1173). [?] 

ತಿರುಳಿಗೆ 'ತಿರಂಳ್ಕಿ' ನೋ. 

ತಿರುಳು 'ತಿರಂಳ್‌' ನೋ, 

ತಿರುಳುಣಿಸು (ನಾ). ಪೌಷ್ಟಿಕ ಆಹಾರ; ಸತ್ವಾಂಶಗಳುಳ್ಳ ತಿನಿಸು: ಪೌಷ್ಟಿಕ 
ವಾದ ಅಥವಾ ಕಸುವನ್ನು ಕೊಟ್ಟು ಮೈ ಬೆಳಿಗೆ ಮಾಡುವ ತಿನಿಸು, ಇವಕ್ಕೆ 
ತಿರುಳುಣಿಸು (Concentrated 1006) ಎನ್ನೆ ಬಹುದು (ಗೋಗ್ರಾಸ. ೩೪). 

[ ತಿರುಳು (ಆ ತಿರುಳ್‌) ೬ ಉಣಿಸ್ಯು ) 

ತಿರುಳುದೋಯಿ (ಕ್ರಿ), ತಿರುಳು ಉಂಟಾಗಿದೆಯೆಂದು ಕಾಣಿಸು:ತಿರುಳು 
ದೋರ್ವ ಮಿಡಿಗಾಯಿ ಕೋಮಳಂ ಶಲಾಟುಗಳೊಣಗುದೋರ್ವಕಾಯಿ 
ವಾನಂಗಳಕ್ಕು (ಮಂಗರಾ. ೩೩-೭). [ತಿರುಳು (ಆ ತಿರುಳ್‌) + ತೋಜು) 

ತಿರುಳಿತ್ತು (ಕ್ರಿ). ಸಾರವನ್ನು ತೆಗೆ ಸಂಗ್ರಹಿಸಂ: ಸಾರಶಶಿಬಿಂಬ 
ದೊಟ್ಟಿಲ ತೆಗೆದು ತಿರುಳಿತ್ತಿ ಕೋರೈಸಿ ಪುಟವಿಟ್ಟ ಪುಣ್ಯದೊಬ್ಬುಳಿಯೊ 
(ಸಿದ್ಧರಾ- [ ತಿರುಳ್‌ + ಎತ್ತು ] 

ವಂಧ್ಯಭಾಗದ ಎಲೆ ; ಸುಳಿಯೆಲೆ: ಬಾಲೆಯ 

ತಿರುಳೆಲೆಯ ಬಿಜ್ಜಣಿಗೆಗಳೊಳಂ , , , ಸಂತಾಪಮಂ ಸಂತಯಿಸಲಾಟದೆ 

೭೭೩) ; ಎಳವಾಟ್‌ಯ ತಿರುಳಿಲೆಯ ತೆರೆಸುತ್ತಿನೊಳಮೆಸೆವ 
ಪಸುರ್ವಂದರೊಳಗೆ (ಲವ. 0೦-೩೧ ವು. [ತಿರುಳ್‌  ಎಲೆ;] 

ತಿರುಳ್ಗನ್ನಡ (ನಾ). ಸತ್ತ್ವಶಾಲಿಯಾದ ಕನ್ನಡ ಭಾಷೆ; ಸಾರವತ್ತಾದ 
ಕರ್ಣಾಟಕ ಭಾಷೆ: ತಿರುಳ್ಳನ್ನಡದ ಬೆಳ್ನುಡಿಯೊಳೆ ಪುರಂಳೊಂದೆ 
ಪೇಟ್ಟುದು (ರಾಮಾಶ್ಮ. ೬-೧೨). [ತಿರುಳ್‌ 4 ಕನ್ನಡ] 

ತಿರುಳ್ಗಾಣ್ಕೆ (ನಾ). ಸತ್ತ್ವವನ್ನು ಕಾಣುವಿಕೆ ; ಸಾರಗ್ರಹಣ : ಇದು 
ಬರಿ ಬುದ್ಧಿಯ ತಿರುಳ್ಳಾಣೈಯನ್ನಾಗಲೀ . . , ಐಂದ್ರಿಯಕ ಪ್ರಜ್ಞೆಯ 
ಅನಿಸಿಕೆಗಳನ್ನಾಗಲಿ ನಿರೂಪಿಸುವ ಹವಣಿಕೆಯಲ್ಲಿ ನಿಂತುಬಿಡಬಾರದು 
(ನವ್ಮಕಾ. ೩೦). [ ಶಿರುಳ್‌ + ಕಾಣ] 

ತಿರುಳ್ನುಡಿ (ನಾ). ಸಾರವತ್ತಾದ ಮಾತಂ; ಕೆಚ್ಚುಳ್ಳ ನಂಡಿ: 
ಶಿರುಳ್ನುಡಿಯೂ ಸಂಯಮವೂ ಇಂಥ ಭಾಷೆಯಲ್ಲಿ ಸಹ ತುಂಬಿರುವುದ 
ರಿಂದ ಈ ಶೈಲಿಯಲ್ಲಿ ಒಂದು ಹೊಸ ಕಾಂತಿಯ ನ್ನೂ ಕಳೆಯನ್ನೂ 
ಕಾಣಬಹುದು (ನವೈಕಾ. ೩೬). [ತಿರುಳ್‌ + ನುಡ್ಮಿ) 

ತಿರೆ (ನಾ), ನೆಲ; ಭೂವಿಂ; “ಎಳೆ, ಪೊಡವಿ, ತಿರೆ, ದರೆ, 
ರನ್ನವಸಿಆಳ್‌, ಬೂವಿ, ಬುವಿ-ಈ ೭ ಭೂಮಿ” (ಕಶಸಾ. ೦೦-೨೧೦) ; 
ತಿರೆಯಂ ಪದೆದೆಪ್ರಿ ದೈತ್ಯನಂ ಪೊಳಕಿ ಬಲೀಂದ್ರನಂ ತಗುಳ್ಳು ಮಲ“ಿಸಿ 
(ಚಿಕವಿ. ೫-೧೪೫) ; ತಿರೆಯೊಳ್‌ ಪೆಟರ ಸಿರ್ಕಿನೊಳ್‌ ಮಜುಕಮುಳ್ಳೆರೊಳ್‌ 
ನಿನ್ನನ್ನರೊಳರೇ ? (ರಾಮಾರ್ಯ. ೦-೧೪); ಕತ್ತಲಂಜುತೋಡುತಿಹುದು, 
ಬೆಳಕು ತಿರೆಯ ತುಂಬುತಿಹುದು (ಮಾಂದಳಿ. ೯-೬). [<< ಸಂ. ಸ್ಥಿರಾ] 

ತಿರೆಮಗಳ್‌ (ನಾ). ಭೂಮಿಯ ಮಗಳು; ಸೀತೆ: ಶಿರೆಮಗಳ 
ಚೆಲುವಲರ ಬಂಡಿಡಿದ ಬಟ್ಟಿಲಂ ಪೀರ್ದನೆರ್ದೆತುಟಿಯಿಂದೆ ತಣಿವಿನಂ 
ತನ್ನಾತ್ಮತೃಷ್ಣೆ (ಶ್ರೀರಾಮಾ. ೩೩-೨೬). [ತಿರೆ ಮಗಳ್‌] 

ತಿರೆಹರವು (ನಾ). ಭೂಮಿಯ ಹರವು ; ಭೂವಿಸ್ತಾರ: ಹೊಟ್ಟೆ 
ನೋವಿಳಿಯುತಿರೆ ರಟ್ಟೆ ನೋವೆನ್ನುವುದು ಮಟ್ಟಸವೆ ತಿರೆಹರವು? 
(ಮಂಕುಕ. ೩8೯), [ತಿರೆ 4+ ಹರವ್ಯ (ವ ಪರೆಪ್ಪ) ] 


0-0೪). 


(ಕಾದಂಉ. 


ತಿರೋಧಾನ 


ತಿರೋಧಾನ (ನಾ). ೧. ಅಡಗಿಸಿಡುವುದಂ ; ಮುಚ್ಚಿ ಡುವುದು: 
“ ವ್ಯವಧಾನಂ, ತಕಿರೋಧಾನಂ, ಅಂತರ್ಧಿಃ, ಅಪವಾರಣಂ- ಈ ೪ 
ಅಪವಾರಣಂ ” (ಹಲಾಯು. ೧೧೯೯-೩೪). ವ. ಮರೆಯಾಗುಂವಿಕೆ ; 
ಕಾಣದಾಗುವಿಕೆ ; ಅಂತರ್ಧಾನ : ಆಗಳ್‌ ತಿರೋಧಾನಮಂ ಶ್ರೀನಾಥಂ 
ಪದೆದೆಯ್ದಿ ದಂ (ವಿಷ್ಣು ಫು. ೪-೦೨೪). ೩. ಮರೆಮಾಡುವುದಂ ; ತೆರೆಹಾಕು 
ವುದಂ: ಶಿರೋಧಾನೋತ್ತಾನಾಂಬರೆಮದೆನೆ ತದ್ವಪ್ರಮೆಸೆಗುಂ 
(ಡಂದ್ರಪು. ೧೦-೬೪). ೪. ನೆವ; ನೆಪ: « ವೃವಧಾನಮಪವಾರಣಂ | 
ತಿರೋಧಾನಮೆನೆ ನೆವನಕ್ಕು” (ಮಂಗರಾ- ೧೯-೦೩). ೫. ಐದಂ ವಿಧವಾದ | 
ಕೃತ್ಯಗಳಲ್ಲಿ ಒಂದು; ಬಂಧ: ಪರಮೇಶ್ವರನು... ಸೃಜ್ಟ, ಸ್ಥಿತಿ, 
ಸಂಹಾರ, ತಿರೋಧಾನ, ಅನುಗ್ರಹಗಳೆಂಬ ಪಂಚಕೃತ್ಕಗಳನ್ನು .. . 
ನೆರವೇರಿಸುತ್ತ ಭಕ್ತಾನುಗ್ರಹಮಾಡುತ್ತಾನೆಂಬುದು ಶೈವಾಗಮ ದ 
ಸಿದ್ಧಾಂತ (ಭಾರದ. ೭೫). " ಶಿರೋಧಾನಮೂರ್ತಿ' ಪರಾ. [ಸಂ.] 

ತಿರೋಧಾನತೆ (ನಾ). - ಕಿರೋಧಾನ ೧: ಏತಕೀ ನರನಾಟಕದ 
ಮಾಯಾತಿರೋಧಾನತೆಯಂ (ತೊರರಾ. ೬-೪-೪೦). [ ಸಂ. ತಿರೋಧಾನತಾ) 


೩೪೯೮ 


ತಿರ್ದುಃ 


ನಿಲೆ (ಪಂಪಭಾ. 6-೯); ಪುರಾರಿಯ ಪದಯುಗಕೆ ಗುರುತನುಜ 
ಮೈಯಿಕ್ಕಿದನು ಬೀಳ್ಕೊಂಡನು ತಿರೋಹಿತನಾದನೀಶ್ವರನೀತನನು ಕಳುಹಿ 
(ಕುವ್ಶಾಗ- ೯-5೩8). ೨. [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದಂ ; 
ಒಂದು ಪದಾರ್ಥವನ್ನು ಪ್ರಬಲವಾದ ಇನ್ನೊಂದಂ ಪದಾರ್ಥವು 
ಅಡಗಿಸಿತೆಂದಂ ವರ್ಣಿಸುವುದಂ : ಒಂದು ಗುಣದತಿಶಯಂ ತಿರೋಹಿಸೆ 
ತಿರೋಹಿತಂ ತಾನಕ್ಕುಂ... ಉದಾ:- ಕಾಳಿಂದಿಯ ಸಿತಜಲದೊಳ 
ಗೋಲಾಡುವ ಕೃಷ್ಣನಂ ಸವರ್ಣತೆಯಿಂ ಗೋಪಾಲಕುವಾರರ್‌ ನೋಡಿ 
ಯುಮಾಲೋಲಮನಸ್ಯ ರಠಯದಾಕುಲಮುತ್ತೆರ್‌ (ಕಾವ್ಯಾವ ೭೩೬). 
ಸಂ. 


19| ತಿರೋಹಿತವೇಷ (ನಾ). ಬೇರೆ ವೇಷವನ್ನು ತೊಟ್ಟವನಂ ; ಛದ್ಮವೇಷ 


ತಿರೋಧಾನಪಾಶ. (ನಾ). ಐದಂ ವಿಧವಾದ ಪಾಶಗಳಲ್ಲಿ ಒಂದಂ : | 


ಪಾಶಪದಾರ್ಥವು . . . ಮಲಪಾಶ ಮಾಯಪಪಾಶ ಕರ್ಮಪಾಶ ಬಿಂದು 
ಪಾಶ ತಿರೋಧಾನಪಾಶವೆಂದು ಪಂಚಪ್ರಕಾರೆಮಾಗಿರ್ಪಮು (ವಿವೇಕ. ೦೬೫). 
"ಪಂಚಪಾಶ' ಪರಾ. [ತಿರೋಧಾನ ೬ ಪಾಶ] 
ತಿರೋಧಾನಮೂರ್ತಿ (ನಾ). ಐದು ವಿಧವಾದ ಶಿವನ ಮೂರ್ತಿ 
ಗಳಲ್ಲಿ ಒಂದು ; ಪ್ರಳಯಂಕಾಲದಲ್ಲಿ ಜ್ಞಾನ ಹಾಗೂ ಕ್ರಿಯಾ ಶಕ್ತಿ 
ಗಳನ್ನೂ ಅಡಗಿಸಿಕೊಳ್ಳವ ಮರೂರ್ತಿ : ಶಿವಮೂರ್ತಿಗಳಲ್ಲಿ ಸೃಷ್ಟಿ 
ಮೂರ್ತಿ, ಸ್ಥಿತಿಮೂರ್ತಿ, ಸಂಹಾರಮೂರ್ತಿ, ತಿರೋಧಾನಮೂರ್ತಿ, 
ಅನುಗ್ರಹಮೂರ್ತಿಗಳೆಂದು ಐದು ವಿಧ (ಭಾರದ. ೭೪). 
[ ತಿರೋಧಾನ * ಮೂರ್ತಿ ] 
ತಿರೋಧಾನಶಕ್ತಿ (ನಾ). ಪುರುಷನ ಜ್ಞಾನ ಹಾಗೂ ಕ್ರಿಯಾಶಕ್ತಿಗಳನ್ನೂ 
ತನ್ನಲ್ಲಿ ಅಡಗಿಸಿಕೊಳ್ಳೂವ ಶಕ್ತಿ: ಈಶ್ವರನಲ್ಲಿ ರಾಗತತ್ವವನೇಳಿಪುದು 
ತಿರೋಧಾನಶಕ್ತಿ (ವೀಶೈಪು. ೬-೬-೩೬); ಷಡ್ವಿಧಾವಸ್ಥೆಯನ್ನುಳ್ಳೆ ಜೀವರು 
ಆಹಾರ ವ್ಯವಹಾರ ವಿಷಯ ಜ್ಞಾ, ನಯುಕ್ತರಾಗಿ ಈಶ್ವರನ ತಿರೋಧಾನಶಕ್ತಿ 
ಯಲ್ಲಿ ಶಿಕ್ಷೆಗೊಳಗಾಗಿರ್ಪರು (ವಡಸಂ. 88೫೭-೦೩ ಟೀಕೆ) ; ವಿಮರ್ಶರೂಪವಾದ 
ಅಹಂ ಎಂಬ ಸ್ವರೂಪದಲ್ಲಿ... ಪರಾವಾಕ್‌ ಶಕ್ತಿಮಯವಾದ ಚಿತ್‌ 
ಶಕ್ತಿಯೇ ತಿರೋಧಾನಶಕ್ತಿ (ಭಾತತ್ತ್ಮ. ೬೮೬). [ ತಿರೋಧಾನ + ಶಕ್ತಿ ] 
ತಿರೋಧಾನಿಸು (ಕ್ರಿ). ಅಡಗಿಸಿಡು; ಮುಚ್ಚಿಡು: ಭಾನುವಿಗೆ 
ದುರ್ದಿವಸವಾದಭ್ರದೊಲು ಶಿರೋಧಾನಿಸಿರ್ಪಾವರಣಶಕ್ತಿಯಿಂ ಮಜ! 
ಗೊಂಡು (ಕೈಕವ. ೩-೬೩-೧). ( ತಿರೋಧಾನ + -ಇಸ್ಕು] 
ತಿರೋಧಾಯಿಕ (ನಾ). ಸುಖವನ್ನುಂಟಂಮಾಡುವುದು: ತಿರೋಧಾಯಿಕ 
(ಭೋಗವನ್ನುಂಟುಮಾಡುವುದು), ಬಿಂದು (ಮೋಕ್ಷವನ್ನು ಕೊಡುವ 
ಈಶ್ವರತತ್ತ್ವ--ಮೋಕ್ಷವನ್ನು ಕೊಡುವದು ಈಶ್ವರನಧೀನವೆಂಬುದೂ 
ಒಂದು ಪಾಶವೆ) ಇವು ಪಂಚಪಾಶಗಳು (ಅಮೃತ. ೩-೧೫೦ ಟೀಕು). [ಸಂ.] 
ತಿರೋಭಾವ (ನಾ). ೧. ಮರೆಯಾಗಂವಿಕೆ ; ಕಾಣದಾಗುವಿಕೆ; ಆಯಾ 
ಪಶುಗಳ ಭೋಗಾದೃಷ್ಟ ತೀರಿದ ಬಳಿಕ ಕಾರ್ಯಮಿಲ್ಲಾಗಿ ಅದು ತೋಟ 
` ದಿರ್ಪದೇ ತಿರೋಭಾವಮಕ್ಕುಂ (ವಿವೇಕ. ೦೬೬). ೨. - ತಿರೋಧಾನ 
ಪಾಶ : ಶುದ್ಧಾಶುದ್ಧವೆಂಬ ಎರಡು ವಿಧ ಸೃಷ್ಟಿಗಳಲ್ಲೂ ಸೃಷ್ಟಿ, ಸ್ಥಿತಿ, 
ಸಂಹಾರ, ಅನುಗ್ರಹ, ತಿರೋಭಾವವೆಂದು ಐದುವಿಧ ವ್ಯಾಪಾರಗಳಿರು 
ವುವು . . . ತಿರೋಭಾವವೆಂದರೆ ಬಂಧ (ಹಿಂದಸಾ. ೩೦೧).. [ ಸಂ. ] 
ತಿರೋಹಿತ (ನಾ). ೧. ಮರೆಯಾದವನು ; ಮಾಯಂವಾದವನು : 
ತಿರೋಹಿತನಾಗಿ ಪ್ರರಂದರನು ಪೋದನಿತ್ತ ತಪದೊಳ್‌ ನರನಿಂತೊಂದಿ 


20 


80 


35 


45 


ವನ್ನು ಧರಿಸಿದವನಂ : ವಸುದೇವನಾದೇಶದಿಂ ದ್ವಾದಶದಿನಕ್ಕೆ ನಾಮ 

ಕರಣೋತ್ಸವಮಂ ಮಾಡಲೆಂದು ಗಾರ್ಗೃನೆಂಬ ಪುರೋಹಿತಂ ಶಿರೋಹಿತ 

ವೇಷನಾಗಿ ಬಂದು (ಜಗವಿ. ೩-3೬ ವ). [ತಿರೋಹಿತ + ವೇಷ] 
ತಿರೋಹಿಸು (ಕ್ರಿ). ಅಡಗಂ; ವಂಚ್ಚು : ಕ್ರಿಯೆಯಂ ಪ್ರತಿಷೇಧಂಗೆಯೆ 

ನಿಯತಫಳವ್ಯಕ್ತಿಯದು ಒಂದಂ ಗುಣದತಿಶಯಂ ತಿರೋಹಿಸೆ 

ತಿರೋಹಿತಂ ತಾನಕ್ಕುಂ (ಉಪ್ಕಾವ. ೭೩೬). [ ಆತಿರೋಹಿತ + - ಇಸ್ಯು] 
ತಿರ್ಗಾಸು  ತಿರಂಗಾಸ್‌ ' ನೋ. 

ತಿರ್ದಿಸು, ತಿದ್ದಿಸು (ಕ್ರಿ). ೧. ಸರಿಪಡಿಸು, ನೇರಗೊಳಿಸು ; ರಸಿಕರಿ 
ನೆಯ್ದೆ ತಿರ್ದಿಸಿದೊಡಲ್ಲದೆ ನಿಲ್ಲದು ಚಿತ್ತಮಂತೆ ತಿರ್ದಿಸುವುದೆನಲ್‌ ನಯಂ 
(ಜಗವಿ.೦-08) ; ಕವಿಗಳಿಂ ತನ್ನ ಕೃತಿಯಂ ನಾಡೆ ತಿರ್ದಿಸಿದೊಡೆ (ಅರಾಜಕ. 
೧-೪೭). ೨. ತರಬೇತಂಗೊಳಿಸು ಫಿ ಸಾಧುಮಾಡು ; ಪಳಗಿಸಂ: 
ಮೊದಲೊಳಭಿನವತುರಂಗಮನೊದವಿದ ಸಹಣಿಗಳಿನೈದೆ ತಿರ್ದಿಸಿ ಬಸ 
ವನಾದುದನಟ್‌ದೇಅುವುದು (ರಾಜರೇ. ೧೩-೩). ತಿದ್ದಿಸು : ೧. ಉಗುರ 
ತಿದ್ದಿಸುವದು ಮುಗುಳನಗೆ ನಗಿಸುವದು...ಬೋನದ ಬಗೆಯ ನೋಡೆಂದ 
(ಸರ್ವಜ್ಞ. ೦೯೮೭). ೩. ಅಕ್ಷರಗಳನ್ನೂ ಬರೆದಂ ಕೊಟ್ಟಂತೆಯೇ ಅದರ 
ಮೋಲೆ ಮತ್ತೆ ವಂತ್ತೆ ಬರೆಸಂ,- -ತೀಡಿಸಂ: ಉಪಾಧ್ಯಾಯರು ಮಕ್ಕಳಿಗೆ 
ಅಕ್ಷರ ತಿದ್ದಿಸುತ್ತಾ ಇದ್ದಾರೆ (ರೂಂ) - ೪, ಹಂಚಂ ; ವಿತರಣೆವತಾಡು : 
ಬಡವ ಬಲ್ಲಿದ ಬುಧ ಯಾಚಕರೆನ್ನದೆ...ಪೆಟ್ಟಿಗೆ ಪೆಟ್ಟಿಗೆಗಳ ತಣಿಯಿತ್ತು ಒಡನೆ 
ಶರ್ಕರೆಯ ತಿದ್ದಿ ಸಿದ (ಕ್ಲಾನಡ. ೩೭-೧೩೮) ; ಪ್ರತಿ ಗೃಹಂ ತಪ್ಪದೆ ಸಕ್ಕರೆಯಂ 
ತಿದ್ದಿಸಿ (ಕಳನ. ೧೦-೭೧). [ತಿರ್ದು; * -ಇಸ್ಸು] 

'ತಿರ್ದು,, ತಿದ್ದು, ತಿಟ್ಟು (ಕ್ರಿ). ೧. ಸರಿಪಡಿಸು; ನೇರಮಾಡಂ ; 
ಸರಿಮಾಡು : “ ತಿರ್ದು-ಜುಜೂಕರಣೇ (ನೆಟ್ಟಗೆ ಮಾಡು)” 
(ಕಮಧಾ) ; ಕಲ್‌ದ ನೀರ್ಗೆ ಬಂದಪುದೆ ಬಲಿಕ ಜರೆಗಂ ಕಿರ್ದಲ೯ 
(ಅಜಿಪು. ೨-೫೪): ವನರುಹಭವನೆನಿಸಿದ ದಂಡನಾಯಕಂ ಕೇಶಿ ಶಿರ್ದೆ 
ಪೇಟ್ಮಿಂ ಕವಿರನ್ನಂ (ಗದಾಯು. ೧-೩೧) ; ನಾಯ ಬಾಲಮಂ ಕಾಸಿ ತಿರ್ದಿ 
ದೊಡಂ ಕೊಂಕು ಮಾಣದು (ಪಂಚತಂ. ೧೦೩-೨); ಕರಮಿಂಬಾಗಿರೆ ತಿರ್ದಿ 
ಬೈತಲೆಯಂ (ಸಮಪ. ೬-೩೬): ಪರರು ಕೈಯಿಕ್ಕದಂತೆ ಸಸಿನೆ ಮಾಡುವುದು 
ತಿದ್ದುವುದು (ಹಕಳಾ. 0-೨0); ನುಡಿ ತಪ್ಪಿದೊಡೆ ತಿರ್ದುವುದೆನ್ನಯ 
ಸಂಗಡಿಗರು ಸಲೆ ಬಲ್ಲವರು (ಮೋಹತ. ೦-೦೯); ಬುಧರೆಲ್ಲರೊಲ್ಲು 
ಕೈಕೊಳ್ಳಿ ತಿದು೯ಗೆ ಕೃತಿಯೊಳಧಿಕದೋಷಂಗಳೇನಾನುಮುಳ್ಳೊಡೆ 
(ಶ್ರೀರಾಮ. ೨-೦೧). ೨. ಹಸನುಮಾಡಂ; ಸುಧಾರಣೆಮಾಡು, 
ಶುದ್ಧಪಡಿಸಂ : ಬಗೆದರ್ಧಮನಜಾಪದೆ ಮೆಲ್ಲಗೆ ತಿರ್ದುವ ಬಗೆಯನದಣ 
ನೆಪದಿಂ ಪೆಣತಂ ನಿಗದಿಸುವುದು (ಕವಿರಾ.೩-೦೩೨).೩. ಪಳಗಿಸಂ ; 
ದಾರಿಗೆ ತರಂ : ವಿರಾಟನಂ ಕಂಡೆಂತಪ್ಪ ದುಷ್ಬಾಶ್ಚಂಗಳುಮನೇಜಲುಂ 
ತಿರ್ದಲುಂ ಬಲ್ಲೆನೆಂದು ಪೇಲ್ಕಾಳಾಗಿ ತಂತ್ರ ಪಾಳವೆಸರೊಳ್‌ 
ಮಾಸಾದಿಯಾಗಿರ್ದಂ (ಪಂಪಥಾ. 6.8೪ ವ); ಮೂವಪ್ರಿವ್ವರ್‌ 


ತಿರ್ದು, 


ನಯಕಾರರೀತನ ಗಜವ್ರಾತಂಗಳಂ ತಿರ್ದುವರ್‌ (ಕಾಂತಿಪು. ೫-೧೧೩) ; 
ಅವರ್ಕೆ ಪುಟ್ಟಿದ ಪೋರಿಗಳಂ ಶಿರ್ದಿಯಾರಂಬಂಗೆಯನ್ಹು (ಪಂಡಿತಂ. ೧೮೬-೮) ; 
ವಿರೂಪಾಕ್ಷನಡರೆ ಬೊಮ್ಮಂ ಶಿರ್ದಿ ತೋರ್ಪ ಪಟ್ಟದ ದಂತಿಯೆಂದೆನಲ್‌ 
ಕನಕಾಚಲಂ ಮೆಅಕಿದುದು (ಜಬಪು. ೨-೮) . ೪. ಒಪ್ಪಗೊಳಿಸು ; 
ಓರಣಗೊಳಿಸಂ ; ಅಂದಗೊಳಿಸು: ಲೋಚು ದೋಷಮೆಂಬೊಡೆ 
ತಿರ್ದಿದ ಪುರ್ವಿನವರಂ ತಿರ್ದಿದ ಮಾಸೆಯವರಂ ಕಾಣಲಾಗದು (ಧರ್ಮಾಮೃ. 
೯-೮೯); ಕಚಭರಮನತಿಭರದಿಂ ಶಿರ್ದುತ್ತವಿರ್ದರ್‌ (ಗಿರಿಕ. ೧೦-೧೬) ; 
ಮೃಗತೃಷ್ಠಾಭೋಗಮಂ ತಿದ್ದಿ ದ ನಿಡುಮಡುವೆಂದೆಯ್ದುವಾಭೀಳ 
ಕಾಳೋರಗನಂ ನೇವಾಳಮೆಂದೆತ್ತುವ (ಜಂದ್ರನಾ. ೬೪: ಗಳಕರ್ಣ 
ಭೂಷಣಂಗಳ ಶಿರ್ದುತುಸಿರ ಬಿಡದೊಳಗೊಳಗೆ ನಲ್ಲನಂ ಪಲ್ಲುಗುರ್ಗಳ 
ಚುಟುಕುಗಳನಟ್‌ದು ಬೈವುತಂ (ಜಿಬಪು. ೯-೧೬). ೫. ಅಣಿಗೊಳಿಸು ; 
ಸಿದ್ಧ ಗೊಳಿಸಂ ; ಕರೆಗಮನೆತ್ತು ಶೀತಳಿಕೆ ಕಾಲ್ದೊಳೆ ಮಾಲಿನಿ ತಿರ್ದು 
ಬೋನಮಂ ತರಳಿಕೆ (ಅನಂಪು ೨-೮೫).೬. ಮಾರ್ಗದರ್ಶನ ಮಾಡು: ಗೌಳ 
ನೀಂ ಸಂತೈಸು ಗಾಯಕರ ತಿರ್ದು ಪಾಂಚಾಳ. ನೀಂ ಚಿಖ್ಬಗಳ ಗುರ್ಜರನೆ 
ಕಾದಿರ್ಪದರಮನೆಯೊಳೊಳವಾಗಿಲಂ (ಭಾವಚಿಂ. ೫-೨೮). ೭. ಸರಿಯಾಗು; 
ಅನುಕೂಲವಾಗು : ಅದಂ ಸುಕೃತಾನುರೂಪಮದು ನಮ್ಮ ಮನೋರಥ 
ದಂತೆ ತಿರ್ದಿ ಬಪ್ಪುದೆ (ಅನಂಪು. ೦೨-೬೩). ಲೆ. (ಶುಭವನ್ನು) 
ಸೂಚಿಸು ; (ಶುಭದ) ಸೂಚನೆ ಕೊಡು ; ಬಿಡೆ ತಿರ್ದಿದ. ಶಕುನದ 
ನಯದಡಿವಿಡಿದು ಪುರೋಹಿತಂ ನೃಪಂಗೀ ನುಡಿಯಂ ನುಡಿದಂ (ಆದಿಪು. 
8._೬);ಶಕುನಂಗಳೆಲ್ಲಮುತ್ತ.ರೋತ್ತರಂ ತಿರ್ದುವಿನಮುತ್ತರಾಭಿಮುಖರಾಗಿ 
ಪಯಣಂಬೋಗಿ (ಪಂಪಛಾ.೩-೩೩ ವ); ತಿರ್ದಿದೆ ದೆವಸಂ ಮಾಣ್ಣಿರ್ದು 
ಬಟಿಕ್ಕಮಾ ಶಿರ್ದನೆ ತಿರ್ದೆಂದು ಪಯಣಂಬೋಪಾತಂಗೆ -ಪೊರ್ದದು 
ಲಾಭಂ ಬುಧಬಂಧು (ರೋಕೋಪ. ೧೨-೮. ೯. (ಕಲಹ, ಜಗಳ 
ಮಂಂತಾದುವನ್ನು) ನಿವಾರಿಸು ; ಬಗೆಹರಿಸು ; ತೀರಿಸಂ ; ಕಳೆ: 


ಬಂಧುಗಳಂ ಬರಿಸಿ ನಿಮ್ಮಿರ್ವರೊಳಗಾರನೀ ಕನ್ನೆಯೊಲ್ಹ ಪಳೋ ಕೈಕೊಳ್ವು. 


ದೆಂದು ತಿರ್ದಿ ಕಳೆಯೆ (ಜಾವುಂಪು. ೧೦೭-೦೯) : ಧರ್ಮಾಧಿಕರಣರ್‌ ನಡೆಯಿಂ 
ನಿಮ್ಮಿರ್ವರ ಬವರಮಂ ತಿರ್ದುವಮೆಂದು ವಟವೃಕ್ಷದ ಸಮಾಪಕ್ಕೆ ವಂದು 
(ಪಂಚತಂ. ೧೭೬-3). ೧೦. ನಿವಾರಣೆಯಾಗು; ಪರಿಹಾರವಾಗಂ: ಇತ್ತ 
ಗಾಂಧಾರಿಯುಂ ಕುಬೇರಕಾಂತಂಗೆ ತನ್ನಳಿಪಂ ಪ್ರಕಟಂ ಮಾಡೆ ಕುಬೇರ 
ಕಾಂತಂ ನಾಂ ನಪುಂಸಕನೆನೆ ವಿರಕ್ಷೆಯಾಗಿರ್ಪಿನಂ ರಶಿಷೇಣಂ ಬರೆ ನಿಮ್ಮ 
ಮುನ್ನಿನಿಷಧಪುಯೋಗದೊಳ್‌ ತಿರ್ದಿತ್ತೆಂದು ನಿಜವಾಸಕ್ಕೆ ಪೋದರ್‌ 
(ದಾವುಂಪು. ೯೩-೧೯). ೧೧. (ನೀರನ್ನು) ಎರೆ ; ಬಿಡು; ಹಾಯಿಂಸು : 
ಕುಚಾಂತರದೊಳ್‌ ಕೊಳಗೊಂಡು ಮೋಹವಲ್ಲಿಗೆ ಬಿದಿ ತಿರ್ದಿ ಸುತ್ತಿಸಿದ 
ನೀರ್ಗೆಣೆಯಾದುದು ಬಾಷ್ಟಮೋಪಳಾ (ಕಾಂತಿಪು. ೮-೯೨) ; ಬಿಂಬಾಧರ 
ಕಾಂತಿಯಿಂ ಕಂತುರಾಗರಸದ ಪೊನಲಂ ತಿರ್ದುವಂತೆ (ಮಲ್ಲಪು. ೪-೭೨). 
೧೨. ತೋಡು; ಆಗೆ: ಮೊಗೆಯಲ್‌ ಕೊಡಗೊಂಡು ತಿರ್ದಿ ಬಚ್ಚಲ 
ನೆಲೆದೋಂಟದೆೊಳ್‌ ಪರಿಯಿಸಲ್‌ (ಅಜಿಪು. ೬-೪೫) ; ಅಮೃತಾರ್ಣವಮನೆ 
ಮೇರುವಿನ ಮೇಖಳಾವನಕೆ ತಿರ್ದಿ ಪರಿಯಿಸಲ್‌ (ಪುಪೃಫು. ೦೦-೯). 
ತಿದ್ದು, : ೧. ಕೃತಿಯಂ ಕಿಡೆನುಡಿವರಲ್ಲದೇಂ. ಜಡರೊಡಂಬಡಲ್ತಿದ್ದಿ 
ನುಡಿಯ ಬಲ್ಲರೆ ಕವಿವೋಲ್‌ (ಧರ್ಮಾಮ್ಮ. ೦-೪೮); ಲೋಕದ ಡೊಂಕ 
ನೀವೇಕೆ ತಿದ್ದುವಿರಿ (ಬಸವ. ೦೨೪) ; ಸುಜನರ್ಕಳೀ ಶತಕದೊಳ್‌ 
ತಪ್ಪಿರ್ದೊಡಂ ತಿದ್ದಿ ತೋರ್ಪುದು (ಸೋಮೇಶ. ೨); ಇದರಿದರಿದು ತಿದ್ದು 
ವೊಡೆ ಹರನೆ ಬಲ್ಲಂ ನಮ್ಮ ವಶವಲ್ಲ ತಿದ್ದುವೊಡೆ (ತಿರುರ- ದೇ. ೦೯-೭); 
ದೇಸದೊಳಗೆ: ಸಮಯ ಸಂಹಾಜವಾದರೆ ಅವರ ಮುಂದಿಟ್ಟು 
ತಿದುಹುದು ಅವರು ತಿದ್ದಿದ ಹಾಗೆ ನಡೆಉದು (ಎಕ. ೩11, ಶಿರಾ. ೭೬-೦೯; 
2879); ಕಾರಣಿಕನೆನೆ ಪರೀಕ್ಷಕನೆನಲು ಸರ್ವರ ವಿಚಾರವಂ ತಿದ್ದುವವ 


೩೪೯ 


20 


35 


4b 


ತಿರ್ದು, 


ನೆನಿಕು (ಮಂಗರಾ. ೭೨-೨೩); ಗರಿಯ ತಿದ್ದೆ ಬೆಡಗಿ ಶುಕಿಯು ಕೊರಲ 
ಕೊಂಕಿದೆ (ಮಾಂಡಳಿ. ೧೦-೧). ಪಿ. ನೀತಿಸ್ಟಲಿತ ಜಡರನು ತಿದ್ದಿ ಶಿಳುಹುವ 
ಸುಲಭತನದಲಿ ದೇವಮುನಿ ನಿನಗಾರು ಸರಿಯೆಂದ (ಕುವ್ಕಾಸ. ೦-೮೪). 
೩. ಮುದಿಗುದುರೆ ಶಿದ್ದೆ[ಪಾಕಾಂ. ತಿರ್ದೆ] ಬಡವಾದುದೆಂಬ ತೆಣದಿಂ 
(ಸಮಪ. ೦೩-೬೧): ಅಡವಿ ಸಿಂಗವ ತಿದ್ದಲಕ್ಕು (ಸೋಮೇಶ. ೪೯). 
೪, ಜವನುಂ ತಂನಯ ಗಂಡುಲಚ್ಚಣಮೆನಿಪ್ಪಾ ಮಾಸೆಯಂ ಶಿದ್ದಲಂಜು 
ವಿಸಂ(ಎಕ.೪, ಹಾಸನ. ೫೩-೧೩; 1170); ಕುಂಕುಮ ಕಸ್ತೂರಿ ಕರಿನುಮ ತಿದ್ದಿ 
(ಪುರಂದ. ೧-೧೪೦-೩); ಸಿರಿನೊಸಲೊಳು ಕಸ್ತುರಿಯ ತಿದ್ದು ತ ಹೆಂಗಳರಸಿಯ 
ರೆಸೆದರರ್ಶಿಯಲಿ (ಕಂನವಿ. ೨೪-೪೬). ೫. ಬಿಲುಗಣೆಗಳನು ತಿದ್ದಿದನು 
ಫಲುಗುಣ ಹೊಡಿದನು ರಥವ (ಕುವ್ಯೂಅ. ೨೦-೦೪). ೯. ಮದ್ದು 
ಮಂತ್ರವು ವಾದ ತಿದ್ದುವವು ಕುತ್ತಗಳ (ಸರ್ವಜ್ಮ- ೨೪೭). ೧೦. ತಿದ್ದಿ 
ಹೋಹುದು ನಿನ್ನ ಪಾಪಕೆ ಮದ್ದು ತಾನೊಂದಿಹುದು (ಸುಧಪ. ೩-೩೪), 
೧೧. ಅಖಂಡಮಂಡಲವೆಂಬ ಭಾವಿ ಪವನವೆ ಊಟಾಳೆ ಸುಷುಮ್ಮನಾಳ 
ದಿಂದವೆ ಉದಕವ ತಿದ್ದಿ (ಅವಕಂ. ೦೮0-603) ; ದಯವನತ್ತಲು ತಿದ್ದಿ 
ನಮ್ಮನು ಭಯಮಹಾಬ್ಬಿಯೊಳದ್ದಿ . ನಯುವ . ನೀವೊಡ್ಡುವರೆ 
(ಕುವ್ಶಾಭೀ. ೧-೨೪); ಎದ್ದು ಬಳಿಕವನಸುರನಕ್ಷಿಗೆ ತಿದ್ದಿದನು ಹೊಂಗಲಶ 
ವಾರಿಯನುದ್ದಿದನು ಘಾಯದಲಿ ಶುಕ್ರಾಚಾರ್ಯನೌಷಧಿಯ (ಕೊರರಾ. 
೬-೨೪-೨೦); ಆರಂಭಕೃಷಿಯನು ಮುಳ್ಬರು ಗದ್ದೆಗೆ ನೀರ ಹರಿಯೆ 
ತಿದ್ದೆನಲು ನಾರ ಹಂಗಡವ ಮಾಡೆನಲಾಗಿ ಪಾಪದ ಬೇರ ಕೀಳುವ ಕೃಷ್ಣ 
ಜಯತು (ಮೋಹತ. ೪೧-೨೦); ಕೀಳೇರಿಯಲ್ಲಿ ಅಚ್ಚುಕಟ್ಟನೂ ಕಟ್ಟೆ 
ತಿದ್ದಿದ ಗದ್ದೆವೊಳಗೆ ದೇವರ ಭಂಡಾರಕೆ ಎರಡು ಭಾಗೆ (ಎಕ. ಸ(8). 
ಳೋಲಾರೆ. ೩೧೧-೮: 17ನೆಯ ಶತ). ೧೨. ಮೂಡಢರಂದದೊಳೂರ 
ಗುದ್ದ ಲಿಯನು ಕೊಂಡು ನಾಡ ಕಾಲುವೆಯ ತಿದ್ದುವರೆ.(ಮೋಹತ. ೬-೮). 
೧೩. .(ತಿವಿದಂ) ಸಾಯಿಸು ; ಕೊಲ್ಲು : ಮೈಮಾರಿಗಳ ಮುಕ್ಕುಟ್‌ಕದಿ 
ವದಿರ ತಿದ್ದಿ ಬಹೆನಿದೆಯೆನುತ ತೆಗೆದೆಚ್ಚ (ಕುವ್ಕಾದ್ರೋ- 
೧೪, ಬರೆ; ರೇಖಸು ; ಚಿತ್ರಿಸು : ಬರೆಯಬಾರದ ತಿದ್ದಬಾರದ ಕಡೆದರೆ 
ದೊರೆಯಬಾರದ ರೂಪಿನಭವಾ (ಛರಡ. ೪-೧೨೩). ೧೫. ಅಕ್ಷರಗಳನ್ನು 
ಬರೆದುಕೊಟ್ಟಂತೆಯೇ ಅದರ ಮೇಲೆ ಮತ್ತೆ ಮತ್ತೆ ಬರೆ: ಮಕ್ಕಳು 
ತಿದ್ದಿದಷ್ಟೂ ಅಕ್ಷರ ಚನ್ನಾಗುತ್ತದೆ (ರೂ). ೧೬. (ಬರಹ ಮೊದ 
ಲಾದುವನ್ನು) ವೃತ್ಕಾಸ ಮಾಡಂ; ಬದಲಾಯಿಸು : ಕೆಲಬಲದ 
ಮಾಮರದೊಳಿಪ್ಪ ನಿರ್ಯಾಸಮಂ ತೆಗೆದು ಕಿಉುವೆರಳುಗುರ್ಗೊನೆಯಿಂದೆ 
ತಿದ್ದಿ ಬರೆದು (ಚಮಿಭಾ. ೩೦-೨೪); ಆ ಲೇಖನವನ್ನು ಅವರು . ತಮ್ಮ 
ಇಪ್ಪಕ್ಕನುಸಾರವಾಗಿ ತಿದ್ದಿದರು (ಢಿ). ೧೭. ಕಂಡರಿಸು ; ಕೆತ್ತು: 
ಕೊರೆ: ಚಿಕ್ಕಸುಣಿಗಿಲ ಗುಡ್ಡದ ಮೇಲೆ ವಾಮನಮುದ್ರೆ ತಿದ್ದಿಯಿರುವ 


ತಿ-೪೪)- 


ಹುಟ್ಟುಗಲ್ಲು (ಎಕ. ೩1೪, ಮೈಸೂರು. ೧೧೩-೩೩೮; 1674); ಶುದ್ಧ 
ಸ್ಪಟಿಕದ ಶಿಲೆಯೊಳು ತಿದ್ದಿದ ಜಿನಬಿಂಬದಂತೆ (ಧವ್ಯಾಮೃ್ಮ. ೩೦). 
೧೮. (ಸಾಲ) ತೀರಿಸಂ; ಮುಗಿಸು : ಎಂದು ಕೊಟ್ಟೆಹೆನಿನ್ನು 


ಸಾಲವನೆಂದು ತಿದ್ದು ವೆವಕ್ಕಟಕಟ (ಬಸಪು. ೪೨-೦೩); ಆಗಲೀ ನಾಲಗೆಯ 
ಸಾಲವನೀಗ ಕೈಯಲಿ ತಿದ್ದಿ ಕೊಡುವರೆ (ಕುವ್ಕಾಕ. ೨-೧೯); ಇಂತಪ್ಪ 
ಬುಣಂಗಳ: ತಿದ್ದಿ ಸಿರಿವಂತನಾಗಿ ಭವರಾಜನ ಬಲವ ಗೆದ್ದೆ (ಘನವ. 
೪೩-೩೮); ಕೊಂಡ ಸಾಲಗಳನ್ನು ತಿದ್ದದಾತನೆ ಹೊಲೆಯ (ಪುರಂದ. 
೧-೧೭೮-೫) ; ಏಸು ಜನ್ಮದಿ ನಿನ್ನ ರಿಣವ ತಿದ್ದುವೆನೆಂದಾ ಸುಗುಣೆಯ 
ನಪ್ಪಿದಳು (ಮೋಹತ. ೩೦-೩೯): ದ್ರವ್ಯವಿದ್ದವನು ತಿಂದು ಸಾಯಲಿಲ್ಲ, 
ಸಾಲಾ ಮಾಡಿದವ ತಿದ್ದಿ ಸಾಯಲಿಲ್ಲ (ಗಾರೆ). ೧೯. ತೀರು; ಮಯಗಿ: 
ತಿದ್ದಿತೆಮ್ಮಯ ದೆಸೆ ದಶಾನನುದ್ಧುರುಟುತನದಿಂದ ನಾವ್‌ ಬಂದಿದ್ದ 
ಹೆದನಿದು ಜೀಯ ರಕ್ಷಿಸಬೇಕು ನೀವೆಂದ (ತೂರರಾ. ೧-೮-8) ; ತಿದ್ಧಿತೇ 


ತಿರ್ದಾ 


ಭವದೀಯ ಕರ್ಣದ ಹೊದ್ದಿಗೆಯ ಸೌಭಾಗ್ಯವಿಂದ್ರನ ಗದ್ದುಗೆಯ 
ನಡರಿದನೆ ಪಿತನೆನುತೆಜಗಿದನು ಪದಕೆ (ತೊರರಾ. ೨-೬-೨೫). ೨೦. 
(ಭಾರವನ್ನು) ಇಳಂಹು ; ಕಡವೆಂ ಮಾಡು : ನೆಲನ ತಿಣ್ಣನೆ ತಿದ್ದ 
ಲೋಸುಗ ಸುಳಿದನಆಯಾ ಕೃಷ್ಣನು (ಕುವ್ಯಾದ್ರೋ. ೨-೬೨) ; ಭೂಮಿಯ 
ತಿಣ್ಣವನು ತಿದ್ದಲಿಕೆ ಹೆರಿ ನರನಾಗಿ ರೂಹಿಸಿದ (ತೊರರಾ. ೬-೨-೨೦). 
೨೧. ಸಮಾಧಾನ ಪಡಿಸಂ ; ಸಾಂತ್ವನ ನೀಡಂ: ಮುಳಿಸ ತಿದ್ದಿ ತೋಲ” 
ನಿರೂಪಿಸಿದ ಪ್ರಸ್ಥುವದ ವಚನ (ಶೂನ್ಶಸಂ. ೦೦೯-೦೦): ಕೇಳಿಯವರ 
ಸಂವಾದವ ತಿದ್ದಲು ಕಾಳಿ ನಿರ್ವಾಣಾಕೃತಿಯ ತಾಳಿ ಬಂದಿದಿರಾಗಿ 
ನಿಲಲಚ್ಕುತ ನೋಡಿ ಹೂಳಿದ ದೃಗ್ಯುಗಳವನು (ಮೋಹತ. ೩೮-೨೪): 
೨೨. ಹೆಂಚು; ವಿತರಣೆ ಮಾಡು : ವರಿಷವೊಂದಕ್ಕೆ ತಿದ್ದುವ ಸಮು 
ದಾಯ ಗದ್ಯಾಣ ೧೮೦ ಸಮುದಾಯ (ಸಇಇಇ. 33-1, ೩೯೫-೨೦; 1261): 
ಪರಿವಾರಕುಚಿತವನೆತ್ತು ಪರಿಸೆಯ ತಿದ್ದಿರೈಯೆಂದು ಭರತೇಶ ನೇಮವನಿತ್ತ 
(ಛರದೆ. ೭೩-೦೦೮) ; ಧಾನ್ಯಗಳ ಬಿತ್ತಿ ಬೆಳಿದುಂ ಕೊಯ್ದು ತುಳಿಸಿಯಲ್ಲವ 
ರಾಶಿಯಾ ಮಾಡ್ಕಾ ಯಗಳ ತಿದ್ದಿ ರಾಯರಿಗೆ ಸರಿಭಾಗ ಗೂಡೆಯಿಂದಳೆದಿತ್ತು 
(ನೆವಮೋ. ೨-9೨). ಸಿ ಶಿಟಿದ್ದಿ : ೧, ಹೊಸಕೆರೆಯ ಕಟ್ಟಿಸಿ ತೂಬನಿಕ್ಕಿಸಿ 
ಭೂಮಿಯಂ ತಿಟ್ಹಿ ಸೋಮೇಶ್ವರದೇವರ ದೇಗುಲವ ಅಳಿವಂ ಸೋದಿಸಿ 
(ಎಕ. ಸ, ಚಿಂತಾಮ,೩೦-೧೦ ; 2047) ; (ಎಇ. ೪, ೨೦೭-೦೦; 3047 ನೋ). 
ತಿದ್ದಿ ಕೊಳ್‌, ತಿದ್ದಿಕೊಳ್ಳು - ೧. (ಶಕುನವನ್ನು) ನೋಡಿಕೊಳ್ಳೂ ; 
ಗಮನಿಸು: ಅವ ಶಕುನವ ಶಿದ್ದಿಕೊಂಡೆಲೆ ಭಾವ ಬಂದೆಯೊ ಅಲ್ಲ 
ದಿರ್ದೊಡದಾವ ಮೋಹನವಶ್ಯವಿದ್ಯೆಯ ಕಲಿತೆಯೊ (ಪ್ರಛುಲೀ. ೫-೩೯). 
ಪಿ. ಸರಿಪಡಿಸು; ಸುಧಾರಿಸು : ರಾಯರು ಎತ್ತಿ ತೋರಿಸುವ ತಪ್ಪ 
ಗಳನ್ನು ಹೋಟೇಲಿನವರು ಸಹ ತಿದ್ದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದಂತಾಗಿದೆ 
(ಕಾಯಕ, ೯6). ತಿದ್ದಿ ತೀಡು - ೧. ಪರಿಷ್ಕಾರಮಾಡು ; ಸುಧಾರಣೆ 
ಮಾಡಂ : ತಿದ್ದಿ ತೀಡಿ ಗೊಂಬಿ ಹಾಂಗ ಮಾಡಿ (ಜಾನಗೀ. ೪೫)- 
ವಿ. ಪರಿಷ್ಕಾರವಾಗಂ ; ಸಂಧಾರಣೆಯಾಗು : ನವಜನಾಂಗ ಮೂಡಿ 
ಮೊಳಗಿ ಬದುಕು ತಿದ್ದಿ ತೀಡಿವೆ (ನಿಲವಮಾ. ೨9-00)- ತಿದ್ದುಮಿದ್ದು < 
ಸರಿಪಡಿಸಿ ನಯಗೊಳಿಸು ; ಸಂಸ್ಕರಿಸು ; ಮಾರ್ಪಾಡಂಗೊಳಿಸಂ : 
ನಮ್ಮನ್ನು ತಿದ್ದುವಿಂದ್ದಲು ತಿಂಮತನ ತನ್ನ ವರ್ಗದೊಡನೆ ಟಿಸಿಲೊಡೆದ 
ಹಲವು ಟೊಂಗೆಗಳಲ್ಲಿ ಕುಳಿತು ಅಣಕಿಸಲೆಂದೇ ನನ್ನ: ಅವಸರದ ಆಶಯ 
(ತಿಂ।ಮತ. ೧೨೪); ಪರಮಾತ್ಮನ ಗುಪ್ತಹಸ್ತವು, ಕಾಣದಂತೆ ವ್ಯಕ್ತಿ 
ಯನ್ನು ತಿದ್ದು ಮಿದ್ದುವ ಕೆಲಸವು ಆರಂಭಗೊಳ್ಳುತ್ತದೆ (ರಾಳ. ಇಂ) 
ತಿರ್ದಾನೆಮಲ್ಲ ೬ ಒಂದು ಬಿರುದು: ರಾಜಮನೋಜಂ 
ದ್ರೋಹಚಲಿಕ್ಕಂ ಕೊವರವಿಳಾಸಂ ತಿಆಸ್ತಾನೆಮಲ್ಲ ನೊಟಮ್ಟರ ಭೀಮಂ 
(ಸೌಇಇ, IX-1, ೩೦-೩೦ ;966). 
(ದೇ. ೫ ತಮಿ, ತಿರುತ್ತ, ತಿರುನ್ನ್ನು; ಮಲ. ತಿರುತ್ತು ; ತುಳು. 
ತಿರ್ದು, ತಿದ್ದು ;' ಕೊಡ.ತಿದ್ದ್‌ ; ತೆಲು.ದಿದ್ದು] 
ತಿರ್ದು, ತಿದ್ದಿ (ನಾ). ೧. ಸರಿಪಡಿಸುವಿಕೆ; ನೇರಮಾಡುವಿಕೆ ; 
ವಿಚಾರಮಟಯಂದೆ ತಿರ್ದುವ ತಿರ್ದುಂ (ಧರ್ಮಾಮೃ. ೦೦-೪೨) ; ಪೂಗಳ್‌, 
ಓದುಗಳ್‌, ಮೋಡುಗಳ್‌. ತಿರ್ದುಗಳ್‌ (ಕಜ್ಮಾನು. ೩೪೯ ಪ್ರಯೋ), 
೨. ಸರಿಯಾದುದು ; ಯೋಗ್ಯವಾದುದು ; ಉಚಿತವಾದಂದು. 
'ತಿದರವರ್‌' ಪರಾ. ೩. ಶಕುನ: ತಿರ್ದಿದ ದೆವಸಂ ಮಾಣ್ಣಿರ್ದು 
ಬಲ್‌ಕ್ಕಮಾ ತಿರ್ದನೆ ತಿರ್ದೆಂದು ಪಯಣಂಬೋಪಾತಂಗೆ ಪೊರ್ದದು 
ಲಾಭಂ (ಲೋಕೋಪ., ೦೨-೮) ; ಅನುಕೂಲಪವನನುಂ ಹೆಸ್ತಿನಿಕಾಯದ 
ಶೋಭಧನಾವಯವಸೂಚನಮುಂ ಸುನಯದ ಶಕುನನಿಕಾಯಸ್ವನಮಂಂ 
ದೆಂಪ್ಪಿಗಳ ತಿರ್ದುಮೊದವಿಸೆ ಮುದಮಂ (ಮಹಾನೇ. ೦೨-೦೩). ತಿದ್ದು: 
೧. *ತಿದ್ದಪಡಿ ', “ತಿದ್ದುಪಾಟು' ಪರಾ. ೩. ಹರಿಣ 


೩೫೦೦ 


ತಿರ್ಯಕ್ಕು 


ಭಾರದ್ವಾ ಜನುಡಿಕೆಯ ಸರಟ ನಕುಲನ ತಿದ್ದುಗಳ [ ಪಾಕಾಂ- ತಿರಿದುಗಳ ] 
ಕುಕ್ಕುರನ ತಾಳಿನ ಶಕುನವನು ಕೈಕೊಳುತ ನಡೆತಂದ (ಕುಪ್ಕಾಅ. ೪-೩೩). 
[ <ತಿರ್ದು,./ ತಮಿ. ತಿರುತ್ತ, ಶಿರುತ್ತಲ್‌ ; ಮಲ. ತಿರುತ್ತು; 
ತುಳು. ಶಿರ್ದು, ತಿದ್ದಿಗೆ; ತೆಲು. ದಿದ್ದೂ] 
ತಿರ್ದುಂಬೋರಿ (ನಾ). ಪಳಗಿಸಬೇಕಾದ ಹೋರಿ: “ದಮ್ಯಃ , 
ವತ್ಸತರಃ- ಈ ೨ ಶಿರ್ದುಂಬೋರಿ” (ಹಲಾಯು. ೪೪-೧೦೯). 
[ ತಿರ್ದು, + ಪೋರ್ಮಿ] 
ತಿರ್ದುವಡು (ಕ್ರಿ). ತಿದ್ದಿಕೊಳ್ಳು ; ಸಾವರಿಸಿಕೊಳ್ಳು ))ಿ : ಸೇನಾಪತಿಗಳು 
(ತಿರ್ದುವಟ್ಟು, ಕತ್ತು ಬಾಗುವರು) (ಜಿಟ್ಮಅ. ೬೮-೨೪: 
[ ತಿರ್ದು. + ಪಡ್ಡು] 
ತಿರ್ದುವರ್‌ (ಕ್ರಿ). ಉಚಿತವಾಗು; ಯೋಗ್ಯವಾಗು: ಪೇಟ್ವಿಪೆಂ ಚರಿತ 
ಪುರಾಣಮಂ ಬಟೌದೆ ಪೇಲ್ದಪನೆಂದೊಡೆ ತಿರ್ದುವಪ್ಪದೇ (ಅನಂಪು. 
[ತಿರ್ದು 4 ಬರ್‌) 
ತಿರ್ದುಹ (ನಾ). ಸರಿಪಡಿಸುವಿಕೆ; ನೇರಗೊಳಿಸುವಿಕೆ: ನಾಯ ಬಾಲಮಂ 
ಕಾಸಿ ತಿರ್ದುಹವುಂ . . . ಮೂರ್ಯನಂ ಬುದ್ಧಿವಂತನೋಲೈಸುಹವುಂ 
ಇವಲಕೋಪಾದಿ (ಪಂಚತಂ. ೦೩೬೨೯), [ತಿರ್ದು, 4 ಎ ಹ್ಮ] 
ತಿರ್ಪಡ (ನಾ). ಒಂದು ಊರಿನ ಹೆಸರು : ಚನ್ಹಾ)ರ್ಕ್ಯಂ ತಿರ್ಪೃಡ ಊರಾನೆ 
ಯಿದಿ: ದೇಸತ್ಸರ್ಮ್ಯನಟತ್ತಾಪ ಎಯಿದವೊನ್‌ (ಎಳ. 1೪, ಹೆಗ್ಮೆಡ. 
೮೬-೩; ಸು. 026). [? ] 
ತಿರ್ಪು "ತಿರಂವ್ಯ' ನೋ. 
A ತಿರ್ಪೆ "ತಿಪ್ಪೆ ನೋ. 
A ತಿರ್ಪೆಸುಂಕ "ತಿಪ್ಪೆಸುಂಕ' ನೋ. 
ತಿರ್ಬು "ತಿರಂವ್ಕು' ನೋ, 
ತಿರ್ಬೂರ್‌ (ನಾ). ಒಂದಂ ಊರಿನ ಹೆಸರು: ತಿರ್ಬೂರ ಮಾರಗವುಣ್ಣ 
ಕೆಲ್‌ಗೂಡಲ ದೋರಗವುಣ್ಣ (ಮೈಆರಿ. ೧೯೦೯, ೦೦-೭೪ ; 900). 
[? * ಊರ್‌] 
ತಿರ್ಮರಿ (ನಾ). ಒಂದು ಊರಿನ ಹೆಸರು : ಶ್ರೀಯಂಬಾಟಕ ತಿರ್ಮ್ಮರಿ 
೬. ಪ್ರುಭ್ಯತಿ ದಶಗತ್ರಿವಂ' (ಇಆ, ೫1x, ೦೮-೦೪; 602), . [?] 
ತಿರ್ಯಂಚ (ನಾ). ೧.ಎತಿರ್ಯಗ್ಗ ಶಿ : ಜೀವನಿಗೆ ನರಕ, ತಿರ್ಯಂಚ, 
ಮನುಷ್ಯ, ದೇವ ಎಂಬ ನಾಲ್ಕು ಗತಿಗಳಿರುತ್ತವೆ (ಜೃನಪ. ೨೯೫). ವಿ. 
ತಿರ್ಯಗ್ಗತಿಯಲ್ಲಿರುವ ಜೀವ: ತಿರ್ಯಂಚರುಂ ಮನುಷ್ಯರುಮೆಂದಿ 
ವರ್ಗಳ ರಸ ರುಧಿರ ವರ್ಣ ಗಂಧ ಮೊದಲಾದುವಂ ನೋಡಿ. . , ಶುಭಾ 
ಶುಭಂಗಳಂ ಪೇಟ್ವಾದಂಗನಿಮಿತ್ರಮೆಂಬುದು (ಪಸಾರ. ೩೮೭). 
[ ಸಂ. ತಿರ್ಯಂಚ್‌ ] 
ತಿರ್ಯಕ್ಕು (ಗು), ೧. ಅಡ್ಡವಾಗಿ ತಿರಂಗುವ: ಓರೆಯಾಗಿ ಚಲಿಸುವ; 
ವಕ್ರವಾಗಿ ನಡೆಯಂವ. (ನಾ). ೨, ಪಶು. ಪಕ್ಷಿ ಮೊದಲಾದ ಪ್ರಾಣಿ 
ವರ್ಗ: ನಿರುತ ನೀ ಕೇಳುವರೆ ತಿರ್ಯಕ್‌ ನರ ಸುರಾದಿಗಳೆಂಬ ಸಚರಾ 
ಚರವಿದಾನಲ್ಲದೆ ವಿಚಾರಿಸಲನ್ಮವಿಲ್ಲೆಂದ (ಕುವ್ಕಾಛೀ. ೩-8೬); ಈ ರೀತಿ 
ಬೇರೆ ಬೇರೆ ಪ್ರವೃಶ್ತಿಗಳಿಂದ ದೇವ, ಮನುಷ್ಯ, ತಿರ್ಯಕ್‌, ನರಕ--ಈ 
ಲೋಕಗಳಲ್ಲಿ ಪುನಃ ಪುನಃ ಸಂಸಾರಬಂಧ ಬರುವುದು (ಹಿಂದಸಾ. ೦೨೩). 
೩. [ನಾಟ್ಯ] ನೃತ್ಯದಲ್ಲಿ ಪಕ್ಕಕ್ಕೆ ತೋಳನ್ನು ನೀಡುವುದಂ; ಹದಿನಾರು 
ಬಗೆಯ ತೋಳಿನ ಅಭಿನಯ. ಭೇದಗಳಲ್ಲಿ ಒಂದಂ : ಬರಿಯಲ್ಲಿರ್ದುಂ 
ಕೆಲನಂ ಸರಿಸದೆ ತೋಅಲ್ಕೆ ತಿರ್ಯಗೆನಿಕ್ಕುಂ (ಲಾಸ್ಕರಂ. ೨-೦೨೪). 
೪. [ಕಾಮಶಾ] ಚುಂಬನದಲ್ಲಿ ಒಂದು ವಿಧ : ರಸನಾಗ್ರದಿಂ ಕೋಮಲೆ 
ವಲ್ಲಭನಧರವೀಂಟೆ ತಿರ್ಯಗ [ಪಾಕಾಂ. ಗೆ] (ಮೆ) ನಿಕ್ಕುಂ (ಮನ್ಮವಿ. 
೧3-0೨); ಇದುವೆ ತಿರ್ಯಕ್‌ ಪ್ರಕೂರಂ (ಜನವ. ೯-೪೨). [ಸಂ. ಶಿರ್ಯಂಚ್‌] 


೦-೩೬). 


ತಿರ್ಯಕ್ಕುಂಚಿತ 


ಶಿರ್ಯಕ್ಕುಂಚಿತ (ನಾ). [ನಾಟ್ಯ] ದೇಶೀಯಂ ಭೌವಂಚಾರಿಗಳಲ್ಲಿ 
ಒಂದು; “ಒಂದು ಕಾಲನ್ನೂ ಕುಂಚಿತವಾಡಿ ಅನೇಕಾವರ್ತಿ 
ಜಾಗ್ರತೆ ನೆಲದ ಮೇಲೆ ಅಡ್ಡಲಾಗಿ ಇರಿಸುವುದು” (ಉಾಸ್ಕರಂ. ೩೨೨ 
ಗದ್ಯಾನುವಾದ) : ರಥಚಕ್ರ...ತಿರ್ಯಕ್ಕುಂಚಿತ, ಮದಾಲಸ...ಸಮಸ್ಮಲಿತ 
ಈ ಮೂವತ್ತೈದು ದೇಶೀಯ ಸಂಬಂಧದ ಭೌಮಚಾರಿಗಳು (ಲಾಸ್ಕರಂ. 
೬-೧೦೭ ವು). [ಸಂ.) 

ತಿರ್ಯಕ್ಟುಂಡ್ರ (ನಾ). ಹಣೆಯ ಮೇಲೆ ಶೈವರು ಅಡ್ಡಲಾಗಿ ಧರಿಸಂವ 
ವಿಭೂಶಿಪಟ್ಟೆ. [ಸಂ.7 

ತಿರ್ಯಕ್ಟಾಣಿ (ನಾ). ಪಶು, 'ಪಕ್ಷಿ ಮುಂತಾದ ಜೀವಿ: ಮಾನು 
ಹೋತ್ತರ ಪರ್ವತದ ಹೊರಗೆ ತಿರ್ಯಕ್‌ಪ್ರಾಣಿಗಳಿರುತ್ತವೆ 
(ಹೈನಪ. ೪೪೯). [ ಸಂ.) 

ತಿರ್ಯಗುನ್ನತ (ನಾ). [ನಾಟ್ಯ] ನೃತ್ಯದ ಒಂದು ಭಂಗಿ, ಮುಖ 
ವನ್ನು " ಅಡ್ಡಲಾಗಿ ಮಾಡಿ ಮೇಲಕ್ಕೆತ್ತುವುದು: ಚದುರೆ 
ಪರಾವೃತ್ತೊ ತಿಪ್ಪ ಪ್ರದಧೋಮುಖಮೊಳ್ಳುವೆತ್ತ ಲೋಲಿತಮಾದಂ 
ವಿದಿತವಹ ತಿರ್ಯಗುನ್ನತಮದಧಸ ಸ್ಕಂಧಾನತಂ ಸಮಾರಾತ್ರಿಕಗಳ 

(ಲಾಸ್ಕರಂ. ೦-೭೭) { ಸಂ. ] 

ತಿರ್ಯಗ್ಗತಿ (ನಾ): [ಜೈನ] ದೇವ, ಮನಂಷ್ಯ, ತಿರ್ಯಕ್‌ ಮತ್ತು 
ನಾರಕ ಎಂಬ ಚತುರ್ಗತಿಗಳಲ್ಲಿ ಒಂದು: ತತ್ಪ್ರುಯೋಗ್ಯಾನು 
ಪೂರ್ವತಿರ್ಯಗ್ಗತಿ ತತ್ಪಾ)ಯೋಗ್ಯಾನುಪೂರ್ವೇಕೇಂದ್ರಿಯ .. 
ಸೂಕ್ಷ್ಮಂಗಳೆಂಬ ಪದಿನಾಲಜು ಪ್ರಕೃತಿಗಳುಮಂ ನಿರವಶೇಷಂ ಕಿಡಿಸಿ 
(ಅದಿಪು. ೦೦-೦೪ ವ್ರ; ನೀನತಿಲೋಭದೊಳಾರ್ತಧ್ಯಾನದೊಳ್‌ ಸತ್ತು 
ತಿರ್ಯಗ್ಗ ತಿಯೊಲ್‌ ಪುಟ್ಟಿ ನಮೆದಪ್ಪೆ (ಜಾವುಂಪು. ೧೪-೨೧); ಯಶೋಧರನು 
ಚಂದ್ರಮತಿಯಿಂತಿರ್ಬರ ಗೂಡಿನ ಕೋಟ್‌ ಗಳಾ ದರ್‌ ನೋಡೈ 
ಮತ್ತೊರ್ಮೆ ಬಟಲಿ ತಿರ್ಯಗ್ಗ ಶಿಯೊಳ್‌ (ಯಶೋದ. ೪-೩೩). [ಸಂ.) 

ತಿರ್ಯಗ್ಹಂತು (ನಾ). ಪಶು, ಪಕ್ಷಿ ಮೊದಲಾದ ಪ್ರಾಣಿ. [ ಸಂ.] 

ತಿರ್ಯಗ್ಹಾತಿ (ನಾ). ಪಶು, ಪಕ್ಷಿ, ಪ್ರಾಣಿಗಳ ಜಾತಿ: ಪಕ್ಷ ಚತುಷ್ಪದ 
ಸರೀಸೃಪಾದಿ ತಿರ್ಯಗ್ಹಾಶಿಗಳುಂ (ಆದಿಪು. ೧೬-೪೦ ವ): ತಿರ್ಯಗ್ವಾತಿ 
ಯೋ ಚಿಂತುರ್ಯಮಿದೇಂ (ಕಾದಂಪೂ. ೩೯)- [ಸಂ.] 

ತಿರ್ಯಗ್ಹೀವ (ನಾ). -ತಿರ್ಯಗ್ವಂತಂ: ತಿರ್ಯಗ್ಹೀವಂಗಳಪ್ಪ ಚೀತನಾ 
ಚೇತನವಸ್ತುಗಳೆಲ್ಲಂ ನಪುಂಸಕಮೆ (ಕಮದ. ಕ. ೯೦ ಪ್ರಯೋ). [ಸಂ.7 

ತಿರ್ಯಗ್ನೀನ (ನಾ). ಅಡ್ಡವಾಗಿ ಹಾರುವುದಂ; ಓರೆಯಾಗಿ ಹಾರಾಡು 
ವುದಂ: ಉಡ್ಡೀನ ಸಂಡೀನ ತಿರ್ಯಗ್ಹೀನೋಡ್ಹೀನಾವಡೀನ ' ಪ್ರಕೃತಿ 
ಗರುಡನೇಂ ವಿಸ್ಮಯಂ ಸೌಭವೇಗಂ (ಜಗವಿ. ೦೮-೯೪). [ಸಂ.] 

ತಿರ್ಯಗ್ಯೋನಿ (ನಾ). ಪ್ರಾಣಿಜನ್ಮವನ್ನು ಹೊಂದಿರಂವುದು : ಶ್ಲೇಷ್ಮ 
ಕರ್ಮದಿಂ ಭೀಕರತೆವೆತ್ತುದಾ ವಿಕ ಓತ ತಿರ್ಯಗ್ಕೋನಿ (ಶ್ರೀರಾಮಾ.೨೬೪-೪೦). 

[ ಸಂ.] 

ತಿರ್ಯಗ್ಲೋಕ (ನಾ). ಭೂಲೋಕ : ಅಧೋಲೋಕ ತಿರ್ಯಗ್ಲೋಕಂ 
ಗಳಿರ್ದ ಸ್ವರೂಪಮಂ ಪ್ರಮಾಣಮುಮನೋದಿ (ವಡ್ಮಾರಾ. ೨೮-೦೧) ; 
ಆ ಸಂಖ್ಯೆಯೊಳ್ಳಾ ತ್ವರ್ಯಂಗೆಯ್ದ ನ್ನ ವೆಂಬಗ್ಗ ೪ಿಕೆಯಿನೆಸೆದತ್ತೇಕರಜ 
ಪ್ರಮಾಣಂ ತಿರ್ಯಗ್ಲೋಕಂ ಸ್ವಯಂಭೂರಮಣ ಸತ ಸಕ್ಸ 
ತಾಗುವನ್ನಂ (ಅದಿಪು. ೧-೪೮) ; ನಾಡೆ ಸೊಗಯಿಸುವುದು ತಿರ್ಯಗ್ಲೋಕ 
ಮೇಕರಜ್ಜು ವಿಶಾಲಂ (ಜಂದ್ರಪು. ೦-೭೦). [ ಸಂ. 

ತಿರ್ಯಗ್ವಣಿಜೈ (ನಾ). ೧. ಪ್ರಾಣಿಗಳ ಮಾರಾಟ. ೨. [ಜೈನ] ನಾಲ್ಕು 
ರೀತಿಯ ಪಾಪೋಪದೇಶಗಳಲ್ಲಿ ಒಂದಂ ; ಪ್ರಾಣಿಗಳನ್ನು ಕೊಂಡು 
ಲಾಭಕ್ಕೆ ಮಾರೆ೨ದಂ ಸಲಹೆ ಮಾಡಂವುದಂ : ಗೋಮಹಿಷ್ಯಾದಿಗಳಂ ಇಲ್ಲಿ 
ಕೊಂಡು ಪೆಜವೂರಿಂಗೆ ಮಾಅದೊಡೆ ಪಿರಿದರ್ಭಲಾಭಮಕ್ಕುಮೆಂದು ಉಪ 


೩೫೦೧ 


8 


10 


16| ಶತಿರ್ಯಾಹಿತ 


20 


25 


86 


46 


ತಿಲಂಗ್‌ 


ದೇಶಂಗೆಯ್ವುದು ತಿರ್ಯಗ್ವಣಿಜೈ(ತತ್ತ ಪ್ರ. ೨೭೭). 

[ ಸಂ. ತಿರ್ಯಗ್ಹಣಿಜ್ಯಾ ] 

ತಿರ್ಯಗ್ವರ್ತಿತ (ಗಂ). ಅಡ್ಡಲಾಗಿ ಹೋದ ; ಓರೆಯಾಗಿ ಹೋದ : 
ಮನವನೊಲಿಸಿ ತಿರ್ಯಗ್ಗೆ ರ್ತಿತಸ್ಮೇರತಾರಂ ಜನಪತಿಸುತನುಗಳ್‌ 
ಕಾಂತೆಯಂ ನೋಡಿದಂ (ಕಂದ್ರಫು. ೬-೭೩). [ಸಂ.] 

ತಿರ್ಯಗ್ವಳಿತ (ಗಂ). ಪಕ್ಕಕ್ಕೆ ಅಥವಾ ಅಡ್ಡವಾಗಿ ಬಾಗಿಸಿದ ; 
ಶ್ರೀಕಮಳಲೋಚನಂ ... ತಿರ್ಯಗ್ವಳಿತ ವ್ಯಾಕುಂಚಿತಕಂಠನೂದುತಿರ್ದಂ 
ಕೊಟಲಂ (ಜಗವಿ. ೫-೧). [ಸಂ. ತಿರ್ಯಗ್ವಲಿತ] 

ತಿರ್ಯಜ್ಮುಖ (ನಾ). [ನಾಟ್ಯ] ದೇಶೀಯಂ ಭೌವಂಚಾರಿಗಳಲ್ಲಿ ಒಂದಂ; 
“ವರ್ಧಮಾನಸ್ಥಾ ನಕದಲ್ಲಿ ನಿಂತಂಕೊಂಡು ಬಲಕ್ಕೂ ಎಡಕ್ಕೂ 
ದ್ರ್ರತಕ್ಕನಂಗಂಣವಾಗಿ ಜಾಗ್ರತೆ ಚಲಿಸುವುದಂ” (ಉಾಸ್ಕರಂ. ೩೨೦ 
ಗದ್ಯಾನುವಾದ): ಎಸೆವ ರಥಚಕ್ರಮೊಳ್ಳಿಂ ಮಿಸುಪ ಪರಾವೃತ್ತತಲಮದುಂ 
ನೂಪುರಮುಂ ಸಸಿಮುಖ ತಿರ್ಯಬ್ಮುಖಮಂ ಪಸರಿಸುವ ಮರಾಳಮೆಯ್ದೆ 
ಕರಿಹಸ್ತಾಖ್ಯಂ (ಲಾಸ್ಯರಂ. ೬-೮). [0.7 

"ತಿರಾಯಂತ' ನೋ. 

ತಿಠ್ರನೆ “ತಿಟ್ಜನೆ' ನೋ. 

ತಿಲ, ಶಿಳ (ನಾ). ೧. ಎಳ್ಳಿನ ಕಾಳು; ಎಳ್ಳು; “ತಿಲಮೆನಲೈಳ್ಳು” 
(ಮಂಗರಾ. ತಿಲಮಗಸೆ ವಿಳಂಗಂ ಸಿಂಧು ಲವಣಮಿವನರೆದು 
(ಲೋಕೋಪ. ೬-೩೨); ಶಿಲೆಯ ಮಲಯ ಹೇಮದಂತೆ ಶಿಲದ ಮಲೆಯ 
ತೈಲದಂತೆ (ಮಹಾದೇ.ಬ. ೯-೨) ; ನರಕಪಾಲದ ಪಾತ್ರೆಗಳ ಶಿಲದೊರಳೆಗಳ 
ಕೇಶೌಘ ದರ್ಭಾಂಕುರದಲಾಹವಯಜ್ಞದೀಕ್ಷಿತನಹೆನು ತಾನೆಂದ (ಕುವ್ಕಾಉ. 
೧೦-೦೯). ೨. ಉದ್ದಳತೆಯ ಒಂದಂ ಪ್ರಮಾಣ ; ಎಂಟು ಕೂದಲಿನ 
ತುದಿಯಷ್ಟು ಅಳತೆ (?): “ಕರಿಯೆಂಟು ಕೂದಲ ಮೊನೆಯು ಕರಿ 
(ಕೂದಲ್‌)ಯ ಮೊನೆಗೆ ನೋಡೆ ತಿಲವೊಂದಕ್ಕುಂ” (ವ್ಯವಹಾ.ಅನುಬಂಧ ೧, 
೭-೨); ಮೂಟು ತಿಲಕೊಂದು ಯವೆಯೆನಿಪಂದಾ ಯವೆ ಮೂಜ 
ಸೇರಿಸಲದಂಗುಲವ ನಾಲ್ಕ ಕೂಡಲು ಮುಷ್ಟಿ (ಭಾಸ್ಕರ. ೩೨-೯), 
ತಿಳ; ೧. “ತಿಲಂ ಐ ತಿಳಂ" (ಕಮದ. ೧೬ ಪ್ರಯೋ); ಫಳಪಾಕವಿರಾಮಂ 
ಗಳಪ್ಪ ... ತಿಳಾ [ ಪಾಕಾಂ. ಲಾ] ತಸೀಕುಸುಂಭಾದಿ ದೀಪ್ರೌಷಧಿಗಳುಂ 
(ಆದಿಪು. ೮-೬೦ ವ); ಶಿಳಮಂ ಪರಿಕಿಸಿ ವಾಸಿಸು (ಯೋಕೋಪ. ೭-೨೨) ; 
ಉರ್ವೀವಲಯಕ್ಕಾಶ್ಚರ್ಯಮಪ್ಪಂದದಿನನುದಿನಮೆಂದಾಗಿಯುಂ ಮುನ್ನಿ 
ನಂತಾ ತಿಳಮಾ ಕಾಯೊಳ್‌ ಕ್ರಮಂದಪ್ಪದೆ ನೆಲಸುವವೊಲ್‌ ದುರ್ಲಭಂ 
ಮರ್ತೃಜನ್ಮಂ (ಸುಕುಮಾ. ೩-೩೪). 

ತಿಲಕಾಪ್ಟಮಹಿಷಬಂಧನ ಇ ೧. ಎಳ್ಳಿನ ಕೊದಳಿಗಳನ್ನ್ನ ಎಮ್ಮೆ 

ಕಟ್ಟುವ ಹಗ್ಗದಿಂದ ಕಟ್ಟಿದ ಹೊರೆ. ೨. ಹಂರಂಳಿಲ್ಲದ ಆಡಂಬರ. 
ತಿಲಮಾತ್ರ ಇ ಎಳ್ಳುಕಾಳಿನಷ್ಟು ; ಶೀರಸ್ವಲ್ಪ : ಶಿಲಮಾತ್ರವೊ ಎಂಬಾ 
ಪ್ರಿಯಗಾತ್ರದಿ (ಕೋಗಿಲೆ. ೫೭-೫) ; ಕೆಲವು 'ದಾಶ್ಚಾಕ್ಕ ರಾಷ್ಟ್ರಗಳು ಅದಕ್ಕೆ 


೧೦೦-೩) ; 


ತಿಲಮಾತ್ರವೂ ಗೌರವವನ್ನು ಕೊಡುತ್ತಿರಲಿಲ್ಲ (ಏಗಸಂ. ೩೫). ತಿಲಾಂಶ ಇ 
ಎಳ್ಳಿ ನಷ್ಟು; ಲೇಶಮಾತ್ರ; ಅಲ್ಬಪ್ರವನಾಣ : ರಿಪುಕೌಂತೇಯರಿಗೆ 
ಕೊಡಬೇಡವಿನ್ನು ತಿಲಾಂಶ ಭೂತಳವ (ಕುಪ್ಮಾಅ- 3೧-೬೫) ; ಹೆಂಡದಿಂದ 

೬೦). ತಿಲಾರ್ಪಣೆ 


ಹೆಣಕ್ಕೆ ತಿಲಾಂಶವೂ ಉದ್ರೇಕವಾಗುವುದಿಲ್ಲ (ಜೀವಾತ್ಮ. 

ಮಾಡು - ತಿಲಾಂಜಲಿಕೊಡಂ ; ಕೈಬಿಡಂ : ತಂದೆಯಂತೂ ಸಾಂಸಾರಿಕ 
|. ಜೀವನಕ್ಕೆ ಎಂದೋ ತಿಲಾರ್ಪಣೆಮಾಡಿದ್ದ ರು (ಹೊಸ. ೧೯೬). [ಸಂ.] 
ಸ್ಟ್‌ (ನಾ). [ಸಂಗೀತ] ಒಂದಂ ರಾಗದ ಹೆಸರೆ: ಪೂರ್ವಿರಾಗವು 

ರಕ್ತದ ಒತ್ತೆಡವನ್ನೂ ಶಿಲಂಗ್‌, ಬಿಲಾವಲ್‌, ಮುಲ್ತಾನಿ, ರಾಮಕಲಿ 
ರಾಗಗಳು ಕ್ಷಯರೋಗವನ್ನೂ ... ಗುಣಪಡಿಸುವುವೆಂಬ ಭಾವನೆ ಉತ್ತರ 
ಭಾರತದಲ್ಲಿದೆ (ಭಾರದ. ೩೪೪). [*-ಮರಾ, ಶಿಲಂಗ್‌ ) 


ತಿಲಕ 


ತಿಲಕ, ತಿಳಕ (ನಾ). ೧. ಸಂಂದರವಾದ ಹೂವುಗಳನ್ನು ಬಿಡುವ 
ಒಂದು ಬಗೆಯ ಮರ : “ತಿಲಕಂ ಕ್ಷುರಕಾಖ್ಯಂ” (ವಸ್ಮುಕೋ. ೩೩-೨); 
ಕಮಲತಿಲಕ ಚಂಪಕ ಪಾಟಲಿ ... ಮಲ್ಲಿಕಾದ್ಯನೇಕ ಸುರಭಿಕುಸುಮಂಗಳಂ 
ಸಜ್ಜುಕಮಪ್ಪವಂ ಪುಟ್ಟಿಯೊಳ್‌ ತೀವಿಕೊಂಡು (ಪಂಡತಂ. ೦೧೭-೫) ; ತಿಲಕ 
ತರುವಿಂ ನಿಶಾಚರಬಲಮಂ ಬಿಡೆ ಪೊಯ್ದು ಕೊಂದು (ಪಂರಾಮಾ,೧೧-೦೨೧): 
ಪೂತುದು ಪಕ್ಷ್ಮಳೇಕ್ಷಣಾಲೋಕದಿನುದ್ಯಾನದ್ರುಮೈಕತಿಲಕಂ ತಿಲಕಂ 
(ಜಗವಿ. ೧೪-೩೧) ; ತಿಲಕಂ ಕಾಣಲೊಡಂ ಭೂತಿಲಕನನೊಲವಿಂದಮಲರ್ದು 
ದಂತುಟೆ ವಸುಧಾತಲದೊಳ್‌ ಸ್ವಪಕ್ಷದರ್ಶನ ವಿಲಾಸಮೊದವಿಸದೆ ಮುದ 
ಮನಾರ್ಗಂ ಮನದೊಳ್‌ (ಜಂದ್ರಪು. ೨3-೯೩) : ಶಿಲಕವಶೋಕೆ ಚಂಪಕ ಪೂಗ 
ಪುನ್ನಾಗ ನೆಲ್ಲಿ ನೇಟ್‌ಲು ... ಕದಳಿಗಳಿಲ್ಲಿ ನೋಡಿವೆ (ತೊರರಾ. ೩-೧-೨೯): 
ಸಾಳ ರಸಾಳೆ ತಾಳ ತಿಲಕಾಮಳ ಪಿಪ್ಪಲ (ಯಾದವ. ೦-೩೩). ವಿ. ಮೈ 
ಮೇಲಿನ ಚಿಕ್ಕ ಮಚ್ಚೆ ; ಮತ್ತಿ: ವುಮದೊಳತೆಡೆಯಲ್ಲಿ ಅತಿತಿಲಕ 
ವಿಹುದೆಂಡು ನುಡಿಯಲು (ಪ್ರಾಢರಾ. 6-೬೩೪). ಹಿ, ಹಣೆಯ ಮೇಲೆ 
ಇಟ್ಟುಕೊಳ್ಳುವ ಕಸ್ತೂರಿ, ಕುಂಕುಮ ಮೊದಲಾದುವುಗಳ 
ಬೊಟ್ಟು : “ತಿಂಗಳಿಗೆಯೆಂದು ತಿಲಕಂ” (ಕಶಸಾ. ೬೩-೪೦೨) ; ಶಿಲಕಾಕಾರ 
ದಿನಿರ್ಕೆ ನಿನ್ನ ನೊಸಲೊಳ್‌ ಸಾಮ್ರಾಜ್ಯಪಟ್ಟಂ (ಪಂರಾಮಾ. ೬-೮೦) ; ಮನ 
ಮೊಲಿದುಡಿಸಿ ತೊಡಿಸಿ ತಿಲಕಂಗಳನನುಗೈದಾದರವೆರಸಿ ... ಎಜಿಗಿಪುದು 
(ಹದಿಬ. 6-00). ೪. ಶ್ರೇಷ್ಠವಾದುದು ; ಭೂಷಣವಾದುದು : ಪೇಟ್ಡಂ 
ಮನಮೊಸೆದು ಪುರಾಣಶಿಲಕಮಂ ಕವಿತಿಲಕಂ (ಅಜಿಫು. ೦-೭೪). ೫. ಶೆ ೀಷ್ಮ 
ನಾದ ವ್ಯಕ್ತಿ; ಅಲಂಕಾರಪ್ರಾಯನಾದವನು : ಕುಲಕ್ಕೆ ತಿಲಕ ನಮ್ಮ 
ಮಾದಾರ ಚನ್ನಯ್ಯ ನಿಮ್ಮಿಂದಧಿಕ' (ಬಸವ. ೭೩೦) ; ಎಮ್ಮಾರಾಧ್ಯ ವರ 
ಪರಿನಿಶಿಲಕ ವೇದವ್ಯಾಸ ದೇವರು (ಕುವ್ಯಾಗ. ೪-೪). ೬. ಒಂದು ಬಗೆಯ 
ಕಂದುರೆ ; ಹಣೆ ಬೆಳ್ಳ ಗಿರುವ ಕುದುರೆ : ""ತುರುಗವರ್ಣಂ ಬಿಳಿಯದಾಗೆ 
ಕರ್ಕನೆನಿಕ್ಕು ... ಭಾಳ ಬೆಳ್ಬಾಗೆ ತಿಲಕಂ (ಮಂಗರಾ. ೮೨-೧೩) ; ಅಳರಿ 
ಯೆಲೆಯಂತೆ ನೊಸಲೊಳ್‌ ತೊಳಗುವ ಬೆಳ್ಬೆಸೆದು ತೋರ್ಪೊಡಂತದು 
ತಿಲಕಂ (ಅಶ್ಶಶಾ. ೨-೦೨). ಪಿ. ಹೊಟ್ಟೆಯಲ್ಲಿರುವ ನೀರಿನ ಚೀಲ: 
“ ತಿಲಕಂ, ಕ್ಲೊ ಮ -- ಹೊಟ್ಟೆಯ ಬಲದ ಅಳ್ಳೆಯೊಳಗಿರುವ ನೀರು 
ಚೀಲದ ಹೆಸರುಗಳು” (ಸಿದ್ಧಾಂತಿ. ೧೬೪). ಲೆ. ಶಿಲಕಿತ ೩ "ತಿಳಕೆ' ಪರಾ. 
೯. [ಛಂದ] ಒಂದಂ ವೃತ್ತದ ಹೆಸರು: ವ್ಯೋಮಂ ಹರಿಯುಂದೇ 
ಮಾರಹೆರಂ ತಾಮಾಗೆ ಸತೀನಾಮಂ ತಿಲಕ ೦ (ಛಂದೋಂಬು. ೨-೭೦). 
ತಿಳಕ : ೧. “ ನಂದ್ಯಾವರ್ತಃ ... ತಿಳಕಃ, ಪದ್ಮಃ , ಸ್ಯಂದನಃ, ಮೋಕ್ಷಃ- 
ಎಂಬಿವು ಮರಂಗಳುಮಪ್ಪುವು'' (ಹಲಾಯು. ೧೩೩.೨೬) ; ತಿಳಕಾಮ್ರಾತ 
(ಪ)ಕ ಬೆಲ್ಲ (ಪ)ವತ್ತ ಸಿರಿಸಾಂಕೋಲಾಖ್ಯ ಭಲ್ಲಾತಕಾಮಳಕಾದ್ಯಂಘ್ರಿಪ 
ಮೂಳಮಂ ಬಳಸಿ ಪುತ್ತಾದಂದು (ಲೋಕೋಪ. 8-೨೭) ; ತಿಳಕಂ ಶಾಳಂ 
ತಮಾಳಂ... ವನದೊಳೊದವಿ ಚಿಲ್ವಾದುದೆತ್ತೆಂ (ಶಾಂತೀಕ್ಕೆ. ೦೫-೯೯) ; 
ತಿಳಕ ಬಕುಳಾದಿ ತರುನಿವಹದಾರವೆಗಳೊಳ್‌ ... ಪೂಗೊಯ್ಯಲೆಂದಬಲೆ 
ಯರ್ನೆರೆದಂ (ರಾಜಶೀ. ೦೦-೫೨ ರಗಳಿ), ೩. “ತಿಳಕಂ... ಲಲಾಟಿಕಾ-- 
ಈ ೬ ಬೊಟ್ಟು” (ಹಲಾಯು. ೮೯-೩೮೭) ; ತಿಳಕಮದಿಲ್ಲದ ಬೆಳ್ಮಿಂಗಳೊಳಗೆ 
ನಿಂದಿರದಿರಬಲೆ (ಗಿರಿಕ. ೪-೧3೬): ತಿಳಕಮನಿಟ್ಟು... ಮಂಜುಳ ಕಟಿ 
ಸೂತ್ರಮಂ ತುಡಿಸಿ ಕೆಯ್ಸೆಯೆ ಕಣ್ಣೆ ಸೆದಂ ಜಿನಾರ್ಭಕೆಂ (ಪುಷ್ಪ ಪು. ೧೧-೭೩), 
೧, ೩: ಮತ್ತಮದು... ಕಾಮಿನೀ ಜನದಂತೆ ಮೃಗಮದ 
ಪರಿಮಳಾಮೋದಿತಮುಂ ಕೃ ಷ್ಣಾ ಗರು ತಿಳಕ ಭೂಹಿತಮುಂಂ 
ವಿರಹಿಜನದಂತೆ ವಿವಿಧಪಲ್ಲವಾನಿಲವೀಜ್ಯಮಾನಮುಂ ಮದನಾಕ್ರಾಂತಮುಂ 
(ಇಾದಂಪೂ. ೧೦೦); ಶಿಳಕಂ ವರವನಲಕ್ಷ್ಮೀತಿಳಕಂ ದತ್ತ ಪ್ರಿಯಾಸಮನ್ವಿ ತ 
ಜನ ಸತ್ತುಳಕಂ (ವರ್ಥಪು. ೨-೮). ೫. ತಿಳಕಂ ವಶ್ಯಮೆ ಜಡಜನಮೊಳಗ 
ಆಯದು (ಅದಿಪು. 00-೬೦) ; ಸತ್ಯಾಶ್ರಯಕುಳತಿಳಕಂ ಚಾಳುಕ್ಕಾಭರಣಂ 


೩೫೦೨ 


46 


ತಿಲಗಾತಕ 


. ೬. ಅಭಿವೃದ್ಧಿಗೆ ಸಲುತ್ತಮಿರೆ (ಎಇ. ೫%, ೬-೩; 1012). 
ತಿಲಕಪ್ರಾಯ - ಶಿಲಕದಂತೆ ಇರುವವನು ; ಭೂಷಣವಾದವನಂ : 
ಭಾರತೆಜನನಿಗೆ ತಿಲಕಪ್ರಾಯನೇ ನಿರಂತರ ಹಿತ ಗಣಿಸಿದನೇ (ಕರ್ನಾಳ.೩೯೧). 


[ಸಂ.] 
ತಿಲಕಗುದುರೆ (ನಾ). ಎ ತಿಲಕ ೬: ಹೊಳೆವ ಹೇಮದ ರಥಕೆ ಹೂಡಿದ 


ತಿಲಕಗುದುರೆಯ ನೆಗಹಓ .. . ದ್ರೋಣ ಹೊಕ್ಕನು ಕಾಳೆಗದ ಕಳನ 
(ಕುವ್ಕಾದ್ರೋ, ೨-೨೦). [ತಿಲಕ + ಕುದುರೆ) 

ತಿಲಕರೇಖೆ -(ನಾ). ಮಚ್ಚೆಯ ಗೆರೆ: ಹೊಕ್ಕಳ ಕೆಳಗೆ ತಿಲಕರೇಖೆ ಆಗಲಿ 
ಬಿಂದುವಾಗಲಿ ಮತ್ತಿ ಆಗಲಿಯಿರಲು ಶುಭ (ಸಾಮುಲ, ೦೪೦-೬). 

[ ತಿಲಕ + ರೇಖೆ] 

ತಿಲಕಾಲಕ (ನಾ). ಶರೀರದಲ್ಲಿಯ ಕಪ್ಪುಮಚ್ಚಿ, ಚುಕ್ಕಿ: ಹುಟ್ಟು 
ಮಚ್ಚೆ: ಸಂಗಾತಿ : “ಜಟುಲಃ, ಕಾಲಕಃ, ಪಿಪ್ಲಃ, ತಿಲಕಃ, ಶಿಲಕಾಲಕಃ -- 
೫ ತಿಲಕಾಕಾರಗಳಾದ ಕರೀಮಚ್ಚೆಗಳ ಹೆಸರುಗಳು, ಸಂಗೌತೀಮಚ್ಚೆ, 
ಹುಟ್ಟುಮಚ್ಚೆ” (ಸಿದ್ಧಾಂತಿ. ೦೫೯). [ಕಿಲ -- ಕಾಲಕ] 

ತಿಲಕಿತ (ಗು), ೧. ತಿಲಕವುಳ್ಳ. ೨. ತಿಲಕಪ್ರುಯನಾದ ; ಶಿಲಕಿತ ಭುವ 
ನಂಗೆನ್ನೆಯ ಬೆಳಗಂ ಸಲೆ ಮಾಟಿಕ್ಸಿನೆಂದು. .. ಮಂಗಳ ಧವಳಚ್ಛತ್ರಮೆಸೆದು 
ತೋಚಿಕಿದತ್ತು (ಕಾರಂಉ. ೪೨೬). (ನಾ). ೩. ಆನೆಯ ವಂದದ 
ಸಪ್ತಾವಸ್ಥೆಗಳಲ್ಲಿ ಒಂದಂ: ಸಂಚಿತ ತಿಲಕಿತ ಅರ್ಧಕಪೋಳಿತ ಅತಿವರ್ತಿತ 
ಅಧೋನಿಬಂಧಿನಿ ಕ್ರೋಧಿನಿ ಗಂಧಚಾರಿಣಿಯೆಂಬ ಸಪ್ತಾವಸ್ಥೆಯ ಮದದಿಂ 
-*. ಬರ್ಪ ಮತ್ತೆಗಜಮಂ ಚೋಂಕನೆ ಕಂಡು (ನಂಬರ. ೨-೨೦). ಸಂ.) 

ತಿಲಕಿಸು, ತಿಳಕಿಸು (ಕ್ರಿ). ೧. (ತಿಲಕವಿಡುವಂತೆ) ಗುರುತಿಸು; ರೇಖಿಸು: 
ಲಲನಾಜನಕ್ಕೆ ತಾನಿ: ಲಲನೆ ದಿಟಂ ತಿಲಕಮೆಂದು ವರ್ಣಿಸುತೊಲವಿಂ 
ತಿಲಕಿಸುವ ತೆಜದಿನೊರ್ವರ್ಳ ತಿಲಕಮನಿಟ್ಟಿಳ್‌ ತನೂ ದರಿಯ 
ಪೆಣನೊಸಲೊಳ್‌ (ಾಂತೀರ್ಕ. ೪-೨೪೨). ವಿ. ತಿಲಕದಂತೆ ಕಪ್ಪಾದ 
ಮದಜಲವು ಹೊಮ್ಮು ; ಮದವೇರು : ತಿಲಕಿಸೆ ಮದನದ್ದಿರದಂ 
ತಿಲಕಮನೀ ಕನ್ನೆಗಿಡುವೆನೆನುತುಮದೊರ್ವಳ* ಶಿಲಕಮನಿಡೆ `(ಜಗವಿ. 
೧೨-೧೨೬). ತಿಳಕಿಸು : ೧. ಗೌತಮ ಸುಧರ್ಮ ಜಂಬೂಗಣಭೃಶ್ತಿಳಕರ 
ಚಳನನಖದ್ಯುತಿ ತಿಳಕಿಸುಗೋರಂತೆ ಭವ್ಯಭಾಳೆಸ್ಮ ಳಮಂ (ಧರ್ಮನಾ.0-೧೬). 
೨. ಇಲ್ಲಿಂ ಮುನ್ನವೆ ತಿಳಕಿಸದಿರ್ಕುಮೆ ಮನೋಜ ವಿಜಯ ಗಜೇಂದ್ರಂ 
(ಮಲ್ಲಪು. ೫-೧೭). [ತಿಲಕ - ಇಸ್ಕು] 

ತಿಲಕುಸುಮ (ನಾ). ಎಳ್ಳಿನ ಹೂವು: ತಿಲಕುಸುಮಘ್ರಾಣೆಯರ್ಸಂಪಗೆಯ 
ನನೆಗಳಂ ಜಲಜಾತಗಂಧಿಯರ್ಮಾಲತಿಯ ನನೆಗಳಂ . . . ತಿಜ್‌ದರಿನಿ 
ಗಂಪಮರ್ದ ಸಕಲ ಪುಷ್ಪಂಗಳಂ (ಉದ್ಭಟ. ೯-೩೨). [ತಿಲ + ಕುಸುಮ] 

ತಿಲಕುಸುಮನಾಸಿಕ (ನಾ). ಎಳ್ಳಿನ ಹೂವಿನಂತಿರುವ ಮಗಂ: 
ತಿಲಕುಸುಮನಾಸಿಕದ ತೆಳುರ್ವಸುರು ಸುಳಿನಾಭಿ ಕಲಶಕುಚದಿಂದಲಿಸೆವಾ 
ನಳಿನಸಾಯಕನರಸಿಯಳ ಚಲುವ ಬಣ್ಣಿಪರು (ನವಮೋ. ೯-9). 

[ ತಿಲಕುಸುಮ ನಾಸಿಕ) 

ತಿಲಲೋಪಶೋಭಿ (ಗು). ೧. ಶಿಲಕದ ವಂರಗಳಿಂದ ಶೋಭಿಸಂವ. 
೨. ಹಣೆಬೊಟ್ಟಿನಿಂದ ಶೋಭಿಸುವ. ೧, ೨ : ಅಲಕಾಳಿರುಚಿರಮಾ 
ವನವಲಯಂ ತಿಲಕೋಪಶೋಭಿ ಸರದಚ ಕೈವಿಮಂಜುಲಮಿಂದುಕಾಂತರುಚಿ 
ರೋಜ್ಜ ಆಲಾಧರಸ್ಥಾನಮಾಸ್ಯಮೆನೆ ನೆಲಸಿರಿಯಾ (ಕಾಜಶೇ. ೨-೭೯). 

[ ಸಂ. ತಿಲಕೋಪಶೋಭಿನ್‌ ] 

ತಿಲಗಾತಕ (ನಾ). ಎಣ್ಣೆ ತೆಗೆಯಖ ವ ವನು; ಗಾಣಿಗ: ಗಂದಿಗ 
ಬೋಗಾರ ತಿಲಗಾತಕ ನಾಯಿಂದರ ತಾಮ್ರಮರ್ದಕರ ಮುಂದೊಪ್ಪತಿಹ 
ಮಲ್ಲ ಜಾಲಗಾಜರ ಗೃಹ ಚೆಂದದಿಂದೊಪ್ಪಿದುವು (ಕಂನವಿ. ೬-೩೪). 

[ ಆಸಂ. ತಿಲಘಾತಕ) 


ತಿಲಘಾತ 


ತಿಲಘಾತ (ನಾ). ಎ ತಿಲಗಾತಕ (?) : ರಾಮನಿಂತೀಶಪೂಜಾತಿಶಯಮಂ 

ಮಾಡಿ ಬಳಿಕಯೋಧ್ಯೆಯ ಪೊಕ್ಕ ಭೂತಳದ ಗುಪ್ತಚರರಿಂದೋರ್ವ 
ಲಘಾತ ವಾರ್ತೆಯಂ ಕೇಳ್ದು (ವೀಕ್ಕಿಪು. 8-೧೦-೬೦). [ ವ ತಿಲಘಾತಕ] 

ತಿಲಘಾತಕ (ನಾ). - ತಿಲಗಾತಕ, [ತಿಲ * ಘಾತಕ] 

ತಿಲಜ, ತಿಳಜ (ನಾ). ಎಳ್ಳಿನಿಂದ ತೆಗೆದ ಎಣ್ಣೆ ; ಎಳ್ಳೆಣ್ಣೆ: ತಿಲ 
[ ಪಾಕಾಂ- ೪] ಜಾಭ್ಯಂಗಮನಳ್ಕೆ೫ಂ ರಚಿಸಿ ಮಂದೋಷ್ಣಾಂಬುವಿಂ 
ಮಜ್ಜನಂಗೊಳಿಸುತ್ತ (ವೃಷವಿ. ೯-೧೦೦). ತಿಳಜ: ಗುರುಮಧ್ಯವಲ್ಪ 
ನಿಟಲಂ ರೋಮಾನ್ವಿ ತಂ ಜಂಘೆಗಳ್ತಿಳಜಾಮೋದಮಿದಾಗೆ ಶಂಕಿನಿಯವಲ್‌ 
(ಮದತಿ. ೨.೨). [ ಸಂ. ] 

ತಿಲತಂಡುಲಕ (ನಾ). ೧. ಎಳ್ಳು ಮತ್ತು ಅಕ್ಕಿ ಕೂಡಿದಂತೆ, ಬೆರೆತ 
ಪದಾರ್ಥಗಳು ಬೇರೆಬೇರೆಯಾಗಿ ಕಾಣುವಿಕೆ. ೨. [ ಕಾವಂಶಾ] 
ಸ್ಪೃಷ್ಟಕೆ, ವಿದ್ಧಕ, ಉದ್‌ಫೃಷ್ಟಕ, ಪೀಡಿತಕ, ಲತಾವೇಷ್ಟಿತಕ, 
ವೃಕ್ಷಾಧಿರೂಢಕ, ತಿಲತಂಡುಲಕ, ಕ್ಷೀರನೀರಕ, ಊರೂಪಗೂಹನ, 
ಜಘನೋಪಗೂಹನ, ಸ್ತನಾಲಿಂಗನ ಮತ್ತು ಲಖಾಟಿಕ ಎಂಬ 
ಆಲಿಂಗನದ ಹನ್ನೆರಡು ಪ್ರಕಾರಗಳಲ್ಲಿ ಒಂದು ; ತೊಡೆ ಮತ್ತೂ 
ತೋಳುಗಳು ಕೂಡಿದ್ದರೂ ತಿಲ ಹಾಗೂ ತಂಡಂಲದಂತೆ ಬೇರೆ 
ಬೇರೆಯಾಗಿರಂವುದಂ : ಕಟಿಯೊಳಿಟ್ಟಿರ್ದ ಕರದ್ವಯಮಂ ತೆಗೆದೊಡ 
ನೋರೊರ್ಮೆಯಿಡುತ್ತಿರೆಯದುವೆ. ತಳ್ಳೆ ತಿಲತಂಡುಲಕಂ (ಮನ್ಮವಿ. 
೦೦-೦೩). [Xo.] 

ತಿಲತಂಡುಲಿತ (ನಾ). ಎ ತಿಲತಂಡುಲಕ : ತಿಲತಂಡುಲಿತ ಪಾಲು ಜಲ 
ವಲ್ಲಿವೇಷ್ಟುದಿಲಲಿತಾಲಿಂಗನ ಭ್ರಾಂತಾಂತ್ವರಿತ (ಛೈರಸೂ. ೨೯೬). [ಸಂ.) 

ತಿಲತೈಲ, ತಿಳತೈಳ (ನಾ). ಎಳ್ಳೆಣ್ಣೆ: ತಿಲತೈಲದೊಳದ ಮಂದಾನಲನಿಂದ 
ಟೈಟಕಿಪಿ (ಯೋಕೋಪ. ೭-೨೦). ತಿಳತೈಳ : ತಿಳತೈಳದೊಳುತ್ತರಣೆಯ 
ಫಳಮಂ ... ಅಟ್ಟ(ಲೋಕೋಪ. ೯-೩೯). [ತಿಲ ತೈಲ] 

ತಿಲಪರ್ಣಿ (ನಾ). ಕೆಂಪು ಗಂಧದ ಮರ ; ರಕ್ತಚಂದನ; ಕೆಂಪುಚಂದನ : 
“ ತಿಲಪರ್ಣೀ, ಪತ್ರಾಂಗಂ, ರಂಜನಃ, ರಕ್ತಚಂದನಂ, ಕುಚೆಂದನಂ-೫ 
ಕೆಂಪುಬಣ್ಣದ ಚಂದನದ ವೃಕ್ಷದ ಹೆಸರುಗಳು '' (ಸಿದ್ಧಾಂತಿ. ೦೮೧). 

[ ಸಂ. ತಿಲಪರ್ಣೀ] 

ತಿಲಪಿಂಜ (ನಾ). ಗೊಡ್ಡೆಳ್ಳು ; ಜಳ್ಳೆಳ್ಳು : “ ತಿಲಪಿಂಜಃ , ತಿಲವೇಜಃ- ಈ 
೨ ನ್ನು ನಿಷ್ತಲೇತಿಲೇ-ಜಳ್ಳು ಎಳ್ಳು ... ಕುಡೆಳ್ಳು ಎಂಬುವರು” 
(ಸಿದ್ಮಾಂತಿ. ೨೩೯). [ ಸಂ.] 

ತಿಲಪುಪ್ಪ (ನಾ). ಎ ತಿಲಕಂಸಂವಂ: ಸುಲಿಪಲೈಂಬವಳಂಬೊಲೊಪ್ಪುವಧರಂ 
ಭೃಂಗಾಳಕಂ ನುಣ್ಣೊಸಲ್ತಿಲಪುಷ್ಟೋಪಮನಾಸಿಕಂ ನಗೆಮೊಗಂ 
(ರಾಜರೀ. ೩-0೭. [ ತಿಲ -. ಪುಷ್ಪ] 

ತಿಲಪೇಜ (ನಾ). - ತಿಲಪಿಂಜ : “ ತಿಲಪಿಂಜಃ, ತಿಲಪೇಜಃ- ಈ ೨ನ್ನು 
ನಿಷ್ಠ್ಫಲೇ ತಿಲೇ-ಜಳ್ಳುಎಳ್ಳು ... ಕಾಡೆಳ್ಳು ಎಂಬುವರು” (ಸಿದ್ಧಾಂತಿ. 3೩೯). 

[ ಸಂ.] 

ತಿಲಬಲಿ (ನಾ). ಎಳ್ಳೂಸಹಿತವಾದ ಬಲಿ: ಗುರುಗೆ ತನ್ನಃ 'ಜಗೆ ತಿಲಬಲಿಯ 

ನೀಯಲುಂ...ಗರಿ ಮಿಂಚೆ ರೆಂಕೆಗೆದರಿದನಂತರಿಕ್ಷಕ್ಕೆ (ಶ್ರೀ ಮೂ. ೩೯೩-೮೪೪). 
[ ತಿಲ೬ಬಲ್ಲಿ ] 

ತಿಲಮ (ನಾ). ಒಬ್ಬಾತನ ಹೆಸರು (?) : ಬಾಣರನದ ೩%» ಸೇನೆಯಂ 
ತಿಲಮನಿಟ್‌ಯೆ ದುಗಿಚೇರಕ್ಕನಬಸ್ಮಿ ಸತ್ತನ್‌ (ಎಕ. ಸ, ಚಿಂತಾಮ. ೧೨೪-೪, 
ಸು. 890). [7] 

ತಿಲಯಂತ್ರ (ನಾ). ಎಣ್ಣೆ ತೆಗೆಯಂವ ಯಂತ್ರ; ಗಾಣ: “ ಗಾಣ ಃ -ತಿಲ 
ಯಂತ್ರಂ'' (ಕಾಶಕ್ಕ. ೩೪); “ ತಿಲಯಂತ್ರೆ-ಗಾಣ ” (ಗೆಂಗಾಮ. ೧೫೩). 

[ತಿಲ + ಯಂತ್ರ] 


೩೫೦೩ 


ತಿಲುವನಿ 


ತಿಲಯಂತ್ರಪೇಷಣ (ನಾ), ೧. ಎಣ್ಣೆ ತೆಗೆಯಂವ ಗಾಣಕ್ಕೆ ಹಾಕಿ ಅರೆ 
ಯುವುದಂ. ೨. ಒಂದು ವಿಧವಾದ ನರಕ: ಮತ್ತಂ ತಿಲಯಂತ್ರ 
ಪೇಷಣಂ ... ಇಕ್ಷುಯಂತ್ರ ಸಮ್ಮರ್ದನವೆಂಬೈದು ಮಂತ್ರಿನರಕಂಗಳಿಂ 
ಸಹಿತಮಾಗಿ ಶ್ರಿಕೋಣಪಾತವೆಂಬರಸುನರಕವಿಹುದು (ವಿವೇಕ. ೦60). 
5 [ ತಿಲಯಂತ್ರ + ಪೇಷಣ) 
ತಿಲವಿಘಾತಕ (ನಾ). ಎತಿಲಗಾತಕ : ತಿಲವಿಘಾತಕ ಕಾಳಸಿಗ ತಂಬುಲಿಗ 
ಜಂಗಮ ಜೋಗಿಗಳ ಜಂಗುಳಿಗಗೇರಿಗಳೊಳಗೆ ರಭಾಡಿಸಿದನು ಶಿಖಾಳಿಗಳ 
[ ತಿಲ + ವಿಘಾತಕ) 
ತಿಲವಿಷ್ಟೆ (ನಾ). ಎಳ್ಳಿನ ಹಿಂಡಿ,-ಚರಟ : ತಿಲವಿಷ್ಟೆ, ಗಾಣದ ಹಿಂಡಿ ೪ 
ಪಡಿಯನ್ನು ಪುಡಿಮಾಡಿ ಶೋಧಿಸಿಕೊಂಡು ... ಸೇವಿಸೆ (ಸಕವೈ. ೨೩). 
[ತಿಲ + ಎಷ್ಟೆ] 
ತಿಲಸ್ಕಾತಿ (ನಾ). ಜಾದೂವಿದೆ ; ಇಂದ್ರಜಾಲ; ಮಾಯಾವಿದ್ಯೆ: ನನ್ನ 
ದುರಾಶೆಯಿಂದ ನನ್ನೆ ಅಮೂಲ್ಯ ತಿಲಸ್ಮಾತಿ ಕಳೆಕೊಂಡೆ (ಮಾಂಗಲ್ಯ. ೩೦). 
[ *- ಅರ. ತಿರಸ್ಮಾತ್‌ ; ಹಿಂ. ತಿಲಸ್ಮಾಶೀ, ತಿಲಸ್ಮಾತ್‌, ತಿಲಿಸ್ಮಾತ್‌, 
ತಿಲಿಸ್ಮಾತೀ ] 
ತಿಲಾಂಜಲಿ (ನಾ). ೧. ಎಳ್ಳು ಧನೀರಂ ಬಿಡುವುದು ; ಪಿತೃಗಳಿಗೆ ತರ್ಪಣ 
ಕೊಡುವುದು. ೨. (ಆಲಂ) ಬಿಟ್ಟುಬಿಡುವುದಂ; ತ್ಯಾಗ : ನಮ್ಮ ಸಂಸ್ಕೃ 
ತಿಯು ತನ್ನೊಳಗಿನ ದಿವ್ಯನೂತನ ಸೃಜನಶಕ್ತಿಗೆ ತಿಲಾಂಜಲಿಯನ್ನಿತ್ತಿದ್ದುದು 
ಬೆಳಕಿಗೆ ಬರುತ್ತದೆ(ಕರ್ಕಾಟ. 896); ಕೆಲವು ದಿನಗಳ ಹಿಂದೆ ತನ್ನ ಮೇಲೆ ತಾನೇ 
ಹೊರಿಸಿಕೊಂಡಿದ್ದ ನೈತಿಕನಿರ್ಬಂಧಗಳಿಗೆ ಶಿಲಾಂಜಲಿಯಿತ್ತನು (ಪುನರು. ೬೩); 
ಇಲ್ಲವಾದರೆ ಇಂದೇ ಈ ಅವ್ಯವಹಾರಕ್ಕೆ ತಿಲಾಂಜಲಿ (ರಕ್ತ ಧ್ಯ. ೦೮೩). 
ತಿಲಾಂಜಲಿ ಕೊಡು ಎ ಮರೆತುಬಿಡು ; ಕೈಬಿಡು : ಅವರು ತಮ್ಮ 
ಆಕಾಂಕ್ಷಿಗೇ ತಿಲಾಂಜಲಿಕೊಟ್ಟುಬಿಟ್ಟರು(ಕೂಢಿ). ತಿಲಾಂಜಲಿ ಬಿಡುಎತಿಲಾಂ 
ಜಲಿ ಕೊಡಂ : ಪೌರಸತ್ತಾತ್ಮಕತತ್ತ್ವಕ್ಕೆ ತಿಲಾಂಜಲಿ ಬಿಟ್ಟಂತೆಯೇ 
(ಶಿಕ್ಷದ. ೧೭೩). [ತಿಲ ಅಂಜಲಿ) 
ತಿಲಾಂಬು (ನಾ). ಇ ತಿಲಾಂಜಲಿ ೧ : ಕುಂಬಿನಿಯೊಳೆಮ್ಮ ಕುಲದೆ ತಿಲಾಂ. 
ಬುವ ಮುಂದಕಟ ಕುಡುವನಾವನೆನುತ್ತುಂ ನಾಂ ಬಿಡೆ ಪುತ್ರವಿಹೀನಂ ಕಂಬನಿ 
ದೊಳೆದುಳಿದ ಜಲವ ಏತೃಗಳ' ಪೀರ್ವರ"್‌ (ರಾಕುಂತ. ೯೪-೦೫೬). 
[ತಿಲ 4+ ಅಂಬ್ಯು) 
ತಿಲಾನ (ನಾ). (?) : ಸಕತಿಯಿಂದೆ ತಿಲಾನವೆಂಬೀ ವಾಜದಿ ಭಕುತವತ್ಸಲ 
ತಾನೆ ಪೇಳ್ವೆ (ಕೃಷ್ಠಗೋ. ೩-೭೦). [?] 
ತಿಲಾಸ್ಕಿ (ನಾ). ಎಳ್ಳಿನ ಆಕಾರದಲ್ಲಿರುವ ಎಲುಬು ; ಸಣ್ಣ ಎಲುಬು : 
“ಎಳ್ಳಿನಾಕಾರದ ಎಲುಬು ; ತಿಲಾಸ್ಥಿ” (8688೫೦16, ಇಂಕನಿ). 
[ತಿಲ + ಅಸ್ಮಿ] 
ತಿಲಿಗರುದಲಿ? (ನಾ). (9) : ಆ ಮಹಾಜನಂಗಳ ಸಂನಿಧಾನದಲು ಆ ಊರ 
ಸನಗಸರ ೫೫೫ ಬಿಟ್ಟ ಬಲಿಸಿದ್ದು ಗ೧ ತಿಲಿಗರುದಲಿಯ ನಂದದೀವಿಗೆಂದು 
ಹಾಡ ೬2೫ ಪಣ್ಣ ಸೌಡಿ ಗ೧ (ಕಕುಲ. ೪-೨೦; 29ನೆಯ ಶತ). ([?] 
ತಿಲಿತ್ಸ (ನಾ). ದೊಡ್ಡಹಾವು ; ಹೆಬ್ಬಾವು; ಅಜಗರ : “ತಿಲಿತ್ಸ-ಒಂದು 
ತರೆದ ಹಾವು” (ಗಂಗಾಮ. ೧೩೩). [ಸಂ.] 
ತಿಲು (ನಾ). ತೆಲುಗುಭಾಷೆ: ನಿಜಂಂಕಮಾಲೆಯಂ ಮಾನವಮನ್ಮಥಂ 
ಬರೆದನಾದರದಿಂ ವಿಟಚಕ್ರವರ್ತಿ ಧಾತ್ರೀನುತಮಾಗಿ ತಿಲು ತಿವುಳ ಕಂನಡ 
ನಾಗರದಕ್ಕರಂಗಳ (ಸಾಇಇ. X1-, ೧೦೮-೪೨; 1057). 
[Pp ಇದು "ತೆಲುಗು' ಎಂಬುದರ ಅಪಲಿಖತವಿರಬಹುದು) 
ತಿಲುವನಿ (ನಾ). ಒಂದು ಬಗೆಯ ಸಸ್ಯ: “ಬೇಳ ಪುಂಗಳಿ ತಿಲುವನಿ [ಐಾಕಾಂ. 
ತಿಳುವನಿ, ತಿಲುವಗ, ತಲುವರಿ]ಯೆನಿಕ್ಕು” 
“ತಿಲೋಣಿ' ಪರಾ. [?] 


(ತೊರರಾ. ೩-೮-೫೩). 


10 


20 


40 


46 (ಮಂಗರಾ. ೪೦-೩೦). 


ತಿಲೋಣಿ 


ತಿಲೋಣಿ (ನಾ). ಒಂದು ಬಗೆಯ ಸಸ್ಯ; ತಿಲೋಣಿ, ಶ್ರೀಕಲ. ಸೂರ್ಯಾ 
ವರ್ತ, ನಿರಿಡಿಬಿತ್ತ (ಮೈಠಗಿ. ೪೦-5೨೦). ?] 

ತಿಲೋತ್ತಮೆ (ನಾ). ಒಬ್ಬ ಅಪ್ಸರೆಯ ಹೆಸರು. £ ಪ್ರಕೃತಿಯ ಸರ್ವ 
ಸೌಂದರ್ಯದಲ್ಲಿಯೂ ತಿಲಾಂಶದಷ್ಟನ್ನು ತೆಗೆದು ರೂಪಿಸಿದ ಅಪ್ಸರೆ 
ಯಾದಂದರಿಂದ, ಎಲ್ಲ ಅಪ್ಸರೆಯಂಿಗಿಂತಲೂ ಎಳ್ಳಿನಷ್ಟಾದರೂ | 8 
ಹೆಚ್ಚು ಚೆಲುವುಳ್ಳವಳಾದ್ಧರಿಂದ ಈ ಹೆಸರು ಬಂದಿತೆಂದು ಹೇಳು 
ತ್ತಾರೆ: “ಫೃತಾಚೀ. ಮೇನಕಾ, ರಂಭಾ, ಊರ್ವಶೀ, ತಿಲೋತ್ತಮಾ, 
ಸುಕೇಶೀ, ಮಂಜುಘೋಷಾ--ಇವರು ಮೊದಲಂದವ೦* ಅಚ್ಚ ರಸಿಯರಿ*" 
( ಹಲಾಯು. ೧೫-೮೮) ; ರಂಭಾತಿಲೋತ್ತಮೋರ್ವಶೀಸುಕೇಶಿಯೆಂಬ 
ಕೇಶಿಯುಮಂ (ಜಗವಿ. 8-335) ; ತಿಲೋತ್ತಮೆ ಮಂಜುಘೋಷೆಯೆಂಬೀ |10 
ನೆಗಟ್ಜಿಗ್ಗ ದಚ್ಚ ರಿಯರಚ್ಚರಿಯಪ್ಪ ವಿಳಾಸಮಂ ನಿಜಭ್ರೂನಟನೈಕದೇಶಮೆ 
ತಣುಂಬಿದುದೆಂಬ ಸರೂಪವಿಭ್ರಮಶ್ರೀ ನಿಜಮಾಗೆ (ಪುಪ್ಕಪು. ೨-೭೭). 

[ ಸಂ. ತಿಲೋತ್ತವಕಾ (ತಿಲ + ಉತ್ತಮ + -)] 

ತಿಲೋದಕ (ನಾ). ಇ ತಿಲಾಂಜಲಿ ೧: “ ಪ್ರೇತೆತರ್ಪಣಮೆನೆ ನಿವಾಪ 
ಮೆಂದೆನೆ ಕರ್ಮದಾ ತಿಲೋದಕಮಕ್ಕು ” (ಮಂಗರಾ. ೧೦೭-೪); ತಾಯಿಗೆ 
ವಾಸೋದಕ ತಿಲೋದಕಗಳನ್ನು ಕೊಡಲು ತಾನು ಅನರ್ಹನೆಂದು ಪ್ರಭುವು |` 
ನಿಶ್ಚಯಿಸಿಬಿಟ್ಟರು (ಶಾಂತಲಾ. ೦೭೦). 

ತಿಲೋದಕ ಕೊಡು-೧. ತರ್ಪಣಕೊಡು. ೨. ತೊರೆ; ಆಸೆಬಿಡಂ : 

ಹಾಗಾದರೆ ಕೀರ್ತಿಗೆ ತಿಲೋದಕ ಕೊಡುವೆಯಾ ? (ಕೂಪಸ. ೭)- ತಿಲೋದಕ 
ವನ್ನು ಬಿಡು - ತರ್ಪಣವನ್ನು ಬಿಡು : ನನ್ನಲ್ಲಿ ಆ ರಾಜಯಷಿಗೆ ದಯೆ |20 
ಯುಂಟಾಗುವಂತೆ ಯತ್ನಿಸಿರಿ; ಇಲ್ಲದ ಪಕ್ಷದಲ್ಲಿ, ಅವಶ್ಯವಾಗಿ ನನಗೆ 
ತಿಲೋದಕವನ್ನು ಬಿಡಿ (ಕಾಕುಂತ. ೩೬-೭). [ತಿಲ + ಉದಕ] 

ತಿಲೌದನ (ನಾ). ತುಪ್ಪ, ಎಳ್ಳು, ಅನ್ನ ಮಂಂತಾದಂವುಗಳನ್ನು ಬೆರಸಿ 
ಮಾಡಿದ ಒಂದಂ ಬಗೆಯ ಆಹಾರಪದಾರ್ಥ : “ ಎಳ್ಳುಹಂಗ್ಗೆ ” 
(ನಾಜಿ೦ಾ. ಕಿ). [ತಿಲ + ಓದನ] 

ತಿಲ್ಕ (ನಾ). ಎಳ್ಳು ಬೆಳೆಯುವ ಭೂಮಿ: “ ತಿಲ್ಕಂ, ತೈಲೀನಂ- ೨ 
ಎಳ್ಳು ಬೆಳೆಯುವ ಭೂಮಿಯ ಹೆಸರುಗಳು ” (ಸಿದ್ಧಾಂತಿ. ೨೩೬). [ಸಂ.. 

ತಿಲ್ಲ (ನಾ). ಒಂದು ಬಗೆಯ ಸಸ್ಯ: ತಿಲ್ಲ ಹಾರೋಗಿಡ ( ಮೈಠಿಗಿ 
೩೬-೭೦೨). [7] 

ತಿಲ್ಲವೆಡಂಗ (ನಾ). ಒಂದಂ ಬಿರುದು; £ ಚಿದಂಬರತೀರ್ಥಕ್ಷೇತ್ರದ |86 
ತಿಲ್ಲೈಗೆ ಬೆಡಗನ್ನು ತಂದವನು ; ತಿಲ್ಲವೆಡಂಗಂ ಗಿರಿಜಾವಲ್ಲಭಪದ 
ಕಮಳಭೃಂಗನವನಿತ[ರಿ]ಪ್ರಭೂವಲ್ಲಭವಿದಳನಪಟುವೆನೆ ... ಪೆಸರ್ವ್ವಡೆದ 
(aaa. 13 i, 3೨೫೪-೨೮; 1148). 

[ತಿಲ್ಬಿ (ಓ .- ತಮಿ. ತಿಲ್ಲೈ) -- ಬೆಡಂಗ] 

ತಿಲ್ಲಾಣ ' ತಿಲ್ಲಾನ' ನೋ. 

ತಿಲ್ಲಾಣಿಸು (ಕ್ರಿ). ೧. ತಿಲ್ಲಾನದಂತೆ ಇಂಪಾಗಿ ವಿಧವಿಧವಾಗಿ ಸ್ವರ 
ವನ್ನು. ಕೂಡಿಸು. ೨. ಸುಖಪಡು ; ಸಂತೋಷಿಸು : ತೆಲ್ಲಣಿಸಿತು 
ಹರಣ ತಿಲ್ಲಾಣಿಸಿತವನೆದೆಯಂತಃಕರಣ ( ದ್ಯಾವಾಪ್ಮ. ೨೩೫-೬).- 

[ ತಿಲ್ಲಾಣ ( ಇ ತಿಲ್ಲಾನ) + - ಇಸ್ಕು] 

ತಿಲ್ಲಾನ, ತಿಲ್ಲಾಣ (ನಾ). ೧: [ಸಂಗೀತ] ಒಂದು ಬಗೆಯ ಸಂಗೀತ ಕೃತಿ; | «0 
(ಅರ್ಥಕೊಡದ) ಧ್ವನಿಗಳ ಬಹು ಇಂಪಾದ ಹೊಂದಾಣಿಕೆ: ತಾನವರ್ಣ 
ಗಳಾಗಲಿ ದಾಸರ ತಿಲ್ಲಾನಗಳಾಗಲಿ ಈಗ ಉಪಲಬ್ಧವಿಲ್ಲ (ಕಛವಿ. 1, ೩೦೭): 
ತಿಲ್ಲಾನ - ಉತ್ತರಾದಿ ಸಂಗೀತದ “ತರಾನ' ಎಂಬ ರಚನೆಯ ಅನುಕರಣವೇ 
ಈ ರಚನೆ. ಪಲ್ಲವಿ, ಅನುಪಲ್ಲವಿ ಮತ್ತು ಚರಣಗಳುಂಟು. ಪಲ್ಲವಿ ಮತ್ತು 
ಅನುಪಲ್ಲವಿಗಳ ಸಾಹಿತ್ಯ “ಕೊನೆಗೋಲು' ಅಥವಾ ಮೃದಂಗ ಜತಿಗಳಿಂದ | 45 
ಕೂಡಿರುತ್ತದೆ ... ನರ್ತನಕ್ಕೆ ಮಾಸಲಾದ ರಚನೆಯಿದು (ಸಂಗೀಣೆಂ. ೩೮): 


26 


೩೫೦೪ 


ತಿವದಿ 


ಮಹಾವೈದ್ಯನಾಥಅಯ್ಯರ್‌ ಅವರು ರಚಿಸಿರುವ 'ಗೌರೀ ನಾಯಕ' 
ತಿಲ್ಲಾನವು ಮಹತ್ತರ ಕೃತಿ (ಸಂಗೀತ. ೧೪). ೨. [ನಾಟ್ಯ] ಒಂದು ಬಗೆಯ 
ನರ್ತನ: ತಿಲ್ಲಾನದಲ್ಲಿ ಆಕರ್ಷಕವಾದ ಭಂಗಿಗಳೂ .. : ವೈವಿಧ್ಯವೂ 
ಇರುವುದರಿಂದ ತುಂಬಾ ಪ್ರೇಕ್ಷಣೀಯವಾಗಿರುತ್ತದೆ (ಆಧಾನ್ಮ. ೫೬) ; 
ತಿಲ್ಲಾನ: - ಪ್ರದರ್ಶನದ ಮುಕ್ತಾಯಾಂಶ ಪದವಿನ್ಯಾಸಗಳಿಂದಲೂ 
ಭಂಗಿಗಳಿಂದಲೂ ರಮ್ಯವಾದ ರಚನಾವಿಶೇಷ (ಥಾರದ. 8೩೫). ತಿಲ್ಲಾಣ: 
೧. ಕೈಯ ತಾರಮ್ಮಯ್ಯಕ್ಕೆ ತೊದಲುನುಡಿಯ ತಿಲ್ಲಾಣ(ಉಯ್ಯಾಲಿ. ೧೦೯-೫). 
ತಿಲ್ಲಾನತಿಗುಳು - ಅರ್ಥವಾಗದ ತಮಿಳುಭಾಷೆ: ನಾನಿರುವಾಗ 
ನಿಮ್ಮ ತಿಲ್ಲಾನತಿಗುಳಲ್ಲಿ ವಾತಾಡಕೂಡದು (ಮಂತ್ರಶ. ೩೬-೦೦). 
(ದೇ. ॥ ತಮಿ. ಶಿಲ್ಲಾನಾ; ತುಳು. ತಿಲ್ಲಾಣ, ತಿಲಾಣ] 
ತಿಲ್ಲಿ (ನಾ). ಎಳ್ಳು. *ತಿಲ್ಲಿಎಣ್ಣೆ' ಪೆರು. ([ ಎಸಂ.ತಿಲ] 
ತಿಲ್ಲಿಎಣ್ಣೆ (ನಾ). ಎಳ್ಳೆಣ್ಣೆ : ಕೆಂಪು ಶೀಷೆಗೆ ಅಗಸೀಎಣ್ಣೆಯನ್ನು ಹಸುರು 
ಶೀಷೆಗೆ ತಿಲ್ಲಿಎಣ್ಣೆಯನ್ನು ಹಾಕಬೇಕು (ಬಿಚಿಕಿ. ೮). [ ತಿಲ್ಲಿ--ಎಣ್ಣೆ] 
ತಿಲ್ಪ (ನಾ). ಒಂದು ಬಗೆಯ ಸಸ್ಯ ; “ಲೋಧ್ರ, ರಕ್ತ ಲೋಧ್ರ” 
(ಪಂಡಿತ. 3೯೯). ([ಸಂ.] 
ತಿವಂಚ (ನಾ). ಐದೈದರ ಮೂರು ಗರ: ಚೌಕ ದುಗ ನಟ್ಟಿ ಭದ್ರೆ 
ತಿವಂಚದೊಚ್ಚ್‌ಕ...ಇನಿತುಮಂ ಬೇಗದಿಂ ಹಾಯಿಕು (ಕುರಾಡ. ೧೩-೩೯)- 
[ ಆ೫೦. ತ್ರಿಪಂಚ] 
ತಿವಟ (ನಾ). ಒಂದು ಬಗೆಯ ವಸ್ತ್ರ : ಕುಡುಗುಂ ಚಿತ್ರಾವಟ್‌ ಪಟಿಯ 
-ಡವಟ್ಟೆ ಸುವರ್ಣಚೇಲಮಂಂ ಶಿವಟಂ ಪೂವಡೆ ಕರ್ಮಂ ನೆರೆವಂ ಮಣ 
ಲೆಡೆಯಂ ರತ್ಯಂಗವಸನಮಂ ವಸನಾಂಗಂ (ಕಾಂತಿಪು. ೬-೧೦೧). [?) 
ತಿವಟಿಗೆ "ತಿವದಿಗೆ' ನೋ. 
ತಿವಡಿ (ನಾ). (?) ಸ ಹೊಚ್ಚು ತಿವಡಿ ವಿಷಮಗಳೆಂಬ ಬೌಕಳಾಸಚ್ಛಿ ತಾಭೃಂಗಿ 
ನಾಟ್ಯಗಳು (ದೇವಾಂಪು. ೫-೧೩೪). (?] 
ತಿವದಿ, ತಿವಿದಿ, ತಿವುಡ್ಕೆ, ತ್ರಿಪುಡೆ, ತ್ರಿವದಿ, ತ್ರಿವಿಧಿ, ತ್ರಿವುಡೆ (ನಾ). 
[ಛಂದ] ಮೂರು ಪಾದಗಳುಳ್ಳ ಅಂಶಗಣಬದ್ಧವಾದ ಒಂದು ಪದ್ಯ 
ಜಾತಿ ; ತ್ರಿಪದಿ: “ತ್ರಿಪದಿಯೆನೆ ತಿವದಿಯಕ್ಕುಂ” (ಮಂಗರಉ. ೬೨-೨೧) : 
ಅಕ್ಕರಂ ಚವುಪದಿ ಮತ್ತಂ ದಲ್‌ ಗೀತಿಕೆ ಶಿವ [ಪಾಕಾಂ. ವಿ] ದಿಗಳಂದಂಬೆತ್ತೆ 
ಸೆಯೆ ಪೇಲ3ೊಡದು ಚತ್ತಾಣಂ (ಕವಿಂಃ. ೧-೩೫) : ಮದನವತಿಯಕ್ಕರಂ 
ಚೌಪದಿ ಗೀಶಿಕೆಯೇಳೆ ತಿವದಿಯುತ್ತ್ಸಾಹಂ (ಛಂದೋಂಬು. ೦-೪೭); 
ಡೊಂಬಿಯ ತಂಬಟೆಗರ್‌" ಪಾಡುವ ತಿವದಿಯನಿರ್ಮಡಿಸಿ ಪಟ್ಟದಿಯಾ 
ದುದು (ಚಳವಿ. ೬-೧೩೪ ವ). ತಿವಿದಿ: ಮೇಲಿನ “ಕವಿರಾ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. ತಿವುಡೆ,: ತ್ರಿಪದಿಗೆ ತಿವದಿ, ತಿವುಡೆ, ತ್ರಿವುಡೆ. 
ತ್ರಿಪದಿಕಾ ಎಂಬ ಹೆಸರುಗಳೂ ಬಳಸಲ್ಪಟ್ಟಿವೆ (ಛಂದೋವಿ. 66) ; ಕ್ರಿ.ಶ. 
೧೧೭೦ನೆಯ ಕಾಲದ ಕವಿ ನೇಮಿಚಂದ್ರನು ಒನಕೆವಾಡನ್ನು “ತಿವುಡೆ” ಎಂದು 
ಕರೆದಿದ್ದಾನೆ (ಸಂಶೋಧ. ೦90). ತ್ರಿಪುಡೆ : ತ್ರಿಪುಡೆಯು ಹೊಸಗನ್ನಡ ಕವನ 
ಗಳಲ್ಲಿ ಆದಿಪ್ರಾಸವನ್ನು : ಕಳೆದುಕೊಂಡು ಆಗಾಗ ಬಳಕೆಯಾಗುತ್ತದೆ 
(ಛಂದೋವಿ. ೨೭೩); ಈ ಬಗ್ಗೆ ತ್ರಿಪುಡೆ ಎಂಬ ಹೆಸರುವಾಸಿಯಾದ ತಾಳಕ್ಕೆ 
ಒಡಗೂಡಿರುವುದರಿಂದ ತ್ರಿಪುಡೆ ಎಂಬ ಹೆಸರಾದ ಛಂದಸ್ಸಿನ ... ಉದಾ 
ಹರಣೆಯ ಸಾಂಪ್ರದಾಯಿಕ ಬೆಂಬಲವೂ ಬೇಕುದಷ್ಟಿವೆ (ಗೊಲ್ಗೊಥಾ. 
ಸ, ಮುನ್ನುಡಿ). "ತ್ರಿಪುಡ' ಪರಾ. ತ್ರಿವದಿ.: ಶ್ರಿವದಿ ಎಂಟುಂ ದಿಗ್ಗಂತಿ 
ಗಳ" ಕಂಟೀರವಕದಿರ್ವನ್ತೆ ಟೈಂಟೆಣಿಪಹಿತರ್‌ ತಲೆದೋಟಿರ್‌ (ಎಕ. ೪1, 
ಚಿಕ್ಕಮ. ೯೪-೧೯; ಸು. 10601). ತ್ರಿವಿಧಿ : ತ್ರಿಪದಿಗೆ ತಿವಿದಿ, ತ್ರಿವಿಧಿ, 
ಶಿವುಡೆ--ಎಂಬ ಹೆಸರುಗಳೂ ಕಾಣಿಸಿವೆ (ಸಂಶೋಧ. ೦೪೫) : 'ತ್ರಿವಿಧಿ' 
ಎಂಬುದು ಮಹಾದೇವಿಯಕ್ಕನ “ಯೋಗಾಂಗತ್ರಿವಿಧಿ”ಯೆಂಬಲ್ಲಿ ಕಾಣು 
ತ್ತದೆ (ಸಂಶೋಧ.೧೪೩). ತ್ರಿವುಡೆ : ಪ್ರಾಸಗಳು ಮೂಜಗಿ ಲೇಸಿನಿಂ 


ತಿವದಿಗೆ 


ಬರುತಿರಲು ಮಾಸದೆ ಮಾತ್ರೆಗಳ ತ್ರಿವುಡೆ ತಾನೊಗೆಗುಂ (ಛಂದಸ್ಕಾ. 
೩-೧೩); ಶ್ರಿಪದಿಗೆ ತಿವದಿ, ತಿವುಡೆ, ತ್ರಿವುಡೆ, ಶ್ರಿಪದಿಕಾ ಎಂಬ ಹೆಸರು 
ಗಳೂ ಬಳಸಲ್ಪಟ್ಟಿವೆ (ಛಂದೋವಿ. 66). [ ಸಂ. ತ್ರಿಪದೀ] 

ತಿವದಿಗೆ, ತಿವಟಿಗೆ, ತಿವಿಗೆ, ತಿವುಟಿಗೆ, ತೀವಟಿಗೆ, ತೆವಟಿಗೆ, ತೇವಟಿಗೆ, 
ತೌಂಟಿಗೆ, ತೌಟಿಗೆ(ನಾ).ಮೂರು ಕಾಲಿನ ಮಣೆ,- ಪೀಠ; ಮುಕ್ಕಾಲು 
ಮಣೆ ; ಅಡ್ಡಣಿಗೆ: “ತಿವದಿಗೆ (ಶಿವಟಿಗೆ)-ತ್ರಿಪದಿಕಾ” (ತದ್ಕಕೋ. ೦೭). 
ತಿವಟಿಗೆ : ಒಂದು ಕಟ್ಟಿಗೆಯ ತಿವಟಿಗೆಯ ಮೇಲೆ ಪ್ರಕ್ಷೇಪಕಯಂತ್ರ 
ವನ್ನು ಇಟ್ಟು (ಮುಂಬಯಿ. 8-೨೨). ತಿವಿಗೆ: ಲಂಕರೊಕ್ಕಲಲ್ಲಿ ಆಜು 
ಶಿಂಗಳ್ಗೆ ಮಣೆ ತಿವಿಗೆ ಮರವಿಯೆಂಬಿವೊಂದಕ್ಕುಂ (ಎಇ. ೫1%, ೩೩-೨೮ ; 
1135). ತಿವುಟಿಗೆ : " ತಿವುಟಿಗೆಬುಲ್ಲು' ಪರಾ. ತೀವಟಿಗೆ : ಗ್ರೀಸ್‌ 
ದೇಶದ ಅರಿಸ್ಪಾಟಲನೆಂಬ ತತ್ವಜ್ಞಾನಿಯು ತಮಗೆ ತಾವೇ ನಡಿಯುವಂಥ 
ತ್ರಿಷಾದಗಳನ್ನು (ತೀವಟಿಗೆಗಳನ್ನು) ತನ್ನದೊಂದು ಗ್ರಂಥದಲ್ಲಿ ವರ್ಣಿಸಿದ್ದಾನೆ 
(ಮುಂಬಯಿ. ೬-೨). ತೆವಟಿಗೆ : ಅಡ್ಡಣಿಗೆ ಬೆಳ್ಳಿಯಲಿ ಕೆಲಬರು ದೊಡ್ಡ 
ಸುವರ್ನದ ತೆವಟಿಗೆಗಳಲ್ಲಿ ಅಡ್ಡ ಮಡಿಯನು ಸಿಕ್ಕಿ ಭರದ ಸೆಳ್ಳುಗುರಲೆಣ್ಣೆ 
ಯನೂ ಆಡ್ಡ ಹೋದರೆ ಮೇಲೆ ಚಿಮ್ಮುತ (ಕೇವಕಾ. ೨-೨೦); ತೆವಟಿಗೆಯ 
ಮೇಲೆ ತಣಿಗೆ ಇಟ್ಟು ಬಡಿಸು (ರೂಂ). ತೇವಟಿಗೆ: ಮೂರು ಕಾಲಿನ 
ತೇವಟಿಗೆಯನ್ನೂ (ತ್ರಿವಟಗೆ) ಅದರ ಮೇಲೆ ಚಿನ್ನದ ತಟ್ಟೆಯನ್ನೂ ಇಟ್ಟು 
ಕೊಂಡು ಊಟ ಮಾಡುತ್ತಾರೆ (ಪ್ರವಾಇ. 1, ೩0). ತೌಂಟಿಗೆ ; ಮುಂದೆ 
ತೌಂಟಿಗೆ ಇಟ್ಟುಕೊಂಡು ಅದರ ಮೇಲೆ ಪುಸ್ತಕ ಇಟ್ಟುಕೊಂಡರೆ ಸರಿಯಾ 
ಗ್ರದೆ (ಜಿಂಗಾಳ್ಮ. ೨೫೩). ತೌಟಿಗೆ: ಕುರ್ಚಿಯ ಬದಿಯಲ್ಲಿದ್ದ ತೌಟಿಗೆಯ 
ಮೇಲೆ ನೀರಿನ ಹೂಜಿಯಿತ್ತು (ಪುನರು. ೩98). [< ಸಂ. ತ್ರಿಪದಿಕಾ] 

ತಿವದೆ (ನಾ). [ಛಂದ] ಮೂರು ಪಾದಗಳುಳ್ಳ ಪದ್ಯ ; ತ್ರಿಪದಿ: 
ತ್ರಿಪದಾ-ತಿವದೆ (ಕಮದ. ೨೩೮ ಪ್ರಯೋ). [ ಸಂ. ತಿಪದೂ] 

ತಿವರಿಸು (ಕ್ರಿ). ತೀವ್ರಗೊಳಿಸು ; ಅಧಿಕಗೊಳಿಸು (7): ಒಗುಮಿಗೆ 
ಯುರವಣೆಗುಬ್ಬರಿಸುವ ಸುಯ್ಯ ತೆಗೆಬಗೆಯೊಳು ತಿವರಿಪುದು (ಜಿಕವಿ. ೬-೬೮ 
ಸಾಂಗತ್ಯ). [- ತೀವ್ರ? + - ಇಸ್ಕು] 

ತಿವಳ್ಳಿ, (ನಾ). ೧. ಸ್ತ್ರೀಯ ಹೊಕ್ಕುಳಿನ ಮೇಲುಭಾಗದಲ್ಲಿ ಅಡ್ಡ 
ಲಾಗಿರುವ ಮೂರಂ ಮಡಿಕೆಗಳು ; ಮಸುಳೆ ತಿವಳಿ ಕರ್ಪಂ ಬಾಸೆ 
ಪೆತ್ತೊಪ್ಪೆ ... ಪೆರ್ಚಿತ್ತು ಗರ್ಭಂ (ಜಂದ್ರಪು. 8-೮8); ಶಿವ[ಳಿಯೊ) 
ಳೊಳುಪು ನಿಜಂ ತೆಳುಪು (ಬಂಹರಿ. ೭-೨೯) ; ತೆಳ್ವಸಿಆಕೊಳೆಸೆವ ತಿವಳಿಗಳ್‌ 
(ಕಬ್ಬಿಕಾ.೭೬) ; ಸುರನರನಾಗಲೋಕದಿ ನರ್ತಿಸುವ ಸೌಂದರವೆಣ್ಣು ಬಾಣ 
ನಂದನೆಯ ಸರಿಯಿಲ್ಲವೆಂದು ಮೂವೆರಲಿಂದೆ ರತಿರಾಜ ಬರೆದಂತೆ ತಿವಳಿ 
ರಂಜಿಸಿತು (ಮೋಹತ. ೨೩-೨೦). ೨. ಕಾಡಿನಲ್ಲಿ ಆನೆ ಮುಂತಾದ 
ಪ್ರಾಣಿಗಳು ಸಂಚರಿಸುವಾಗ ತಮ್ಮ ದಾರಿಯಲ್ಲಿ ಬಿಟ್ಟು ಹೋಗುವ 
ವಂರಂ ಬಗೆಯ ಗುರುತುಗಳು : ಸೊವಡಿಂಗೇವಯ್ಗ್ಸಿ ಪುಲ್ವಟ್ಟೆಯ 
ತಿವಳಿಯನಾರಯ್ಲ್ದು ಘರ್ಮದ್ರವಂ ಮೆಯ್ದವಿರುಂ ಮೆಯ್ಯಿರ್ಚೆ...ಮರ 
ವಾಯ್ದತ್ತು ಮತ್ತದ್ವಿಪೇಂದ್ರಂ(ಮಲ್ಲಪು. ೧೦-೯೦) ; ಶಿವಳಿಯೊಳ್‌ ಮಿಡು 
ಕಾಲದ ಮಣ್ಣಿಂದಿಕ್ಕಿದ ಲಂಡದ ಬೆಂಕೆಯಿಂ ಕವಿವ ... ಬಟ್ಟೆಯೊಳೊಕ್ಕ 
ಪಲ್ಲವನಿಕಾಯದಿನಂದಜೌದಂ ಕಾಡಾನೆಗಳಾಗಡೆ ಪೋದುದಂ (ಕಾವ್ಕಾವ. 
೬೨೬); ತಿವಳಿವಿಡಿದುಗ್ರೇಭಂ ಪೋದತ್ತು (ಜಂದ್ರಪು. ೯-೧೦೨) ; “ಹೆಜ್ಜೆ ಯ 
ಗಂರುತಂ” (ಪ್ರಥಣ್ಮ). [< ಸಂ. ಶ್ರಿವಲಿ] 

ತಿವಳ್ಳಿ, ತಿವಳೆ, ತಿವಿಳಿ, ತ್ರಿವಳೆ (ನಾ). ಒಂದು ಬಗೆಯ ವಾದ್ಯ : 
ಪಳವದ ಶಿವಳಿಯ ಜುಂಕದ ವೊೊಳಸಿನ ಜೇಕಿರದ ಸಿವಿಜ ಸಿಪ್ಪಿನ ಲಯ 
ದಿಂದೆಳಲದೆ ಕುಣಿದರ್‌ ಕೆಲಬರ್‌ (ಅಜಿಪು. 8-೩೨); ಈಶಾನ ಈಶ್ವರಮುಡಿ 
ಯಾರ್ಗೆ ಕೊಟ್ಟ ತಿವಳಿ ೧ ದಟ್ಟ ೨ ಖಣ್ಣಿಕೆ ೩ ಫಲ ೬ (ಮೈಆರಿ. ೧೯೪೬, 

ತಿವಳೆ. ತಿವಿಳಿ. ತ್ರಿವಳೆ. 


೨೮-೧೪ : 1032). 


೩೫೦೫ 


30 


ತಿವಿ 


ತಿವಳೆಪಟಿ'ಘೋಷಣ, ತಿವಿಳಿಪಣಕಿಘೋಷಣ, ತ್ರಿವಳೆಪಣಕಘೋಷಣ ಎ 
ತಿವಳಿಯೇ ಮೊದಲಾದ ವಾದ್ಯಗಳ ಮರ್ಯಾದೆಯುಂಳ್ಳವನು ; 
ಒಂದು ಬಿರಂದರಿ : ತಿವಳೆಪಣೆಘೋಷಣ ಪರಬ ೫೫೬ ಮಾದಿ ಸಮಸ್ತ 
ಪ್ರಶಸ್ತಿಸಹಿತಂ (ಸೌಇಇ.ಸ೫, ೩೩-೧೦; 2048) ; ತಿವಿಳಿ ಪಣಸಘೋಷಣಂ 
ಲತ್ತಲೂರ ಪುರಪರಮೇಶ್ವರಂ (ಎಇ. ೪11, 3೦೬-೦೩: 866); ಶ್ರಿವಳೆ 
ಪಅ್‌ಘೋಷಣ ರಣರಂಗಭೀಷಣ ರಟ್ಟಿವಂಶೋದ್ಭವಂ (ಸಾಇಇ. ೩1-1; 
೬೪೯; 1041) : P ತಿವಳಿಯೆ; ಮೊದಲಾದ ಮಹಾವಾ ದ್ಯಗಳ 
ವಂರ್ಯಾದೆಯುಳ್ಳವನು ಎಂಬರ್ಥದ ಬಿರುದಾವಳಿಯಲ್ಲಿ ತಿವಳಿ, 
ತಿವಿಳಿ, ತ್ರಿವಳೆ ಶಬ್ದಗಳು ಪ್ರಯೋಗವಾಗಿವೆ. 

[ «ಸಂ. ತ್ರಿವಲೀ ] 


ತಿವಳಿವಟ್ಟ (ನಾ). (?) : ಪೊಯ್ವ ತುಳವಟ್ಟದೊಳಂ ತಿವಳಿವಟ್ಟಮಾದ 


ತಿವಳೆ 
ತಿವಾಶಿ "ತಿವಾಸಿ' ನೋ. 


ತೇರ ತೆಕ್ಕೆಗಳಿ ಕಲ್ಲಗಾಣದ ಕಣೆಯ ಬಾಯ್ಲೆ ಬಿಟ್ಟಿ ಕಳಿಕೆಯ ಬೆಂಡಿನಂತೆ 
ನುರ್ಗುನುಚಕಿಯಾಗಿರ್ದುವು (ಅನಂಪು. ಎ೪-೭ವ). [?] 
"ತಿವಳ್ಳಿ' ನೋ. 


ಶಿವಾಸಿ, ತಿವಾಶಿ (ನಾ). ೧. ರತ್ನಗಂಬಳಿ; ಕಸೂತಿ ಹಾಕಿದ ಮೇಲ್ವಾಸು: 


20 


ಮುಹೂರ್ತಕ್ಕೆ ಮೊದಲೇ ಆಮಂಶ್ರಿತ ಸ್ತ್ರೀಪುರುಷವೃಂದವು ಬಂದು 
ತಿವಾಸಿಗಳೆ ಮೇಲೆ ಮಂಡಿಸಿತ್ತು (ವಿಧಿವೈ. ೦೭೦). ವಿ. ಒರಗುದಿಂಬು ; 
ಲೋಡಂ : ಎರಡು ಸಿಂಹಾಸನಗಳ ಮೇಲೂ ಸುವರ್ಣಖಚಿತವಾದ 
ತಿವಾಸಿಗಳು (ಜೀವೀಡೌ. ೦೪೩) ; ಕಣ್ಣಮ್ಮ ನನ್ನು ರತ್ನ ಕಂಬಳಿ ತಿವಾಸಿಗಳಿಂದ 
ಅಲಂಕೃತವಾಗಿದ್ದ ಕೋಣೆಯೊಂದರಲ್ಲಿ ಕುಳ್ಳಿರಿಸಿ (ರೂಲೇಖಾ. ೪8) ; ಶಿವಾಸಿ 
ಯಾತಕ್ಕೆ ತಿಪ್ಪೇ ಮೇಲಣವಗೆ? (ಗಾದೆ). ತಿವಾಶಿ : ೧. ಫಲಹಾರಾನಂತರ 
ಸುಸಜ್ಜಿತವಾದ ಹಜಾರದಲ್ಲಿ ಫಕೀರನು ತಿವಾಶಿಯ ಮೇಲೆ ಸುಖಾಸನದಲ್ಲಿ 
ಬಂದು ಕುಳಿತನು (ದೌಲತ್‌. ಬ. 

[+ ಪಾರ. ತಿವಾಸೀ ; ಮರಾ. ತಿವಾಸೀ, ತಿವಾಶಾ, ತಿವಾಶೀ, ತಿವಾಸಾ] 


ತಿವ್ಕಿ (ಕ್ರಿ). ೧. ಮುಷ್ಟಿಯಿಂದ ಹೊಡೆ, -ಪ್ರಹಾರಮಾಡು ; ಗಂದ್ದು : 


40 


46 


“ತಿವಿ-ಮುಖ್ಟಿ ಪ್ರಹರಣೇ” (ಕಮಧಾ) ; ನೆಲದಿಂದುರ್ಬಿ ಬಂದಾಕಾಶಕ್ಕೆ ನೆಗವಿ. 
ದೊನ ಸ್ಕಂಧಮಂ ತಿವಿದೊಂ (ವಡ್ಮಾರಾ. 80-೨6) ; ತೊಡರೆ ತಡಂಗಾಲ್‌ 
ಪೊಯ್ದೊಡೆ ಕೆಡೆದುಂ ತಿವಿದೊಡೆ ಸುರುಳ್ಸು ಎ. ಬಿಟ್ಟು ವೆ (ಪಂಪಧಾ. 
೧೦-೬೮) ; ಓರೋರ್ವರಂ ತಿವಿಯೆ ನೆಗ್ಗಿ ರ್ದ ಕದಪಿಂದೆ (ಕಾದಂಉ- ೨೭೦) ; 
ಪಿತ್ತಾಧಿಕನಂತೆ ಬೀಸೆನುತ್ತುಂ [ಬಿಕ್ಕಿಗನಂತೆ ತಿವಿಯೆನುತ್ತುಂ ] (ಧರ್ಮಾಮ್ಮ. 
೨೭೦). ೨. ಇರಿ; ಚುಚ್ಚು : ತಿವಿದು ಸತ್ತಂ ಕಡುಗಲಿತನದಿ (ಸಇಇಇ. 
211, 1049); ತಂಬುಲದಂತೆ ಪಲ್ಲ ಪತ್ತಿ ಪಿವಿದರ್‌ 
(ಧರ್ಮಾಮ್ಮ. ೩-೭೩) ; ಜೋಡಿಯಿಂ ಕವಿದು ಹೊಕ್ಕು ಹಂದಿಯ ತಿವಿದರು 
(ಹಕಕಾ. ೬-೦೧); ಪಂದಿ ಪೊಅಮಟ್ಟುದಿದೆ ತಿವಿಯೆಂದೆನುತುಂ ಮುಸು? 
(ಊಉದ್ಮಟ. ೨-೭೮) ; ಪ್ರಳಯದಿನದಲ್ಲಿ ತಿವಿವ ಸಿಡಿಲವ್ವಳಿಸುವಂತಿರೆ ರೌದ್ರ 
ರವ ಘುಳುಘುಳಿಸಿ ತಲ್ಲಣಿಸಿತ್ತು ಕೌರವರಾಯ ಪರಿವಾರ (ಕುವ್ಯಾದ್ರೋ: 
6-೪0) ; ಬಾಗಿಲ ತಿವಿದು ನೂಂಕುವ ದಂತಿಶಿರವ ವಿಭಾಗಿಸಿ ಕೂರ್ಗಣೆ 
ಯಿಂದೆ ತಾಗಿಸಿ. . , ಸಾಗಿಸಿದನು (ಮೋಹತ. ೩೪-೭); ಕುಟ್ಟಿ ಕೆಡಹಿ 
ಕಾಲಾಳ್ಗಳನುಚಕೆ ಬೆನ್ನಟ್ಟಿ ತಿವಿದರುರವಣಿಸಿ (ಕಂನವಿ. ೩-೭೦); ಪೆಚ್ಚಾದ 
ನನ್ನ ಮೋರೆಯ ತಿವಿದು ನೋಡಿ (ಕೋಗಿಲೆ. 3-೪೦) ; ಅನಂತರ ತಾಯಿ 
ಯನ್ನು ತಿವಿದು “ಹೋಗೋಣಮ್ಮ” ಎಂದಳು (ದೂಜಿಟ್ಮಿ. ೧೨). 
೩. ಹಬ್ಬು ; ಚಾಚು ; ವ್ಯಾಪಿಸು : ಪೂರ್ಣಶಶಿಮಂಡಲದವೊಲು ತನು 
ಕಾಂತಿ ತಿವಿದುದು ನಿಖಿಳ ದಿಗುತಟಕೆ (ಕುವ್ಕಾಕ. ೮-೦೯). ೪. ಓಡಿಸು; 
ಹರಿಸು; ಮುನ್ನುಗ್ಗಿ ಸು: ಕರಿಘಟೆಗಳೀಆಅ್‌ದವು ಕುದುರೆಗಳುರವಣಿ 
ಹಿದವು ತೇರ ತಿವಿದರು ಹೊಂತಕಾಲ್‌ ಗಳು 


೮೦-೦೪ ; 


(ಕುವ್ಯಾಕ-. ೦೦-೯). 


ತಿವ್ಕಿ 


೫. (ಬೇಟಿ) ನಾಯಿಯ ಕೊರಳ ಪಟ್ಟಿಯನ್ನು ಬಿಚ್ಚು: "ತಿವಿ 
ಯೆಂದು ಹಾಸಂ ಕಟಲ್ಲುವುದು” (ಕಠಸಾ- ೬-೧೦೯) ; “ತಿವಿಯೆನೆ ಹಾಸು 
ಗಳೆಯ(ವು]ದು” (ಕಬ್ಮಮಂ. ೩೨). ೬. [ಗಣಿತ] ಗಂಣಿಸು : ತಿವಿ, 
ಪೊಯ್‌ ಪೆರ್ಚಿಸು, ನೂಂಕು, ಅರಂಕು, ಕುಂಕು, ಕುಸಿ ... ಬೆಳಸೆಂದು 
ಇಂತಿನಿತುಂ ಗುಣಿಸೋದಕ್ಕೆ ಹೆಸರು (ವ್ಯವಹಾ. ೧೦-೮)- 
ತಿವಿದಾಟ ಇ ಪರಸ್ಪರ ಇರಿದಾಡಂವಿಕೆ : “ಅಡುಪಾಡೆನೆ ತಿವಿದಾಟದ 

ನುಡಿ” (ಭಾರನಿ- ೬೪). ತಿವಿದಾಡು-ಚುಚಿಕೊಳ್ಳು : ಅಶ್ವಮೇಧದ ಬೇಳು 
ವೆಯ ಸಂಭ್ರಮದ ಧಾಳಾಧೂಳಿಯಲಿ ತಿವಿದಾಡಿದವು ಜಿಹ್ವೆ ಗಳಾ ಹುತವಹನ 
(ತೊರರಾ. ೧-೭-೪೮). ತಿವಿದುಕೊಳ್‌-ಅಂಟಿಕೆೊಳಂ್ಫ ; ಹೊಂದಿಕೊಳ್ಳು : 
ಬಾಡಿಗೆಯ ಮನೆಗೆ ತಿವದುಕೊಳ್ವ ಚತ್ರದ ಕೂಟಕ್ಸಿ ಮೈಯಾಂಪ... 
ಕಟ್ಟೆಗ್ಗ ರಂತೆ (ಧರ್ಮಾಮ್ಮ. ೯-೧೬೨). [ ದೇ.5 ತೆಲು. ಶತಿವಿಯಂ] 

ತಿವ್ಧಿ (ನಾ). ಹೊಡೆತ; ತಿವಿತ: ತಿವಿವ ತಿವಿಗಳ್ಳೆ ದನಿದೋಅಕಿ ಭಟರ 
ಕಾಯಂ... ಪೊಯ್ದಾಡಿದರ್‌ ಮಹಾಸಂಗರದೊಳು (ಜೆಬಪು. ೧೬-೩೮); ಅಸಿ 
ಯಿಂದ ಕರದಿಂದ ತಿವಿಯಿಂದ ಹೊಯ್ದೊರಸಿತೇನೆಂಬೆನು (ತುರಂಗ. ೫೬-೪೮); 
ದ್ರುಪದಸುತೆಯು ಕಂಡು ದೂರದಿ ತಿವಿಗಳನ್ನು ಕೇಳುತಿರಲು (ಯವಿಪ. ೨೬). 

[ <ಎತಿವಿ,] 

ತಿವಿಗತ್ತಿ (ನಾ). (ಬಂದೂಕಿನ ತುದಿಗೆ) ಇರಿಯುವುದಕ್ಕಾಗಿ ಸಿಕ್ಕಿಸಿದ 
ಕತ್ತಿ, ಖಡ್ಗ : ತಿವಿಗತ್ತಿಯ ಬಂದೂಕು ಹಿಡಿದುಕೊಂಡು ಪಹರೆ ಮಾಡುವ 
ಪೋಲೀಸರು ... ಕಲ್ಲುಹೊಡೆಯುವ ಕೈದಿಗಳು (ಮಣ್ಣುಡೆ. ೦೫). 

[ ತಿಎ, + ಕತ್ತಿ] 

ತಿವಿಗುಳು (ನಾ). ಹೊಡೆತ ; ಪ್ರಹಾರ; ತಿವಿತ: ರವಿಯ ಕೈ ಕತ್ತಲೆಯ 
ಹೊರಳಿಯ ತಿವಿಗುಳಿಗೆ ತೆರಳುವುದೆ (ಕುವ್ಯಾಕ. ೧೦-೪೬) ; ಸಿಡಿಲ ತಿವಿಗುಳ 
ತಾಯಿಮನೆಯೋ  ಪವನಜನೆ ಬಲುಘಾಯವೋ (ಕುವ್ಮಾಕ. ೦೯-೪೪): 
ತೋಳ ನೆಗಹಿನ ಶಿರುಹುದಿವಿಗುಳೆ ತೀವ್ರತೆಯಲಬ್ಬರಿಸುತಿರ್ದುದಜಾಂಡ 
ಮಂಡಲ (ತೊರರಾ. ೨-೩-೧೦). [ತಿವ್ಕಿ .?] 

ತಿವಿಗೆ "ತಿವದಿಗೆ' ನೋ. 

ತಿವಿಗೋಲು (ನಾ). ಚಂಚ್ಚುವ ಕೋಲು; ಇರಿಯುವ ಕೋಲು: 
“ಪ್ರಾಜನಂ, ತೋದನಂ, ತೋತ್ರಂ-೩ ತಿವಿಗೋಲು” (ಸಿದ್ಧಾಂತಿ. ೨೩೮): 

[ತಿವಿ 4 ಕೋಲ್ಕು ( ಆ ಕೋಲ್‌; )] 

ತಿವಿಟಿಕೆಬುಲ್ಲು “ತಿವುಟಿಗೆಬುಲ್ಲು' ನೋ. 

ತಿವಿತ (ನಾ). ಚುಚ್ಚುವಿಕೆ ; ಇರಿಯಂವಿಕೆ : ಕರ್ಣನ ಈಟಿಗಳ ತಿವಿತಗಳಿಂದ 
(ಕೃವಾಕ. ೬೦); ಅದರ ಕೊಂಬುಗಳ ತುದಿಗಳು, ಎದುರು ಬರುವ ಶತ್ರು 
ಗಳನ್ನು ಒಂದೇ ತಿವಿತಕ್ಕೆ ಸೀಳಿಬಿಡುವಷ್ಟು ಹದನಾಗಿದ್ದವು (ಬಂಗಾಹೆ. ೩೧). 

[ ತಿವಿ; + ತ್ಯ ] 

ತಿವಿದಿ "ತಿವದಿ' ನೋ. ಮ 

ತಿವಿನುಡಿ (ನಾ). ಚುಚ್ಚುಮಾತು ; ಮರ್ಮಭೇದಕವಾದ ಮಾತು. 
"ತಿವಿನುಡಿಗಾರ' ಪರಾ. _ [ ತಿವಿ + ನುಡಿ) 

ತಿವಿನುಡಿಗಾರ (ನಾ). ಚುಚ್ಚು ಮಾತನಾಡುವವನು ; ಮರ್ಮಭೇದಕ : 
ಅರುಂತದಃ. ಮರ್ಮಸ್ಟೃಕ್‌-೨ ಮರ್ಮವನ್ನು ಭೇದಿಸಿ ಹೃದಯವ್ಯಥೆ 
ಯನ್ನುಂಟುಮಾಡುವ. ಹೆಂಗಣಿ ಮುಂತಾದ ಮಾತುಗಳೆ ಹೆಸರುಗಳು. 
ಗುಟ್ಟನ್ನು ಎತ್ತಿ ಆಡುವಿಕೆ ಮೊದಲಾದದ್ದು, ತಿವಿನುಡಿಗಿನರ (ಸಿದ್ಧಾಂತಿ. ೨೯೭) 

[ ತಿವಿನುಡಿ + - ಗಾರ (ಆ _ ಕಾಲ) ] 

ತಿವಿರ್‌ "ತಿವಿಂರ್ಕ್‌' ನೋ. 

ತಿವಿರು "ತಿಮಿರ್‌್‌' ನೋ. 

ತಿವಿಸು (ಕ್ರಿ). ಚುಚ್ಚುವಂತೆ ಮಾಡು : ಇರಿಯಂವಂತೆ ಮಾಡು. 'ತಲೆ 
ದಿವಿಸು' ಪರಾ, 


೩೫೦೬ 


20 


26 


ಲಾ 


46 


ತಿಷ್ಕಿಸು 


ತಿವಿಸಿಕೊಳ್‌ ಇ ಚುಚ್ಚಿಸಿಕೊಳ್ಳು ಕ: ಕಣ್ಣುಬೇನೆಗಾಜದೆ. ತಲೆಯಂ 
ತಿವಿಸಿಕೊಂಡರೆಂಬಂತೆ ಪಜಿಮೆಗಾಅದೆ ಪೂಗಿಡುಗಡಿದರೆಂಬಂತೆ (ಲೀರಾವ. 
೧೪-೪೭ ವ). [ತಿವ್ಮಿ ೬ -ಇಸ್ಯು) 
ಶಿವಿಳಿ "ತಿವಳ್ಳಿ' ನೋ. 
ತಿವುಟಿಗೆ " ತಿವದಿಗೆ' ನೋ. 
ತಿವುಟಿಗೆಬುಲ್ಲು, ತಿವಿಟಿಕೆಬುಲ್ಲು, ತಿವುಟಿಗೆಹುಲ್ಲಂ, ತೆವಟಿಗೆಬುಲ್ಲು (ನಾ). 
ತೆವಟಿಗೆ ಆಕಾರದಲ್ಲಿ ತೆನೆಬಿಡುವ ಒಂದಂ ಬಗೆಯ ಹುಲ್ಲು: “ಮಧೂ 
ಲಕಃ-ತಿವುಟಿಗೆಬುಲ್ಲು” (ಒಷಧಿ- ೧೧೪). ತಿವಿಟಿಕೆಬುಲ್ಲು : "ನೃಪಘೋಂಟ 
ಕಾರಿ-ತಿಎಟಿಕೆಬುಲ್ಲು” (ಓಷಧಿ. ೮). ತಿವುಟಿಗೆಹುಲ್ಲು : “ಮಂಡಿಕಃ - 
ತಿವಟಿಗೆಹುಲ್ಲು” (ಓಷಧಿ. 009). ತೆವಟಿಗೆಬುಲ್ಲು: “ ಶಬಲಃ-ಕ್ಷವ, 
ತೆವಟಿಗೆಬುಲ್ಲು'' (ಓಷಧಿ. ೧೫೯). 
[ ತಿವುಟಿಗೆ (ಆ ತಿವದಿಗೆ) * ಪುಲ್ಲು ( ಆ ಪುಲ?)] 
ತಿವುಟಿಗೆಹುಲ್ಲು " ಶಿವುಟಿಗೆಬುಲ್ಲಂ' ನೋ. 
ತಿವುಡ್ಕು ' ತೀಡ್ಕು' ನೋ. 
ತಿವುಡ್ಕು “ ತವುಡು' ನೋ. 
ತಿವುಡುಗಳೆ (ಕ್ರಿ). ಹೊಟ್ಟನ್ನು ತೆಗೆದುಹಾಕು : ಕಟವೆಯ ಕೂಬ್ಮಗಮಗಿ 
ಸುವ ತಿಳಿದುಪ್ಪಂ ಶಿವುಡುಗಳೆದ ಪೊಂಬೆಸಅ ... ಸವಿಯಿನೊದವಿದ 
ತೊವೆಯಂ (ಧರ್ಮಾಮೃ. ೦-೧೪೯) ; ಪಟಗಟವೆಯ ಕೂಟು ತಿವುಡುಗಳೆದ 
ತೊವರಿಯ ತೊವೆ (ಉವ್ಯಾವ. ೨೪೧). [ತಿವುಡ್ಕು (ಆ ತವುಡು) + ಕಳ್ಳೆ] 
ತಿವುಡೆ, "ತಿವದಿ' ನೋ. 
ತಿವುಡ್ಕೆ . ಶ್ರಿಪುಡ' ನೋ. 
ತಿವುರ್‌ " ತಿಮಿರ್ಕ್‌' ನೋ, 
ತಿವುರ ' ತಿಪುರ' ನೋ. 
ತಿವುರಾಂತಕ " ತಿಪುರಾಂತಕ' ನೋ. 
ತಿವುರಿ (ನಾ). ಒಂದರ ಬಗೆಯಂ ಡೇಗೆ (?) : ತಿವುರಿ ಗುಡಿ ಗೂಡಾರಂ 
ರುಂಪಾಳಿ ... ಮೊಗಸಾಲೆಯೆಂಬಿವಅಜ ಪಸುರಿಂ ಕರ್ಪಿಂ ಕೆಂಪಿಂ ಬಸಂತನ 
ಬೀಡಿನಿಂತವಜ ಪೊಲವೀಡೆತ್ತಂ ಮಾಡಿತ್ತು ಕಣ್ಣನುರಾಗಮಂ (ಅನಂಪು. 
೧೩-೭೬೩); ಬೀಗಿ ಪಟಪಟನೆ ಬೆಳೆದ ಬಾಟ್‌ಯ ತಿವುರಿಯೊಳಂ ... ಬಿಟ್ಟ 
ಬೀಡು ಬರೆದಂತೆ ಕಂಡರಿಸಿದಂತೆ ಕಣ್ಣೆಸೆದಿರ್ದುದು (ಕಬ್ಮಿಕಾ. ೨೩೮) ; ತಿವುರಿ 
ಗುಡಿಯು ಗೂಡಾರ ಚಾಪಾಳಿಕೆಯ ನಿವಹ ... ಜಂಪೆಯ ಮಂಡಪವು 
ಕವಿನುತ ಬಾಗಿಲ್ವಾಡದ ಮೊಗಸಾಲೆಯವಿರಳವಾದುವು (ಅನಂತ. ೨೨-೬೦). 
[?] 
ತಿವುರು, "ತಿವಿಂರ್ಕ್‌' ನೋ. 
ತಿವುರ್ಕು " ತಿಮಿರ್‌ $3 ನೋ. 
ತಿವುರೇಜು (ಕ್ರಿ). ಲೇಪಿಸಿದ ಸುಗಂಧದ್ರವ್ಯ ವೆೋಲೇಳಂ: ಅನುರಾಗ 
ವಿಮ್ಮುಡಿಸಿ ತಿಳಿದು ಮುಖವಿದಿರಾಗಿ ಪುಳಕದ ತಿವುರೇಜ೨ ಪರಿಮಳದಂಕದ 
ಸರಸಗಾಳಿಗಕ್ಕಂ ಮೃದುವಾಸಿಕ್ಕಿದ ಕಳನಾಗೆ (ನಂಬಿರೆ. ೧೦-೦೦೪). 
[ ತಿವುರ್ಯು (ಎ ತಿಮಿರ್‌,) + ಏಜ್ಯು (ಎ ಏಜ್‌) ) 
ತಿವುಳ " ತಿಮಿಳ' ನೋ. 
ತಿವುಳ್ಳೆಲ (ನಾ). ತವಿಂಳಂ ದೇಶ (?) : ಕೊಂಕಣಮೆಬಕ್ತಿಯಿಕ್ಕೆ ಬೆಂಗಿ ಬೆಅ 
ಗಾಗೆ ತಿವುಳ್ಳೆಲನಳ್ಳೆ ... ಭೀಷಣಮತಿರೌದ್ರಮದ್ಭುತಮಗುರ್ವ್ವಿನ ತೇಜ 
ದಳುರ್ಕೈ ಧಲ್ಲನ (ಸೌಇಇ. ೫1-i, ೫೨-೯; 1007). 
[P ಇದು "' ತಿವುಳ್ನೆಲ' ಎಂಬುದರ ಅಪಲಿಖಿತವಿರಬಹುದು] 
ತಿವುಟ್ನಾಡು "ತಿವಂಂಳನಾಡು' ನೋ. 
ತಿಶ್ರ' " ತಿಸರ್ಕ' ನೋ. 
ತಿಷ್ಕಿಸು (ಕ್ರಿ). ತಳವೂರಂ ; ಭದ್ರವಾಗಿ ನಿಲ್ಲಂ : (8). [ತಿಷ್ಮೆ + - ಇಸ] 


ಶಿಷೆ 


ತಿಷ್ಮೆ (ನಾ). ನಿಲ್ಲುವಿಕೆ. 
ತಿಪ್ಮೇಊರು - ನೆಲೆಯಾಗಿ ನಿಲ್ಲಂ : ಇಲ್ಲೇ ಭದ್ರವಾಗಿ ತಿಷ್ಮಊರಿದರು 
(ಕಾಮಿಕಾಂ. ೨8೧). ತಿಷ್ಕೆಹಾಕುತಂಗಂ; ನಿಲ್ಲು; ಬಿಡಾರ ಮಾಡು : (4). 
[ ಇದು ಷ್ಕಾ (ತಿಷಳ್ಕ) ಎಂಬ ಸಂಸ್ಕೃತ ಧಾತುವಿನಿಂದ ರೂಪುಗೊಂಡಿದೆ) 
ತಿಷ್ಯ (ನಾ). ೧. ಇಪ್ಪತ್ತೇಳಂ ನಕ್ಷತ್ರಗಳಲ್ಲಿ ಎಂಟನೆಯದಂ ; ಪುಷ್ಯ 
ನಕ್ಷತ್ರ : “ಪುಷ್ಯಃ, ತಿಷ್ಯಃ-ಈ ೨ ಪುಷ್ಕನಕ್ಷತ್ರದ ಪೆಸರ್‌” (ಹಲಾಯು. 
೦೦-೫೦). ವಿ. ಪುಷ್ಯಮಾಸ, ೩. ಕಲಿಯುಗ : “ಕಲಿ;-ತಿಷ್ಯಯುಗವುಂ. 
ಪಾಪವುಂ, ಶತಿಳಿಯುಂ” (ಕಾಶಕೃ. ೨೬೩). [ಸಂ. 
ತಿಪ್ಕಫಲ (ನಾ). ನೆಲ್ಲಿಗಿಡ : “ ತಿಷ್ಕಫಲಾ, ಆಮಲಕೀ, ಅಮೃತಾ. 
ವಯಸ್ಕಾ -೪ ನೆಲ್ಲೀಿಮರ” (ಸಿದ್ಧಾಂತಿ. ೧೯). (ಸಂ. ತಿಷ್ಯಫಲಾ ] 
ತಿಸರ್ಕ (ನಾ). ಮೂರೆಳೆಯ ಸರ, - ಹಾರ. ಪಂಚರತುನದೊಳೆ ನೆಜ್‌ದ 
ಪಸರದಿಂ ತೋರಣಂಗಳೊಳೆ ತೊಡರ್ದ ತಿಸರದಿಂ (ಪಂಪಛಾ.೩-೨೨) ; ಸಿರಿ 
ಕಂಡದಣ್ಣು ಮುತ್ತಿನ ತಿಸರಂ ಮೃಣಾಳಿಕೆಯ ಮುದ್ರಿಕೆ ಪೂವಿನ ಪಿಂಡು 
ಗಂಕಣಂ (ಪಂಠಾಮಾ. ೩-೦೦೬) ; ಸತಿಯ ಕುಚಯುಗಮಧ್ಮಂ ತಿಸರಕ್ಕೆಡೆಗುಡ 
ದೆಂದಾ ಅಸಿಯಲ್ಗೆ ಸೆವೆಕ್ಕಸರಮನಿಕ್ಕಿದಳೊರ್ವಳ್‌ (ಜಗವಿ. 9೦-೧೧೪) ; 
ಎರ್ದೆವತ್ತಿದ ಮಲ್ಲಿಗೆಯ ತಿಸರವೇಂ ಸೊಗಯಿಸಿತೊ (ಕಬ್ಬಿಕಾ. ೧೪೦). 
[ ಆ ಸಂ. ತ್ರಿಸರ) 
ತಿಸರ್ಕೆ (ನಾ). ಮೂರು ಬಾಣ: ತ್ರಿಶರ-ತಿಸರ; ತ್ರಿಶೂಲ. ತಿಸುಳ 
(ಕಮದ. ೨೯೦ ಪ್ರಯೋ). [ ಆ ಸಂತ್ರಿಶರ] 
ತಿಸರ್ಯ, ತಿಶ್ರ, ತಿಸರಂ, ತಿಸ್ರ (ನಾ). ೧. ತಿಕ್ಕಾಟ; ಜಗಳ ; ಕಲಹ; 
ಮನಸ್ತಾಪ : ರಾತ್ರಿಯೆಲ್ಲ ಗಂಡಹೆಂಡಿರ ಶಿಸರ (ಅನತಂ. ೦೩೦). ತಿಶ್ರ: 
೧. ಸಂಸಾರದಲ್ಲಿ ಏನು ತಿಶ್ರ ಬಂದಿತ್ತೊ (ಕಲನೆ. ೨೪೭). ೨. ಗೊಂದಲ; 
ತೊಂದರೆ ; ಕಷ್ಟ: ಈ ಚಿಲ್ಲರೆ ನಾಣ್ಯದ ಎಣಿಕೆ ಮುಗಿಯದು, ಲೆಕ್ಕ 
ಸರಿಬೀಳದು, ಈ ತಿಶ್ರದಲ್ಲಿ ಬೆಳಗಾಯಿತು (ಅಡೂಟ. 90). ತಿಸರು: ೧. 
ಮೊದಲಿನಲ್ಲಿ ಸ್ವಲ್ಪ ತೊಂದರೆ ತಿಸರುಗಳಿದ್ದರೂ ಮುಕ್ತಾಯದಲ್ಲಿ ಸುಖ 
ಸಂತೋಷಗಳೇ ತುಂಬಿದ್ದುವು (ರಂಗಳ. ೯೧). ತಿಸ್ರ: ೧. ಯುವಕ 
ಮಕ್ಕಳೊಡನೆ ಒಂದೇ ಮನೆಯಲ್ಲಿರುವಾಗ. ತಿಸ್ರವು ಅನಿವಾರ್ಯ 
(ಮನೋನಂ. ೨೪೦). ([?] 
ತಿಸರಿ (ನಾ). ಒಂದಂ ಬಗೆಯ ತಂತಿವಾದ್ಯ: ಬಾಜಿಪ ಬೀಣೆಯಂ ತಿಸರಿಯಂ 
(ಪಾಕಾಂ. ತಿಸರಮಂ] ಕೊಳ್ಳೆಂದು ಬಲ್ಲಂಗಿವಂ ಕುಡಿಂ (ಅಜಿಪು. ೬-೦೦೮) ; 
ವೀಣೆಯ ಕೆಳೆಯ ಕಳೆಯೊಳ್ಳಳವೇಆ್‌ ಲುಳಿಯ ಪಿರಿಯ ದನಿಯೊಳ್ತಿಸರಿಯ 
ಸುಸರತನಮುಂ ಮುಹರಿಯ ಮಧುರತೆಯುಂ ಬೀಣೆಯ ಬಹುಲಿಕೆಯುಂ 
ಎಸೆಯೆ (ವರ್ಧಪು. ೯-೪೩ ವ) ; ಬಾಜಿಸುವಮರರಮಣಿಯರ್ಕಳ ಶಿಸರಿಯ 
ಕಿನ್ನರಿವೀಣೆಯ ನವವಿಧದ ರವಂ (ಅನಂಪು. ೪-೮೭): ವಿಪಂಚಿಕೆ ... 
ತಿಸರಿ ... ರಾಗಮಾಲಿನೀ, ಕಾಲಕೀಯೆಂಬ ಮೂವತ್ತು ಮೂಟು ತಂತ್ರೀ 
ವುದ್ಮಂಗಳಲ್ಲಿ (ವಿವೇಕ. ೨೩೬). [?] 
ತಿಸರು ತಿಸರ್ಕ' ನೋ. 
ತಿಸು (ನಾ). ಒಂದಂ ಅನಂಕರಣ ಶಬ್ದ. "ತಿಸುಗುಟ್ಟೂ' ಪರಾ. 
ತಿಸುಗುಟ್ಟು (ಕ್ರಿ). ಗೊಣಗೊಣ ಶಬ್ದಮಾಡು ; ಗೊಣಗಾಡು : (8). 
[ತಿಸು ೬ ಕುಟ್ಟು 
ತಿಸುಳ (ನಾ). ಮೂರು ಮೊನೆಯನ್ನುಳ್ಳ ಒಂದಂ ಬಗೆಯ ಆಖಂಧ ; 
ತ್ರಿಶೂಲ : “ತಿಸುಳಮೆನಲ್‌ ತ್ರಿಶೂಲಂ” (ಕರ್ಕಾನಿ. ೬೦) ; ತಿಸುಳದೊಳು 
ಚ್ಚಳಿಪ ಪೊಸನೆತ್ತರೆ ಕೆಂದಳಿರಾಗೆ (ಪಂಪಧಾ.೦-೬) : ಬಂದುಗೆಗಳ ತಿಸುಳದ 
ಮೊಲ್ಲೆಯಿಟ್ಟಿಗಳ ಕಾಮಿನಿಯರ" [೧ರಕ. ೭-೩೪ ; ಬಿಸುವಮರ್ದ ನೊಸಲ 
ಕಣ್ಣುಂ ತಿಸುಳಂಗಳನಾಂತ ಕೈಗಳುಂ ನೋಟ್ಟ ರನಂಜಿಸೆ (ಕಲ್ಬಿಳಾ. ೨೫೫) ; 
ನೋಡುತೆ ತಿಸುಳಮಂ ತಿರುಪುತೆ (ತಪು. ೧೯-೩೪). [ ಎ ಸಂ. ತ್ರಿಶೂಲ] 


೩೫೦೭ 


6 


ತಿಳಿ 


ತಿಸುಳಪಾಣಿ (ನಾ). ಕೈಯಲ್ಲಿ ಶ್ರಿಶೂಲವುಳ್ಳ ವ್ಯಕ್ತಿ: ಒಂದಂಚಿನಲ್ಲಿ 
ತಿಸುಳಪೂಣಿಯಾಗಿ ನಿಂತು, ಸುತ್ತ ತನ್ನ ಬೆದಕುಗಣ್ಣು ಗಳಿಂದ ಅಭೀಕ್ಷಿಸು 
ತ್ತಿರುವಳು (ನಡೆದಾ. 1, ೪೯). [ಆ ಸಂ. ತ್ರಿಶೂಲಪಾಣಿ] 

ತಿಸುಳ್ಳಿ (ನಾ). ತ್ರಿಶೂಲವನ್ನು ಹಿಡಿದವನು ; ಶಿವ: “ಗಿರೀಶಂ ತಿಸುಳಿ” 
(ಕರ್ಣಾನಿ. ೪೦); ಗಂಡುತನಮಂ ಮೆಅಕೆ ತಿಸುಳಿಯೊಳೆಅಗು ಪಿರಿಯವರ್ಣೆಳೆ 
ಯೊಡೆಯಾ(ಕವ್ಮಿಕಾ. ೨೩೧) ; ನಿಸಿಗಡೆಯೊಳೆದ್ದರಸು ಕನಸುದ ಹೆದೆಯ 
ದೊಳ್‌ ತಿಸುಳಿಯಾಡಿದ ನುಡಿಯ ವುನದೆಗೊಂಡಾಗ (ಜೀರಮ. ೯-೦೧): 
ತಿಸುಳಿಯೊಳ ಬಿನ್ನ ವಿಸುತಿರ್ದರಾ ಬೇಹಿಗಳ* ಲೀಲೆಯಿಂದೋಲಗದೊಳು 
(ನಂದಿಮಾ. ೩-೪೮) ; ಕೆದರ್ದ ಕಪರ್ದದಿಂ ತಿಸುಳಿ ಮುಪ್ಪೊಳೆಲೆಂದು ಕನಲ್ಲು 
ಪಾಯ್ದಿನಂ (ಗೀತಗೋ . ೩೩-೫೪); ತಿಸುಳಿ ಪಣೆಗಣ್ಣುರಿಯನುರ್ವಿಸೆ 
(ಕಮನೂ. ೧೫-೪೩). " ಶ್ರಿಸೂಲಿ' ಪರಾ ([-ಆ ಸಂ. ತ್ರಿಶೂಲಿನ್‌] 

ತಿಸುಳಿ (ನಾ). ಮೂರು ಶೂಲಗಳಂ ಒಟ್ಟಿಗೆ ಇರುವ ಆಯುಧ. 
" ತಿಸುಳಿಗೆಯ್ಯ' ಪರಾ. [ ಆ ಸಂ. ತ್ರಿಶೂಲೀ] 

ತಿಸುಳಿಗೆಯ್ಯ (ನಾ). ತ್ರಿಶೂಲವನ್ನು ಹಿಡಿದವನು ; ಶಿವ: ತಪಮನಾ 
ಚರಿಸುತಿರಲೊಡಂ ಕೆಲವೂನುಂ ದಿನಕ್ಕೆ ತಿಸುಳಿಗೆಯ್ಯಂ ಮೆಯ್ಕೋಟ್‌ದಂ 
(ಕಾಮೂಶ್ವ. ೧೩೭-೧೨). [ತಿಸುಳ್ಳಿ4 ಕೆಯ * - ಆ) 

ತಿಸುಳಿಗೆಳೆಯ (ನಾ). ಶಿವನ ಸ್ನೇಹಿತ; ಕುಬೇರ: “ ಪೊನ್ನೆಅಕಿಯ ತಿಸುಳಿ 
ಗೆಳೆಯಂ ಕಿನ್ನರಪತಿ” (ಕರ್ಡಾನಿ. 9). [ ತಿಸುಳಿ, + ಕೆಳೆಯ) 

ತಿಸುಳಿಯಣುಗ (ನಾ). ೧. ಶಿವನ ಮಗ ; ಷಣ್ಮುಖ. ೨. ಶಿವಭಕ್ತ : 
ಪಾವಕಂ ತಿಸುಳಿಯಣುಗನ ಪಾದಕೆಟಗಿ (ಗುರುಜಾ. ೦೦-೩೪). 

[ ತಿಸುಳ್ಕಿ, * ಅಣುಗ ( ಆ ಅಣುಂಗು ] 

ತಿಸ್ರ "ತಿಸರ್ಕ' ನೋ. 

ತಿಹುರ "ತಿಪುರ' ನೋ. 

ತಿಹುರಾಂತಕ " ತಿಪುರಾಂತಕ ' ನೋ. 

ತಿಹುರಿ ` ತಿಗುರಿ' ನೋ. 

ತಿಳ "ತಿಲ' ನೋ. 

ತಿಳಕ "ತಿಲಕ? ನೋ. 

ತಿಳಕಿಸು " ತಿಲಕಿಸು? ನೋ. 

ತಿಳಕೆ (ನಾ). ಆನೆಯ ಸಪ್ರಮದಾವಸ್ಥೆಗಳಲ್ಲಿ ಒಂದು ; ತಿಲಕಿತ: ನವ 
ಯೌವನ'ಲಕ್ಷ್ಮಿಯೊಳಾಗೆ ವಿವಾಹಂ ತಿಳಕಮಿಟ್ಟವೋಲ್‌ ತಿಳಕೆಯದೊಪ್ಪವ 
ಕತ್ತುರಿಯಂ ತೆೊಡೆದಂತೆವೊಲರ್ಧಕಪೋಳೆ ಪುಟ್ಟಿದುದು ಗಜಪತಿಯೊಳ್‌ 
(ಪಾರ್ಶೇಪು. ೪-೦೦೭). [ ಸಂ. ತಿಲಕ] 

ತಿಳಜ "ತಿಲಜ' ನೋ. 

ತಿಳತೈಳ "ತಿಲತೈಲ' ನೋ. 

ತಿಳಲು "ತಿರುಳ್‌' ನೋ. 

ತಿಳಿ (ಕ್ರಿ). ೧. ನಿರ್ಮಲವಾಗು ; ಶುದ್ಧವಾಗು ; ಸ್ವಚ್ಛವಾಗು : 
ದೆಸೆಗಳ್‌ ವಿಳಾಸಮಾದುವು ಕೆಸಅ50 ಪಿಂಗಿತ್ತು ಧರಣಿ ತಿಳಿದುವು ಕೊಳಗಳ 
(ಕವಿರಾ. ೨-೬೧) ; ಬಚ್ಚಲ ನೀರು ತಿಳಿದಲ್ಲಿ ಫಲವೇನು (ಬಸವ. ೧೨೦): 
ತಿಳಿದ ತಡಿದಡಿಯ ಮಡಿಗಳ ಜಳದೊಳ೪* ರಂಜಿಸುವ ಧಾನ್ಯಮಂಜರಿಯ 
ನೆಟಲ್‌ ಪೊಳೆಯೆ (ಜಂದ್ರಪು. ೦-೯೨): ತಿಳಿದುದು ನೀರ್ಗಳಂತೆ ಗಗನಂ 
(ಅನಂಪು. ೦೦-೭) ; ಪಾವಸೆ ಕಿಡಲೊಡಂ ನೀರ್ತಿಳಿದುದು (ಕಮದ. ೨೪೭ 
ಪ್ರಯೋ) : ನೀರ್‌ ತಿಳಿದುದು ಪೂಗೊಳದೊಳ್‌ ದಾಂಗುಡಿ ತೋಟ್‌ದುದು 
ಲತಾಳಿಯೊಳು (ಜಯಕಾ. ೧೦-೪); ತಿಳಿಯ ಕಾಸಿದ ತುಪ್ಪವಳಿದು ಹಾಲ 
ಪ್ಪುದೆ (ಸರ್ವಜ್ಮ. ೩3೮). ೨. ಶುಭ್ರವಾಗಿ ಪ್ರಕಾಶಿಸು,-ಹೊಳೆ : ಸೆಳ್ಳು 
ಗುರ್ಗಳ ತೆಳ್ಳನೆ ತಿಳಿದ ಕಾಂತಿ ಕುಸುಮಿಸುವಿನೆಗಂ (ಅನಂಪು. ೬-೬೪) ; 
ತಿಳಿದ ಜೊನ್ನಕೆ ಜೊನ್ನವಕ್ಕಿಗಳೆಳಸುವಂತೆಳಸುವುದೆ ಕೆರಳೆದೆ ರಾತ್ರಿಜಾಗರನು 


ತಿಳಿ 


(ಸಾಳ್ಮಧಾಿ. ೦-೪೨) ; ಭಸಿತಲೇಖೆ ಬೆಳ್ಳಕ್ಕದ ಬಿದಿಗೆಯ ಚಂದವನೊಂದಂದದ 
ತಿಳಿದ ಕಳೆಯನಿಳಿಕೆಯ್ಕೆ (ಕಾಮಾಶ್ಮ. ೧೩೯-೦೦) : ತಿಳಿದು ನೀಳ್ದುವು ದಿಶಾಳಿ 
(ಶ್ರೀರಾಮಾ. 8೩೪೨-೩೦). ೩. ಕೋಪವನ್ನುಳಿ ; ಪ್ರಸನ್ನವಾಗಂ ; ಸಮಾ 
ಧಾನಗೊಳ್ಳ : ಮುಳಿದಿರೆ ಪಾದಪಂಕಜಮನಾಂ ತಲೆಯೊಳ್‌ ನಿಲೆ ತಾಳ್ವಿ 
ನಲ್ಲಳೇ ತಿಳಿಯೆನೆ ನಲ್ಲಳಿನ್ನ ಪೆಸರಲ್ತೆ ಮಗಾ ಪೆಸರಾಕೆಯಂಳ್ಳೊಡಂ ಶಿಳಿಪೆನೆ 
ಮತ್ತಮಾ ಪೆಸರ್ಗೆ ನೀನಿರೆ ನೋಂತವಳಾವಳೆಂಬುದುಂ ತಿಳಿದಮುರ್ದಪ್ಪಿ 
ದಂದಂ (ಆಡಿಫು. ೪-೧೦) ; ಮುನಿಸಿನೊಳಾದಮೇವಯಿಸಿ...ಬಯ್ದುನುವಿಸಿ 
ಕಾಡಿ ನೋಡಿ ತಿಳಿದಟ್ಕಅನಿಟ್ಕುಳಿಗೊಂಡಲಂಪುಗಳ್‌ ಕನಸಿನೊಳಂ ಪಳಂ 
ಚಲೆವು[ವೆ 7ನ್ನೆರ್ದೆಯೊಳ್‌ (ಪಂಪಥಾ. ೪-೧೦೬): ಕಿನಿಸಿ ಕಡುಪಿನಿಂದಂ 
ನದುಗಿದಪುದು ತಿಳಿಯದೆಂತುಮಾರ್ಶಿಳುಪಿದೊಡಂ (ಕಾದಂಉಊ ೬೬) ; 
ಮುಳಿದಾಗಡೆ ಕೂರ್ಪೃವರೊಲ್ತಿಳಿವುದು ತಿಳಿವುದು ಗಡೆನ್ನು ಸಾಣುವ 
ತೆಟಿದಿಂ ಗಳಪುವ ಗಿಳಿವಿಂಡಿನ ಕಳೆಕಳಂ (ಮೈ ಆರಿ. ೧೯೨೮, ೦೦-೪೬ ; 1160); 
ಬಜ್‌ದೆ ಮುಳಿದು ತಿಳಿಪೆ ತಿಳಿದು ನೆರೆವ ಬೇಡವೆಂಡಿರಿಂ (ಕಲ್ಬಿಳಾ. ೨೧೮) ; 
ಬಲುಮುನಿಸು ನಿಮ್ಮಿಂದವಲ್ಲದೆ ತಿಳಿಯದೆನುತಂ (ಬಸಪು. ೪೭-೪೭) ; 
ತರುಣಿ ಕರ ಬಡವಾದೆಯಿನ್ನೂ ತಿಳಿಯದೇ ಮುನಿಸು (ಉಶಿರಾ. ೧೦-೬೫). 
೪. ಅರಿ; ಕಲಿ ; ಗ್ರಹಿಸು ; ವಿಷಯವನ್ನು ಗೊತ್ತುಮಾಡಿಕೊಳಂ್ಫ,- 
ಸಂಗ್ರಹಿಸು : ಏದೊರೆತು ತಾನೆಮ್ಮಯ್ಯನೈಶ್ಚರ್ಯಮಿಂತಿವನೆಲ್ಲಂ ತಿಳಿ 
ವಂತುಟಾಗಿ ಬೆಸಸಿಂ (ಜಂಶಭಾ. ೬-೦೩8) ; ನೀಂ ತಿಳಿದಿರ್ದುಂ ಮದ್ವೃ 
ತ್ತಾಂತಮನೇನೆಂದು ಕೆಳೆಯ ಬೆಸಗೊಂಡಪೆ (ಕಾದಂಪೂ. ೮೪೪) ; 
ಜಿನೇಂದ್ರಧರ್ಮಮಂ ಸಾರಮೆನಿಪ್ಪುದಂ ತಿಳಿದು. ನಂಬಿದರನ್ಯರನೇಕೆ 
ಪೊರ್ದುವರ್‌ (ಧರ್ಮಾಮ್ಮ. ೦-೦೭೯) ; ಬೆಳೆದ ಭೂವಿಯಲೊಂದು 
ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚಜಲೀಯದು (ಬಸವ. ೫೦) ; 
ಆ ಶಬ್ದಶಾಸ್ತ್ರ ವ್ಯವಹಾರಮಂ ತಿಳಿಯಲ್ಕೆ ಅಕ್ಷರಸಂಜನ್ನಿಸ್ವರೂಪಂ ... 
ಪೇಟಲ್ಪಡುಗುಂ (ಕಮದ. ೦ ವೃತ್ತಿ): ಕಳುಹಲತ್ತಲು ಹೋಗಿ ಸಾತ್ಯಕಿ 
ತಿಳಿದು ಮರಳಿದುದಿಲ್ಲ ಫಲುಗುಣನಳಿದನೋ ಮೇಣುಳಿದನೋ 
(ಕುವ್ಯಾದ್ರೋ- ೦೨-೨). ೫. ಗೊತ್ತಾಗು ; ಸ್ಪಷ್ಟವಾಗು : ಅಷಡಕ್ಷೀಣಃ 
- * . ಮೂರನೆಯವನು ಮೊದಲಾಗಿ ಯಾರಿಗೂ ತಿಳಿಯದಂತೆ ನಡೆದ 
ಇಬ್ಬರ ಏಕಾಂತ ವಿಚಾರಕ್ಕೆ ಹೆಸರು (ಸಿದ್ಧಾಂತಿ. ೨೦೮) ; ನೀನು ಹೇಳಿದ್ದು 
ನನಗೆ ತಿಳಿಯಲಿಲ್ಲ (ರೂಂ). ೬. ವಿಚಾರಮಾಡಂ ; ಯೋಚಿಸು : ಆ 
ಸುಜ್ಞಾನದೃಷ್ಟಿಯಿಂ ತಿಳಿದು ನೋಡಿ . . . ಪ್ರಭುದೇವರು ನಿರೂಪಿಸುತಿ 
ರ್ದರು (ಕೂನ್ಶಸಂ. ೪-0೯) ; ತಿಳಿವೊಡೆ ಶಶಿ ರವಿ ರವಿ ಶಶಿ (ಗಿರಿಕ. ೯-೭೪) : 
ಎಮ್ಮ ಶರಣರ್ಗೆ ಸಂಸಾರಸಂಗಂ ತಿಳಿಯೆ ಬಂಧವಲ್ಲಲ್ಲು (ಪದ್ಮರಾ- ೩-೮) ; 
ತಿಳಿಯಲೆಮ್ಮೈ ವರಿಗೆ ಜೀವನದುಳಿವು ನಿನ್ನದು (ಕುವ್ಕಾಬ್ರೋ. ೯-೪೮) ; 
ನಿನ್ನೊಳಗೆ ನೀನೇ ತಿಳಿದು ನೋಡು (ಫುರಂದ. ೧-೮೨-೨೮) ; ತಪ್ಪದಾರದು 
ತಿಳಿದು ನೋಡೆ ತಪ್ಪದಾರದು (ಗೀತಗೋ. ೬೦-೬). ಪಿ. ಭಾವಿಸು ; 
ಬಗೆ: ವಿನೀತನಂ ದೂರದಿಂ ನೋಡಿ ಪಾತಕನಿವನೆಂದು 
ತಿಳಿದು ಪೋಗಳಿಂದಿರೆ ನಂಬದಿರ್‌ (ಕಾದಂಪೂ. ೫೪೯); ಬರೆದಿಹ ಲಿಪಿಯನೆತ್ತಿ 
ವಾಚಿಸಿಕೊಂಡು ತರಳಾಕ್ಷಿ ತಾನದಕೆ ಮತ್ತೊಂದಭಿಪ್ರಾಯಮಂ ತಿಳಿದಳು 
(ಜೈಮಿಧಾ. ೩೦-೨೬) ; ಅವನಂ ಪುಲ್ಲಂ ತಿಳಿದಂ (ಕೆದ್ಮಾನು. ೨೦೯ ಪ್ರಯೋ) ; 
ನನ್ನನ್ನು ಕಳ್ಳನೆಂದು ತಿಳಿದೆಯಾ? (ಕೂ). ಲೆ. (ನಿದ್ರೆಯಿಂದ ಅಥವಾ 
ವಂರ್ಛೆಯಿಂದ) ಎಚ್ಚರವಾಗು ; ಎಚ್ಚರಹೊಂದಂ : ಸುಗ್ಗವ್ವೈ 
ಕಡುಸುಖದ ಸೊಗಸಿನ ಜೊಮ್ಮು ಶಿಳಿದು ಮೈಮುರಿದೆದ್ದಳು (ಸಿದ್ಧರಾ. 
0-೬0): ತಿಳಿದುದು ರ್ಲೊಮ್ಮಿನುಮ್ಮೋಹ (ಕುವ್ಕಾದ್ರೋ. ೦೭-೧೩). ೯. 
(ಸೊಕ್ಮ, ಅಮಲಾ) ಇಳಿ: ಸಿರಿಯೆಂಬ ಸೊರ್ಕು ತಿಳಿಯದು 
ಪರಿಣಾಮದಿನಂಜನಂಗಳಿಂದಂ (ಕಾದಂಪೂ. ೫೩೦) ಕಳ್ಳಂ ಕುಡಿದಂ ತಿಳಿದಂ 
ದೊಳ್ಳಿತು ಹೊೊಲ್ಲೆಂದುಮಜ್‌ಿವಂ (ಸಮಪ. ೪-೦೩೨); ಮರುಳಾಗಿರ್ದನ 


೩೫೦೮ 


5 


ತಿಳಿಗಂಪು 


ಮರುಳ್ತನಂ ತಿಳಿದವೋಲೋಸರಿಸಿರೆ ಮಿಥ್ಯಾತ್ವಂ (ವರ್ಧಪು. ೦೨-4): 
ಅವಧರಿಸು ಧೃತರಾಷ್ಟ್ರನೃಪ ನಿನ್ನವಗೆ ತಿಳಿದುದು ಸೊಕ್ಕು (ಕುವ್ಮಾಕ. 
`೨೦-೦). ೧೦. (ಬರ) ಹಿಂಗಂ ; ಇಲ್ಲದಂತಾಗು : ಧರಾಜನದ ಕಣ್ಣ 
ಬಜ ತಿಳಿದವು (ಸಿದಾ. ೭-೪೩). ೧೧. ಕಾಣು; ನೋಡು: ದೇವರ್ಕಳಂ 
ತುಂಬಿಯಂ ಶಿಳಿಯಲ್‌ ಸ್ವಪ್ನದಿ ಲೇಸಲೈ (ಸೋಮೇಶ. ೬೯). ೧೨. 
ಅನಂಭವಿಸಂ : ಮನವರಿಯದ ಪಾಪವಿಲ್ಲ, ತನು ತಿಳಿಯದ ನೋವಿಲ್ಲ 
(ಗಾದೆ). 

[ದೇ. ॥ ತಮಿ. ತೆಳಿಿ ತೆಳ್‌, ತಳಿ; 
ತೆಲಿ, ಸೆಲಿ ; ಕೊಡ, ತೇಳಿ; ತೆಲು. ತೆಲಿ] 


ವಂಲ. ತೆಳಿಯು ; ತುಳು. 


10| ತಿಳಿ (ನಾ). ೧. ಸ್ವಚ್ಛತೆ; ನೈರ್ಮಲ್ಯ; ಪರಿಶುದ್ಧತೆ: “ ತಿಳಿ-ನೈರ್ಮಲ್ಮೇ, 


16 


20 


26 


35 


ಜ್ಞಾನ, ಪ್ರಸನ್ನಭಾವಯೋಃ (ಒಲಿ), ಕಾಂಜಿಕೇ ಚ (ಗಂಜಿ)” (ಶಮಧಾ)- 
೨. ಗಂಜಿ, ಮಜ್ಜಿಗೆ, ಸಾರು, ಹೆಂಡ ಮೊದಲಾದಂವುಗಳ 
ನೀರಾದ ಭಾಗ,--ಮಂದವಲ್ಲದ ಭಾಗ: ಒಡೆವ ಸಮಯದೊಳು 
ಹಾಲೊಳಗೆ ಸುಣ್ಣದ ತಿಳಿಯ ಬಿಡಲು ಚುಮ್ಮನೆ ತಿಳಿವುದದು (ಸೂಪಠಾ, 
೨-೩) : ಬಡಿಸಿದರ್‌ ಮಂದನೆ ಮಜ್ಜಿಗೆ ಕೆಲಬರ್ಗೆ ನಿಡಿವೆತ್ತ ತಿಳಿ ಕೆಲಬರ್ಗೆ 
(ಮೋಹತ. ೦೪-೦೫) ; ಕೆಟ್ಟ ಹಾಲಿಂದ ಹುಳಿಯಿಟ್ಟಿರ್ದ ತಿಳಿ ಲೇಸು (ಸರ್ವಜ್ಮ. 
೦೦೨೦); ಮೇಲಿನ ಕೆನೆಯನ್ನೆಲ್ಲಾ ಚೆಲ್ಲಿಬಿಟ್ಟು ಉಳಿದ ತಿಳಿಗೆ ಈ ಔಷಧಿ 
ಹಾಕಿ ಕುಡಿ (ಬೈಸರ್ವ. ೭೭) " ತಿಳಿಸುಣ್ಣ ' ಪರಾ. ೩. ತಿಳಿಯಾಗಿರು 
ವುದು; ಲಘುವಾಗಿರಂವುದು ; ಮಂದವಲ್ಲದುದಂ. " ತಿಳಿನಿದ್ರೆ', 
“ತಿಳಿನೀಲಿ? ಪರಾ. ೪. ಪ್ರಸನ್ನತೆ ; ಕೋಪ ಇಳಿಯುವಿಕೆ. ೫. ತಿಳಿ 
ವಳಿಕೆ; ಜ್ಞಾನ: “ನಿರ್ಮಲ ಚಷಕ ಜ್ಞಾನ ಪ್ರಸನ್ನತ್ವಗಳೊಳುಂ ತಿಳಿ 
ಯೆಂದೆನಿಕ್ಕು” (ಶಬ್ಮವಂ. ೦೧೪) : ಈ ಬಾಳ್ವೆಯೆಂಬ ಮುಗಿಲಲ್ಲಿ ತಿಳಿಯೆಂಬ 
ಹೊತ್ತು ಮೂಡಲಿ (ಕಗದ್ಯ. ೪ಬ. " ತಿಳಿಗೇಡಿ, "ತಿಳಿವುಟ್ಟ' ಪರಾ. 
(ಗಂ). ೬. ಸ್ವಚ್ಛವಾದ ; ಪರಿಶುದ್ಧವಾದ : ಸಂಗಮೇಶ್ವರಂಗೆ ಹೊಸ 
ಪುಷ್ಪಮಂ ತಿಳಿಯಗ್ವವಣಿಯಂ ತಂದು ಓಜೆಯಿಂ ಪೂಜೆಗೈದು (ಬಸರ. 
೨-೬೭). "ತೆಳ್‌' ಪರಾ. 

ತಿಳಿಯಾಗು ೬ ೧. ಸ್ವಚ್ಛವಾಗಂ ; ನಿರ್ಮಲವಾಗಂ : ಬಾವಿ ನೀರು 
ತಿಳಿಯಾಗಿದೆ (ರೂಂ). ೨. ನೀರಾಗಂ : ಸಟ್ಟುಗದಿ ತೊಳಸಿ ಮಂದಮಂದನೆ 
ಘಟ್ಟಿಯಾಗುತಿಹ ಸವಂಯದೊಳಗೊಂದಿನಿಸ ತೆಗೆತೆಗೆದು ತಿಳಿಯಾಗುವಾ 
ಹದಂ ಬಂದಾಗಲಿಳುಹಿ (ಸೂಪಶಾ. ೦-೪೦). ಹ. ಶಾಂತವಾಗು ; ಸಮಾ 
ಧಾನ ಸ್ಥಿತಿಗೆ ಬರು: ಮನೆಯಲ್ಲಿ ನೆಲಸಿದ ಕಾತರತೆಯ ವಾತಾವರಣ 
ಮೆಲ್ಲನೆ ತಿಳಿಯಾಗುತ್ತಿದ್ದಂತೆ ಒಬ್ಬೊಬ್ಬರೇ ಚೇತರಿಸಹತ್ತಿದರು 
(ಮೂರುದಾ. ೨೭೩). ೪. ಸ್ಪಷ್ಟವಾಗಂ ; ಸರಳವಾಗು : ಗೀತೆಯು ಜೀವನ 
ಸಾರಸರ್ವಸ್ವವನ್ನು ತಿಳಿಯಾಗಿ ಸುಲಭವಾಗಿ ಹೇಳುವುದು (ಧರ್ಮಸಾ. ೧೧೦), 
[| ಆತಿಳ್ಕಿ-/ ತಮಿ, ಮಲ. ತೆಳಿ, ತೆಳಿವು; ತುಳು.ತಿಳಿತೆಲಿ, ತಳಿ, 
ಸೆಲಿ, ಸಳ] 


ತಿಳ್ಳಿ (ನಾ). ಪಾನಪಾತ್ರೆ ; ಚಷಕ : “ನಿರ್ಮಲ ಚಷಕ ಜ್ಞಾನ ಪ್ರಸನ್ನತ್ವ 


40 


ತಿಳಿಗಂಪು (ನಾ). ಶುದ್ಧವಾದ ಪರಿಮಳ ; ಸುವಾಸನೆ ; 


46 


ಗಳೊಳು ತಿಳಿಯೆಂದೆನಿಕ್ಕು '' (ಶಬ್ಮಮಂ. ೦೦೪) ; ಏಳಿ ಮಕ್ಕಳೆ ತುಂಬಿಸೀ 
ತಿಳಿಗೆ ತೀವೆ ಮದಿರೆ ಬತ್ತದ ಮುನ್ನ ಬಾಳ ತಿಳಿಯೆಡೆಯಿಂ (ಗಿಳಿವಿಂ. 
೧೧೬-೨); ಹಿಂದಣನುತಾಪ ಮುಂದಣ ಭಯವ ಮರಸಿ ಇಂದನೊಸೆಯಿಪ 
ತಿಳಿಯ ತುಂಬು ನನ್ನೆ ರಸಿ (ಗಿಳಿವಿಂ. ೦೧೮-೦೨). 

[? . / ತೆಲು. ತೆಲೆ, ತೆಲಿಯ ಎ ತಟ್ಟೆ . /ಸಂ. ಸ್ಥಾಲೀ) 
ಕತ್ತುರಿಗಂಪು 
ಸಿರಿಕಂಡದ ತಿಳಿಗಂಪು ಪೊಂಬಾಳೆ ಕರ್ಪುರಗಂಪುಗಳೆ ಸುಯ್ಕೊಳುಣ್ಮುವ 
ಬೆಮರ್ಗಳೊಳ್‌ ಮೆಯ್ಗ ಳೊಳ್‌ ಸಲೆ ಸಾಮಜಗಮನೆಯರ್‌ (ಜಿಬಪು. 
&೭-೪೭). " ನಟಿಂಗಂಪ್ರ' ಪರಾ. ([ ತಿಳ್ಳಿ * ಕಂಪು) 


ತಿಳಿಗಚ್ಚು 


ತಿಳಿಗಚ್ಚು (ನಾ). ತೆಳ್ಳ ಗಿರುವ ಗಾರೆ ; ಗಾರೆಯ ತಿಳಿ; “ಗೋಡೆಯ 
ಮೇಲ್ಮೈಗೆ ಬಳಿಯುವುದಕ್ಕೂ ಶಿಲ್ಪುಲಂಕಾರ ಕೆಲಸಕ್ಕೂ ಉಪಯೋಗಿಸುವ 
ಹಲವು ಬಗೆಯ ಗಾರೆ ಅಥವಾ ಸಿಮೆಂಟು : ತಿಳಿಗಚ್ಚು” (88೩000. ಇಂಕನಿ). 

[ ತಿಳ್ಳಿ ಗಚ್ಚ್ವು ] 


೩೫೦೯ 


ತಿಳಿಗಣ್ಣು (ನಾ). ತಿಳಿವಳಿಕೆಯಿಂದ ಕೂಡಿರಂವ ದೃಷ್ಟಿ ; ಜ್ಞಾನದೃಷ್ಟಿ : | 5 


ತಿಳಿಗಣ್ಣಿಗೆ ಎಲ್ಲ ಜೀವನವು ರಸಮಯವಾದ ನಾಟಕವಾಗಿ ಅನುಭವಕ್ಕೆ ಬರು 
ವದು (ಸಾಹಿವಿ. ೧9೪); ತಿಳಿಗಣ್ಣಿನಿಂದ ಎಲ್ಲವನ್ನು ತಿಳಿದವರಾದ ಶರಣರು | 
(ಶರಣೆ. ೭೨೪). [3೪+ ಕಣ್ಣು («ಆ ಕಣ್‌) 

ತಿಳಿಗನ್ನಡ (ನಾ). ಶುದ್ಧವಾದ ಕನ್ನಡ; ಇವರು `ಜ್ಯೋತಿಶಸ್ತ್ರ', "ಪ್ರಾಕೃ 
ತಿಕ ಭೂಗೋಲ', " ಉಪನ್ಮಾಸವಿದ್ಯೆ ' ಎಂಬ ಶಾಸ್ತ್ರೀಯಗ್ರಂಥಗಳನ್ನು 
ತಿಳಿಗನ್ನಡದಲ್ಲಿ ಬರೆದರು (ಕಗದ್ಯ. 11, ೧೨); ಶಿಳಿಗನ್ನಡದ ನುಡಿಗಳಲ್ಲಿಯೇ 
ವಿರಚಿತವಾದ ಪದ್ಮಗಳು ಓದಲು ಇಂಪಾಗಿವೆ (ಕಾಲೂರ. ೦೩ ಮುನ್ನುಡಿ). 

[ ತಿಳಿ + ಕನ್ನಡ] 

ತಿಳಿಗಳ್‌ (ನಾ). ಚೊಕ್ಕವಾದ ವಂದ್ಯ ; ಬೆರಕೆಯಿಂರದ ಹೆಂಡ,-ಕಳ್ಳು : 

ತಿಳಿಗಳ್ಳೇಆ5 ಯಲ್‌ ಕುಡಿಯಳ್ಳೆ ಪಿಟ್ಗ ಲಾಗಳೆ ಕುಡಿದು (ದಶಕು. 6-೨೦೫). 
[ ಕಿಳ್ಳಿ + ಕಳ್‌ | 

ತಿಳಿಗಾಸು (ಕ್ರಿ). ಶುದ್ಧವಾಗುವವರೆಗೆ ಕಾಯಿಸು ; ತಿಳಿಯಾಗುವಂತೆ 
ಕಾಯಿಸಂ ; ಕಾರ್ಬೊನ್ನ ತಿಳಿಗಾಸುತ್ತೆ ಜಲದೊಳದ್ದುವ ತೆರದಿ ಚುಯಿ 
ಚರ್ರೆಂಡೆನುತೆ (ನವಮೋ. ೬-೩೯). [ ತಿಳಿ + ಕಾಸು] 

ತಿಳಿಗೇಡಿ (ನಾ). ಅರಿವಿಲ್ಲದವನು ; ಬಂದಿ ಗೇಡಿ ; ಅವಿವೇಕಿ: ಜಡರು 
ನಿನ್ನವೊಲಾರು ಪೊಡವಿಲಿ ಗೆಡಹದಿರು ತಿಳಿಗೇಡಿ ನೀ ಹೋಗೆಂದ ದಶಕಂಠ 
(ಕಣಶಿರಾ. ೨೪-೨೯) ; ತಿಳಿಗೇಡಿ ಕಂದನು ಕೇಳದಲೆ ಬೆಟ್ಟದ ಕೊಳ್ಳ ಕಮರಿ 
ಯೆಡೆ ಹೊರಳಿದನು (ಸಿದ್ಮಫು. ೫-೭೦) ; ಈ ಜನರು ಎಂಥಾ ತಿಳಿಗೇಡಿಗಳು 
(ಮುಂಬಯಿ. ೪-೨೦).  [ತಿಳ್ಳಿ * ಕೇಡಿ] 

ತಿಳಿಗೇಡಿತನ (ನಾ). ವಟೂರ್ಯತನ ; ಅವಏವೇಕ ; ಕೈಯಲ್ಲಿ ಹಿಡಿಯ ಬಹು 
ದಾದುದಕ್ಕೆ ತಲೆಯನ್ನು ಕೊಡುವುದು ತಿಳಿಗೇಡಿತನ (ದಾಲುತ್ತಿ. ೦೮): ಪತಂ 
ಗವು ತಿಳಿಗೇಡಿತನದಿಂದಲೇ ದೀಪದ ಮೇಲೆ ಬಿದ್ದು ಸುಟ್ಟುಕೊಂಡು ಸಾಯ್ಭ 
ವುದು (ಬ್ರಹ್ಮಜೀ, ೩೦). [ ತಿಳಿಗೇಡಿ + - ತನ] 

ತಿಳಿಗೈ (ಕ್ರಿ). ಚೊಕ್ಕಗೊಳಿಸು; ಶುದ್ಧ ಗೊಳಿಸು ; ಸ್ವಚ್ಛಮಾಡು: ಅನಂತು 
ಅದನ್ನು ಮರಳಿ ತಿಳಿಗೈಯಲು ಎಷ್ಟೊಂದು ಯತ್ನಿಸಿದರೂ ಸಾಧ್ಯವಾಗಲಿಲ್ಲ 
(ಒಡ್ಮಿಉ. ೧೦೩). [ ಶಿಳ್ಳಿ 4 ಗೈ (< ಕೆಯ್‌,)] 

ತಿಳಿಗೊಳ (ನಾ). ಚೊಕ್ಕವಾದ ನೀರಂಳ್ಳ ಸರೋವರ ; ಶುದ್ಧ ವಾದ 
ನೀರಿನ ಕೊಳ : ತಿಳಿಗೊಳನಂ ಪೋಲ್ತಿರ್ದುಂ ತಿಳಿಯದಿದೇನೆಂಬುದುಂ 
(ಕವಿರಾ. ೦-೮೯) ; ಸುಭದ್ರೆ ... ಅಲರಿಂ ತುಂಬಿಗಳಿಂ ತಣ್ಣೆಲರಿಂ ತುಂಬಿದ 
ತಿಳಿಗೊಳದಿನೆಸೆವ ಬನಮಂ ಪೊಕ್ಕಳ್‌ (ಪಂಪಛಾ. ೫-೨) ; ತಿಳಿದ ತಿಳಿಗೊಳದ 
ತಳಿತ ತಾವರೆಯರಳ ತಂಡುಲದ ರುಚಿಯ ಕಳಹಂಸೆ ಬಯಸುವಂತೆ (ಆದವ. 
೧೬-೩೬): ತೊಳತೊಳಗಿ ಹೊಳೆವ ತಿಳಿಗೊಳನ ತಡಿವಿಡಿದು (ಹಣಳಾ. 
೩-೪೪) ; ಲಲಿತ ತನುಕಾಂತಿಗಳ ಮೊಗೆದರು ತಿಳಿಗೊಳನ ಜಲವೆಂದು 
(ಕುವ್ಯಾಆ. ೦೦-೨೮); ಶಿಳಿಗೊಳಂಗಳೊಳಲರ್ದ ಪೊಚ್ಚ ಪೊಂದಾವರೆ 
(ಣೈಮಿಭಾ. ೩-೮): ಸೃಟಿಕಶಿಲೆಗಳಿಂ ಕಟ್ಟಿರುವ ಮೆಟ್ಟಿಕೆಗಳನ್ನೊಳಕೊಂಡ 
ತಿಳಿಗೊಳಂ (ಸೌಗಂಧಿ. ೪-೧೭).  [ ತಿಳ್ಳಿ * ಕೊಳ್ಳ] 

ತಿಳಿಗೊಳು, ತಿಳಿಗೊಳ್ಳು (ಕ್ರಿ). ೧. ಸ್ವಚ್ಛವಾಗು ; ಶುದ್ಧವಾಗು ; ತಿಳಿ 
ಯಾಗು : ಮಳೆಗಾಲದೊಳು ನೀರು ಕದಡಿತೆಂದಳಲೇಕೆ ತಿಳಿಗೊಳುವುದು 
ನೀರು ಮುಂದೆ (ಇಂದಾಪ. ೨00-66). ತಿಳಿಗೊಳ್ಳು : ೨. ಅರಿತುಕೊಳ್ಳು; 
ಅರ್ಥಮಾಡಿಕೊಳ್ಳು : ತನ್ನನೆ ತಾನೇ ತಿಳಿಗೊಂಡಂತೆ ಶಿವನ ಶಕ್ತಿಯೇ 
ಎಳಿಗೊಂಡಂತೆ (ಸೂರ್ಯಪಾ. ೩೨-೪). [ತಿಳ್ಕಿ ೪ ಕೊಳು (ಎಕೊಳ್‌,)] 


೩0 


16 


26 


30 


35 


40 


ತಿಳಿನೀಲಿ 


ತಿಳಿಗೊಳ್ಳು "ತಿಳಿಗೊಳು' ನೋ. 

ತಿಳಿಜಲ (ನಾ). ಶುಚಿಯಾದ ನೀರು : ತೆರೆ ಪರಂಪರೆ ತೊರೆದು ಹರಿಯುವ 
ಹೊನಲಿಗೆಲ್ಲಿದೆ ಜೀವನ? ನೊರೆಯ ಸರಿಸುತ ಬದಿಗೆ ತಿಳಿಜಲವೀಂಟಿ 
ಸ್ಫೂರ್ತಿಯ ಕೇತನ (ನಲಮು. ೩೩-೦೮). [ ತಿಳ್ಳಿ * ಜಲ್ಮ] 

ತಿಳಿಜೊನ್ನ (ನಾ). ಸ್ನ ್ಯೈಚ್ಛವಾದ ಬೆಳುದಿಂಗಳು : ಸಡಗರದಿಂ ಪಗಲೆಂಬಂ 
ತೊಪ್ಪಂಬಡೆದಿಳೆಯಂ ತೀವಿತು ತಿಳಿಜೊನ್ನಂ (ಜಯಕಾ. ೦೪.೧೫); ತಿಳಿ 
ಜೊನ್ನದ ನಟ್ಟನಡುವೆ ಸಂಪೂರ್ಣೀಂದು ಧಳಿಧಳಿಸುವ ಮಾಳ್ಕೆಯೊಳ್ಬ 
(ಕುರಾಸಾಂ. ೩-೨೦) ; ತನ್ನ ಮಹಾಮನೆಯ ಪ್ರಾಂಗಣದಲ್ಲಿ ಮಂಡಿಸಿ 
ಹುಣ್ಣಿಮೆಯ ತಿಳಿಜೊನ್ನದ ಸವಿಸೋಂಕಿನ ಸುಖವನ್ನು ಅರ್ಧನಾರೀಶ್ವರನಿಗೆ 
ಅರ್ಪಿಸುತ್ತಿದ್ದಾರೆ (ತುಂಗಳ. 6೩). [ತಿಳಿ * ಜೊನ್ನ) 

ತಿಳಿತಳ (ನಾ). ತಂಪು: ಈ ಮಂತ್ರಮನುಚ್ಚರಿಸುತ್ತೆ ಮುಚ್ಚಿದ ಕಣ್‌ 
ಚಂದ್ರಕರಸ್ಪರ್ಶದಿಂದೆ ತಿಳಿತಳಮಪ್ಪುದುಂ (ಚತವ. ೬-೨೦೩ ವ). [? 

ತಿಳಿದುಪ್ಪ (ನಾ). ಕರಗಿದ ತುಪ್ಪ ; ದ್ರವವಾದ ತುಪ್ಪ: ಶ್ರಾವಕರಪ್ಪ 
ವರ್ನೆರದು ನಿಶ್ಚಯದಿಂ ಮಂನಿಗಳ್ಲಿ ಕೂರ್ತು ನಾನಾವಿಧ ಭಕ್ಷ್ಮದಿಂ ಪಲವು 
ಬಾಡುಗಳಿಂ ತಿಳಿದುಪ್ಪದಿಂ ಸಮಂತಾವಗಮಾವರೊಳ್ಳುಣಿಸಂ (ಧರ್ಮಾಮ್ಮ. 
೪-೦೦೦) ; ಗಟ್ಟಿದುಪ್ಪಕ್ಕೆ ತಿಳಿದುಪ್ಪಕ್ಕೆ ಭೇದವುಂಟೇ ಆಯ್ಕ (ಮಹುದೇ-ಬ: 
೭೩-೦೮೦) ; ಎಳೆಮಿಂಚನೆಟ ವಂತೆ ತಿಳಿದುಪ್ಪವೆಆಕೆದಳು (ಧರಡ. ೦೦-3೯); 
ಅವರೆ ತಂದವರಟ್ಟು ಅವರಿಕ್ಕಿ ಇವರುಣಲು ಅವರೆ ತಿಳಿದುಪ್ಪವೆಣದಿಹರೆ 
ಇವರಿಂಗೆ ಅವರೆ ತಾಯ್ತಂದೆ (ಸರ್ವಜ್ಞ. ೬೦೧).  [ ಕಿಳ್ಳಿ * ತುಪ್ಪ ] 

ತಿಳಿನಗೆ (ನಾ). ಶುಭ್ರವಾದ ನಗೆ ; ಕಪಟವಿಲ್ಲದ ನಗೆ: ಮುಖದಲ್ಲಿ 
ಯಾವಾಗಲೂ ತೇಲಾಡುತ್ತಿದ್ದ ತಿಳನಗೆಯು ಜಾರಿ ಮ್ಲಾನತೆಯು ನೆಲಸಿತ್ತು 
(ಚಿತೆಸ. ೦೭೦). ಗ್ಮಿತಿಳ್ಳಿ * ನಗೆ] 

ತಿಳಿನಿದ್ರೆ (ನಾ). ತೆಳುವಾದ ನಿದ್ರೆ ; ಗಾಢವಲ್ಲದ ನಿದ್ರೆ; ಲಘುವಾದ 
ನಿದ್ರೆ: (೪. [ತಿಳಿ ೬ ನಿದ್ರೆ] 

ತಿಳಿನೀರ್‌, ತಿಳಿನೀರಂ (ನಾ). ೧. ಎತಿಳಿಜಲ: ಆ ಮರಕತವರ್ಣಂ 
ಕರಿಕರ ಪರಿಘದಿನೊಡನೊಡನೆ ತುಳುಕಿದಂ ತಿಳಿನೀರ೦ (ಅದಿಪು. ೦೪-೦೦೭) ; 
ತಿಳಿನೀರ ತುಂತುರ್ವನಿಗಳಂ ಫೊರೆದೆಳವಾಟ್‌ಯ ಸುಲಟ್‌ಯ ಬಿಜ್ಮಣಿಗೆ 
ಗಳಿನಡಿಗಡಿಗೆ ಬೀಸಿಯಂಂ (ಕಾದಂಪೂ. ೮೩೩); ಅಂತು ರಾಗರಸದಿಂ ಪೊಂಗಿ 
ತಡೆದು ತಿಳಿನೀರನುಂಡುದೆಂಬ ನಾಟ್ನುಡಿಯಂತೆ (ಧರ್ಮಾಮ್ಮ, ೬-೮3): 
ತಿಳಿನೀರಿಂದಂ ತೆಂಗಂ ಬಳೆಯಿಸೆ ನದನದಿಯಿನೊಸರ್ವ ಶಿಳಿನೀರಿಂದಂ 
ಬಳೆಯಿಸೆ ತೆಂಗೊಪ್ಪಿದವವಿರೆಳವೆೊಂದಣ ಕಡವನೊಂದು ನೀಗುವ ತೆಜಿದಿಂ 
(ಪಾರ್ಶ್ವಪು. ೯-00). ತಿಳಿನೀರು : ೧. ಪೊಜಕವಾಅ ಪುಳಿನದ ತನುಚ್ಛವಿಯ 
ತಿಳಿನೀರ ಮೆಟ್‌ವ ಮಧ್ಯದ ಮೃಣಾಳದ ಬಗೆಯ ಭೇದಮಂ ಕುಜುಪಿಡು 
ವೊಡರಿದೆನಲ್ಲರಸಿಯೊಳ್ತೆರಳೆಯರ ಜಲಕೇಳಿ ಕಣ್ಣೆಸೆದುದು (ಜೈಮಿಭಾ. 
೩೦-೬); ಕೆಂದಾವರೆಯ ಪೊಟ್ಟಣದೆ ಳು ತಿಳಿನೀರ ತಂದು ರಂಗೇಶನ 
ಮೇಲೆ . , . ಬಂಧುರದಿಂದ ಸೂಸಿದರು (ಕಂನವಿ. ೨5-0೨೦) ; ಶಿಳಿನೀರು 
ಗಳಿಂದ ಕರಚರಣಂಗಳಂ ತೊಳದು (ಸಾಗಂಧಿ. ೦೯೫.೦೯) ; ತೆಂಗಿನಕಾಯ 
ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳದೇನ (ಗರತಿ. 6೬). 
೨. ಮೊಸರು, ತುಪ್ಪ, ಗಂಜಿ ಮುಂತಾದಂವುಗಳ ಮೇಲಿನ ತಿಳಿ, 
ಮಂದವಲ್ಲದ ಭಾಗ: ಅಂಬಿಲದ ತಿಳಿನೀರಿನಲ್ಲಿ ಅರಿಸಿನವನ್ನರೆದು ಪಾನ 
ಮಾಡಿಸಲು ಶೀತಜ್ವರ ಕೆಡುವುದು (ಸಕಫ್ಮೆ. ೬೩): ಮಸ್ತುಎಮೊಸರಿನ 
ಮೇಲಿನ ತಿಳಿನೀರು (ಗಂಗಾಮ. ೨೫೨). [ ಶಿಳ್ಳಿ + ನೀರ್‌] 

ತಿಳಿನೀರು " ತಿಳಿನೀರ್‌' ನೋ. 

ತಿಳಿನೀಲಿ (ನಾ)- ತೆಳುವಾದ ನೀಲಿಬಣ್ಣ: ತಿಳಿನೀಲಿ ಬಾನೊಳು ಬೆಳ್ಳನೆ 
ಮುಗಿಲೊಂದು ಮೆಲ್ಲನೆ ತೇಲುತಲಿಹುದು 

[ ತಿಳ್ಕಿ 4 ನೀಲಿ] 


(ಇಂಡಾಪ. ೯೬-೭೦). 


ತಿಳಿನುಡಿ 


ತಿಳಿನುಡಿ (ನಾ). ಸ್ವಚ್ಛವಾದ ಭಾಷೆ ; ಸರಳವಾದ ನುಡಿ: ಕನ್ನಡ 
ಶಬ್ದಸಂಪತ್ತನ್ನುಳಿಸಿ ಕನ್ನಡಿಗರ ತಿಳಿನುಡಿಯಾಗಿ ಬೆಳೆಯಿಸಲು ಈ ಕೃತಿಯು 
ಸಹಾಯಕವಾಗಬಹುದು (ಕಾಲೂರೆ. ೦೦ ಮುನ್ನುಡಿ). [ ತಿಳ್ಳಿ-ನುಡ್ಕಿ) 
ತಿಳಿಪ್ಪು, ತಿಳಿಹು, ಶಿಳುಪ್ಪು, ತಿಳುಹಂ, (ಕ್ರಿ). ೧. ಶುಭ್ರವಾಗು ; 
ತಿಳಿಯಾಗು : ಶಿಳಿಪುವೊಡೆ ಮೊಗ್ಗೆ ಮುದ್ದುಂ ಕಳೆಂಕಮುಂ ತಿಳಿಯದಿರ್ಪ 
ದೆಸೆಗಳುಮಂ ನೀರ್ಗಳುಮಂ ತಿಳಿಪಿದ ಸರಮುಂ ತಿಳಿಪಿದುದೆ ಕಳಂಕಗತಿಯ 
ನಮ್ಮತದ್ಯುತಿಯ೦ (ಲೀಲಾವ. ೧೪-೩೧). ೨. ಸಮಾಧಾನ ಪಡಿಸು; 
ಸಾಂತ್ವನಗೊಳಿಸು ; ಶಾಂತಗೊಳಿಸಂ : “ತಿಳಿಪು-ಕ್ರೋಧೋತ್ಸರ್ಜನೇ 
(ಕೋಪವನ್ನು ಬಿಡಿಸು)” (ಕಮಧಾ) ; ಶಿಳಿಪಲಡಿಗೆಆಗಿದೋಪನ ತಳಂಗಳಾ 
ತೀಟದಿಂ ಪದಂಗಳೊಳೊಗೆದಾ ಪುಳಕಚೆಯಂಗಳ್‌ ಕಳೆದುವು ಮುಳಿಸಂ 
(ಕವಿಂ. ೩-೧೦೯) ; ಪುರುಡಿಸಿ ಮುಳಿದಿರ್ದ ಮಹಾದೇವಿಯಂ ತಿಳಿಪಲಿಂದು 
ಕಾಲ್ಗೆ ಅಗೆ (ಾವುಂಪು. 62-08); ವನಿತೆಯರೊಲವಿನ ಕಲಹದ ಮುನಿಸುಗಳಂ 
ತಿಳಿಪುವೆಡೆಯೊಳೆತಿಚತುರಂ (ಕಾರಂಪೂ. ೫೬) ; ಇಂತಪ್ಪವಸ್ಥೆಯಿಂದಿವಳಿಂ 
ತಿರೆಯುಂ ದುರ್ವಿದಗೃವೆನ್ನ ಮನಂ ಮತ್ತೆಂತುಂ ನಂಬಿದುದಿಲ್ಲಾನಿಂ 
ತಿಳಿವೆಂ £ ಪೆ] ನಿಪುಣವಚನದಿಂ ಕಾಮಿನಿಯಂ (ಕಾದಂಉ. ೨3೪3); 
ಮುಕುಂದಂ ತದಿಂದುವದನೆಯಂ ಪೆಜವೊಳ್ನುಡಿಗಳಿಂ ಶಿಳಿಪಿ (ನೇಮಿಪು, 
೮-೩೮ವ] ; ಬಟ್‌ದೆ ಮುಳಿದು ತಿಳಿಪೆ ತಿಳಿದು ನೆರೆವ ಬೇಡವೆಂಡಿರಿಂ (ಕಬ್ಬಿಕಾ. 
೨೦೮) ; ನುಡಿಯಲಿಲ್ಲದಹಂಗೆ ಹದುಳಿಸಿ ಕಡೆಯೊಳಾಂ ಶಿಳಿಪಿ (ಪಾಕಾಂ: 
ತಿಳುಹಿ]ದಪನೆಲೆ ನೀ ನಿದ್ರೆಗೆಯ್ವುತಿರು (ಲಸಪು. ೪೭-೨೨) ; ಮುನಿದೊಡೆ 
ಕಡುತವಕದಿಂ ತಿಳಿಪುವಂ (ಜಬಪು. ೧೦-3೯). ೩. ಸಂತಂಷ್ಟಿಪಡಿಸು ; 
ತೃಪ್ತಿಗೊಳಿಸಂ ; ಮಂದಗೊಳಿಸು : * ಪ್ರಸಾದಃ, ಪ್ರಣಯಃ- ಈ 
೨ ತಿಳಿ(ಪುಹುವುದು” (ಹಲಾಯು. ೧೨೭-೮೮) ; ಜಲನಿಧಿಯಂ ಮಂಗಿಲ್ವನಿ 
ಗಳಿಂದಮಗುರ್ವಿಸುವಂತೆ ನಿಮ್ಮನಾಂ ತಿಳಿಸಿದಪೆ ಗಡ (ಕಾದಂಉ. ೪೨೬); 
ಅಗಜೆಯಂ ತಿಳಿಪಿದಮರಗುಂಡದ ಮಲ್ಲಿನಾಥ ಶರಣು (ಭಾವಚಿಂ. ೨-೧). 
೪, ತಿಳಿಸು; ಸ್ಪಷ್ಟಪಡಿಸು ; ವಿಶದೀಕರಿಸಂ : ಅವರಂ ತಿಳಿಪಲಾಅದೆ 
ಮತ್ತೆ ಪೂರ್ವವಿದೇಹಕ್ಕೆ ಪೋಗಿ ... ಭಟಾರರ್ಗೆ ಪೇಟ್ವು (ವಡ್ಮಾರಾ. 
೦೦೪-೨೦) ; ಉಳ್ಳೋದುಗಳೊಳಗೆನಿತಟ್‌ವುಳ್ಳರ್ಗಂ ತಿಳಿವಲರಿಯದೆನಿ 
ಪೆಡೆಗಳುಮಂ ತೆಳ್ಳಗಿರೆ ತಿಳಿಪುಗುಂ (ಪಂಪಥಾ. ೨-೩೫): ಸ್ಮಾವರಾದ್ಯನ್ಯಲಿಂಗದ 
ಭಜನೆಯ ಮುನ್ನ ಮೇ ಬಿಡಿಸಿ ಷಟ್ಸ್ಮಳಮಾರ್ಗಮಂ ತಿಳಿಪಿ (ಜಿಬಪು.೧-೧೩). 
೫, ಕಲಿಸು; ಹೇಳಿಕೊಡು ; ಶಿಕ್ಷಣಕ್ಕೊಳಪಡಿಸು; ಇವರಂ ನೀತಿ 
ವಿದರಪ್ಪಂತು ತಿಳಿಪುವಂದು ಮುದುಗುದುರೆಯಂ ತಿರ್ದುವಂತಕ್ಕುಂ 
(ಪಂಡತಂ. ೧೭-೧೦); ಇದು ಶಬ್ದಾಗಮನಿರ್ಣಯಂ . . . ಇಂತಿದು ಮರ್ಮಂ 
ಕಲೆಗಾಗಮಾನ್ವಯಮಿದೆಂಬಾಮ್ನಾಯದಿಂ ದಾರಕ ಶ್ರಿದಶ ಪ್ರಶ್ನಕರಾಗೆ 
ತಾಂ ತಿಳಿಪುವಂ ತ್ರಿಜ್ಞಾನರತ್ನಾಕರಂ (ಅನಂಪು. ೬-೦೦) ; ಮತ್ತ ,ಭೂವರ 
ಕುಮಾರಿಗಂ ತಿಳಿಪುತಿರ್ದನು ನೃತ್ಯಮನಾ ಕಿರೀಟಿ (ಪಂಡಶ. ೬೮-೦೮), 
೬. ಜ್ಞಾಪಕಮಾಡು ; ನೆನಪಿಗೆ ತರು: “ಜ್ಲಾಪಯತಿತತಿಳಿಪಿದಪಂ” 
(ಕಾಕಕ. ೦೪೨). ತಿಳಿಹು: ೪. ಮಂಗಳೋದಯಲಿಂಗಕರತಳಸಂಗತ 
ಸ್ಥಿತಿಯಂ ಕಿಳಿಹಿಯಾಸಂಗದುಃ ಪ್ರಾಪಂಚಿಕಾಶಾಬಂಧವಂ ವಪಣ_ದು 
(ಬಸಪು. ೪೯-೩೩). ತಿಳುಪ್ಪು; : ೨. ಕಿನಿಸಿ ಕಡುಪಿನಿಂದಂ ನದುಗಿದಪುದು 
ತಿಳಿಯದೆಂತುಮಾರ್ತಿಳು [ ಪಾಕಾಂ. ೪] ಪಿದೊಡಂ (ಕಾದಂ ಉ. ೬೬) ನ 
ಅಂಗಜಾತನ ಮಡುಹಿದನೆಂದು ಪಾರ್ವತಿ ಸಂಗಕೇಟಿದಿರಲು ತಿಳುಪಿ 
ಹೊಂಗೊಡದೊಳು ನೀರ ಹೊತ್ತ ಧೂರ್ಜಟಿಯಂತೆ ತೇಂಗಾಯ ಮರ 
ಗಳೊಪ್ಪಿದುವು (ಮೋಹತ. ೨೪-೪೨). ೪. ನಿರ್ಮಳದ ಧರ್ಮಸ್ಥಿತಿರಹಸ್ಕವ 
ತಿಳುಪಿದವರಾರೆನುತ ತಲೆದೂಗಿದನು ಮುರವೈರಿ (ಕುವ್ಮಾಕ. ೦೭-೦೨). 
ತಿಳುಹ್ಮು: ೨. ದೇವಪ್ರಸರವನು ತಿಳುಹಿದನು ಕಾರುಣ್ಯದಲಿ ಕಾಮಾರಿ 


(ಕುವ್ಮಾಳ. ೬-೩೦) : ಕುಳಿರುವೆಟ್ಟಿನ ಕುವರಿಯ ಶ್ರೀಪದಯುಗನಳಿನ 


೩೫೧೦ ತಿಳಿಮೆಯಡಿಕೆ 


ಸುಗಂಧವಿದ್ದೆ ಡೆಗೆ ಅಳಿ ಬಂದೆಅಗುವಂತೆಅಗಲೈ ತೆಗೆದಬ್ಬ ತಿಳುಹಿದಳವಳ 
ದುಕ್ಕವನು (ಮೋಹತ. ೮-೪೬). ೩. ಲಲನೆಯಂ ... ತಿಳುಹಿ ಮಜಹಾದಲ್ಲಿ 
ಜಾಣ್ಮೆಯನಲರಿಸುತ್ತೊಯ್ಕಾರದಲಿ ಸುಳಿಸುಳಿದು (ಲಸಪು. ೪೨-೦೬): ವೇದ 
ವ್ಯಾಸದೇವರು ... ಕಾಲಜ್ಞಾನವಾದುದನು ತಿಳುಹಲೋಸುಗ ತಮ್ಮಯಾ 
ಶ್ರಮ ನೆಲೆಯ ಠಾವಿಂದಾಗ ಬಂದರು (ಸಂಭಪ. ೩-3) : ತಿಳುಹಿ ಹೋದರು 
ಮುನಿಗಳೀತನ ತಿಳಿವು ತೊಟ್ಟುದು ವುಜವೆಯನು (ಕುವ್ಯಾದ್ರೋ. ೧೮-೬೪). 
[ ತಿಳಿ] * ಘು ] 

ತಿಳಿಪ್ಳು, ತಿಳುಪ್ಪು, ತಿಳುಹ್ಕು (ನಾ). ೧, ಗಟ್ಟಿಯಲ್ಲದುದು ; ನೀರಾ 
ದಂದು : ತಿಳಿ [ಪಾಕಾಂ. ಳು] ಪಿನಂಬಿಲಕುಪ್ಪು ನೀರುಳಿ ಲ ಹಸಿಯಲ್ಲಗಳನು 
ಸೋದಿಸಿ ಹಾಕಿ (ಸೂಪಶಾ. ೩-೩೩). ಶಿಳುಪ್ಯು: ೨, ತೆಳುವು; ತೆಳುವು 
ದುದಂ, 'ತಿಳಂಪೇಯು' ಪರಾ, ತಿಳುಹ್ಮು: ೩, ಸ್ವಚ್ಛತೆ ; ಶುಚಿತ್ವ : 
ನೀರ ದಾರಿಯಲ್ಲಿ ನೀರ ತಿಳುಹ ನೋಡಿ (ಶಿವಗೀ. ೧೪೬-೭೪೮). ೪, 
ಜ್ಞಾ ನ; ತಿಳಿವಳಿಕೆ : ನಡವಳಿಯಲಧಮನೆ ನೀನು ಶಿವಪೂಜಾಪ್ರಸಿದ್ಧನಲ 
ತಿಳುಹಿ [ಪಾಾಂ. ಶಿಳಿವಿ]ನಲಿ ಬಅಡನೆ ಬಹುಶ್ರುತಿಗಳು ಮುಖೋದ್ಗತ 
ನಿನಗೆ (ತೊರೆರಾ. ೬-೨-೨೪). [ ಆಶಿಳಿಪ್ಪು) 

ತಿಳಿಬಗೆ (ನಾ). ಶುದ್ಧವಾದ ಅಂತಃಕರಣ ; ನಿಷ್ಕಪಟವಾದ ಮನಸ್ಸು : 
ಕಾವ ಕಿಳಬಗೆಬಿ;ರ್ಪ ನಾಡ ಹೆಣ್ಣಿಲ್ಲಿ (ಕಾಲೂರ. ೨೭-೦೫). 

[ ೨೪, + ಬಗ್ಗೆ) 

ತಿಳಿಬಣ್ಣ (ನಾ). ತೆಳುವಾದ ಬಣ್ಣ ; ನಸುಬಣ್ಣ : “ ಹೂಬಣ್ಣತಿಳಿ 
ಬಣ್ಣ” (ಗಂಗಾಮ, ೩೩೧). ([ತಿಳ್ಳಿ* ಬಣ್ಣ) 

ತಿಳಿಬೆಳಕು " ತಿಳಿವೆಳಗು' ನೋ, 

ತಿಳಿಬೆಳಗು " ತಿಳಿವೆಳಗು' ನೋ, 

ತಿಳಿಬೆಳುದಿಂಗಳು (ನಾ), ಶುಭ್ರವಾದ ಬೆಳುದಿಂಗ ಳು ; ಶುಭ್ರ 


ಜ್ಯೋತ್ಸ್ನೆ : ನೀನು ಚೆಲುವೆಯರರಸಿ ತಿಳಿಬೆಳುದಿಂಗಳ ತಿರುಳ ಪುತ್ಥಳಿ ! 
25 (ತುಂಗಥ. ೮8). [ತಿಳಿ + ಬೆಳುದಿಂಗಳು ( ಬೆಳ್ಡಿಂಗಳ್‌) 


ತಿಳಿಮುಜ್ಜಿಗೆ (ನಾ), ನೀರಾದ ಮಜ್ಜಿಗೆ : ಪಾತ್ರೆಯಲ್ಲಿ ತಿಳಿಮಜ್ಜಿಗೆ ಇದೆ 
(ಕೂಢಿ). [ತಿಳ್ಕಿ * ಮಜ್ಜಿಗೆ] 

ತಿಳಿಮಣ್ಣು (ನಾ), ಸೂಸಂಮಣ್ಣು; ರೇವೆಮಣ್ಣು ; ವೆಂಕ್ಕಲು : ಜಗವೆಲ್ಲ 
ತೊಯ್ದು ಹೋಗಿದೆ, ತಿಳಿಮಣ್ಣು ತೇಲಿಹೋಗಿದೆ (ನೆಲಮು. ೦೬-೨೨). 

[ ಶಿಳ್ಳಿ * ಮಣ್ಣು (ಆ ಮಣ್‌)] 

ತಿಳಿಮುತ್ತು (ನಾ). ಶುಭ್ರವಾದ ಮುತ್ತು ; ಚೊಕ್ಕವಾದ ಮುತ್ತು 
ತಳತಳಿಪ ವಜ್ರಗಳ ಗಣಿಗಳಿಂದೆಸೆವ ತಿಳಿಮುತ್ತುಗಳ ನಗೆಯ ಬೆಳಕಿಂದ 
ಹೊಳೆವ (ಕಎಪು, ೪೭-೫). [ತಿಳ್ಜಿ * ಮುತ್ತು) 

ತಿಳಿಮೆ (ನಾ). ೧. ಸ್ವಚ್ಛವಾಗಿರಂವಿಕೆ ; ಶುದ ವಾಗಿರುವಿಕೆ : ಮಣಿಗೆ 
ಯೊಳು ಮದವಳಿದು ಯಣಗಳೆಲ್ಲವ ನೆನೆದು ತಿಳಿಮೆಯೊಳು ಹರಿವೆನ್ನ 
ಚೇತನದ ಜತೆಗೆ (ಮಲೆದೇ. ೨೧-೪). ೨. ತಿಳಿವಳಿಕೆ ; ಅರಿವು; ಜ್ಞಾನ: 
ಕ್ಲಾಂತಿಯೇಂ ನಿನ್ನ ಕಡುಸಂತಸದ ತಿಳಿಮೆಗಿನ್ನೆಂತು ನಿನ್ನಯ ಬಳಿಗೆ ತನ್ನ 
ನೆಳಲಂ ಚಿಂತೆ ಸಂರ್ಚಿತು (೧೪ವಿಂ. ೭-೯೨). [ತಿಳಿ * -ಮೈ] 

ತಿಳಿಮೆಗೊಳ್ಳು (ಕ್ರಿ). ಸ್ನ ಶ್ವೈಚ್ಛವಾಗು ; ಶುದ್ಧ ವಾಗು: ಆ ಕಾರಣದಿಂದಲೇ 
ವಿಷಯೋದ್ಭವವಾದ ಜುಗುಪ್ಸೆಯೂ ಕಾವ್ಯದಲ್ಲಿ ತಿಳಿಮೆಗೊಂಡು ಭೋಗ್ಯ 
ರಸ ಪದವಿಗೇರುತ್ತದೆ (ಕಾವ್ಯಕು. ೩). 

[ ತಿಳಿಮೆ + ಕೊಳ್ಳು, (೬ ಕೊಳ್‌,)] 

ತಿಳಿಮೆಯಡಿಕೆ (ನಾ). ಜ್ಞಾನದ ದಾಹ ; ಅರಿವಿನ ಆಸೆ: ಆ ಕ್ವಚಿದ್ಧರ್ಶನ 
ದೊಳಹುದೆಲ್ಲ ಚೇತನಕು ರಸದ ನೀರಡಿಕೆ ಅದರಿನೀ ದುಃಖಶಮದೈವ 
ನಮನಂ, ಅದೆರಿನೀ ತಿಳಿಮೆಯಡಿಕೆ (ಮಲೆದೇ. ೨8-90). 'ನೀರಡಿಕ್ಕೆ? 
ಪರಾ. ([ ಆ ತಿಳಿಮೆ] 


36 


40 


46 


ತಿಳಿಯಿಡು 


ತಿಳಿಯಿಡು (ಕ್ರಿ). ಶುದ್ಧಗೊಳಿಸು ; ಹೆಸನುಗೊಳಿಸು : ಪೂಗೊಳನಂ 

ಶಿಳಿಯಿಟ್ಟು ನೀರ್ವಕ್ಕಿಗಳಂ ನೆಲೆವೆರ್ಚಿಸುತ್ತುಂ (ಗಿರಿಕ. ೭-೪೨ ವ). 
[ತಳ್ಳಿ + ಇಡ್ಡು 1] 

ತಿಳಿಯೆಣ್ಣೆ (ನಾ). ಅಪ್ಪಟವಾದ ಎಣ್ಣೆ ; ಶಂದ್ಳವಾದ ಎಣ್ಣೆ : ನೇಣ*ಲ 
ಪಣ್ಣಂ ತಿಳಿಯೆಣ್ಣೆಯೊಳ್‌ ಬಯಸಿ ತೊಯ್ದಂತಪ್ಪ ನುಣ್ಣರ್ಪು (ಕಾವ್ಕಾವ, | 6 
304. [ತಿಳ್ಳಿ* ಎಣ್ಣೆ ] 

ತಿಳಿರಕುತ (ನಾ). ಶುದ್ಧವಾದ ರಕ್ತ; ಹೊಸರಕ್ತ: ಎಲೆ ಮರುಳೆ 
ನಿನ್ನೊಡಲ ಸೀಳಿಯೆ ತಿಳಿರಕುತದಲಿ ತಾಯ ತುಜ:ಬನು ನಾದಿಸುವೆನೆಂದ 
(ಕುವ್ಯಾದ್ರೋ. ೩-೪೪).  [ತಿಳ್ಳಿ ೬ ರಕುತ] 

ತಿಳಿರಸ (ನಾ). ಶುದ್ಧವಾದ ದ್ರವ; ನಿರ್ಮಲವಾದ ರಸ : ಎಳಿನೀರ್ಗಳ 
ತನಿಗರ್ಬಿನ ತಿಳಿರಸದ ... ಬಹುವಿಧದ ಪೂನಂಗಳನಲ್ಲಲ್ಲೆಆ್‌ವರಾ ಪ್ರಪಾ 
ಪಾಲಿಕೆಯರ್‌ (ವೃಷವಿ. ೪-೨೪). [ತಿಳ್ಳಿ + ರಸ) 

ತಿಳಿಲು " ತಿರುಳ್‌? ನೋ. 

ತಿಳಿಲುಮಾತು (ನಾ). ಸಾರವತ್ತಾದ ನುಡಿ; ತಿರುಳುನಂಡಿ : ತಿಳಿಲು 
ಮಾತಿಲಿ ಬಳಿಗರೆದು ಸ ತಕ್ಕೈಸಿ (ವಿಸ್ಲೋಸು. ೯-೫). 

(ತಳಿಲು (ಆ ತಿರುಳ್‌) + ಮಾತು] 

ತಿಳಿವಟ್ಟಲ್‌ (ನಾ). ಮದ್ಯವನ್ನು ಕುಡಿಯಲು ಬಳಸುವ ಬಟ್ಟಲು ; 
ಪಾನಪಾತ್ರೆ ; ಚಷಕ : “ ಗರ್ಹಕಃ, ಅನುತರ್ಷಃ, ಚಷಕಃ, ಸರಕಃ--ಈ 
೪ ತಿಳಿವಟ್ಟಲ್‌ ” (ಹಲಾಯು. 89-೧೭೨) ; ಸೊಗಯಿಪ ಘಂಟಿಯತ್ನಣಿಗೆ 
ಯಾರುತಿ...ತಿಳಿವಟ್ಟಲೆಸಪ್ಪ ಚಂದನಂ (ಸೌಇಇ. 1%, ೨೬೦೨೬೫ ; 1190); 
ಕಡುವುಟ್‌ಗಳ್ಳನೊಂದು ತಿಳಿವಟ್ಟ ಲನಿಟ್ಟೆಅಕಿಯಲೈೆ (ದಶೆಕು. 6-೨೦೪). 

[ತಳಿ + ಬಟ್ಟಿಲ್‌] 

ತಿಳಿವಡೆ (ಕ್ರಿ). ಶುಭ್ರತೆಯನ್ನ ಹೊಂದು ; ಶುದ್ಧವಾಗು : ಮುಂದೆ, 
ಲೌಕಿಕರಸದಿಂದತ್ತ ಸರಿದು ಅಲೌಕಿಕವೆನ್ನಿಸುವ ಮಹಾಬಲನ ಈ ಸ್ಥಾಯಿಯೇ 
ಕ್ರಮೇಣ ತಿಳಿವಡೆಯುತ್ತಾ ಹೋಗಿ ಕಡೆಗೆ ತೀರ್ಥಂಕರಭವದಲ್ಲಿ ಅಲೌಕಿಕ 
ರಸವೆನ್ನಿಸುವುದು (ನಾಡೋಜ. ೩೬೮). [ ತಿಳ್ಕಿ * ಪಡ್ಡೆ] 

ತಿಳಿವಳಿಕಸ್ತ, ತಿಳುವಳಿಕಸ್ತ (ನಾ). ವ್ಯವಹಾರಜ್ಞಾನವನ್ನು ಹೊಂದಿರುವ 
ವನು; ಬುದ್ದಿವಂತ : ಅವನೇನು ಅಂಥ ತಿಳಿವಳಿಕಸ್ತನಲ್ಲ (ರೂಢಿ). 
ತಿಳುವಳಿಕಸ್ತ : ವೆನೀಸ್‌ನಗರದ ಮರ್ಯಾದಸ್ತರೂ, ತಿಳುವಳಿಕಸ್ತರೂ ಆದ 
ನಿಕೊಲೊಪೋಲೊ ... ಕಾನಸ್ಟಾಂಟಿನೋಪಲಿಗೆ ಹೋದರು (ಪ್ರವಾಇ. 11; 
೪) ; ಓದುಬರಹ ಕಲಿತು ತಿಳುವಳಿಕಸ್ತನಾದರೆ, ನಿನ್ನ ಬಾಳು ಎಷ್ಟು ಚೆನ್ನಾಗಿ 
ಆಗ್ರದೋ ನೀನೇ ನೋಡುವಂತೆ (ನಮ್ಮಳ್ಕಿ. ೩೫). 

[ತಿಳಿವಳಿಕೆ + _ ಸ್ವ] 

ತಿಳಿವಳಿಕೆ, ತಿಳುವಳಿಕೆ (ನಾ). ೧. ಅರಿವು; ಜ್ಞಾನ: ಅಅ್‌ತದ ೩೬ ತಿಳಿ 
ವಳಿಕೆಯ (ಕಮದ. ೧೯೬ ಏಕೆ) ; ಚಲೋ ಶಿಳಿವಳಿಕೆ ಇರಬೇಕು (ಮುಂಬಯಿ. 
೪-೭೪) ; ಎಲ್ಲಿಹುದು ತಿಳಿವಳಿಕೆ ಜೀವನದ ಸಲುವಳಿಕೆ (ನಾದಲೀ. ೬೩-೬). 
ಪಿ. ವಿವೇಕ; ವಿವೇಚನಾಜ್ಞಾನ : ಆ ತಿಳಿವಳಿಕೆ ಅವರಿಗೆಲ್ಲಿಯದು 
(ಆಶ್ರಮ. ೩೮). ೩. ತಿಳಿಯಬೇಕಾದಂದಂ; ಸೂಚನೆ: ವಿದ್ಯಾರ್ಥಿಗಳ 
ತಿಳಿವಳಿಕೆಗಾಗಿ ಇದನ್ನು ಪ್ರಕಟಿಸಲಾಗಿದೆ (ರೂಂ). ತಿಳುವಳಿಕೆ ; ೧. ತಿಳು 
ವಳಕೆಗೆ ಸಹಾದೇವ ಸತ್ಯಕ್ಕೆ ಹರಿಶ್ಚಂದ್ರ ಚೆಲ್ವಿಗೆ ಮನ್ಮಥ (ಮೈಆರಿ. ೦೯೩೫, 
೨-೬; 1761) ; ಹಳೆಯ ದೇವಾಲಯಗಳೂ ಶಿಲ್ಪಗಳೂ ... ಅಜ್ಞಜನರ 
ತಿಳುವಳಿಕೆಯ ಅಭಾವದ ಮೂಲಕವಾಗಿಯೂ ನಾಶವಾಗುತ್ತ ಬಂದಿವೆ 
(ವೂರುಉ. ೩ ಮುನ್ನುಡಿ). [ತಿಳ್ಳಿ * -ವಳ್ಳಿ- _ ಕೆ] 

ತಿಳಿವಳ್ಳಿ (ನಾ). ಒಂದಂ ಊರಿನ ಹೆಸರಂ ; p ಧಾರವಾಡ ಜಿಲ್ಲೆಯ 
ಹಾನಗಲ್‌ ತಾಲ್ಲೂಕಿನ : ಈಗಿನ ತಿಳವಳ್ಳಿ ಶಿ: ಶ್ರೀಮದಗ್ರಹಾರಂ ತಿಳಿ 
ವಳ್ಳಿಯ ಸಕಲ ಸಾಸಿರ್ವ್ವರ ಬೆಸದಿ...ಪಣವಂ ಬಿಟ್ಟರ್‌ (ಕಣ. 11, ೮-೧೦; 


10 


16 


20 


30 


36 


46 


೩೫೧೧ 


ತಿಳಿಸಾರು 


1072) ; ತಿಳಿವಳ್ಳಿಯುತ್ತವಸೆಟ್ಟಿ ಕಂಚಯನ ಮಲ್ಲಿಸೆಟ್ಟಿ .-. ಇಂತಿನಿಬರು 
ವುರ್ದ್ದ್ಗು ಮೂಲಸ್ಥಾ ನದೇವರ್ಗ್ಗೆ ಬಿಟ್ಟ ಧರ್ಮ್ಮ (ಕಣ. 1, ೧೯-೦೨; 1108). 
[?* ಪಳ್ಳಿ 

ತಿಳಿವಿಕೆ, ತಿಳುವಿಕೆ (ನಾ). ಜ್ಞಾ ನ; ಅರಿವು: ತತ್ವವಿದ್ಯೆಯ ತಿಳಿವಿಕೆಯ 
ಹುಸಿಯೆಂದು ಕಂಡಡೆ ಹಾನಿಯೇ ತನಗೆ (ನಿಧಾಗ. ೩-೧-೧3೯). ತಿಳುವಿಕೆ : 
ತಿಳುವಿಕಿಲ್ಲದೆ ನೆಲೆಯುಯಿಲ್ಲದೆ ಶಿರುಗುವರು (ಜ್ಮಾನಸಿಂ. ೨೨-೩೦). 

[ತಿಳಿವು + - ಇಕೆ] 

ತಿಳಿವಿಗ (ನಾ), ಅರಿವಿರುವವನಂ ; ತಿಳಿವಳಿಕೆಯಂಳ್ಳವನಂ ; ಜ್ಞಾನಿ: 
ಪಾದರಸ ಕರತಳದಲಿರುತದನಂಟದಂದದಿ ತಿಳಿವಿಗರು ಸಂಸ್ಕ ಒತಿಯಲಿರೆ 
ನಿರ್ಲೇಪರು (ಗಗತಾ. ೧೫-೨೫). [ತಿಳಿವು * -ಇಗ] 

ತಿಳಿವು, ತಿಳಂವು (ನಾ), ೧. ಸಮಾಧಾನಗೊಳ್ಳುವಿಕೆ ; ಸಾಂತ್ವನ ಪಡೆ 
ಯಣವಿಕೆ ; ಮುಳಿಸು ತಿಳಿಯುವಿಕೆ; ಕೋಪ ಕಡಿಮೆಯಾಗುವಿಕೆ : 
“ ಪ್ರಣಯಂ ಪ್ರಸಾದವೆನೆ ತಿಳಿವಕ್ಕು” (ಮಂಗರಾ. ೦೩೪-೩೩); ಆಕೆಯ 
ತಿಳಿವಾಕೆಯ ಮುಳಿಸಾಕೆಯ ಕೂಟಮೆ 'ದಲಿರ್ದುದರಸನ ಮನದೊಳ್‌ 
(ಕಾದಂಉ. ೭೭೨). ವ. ಅರಿವು; ಬುದ್ಧಿ ; ಜ್ಞಾನ ; ತಿಳಿವಳಿಕೆ : 
ತಿಳಿವಿಲ್ಲದೆ ಶಶಿಕಾಂತದ ಕಳಶಮನೇಕಂಂತೆ ಕಾಂತೆ ನಿನ್ನ ಮುಖೇಂದೂಜ್ವಳ 
ಕೌಮಂದಿಯಿಂದೊಸರ್ದವಪುದಿಳಿಪಿಳಿ ಪಂದೊರ್ವ ಮುಗ್ಧೆ ಯಂ ಸಪಿ ನುಡಿ 
ದಳ್‌ (ಗಿಂಕ. ೪-೦೨೪) ; ಮುಸುಡ ತಿರುಹಿತು ಶಿಳಿವು (ಕುವ್ಕಾಸ. ೦೩-೪೪) ; 
ತಿಳಿವೆ ಶರೀರ ತಿಳಿವೆ ರೂಪು ಬೆಳಗೆ ಮೈಯೊಳಗೆ ತಾನಾಗಿರುತಿಹುದು (ಧರಣ. 
೦-೧೦೯) ; ಬೇರೆ ಏತಕು ಮಣಿಯೆ ನಾ ಇಗೊ ಬಂತು ತಿಳಿವಿನ: ಗಳಿಗೆ 
(ಅರಳು. ೧೪-೩) ; ಜೀವನದಲ್ಲಿ ನಮ್ಮ ತಿಳಿವನ್ನು ಮರೆಯಿಸಿ ಸರಿಯುವ 
ಗಳಿಗೆಗಳಿಗೂ ಕಡಿಮೆಯಿಲ್ಲ (ಜಾಕ್ಮೆಜಿ. ೧೨). ತಿಳುವು: ೨. “ಮನು-- 
ಅವಬೋಧನೇ, ತಿಳುವಿನೊಳ್‌” (ಕಾಶಕ್ಕ- ೨೪೧) ; ದೇವ ಬೆಳಗಿನ ಬೆಳಗೆ 

_ ದೇವ ತಿಳುವಿನ ತಿಳುವೆ (ಕ೦ಕಾ. ದೇ. ೨೯೮-೦೮). [ತಿಳ್ಕಿ , ವು) 

ತಿಳಿವುಟ್ಟು (ಕ್ರಿ). ಅರಿವುಂಟಾಗು ; ಬುದ್ಧಿಬರಂ ; ಜ್ಞಾ ನೋದಯಂ 
ವಾಗು : ನಬ:ದಿಂದಂ ತಿಳಿವುಟ್ಟಿರಲೈನಗೆ ಪೇಟಲ್ಕೇಳ್ಲು ಚಂಡಾಲಜಾತಿ 
ಯೊಳೀ ವಾಕ್ಯಮುಮಿಾ ವಿವೇಕಮುಮದೆಂತಾದತ್ತೊ ಪೇಟ್‌ಂದು 
(ಕಾದಂಉ. ೭೫೬). [ಶಿಳಿ * ಪುಟ್ಟು] 

ತಿಳಿವೆಳಕು 'ತಿಳಿವೆಳಗ' ನೋ. 

ತಿಳಿವೆಳಗು, ತಿಳಿಬೆಳಕು, ತಿಳಿಬೆಳಗು, ತಿಳಿವೆಳಕು (ನಾ). ನಿರ್ಮಲವಾದ 
ಪ್ರಕಾಶ ; ಸ್ವಚ್ಛವಾದ ಹೊಳಪು : ಅಕ್ಕ ನೀನೇಳೇಳು ನೇಸಣ ಶಿಳಿವೆಳ 
ಗುಕ್ಕುತಲಿದೆ ಮೂಡಲಾಗಿ (ಶ್ರೀಪಾಲ. ೨-3೯); ಎ ಳೆಮಿಂಚಿನಂದದ 
ಬೊಂಬೆಯೊ ತಿಂಗಳ ತಿಳಿವೆಳಗಿನೊಳಾದ ರೂಪೋ (ಭರಡ.5-೭೭); ತಿಳಿವೆಳ 
ಗಿನ ತೆಳ್ವಿಳಗಿನ ... ಬೆಳಸಿನ ಸಿರಿಯೆನೆ ತೊಳತೊಳ ತೊಳಗಿದುದು ಮೂರ್ತಿ 
ಚಂದ್ರಪ್ರಭನಾ (ಶೆಜ್ಮಾನು. ೦೪೦ ವ್ಯಾಪ್ಯಾ)- ತಿಳಿಬೆಳಕು : ಅಶಾಂತಿಯೆಲ್ಲಾ 
ಅಳಿದು ಶಾಂತಿಯ ತಿಳಿಬೆಳಕು ದೇಶವನ್ನೆಲ್ಲಾ ತುಂಬಲಿ (ಅಮಗಾಂ. ೮). 
ತಿಳಿಬೆಳಗು : ತನುವಿನಲ್ಲಿ ಹುಸಿ ತುಂಬಿದ ಕತ್ತಲೆಯ ಕಣ್ಣಿಗೆ ಸತ್ಯದ ತಿಳಿ 
ಬೆಳಗು ಕಾಣುವುದು ಅಸಾಧ್ಯವೆಂದೇ ಹೇಳಬೇಕು(ಮೋಳಿಮಾ. ೦ ಪ್ರಸ್ತಾವನೆ). 
ತಿಳಿವೆಳಕು : ತಿಳಿವೆಳಕು ರೂಪಾನ ಮುಖವಡರಿ ಒಂದು ಅಭೂತಪೂರ್ವ 
ಶೋಭೆಯನ್ನು ತಂದಿದೆ (ಜಯಂತ. ಏ೦). [ತಿಳಿ + ಬೆಳಗ್ಮು] 

ತಿಳಿವೊನಲ್‌ (ನಾ). ನಿರ್ಮಲವಾದ ಹೊಳೆ : ಅಪ್‌ ತೇಜಗಳು ಬೆರೆದ ತಿಳಿ 
ವೊನಲನನುಕರಿಸಿ ನನ್ನೊಳಗು ಬಾಹ್ಮಾಂತರ್ಯಭೇದವಳಿಯೆ (ಮಲೆದೇ. 

(ತಿಳಿ + ಪೊನಲ್‌ ] 

ತಿಳಿಸಾರು (ನಾ). ತೆಳ್ಳಗಿರುವ ಸಾರು : ನಮ್ಮ ಯಜಮಾನ್ರಿಗೆ ಅದರ 
ತಿಳಿಸಾರು ಮಾಡಿದ್ರೆ ತುಂಬ ಹಿಡಿಸುತ್ತೆ (ರೂಪಸಂ. ೧೨). 

[ ತಿಳ್ಸಿ + ಸಾರ್ಕು (<ಎಸಾಟ್ಲು) ] 


೨೬-೫). 


ತಿಳಿಸು 


ತಿಳಿಸು (ಕ್ರಿ). ಸ್ಪಷ್ಟಪಡಿಸು; ಅರಿಯುವಂತೆ ಮಾಡಂ : ಶಿಕ್ಷಕನು 
ಹುಡುಗರಿಗೆ ಚೆನ್ನಾಗಿ ತಿಳಿಸಿಕೊಡಬೇಕು (ಮುಂಬಯಿ. ೪-೮೪); ದಯವಿಟ್ಟು 
ತಿಳಿಸೋಣವಾಗಲಿ (ಜಿಂಗಾಳ್ಳ. ೦೪೧). 
ತಿಳಿಸಿಕೊಳ್ಳು ಎ ಶಂದ್ಮವರಾಡಿಕೊಳ್ಳು ; ಹೆಸನುಮಾಡಿಕೊಳ್ಳು : 
ಕೆಟ್ಟೆಣಿಸದಿನ್ನು 'ಮನವಂ ತಿಳಿಸಿಕೊೊಳ್ಳೆಯ್ಕ (ಹೆದೈರ. ೨೦-೦೨). 
(3೪ + - ಇಸು] 
ತಿಳಿಸುಣ್ಣ (ನಾ). ೧. ಸುಣ್ಣ ಅರಳಿದ ಬಳಿಕ ಅದರ ಮೇಲೆ ನಿಲ್ಲುವ 
ನೀರು ; ಸಂಣ್ಣದ ನೀರು : (8). ೨. ಕೆನೆಸುಣ್ಣ : (ಕಿ). 
[ ತಿಳಿ * ಸುಣ್ಣ ] 
ತಿಳಿಹು "`ತಿಳಿಪ್ಪು' ನೋ. 
ತಿಳಿಹೇಳು (ಕ್ರಿ). ಸ್ಪಷ್ಟವಾಗಂವಂತೆ ಹೇಳು; ತಿಳಿಸಿ ಹೇಳಂ: ಬೇರೆ ಬೇರೆ 
ವಿಷಯಗಳ ಮೇಲೆಯೂ ವಿವರವಾಗಿ ತಿಳಿಹೇಳಿ ಅವರೆಲ್ಲರಲ್ಲಿಯೂ ಆ 
ವಿಷಯಗಳನ್ನು ತಿಳಿದುಕೊಳ್ಳುವ ಲವಲವಿಕೆ ಹುಟ್ಟಿ ಸಿದ್ದರು (ಪ್ರ ಬಂಧ. ೯೪). 
[ತಿಳ್ಳಿ + ಹೇಳು (ಎಪೇಟ್‌)] 
ತಿಳಿಹೊಳೆ (ನಾ). ತಿಳಿವೊನಲ್‌ : ಪರಮಶಾಂಶಿಯ ಪಡೆದಿಹೆ ; 
ಪಡೆಯದಿರಲಿಂತೆಂತು ಹರಿವುದು ರಾಗ ತಿಳಿಹೊಳೆಯಂದದೆ? (ಇಂಗೀತ. 
೦೪-೦೩). [ತಿಳಿ * ಹೊಳ್ಳೆ (ಪೊಲಿ) 
ತಿಳುಪ್ಪು `ತಿಳಿಪ್ಕು' ನೋ. 
ತಿಳುಪ್ಪು "ತಿಳಿಪ್ಯ' ನೋ. 
ತಿಳುಪೇಟಿ (ಕ್ರಿ). ತೆಳಂವಾಗು; ತೆಳ್ಳಗಾಗಂ; ಕೃಶವಾಗಂ : ಬಿಳುಪೇಟತು 
ಮೊಗ ತಿಳುಪೇಅಾತು ಕೆನ್ನೆ ಹೊಳಪೇಖಿತು ಕುಡಿನೋಟ (ಜೀವಂಸಾಂ. 
೪-೬೦). "ತೆಳುಪೇಜಿಂ' ಪರಾ. 
[ ತಿಳುಪ್ಯ (-ಆತಿಳಿಪ್ಶು) + ಏಜ್ಯು (ಏರ) 
ತಿಳುವಳಿಕಸ್ತ “ತಿಳಿವಳಿಕಸ್ತ' ನೋ. 
ತಿಳುವಳಿಕೆ "ತಿಳಿವಳಿಕೆ' ನೋ. 
ತಿಳುವಿಕೆ "ತಿಳಿವಿಕೆ' ನೋ. 
ತಿಳುವು "ತಿಳಿವು' ನೋ. 
ತಿಳುಹಿಸು (ಕ್ರಿ). 0. ಶವಂನಗೊಳಿಸು ; ಶಾಂತಗೊಳಿಸು; ಸಾಂತ್ವನ 
ಗೊಳಿಸು; ಸಮಾಧಾನಗೊಳಿಸು : ಈ ಗಿಣಿಯು ಸಂಗೀತ ಸಾಹಿತ್ಯವ 
ಬಲ್ಲುದು ಅಂತಃ ಪುರಸ್ರೀಯರುಗಳ ಕೋಪವ ತಿಳುಹಿಸಿ ಅನು 
ಗೊಳಿಸಬಲ್ಲುದು (ವಕಕಾ. 9). ೨. ತಿಳಿಸು; ಅರುಹು. 
[ ತಿಳುಹ್ಮು (ತಿಳಿವು) + - ಇಸ್ಕು] 
ತಿಳುಹ್ಕು "ತಿಳಿಪ್ಸು' ನೋ, 
ತಿಳುಹ್ಮು "ತಿಳಿಪ್ಲ' ನೋ. 
ತಿಳ್ಳಿ (ನಾ). (ಉಕ) ಒಂದು ಬಗೆಯ ಆಟ; ಉಪ್ಪಾರ ಪಟ್ಟೆ: 
ಪ್ರಳಯ ಜಯಿಸಿ ತಾನೀಸಿಯೇ ಬರಲೀ ಆಡುತಿರಲು ತಿಳ್ಳೀ ಇಗೋ 
ಓಡಿ ಬಂದಿತಿಲ್ಲಿ (ಅರಳು. ೧೫೩-೪) ; ಸಂಜೆಯಲ್ಲಿ ಮಾಡುವ ವ್ಯಾಯಾಮದಲ್ಲಿ 
ತಿಳ್ಳಿ, ಓಡುವುದು, ಖೋಖೋ ಮೊದಲಾದವುಗಳೂ ಬರುತ್ತವೆ 
(ಬ್ರಹ್ಮಜೀ, ೨೦೦) ; “ ಹುಡುತುತ್ತು ” “ ತಿಳ್ಳಿ * ಮುಂತಾದ ಆಟಗಳನ್ನು 
ಆಡುತ್ತಿರುವರು (ನಿರಾಧ. ೯೩). 
ತಿಳ್ಳಿಯಾಡು ಎ ಉಪ್ಪಾರಪಟ್ಟೆಯಾಟ ಆಡು : ಅವನ ಆಂತರ್ಯದ 
ಭೋರ್ಗರೆವ ಕಡಲಿನ ಭಾವನೆಗಳ ಅಲೆಗಳ ಮೇಲೂ ಆಕೆಯ ಮಂಗಲ 
ಮೂರ್ತಿ " ತಿಳ್ಳಿ 'ಯಾಡುತ್ತಿದೆ (ಬನಸಿ. ೨) ; ಗಾಳಿಯೊಡನೆ ತಿಳ್ಳಿಯಾಡು 
ತಾಡಂತದರ ಓಟಾ (ನಾದಲೀ. ೮೬-೦). ತಿಳ್ಳಿಹಾದಾಡು-ತಿಳ್ಳಿಯಾಡು : 
ಖೋ ಆಡಲಿಕ್ಕೂ ತಿಳ್ಳಿ ಹಾದಾಡಲಿಕ್ಕೂ ಹೆಚ್ಚು ಮಂದಿ ಬೇಕು 
[?] 


೬ 


(ಮುಂಬಯಿ, ೦-೨೬). 


೩೫೧೨ 


| 


೩0 


೩8 


೩5 


ತಿಜಾಕಲ್ಲಾಡು 


ತಿಕ, ತಿರ್ಕಿ (ಕ್ರಿ). ೧. (ಹೂವು, ಹಣ್ಣು ಮೊದಲಾದುವನ್ನು) ಕೊಯ್ಯು; 
ಬಿಡಿಸು ; ಆರಿಸು; ಎತ್ತು: “ತಿಜ್‌ದುದೆನಲ್‌ ತಾಂ ಕೊಯ್ದುದು ” 
(ತುನಿ. ೦೦೬) ; ಮುಳಿದು ತನಗರ್ಫ್ಯಮೆತ್ತಿದ ತಳಿಗೆಯೊಳಿಡೆ ತಿದ 
ತೆಟದೆ ತಲೆ ಪಟ್‌ದಾಗಳ್‌ (ಪಂಪಥಾ. ೬-೬೪) ; ಬದರಿಯ ಬನ್ನಿಯ ರಥ 
ಚಕ್ರದೆಲೆಗಳಂ ತಿಟ್‌ದು ತಲೆಯೊಳಿಟ್ಟಾತಂಗಭ್ಯುದಯಮುಂ.. .ಸುಖಮುಂ 
ಕೂಡಿಬಕ್ಕು ಮೆಂಬರ್‌ ಮೂಢರ್‌ (ಸಮಪ. ೧೨-೬): ಕುಸುಮನಿಕಾಯಮಂ 
ತಿಜಿವ ಕೈತವದಿಂದೆ (ಉದೃಟ. ೭-೨೨); ಪಣ್ಣಂ ತಿಜ್‌ದಿಚ್ಚೆಯಿಂದೆ ಕುಡುತುಂ 
`(ಕಬ್ಬಿಕಾ. ೧೩೬) ; ಕುಸುಮತತಿಯಂ ತಿಟ್‌ದುಕೊಂಡು ತಾಂ ಬರುತ್ತಿರೆ 
(ಬಸಪು. ೧೦-೯); ಕಂಸುಮಾಳಿಯಂ ತಿಜಾದು ತನ್ನಿಮೆನೆ (ನದ್ಮರಾ. 6-೩೩); 
ನಳನಳಿಪ ಗಜಪುಷ್ಟಮಾಲಿಕೆಯ ತಿಆ್‌ದು ತುಳಸಿಯ ದಳೆವನಘಶತಹೆರವ 
ನೆಡೆಗೆಡೆಗಿಬುಕಿ ವೈರಿಯ ಧುರವ ಜಯಿಸೆಂದಿಕ್ಕಿದನು ಕೊರಳಲಿ (ತೊರರಾ. 
೪-೪-೨) ; ತಿಜ್‌ದ ಚೆಂದಳಿರ್ಗಳಂತೊಪ್ಪುವಧರಂಗಳಿಂ... ಸುರವನಿತೆಯರ* 
ಕಂಗೆಸೆದರ್‌ (ಜಬಪು. ೧೯-೪೪). "ಪೊದಿಜ್‌' ಪರಾ. ೨. ಎಸೆ; ಬಿಸಾಡು. 
“ ತಿಜ೨ಕಲ್‌ 'ಪರಾ. ತಿರ್ಕಿ: ೧. ಹಲವಾರು ತೋಟದೊಳಸವಸದೊಳು 
ನುಗ್ಗಿ ಹೂಗಳ ತಿರಿದೆನು ಹಿಗ್ಗಿ (ಇಂಕಾಸ. ೮0-0೮). ವ. “ತಿರಿಕಲ್ಲಂ' ಪರಾ. 
[ ದೇ. 8 ತಮಿ. ಮಲ. ತೆಜ್‌ ; ತೆಲು, ತೆಗು, ತ್ರೆಗು, ತ್ರೆಯ್ಕು] 
ತಿಟಿ೨ಿಕಲ್‌, ತಿರಿಕಲ್ಲಂ, ತಿಟ್‌ಕಲ್ಲು (ನಾ). (ಆಟವಾಡುವಾಗ) ಮೇಲಕ್ಕೆ 
ಹಾರಿಸಿ ಕೈಯೊಡ್ಡಿ ಹಿಡಿದಂಕೊಳ್ಳುವ ಸಣ್ಣಕಲ್ಲು; ಅಣ್ಣೆಕಲ್ಲು, 
“ತಿಜೌಕಲ್ಲೆಂದು ಅಣ್ಣೆ ಕಲ್‌” (ಕರಸಾ. ೨೭-೩೫೨) ; “ತಿಜರಿಕಲ್‌ [ಶಾಕಾಂ. 
ಕಿಜಗಲ", ತಿಜುಕಲ್‌] ಎನಲ್ಕೆ ಶಾನಣ್ಣೆಕಲ್ಲಕು” (ಕಬ್ಬಿಕ್ಕ.೫7); ವಾಮೇತ 
ರಾಯತಹಸ್ತಾಗ್ರದೊಳಾಂತು ತಾಳ್ಚಿದುದಟ್‌ಂ ಬಾಳತ್ವ್ವದೊಳ್‌ ಕೋಟಿ 
ಕಾಂತಿತಮಾ ಕಲ್‌ ತಿಜ್‌ಕಲ್‌ ಶ್ರಿಪೃಷ್ಠಮಹಿಪಂಗಕ್ಕುಂ ಪೆಅಂಗಕ್ಕುಮೇ 
(ಕಾಂತಿಪು. 8-೨೬); ಮಿಟುಗುವ ನೀಲದ ಬಟ್ಟಿಂ ತಿಜ೨ಕಲ್ಲಳನಾಡುವಂತೆ 
ಕಣ್ಣೆ ಸೆದಿರ್ದಳ್‌ (ಕಾದಂಉ. ೨೬); ತದ್ಗೃಹದೇವತಾಜನಂ ಸೊಗಯಿಸುವಿಂದ್ರ 
ನೀಲಮಣಿಯಿಂ ತಿಟ್‌ಕಲ್ಲ ಳನಾಡುವಂತೆಮೋಲ್‌ (ಪಂರಾಮಾ. ೩-೭೭) ; 
ತಿಅ್‌ಕಲ್ಲಾದುವು ವಿಷ್ಣುಭೂಭುಜಭುಜಶ್ರೀಗಾವಗಂ ಪೆಂಪಿನೊಳ್ಲೆಟ?ದಾ 
ಸಹ್ಯನಗೇಂದ್ರ ನೀಳ ೫೫೫ ಗಳ್‌ ಪೆಅತೇನಾ ಭಂಜಲಕ್ಷ್ಮಿಗೀ ನೆಗಳ್ತ ಪಾನುಂ 
ಗಲ್‌ (ಎಳ. ೪, ಬೇಲೂರು. ೦೭-೭; 1186). ತಿರಿಕಲ್ಲು: “ತಿರಿಕಲ್ಲಾಟ' ಪರಾ, 
ತಿಜಿ೨ಕಲ್ಲು: ಕುಳಿಲ್ಲೆಂಡು ಬಟ್ಟು ತಿಟ್‌ಕಲ್ಲಟ್ಟುಂಗರೆ ಹೊಣೆಗುಂಡೆಂಬಿವನಾ 
ಮುರಹರನಲ್ಲಲ್ಲಿಗಾಡುತಂಂ ಬರಲಿದಿರೊಳ್‌ (ಜಗವಿ. ಸಪ್ತ 
ಕುಲಪರ್ವತಂಗಳನೊರ್ಮೆ ಬಾಚಿಯಂಗೈಯೊಳಾಂತು ಓರಂತೆ ತಿಜಾಕಲ್ಲ 
ನಾಡುತ (ವೀಶೈಪು. ೩-೨೦-೪೪) ; ಚಂಡಪ್ರತಾಪಿಯ ಜಯವಧು ತಿಜ್‌ಕಲ್ಲ 
ಕೊಂಡಾಡುವಂತೆ ಚಿಮ್ಮಿದನು (ಮೋಹತ, ೩೪-೯); ಅಖಿಳ ಕುಲಗಿರಿಗಳಂ 
ತಿಣಿಿಕಲ್ಲನಾಡಿ ಸಾರಿಪ ವಸುಂಧರೆಯನಾಕಾಶಮಂ ಪಿಡಿದು ತಾಳವ ಪೊಯ್ವ 
...ಮಹಾಪ್ರಮಥವರರೊಪ್ಪುತಿರ್ದರು (ಸಿದ್ಧೇಪು. ೦-೩೪). "ಅಣ್ಣೆಕಲ್ಮ್‌' 
ಪರಾ: [ಕಿಟ್‌ + ಕಲ] 
ತಿಜಿ*ಕಲ್ಲಾಟ, ತಿರಿಕಲ್ಲಾಟ (ನಾ). ಕಲ್ಲುಗಳನ್ನು ಎಸೆದು ಹಿಡಿಯಂವ 
ಆಟ; ಅಣ್ಣೆಕಲ್ಲಾಟ : ಮತ್ತಮವರ ಪಸುಳೆಗಳ್‌ ಪಕ್ಕಿಯ ಸಿಡಿದಲೆ 
ಯೊಳ್‌ ತಿಟಕಲ್ಲಾಟಮಂ , . . ಕಲ್ಚರ್‌ (ಚಿಕವಂ. 6-03) ; ಪಂದಲೆಯ 
ತಿಆ್‌ಕಲ್ಲಾಟದಿಂ ಮರುಳ್ಳೆಡೆಗೆ ನಲವೆರ್ಚಿಸುತುಂ (ಕಾಮಾಶ್ಮ. ೪೯-೦೪). 
ತಿರಿಕಲ್ಲಾಟ: ಕವಣೆ ತಿರಿಕಲ್ಲಾಟ ಹಗ್ಗಕೆ ಸೆಳೆದರೋ ಹೆಬ್ಬಾವನು (ಕಪಪು. 
೬-೦೩೨). [ ಶಿಜ್‌ಕಲ್‌ + ಆಟ] 
ತಿಜಕಲ್ಲಾಡು (ಕ್ರಿ). ಕಲ್ಲುಗಳನ್ನು ಮೇಲೆ ಎಸೆದು ಹಿಡಿ; ಅಣ್ಣೆ 
ಕಲ್ಲಾಡು: ತಿಜ್‌ಕಲ್ಲಾಡುವ 'ಬೊಟ್ಟುವೋರಿಸುವ ಸೆಂಡಂ ಪೊಯ್ಯ್ವ ... 
ನಾನಾಕ್ರೀಡೆಯಿಂದಿರ್ವರುಂ ತಟಸಂದು (ಸುಕುಮಾ. ೨-೬) ; ತಿಟ್‌ಕಲ್ಲಾಡು 
ವೆನೋ ಕುಲಾದ್ರಿಚಯಮಂ (ಜಗವಿ. ೭-೩೫); ಕೋಡೊಳ್ಳೋಡೊತ್ತುತುಂ 


೪-೪೪) ; 


ತಿಟ೨ಕಲ್ಲಂ 


ದಂಶಿಗಳನೆ ತಿಟ್‌ಕಲ್ಲಾಡುವಂತಂಬರಕ್ಕೀಡಾಡುತ್ತುಂ ತುಂಗಶೈಳಂಗಳನೆ 
... ಎಯ್ತಂದುದು. ಪವನಜವಂ ರುಂದ್ರಗಂಧದ್ದಿಪೇಂದ್ರಂ (ಪಾರ್ಶ್ಶಪು. 
೪-೦೩೬); ಆಲಿವರಲಂ ಪೊಯ್ದಣ್ಣೆ ಕಲ್ಲಾಡಲುಂ ತಿಆಿಕಲ್ಲಾಡಲದೇಂ ತಗು 
ಳ್ಹವೊ ಮನಸ್ಸಂಪ್ರೀತಿಯಿಂ ಚಾತಕಂ (ಅನಂಪು. ೯-೯) ; ತಲೆಗಳ ತಟಾದು 
ತಿಅಕಿಕಲ್ಲಾಡುತಿರ್ದನು ವೀರವಿಹಗೇಂದ್ರ (ತೊರರಾ.&-೧೦-೦೮); ಗಿರಿಗಳಂ 
ಕಿತ್ತು ತಿಜಕಲ್ಲಾಡುವ ಕಾಲಮೇಘದ ಸಿಡಿಲ ತೊಡಿಗೆಯಂ ಸಲೆ ತೊಡುವ 
..* ಕಾಲರಾಕ್ಷಸರೈದಿ ಸಂದಣಿಸಿ ನಿಂದಿರ್ದರ್‌ (ಜಲಪು. ೨೩-೦೩). 
( ತಿಜ್‌ಕಲ್‌ + ಆಡ್ಕು) 

ತಿಟಿ*ಕಲ್ಲು "ತಿಜ್‌ಕಲ್‌' ನೋ. 

ತಿಣಿಕುಳಿ (ನಾ), ಎತಿಜೀಕೊಟಿ : “ತಿಜ೨ಕುಳಿ [ ಪಾಕಾಂ. ತಿಜಕೊಲ್‌] 
ಯೆ:ನಲೈೆಯಾಯಸ್ಕಿಳಿಯಕ್ಕು " (ಕಲ್ಮಮಂ. ೫೪). "ತಿರಿಕೆಂಳಿ' ಪರಾ, 

[ತಟ್‌ ೬ - ಕುಳ್ಳಿ] 

ತಿಟ್‌ಕೊಟಕೆ (ನಾ). (ಗದ್ದೆ ಮಂಂತಾದ ಕಡೆ ಕಾಳನ್ನು) ಆಯ್ದು ಕೊಂಡು 
ಜೀವಿಸಂವವನು ; ಆಯ್ಕುಳಿ : “ ತಿಟ್‌ಕೊಆ ಎ ಆಯ್ಕುಳಿ " (ಕಮರ. 
ಪರಿ. ೨). [ಶಲ್‌ * ಕೊಲ್ಯ? 

ತಿಅಿಿಕೊಟಿೆಗೊಳ್‌ (ಕ್ರಿ). ಆಯಂಣ್ಣಕೊಳ್ಳು ; ಆರಿಸಿಕೊಳ್ಳು : ಕೊಲ್ಲುಂ 
ಕುಟಿ೨ಿಯಂ ಕೊಲ್ವಂತಿರೆ ತಿಜಾಕೊಣಿಗೊಂಡು ಜಗಜ್ಜನಂಗಳಂ ಯಮರಾಜಂ 
(ಅಜಿಪು. ೧೦-೨೮). [ತಿಲ್‌ಕೊಆಕಿ * ಕೊರ್ಳ) 

ತಿಜಗದಿರ್‌ (ನಾ), ಆಯ್ದಕಿರಣ,.---ರಶ್ಮಿ : ತಿಜ್‌ಗದಿರಂ ಮಣಾವಕ್ಕಿಗೆ 
ನೂಂಕಿ ತನಿಗದಿರನಿನಿಯಂಗೆ ನೀಡಿ (ಅನಂಪು. ೭-೮೦ ವ). [ತಿಜ್‌*ಕದಿರ್‌,] 

ತಿಣಿಚು (ಕ್ರಿ). ವಿಭಾಗಿಸು ; ಭಾಗವಕಾಡು (?) : ಮೂಜಜವೊಳ 
ದಸವಂದದ ಮರ್ಯಾದೆಯಲೂ ಕಟುಗೊಡೆಗೆಯನೂ ತಿಜ್‌ಚಿ'ಆ ಕಟು 
ಗೊಡಗೆಯ ಗದೆಗೆ ಉತ್ತಮ ಮಧ್ಯಮ ಕನಿಷ್ಠವಾಗಿ ತ್ರಿಸ್ತಾನದಲೂ 
ಸಿಲಾಸ್ತಾಪನವನು ಮಾಡಿಸಿ ಕೊಡುವೆವು (ಎಕ. ೫, ಮುಳದಾ. ೧೭೨-೧೦; 
1496), [e+ -ಚ್ಛು) 

ತಿಅೌ*ತರ್‌, ತಿರಿತರ್‌, (ಕ್ರಿ). (ಹೂವು, ಹಣ್ಣು, ಕಾಯಿಂ ಮುಂತಾದಂ 
ವನ್ನು) ಕೊಯ್ದು ತರು ; ಕಿತ್ತು ತರಂ: ಕಂಪುಳ್ಳ ಸಂಪಗೆಯ ಪೂಗಳಂ 
ತಿಜಿತಂದು ಹೆಂಪಿನಿಂ ಶಶಿಧರನ ಸಿರಿಮುಡಿಗೆ ಬೇಕೆಂದು (ಬಸರ. ೦-೨೭) ; 
ತಳಿರ ತಿಆತಂದಂದು ಮನೆ ಮಾಡಿದರು ಭೂಸುರತತಿಗೆ (ಕುವ್ಕಾಅ. ಓರಿಇ. 
೪-೫). ತಿರಿತರ್ಕ್‌. "ತಿರಿತರಿಸು' ಪರಾ. ([ತಿಜ್‌'+ ತರ್‌] 

ತಿಆತರಿಸು, ತಿರಿತರಿಸಂ (ಕ್ರಿ). ಕೊಯಂರ್ಣ ತರಿಸು; ಕಿತ್ತು ತರಿಸಂ-: ಎಳ 
ವುಲ್ಲಳೆಂ ತಿಟ್‌ತರಿಸಿ ಮುಂದಿಟ್ಟನು (ಕೈಮಿಭಾ. ೨೯-೪೭). ತಿರಿತರಿಸು : 
ತಣ್ಣೆಳಲಿನ ತರುಮೂಲಕ್ಕೆ ತುರಂಗವನ್ನುನೀರು ಕುಡಿಸಿ ಕಟ್ಟಿ. ಎಳಹುಲ್ಲನ್ನು 
ತಿರಿತರಿಸಿ ಅದರ ಮುಂದಿಟ್ಟು (ಬಿದುರೆ. ೦೬೮). 

[ ತಿಟ್‌ತರ್‌ + - ಇಸ್ಯು) 

ತಿಅಕಿಸೇವಗೆ (ನಾ). ಒಂದು ಬಗೆಯ ಸೇವಗೆ; “ಕತ್ತರಿಸಿ ಚೂರುಮಾಡಿದ 
ಸೇವಗೆ”' (ಸಿದ್ದರಾ. ಕೋಶ): ಬಳ್ಳಿಯಲ್ಲಿ ತಿಜಿಸೇವಗೆಯ ರಾಶಿಗಳ ಮಾಡಿ 
ಹಳಿ ಗಿ ಕಾರ್ತಿಯರಲ್ಲದರಸುಮಕ್ಕಳು ಮಾಡಿದರು ಪರಡಿ ಸೆರವಳಿಗೆಯ 
(ಸಿದ ರಾ. ೮-೩0). [ಶಿಟ್‌ + ಸೇವಗೆ (ಎ ಸೇವಿಗೆ) 

ತಿ (ಕ್ರಿ). ೧. ಕೊಡಂ ; ನೀಡು : ಮಾನ್ಕಕಾಅರ್ಮೂಜು ಶ್ರಾಹೆಗೆ ಪರಿ 
ಯರ ಗದ್ಮಾಣವನ್ತಿ ಜುವರ್‌ (Aan. 3% - 1 ೭೭-೨೯; 992); ಹೊಲ 
ಗೇರಿಯ ಪಡುವಣ ಕರುವಗೆಯ್ಕಿಂದಂ ತೆಂಕಲಾಟುಮತ್ತರು ಕೆಯಿಂಗಮಲಟ 
ವಣಮಯ್ಣು ಗದ್ಯಾಣಮಂ ತಿಜಿವರು (ಸಾಜ. ಸ2-1, 8೦-೨೦; 1005). 
೨. ಸಲ್ಲಿಸು; ಸಂದಾಯಮಾಡು: “ ತಿಜು - (ದ್ರವೈ) ವಿನಿಮಯೇ 
(ಶಮಧಾ). "ತೆ? ಪರಾ, 

[ದೇ. 8 ತೆಮಿ. ಇಟು; ಮಲ. ಇಅಜ ಕಾಣಿಕೆ] 


೩೫೧೩ 


ತಿಜ್ಮನೆ 


ತಿಲುಕೆ (ನಾ). ಕೊಡುಂವಿಕೆ ; ತೆರಂವಿಕೆ ; ಕಿಜುಕೆ, ತಿಣುಕೆ, ಪೊಟುಕೆ 
(ಶಜ್ಮಾನು. 8೩೭ ಪ್ರಯೋ). (ಶಿಟು  -ಕೆ] 
ತಿಟಿಗೆ (ನಾ), ಒಂದಂ ಬಗೆಯ ತೆರಿಗೆ (?) : ಉಂಬರವಾಣಿಯ ಶಿಜುಗೆಯ 
ಹಿರಿಯ ಕೋಲಲು ಹೆಂನೆರಡು ಮತ್ತರು (ಕಣ. 11, ೨೬-೭೪; 1174): 
$| ಹಾರಣೆದಂಳ ದೋಷದಿಂ ಪಾದ ತಿಜುಗೆಯಂ ಕೊಂಬುದಿಲ್ಲೆಂದು ಒಂದು 
ಹೊಂನ ಪಾದಪೂಜೆಯಂ ಕೊಂಡು (ಕಕುಲ. ೬೨೭೪ ; 1218), 
[ತಿಜು + - ಗೆ) 
ತಿಣುನಂದೀಶ್ವರ (ನಾ). [ಜೈನ] ಒಂದು ಹಬ್ಬ; ನಂದೀಶ್ವರ 
ದಷ್ಟವಿಂ ; P ಜ್ಯೇಷ್ಠ, ಆಷಾಢ ಮತ್ತು ಫಾಲ್ಗುಣ ಮಾಸಗಳಲ್ಲಿ 
ಅಷ್ಟವಿಂಯಿಂದ ಹುಣ್ಣಿ ಮೆಯವರೆಗೆ ಎಂಟು ದಿನಗಳು ಜೈನರಂ 
ಆಚರಿಸುವ ಒಂದಂ ವ್ರತ್ಕ--ಹಬ್ಬ, ಇದನ್ನು "ಅಷ್ಟಾಹ್ನಿಕ' ಎಂದೂ 
ಕರೆಯಂತ್ತಾರೆ : ತಿಜುನಂದೀಶ್ವರದಂದು ದಾನಮಾಡಿಯುಂ ಪೊಯ್ಸಳನ 
ಗಾರುಗಳ್‌ಮುಳ್ಳೂರ ಶ್ರೀಗುಣಸೇನಪಂಡಿತದೇವರ್ಗ್ಗೆ ಧಾರಾಪೂರ್ವಕದಿಂ 
ಸ್ಥಾನೆಮಂ ಕೊಟ್ಟರ್‌ (ಎಕ, ೪1, ಮೂಡಗೆ. ೩-೨೮; 1069). 'ನಂದೀಶ್ವರ' 
ಪರಾ, [pಇದು " ತಿರುನಕ್ಷತ್ರ” "ತಿರುನಾಮ' ಮುಂತಾದ 
ಶಬ್ದ ಗಳಂತೆ, ತಮಿಳು ಪದಗಳ ಹೋಲಿಕೆಯ ಮೇಲೆ ರೊಪಿಸಿಕೊಂಡಿರುವ 
ಒಂದು ಶಬ್ದವಿರಬಹುದು.] 
ತಿಲುನೀರಿಕ್ಕು (ಕ್ರಿ). (?) : ಮಂಡಲಮಿನ್ನುಂ ತಿಜಿನೀರಿಕ್ಕು [ ಪಾಕಾಂ. 
ಕಿಲುನೀರುಕ್ಕೂ ] ವುದೆನಿಸಿದ ತಲಿಸಲವಿನ ಚಲದ ಬಲದ ಕಲಿನರಸಿಂಹೆಂ 
(ಪಂಪಳಾ. ೧-೩೩); “ತರ್ಪಣೋದಕವನ್ನು ಕೊಡಂ” (ಪಂಪದೀ. ೧೨). 
[ ಇಲ್ಲಿ ಪಾಠಾಂತರವೇ ಹೆಚ್ಚು ಗ್ರಾಹೈವೆಂದು ತೋರುತ್ತದೆ] 
ತಿಲುವಂಗಡಿ (ನಾ). ಎ ತಿರುಮಾಳಿಗೆ : ವಿದ್ಯಾರ್ಶ್ಮಿತಪೋಧನರಾಹಾರ 
ದಾನಕ್ಕಮೆನ್ನು ಕಾಲಂ ಕರ್ಚಿ ಧಾರಾಪೂರ್ವ್ವಕಂ ಮಾಡಿ ಉತ್ತಮದ 
ಬಳಕ್ಕೆ ತಿಜುವಂಗಡಿ ೧ ಮತ್ತಮಂಗಡಿಗಳೊಳ್ಳಣ ೧ . . . ಕೊಟ್ಟರ್‌ 
(ಎಇ. ಇ, 4988ರ; 2098). [ ಆ ತಿರ್ಕು + ಅಂಗಡಿ (ಆಅಂಗಾಡಿ) ] 
ತಿಜುವಂತ (ನಾ), ಒಬ್ಬಾತನ ಹೆಸರು: ಪತ್ತುಗದ್ಯಾಣ ಪೊನ್ನುಂ 
ಇಲ್ಪಾಖಜು ಭತ್ತವುಂ ತಿಜುವನ್ನಗೆ ಕಾದಿಯಣ್ಣಂ ಕೊಟ್ಟಂ (ಎಕ. 1೩, 
 ಮುಳಬಾ. ೨೦೮-೩೪; 1000). [ ಎತಿರ್ಕು4- ವಂತ] 
ತಿಟ್ಲಿಂದಿರಿ '(ಕ್ರಿ). ವೇಗವಾಗಿ ತಿರುಗು; ಭರದಿಂದ ಸುತ್ತು : ಜಳಧಿಯ 
ನೀರ್ತುಳುಂಕಿದವು ಧಾತ್ರಿ ತಿಟ್ಟಿಂದಿರಿದತ್ತು ದಿಗ್ಗಜಂ ಮದವೆತ್ತಿ ಕಟ್ಟಿದುದಂ 
(ಮಹಾನೇ. ೦೦-೦೨೯). [ ಆ ತಿಜ್ಜಿನೆ + ತಿರಿ] 
ತಿಜ್ಲಿಗೆ (ಅ). ತಿರುಗುವುದನ್ನು ಸೂಚಿಸಂವ ಒಂದು ಅನಂಕರಣಾವ್ಯಯ : 
ಅಸುರಂ ಗದೆಯಿಂ ತಿಜ್ಜಿಗೆ ತಿರುಪಿದೊಡೊಡನೆ ತಿರುಗುಗುಂ ಭೂಚಕ್ರಂ 
(ಜಗವಿ. ೯-೬೩). [ತಿಲ + -ಅಗ್ವೈ] 
ತಿಜ್ಜಿನೆ, ತಿರ್ರನೆ (ಅ). ೧. ಎತಿಜ್ಮಿಗೆ : ಬಾಣಗಳ್ಬಂದರಿಗಳನೆತ್ತಿ ತಿಟ್ನನುದ್ದ 
ದೊಳು ತಿರುಗಿಸಿ (ಕಂಪ್ರಸಾಂ. ೮-೫೨). ತಿರ್ರನೆ : ೨. ಶೀಘ್ರವಾಗಿ; ವೇಗ 
ವಾಗಿ: “ ತಿರ್ರನೆನೆ ತಿಬ್ಬಮೆನೆ ಶೀಘ್ರವಾಚಿಯಕ್ಕು? (ಕರರ. ೪೫). 
ತಿಜ್ಜನೆತಿರಿಎಗಿರ್ರನೆ ಸುತ್ತು, --ಅಲೆ: ಆ ಗಾಲಿಯುಂ ಪದಿನಯ್ದೂದಿವಸಂ 
ಬರೆಗಂ ತನಗೆ ತಾನೆಯಂತರಿಕ್ಷದೊಳ್‌ ನೆಲನಂ ಮುಟ್ಟದೆ ತಿಲ್ಜನೆ ತಿರಿಯು 
ತ್ತಿರ್ದುದಂ ಕಂಡು (ವಡ್ಮಾರಾ. ೧೪೭-೧೩) ; ತಿರಿಪಿದೊಡದನೆಳೆ ತಿಲ್ಮನೆ ತಿರಿ 
ದುದು ತಿರುವಾಯೊಳಿಡೆ ಸುರರ್‌ ಮೊಟ್‌ಯಿಟ್ಟರ್‌ (ಪಂಪಭಾ. ೧೨-೦೯೨) ; 
ಕುಧರ್ಮೊೋಪದೇಶದಿಂ ಸಂಸಾರಚಕ್ರದೊಳ್‌ ತಿಜ್ಜನೆ ತಿರಿದು (ಜವುಂಪು. 
೩೦-೨೮) ; ಸಂಸಾರದೊಳಗೆ ತಿಲ್ಮನೆ ತಿರಿವಯ್‌ (ಅಜಪು. ೨-೬೦) ; ಕರಟದ 
ಕದಿರಂತೆ ತಿರ್ಯಗ್ಥಾತಿಯೊಳ್‌ ತಿಲ್ಜನೆ ತಿರಿದುಂ (ಧರ್ಮಾಮ್ಮ. ೬-೦೭೩). 
ತಿಣ್ಚನೆ ತಿರಿಪು, ತಿಜ್ಜನೆ ತಿರುಹು - ಗಿರ್ರನೆ ಸುತ್ತುವಂತೆ ಮಾಡು ; ಅಲೆ 
ಯಂವಂತೆ ಮಾಡು: ಕೌಂತೇಯರಂ ಮಚ್ಚೆ ರದಿಂ ಕಾಂತಾರದೊಳ್ತಿ ಟ್ಹಿನೆ 


15 


30 


೪ 


40 


ತಿಟ್ಲಲೂರ್‌ ೩೫೧೪ 


ತಿರಿಪಿದ ಸೊರ್ಕೀಗಳೇನಾದುದು (ಗೆದಾಯಃ. ೭-೧೪) ಶಿಣ್ಜಿನೆ ತಿರಿಪಿದಪಂ 
ಸುತ್ತಿಪಂ ಮುತ್ತಿಪಂ ಸಂಗರದೊಳ* (ಎಕ. ೪111, ಸಾಗರ. ೧೦೯-೨೫: 2042): 
ಗಣ್ಜನೆ ಪರಿತಂದು ಮಾಣದಚ್ಚುಳಕೋಲಿಂ ತಿಟ್ಮನೆ ತಿರಿಪಿ ದುರಾತ್ಮರ್‌ 
*«-ಬಿಡಿವರ್‌ (ಛರ್ಮಾಮೃ, ೩-೧೯೦); ಸಜ್ಜನೆ ಹೀಳ್ವ ದಿಗ್ಗಜದ ಮಂಡೆಯ 
ಮೆಟ್ಟಿ ಸುಜ್ಮನೆ ಸುರಿವೆನೇಳ್ಗ ಡಲ ತಿಜ್ಜಿ ನೆ ತಿರುಹುವೆ ಧರಣಿಯ (ಮೋಹತ. 
೩೨-೦೦). ಶಿಜ್ಜನೆ ತಿರುಗು, ತಿರ್ರನೆ ತಿರುಗು:ತಿಜ್ಜನೆ ತಿರಿ: ಆನುಂ ತೊಡೆ 
ಯೆಡೆಯೊಳಿರ್ದೊಡಸಂದು ಸುಟ್ಟುರೆಯ ತಣಿಗೆಲೆಯಂತೆ ತಿಜ್ಜನೆ ತಿರುಗಿ 
ಬೀಳ್ವಲ್ಲಿ (ಕಾದಂಪೂ. ೦೮8) ; ಕರಟದ ಕದಿರಂತೆ ತಿಜ್ಜನೆ ತಿರುಗುತ್ತುಂ 
(ಧರ್ಮಾಮೃ . ೨-೦೦೨): ವಿಸುಗುವ ಡಮರುಗ ಢಂಢಂ ಡಣಲೆನೆ ತಿಸುಳದಿ 
ಹರಿಯುವ ತಾರಂ ತಿಟ್ಮನೆ ತಿರುಗಂತ್ತಿರೆ (ಕುಂಬರ. ಹ. ೨೩೮-೭); ಕರಹತಿಗೆ 
ಧಡಧಡಿಸಿ ತಿಜ್ಮಿನೆ ತಿರುಗಿ ಬೀಳುತ (ಕುವ್ಶಾದ್ರೋ. ೬-೩೯) ; ನಭೋಗ್ರದಲಿ 
ರಥದ ಗಾಲಿ ತಿಟ್ಮನೆ ತಿರುಗುತಿರ್ದವು (ತೊರರಾ. ೩-೬-೧೩) ; ದೈತ್ಯ ಪೀತಾಂ 
ಬರನ ಮೊಮ್ಮನನೆಚ್ಚು ಕೆಡಹಿದ ಭೂತಲ ತಿಟ್ಮನೆ ತಿರುಗೆ (ಮೋಹತ. 
೩೫-೪೬); ಶನಿಗ್ರಹಕ್ಕೆ...ತನ್ನ ಅಕ್ಷದ ಮೇಲೆ ತಾನೊಂದು ಬಾರಿ ತಿರ್ರನೆ 
ಶಿರುಗುವುದಕ್ಕೆ ಕೇವಲ ೧೦ ಗಂಟೆಗಳಾದರೆ ಸಾಕು (ಆಕಾಶ. ೨೪). 
ತಿಚ್ಚಿನೆಯ್ತರ್‌ಎವೇಗವಾಗಿ ಬರು : ಚತುರಂಗಂ ಚತುರಂಗಸೈನ್ಯದೊಳಡು 
[ರ್ತುಂ] ತಿಟ್ಟನೆಯ್ತಂದು ತಾಗಿ ತಡಂಮೆಟ್ಟದೆ ಕಾದೆ (ಪಂಪಭಾ. ೧೦-೭); 
ಮಿಂಚಂ ತಟಸ್ಕಿಸಿದ ಕಾರ ಕಾರ್ಮೂಗಿಲಂತೆ ತಿಜ್ಮನೆಯ್ತರ್ಪ ದಮಿತಾರಿಯಂ 
ನೋಡಿ (ಶಾಂತಿಪು. ೪-೫೨ವ). [ತಿಲ + - ಅನೈ? 


ತಿಟ್ಲಿಲೂರ್‌ (ನಾ). ಒಂದು ಊರಿನ ಹೆಸರಂ : ಬಿನಯಾದಿತ್ಕರಸರ್‌, 


ಕೊಲಿಕುನ್ನಾಳ್ಳಿ ಮೂನೂಣು ಆಳುಪ್ತಿಟ್ದು ತಿಟ್ಲಲೂರ ತಾಯನ್ದೆಯರ 
ಪೂರ್ವ್ವಜರಾ ಪಡದೊದು ಉತ್ತಮಮೆಣ್ಣಿ ಎಮ್ಸಾ ಕಟನಿ (ಎಕ. ಸ: (9), 
ಹೊಳಲ್ಮೆ. ೦೯೧-೪: 800): [? * ಊರ] 

ತಿಟ್ಟಿಮ್ಮ (ನಾ). ಒಬ್ಬಾತನ ಹೆಸರು : ಸಡಗರರ ಶಿಟ್ಟಮ್ಮಂ ವಿಕ್ರಮ 
ಮೆಂಬ. ವರ್ಷದೊಗ್‌) ಗೋಶಹಶ್ರಮಿಟ್‌ [೦] ಪೂದಾರುಂ ಬೆಳೆ 
ವತ್ತರುಂಗೊಟ್ಟೊ [ನ್‌] (ಸೌಇಇ. ೫%, ೦೬-೩; 930). [? + ಅಮ್ಮ) 

.h ತಿಟ್ಟು "ತಿರ್ದು;' ನೋ. 

ತೀಂಗಿಡಿಸು (ಕ್ರಿ). ನವೆಯನ್ನು ನಿವಾರಿಸಂ, - ಕಳೆ: ಕೋಡನಿಟ್ಟು 
ತೀಂಗಿಡಿಪುವ ಕರ್ಣತಾಳದೆಲರಿಂ ಬೆಮರಾಜಕಿಪ ಕೆಯ್ತ ಮೊಪ್ಪೆ ಬಲ್ಪಿಡಿಪಿಡಿ 
ದಿರ್ದುದಂಗಜನ ಕಯ್ಬಿಡಿಯಂ ಪಿಡಿಯಂ ಮತಂಗಜಂ (ಪುಷ್ಪಪು. ೩-೮೧). 

[ ತೀನ್‌ + ಕಿಡಿಸು (-ಆಕೆಡಿಸ್ಕು) ] 

ತೀಂಟು, ತೀಟು, ತೀಡಂ, (ಕ್ರಿ). ೧. ವಯಟ್ಟು ; ತಾಕಂ; ತಗಲು: 
ಉಚ್ಚಳಚ್ಚೇಕರತತಿ ನಭವಂ ತೀಂಟುವನ್ನಂ ... ಶೋಭಿಸುವುದು ಮಣಿ 
ಮಾಲಾಂಶುಭದ್ರಂ ಸಮುದ್ರಂ (ಕುಸುಮಾ, ೧-೨೨). ತೀಟು: ೧. 
ಆರು ಮಾಟುವರೆನ್ನ ತೋಟಿಯನಿಂತು ಕಾಣದ ಕೈಯಲಿ ?: ಆರು ತೀಟು 
ವರೆನ್ನ ಬಾಗಿಲನಿಂತು ಕೇಳದ ಕರೆಯಲಿ? (ಕವಿ. 65-0). ತೀಡ್ಕು : 
೧. ಗಾಡಿ ಒಂದು ಸಾರಿ ಬಲವಾಗಿ "ಜಟಕ' ಹಾಕಿದಾಗ 
ನಾಗವೇಣಿಯ ಮೂಗು ಶಂಕರನ ಹೆಗಲಿಗೆ ತೀಡಿತು (ಗಿರಿಜಾ. ೨4. ವಿ. 
(ಗಾಳಿಯಂತೆ) ಬೀಸಂ; ಸುಳಿ: “ತೀಡು- ವಾಯು ಸ್ಪರ್ಶನೇ” (ಕಮಧಾ) ; 
ಹರಿಚಂದನ ಕಾಳಾಗರು ಮಲಯಜ ತುರುಷ್ಕಾದಿಗಳ ಕಂಪು 
ಬಂದು ತೀಡಿದೊಡೆ (ವಡ್ಮಾರಾ. ೩೩-೩); ನೀಂ ಮೆಲ್ಲಮೆಲ್ಲನೆ ಮಂದಾನಿಳ 
ಕೀಡು ಕೋಗಿಲೆ ಸರೆಂದೋಟು (ಅದಿಪು. ೧೨-೪೪) ; ಭ್ರಮರರವಂಗಳೊಳ್‌ 
ಬೆರಸಿ ಮಾರುತನೊಯ್ಯನೆ ಬಂದು ಶೀಡಿದತ್ತು (ಕಾದಂಪೂ- ೬೩೩): 
ತೀಡಿತ್ತು ಬಂದು ಮಂದಸವಿತಾರಂ (ಪಂರಾಮಾ, ೦೬-೮೩) : ಲೋಭದ 
ಗಾಳಿ ತೀಡದು ಮೋಹಕೆ ತೆಅಹಿಲ್ಲ (ಬಸರ. 6-88); ತಾವರೆಯ ತನಿ 
ಪರಿವಂಳದ ವಿಸರದ ಹೆಸರದಲಿ ತೀಡಿದುದು ತಂಗಾಳಿ (ತೊರರಾ. ೨-೭-೩); 


6 


20 


26 


46 


ತೀಂತೆ 


ಪರಿಪರಿ ಕಜ್ಮಾ ಯಗಳ ಪರಿಮಳದಿಂಪು ಬೀದಿಯೊಳೆಡೆಯಾಡುತಿಪ್ಪರ, 
ಮುಖಾಬ್ಜಕೆ ಶೀಡುತಿಹುದು (ಕಂನವಿ. ೬-೩೦). 
[ದೇ.॥ ತಮಿ, ತೀಣ್ಣು ; ಮಲ. ತೀಣ್ಣು ; ಕೊಡ. ಶೀಂಡ್‌ ] 


ತೀಂಟೆ,, ತಿಂತಿ, ತಿಂತೆ, ತೀಂತೆ, ತೀಟ, ತೀಟೆ (ನಾ), ೧. ನವೆ; 


ಕಡಿತ; ತಿವಿಂರು; ತುರಿಕೆ : “ಕಂಡೂಃ-ತೀಂಟೆ” (ಕಾಕಕ್ಕ. 3೫); ಮದಕರಿ 


. ಶೀಂಟೆಗೊಲ್ಹೊರಸೆ ಭೂರುಹಕಂಧರದೊಳ್‌ ಜಿಗಿಲ್ತು ಪತ್ತಿದ ಮದ 


ಸೌರಭಕ್ಕೆ ಸುಳಿಗೊಳ್ವಳಿಮಾಲೆ (ಕುಸುಮಾ. ೧೪-೦೨೦); ಸುರಾಸುರಾವಳಿಗಳ 
ಮಹಾಗರ್ವವೆಂಬ ತೀಂಟೆಯ ತೀರ್ಚುವಾ . . . ನೆವಡೊಳ್‌ 
(ವೀಕ್ಕಪು. ೨-೩-೫); ಪುಲ್ಲಂ ಮೇಯಲೆಳಸಿ ಬಂದು ಮೆಯ್ಯ ತೀಂಟೆ 
[ ಪಾಠಾಂ. ಶಿಂಟೆ, ತಿಂತಿ]ಗೆ ಪುಲಿ ಪೊರಳ್ಲು ಪೋದ ತಾಣದೊಳ್‌ ನಿಂದು 
A ಹಮ್ಮದಂಬೋದ ಹರಿಣಂಗಳಿಂ (ರಾಜಶೇ. ,೫-೫೫ವ). ವಿ. 
ಚಾಪಲ್ಯ; ತೀವ್ರವಾದ ಆಸೆ ಅಪೇಕ್ಷೆ : ಪುಲಿಯಂ ತೊಟ್ಟನೆ ಕಂಡು 
.. ಪಾಯ್ದು ಪೊಯ್ದು ಕೋಡಿಟ್ಟು ಜಲ್ಲಿಸಿ ಬಿಸುಟ್ಟು ನೊಸಲ ತೀಂಟೆ 
ತೀರದೆ ಕೊಣಕಿಟ್ಪಿ (೧ರಿಕ. ೦-೧೨೮ವ) ; ಖಡ್ಗವಾಯ್ಡಣಿಯೆ ನಿಜಭುಜದ 
ತೀಂಟೆ ಹರೆಯೆ ಹಗೆಗಳ ಕೊಂದು (ಹಶಕಾ. ೧೦-೧೪). 'ನಾಲಗೆದೀಂಟೆ' 
ಪರಾ. ತಿಂತಿ: ೧. ಮೆಯ್ಕೊಳೋರಂತಮರ್ದ ಕುಷ್ಮಾಮಯದ ತಿಂತಿಯಂ 
ತುಜ್‌ಸುತ (ಪದ್ಮರಾ. ೪-೬೪). ತಿಂತೆ: ೩, (ಆಲಂ) ನಾಲಗೆಯ 
ತುರಿಕೆ ; ಬೇರೆಯವರನ್ನು ನಿಂದಿಸಬೇಕೆಂಬ ಲವಲವಿಕೆ, - ಆತುರ: 
ಜಗಳವ ಹತ್ತಿಸುವೆನೆಂದು ಚಿಂತಿಸುವ ಮನ ಕೊಂಡಯಕ್ಕೆಳಸಿ 
ಗದಗದನೆ ಶಿಂತೆ [ಪಾಕಾಂ. ತಿ] ಮಸಗುವ. ಬಾಯಿ (ಸೋಮಜ. ೦-೨೯); 
ಬಾಯಿ ಶಿಂತೆ [ಪಾಕಾ. ತಿ] ಪರೆವಂತೆ ಪೊಗಳುತೆ ನೇಹೆದಿಂ ನೋಡು 
ತಿರ್ಪಾಗಳ್‌ (ಪದ್ಮರಾ. ೩-೬೨). ತೀಂತೆ : ೨. “ನಾಲಗೆತೀಂತೆ' ಪರಾ. 
ತೀಟ್ಕ : ೧. ಆ ಕುಣಿಕೆಯ ತೀಟದಿಂದೊಮ್ಮೆ ಆಶ್ರವಂದ ಪರಿಸರದಲ್ಲಿ 
ಅಲೆಯತ್ತಿ ದ್ದನು (ನಾಡೋಜ: ೪). ತೀಟೆ: ೧. ಮೇಣೊಂದನೊಂದೊದೆದು 
ಹಿಂದಣ ಖುರಂಗಳಿಂ ಮಾಣದಡಿಗಡಿಗೆ ಕಂದದ ಶೀಟೆಗಳ ತೀಡಿ 
. . ಬಿಟುಗೊಂಡವು (ಕೃಮಿಭಾ. ೨೫-೮): ಪೀಠ ಮೂಢಗೆ ಹೊಲ್ಲ 
ಕೀಟ ನಿದ್ದೆಗೆ ಹೊಲ್ಲ ತೀಟೆಯದು ಹೊಲ್ಲ ಕಜ್ಜಿಯ (ಸರ್ವಜ್ಮ. ೮3೦): 
ಕೂರ್ಮಾವತಾರ ಮಾಡಿದ ಸ್ವಾಮಿಯ ಬೆನ್ನಿನ ತೀಟೆಯ ನಿವಾರಿಸುವನ; 
(ಕೇಷಧ. ೨೫-೩೨); ಮಂಡೆಯ ತೀಟೆ, ಸೀನು . . . ಇವು ಜ್ವರ ಬಿಡುವವನ 


ಲಕ್ಷಣ (ವೈದ್ಯಸಾ. 1, ೪೯). ೨. ಭಕ್ತರಿಗೆನ್ನ ಕೈಗಳ ತೀಟೆ ಹೋಗಲ್ಕೆ 


ತೊತ್ತಾಗೆಲಸಂಗೆಯ್ಯಲನುವಾಯಿತ್ತೆನುತ (ಬಸಪು. ೨೦-೭) ; ತೋಳ ತೀಟೆ 
ಯನವನ ನೆತ್ತಿಯ ಮೇಲೆ ಕಳೆವೆನು (ಕುಪ್ಶಾಭೀ. ೧-೬೦) ; ನಿನ್ನ ಯುದ್ಧದ 
ತೀಟೆಯನ್ನು ತೀರಿಸಿಬಿಡುತ್ತೇನೆ (ವಹಧಾ. 40೭), ೪ಉ. ಬೆದೆ; ನಸೆ: 
ಆ ತೀಟೆ ತೀರಿಸಿಕೊಳ್ಳುವ ಅಭಿಲಾಷೆಯಿಂದ ಅವನು ಪಾತರ ಪಾರಿಯನ್ನು 
ಸಂಧಿಸಬಹಂದಾಗಿತ್ತೊ (ದೀಪಹ. 11, ೦೯೨) ; ತೀಟೆಗೆ ಮಕ್ಕಳ ಹೆತ್ತು 
ತಿರುಮಲದೇವರ ಹೆಸರಿಟ್ಟ ಹಾಗೆ (ಗಾರ). ೫. ಕೀಟಲೆ; ಚೇಷ್ಟೆ ; 
ತಂಂಟತನ: ನನ್ನ ತವ್ಮೂ ಶೀಟೆಯವ (ಜಿಂಗೂಲಿ. ೧೪೦). ೬. ಕೋಟಲೆ; 
ತೊಂದರೆ ; ಪೀಡೆ : ಇನ್ನೊಂದು ವರ್ಷದ ತನಕ ಶೀಟಿ . . . ತಪ್ಪಿತು 
(ನನ್ನೂರು. ೦೪೮). ೭. ಅಗತ್ಯ ; ಆವಶ್ಯಕತೆ : ಅಲ್ಲಿಗೆ ಬರೋಕೆ ನನಗೇನು 
ತೀಟೇನೆ? (ಮುನಿಮಾ. 60) : ತೀಟೆಯಾದರೆ ತಾನೇ ಬರುತ್ತಾನೆ (ಕೂರಿ). 
[ ದೇ.8 ತೆಲು. ಶೀಟ, ತೀಂಟ್ರ ] 


ತೀಂಟ್ಕೆ "ತಿಟ್ಟು: ನೋ. 
ತೀಂಟೆತ್ತು (ಕ್ರಿ). ನವೆಯಂಂಟಾಗು ; ತಂರಿಕೆಯಾಗು : ಪರಿದುಂ ತೀಂಟೆತ್ತಿ 


ಗಂಡಸ್ಥ ಳಮನನುದಿನಂ ಕಾಡ ಸೊಕ್ಕಾನೆಗಳ್ಬಂದೊರಸಲ* (ಕಾದಂಪೂ. ೨೨೨). 
[ ತೀಂಟೆ * ಎತ್ತು) 


ತೀಂತೆ "ತೀಂಟೈೆ' ನೋ. 


21-4-2 


ತೀಂತೇರಾ 


ತೀಂತೇರಾ “ತೀನತೇರ' ನೋ. 

ತೀಕು 'ದೇಕು' ನೋ. 

ತೀಕ್ಷ್ಣ (ಗು). ೧. ಚೂಪಾದ; ಹರಿತವಾದ: ಸುರಶರಾಸನದಂತೆ 
ನಿರ್ಗುಣರುಂ ತೀಕ್ಷ್ಣಕೌಕ್ಷೇಯದಂತೆ ನಿಸ್ತಿಂಶಭಾವರುಂ (ಸುಕುಮೂ. ೨-ಜವ); 
ಉತ್ಪಾತ ತೀಕ್ಷ್ಣಕೌಕ್ಷೇಯಕಸನಾಥಶಯನ ಪಾರ್ಶ್ವಭಿತ್ತಿಭಾಗಮುಂ 
(ಜಂದ್ರಪು. ೩-೯೭ ಐ). ೨. ಬಿಸ:ಪಾದ ; ಉಷ್ಣವಾದ. *ತೀಕ್ಷಾಂಶು' 
ಪರಾ. ೩. ಕ್ರೂರವಾದ ; ನಿರ್ದಯವಾದ : ಅನ್ನೆಗಮಿತ್ತ ವಿಭೀಷಣಾ 
ದೇಶದಿಂಬಂದ ತೀಕ್ಷ್ಣಪುರುಷರ* ಪುರಮಂ ಪೊಕ್ಕು (ಪಂಠಾಮಾ, ೩-೨೭೦): 
ತನ್ನಂ ಕೊಲಲರಸನಟ್ಟಿದ ತೀಕ್ಷ್ಣಪುರುಷಂ ಬಂದು (ಪಂರಾವಾ. ೦೦-೯೩ ವ). 
೪. ಕಟುವಾದ; ಖಾರವಾದ. ೫. ಬಲವುಳ್ಳ; ಶಕ್ತಿಯಂಳ್ಳ. ೬. 
ತವಕಿಸುವ ; ಆತುರವುಳ ಗಿ. (ನಾ). ೩, ಹರಿತವಾದುದಂ; ಚುರುಕು: 
"ತಿಕ್ಕನೆ ತೀಕ್ಷ್ಣಂ'' (ಕವಿಳಂ. ೩೪); ಅವನ ಕಣ್ಣು ಹದ್ದಿನ ಕಣ್ಣಿನ ಹಾಗೆ 
ಬಲು ತೀಕ್ಷ್ಣ (ಮುಂಬಯಿ. ೪-98) ; ಅವಳ ಬುದ್ಧಿ ತೀಕ್ಷ್ಣ (ಮಲೆನಾ. ೦೫). 
೮. ಉಷ್ಣತೆ ; ಬಿಸಿ: “ತಿಗ್ಮಂ, ತೀಕ್ಷ್ಣಂ, ಖರಂ-ಈ ೩ ಬಿಸಿಯ 
ಹೆಸರು” (ಸಿದ್ಧಾಂತಿ. 48) ೯. ಕಠಿನವಾದುದು ; ನಿಷ್ಠುರವಾದುದಂ : 
“ ತೀಕ್ಷ್ಣಂ ಪರುಷಾಹ್ವಯಂ” (ನಾನಾರ. ೧೨೦). ೧೦. ತೀವ್ರತೆ. ೧೧. 
ಉಗ್ರತೆ. ೧೨. ಆಯುಧ. ೧೩. ವಿಷ; ನಂಜು: “ಬ್ರಹ್ಮಪುತ್ರಃ ... 
ತೀಕ್ಷ್ಣಃ-ಈ ೭ ವಿಷಂ” (ಹಲಾಯು. ೦೦೬-೨೪) ; " ರಸಂ ತೀಕ್ಷ್ಣ ಪ್ರದೀಪನ 
ಮದೋರಂತೆ ವಿಷಮಕ್ಕು ” (ಮಂಗರಾ. ೦೦೯-3). ೧೪. ಕಬ್ಬಿಣ 
ಉಕ್ಕಾ : “ಶಸ್ತ್ರಂ, ತೀಕ್ಷ್ಣಂ. ಅಯಃ, ಪಾರಸವಂ-ಈ ೪ ಉಕ್ಕು” 
(ಹಲಾಯು. ೨೮-೧೭). ೧೫. ಕಾಳಗ ; ಯುದ್ಧ. [ ಸಂ.] 

ತೀಕ್ಷ್ಣಗಂಧಕ (ನಾ). ಒಂದು ಬಗೆಯ ಮರ ; ನುಗ್ಗೆ ; “ಶೋಭಾಂಜನಃ. 
ಶಿಗ್ರುಃ, ತೀಕ್ಷ್ಣ ಗಂಧಕಃ...ನುಗ್ಗೆಮರದ ಹೆಸರು” (ಸಿದ್ಧಾಂತಿ. ೦೦೫), [ಸಂ.] 

ತೀಕ್ಷ್ಣಗು (ನಾ). ಬಿಸುಪಾದ ಕಿರಣಗಳುಳ್ಳವನೆಂ ; ಸೂರ್ಯ: 
ಏಟನೆಯ ಗೇಹಂ ಕನ್ನೆಯಾದಂಶು . . . ತೀಕ್ಷ್ಣಗು ಲಗ್ನಸ್ಥಿತನಾಗೆ ಪೆಣ್ಣ 
ಕತದಿಂ ಸಾಯ್ಗುಂ ನಿಜಾವಾಸದೊಳ್‌ (ಕಾತತಿ. ೨೩-0). 'ತೀಕ್ಷ್ಣಗುಜ? 
ಪರಾ. (ಸಂ. (ತೀಕ್ಷ್ಣ ೪ ಗೋ + -)] 

ತೀಕ್ಷ್ಣಗುಜ (ನಾ). ಸೂರ್ಯನ ಮಗ; ಶನಿ: ಪಗಲೊಳ್‌ ತಂದೆ 
ದಿವಾಕರಂ ಜನನಿ ಶುಕ್ರಂ ರಾತ್ರಿಯೊಳ್‌ ತಂದೆ ತೀಕ್ಷ್ಣಗುಜಂ ಮಾತೃ 
ಸುಧಾಮರೀಚಿ (ಣಾತತಿ. ೩-೬). .[ ಸಂ. 

ತೀಕ್ಷಗೊಳಿಸು (ಕ್ರಿ). ಉಜ್ವಲವಾಗುವಂತೆ ಮಾಡು ; ಹರಿತಗೊಳಿಸು : 
ಯಾವುದರ ಮೇಲೆ ಗಮನವಿಡಬೇಕೋ ಅದರ ಹೊಳಪು, ಬಣ್ಣ. ಆಕಾರ, 
ಶಬ್ದ ಮುಂತಾದ ಗುಣಗಳನ್ನು ತೀಕ್ಷ್ಣಗೊಳಿಸುವುದರಿಂದ ಮಕ್ಕಳ ಅವಧಾನ 
ಅದರ ಕಡೆ ಚಿನ್ನಾಗಿ ಬೀಳುತ್ತದೆ (ಶಿಕ್ಷ. ೪೭೮). 

[ತೀಕ್ಷ್ಣ + ಕೊಳ್‌ + - ಇಸ್ಕು) 

ತೀಕ್ಷ್ಣತೆ (ನಂ), ಚುರುಕು: ಗಮನ ವಿಸ್ತರಿಸುವ ಪರಿಮಾಣಕ್ಕೆ 
ವಿಲೋಮವಾಗಿ ಅದರ ತೀವುತೆ ಕೀಕ್ಷ್ಣತೆಗಳು ಕಡಿಮೆಯಾಗುತ್ತವೆ 
(ಶಿಕ್ಷರ. ೩೧೪); ಸಹಜವಾದ ದೃಷ್ಟಿಯ ತೀಕ್ಷ್ಣತೆ ಎಂದರೆ . . . ಓದುವ 
ಚಾರ್ಟಿನ ಸಾಲನ್ನು ಗುರುತಿಸುವ ಶಕ್ತಿ (ನಿಮ್ಮದ್ಕ. ೬೩). [ಸಂ. ಶೀಕ್ಷ್ಚ್ಣತಾ] 

ತೀಕ್ಷ್ಣಧಾರೆ (ನಾ). ಹರಿತವಾದ ಅಲಗಂಳ್ಳ ಕತ್ತಿ: ಸಾಲದೀವಿಗೆ 
ಗಳನು ಶಸ್ತ್ರಜ್ವಾಲೆ ಮಿಕ್ಕವು ತೀಕ್ಷ್ಣಧಾರಾಭೀಳವಿಕ್ರಮವಿಸ್ಫುಲಿಂಗಿತ 
ವಾದವಡಿಗಡಿಗೆ (ಕುವ್ಕಾಕ. 6-೭). [ಸಂ. ತೀಕ್ಷಧಾರಾ] 

ತೀಕ್ಷ್ಣಬುದ್ಧಿ (ನಾ). ೧. ಚುರುಕಾದ ಬುದ್ಧಿ ; ಹರಿತವಾದ ಬುದ್ಧಿ : 
ವಿಜ್ಞಾನಿಗಳಲ್ಲಿ ವಿಚುರಪರತೆ, ತೀಕ್ಷ್ಣಬುದ್ಧಿ ಇಂತಹ ಹಲವು 
ಉತ್ತಮಗುಣಗಳಿದ್ದರೂ (ಹುಕ್ಕಾರ, ೨೬ ಶೀಂ6). ೨. ಚುರಂಕಾದ ಬುದ್ಧಿ 
ಯಂಳ ತೆ [ತೀಕ್ಷ್ಣ * ಬುದ್ಧಿ] 


೩೫೧೫ 


ತೀಟ, 


ತೀಕ್ಷ್ಣಮತಿ (ನಾ), ೧. ಚುರಂಕಾದ ಬುದ್ಧಿ: ಈ ಸಣ್ಣ ವಿಷಯ 
ನಿನ್ನ ತೀಕ್ಷಮತಿಗೆ ಹೊಳೆಯಲಿಲ್ಲವೆ? (ಕೂ9). ೨. ಚುರುಕಾದ 
ಬಂದ್ಧಿ ಯನ್ನುಳ್ಳವನಂ : ನೆಕ್ಲುದೋವ್‌ ತೀಕ್ಷ್ಣ ಮತಿಯೆಂದು ಗಣ್ಯ 
ನಾಗಿದ್ದುದರಿಂದ . . . ಅವಳ ಆಪ್ತವರ್ಗದಲ್ಲೊಬ್ಬನಾಗಿದ್ದನು (ಪುನರು. 
೧30) ; ಪ್ರತಿಯೊಂದು ಹೊಸಗ್ರಂಥವನ್ನು ತೀಕ್ಷ್ಣಮತಿಯಾಗಿ ಶೀವ್ರಗತಿ 
ಯಿಂದ ಅವಲೋಕಿಸಬೇಕು (ಗ್ರಂಥಾಲ ೬೯). [ತೀಕ್ಷ್ಣ + ಮತಿ] 

ತೀಕ್ಷಾಂಶು (ನಾ). -ತೀಕ್ಷ್ಣಗು : ತೀಕ್ಷಾಂಶುವಿಂ ಸೌಮ್ಯನಿಂ ತ್ವರಿತಂ 
ಶುಕ್ರನೆ ವಿಂಕ್ಕು ಪೋಗೆ ವ:ಬ?ಗಳ್‌ ಕೊಳ್ಳುಂ ಧರಾಚಕ್ರದೊಳ್‌ (ಅಟ್ಟಮ. 


೭-೦೨೪), [ತೀಕ್ಷ್ಣ + ಅಂಶು] 


10| ತೀಕ್ಷಾಗ್ನಿ (ನಾ). ಜಠರಾಗ್ನಿಯ ನಾಲ್ಕು ಸ್ಥಿತಿಗಳಲ್ಲಿ ಒಂದು ; 


15 


ಪಿತ್ತಾಗ್ನಿಯಿಂದ ಉಂಟಾಗುವ ಉಷ್ಣೆ : ತೀವ್ರವಾದ ಜರರಾಗ್ನಿ 
ವಿಷಮೂಗ್ನಿಯಲ್ಲಿ ವಾತಹರ ಚಿಕಿತ್ಸೆಯನ್ನೂ, ತೀಕ್ಷ್ಣಾಗ್ನಿಯಲ್ಲಿ ಪಿತ್ತಶಮನ 
ಕ್ರಿಯೆಯನ್ನೂ ಮಾಡುವುದು (ಸಕವೈ. ೦೬). [ತೀಕ್ಷ್ಣ * ಅಗ್ನಿ) 

ತೀಕ್ಷಾಪಾಂಗ (ನಾ). ಮೊನಚಾದ ಕಟಾಕ್ಷ: ತಿಮಿರಚಿಕುರಂ ತೀಕ್ಷ್ಣ 
ಪಾಂಗಂ ಘನಂ ಜಘನಸ್ಥಳಂ ಕಮಳಚರಣಂ ಕಣ್ಣೊಬ್ಬತಾ ಧರಾಧಿಪ 
ಕಾಂತೆಯಾ (ರಾಜಶೀ. ೩-0). [ ತೀಕ್ಷ್ಣ * ಅಪಾಂಗ) 

ತೀಕ್ಷೀಕರಣ (ನಾ). ಹರಿತಗೊಳಿಸುವಿಕೆ: “ ತಿತಿಕ್ಷ__ಶಾತನೇ, 
ಕ್ರಮಾಯಾಂಚ. ತೀಕ್ಷ್ಣೀಕರಣದೊಳಂ. ತಾಳ್ಮೆಯೊಳಂ, ದೀಪ್ತಿಯೊಳಂ ” 


(ಕಾಶಕ್ಕ. ೯೭). [ಸಂ.] 


20| ತೀಕ್ಷ್ಣೀಕರಿಸು (ಕ್ರಿ). ತೀಕ್ಷ್ಣಗೊಳ್ಳುವಂತೆ ಮಾಡು: *ತಿತಿಕ್ಷತೇ- 


45 


ತೀಕ್ಷೀಕರಿಸಿದಪಂ” (ಕಾಶಕ್ಕ. ೯೭). [ಶೀಕ್ಷೇಕರಣ ೬ - ಇಸು) 

ತೀಕ್ಟೋಪಾಯ (ನಾ). ಪ್ರಬಲವಾದ ಉಪಾಯ ; ಉಗ್ರವಾದ 
ಉಪಾಯ ; ಕಟುವಾದ ಉಪಾಯ: (ಬ. 

[ ತೀಕ್ಷ್ಣ * ಉಪಾಯ] 

ತೀಕ್ಷ್ಣಾಷಧ (ನಾ). ಕಟಂವಾದ ಔಷಧ ; ಕಹಿಯಾದ ಮದ್ದು : ಕೊಲು 
ತಿರ್ಪಯ್ಯಗಳೋದು ಬೇನೆಯಳಿವಾ ಶೀಕ್ಷೌಷಧಂ... ಮುಂ ಪಲಕಷ್ಟಂ 
ಕಡೆಗೊಳ್ಳಿತೈ (ಸೋಮೇಶ.೯೬). [ಶೀಕ್ಷ್ಣ * ಔಷಧ] 

ತೀಗ "ತಿಕ' ನೋ. 

ತೀಟ, (ನಾ). ೧. ಮೃದುವಾದ ಸ್ಪರ್ಶ,--ಸೋಂಕು : ತಿಳಿಪಲಡಿಗೆಜಗಿ 
ದೋಪನ ತಳಂಗಳಾ ತೀಟದಿಂ ಪದಂಗಳೊಳೊಗೆದಾ ಪುಳಕಚಯಂಗಳ* 
ಕಳೆದುವು ಮುಳಿಸಂ ನಲ್ಲಳ್ಲೆ (ಕವಿರಾ. ೩-೦೦೮); ಆಲರ್ದಲರ್ಗಣ್ಣಳ್‌ 
ನೋಟದೆ ಸುಲಲಿತ ತನು ಶಿಶುವ ಮೈಯ್ಯ ತೀಟದೆ ತನಗಗ್ಗಲಿಸಿದಲಂಪಂ 
ಕುಡೆ (ಅದಿಪು. ೭-೪೭). ೨. (ಗಾಳಿ) ತೀಡುವಿಕೆ ; ಬೀಸುವಿಕೆ: “ತೀಟ 
ಮೆಂದುಂ ತೀಡೆಂದುಂ ತೀಡುವುದೆಂದುಂ ಊದುವುದೆಂದುಂ ವಾಯು 
ಸಂಚಾರಂ” (ಕಶಸಾ. ೩೧-೬೬೧); ಒದವಿ'ಬಸಂತೆದೊಳ್ಳೆಯಸಿದಂದದ ತೆಂಬೆಲ 
ರೊಂದು ತೀಟಮಿಲ್ಲದ ಸಹಕಾರವಲ್ಲರಿಯ ತೋರ್ಕೆಗಮೊಪ್ಪುವ ಭೃಂಗ 
ಸಂಗಮಿಲ್ಲದ ನವಪದ್ಮಿನೀಮಂಕುಳದಿಕ್ಕಗಮೆನೆ ನೆಅ್‌ಯಾಗಿ ಶೋಭೆ 
ವೆತ್ತುದೊ ಪರಿಶೋಭಿವೆತ್ತಿರೆ ವಿಲಾಸದ ವಿಭ್ರಮದೇಟಿ ಕನ್ನೆಯಾ 
(ಸುಕುಮಾ. ೫-೬೦); ದಿನಕರನ ಹಯಂ ಗಗನಾಧ್ವಖೇದಮಂ ಪಟಯಿಗೆಗಳ 
ತಣ್ಣೆಲರ ತೀಟದಿಂ ತೊಲಗಿಸುಗುಂ (ಪಂರಾಮಾ. ೧-೦೧೬): ತೆಂಕಣಗಾಳಿಯ 
ತೀಟದಿ ವನತರುಸಂಕುಳ ಚಿಗುರೇಜುವಂತೆ (ಧರಡ. 8೫-೮೧) ; ಮರಗಳ 
ದಟ್ಟೈಸುವಿಕೆಯಿಂದ ತಂಗಾಳಿಯ ಶೀಟಕ್ಕೆ ಅಡಚಣೆಯಾಗಿದ್ದರೂ ಅದರ 
ಕುಳಿರ್ಪ ಎಲ್ಲ ಕಡೆಯೂ ಹಸರಿಸಿತ್ತು (ಕಾನೂರು. ೪೨). ೩. ಚೇಷ್ಟೆ ; 
ವಿನೋದ : ನಾಟಕಸತಿಯರಲ್ಲವೆ ನೀನು ತಾನೆಂದು ಚಾಟಾಗಿ ನುಡಿದರೆ 
ನೃಪಗೆ ತೀಟವೇಳುತಿದೆ ಸುಮ್ಮನೆ ನೋಡುತಿಹವಿವರಾಟವನೆಂದೆಣಿಸಿದರು 


(ಛರಡ. ೦೪-೯೦), [ ಅತೀಡ್ಕು) 


ತೀಟ್ಕ 


ತೀಟ್ವಿ 'ತೀಂಟೈ' ನೋ. 

ತೀಟಕಸಂದಿ "ತೀಟಕಸಿಂಧ' ನೋ, 

ಕೀಟಕಸಂಧಿ "ತೀಟಕಸಿಂಧ' ನೋ. 

ತೀಟಕಸಿಂಧ, ತೀಟಕಸಂದಿ, ತೀಟಕಸಂಧಿ (ನಾ). ತುರುಚೆಯ ಬಳ್ಳಿ, 
ನಸುಗುನ್ನಿಗಿಡ: ತೀಟಕಸಿಂಧ ಬೇರಿನ ನಾರು ಒಂದು ಹಿಡಿ...ಕುಡಿಯಲು 
ಬಹುಮೂತ್ರ ನಿಲ್ಲುವುದು (ಸಕವೈ. ಪರಿ. 800). ಶೀಟಕಸಂಧಿ: ತೀಟಕ 
ಸಂದಿಬೇರು, ಬೆಲ್ಲವತ್ತದ ಬೇರು ಇವುಗಳನ್ನುಸಮಭಾಗವಾಗಿ ಕಷಾಯವಿಕ್ಕಿ 
ಕೊಡಲು ಸದ್ಯದಲ್ಲಿ ಬರುವ ಜ್ವರಂ ಗುಣಮಕ್ಕುಂ (ಸಕವೈ. .೦೧೦). 
ತೀಟಕಸಂಧಿ : “ ಯಾಸಃ, ಯಾವಾಸಃ...೧೦ ತೀಟಕಸಂಧಿ ಹೆಸರುಗಳು ” 
(ಸಿದ್ಧಾಂತಿ. ೦೧೬) ; ತೀಟಕಸಂಧಿಬೇರು. ಕಕ್ಕೇಪಟ್ಟೆ ಇವುಗಳ ಕಷಾಯವನ್ನು 
ಹಾಕಿ ತೆಗೆದುಕೊಳ್ಳಲು ವಾತಶ್ಲೇಷ್ಮ ಜ್ವರಪರಿಹಾರವಾಗುವುದು (ಸಕವೈ.೯೬): 

[ « ತೆಲು. ತೀಟಿಕಸಿಂದ) 

ತೀಟಕೋಗಿಲ (ನಾ). = ಶೀಟಕಸಿಂಧ : ತೀಟಕೋಗಿಲಬೇರು. ತಳಸಿಂಗ 
..* ಧಾನ್ಯ ಪುಟವಿಟ್ಟು ಪ್ರಾತಃಕಾಲದಲ್ಲಿ ಒಂದು ದುಡ್ಡು ತೂಕ 
ಸೇವಿಸಿದರೆ (ಸಕವೈ. ಪರಿ. ೪೩೨). [- ತೆಲು. ತೀಟಕೋವಿಲ] 

ತೀಟು "ತೀಂಟು' ನೋ. 

ತೀಟೆ "ತೀಂಟೈೆ' ನೋ. 


೩೫೧ 


ಕಾ 


0 


ತೀಟೆಗಾರ (ನಾ). ೧. ಚಾಪಲ್ಯವುಳ್ಳವನಂ. "ಬಾಯಿಂತೀಟೆಗಾರ' ಪರಾ. |. 


೨. ಕುಚೇಷ್ಟೆ ಮಾಡಂವವನಂ ; ಕೀಟಲೆ ಮಾಡುವವನು. 
[ತೀಟೆ (ಎ ತೀಂಟೈೆ) . - ಗಾರ (ಇ - ಕಾಟ) 

ತೀಟೆಜಗಳ (ನಾ). ೧. ಕೀಟಲೆ ಜಗಳ. ೨. ಕೆಲಸಕ್ಕೆ ಬಾರದ ಜಗಳ ; 

ವ್ಯರ್ಥವಾದ ಜಗಳ : (೪. 
[ತೀಟೆ (ಎ ಶೀಂಟೆ) * ಜಗಳ (-ಆ ಜಗಟ)] 

ತೀಡಿಸು (ಕ್ರಿ). ಉಜ್ಜಿ ಸು ; ತಿಕ್ಕಿಸಂ ; ನೀವಿಸು; ನೋವು ಹೊರಟು 
ಹೋದ ನಂತರ ಕೈಕಾಲುಗಳನ್ನು ಚಲಿಸಬೇಕು, ಮಾಂಸಖಂಡಗಳನ್ನು 
ತೀಡಿಸಬೇಕು (ಕಲಕೋ. ೪೮). ಗ[ತೀಡ್ಕು + - ಸು 

ತೀಡ್ಕು ' ತೀಂಟು' ನೋ. 

ತೀಡ್ಕು, ತಿವುಡ್ಕು (ಕ್ರಿ). ೧. ಮಸೆ; ಉಜ್ಜೂ ; ತಿಕ್ಕು; ಹರಿತಮಾಡು : 
“ ಧಾವನಂ ತೀಡುವುದೆನಿಕ್ಕುಂ” (ಮಂಗರಾ. ೧೦೦-೨೩) ; ದಾಡೆಗಳೆನಖ 
ಯೊಳಿಂಬಿಂ ಶೀಡುತ್ತುಂ ತೀವ್ರಮಾಗೆ ಬಂಡಿಯ ಬರವಂ ನೋಡುತ್ತಿರ್ದಾ 
ಬಕನಂ ... ಕಂಡು ಮುಳಿದಂ ಭೀಮಂ (ಪಂಪಥಾ. ೩-೨೮) ; ಶೀಡುತ್ತೆ 
ಕಲ್ಲಿಂದುರುದಂಷ್ಟ್ರಾಗ್ರಂಗಳಂ ಭೂಮಿಯನಿರದೆ ಬೆರಂಟುತ್ತೆ ಮುಂಗಾಲ್ಲ 
೪ಿಂದಂ (ಗಿರಿಕ. ೦-೦೦೫) ; ಕುಸುಮಶರಾಸ್ತ್ರಮಂ ಸಸಿಯ ಸಾಣೆಯೊಳೀ 
ಮಧುವೆಂಬ ಕಮ್ಮಂ ಮಸೆಯಲೆವೇಡಿ ತೀಡಿದನೋ (ಪಾರ್ಶ್ಶಪು. ೯-೯೦) ; 
ಮಂಮ್ಮೊನೆಯ ಸೂನಗೆಯ ಹೊಗರುಗಳ ತೀಡಿದರು (ಕುವ್ಕಾಭೀ. ೪-೯೧) ; 
ಗಂಡ ಹೆಂಡಿರ ಜಗಳಾ ಗಂಧ ತೀಡಿಧಾಂಗ (ಗರತಿ. ೭೬) : ಚೌಕಟ್ಟೆನ ಮೇಲೆ 
ನೀರು ಹಚ್ಚಿ ಸಣ್ಣ ಹಲಗೆಯ ತುಂಡಿನಿಂದ ಅದನ್ನು ತೀಡುತ್ತಿದ್ದನು 
(ಕಪಪು. ೪-0೩). ವ. ಅನುಲೇಪನಮಾಡು ; ಲೇಪಿಸಂ ; ಸವರು; 
ಬಳಿ : ನಲ್ಲರ ಶಿಖೆಗಾಗ ಪೂಮಾಲೆಗಳ ಸುತ್ತಿ ಮೆಲ್ಲೆದೆಗನುಲೇಪನವ ಸೆಳ್ಳು 
ಗುರೊಳು ತೀಡಿ (ಕಂನವಿ. ೨೩-೦೩೫); ಸವುತೆಯನು ಮೆಲುವ ನಾಲಗೆಗೆ 
ಸುಣ್ಣವನು ತೀಡಿ (ಕಎಪು. ೪೨-3). ೩. ರೇಖಿಸು; ಬರೆ : ವಿಶಾಲಘಾಲದಲ್ಲಿ 
ಗೀರುಚಂದನರೇಖೆ ತೀಡಿಕೊಂಡು (ದೀಪಹ. 11, ೮೯). ೪. ನೇವರಿಸು; 
ನೀವು: ಆತನ ಸರಳ ಸಾರವಂ ನಾಲ್ಕೆಂಟು ಕೂರಂಬಿನಿಂ ಕಡಿದು ನಾರಿಯಂ 
ತೀಡುತೆ (ಜಿಬಪು. ೫೦-೩೪) : ಶೀಡಿದಂ ತಿರುವನೇಟ್‌ಸಿ ಮಿಡಿದು ಚಾಪಮಂ 
ತಾಗಿದಂ (ಕೈಮಿಭಾ. ಪಿಡಿದೆತ್ತಿ ತಲೆಯ ಕೊರಲ ತೀಡಿ 
ಕೈಗಳಿಂ (ಕಾಲೂರ. ಅದುಮಂ : (೪). 


೦೨-೪೬) ; 
೧೬೩-೩೮೭). ೫. ಒತ್ತಿ; 


86 


45 


ತೀನ್‌ 


೬, ಹೊಡೆ ; ಬಡಿ; ಥಳಿಸು : ಕುದುರೆ ಲಗಾಮು ಜಗ್ಗಿಸಿ, ಚಾಪಟಿ 
ಯಿಂದ ತೀಡಿ ... ಕುಳಿತುಕೊಂಡನು (ಪುನರು. 88೮); ಕೆನ್ನೆಗೆ ತೀಡಿ ಕೊಡೆ 
ದಿದ್ದರೆ ಹೇಗೆ (ಹುಕ್ಕುಹು. ೧೪): ಅವನಿಗೆ ನಾಲ್ಕು ತೀಡು, ಆಗ ತಾನೇ 
ದಾರಿಗೆ ಬರುತ್ತಾನೆ (ಯೂ): ಓ. ಆರಿಸಂ; ನಂದಿಸಂ : ಅಂತು ನೋಡೆ 
ನೋಡೆ ಗಾಳಿ ತೀಡಿದ ದೀಪ ರೂಪದಂದದಿಂ ಶಾರದನೀರದಾಕಾರದಂದ 
ದಿಂದದೃಶ್ಯಾಕಾರನಾಗಿ(ಸುಕುವಾ. ೧೦-೮ವ) ; ಸಿಡಿಲಂ ದುರ್ಗುವ ಶೇಷ 
ನಂ ತುಡುವ ಕಲ್ಬಾಂತಾಗ್ನಿಯಂ ತೀಡಿ ಬೊಟ್ಟಿಡುವ... ಗಣಾಧಿನಾಥರೊಡ 
ನೇಳ್ತಂದರ್‌ (ಕಲಶಂ. ೩-೦೯). ಲೆ, ಉಂಟಾಗು ; ವ್ಯಕ್ತವಾಗು ; ಪ್ರಕಟ 
ವಾಗು : ಎಮಗೀ ಕೂಸಂ ಕಾಣಲೊಡಮತಿಸ್ನೇಹಂ ಮನಕ್ಕೆ ತೀಡಿದಪುದು 
(ಸುಕುಮಾ. ೬-೪) : ಪದಾರ್ಥನಿಶ್ಚಯಂ ತನ್ನ ಮನಕ್ಕೆ ತೀಡೆ ಖಳಸಂಸರಣಕ್ಕೆ 
ವಿರಕ್ಷಿಯಾಗಿ ... ತಾಳ್ಮಿದಳಂದು ದೀಕ್ಷೆಯಂ (ಸುಕುಮಾ. ೮-೪0). ೯.' 
(ಉಕ) ಬರೆದುದರ ಮೇಲೆ. ಬರೆ ; ತಿದ್ದಿ: ಮರುದಿನದಿಂದರಮಾ 
ಬಾಯರು ಕಾಗದದ ಮೇಲೆ ಎ.ಬಿ.ಸಿ.ಡಿ. ತೀಡ ಹತ್ತಿದರು (ಸಮಂಜೀ. 
೨೨೪); ಅ ದಿಂದ ಜ್ಞದ ವರೆಗಿನ ಅಕ್ಷರಗಳನ್ನು ತೀಡ ಹಚ್ಚಿದರು (ಸ್ಮತಿಜಿ, 
೨0), ೧೦. ಸರಿಪಡಿಸು; ಪರಿಷ್ಕರಿಸಂ : ಆಗಾಗ ಇದನ್ನು ತಿದ್ದಿ, ತೀಡಿ 
ಲ ಆಶೀರ್ವದಿಸಿದ್ದಾರೆ (ಸಾಂದಸ, 11, ಮೊದಲ ಮಾತು). ೧೧, ಉಂಟಂ 
ಮಾಡಂ ; ಉಂಟಾಗಿಸು : ಕೂಡಿ ವಿಪಿನದ ಬಟ್ಟೆ ಸುಖವನೆ ತೀಡುತಿರಲ್‌ 
(ಪ್ರಥುಲೀ. '೧೪-೬) ; ಸೂಡುವರ್‌ ಜಂತ್ರಮಂ ನೀರ್‌ ಸೂಸಲಾಡುವರ್‌ 
ತೀಡುವರ್‌ ನಗೆಯನಗಣಜೆಗೆ (ಜಬಪು. ೪೫-೩೯). ೧೨. ಹೊರಹೊವರ್ಕು ; 
ಹೊರಸೂಸಂ : ವಿಭೂಷಣಂಗಳೊಳ್‌ ತೀಡುವ ರಶ್ಮಿಗಳ* ಮಸುಳ್ತುವು 
(ಆದಿಪು. ೩-೩) ; ಮಣಿಮಯದ ಕಳಶದ ರಭಾಡಿವೆಳೆಗಿನ ಹೇಮರಸದಲಿ ತೀಡಿ 
ತೊಳಗುವ ಸುಧೆಯ ಸೊಂಪಿನ ಸೂಸಕಂಗಳಲಿ (ಕೊರೆರಾ ೫-೨-೨೩) ; 
ರಸೋಕ್ತಿಗಳನಾಡುತ್ತ ತೀಡುತ್ತ ಬೆಳ್ನೆಗೆಯ ಬೆಡಗುಗಳನು (ಜೈಮಿಧಾ- 
೩೦-೦೮) ; ಕಂಗೊಳಿಸುವ ದಿವ್ಯಕಾಂತಿಯ ತೀಡುತ ಬಂಗಾರಚೌಕಿಯೊಬ್ಬ 
ದುದು (ಕಂನವಿ. ೭-೩೮). ೧೫. ಇಚ್ಛಿಸು; ಬಯಸು : ಆಡುವರಂ ಕಂಡಾ 
ಡುವ ಪಾಡುವರಂ ಕಂಡು ಪಾಡುವಂದಾನಂದಕ್ರೀಡೆಗೆ ಮಘವನ ಬಗೆಯುಂ 
ತೀಡಿದುದೇಂ ಪಿರಿದೊ ಜಿನನ ಪುಣ್ಯಾತಿಶಯಂ (ಪುಷ್ಪ ಪು. ೧೨-೨೩). ೧೪, 
ಘರ್ಷಿಸು ; ತಾಕಂ ; ಒಂದು ನುಡಿ, ಒಂದು ಕಿಡಿ-ಕೊನೆಗೆ ಕಾಟ್ಕಾರ್ಚ್ವು : 
ಬೀರರಿರ್ವರ* ತೀಡೆ, ಬಿದಿರ ಮೆಳೆಗಿರ್ಚ್ಚು (ಅಕ್ಕತ್ಮಾ. ೪೩-೮೩೫). ತಿವುಡ್ಡು: 
೪, ಚಿಂದಿಯ ಮುರುಹಿಟ್ಟು ಧೋತ್ರವ ತಿವುಡುತ ಕುಂದು ಪೆಚ್ಚರಿದು 
ಬಯಿವುತಲಿ ಸಂದ ಜಗಳ ಕಾಳಗದಂತೆ ಕೈಮುಟ್ಟಿ ಕೊಂಡಾಡಂವರು ದಿಂಡಿ 
ಯರಂ (ತರ್ಕಕೌ. ೧-೯೭). 
ತೀಡಿ ತಿದ್ದು - ರೂಪುಕೊಡು ; ನಯಗೊಳಿಸು: ಸುಳಿಗಾಳಿಯು 
ಸುಳಿದು ಹೂಗಂಪಿನೊಡನೆ ತೀಡಿ ತಿದ್ದುವುದು (ಕನ್ನಜಾ. ೧೪೦). 
[ದೇ. ॥ ತಮಿ, ತೀಟ್ಟು, ತೀಟ್ಕಿ ; ತುಳು. ತೀಂಟು, ತೀಡು; ತೆಲು, 
ತೀಡು ; ನಾಯ್ಕಿ. ಧೀಟ್‌] 
ತೀಡ್ಕು (ನಾ). ಎ ತೀಂಟೆ, ೧: ಎನ್ನ ದೋರ್ದ್ವಯದ ಶೀಡಂ ರೂಢಿಪೆಂ 
ಸಂಗರಾವನಿಯೊಳ್‌ ಬೇಗದೊಳೀಗಳೆಂದು ಬಗೆದಂ (ಕುಸುಮಾ. ೧೧-೦. 


[ಆ ತೀಡ್ಮು] 
ತೀದ 'ತೀರ್‌' ಪರಾ. 
ತೀದು "ತೀರ್‌? ಪರಾ. 
ತೀನ್‌ (ನಾ). ೧. ತಿನಿಸು; ಆಹಾ ಈತನಂ ವಾಸುಗಿ ಗರುಡನ 


ತೀಂಗೊಡ್ಡಿದೆಂ (ಕಾವ್ಕಾವ. ೮೧೪). ೨. ಕೆರೆತ; ನವೆ: ಅಂತುಮಾ 
ತೋಳ ತೀನ್‌ ಕರಗಲ್ಯಾರ್ತಪುದಿಲ್ಲ (ಪಂಪಥಾ.೧೨-೦೩೩); ತೀನೆರ್ದೊಡುರ್ದೆ 
ಕರಟಮನಾನೆಗಳೋಲ್‌ದುಗುವ ಪೂಲ್‌ ಜಿಗಿಲ್ವಿರೆ 
ಸೊರ್ಕಿದಾನೆಯ ಕಟಿಯೊಳ್‌ ನೆಲೆಸಿದ ಶೀನಂ 


(ಲೀರಾವ. ೮-೪೫) ; 
[ಪಾಕ30. ಶಿಮರಂ] 


ತೀನತೇರ 


ತಂರಿಸಿಯೆ ತೊಲಗಿಸಿದವು ನಖಮುಖಂಗಳಿಂ ಸಿಂಹಂಗಳ್‌ (ಪಾರ್ಶ್ವಪು. 
೨೫-೯೯). ಹಿ. ನಸೆ; ಬೆದೆ. “ತೀನ್ಮಸಗಂ' ಪರಾ. [ಆ ತಿನ್‌] 

ತೀನತೇರ, ಶೀಂತೇರಾ, ಶೀನಂತೇರಾ (ನಾ). ಚಲ್ಲಾಪಿಲ್ಲಿ; ದಿಕ್ಕಾಪಾಲಂ; 
ಮೂರಾಬಟ್ಟೆ: ಈ ಕಾಲದಲ್ಲಿ ಚೀಣಾರಾಜದ ಸ್ಥಿತಿಯು ಬಹಳ 
ಗಲಭೆಯಾಗಿ ಶೀನತೇರವಾಗಿತ್ತು (ಕಾಂಪೂಕ. ೮). ತೀಂತೇರಾ (ಕಿ). 
ತೀನುತೇರಾ : ಅಲ್ಲಿ ರೈತರು ಹಲಾಕಾಗಿ ತೀನುತೇರಾ ಆಗಿಹೋದರು. 
ಗ್ರಾಮಗಳಲ್ಲಿ ದೀಪ ಉರಿಯಲಿಲ್ಲಾ. ಹಾಳುಬಿದ್ದು ಹೋಯಿತು 
(ಕೇಂದ್ರ. ೨೨೪). [ « ಮರಾ. ಶೀನ್‌ತೇರಾ ; ಹಿಂ. ತೀನ್‌ತೇರಹ್‌ ] 

ತೀನಾಳಿ "ತಿನ್ನಾಳಿ” ನೋ. 

ತೀನಿ ತಿನ್ನಿ” ನೋ. 

ತೀನಿಗ (ನಾ). ಎ ತಿನ್ನಾಳಿ: “ಗ್ರಸಕಃ, ಗ್ರಸಮಾನಃ - ಈ ೨ ಶೀನಿಗಂ” 
(ಕಾಶಕ್ಕ.೧೨೨). [ತೀನಿ (ಎಶಿನಿ) +-ಗ್ಯ] 

ತೀನು (ನಾ). ಬೇಲಿ ಅಥವಾ ತಡಿಕೆಗೆ ಆಧಾರವಾಗಿ ಕೊಡುವ ಕಂಬ, 
— ದೆಸಿ: ಆಳು ಬೇಲಿ ಕಟ್ಟಲು ತೀನು ನೆಡುತ್ತಿದ್ದಾನೆ (ರೂಂ). [?] 

ತೀನುತೇರಾ «ತೀನತೇರ' ನೋ, 

ತೀನೆ ತಿನ್ನಿ” ನೋ. 

ತೀನ್ಮಸಗು (ಕ್ರಿ). ನಸೆ ಹೆಚ್ಚು ; ಕಾಮಾತುರ ಹೆಚ್ಚು : ಮೈ ಪಟ 
ವಟಯಾಗಿ ಶೀನ್ಮಸಗಿ ಸೋಲಮಗುಂದಲೆಯಾಗಿ ಕೂಡುವಟ್ಕಆು ಮಿಗೆ 
(ಸೊಕ್ತಿಸು. ೦೪-೩೩). [ ತೀನ್‌ + ಮಸಗ್ಗು;] 

ತೀನ್ಮಸೆ, ತೀವ್ಮಾಸೆ (ಕ್ರಿ). ನವೆ ಹೆಚ್ಚಾಗಂ ; ತಂರಿಕೆ ಉಂಟಾಗು : 
ಮೆಯ್ಯ್ಕ ತೀನ್ಮಸೆದೊಡೆ ಕೋಡೊಳಿಟ್ಟೊರಸಿ ನೀರ್ಗೆಳಸಿದೊಡೆ ತಂದು 
ನೀರನೂಡಿಸಿ  (ಹಂದ್ರಪು. ೩-೬೪). ತೀಮ್ಮಸೆ : ತೀಮ್ಮಸಪ ರಸನೆ 
ಯೆಸಕಮದೆಮ್ಮೊಡನೇಕಿನಿತು ಬಿಡಿವಿದೇತಅ ಬಿಂಕಂ (ವೃಷವಿ. ೪೦-೪೪). 

[ ಶೀನ್‌ + ಮಸ್ಕೆ) 

ತೀಬನು (ನಾ). ಒಂದಂ ಬಗೆಯ ಔಷಧಿದ್ರವ್ಯ : ಅಜಮೋದ, ತೀಬನು, 
ಕೊಡಸಿಗನ ತಿಗಡು.,. ಇಷ್ಟನ್ನೂ ಸಮಾನವಾಗಿ ಚೂರ್ಣವ ಮಾಡಿ 
(ವಿವೈಪಿ. ೩೩). [?) 

ತೀಬು (ನಾ). ಲವಂಗ: “ಲವಿ ಲವಂಗಂ ದೇವಕುಸುಮಮೆನೆ ತೀಬು” 
(ಮಂಗರಾ. ೪೩-೪೦). "ತಿಬ್ಬ' ಪರಾ. (?] 

ತೀಬ್ರಕರ (ನಾ). ೧, ಅಧಿಕವಾದ ಕಾಂತಿಯುಳ್ಳವನು. ೨. ಸೂರ್ಯ. 
೧, ೨: ಜಿತಪಂಚೇಷುತ್ವದಿಂದೀಶ್ವರನೆನಿಸಿಯುಮುದ್ಯತ್ನುಧಾಕಾಂತ 
ನತ್ಕೂರ್ಜ್ಜಿತತೆಃಜೋಲಕ್ಷ್ಮಿಯಿಂ ತೀಬ್ರಕರನೆನಿಸಿಯುಂ ದೃಶ್ಯರೂಪಂ 
(ಎಕ. ೪, ಹಾಸನ. ೦೩೦-೮; 1147). [ಆ ಸಂ. ಶೀವ್ರಕರ] 

ತೀಬ್ರಕಿರಣ (ನಾ). ಎ ತೀಬ್ರಕರ ೨: ವಿಜಯಲಕ್ಷ್ಮೀಕುನ್ತನಹಿತಕೃತಾನ್ತ 
ರಿಪುಸುದತೀವದನಕುವಳಯ ತೀಬ್ರಕಿರಣಂ (ಎಕ. ೫1, ಚಿತ್ರದು.೦೩-೧೪ ; 
12247). [ಆ ಸಂ. ತೀವ್ರಕಿರಣ) 

ತೀಬ್ರತೇಜ (ನಾ). ಅಧಿಕವಾದ ತೇಜಸ್ಲ ಳ್ಳವನಂ : ಆ ಬ್ರಹ್ಮನೊತ್ತಿಳಿರ್‌ 
ಭಸಿತಸಂಪಶ್ರಿಗರ್‌ ತೀಬ್ರತೇಜರ್‌ (ಜಬಪು.3೯-3೧). [ ಆಸಂ. ತೀವ್ರತೇಜಸ್‌] 

ತೀಬ್ರಪಾತ (ನಾ). ಉಗ್ರವಾದ ದಾಳಿ: ತನ್ನಯ ತೀಬ್ರಪಾತದಿಂದಿ 
ಟ್ರೊರಸಲೈ ಬರ್ಪನಿನನೆಂಬಿನಿತುಮ್ಮಳಮಾಗೆ (ಕಾಂತೀಶ್ಶ. ೦೦-೯೦). 

[ ಸಂ. ತೀವ್ರಪಾತ] 

ತೀಬ್ರಪ್ರತಾಪ (ನಾ). ಉಗ್ರವಾದ ಪರಾಕ್ರವಂ ; ಅತಿಯಾದ ಶೌರ್ಯ : 
ಮೆಯ್ಗಲಿ ಬಲ್ಲಾಳನೃಪಂಗಂ ಅಂಗಜಜಯೋತ್ತುಂಗ ಧ್ವಜಾಕಾರ ಪದ್ಮಲ 
ಮಾದೇವಿಗಂ ಅಗ್ರಸೂನು ನರಸಿಂಹೋರ್ವೀಶ್ವರಂ ಪುಟ್ಟಿದಂ ದೆಸೆಯಂ 
ತಳ್ಳೊಯ್ಕೆ ಕೀರ್ತ್ತಿಪ್ರಸರದೊಡನೆ ಕಾಲ್ಗೂಡಿ ತೀಬ್ರಪ್ರತಾಪಂ (ಎಕ. ಇ. 


(ಹನ್ನರಾ. 3೦೩; 1228). [ ಆ ಸಂ. ತೀವ್ರಪ್ರತಾಪ) 


೩೫೧೭ 


ತೀರ್‌ 


ತೀಬ್ರರುಗ್ಮಂಡಳ (ನಾ). ಸೂರ್ಯುಮಂಡಲ; ರವಿಮಂಡಲ: ಉದ್ಭತರ 
ನೆತ್ತಿಯಬತ್ತಿವೊಲಾಯ್ತು ತೀಬ್ರರುಗ್ಮಂಡಳಮಂ ದಿಟಂ ಮಿಗುವ ತೇಜದ 
ದಳ್ಳುರಿ (ಎಕ. ೪, ಅರಸೀ. ೧೨೭-೨೫; 1152), 
[ ಆ ಸಂ. ತೀವ್ರರುಜ್ಮಂಡಲ) 


| ತೀಮ್ಮಸೆ "ತೀನ್ಮಸೆ' ನೋ. 


10 


15 


20 


36 


40 


45 


ತೀಯ (ನಾ). ಬಯಕೆ ; ಬೆದೆ. "ತೀಯಕಾರ್ಶಿ' ಪರಾ. 
[ « ತೆಲು. ತೀಯ] 

ತೀಯಕಾರ್ತಿ (ನಾ). ತೀಟೆಯುಳ್ಳವಳು ; ಬೆದೆಕಾರ್ತಿ: ತೀಯ [ಪಾಠಾಂ. 
ಅತಿಯ, ತಿಯ, ತಿಯ್ಕ)ಕಾರ್ಶಿಯರ್ತಾಯಿಲ್ಲದ ಕೂಸಿನಂತೆ. ಬಾಯಂ 
ಬಿಡೆಯುಂ (ಅರ್ಧನೇ. 8.೨ ವ). 

[ತೀಯ * -ಕಾಜ 4 ತ್ತಿ (ಆ - ಇತ್ತಿ] 

ತೀಯಾಟ (ನಾ). ತಿಕ್ಕಾಟ; ಎಳೆದಾಟ ; ಜಗಳ : ತೀಯಾಟವೂ ಇದ್ದೇ 
ಇರುವುದು (ಪಾಳಗಾ. ೨೩) : ಬದೋಡೆ ಸರ್ಕಾರಕ್ಕೂ ನಮ್ಮ ಅಂಗಡಿಗೂ 
ಮೊದಲಿನಿಂದಲೂ ಇರತಕ್ಕ ತೀಯಾಟ ತಿಳಿದೇ ಇದೆಯಷ್ಟೆ (ಅದೂಟ. ೬). 

[ ತೀಯ್ಕು (+ pತೆಲು. ಶೀಯಂ) + ಆಟ) 

ತೀರ್‌, ತೀರ್ಮು (ಕ್ರಿ). ತೀದ, ತೀರ್ದ (ಭೂತಕೃ), ತೀದು, ತೀರ್ದು 
(ಭೂತನ್ಯೂ). ೧. ಮುಗಿ ; ಪೂರೈಕೆಯಾಗಂ : ಪರಮ ಜಿನಾಭಿಷೇಕ 
ವಿಧಿ ತೀರದು ಕೂಪಜಲಂಗಳಿಂ . . . ಇಲ್ಲಿಗೆ ವೇಟ್ಟುದಗಾಧ ದುಗ್ಧ 
ಸಾಗರಜಲಂ (ಅಜಿಪು. ೪-೪೫) ; ಎನ್ನ ಯಜ್ಞಂ ತೀರ್ವನ್ನೆಗಂ ಬುಷಿಯರೀ 
ಪೊಟಲೊಳಿರವೇಡಮೆಂದು ಘೋಷಣೆ ನೆಗಟ್ಟುದುಂ (ಧರ್ಮಾಮ್ಮ. ೯-೧೩೪) ; 
ಚಿತ್ರವನಿತ್ಯನಾಟಕದ ಜೋಹಂ ಶೀರ್ದುದಿಂ ಸಾಲದೇ (ಅನಂಪು. ೩೭೬) ; 
ಹೋದುದೊಂದಪಮೃತ್ಯು ಲೋಕಕೆ ಶೀದುದಿಲ್ಲಾಯುಷ್ಯ (ಕುವ್ಕಾಛೀ. 
೬-೪೭). ೨. ನಿಶ್ಶ್ಮೇಷವಾಗು ; ಉಳಿಯದಂತಾಗು : ಎನಿತು 
ಭುಜಂಗಳಂ ತಳೆದನಿಂದ್ರನನಿತ್ತು ಘಟಂಗಳಂ ಸಮಂತನಿವಿಷಕೋಟಿ 
ನೀಡಿದುದನಿತ್ತಮೃತಾಬ್ಬಿಯ ವಾರಿ ತೀರ್ದುವೆಂದನುಮಿಸಲಾವನುಂ 
ನೆಆ್‌ಯನೆಂಬಿನೆಮದ್ಭುತಮಾದ ಜನ್ಮಮಜ್ಜನದೊಳೆ (ವರ್ಧಪು. ೦೪-೩೩) . 
ಬಂದು ಬಂದು ಮಿಗೆ ಪೀರುತಮಿರ್ಪ ಚಕೋರಪಕ್ಷಿಜಾಲಂಗಳಿನೊಮೆ; 
ತೀರ್ಗುಮಿರದೀ ಶಶಿಚಂದ್ರಿಕೆಯೆಂದು (ಕುಸುಮಾ. ೧೦-೭): ಸಂಚಿತಸಲಿಲಂ 
ತೀರ್ದುದು (ಉದೃಟಿ. ೪-೩೨) : ಮತ್ಕಾವ್ಕರಚನೆ ಸ್ವಾದು ರಸಾಯನ 
ತವ ಕರ್ಣಯುಗಳಕ್ಕೆ ತೀದರೆ ಮಗುಳೆ.ತುಂಬಿಸದೆ (ಮೋಹತ. ೩೦-೨) ; 
ಆದಡೇನಾ ಸರಳು ಹೋದರೆ ತೀದುದೆ ತನ್ನಧಟು (ಕೋಗಯ. ೧೦-೬೩). 
೩. ಕೊರೆಯಾಗು ; ಕ್ಷೀಣವಾಗು; ಕ್ಷಯಿಸು: “ತೀರ್ದುದು 
ಬೀತುದು ಸವೆದುದೆನಲ್‌ ಕ್ಷಯಮಸನೈದಿತೆಂದಟ್‌ಗೆ ಬುಧರ (ಭಾರನಿ 
೪೨) ; ವನರುಹಗರ್ಭನೆಂಬವನ ಮುನ್ನಿನ ಗೆಯ್ದ ತಪಂ ತಿಲೋತ್ತೆಮಾಂಗನೆ 
ಯಿಸದಂತುಟಾದುದೆನೆ ಮತ್ತಿನ ಬೂತು ತಪಂಗಳೆಮ್ಮ ಪುರ್ವಿನ 
ಕಡೆಯೊಂದು ಜರ್ವಿನೊಳೆ ತೀರ್ವುವು (ಪಂಪಛಾ. ೭-೮೧); ತೀದುದೆಮ್ಮಯ 
ಸೇನೆ ನಸುಸೊಪ್ಪಾದಂದಿಲ್ಲರಿಸೇನೆ (ಕುವ್ಯಾಳೀ. ೭-೨೨); ಓದಿದರೆ ವಾಕ್ಪದವು 
ಸಾರವನಾದರಿಸೆ ಮತಸಿದ್ಧಿ ಕೇಳಲು ತೀದುದಾತನ ಕರ್ಮಬಂಧನ ತಾವ 
ಭವಭಯವು (ಕೌಶಿಕಾ. ೧-೧೨) : ತೋದುದಂಬರತಳಂ ವಿಷದ ಲೋಳೆ 
ಗಳಿಂದೆ ಶೀದುದಮರರ ಹರುಷ (ಕಬಪು, ೪೨-೨೩. ೪. ಸಾಯಂ; 
ಮರಣವನ್ನು ಹೊಂದು: ದಶರಥನ ಬಲ್ಲೈ ಕೇಳಿ ಪೂರ್ವದಲ್ಲಿ 
ತೀದನಾತನು ಬಳಿಕ ಭರತಂಗಾದುದೀ ಧರೆ ವನಪರಿಭ್ರಮಣೋದಯವು 
ನಮಗಾಯ್ತು (ತೊರರಾ- ೩-೧-೩೭): ಶಿವಯೋಗನಿಜಸಮಾಧಿಯಲಿ 
ನಿಂದು ಲೀಲೆಯಿಂದಿರಲಾಗಲಲ್ಲಿರ್ಪ ಭಕ್ತಜನಜಾಲಮಿಸಾತಂ ಶೀರ್ದನೆಂದು 
ತೆಗೆಯಲೈ (ಜಿಬಪು. ೬೩-೩೬). ೫. ನಿವಾರಣೆಯಾಗು ; ಕಳೆ: ಕಿಚ್ಚ 
ನೊಳಾದ ವೇದನೆಯುಂ ಮನದೊಳಾದ ಸಂಕ್ಲೇಶಮುಂ ತೀದರ್ಶಿದು 


ತೀರ್‌ ೩೫೧೮ ತೀರಮೆ 


(ಧರ್ಮಾಮೈ. 02-8೭) ; ಮೋಹಮುಂ ಗರ್ವಮ:ಂ ತಲ್ಲಣಮುಂ ತೀರ್ಗುಂ 
(ಪಂಪಾಕ, ೪೫) ; ತೀರ್ದುದು ಹೃದಯಕಲಂಕಂ ಸಾರ್ದುದು ಪುಣ್ಯಾನು 
ಬಂಧಂ (ಅನಂಪು. ೩-೬೪) ; ತೀದುದೆಮಗೆ ವನಪ್ರವಾಸದ ಖೇದ (ಕುವ್ಮಾಅ. 
೧೦-೨೮3, ೬, (ಕುಯಿಲೆ, ಬೇನೆ, ಹುಣ್ಣು ಮೊದಲಾದುವು) ವಾಸಿ 
ಯಾಗು ; ಗುಣವಾಗು : ಬೆಜ್ಜೆಯಿಲ್ಲದ ಬೇನೆಯಂತೆ ತೀರಲಜ್‌ಯದು 
(ಪಂಠತಂ. ೮೭-3); ಶುಂಠಿ, ಹಿಪ್ಪೆಲಿಮೂಲ, ಅಮರದವಳ್ಳಿ ಇವಂ 
ಕಪಾಯವಿಟ್ಟು ಕುಡಿಯೆ ವಾತಜ್ವರಂ ತೀರ್ಗುಂ (ಸಕವೈ. ೬೭); ಶೀದು 
ದಿಲವು ಬೇನೆ (ಜ್ಞಾನಸಿ. ೦-೨). ಪ. ಸಾಧ್ಯವಾಗು ; ಶಕ್ಕವಾಗು : 
ಜವಂಗಿಡದೆ ಮುಟ್ಟಿ ಬರ್ಪ ಜವನಂ ಜವಂಗುಂದಿಸಲ್‌ ಜವಂಗೆ ಜವನಾ 
ಗಲಿಂ ಪೆಲರ್ಗೆ ತೀಗ್ಥ೯ವೆ.ೇ (ಆದಿಫು. ೦೩-66) : ಅಂತವರಾಗಿ ಪುಟ್ಟಲೇ 
ನಾಗಿಯುಮೇನೊ ತೀರ್ದಪು [ದೆ] ತೀರದೊಡಂ ಮಜ್‌ದುಂಬಿಯಾಗಿ 
. :-ಪುಟ್ಟುವುದೆ: (ಶಂಪಭಾ. ೪-3೯) ; ತ್ರಿದಶನದೀಸುತನಿಂ ಶೀರದ ಕಜ್ಜಂ 
...ಧ್ರೋಣಪುತ್ರನಿಂ ಶೀರ್ದಪುದೇ (ಗದಾಯು. 4-೬೦) ; ಅಪ್ರತಿಮ 
ಪರಾಕ್ರಮನಪ್ಪ ನಿಮಗೆ ತೀರದ ಕಜ್ಮವಹಾವುದಾನುಮಿಲ್ಲ (ಪಂಶತಂ. 
೩೪-೦೯); ಶರ್ವಾಣಿಯ ಸೌಂದರ್ಯಮನೊರ್ವಂ ಬಣ್ಣಿಸ:ವೆನೆಂಬವಂ 
ಗಾಂಪಂ ... ಸಾಸಿರ್ವರ್‌ ಫಣಿರಾಜರಾದೊಡಂ ತೀರ್ದಪುದೇಗಿರಿಕ. 
೪-00) ; ಜಿನಗುಣಮೆಲ್ಲವುಂಂ  ಕೊಆತೆಯಿಲ್ಲದೆ ಪೇಟ್ವಪೆನೆಂಬಿದುದ್ದ, 
ವಾಗ್ವನಿತೆಗೆ ತೀರೆದು (ಜಾಧಪು. ೧-೩೪) ; ನಿರ್ಮಲ ಶಿವನವನ ನಿರ್ಮಾಲ್ಕ 
ಮಾಕ್ಷಿಸಲ್‌...ನಿರ್ಮಲರ್ಗಲ್ಲದುಳಿದರ್ಗೆ ತೀರ್ಗುಮೆ (ಪದ್ಮರಾ. ೦೦-೦೨೮). 
೮. ಕೈಗೂಡಂ ; ಫಲಿಸಂ ; ಈಡೇರಂ : ಬಯಕೆ ತೀರದ ಕಾರಣದಿಂ 
(ಕವಿರಾ. ೦-೧೪೫) ; ಪಗೆ ತೀರ್ಗುಂ ಬಗೆ ತೀರ್ಗುಮಾ ಕುರುಕುಳ ಪ್ರಖ್ಯಾತ 
ನಂ ಕಾದಿ (ಪಂಪಛಾ. ರ-೧೦4) ; ತನ್ನ ಬಯಕೆ ತೀರ್ದುದೆಂದು ಪೆರ್ಚಿ 
(ಧರ್ಮಾಮ್ಮ. ೬-೪೭); ಕಡುಗಟ್ತಲೆಯೊಳ್‌ ... ಪೊಟಿಮಟ್ಟಡಿಯಿಡಲಣ್ಮದೆ 
ಮಲುಗುವ ಮಡದಿಗೆ ಬಗೆ ತೀರೆ ಮಿಂಚು ಮಿಂಚಿದುದಾಗಳ್‌ (ರಸರೆ. ೧-೯೧). 
೯. ಸಾಕಾಗು: ತೃಪ್ತಿಯಾಗಂ ; ಸಮಾಧಾನವಾಗಂ: ನುಡಿಯಲ್‌ 
ಬಾರದು ತೀರದು ನಂಡಿಯದೊಡೆ (ಅನಂಪು. ೧೦-೩೦). ೧೦. (ಕಾಲದಂತೆ) 
ಕಳೆದುಹೋಗಂ : ಮುಗಿದು ಹೋಗು ; ವೇದಮಾರ್ಗದೊಳೊಂದು 
ದಿನ ಪರಿ ತೀದು ಹೋದುದು (ಸಂಥಪ. ೪-೯). ೧೧. (ಜಗಳ, 
ವಾಗ್ವಾದ, ಸಮಸ್ಯೆ ಮೊದಲಾದಂವುಗಳು) ತೀರ್ಮಾನವಾಗು ; 
ಬಗೆಹರಿ : ನಿನತೊಂದೋಲೆಗೆ ತೀರ್ವುದೊಂದು ಮನೆವಾರ್ತೆಗಿದೇನರಸ 
ಬಳೆಯೆ ನುಡಿದಪೆ (ಆದಿಪು. ೧೪-೩೦): ನಮ್ಮ ಜಗಳೆ ತೀರಿತು (ರೂಂ). 
೧೨. ಹೊಳಪಾಗು ; ನಯಗೊಳ್ಳು (?). `ತೀರಿಸು' ಪರಾ. 
ತೀರು, : ೧. ಸಮಸಪ್ತಕರ ಬಲ ನಿಜಪಾಳೆಯಕೆ ತಿರುಗಿದುದು ತೀರಿತು 
ತರಣಿಯಾಟೋಪ (ಕುವ್ಯಾದ್ರೋ. ೮-೧); ಮಿಂಡಗಾಟೌಕೆಯಲ್ಲಿ ಗಳಿಸಿದ 
ಸೌಖ್ಯವನುಂಡಲ್ಲದೆ ತೀರದೆಂದ (ಮೋಹತ. ೩೩-೬೮); ರಾಜಪುತ್ರಿಗೆ 
ತನಗೆ ಸೆರೆ ತೀರ:ವುದೆಂದು ಎಷ್ಟೊ: ಸಂತೋಷವಾದರೂ (ಪಂಡಾಮ್ಮ ೬): 
ಊರು ಸೇರಿದ ಮೇಲೆ ದಾರಿ ತೀರಿತು(ಗಾಜಿ). ೨. ತೀರಿತಾತನ ಶಕ್ತಿ 
(ಕಾವ್ಯಾದ್ರೋ. ೩-೭4): ತೀರೆ ಕೈದುಗಳಿಳಿದು ಬೊಬ್ಬೆಯ ತೋಜಾ 
ಕಡಿಗೆೊರಳಿನಲಿ ಕೋಪಿಸಿ ತೇರಿನಗ್ರವ ಪಿಡಿದ: ತಿರುಒಟ್ಟುದು ಕಬುಧಕವು 
(ತೊರರಾ. ೩-೬-೨೫); ತೀರಿದ ಅಡಿಗೆ ತಿರ:ಗಿ ಬಯಸಿದರೆ ಬಂದೀತೇ? 
(ಗಾರಿ). ೩. ಶೀರಿದುದು ತಮದೊಬ್ಬುಳಿತ ಚಂದ್ರನ ತಾರಕಿಯ ಮೈವೆಳಗು 
ಮಸುಳಿದವು (ತೂರರಾ. ೧-೦೪-೧). ೪. ಮಾರಹರ ನಿಮಗುಚಿತವೇ 
ಮತ್ತಾರಿಗಾಅದೆ ಕುಂಟದೇವತೆ ಸೇರಿ ಮನೆಯುವರ್ಗೂಪನೆನ್ನದೆ ಸೂನು 
ತೀರಿದಡೆ (ಬಗಪು. ೪೮-೧೮) ; ತಂದೆ ತೀರ್ದ ಬಳಿಕ ನೀನೆ ತಂದೆ (ತೊರರಾ. 
೨೬.೨೮). ೫. ಕ್ರೂರದಂತೆ ಶ್ರಿತಯವೂಜಲು ಭಾರವದು ಪಲ್ನಾಲ್ಕು 
ನಟ್ಟಡೆ ತೀರಗೆಂತಾ ಮಂತ್ರತಂತ್ರೌಷಧವಿಧಿಗಳಿಂದ (ಬಸಪು. ೪೬-೩೨); 


4ರ 


ವಿಶ್ವಾಸವುಳ್ಳೊಡೆ ಸಕಲ ಪಾತಕವು ತೀರುವುದಲೆ (ಸೇಧಪ. ೩-೩೬) ; ತೀರಿತು 
ಹೃದಯದ ತಾಪ (ಬೋಹತ. ೨೮6-೩): ತನ್ನ ಕೊರಗು ತೀರುವುದು 
ಕಷ್ಟವೇ? (ಬೆತಂಲಾ- ೧೬). ಲೆ. ತನ್ನ ಆಕಾಂಕ್ಷೆ ತೀರುವುದಕ್ಕೊಂದು ದಾರಿ 
ಯಿದೆ (ಜಿತಂಬಾ. ೩8). ೧೦. ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ (ಬಸವ. 
೬೮೯). ೧೧. ಸಂದೇಹ ತೀರಿತು (ಜಿತಂಶಾ. ೩೪). ೧೩. (ಯಣ, ಹಂಗು, 
ಸಾಲ, ಮುಂತಾದಂವು) ಸಂದಾಯವಾಗು ; ಸಲ್ಲು: ಮುಯ್ಯಕ್ಕೆ 
ಮುಯ್ಕಿ ತೀರಿತು (ಪುರಂದ. ೧-೬೩ ಪಲ್ಲವಿ); ಅನರ ಹಂಗೂ ತೀರದು 
(ಮೂರುಉ. ೭, ಮುನ್ನುಡಿ). 
ತೀರಿಕೊಳ್ಳುಎಸಾಯು ; ಮರಣವನ್ನು ಹೊಂದು : ಒಬ್ಬ ಬಡ ರೈತ 

. « . ಅರ್ಬುದರೋಗದಿಂದ ತೀರಿಕೊಂಡ (ಚಿಕಿತ್ಸ. ೫೦) ; ಅವರು ಶೀರಿ 
ಕೊಂಡಾಗಿನಿಂದ ಇಂಥ ಕೆಲಸ-ಕಾರ್ಯಗಳ ಬಗ್ಗೆ ಜನರು ನಿನ್ನನ್ನೇ ಕೇಳು 
ತ್ತಿರುವುದು ತಪ್ಪಲ್ಲ (ಭಾರತಿ.0). 
[ದೇ.8 ತಮಿ. ತೀರ್‌; ಮಲ, ತುಳು. ತೆಲು, ಶೀರು./ಸಂ. ಶೀರ್‌ ] 

ತೀರ,, ತೀರಾ (ಗು). ಬಹಳ ; ತುಂಬ; ಸಂಪೂರ್ಣ : ಈಗ ಅವನು 
ಹಾಗೆಲ್ಲ ಮಾಡುವುದಿಲ್ಲ. ಆಗ ಶೀರ ಚಿಕ್ಕವನಿದ್ದ (ಭಾರತಿ. ೩): ಆಂಡ 
ಯ್ಮನು ನುತಿಸಿದ ಕವಿಗಳಲ್ಲಿ ಅವನಿಗೆ ತೀರ ಸಮಾಪದವನಾದ ಜನ್ನ 
(ಸಾಹಿಸೆ. ೦೫೦); ಈ ಎರಡು ತೆರನಾದ ಕಂಪನಗಳ ಸ್ವಭಾವವು ಪರಸ್ಪರ 
ಶೀರ ಭಿನ್ನವಾಗಿರುತ್ತದೆ (ಜೀವಾತ್ಮ. ೦00).ತೀರಾ : ಹೆೊಜಸವಿ ಒಳಸವಿ 
ಶೀರಾ ಸವಿ.,. ತೀರಾ ಸವಿಯಿಂದ ರುದ್ರಸತ್ತ (ನಣಶಾ. 11, ೨೫೦) ; 
ಪ್ರಾಚೀನ ಕನ್ನಡ ಗ್ರಂಥಗಳಿಂದ ಆಯ್ದುಕೊಂಡ ಪದ್ಮಗಳು ತೀರಾಕಡಿಮೆ 
(ಕಎಪು, 1, ಏರಿಕೆ. [ ಆ ತೀರ್‌] 

ತೀರ, (ಅ). ಬಹಳವಾಗಿ ; ಅಶಿಯಾಗಿ ; ಸಂಪೂರ್ಣವಾಗಿ : ಕೊಳುಗುಳ 

ದೊಳಗೈನೂಜಕ್ಷೋಹಿಣಿ ಬಲವನೊಬ್ಬನೇ ತೀರ [ಪಾಕಾಂ. ತಿರಿ] ಕೊಂದ 

(ಕುರೌಸಾಂ. ೬-೬೩); ತೀರ ಜಗ್ಗಿದರೆ ಅಧಿಕಾರದ ಹಗ್ಗ ವೇ ಹರಿವುದೆಂದು 

ಅದಕ್ಕೆ ಗೊತ್ತಿತ್ತು (ಎಹೃಸಾ. ೩೬). (ವ ತೀರ,./ತವಿ. ತೀರ] 

ತೀರ್ಕ (ನಾ). ದಡ ; ದಂಡೆ ; ಕರೆ: “ತೀರಮೆಂದು ತಟಂ” (ಕಕಸಾ.೮-೦೪೨); 
ತಣ್ಣುವೆತ್ತಿರ್ಷ ತೀರ ಜಲಂಗಳೊಳಮೆಡವಿಡದಿಡಿದ ತವೂಲವೀಧಿ 
ಯೊಳೊಗೆವ ಕತ್ತಲೆಯಿಂ (ಕಾರಂಪೂ. ೧೧೭; ತೊಜಕಿಗಳ ತೀರದೊಳ್ಳಿರಿಯ 
ತಪ್ಪಲೊಳಗ್ಗಳಮಪ್ಪ ಕೊಳ್ಳದೆಎಳ್‌,.. ಮಣುಗಿ ತೊಟಲ್ಲು (ಧರ್ಮಾಮ್ಮ. 
೮-೨೦); ಎಜಗದ ತೀರಭೂರುಹಮನೆಯ್ದೆ ಮೊದಲ್ಲಿಡೆ ಕೀಟ್ವಿ ಬೆಂಗೆ 
ಬಿಟ್ತಿಅಗಿದ ಮಂಜುಳಪ್ರಕರವುಂ ಪರಿವರ್ಧಿಟ ಸಿಂಧುತೋಯದಂತೆ 
(ಪುಷ್ಕಪು. ೦೩-೬); ನಗುತನಿಲಶರದಿಂದೂದಿದನು ಜಲನಿಧಿಯ ತೆಂಕಣಶೀರಕಾ 
ಖಳನ (ತೊರರಾ. ೧-೧೦-೨೦); ಶೀರಕ್ಕೆ ಬುದ ಮೇಲೆ ತೆರೆಯ ಭಯವೆ ? 
(ಗಾದೆ). ಸಂ.] 

ತೀರಂಬಿಡಿ (ಕ್ರಿ). ದಡವನ್ನು ಹೊಂದಿಕೊಳ್ಳ : ತೀರವನ್ನು 'ಅನು 
ಸರಿಸು : ಅಂತಾ ಪ್ರಭಾಸಾಮರೆಸಂ ನಿಜವಿಜಯಯಶಃ ಪ್ರಭಾಸಮೂಹ 
ದಿಂದಂ ಪುದಿದು ಸಿಂಧುನದೀತೀರಂಬಿಡಿದು ಬರ್ವಲ್ಲಿ (ಆದಿಪು. ೧೩-೪ವ); 
ದೂತಂ ಜೀಮೂತನಾದನೆಂಬಂ ಕೂಪಾರ ತೀರಂಬಿಡಿದು ನಡೆತರ್ಪ 
ಕಾಳಿಯಸರ್ಪದೆರ್ಪದಳನನದಿರೆದಿದಿರೊಳ್‌ ಕಂಡು (ಜನಿ. ೯-೫೩೦), 

[ತೀರ್ಕ + ಪಿಡ್ಕಿ) 

ತೀರದಾಣ (ನಾ). ತಪ್ಪಲು ಪ್ರದೇಶ (?): ಗಿರಿತಲದಾ ದೇಲತಿ ೬ ೫% 
ಸ್ಮಲಮಾನ್‌ ತೀರದಾಣಮಾ ಕೆಳಗೆ ನೆಲದಿ ವಖನದಾ ಸದ್ಧಮದಾಗೇಟಕ 
ಸಸಾನದಿ ಪತಾನ್‌ (ಎಳ. 11, ೨೯-೩: 700). [ಶೀರ * ತಾಣ) 

ತೀರಮೆ (ನಾ). 0. ತೀರದೆ ಇರುವಿಕೆ: ಅಪೂರ್ಣತೆ ; ಕೊರತೆ: 
ಅಮೆಗೆ--ತೀರಮೆ, ಅಟ್ಕಿಮೆ (ಕಮದ, ೨೧೦ ಪ್ರಯೋ). ೨. (ಪ್ರಯಾಣ 
ದಲ್ಲಿ) ತಡೆದಿರುವಿಕೆ ; ಮುಂದಂವರೆಯಂದಿರುವಿಕೆ : ಆಲೋಕನಾ 


ತೀರರುಹ 


ಪಣತ್ರದಿಂ ಮಣಕಿದು ಪಾಂಥಶ್ರೇಣಿ ನೀರಟಸ್ಕಿಯಂ ಶ್ರಮಮಂ ತೀರಮೆಯಂ 
ಪ್ರಪಾಂಗನೆಯರಂ ಕಣ್ಣಾವುದಾ ದೇಶದೊಳ್‌ (ಪೂರಾಮಾ. ೧-೧೦4); 
ಜಾನಪದಾಂಗನಾಜನದ ಗಾಡಿಗೆ ಸೋಲ್ತಳಿನೀನಿನಾದವುಂ ಜಾನಿಸಿ ಕೇಳ್ದು 
. ಉದ್ಯಾನದೊಳಾಡೆ ಶೀರಮೇಯುಮಂ ಪಥಿಕರ್‌ ಮಟಕದಿಲ್ಲೆನಲ್‌ 

ಪರಿಮ್ಲಾನತೆ ಸೈತು ಬಟ್ಟಿ ನಡೆಯಲ್ಪಡೆಯರ ವಿಷಯಾಂತರುಳದೊಳ್‌ 
(ಮಲ್ಲಪು. 3-3೮) : ಬಾಟ್‌ಯಾಳೆಯರನೇಆಲ ಮಾವಿನಪಣ್ಣಳಂ ಮನಂ 
ನಿಲೆ ಸವಿದಲ್ಲಿ ತೀಗಮೆಯುವುಂ ಮಟ್‌ದಿರ್ಪ್ವದು ಪಂಂಥಸಂಕುಳಂ 
(ಪುಷ್ಫ ಪು. ೨-೪೬). [ತೀರ್‌ + - ಅಮೈೈ) 

ತೀರರುಹ (ಗು). ದಡದಲ್ಲಿ ಬೆಳೆದಿರಂವ ; ದಂಡೆಯ ಮೇಲಿರುವ : 
ತೀರರುಹ ಫಲಪುಷ್ಪನವ್ಯಕಿಸಲಯರಮ್ಮಗುಲ್ಮತರುಪಂಕ್ತಿಮಾಲಾಸಹ್ನು 
ಜಾತೆಯಂ ದರ್ಶಿಸಿದೊಡನೆ (ಶ್ರೀರಾಮಾ. ೯೭-೫೨೩). [ಸಂ.] 

ತೀರಸ್ಥೃ (ಗು). ದಡದಲ್ಲಿರುವ: ತೀರಸ್ಥ ಲವಂಗಚೂತಲವಲೀಪುಷ್ತಾಸ 
ವಾಸ್ತಾದಿತೋದಯುಶೋನ್ಮೂದೆಯ ಪೋಲ್ಡೆಗಿಲ್ಲ ತೊಆಕಿಗಳ್‌ 
ವಿಶ್ವಂಭರಾಭಾಗದೊಳ್‌ (ಆದಿಪು. ೧-೩೪). [ಸಂ.] 

ತೀರಾ `ತೀರ್ಕ' ನೋ. 

ತೀರಿ (ನಾ), ೧. ಅಂಬು ; ಸರಳು , ಬಾಣ: “ತೀರೀ, ತದ್ಬಳ. ದಂಡಾಸನಃ 
-ಇವು ಮೊದಲಾದುವು ಅಂಬಿನ ಭೇದಂಗಳ್‌” (ಹರಾಯು. ೭೭-೩೧೩). ವಿ. 
ಒಂದು ಬಗೆಯ ಬಿಲ್ಲು : “ದಂಡಾಸನಂ ತೀರಿ ತದ್ಬಳಮೆಂದು ಬಿಲ್ಲಭೇದಂ 
ಗಳಕ್ಕು” (ಮಂಗರಾ. ೮೭-೩೪; ಓ ಮಂಗರುಜನು . ಬಾಣ' ಎಂಬುದಕ್ಕೆ 
`ಬಿಲ್ಲು' ಎಂದು ಹೇಳಿರುವಂತೆ ಕಾಣಂತ್ತದೆ. [ ಸಂ.) 

ತೀರಿಕೆ (ನಾ). ತೀರಿಸುವಿಕೆ: " ತೀರಂ, ತೀರಣಂ, ತೀರಣೀಯಂ-ಈ ೩ 
ತೀರಿಕೆ” (ಕಾಶಕ್ಕ. ೨೮೮). [ತೀರ್‌ * ಇಕೆ] 

ತೀರಿಕ್ಕೆ, ತೀರಿಗೆ (ನಾ). ಒಂದು ಬಗೆಯ ಬಾಣ: ಕ ದ.ರೆಯ ಮೇಲೆ 
ಬಿಲ್ವರಸು ಸೂಲಿಗೆ ತೀರಿಕೆ ಭಿಣ್ಣಿವಾಳವೆ:ತ್ರಿದ ಕರವಾಳಿಮಾಟಿಡುವ 
ಕರ್ಕ್ಕಡೆ.,. ಎಂತು ಲಕ್ಷ್ಮಣನೊಳಾಂತು ಬರ್ದುಂಕುವರನ್ಮ್ನಭೂಭುಜರ್‌ 
(ಎಕೆ. ೪11, ಶಿಕಾರಿ. ೦೩೬-೨೮: 1068). ತೀರಿಗೆ: ಕುದುರೆಯ ಮೇಲೆ 
ಬಿಲ್ಬರಶು ತೀರಿಗೆ ಸೂಲಿಗೆ ಪಂಡಿವಾಳವೆತ್ತಿದ ಕರವಾಳ (ಎ. 
av0-03; 1071). [< ತೀರಿ/ಸಂ. ತೀರಿಕಾ] 

ತೀರಿಗೆ "ತೀರಿಕ್ಕೆ' ನೋ. 

ತೀರಿಚು "ತೀರ್ಚು' ನೋ. 

ತೀರಿತ (ಗು). ತೀರ್ಮಾನವಾದ; ಮುಗಿವ; ನಿರ್ಣಯಿತವಾದ. [ ಸಂ. 1 

ತೀರಿಸು (ಕ್ರಿ). ೧. ಮುಗಿಸು ; ಪೂರ್ಣಮಾಡು : ದಣಿ ಮ್ಯೂಗ ಸೇಡು 
ತೀರಿಸಿಕೊಣ್ಣಾಕ ನಿನಗೊಂದು ಅಪರೂಪ ಪರಸಂಗ ಒದಗಿ ಬಂದರ 
ಹ್ಯಾಗಲೇ (ಮೇದಿಮ. ೧೩): ಆರಿ ದೂರಕೆ ಅಲೆದ ಕಡಲಿನ ನೀರೆ ಕಡಲನೆ 
ಕೂಡಿತು, ಬೇರೆ! ಹಾ! ಹಾ! ಎಂದು ಡೆ೧ಂಬನು ತೀರಿಸದೆ ಕಣ್ಮುಚ್ಚಿದ 
(ಕಎಪು, ೪೧-೩೬); ತನ್ನ ಕೆಲಸವನ್ನು ಮಾಡಿ ತೀರಿಸಿದ್ಧನು(ರೂರಿ). 
೨. ನಾಶಮಾಡು; ಕೊನೆಗಾಣಿಸು: ತೀರಿಸುವೆನೀ ರಕ್ಕಸರ ರಣ 
ಹೋರಟೆಯನೆನುತ. .. ತಿರುಹಿಟ್ಟಿನು ನಭಸ್ಮಳಕೆ (ತೂರರಾ. ೬-೩೦-೦೭). 
೩. ಕೊಲ್ಲು; ಸಾಯಿಸು: ಕೌರವನ ಯಣ ಹಿಂಗೆ ಸುಭಟಕೋಟಿಯನು 
ತೀರಿಸಿಯೆ ಪತಿಯವಸರಕ್ಕೆ ಶರೀರವನು ನೂಕ:ವೆನು (ಕುವ್ಮಾಉ. ೧೦-೨೦): 
ಈಗಲೆ ಇವರನ್ನೂ ನಿನ್ನನ್ನೂ ತೀರಿಸಿಬಿಡುತ್ತೇನೆ (ವಣಛಾ. ೩೮). 
೪. ನಿವಾರಿಸು; ಪರಿಹರಿಸು: ತಾರಕನಿಂದೆ ನೊಂದಮರರು ತಮ್ಮ 
ಸಂಸಾರದುಃಖವ ತನಗುಸಿರೆ ಶೀರಿಸಲಜ*ಯದಾನೈತಂದೆ ಶ್ರೀ ವೀರ 
ನಾರಾಯಣ ಪೊರೆಯೆ:ಂದ (ಮೋಹತ. ೩-೦೫): ಹೆತ್ತ ತಾಯಿಯ ಸಂಕಟ 
ವನ್ನು ಶೀರಿಸುವವಯರ್ಶಾರು (ಮನೋನಂ. ೧೪೨). ೫. ಈಡೇರಿಸು ; 


Xv, 


ಕೈಗೂಡಿಸು : ಬಂದು ಕಾದಿಹ ದ್ಲಿಜರನುಮತವ ತೀರಿಸದೆ ನಿಜರೋಭಿ 


೩೫೧೯ 


ಶಾ 
ಲಾ 


ತೀರುವೆ 


ಶತವೆಂಬಂದದಿ ಸಾಲ್ಲಟ್ಟಿ ಕುಜವಿರ್ದುದಾ ಬನಬನದಿ (ಪೋಶತ. ೨೪-೪೮). 
೬, ಬಗೆಹರಿಸು ; ತೀರ್ಮಾನಮಾಡಂ : ಅವರಿಬ್ಬರೂ ಬಂದು ನಮ್ಮ 

. ದಿಷ್ಟು ವ್ಯಾಜ್ಯ ತೀರಿಸು ಎಂದು ನನ್ನ ಬೇಡಿಕೆ೧ಂಡರು (ಮುಂಬಯಿ. ೪-೮೮), 
೭. (ಯಣ, ಉಪಕಾರ ಮೊದಲಾದುವನ್ನು) ಕೊಟ್ಟು ಮುಟ್ಟಿಸು; 
ವಂರಳಿ ಸಲ್ಲಿಸು; ಸಂದಾಯಮಾಡು : ಉಂಡು ತೀರಿಸಬೇಕು ತಾ 
ಮುಂಕೊಂಡು ಮಾಡಿದ ಪುಣ್ಯ ಪಾಪದ ತಂಡವನು ತರಹರಣವಿಲ್ಲದೆ 
(ಕುವ್ಶಾಉ. ೩-೦೨೦): ಎನ್ನ ಪೀಡಿಸಿ ಪರಮಭಂಡನ ಮುಡಿ ನಿನ್ನ 
ಮುಯ್ಯಕೆ ಮುಯ್ಯು ತೀರಿಸಿಕೆ-ಂಡಯ್ಕ (ಪುರಂದ ೦-೬೩-೨). ೮. ದಾಟು; 
ಕ್ರಮಿಸು : ದೂರೀಕೃತ ಸಾರ್ಗವನಂತರಿಕ್ಷದೆ ತೀರಿಸಿಯಾಕ್ಷಣದಲ್ಲಿ ದ್ವಾರಕಿ 
ಬಹಿರ್ಭಾಗದೆೊಳಿಳಿದಾಗ (ಮೋಹತ. ೩೧-೦೩). ೯. ಮೆರುಗುಕೊಡಂ ; 
ನಯಗೊಳಿಸು (?) : ಕಾರ್ಗಾಲದ ಕುಡುಮಿಂಚಿನ ಶಿರುಳಂ ತೀರಿಸಿ 
ತಿರ್ದಿದ ರೂಪೆನೆ ಪೊಸಮುತ್ತಿಂ ಕಡೆದಾ ಪರಿಜೆನೆ, ಕರಮೆಸೆದಂ ಭೂಪತಿ 
ಪುರಸತಿಯರ ಕಣ್ಗಳ ಕದಿರಿಂದ (ಜಯಕಾ. ೧೦-೫೬). [ತೀರ್‌ + - ಇಸ್ಕು) 

ತೀರು, 'ತೀರ್‌' ನೋ. 

ತೀರ್ಕು (ನಾ). ೧. ತೀರ್ಮಾನ; ತೀರ್ಪು : (೪). ೨. ಅಂತ್ಯ; ಸಮಾಪ್ತಿ; 
ವಜುಕ್ತಾಯ: ಆ ಮಹಾನಾಟ್ಯದೇರಂ ತೀರಂ . . . ಭಾವಿಸಿ (ಗಣೇಶ. 
೨೩-೬೦೦). ೩. ರೀತಿ; ಕ್ರಮ: ಮಾರುತ ಸುತನ ಶರೀರವ ಕಾಣದ ತೀರಿ 
ನೊಳಸ್ಟ್ರದ ಕೂರಲಗುಗಳಂ ಭೋರನೆ ಸುರಿಯಲು (ಹನುಮ. ೬೨) ; ನಳಿ 
ನಾಳಿಗಳಿಗೆ ಘೋಷಿಸಿ ಪೇಳ್ವ ತೀರಿನಿಂ ಷಟ್ಟರಣನೀಕ ಜೇಂಕರಿಸುತ್ತೆ 
ಜಲಜಾತಗಳಿಗೆರಗಲು (ನೆನಮೋ.೧೧-೪೨); ದೊಡ್ಡ ಮಳೆ ಬಂದರೆ ಹಾಗಲ್ಲ ; 
ಅದರ ರೀತಿ ಬೇರೆ... ಎಷ್ಟಾದರೂ ಅದರದು ದೊಡ್ಡ ತೀರು (ಬಾಲಪ್ರ. 
11. ೧೦೬೫). ೪. ಹಿಂತಿರುಗಿಸುವಿಕೆ : ಸಂದಾಯವಮಾಡುವಿಕೆ. " ತೀರು 
ವಳಿ' ಪರಾ. ೫. ಒಪ್ಪ; ಮೆರುಗು: (8. [ ಆ ತೀರ್‌] 

ತೀರ್ಕು (ನಾ). ೧. ಅಂಬಂ; ಸರಳು; ಬಾಣ: ಸಾಣೆಯೊಳ್‌ ತೀಡಿದ 
ಮಾರನ ತೀರಿನಂತಿರುವ ಕೊರೆನೋಟ (ಸೌಗಂಧಿ. 33೪-೬): ಬೆಳ್ಳಿ ಮೇಲೆ 
ಚಿಂನದ ಮುಲಾಂ ಕಮಾನು ೧ ಶೀರು ೧ (ಎಕ. ೫೩1೪, ನಂಜನ. ೨೯೨- ಪುಟ. 
999; 1847). ೨. ತೊಲೆ; ಆನಿಕೆ : ಛಾವಣಿಗೆ ಹಾಕಿರುವುದು ತೆಂಗಿನ 
ಶೀರು (ರೂಢಿ). ೩. ಗುಡಿಸಲು ; ಚಪ್ಪರ: ತೀರಿಲ್ಲ ತಿಟುವಟವಿಲ್ಲ ಜಂಭ 
ಮಾತ್ರತೊಂಬೆಯಷ್ಟು (ಗಾದೆ). [ ಆ ಸಂ. ತೀರ) 

ತೀರುಕಣೆ "ತೀರ್ಕಣೆ' ನೋ. 

ತೀರುಗಡೆ "ತೀರ್ಗಡೆ' ನೋ. 

ತೀರುಗಾಲ (ನಾ). ಅಂತ್ಯಕಾಲ ; ಸಾಯುವ ಹೊತ್ತು ; ಕೊನೆಗಾಲ : 
ಬಲ ಬಿಟ್ಟು ಹೊಡೆದು ಕರ್ಣನನ್ನು ಕೊಲ್ಲು. . . ಅವನಿಗೆ ತೀರುಗಾಲ 
ಬಂದಿದೆ (ವಡಾ. ೨೯೮). [ತೀರ (ಎ ತೀರ್‌) + ಕಲ] 

ತೀರುತ, ತೀಟ್ಜ (ನಾ). ೧. ಇ ತೀರ್ಥ ೧ : ಅಲ್ಲ ಜಲಮಯವಿದುವೆ ತೀರ: 
[ಪಾಕಾಂ. ರಿ]ತ (ನಿಭಾಗ. ೧೦-೬೩-೧೪). ಸಿ ತಿಟ್ಟ: ೨.೦ ತೀರ್ಥ ೩: 
ಸ್ವಸ್ತಿಶ್ರೀ ಜಮ್ಪು ನಾಯ್ಗಿ೦ ತೀಟ್ಕಿದೊಳ್ಳೋನ್ಸು ಮುಡಿಪ್ಪಿದರ್‌ (ಎಕ. 
71, ೧೮ ; 700); ಶ್ರೀಮದ್‌ ಬೆಟ್ಟದವೊನ ಮಗ ವೈಜಬ್ಬೆ [ಕ]ಬ್ಬಪ್ಪು 
ತೀಟ್ಕಿದೆೊಳೆ ನೊನ್ನು ಸಂನ್ಮಸನೆಂ (ಎಕ. 11, ೬೮-೩; 10ನೆಯ ಶತ ?). 

[« ಸಂ. ತೀರ್ಥ] 

ತೀರುಪಡಿ "ತೀರ್ಪಡಿ' ನೋ. 

ತೀರುವಳಿ (ನಾ). ೧. ತೀರಿಸುವಿಕೆ ; ಸಂದಾಯವಮಾಡುವಿಕೆ : ವೇದ 
ರೂಪವಾದ ಸಾಲದ ತೀರುವಳಿಯ ಕ್ರಮವು ಹೀಗೆ (ನೀಗಟ್ಟು. ೭೭) 
೨. ಇತ್ಯ್ಮರ್ಥಪಡಿಸುವಿಕೆ : ತೀರುವಳಿ; ತೀರ್ಮ್ವೆ” 
(ಪಕ್ರಿನಿ. ೭೪). [ ಶೀರ್ಕು * - ವಳ್ಳಿ) 

ತೀರುವೆ "ತೀರ್ವೆ' ನೋ. 


Settlement 


ತೀರೆ 


ತೀರೆ (ನಾ). ೧. ಒಂದು ಬಗೆಯ ಹುಳು; ಜಂತುಹುಳು: ಸಾಂಟೊನಿನ್‌, 
ಜಠರಕ್ರಿಮಿನಾಶಿನಿ, ತೀರೆಹುಳುವಿನ ಮದ್ದು (ಮೈಕಗಿ. ೯-೦೩೫). ೨. ಜಂತಂ 
ಹಂಳುವಿನಿಂದುಂಟಾಗಂವ ಒಂದಂ ಬಗೆಯಂ ರೋಗ: (೪. ₹?] 

ತೀರ್ಕಡೆ "ತೀರ್ಗಡೆ' ನೋ. 

ತೀರ್ಕಣಿಸು, ತೀರ್ಗಣಿಸು (ಕ್ರಿ). ೧. ಕೊನೆಗೊಳಿಸಂ ; ನಾಶಗೊಳಿಸು : 
ಪ್ರಕಟಿತ ರಜಸ್ತಮೋಗುಣ ತೀರ್ಕಣಿಸಿ ಸಾತ್ವಿಕಫಲ ರೂಪಾದುದೆನುತ 
ಅಕಳಂಕಸಿತಹರ್ಮ್ಮವೆಸೆದುದು (ಮೋಹತ. ೩-೬೬). ೨. ನಿವಾರಿಸು; 
ಪರಿಹರಿಸಂ : ಹಲವು ದಾಯದಲಿ ಬುದ್ಧಿಯ ಪೇಳಿ ಮದನವ್ಕಾಕುಲವ 
ತೀರ್ಕಣಿಸಿ (ಮೋಹತ.೨೯-೭); ತೀರ್ಕಣಿಸು ದುಃಖಮಂ ಶಿವನ ಮರೆ 
ಯೊಕ್ಕು (ನವಮೋ. ೭-೩೭). ೩, ದಾಟು; ಕ್ರವಿಂಸಂ ; ಆಕಾಶಪಥವ 
ತೀರ್ಕಣಿಸಿ ಗೋಕರ್ಣರಿಪು ವೈನತೇಯ ಬಂದನು (ಮೋಹತ. ೪೨-೧೩). 
೪, ಇಲ್ಲವಾಗಂ ; ಅಂತ್ಯವುಗು ; ನಾಶವಾಗಂ : ಉಂಟಾದ ಧೈರ್ಯ 
ತೀರ್ಕಣಿಸಿತು (ಮೋಹತ. 96-09) ; ಬೋಧಾರುಹನಾದ ಪರಮೇಶ 
ನಿಮ್ಮೊಳು ಭೇದವಿಲ್ಲೆಂದು ಸೂಚಿಸಲು ರೋದನ ತೀರ್ಕಣಿಸಿತು 
(ಮೋಹತ. ೪೦-೯೨). ತೀರ್ಗಣಿಸು : ೫. ರಚಿಸು; ನಿವಿರ೯ಸಂ : ಸೌರಭ 
ಸದ್ಮವೆಂದೆನಿಪ ಕೇರ್ಗಳಿಂ ಪುಂಡ್ರೇಕ್ಷುದಂಡದಿ ತೀ [ಪಾಕಾಂ. ಶೇ) ರ್ಗಣಿಸಿ 
ದೊಳ್ಳಪ್ಪರಂಗಳಿಂದಾರ್ಗೆ ಬಣ್ಣಿಸಲರಿದೆನಿಸಿ ಮೆಟ್‌ದಿಹೆವು ಪ್ರಪಾಶಾಲೆ 
(ಮದೇಪು. ೨-೦೨). [ತೀರ್ಕಣೆ  - ಇಸ್ಕು] 

ತೀರ್ಕಣೆ, ತೀರುಕಣೆ (ನಾ). ೧. ಅಂತ್ಯ ; ವಂಂಕ್ತಾಯಂ ; ಕೊನೆ: 
ಯಜ್ಞದ ತೀರ್ಕಣೆ ಅವಭೃತಮೆಂಬುದು (ಹಲಾಯು.೬೯-೨೬೩) ; ವಿವಾದ 
ಸಮಾಪ್ತಿಃ ಇ ತೋಟಿಯ ಶೀರ್ಕಣೆ (ನೀತಿವಾ. ೨೭-೨೦). ೨. ನೆರವೇರಿಕೆ : 
ಕಾರ್ಯಸಿದ್ದಿಶ್ಚೇತಿ ಎ ಕಾರ್ಯದ ತೀರ್ಕಣೆಯು (ನೀತಿವಾ. ೯-೨೫). 
೩. ತೀರ್ಮಾನ;ತೀರ್ಪು:ಸುವ್ಯಕ್ತವೂ ಆವಶ್ಶಕವೂ ತಪ್ಪದುದೂ ಸುಲಭವೂ 
ಎಂದು ಭಾಸವಾಗುವ ಶೀರ್ಕಣೆಯನ್ನು ಬಾಯ್ಡುಡುಕಿ (ಮಂತ್ರಶೆ. ೭೨-೨೨)- 
ತೀರುಕಣೆ: ೩. ನಿಮ್ಮ ಬಗೆಯ ದ್ರೋಹಿ ದುರಾತ್ಮರಿಗೆ ತಕ್ಕುಮೆಗಿಡದ 
ಒಂದೇ ದಣ್ಣನೆ ಎಂದು ತರಿಸಂದು ತೀರುಕಣಿ £ ಣೆ] ಗೊಟ್ಟಿರುವರು 
(ಬೆಟ್ಕಿಅ. ೨೦೪-೨೩). ೪. ವ್ಯಯ; ಖರ್ಚು : “ಅರ್ಥದ ತೀರುಕಣಿ£ ಣೆ 
ಅರ್ಥಾಪಗಮ, ವ್ಯಯ, ವೆಚ್ಚ” (ನಾಜಿರಾ. ಕಿ). [ಶೀರ್ಕೆ4- -ಆಅಣ್ಮೆ] 

ತೀರ್ಕಣೆಗೆಯ್‌ (ಕ್ರಿ). (ಆಲಂ) ರಕ್ಷಣೆಮಾಡು; ಕಾಪಾಡು (?): ನಕ್ರ 
ಕಂಟಕವನುತ್ತರಿಸಿ ಗಜೇಂದ್ರನ ವಕ್ವವ ತೀರ್ಕಣೆಗೆಯ್ದ ಚಕ್ರಪಾಣಿಯ 
ಕೂರ್ತು ಕೃತಿವೇಳು (ಮೋಹತ. ೨೬-೧). [ತೀರ್ಕಣೆ + ಕೆಯ್‌,] 

ತೀರ್ಕೆ (ನಾ). ಇತ್ಯರ್ಥ; ನಿರ್ಣಯ; ತೀರ್ಮಾನ, “ಶೀರ್ಕಣೆ' ಪರಾ. 

[ತೀರ್‌ + -ಕೆ) 

ತೀರ್ಗಡೆ, ತೀರಂಗಡೆ, ತೀರ್ಕಡೆ (ನಾ), ೧. ತೀರಿಸಂವಿಕೆ ; ಪೂರೈಕೆ : 
ತನ್ನ ಪ್ರಜೆಗಳ ಕಾರ್ಯಗಳನುರೆ ಮುನ್ನ ಶೀರ್ಗಡೆ ಮಾಡಿ (ರಘುವಂ. 
೧೩೫೪-೨೪). ತೀರುಗಡೆ : ೨. ಸ ಲುವಿ ಕೆ; ಸಂದಾಯವಾಗುವಿಕೆ : 
ಆತ್ಮಸಖಿಯೆ ನಿನಗೇನನಿತ್ತೊಡೆ ನಿನ್ನ ರಿಣ ತೀರುಗಡೆಯಪ್ಪುದೇ 
(ನವಮೋ. ೨೭-೫೩). ಶೀರ್ಕಡೆ: ೩. ಮುಕ್ತಾಯ; ಅಂತ್ಯ; ಕೊನೆ: 
ತೀರ್ಕಡೆಯೋಳ್‌ ಬಳಿಕ್ಕಮಾ ತತ್ವಮಸೀತಿ ವಾಕ್ಕಪದಮಪ್ಪುದು (ಶತಕ. 


೧-೪೯). [ತೀರು; (ತೀರ್‌) + ಕಡ್ಮೆ] 
ತೀರ್ಗಣಿಸು 'ತೀರ್ಕಣಿಸು' ನೋ. 
ತೀರ್ಚಿಸು (ಕ್ರಿ). ಮುಗಿಸು; ಕೊಲ್ಲಿಸಂ; ನಾಶಗೊಳಿಸು : ಷಡಾನನನಿಂ 


ತಾರಕಾಸುರನಂ ತೀರ್ಚಿಸಿ , . . ವರಮಂ ಕರುಣಿಸುತಿರ್ದಂ (ಗಿರಿಕ. ೩ 
ಕಥಾಗರ್ಳ). [ತೀರ್ಚು + - ಇಸ್ಕು)] 

ತೀರ್ಚು, ತೀರಿಚು, ತೀಟ್ಕು (ಕ್ರಿ), ೧, ಮಂಗಿಸಂ; ಪೂರೈಸು : ಶೀರ್ಚಿ 
ಸಂಧ್ಯಾನಿಯವೂಂಗಳನೆಯ್ಲಿ ಭಸ್ಮಶಯ್ಯಾತಳದೊಳ್‌ ಬಿಸುಸುಯ್ದು ಮೆಯ್ಯ 


೩೫೨೦ 


10 


26 


30 


46 


ತೀರ್ಚು 


ನಿಕ್ಕಿದಳಾಗಳ (ಕಾದಂಪೂ. ೯೬೯) ; ಮಜ್ಜ ನ ಭೋಜನಾದಿ ದಿವಸವ್ಯಾಪಾರ 
ಮಂ ತೀರ್ಚಿ (ಮಲ್ಲಪು. ೪೯೬ವ). ೨, ಕೊಲ್ಲಂ; ಸಾಯಿಸು: ಕುರು 
ನಂದನರಂ ಕೊಂದೆಂ ಕುರುಶಾಬಾನುಜನ ನೆತ್ತರಂ ಕುಡಿದೆಂ ಪೂಣ್ಣೆರಡಂ 
ತೀರ್ಚಿದೆನಿರ್ದಪುವೆರಡುಮವಂ ತೀರ್ಚಿ ತೀರ್ಚದಿರ್ಪೆನೆ ಪಗೆಯಂ 
(ಗದಾಯು. ೦-೬೪) ; ನೀಂ ಪಂಪೆಗೆ ಬಂದು ಮದ್ಗುರುವಿನುದ್ಯದ್ಮಾಗಮಂ 
ನುರ್ಗುವಾ ದನುಜಾಧೀಶನನೊಲ್ಹು ತೀರ್ಚಿ ಮಖಮಂ ರಕ್ಷಿಪ್ಪುದ್ಕಉದೃಟ. 
೨-೨೮; ಶರಭತ್ವದಿಂದಮೆ ತೀರ್ಚಿ ತತ್‌ ಸಿಂಹೆಮಂ (ಭಾವಟಿಂ. ೩-೦೪): 
ಸೀಳುವೆಂ ಪುಲಿಯೊಡಲ ತೀರ್ಚುವೆಂ ಪಗೆಯಂ (ಕಾಲೂರ. ೮೪-೦೧೭೯). 
೩. ನಾಶಮಾಡಿಸು ; ಕೊಲ್ಲಿಸು : ಸ್ಕಂದನಿಂ ತಾರಕಾಸುರನಂ ತೀರ್ಚಿ 
ಸಮಸ್ತಲೊೋಕಜನತಾಸಂತುಷ್ಟಿಯಂ ಮಾಡಿ (ಗಿರಿಕ. ೧೦-೧೦೧). ೪. 
ಕೊನೆಗಾಣಿಸು ; ಇಲ್ಲದಂತೆ ಮಾಡು: ಲೋಭತ್ವದ ಬೇರಂ ಕಿಳ್ತು 
ಮಾತ್ಸರ್ಯಮನುಡುಗಿ ಮದಾಲೇಪಮಂ ಶೀರ್ಚಿ (ರಕ್ನಾರ. ೬೪). 
೫. ನಿವಾರಿಸು; ಪರಿಹರಿಸಂ ; ಕಳಿ: “ಪರಿಹರಿಪುದಕೆ ಶೀರ್ಚೆನಿಕ್ಕುಂ” 
(ಕಶರ. ೪೬) ; ಉಳ್ಳಿಯಿಂ ಕಿನ್ನರೆಯ್ಯಗಾದ ಮುಳಿಸುವಂ ಉಳ್ಳಿಯಿಂದವೆ 
ತೀರ್ಚಿ ಕಳೆವುದು ನಿರೋಧವಂ (ಬಸರ. ೦೧-೯೪) ; ಅಜ್ಞಾನತಿವಿರವಂ 
ತೀರ್ಚಿ (ಭಾವಜಿಂ. ೩-೩4), ಒಲಿದೆನಗೆ ಕ್ಷುಶ್ಚಿಪಾಸೆಗಳ ಶೀರ್ಚಿದರಿಲ್ಲ 
(ವೆಂಕಾರಾ. ೫-೦-೩೫). ೬, (ಖಾಯಿಲೆ, ಬೇನೆ, ಹುಣ್ಣು ಮೊದ 
ಲಾದುವು) ವಾಸಿಯಾಗು ; ಗುಣವಾಗು : ಎಕ್ಕೆ ಸಾಸಿವೆ ಹರಿದ್ರಾ 
ದ್ವಂದ್ವಮಿಾ ಪೇಟ್ಜ ಮರ್ದುಗಳಂ ಪುಶ್ತಿನ ಮಣ್ಣುಮಂ ಕದಡಿ ಕಾಸಿಟ್ಟೆಯ್ದೆ 
ಪೊಯ್ಯಾವ ಬಾವುಗಳುಂ ತೀರ್ಚುಗುಂ (ಲೋಕೋಪ. ೯-೨೪೦). ಲ. 
(ಖಾಯಿಲೆ ಮೊದಲಾದುವನ್ನೂ) ವಾಸಿಮಾಡು ; ಗಂಣಪಡಿಸು : 
ಗುರುಭಕ್ತಿ ಭೇಷಜನಾಗಿ ರುಜೆಯಂ ತೀರ್ಚುವುದು (ಬಸಪು. ೩೯-೨೪). 
೮. ಈಡೇರಿಸು ; ಕೈಗೂಡಿಸಂ; ಪೂರ್ಣಗೊಳಿಸು: ನೀನಿದರ್ಕೇ 
ನುಮಂ ಬಗೆಯಲ್ವೇಡ ನಿನ್ನ ಬಗೆಯಂ ಬಗೆದಂತೆ ತೀರ್ಚುವೆಂ (ಪಂಪಥಾ. 
೪-೬೯ ವ); ನಾಥ ನೀಂ ಕರುಣದಿನೊರ್ಮೆ ಕಣ್ಣೆಅಕದು ತೀರ್ಚು ಮದೀಯ 
ಮನೋರಥಂಗಳಂ (ಕಾದಂಪೂ. ೯೨೪) ; ನಿಮ್ಮ ಸ್ವಾರ್ಥಮೆಲ್ಲಮಂ ತೀರ್ಚಿ 
ಕೊಳ್ಳಿಂ (ಪಂಡತಂ- ೧೦೩-೬) ; ಎನ್ನ ಬಂಧುಗಳ್ಗ ಕ್ಕೆ ಗಂಡಂಗಕ್ಕೆ ಪೇಲ್ಕೊಡ 
ಮವರೀ ಬಯಕೆಯಂ ತೀರ್ಚುವರಲ್ಲಂ (ಧರ್ಮಾಮೃ, ೮-೧3). ೨, ೮: ಪಗೆ 
ಗೊಂಡ ತುಂಬಿಯಂ ನಸುನಗುವವೊಲುಳ್ಳಲರ್ದು ಪೊಂಗಿ ಕಂಪಾದುದೆನಲ್‌ 
ಸೊಗಯಿಸಿ ಕಾಮನ ಪಗೆಯಂ ಬಗೆಯಂ ಶೀರ್ಚಿದವು ಸುಗ್ಗಿಯೊಳ್‌ 
ಸಂಪಗೆಗಳ್‌ (ಮಲ್ಲಿಪು. ೫-೦೮). ೯. ಜರುಗಿಸಂ ; ಮಾಡು; ನಡೆಸು: ಬಂದ 
ಮರರಿರ್ವರವನತರೆಂದರ್‌ ಭೂಪೇಂದ್ರ ಬೆಸಸು ಬೆಸಸೆಮ್ಮಂ ನೀನೆಂದುದನೆ 
ಬಯಸಿ ತೀರ್ಚಲ್‌ ಬಂದೆವು ಜಾತೋಪಕಾರ ವಿಕ್ರಯಮತಿಯಿಂ (ಕಾತಿಪು. 
೯-೭); ತನ್ನರಸಿಯ ಕೆಯ್ಕೊಳ್‌ ನಂಬಿಯಣ್ಣನಂ ಕೊಟ್ಟು... . ಜಾತ 
ಕರ್ಮವಂ ನೆನೆದು ತೀರ್ಚಿ [ ಪಾಕಾಂ. ನಿವಿರ್ಚಿಸಿ] (ನಂಬಿಕ. 3-೯೬); 
ಹರುಷಂಬೊತ್ತು ಲಿಂಗಸ್ಪರುಶನದ ನಿಯಮಂಗಳಂ ತೀರ್ಚೆ' (ಲಸಪು. 
೬೦-೩೩) : ದೇವಂಗೆ ಸರ್ವಮಂಗಳಕಾರ್ಯಮಂ ತೀರ್ಚಿ (ಲಶಿಚಿಂ. 
೩೬-೪೭). ೧೦. ವ್ಯಯಮನಾಡು ; ಕಳೆದುಬಿಡಂ ; ನೀಗಂ: ತನ್ನ 
ಸಹಾಯನಪ್ಪ ವಿಪ್ರನ ಕೈಯೊಳ್‌ ವಸ್ತೂವಂ ಕೊಟ್ಟು ಪೋಪುದುಮಾತ 
ನದೆಲ್ಲಮಂ ಸ್ತ್ರೀ ದ್ಕೂತ ವ್ಯಸನದಿಂ ತೀರ್ಚಿ (ಮಹಾನೇ. ೩-೧೪೭ವ). ೧೧. 
ದಾಟಂ ; ಕ್ರಮಿಸಂ: ಆ ಶ್ರಿದಿವದಾಯುರಬ್ಬಿಯನಾ ತ್ರಿದಶಂ ಶೀರ್ಚೆ 
(ಕಜ್ಮಾನು. ೧೨೭ ಪ್ರಯೋ). ೧೨. ನಿರ್ಮಿಸು; ರಚಿಸು: ಈಕ್ಷಣಾಂಶು 
ಮಂಡಳಿಸಿದುದಿಂದುರಶ್ಮಿಯೊಳೆ ತೀರ್ಚಿ ತೊಡರ್ಚಿದ ಕೀಟ ನೇಣವೋಲ್‌ 
(ಪಂರಾಮಾ. 9-೧೧೩). ೧೩. ಕಳಚು : ಬೇರೆಮಾಡಂ : ತಿಲರಸವಾರಿಯ 
ಭೇದದಂತೆ ಮಣಿಯೊಳಗಿರ್ದ ಸೂತ್ರದಂತೆ ಅಂಗವ ತೀರ್ಚಿ ಪಾಯಿದು 
ನಿಂದ ಅಹಿಯ ಅಂಗದಂತೆ (ಸರ್ವವ. ೬೭-೩೬೦). ಶೀರಿಚು : ೨. ತೀರದೀತನ 


ತೀರ್ಣ 


ಸಮರ ಗರುಡನ ತೀರಿಚಿದಡದಲ್ಲದೆ (ನಿಭಾಗ. 9೦-೭೦-೪೦). A ತೀಟ್ಕು : 
೧೨. ವಿಶ್ವಕರ್ಮ್ಮಮ್‌ ಮುದದಿಮ್‌ ಮೇಣಿನ್ತಿದಮ್‌ ತೀಟ್ವಿದನೊ 
(ಎಇ. XviII, 30೭-೦; 7. [ತೀರ್‌ - ಚು] 
ತೀರ್ಣ (ಗಂ). ೧. ದಾಟಿದ; ಹಾದುಹೋದ. ೨. ತೇಲಿದ. ೩. 
ಹರಡಿದ. ೪. ಮಾರಿದ; ಅತಿಕ್ರಮಿಸಿದ. ೫. ಪೂರ್ಣಗೊಂಡ ; 
ಈಡೇರಿದ : ತನ್ನಾಸೆ ಏನೊಂದು ಮಿಲ್ಲದೆಯೆ ಸಲಿಸಿದೀ ಶುಭಮತಿ 
ವಿಭೀಷಣೌದಾರ್ಯದಿಂ ಕ್ಷಾತ್ರದಿಂ, ನಾನಿಂದು ತೀರ್ಣಪುತಿಜ್ಞನೆಂ 
(ಶ್ರೀರಾಮಾ. ೮೪೨-೪೨೫). (ನಾ). ೬. ತೀರ್ಮಾನವಾದುದಂ; ನಿರ್ಣಯಿಸಿ 
ದುದಂ: ವಿಧಾನಮಂಡಲದಿಂದ ... ಈ ಸಂವಿಧಾನವು ಆರಂಭವಾಗುವುದಕ್ಕೆ 
ಮುಂಚಿತವಾಗಿ ತೀರ್ಣವಾಗಿದ್ದ ಅಥವಾ ರಚಿತವಾಗಿದ್ದ ... ಎಧಿಗಳು 
(ಭಾಧಾನ. ೭). [ಸಂ.] 
ತೀರ್ಥ (ನಾ), ೧. ಪವಿತ್ರವಾದ ಜಲ, - ನೀರಂ : ತೀರ್ಥವನು ಪಿಡಿದವ 
ರೆಲ್ಲ ತಿರುನಾಮಧಾರಿಗಳೆ (ಕನಕ, ೦೨೬ ಪಲ್ಲವಿ); ನೀಂ ಗೈದ ಕುಕೃತಮಂ 
ತವಿಸುವೆನು, ಕೇಳ್‌", ವಿಪಿನಾಶ್ರಮದ ತಪೋಜೀವನದ ಸುಕೃತ ತೀರ್ಥ 
ದಲಿ (ಶ್ರೀರಾಮಾ. ೦೧೦-೨೭೭); ಶಂಖದಿಂದ ಬಿದ್ದರೆ ತೀರ್ಥ (ಗಾಡೆ). ವಿ. 
ಅಭಿಷೇಕಮಾಡಿದ ಪವಿತ್ರವಾದ ನೀರು : ಹರಿವಾಣದಲ್ಲಿ ತೀರ್ಥ ಇದ್ದರೆ 
ಕೊಡಿ (ಪದ್ಮಸೆ. ೨೩೦); ಗಿಂಡಿಯಲ್ಲಿ ತೀರ್ಥವನ್ನು ತುಂಬಿಕೊಂಡು (ಒಡೆಕ. 
೧೬); ತೀರ್ಥ ಕ್ಕಿಂತ ಶ್ರೇಷ್ಮವಿಲ್ಲ, ಪಾರ್ಥಗಿಂತ ದೊರೆಯಿಲ್ಲ (ಗಾದೆ). ೩ 
(ಕೊಳ, ನದಿ ಮೊದಲಾದ ಜಲಪ್ರದೇಶವಿರುವ) ಪವಿತ್ರಕ್ಷೇತ್ರ ; 
ಪುಣ್ಯಸ್ಥಳ: ಗ್ರಾಮ ನಗರ ಖೇಡ ಖರ್ವಡ ತೀರ್ಥ ಪುಣ್ಮಾರಣ್ಯಂಗಳಂ 
ತೊಟಲ್ಲು ವಿಹಾರಿಸುತತ್ತಿಮುತ್ತರಮಧುರೆಗೆ ವಂದು (ಕಾಂತಿಪು. ೭-೫೯೮); 
ಕೈಲಾಸವಿದ್ದಲ್ಲಿ ಅಷ್ಟಷಷ್ಟಿತೀರ್ಥಂಗಳಿಪ್ಪುವು (ಅವಜಂ. ೦೬೨-೭೩೫); ಸತ್ಯರಾ 
ನುಡಿ ತೀರ್ಥ (ಸರ್ವಜ್ಮ. 900); ನಾನು ಶಕ್ರಾವತಾರತೀರ್ಥದಲ್ಲಿ ವಾಸ 
ಮಾಡತಕ್ಕ ಅಂಬಿಗನು (ಕಾಕುಂತ.೭8-೯): ಕಾಶಿಯಲಿ ನೀನರಿವೆ ಯಾತ್ರೆಯೇ 
ತೀರ್ಥಕಿಂ ಶ್ರೇಷ್ಠವೆಂದು (ಪಾಂಡಜ. ೪೩-೯). ೪. ಶಾಸ್ತ್ರ; ದರ್ಶನ. 
೫. ಸ್ನಾನಘಟ್ಟ ; ನೀರಿಗೆ ಇಳಿಯುವ ವೆಂಟ್ಸಿಲುದಾರಿ ; ಸೋಪಾನ 
ಮಾರ್ಗ. ೬. ದಾನವನ್ನು ತೆಗೆದಂಕೊಳ್ಳಲು ಯೋಗ್ಯನಾದವನಂ ; 
ಸತ್ಪಾತ್ರ. ೭. ಒಳ್ಳೆಯ ವಂಶಕ್ಕೆ ಸೇರಿದವನಂ; ಸದ್ವಂಶಸ್ಥ ; 
ಬ್ರಾಹ್ಮಣ. ೮. ರಾಜನ ಹದಿನೆಂಟಂ ಜನ ಮಂತ್ರಿಪ್ರಧಾನರು. 
“ಅಷ್ಟು ದಶತೀರ್ಥ' ಪರಾ. ೯. ಮಂನಿ ; ಯತಿ. ೧೦. ಪಂಡಿತ ; 
ವಿದ್ವಾಂಸ. ೧೧. ಜಿನ ; ಅರ್ಹಂತ. ೧೨. ಪತಿವ್ರತೆಯಾದ ಹೆಂಗಸು. 
೧೩. ಧರ್ಮಗುರು ; ಆಚಾರ್ಯ. ೧೪. ಸ್ತ್ರೀಯಂ ಗಂಹ್ಯಾಂಗ ; 
ಭಗ; ಯೋನಿ. ೧೫. ಧ್ವಜ ; ಪತಾಕೆ. ೧೬. ನದಿ. ೧೩. ಬಾವಿ; 
ಕೂಪ. ೧೮. ಕೆರೆ. “ಕಾಂತೆಯರ ಯೋನಿಯೊಳು ನದಿ ಬಾವಿ ಕೆಜಕ 
ಗಳೊಳು ಮಂತ್ರಿ ಮೊದಲಾದ ಪದಿನೆಣ್ಬ೦್‌ ಪ್ರಧಾನರೊಳು ಸಂತ ಷಡು 
ದರ್ಶನಂಗಳೊಳು ಶೀರ್ಥಕ್ಷೇತ್ರದೊಳು ತೀರ್ಥಾರ್ಥವಕ್ಕುಂ” (ಮಂಗರಾ. 
೦೩೪-೬೮) ; “ಜಿನ ವಿದ್ವಾಂಸ ಪಠಿವ್ರತಾಪಗೆಗೆ ಪತಾಕಾಮ್ನಾಯ ಸತ್ಪಾತ್ರ 
ದರ್ಶನ ಸೋಪಾನ ತಟಾಕ ಮಂಶ್ರಿ ಮೊದಲಾದಷ್ಟಾದಶಾಮಾತ್ಮರು ಮುನಿ 
ಕೂಪಂ ಭಗ ಪುಣ್ಯತೀರ್ಥಮಿನಿತುಂ ತೀರ್ಥಾಭಿಧಾನಂ”(ನಾನಾರ .೪೮). ೧೯. 
ಯತಿಗಳ ಹೆಸರಿನೊಡನೆ ಸೇರಿಸುವ ಒಂದಂ ಪೂಜ್ಯವಾಚಕ ಪದ: 
ಈಗಿನ ಶೃಂಗೇರಿ ಸ್ವಾಮಿಗಳು ಅಭಿನವ ವಿದ್ಯಾಶೀರ್ಥರು («ಕೂ9). ೨೦. 
ನೀರು; ಜಲ. ೨೧. ಅಗ್ನಿ ; ಬೆಂಕಿ, ೨೨. [ಜೈನ] ಜಿನನ ಚರಿತ್ರೆ : 
- ತೀರ್ಥಮೆಂಬುದು ಜಿನಪತಿಚರಿತಂ (ಣಾವುಂಪು. ೬). 
ತೀರ್ಥಪ್ರಸಾದ ಎದೇವರಿಗೆ ಅಭಿಷೇಕಮಾಡಿದ ನೀರಂ ಮತ್ತು 

ಅರ್ಪಿಸಿದ ನೈವೇದ್ಯ: ಮಠದಲ್ಲಿ ತೀರ್ಥಪ್ರಸಾದವಾಗಿ ಊಟದ ಸಿದ್ಧತೆ 
ನಡೆದಿದೆ (ಹೊಸಕಿ. ೨೦೩). [ಸಂ.] 


೩೫೨೧ 


ತೀರ್ಥಂಕರ (ನಾ). 


ತೀರ್ಥನಾಥೆ 


[ಜೈನ] ಅರ್ಹಂತ ; ಜಿನ: ಜಿನನಿಗೆ... 
ಜಿನೇಶ್ವರ, ತೀರ್ಥೆಂಕೆರ ... ವೀತರಾಗ, ಪರಮಾತ್ಮಾ ಮೊದಲಾದ 
ಹೆಸರುಗಳುಂಟು (ಥಾತತ್ಮ, ೨೨೭) ; ಜೈನರೂ ತಮ್ಮ ಬಸದಿಗಳಲ್ಲಿ ತೀರ್ಥಂ 
ಕರರನ್ನು ಪೂಜಿಸುವಂತೆ ರಚಿಸಿಕೊಂಡರು (ಸಾಹಿಸ. ೧೩೪): 
ತೀರ್ಥಂಕರರೆಂದರೆ ಪ್ರವಚನಶಾಸ್ತ್ರಪ್ರವರ್ತಕರು (ಹಿಂದಸಾ. ೭೨). [ಸಂ.1 


ತೀರ್ಥಕ (ಗು). ೧. ಪವಿತ್ರವಾದ. (ನಾ). ೨. ತಪಸ್ವಿ. ೩. ಧರ್ಮ 


ಪ್ರವರ್ತಕ : ಪ್ರತಿ ಶೀರ್ಥಕರರ ಅನುಯಾಯಿಗಳೂ ಶೀರ್ಥಕರೆನಿಸಿ 
ಕೊಳ್ಳುತ್ತಾರೆ (ತೀರ್ಥಕ. ೨೦); ತೀರ್ಥದಲ್ಲಿ ಹುಟ್ಟಿದವನು ತೀರ್ಥಕ 
(ತೀರ್ಥಕ. ೮0). [ಸಂ] 


10| ತೀರ್ಥಕರ (ನಾ). ಎ ತೀರ್ಥಂಕರ : ತೀರ್ಥಕರ ಪ್ರತಿಕೃತಿಗಳೆಂ ಪಂಚರತ್ನ 


20 


26 |. - 
ತೀರ್ಥಕ್ಷೇತ್ರ (ನಾ.) ಪುಣ್ಯಕ್ಷೇತ್ರ ; ಪವಿತ್ರಸ್ಥಳ : ಎವಗೆ ತೀರ್ಥಕ್ಷೇತ್ರ 


80 


45 


ತೀರ್ಥಕರತ್ವ (ನಾ). [ಜೈನ] ತೀರ್ಥಂಕರ ಪದವಿ : 


ತೀರ್ಥಜಳ ತ 
ತೀರ್ಥನಾಥ (ನಾ). ಎ ತೀರ್ಥಂಕರ : ತೀರ್ಥನಾಥಸಮುದಾಯದ ಶಾಸನ `.” 


ಮಯಂಗಳಂ ಮಾಡಿಸಿ (ಆದಿಪು. ೦೬-೧ವ) ; ಅವಿವೆನ್ನದೆ ರೂಢಿಯ ತಾಣ 
ಮುಮೆಲ್ಲಮಂ ತೀರ್ಥಕರರ ಕೇವಳಿಗಳ ಮುನ್ನ ವಿಹಾರಿಸಿದೆಡೆಗಳಿವೆಲ್ಲ 
ಮೆಂದು ನಂಬುವುದು ಬೇಟ? ಪೆಸರಿಟ್ಟಡವೇಂ (ಸಮಪ. ೨-೭೫) ; ಅತ್ಯಂತ 
ಭಕ್ತಿಯಿಂ ಪದನತ್ಕಂತದೊಳೆಯ್ದೆ ತಾಳ್ವಿದಂ ತೀರ್ಥೆಕರಸ್ತೂತ್ಕೋದ್ಯಮಮಂ 
(ಡಂದ್ರ ಪು. ೭-೬); ನಿರವದ್ಯಾಚರಣಕ್ಕೆ ತೀರ್ತ್ವಕರನಿಪ್ಪಂತಿಪ್ಪನಂ ಬೊಪ್ಪನಂ 
ಧರೆ ಬಣ್ಣಿಪ್ಪುದು (ಎಕ. ೪111, ಸೊರಬ. ೦೪೦-೩೮ ; 1198): ತೀರ್ಥವನ್ನು 
ಮಾಡಿದವನು ತೀರ್ಥಕರ (ತೀರ್ಥಕ. 60). [ಸಂ.] 


ತೀರ್ಥಕರಚಕ್ರ (ನಾ). [ಜೈನ] ಜಿನಾರ್ಚನೆಯ ಮಂತ್ರ : ಈ ಮಂತ್ರದಿಂ 


ಮಾಟ್ಟುದು ಶೀರ್ಥಕರಚಕ್ರಮೆಂಬುದಿದಆ ಪೆಸರು 
[ ತೀರ್ಥಕರ ೬ ಚಕ್ರ; ] 


ಜಿನಾರ್ಚನಮಂ 
(ಪ್ರತಿಷ್ಠಾ. ೧೦-೪೫), 
ಭಾಸುರದೇವ 
ಕೋಟಿವಿಭುವಪ್ಪ ಮಹರ್ಥಿಕನಪ್ಪ ವಾಸವಂಗಾಸನಕಂಪಮಂ ಪಡೆದು 
ತೀರ್ಥಕ ರತ್ವಮನಿತ್ತಂ (ಆಪು. ೧೬-೮೦) ; ಸಕಲೋರ್ವಿೀತಲ ಚಕ್ರವರ್ತಿ 
ಪದಮಂ ಕೈಕೊಂಡದಂ ಬಿಟ್ಟು ತೀರ್ಥಕರತ್ವಂಬಡೆದಿರ್ಪುದುಂ (ಪಂರಾಮಾ. 
[ಸಂ.] 


೦೬-೭೪). 


ಯಾತ್ರಾ ವ್ಯವಸಿತಕೆ  ಮನವಾದುದು (ಕುವ್ಯಾಗ. ೬-೯): ತನ್ನ ದಾರಿ 
ಯುದ್ಧಕ್ಕೂ ಅನೇಕ ಜನಜಂತುಗಳನ್ನು ತೃಪ್ತಿಪಡಿಸಿ... ತೀರ್ಥಕ್ಷೇತ್ರ 


ಗಳನ್ನು ಸೃಷ್ಟಿಸಿ (ಕೂನ್ಯಕು. ೧೦೫). [ ತೀರ್ಥ * ಕ್ಷೇತ್ರ) 


ತೀರ್ಥಗೊಳ (ನಾ.) ಪವಿತ್ರವಾದ ಕೊಳ ; ತೀರ್ಥ ಸರೋವರ : 


ಕಾಪಾಲಿ ಶ್ರಿಣಯನ ತೀರ್ಥಗೊಳದೆ ಪಂಚರೂಪಿನಾವಲುಗಳೊಪ್ಪವುವು 


(ಕಂನವಿ. ೨-೧೦೯). [ತೀರ್ಥ + ಕೊಳ್ಳ] 


ತೀರ್ಥಜಲ, ತೀರ್ಥಜಳ (ನಾ). ೧. ಪುಣ್ಯಕ್ಷೇತ್ರದ ಜಲ, ನೀರು; 


ಪವಿತ್ರವಾದ ಜಲ. ೨. ಪುಣ್ಮಪುರುಷರ ಪಾದಗಳನ್ನು ತೊಳೆದ 
ನೀರು ; ವಂಹಾತ್ಮರ ಪಾದೋದಕ : ಸಶಿಯಂಂ ಪತಿಯುಂ ಯತಿಪದ 
ಶತದಳಮಂ ತೊಳೆದು ತೀರ್ಥಜಲಮಂ ತಳೆದುಂ (ವೃಷವಿ. ೧೪-೩೩), 
ತೀರ್ಥಜಳ : ೧. ತೀರ್ಥಜಳಂಗಳಂ ತರಿಸಿ ನಿರ್ಮಳಭರ್ಮಘಟಂಗಳಿಂದೆಮಾ 
ತೀರ್ಥಕರಂಗೆ ಸಂಗಳಿಸಿ ಮಂಗಳಮಜ್ಜನಮಂ (ವರ್ಧಪು. ೦೪-೧೦೦); 
ತೀರ್ಥಜಳಂ [ಪಾಕಾಂ. ನಂ] ಗಳಿನೆ(ಸ)ುಗೆ ಚತುರ್ಥಸ್ನಾನಮಂ (ಪಾರ್ಶ್ವಪು. 
೧೩-೦೩೨). ಪಿ. ಭದ್ರಾಸನದೆೊಳ್‌ ಭರದಿಂ ಕುಳ್ಳಿರಿಸುತ್ತುಂ ಚರಣಂ 
ದೊಳೆಯುತ್ತೆ ಶೀರ್ಥಜಳಮಂ ತಳಿದರ್‌ (ಗಿರಿಕ, ೪-೩೯). [ತೀರ್ಥ + ಜಲ) 
“ತೀರ್ಥಜಲ' ನೋ. 


ದೇವಿಯರ್ಕಳಿರ್ಪತ್ತುನಾಲ್ವರ್‌ (ಅಜಿಪು. ೦-೭) ; ಜವ್ವನದ ಜಸೆಗದೇಂ 
ಬಂದನೋ ಪಾರಿಜಾತಾಂಕುರಮಿಂದ್ರೋದ್ಯಾನದೊಳ್‌ ಬಳ್ಳಳಮೆ ಬಳೆದು 
ಕೈವಂದವೊಲ್‌ ತೀರ್ಥನಾಥಂ (ಅನಂಪು. ೬-೨೦). [ತೀರ್ಥ , ನಂಥ) 


ತೀರ್ಥಪಾದ 


ತೀರ್ಥಪಾದ (ನಾ). ೧. ಪೂಜ್ಯವಾದ ಪಾದ ; ಪವಿತ್ರವಾದ ಪಾದ: 
ಭೃಗುವೈತಂದು ಲಕ್ಷ್ಮೀಧರನ ವಕ್ಷಸ್ಥ ಳವನೊದೆಯಲು , , , ಮೆಆ್‌ದನು 
ತೀರ್ಥಪಾದವ ಧರೆಯೊಳಗೆ ಬುಧರಿಂದಧಿಕವಹ ತೀರ್ಥವಿಲ್ಲೆಂದ (ಕುವ್ಯಾಉ. 
೪-೬೨). ೨. ಪವಿತ್ರವಾದ ಪಾದಗಳನ್ನೂಳ್ಳವನು ; ಪೂಜ್ಯನಾದವನು. 
೩. ಕಾಲಿನಲ್ಲಿ ಗಂಗೆಯನ್ನು ಹೊಂದಿರುವವನು ; ಹರಿ; ವಿಷ್ಣು. 

[ತೀರ್ಥ « ಪಾದ] 

ತೀರ್ಥಪ್ರವರ್ತಕ (ನಾ). ಎ ತೀರ್ಥಂಕರ : ಈ ಭವಕ್ಕೆಂಟನೆಯ ಭವ 
ದೊಳ್‌ ಭರತದೊಳ್‌ ನೀನಾದಿತೀರ್ಥಪ್ರವರ್ತಕನಾದಂದೀ ಶ್ರೀಮತಿ, , . 
ಶ್ರೇಯಾಂಸನಕ್ಕುಂ (ಆದಿಪು. ೫-೧೩ ಐ). [ತೀರ್ಥ + ಪ್ರವರ್ತಕ ) 


ತೀರ್ಥಮಸ್ತಕ (ನಾ). ತಲೆಯಲ್ಲಿ ಗಂಗೆಯನ್ನುಳ್ಳವನು; ಶಿವ; 
ಈಶ್ವರ : ಶಬರವೇಷದೊಳೊಂದು ಹಂದಿಯಂ ತೀರ್ಥಮಸ್ತಕನೆಚ್ಚ 
(ಗುರುಜಾ. ೪-೨೩). [ಶೀರ್ಥ 4 ಮಸ್ತಕ] 


ತೀರ್ಥಮೃತ್ತಿಕೆ (ನಾ). ಪವಿತ್ರವಾದ ಮಣ್ಣು : ಅಷ್ಟರಲ್ಲಿ ನಾನೂ ಕೂಡ 
ಶಕುಂತಳೆಗೋಸ್ಕರ ಗೋರೋಚನೆ. ತೀರ್ಥಮೃತ್ತಿಕೆ, ದೂರ್ವಾಕಿಸಲಯ 
ಗಳ ವ:ಂಗಳಾನುಲೇಪಗಳನ್ನು ಮಾಡುವೆನು (ಕಾಕುಂತ. ೪೯). 
[ ತೀರ್ಥ 4 ಮೃತ್ತಿಕೆ] 
ತೀರ್ಥಯಾತ್ರೆ (ನಾ). ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವಿಕೆ ; ಪವಿತ್ರ 
ಸ್ಮ ಳಗಳ ದರ್ಶನಕ್ಕಾಗಿ ಮಾಡುವ ಯಾತ್ರೆ, - ಪ್ರಯಾಣ : ಸಂಪ್ರೀತಿ 
ಯಿಂದಿವರಾದರರಸಿಯರ್ನೀನಂದು ತೀರ್ಥಯಾತ್ರೆಗೆ ಬಂದಿರೆ (ಕೈಮಿಧಾ. 
೧೭-೪೯); ಭಿಲಂತಿವಿಡಿದೇ ತೀರ್ಥಯಾತ್ರೆಗಳಂತವಿಲ್ಲದೆ ತಿರುತಿರುಗಿ ಬೇಸತ್ತು 
(ಗಗತಾ.೯-೪೪) ; ಪರಮಾತ್ಮನ ಸಾಕ್ಷಾತ್ಕಾರಪ್ರಯತ್ನಕ್ಕಿಂತ ಮಿಗಿಲಾದ 
ತೀರ್ಥಯಾತ್ರೆಯಿಲ್ಲ (ಭಾರದ. ೨೨೮) ; ಒಬ್ಬ ಸನ್ಯಾಸಿಯು ಶೀರ್ಥಯಾತ್ರೆಗಾಗಿ 
ದೇಶಾಟನ ಮಾಡುತ್ತಿರುವಾಗ (ಮುಂಬಯಿ. ೪-೦೫೧) - 
[ ತೀರ್ಥ + ಯಾತ್ರೆ ] 
ತೀರ್ಥಯಾನ (ನಾ). - ತೀರ್ಥಯಾತ್ರೆ : ಪ್ರವಚನಪರಿಪಠನಕ್ಷಮತೆ 
ವಾಣಿಯಂ ಶೀರ್ಥಯಾನದಕ್ಷತೆ ಪದಮಂ ಕಿವಿಯಂ ಜಿನವರಚರಿತ ಶ್ರವಣ 
ಪಟುತೆ ಹಿಂಗದನ್ನಮುರ್ಜಿಪೆಂ (ಜಂದ್ರಪು. ೪-೦೭). [ತೀರ್ಥ.ಯಾನ ] 
ತೀರ್ಥರೂಪ (ನಾ). ೧. ತಂದೆ: ನಮ್ಮ ತೀರ್ಥರೂಪರು ಮನೆಯಲ್ಲಿ 
ಇಲ್ಲ (ರೂಢ). ೨. ಪೂಜ್ಯವ್ಯಕ್ತಿ ; ಸತ್ಪಾತ್ರ: ತೀರ್ಥರೂಪ, ತೀರ್ಥ 
ಸ್ವರೂಪ... ಮೊದಲಾದ ಶಬ್ದಗಳನ್ನು... ಪತ್ರಸ್ವೀಕರಿಸತಕ್ಕವರ ಹೆಸರಿನ 
ಹಿಂದೆ ಜೋಡಿಸಿ ಬರೆಯುವ ಸಂಪ್ರದಾಯ ಉಂಟು (ಮುಂಬಯಿ. ೪-೮೪). 
[ ತೀರ್ಥ + ರೂಪ) 
ತೀರ್ಥರೂಪು (ನಾ). - ತೀರ್ಥರೂಪ ೧ : ನಾನುಗಲೀ, ನಮ್ಮ ತೀರ್ಥ 
ರೂಪುಗಳಾಗಲೀ, ಅಷ್ಟೇಕೆ ನಮ್ಮ ವಂಶದಲ್ಲಿ ನನಗೆ ಶಿಳಿದ ಮಟ್ಟಿಗೆ 
ಯಾರಿಗೂ ಇಂತಹ ಕೃಪಣಬುದ್ಧಿ ಇರಲಿಲ್ಲ (ಹೇಮಳೂ. ೧೩). 
[( ಆಶೀರ್ಥರೂಪ) 
ತೀರ್ಥವಿಧಿ (ನಾ). ಕ್ಷೇತ್ರಸ್ಥಳಗಳಲ್ಲಿ ಮಾಡಬೇಕಾದ ಧಾರ್ಮಿಕ 
ಕರ್ವ : ಅವರ ತಾತ ರಾಮೇಶ್ವರಕ್ಕೆ ಹೋಗಿ ಶೀರ್ಥವಿಧಿಗಳನ್ನು ಪೂರೈಸಿ 
ಬಂದರು (ರೂಂ). [ ತೀರ್ಥ * ವಿಧಿ] 
ತೀರ್ಥಶ್ರಾದ್ಧ (ನಾ,) ಪುಣ್ಯಕ್ಷೇತ್ರಗಳಲ್ಲಿ ಮಾಡಲಾಗುವ ಒಂದು 
ಬಗೆಯ ಶ್ರಾದ್ದ, -ಶಿಥಿ : ಕಲಿಮಿತ್ರನು ಮಾಡತಕ್ಕ ತೀರ್ಥಶ್ರಾದ್ಧ ಮೊದ 
ಲಾದ ಸತ್ಕರ್ಮಕ್ಕೆ ಭೋಕ್ತೆ ೨ವೌದನು (ಅರ್ಕಮಾ.೧೪೬). 
[ ತೀರ್ಥ * ಶ್ರಾದ್ಧ] 
ತೀರ್ಥಸ್ನಾನ (ನಾ). ಪವಿತ್ರಜಲದಲ್ಲಿ ಮೈತೊಳಿಯುವುದು : ತೀರ್ಥ 
ಸ್ನಾನಾನಂತರ ದೇವರ ಸೇವೆ ಮಾಡುವುದು ಪುಣ್ಯಕರ (ರೂಢಿ). 
[ ತೀರ್ಥ *- ಸ್ನಾನ] 


೩೫೨೨ 


10 


೩5 


45 


ತೀರ್ಪು 


ತೀರ್ಥಸ್ವರೂಪ (ನಾ). ಎತೀರ್ಥರೂಪ ೨: ಅರ್ಥವನ್ನು ಶೀರ್ಥಸ್ವರೂಪ 
ರಾದ ಉದಾತ್ತಜೀವಿಗಳಿಗೆ ವಿನಿಯೋಗಿಸಬೇಕು ಎಂದು ಕೌಟಲ್ಯನು ವಿಧಿಸಿ 
ರುವನು (ಛಾರದ ೩೩). [ತೀರ್ಥ * ಸ್ವರೂಪ] 

ತೀರ್ಥಾಂಗಿ (ನಾ). ಪವಿತ್ರವಾದ ದೇಹವುಳ್ಳವನು ; ಪುನೀತ: ಪಾವನ 
ಪ್ರಸಾದ ತೀರ್ಥಾಂಗಿಯಪ್ಪಮಳಸದೃಕ್ತನಂ ಬಿತ್ತರಿಸಿದಂ (ವೀಕೈಪು. ೧-೨ 
ಸೂಡನೆ)- [ಸಂ. ತೀರ್ಥಾಂಗಿನ್‌] 

ತೀರ್ಥಾಂಬು (ನಾ). ಐಶೀರ್ಥಜಲ ೧: ಪದೆದರ್ಹ ದ್ವಿಂಬಮಂ ಪೂಜಿಸಿದನಮಲ 
ತೀರ್ಥಾಂಬುವಿಂ (ಡಂದ್ರ ಫು, ೮-೧೦೬). [ತೀರ್ಥ ಅಂಬ್ಯು) 

ತೀರ್ಥಾಖ್ಯಾನ (ನಾ). ಧರ್ಮವನ್ನು ಕುರಿತ ವಿವರಣೆ; ತತ್ವಜಿಜ್ಞಾಸೆ : 
ತೀರ್ಥಾಖ್ಯಾನೆಮೆಂಬುದು ದುರಿತವಿನಾಶಕಾಂಕ್ಷಿಗಳ"' ಸಂಸಾರಸಮುದ್ರ 
ಮನೀಸಲೆಂದು ಜಿನಪತಿಮುಖಕಮಲವಿನಿರ್ಗತಧರ್ಮಸಂತತಿ ಪ್ರಕಟೀ 
ಕರಣಂಗೆಯ್ವೂದು (ಡಾವುಂಪು. ೦೨). [ ತೀರ್ಥ * ಆಖ್ಯಾನ] 

ತೀರ್ಥಾಧಿನಾಥ (ನಾ). ಎ ತೀರ್ಥಂಕರ : ಯೌವನಪ್ರಾಪ್ತನಾಗಿ ಕುಮಾರ 
ಕಾಲದೊಳಿಪ್ಪತಯ್ಸಾಸಿರವರ್ಷಂ ನೆಅ?ಯೆ ಪದಿನಾಣಿನೆಯ ತೀರ್ಥಾಧಿನಾಥ 
ನಪ್ಪರ್ವರಾಸ್ಯ ತಿಲಕಂ (ಶಾಂತಿಪು. ೧೦-೯೪ವ). [ ತೀರ್ಥ + ಅಧಿನಾಥ] 

ತೀರ್ಥಾಭಿರತಿ (ನಾ). ತೀರ್ಥಯಾತ್ರೆಯಲ್ಲಿ ಆಸಕ್ತಿ, - ಪ್ರೀತಿ: ಸೌಮನ 
ಸ್ಮನುರಾಗಹರದ ಮಹಾಮಹಿಮ ತೀರ್ಥಾಭಿರತಿಯಲಿ ಗೋಮಹಿಷ ಧನ 
ವಸ್ತ್ರದಿಂ ದ್ವಿಜವರರನರ್ಚಿಸಿದ (ಕುಪ್ಕಾಗ. ೬-೧೦). ತೀರ್ಥ + ಅಭಿರತಿ ] 

ತೀರ್ಥೇಶ (ನಾ). ಎ ತೀರ್ಥಂಕರ: ಪಗೆವಂಗಂ ಕೆಳೆಯಂಗಮಾರ್ದ್ರ 
ಮತಿಯಂ ತ್ವನ್ಮೂರ್ತಿ ತೀರ್ಥೇಶ ಮಾಡುಗುಮಾಳೋಚಿಸೆ ನಿನ್ನ ತತ್ವಮ 
£ವಿ]ಸಂವಾದಂ ದುರಾಪಂ ಗುಣಾಬ್ಬಿಗಭೀರಂ (ಶಾಂತಿಪು. ೮-೧೫೮). 

[ತೀರ್ಥ + ಈಶ) 

ತೀರ್ಥೇಶ್ವರ (ನಾ). ಎ ತೀರ್ಥಂಕರ : ಬಂದಂ ಲೋಕನಾಥಂ ಸ್ವಯಂಪ್ರಭ 
ತೀರ್ಥೇಶ್ವರನಾ ನೃಪೇಶ್ವರನ ರಾಜ್ಯಂ ಪೂಜ್ಮಮಪ್ಪನ್ನೆಗಂ (ಕಾಂತಿಪು-ಎ-೮೦): 
ಬಟಾಕ್ಯಂತೆ ಬೀಲಕ್ಕೊಂಡು ತೀರ್ಥೇಶ್ವರನಂ ಪೋದಂ ಶಚೀಲೋಚನಚಪಳ 
ಚಕೋರೀಶರಶ್ವಂದ್ರನಿಂದ್ರಂ (ಪುಷ್ಪ ಪು. ೧೩-೧೧೫). [ತೀರ್ಥ + ಈಶ್ವರ) 

ತೀರ್ಥೋದಕ (ನಾ). ಎ ತೀರ್ಥಜಲ ೧ : ಅಗಣ್ಯಪುಣ್ಯತೀರ್ಥೊೋದಕಂಗಳಂ 
ವಿಂಂದು (ಪಂಪಭಾ. ೧೦-೪೬ವ) ; ಪುಣ್ಯವಶಿ ವಸಂತಸಮಯದ ಸಹಕಾರ 
ಲತೆಯಂತೆ ಪುಷ ವತಿಯಾಗಿ ಶೀರ್ಥೋದಕಂಗಳಿಂ ಪವಿಶ್ರೀಕೃತಗಾತ್ರೆಯಾಗಿ 
(ಸುಕುಮಾ, ೯-೧೦೩ವ). [ ಶೀರ್ಥ + ಉದಕ] 

ತೀರ್ಥೊೋಪವಾಸ (ನಾ). ಪುಣ್ಯಕ್ಷೇತ್ರದಲ್ಲಿ ಮಾಡುವ ಉಪವಾಸ ; 
ಕ್ಷೇತ್ರೋಪವಾಸ : ಅಂತಲ್ಲಿಯ ಚೈತ್ಕಾಲಯಂಗಳಂ ವಂದಿಸಿ ತದ್ವಾಸರ 
ದೊಳ್‌ ತೀರ್ಥೊೋಪವಾಸಂಗೆಯ್ದಾ (ಸುಕುಮಾ: ೪-೨೦ವ), 

[ತೀರ್ಥ + ಉಪವಾಸ] 

ತೀರ್ದ "ತೀರ್‌' ಪರಾ. 

ತೀರ್ದು "ತೀರ್‌' ಪರಾ. 

ತೀರ್ಪಡಿ, ತೀರುಪಡಿ (ನಾ). ೧. ಬಿಡುವು; ಅವಕಾಶ. ೨. ಇತ್ಯರ್ಥ; 
ನಿರ್ಣಯ: (೬. ೩. ಮಂಗಿದು ಹೋಗಿರಂವಿಕೆ: ಮನೆಯಲ್ಲಿ ಅಕ್ಕಿ 
ತೀರ್ಪಡಿಯಾಗಿದೆ (ಕ). ತೀರುಪಡಿ : (8). [ತೀರ್‌ +೬ - ಪಡಿ) 

ತೀರ್ಪಟ (ಕ್ರಿ). ಪೂರ್ಣವಾಗಿ ಈಡೇರು: ಅವರಿವರೆನ್ನದೆ ಮೊಗ 
ನೋಡದೆ ಕೊಟ್ಟು ಎರೆವಣ್ಣೆ (ಟೆ ಯ ತೀರ್ಪಅಿದುಂ ವಿತರಣಸುರಗಿರಿ 
ಮನೆಮನೆದಪ್ಪದೆ ಬಂದಿರೆ (ಕುಮುರಾ. 9-8೭). [ಶೀರ್‌ * ಪಟ್ನ) 

ತೀರ್ಪು (ನಾ). ತೀರ್ಮಾನ ; ನಿರ್ಣಯ ; ಅಂದು ನ್ಯಾಯಾಧೀಶರು 
ತೀರ್ಪು ಹೇಳುವವರಿದ್ದರು (ಸ್ಕೂಲಮಿ, ೨33) : ವಿಚಾರಣಾಸಮಿತಿಯವರು 
ಕೊಟ್ಟಿರುವ ತೀರ್ಪನ್ನು ಜಾರಿಗೆ ತರಕೂಡದೆಂದು ಈಗಲೇ ಅವರಿಗೆ ಬರೆದ 
ಕಳುಹಿಸುತ್ತೇನೆ (ಪ್ರತಾಪ. ೬೪). 


Vol-4-2A 


ತೀರ್ಪುಗಾರ 


ತೀರ್ಪಕೊಡು- ತೀರ್ಮಾನ ಮಾಡು : ನಿರ್ಣಯ ಕೊಡು ; 

ತೀರ್ಮಾನಿಸು : ಅನ್ಮಾಯವಾದ ತೀರ್ಪುಕೊಟ್ಟುದರ ಮೂಲಕವಾಗಿ 
ಗುರುಗಳು ನನಗೆ ಯೋಗ್ಯವಾದ ಶಿಕ್ಷೆಯನ್ನು ಕೊಟ್ಟರು (ಮುಂಬಯಿ, 
೪-೮೮); ಕೂಲಂಕಷವಾಗಿ ವಿಚಾರಿಸಿ ನ್ಯಾಯಬದ್ಧವಾದ ತೀರ್ಪುಕೊಡುತ್ತೇವೆ 
(ಪ್ರತಾಪ, ೬೪). [ಶೀರ್‌ + -ಪ್ಯ./ತುಳು. ತೀರ್ಪು ] 

ತೀರ್ಪುಗಾರ (ನಾ). ತೀರ್ಪನ್ನು ಕೊಡುವವನು ; “ನ್ಯಾಯಾಧೀಶೆ ; 
ನ್ಯಾಯಾಧಿಪತಿ ; ತೀರ್ಪುಗಾರ” (7ರ ಪತ್ತಿನಿ. ೪೮). 

[ತಶೀರ್ಪು+- ಗುರ (ಆ -ಕಾಜ)] 

ತೀರ್ಮಾನ (ನಾ). - ತೀರ್ಪು : “ ತೀರ್ಪು, ತೀರ್ಮಾನ, ಗೊತ್ತೂ, ಗೊತ್ತು 
ವಳಿ, ಠರಾವು” (ಕಂನುಹು. ೮೫) ; ಇಬ್ಬರೂ ಕೊನೇ ತೀರ್ಮಾನ ಹೇಳಿ 
ಬಿಟ್ಟಿರು (ದಾನಜಿಂ. ೮8): ಈಚೆಗೆ ನಡೆದ ಸಂಶೋಧನೆಯ ಫಲವಾಗಿ 
ಕೈಗೊಂಡ ಶೀರ್ಮಾನ (ದ್ರಾವಿವಿ. ೦೦೧) ; ಪಂಚುಯಿತರ ತೀರ್ಮಾನಗಳು 
ನಿಷ್ಟ ಕ್ಷಪಾತವಾಗಿರುತ್ತಿದ್ದವು (ಕಳಹು. ೯೪). 

[ದೇ. 8 ತಮಿ, ತೀರ್ಮಾನ ; ಮಲ. ತುಳು. ತೀರುಮಾನ ] 

ತೀರ್ಮಾನಿಸು (ಕ್ರಿ), ನಿರ್ಧರಿಸಂ ; ಒಂದು ನಿರ್ಣಯಕ್ಕೆ ಬರಂ; 
ಗೊತ್ತುಮಾಡಿಕೊಳ್ಳು : ಅದನ್ನು ದಿನವೂ ಮಾಡಿಯೇ ತೀರಬೇಕು ಎಂದು 
ತೀರ್ಮಾನಿಸಿದೆ (ಶಾಲೆಮು. ೬೪) ; ಧರ್ಮಗುಂಬಕ್ಕೆ ದಿನವೂ ಕಳುಹಿಸಿ 
ವಿದ್ಯಾಭ್ಯಾಸ ವಹಿಡಿಸಬೇಕೆಂದ: ತೀರ್ಮಾನಿಸಿದ್ದೇನೆ (ಜಿಂಗಾಳ್ಮ. ೪): ನಾನೇ 
ನಮ್ಮ ಗ್ರಾಮಕ್ಕೆ ಹೋಗಿ ಜನರನ್ನು ಕರೆದುಕೊಂಡು ಬರುವುದು ಎಂದು 
ತೀರ್ಮಾನಿಸಿದೆ (ಪ್ರತಾಪ. ೪೯) ; ಇವಳಿಗೆ ತಲೆ ಕೆಟ್ಟಿದೆ ಎಂದೂ ಅವರು 
ಶೀರ್ಮಾನಿಸಿದರು (ಹಹಾ. ೦೦೯). [ತೀರ್ಮಾನ +೬ - ಇಸ್ಯು] 

ತೀರ್ಪೆ, ಶೀರುವೆ (ನಾ). ೧. ಮುಟ್ಟಿಸುವಿಕೆ ; ಸಲ್ಲಿಸುವಿಕೆ. ಸಾಲವನ್ನು 
ತೀರ್ವೆಮಾಡು (ರೂಡ). ೨. ನಿರ್ಣಯ; ತೀರ್ಮಾನ : ಭೂಕಂದಾಯದ 
ಸಲುವಾಗಿ ತೀರ್ವೆ ಮಾಡುವಲ್ಲಿ (ಭಾಧಾನ. ೨೬೮). ೩, ತೆರಿಗೆ; ಸುಂಕ ; 
ಕಂದಾಯ : ಭಾವೀಕೇರಿಯಲ್ಲಿ ಮಾಮಲೇದಾರರು ಅಡ್ಡಾಡಿ ಜನರಿಗೆ 
ತೀರ್ವೆ ಕೊಡಲು ನಾನಾ ರೀತಿಯಿಂದ ಬೋಧಿಸಿದರು (ಕರವೀ. ೬೯) ; 
ಆದರೆ ಶ್ಮಾನಭಾಗರು ಹಿಂದಿನ ತೀರ್ವೆಯನ್ನೆಲ್ಲ ಕೊಡಬೇಕು ಅನ್ನುತ್ತಿದ್ದಾರೆ 
(ಜಟ್ಮಜೀ. ೯೬) ; ಯುರದಾದರೂ ಒಬ್ಬರದು ಸರಕಾರಿ ರಿಕಾರ್ಡು ಪ್ರಕಾರ 
ಯಾರಾದಾದರೂ ಒಬ್ಬರ ಶೀರ್ವೆ ತರುವ ಸ್ಮಳವೆಂಬುದು ನಿರ್ವಿವಾದವಷ್ಟೆ 
(ಮಣ್ಮನಂ. 6). ತೀರುವೆ: ೧. ಆಹಾರಸಾಮಗಿ ಶ್ರಯನ್ನ್ನು ಕೊಳ್ಳಲು 
ನೇಮಕಗೊಂಡಿದ್ದ ಖೈದಿ ಆ ಸಾಲ ತೀರುವೆಗಾಗಿ ದಿನಭತ್ಯದಿಂದಲೇ ಹಣ 
ಮುರಿದು ಕೊಡುತ್ತಿದ್ದ ನೆಂತಲೂ , , ವಿವರಿಸಿದನು (ಪುನರು. 8೦೬) ; 
ಈ ಎಲ್ಲ ಸಾಲಗಳ ಷರತ್ತುಗಳೂ ಒಂದೇ ಆಗಿವೆ. ಬಡ್ಡಿ ಇರುವುದಿಲ್ಲ; 
ಶೀರುವೆಯ ಕಾಲಾವಧಿ ೫೦ ವರಗಳು (ಅಂತಸಂ. ೦೩೦), 

[ತೀರ್‌ 4 ೨ ವೆ, /ತಮಿ. ತೀರ್ವೈ ; ತುಳು. ತೀರ್ವೆ ; 
ತೆಲು. ತೀರುವ, ಶೀರ್ವ] 

ತೀವಟಿಗೆ « ತಿವದಿಗೆ' ನೋ, 

ತೀವರ "ತಿಬ್ಬ,' ನೋ. 

ತೀವರಿಸು (ಕ್ರಿ). ಅವಸರ ಮಾಡು : ಆ ವೀರಭದ್ರನಾಲಯವ ಸರ್ಪಂ 
ಪೊಕ್ಕು ದೇವರೊಳು ವ್ಯಾಪಿಸುತ್ತಿರೆ ಪೂಜಕಂ ಕಂಡು ಶೀವರಿಸಿ ಕಲ್ಲೊಳಿಡೆ 
(ಗುಕುಪಾ. ೧೦-೨೯). [ ಶೀಪರ (< ತಿಬ್ಬ್ಯ) + - ಇಸ್ಕು) 

ತೀವಿಸು (ಕ್ರಿ). ೧. ಗಿಡಿ; ತುಂಬು: ತೊಟ್ಟನೆ ಪಲ್‌ ಸೀರೆಗಳಂ 
ಬೆಟ್ಟಾಗಿರೆ ಗುಹೆಯ ಬಾಗಿ ಲೊ ೪ ತೀವಿಸಿದಂ (ಧರ್ಮಾಮ್ಮ. ೯-೧೭೨). 
ಪಿ. ನುಗ್ಗಿಸು ; ಹಾಯಿಸಂ : ಈ ಮತ್ತಗಜವನ್ನು ಮಲ್ಲಗಾಳೆಗದ ರಂಗ 
ದ್ವಾರದೆಡೆಯೊಳು ತೀವಿಸಿ ಬಲಕೃಷ್ಣರೀರ್ವರೂ . . . - ಬಂದವರು 
(ಳಗವಿ. ೭೪ ವಿಷ್ಣುಭ). [ತೀವ್ರ - ಇಸ್ಯು] 


೩೫೨ 


86 


46 


485 


೩ ತೀವ್ರ 


ತೀವ್ರ (ಕ್ರಿ). ೧. ತುಂಬು; ಭರ್ತಿಮಾಡು: " ಶೀವು--ಪೂರಣೇ ” 
(ಕಮಧಾ); ಬಂಡಿಗಳೆಳ್‌ ಪಟ ್ತಿಯಂಂ ಧಾನ್ಯಮಂ ತೀವಿಕೊಂಡು ಪೊಟಲ್ಗೆ 
ಮಾಜಲೆಂದು ಪೋಪನ್ನೆಗಂ (ವಡ್ಮಾರಾ. ೭೬-೧೨): ನೀರಟಕ್ಕಿ ಪೋಷಿನಂ 
ನೀರಂ ಕುಡಿದು ಪದ್ಮಪತ್ರೌಘಂಗಳಿಂ ತಮ್ಮಣ್ಣಂಗೆ ನೀರಂ ತೀವಿಕೊಂಡು 
(ಪಂಪಛಾ. 6-೩೯ವ) : ತಾಪಸರ್ತೀವುವ ಕಮಂಡಲುಗಳಿನುಣ್ಮುವ ಕಳಕಳ 
ಧ್ವನಿಗಳೊಳ್‌ (ಕಾದಂಪೂ. ೧೧೨); ಕೆಟ್‌ಯನೊಡೆದು ತೋಜಿಯ)) ಶೀವುವ 
ಮನೆಯನಲಾದು ಬೇಲಿಯನಿಕ್ಕುವ ... ಎಗ್ಗನಂ ಪೊ:ಲ್ವೆ ನೀ (ಧರ್ಮಾಮೃ. 
4-3೧); ಗುರುಪದಾಬ್ದದೆೊಳ್ಳೆಸರಾಂತು ತೀವಿದೆರ್ದೆಯ ಕಳಂಕನಳಿವೆನೆಂ 
ದೊಗೆದನೋಯೆನಲಬ್ಬನುದಯವಾದು (ಪದ್ಮರಾ. ೬-೯೮): ಶಾರ್ಜ್ಸದಲಿ 
ಶರವ ತೀವಿ ತೊಟ್ಟನಿಬರ ... ಎಚ್ಚಳು (ನಿಧಾಗ.೧೦-೭೦-೨). ೨. ತುಂಬಿರು; 
ಭರ್ತಿಯಾಗಿರು : ತಂಗೆ ನೀ ಬಸಿ ಶೀವೆ ಬಡ್ಡಿಸದಿರ್‌ (ವಡ್ಮಾರಾ.೭೭-೫); 
ಶೀವಿದ ನರೆಯುಂ ಡೊಳ್ಳುಂ ದೇವವ್ರತನೆನಿಸಿ ನೆಗಟ ಯಶಮುಂ ಬೆರೆಸಿ 
(ಪಂಪಥಾ. ೬-೪೮); ಸೋರ್ವ ಸಹಕಾರದೆ ಶೀವಿದ ಬಾವಿ ಕಾಮದೇವನ ರಸ 
ಕೂಪದಂತೆ ... ಕಣ್ಣೆಸೆಗುಂ ಸಹಕಾರನಂದನಂ (ಅಜಿಪು. 3-೧4); ಶೀವಿದ 
ತನ್ನ ಯೌವನದ ಸೊರ್ಕಿನೊಳುರ್ಕಿ (ಮಲ್ಲಪು. ೬-೭೭): ನರಕಪಾಲದೊಳು 
ತೀವಿದ ಹಸಿಯ: ಗೋಮಾಂಸವ ಮೆಲುತ (ಹಡಕಾ.೦೧-೩೦), ಅನಿಲ ತನಯನ 
ಬೆರಳ ಸನ್ನೆಗೆ ತೀವಿದಂಬಿನ ತೇರ ಚಾಚಿದರು (ಕುವ್ಕಾದ್ರೋ. ೦೨-೩): 
ತನಿರಸ ತೀವಿದ ಪಣ್ಗಳ ತಿನಿಸಿ (ಮೋಹತ. ೯-೨೪): ಆವಗಂ ಸರಸಕರುಣಾ 
ಮೃತದ ಕಳೆಗಳಿಂ ತೀವಿದೆಳನಗೆಯ ಬೆಳ.ದಿಂಗಳಂ ಪಸರಿಸುವ ದೇವಪುರ 
ಲಕ್ಷ್ಮೀರಮಣನಾಸ್ಕಚಂದ್ರನಾನಂದಮುಂ ನಮಗೀಯಲಿ (ಶೈಮಿಭಾ. ೧-೧). 
೩. ಇಡಂಗು ; ವ್ಯಾಪಿಸು ; ಪಸರಿಸು: ತೆಗೆದೆಚ್ಚಜ೯ನನಂಬು ಶೀವೆ 
ತುದಿಯಿ೨ ಬಾಲಂಬರಂ ಪಂದಿ ಸೌಳಗೆಮೋಪಂತಿರೆ ನೋಡ ಸಂಬಳಿಗೆವೋ 
ಯ್ತೆಂಬನ್ನೆಗಂ (ಪಂಪಭಾ. 6-೧೬) ; ರೌದ್ರಾರಾವಂ...ಬನವನಿತುಂ ಶೀವು 
ವಿನಂ ಪೊಣ್ಮ್ಮಿದಪುದ. (ಪಂಠತಂ. ೩೬-೦೨): ಉಘೇ ಚಾಂಗು ಭಲಾ ಎಂಬ 
ಹೊಗೆ ಗಗನವ ತೀವೆ (ಬಸವ. ೬೮೪ : ಚಂಡಕರನರುಣಕಿರಣವು ಹೊಗುವ 
ಠಾವೆಲ್ಲವಂ ತೀವಿತವನ ಸತ್ಯ (ಹೆಡಕಾ. ೩-೮): ಜಸವೆತ್ತೆಸಗುವ ಗುರುವರನ 
ವಾರತೆ ದಿಗಂತಂಗಳೊಳ್ತೀವೆ (ಪದ್ಮರಾ. ೯-೪); ಕಾರ್ಬೊಗೆ ಕಮರುಗಂಧ 
ಹತ್ತು ದಿಕ್ಕನು ತೀವಿತು (ಕೌಶಿಕಾ. ೧೯-೩೭); ಶ್ರಮಗಳ ಗಾವಳಿಯನು 
ಪಣಿದಪೆನೆಂದು ನಟಿಗಂಪು ತೀವಿದ ಪಾಟಲಿಯಿಹವು (ಕಂನವಿ. ೭-೫೩). 
೪. ಮೇರೆ ಮಾರಿ ಹರಿ; ತಂಂಬಿ ಹೊರಸೂಸಂ : ತೊಚ್‌ ಶೀವುಗುವಿ 
ದೊಂದು ಸಾಭಿಜ್ಞಾನಂ (ವಡ್ಮಾರಾ- ೧೦೦-೧೩); ಅಮೃತದ ತೊಆ್‌ಯಬ್ಬರ 
ಮಾಗಲ್‌ ಶೀವಿ ಬಂದುದು (ಧರ್ಮಾಮ್ಮ. ೩-೬೦) ; ಶೀವಿ ಬರೆ ಚೋಂಕನಾ 
ನದಿ ರಾವಣನತಿಸಂಭ್ರಮಾಕುಲಂ...ವಿಸ್ಮಿತನಾದಂ (ಪಂಕಾಮಾ. ೦೦-೧೮೦); 
ಓವಿ ಸಾಗಿಸಿ ಬೆಳಯಿಸುವಳಲ್ಲಿ ಭಕ್ತಿಯಂ ತೀವಿ ತುಳುಕಾಡೆ ಮುಚ್ಚುವಳಲ್ಲಿ 
ಭಕ್ತಿಯಂ (ಕಾರಿರ. ದೇ. ೨೮೨-೧); ಇರ್ಕೋಡಿಯಿಂ ಶೀವಿ ನಾಲ್ದೆ ಸೆಗಂ 
ಸೂಸಿ (ಶೆಮದ. ೬೬ ಪ್ರಯೋ). ೫. (ಕಾಲ) ಮಂಗಿ ; ಪೂರ್ಣವಾಗು ; 
ಪೂರೈಸು : ಕಂತೆಗೆ ಪೊಟ್ಟು ತೀವಿದುದು (ಜಾತತಿ. ೩-೦೦) ;: ಮೂವತ್ತು 
ದಿವಾರಾತ್ರಂ ಶೀವಿದೊಡದು) ವಜಾಸವು (ವಸ್ತುಳೋ. ೦೬-೦೦) ; 
ತೀವಿದುದು ಶಪನಶತಮಿಂ ಶೀವಿದುದದಣಿಕೊಡನೆ ಚೈದ್ಯ ನಿನ್ನ್‌ಯುಷ್ಯಂ 
(ಜಗವಿ. ೦೭-೩೦) ; ಕೆಲವು ದಿನಕ್ಕೆ ಗರ್ಭಮ: ದಯಿಸಿ ನವಮಾಸಂ ತೀವಿ 
ಕನ್ಯಾರತ್ನೆಮಂ ಪಡೆದು (ಗಿರಿಕ. ೧, ಕಥಾಗರ್ಳ) ; ಶೀವಿದವು ನವಮಾಸ 
. * ಗಾಂಡೀವಿ ಜನಿಖಿದನೊಡನೆ (ಕುವ್ಕಾಅ. ೪-೬೦) ; ಕಾವನ ಕೆಯ್ಯ 
ರಕ್ಕಸರಾಯನಾಯುಷ್ಯ ತೀವಂತೆ ಮಾಡಿದ ಮುನಿಪೆ (ಮೋಹತ. ೧೨-೨೬). 
೬, ಸುತ್ತೂಗಟ್ಟು ; ಸುತ್ತುವರಿ ; ಆವರಿಸು : ದಿಕ್ತಟಮಂ ಶರವೃಂದದೆ 


ತೀವ್ರತೆ ಸೃಗಾಲರಥಿ ಬರ್ಪಿನೆಗಂ (ಜಗವಿ. 6-೭೦) ; ಎತ್ತಲು ಶೀವಿದರು 
ಸೃಂಜಯರು(ಕುವ್ಯಾಭೀ. 6-೩3) ; ತತ್ಸೈೈನೈವರಮನೆಯ ತೀವಿ ಬಳಸಿದೆ 


ತೀವ್ರ 


ತಕ್ಕುಪಾಯವ ನೀವು ಕಾಣಲು ಬೇಕು (ಜೀವಂ, ೪-೭); ಕೋವಿದ 
ಕೋಮಲಾಂಗಿಯರು ದೇವಕಿಯಾತ್ಮಸಂಭವನೆಡಬಲದಲಿ ತೀವಿರ್ದರೇನ 
ಬಣ್ಣಿಪೆನು (ಮೋಹತ.9-೪). ೭. ಸೇರು; ಕೂಡು: ದಿವಿಜಪಾವಕಂ 
ಸಂರಪಪಾವಕಂ ತೀವಿ ಬಂದು ಪದೆದಾವ ಮೆಯ್ಯೊಳಮದಾವಗಂ ನೆಲೆಸಿ 
ನಿಲ್ವಿನಂ (೪ಂಜೋಂಬು. ೨-೧೮೦). ಲೆ. ಹೊರಿಸು; ಆರೋಪಿಸು : 
ಈತನಿಗೆ ನಿಂದೆಯನು ತೀವಬೇಕೆಂದಾಗ ವಿಪ್ರರು ಕಪಟದ ಗೋವ 
ನಿರ್ಮಿಸಿದರು. (ಕಂನವಿ. 8-0೬). ೯. ಹರಡು; ಪ್ರಸಾರಮಾಡು : 
ಪೊಟಮಜಲ್‌ ಬಗೆಗೊಂಡು ಇಳೆಗೆ ಶಿವಭಕ್ತಿಯಂ ತೀವಲ್‌ ವಂನಂ 
ಗೊಂಡು (ಬಸರ. 9-0೨9). ೧೦. ಒದಗಿ ಬರು ; ಕೂಡಿ ಬರು : ತಿರುಗಿ 
ಶೀವಿತು ಲಾಸ್ಯ ಮಧುಕೇಶ್ವರನ ಸಮ್ಮ ಖದಿಂದಲಿ (ಪ್ರಧೂಲೀ. ೭-೩೫) ; 
ಆವ ಜನ್ಮದ ಸುಕೃತಫಲವಿದು ತೀವಿತೋ ಫಲುಗುಣಗೆನುತ್ತವೆ ದೇವತತಿ 
ಕೊಂಡಾಡುತಿರ್ದುದು (ಕುವ್ಕಾಅ. ಓರಿಇ. ೭-೧೦೭); ದೇವ ತವ ದರ್ಶನದ 
ಮಾತ್ರದಿ ತೀವಿದುದು ಸಾಮ್ರಾಜ್ಯಸುಖ (ಆನಂ. 9-೦-49). ೧೧. 
ಪರಿಪೂರ್ಣವಾಗಂ ; ಸಂಪೂರ್ಣವಾಗು : ನೀಂ ಕೇಳ್ತೀ ಮಹಾಪ್ರಶ್ನೆ 
ಶಕ್ರಗುರುಗಂ ಓವೊ ತಿಳಿಸಲ್‌ ತೀರ್ಗುಮೇಯಂತುಟಾದೊಡಂ ತೀವಿ 
ನಿಶ್ಚೈಸಿ ಪೇಳ್ವಿಂ (ಪದ್ಮಕಾ. ೧೦-೯). 

ತೀವಿರ್‌- ತಂಂಬಿರು ; ವ್ಯಾಪಿಸಿರಂ ; ಭರ್ತಿಯಾಗು : ತೀಎರ್ಪಶ್ವಾ 
ವಳಿಯ ಗಜಾವಳಿಯ ನರಾವಳಿಗಳ... ದೂಸಿಗವಸರಂ (ಗರಿಕ. ೨-೯೪): 
ಆತ್ಮಂಗಾವುದು ಕುಣುಪೆಂದೊಡಂಗಿಯಂಗದೆಳೆಲ್ಲಂ ಶೀವಿರ್ಪಂ (ಯಶೋದ. 
೪-೦೭) : ಜೀವನದ ಮೂಲ ಮೇಲಿಹುದು ಪರಮೋರ್ಧ್ವದಲಿ ಶೀವಿರ್ಪು 
ದದು ಕೆಳಗೆ ನಮ್ಮ ಲೋಕದಲಿ, ಸಾವದರ ಕಡ್ಡಿಯೆಲೆ (ಮಂಕುಕ. 
೫೬೦). 
ತೀವ್ರ (ಗು), ೧. ಹರಿತವಾದ ; ಚೂಪಾದ. ೨. ನಿಷ್ಠುರವಾದ, ೩. 
ಉಗ್ರವಾದ ; ತೀಕ್ಷ್ಣವಾದ ; ಕಟುವಾದ: “ತೀವ್ರಕ್ಕೆ ತಿಬ್ಬಮೆಂಬರು 
ಕವಿಗಳ್‌ ” (ಕವಿಕಂ, ೨೦೦) ; ಎನ್ನಯ ತೀವ್ರಶಾಪ ವಾಜ್ಮಹಿಮೆಯಿನಾತ 
ನಂದು ಕಡಿದಿಕ್ಕಿದ ಪೆರ್ಮರನಂತೆವೋಲ್‌ ... ಕೆಡೆದಂ ಪೊಂದಿದನಾಯಿಳೆ 
ಯಲ್ಲಚೇತನಂ (ಕಾದಂಕು, 8೭೮) ; ಸುಣ್ಣದಂತೆ ತೀವ್ರವಂಪ್ಪ ಕತ್ತರಿವಾಟ್‌ 
ಯಂತೆ ಸಾರಲರಿದಪ್ಪ (ಧರ್ಮಾಮ್ಮ. ೩-೧೮೬). ೪. ಅತಿಯಾದ; ಆಳವಾದ. 
ಚತುರ್ವೇದಪಾಠ ಶೀವ್ರವಾದಡೇನು (ಬಸವ.೩೮೬); ಶಕಂಂತಲೆಯಲ್ಲಿ ಭಾವ 
ತೀವ್ರ; ಮಾತು ಮಿತ (ಧರ್ಮಸಾ. ೬೦). ೫. ಉಷ್ಣವಾದ ; ಬಿಸುಪಾದ- 
“ತೀವ್ರಕಿರಣ' ಪರಾ, ೬. ವೇಗವಾದ ; ತ್ವರಿತವಾದ, " ಶೀವ್ರಗತಿ ' 
ಪರಾ, ೭. ಬಿರುಸಾದ ; ಒರಟಾದ, ಲೆ. ಉದ್ರೇಕವುಳ್ಳ; ದಂಡಂಕಿನ 
ಸ್ವಭಾವದ, “ತೀವ್ರಗಾಮಿ” ಪರಾ, (ನಾ). ೯. ತೀಕ್ಷ್ಣವಾದಂದಂ ; 
ಹರಿತವಾದಂದಂ : ದಾಡೆಗಳನಜ್‌ಯೊಳಿಂಬಿಂ ತೀಡುತ್ತುಂ ತೀವ್ರಮಾಗೆ 
(ಪಂಪಛಾ. 4-೨6), ೧೦. ಕ್ರೂರವ್ಯಕ್ತಿ : ಶ್ರೀಯುಕ್ತಂ ವಿಜಿಗೀಷು ಚಂಡ 
ಕರತೇಜಂ ಶೀವ್ರನಕ್ಯಂ (ರೋಕೋಪ. ೧೦-90). ೧೧. ಬೇಗ ; ಶೀಘ್ರ: 
ತೀವ್ರವೇ ನಿಂಗಪ್ಪನೂ ಅವನ ಮಕ್ಕಳೂ ವಿಪತ್ತಿನಿಂದ ಮುಕ್ತರಾದರು 
(ಮುಂಬಯಿ. ೪-೭೮). ೧೨. ವೇಗವಾದಂದು ; ತ್ವರಿತವಾದಂದು : ಆ 
ಹರಿಣನಿಂ ಮರಂತನಿಂ ಸರಳಧಿಕ ತೀವ್ರವು (ಹಣಕಾ. ೬-೩೩); ಮಾನವನ 
ಯೋನಿಯಲ್ಲಿ ವಿಕಾಸವು ಬಹಳ ತೀವ್ರ (ಜೀವಾತ್ಮ. ೨೬೮).  [ಸಂ.] 
ತೀವ್ರಕಿರಣ (ನಾ). ಉಷ್ಣವಾದ ಕಿರಣಗಳನ್ನು ಉಳ್ಳವನು ; ಸೂರ್ಯ: 
ಶರಧಿಯನುರ್ಚೆ ಪಿಂಗಿದುದು ಭೋಂಕನೆ ಕಟ್ತಲೆ ದಿವ್ಯಬಾಣಮಂ ತರೆ 
ತಿರುವಿಂಗೆ ತೀವುಕಿರಣಂ ತಲೆದೋಟ್‌ದಂ (ಪಂರಾಮಾ. ೦೪-೦೭೨): 

[ತೀವ್ರ + ಕಿರಣ] 

ತೀವ್ರಗತಿ (ನಾ). ಚಂರಂಕಾದ ಗಮನ ; ಶೀಘ್ರವಾದ ಗತಿ: ತೀವ್ರ 
ಗತಿಯ ಸಂಭಾಷಣೆಯ ಶೈಲಿ ಒಂದನೆಯ ಮತ್ತು ಎರಡನೆಯ ಶೂನ್ಯ 


೩೫೨೪ 


[J 


10 


18 


ತೀವ್ರಗಮನ (ನಾ). ೧. -ಶೀವ್ರಗತಿ : 


ತೀವ್ರಾಂಶು 


ಸಂಪಾದನೆಗಳಲ್ಲಿ ಕಂಡುಬರುವುದಿಲ್ಲ (ಕೂನ್ಯಕು. ೯೭೬); ಪ್ರತಿಯೊಂದು 
ಹೊಸಗ್ರಂಥವನ್ನು ತೀಕ್ಷ್ಣಮತಿಯಾಗಿ ಶೀವ್ರಗಶಿಯಿಂದ ಅವಲೋಕಿಸ 
ಬೇಕು (ಗ್ರಂಭಾಲ. ೬೯೪). [ತೀವ್ರ * ಗತಿ) 

“ಗಾಢಂ ಎ ಶೀವ್ರಗಮನಂ” 
(ಕಾಶಕ್ಕ. ೨೭). ೨. ಹೆಚ್ಚಿನ ಲಕ್ಷ್ಯ : ಆ ಕಡೆ ತೀವ್ರಗಮನ ಕೊಡಲಾಗು 
ತ್ತಿದೆ (ರೂಢಿ). [ಶೀವು+4 ಗಮನ] 


ತೀವ್ರಗಾಮಿ (ಗಂ). ೧. ದುಡಂಕಿನ ; ರಭಸದ ; ಅತಿವೇಗದ : ಕಾರ್ಯ 


ದರ್ಶಿ ಪ್ರಗತಿಪರ, ಶೀವ್ರಗಾಮಿಾ ಅಭಿಪ್ರಾಯವುಳ್ಳವನು (ಪುನರು. ೨೮). 
(ನಾ). ೨. ತೀಕ್ಷ್ಣವಾಗಿ ಮುನ್ನುಗ್ಗುವವನು ; ಉಗ್ರಗಾಮಿ : ತೀವ್ರ 
ಗಾವಿಂ ತಂಡುಲಧ್ವಂಸಿಯಾದ ಕೇಶವನಿಗೂ ಸಹ ಭೀಮು ಸ್ವಾ ವಲಂಬನದ 
ಪಾಠವನ್ನು ಕಲಿಸುತ್ತಾನೆ (ಸಮಜೀ. ೧೦ ಪೀಠಿಕೆ). [ಸಂ. ತೀವ್ರುಗಾಮಿನ್‌ ] 


ತೀವ್ರಗೊಳ್‌, ಶೀವ್ರಗೊಳ್ಳು (ಕ್ರಿ). ೧. ಹರಿತವಾಗು ; ಚುರುಕಾಗು ; 


ತೀಕ್ಷ್ಣಗೊಳ್ಳು. ತೀವ್ರಗೊಳಿಸು' ಪರಾ. ತೀವ್ರಗೊಳ್ಳು : ೨. 
ಉಲ್ಬಣವಾಗು : ರೋಗ ಬಹಳ ಶೀವ್ರಗೊಂಡಿದೆ (ರೂಂ). ೩. ಪ್ರಖರ 
ವಾಗು : ಚುನಾವಣೆ ಹತ್ತಿರ ಬಂದಂತೆಲ್ಲಾ ಪ್ರಚಾರ ತೀವ್ರಗೊಳ್ಳುತ್ತದೆ 
(ರೂಢಿ). [ತೀವ್ರ * ಕೊಳ್‌] 


ತೀವ್ರಗೊಳಿಸು (ಕ್ರಿ). ಹರಿತಗೊಳಿಸು; ಚುರುಕಾಗಿಸು ; ಶೀಕ್ಷ್ಣಗೊಳಿಸು: 


ಇದೇ ಸೋಮವು ಬುದ್ಧಿಯನ್ನೂ ಸಹ ಆಕರ್ಷಕವಾಗಿ ತೀವ್ರಗೊಳಿಸುತ್ತದೆ 
(ಹುಕ್ತಾರ. 9೩).  [ತೀವ್ರಗೊಳ್‌ 4+ -ಇಸ್ಮು ] 


20| ತೀವ್ರಗೊಳ್ಳು "ತೀವ್ರಗೊಳ್‌' ನೋ. 


85 


46 


ತೀವ್ರತೆ (ನಾ). ೧. ಪ್ರಖರತೆ ; ಪ್ರಚಂಡತೆ ; ಉಗ್ರತೆ : ಪ್ರಳಯರುದ್ರನ 


ಕಾಯ್ದು ವಡಬಾನಳನ ತೀವ್ರತೆ ಸಿಡಿಲ ಕಡುಪಗ್ಗಳದಿನೊಡಗೂಡಿರ್ದ. ಪುಲಿ 


-ಯೊಡಲಿಟ್ಟುದೋಯೆನಿಸಿ (ಸಾಳ್ಮಥಾ. ೫-೩೦) : ಗಮನ ವಿಸ್ತರಿಸುವ ಕ್ಷೇತ್ರದ 


ಪರಿಮಾಣಕ್ಕೆ ವಿಲೋಮವಾಗಿ ಆದರ ತೀವ್ರತೆ ತೀಕ್ಷ್ಣತೆಗಳು ಕಡಿಮೆಯಾಗು 
ತ್ತವೆ (ಶಿಕ್ಷದ. ೩೧೪). ೨. ವೇಗ ; ಶೀಘ್ರತೆ ; ರಭಸ : ಶಿಕ್ಷಣವೃತ್ತಿಯಲ್ಲಿ 
».* ಇತರೆಲ್ಲ ವೃತ್ತಿಗಳಿಗಿಂತಲೂ ಹೆಚ್ಚು ತೀವ್ರತೆಯನ್ನು ಇಲ್ಲಿ ಕಾಣ 
ಬಹುದು (ಶಿಕ್ಷದ. ೬೬೩) ; ತಲೆಗೆ ಬೆಂಕಿ ಹಿಡಿದರೆ ನೀರಿನಲ್ಲಿ ಧುಮುಕುವದ 
ರಲ್ಲಿರುವ ತೀವ್ರತೆಯಂತೆ ದುಃಖನಿವೃತ್ತಿಯಲ್ಲಿ ತೀವ್ರತೆಯಿರಬೇಕು (ಭಾರದ. 
೨೩೮). ೩. ಹೆಚ್ಚಳ; ಅಧಿಕ್ಯ : ತನ್ನ ಮುನ್ನಿನ ನಿರ್ಬುದ್ಧಿಯುಮಂ 
ಮಿಥ್ಯಾತ್ವದ ತೀವ್ರತೆಯುಮಂ ವಾತ್ಸಲ್ಯರತ್ನಾಕರನ ಮಾಡಿದುಪಕಾರ 
ಮುಮಂನೆನೆದು ವಿಸ್ಮಯಂಬಟ್ಟು ಶುದ್ಧಹೃದಯನಂಮಾಗಿ (ಧರ್ಮಾಮ್ಮ 


೭-3೩೯). [ಸಂ. ತೀವ್ರತಾ] 


ತೀವ್ರಪಾತ (ನಾ). ತೀವ್ರವಾಗಿ ಎರಗಂವಿಕೆ; ಉಗ್ರವಾದ ದಾಳಿ: 


ಕ್ಷತ್ರತೇಜದ ತೀವ್ರಪಾತ ನಿಮಿತ್ತ ನಿಮಗಂಜನು ಸುರೇಶ್ವರ ಸತ್ಯ ಕೆಡು 
ವೊಡೆ ಸಾರೆಯಿದೆಲಾ ಕೌರವನ ನಗರ (ಕುವ್ಶಾಅ. ೧೬-೧೯). 
[ ಶೀವು + ಪಾತ] 


ತೀವ್ರಮದಿರೆ (ನಾ). [ನಾಟ್ಯ] ನೃತ್ಯದ ದೃಷ್ಟಿಭೇದಗಳಲ್ಲಿ ಒಂದಂ ; 


“ಹೊರಕ್ಕೆ ಕಾಣದಂತೆ ಆಲಿಗಳನ್ನು ಸ್ವಲ್ಪ ಒಳಕ್ಕೆ ಮಾಡಿ ಕೆಳಗಡೆ 


: ನೋಡಿ ರೆಪ್ಪೆಗಳನ್ನು ಬಡಿಯದೇ ಇರುವುದು ಅಥವಾ ರೆಪ್ಪೆಗಳನ್ನು 


ಬಡಿಯಂತ್ತಲೇ ಇರಂವುದಂ” (೮ಸೈರಂ. ೨೭೧ ಗದ್ಯಾನುವಾದ): ತೀವ್ರ 
ಮದಿರೆ-ಕೆಳಗುಂ  ನೋಡುತ್ತೊಂದಿನಿತೊಳಗೊಂದಿದ ತಾರೆ ಪಾಯ್ಯ 
ಲೊಂದದಯೆವೆಗಳ್‌ ಎಳೆಯಳೆ ತೆಜ್‌ಯದ ಎವೆ ಸಂಚಲ ಶೀವ್ರದ 
ಮದಿರೆಯೆನಿಫಪುದಿಳೆಯೆೊಳ್‌ (ಉಾಸ್ಕರಂ. ೩-೪0). [?] 


ತೀವ್ರಾಂಶು (ನಾ). ತೀಕ್ಷ್ಣವಾದ ಕಿರಣಗಳುಳ್ಳವನಂ ; ಸೂರ್ಯ : 


ವಿಧುವಿಂದಂ ವಿಬುಧೋತ್ಕರ ಪ್ರಿಯಕರಂ ತೀವ್ರಾಂಶುವಿಂದಂ ಪ್ರತಾಪಧನಂ 
(ಪುಷ್ಕಪು. ೩-೧೨೨). [ ತೀವ್ರ + ಅಂಶು] 


ತೀವ್ರಾಸಕ್ತಿ 


ತೀವ್ರಾಸಕ್ತಿ (ನಾ). ಅಧಿಕವಾದ ಆಸಕ್ತಿ ; ಹೆಚ್ಚಾದ ಆಸಕ್ತಿ : ಫೋಟೋ 
ವನ್ನು ಲಕೋಟೆಯಿಂದ ತುಸು ಹೊರಗೆಳೆದು ತೀವ್ರಾಸಕ್ತಿಯಿಂದ ನೋಡು 
ತ್ತಿದ್ದಳು (ಪುನರು. ೩೨೩). [ತೀವ್ರ + ಆಸಕ್ತಿ] 

ತೀವ್ರಾಸ್ತ್ರ (ನಾ). ಉಗ್ರವಾದ ಆಯಂಧ ; ಭಯಂಕರವಾದ ಅಸ್ತ: 
ತುರಾಷಾಟ್‌ ತೀವ್ರಾಸ್ತ್ರ ಎ ಇಂದ್ರನ ಹದವಾದ ವಜ್ರಾಯುಧ (ನಾನಾರ. | 6 
೧೨೦ ಟೀಳು). [ತೀವ್ರ ಅಸ್ತ್ರ) 

ತೀಟಿ (ಕ್ರಿ). ನಂಂಗಂ ; ಕಬಳಿಸೆಂ : “ ಶೀಜು-ಕಬಳನೇ (ನುಂಗು) ” 


(ಕಮಧಾ). [ದೇ.॥ ತಮಿ. ಮಲ, ತೀಟ್ಗು] 
A ತೀಟ್ಟಿ "ತೀರ್ಚು ನೋ. 
A ೫ಟ್ಮ್ಕಿ "ತೀರುತ' ನೋ. 10 


ತುಂಗ್ಳ, ತಂಂಗ್ನೆ (ನಾ). ಎ ತಂಂಗಗಡ್ಡೆ : 8). 
ತುಂಗೆ. " ತುಂಗೆವಣಸ್ಥೆ' ಪರಾ. [ಇತೆಲು, ತುಂಗ] 

ತುಂಗ (ಗು). ೧. ಎತ್ತರವಾದ ; ಉನ್ನತವಾದ : ತುಂಗಗಿರಿಶಿಖರದಿಂದಂ 
ಲಂಗಿಸಿ ಶೂದ್ರಕನ ಪೊಳೆವ ಸುರಿಗೆಯ ವಮೊನೆಯೊಳ್‌ ... ಪಾಯ್ಡು 
ಬರ್ದುದು ಸಿಂಗಂ (ಕಾವ್ಯಸಾ. ೧೧೦೪ ಶೂದ್ರಕ) ; ತುಂಗವನ್ಯಮತಂಗಜ 
ದಂತಾಘಾತನಿಪಾತಿತ ಸಲ್ಲಕೀಭಂಗಮಂ (ಪಂಪಥಾ. ೧-೧೧೩); ತುಂಗತರಂಗಂ 
ಸುವ ತುರಂಗಂ ನೊರೆವಿಂಡು ನೃಪರ ಬೆಳ್ಗೊಡೆಯಾಗಲ್‌ (ಪುಷ್ಪಪು` 
೨-೬) ; ರಾಮಸೀತಾಪುಣ್ಯಸಂಗಮಂಗಲ ತುಂಗಶೃಂಗವನರಂಗಮಂ ಚರಿಸ 
ಲ್ಯಾನುತ್ಯಂಠಿತಂ (ಶ್ರೀರಾಮಾ. ೧೨೩-೬). ವಿ. ಹೆಚ್ಚಾದ ; ಅತಿಶಯವಾದ ; 
ಶ್ರೇಷ್ಠತೆಯಿಂದ ಕೂಡಿದ ; ತುಂಗಬಲ ಕಲಿ ನೀಲನುರು ಸಮರಾಂಗಣ 
ದೊಳಹಿತ ಪ್ರಹಸ್ತನ ನುಂಗಿ (ತೊರರಾ. ೬-೦೯-೬೯) ; ಮದನನಜವಾಸಿಷ್ಮ 
ತುಂಗಹರಿಗಳ ಜಯೆವ ಸತ್ಯೇಂದ್ರಟೋಳಂಗೆ ಸತಿಯಮೃತಮತಿಯಾದಳು 
(ಛವಚಿಂ. ೨-೦೭). ೩. ದೊಡ್ಡ ; ತೋರ ; ದಪ್ಪ. (ನಾ). ೪. ಸುರಗಿ 
ವಂರ : “ ಪುನ್ನಾಗ, ಪುರುಷಃ, ತುಂಗಃ, ಕೇಸರಃ, ದೇವವಲ್ಲಭಃ- 
೫ ಸುರಗೀಮರ " (ಸಿದ್ಧಾಂತಿ. ೧೦4): ([ಸಂ.1 26 

ತುಂಗಗಡ್ಡೆ, ತಂಂಗೆಗಡ್ಡೆ (ನಾ). ದುಂಡಾದ, ಮಣಿಗಳಂತಿರಂವ ಗಡ್ಡೆ 
ಗಳನ್ನೂ ಬಿಡುವ ಒಂದಂ ಬಗೆಯಂ ಹುಲ್ಲಂ; ಕೊನ್ನಾರಿಗಡ್ಡೆಯಂ ಜಾತಿಗೆ |” 
ಸೇರಿದ ಒಂದು ಬಗೆಯ ಗಡ್ಡೆ ; ತಂಂಗವಂಂಸ್ತೆ : ($). ತುಂಗೆಗಡ್ಡೆ : 
“ಕುಟನ್ನಟಂ, ದಾಶಪುರಂ, ವಾನೇಯಂ, ಪರಿಪೇಲವಂ, ಪ್ಲವಂ, ಗೋಪುರಂ: 
ಗೋನರ್ದಂ, ಕೈವರ್ಶಿಮುಸ್ತಕಂ ೮ ತುಂಗಮುಸ್ತಕದ ಹೆಸರುಗಳು, ತುಂಗೆ | $0 
ಗಡ್ಡೆಗಳು, ಗೇಕಿನಗಡ್ಡೆಯೆಂತಲೂ ಅನ್ನುವರು” (ಸಿದ್ಧಾಂತಿ. ೧೨೩). 

[ತುಂಗ್ಗ + ಗಡ್ಡೆ 

ತುಂಗಭೋಣ (ನಾ). ೧. ಉದ್ದವಾದ ಮೂಗು; ನೀಳವಾದ 
ಮೂಗು. ವ. ನೀಳವಾದ ಮೂಗುಳ್ಳವನು; ನಿಡುಮೂಗಿ : 
ಕುವಲಯನಯನಂ ತುಂಗಘೋಣಂ . . . ನೃಪಸುತಂ ನೋಡೆ ಕಣ್ಣೆಡ್ಡ | 86 
ಮಾದಂ (ಪುಷೃಪು. ೪-೬೮). [ ತುಂಗ್ಯ * ಘೋಣ) 

ತುಂಗತನ (ನಾ). ದೊಡ್ಡ ತನ ; ಹಿರಿವೆಂ: ಮಂಗಳಪುರುಷನೆಂದು ಅನ್ಯರಿಂದ 

. ಶುಂಗತನದಲಿ ಪೊಗಳಿಸಿಕೊಂಡು (ವಿಸಾಸು. ೮೭-೦). [ ತುಂಗ್ಯ + - ತನ] 

ತುಂಗತೆ (ನಾ). ೧.: ಹಿರಿಮೆ; ಆಧಿಕ್ಕ ; ಶ್ರೇಷ್ಠತೆ : ತುಂಗತೆಯಿಂ 
ಕನಕಾಂಶು ಪಿಶಂಗತೆಯಿಂದಜಿಿಯಲಾದುದಿಲ್ಲ(ಅಜಿಪು. ೪-೪೯) ; ತುಂಗತೆ | 40 
ಯಿಂ ಸಿಂಹಾಸನಸಂಗತಿಯುಂ ಕಣ್ಣೆವರೆ (ವರ್ಧಪು. ೪-೨೮). ೨. ದಪ್ಪ 
ವಾಗಿರುವುದು : ಘನಜಘನಂಗಳುನ್ನತಿ ಕುಚಂಗಳ ತುಂಗತೆ ಚೆಲ್ವನಾಳ್ನ | 
ಕಣ್ಗೊನೆಯ ವಿಳಾಸಂ (ರಾಜಶೀ. ೦೨-೯೦). [ಸಂ. ತುಂಗತಾ] 

ತುಂಗತೆವೆಕಿ (ಕ್ರಿ). ಶ್ರೇಷ್ಠತೆಯನ್ನು ಪಡೆ : ತುಂಗತೆವೆತ್ತ ಚಿತ್ರಮಯ 
ಕೂಟ ಕಲಾಪದ ಬಳ್ಳಿ ಮಾಡಂಗಳ (ಕಾಂತೀಕೈ- ೨-೦೨೫): ಈ ಲೋಕ | 
ತುಂಗತೆವೆತ್ತಿರ್ಪುದು ಗಡ (ಶತಸಾಂ. ೨-೧೦). [ತುಂಗತೆ + ಪೆಜ್ಮು) 


೩6 


20 


೩೫೨೫ 


| ತಾಂಗಮುಸ್ತೆ ತುಂಗೆವಂಂಸ್ತೆ (ನಾ). 


ತುಂಗೆ 


ತುಂಗನಾಸ (ನಾ). ೬ ತುಂಗಘೋಣ ೨: ತುಂಗನಾಸಂ ... 
ನೆನಿಕ್ಕುಂ ತೌಲಗೇಹೋದ್ಭವಂ (ಕಾತತಿ. ೧೭-೭). 
[ಸಂ. (ತುಂಗ * ನಂಸಾ * -)] 
ತುಂಗಭದ್ರ (ನಾ). ೧. ಹೆಚ್ಚಾದ ಮಂಗಳ, ಶುಭ. ೨. ಮದ 
ವೇರಿದ ಆನೆ. [ತುಂಗ್ಯ + ಭದ್ರ] 
ತುಂಗಭದ್ರೆ (ನಾ). ಕನ್ನಡನಾಡಿನಲ್ಲಿಯ ಒಂದು ನದಿ: ಗಂಗೆ ತುಂಗಭದ್ರೆ) 
ಗಳೊಪ್ಪವಡೆದು ಮಹಿಮೆಯೊಳೆಸೆವ ತೆಜದಿ (ಹಣ. ೨-೫) : ಮೈಸೂರಿನ 
ವಾಯವ್ಯದಲ್ಲಿ ಹುಟ್ಟುವ ತುಂಗ, ಭದ್ರಾ ಈ ಎರಡು ನದಿಗಳೂ ಕೂಡ್ಲಿ 
ಎಂಬ ಊರ ಬಳಿ ಸಂಯುಕ್ತವಾಗಿ ತುಂಗಭದ್ರಾ ಎಂಬ ಹೆಸರನ್ನು 
ಹೊಂದುತ್ತವೆ (ಛೂಗೋಳ. 66): ತುಂಗಭದ್ರೆಗೆ ಮಂಗ ಹೋದರೆ ಭಂಗ 
ಪಡೋದು ತಪ್ಪೀತೆ? (ಗಾದ). [ಸಂ. ತುಂಗಭದ್ರಾ] 
ತುಂಗಮಹಿಮೆ (ನಾ). ಹೆಚ್ಚಾದ ಪ್ರಭಾವ ; ಮಿಗಿಲಾದ ಮಹಿಮೆ : 
ತುಂಗಮಹಿಮಾಧಿಕಂ ಸಕಲದೇಶಿಕನಿಕರಪುಂಗವಂ (ವೀಕ್ಕಿ ಪು. ೬-ಂ-8); 
ತುಂಗಮಹಿಮೆವೆತ್ತು ದೋಷವಳಿದು ಮುನಿಪುಂಗವನೊರ್ವನೆಸೆದನು 
(ಹೆದಿಬ. ೨-೩೦). [ ತುಂಗ + ಮಹಿಮೆ] 
ತುಂಗಗಡ್ಡೆ : “ಕುರುವಿಂದಃ, 
ಮೇಘನಾಮಾ . . . ಉದ್ದಾನೆ ತುಂಗಮುಸ್ತೆ, ಭದ್ರಮುಸ್ತೇ ಹೆಸರು” 
(ಸಿದ್ಧಾಂತಿ. ೧೩೧): ಕರ್ಕಾಟಕಶೃಂಗಿ, ಮರದರಿಸಿನ, ನೆಲಗುಳ್ಳ, ರಾಮಗುಳ್ಳ, 
ತುಂಗಮುಸ್ತೆ, ಅಗುಳುಶುಂಠಿ , ., ಇವಂ ಕಷಾಯವಿಟ್ಟು ಕೊಡಲು 
ವಾತಜ್ವರ ನಿಲ್ಲುವುದು (ಸಕವೈ. ೬೪. ತುಂಗೆಮುಸ್ತೆ: (8). 
[ ತುಂಗ್ಕ * ಮುಸ್ತೆ ] 
ತುಂಗವಂಶ (ನಾ). ೧. ಎತ್ತರವಾದ ಬಿದಿರಂ. ೨. ಶ್ರೇಷ್ಠವಾದ 
ಕುಲ. ೧, ೨: ಇಭಖಡ್ಲಿವ್ರಾತ ನಾನಾಹರಿಮಯಕಟಕಭ್ರಾಜಿತಂ 
ತುಂಗವಂಶಪ್ರಭವಂ ... ಚಕತ್ರಿಧೀಶನೊಳ್‌ ಮಚ್ಚರಿಪವೊಲೆಸದಿರ್ದತ್ತು 
ರೌಪ್ಯಾಚಲೇಂದ್ರಂ (ಅದಿಪು. ೧೩-೪೬). [ತುಂಗ್ಳ 4 ವಂಶ] 
ತುಂಗವಿಕ್ರಮ (ಗಂ). ೧. ಅತಿಶಯವಾದ ಪರಾಕ್ರಮವುಳ್ಳ ; ಬಹಳ 
ಶಕ್ತಿಯುಳ್ಳ : ತುಂಗವಿಕ್ರಮ ಕರಿಯ ಭಂಟ ನೃಪಗೆ (ಕರಿಳ. ೦೩-೯). 
(ನಾ). ೨. ಅತಿಶಯವಾದ ಶಕ್ತಿಯುಳ್ಳವನು ; ಪ್ರಬಲ ವ್ಯಕ್ತಿ : 
ತುಂಗವಿಕ್ರಮನೀ ಸಮಸ್ತಜನಂಗಳೊಡನೆ. ಸುತೀರ್ಥಯಾತ್ರಾಸಂಗತಿ 
ಯಲೇ ಬಳಸಿದನು ಭೂಮಿಪ್ರದಕ್ಷಿಣವ (ಕುವ್ಕಾಗೆ. ೬-೦೧); ತುಂಗವಿಕ್ರಮ 
ದನುಜರಬ್ಬರವ ಕೇಳಿ ಬಾಣಂಗಳಿಂದೆಸೆದವರ ಶಿರಗಳಂ ಕತ್ತರಿಸೆ 
(ಪ್ರೌಢರಾ. ೧೧-೫೮). [ತುಂಗ್ಲ + ವಿಕ್ರಮ] 
ತುಂಗಾಕಾರ (ನಾ). ಮಹತ್ತರವಾದ ಆಕಾರ,--ರೂಪ: ದೂರದೊಳೇಕ್ಷಿಸಿ 
ತುಂಗಾಕಾರದೊಳೊಂದಿದ ಯಜುತ್ವಮಂ ಪದೆದೇಳಿಸಿತು .. . ಶುಕ 
ಶಾಬಂ (ಪಂರಾಮಾ. ೭-೧೬೯). [ ತುಂಗ್ಯ4ಆಕಾರ್ಯ ] 
ತುಂಗಾಕೃತಿ (ನಾ). ಎತ್ತರವಾದ ಆಕಾರ ; ಬೃಹದಾಕಾರ : ಅತಿ 
ತುಂಗಾಕೃಶಿಯಾದೊಡಾಗದದಜಿಕೊಳ್‌ ಸೌಂದರ್ಯ ಮೌನ್ನತ್ಯ ಮುಂ 
(ಎಳ. 11, ೨೩೪-೧೬; 1180).  [ತುಂಗ್ಯ- ಆಕೃತಿ] 
ತುಂಗಿ (ನಾ). ಒಂದಂ ಬಗೆಯ ಗಿಡ; ನಾರಂಬೇಳೆ ಗಿಡ; ಅಜ 
ಗಂಧಿಕೆ : ಹೊಂಗಿಯಿಂ ತುಂಗಿಯಿಂ ಕಾಡೆಸೆದುದು (ನಂದಿವೂ. 
೧೩-೧೨3): ತುಂಗೀಗಿಡಗಳಂ ಲಾಮಂಚವಂ ತಗರವಂ ಸಹಾ ಚೂರ್ಣವಂ 
ಮಾಡಿ (ಸೌಗಂಧಿ. ೪೩೩-೨). [ಸಂ. ತುಂಗೀ ] 
ತುಂಗಿಮ (ನಾ), ಎತ್ತರ ; ಔನ್ನತ್ಯ: ಅಮರಗಣಸೇವೃತಿತುಂಗಿಮಶಿಖರ 
ಭ್ರಾಜಿ...ಮಂದರಾಚಲಂ ರಂಜಿಸುಗುಂ (ಎಕ. ೫1, ದಾವಣ.೪೮-೮ ; 1164). 
[ಸಂ. ತುಂಗಿಮನ್‌] 
'ತುಂಗ್ಗ' ನೋ. 


ತೆತ್ತಿಗ 


ತುಂಗೆ 


ತುಂಗೆ 


ತುಂಗೆ (ನಾ). ಕನ್ನಡನಾಡಿನಲ್ಲಿ ಹುಟ್ಟಿ ಹರಿಯುವ ಒಂದು ನದಿ: 
ಅಂದು ತುಂಗೆಯ ತಡಿಯಲಾ ಗುರನಂದನರ ನೆಟ್‌ ನುಂಗಿ ರಾಕ್ಷಸವೃಂದ 


ಗೂಡಿದನಾ ಸುದಾಸನ ಸುತನು (ಕುವ್ಯಾಆ. ಓರಿಇ. ೨೫-೨೨). 


[ ಸಂ. ತುಂಗಾ] 
ತುಂಗೆಗಡ್ಡೆ "ತುಂಗಗಡ್ಡೆ' ನೋ, 
ತುಂಗೆಮುಸ್ತೆ "ತಂಂಗಮುಸ್ತೆ' ನೋ. 


ತುಂಗೆಹುಲ್ಲು (ನಾ). ತಂಂಗಮುಸ್ತೆಯ ಹುಲ್ಲು: (೪), 
[ ತುಂಗ್ಗೆ (ಆತುಂಗ್ಳ) 4 ಹುಲ್ಲು (ಆಪುಲ್‌) ] 

ತುಂಟ (ನಾ). ೧. ಕೀಟಲೆ ಮಾಡುವವನು; ತಂಟೆಕೋರ. ೨. ನೀಚ; 
ದುಷ್ಟ ; ಧೂರ್ತ : ಎನ್ನೊ[ಡೆ] ಹಿತಾನೀಕಕ್ಕೆ ಪುಲ್ಲಯ್ಕಿ ತುಂಟರ 
ಮುಂಬರ್ಪೈವ (ಸಾಇಇ. ೩1-1, ೪೧-೩೨ ; 969); ಪೊಡವಿವಿಶ್ರುತನುದಯಿ 
ಸುವನುಗ್ಗಡದ ಬಂಟನು ತುಂಟನಪ್ರತಿ ವೀರ್ಯನವನೆಂದು (ಸಾಳ್ಕಲಾ. 
೨೦-೯೩) ; ತುಂಟರನು ಮರ್ದಿಸಿದ ಕದನ ಕಲಿಭೇರುಂಡ (ಬೀಳವಂ. ೧-೪): 
ತುಂಟನ ಕೈಯಲ್ಲಿ ಗಂಟು ಕೊಟ್ಟರೆ ಬಂಟ ನಂತಿರುವನು (ಗಾದೆ: ತುಂಟನಿಗೆ 
ನಂಟರೆಲ್ಲ ಬಂಟರ ಹಾಗೆ (ಗಾಜಿ). ೩. ಪೋಲಿ; ಪೋಕರಿ : ಹೆಂಗಳೆ 
ಯರು ಸ್ವಾವಲಂಬಿಗಳಾಗಿ ಆರ್ಥಿಕ ಸ್ವಾತಂತ್ರ್ಯ ಪಡೆದ ಬಳಿಕ ಗಂಡನೆಂಬ 
ತುಂಟನ ಕಾಟದಲ್ಲಿ ಏಕೆ ಸಿಲುಕಬೇಕಂ (ಯಕ್ಷಪ್ರ. ೦೫೬) : ತಾವು ತಪ್ಪುಗಾರ 
ರಾದರೂ ಒಪ್ಪದೆ ಕುಳಿತುಕೊಂಡ ಹಳ್ಳಿಯ ತುಂಟರ ನೆರವಿ (ಗಾಳಿಗು. ೩)- 
೪. ಕುಶ್ಸಿತವಾದ ಕೆಲಸ ಮಾಡುವವನು ; ಪಾಪಿ: ತುಂಟನವೋಲ್ಟೆ 
ಚ್ಚಡಿಗಳನಿಡುತಂ ಹೆಳವನವೋಲ್ಕೊಳಕಾಲಿಕ್ಕುತ್ತಂ (ಭೃಂಗೀರ. ಹ. ೪೭೪-೧). 
(ಗು). ೫. ಕುಚೋದ್ಯದ; ಚೇಷ್ಟೆ ಯಿಂದ ಕೂಡಿದ. "ತುಂಟ 
ನೋಟ ' ಪರಾ. ೬. ದುಷ್ಪತನದಿಂದ ಕೂಡಿದ. ತುಂಟಕುದುರೆ 
ಪರಾ. 
[ ದೇ.8 ತಮಿ. ತುಣ್ಬ ; ಮಲ. ತುಣ್ಣ ; ತುಳು. ತೆಲು, ತುಂಟ] 
ತುಂಟಕ (ನಾ). ಎ ತುಂಟ. “ತಂಂಟಕತನ' ಪರಾ. [ ತುಂಟ) 
ತುಂಟಕತನ (ನಾ). ಎ ತಂಂಟತನ ೧: ನೀನು ಆಡುವುದು ತುಂಟಕತನದ 
ಮಾತು (ಮುಂಬಯಿ. ೩-೮೨). [ ತುಂಟಕ 4. - ತನ] 

ತುಂಟಕುದುರೆ (ನಾ). ಪಳಗದ ಕುದಂರೆ ; ಸಾಧುವಲ್ಲದ ಕುದುರೆ : ತುಂಟ 
ಕುದುರೆಗೆ ಗಂಟುಲಗಾಮು (ಗಾದೆ). [ತುಂಟ-+ ಕುದುರೆ] 

ತುಂಟಗಜ (ನಾ). ಪಳಗದ ಆನೆ ; ಉಪದ್ರವಕಾರಿಯಾದ ಆನೆ: ಅ 
ತುಂಟಿಗಜವಂ ಹಿಡಿದು ತಾರದಿದ್ದರೆ ನನಗೆ ನಿದ್ರಾಹಾರ ರುಚಿಸದು 
(ಸೌಗಂಧಿ. 3೪೩-೧೩). [ತುಂಟ -- ಗಜ] 

ತುಂಟತನ (ನಾ). ೧. ಕುಚೇಷ್ಟೆ ; ಕೀಟಲೆ ; ತಂಟೆ; ಗುರುದೈವದ ಹೊರೆ 
ತುಂಟತನೆದಿ ಹುಸಿದಾ ಹುಸಿ ತನಗೇಳೆಂಟು ದಿವಸದೊಳಗೆ ಕಂಟಕಮಂ 
ಮಾಳ್ಪುದು (ಜಯಕಾ. ೦೦-೦೦) ; ತುಂಟತನಗಳ ಬಲಿಸೋದು ರೊಕ್ಕ 
(ಪುರಂದ. ೨-೪೮-೨). ೨. ದುಷ್ಟತನ : ಕಾಕಾಸುರನ ತುಂಟತನವನ್ನು ಕೇಳಿ 
ರಾಮನು ಕೋಪದಿಂದ ಹತ್ತಿರಿದ್ದ ಒಂದು ದರ್ಭೆಯನ್ನು ತೆಗೆದು ಮಂತ್ರಿಸಿ ಆ 
ರಾಕ್ಷಸನ ಮೇಲೆ ಬಿಟ್ಟನು (ನೀತಿಚಂ. ೪111, ೦೨). [ತುಂಟ + - ತನ] 

ತುಂಟನಗೆ (ನಾ). ಕುಚೋದ್ಯದ ನಗು ; ಚೇಷೆ ಕೈಯ ನಗು : ಮಾತಿನಲ್ಲಿ 
ತುಂಟನಗೆ ಲಾಸ್ಯವಾಡುಶ್ತಿತ್ತು (ಮರಳಿ. ೪೬). [ತುಂಟ + ನಗೆ] 

ತುಂಟನೋಟ (ನಾ). ಕಂಚೋದ್ಯದ ದೃಷ್ಟಿ; ಚೇಷ್ಟೆಯ ನೋಟ : 
ಅವನು ತುಂಟನೋಟ ಬೀರುತ್ತ ನಿಂತಿದ್ದನು (ಕೂಢಿ). [ತುಂಟ * ನೋಟ) 

ತುಂಟಲ್‌ (ನಾ). ಬಿದಿರು: ಶಿಲೆಯೊಳ್‌ ನೀರೇಜಮೇಂ ನಾಂಟುವುದೆ 
ಮಳಲೊಳ್ಳೀ ಗಾಣಮಂ ಪೊಯ್ಯೆ ತೈಲಂ ತಲೆದೋಜಲ್‌ ಬಲ್ಲುದೇ 
ನೀರ್ಗಡೆಯೆ ಪಡೆವಿರೇ ಬೆಣ್ಣೆಯಂ ತುಂಟಿಲುಂ [ಪಾಕಾ. ಕುಟ್ಟಿಲುಯ್‌] 
ತಂಡುಲಮಂ ತಾನೀವುದೇ (ಮಜಾನೇ. ೧೬-೭೩). [ «ತಮಿ. ತುಣ್ಣಿಲ್‌] 


೩೫೨೬ 


ತುಂಡತನ 


ತುಂಟಾಟ (ನಾ). ಇತುಂಟತನ[ ೧ ; ತುಂಟಜನರೊಡನೆ ಸೇರಿ ತುಂಟಾಟ 
ಗಳನ್ನು ಆಡಿಕೊಂಡು ಇರುವರೆಂದು ತಿಳಿದು (ಜಾಮನಂ. ೯೭) ; ಅತ್ಯಂತ 
ಕ್ಷಂಲ್ಲಕವಂದ ಈ ಸಿಟ್ಟು ... ಹೋಗುವುದಿಲ್ಲ ಎಂದು ತುಂಟಾಟ ಮಾಡಿದರೆ, 
ನಾಲ್ಕು ಪೆಟ್ಟು ಕೊಟ್ಟರೆ ಹೇಳದೇ ಕೇಳದೇ ಓಡಿಹೋಗುತ್ತದೆ (ಜಿತಂಲಾ* 
5 ೨೬) ; ಮಕ್ಕಳ ಸ್ವಾಭಾವಿಕ ಆಸಕ್ತಿಗಳಿಗೆ ಅಡ್ಡಿ ಬಂದು ಮೊಂಡಾಟ 
ಮಾಡುವುದು ತುಂಟಾಟ ಮಾಡುವುದು ಮೊದಲಾದವು ಆರಂಭವಾಗುತ್ತವೆ 
(ಶಿಕ್ಷರ. ೬೩೬). [ತುಂಟು * ಆಟ) 
ತುಂಟಿ (ನಾ). ೧. ಕೀಟಲೆ ಮಾಡುವವಳು: ಶುದ್ಧ ತುಂಟಿ, ಅವಳನ್ನು 
ಸೇರಿಸಬೇಡಿ (ರೂ). ದಿ. ಕೆಟ್ಟವಳು; ದುಷ್ಟೆ: ಸುಡುಗೀ ಸುಂದರಿ ತುಂಟಿ 
ತುಡುಗುಣಿ ನಿನ್ನುರದೆಡೆಯ ತೋಟುಗೆ (ಅಂಜದೆ. ೯-೩೦). [ತುಂಟ -ಇ್ಯ] 
ತುಂಟು (ನಾ). ತುಂಟತನ ೧ : ಮುತ್ತಮ್ಮಗೀಗೀಗ ಮುದಿಕಳೆ ಬಂದರು 
- « -ಸೆಗೆಯೊಳು ತುಂಟುಂಟು ಕಣ್ಣೊಳು ಕೊಂಕುಂಟು (ಇಂಜಾಪ.೧೯೬-೬೭). 
[ ತುಂಟ. - ಉ್ಮ) 
ತುಂಟುಗಾತಿ (ನಾ). ತುಂಟಿ ೧ : ಎಲೈ... ತಂಟೆಗಳಂ ಮಾಡುವ ತುಂಟು 
ಗಾತಿಯರೆ (ಸೌಗಂಧಿ. 809೪-೧೦). [ತುಂಟು -- - ಕಾತ್ಮಿ] 
ತುಂಟೆ (ನಾ). - ತುಂಟಿ ೨; ಮನೆಯ ಗೊಂಟಿನೊಳವಳ ಕೆಡಹಿ ನಡುವಿರು 
ಳೊಳು ತುಂಟೆ [ಪಾಣಂ. ಟ] ಮನೆಯ ಪೊಜಮಟ್ಟು (ಪ್ರಧಂಜ. ೩-೧೧೭): 


30 


15 


ಸಿತಗೆ . . . ಚದುರೆ... ತುಂಟೆ (ಶಜ್ಮಾನು. ೧೯೭ ಪ್ರಯೋ). 
[ ತುಂಟ * ಎಎ] 
₹0| ತುಂಡ್ಕ 'ತೊಂಡ್ಕ' ನೋ. 


ತುಂಡ, (ನಾ). ೧. ಆನನ; ಮುಖ: “ ವದನಮಾನನಮಾಸ್ಕಂ ಮುಖಂ 
ತುಂಡಂ ಲಪನಂ ವಕ್ಚಂ ಮೊಗಕ್ಕೆ ನಾಮಂ” (ವಸ್ತುಕೋ. ೬೯-೦೫); 
“ವದನಂ... ಲಪನವಜ ತುಂಡಮಾಸ್ಯಂ ಮೋಖ” (ಮಂಗರಾ. ೯೩-೧); ತುಂಡ 
ದೊಳಗಟ್ಟಹಾಸಂ ನಮಿರೆ (ಸಿದ್ಧೇಪು. ೨೦-೬೪). ೨. ಹಕ್ಕಿಗಳ ಕೊಕ್ಕು: 
ಚಂಚು: “ ಚಂಚೂಃ, ತುಂಡಃ, ತ್ರೋಟಿಃ - ಈ ೩ ಹಕ್ಕಿಯ ಮಖಂ” 
(ಹೆಲಾಯು. ೪೦-೮೭) ; ವಿನತಾಪುತ್ರನ ವಜ್ರತುಂಡಹತಿಗಂ ಮೆಯ್ಕಾಂತು 
... ಶಂಖಚೂಡನನಾನಂದದೆ ಕಾದ ಪೆಂಪೆಸೆಯೆ ನಾಗಾನಂದಮಂ ಮಾಡಿದಂ 
(ಪಂಪಧಾ. 9-೨೬); ಸಿಂಹಾರಿಯಂ ತುಂಡದೆೊಳ್‌ ಪಿಡಿದು ಪಾಟ್‌ತ್ತು 
ಭೇರುಂಡನಾಗಳ್‌ (ಜಗವಿ, ೧೬-೦೪) : ಚರಿಸುತಾಕಾಶದೊಳು ಪಕ್ಷಿ ತುಂಡ 
ದೊಳು ಮಾಂಸವ ಕಚ್ಚಿ ಪಾಣುಶಿರಲು (ಲಶಿಜಿಂ. ೩೯-೭೨); ಹಂಸ ತುಂಡದ 
ತುದಿಯ ತಾವರೆಗಚ್ಚಿನಲಿ ಬೆಚ್ಚಿದವು (ತೊರರಾ- ೪-೦೦-೪). ಹ. ಮೂತಿ; 
ಮುಸುಡಿ : ಬಲನ ನೇಗಿಲ ಪೋಲ್ವ ತುಂಡ... ಮೆಟ್‌ವ ಸೂಕರ 
ನಿರಲು ಕಂಡರಂತಾ ಬೇಡರು (ಹೆಕಳಾ. ೬-೪); ಚೆಂಡವಿಕ್ರಮ ವಿಹಗೇಶ 
ನೆಂದೆನಿಸುವ ಗಂಡಭೇರುಂಡನ ತೆಜಿದೆ ತುಂಡಗಳೆರಡಾಗಲೊಡಲೊಂದು 
ನಮ್ಮಿತ್ತಂಡಕೆ ಭೇವವೆಲ್ಲಿಯದು (ಮೋಹತ, ೩೧-೪೨), ೪. ಆನೆಯ 


ಸೊಂಡಿಲು : ಬಳಿಕ ದಾರಕಭಕ್ತರು . . . ಪೋಗಿ ಗಜತುಂಡಮಂ 
ಡಿಸಿ (ಪುರಾವಿ. ೭೮). ೫. ಬಾಣ ಮೊದಲಾದ ಆಯುಧಗಳ 
ತುದಿ. ೬, ತಲೆ; ಶಿರಸ್ಸು; “ತುಂಡಮೆನೆ ಮುಂಡಮಕ್ಕು” 


(ಮಂಗರಾ. ೧೧೭-೬). ಪಿ. ಬಾಯಿ. [ಸಂ.] 
0| ತುಂಡಂಗಿ, (ನಾ). ತೋಳುಗಳಿಲ್ಲದ ಅುಗಿ: ಮೈಗೆ ಕೈಗಳಿಲ್ಲದ 
ತುಂಡಂಗಿ. ಅದರ ಮೇಲೆ ದಪ್ಪನಾದ ಹಳೆ ದುಪ್ಪಟೆ (ನಿಷ್ಕಾಮ. 3೯); 
ತುಂಬಿದ ಸಂತೇಲಿ ನನ್ನ ತುಂಡಂಗಿ ಮಗನ್ನ ಕಂಡ್ರಾ ಅಂದಳಂತೆ 
(ಹುಟ್ಕಹ. ೧೧೩). [ತುಂಡ್ಕು +೬ ಅಂಗಿ] 
ತುಂಡಂಗಿ, "ತೊಂಡಂಗಿ' ನೋ. 
ತುಂಡಕೇರಿ (ನಾ). ಎ ತುಂಡಿಕೇರಿ. 
ತುಂಡತನ “ತೊಂಡತನ' ನೋ. 


ಕಾ 


[ ಸಂ. ತುಂಡಕೇರೀ) 


ತುಂಡಮಾಣಿಕ 


ತುಂಡಮಾಣಿಕ (ನಾ). ಕೆಂಪುಬಣ್ಣದ ಕೊಕ್ಕುಳ್ಳ ಹಕ್ಕಿ; ಗಿಳಿ; 
ಶುಕ : ಮಂಡಳಿಸಿದ ಪುಷ್ಪರಥ...ಚೈತ್ರಸೂತ ತುಂಡಮಾಣಿಕ ವಾಜಿ 
ಕುಣಿಯಲ್ಕೆ ಕುಸುಮಕೋದಂಡ ಬಂದಡರ್ದನಳ್ಲಿಯಲಿ (ಬೋಹತ. ೬-೦೩). 
[ ತುಂಡ್ಕ + ಮಾಣಿಕ] 
ತುಂಡರಸ, ತುಂಡರಸು (ನಾ). ಪಾಳೆಯಗಾರ ; ಮಾಂಡಲಿಕ : ಅಲ್ಲಲ್ಲಿ 
ತುಂಡರಸರ ಉಪಟಳ ಬಹಳೆ (ಬಾಲಪ್ರ.- 11, ೯೯೦) ; ಒಂದು ಕಾಫಿತೋಟ 
ವೆಂದರೆ ಒಂದು ತುಂಡರಸನ ರಾಜ್ಯವೆಂದೇ ಹೇಳಬಹುದು (6ಕ್ಕರೂ. ೬೪). 
ತುಂಡರಸು : ಮೂರನೆಯ ಗೋವಿಂದನು ರಾಯಭಾರಿಯನ್ನು ಕಳುಹಿ 
ದುದು ... ತುಂಡರಸುಗಳಾಗಿರಬಹುದಾದ ಮೂಡಣ ಚಾಳುಕ್ಕರಾಜರಲ್ಲಿ 
ಗಾಗಿರಲಾರದು (ನಾಡೋಜ. 49). [ತುಂಡ್ಕು + ಅರಸ] 
ತುಂಡರಸು "ತುಂಡರಸ' ನೋ, 
ತುಂಡರಿಸು (ಕ್ರಿ). ತುಂಡಂಮಾಡು ; ಭಾಗಮಾಡು ; ಕತ್ತರಿಸು: 
ತುಂಡರಿಸಿ ಹುಲಿಯೊಡಲ ಸುಂಟಿಗೆಯ ನೋಳುಂ (ಕಾಲೂರ. ೮೪-೦೬೧) ; 
ಕೈಗೊಡಲಿಯಿಂದಿಕ್ಕಿದೆನ* : ತುಂಡರಿಸಿ ಕೆಡೆದುದಿಳೆಗೆ (ಣಂದ್ರಸ. 3೯-೦೯) ; 
ಹಾವುಗಳನ್ನು ಸಿಕ್ಕಿದಲ್ಲಿ ತುಂಡರಿಸಲು ರಾಜನು ಏರ್ಪಾಡು ಮಾಡಿದನು 
(ಮಣಿಸ. ೪೨). [ ಆ ತುಂಡು + - ಇಸ್ಕು] 
ತುಂಡಾಂಡಿ "ತುಂಡಾಡಿ' ನೋ. 
ತುಂಡಾಡಿ, ತುಂಡಾಂಡಿ (ನಾ). ೧. ದಷ್ಟಪುಷ್ಪವಾಗಿರುವವನು ; 
ದಾಂಡಿಗ ; ಧಡಿಯ: ತುಂಡಾಡಿಗಳು ಊರಿನಲ್ಲಿರುವವರ ಪೈಕಿಯೆಲ್ಲಾ 
ಹೆಚ್ಚು ಶಕ್ತರಾದವರು (ಗರುಡಾ. 8೯). ೨. ಕೆಲಸಕ್ಕೆ ಬಾರದವನಂ ; 
ಪೋಲಿ; ಪೋಕರಿ : ದೇವರ ದರ್ಶನಕ್ಕೆ ಬರಿಗೈಯಿನ ತುಂಡಾಡಿಗಳಾಗಿ 
ಹೋದರೆ ಪೂಜಾರಿಗಳು ಪ್ರಸಾದ ಕೊಟ್ಟಾರೆ? (ಶ್ರೀರಾಯ, ೩). 
ತುಂಡಾಂಡಿ: ೧, ಅನೇಕ ಜನ ತುಂಡಾಂಡಿಗಳು ನನ್ನನ್ನು ಹಿಡಿಯು 
ವುದಕ್ಕೆ ಬಂದರು (ಮುಸುಗ, ೦೪೭). ವಿ. ತುಂಡಾಂಡಿಯಾಗಿ ಸಿಳ್ಳು 
ಹಾಕುತ್ತ ಚಪ್ಪಾಳೆ ಬಡಿಯುತ್ತಾ ಮಲಗಿದ್ದನು (ಪುಟ್ಕರ. ೬೪). 
[ ತುಂಡ್ಯು (-ಆತೊಂಡ್ಕು) + - ಆಡಿ] 
ತುಂಡಾಡಿಗ (ನಾ). ಎ ತುಂಡಾಡಿ ೧: ಆ ಗುಂಪಿನಲ್ಲಿ ನೆಕ್ಲುದೋವ್‌ . -. 
ವಿಕಾರಾಕೃತಿಯ ತುಂಡಾಡಿಗನನ್ನೂ ಗಮನಿಸಿದನು (ಪುನರು. ೩೦೬). 
[ ತುಂಡ್ಕು ( ಆ ತೊಂಡು ,) + - ಆಡಿಗ) 
ತುಂಡ್ಕಿ (ನಾ). ಕೆಟ್ಟವಳಂ ; ದುಷ್ಟೆ : ಖಂಡಗ ತಿನ್ನಂದ್ರ ಇಖ್ಬಂಡ್ಗ 
ತಿನ್ನಂಥ ತುಂಡಿನ ತಂದ್ಹೂಡೊ ನಮ ಜೀವ ಹೋದಾವೊ ಕೈಲಾಸಕ 
(ಮಲ್ಲಿಗೆ. ೨೬). [ತುಂಡ ( ಆ ತೊಂಡ್ಯ) + - ಇ) 
ತುಂಡಿ, (ನಾ). ೧. ಕೊಕ್ಕು. ೨. ಬಾಯಿ. ೩. ಹೊಕ್ಕುಳಂ ; ನಾಭಿ. 
೪, ಚಾಚಿಕೊೊಂಡಿರಂವ ಹೊಕ್ಕುಳಂ ; ಎದ್ದು ಕಾಣಂವ ಹೊಕ್ಕುಳು : 


“ತುಂಡಿ[ಪಾಉಾಂ.ದಿ]ಯೆನೆ ಬುಗುಡುಹೊಕ್ಕುಟುಮೆನಿಕ್ಕು '' (ಪುಂಗಳಾ. 
೧೦೪-೫೩). [ ಸಂ.] 
ತುಂಡಿಕ (ಗು). ೧. ಸೊಂಡಿಲುಳ್ಳ. ೨. ಮೂತಿಯುಳ್ಳ. [ಸಂ.] 


ತುಂಡಿಕೆ (ನಾ). ತೊಂಡೆಗಿಡ ; ಬಿಂಬದ ಬಳ್ಳಿ: “ ಓಷ್ಮಿ ತುಂಡಿಕೆ ಬಿಂಬೆ 
ತೊಂಡೆಯಕ್ಕುಂ” (ಮಂಗರಾ- ೩೮-೨೩). (ಸಂ. ತುಂಡಿಕಾ) 

ತುಂಡಿಕೇರಿ (ನಾ). ೧. ಹತ್ತಿಗಿಡ: “ತುಂಡಿಕೇರೀ, ಸಮುಂದ್ರಾಂತಾ. 
ಕಾರ್ಪುಸೀ, ಬದರಾ ಈ ೪ ಹತ್ತೀಗಿಡದ ಹೆಸರು” (ಸಿದ್ಧಾಂತಿ. ೧೨೦). ೨. 
ತೊಂಡೆಬಳ್ಳಿ : “ತುಂಡಿಕೇರೀ, ರಕ್ತಫಲಾ. ಬಿಂಬಿಕಾ, ಪೀಲುಪರ್ಣೀ 
೪ ತೊಂಡೇಗಿಡದ ಹೆಸರು. ಕೆಂಪು ತೊಂಡೇಗಿಡ” (ಸಿದ್ಧಾಂತಿ. ೦೨೬). ೩. 
ಒಂದಂ ಬಗೆಯ ಗಂಟಲುರೋಗ : ಉರಿ. ನೋವು, ಬಾವುಗಳಿಂದ 
ಕೂಡಿ ಇದ್ದರೆ ತುಂಡಿಕೇರಿ ಎಂಬ ತಾಲುರೋಗವೆಂದಟ್‌ವುದು (ವೈದ್ಯಸಾ. 


17, ೧೧೪). (ಸಂ. ಶುಂಡಿಕೇರೀ] 


೩೫೨೭ 


ತುಂಡ್ಕು 


ತುಂಡಿಕೇಶಿ (ನಾ). ತೊಂಡೆಬಳ್ಳಿ: “ತುಂಡಿಕೇಶಿಎತೊಂಡೀಬಳ್ಳಿ” (ಗಂಗಾಮ. 
೧೩೪). [ ಸಂ. ತುಂಡಿಕೇಶೀ ] 

ತುಂಡಿಕ್ಕು (ಕ್ರಿ). ಸೊಂದಿಲನ್ನು ನೀಡು (?) : ತಾರಾಮಂಡಲಕೆ 
ತುಂಡಿಕ್ಕುವಂತೆ ಒಲ ಭೂರಿ ಸೂರ್ಯಸಮಾನದೇಳ್ಲೆಯಲಿ (ಸಾಂದಕಾ. 
೩-೧೫). [ತುಂಡ್ಕ +೬ ಇಕ್ಕು] 

ತುಂಡಿಗೆ (ನಾ). ಎತುಂಡ್ಮಿ ೩: ಖಂಡ ಕರುಳೆಲು ತೊವಲ್ನರ ತುಂಡಿಗೆ 
ಮಿದುಲಡಗು ತೊರಳೆ ನೆಣವಸೆ ನೆತ್ತರ್ಗೊಂಡ ಕಾಳಿಜಿಗಳಿಂ (ಕಳನ. 


೨.೪೬). [ ೫೦. ತುಂಡಿಕಾ) 
ತುಂಡಿಭ (ನಾ). ಇ ತುಂದಿಲ. ([ಸಂ.] 
10| ತುಂಡಿಲ (ನಾ). ಇ ತಂಂದಿಲ. [ಸಂ.] 


20 


45 


ತುಂಡಿಸು, (ಕ್ರಿ). ೧. ತುಂಡರಿಸು: ನಟ್ಟಡವಿಯೊಳಗೆ ಮನುಳಿಸಿಂ 
ಮುಟ್ಟುವ ನಾಯ್ಗುಳನೆ ತುಂಡಿಸಲೈಂದು (ಗಿರಿಕ. ೦-೦೦3); ನೋಟಮ 
ನಿಕ್ಕಡಿ ಮಾಡುವಂತೆ ಕಂಡ ಸುಖಮಂ ತುಂಡಿಸುವಂತೆತ್ತಿದ ಜವನಿಕೆಯಂ 
ಭೋಂಕನೆ ಸಡಿಲ್ವಿ (ನಂಬರ. ೧೨-೩೭); ಅಂಬಿನಿಂದಾ ಹಣ್ಣನೆಚ್ಚು ತುಂಡಿಸಿದ 
ನೇನೆಂಬೆನವನ ಚಮತ್ಛೃತಿಯಾ (ಭರಣ. ೩೦-೭೭): ಖಂಡೆಯಗಳ ಪೆಟ್ಟಿ 
ನೊಳಗೆ ಗುರಾಣಿಗಳ್ತೂಂಡಿಸಿ ತಲೆ ಸೀಳಾಗಿ ಖಂಡಿಸಿ (ಕಂನವಿ. ೦೪-೭೬೪) ; 
ನಾಶಮಾಡಿ ಈಷಣಂಗಳನು ಕ್ಲೇಶ ತುಂಡಿಸಿ ಹಾಕಿದರಿಗೆ (ಚಿದಾವ.೦೬೨-೦೩). 
ಪಿ. ಖಂಡಿಸು : ಪರಮತಮಂ ತುಂಡಿಸಿ ಕರಕರನೆ ಜಯವ ಪಡೆದ 
ನಿಲ್ಲಿ ಲಕ್ಷ್ಮಣಮುನಿಪಂ (ಮೈಸೂಮೆ. ೨-೬೯). [ತುಂಡ್ಕು * -ಇಸ್ಕು] 
ತುಂಡಿಸ್ಕು (ಕ್ರಿ). ಕೊಕ್ಕಿನಿಂದ ಕುಕ್ಕು-ಕುಟುಕು : ಹೆಚ್ಚದ ಹೆಜ ಗಿಳಿ 
ತುಂಡಿಸದಾಲದ ಪಣ್‌..,ಎನೆಯಿನಿದುಟೆ ಸೊಗಯಿಸಿತ: (ಜಯಕಾ. ೩-೧೦). 
[ತುಂಡ್ಕ * -ಇಸ್ಕು] 
ತುಂಡು, (ನಾ). ೧. ಚೂರಂ; ಹೋಳಂ ; ತುಣುಕು; ಭಾಗ: 
“ತುಂಡಿನಲ್ಲಿ ಕಂಡಿಕೆಯೆಂಬುದಕ್ಕು” (ಕದಿಕೆ. ೭೩: ಈರಂಜು ತುಂಡಹ 
ಬಳಿಯೆಲೆಯ ತಂದಿಟ್ಟಣಿಸಿದರಬಲೆಯರು (ಅಂಜಡ. ೪-೪೯); ಬಾಳೆಯ 
ಕಾಯ ತುಂಡಿನೊಳು ಸಕ್ಕರೆ ಹುರಿದ ಮೆಣಸು ಹುರಿದೆಳ್ಳು ತುಪ್ಪ 
ದೊಳಗಿಕ್ಕಿ (ಸೂಸಶಾ. ೪-೮೭); ಶರ್ಮವಿಲ್ಲದ ಗಂಡು ಕರಿಯ ಒನಕೆಯ 
ತುಂಡು (ಕನಕ. ೩೦-೨). ೨, (ದಂಡಿನಲ್ಲಿ) ಒಂದು ದಳ; ತುಕಡಿ: 
ಮುಂದಿನ ತುಂಡು ವತ್ರ ಮುಂದೆ ಸಾಗಿತು. ನಾವು ಅಲ್ಲೆ ಬಿದ್ದುಕೊಂಡೆವು 
(ಮೇದಿಮ. ೧೯೨). ೩. ಬಟ್ಟೆಯ ಸಣ್ಣಭಾಗ ; ಚೂರುಬಟ್ಟೆ : ತುಂಡಿಲ್ಲ 
ದವನಿಗೆ ತುಂಟನ ಭಯವೇಕೆ ? (ಗಾಜಿ) ; ನನ್ನ ಗೆಳೆಯ ಮನೆಯೊಳಗೆ 
ಯಾವಾಗಲೂ ಒಂದು ತುಂಡು ಕಟ್ಟಿಕೊಂಡು ಇರುತ್ತಾನೆ (ರೂಢಿ). 
೪. ಹೊಲ, ಗದ್ದೆ ಮೊದಲಾದಂವುಗಳ ಭಾಗ,-ಸೀಳು: ಅವರಿಗೆ 
ಕೆರೆ ಹಿಂದೆ ಎರಡು ತುಂಡು ಗದ್ದೆ ಇದೆ (ಕೂ). ೫, ಮಾಂಸ: 
ಮುಖಂಡರಿಗೆಲ್ಲಾ ಚೆನ್ನಾಗಿ ತುಂಡು ಕಡುಬು ಕಳ್ಳುಗಳ ಹಬ್ಬ ಮಾಡಿಸಿ 
ಬಾಯಿಗೆ ಬೀಗಮುದ್ರೆ ಮಾಡಿ ಕಳುಹಿಸಿದ್ದನು (ಮಲೆಮ. ೧೨). 
ತುಂಡಾಗು - ಹೋಳಾಗು ; ಭಾಗವಾಗು ; ಕತ್ತರಿಸಿಹೋಗು : 
ದ್ವಿಜರಾಜಂಗೆಣೆವಂದು ಚಕ್ರಹತಿಯಿಂ ಸ್ವರ್ಭಾನು ತುಂಡಾಗನೇ 
(ಸೋಮೇಶ. ೪೫); ಬಲರಾಮನ ಕೆಯ್ಯ ಕಾರ್ಮುಕ ಕೆಡೆದುದು ತುಂಡಾಗಿ 
ನೆಲಕೆ (ಮೋಹತ. ೩೮-8೮). ತುಂಡುಮಾಡು ಇ ಚೂರುಮಾಡು ; 
ಭಾಗಮಾಡು : “ ಖಂಡಿಸುಎಶುಂಡುಮಾಡು” (ಗ-ಗಾಮ. ೦೦೭) ; 
ತರಕಾರಿ ಮತ್ತು ಮಾಂಸಗಳನ್ನು ತುಂಡುಮಾಡಲು ಹಾಗೂ ವಿಸನು 
ತೊಳೆಯಲು ಹಲಿಗೆಗಳು ಬೆಃಕಾಗುವುವು (ಅಡುಖಾ ತುಂಡು 
ಮಾಡಿದರೂ ನೀರು ಒಂದಾಗದೆ ಇರದು (ಗಾಡೆ). 
[ದೇ.8 ತಮಿ. ತುಣ್ಬ ; ಮಲ. ತುಣ್ಣ; ತುಳು, ತುಂದು; ನ ತ. 
ತುಂಡ್‌ ` ತೆಲು. ತುಂಡು ) 


ಕ ೪): 


ತುಂಡ್ಕು 


ತುಂಡ್ಕು "ತೊಂಡು ನೋ. 
ತುಂಡ್ಕು (ನಾ). ಒಂದು ಬಗೆಯ ವಂರ: ತುಂಡು, ದೇವದಾರ -- 
ಎತ್ತರವಾಗಿ ಬೆಳೆಯುತ್ತದೆ. ತೊಲೆ ನಸುಗೆಂಪು. ಹಗುರು (ಕಛಾಗೆ. ೪೦). 
[?] 
ತುಂಡುಕೊಡಲಿ (ನಾ). ಸಣ್ಣಕಾವುಳ್ಳ ಕೊಡಲಿ; ಕೈಗೊಡಲಿ: 
ಅಗಲವಾದ ಅಲಗಿನ ತುಂಡುಕೊಡಲಿ ; ಕಟುಕನ ಕಡಿಗತ್ತಿ ; ಮಚ್ಚು ಕತ್ತಿ 
(Chopper. ಇಂಕನಿ). [ ತುಂಡು; + ಕೊಡಲಿ ] 
ತುಂಡುಗ (ನಾ). ಮಲೆತವನಂ; ಹೆಗೆ: ಗೆಂಡುಗಲಿ ರವಿತನಯ 
ಮಿಟ್ಟೆಯಂ ಕೊಂಡೆಸಲ್‌ ತುಂಡುಗರು ಮುರಿದೋಡಿ ಬೀಳುತ್ತ ಕರದ 
ಕೋದಂಡಮಂ ಬೀಸಾಕಿ (ತುರಂಗ. ೬೯-೧೦). 
[ತುಂಡ್ಯು (ತೊಂಡು) + - ಗ್ಯ] 
ತುಂಡುಗಂಬಳಿ (ನಾ). ಕಂಬಳಿಯ ಒಂದು ಭಾಗ, - ಸೀಳು: ಮಂಡೆ 
ಬೋಳಿಸಿಕೊಂಡು ತೆಂಂಡುಗಂಬಳಿ ಹೊದ್ದು ಹಿಂಡನಗಲಿದ ಮದಗಜ 
ದಂತಿಹರ ಕಂಡು ನಂಬುವುದು (ಸರ್ವಜ್ಞ. ಬ. ೯೩೮). 
[ ತುಂಡ್ಕು + ಕಂಬಳಿ) 
ತುಂಡುಗಡಿ (ಕ್ರಿ). ೧. ಹೋಳಾಗುವಂತೆ ಕತ್ತರಿಸು, _ಭಾಗಮಾಡು. 
ಪಿ. ಕತ್ತರಿಸಿಹೋಗು ; ಭಂಗವಾಗಂ ; ನಿಂತುಹೋಗಂ : ತುಂಡು 
ಗೆಡಿದಿದ್ದ ವಿನೋದವಿಚಾರವನ್ನು ಪ್ರಸ್ತಾಪಿಸಿ ಗಂಡನ ಮುನಸ್ಸೆನ್ನು 
ರಮಿಸಲೆಳಸಿದಳು (ಮಲೆಮ. ೪೭೪). [ತುಂಡ್ಮು * ಕಡಿ 
ತುಂಡುಗಿಡಿ (ನಾ). ಸಣ್ಣ ಕಿಡಿ; ಸ್ಫುಲಿಂಗ ; ಅಗ್ನಿಕಣ : `ತುಂಡು 
ಗಿಡಿಗಳ ತೂಟಿಗಿಡಿಗಳ ಗುಂಡುಗಿಡಿಗಳ ಘಾಡಣೆಯ ಕಿಡಿ ಚಂಡಿಯಾಯ್ತು 
ಚೆತುರ್ವದನನಿರ್ಮಿತ ಮಹಾಭವನ- (ತೊರರಾ. ೫-೮-೮೨). 
[ ತಂಂಡೂ, + ಕಿಡಿ? 
ತುಂಡುಗೂದಲು (ನಾ). ಮೋಟಾದ ಕೂದಲಂ ; ಮೊಂಡಂಕೂದಲು : 
ಆ ತುಂಡುಗೂದಲಿನ ಹೆಂಗಸರಿಗೆ ತಮ್ಮ ವಿಚಾರವೆಲ್ಲ ಗೊತ್ತು 
(ಪುನರು. ೩೩೦). [ ತುಂಡ್ಮು + ಕೂದಲು (ಆ ಕೂಂದೆಲ್‌) ] 
ತುಂಡುಗೆಯ್‌, ತುಂಡುಗೈ (ಕ್ರಿ). ತುಂಡುಮಾಡು ; ಚೂರಂಮಾಡುಂ : 
ಹವಣಟ್‌ದು ಮಾಂಸಮಂ ತುಂಡುಗೆಯ್ದು ಪ್ಲೂಡಿದವಟಲ್ಲಿ ವಲ್ಲೂರ 
ಮೆನಿಸಿಕ್ಕು (ಮಂಗರಾ. ೬೫-8). ತುಂಡುಗೆ ೈ  ಬಾಲವನಕಾಲದಲಿ ಖಂಡಿ 
ಸಿದೆ - ಕಾಲನೇ ಲೀಲೆಯಾ ಚಾಮರವ ತುಂಡುಗೈದೆ (ಕಎಪು. 9೨-೨). 
(ತುಂಡು; + ಕೆಯ, 
ತುಂಡುಗೈ " ತುಂಡುಗೆಯ್‌ ' ನೋ. 
ತುಂಡುತನ " ತೊಂಡುತನ' ನೋ. 
ತುಂಡುದೇವರು (ನಾ). ಕೆಟ್ಟ ದೇವರು ; ಕಿರಂಕಂಳ ದೈವ ; ಕ್ಷುದ್ರ 
ದೇವತೆ : ತುಂಡುದೇವರಿಗೆ ಪುಂಡುಪೂಜಾರಿ. (ಗಾದೆ). 
[ತುಂಡ್ಕು (ಆತೊಂಡ್ಕು) * ದೇವರು (<ಎದೇವರ್‌) ] 
ತುಂಡುದೊರೆ (ನಾ). ಸಣ್ಣರಾಜ ; ಪಾಳೆಯಗಾರ : (೪). 
[ ತುಂಡು + ದೊರೈ 
ತುಂಡುಪಂಚೆ (ನಾ). ೧. ಮೋಟಾದ ಪಂಚಿ: ಕುಳ್ಳಾಗಿರುವವರಿಗೆ 
ಉಡುವುದಕ್ಕೆ ತುಂಡುಪಂಚೆಯೇ ಸರಿ (ರೂಂ). ೨. ಸ್ನಾನದ ಪಂಚೆ ; 
ಪಾಣಿಪಂಚೆ : ಅವರಾಗಲೇ ತುಂಡುಪಂಚೆಯುಟ್ಟು ನೀರಿಗೆ ಇಳಿದಿದ್ದಾರೆ 
(ಕೂಡ). [ ತುಂಡು, + ಪಂಚೆ] 
ತುಂಡುಪದ (ನಾ). ಚಿಕ್ಕಹಾಡು ; ಸಣ್ಣಗೀತೆ ; ಕಂರಂಕುಪದ : 
ಇಂಥ ದೇಶಿಗಳೊಳಗೆ ನಮ್ಮ ಯಕ್ಷಗಾನ-ತುಂಡುಪದ-ಜೋಗುಳ 
ವೊದಲಾದ ಹಾಡುಗಳೂ ಸೇರುತ್ತಿವೆ ಎನ್ನಬೇಕು (ನಾಡೋಜ. ೨೩೧). 
[ ತುಂಡು, * ಪದ್ಮ] 


೩೫೨೮ 


45 


ತುಂತುರ್ಪನಿ 


ತುಂಡುಮನ್ನೆಯ (ನಾ). ಕೆಟ್ಟವನಾದ ಸಾಮಂತ ; ದುಷ್ಟ ಸಾವಂತ: 
ಮತ್ತಂ ಕೆಲಂಬರ್‌ ತುಂಡುವಂನ್ನೆಯರುಮೊಂದಾಗಿ ಪುಂಡೆದ್ದು ದಾಳಿವಆ' 
ದಾರುಮಂ ಬಗೆಯದೆ ರಾಜ್ಯಮಂ ಬಾಧಿಸಂತ್ತುಮಿರಲು (ಕೆಳನೈ. ೦-೮೧ವ). 

[ತುಂಡ್ಯು (ಆ ತೊಂಡ್ಕು) * ಮನ್ನೆಯ] 

ತುಂಡುಮೂಳ (ನಾ). ಅಲ್ಪನಾದ ವ್ಯಕ್ತಿ ; ತುಚ್ಛೆವ್ಯಕ್ತಿ : ಕಂಡ 
ಕಂಡೂರುಗಳ ತಿರುಗುತ ಕಂಡಕಂಡರ ಮನೆಗೆ ಹೊಕ್ಕರೆ ತುಂಡುಮೂಳನು 
ಆಗಿ ಸುಮ್ಮನೆ ಕೆಟ್ಟೆನಕಟಕಟ (ಸುಸಾರ. ೧೦೧-೦). 

[ ತುಂಡ್ಕು (ಆಆ ತೊಂಡ್ಕು) * ಮೂಳ (ಆ ಮೂಟ)] 

ತುಂಡುಲಂಗ (ನಾ). ಮೋಟಾದ ಲಂಗ: ಪಾಶ್ಚಿಮಾತ್ಮಸ್ತ್ರೀಯರು 
ಹೆಚ್ಚಾಗಿ ತುಂಡುಲಂಗ ಧರಿಸುತ್ತಾರೆ (ಕೂಈ). [ತುಂಡ್ಕು * ಲಂಗ 

ತುಂಡುವಕೀಲ (ನಾ). ವಕೀಲನಾಗಿ ವೃತ್ತಿ ನಡೆಸಲು ತಕ್ಕ ಅರ್ಹತೆ 
ಯಿಲ್ಲದಿದ್ದರೂ ವಕೀಲನಂತೆ ವ್ಯವಹರಿಸುವವನಂ; ಫೂಟಲಾಯಂರಂ: 
ಕಾನೂನುಗಳ ಅಲ್ಲ ಸ್ವಲ್ಪ ಪರಿಚಯ ಪಡೆದ ಆತನು ಹಳ್ಳಿಯ ಮಟ್ಟಿಗೆ 
ಒಬ್ಬ ತುಂಡುವಕೀಲನೇ ಆಗಿದ್ದನು (ಕುರುಕಾ. ೧೪೦). 

[ ತುಂಡು, + ವಕೀಲ] 

ತುಂಡುವಡೆ (ಕ್ರಿ). ಭಾಗವಾಗಂ ; ಬೇರ್ಪಡಂ ; ಪ್ರತ್ಮೇಕವಾಗು : 
ಬಂಗಾಳಿಗಳು ವಾಸಮಾಡುತ್ತಿರುವ ಪ್ರಾಂತವು ಬಹುಕಾಲದಿಂದ ಭರತ 
ಖಂಡದ ಮಿಕ್ಕ ಪ್ರದೇಶದಿಂದ ತುಂಡುವಡೆದು ಬೇರೆಯಾಗಿದೆ (ನಿಬಂಧ. 11, 
೦೫೦). [ತುಂಡು ೬ ಪಡೆ] 

ತುಂಡುಸೀರೆ (ನಾ). ೧. ಸೀರೆಯ ಚೂರಂ: ಉಪಯೋಗಕ್ಕೆ ಬರುತ್ತದೆ 
ಎಂದು ಹೆಂಗಸರು ತುಂಡುಸೀರೆಯನ್ನೂ ಬಿಡದೆ ಎತ್ತಿಡುವುದುಂಟು 
(ರೂಢಿ). ೨. ಕಿರಿಗೆ: ಕುಳ್ಳಗಿರುವುದರಿಂದ ಇವಳಿಗೆ ತುಂಡುಸೀರೆಯೇ 
ಸಾಕು (ರೂಡಿ). [ತುಂಡ್ಕು + ಸೀರೈ) 

ತುಂತಕ (ನಾ). ತೊಂದರೆ ; ವ್ಯಥೆ ; ನೋವು ; ಈ ಮಹಾಪರೂತ 
ದುಳ್‌ ಅಕ್ಷಯಕೀರ್ತ್ತಿ ತುನ್ತಕದ.ವಾದ್ಧಿ ೯ಯ ಮೇಲದು ನೋನ್ನು ಭಕ್ತಿ 
ಯಿಮ್‌ ಅಕ್ಷಿಮಣಕ್ಕೆ ರಮ್ಯಸುರಲೋಕಸುಕಕ್ಕೆ ಭಾಗಿ ಆ ೬ » ೬ (ಎಕ. 11 
೨೦-೩ ; 700. [7?) 

ತುಂತುಗೆಯ್‌ (ಕ್ರಿ). ತಂತ್ರುಮಾಡಂ : ಅಬ್ಬೆ ತಿಳಿದೊಡೆ ತಾನಲಸ 
ದೆಳ್ತಂದೋದನವಂನಿಕ್ಕಿ ತುಂತುಗೆಯ್ಕೂಡುವಂ ಮನದಣಿವಿನಿಂ 
(ಆರಾಜ. ೦೧-೨೮).. [ತುಂತ್ಕು (ಎ ತುತ್ತು) + ಕೆಯ್‌,] 

ತುಂತುಣಿ, ತಂಣ್ರುಣಿ (ನಾ). ಒಂದಂ ಬಗೆಯ ತಂತಿವಾದ್ಯ : ಎಲ್ಲವ್ವ 
ದೇವತೆಯ ಭಕ್ತರು ... ಚೌಡಕಿ, ತುಂತುಣಿ, ಸೂರು, ಗೆಜ್ಜೆ, ತಾಳ 
ಮೊದಲಾದುವುಗಳ ಸಂಗಜೋಡಣೆ ಹಾಡಿ ವರುಷದಲ್ಲೆಲ್ಲ ಕಂಣಿಯುವರು 
(ಕನ್ನಜಾ. ೩೦) ; ಸಖ್ಯಾ ತುಂತುಣ*ಯ ಟಿಂವ್‌ ಟಿಂವ್‌ ಮಾಡಿದ (ದೀಪ. 
11,೩6೯). ತುಣ್ರಾಣಿ೨ : ಈಗಿನ ಲಾವಣಕಾರರು ದಪ್ಪು ಹಾಗಂ ತುಣ್ರು 
ಣಗಳನ್ನು ಜೋಡಣೆಮಾಡಿ ಹಾಡುತ್ತಾರೆ (ಕನ್ನಜಾ. ೯೩). 

[4- ಮರಾ. ತುಣ್‌ತುಣೇ] 

ತುಂತುರು " ತುಂತುಟು್‌' ನೋ. 

ತುಂತುರುಮಳೆ (ನಾ). ಸಣ್ಣಸಣ್ಣ ಹನಿಗಳಿಂದ ಕೂಡಿದ ಮಳೆ; 
ಸೋನೆವಂಳೆ ; ತೂಪರು: ತುಂತುರುಮಳೆಯಿಂದ ತೂಬಿನ ಕೆರೆ 
ತುಂಬೀತೆ? (ಗಾದೆ. [ತುಂತುರು (ಆ ತುಂತುಜ*) * ಮಳೆ (ಆ ಮಟ್‌)] 

ತುಂತುರುಹನಿ "ತಂಂತಂರ್ವನಿ' ನೋ. 

ತುಂತುರ್ಗಿಡಿ (ನಾ). ಸಣ್ಣಸಣ್ಣ ಬೆಂಕಿಯ ಕಣ : ಹೊಗೆಯ ಹೊರಳಿಯ 
ಬಾಯ ಧಾರೆಯಲಗಿವ ತುಂತುರ್ಗಿಡಿಯ ಮುಮ್ಮೊನೆ ನೆಗೆವ ದಳ್ಳುರಿ 
ಮಸಗೆ (*ೌಶಿರಾ. 30-೬೦). [ತುಂತುಟಿ* + ಕಿಡಿ] 

ತುಂತುರ್ಪನಿ " ತಂಂತಂರ್ವನಿ' ನೋ. 


ತುಂತುರ್ವನಿ 


ತುಂತುರ್ವನಿ, ತುಂತುರುಹನಿ, ತಂಂತುರ್ಪನಿ (ನಾ). ಬಹಳ ಸಣ್ಣ 
ಹನಿ; ಶೀಕರ ; ಸೋನೆ: “ ಪೃಷತ್‌, ಪೃಷತಃ--ಈ ೨ ತುಂತುರ್ವ 
[ಪಾಠಾಂ. ರ್ಬ್ಣ್‌]ನಿ” (ಹೆಲಾಯು. ೧೧೨-೫೫) ; ತಿಳಿನೀರ ತುಂತುರ್ವನಿಗಳಿಂ 
ಫೊರೆದೆಳೆವಾಟ್‌ಯ ಸುಟ್‌ಯ ಬಿಜ್ಜಣಿಗೆಗಳಿಂ ಅಡಿಗಡಿಗೆ ಬೀಸಿಯುಂ 
(ಕಾದಂಪೂ. ೮೫೩); ಒಡನಾಡಿಗಳಡಿಗಡಿಗೆ ತಳಿವ ಪನ್ನೀರ ತುಂತುರ್ವನಿಗಳಿಂ 
(ಕಬ್ಶಿಕಾ. ೩೦೫); ಜಡಿವ ತುಂತುರ್ವನಿಗಳನು ಬಿಟುಗಾಳಿ ಮೊಗೆವವೊಲನಿತು 
ಸೆಲ್ಲೆಹೆ ಶರವಳೆಯ ಗದೆಯಿಂದ ಫಟ್ಟಿಸಿದ (ಕುವ್ಕಾಗ. ೧-೩೫) ; ಸುಖಜಲ 
ಕ್ರೀಡೆಯೊಳ್ಳಿಲ್ಲ ತಿಳಿನೀರ ತುಂತುರ್ವನಿಗಳಿಸೆದಿರ್ದುವು (ಜೈಮಿಭಾ. ೩೦-೧೧)- 
ತುಂತುರುಹನಿ : ಅವರ ಹಣೆ ಮತ್ತು ಮೂಗಿನ ಮೇಲೆ ಕಾಣುತ್ತಿದ್ದ 
ಸೆಕೆಯ ನೀರಿನ ತುಂತುರುಹನಿಗಳು ಅವರ ಮುಖದ ಸೌಂದರ್ಯಕ್ಕೆ ಕಳೆ 
ಗೂಡಿಸುತ್ತಿದ್ದವು (ಶ್ರೀವಿದ್ಯಾ. ೭೬); ಬೆಳಗಾಗ ತುಂತುರುಹನಿ ಉದುರುತ್ತಿತ್ತು 
(ಪುನರು. ೨೬೮). ತುಂತುರ್ಪನಿ : ಮಂಜಿನ ತುಂತುರ್ಪ [ಶಾಕಾಂ. ರ್ವ]ನಿ 
ಯೊಳ್ಬೊದೆಟ್ಟ ಲರ್ದ ಚೆನ್ನೆಯ್ದಿಲ್ಲಳಿ (ಕಾದಂಉ. ೪36); ಕೂರ್ಪ 
ನಲ್ಲನ ತನುವಿನೊಳು ತುಂತುರ್ಪನಿಗಳುಗೆ ತೂಪಿಯವರೇ '(ಬಸಪು. ೧೩-೨೦). 

[ತುಂತುಜ್‌ 4+ಪನ್ಮಿ] 

ತುಂತುಅ*, ತುಂತುರು, ತಂಂತಂಜು (ನಾ). ಸಣ್ಣಿಹನಿ,--ತೊಟ್ಟೂ ; 
ಹಂಂಡು ; ಶೀಕರ : “ತುಂತುಆನಲ್ಕೆ ಸೀಕರಂ” (ಕರ್ಣಾನಿ. ೩೪); 
ಅಲ್ಲಲ್ಲಿಗೆ ನಾಂದೆಅಕೆಗಳಂ ಬಿದಿರೆ ಕೆದಜುವ ತುಂತಂಟೌಂ (ಕಾದಂಉ. ೨೧೬) ; 
ಹರಿಭೇದಂಗೆಯ್ಯೆ ಬಿರ್ದೋಪನ ಪಡಿಮೊಗದೊಳ್‌ ತುಂತುಜಿಂ ತೊಟ 
(ಲೀಲಾವ. 5-೨0); ನೊರೆಯಿಂ ಬುದ್ದುದದಿಂ ... ತುಂತುಟೌಂ (ಗಿರಿಕ. 
9-೪೭) ; ಕುಡಿಪಾಲಮಪ್ಪಳಿಸಲೊಗೆದ ತುಂತುಆ್‌್‌ ಜಗಕೆ ಕಡೆಗಾಲಮಂ 
ಮಾಡಲು (ಜಿಲಪು. ೨೦-೫). "ತಂ೦ತುರ್ವನಿ' ಪರಾ. ತುಂತುರು : ಕಾಂತಿ 
ಪ್ರಜ್ವಲಮಾಗೆ ಪರುಷದ ತುಂತುರೆರಗಿದ ಲೋಹಮೆನೆ (ಗಗತಾ. ೧೩-೪೨). 
"ತುಂತುರಂಮಳೆ', "ತಂಂತಂರುಹನಿ' ಪರಾ. ತುಂತುಟಿ : ಊಕೆಯ 
ಮಾಡುವಾತನ ಕೈಯ ಕುಂಚಿಕೆಯ ತುಂತುಣು ನುಂಗಿತ್ತು ನೆಯ್ಮಣ್ಣನ 
ಕಣ್ಣ ಕಯ್ಯ ಲಳಿಗೆ ನುಂಗಿತ್ತು (ಗುಪ್ತವಂಂ. ೧೮೩-೪); ಸಿರಿ ಪುಲ್ಲಗ್ರದ 
ತುಂತುಜಕ್ಕ (ಸೋಮೇಶ. ೯೦) ; ಅಲರ್ಗಳ ಬಿಜುವಳೆಯೆಸಳ್ಗಳ ಸೋನೆ 
ಪರಾಗಪರಿಮಳದ ತುಂತುಟುಗಳ್‌ (ಗಿರಿಕ. ೩-೬೧); ಶಿಳಿಗೊಳನುಜುಬು 
ದೆಅಗಳ ತಿವಿಗುಳಿನ ತುಂತಂಜು ತುಷಾರದಲಿ (ಕುವ್ಶಾಅ. ೧೦-೩) ; 
ಪೊಳೆವ ತುಂತುಆ್‌ನ ಸೀರ್ಪನಿಗಳಿಂ...ಆ ಕಡಲ್ಕಣ್ಣೆಸೆದುದು (ಕೈಮಿಭಾ. 
೬-೩): : ನೆಗೆವ ತುಂತುಟುಗಳಿಂದೇಳ್ವ, ಬೆಳ್ನೊರೆಗಳಿಂ (ನಂದಿಮಾ. ೨-೪). 

ತುಂತುಟು " ತುಂತುಯ್‌' ನೋ. 

ತುಂದ (ನಾ). ೧. ಹೊಟ್ಟೆ ; ಉದರ : “ ಜಠರಃ , ಉದರಃ, ತುಂದಃ, 
ಕುಕ್ಷಿಃ, ಗರ್ಭಃ ಈ ೫ ಹೊಟ್ಟೆ” (ಹಲಾಯೂ. ೮8-೩೬೧); ಬೆಂದ ತುಂದವ 
ಹೊರೆಯಲೆಂದಾಸೆಯಿಂದೆ ಪರಿತಂದು (ಸಿದ್ಧೇಪು. ೨೨-೧೭೩) ; ಗಿರಿವೈರಿ 
ನನ್ನ ತಂದೆಯ ಕೊಂದ ಕೊಲೆಯನತಿಹರನ ತುಂದವ ಪೊಕ್ಕರೇ ಬಿಡುವೆನೇ 
ಯೆಂದು ಕರಶಾಖೆಯಿಂದೆ ವಿಇಸೆಯ ತಿರ್ದಿಕೊಳುತೆ (ಪ್ರಛುಪು. ೬-3೯). 
೨. ಬೊಜ್ಜು ಹೊಟ್ಟೆ ; ಡೊಳ್ಳುಹೊಟ್ಟೆ, [ ಸಂ.) 

ತುಂದವಡೆ (ಕ್ರಿ). ಗರ್ಭಸ್ಥವಾಗಂ ; ಹೊಟ್ಟಿ ಕ್ಪೆಯಲ್ಲಿರಂ : ಕಡಲ 
ದಾಂಟಿ ಬಂದು ಕೊಅಡನೆಡಹಿ ಬಿದ್ದನಂತೆ ತುಂದವಡೆದು ಬಳಲಿ ಯೋನಿ 
ಹಲವಖಿಂದಲೆ (ವೃಷಗೀ. ೩5). [ತುಂದ * ಪಡೈ 

ತುಂದಶೂಲೆ (ನಾ). ಹೊಟ್ಟೆನೋವು : ತುಂದಶೂಲೆಯು ಕೆರಳಿಯಲಗ 
ತಿರಿಚಿದವೊಲಾಗೆ (ಪ್ರಭುಪು. 8-೮೩). [ತುಂದ + ಶೂಲೆ] 

ತುಂದಿ (ನಾ). ದೊಡ್ಡ ಹೊಕ್ಕುಳಂಳ್ಳವನು ; ಉಬ್ಬಿದ ಹೊಕ್ಕುಳುಳ್ಳ 
ವನಂ : “ತುಂದಿಯೆಂಬವಂ ಬಗುಡಂ” (ಹಲಾಯಂ. ೧೦೦-೪೩೬). 

[ ಸಂ. ತೆಂದಿನ್‌ ] 


೩೫೨೯ 


ತುಂಬಕಿ 


ತುಂದಿಕ (ನಾ). = ತಂಂದಿಲ ೩: “ ತುಂದಿಲಃ, ತುಂದಿಕಃ [ಪಾಕಾಂ. 
ತುಂದಿಭಃ], ತುಂದೀ, ಬೃಹತ್ಯುಕ್ಷಿಃಃ ಪಿಚಂಡಿಲಃ-೫ ದೊಡ್ಡ ಹೆಟ್ಟಿ 
ಯಂಳ್ಳೃವನು” (ಸಿದ್ಧಾಂತಿ. ೦೩೭). [ಸಂ.] 

ತುಂದಿಭ (ನಾ). ಐ ತುಂದಿಲ. [ಸಂ.] 


5| ತುಂದಿಲ, ತುಂದಿಳ (ಗಂ). ೧. ದೊಡ್ಡ ಹೊಟ್ಟೆಯಂಳ್ಳ. ೨. (ಆಲಂ) 


15 


20 


80 


46 


ಹೆಚ್ಚಾದ ; ತಂಂಬಿದ ; ಅತಿಶಯವಾದ : ಪಟಹೆ ನಿಸ್ಸಾಣ ಡಿಂಡಿಮ 
ಗೋಮುಖಂಗಳಿಂದ ತುಂದಿಲ ಧ್ವನಿಯುಳ್ಳೆ ಕರಡೆ ವಿರಣ ಡೋಳ್ಗಳಿಂದ 
ಲೋಲೈಸುತ್ತ ... ಪಾಡಿದರ್‌" ಮಂಗಳವನು(ಕತುಪು. ೦-೯-೪೪). (ನಾ). 
೩. ದೊಡ್ಡಹೊಟ್ಟೆಯುಳ್ಳವನು ; ಡೊಳ್ಳುಹೊಟ್ಟೆಯಂವನು : 
“ ತುಂದಿಲಃ, ತುಂದಿಭಃ, ತುಂದೀ, ಬೃಹತ್ಯುಕ್ಷಿಃ, ಪಿಚಂಡಿಲಃ-೫ ದೊಡ್ಡ 
ಹೊಟ್ಟೆಯುಳ್ಳವನು ” (ಸಿದ್ಧಾಂತಿ. ೦೫೭). ೪. ತುಂಬಿದಂದಂ; ಪರಿ 
ಪೂರ್ಣ : ನನ್ನ ಹೃದಯವಾನಂದತುಂದಿಲವು (ಅರಳು. ೧೯೦-೧೦). "ಆನಂದ 
ತುಂದಿಲ' ಪರಾ. ೫. ದೊಡ್ಡಹೊಕ್ಕೂಳಂಳ್ಳವನಂ, ತುಂದಿಳ ; ೨. ಚತು 
ರಂಗಬಲಂಬೆರಸಿ,.,ಬರ್ಪಂತು ಕೂರ್ಚಾಳೆ ತುಂದಿಳ (ಪಾಕಾಂ. ತುಂದಿಲ, 
ದೀಕ್ಷಾಳ] ಜರತ್ಸಾಮಂತಸಂದೋಹಕ್ಕಪ್ಪಯಿಸಿ  ಶುಭದಿನಮುಹೂರ್ತ 
ದೊಳ್‌ ಪ್ರಯಾಣಭೇರಿಯಂ ಪೊಯಿಸಿ ಪೊಜಮಟ್ಟಾಗಳ೯(ಆದಿಪು. ೪-೯೦ವ); 
೩. “ಏಚಂಡಿಳಃ, ಬೃಹತ್ಮುಕ್ಷೀ, ತುಂದಿಳ;, ಉದರಿಳಃ-ಈ ೪ ಹೊಟ್ಟೆಗಂ” 
(ಹೆಲಾಯು. ೯೯-೪೩೪). " ತುಂಡಿಲ' ಪರಾ. [ಸಂ.] 

ತುಂದಿಲೋದರ (ಗಂ). ೧. ಬೊಜ್ಜಾಳ್ಳ : ತುಂದಿಲೋದರ ಭೈರವಾಕಾರ 
ದಾನವಂ ಬಂದು (ವೆಂಕಾರಾ. ೧-೦೨-೨೨). (ನಾ). ೨. ಬೊಜ್ಜು ಹೊಟೆ 
ಯುಳ ವನಂ ; ದಪ್ಪವಾದ ಹೊಟ್ಟೆಯವನಂ. [ತುಂದಿಲ + ಉದರ 

ತುಂದಿಳ " ತಂಂದಿಲ' ನೋ. 

ತುಂಬ, (ನಾ). ಹೆಚ್ಚಳ ; ಅತಿಶಯ ; ಸವ್ಯದ್ಧಿ : ಬಳಿಯ ಕಂಜದ ಬಣ್ಣ 
ಮುಮೊಂದಳುಂಬಮಂಂ ತುಂಬಮುಮಾಗೆ ತಿಂಬಿದುದು (ಲೀರಾವ.೫-೬೨); 
ಪೊಗಟಿ್ತಿಗಳುಂಬಮಂಂ ತುಂಬಮುಮಾದ ಮಜ್ಜನಮಂಡಪದ ತೋರಣ 

: `ದ್ವಾರೋಪಕಂಠದೊಳ್‌ ನಿಂದು (ಅನಂಪು. 8-೫೩ ವ). [ತುಂಬು +-ಲ್ಯ] 

ತುಂಬ, ತಂಂಬಾ (ಅ). ಬಹಳವಾಗಿ; ಹೆಚ್ಚಾಗಿ ನ ಅಧಿಕವಾಗಿ ; 
ಸಂಪೂರ್ಣವಾಗಿ : ತೋಳುಗಳಿಗೆ ತೋಳಬಂದಿ ಕೆನ್ನೆ ತುಂಬ ಮುತ್ತು 
(ನಾದಲೀ. ೫೯-೦೬) ; ಪೆಟ್ಟಿಗೆ ತುಂಬ ಹಣವಿದ್ದರೂ ಕಟ್ಟಿಗೆ ಹೊರ್ತು 
ಗತಿಯಿಲ್ಲ (ಗಾದೆ). ತುಂಬಾ: ನಿನಗೆ ಹಿತವಾಗಬೇಕೆಂದು ತುಂಬಾ 
ಅಪೇಕ್ಷಿಸುತ್ತೇನೆ (ಮುಂಬಯಿ... ೪-೩೯) ; ನನಗೆ ತುಂಬಾ ಸಂತೋಷವಾಗಿದೆ 
(ರಾಯಕ. ೮೧) : ಬಾಯಿ ತುಂಬಾ ಮಾತು, ಹೊಟ್ಟೆ ತುಂಬಾ ಊಟ (ಗಾದೆ) 
ಇವತ್ತು ಸಾರು ತುಂಬಾ ಚೆನ್ನಾಗಿತ್ತು (ರೂಢಿ). 

ತುಂತುಂಬಾ (ದ್ವಿರುಕ್ತಿ) : ದೇವರು ನಿಮಗೆ ಏನನ್ನು ಕೊಡದಿದ್ದರೂ 
ಈ ವಿನಯಸಂಪತ್ತಿಯನ್ನು ತುಂತುಂಬಾ ಕೊಟ್ಟಿರುವನಂ (ಜಯಂತ. ೧೪). 
[ ಆ ತುಂಬ್ಕು) 

ತುಂಬ್ಕ (ನಾ). ಕಂಂಬಳಕಾಯಿಂ; “ತುಂಬ ಎ ಕರೇಕುಂಬಳಕಾಯಿ ” 
(ಗೆಂಗಾಮ. ೧೫೪). [ಸಂ.] 

ತುಂಬಕ (ನಾ). ೧. = ತುಂಬಕಿ. ೨. ದೋಷಪೂರ್ಣವಾಗಿ ಹಾಡುವ 
ವನಂ: ತುಂಭ£ಬ]ಕ -ಗಲ್ಲ ಉಬ್ಬಿಸಿ ಹಾಡುವವನು (ಸಂಗೀಡಂ.೧೦೩). 

[ಸಂ.,] 

ತುಂಬಕಿ (ನಾ). [ಸಂಗೀತ] ಹಾಡಂವಾಗ ಸಂಭವಿಸಬಹಂದಾದ ಒಂದು 
ದೋಷ ; ಸೋರೆಬಂರುಡೆಯಂತೆ ಕೆನ್ನೆಯನ್ನು ಉಬ್ಬಿಸಿಕೊಂಡಂ 
ಹಾಡುವುದಂ ; ಫೂತ್ಕಾರದೋಷ : ಅಕಬಳಮನವ್ಯವಸ್ಥಿ ತಮಕಾಕಿ 
ಸಂದಿಷ್ಟ ತುಂಬಕೀರಹಿತಂ ಗಾಯಕಗಣಕಂಠರವಂ ಶ್ರಾವಕಮಧುರಸ್ಸಿಗ್ಧ 
ಮೆಸೆದುದಾಸ್ಥಾಯಿಕೆಯೊಳ್‌' (ಅದಿಪು. ೫-೦೧). [ಸಂ. ತುಂಬಕೀ) 


ತುಂಬಕುಂಟೆ 


ತುಂಬಕುಂಟೆ (ನಾ). ಒಂದಂ ಪ್ರದೇಶದ ಹೆಸರು: ತೆಂಜ್ಕಣದೆಸೆ 
ಗುಡ್ಡೆಗಲ್ಲು ತುಮ್ಪಕುಣ್ಟೆ ರೇವುಕುಣ್ಟೆ ಪಾಮ್ಪುಳಕುಣ್ಟೆ (ಎಕ. ಸ11, ಶಿಂಃ 
೩೮-೩8೩; 878). [ತುಂಬ್ಯ + ಕುಂಟೆ] 
ತುಂಬಡ (ನಾ). ಒಂದಂ ಬಗೆಯ ವಿಷ (?) : ಚೋಳ ತುಂಬಡ 
ಕನಕ ಮಿಹಿರ ತಪನ ಕ್ಷೇಡ ತಾಳುಜಂತ್ರಿಕಪತನಫಲಕುಟಜ ಪ್ರಕ್ಷಲಕಧೂಳ 
ಮಾರಾಷ್ಟ್ರ ನಂಜಂ ತರಿಸಿ ಹಿಂಡಿದಂ ಭಾಳನೇಶ್ರಂ ಬಸವನು (ಲಗಪು. 
೩೩-೦೦). [?] 
ತುಂಬಡವಿ (ನಾ). ತುಂಬಿದ ಕಾಡು ; ದಟ್ಟವಾದ ಕಾಡು : ತುಂಬಡವಿ 
ಕಳಕಳಿಸಿ ಮೆರೆಯುತಿದೆ ದೀವಿಗೆಯೊಡಲಂ ಮುಚ್ಚಿ ಸಿಂಗರಿಸಿ (ಶ್ರೀರಾಮಾ. 
೧೬೬ ೩೭೮). [ತ:ಂಬ್ಯು + ಅಡವಿ] 
ತುಂಬಡಿ " ತುಮ್ಮಡಿ' ಸೋ. 
ತುಂಬರ (ನಾ). ಎ ತುಂಬುರಂ[್ಯ : “ ತಿಂದುಕಃ ...ತುಂಬರಗಿಡ” (ಸಿದ್ಧಾಂತಿ. 
೦೦೬). [ ಸಂ.) 
ತುಂಬಾ ' ತಂಂಬ್ಯ' ನೋ. 
ತುಂಬ್ಕಿ, ತುಂಬೆ, ದಂಂಬಿ, ದಂಂಬೈ, (ನಾ). ಭ್ರವಂರ; ಅಳಿ; 
ಮಧುಕರೆ : “ ಮಧ:ಕರಟಃ, ಮಧುಪಃ, ಮಧುವ್ರತಃ, ಶಿಳೀಮುಖಃ, 
ಭ್ರಮರ, ಭೃಂಗಃ . . . ದ್ವಿರೇಘ-__ ಈ ೧೩ ತುಂಬಿ” (ಹೆರಾಯು. 
೪೩-೧೦೧) ; ಕಂಪಿಂಗೆಆಗಿದ ತುಂಬಿಯ ಸಮೂಹವ:ಂ ಮೇಗೆ ಸುಬ್‌ವುದಂ 
ಕಂಡು (ವಡ್ಗಾರಾ. ೩೦-೫): ಮದಗಜಗಂಡಸ್ಥೃಳ9ಗಳೊಳಿೆಅಗಿ ಮೊರೆವ 
ತುಂಬಿಯ ಬಂಬಲ್ಲಳೆ ವಿಮುಖೀಭೂತಂಗಳಾದುವು (ಪಂಪಾ. ೪೪೯ ವ); 
ನಿಮ್ಮ ಚರಣಕಮಲದಲಾನು ತುಂಬಿ (ಬಸವ.೪೯3) : ಕಾಳಕೂಟದ ಕಮಲ 
ತುಂಬಿಗೆ ಪಥ್ಯವಲ್ಲೆಂದ (ಕುವ್ಕಾದ್ರೋ. ೯-೪3): ಅಲರ ಪರಿಮಳದೆಡೆಗೆ 
ತುಂಬಿಗಳೊಲಿದು ಪೋಪಂದದಲಿ ಲೋಕದೆೊಳಲರು ವಿಕಸಿತವಾಗಿ 
ಹೋಹುದೇ ತುಂಬಿಯಿದ್ದೆಡೆಗೆ (ನಳಿಡ. ೩-೩೨): ಕರಿಕಫೋಲದ ಮದ 
ಸೊಗಡೆಂದು ತುಂಬಿಯ ನೆರವಿಗೆ ಪರಿಮಳವೀವ ಅರಳುವಮಲಲ್ಲಿಗೆಗೊಂಚಲೆನೆ 
ಜಕರ್ಣದೆ ವೆ;ಆಕಿದುವು ಮುತ್ತಿನ ಕುಚ್ಚು (ಕಂನವಿ. ೨೩-೯೪). ತುಂಬೈ: 
ಸರಸವಾದ ಗಾನವಂ ಮಾಡುತ್ತಲಿರುವ ತುಂಬೆಗಳಿಂ ತುಂಬಿ (ಸೌಗಂಧಿ. 
&೩೮-೮) ; ನಿಂಬೆಗಿಂ ಹುಳಿಯಿಲ್ಲ ತಂಂಬೆಗಿಂ ಕರಿದಿಲ್ಲ ನಂಬಿಗೆಯಿಂದಧಿಕ 
ಗುಣವಿಲ್ಲ (ಸರ್ವಜ್ಮ. 3೩೫) : ಮರಿದ-0ಬೆ ಚೊಕ್ಕ ಕೆಂದಾವರೆಗೆ ಕವಿವಂತೆ 
ಸರಳು ಸರ್ವಾಂಗಕಂ ಪೊಕ್ಕಿರ್ದುದು (ತುರಂಗ. 8೦-೩೩). ದುಂಬಿ: 
“ಭ್ರಮರ ದುಂಬಿ, ಗರುಗ” (ಓಷಧಿ. ೧೦೦): ಅಲರ್ಗೋಂಚಲ್ಲೆ ಆ 
ಪುಂಚ ದುಂಬಿಗಳ ಶುಂಭದ್ಗಾನದಿಂ ... ಎಸೆದುದಾಮ್ರವ್ರಾತಮಾ 
ಚೈತ್ರದೊಳ್‌ (ಉದೃಟ. ೯-೮) ; ಮಲ್ಲಿಗೆಯಲರ್ದಂಡವಿಡಿಯೆ ಬಂದೆಅಗುವ 
ಜಿಲ್ಲಿದುಂಬಿಗೆ ಬೆರ್ಚಿ ನಿಂದು ಸೊಲ್ಲಿಪ ಪೂಮಾಲೆಗಾರ್ತಿ (ಮೋಹಕ. ೩-೧೭). 
ದುಂಬೈ : “ಮಧುವುತಃ, ಮಧುಕರಃ, ... ಬಂಭರಃ ೧೫ ತುಂಬಿಯ 
ಹೆಸರುಗಳು. ತುಂಬೆಹುಳ್ಳ ದುಂಬೆ, ಕಚ್ಚುವ ಜೀರಜಿಂಬೆ, ಭೃಂಗ” 
(ಸಿದ್ಕಾಂತಿ. ೦೪೨). 
[ದೇ.॥ ತಮಿ. ತುಮ್ಚಿ ; ಮಲ, ತುಮ್ಬಿ ; ಕೊಡ. ತುಳು, ತುಂಬಿ; 
ತೆಲು. ತುಮ್ಮೆದ ; ಪರ್ಜಿ. ದುಂಬಿ] 


ತುಂಬ್ಳಿ "ತುಂಬೈ' ನೋ, 
ತುಂಬ್ಯಿ (ನಾ). ೧, ಉದ್ದನೆಯ ಸೋರೆಕಾಯಿ ; ಸಿಹಿಸೋರೆ : 
“ಅಲಾಬು ತುಂಬೀನಾಮಂ” (ವಸ್ತುಕೋ. ೩೬-೨೧). ೨, ಒಂದು 


ಬಗೆಯ ಗಿಡ ; ಕೋಕಿಲಾಕ್ಷ. ೩. ತಂಬೂರಿ ಅಥವಾ ವೀಣೆಯ 
ಬುರಂಡೆ: ಚಂದ್ರಬಿಂಬಮಂ ತುಂಬಿ ಮಾಡಿ ಬಿಸತಂತುಸಿಂಜಿನಿಯಂ 
ತಂತಿ ಮಾಡಿ ಇಕ್ಷುಚಾಪದಂಡಮಂ ದಂಡಿಗೆ ಮಾಡಿ . . . ಬೀಣೆಯಂ 
ಬಾಜಿಸುವ ರತಿಯಂತಿರ್ದಳಂ, . . ಕಂಡು (ಅರ್ಧನೇ. ೬-೦೬ ವ). 


10 


20 


2s 


ತುಂಬಿವಿಂಡು 


[ಸಂ. ತುಂಬಿ, ತುಂಬೀ. /ತಮಿ. ತುಮ್ಚಿ; ಮಲ. ತುಮ್ಪ ; ತಲು. 
ತುಂಬಿ, ತುಂಬ, ತುಮ್ಮಿ] 

ತುಂಬ್ಕಿ (ನಾ). ಒಂದು ಬಗೆಯ ಆಭರಣ : ಕಿವಿಯೊಳೊಪ್ಪವ 
ಚೌಕುಳಿ ತುಂಬಿಯ ತಾಲಿ ತವೆ ಗಂಟೆ ಸರಪಣಿಯಿಂದ ಸುವಿಲಾಸದೆ 
ಚಿತ್ತವಿಡಿದೈತಹನಾರೆ (ಕಂನವಿ. ೨೩-೭೬. "ಚಳತುಂಬು' ಹೋ. (7) 

ತುಂಬ್ಯಿ (ನಾ). (?) : “ಅಲಸ್ವಜೆ-ನೆಲಗುಳ್ಳ, ಅಲಮೂಲ-ತುಂಬಿ, 
ಅಲ್ಬಫಲ -ಕಿರುಗುಳ್ಳ, ನಾಯಿನೇರಿಲು "' (ಅಳಾನಿ.೨-೦೬). [?) 

ತುಂಬಿಕೆ (ನಾ). ತುಂಬಿಕೊಂಡಿರಂವುದು ; ಸಂಗ್ರಹಿಸಿರಂವುದಂ ; 
ತುಂಬಿಕೆಯೊಳಿಂಬುಗೊಂಡ ತುಂಬುನೀರಂ ಫೂತೃರಿಸಿದಪುವೆಂಬಂತಿರೆ 
ಎಡೆವಿಡದೆ ಬಲ್ಲರಿ ಸುರಿಯೆ ಮಟ್‌ಗಾಲಂ ಚೆಲ್ಮಾಯತ್ತಿ (ರಾಮಾಕ್ಮ.೩-೦೦). 

[ತುಂಬ್ಯು + - ಇಕೆ] 

ತುಂಬಿಗುರುಳ್‌, ತುಂಬಿಗುರಂಳು, ದುಂಬಿಗುರುಳು (ನಾ). ತುಂಬಿ 
ಯಂತೆ ಕಪ್ಪಾದ ಕೂದಲು ; ಕಪ್ಪುಗೂದಲು: ಮೆಹರ್‌ ... ನಿಡು 
ಗುರುಳುರುಳಿಗುರುಳ್‌ ತುಂಬಿಗುರುಳ ಗೋಪಸ್ಟ್ರೀಯರ? (ಗವಿ. ೪-೦೨3): 
ತುಜುಗಿ ತುಂಬಿಗುರ:ಳ ಬಂಬಲಿದೆ ಕಪೋಲರಂಗದೆೊೊಳ" (ಲೀರಾವ. ೭-೨೩) ಕ 
ಮಧ್ಯಪದಲೋಪಕ್ಕೆ ... ತೊಂಗಲ್ಲುರುಳ*, ತುಂಬಿಗುರುಳ* (ಕಮದ. 
೧೬೮ ಪ್ರಯೋ) ; ತುಂಬಿಗುರುಳ ತುಜುಬಿಕ್ಕಿ ದಾದಿಯರು ನಿತಂಬಿನಿ 
ಯೊಡನೆ ಪೇಳಿದರು (ಮೋಹಕ. ೯-೦೬) ; ತುಂಬಿಗುರುಳಬಲೆ ಪೇಳು 
(ಜಿಬಪು. ೧೦-೩೩). ತುಂಬಿಗುರುಳು : ತುಂಬುದಿಂಗಳ ಮೊಗ ತುಣುಗೆವೆ 
ಯಲರ್ಗಣ್‌ ತುಂಬಿಗುರುಳು (ಶ್ರೀಪಾಲ. ೩-೨೪). ದುಂಬಿಗುರುಳು : 
ಶ್ರೀಮಂತೆ ಸೋಫಿಯಾವ್ಯಾಸಿಲ್ಕೇಸಾ ದುಂಬಿಗುರುಳ . .. ಉದ್ದವಾದ 
ತೆಳ ನೆಯ ಹೆಂಗಸು (ಪುನರು. ೧೨೨), [ತುಂಬಿ 4 ಕುರುಳ್‌,] 

ತುಂಬಿಗುರುಳು " ತಂಂಬಿಗುರುಳ್‌? ನೋ. 

ತುಂಬಿಗುರುಳೆ (ನಾ), ತುಂಬಿಯಂತೆ ಕಪ್ಪಾದ ಕೂದಲಂಳ್ಳವಳು ; 
ನೀಲಕೇಶಿ ; ಸುಂದರಿ : ತುಂಬಿಗುರುಳೆಯರೇಕೆ ಬಾರರೆಮ್ಮಂ ಬೇಗ 
ವಂಬಿಕೇಶಂಗೊಯ್ದೊಡೆಂದಿದಂ ಬಯಸಿ ಬಾಯಂ ಬಿಟ್ಟುಕೊಂಡಿರ್ಪವೋಲ್‌ 
ಬಿರಿದ ತಾವರೆಗಳಂ . . . ಕೊಂಡೊಯ್ಯುದು (ಪದ್ಮರಾ. ೮-೩೭). 

[ತುಂಬಿಗುರುಳ್‌ + - ಎ) 

ತುಂಬಿತುರುಬು (ನಾ), ತುಂಬಿಯಂತೆ ಕಪ್ಪಾದ ತುರಂಬಂ, - ಗಂಟಂ : 
ತಂದೇನಿ ನಿನಗೆಂದ ತುಂಬಿತುರುಬಿನವಳ ಕಾಮಕಸ್ತ್ರೂರಿಯ ತೆನಿಯೊಂದ 
(ಮೂರ್ತಿಕಾ. ೩೬-೨). [ತುಂಬಿ + ತುರುಬ್ಮು (< ತುಣುಂಬ್ಮು) ] 

ತುಂಬಿಬಾಳು (ನಾ). ತುಂಬಿಯಂತಿರುವ ಜೀವನ ; ದುಂಬಿಯಂಂತೆ 
ಅನೇಕ ಕಡೆಗಳಿಂದ ರಸವನ್ನ ಸಂಗ್ರಹಿಸುವುದಂ : ಈ ತುಂಬಿಬಾಳು 
ಇರುವ ತನಕ ತುಂತುಂಬಿ ಕುಡಿಯಬೇಕು (ಮುಕ್ಕಳಂ. ೨೯-೮). 

[ತುಂಬಿ * ಬಾಳ್ಕು (<ಬಾಟ್‌್‌,)] 

ತುಂಬಿಮೊರೆ (ನಾ). ತಂಂಬಿಯಂ ಧ್ವನಿ ; ಗುಂಜಾರವ : ತುಂಬಿಮೊರೆ 

ತುಂಬಿ ರೋಂಕರಿಸಿತೋಂಕಾರೆಮಂ (ಶ್ರೀಂಮಾ. ೩೭-೨೫೭). 
[ ತುಂಬಿ + ಮೊರೆ, ] 

ತುಂಬಿವಾಡು (ನಾ). ಎ ತಂಂಬಿಮೊರೆ: ತುಂಬಿವಾಡ 
ಕೇಳ್ವಂದದಿಂ ನಿಂದು (ಕಬ್ಬಿಕಾ. ೬೯). [ತುಂಬಿ + ಪಾಡ್ಕು) 

ತುಂಬಿವಿಂಡು, ತುಂಬೆವಿಂಡಂ (ನಾ). ದಂಂಬಿಗಳ ಗುಂಪು ; ಅಳಿಗಳ 
ತಂಡ ; ಭ್ರಮರಸಮೂಹ : ನೋಡುವ . ಪಾರ್ವಶಿ ಮುದಮಂ 
ಕೂಡುತ್ತಿರೆ ತುಂಬಿವಿಂಡು ಪಾಡುತ್ತಿರೆ (ಗರ. 9-49); ತುಂಬಿವಿಂಡಿನಂತೆ 
ಪಾಡಿ ಜಕ್ಕವಕ್ಕಿಯಂತೆ ಕೂಡಿ (ಕಬ್ಬಿಕಾ. ೩೪೪); ತಾವರೆಗೆ ತುಂಬಿ 
ವಿಂಡೆಆಗಿದುದು ಕೊರಗಿದುವು ನೈದಿಲೆಗಳು (ಜೈಮಿಛಾ. ೨೬-೨೪) ; 
ಮದಂಗಳಿಗಂಗೈಸುವ ತುಂಬಿವಿಂಡ ಹಿಂಗದೆ ಕರ್ಣತಾಳದಲಿ ಸೆ 


ನೊಲವಿಂ 


ಸೋವುತ 


ತುಂಬಿವೆಣ್‌ 


ಮಾತಂಗ ನೀರ್ಗೈದುವುವು (ಕಂನವಿ-೨-8೬). ತುಂಬೆವಿಂಡು : ರೋಂಕರಿಸಿ 
ತುಂಬೆವಿಂಡೆಯ್ದಿ ಮುಸುಅಲು (ವೀಶ್ಕ ಪು.೩-೦೬-೬). 

[ತುಂಬಿ + ಪಿಂಡ] 
ತುಂಬಿವೆಣ್‌ (ನಾ). ಹೆಣ್ಣುದುಂಬಿ; ಭ್ರಮರಿ : (೪). 
[ತುಂಬ್ಲಿ + ಪೆಣ್‌] 
ತುಂಬಿವೆದೆ (ನಾ). ದಂಂಬಿಗಳಿಂದಾದ ಹೆದೆ ; (ವಂನ್ಮಥನ ಬಿಲ್ಲಿನ) 
ಹೆದೆ; p ಮನ್ಮಥನಿಗೆ ಕಬ್ಬಿನ ಬಿಲ್ಲು, ಅದಕ್ಕೆ ದಂಂಬಿಗಳ ಸಾಲೇ 
ಹೆದೆ ಎಂಬುದಂ ಕವಿಸವಂಯ : ಕಬ್ಬುವಿಲ್ತೂಂಬಿವೆದೆ ಪೂಸರ 
ಲ್ಬೂಣ್ಣಿಸಲ್‌ ನಿಬ್ಬರವಿದೆಂದು ಮದನಂ... ಸಾಹಸದೊಳಳವಡಿಸಿಕೊಂಡು 
(ಜೈಮಿಧಾ. ೬-೧೬). [ತುಂಬ್ಮಿ + ಪೆದೆ] 
ತುಂಬಿಸು (ಕ್ರಿ). ೧. ತುಂಬುವಂತೆ ಮಾಡು; ಭರ್ತಿಮಾಡು : ಭಕ್ತಪುತತಿ 
ಗಳ ಚರಣಂಗಳಂ ತೊಳೆದು ಅವರ ತತ್ಪಾದಾಂಬುಗಳನಭಿನವಕಳಶವಿಸರ 
ದೊಳು ತುಂಬಿಸಿ (ಬಸಪು. ೪೬-೫೩): ಸುಗುಣೆ ಕೇಳ್‌ ತಾಟಂಕ ಸೂಡಿದ ತವ 
ಕಿವಿಗೊಳನ ಕೋಡಿಬೀಳ್ವಂತೆ ತುಂಬಿಸುವೆನು ಕಡುರುಚಿವಾಡಿ ಮೋಹನ 
ತರಂಗಿಣಿಯ (ಮೋಹತ. ೭-೨); ಅಂಬರವನಂಬಿನಿಂ ತುಂಬಿಸಿದರು (ಕೈಮಿಥಾ, 
೪-೨೦); ಮುಖದ ಮೇಲೆ ದೀಪದ ಬೆಳಕು ಬಿದ್ದು ಕುಂತಿಯಿಂದ ತುಂಬಿಸಿತ್ತು 
(ಜಿಂಗಾಳ್ಮ. ೧೪೭). ೨. ಪರಿಪೂರ್ಣವಾಗುವಂತೆ ಮಾಡು; ಸಫಲ 
ಗೊಳಿಸು : ಕೃಪೆಯನು ಬಿಂಬಿಸಿ, ಬಾಳನು ತುಂಬಿಸಿ, ತೋಟದೊಳರಳಿದ 
ಹೂ ತಾನಾದುದು ಶ್ರೀಮದ್‌ಭಗವದ್ಗೀತೆ (ಅನಿಕೀ. ೩೨-೦೪). ೩. 
ಹೋದುದನ್ನು ಸರಿಪಡಿಸಿಕೊಳ್ಳು ; ನಷ್ಟವನ್ನಿ ಸರಿಗಟ್ಟು : ಆದ 
ರೇನು? ನಾವು ವೆಚ್ಚ ತುಂಬಿಸಿಕೊಳ್ಳುತ್ತೇವೆ (ಸ್ಮೃತಿಳೆ. ೨೦೫). ೪. ಹಸು, 
ಎಮ್ಮೆ ಮೊದಲಾದ ಹೆಣ್ಣುಪ್ರಾಣಿಗಳಿಗೆ ಗರ್ಭಧಾರಣೆ ಮಾಡಿಸಂ ; 
ಹೋರಿಕೊಡಿಸು ; ಗೂಳಿಹಾರಿಸಂ; ಕಟ್ಟಿಸಂ; ಜೋಡಿಯಾಗಿಸು 
(ಕರಾ) : ಈ ಹಿಂಡಿಯು ಬಹಳ ಉಷ್ಣವಿರುವುದರಿಂದ ಗಬ್ಬಿದ್ದ ದನಗಳಿಗೆ 
ಮತ್ತು ಅದೇ ತುಂಬಿಸಿದ ದನಗಳಿಗೆ ಕೊಡುವುದು ಒಳ್ಳೆಯದಲ್ಲ (ಗೋಗ್ವಾಸ. 
60). ೫. (ಆಲಂ) ಹೋಗಲಾಡಿಸು ; ಕಳೆ; ನಿವಾರಿಸಂ: ಸತಿಯ 
ದುಗುಡವೆನಿಪ್ಪ ಕತ್ತಲೆಯಾ ತುಂಬಿಸುವ ಮಣಿಜ್ಕೋತಿ ಬಂದಪುದೆಂಬವೊಲು 
ಮಣಿಭೂಷಣದ್ಕುತಿ ಮುಂಬರಿವುತಿರೆ ಬಂದನಾಕೆಯ ಹರಣ ಬಂದಂತೆ 
(ಸಾಳ್ಮಭಾ. ೩-೦೬). [ತುಂಬ್ಧು * - ಇಸ್ಯು] 
ತುಂಬೀಫಲ (ನಾ). ಎ ತುಂಬಿ ೧: ಮಣ್ಣೊಳ್‌ ಮೆತ್ತಿದ ತುಂಬೀಫಲಂ 
ನೀರೊಳಿಕ್ಕಿದಾಗಳಟ್ಟು ಅಡಿಯೊಳಿರ್ದ ಮಣ್‌ ಕರಗೆ (ಜೀವಸಂ, ೧೮೮-೯ ವ. 

[ಸಂ. 

ತುಂಬ್ಮು (ಕ್ರಿ). ೧. ಭರ್ತಿಯಾಗಂ; ಪೂರ್ಣವಾಗು: “ ತುಂಬು-ಪೂರಣೇ, 
ವೃಂತ (ಹೂವಿನ ಕಾವು, ಜಲಪ್ರಣಾಲ್ಯೋಃ (ತೂಬು) ” (ಕಮಧಾ) ; 
ಗಗನದ ಮೇಘಂಗಳು ಸುರಿದಲ್ಲಿ ಒಂದು ಹಿರಿಯ ಕೆಜಿ ತುಂಬಿತ್ತು (ಅವಕ. 
೦೦೯-೪೯೪) ; ಎಲ್ಲ ಪುರಾತನರು ಕರೆದು ಭಕ್ತಿಭಿಕ್ಷೆಯನಿಕ್ಕಿದಡೆ ಎನ್ನ ಪಾತ್ರೆ 
ತುಂಬಿತೆಿ (ಬಸವ. ೩೪೯) ; ಭಾಂಡ ತುಂಬಿತು ಮತ್ತೆ (ಕುವಾ,ಅ. ಓರಿಇ, 
9೭-೪೦) ; ಮಂಜು ಸುರಿಯಲೊಡನೆ ಕೆಆ್‌ ತುಂಬುವುದೆ (ನಳದ. ೨-೦೯), 
೨. ಆವರಿಸಲ್ಪಡು ; ಆವೃತವಾಗು : ಎಳಮಾವು ಕೆಂದಳಿರ ಪೂವಿನ 
ಬಿಣ್ಣೊಟಯಿಂ ಬಟಲ್ಲು ತುಂಬಿಗಳಿನೆ ತುಂಬಿ ಕೋಗಿಲೆಯೆ ಬಗ್ಗಿಸೆ ಸುಗ್ಗಿ 
ಯೊಳೊಪ್ಪುವಂತೆವೋಲ್‌ (ಪಂಪಛಾ. ೦-6) ; ಮನೆಯೊಳಗೆ ರಜ ತುಂಬಿ 
ತನುವಿನೊಳಗೆ ಹುಸಿ ತುಂಬಿ (ಬಸವ. ೯೭). ೩. ಹರಡು ; ವ್ಯಾಪಿಸಂ : 
ವರಕಪೀಂದ್ರನ ರಭಸವೇ ತುಂಬಿತು ಜಗತ್ರಯವ (ಕುವ್ಮಾಲ್ರೋ. ೦೨-೪) ; 
ಸವೆಯದ ಕರ್ಗತ್ತಲೆಯ ತುಂಬಿದಳು ಹುಣ್ಣವೆಯ ಬೆಳ್ಳಿಂಗಳ ಕಿಡಿಸಿ 
(ಮೋಹತ, ೨೯-೮). ೪. ಕಾಲಕಳೆದುಹೋಗು ; ಅವಧಿಯು ಮಂಗಿ ; 
ಗಡುವು ಪೂರ್ಣವಾಗು,-_ಪೂರೈಸಂ : ಪಾಂಡವರು ಬಂಧು 


೩೫೩೧ 


ತುಂಬ್ಮು 


ದ್ರೋಹಿಗಳು ತಮ್ಮವಧಿ ತುಂಬಲು ಕೇಡ ತಹೆರು (ಕುವ್ಮಾಅ. ೦೭-೦೬) 
ತುಂಬಿದವು ನವಮಾಸ (ತೆರ. ೦-೮-9); ತುಂಬಲು ನವಮಾಸ ಶುಭವಾದ 
ನರಸಿಂಪಗಿಂಬಾದ ವರಜಯಂತಿಯಲಿ ಕುಂಭಿನಿಗಧಿಕ ಶೂರನ ಕುವರನ 
ಗುರುವಂಬೆ ಪಡೆದಳು (ಕಂನವಿ. ೪-೬೨). ೫. ಸೂಸು ; ತುಳುಕು: ಅಂಬೆ 
ಕಣ್ಣ ನೀರಂ ತುಂಬೆ (ಪಂಪಛಾ. ೧-೭೬ ವ) ; ಕಂಗಳು ತುಂಬಿದ ಬಳಿಕ ನೋಡ 
ಲಿಲ್ಲ (ಬಸವ. 68೨); ಕೊಂಡು ಕೆನೆವುತ್ತಿರ್ಪ ತಾಯ್ತಂದೆಗಳಂ ಕಂಡು ಕಂಡ 
ನೆರವಿಯೆಲ್ಲಂ ಘುಳುಘುಳನೆ ಕಣ್ಣ ನೀರಂ ತುಂಬುತ್ತಿರಲ್‌ (ನಂಬಿರ. ೨-೬೧); 
ತುಂಬಿದನು ಕಂಬನಿಯನಾತ್ಮನಿತಂಬಿನಿಯ ಮೊಗ ನೋಡಿ (ಶೊರರಾ. 
೨-೪-೦೮). ೬. ಒದಗಿಸು; ಉಂಟಂಮಾಡು : ಅಂಬುಜನೇತ್ರೆಯ 
ಪೊಂಬಾಳೆದೊಡೆಗಳು ತುಂಬಿದುವು ಕಣ್ಣೆ ಕೌತುಕವ (ಕಂನವಿ. ೯.೨೦). 
೭. ದಪ್ಪವಾಗು ; ಪುಷ್ಪವಾಗು: ಮಗು ಮೈಕೈ ತುಂಬಿಕೊಂಡು 
ಚೆನ್ನಾಗಿದೆ (ರೂಂ). ಲೆ. ಗರ್ಭ ಕೂಡು ; ಗರ್ಭ ನಿಲ್ಲು: ಪುಳುಂಬಮವನೆಸೆ 
ತಾಗೆ ಗಬ್ಬವು ತುಂಬಿದೆರಲೆಯನೊಡಲ ಶಿಶುವುಚ್ಚಳಿಸಿ ಬರ್ದು ನಿಲೆ 
(ಸಾಳ್ಮಛಾ. ೫-೨೮), ೯. (ದೈವ, ಭೂತಗಳ ವಿಷಯದಲ್ಲಿ) ಆವೇಶ 
ಉಂಟಾಗು : ಅವನ ಮೇಲೆ ದೇವರು ತುಂಬಿ ಬಂದಿದೆ (ಕೂರಿ). ೧೦. 
ರಚಿಸು; ಮಾಡು; ಹಾಕು: ಕಂಭಕ್ಕಿದಿರಾಗಿ ತುಂಬಿರಿ ಪಸೆಗೊಳ 
ಕಂಭದಲ್ಲಾವೆ ಅರಗಿಣಿ (ಹಳ್ಳಿರಾ. ೩೮). ೧೧, ಹಣ ಪಾವತಿ ಮಾಡು ; 
"ಹಣ ಕಟ್ಟು: ಸಾಲದ ಹಣ ತುಂಬಬೇಕೆಂದು ನೋಟೀಸು ಬಂದಿದೆ (ರೂಢಿ). 
೧೨. (ಆಲಂ) ನಂದಿಸು; ಆರಿಸು; ನಿವಾರಿಸು: ಚಾಪೇಯ 
ಹಾಸೀತೆ ದೀಪವ ತುಂಬೈತೆ ನೀಲವೆ ತೋಳಾಗೆ ಮಲಗೈತೆ (ನಾಪದ- 
೯೫) ; ಒಬ್ಬರ ಕೊರತೆಯನೊಬ್ಬರು ತುಂಬಿದರಿಬ್ಬರಿಗೂ ಸುಖವುಂಟು 
(ಇಂಡಾಪ. ೨೦೦-೯೪). ೧೩. (ಆಲಂ) ಮಂಗಿದುಹೋಗಂ : ಕುಂಕುಮ 
ತುಂಬಿದೆ. ಅಂಗಡಿಯಿಂದ ತರಬೇಕು (ರೂಢಿ)- "ಹೆಚ್ಚು' ಪರಾ. 
ತುಂಬಿಕೊಡು-ಕೊರತೆಯನ್ನು ಹೋಗಲಾಡಿಸು : ತಮ್ಮಿಂದಾದ 
ನಷ್ಟವನ್ನು ತುಂಬಿಕೊಡಲು ಅವರು ತಯಾರಿದ್ದರು (ಕೂಢಿ). ತುಂಬಿಗರೆಎ 
(ತುಂಬಿಯಂತೆ ಇಂಪಾಗಿ) ಧ್ವನಿಮಾಡಂ: ಪಂಬಲಿಸುತ ಪಾಲ್ಮೊಲೆವೂಡು 
ತೆಳೆವೆಟ್ಟು ಚುಂಬಿಸುತವೆ ಮೊಗ ನೋಡಿ ತುಂಬಿಗರೆವ ತೊಟ್ಟಿಲ ಹಸುಳೆಯ 
ನೆತ್ತದಂಬುಜಮುಖಿಯ ಬಾಳೇನೊ (ಶ್ರೀಪಾಲ. ೨-೩೫) ; ಭರದಿಂದಂಬೆ 
ಗಾಲಿಡುತೊಯ್ಕ್ಯನೆ ತುಂಬಿಗರೆವುತ ದಾದಿಯ ಕೈಯ ಬೆರಳ ಪಿಡಿದು 
ತಳರ್ನಡೆಯನು ನಡೆವೆನ್ನ ತರುಣನನೆಂದಿಗೀಕ್ಷಿಪೆನೊ (ಜಂಪ್ರ ಸಿ30. ೩-೦೧೬). 
ತುಂಬಿಡು-೧. ಭರ್ತಿಮಾಡಿ ಇಡಂ : ಮೊನ್ನೆ ಬೇಸಿಗೆಯಲ್ಲಿ ಲಟ್ಟಿಸಿದ 
ಹಪ್ಪಳ, ಇಟ್ಟ ಸಂಡಿಗೆ, ತುಂಬಿಟ್ಟ ಉಪ್ಪಿನಕಾಯಿ ಭರಣಿ ಎಲ್ಲ ತೆರೆದಿಡು 
(ನೆಲವು. ೧೬-೮) ; ಹಾಲ್ದೇನನ್ನೇ ತನ್ನ ಮೈಯಲ್ಲಿ ತುಂಬಿಟ್ಟುಕೊಂಡು 
ಬೆಳೆದಳು ಅವಳು (ಹೊಸಕ್ತಿ. ೪.೨. ಮಾಸಲಾಗಿಡು : ಹೊರಗೆ ಹೋಗಿದ್ದ 
ಮಗನಿಗೆಂದು ತಿಂಡಿಯನ್ನು ತುಂಬಿಟ್ಟೆದ್ದರು (ಕೂಢಿ). ತುಂಬಿ ತುಳುಕು ಎ 
ಭರ್ತಿಯಾಗಿ ಹೊರಚೆಲ್ಲುವಂತಿರಂ ; ಸಂಪೂರ್ಣವಾಗಿ ತುಂಬಿರಂ : 
ದೇವ ಸಂಗನಬಸವ ತುಂಬಿ ತುಳುಕದ ಬಸವ (ಬಸರ. ೯-೮೮); ನಿಮಗೆಲ್ಲ ರಕ್ತ 
ತುಂಬಿ ತುಳುಕುತ್ತದೆ (ಕಾಲೂರ. ೦೩ ಕಛಾಸಾರ), ತುಂಬಿದೆ ಕೊಡ ಇ ೧. 
ಭರ್ತಿಯಾದ ಕೊಡ : ಎದುರಿನಿಂದ ಹೆಂಗಸೊಬ್ಬಳು ತುಂಬಿದ ಕೊಡ 
ವನ್ನು ಹೊತ್ತು ತರುತ್ತಿದ್ದುದನ್ನು ಕಂಡು ಸಂತುಷ್ಟರಾದರು (ರೂಢ). 
೨. ಸದ್ಗುಣ, ಧನ ಮೊದಲಾದಂವುಗಳಿಂದ ತಂಂಬಿದ ವ್ಯಕ್ತಿ: 
ಗಂಭೀರತೆಯಿಂದ ಕೂಡಿದ ವ್ಯಕ್ತಿ: ತುಂಬಿದ ಕೊಡ ತುಳುಕುವುದಿಲ್ಲ 
(ಗಾದ) ; ಅವರು ತುಂಬಿದ ಕೊಡ (ರೂಢ). ತುಂಬಿದ ಸಂಸಾರ - ಹೆಚ್ಚು 
ವಂಕ್ಕಳಿಂದ ಕೂಡಿದ ಕುಟುಂಬ; ಸಮೃದ್ಧ ಸಂಸಾರ: ಅವರದು ತುಂಬಿದ 
ಸಂಸಾರ (ರೂಡಿ). ತುಂಬಿ ಬರು2೧. ಕೂಡಿಕೊಳ್ಳು: ಮೊಘಲ್‌ ಕಲೆಯಲ್ಲಿ 
ಅಷ್ಟೊಂದು ಸೊಬಗು, ವೈಭವ ತುಂಬಿ ಬರಲು ಇವರುಗಳು ಬಹುಮಟ್ಟಿಗೆ 
4 


ತುಂಬ್ಕು 


ಕಾರಣರಾದರು (ಭಾರದ. ೩೨೮). ೨. ನಷ್ಟ ಪರಿಹಾರವಾಗಂ ; ಸರಿ 
ದೂಗಂ : ನುಡಿಯಂತೆ ನಡೆಯದಿದ್ದರೆ ನಡೆಯಂತೆ ನುಡಿಯದಿದ್ದರೆ ದಿವ್ಯ 
ಜೀವನದಲ್ಲಿ ಅದೊಂದು ದೊಡ್ಡ ಕುಂದಂ, ತುಂಬಿಬಾರದ ಕೊರತೆ 
(ಮೋಳೆಮಾ. ೬ ಪ್ರಸ್ತಾವನೆ): ಅವನ ಕಾಲಿನ ಕುಂಟುತನದ ಊನವು ಅವನ 
ಪ್ರಸಂಗಾವಧಾನದ ಚತುರಕೆಯಲ್ಲಿ ತುಂಬಿ ಬಂದಿತ್ತು (ಕಂಬಹು. ೧೩)- 
ತುಂಬಿರು ಎ ಭರ್ತಿಯಾಗಿರಂ; ಹರಡಿರು: ವಂದಿತಾಮಳಮಕುಟ 
ವರ್ಧನರಿಂದ ತುಂಬಿಹುದೆಂಟುಯೋಜನದಂದವದು (ಸಂಧಪ. ೫-೮೬) ; 
ಅದಲ್‌ನಾ ತಟುವಾಯ ಮನೆಯೊಳು ಗದೆ ಶರಾಸನ ಖಡ್ಗ ಮುದ್ಧ ರವಧಟು 
ಚಕ್ರ ತ್ರಿಶೂಲ ತುಂಬಿರೆ (ಕುವ್ಯಾಆ. ಓರಿಇ. ೩೨-೩೨). 
(ದೇ. ಕ ತುಳು. ತುಂಬು ; ಕೊಡ. ದುಂಬ್‌] 

ತುಂಬ್ಕು (ನಾ). ಸಂಪೂರ್ಣವಾಗಿರುವಿಕೆ ; ಪೂರ್ಣತೆ ; ಅತಿಶಯ ; 
ಬಾಹುಳ್ಯ : ಆವ ತುಂಬಿಹುದಿಲ್ಲಿ ಎರೆವವರಿಗೆರೆವಷ್ಟನೀವ ಮನ ತುಂಬು 
ವಷ್ಕರಿವ ಎದೆ ತುಂಬುವಷ್ಟೊಲವ ಪಡೆಯೆ ಜೀವ? (ಮಲದೇ. ೩0-೯). 

[ <ತುಂಬ್ಬು;] 

ತುಂಬ್ಯು "ತೂಂಬಂ' ನೋ. 

ತುಂಬ್ಕು, ತಂಂಬೈೆ (ನಾ). ೧. ಹಣ್ಣು, ಕಾಯಿ, ಹೊವು ಮೊದ 
ಲಾದಂವುಗಳ ತೊಟ್ಟು. ನಾಳ ; ವೃಂತ ; ತೊಡಂಬೆ: “ತುಂಬು. 
ಪೂರಣೇ, ವೃಂತ (ಹೂವಿನ ಕಾವು, ಜಲಪ್ರಣಾಲ್ಕೋಃ (ತೂಬು)” 
(ಕಮಠಾ) ; “ತೊಟ್ಟು ತುಂಜಿನೆ ವೃಂತನಾಮವೆಂದೇ ತಿಳಿವುದು” 
(ಶಬ್ಮಮಂ, ೨೩); ಉದುರಿಹೋದ ಹೂವಿನ ತುಂಬಿನತ್ತ ಲಲಿತಾ ತದೇಕ 
ಚಿತ್ತದಿಂದ ನಿಟ್ಟಿಸತೊಡಗಿದಳು (ಕನಸಿ. ೧); ಕಿತ್ತಳೇಹಣ್ಣು ಬುಡದಲ್ಲಿಯೂ 
ತುಂಬಿನಲ್ಲಿಯೂ ತುಸು ಕುಗ್ಗಿರುವಂತೆ ಪೃಥ್ವಿಯಾದರೂ ಉತ್ತರ ದಕ್ಷಿಣ 
ಧ್ರುವಗಳೆಡೆಗೆ ಸ್ವಲ್ಪ ಕುಗ್ಗಿಯದೆ (ಮುಂಬಯಿ. ೪-೬೪); ಮೆಣಸಿನಕಾಯಿಯ 
ತುಂಬು ಮುರಿದು ಅವನ್ನಾದರೂ ತಾಟಿನ ಬದಿಗಿರಿಸಿದಳು (ರಕ್ತಧೃ. ೨೨೦). 
ಪಿ. ಒಂದೂ ಬಗೆಯ ಆಭರಣ. "ಚಳತುಂಬಂ' ಪರಾ. ತುಂಬ್ಕೆ :0. 
“ತುಂಬೆಯೆನೆ ತೊಟ್ಟು” (ಕಕರ. ೪೭). 

[ದೇ. ॥ ತಮಿ. ಮಲ, ತುಮ್ಬು ಇ ತುದಿ, ಅಂಚು] 

ತುಂಬುಕಣ್ಣು "ತುಂಬುಗಣ್ಣು' ನೋ, 

ತುಂಬುಗ (ನಾ). ಭರ್ತಿಮಾಡಂವವನಂ ; ತುಂಬುವವನಂ ; “ಪ್ರಾಯನ್‌, 
ಪ್ರಾಪಕಃ, ಪ್ರಾತಾ ಈ ಮೂರು ತುಂಬುಗಂ” (ಕಾಶಕ್ಕೆ. ೦೬೭). 

[ ತುಂಬ್ಯು + - ಗೃ 

ತುಂಬುಗಣ (ನಾ). (ಧಾನ್ಯಗಳನ್ನು) ರಾಶಿ ಹಾಕಿರುವ ಕಣ : ಇವೊತ್ತು 
ತುಂಬುಗಣದ ಪೂಜೆ ಇದೆ (ಕೂಡಿ). [ತುಂಬ್ಯು 4 ಕಣ್ಣ (-ಕಳ್ಳ)) 

ತುಂಬುಗಣ್ಣು, ತುಂಬುಕಣ್ಣು (ನಾ). ೧. ಅಗಲವಾದ. ಕಣ್ಣು ; 
ದೊಡ್ಡಕಣ್ಣು : ತುಂಬುಗಣ್ಣಲ್ಲಿ ನೋಡಿದಳು (ವೈದ್ಯವಿ. ೦೨೫); 
ತನ್ನ ತುಂಬುಗಣ್ಣುಗಳನ್ನು ಹೊರಹೊರಳಿಸಿ ನೋಡುತ್ತ ಮೆರವಣಿಗೆಯ 
ಹಿಂದೆ ಸಾಗಿದಳು (ಫಲಸಂ. ೮9). ತುಂಬುಕಣ್ಣು : ೨. (ಕಣ್ಣೀರು) 
ತುಂಬಿದ ಕಣ್ಣು : ಪಾಳುರಾಜಧಾನಿಯನ್ನು ತುಂಬುಕಣ್ಣಿನಿಂದ ನೋಡಿ 
.** ನಿಟ್ಟುಸಿರಿಟ್ಟು ಪಂಡಿತನನ್ನಿ ಹಿಂಬಾಲಿಸಿದ (ಚಿದೇವ. ೩). 

[ ತುಂಬ್ಯು + ಕಣ್ಣು (< ಕಣ್‌)] 

ತುಂಬುಗಲ್ಲ .(ನಾ). ತುಂಬಿಕೊಂಡಿರಂವ ಗಲ್ಲ; ದಂಂಡನೆಯ ಕೆನ್ನೆ : 
ಮೊದಲಿನ ತುಂಬುಗಲ್ಲದ ನಗುಮುಖದ ರಮಾ ಎಲ್ಲಿ, ಒಣಗಿದ ಕೃಶಳಾದ 
ಅಳುಮುಖದ ನೀನೆಲ್ಲಿ? (ಕುಂಕುಮ. 8೩8). [ತುಂಬ್ಯು ೬ ಗಲ್ಲ] 

ತುಂಬುಗಾಂಭೀರ್ಯ (ನಾ), ಅಧಿಕವಾದ ಹಿರಿವೆಂ; ದೊ ಡ್ಡತನ: 
ತುಂಬುಗಾಂಭೀರ್ಯದಲಿ ಸತ್ಶವನೆ ಎಪ್ರಿ ನಿಲಿಸುವನು ಪ್ರಜೆಯ ತಂದೆ 
(ಹೊಂಗಳು, ೩-೮). [ ತುಂಬ್ಯು -- ಗಾಂಭೀರ್ಯ] 


೩೫೩೨ 


30 


46 


ತಂಂಬುಜೀವನ 


ತುಂಬುಗಾಯಿ (ನಾ). ಬದನೆಕಾಯಿಂ ಮೊದಲಾದ ಇಡಿಕಾಯಿಂಯೊಳಗೆ 
ಸಂಭಾರವನ್ನು ತುಂಬಿ ಬೇಯಿಸಿ ಮಾಡಿದ ಪಲ್ಯ: “ತುಂಬುಗಾಯಿ-_- 
ಇಡಿಗಾಯಿಪಲ್ಲೆ ; ಬದನೇಕಾಯಿಯ ಪಲ್ಲೆ'' (ಜಾನಕೋ. ೬೭); ಅವಳು 
ಬದನೆಯ ತುಂಬುಗಾಯಿ ಮಾಡುವುದರಲ್ಲಿ ಎತ್ತಿದ ಕೈ (ರೂಢ). 

[ ತುಂಬ್ಯು -- ಕಾಯ್ಕಿ (ಆ ಕಾಯ್‌, )] 

ತುಂಬುಗುಂಕುಮ (ನಾ). ಹಣೆಯಲ್ಲಿ ಇಟ್ಟುಕೊಂಡಿರಂವ ಅಗಲವಾದ 
ಕಂಂಕಂಮ: ಮುಂಬಯಸಿ ಕೈಗೈದ ಸೊಬಗಿನ ಕೆಂಬಲರ ಮೈ ವಚ್ಛೆ ಕೆಂಬಲು 
ತುಂಬುಗಂಂಕುಮ ತಿವಿರು ಚೆಂದುಟಿಯುಟ್ಟರುಣವಸನ (ಸಾಳ್ಮ ಛಾ. ೩-೩೪). 

[ ತುಂಬು + ಕುಂಕುಮ] 

ತುಂಬುಗೂದಲು (ನಾ.) ದಟ್ಟವಾದ ಕೂದಲಂ: ಇವನು ತುಂಬುಗೂದಲಿನ 

ಕುಮಾರನಂತೆ ಕಣ್ಣಿಗೆ ಮುದ್ದಾಗಿ ... ಸುಳಿಯುತ್ತಾನೆ (ಭಾರದ. ೨೦). 
[ತುಂಬ್ಳು * ಕೂದಲು ( ಆಕೂಂದಲ್‌)) 

ತುಂಬುಗೆ (ನಾ). ತುಂಬುವಿಕೆ ; ಭರ್ತಿಯಾಗುವಿಕೆ ; “ಪೂರ್ತಿಃ, ಪೂರ್ತಂ 
೬. ಈ ೧೦ ತುಂಬುಗೆ” (ಕಾಶಕ್ಕ. ೦೭೬)- [ತುಂಬ್ಮು + -ಗೆ] 

ತುಂಬುಗೆಡು (ಕ್ರಿ). ತುಂಬದೆ ಇರು ; ಪೂರ್ಣತೆಯಿಂಲ್ಲದಿರು; ತುಂಬು 
ಗೆಟ್ಟ ಅರೆಯಾದ ಬರಿದುವೋದ ಬಟ್ಟಲ್ಲಳನ್ನು ... ಭರಿಸುತ್ತಿರುವರು 
(ಜಟ ಅ. ೮೩-೧೦). [ತುಂಬ್ಮು + ಕೆಡು] 

ತುಂಬುಗೆನ್ನೆ (ನಾ). ಎ ತಂಂಬುಗಲ್ಲ; ತುಂಬುಗೆನ್ನೆ ; ನೀಳವಾದ ಮಾಟ 
ವಾದ ಮೂಗು (ಕಳಹು. 3). [ತುಂಬ್ಕು ೬ ಕೆನ್ನೆ) 

ತುಂಬುಗೆಯ್‌ (ನಾ). "ಪುಷ್ಟವಾದ ತೋಳು, - ಬಾಹು - ಭಂಜ: 
ತನ್ನುಳ್ಳ ಬಲ್ಬನಿತಲೂಳಂ ಮುಂತಣ್ಣೆ ನಿಂತಂ ತುಂಬುಗೆಯ್ಕಿಕ್ಕುವಿನಂ 
(ಜಿಕವಂ. ೦೬೪-೧೪). [ತುಂಬ್ಬು ೬ ಕೆಯ್ಯ್‌] 

ತುಂಬುಗೊಳ್ಳು (ಕ್ರಿ). ಭರ್ತಿಯಾಗು; ಅಧಿಕಗೊಳ್ಳು; ಅತಿಶಯವಾಗು: 
ಮನುವ ಮನವು ಹರುಷಪಡಲಿ ಎಂಬ ಬಯಕೆ ತುಂಬುಗೊಂಡು ಆಸೆ ಬಲಿತು 
ಕನಸ ಕಲಿತು (ಮೂರ್ತಿಕಾ. ೦೬-೦೩). [ತುಂಬ + ಕೊಳ್ಳು, (ಎಕೊಳ್‌;)] 

ತುಂಬುಗೋಡಿ (ನಾ.) ೧, ತುಂಬಿ ಹರಿಯಂವ ಕೋಡಿ: ಕೆರೆಯಲ್ಲಿ ತುಂಬು 
ಗೋಡಿ ಹರಿಯುತ್ತಿದೆ (ಕೂ). ೨. (ಆಲಂ) ಅತ್ಯಧಿಕ ; ಅತಿಶಯ : 
ಬೊಕ್ಕಸ ಭಂಡಾರಗಳ ತುಂಬುಗೋಡಿಯ ಮಹಾನಿಧಿಯದನ್ನು ಪರಿಪಾಲಿಸಿ 
ಕೊಳ್ಳಬೇಕೆಂಬ ಆ ಬೆಳ್ಳಳಿಯ ಅರಿವು ನಿನಗೆ ನಿಶ್ಚಯವಾಗಿ ಇಲ್ಲ (ಮಂತ್ರಶ. 
೦೦೨-೨3). [ತುಂಬ್ಮು ೬ ಕೋಡಿ] 

ತುಂಬುಚೀಲ (ನಾ). ತುಂಬಿರುವ ಚೀಲ; ಭರ್ತಿಯಾಗಿರುವ ಚೀಲ : 
ಎದ್ದುಹೋಗಿ ಪೆಚ್ಚಿಗೆದೆರೆದು ನಾಲ್ಕು ತುಂಬುಚೀಲಗಳನ್ನು ಅವರತ್ತಣ್ಣೆ 
,.. ಬಿಸಾಡುವನು (ಜಿಟಿ ಅ.` ೫೪.೧೮). [ತುಂಬ್ಮು + ಚೀಲ] 

ತುಂಬುಚ್ಚು "ತೂಂಬುರ್ಚು' ನೋ. 

ತುಂಬುಜವ್ವನ (ನಾ). ತುಂಬಿದ ಹರಯ ; ಪೂರ್ಣವಾದ ಯೌವನ, 
ತಾರಂಣ್ಯ : ತುಂಬುಜವ್ವನದ ನಿತಂಬಿನಿಯರ ಕುಂಭಕುಚದಿಟುಂಬಿ 
ನೊಳಿಂಬುವಡೆದು (ರಾಜಕೀ. ೨-೮ವ) ; ಅವನು ತುಂಬುಜವ್ಯನವನ್ನು 
ಧರಿಸಿದನು (ಮಣಸೆ. ೬೪).  £ತುಂಬ್ಬು + ಜವ್ವನ] 

ತುಂಬುಜವ್ವನೆ (ನಾ). ೧. ತುಂಬು ಹರೆಯಂದ ಹೆಂಗಸು; ನವತರುಣಿ ; 
ಯುವತಿ ; ನನೆಯಂಬುವಿಡಿದಂಜಿಸುವ ಬೆಡಗಿನ ತುಂಬುಜವ್ವನೆ ನಾಲ್ಕು 
ನೀರನು ಮಿಂದಳೊಲವಿಂದ (ಸಾಳ್ಕಿಳಾ. 08-89). ೨. ತುಂಬಿದ ಎದೆ 
ಯಂಳ್ಳವಳಂ. "ಕಕ್ಕಸಜವ್ವನೆ' ಹೋ. [ತುಂಬುಜವ್ವನ + - ಎ್ಯ] 

ತುಂಬುಜೀವನ (ನಾ). ಪರಿಪೂರ್ಣವಾದ ಜೀವನ; ತೃಪ್ತಿಯ ಬಾಳು: 
ತುಂಬುಜೀವನದ ತುಂಬನುಭಾವದ ಬಿಂಬಾಧರೆ ಶಿವಶಾಂಭವಿಯ ಮಗಳು 
(ಸಿದ್ಧಪು. 3-೯೮); ಇದು ತುಂಬುಜೀವನದ ಭಾವಾನುಭಾವಗಳ ಪರಿ 
ಪಕ್ವತೆಯ ಫಲ (ಸಾಹಿಸ. ೩೪): ವೇದಕಾಲದ ತುಂಬುಜೀವನದಲ್ಲಿ ಬ್ರಹ್ಮ 


ತುಂಬುಣ್ಣು 


ವಾದಿನಿಯರಾದ ಮಹಿಳೆಯರು ತಮ್ಮ ಭಾವನೆಗಳನ್ನು ಸಾಹಿತ್ಯದ 
ಮೂಲಕ ವ್ಯಕ್ತಗೊಳಿಸಿದರು (ಕರ್ನಾಕ. ೩೯). [ತುಂಬ್ಯು * ಜೀವನ] 
ತುಂಬುಣ್ಣು (ಕ್ರಿ). ಚೆನ್ನಾಗಿ ಊಟಮಾಡಂ ; ಹೊಟ್ಟೆತುಂಬ ತಿನ್ನಿ: 
ಉಂಬ ಬಾಯ್‌ ತಾನಾಗಿ ಉಂಡೆಲ್ಲರಂ ತಣಿಪಿ ತುಂಬುಂಡು [ ಪಾಕಾಂ. 
ಬಲದು] ಪಲವು ಕದಳಿಗಳೆಲ್ಲ ದಣಿದವೆಂದೆಂಬುದಂ ಮಾಡಿ ತೋಚದ 
ಮಹಾಪ್ರಭುವರನ (ಲಶಿಚಿಂ. ೩೨-೩೩). [ ತುಂಬ್ಯ * ಉಣ್ಣು (ಎ ಉಣ್‌) ] 
ತುಂಬುದಣ್ಣದಿರ (ನಾ). ಪೂರ್ಣಚಂದ್ರ; ಹುಣ್ಣಿವೆಂಚಂದ್ರ: ನುಣ್ಣುರುಳ 
ನೀಅಕಿಗೆ ಬೆಡಂಗಮರ್ದೆಸೆವ ತುಂಬುದಣ್ಣದಿರನಂದದ ಮೊಗದ ಚೆಲ್ವಿಗೆ ... 
ಪೆಣ್ಣಳರಸಿಗೆ ಗರ್ಭಚಿಹ್ನವಂಕುರಿಸಿದುದದಂ ಪೊಗಳ್ವ ಕವಿ ಯಾವನೋ 
(ಪದ್ಮರಾ. ೨-೩೮). [ ತುಂಬ್ಯು +' ತಣ್ಣದಿರ] 
ತುಂಬುದಿಂಗಳು (ನಾ). ಎತುಂಬುದಣ್ಣದಿರ: ತುಂಬುದಿಂಗಳ ಮೊಗ ತುಲು 
ಗೆವೆಯಲರ್ಗಣ್‌ ' ತುಂಬಿಗುರುಳು (ಶ್ರೀಪಾಲ. ೩-3೪): ತೆಂಬುದಿಂಗಳು 
ಮೊಗದ ನಸುನಗೆಯೆಂಬ ಬಾಂದೊಟ್‌ದೆರೆಪೊಯಂದು ... ಅಂಬುವೆಟ್‌ 
ವರು ಪಧಿಕರಿಗೆ (ಸಾಳ್ಮಭಾ. ೦-೬೨) ; ತುಂಬುದಿಂಗಳ ಕನಕಬಿಂಬಕ್ಕೆ ಪೊನ್‌ 
ತನಂ ಬಾಡಿ, ಮೂಡಿದುದು ಬೆಳ್ಳಿಯತನಂ (ಶ್ರೀರಾಮಾ. ೪೮೦-೦೭೩). 
[ ತುಂಬ್ಯು + ತಿಂಗಳು (ತಿಂಗಳ್‌) ] 
ತುಂಬುದೆರೆ (ನಾ). ಸಂಪೂರ್ಣವಾಗಿ. ವಂಂಚ್ಮಿರುವ ತೆರೆ, - ಪರದೆ: 
ಚಂದ್ರಗಾವಿಯ ಮೇಲ್ಕಟ್ಟಿನೊಳುವಣ್ಣದ ತುಂಬುದೆರೆಯ... ಮಂಚದೆ 
ಸೆಳೆದಪ್ಪೊ ವೋಹನರೂಪ (ಕಂನವಿ. ೯-೦೮೮). [ತುಂಬು * ತೆರ್ಮೆ) 
ತುಂಬುನಂಬಿಗೆ (ನಾ). ಪೂರ್ತಿನಂಬಿಕೆ ; ಸಂಪೂರ್ಣವಿಶ್ವಾಸ : ತಂದೆ 
ಬಂದೆವಿದೊ ತುಂಬುನಂಬಿಗೆಯ ಹಡಗದಲ್ಲಿ ಕುಳಿತು (ನೆಲಮು. ೩೬-೦೩). 
[ ತುಂಬ್ಕು + ನಂಬಿಗೆ (-ಆನಂಬುಗೆ) ) 
ತುಂಬುನಗೆ (ನಾ). ಪೂರ್ಣವಾದ ನಗೆ : ಆಗಸದ ಗಂಟುಮೋರೆಯಲಿ 
ಹೊಂಬಿಸಿಲ ತುಂಬುನಗೆ ಹರಿಸಿ ಹರಿದಿಹುದು ನೀರು (ನೆಲಮು. ೦೩-೦೩): 
ಸವಿಹಸಿವೆ ಕಂಬನಿಯಂ ತುಂಬುನಗೆಯೊಮ್ಮೆ (ಳಾಲೂರ. ೩೦-೨೬). 
[.ತುಂಬ್ಯು * ನಗೆ] 
ತುಂಬುನೀರು (ನಾ). ಅಣೆಕಟ್ಟು ಮೊದಲಾದ ಜಲಾಶಯಗಳು ಭರ್ತಿ 
ಯಾದಾಗ ಇರಂವ ನೀರು : ಮುಂದುಗಡೆಯ ಕೊಳದ (Forebay) 
ತುಂಬುನೀರಿನೆ ಮಟ್ಟ ೧೬೪೦ ಅಡಿ (ಶಿಲ್ಕನಾ. ೨೪೭). 
[ ತುಂಬ್ಮು + ನೀರ್ಕು (ನೀರ) ) 
ತುಂಬುನೊಸಲ್‌ (ನಾ). ವಿಸ್ತಾರವಾದ ಹಣೆ ; ವಿಶಾಲವಾದ ಹಣೆ ; 
ಸೂಟ್‌ಗಂರುಳ ತುಂಬುನೊಸಲ ಅಸಿಯ ಬೊಟ್ಟಿನ ನೀಳ್ದ ಪರ್ವಿನ ... 
ವಿದ್ಯಾಧರವಾರನಾರೀಕದಂಬಂ (ಛರ್ಮಾಮ್ಮ. ೮-೧೯೬). 
[ ತುಂಬ್ಮು + ನೊಸಲ್‌ ] 
ತುಂಬುಪಾಂಡಿತ್ಯ (ನಾ). ಸಂಪೂರ್ಣವಾದ ವಿದ್ವತ್ತು : ತುಂಬುಪಾಂಡಿತ್ಯ, 
ಕವಿಸಹಜವಾದ ಕೋಮಲಹೃದಯ (ಕನ್ನನು. 1, ೦3); ಉಪನ್ಮಾಸಕರ 
ತುಂಬುಪಾಂಡಿತ್ಯವು ಕೇಳುವವರನ್ನು ಆಶ್ಚರ್ಯಪಡಿಸಿತು (ರೂಢಿ). 
[ ತುಂಬ್ಮು + ಪಾಂಡಿತ್ಯ] 
ತುಂಬುಪೆರೆ "ತುಂಬುವೆಆ್‌' ನೋ. 
ತುಂಬುಬಸಿರ್‌ (ನಾ). ಹೆರಿಗೆಕುಲ ಸವಿಸಾಹಿಸಿರುವ ಗರ್ಭ; ಪೂರ್ಣ 
ಗರ್ಭ : `ದಶರಥಸತಿಯರಿಂತು ತುಂಬುಬಸಿರಿಂದೆಸೆಯೆ ನಲಿದತ್ತಯೋಧ್ಯೆ 
(ಶ್ರೀರಾಮಾ. ೦೫-೩೯೨). [ ತುಂಬು + ಬಸಿರ (ಎಬಸಿಟು್‌) ) 
ತುಂಬುಬಸಿರಿ (ನಾ). ಹೆರಿಗೆಯ ಕಾಲ ಸವಿಸಾಪಿಸಿರಂವ ಗರ್ಭಿಣಿ ; 
ನವಮಾಸ ತುಂಬಿರಂವ ಬಸಿರಿ; ಪೂರ್ಣಗರ್ಭಿಣಿ: ತುಂಬು 
ಬಸಿರಿಯರು, ಹಾಲುವಂಕ್ಕಳು ಸತ್ತ ಲೆಕ್ಕವ ದೇವರೆ ಬಲ್ಲ (ಇಂಗೀಠ-೩೩-೨೦). 
[ ತುಂಬುಬಸಿರ್‌ + - ಇ] 


೩೫೩೩ 


40 


ತುಂಬುರಗೊಳ್ಳಿ 


ತುಂಬುಬಾಳ್‌ (ನಾ). ಎ ತುಂಬುಜೀವನ : ನೆಗೆಯುತಿದೆ ಮತ್ತೊಮ್ಮೆ 
ನಮಗದೋ ತುಂಬುಬಾಳ್‌ ಬೀರಿ ಹಿರಿಯ ಬೆಳಕೊಂದು ಸಿರಿ ಸಾರಿ 
(ಹೊಂಗಳು. ೩೩-೦೧). [ತುಂಬ್ಮು * ಬಾಳ್ಕ್‌ (< ಬಾಟ್‌)? 

ತುಂಬುಬಿಂಬ (ನಾ). ಸಂಪೂರ್ಣವಾಗಿರುವ ಮಂಡಲ್ಲ-ಆಕಾರ,- 
ಸ್ವರೂಪ : ತುಂಬುಬಿಂಬಂ ತೋರಿದುದು ಪಾಡಿವದ ಪೆರೆಗೆ (ಶ್ರೀರಾಮಾ. 
೬೩೯-೨೬೬), [ತುಂಬ್ಯು + ಬಿಂಬ) 

ತುಂಬುಬೆಳೆ (ನಾ). ಅಧಿಕವಾದ ಬೆಳೆ ; ಹೆಚ್ಚಾದ ಬೆಳಸಂ : ಬಯಲಲಿ 
ಪಚ್ಚೆಯ ಪಯಿರಿನ ತುಂಬುಬೆಳೆ (ಹೊಂಗಳು. ೦೦-೦೧). [ತುಂಬು + ಬೆಳ್ಳೆ) 

ತುಂಬುಮೊಲೆ (ನಾ). (ಹಾಲಿನಿಂದ) ತುಂಬಿಕೊಂಡಿರಂವ ಕಂಚ-ಸ್ತನ: 
ತಾಯಿ ಚೊಚ್ಚಲಮಗುವ ನಲ್ಮೆಯಲಿ ಹೆತ್ತು, ತುಂಬುಮೊಲೆಯನು 
ಕೊಟ್ಟು, ಕೆನ್ನೆಯಲಿ ಮುತ್ತಿಟ್ಟು (ಖಾಂಕಜ. ೨೯-೯). [ತುಂಬು + ಮೊಲೆ] 

ತುಂಬುಯೌವನ (ನಾ). ಎ ತಂಂಬುಜವ್ವನ : ಕೆಲವರು ತುಂಬುಯೌವನ 
ದಲ್ಲಿ ಸಾಯುತ್ತಾರೆ (ವಕಛಾ. ೩೪). [ತುಂಬ್ಮು + ಯೌವನ] 

ತುಂಬುರ್‌, ತುವಂರಿ, ತುಮ್ರ (ನಾ). ಎತುಂಬಂರ್ಧ: ಅರನೇಟ್‌ಲ್‌ 
ತಾಜ ತುಂಬುರ್‌ ತದುಕಳಿಲೆ ಲವಂ ನೆಲ್ಲಿ ಬಿಲ್ವಾರ್ಜುನಂ ... ತಆಅ್‌ಯ 
ದಿಂದೊಪ್ಪುತಿರ್ದತ್ತರಣ್ಯಂ (ಗಳ. ೦-೭೨). ತುಮರಿ : ತುವಂರಿಯ ಕೊಳ್ಳಿ 
ಯಂತೆ ಉರಿವಾತ ಭಕ್ತನೆ (ಸರ್ವವ. ೧೮೫-೮೩೦). ತುಮ್ರಿ; : ಕಣ್ತುವಿಭು. 
ತುಮ್ರಿ (ವ್ಕಕಿಗಿ. ೩೦-8೯೮). "ಕಣ್ತುವಿಂ' ಪರಾ. 
[ ಆ ಸಂ. ತುಂಬುರು./ತಮಿ. ತುಮ್ಚಿ, ತುಮ್ಚಿಲಿ; ತೆಲು. ತುಬಿಕಿ. 
ತುಮಿಕಿ, ತುಮ್ಮಿಕಿ; ಕೊಲಾ, ನಾಯ್ಕಿ. ತುಮ್ಕಿ ; ಪರ್ಜಿ. ತುಂಬ್ರಿ] 

ತುಂಬುರ್ಕ, ತಂಂಬಂರಿ (ನಾ). [ಸಂಗೀತ] ಒಂದಂ ಬಗೆಯೆ ವೀಣೆ : 
ತುಂಬುರವಿಡಿದು ಗಾನಾಮೃತವನು ಕಿವಿಗಿಂಬಾಗಿ ಸವಿದೋಟ್‌ಸುತ 
(ಕಂನವಿ. ೮-48); ಬಾಲಶಾರದೆಗಳಿನಲು ತುಂಬುರವನಾಂತು ಲೋಲಾಕ್ಷಿ 
ಯರಿರ್ವರಾಗ ... ಪಾಡಿದರೊಲಿದು (ಕಂಸವಿ. 6-೭೩). ತುಂಬುರಿ: ಸುರ 
ಮುನಿಯ ತುಂಬುರಿಯೊ, ನೆಂದಿಯ ಮೃದಂಗವೊ (ದುಂಬಿನಾ. ೦). 

[ಆ ಸಂ. ತುಂಬರೀ] 

ತುಂಬುರ್ಕ (ನಾ). ಎ ತುಂಬುರ್ಕು : ತೌಂಬುರವೀಣೆಯ ತುಂಬುರರಿಂ ಕಿನ್ನರ 
ವೀಣೆಯ ಕಿಂಪುರುಷರಿಂದಂ ... ಒಪ್ಪಿದತ್ತಾ ಮಹಾಲಿಂಗದಾಸ್ಕಾನಂ 
(ಹಮ್ಮಾರ. 6-90); ವಿಷ್ಣುದೊತರಾ ತುಂಬುರನಂ ಕಯ್ವಿಡಿದು ಕರದುಯ್ಕೆ 
(ಅದ್ಭುತ. ೨೦-೦೦). [ಸಂ.) 

ತುಂಬುರ್ಕ (ನಾ). - ತುಂಬುರಃಣ್ಯ: “ತಿಂದುಕಃ, ಸ್ಫೂರ್ಜಕ॥ ಕಾಲಸ್ಕಂಧಃ, 
ಸಿತಸಾರಕಃ _ ಈ ೪ ತುಂಬುರ” (ನಾಜಿರಾ- ೦೦೭) ; ಮಾಳಿಕಬ್ಬರಸಿ 
ತುಂಬುರ ಬೆಳದ ಬೋಗಿನಲು ಎಡೆಯೂರ ಪೊಲದೊಳ್‌ ಬಿಟ್ಟ ಮತ್ತ 
ರ್ಪ್ರನ್ನೆರಡು (ಎಳ. ೫1, ಮೊಳೆಕಾ. ೪೦-೬; 987): ತಾಳಫಲಂಗಳೊಂದು 
ರುಚಿ ತುಂಬುರಪಣ್ನೊಳಗುಂಟೆ ಲೋಕದೊಳ್‌ (ಧರ್ಮಾಮ್ಮ. ೪-೦೨೭) ; 
ಬಸುರಿ ಬಳು ನೆತ್ತಿ ತುಂಬುರ ಬಿಕ್ಕಿ ನೆಲ್ಲ ಚಂದಣವತ್ತಿ ... ಕಣ್ಣೆ ಸೆದುದು 
(ಸಿಂಗಿರಾ. ೩0-೯). [ಸಂ.] 

ತುಂಬುರಕಾಯಿ (ನಾ.) ತುಂಬುರುಮರದ ಕಾಯಿ: “ಶಿಂದುಫಲ॥- 
ತುಂಬುರಕಾಯಿ” (ಓಷಧಿ. ೬೯). [ತುಂಬುರ್ಕ + ಕಾಯ್ಕಿ (ಕಾಯ್ಕ್‌)] 

ತುಂಬುರಕೊಳ್ಳಿ "ತುಂಬುರಗೊಳ್ಳಿ' ನೋ. 

ತುಂಬುರಗುತ್ತಿ (ನಾ). ತುಂಬುರಗಿಡದ ಪೊದರು ಮೆಳೆ: ಹಡಿಲ 
ಬೆಂಚೆಯ ಮುಂದಣ ಕೆಬೆಯ ತೆವರ ತುಂಬುರಗುತ್ತಿ ಮೇಳೆಗಳೊಳಗಣ 
ತೆಂಕಣದಿಕ್ಕಿನ ಕಲ್ಲವೊಂದು (ಎಕೆ. ೫17, ತುಮಿಕೂ, ೧೧-೬೨; 1426). 

[ತುಂಬುರ್ಕ + ಗುತ್ತ್ವೀ) 

ತುಂಬುರಗೊಳ್ಳಿ, ತುಂಬುರಕೊಳ್ಳಿ (ನಾ). ಎತುಂಬುರು ಗೊಳ್ಳಿ: 

ತುಂಬುರಗೊಳ್ಳಿಯಂದದಿ ಛಿಟಿಛಿಟಿಲೆಂದು ಕಣ್ಗಳ ಸೋಗೆಯೊಳು ಒಂದಿದ 


ತುಂಬುರವೀಣೆ 


ಕೆಂಪಿನಿಂದಾ ಚಕ್ರಪತಿಯಿಂತೆಂದು ಬೆಟ್ಟೆಯನಾಡಿದನು (ನೇಮಿಸಂ. ೨೬-೨೦) ; 
ಹಲ್ಲ ಕಡಿದು ಕಣ್ಣು ಕೆಂಪೇಅಕ ತುಂಬುರಗೊಳ್ಳಿ ಡೈಯಂತುರಿ ಛಿಟಛಿಟಿಸಿ 
(ಥರದ. ೨೪-೪೩). ತುಂಬುರಕೊಳ್ಳಿ ಸ್ಸ್‌: ಚರವಚನಮನಾಲಿಸಿ ತುಂಬುರ 
ಕೊಳ್ಳಿಯ ತೆಅದಿನಂಬರಕ್ಕೆ ಸಿಡಿಲು (ಪಂರಾಮಾ. ೪-೩೯); ಕೋಪಾಗ್ಗಿ 
ಭೋಂಕೆನುಣ್ಮೆ ತುಂಬಂರಕೆೊಳ್ಳಿಯ ತೆಜಿದಿಂದಂಬರಮಂ ಮುಟ್ಟೆ (ನೇಮಿಪು. 
ರಜಕನಂಬರಂಬರಂ ತುಂಬುರಕೊಳ್ಳಿಯಂತೆ ಸಿಡಿದಿಂತಪ್ಪ 
ಸಿತಗನನೆಲ್ಲಿಯುಂ ಕಾಣೆಂ . . . ಅತ್ತ ಸಾರೆಂದು ಮುಂದೀಡಾಡಿ (ಅರ್ಥನೇ. 
೪-೭೭ವ). [ತುಂಬುರ್ಯ- ಕೊಳ್ಳಿ) __ 
ತುಂಬುರವೀಣೆ (ನಾ). ಒಂದಂ ಬಗೆಯ ವೀಣೆ : ರುದ್ರವೀಣೆ ತುಂಬುರ 
ವೀಣೆ . .. ಮೊದಲಾದ ತಂತಿ ಕಟ್ಟಿ ನುಡಿವ ವಾದ್ಯವನಉವುದು ಪ್ರಸಾದ 
ಲಿಂಗದಲ್ಲಿಯ ಗುರುಲಿಂಗ (ಅದವ. ೬-೦3): ಕೋಣನಿದಿರಲಿ ಪಾಡಿ 
ತುಂಬುರವೀಣೆಯಂ ರೋೇಗೈದ ಪರಿ (ಗಗತಾ. ೦೨-೮೪); ವಾಸುಗಿಯು 
ನಾಗಸರವೀಣೆ ತುಂಬುರವೀಣೆಯಾ ಸುನಾರದವೀಣೆ (ನವಮೋ. ೧೭-೪೨). 
[ತುಂಬುರ್ಕ + ವೀಣೆ] 
ತುಂಬುರಿ 'ತಂಂಬುರ್ನ' ನೋ. 
ತುಂಬುರು, (ನಾ). ಒಂದು ಬಗೆಯ ಧಾನ್ಯ ; ಲವಣ ಪಂಚಕಮಿಂಗು 
ಪಿಪ್ತಲಿ ಶುಂಠಿ ತುಂಬುರುಧಾನ್ಯಕಂ ಶಿವೆ ದುರಾಲಭೆ ಪಾಥೆ ಚಿತ್ರಕಮೋವ 
ಮೆಂಬಿವನೆಲ್ಲಮಂ ಸವನೆ ಕೊಂಡು (ಲೋಕೋಪ. ೯-೨೨೯) ; ತುಂಬುರು 
ಪೆರ್ಚಲ್‌ ಜೋಳವಳುಂಬಂ (ಇಟೃಮ. ೪-೦೨). 
[ ಆಸಂ. ತುಂಬುರೀ] 
ತುಂಬುರ್ಮು (ನಾ). ಬಿಗಿಯಾದ ಅಂಟುಳ್ಳ ಹಣ್ಣುಗಳನ್ನೂ ಬೀಡಿ 
ಕಟ್ಟಲು. ಉಪಯೋಗಿಸುವ ಎಲೆಗಳನ್ನೂ ಬಿಡುವ ವಂರ ; ತಿಂದಂಕ; 
ಐ ಕೆಲವು ಕೋಶಗಳಲ್ಲಿ ತಿಂದುಕ ಮತ್ತು. ತಂಂಬುರು ಬೇರೆ ಬೇರೆ 
ಎಂದು ಹೇಳಿದೆ: “ತುಂಬುರು ತಿಂದುಕಮೆನಿಪ್ಪುದಕ್ಕುಂ ಪೆಸರಿಂ” 
(ವಸ್ತುಕೋ. ೩೪-೧೦): ಗುಳವಶ್ತಿ ತುಂಬುರು ನಗರೆ ಮುಂತಾದ ಪಣ್ಣಳ 
ತಂದರಾಳ್ವನ ಬಳಿಗೆ (ಮೋಹತ. ೧೯-೩). "ತಂಂಬುರುಗೊಳ್ಳಿ' ಪರಾ. 
[ಸಂ,] 
ತುಂಬುರ್ಕು (ನಾ). ಒಬ್ಬ ಗಂಧರ್ವ ನ ಹೆಸರಂ: ಪುಷ್ಪಕೇತುಪರ್ವತ 
ದಲ್ಲಿ ನಾರದ ತುಂಬುರು ... ದೇವಮುನಿಗಳ ದಿವ್ಕಾಲಯಂಗಳುಂ (ವಿವೇಕ: 
೨೦೭); ತುಂಬುರು ನಾರದರು ಪಾಡುತಿಹರೋ ದೇವ (ಪುರಂದ. ೨-೬೭-೦). 
[ಸಂ.) 
ತುಂಬುರುಕೊಳ್ಳಿ "ತಂಂಬುರುಗೊಳ್ಳಿ' ನೋ. 
ತುಂಬುರುಗೊಳ್ಳಿ, ತಂಂಬುರಂಕೊಳ್ಳಿ (ನಾ). ತೂಪರೆಗಿಡದ ಸೆಳ್ಳಿನಿಂ 
ದಾದ ಕೊಳ್ಳಿ; £ ತೂಬರದ ಮರ ಚೆನ್ನಾಗಿ ಉರಿಯಂವುದಿಲ್ಲ. 
ಒಲೆಗೆ ಹಾಕಿದರೆ ಸಶಬ್ದವಾಗಿ ಕಿಡಿ ಹಾರುತ್ತದೆ : ಬಲಿ ತನ್ಮುನೀಂದ್ರರ 
ವಚನಕ್ಕೆ ತುಂಬುರುಗೊಳ್ಳಿಯಂತೆ ಸಿಡಿಲ್ಲು (ಧರ್ಮಾಮ್ಮ. ೯-೬೩) ಒಮ್ಮೆ 
ತುಂಬುರುಗೊಳ್ಳಿಯೆನೆ ಚಿಮ್ಮಿ ... ಹರಿತಂದುದಾ ಗಾಳಿ (ಶ್ರೀರಾಮಾ. 
೨9೨-೪೦೦). ತುಂಬುರುಕೊಳ್ಳಿ: ಹಿಡಿಂಬನಾಡಂಬರಂಗೆಯ್ದ ತುಂಬುರು 
ಕೊಳ್ಳಿಯಂತಂಬರಂಬರಂ ಸಿಡಿಲ್ಲು (ಪಂಪಥಾ. ೩-೦೭ ಐ). 
[ ತುಂಬುರ್ಕು + ಕೊಳಿ ಕೆ ] 
ತುಂಬುರುಸು (ನಾ). ಒಂದು ಬಗೆಯ ವಂರ: ಮಲ್ಲಾಳಿ, ಅಬನಾಸಿ, 
ತುಂಬುರುಸು (ಮೈಔಗಿ. ೩೦-೬೦೦). [?] 
ತುಂಬುವರಯ (ನಾ). ಎ ತುಂಬುಜವ್ವನ : ನಿನ್ನ ತುಂಬುವರಯದ ಗಂಡ 
ದೋಳ್ಗಳ ತಳ್ತಪ್ಪುಗೆಯಲ್ಲಿ ... ಕರ್ಕಶಾಹಂಕಾರವನ್ನೊಡೆದು ಮಣ್ಮಳಿ 
ಗಿಳಿಹಿ ಬಾಗಿಸಿಕೊ ! (ಬೆಲ್ಕಳ. ೮೭-೨). 
[ತುಂಬ್ಯು + ಹರಯ (ಆ ಪರಯ) ] 


೦೧-೧೯) ; 


ಆ 
ಳಾ 


೩೫೩೪ 


ತುಂಬೆ 


2 


ತುಂಬುವರಿಯಿಸು (ಕ್ರಿ). ಭರ್ತಿಯಾಗಿ ಹರಿಯುವಂತೆ ಮಾಡಂ : ಚಂದ್ರ 
ಕಾಂತದ ನೆಗೆದ ಮುಗಿಲಟ್ಟಣೆಗಳಂ ಮೆಟ್ಟಿ ಬಡಹಮನೊಡರ್ಚಿ ಬಳಸಿದ 
ಗಟಿನೊಗುಮಿಗೆ ತಿಂಬಿ ತುಂಬುವರಿಯಿಸಿಯುಂ (ಡಂದ್ರಪು. ೮-೪೩ವ), 
[ತುಂಬು + ಪರಿಯಿಸು] 


ಕ| ತುಂಬುವಾಳೆಗಾಯ್‌ (ನಾ), ಬಾಳೆಯಕಾಯಿಯಿಂದ ಮಾಡುವ ಒಂದಂ 


ಬಗೆಯ ಪಲ್ಯ: ಪರಿದಾಗಿ ಬಲಿದ ಬಾಳೆಯಕುಯಿಗಳನು ತಂದು ..: 
ವೊಗ್ಗರಣೆಮಾಡಿ ಹೂವಿಂದ ಪೊರೆಯಿಟ್ಟು ಮಡಕೆಯೊಳಿರಿಸಲದು ತುಂಬು 


ವಾಳೆಗಾಯ್ವೆ ಸರಾದವು [ ಪಾಕಾಂ. ಬಂಳೆಯಕುಯಿವೆಸರಾದುದು ] 
(ಸೂಪರ. ೪-೬೪). [ತುಂಬ್ಮು + ಬಾಳ್ಗೆ (<ಬಾಟಕ) * ಕಾರ್ಯ? 


10| ತುಂಬುವೆರೆ " ತಂಂಬುವೆಅಕಿ' ನೋ. 


ತುಂಬುವೆಅಕ, ತುಂಬಂಪೆರೆ, ತಂಂಬಂವೆರೆ, ತಂಂಬಂಹೆರೆ (ನಾ). ತುಂಬಿದ 
ಚಂದ್ರ ; ಪೂರ್ಣಚಂದ್ರ : ಆ ತುಂಬುವೆಆ್‌ ಯ ತಿಳಿವೆಳಗು ವಿರಹಿವ್ರಜಕೆ 
ಮಾತೇನವಸ್ಥೆಯಂ ಮಾಡುತಿರಲು (ಸಮ್ಮಕಿ. 9-90); ಕಆ್‌ಯೆಂಬ ನುಡಿ 
ತುಣುಗಾರ್ತಿಯರೊಳು ತುಂಬುವೆಟ್‌ ಯೊಳು (ಕುರಾಸಾಂ. ೨-೬೮); 
ತುಂಬುವೆಆ್‌ಯಿಂ ಪೊಲಿಪೊಣ್ಮುವ ಜೊನ್ನದಂತೆ (ರಾಜಕೀ. ೧-೮೪): 
ಬೆಳ್ವಕ್ಕದ ತುಂಬುವೆಟ್‌ಗಳನೊಟ್ಟಿಸಿ ... ಸಮೆದುದೆಂಬಂತಿರೆ (ರಾಮಾಕ್ಯ. 
8೨-೧೬). ತುಂಬುಪೆರೆ: ತುಂಬುಪೆರೆಯನು ಕಂಡು ಕಡಲಂಬ್ಬಿ ಹರಿವಂತೆ 
(ಮಲೆದೇ. ೪೫-೦); ಸುಗ್ಗಿಯಲಿ ತುಂಬುಪೆರೆ ತೆಂಗಾಳಿ ಹೂಗಣೆಯರೊಡ್ಡಿ 
ದುರುಳಿಗೆ ಸಿಲುಕಿ ಅಳುಕದೆ ಇಹರು' ಉಂಟೇ ? (ಹಂದ್ರಸ. ೮೬-೦೭). 
ತುಂಬುವೆರೆ: ತುಂಬುವೆರೆ ಮೋರೆಯಂ ಮೆಚ್ಚಿ' ಬಂದಿಹ ಕೆಚ್ಚು 
ಕುಂಬಿಡುವುದೆನೆ (ಕಾಲೂರ. ಕಡಲಾಳವನುಗಿದುಬಂದ" 
ತುಂಬುವೆರೆ ತಾನು ! (ಚಿಂತನ ೨-೫).ತುಂಬುಹೆರೆ: ಎಳೆಯ ಹೆರೆಯೊಳೆ 
ತೊಳಗಿ ತುಂಬುಹೆರೆಯಾಗಿ ... ಒಂದು ದಿವ್ಯ ಮಣಿ ಬೆಳಕು, ಮೂಡಿ 
(ಹೊಂಗಳು. ೩೪-೨೦), [ತುಂಬ್ಯು * ಪೇಖ] 

ತುಂಬುವೇಜು (ನಾ). (ಬಂಡಿಯಲ್ಲಿ) ತುಂಬಿರುವ ಹೇರು,- ಹೊರೆ: 
ಸಂಬುಕ ಪಡಗು ಜೋಗುಗಳಿಗೆ ಸುಂಕಮ ಕೊಂಬ ರಾಜೇಂದ್ರನಿದಿರೊಳು 
ತುಂಬುವೇಅಕಿಗೆ ಸುಂಕವ ಕೊಂಬ ನೃಪರಾಡಂಬರ ನೆರೆಯಲಾರ್ತಪುದೆ 
(ಕುರಾಸಾಂ- ೦-೨೧). [ತುಂಬ್ಕು * ಪೇಟ್ಯು) 

ತುಂಬುಸಭೆ (ನಾ). ಜನರಿಂದ ತುಂಬಿರುವ ಸಭೆ ; ನಿನ್ನ ಮೇಲೊಂದು 
ಪದ್ಮವ ಬರೆದು, ಕನ್ನಡಿ ಕಟ್ಟುಹಾಕಿ ತುಂಬುಸಭೆಯೊಳು ಮಾನಪತ್ರ 

. ಸಲಿಸುವೆವು (ನೆಲಮು. ೨೭-೦೪). [ತುಂಬ್ಲು; + ಸಭೆ] 

ತುಂಬುಹೆರೆ "ತಂಂಬುವೆಆ3' ನೋ. 

ತುಂಬುಟು (ನಾ). ಒಂದು ಬಗೆಯ ಹುಳು : ಸ್ಪರ್ಶರಸಗಂಧಂಗಳಿಂಬೀ 
ಮೂಅನಟ್‌ವ ... ಬೆದೆವುಯ ು. ತುಂಬುಟು ಮೊದಲಾದವಜೊಳಂ 
(ಪಸಾರ. ೯೫-೦೮). [ತುಂಬ್ಯು * ಪುಟು) 

ತುಂಬೆ, 'ತುಂಬ್ಕಿ' ನೋ: 

ತುಂಬೈ, ತುಂಬ್ಕಿ (ನಾ). ಬಿಳಿಯ ಸಣ್ಣಹೂವುಗಳನ್ನು ಬಿಡಂವ ಒಂದು 
ಬಗೆಯ ಗಿಡ ಮತ್ತು ಅದರ ಹೊವು; “ಅತಿಚ್ಛತ್ರ ಎ ತುಂಬೆಯ ಗಿಡ” 
(ಅಳಾನಿ. 0-೨೭); ತಿಲತೈಲಮಂಬಿಲಂ ತುಂಬೆ ಲೊಕ್ಕಿ ಸೊರೆ ಸುಣ್ಣಮೆರ್ಕೆ 
ಯೆಲೆ ಸಾಸಿವೆ ತಂಬುಲದೆಲೆಯಿವನಿಕ್ಕುಗೆ ಗೋಕುಲಕ್ಕೆ ರುಜೆ ತೀರ್ಗುಂ 
(ಲೋಳಕೋಪ. ೯-೨೦) ; ತುಂಬೆ ಲೊಕ್ಕಿ ಸಹೆ (ಸೌಇಎ. ೦೯೨೯, ಮಂಗಳೂರು. 
೪೬೯-೦೬: 1870): ಜಾಜಿ ಬಕುಳಂ ತುಂಬೆ ... ಇವು ಶುಭ್ರಪುಷ್ಪಂಗಳೊಳು 
ಫಲಾಧಿಕಮಪ್ಪವು (ವೀಕ್ಕಿಪು. ೭-೧೦-೧೬) ; ಭ್ರಮರ ನೆರೆದೊಂದಾಗಿ ತುಂಬೆ 
[ಪಾಕಾಂ.ಬಿ)ಯ ಹೂವ ನೆಆ್‌ ಬಿಟ್ಟು ನಿಮಿರ್ದ ಪಾದರಿವೂಗೆಜಗಿದಂತೆ 
(ಸಾಳ್ಮಛಾ. ೪-೦೮) ; ತುಂಬೆ ಹೂವಿನ ಪೂಜೆ (ಮೇರಿ. ೧೯೩೯, ೩೩-೧೨ ; 
1660). ತುಂಬಿ: ಪಲ್ಲವಿಪ ಕಕ್ಕೆ ಬಿಳಿಯೆಕ್ಕೆಗಳ ಮೊತ್ತಮಂ ರುದ್ರ 


೦೪೯-೩೨೫) ; 


ತುಂಬೈೆ 


ಜಟೆಯಂ ತುಂಬಿ [ಪಾಠಾಂ.ಬೆ] ಯಂ ಕಂಚಿವಾಳಮಂ ಭದ್ರಮುಖಿ ಮೊದ 
ಲಾದ ನವಪತ್ರಜಾಲಮಂ ಕೆಂಡು (ಪುಷ್ಕರ. ಹ. ೩3೩-೩): ಲೋಲತರ 
ಕಿರುಕಸಾಲೆಯ ಪುಂಡಿ ತುಂಬಿ ಬಸಳೆಯ ಭಂಗಿಸೊಪ್ಪುಗಳನು (ಮಹಾವಿ. 
೧೧-೩೫). [ದೇ.8 ತಮಿ. ತುಮ್ಪೈ ; ಮಲ. ತುವ್ಪ ; ತುಳು. ತುಂಬೆ. 
ತುಂಬಿ; ತೆಲು. ತುಮ್ಮಿ) 

ತುಂಬೆ “ತುಂಬ್ಕೂ' ನೋ. 

ತುಂಬೆಗಿಡ (ನಾ). ಎ ತುಂಬೆ: “ದ್ರೋಣಃ - ಕರೀಕಾಗಿ, ನಂಗಳೆ, ತುಂಬೇ 
ಗಿಡ” (ಸಿದ್ಧಾಂತಿ. ೩೩೨): ಯಾವ ಕೈಗಳ ಸ್ಪರ್ಶದಿಂದ ತುಂಬೆಗಿಡವೂ ತಾಳೆ 
ಯಂತೆ ಬಾನಿನೆತ್ತರ ಬೆಳೆಯಬಹುದೋ (ಅರರೋ.೨). 

[ತುಂಬೆ + ಗಿಡ (< ಗಿಡು)] 

ತುಂಬೆದೆ (ನಾ). ತುಂಬಿದ ಎದೆ : ಹರಿಯುತ್ತಿರುವಳು ಕನ್ನಡತಾಯಿಯ 

ತುಂಬೆದೆ ಸೂಸಿದ ಸುಕುಮಾರಿ ! (ಅಗ್ನಿ ಹಂ. ೩೨-೨). 
[ ತುಂಬು + ಎದೆ (ಇಎರ್ದೆ) ] 

ತುಂಬೆಪಾದಿ (ನಾ). ಒಂದು ಊರಿನ ಹೆಸರು : ತುಮ ಪಾದಿಯೊಳ್ಳಾದಿ 
ಕಾಳೆಗಮಿಮೃಲಟದೊಡೆ ಆನೆಯೊಳಾನ್ತಿಖದು ಸತ್ತೊಡೆ (ಎಳ. 1%, ಜಿಂಗಳೂ. 
೮೩-೪; ಸು. 80). "ತುಂಬೆವಾಡಿ' ಪರಾ. [?] 

ತುಂಬೆಮರ (ನಾ). ಒಂದು ಬಗೆಯ ವಂರ: ಬಿಳೀಜಾಲಿ, ತೊಪ್ಪಾಲೆ, 
ಸಾರಾಯಿಬೇಲ, ತುಂಬೆಮರ (ಮೈಔಗಿ. ೧-೦೬). [ತುಂಬೈ + ಮರ] 

ತುಂಬೆವಾಡಿ (ನಾ). ಒಂದು ಊರಿನ ಹೆಸರು : ಬಿದಿರೂರಲು ಬೂತುಗನಂ 
ತುಮೈೆವಾಡಿಯ ಗಡ್ಡಯ್ಯ್ಕನ ಮಗಂ ಪೊನ್ನಿಗಂ ಕಾದಿ ಸತ್ತು ಸ್ವರ್ಗ್ಗದಲಿಟ್ಟಂ 
(ಎಕ, ೫17, ಮದ್ಮೆಗಿ. ೨೭-೦೮ ; ಸು. 960). [ತುಂಬೈ + ಪಾಡಿ] 

ತುಂಬೆವಿಂಡು "ತುಂಬಿವಿಂಡು' ನೋ. 

ತುಂಬೆಹುಳ (ನಾ). ಅಳಿ; ತುಂಬಿ: “ ಮಧುವ್ರತಃ ... ರೋಲಂಬಃ, 
ಬಂಭರಃ ಈ ೧೫ ತುಂಬಿಯ ಹೆಸರುಗಳಂ. ತುಂಬೆಹುಳ”” (ಸಿದ್ಧಾಂತಿ. ೦೪೨). 

[ತುಂಬೆ (< ತುಂಬಿ) + ಹುಳ ( ಆಪುಟು)) 

ತುಂಬೊಲುಮೆ (ನಾ). ಹೆಚ್ಚಾದ ಪ್ರೀತಿ; ಅಧಿಕವಾದ ಅಕ್ಕರೆ: ಮರ 
ದೊಳೆಂತೋ ಅಂತೆ ತುಂಬೊಲುಮೆ ಸಂತನೆಡೆ ನಿಶ್ಯಂಕೆಯೊಳು ನೆರೆವ 
ಹಕ್ಕಿಗಳ ತೆರದಿ (ಮಲೆದೇ. ೪೫-೧). [ತುಂಬ್ಯು * ಒಲುಮೆ ( <ಒಲ್ಮೆ)] 

ತುಕಡಾ 'ತುಕಡ್ಕಿ' ನೋ. 

ತುಕಡ್ಮಿ (ನಾ). (ಕರಾ) ಗೋದಿಯ ಹಿಟ್ಟಿನಿಂದ ಕರಿದಂ ಮಾಡುವ 
ಒಂದಂ ಬಗೆಯ ತಿಂಡಿ ; ಶಂಕರಪೋಳಿ. [+ ತುಳು. ತುಕಡಿ] 

ತುಕಡ್ಮಿ, ತುಕಡಾ, ತುಕ್ಕಡ, ತುಕ್ಕಡಿ (ನಾ). ೧. ತುಂಡು; ಚೂರು; 
ತುಣುಕು : ಅವನ ಮೈಮೇಲಿನ ಅರಿವೆಯ ತುಕಡಿಯನ್ನು ಹರಿದು 
ಕೊಂಡು ಅದರಿಂದ ಅವನ ಮುಖವನ್ನು ಒರೆಸಿದನು (ಬಂಗಾಹೆ. ೬೪): ಆ 
ಕೋಳಿಯ ಕೊಂದು ತುಕಡಿಯ ಮಾಡಿ ರುಚಿಯನು ನೋಡಿ (ತುಪದ. 
8೩). ೨. ರೊಟ್ಟಿ. ಚಪಂತಿ : "ತಂಕಡಿವಂರಕ' ಪರಾ. ೩. ಸೈನ್ಯದ 
ಒಂದು ಭಾಗ ; ಒಬ್ಬ ಅಧಿಕಾರಿಯ ಹತೋಟಿಗೆ ಒಳಪಟ್ಟ ಸೇನಾ 
ವಿಭಾಗ : ಭಾರಿಯಾದ ಒಂದು ದಂಡಿನ ತುಕಡಿಯು ಈ ಊರಲ್ಲಿ ಠಾಣ್ಯ 
ಹಾಕಿಕೊಂಡು ಇರುತ್ತಿತ್ತು (ಮುಸುಗ. ೯); ನಿಯಾರ್ಕಸನು ಅಲೆಕ್ಸಾಂಡರನ 
ಒಂದು ತುಕಡಿ ಸೈನ್ಮವನ್ನು ತೆಗೆದುಕೊಂಡು ... ಕಾರ್ಮೇನಿಯ ಮುಟ್ಟಿ 
ದನು (ಪ್ರವಾಇ. 1. ೭೫. ೪. ದೇಶದ ಒಂದಂ ಭಾಗ: ಪ್ರಾಂತ; ಜಿಲ್ಲೆ: 
ಪ್ರತಿ ತಾಲ್ಲೂಕಿಗೂ ಒಬ್ಬೊಬ್ಬ ಆಮಿಸಾಲರನ್ನು ನೇಮಿಸಿದರು. ಅವರೆಲ್ಲಾ 
ಆಯಾ ತುಕಡಿ (ಡಿಸ್ಬಿಕ್ಟು) ಸುಬೇದಾರರುಗಳ ಅಧಿಕಾರಕ್ಕೆ ಒಳಪಟ್ಟಿದ್ದರು 
(ಮಹಾವಂ. 11, ೩9). ತುಕಡಾ: ೧. ಇದ್ದಲಿನ ತುಕಡಾಗಳು, ಒಂದು 
ಬೆಂಕಿಕಡ್ಡಿಯ ಪೆಟ್ಟಿಗೆ ಎಲ್ಲಾ ಹೊರಗೆ ಬರುತ್ತವೆ (ಸಾಹೇದ್‌. ೨೦). ತುಕ್ಕಡ: 
೧. ಮುಸಲ್ಮಾನರು ರಾಜಧಾನಿಗೆ ಮುತ್ತಿಗೆ ಹಾಕಿ ತಮ್ಮೆಲ್ಲರನ್ನೂ ತುಕ್ಕಡ 


೩೫೩೫ 


45 


ತುಕ್ಕು, 


ತುಕ್ಕಡ ಮಾಡಿಬಿಡುವರೆಂದುಕೆೊಂಡಳು (ಬಂಕಿಮ. ೩೦೪). ತುಕ್ಕಡಿ : ೩. 
ಅದು ಹೆಚ್ಚುಕಡಿಮೆ ಯುದ್ಧಕಾಲದ ತಮ್ಮದೊಂದು ತುಕ್ಕಡಿಯನ್ನೇ 
ಹೋಲುತ್ತದೆ (ಹೇಮಕೂ.೦೬); ಕಾಮನಾಯಕ ಎಂಬಾತನು,..ಹೆದಿನಾರು 
ಮದದ ಆನೆಗಳ ತುಕ್ಕಡಿಗೂ ಅಧಿಪತಿಯಾಗಿದ್ದನು (ರಾವಿ. ೦೫೩). ೫. 
ಊರಂ, ಪಟ್ಟಣ ಮೊದಲಾದುವುಗಳ ಒಳವಿಭಾಗ ; ಮೊಹಲ್ಲ; 
ಹರವು : ಯಾವ ಗ್ರಾಮವನ್ನಾದರೂ ತುಕ್ಕಡಿಗಳನ್ನುಗಿ ವಿಭಾಗಿಸಿ ಅಂಥ 
ಪ್ರತಿ ಒಂದು ತುಕ್ಕಡಿಗೂ ಬೇರೆಬೇರೆ ಗ್ರಾಮಕೋರ್ಟನ್ನು ಸ್ಥಾಪಿಸಬಹುದು 
(ಗ್ರಾಮಾಕ. 08). ೬. ಗುಂಪು; ವಿಭಾಗ ; ಬಣ: ನಮ್ಮಲ್ಲಿಯ ನಾಲ್ವತ್ತು 
ಆಳುಗಳು ನಾಲ್ಕು ತುಕ್ಕಡಿಗಳಾಗಿ ಕೆಲವರು ಸಾಮಾನು ಚೊಕ್ಕಟವಾಗಿಸಿ 
ದರು (ರಕ್ತಧ್ವ. 3೬೦). 
[+ ಮರಾ, ತುಕಡಾ; ಹಿಂ. ಟುಕಡೀ, ಟುಕಡಂ2) 

ತುಕಡಿಮುರಕ (ನಾ). ೧. ಬರೀ ಚಪಾತಿ ಶಿನ್ನುವವನಂ; ಉಂಡಾಡಿ 
ಭಟ್ಟ, ಪಿ. (ಆಲಂ) ಶಕ್ತಿಹೀನ: ಇವರೇನು ತುಕಡಿಮುರಕ ಹಾರವ 
ರೆಂದು ಯವನರು ತಿಳಿದಿರಬಹುದು (ಮಾಧವ. 8). 

[ ತುಕಡಿ * ಮುರಕ (- ಮುರಿಕ)] 

ತುಕಲಿ (ನಾ). ಒಂದು ಬಗೆಯ ಗಿಡ: (8. [?] 

ತುಕ್ಕಡ " ತುಕಡ್ಕಿ' ನೋ. 

ತುಕ್ಕಡಿ " ತಂಕಡ್ಕಿ' ನೋ. 

ತುಕ್ಕಡಿದಾರ (ನಾ). ಜಿಲ್ಲೆಯ ಅಧಿಕಾರಿ ; ಜಿಲ್ಲೆಯ ಆಡಳಿತ ನಡಸು 
ವವನು: ತುಕ್ಕಡಿಯಲ್ಲಿ ತುಕ್ಕಡಿದಾರ ಸೇರಿ ತುಕ್ಕಡಿಯೆಲ್ಲ ಸುಡಿಸಿದ (ಗಾದ). 

[ತುಕ್ಕಡಿ (-ಆತುಕಡ್ಮಿ) + - ದಾರ್ಮ? 

ತುಕ್ಕಡಿಸು (ಕ್ರಿ). ತುಂಡರಿಸಂ; ಚೂರಂಚೂರಂ ಮಾಡಂ; ಭಾಗ 
ಮಾಡು : ಅವಅಡಂಗುಗಳ ತುಕ್ಕಡಿಸಿ ಬಗೆಯಟದು ಭಾಗೆಯಂ ಮಾಳ್ವ 
ದೀವದ ಖಗಮೃಗಾವಳಿಯನು ಹಕ್ಕೆಗೆಯ್ದಿಸುವ...ಬೇಡರ ಬಿಂದಮೊಪ್ಪಿತು 
(ಸಮ್ಮಳೌ, ೦೦-೨೬). [ತುಕ್ಕಡಿ (ಎ ತುಕಡ್ಮಿ) + - ಇಸ್ಕು) 

ತುಕ್ಕಿಡಿ (ನಾ). ( ?) :  ಎಚ್ಚಡ್ಡಾಯುಧಮಂ ಕಿಟ್ಟಚ್ಚರಿಯೆನೆ ನೂಂಕೆ 
ತುರಗಮಂ ತುಕ್ಕಿಡಿಗಳಿ ಪಚ್ಚವಳದೆಡೆಗಳಂ ಮುನ್ನೆಚ್ಚ ಸರಲ್‌ ತಾಗೆ 
ಪಟ್‌ದುವುಆ್‌ ಚೆಚ್ಚಅದಿಂ (ಆಂದ್ರು. ೨೦-೬೯). [?]. 

ತುಕ್ಕಿಸು (ಕ್ರಿ). ತಿರಂಗಿಸು; ಅಲೆದಾಡಿಸಂ; ಅಲೆಯಂವಂತೆ ಮಾಡು: 
ಸರ್ವಜೀವಿಗಳೊಳೇಶಕ್ಕೆ ಎನ್ನೊಬ್ಬನ ತುಕ್ಕಿಸುವಿಯೊ ಬಕ್ಕದಾಸನೊ ನಾನು 
(ವಿದಾಕ್ಮ. ೦೫೭). [ತುಕ್ಕು + - ಇಸ್ಕು] 

ತುಕ್ಕು (ಕ್ರಿ). ೧. ಗುಂಪುಗೂಡುಂ ; ಕಿಕ್ಕಿರಿ; ಒಟ್ಟೂಸೇರಂ : (೪). 
೨. ಮೇಲೆ ಬೀಳು; ಆವರಿಸಂ ; ಮುತ್ತು : ಅಕ್ಕಆ್‌ಂದವರ ವರತನು 
ಪರಿಮಳಂಗಳಿ ತುಕ್ಕುವೆಳದುಂಬಿಗಳ ಬಳಗಂಗಳೆಂಬಂತೆ (ಜೈಮಿಧಾ. 
೨೮-೪೩) ; ಲಿಡವಿಗಿಡವ ತುಕ್ಕಿ ಅಗಳಿ ತರುವದಲ್ಲ (ವಿಸ್ತೋಸು. ೫೩-೨); 
ಎಕ್ಕಲಗಳಂ ತುಕ್ಕಿ ಮುಕ್ಕುಳಿಸಿ (ಪರಶು. ೩೦-೫). ಹ. ಸಂತ್ತು; 
ತಿರುಗು ; ಆಲೆದಾಡು ; ಎಡೆತಾಕಂ: ವೃಥಾ ಭವಂಗಳ ತುಕ್ಕುತೆನ್ನ 
ಮಹತ್ವವೆಲ್ಲವ ಮುಕ್ಕುಗಳದೆನಲಾ (ಸದ್ಮುರು. ೩-೩೦) ; ಅಕ್ಕ ನೀನೆನ 
ಗೋಸುಗ ಮೂಜಗವನು ತುಕ್ಕಬೇಹುದು ರಾತ್ರಿಯಲಿ (ಮೋಹತ. 
೨೮-೩೪); ಪಾಂಡವರ ಕಾಣೆ ರಾಜ್ಯಮಂ ತುಕ್ಕಿದೆವು ಭೂಪತಿಯ 
ಕುರುಹಿಲ್ಲ (ತುರಂಗ. ೩೬-೪); ಲೆಕ್ಕವಿಲ್ಲದೆ ದೇಶ ತುಕ್ಕಿದರೆ ಫಲವೇನು 
(ಜಗದಾ. ೩೧೩). 

ತುಕ್ಕ್ಯು (ನಾ). ಕಬ್ಬಿಣಕ್ಕೆ ಹತ್ತುವ ಕಿಟ್ಟ ; ಜಂಗಂ : ಧಾತುಗಳ ಆಮ್ಲಜ 
ವಿಕಾರಗಳಿಗೆ ಕನ್ನಡದಲ್ಲಿ ಭಸ್ಮ, ಜಂಗು, ಖತಿ, ತುಕ್ಕು ಎಂಬ ಹೆಸರು 
ಗಳನ್ನು ಕೊಡುವರು (ಮುಂಬಯಿ. ೬-೩೨) : ಆಗ ಕಬ್ಬಿಣವಾಗಿ ಉಳಿಯುವ 
ಬದಲು, ಕಬ್ಬಿಣದ ತುಕ್ಕು ಉಂಟಾಗುವುದು (ಜಾಲಪ್ಪ. 1, ೪೩೩). 


ತುಕ್ಕುಗೊಳ್‌ 


(ದೇ. ತಮಿ. ತುಕ್ಕು, ತುಪ್ಪು ; ಮಲ. ತುರುಮ್ಬು, ತುರುವು ; 
ತುಳು. ತುಕ್ಕ್‌ ; ತೆಲು. ತುಪ್ಪ, ತ್ರುಷ್ಪು] 

ತುಕ್ಕುಗೊಳ್‌ (ಕ್ರಿ). ಜಂಗು ತಿನ್ನು ; ತುಕ್ಕುಹಿಡಿ : ಮಸೆದ ಕೆಯ್ದುಗಳ್‌ 
ತುಕ್ಕು(ಳ್ಹು)ಗೊಳ್ಳೊಡಂ (ಅಟ್ಮಮ. ೨-೦). | ತುಕ್ಕು * ಕೊಳ್ಳ) 

ತುಕ್ಕುಹಿಡಿ (ಕ್ರಿ). ೧. ಇ ತುಕ್ಕುಗೊಳ್‌ : ಕಬ್ಬಿಣಕ್ಕೆ ತುಕ್ಕುಹಿಡಿಯುವುದು 
(ಮುಂಬಯಿ. ೪-೧೪೯) ; ಅಲ್ಕುವಿನಿಯಮ್ಮಿನ ಪ್ರಯೋಜನಗಳು ಹಲವು. 
ಅದು ಹೆಗುರವಾಗಿರುತ್ತದೆ. ತುಕ್ಕುಹಿಡಿಯುವುದಿಲ್ಲ (ಅಡುಸೌ. ೪೨): 
ತುಕ್ಕುಹಿಡಿದ ಖಡ್ಗ ಮಿಕ್ಕಿದವನಿಗೂ ಅಗದು (ಗಾದೆ). ೨. (ಆಲಂ) 
ದೋಷಗ್ರಸ್ತವಾಗಂ ; ಮಂಕಾಗು ; ಹೀನವಾಗು ; ಹಿರಿಯರ ತುಕ್ಕು 
ಹಿಡಿದ ದೃಷ್ಟಿಗೆ ಕಿರಿಯರ ಪ್ರೇಮವು ಅರ್ಥವಾಗುವುದಿಲ್ಲ (ದೂರಸ. ೧೬೮) ; 
ಮೇಧಾಶಕ್ತಿಗೆ ತುಕ್ಕುಹಿಡಿಯುವ ಸ್ಥಿತಿ ಒದಗಿತು (ಕಾಮಿಕಾಂ. ಖ; 
ಈ ರೀತಿಯಲ್ಲಿ ಮಕ್ಕಳ ಶಿಕ್ಷಣದ ಅಮೂಲ್ಕಸಾಧನವೊಂದು ತುಕ್ಕುಹಿಡಿದು 
ನಶಿಸಿ ಹೋಗುತ್ತಿರುವುದು (ಸಮಾಲೋ. ೧೦೪). 

[ತುಕ್ಕ್ಯು * ಹಿಡಿ (ಆ ಪಿಡ್ಮಿ)] 


ತುಗಚು (ಕ್ರಿ). ಪೀಡಿಸುವವರನ್ನು ತೊಲಗಿಸಲು, ಇಷ್ಟವಿಲ್ಲದಿದ್ದರೂ 


ಕೊಡು : ಒಂದು ಎಳೆನೀರು ಬುರುಡೆ. 
(ಅದೂಟ. ೪೪). [?) 

ತುಗಿ (ನಾ). ಒಂದು ಬಗೆಯ ವಂರ: ಸುಜ್ಜಲು . . . ಬೀಳ್ಕಂಬಿ, 
ತುಗಿ (ಮ್ಮಕಗಿ. ೪-೬೨). [ ? ] 

ತುಗಿಲ "ತಂಗ್ಲಿಲ್‌' ನೋ. 

ತುಗ್ಗಲಿ “ತುಗ್ಗಿಲ್‌' ನೋ. 

ತುಗ್ಗಿಲ್‌, ತಗ್ಗಿಲು, ತುಗಿಲ, ತುಗ್ಗಲಿ, ತುಗ್ಗಿಲು (ನಾ). ಒಂದು 
ಬಗೆಯ ವಂರ: “ಅಗ್ನಿಯೆನೆ ತುಗ್ಗಿಲಕ್ಕುಂ" (ಮಂಗರಾ. ೩೬-೦೮) ; 
ಕೊಗ್ಗಿ ವರಲಕ್ಷ್ಮಿ ಪುನರ್ನವಿಯೆಂಬ ಮೂಜುಮಂ ಬೆರಸಿರೆ ಕಲ್ಲೊಳಿ 
ಟ್ಟರೆದು ತುಗ್ಗಿಲಣಂಬೆಯುಮಂ » ೬ ಈಂಟೆ ವಿಷಂ ಕಿಡುಗುಂ (ಐಮದ. 
೦೩-೦೮). ತಗ್ಗಿಲು: ತಂಡಸ ತಡಸ ತಪಾಣಂ. ತು ಲು ತದಿಕು 
ತಪಸಿಗಳ . . « ವನಭೂಜಾಳಿಯಲಿ ಹೂಳಿದರಕಂಪನನಸಮರಣರಥವ 
(ತೊರರಾ. ೬-೧೮-೦೮), ತಂಗಿಲ: ಮೂಡಲು ತುಗಿಲಮರದ ಮೇಲು 
ಗಡೆಯ ಬೆಟ್ಟದ ಬಂಡೆ ಮೇರೆ (ಸೌಇಇ. IX - 11, ೫೩೫೩-೨೯; 1631). 
ತುಗ್ಗಲಿ: ಜಾಲೆ ಜಾನೆಯು ಬೋರೆ ತರೆಯು ತುಗ್ಗಲಿಯುಯಂ 
ಕೋಲೆಯಂಂ (ನವಮೋ. 6-೯). ತುಗ್ಗಿಲು : ಬಡಗಣ ತೆವರೆ ಮೇಲಣ 
ತುಗ್ಗಿಲ ಮರದಲ್ಲಿ ನಟ್ಟ ಕಲ್ಲು (ಮೈ ಆರಿ. ೧೯೪೦, ೪೮-೦೭೮ ; 3856) ; 
ಯೀಶಾನ್ಯದಲ್ಲು ಮಾತ್ರವೇ ತುಗ್ಗಿಲು ಹುತ್ತಹಾರೆ ಗ್ರಾಮಕೆ ಮೂಡಲು 

(?] 


ಒಂದು ಪಾವಲಿ ತುಗಚಿದ 


(ಎಳ. ೩1, ಹೊಳಲ್ಲೆ. ೯೪-೧೦೬ ; 1811). 
ತುಗ್ಗಿಲು " ತುಗ್ಗಿಲ್‌ ' ನೋ. 
ತುಚ್ಚ (ಗು). ಎತಂಚ್ಛ : ತುಛ್ಕ - ತುಚ್ಚ (ಕಮದ. 58೬ ಪ್ರಯೋ). 
[ ೭೫೦. ತುಚ್ಛ? 
ತುಚ್ಚತನ (ನಾ). ನೀಚತನ ; ಅಲ್ಪತನ": ಎನಗೆ ನಟವೃತ್ತಿ ಕರಂ ತುಚ್ಚ 
ತನವೆನ್ನದಾಡಿದನಚ್ಚರಿಯೆನೆ ವಜ್ರಿ (ಪುಷ್ಪಪು. ೦೨-೫೨). 
[ತುಚ್ಚ + - ತನ] 
ತುಚ್ಚಿಂಗೆಣ್‌ (ನಂ). ಒಂದಂ ಊರಿನ ಹೆಸರಂ: ತುಚ್ಚಿಂಗೆಣ್‌ಯ ಹೊಲ್ಲಿ 
ಸೆಟ್ಟಿ ಕೈ ೊಂೋ್ಪಹ ಚವುಣ್ಣಯ್ಯಸೆಟ್ಟಿಯಿನ್ತಿನಿಬರುಂ ತಂಬುಲಿಗಸಾಸಿರ್ವ್ವರಂಂ 
(Aue. XI - ii, ೧೪೮-೧೯ ; 3099). [? 4 ಕೆಲಿ] 
ತುಚ್ಛ (ಗು). ೧. ಜೊಳ್ಳಾದ ; ಬರಿದಾದ ; ಶೂನ್ಯವಾದ. ೨. 
ಅಲ್ಪವಾದ ; ಸಣ್ಣ; ಚಿಕ್ಕ ೩. ಕೆಳದರ್ಜೆಯ ; ತಿರಸ್ಕಾರಕ್ಕೆ 
ಯೋಗ್ಯವಾದ ; ನೀಚವಾದ; ಕ್ಲುಲಕವಾದ: ತುಚ್ಛಮಾತು ಆಡು 


೩೫೩೬ 


ತುಟಾರಿಸು 


ವವನು ಹುಚ್ಚನಿಂದ ಕಡೆ (ಗಾದ). (ನಾ). ೪. ಬರಿದಾದಂದು ; 
ಖಾಲಿ; ಶೂನ್ಯ : ವಂಧ್ಯಾಪುತ್ರ ಶಶವಿಷಾಣಾದಿಗಳೇ ಅಸತ್ತಾದ ತುಚ್ಛ 
ಮೆಂದು ತಿಳಿಯಲಪ್ಪದು (ವಿವೇಕ. ೨೦) ; ತುಚ್ಛ (ಶೂನ್ಯ) ದಿಂದ ಮುಚ್ಚಿದ 
ಅದು ತಪಸ್ಸಿನ ಮಹಿಮೆಯಿಂದ ಆವಿರ್ಭಾವವಾಯಿತು (ಭಾರದ. ೨೭). 
5| ೫. ಕಡಮೆಯಾದಂದು ; ಕೀಳು ; ಹೀನ: ವ್ಯೋಮಯಾನಂ ತುಚ್ಛ 
ಮೆನೆಯಖಂ ಗಮಯಾನಮತುಚ್ಛಮೆನೆಯುಂ (ಶಾಂತಿಪು. ೧೨-೨೩ವ) ; 
ಹಿಂದೆ ಲಂಕೆಯ ಸುಟ್ಟ ಕೋಡಗ ಬಂದ ಕಪಿಭಟರೊಳಗೆ ತುಚ್ಛವು 
(ಕೌಶಿರಾ, ೦೩-೨೮) ; ಎಷ್ಟು ಹೇಳಲಿ ಬಹಳ ತುಚ್ಛವನೆ ಮಾಡುವರು 
(ಪುರಂದ, 0-096-8). ಓ. ಅಲ್ಪವ್ಯಕ್ತಿ; ಕೀಳುವಂನುಷ್ಯ: ತುಚ್ಛನ ಸಂಗಡ 
ಬಾಳೋದಕ್ಕಿಂತ ಹುಚ್ಚನ ಸಂಗಡ ಬಾಳೋದು ವಾಸಿ (ಗಾದೆ). [ ಸಂ. 
ತುಚ್ಛಾಜಿ (ನಾ). ಕೀಳಂವಂಟ್ಟದ ಕಾಳಗ ; ಹುಲುಗಾಳಗ : ತುಚ್ಛಾಜಿ 
ಲಜ್ಜಾಸ್ಮಿತನಾಂತಂ ಚೋಳಗೌಳಾಸುರಸಮರಜಯಶ್ರೀಸಮಾಲಿಂಗಿತಾಂಗಂ 
(ಎಕ. ೪, ಬೇಲೂರು. ೧೭-೪; 1186). [ತುಚ್ಛ + ಆಜ್ಮಿ) 
ತುಚ್ಛಿಸು (ಕ್ರಿ). ಕಡೆಗಣಿಸು ; ತಿರಸ್ಕರಿಸಂ : ವಂಶಕೆ ಈತನೊಬ್ಬನಾದರು 
ನಮಗೆ ಶಿಷ್ಟನಾಗಿರಲೆಂದು ಪೇಳೆ ಗಂಗಾದೇವಿ ತುಚ್ಛಿಸಿದ ಮಾತನೆಂದು 
ಮಾರಿದನು ತಾನುಯಿನ್ನಿಹುದಿಲ್ಲವೆಂದಾಡಿ ಸಾರಿದಳು (ತುರಂಗ. ೯-೩೨). 
[ ತುಚ್ಛ + - ಇಸ್ಕು ] 
ತುಚ್ಛೀಕರಿಸು (ಕ್ರಿ), ಇ ತುಚ್ಛೆಸು: ನೀನೂ ಚೌಡಪ್ಪನವರನ್ನು ಹಾಗೆ 
ತುಚ್ಛೇಕರಿಸಬಾರದು (ಹಳ್ಕೆ೫3. ೦೦೫). [ತುಚ್ಛೇಕರಣ್ಯ + - ಇಸ್ಕು] 
20| ತುಜಾವಂತು (ನಾ). [ಸಂಗೀತ] ಒಂದಂ ರಾಗದ ಹೆಸರು: ರಾಗ 
ತುಜಾವಂತು ಅಷ್ಟತಾಳ (ದೇವೀಪ್ರ. ೧೮). [?] 
ತುಟಾಗ್ರತೆ (ನಂ). ಕೊರತೆ ; ಅಭಾವ : ಕೆಲವು ಹಳ್ಳಿಗಳಲ್ಲಿ ನೀರಿನ 
ತುಟಾಗ್ರತೆ ವಿಪರೀತವಾಗುತ್ತಿತ್ತು (ಮತ್ಕೆಮ. ೧೦ಖ ; ಎಲ್ಲೆಲ್ಲಿಯೂ 
` ಕಾಳಿನ ತುಟಾಗ್ರತೆ (ಗಾಳಿಗು. ೨೨) ; ಅಲ್ಲಿ ನೀರಿನ ತುಟಾಗ್ರತೆ ಎನಿಸ 
ತೊಡಗಿತು (ಸ್ಮೃತಿಚಿ. ೨೬೮). [ ತುಟ್ಟಗ್ರ) 
ತುಟಾಯಿಸು (ಕಿ). ಬೇರೆಯಾಗು ; ಭಾಗವಾಗು; ಪಾಲಾಗು: 
ಅಲ್ಲಿ ಜೀವನಕ್ಕೆ ಸಾಲದೆ ತುಟಾಯಿಸಿ ಕೋಲಾರಕ್ಕೆ ಬಂದನು (ಮಹಾವಂ. 1, 
೦೭೬) ; ಕೆಲವು ದಿವಸದ ಮ್ಯಾಲೆ ಯಾ ವಂಶದ ಜನರ ಪೈಕಿ ತುಟಾಯಿಸಿ 
ಅಲ್ಲಿಂದಾ ಹೊರಟು (ಹೈದರ. ೨೯). 
[ತುಟ್ಕಾ (ಐ .- ಮರಾ. ತುಟಣೆ:) + - ಇಸ್ಕು] 
ತುಟಾರ, ತುಠಾರ (ನಾ). ೧. ವಿಚಾರಮಾಡದಿರುವಿಕೆ ; ದುಡುಕು, 
ಅವಿವೇಕ ; ಉದ್ಧಟತನ : ತುಟಿಮಾರಿದ ಹಲ್ಲು, ತುಟಾರದ ಮಹತ್ತು 
ಸರಿಮಾಡಲಾಗದು (ಗಾರ). ೨. ದಂಡಂಕಿ ಕೆಲಸ ಮಾಡಂವವನು ; 
ಅವಿವೇಕಿ; ಉದ್ಧಟ: ಆ ತುಟಾರ [ಪಾಕಾಂ. ತುಠಾರ, ತವಕಿಗ]ನ 
ಕಂಡು ನಿಮ್ಮಯ ತಾತ ಸೈರಿಸುವನೆ (ತೊರರಾ.೩೦--7. "ದೊಠಾರ' ಪರಾ. 
ತುಠಾರ: ೧. ಎಲವೊ ರಕ್ಕಸ ನಾವು ರಣಕತಿಬಲರೊ ದುರ್ಬಲರೋ 
ತುಠಾರದಿನಿಳಿಕೆಗಂಡೆಯಲಾ ಮೃಗಾಧಮ (ತೊರರಾ. ೬-3೨-೦೩). 
[+ ತೆಲು, ತುಟಾರ] 
ತುಟಾರಿಸು, ತುಠಾರಿಸಂ (ಕ್ರಿ). ದುಡುಕಿ ಮಾತನಾಡು, ವಿಚಾರ 
ಮಾಡದೆ ಹರಟು : ಎಲವೊ ಫಡ ಮಾವನ ತುಟಾರಿಸಿ [ಪಾಕಾಂ 
ತುಠಾರಿಸಿ, ದೊರಠಾರಿಸಿ, ವಿಭಾಡಿಸಿ] ಗಳಹುವೀ ನಾಲಗೆಯ ಕೀಳುವೆ 
(ಕುವ್ಕಾರೋ,. ೦೩-೦೦) ; ಪಾಂಡವರ ತೊಡಕಿನ್ನು ಲೇಸಲ್ಲ ಸಂಧಿಯ 
ಮಾಡಿಕೊಳಿ ಎಂದರೆನ್ನನು ತುಟಾರಿಸಿದನೈ ಪಾಪಿ (ತುರಂಗ, ೪೮-೬). 
ತುಠಾರಿಸು : ಸಹಜವೇನ್ನುಡಿದಡೆ ತುಠಾರಿಸಿಯಹಿತರಾ ಕೌರವರು ನಿನಗೆ 
(ಗಿಳಿವಿಂ. ೯೯-೦೬). " ದೊಡಾರಿಸು' ಪರಾ. 
[ತುಟಾರ + - ಇಸ್ಕು./ತೆಲು. ತುಟಾರಿಂಚು) 


10 


36 


26 


30 


40 


ತುಟಿ 


ತುಟಿ (ನಾ). ಬಾಯ್ದೆರೆ ; ಅಧರ; ಓಷ್ಮ: “ ಅಧರಃ, ದಂತಚ್ಛದಃ, 
ಓಷ್ಕಃ, ದಂತವಾಸಃ--ಈ ೪ ತುಟಿ” (ಹಲಾಯು. ೮೬-೩೭೦) ; ಪಶ್ಚಿಮ 
ಪದ್ಮಾಸನದಲ್ಲಿ ಕುಳಿತು ನೆಟ್ಟೆಲುವ ಮುಖದು ತುಟಿ ಮಿಡುಕದೆ ಅಟ್ಟಿ 
ಯಾಡಿತ್ತಲ್ಲಾ (ಬಸವ. 609) ; ತುಟಿ ವಿದ್ರುಮಮಂ ಸುಧಾಂಶುವಂ 
ನಿರ್ಮಳವಕ್ರಬಿಂಬಮವಿರದೇಳಿಸೆ (ಉದೃಟಿ. ೨-೦೦೫); ಶಶಿಕಳೆಗೆ ಸದರವೆ 
ರಾಹು ರಚಿಸಿದ ತುಟಿಯ ತೋಟಿಯದು (ಕುವ್ಮಾಸೆ. ೧೪-೧೧೦) ; ಕೂಡೆ 
ಕದಪು ತುಟಿ ನಿಟಿಲವ ಚುಂಬಿಸಿ (ಕಂನವಿ. ೯-೦೯೨) ; ನಗೆಯ ಚೆಲುವ 
ತುಟಿಯ ಚಾಚಿ (ಅನಿಕೀ. ೧-3): ತುಟಿಗೆ ತುಪ್ಪವಿಲ್ಲ, ಕಟಿಗೆ ಪಂಚಾರ್ತಿ 
ಬಯಸಿದ ಹಾಗೆ (ಗಾದೆ). 
ತುಟಿ ಎರಡು ಮಾಡು ಬಾಯಿಬಿಡು ; ಮಾತನಾಡು; ಧರ್ಮಪತ್ನಿ 
ತುಟಿ ಎರಡು ಮಾಡದೆ ಪಣತಿಯಲ್ಲಿ ತುಪ್ಪ ಸುರುವಿದಳು (ಹಬ್ಮಿಬ. ೬೬) ; 
ಇನ್ನು ಯಾವ ವಿಷಯದಲ್ಲೂ ತುಟಿ ಎರಡು ಮಾಡುವ ಹಾಗಿಲ್ಲ (ಸುವಸಂ. 
08). ತುಟಿಗಟ್ಟ ಎ ತುದಿಯವರೆಗೆ: ವಿಷಯ ತುಟಿಗಟ್ಟಕ್ಕೆ ಬಂದು 
ವಿಷಮಾವಸ್ಥೆ ಗೆ ಇಳಿಯುವಂತಿದ್ದಾಗ ಹಣವನ್ನು ಹಿಂದಿರುಗಿಸುವುದು 
ಮೊದಲಾಯಿತು (ಕಂಗನಾ. ೨೪). ತುಟಿಪಿಟಕ್ಕೆನ್ನು-ತಂಟಿ ಎರಡುಮಾಡಂ : 
ನೀನು ಇದೆಲ್ಲವನ್ನೂ ಕಣ್ಣಾರ ನೋಡುತ್ತಿದ್ದರೂ ತುಟಿಪಿಟಕ್ಕೆನ್ನದೆ ಕುಳಿ 
ತಿದ್ದೀಯೆ? (ವಹಭಾ. ೭೦); ಯಾರೂ ತುಟಿಪಿಟಕ್ಕೆನ್ನುವುದಿಲ್ಲ (ಪ್ರವಾಇ. 
18, 364). ತುಟಿಮಾರಿದ ಹಲ್ಲು, ತುಟಿಮಿನಾಜಿದ್ದಲ್ಲು ಎ ತಂಟಿಯನ್ನು 
ಮಾರಿ ವಂಂದಕ್ಕೆ ಚಾಚಿಕೊಂಡಿರುವ ಹಲ್ಲು; ಉಬಂ್ಬಹಲ್ಲಾ : 
ನುಂಗಲಾಗದ ತುತ್ತೂ ತುಟಿಮಾರಿದ ಹಲ್ಲೂ ಒಂದೇ ಸಮ (ಗಾದೆ) ;. 
ತುಟಿ ಮಾಟ್‌ದ್ದಲ್ಲಿನಂತ ದೂತ ಎಂದಿಗು ಬೇಡ (ಕನಕ. ೧೯೦-೪). ತುಟಿಯ 
ಭಾಷೆ - (ಮೂರರಿಗೆ) ತಮ್ಮಾ ಆಶಯವನ್ನು ತಿಳಿಸುವಾಗ ಮಾಡುವ 
ತುಟಿಯ ಅಲುಗಾಟದ ಪ್ರಯೋಗ: " “ತುಟಿಗಳ ನಿಶ್ಶಬ್ದ ಚಲನೆಯಿಂದ, 
ಮೂಕರು ಮಾತನಾಡುವ, ಮೂಕರೊಂದಿಗೆ ಮಾತನಾಡುವ, ಮಾತನಾಡಿ 
ದ್ವನ್ನು ಅರ್ಥಮಾಡಿಕೊಳ್ಳುವ ಭಾಷೆ: ತುಟಿಯ ಭಾಷೆ; ಮೂಕರ 
ಭಾಷೆ? (Lip_ Language. ಇಂಕನಿ). ತುಟಿಹೊಲಿದುಕೊಳ್ಳು ಎ 
ಮಾತನಾಡದೆ ಇರು: ಮಾತಿಗೆ ಬೆಲೆಯಿಲ್ಲವಾದಾಗ ತುಟಿಹೊಲಿದು 
ಕೊಂಡಿರುವುದೇ ವಾಸಿ (ರೂಢ). 
[ ದೇ.8 ಶಮಿ. ತುಟಿ; ಮಲ. ಚೊಡಿ ; ತುಳು. ತುಡಿ, ದುಡಿ; 
ಗೊಂಡಿ. ಟೊಟೆ] 
ತುಟಿಳಚ್ಚು “ತಂಟಿಗಚ್ಚು' ನೋ. 
ತುಟಿಕಡಿ (ಕ್ರಿ). ೧. ತುಟಿಯಂನ್ನ್ನ ಹಲ್ಲಿನಿಂದ ಕಚ್ಚು . ಪಿ. ತುಟಿಯನ್ನು 
ಕಚ್ಚಿಕೊಳ್ಳುವುದರ ವಂಲಕ ದುಃಖ, ನಾಚಿಕೆ ಮೊದಲಾದ ಭಾವ 
ವನ್ನು ಸೂಚಿಸು: ತುಟಕಡಿದು ಅಧೋಮುಖಿಯಾದಳು (ಜಯಂತ. ೧೨೨). 
[ ತುಟಿ + ಕಡಿ] 
ತುಟಿಗಚ್ಚು, ತುಟಿಕಚ್ಚು (ಕ್ರಿ). ಎ ತುಟಿಕಡಿ ೨: ""ಏನೂ ಇಲ್ಲ 
ಸುಮ್ಮನೆ'' ಎಂದು ತುಟಿಗಚ್ಚಿದಳು ಪ್ರಮಾಲ (ಮರಳಿ. 60). ತುಟಿ 
ಕಚ್ಚು : ಎವೆ ಬಡಿಸಿ ಕೆಡವು, ಬಿರಿಗಣ್ಣು ಬ್ಯಾಡ, ತುಟಿಕಚ್ಚಿ ಹಿಡಿಯದಿರು 
ಬಿಕ್ಕ (ನಾದಲೀ. ೩೮-೨೨) ; ಕಣ್ಮುಚ್ಚಿ ತುಟಿಕಚ್ಚಿ ಶೋಕವನದುಮಿಟ್ಟು 
ಹೋದೆನು (ಇಂಜಾಪ. ೩೦-೩೮). [ತುಟಿ + ಕಚ್ಚು, (<ಕರ್ಚು;)] 
ತುಟಿಗೊಂಕು (ನಾ). ತಂಟಿಯಂನ್ನಿ ಕೊಂಕಿಸುವುದಂ: ಆಗಾಗ್ಗೆ 
ಒಂದು ಕಣ್ಣಿನ ಮಿಂಚೊ, ಒಂದು ಮುಗುಳುನಗೆಯ ತುಟಿಗೊಂಕಿನ 
ಹೊಂಚೊ * ಇಣಿಕಿ (ಮಲೆಮ. ೨೫೯). [ ತುಟಿ + ಕೊಂಕ್ಕೂ] 
ತುಟಿತ (ನಾ). [ಜೈನ] ಒಂದಂ ಬಹು ದೊಡ್ಡ ಕಾಲಪರಿಮಾಣ : 
ಆತನಿಂ ಬಟ್‌ಯೆಮೆನಿತಾನುಂ ಕಾಲದಿಂ . , . ತುಟಿತಾ [ ಪಾಕಾಂ. ಕಾ] 
ಬ್ಹಪುಮಿತಜೀವಿತನುಮಾಗಿ (ಆದಿಪು. ೬-೩೬ ವು. [ “ಸಂ. ತ್ರುಟಿತ] 


೩೫೩೭ 


ತುಟಿ 


ul 


ತುಟಿತೆರೆ "ತಂಟಿದೆರೆ' ನೋ. 
ತುಟಿದೆರೆ, ತಂಟಿತೆರೆ (ಕ್ರಿ). ೧. ತುಟಿಯನ್ನು ಬಿಚ್ಚು ; ಬಾಯಿಬಿಡಂ. 
೨. ಮಾತನಾಡು : ಇಬ್ಬರೂ ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದರೂ ತುಟಿ 
ದೆರೆಯಲಿಲ್ಲ (ಪುನರು. ೩೦೦). ತುಟಿತೆರೆ: ೨. ಈವರೆಗೆ ತುಟಿತೆರೆಯ 
8| ದಿದ್ದ ವೀರಣ್ಣ ಈಗ ನಡುವೆ ಬಾಯಿ ಹಾಕಿದ (ಹಾಡುತ್ತ. ೯೫); 
ಪೂವಮ್ಮನೂ ತುಟಿತೆರೆಯಲಿಲ್ಲ (ನತದಾ. 21: ೧೧೨೮). 
[ತುಟಿ * ತೆರೆ, (-ತೆಲಕ್ಕೆ)) 
ತುಟಿಬಿಚ್ಚು (ಕ್ರಿ). ಇ ತಂಟಿದೆರೆ ೧: ತುಟಿಬಿಚ್ಚಿ ಪೇಳು ಮೇಲ್ಲತೆಯ 
(ಮೋಹತ. ೨೨-೧): ಮಾಸ್ಲೋವ ತುಟಿಬಿಚ್ಚಲಿಲ್ಲ (ಪುನರು, ೪೦). 
[ ತುಟಿ + ಬಿಚ್ಚು ] 
ತುಟಿಬೆರಳು "ತಂಟಿವೆರಳು' ನೋ. 
ತುಟಿಮುತ್ತು(ನಾ). ೧. ತಂಟಿಗೆ ಕೊಡುವ ವತ್ತಿ; ಅಧರಚುಂಬನೆ. 
| ೨. (ಆಲಂ) ಪ್ರೀತಿಗೆ ಪಾತ್ರ: ನಿರ್ಭಯದ ನಿಃಸೀಮದಲಿ ನೀ 
ನಮ್ಮ ತುಟಿಮುತ್ತಾದವ (ಹಾಡುಪಾ. 8೬-೧೦). [ತುಟಿ + ಮುತ್ತು] 
36 | ತುಟಿರಂಗು (ನಾ). ಅಲಂಕಾರಕ್ಕಾಗಿ ತುಟಿಗೆ ಬಳಿದಂಕೊಳ್ಳುವ ಬಣ್ಣ : 
ಕಾಂತಿಯಿಂದ ಚೆನ್ನಾಗಿ ಕಾಣಿಸಲು ಹುಡಿ, ತುಟಿರಂಗು (ಲಿಪ್‌ಸ್ಟಿಕ್‌), 
ಕುಸುಂಬೆ (ರೂಜ್‌), ಉಗುರುಮೆರುಗುಗಳು (ಕವಿಕೋ. 1, ೩೩). 
[ತುಟಿ ೬ ರಂಗು] 
ತುಟಿವೆರಳು, ತಂಟಿಬೆರಳಂ (ನಾ). ಎಚ್ಚರಿಕೆಯನ್ನು ಸೂಚಿಸಲು 
ತಂಟೆಯ ವೇಲಿಟ್ಟ ಬೆರಳು; ಮೌನವಾಗಿರಲಂ ಸೂಚಿಸುವ 
ಬೆರಳು: ತೋಳ್ವೊಯ್ಲ ತುಟಿವೆರಳ ಜೊಬ್ಬೆಗಳ , . . ಸಂಭ್ರಮ 
ವನಿರದೆ ಪಡೆಯೆರಡೀಕ್ಷಿಸುತ್ತಿರ್ದುವು (ಜಿಲಪು. ೨೬-೦೬). ತುಟಿಬೆರಳು : 
ಸದ್ದಿರದೆ ತುಟಿಬೆರಳಿನೊಳು ಸುಳಿವ ಮಾರುತದ (ಮಲೆದೇ. ೩೪-2). 
[ತುಟಿ + ಬೆರಳು (ಆ ಬೆರಲ್‌)] 
ತುಟಿಸನ್ನೇನಾ). ತಂಟಿಯ ಅಲಂಗಾಟದಿಂದಲೇ ಇಂಗಿತವನ್ನು 
ತಿಳಿಯಪಡಿಸುವುದು : ಮನ್ನಗೆ ತುಟಿಸನ್ನೆ ಕೆಪ್ಪಗೆ ಕೈಸನ್ನೆ ಹೆಡ್ಡಗೆ 
ಬಡಿಗೆಯ ಸನ್ನೆ (ಇಂಡಾಪ. ೯೦-೩೬). [ತುಟಿ * ಸನ್ನ] 
ತುಟಿಸು (ಕ್ರಿ). ನಂಡಿ; ಹೇಳು: ಜಗದೊಳಗೆ ಕೌತುಕ ವಿಚಿತ್ರವೇನೆಂಬೆನುಣಕಿ 
ತುಟಿಸಬಾರದು ಸೂಂಟಿಸಲು ಬಾರದಮ್ಮಮ್ಮ (ನಾಚರ. ೧೭೬-೦೪). 
[ ತುಟಿ * - ಇಸ್ಕು] 
ತುಟುಕರಿಸು (ಕ್ರಿ). ೧. ಹಾತೊರೆ ; ಅಪೇಕ್ಷಿಸು ; ಕಾತರಿಸು : 
ನಟಣೆಯೊಳಗೈದುವರನೀಕ್ಷಿಸಿ ತುಟುಕರಿಸುತಿಹವಕ್ಷಿಯುಗವವನಿಪರಿಗೊಲ 
ವಿಂದ (ಜಿನಭಾ, ೧೯-೨೪). ೨. ತಳವಂಳಿಸಂ ; ಕ್ಷೋಭೆಗೊಳ್ಳು : 
ಅರುಹನೇ ಗತಿಯೆಂದು ಮನ ತುಟುಕರಿಸುತೈದಿದರಾ ವಿರಾಟನ ಚರರು 


10 


85] (ಜಿನಛಾ. 8೮-೨೮). [ ತುಡಿ * - ಇಸ್ಕು] 
ತುಟುಕುು " ತಟಕಂ/,' ನೋ. 
ತುಟುಕ್ಕು " ತಟಕ್ಕು' ನೋ. 
ತುಟುಕುಹನಿ " ತಟಕಂವನಿ' ನೋ. 
ತುಟ್ಟ (ನಾ). ಒಂದು ಬಗೆಯ ಗಿಡ ಮತ್ತು ಅದರೆ ಹೊವು: 


ಬಲ್ಲಗಿ, ಬಿಂದಿಗೆ, (ದೊಡ್ಡ, ಸಣ್ಣ) ತುಟ್ಟ, ದಾಸಾಲ (ನಮ್ಮನು. ೨೩೮). 

[ « ತಮಿ. ತುಟ್ಟಲಿ] 
ತುಟ್ಟಗ್ರ (ನಾ). ತೊಂದರೆಯ ಕಾಲ; ದುರ್ಭಿಕ್ಷ : “ತುಟ್ಟಗ್ರ-ಅಡಚಣೆ 
ಕಾಲ” (ಜಾನಕೋ. ೬೬)... " ತಂಟಾಗ್ರತೆ' ಪರಾ. [ <ಎತುಟ್ಟಿ] 
ತುಟ್ಟಿ, (ನಾ). ೧. ಧಾರಣೆ ಹೆಚ್ಚಾಗಿರುವಿಕೆ ; ದುಬಾರಿ : ನೂರಿಪ್ಪತ್ತು 
ರೂಪಾಯಿಗಳಲ್ಲಿ ಈ ಎಲ್ಲ ಖರ್ಚುಗಳೂ ನಡೆಯಬೇಕು... ತುಟ್ಟಿಯ 
ಕಾಲ. ಕಾಳು, ಕಡ್ಡಿ, :ಔದೆ, ಹಾಲು, ಬಟ್ಟೆ ಎಲ್ಲವೂ ತಂಟ್ವಿ (ಜಸಿವಾ. ೬): 


46 


ತುಟ್ಟೈೆ 


ಹೂವುಗಳನ್ನು ತುಟ್ಟಿ ಮಾಡಿದ ಹಿಮಂತರುತುವಿಗೆ ದೋಷ ಕೊಡಿರಿ 
(ಮೋಹಿನೀ. ೨೦). ೨. ಅಭಾವ: ಗೋವಿಂದಭಟ್ಟನ ಉತಾವಿಳತನ 
ಅವನಲ್ಲಿ ಔಷಧಕ್ಕೂ ತುಟ್ಟಿ (ದೀಪಹ. 71, ೦೬೪). ೩. (?) : ತುಟ್ಟಿಯ 
ದಿನಮಂ ಪಣದಿಂದೊಟ್ಟಜೆಯಿಂದಿಟದು ದ್ವಿಗುಣಿಸಿ (ವ್ಯವಹಾ. ಉಪಮಾನ). 
ತುಟ್ಟಿಯಾಗು - ೧. (ಮಾರಾಟದ ಸರಕಂ) ಹೆಚ್ಚ ಬೆಲೆಯುಳ್ಳು 

ದಾಗಂ ; ಅಧಿಕಮೌಲ್ಯವುಳಂದಾಗು ; ದಂಬಾರಿಯಾಗಂ : ದೇಶ 
ದೊಳಗೆ ದುರ್ಭಿಕ್ಷ ಬದ್ದು ಕಾಳು ಬಹಳ ತುಟ್ಟಿಯಾದವು (ಮುಂಬಯಿ. ೪-೭೫); 
ಚಹೆವು ಆಗಿನ್ನೂ ತುಟ್ಟಿಯಾಗಿದ್ದಿತು (ಪತ್ರಿಕಾ. ೦೩). ೨. ಹೀನವಾಗು ; 
ಬೆಲೆಯಿಲ್ಲವಾಗಂ : ನಾನಿಂದು ಒಂದು ತುಪ್ಪದ ಬಟ್ಟಲಿನಷ್ಟು ಅನ್ನಕ್ಕೆ 
ತುಟ್ಟಿಯಾದೆನಲ್ಲವೆ? (ಸ್ಮೃತಿಜ. ೦೩೦). 

ತುಟ್ಟಿ, (ನಾ). ತೃಪ್ತಿ; ಸಂತೋಷ ; ಆನಂದ ; ತಣಿವು : ಶರಣಸಂಗಂ 
ತನಗೆ ಪರಮತುಟ್ಟಿಯನೀಯೆ (ಜೊಮ್ಮರ. ೦೧-೦3): ತುಟ್ಟಿ ಸಮ್ಮೋಹ 
ಸಮುದ್ರಕೆ ಹೊಂಬೆಟ್ಟದೊಟ್ಟ ಸೇತುವೆಗಟ್ಟಿದಂತೆ (ಭರಣ. ೧೩-೪೨). 
"ತಂಟ್ಸಿವಡೆ' ಪರಾ. [ ಆ ಪ್ರಾ. ತುಟಿ. /ಸಂ- ತುಬ್ಬ] 

ತುಟ್ಟಿ (ನಾ). ಒಂದಂ ಬಗೆಯ ತರಕಾರಿ ಸೊಪ್ಪು: ಸೊಪ್ಪುಗಳು : 
ಅಗಸೆ. . . ನಾರೋಬೇಡ, ತುಟ್ಟಿ, ಕೊತ್ತನಗೊರಜಿ, ಕೊತ್ತಂಬರಿ 
(ನಮ್ಮನು, ೨೩೭). (7?) 

ತುಟ್ಟಿಭತ್ತೆ “ತಂಟ್ವಿಭತ್ಯ' ನೋ. 

ತುಟ್ಟಿಭತ್ಕ, ತುಟ್ಟಿಭತ್ತೆ (ನಾ). ಪದಾರ್ಥಗಳ ಬೆಲೆ ಏರಿಕೆಯನ್ನು 
ಸರಿಗಟ್ಟಲು ನೌಕರರಿಗೆ ಸಂಬಳದ ಮೇಲೆ ಕೊಡುವ ಹೆಚ್ಚಿಗೆ 
ಮೊಬಲಗು, _ ಹಣ: ರೈಲ್ವೆಯಲ್ಲಿ ಹದಿನೈದುರೂಪಾಯಿ ತುಟ್ಟಿ 
ಭತ್ಯ ಕೊಡುತ್ತಿದ್ದರು (ಸರ್ವಮಂ. ೨೬೮). ತುಟ್ಟಿಭತ್ತೆ: ಆ ಕಾರಕೂನ 
ರಿಬ್ಬರೂ ತುಟ್ಟಿಭತ್ತೆಯ ಆಸೆಗಾಗಿ ಭೂಲೋಕಕ್ಕೆ ಓಡಿಹೋದರು 
(ಹನ್ನೊಂದ. ೦೪೩). [ತುಟ್ಟಿ + ಭತ್ಯ ( ಎ ಭತ್ತಾದಾಯ)] 

ತುಟ್ಟಿವಡೆ (ಕ್ರಿ). ತೃಪ್ತಿಯನ್ನು ಹೊಂದಂ ; ಸಂತೋಷವನ್ನು ಪಡೆ: 
ಜಟ್ಟಿಗರ ಡೊಕ್ಕರಂ ಗಳಹತ್ತಂ ಮೊದಲೆನಿಸಿದ ಪಲವುಂ ಪಟ್ಟುಗಳಂ 
ಕಿರಿದು ಪೊಳ್ತು ನಿಟ್ಟಿಸಿ ತುಟ್ಟಿವಡೆದು (ಮರಾಠ. ೧೦-೪೯ ವ). 

[ ತುಟ್ಟಿ, * ಪಡ್ಗೆ] 

ತುಟ್ಟಿಸು (ಕ್ರಿ). ೧. ಶಕ್ತಿಗುಂದಂ; ಬಲಹೀನವಾಗು ; ಕಂಗ್ಗು : 
“ತುಟ್ಟಿಸು... ಶಕ್ತಿಕ್ಷಯೇ” (ಕಮಧಾ); ಪೊಯ್ಯುತುಂ ತುಡುಕಿ ತುಟ್ಟಿಸಿ 
ಕತ್ತರಿವಾಣಿಯಲ್ಲಿ ಕೆಯ್ದುಡುಕಿದವೊಲ್‌ ಬೆರಲ್ಬಅೌದುವು. (ಅರ್ಥನೇ. 
೪-609); ತುಟ್ಟಿಸಿದ ಹರುಷದಲಿ (ತೊರರಾ. ೬-೦೫-೩); ಕಿಸುಕುಳದ ಹುಳು 
ವಾಗಿ ಮತಿ ತುಟ್ಟಿಸಿ ವಿನಿರ್ಗಮನವಾಗಿ ಮೂರ್ಛಿತನಹನು 
(ನಿಧಾಗ. ೩-೦೪-೨೮); ನಮಗೆ ತ್ರಾಣಗಳ್‌ ತುಟ್ಟಿಸಿತು ನಾಳೆ ಮಧ್ಯಾಹ್ನಕ್ಕೆ 
ಜೀವವಂ ಬಿಟ್ಟವೆನು (ತುರಂಗ. ೭೯-೦೫). ೨. ಕಡಮೆಯಾಗು ; ಕುಂದು: 
ನಿಜಹರುಷ ತುಟ್ಟಿಸಲೈದಿ ನೋಡಿದನಾಗ ಕೆಲಬಲನ (ಮೈರಾಳಾ. ೨-೬೪). 
೩. ನಾಶವಾಗು: ತುಟ್ಟಿಸಲಿ ಧನ ಮಾನಗರ್ವದ ಬೆಟ್ಟ ಮುಣ್‌ಯಲಿ 
(ಕುವ್ಯಾಸೆ. ೦೪-೮8); ಕೆಟ್ಟು ನುಡಿದರೆ ತನ್ನನೇನೆಂದಟ್ಟಿದರು ನಿನ್ನವನು 
ತನುವಿದು ತುಟ್ಟಿಸದ ಮುನ್ನಿದ್ದುದನು ಹೇಳಯ್ಯ ತನಗೆ (ತೊರರಾ. 
೨-೩-೪). ೪. ಅವಹೇಳನ ಮಾಡು ; ಕಡೆಗಣಿಸು: ಎಲ್ಲವರು 
ತುಟ್ಟಿಸುತಲಿಹಿರಿ ನಾವೆಂದುದಂ (ತುರಂಗ. ೪೦-೦೫); ಕುರುನೃಪತಿ ಮಾತೆಯಂ 
ತುಟ್ಟಿಸಲ್‌ ಗಾಂಧಾರಿ ತೆರಳಿದಳ್‌ (ತುರಂಗ, ೪೦-೨೪). ೫. ತಗ್ಗಿ ಸು; 
ಶಾಂತಗೊಳಿಸು; ಸಮಾಧಾನಮಾಡು: ದುಷ್ಪದುರ್ಜನನಿವಂಗಳಲದಿರಿ 
ಬಹಳ ಪಾಪಿಷ್ಠ ಗುರುಗೋತ್ರಘಾತಕನೆಂದು ಶೋಕವಂ _ತುಟ್ಟಿಸಿಯೆ 
ಮುಂದಕಂ ತೆರಳಿದರು (ತುಕೆಂಗೆ. ೯೫-೦೫). ೬. ಸಿಲುಕಂ ; 'ಬೀಳು : 
ತೋಹಿನಲಿ ತುಟ್ಟಿಸಿದ ಮೃಗದವೊಲೂಹೆಯಳಿದುದು (ಕುವ್ಯಾಸೆ. ೧೪-೨೩). 


೩೫೩೮ 


40 


45 


ತುಡಿಕಿ 


೭. ಬಳುಕು ; ಕಂಪಿಸು: ಮಣಿಮುದ್ರಿಕೆಯ ನೂಪುರದ ತುಟ್ಟಿಸುವ 
ಬಡನಡುವಿನ ... ದೃಷ್ಟಿಮೋಹನಮೂರ್ತಿಯೆಸೆದಳು ಮೊಸರ ಕಡೆವುತ್ತ 
(ನಿಧಾಗ. ೧೦-೯-೦೬), ಲೆ. ಬೀಳಂ ; ಕುಸಿ: ದುಷ್ಪನೃಪಕುಲಭಾರದಲಿ 
ಕಂಗೆಟ್ಟು ಕುಸಿದು ರಸಾತಳಕೆ ಧರೆ ತುಟ್ಟಿಸುತ (ನಿಛಾಗ. ೧೦-೩೧-೦೦), 
[ತುಟ್ಟಿ ? + - ಇಸ್ಕು] 

ತುಟ್ಟು (ಕ್ರಿ). ೧. ನಿರ್ದೇಶಿಸು; ಗಂರಿಯಿಂಡು : ಬಿಟ್ಟಲ್ಲಿ ಬೀಡ 
ಬಿಡದೆ ಬೇಗದೊಳು ತಾವು ತುಟ್ಟಿದ ಪೊಳಲ ಗಡಿಯಲಿ ಬಿಟ್ಟಿರಲಾ ವಾರ್ತೆ 
ಗಡಿಯ ನಾಯಕರಿಂದ ಮುಟ್ಟಿದುದಾ ನೃಪವರಗೆ (ರಾಮವಿ. ೯-೩೦). 
೨. ಪಣತೊಡಂ ; ಪ್ರತಿಜ್ಞೆಮಾಡಂ : ಕಟ್ಟುವೆ ಲಂಕೆಯ ಪಟ್ಟವ 
ನಿನಗೆಂದು ತುಟ್ಟಿ ನುಡಿದ ಮನಮುಟ್ಟಿ (ರಾಮವಿ. ೦೬-೬೩). [ಆ ತೊಡ್ಮು] 

ತುಟ್ಟೈಸು (ಕ್ರಿ). ತುದಿಗೆ ಬರಂ : ನಿಟ್ಟುಸುರ್ಸೂಸೆ ಕಂಗಳು ಪೈಸರಿಸೆ 
ಜೀವ ತುಟ್ಟೈಸಿ (ಲಕ್ಷ್ಮಛಾ: ೨೬-೦೪). ([ ಆ ತುಟಿ * - ಇಸ್ಕು) 

ತುಟ್ಯಂಗ (ನಾ). [ಜೈನ] ಒಂದಂ ದೊಡ್ಡ ಕಾಲಪರಿಮಾಣ : ಕಮಲಾಂಗಂ 
ಕಮಲಂ ತುಟ್ಕಂಗಂ ತುಟಿಕಂ ಅಟಟಾಂಗಂ ಅಟಟಂ ಅಮಮಾಂಗಂ 
ಅಮಮಂ (ಪಸಾರ. ೧೩೮-೩). [ಆ ಸಂ, ತ್ರುಟಿತಾಂಗ] 

ತುಠಾರ "ತುಟಾರ' ನೋ. 

ತುಠಾರಿ (ನಾ). ದುಡಂಕುಸ್ವಭಾವದ ಹೆಂಗಸು : ಘೋರಕರ್ಮಾಚಾರಿ 
ವಂಶಕುಠಾರಿ ಬಹಳ ತುಠಾರಿ ದಿವಿಜರ ಮಾರಿ ಓನಿಸಿದಳಾ ಬಳಿಕ 
ಶೂರ್ಪನಖೀ (ಆನಂರಾ. ೦-೭-೧೨). [ ತುಠಾರ ( ಆ ತುಟಾರ) * -ಇ್ಕ] 

ತುಠಾರಿಸು " ತುಟಾರಿಸು' ನೋ. 

ತುಡಕೆ "ತುಡಿಕೆ' ನೋ. 

ತುಡರು " ತೊಡರ್ಕ್‌' ನೋ. 

ತುಡಿ, ದಂಡ್ವಿ (ಕ್ರಿ). ೧. ಮಿಡಿ; ಸ್ಪಂದಿಸಂ: ಸಾವಿತ್ರಿಗೆ... 
ನಾರದನು ಹೇಳಿದ್ದ ಮಾತೇ ಮನಸ್ಸಿನಲ್ಲಿ ತುಡಿಯುತ್ತಿತ್ತು (ವಡಾ. 
೦೬೯) ; ಯಾವುದೋ ಆಶಂಕೆ ತುಡಿಯುತ್ತಲೇ ಇತ್ತು (ಮಣ್ಮುಡೆ. 
೦೭೮) ; ಕನ್ನಡಸಂಸ್ಕೃತಿಯ ಪ್ರತೀಕ ಒಂದೇ! ಇಲ್ಲಿ ತುಡಿಯುತ್ತಿರುವ 
ಹೃದಯ ಒಂದೇ! (ಕರ್ನಾಕೆ. ೩೩೬). ೨. ತವಕಿಸು ; ಹಾತೊರೆ ; 
ಆತುರಪಡು ; ನಾರಣಪ್ಪನ ಮನಸ್ಸು ಆ ಹೆತಭಾಗ್ಯರಿಗೆ ನೆರವಾಗಲು 
ಸದಾ ತುಡಿಯುತ್ತಿರುವುದು (ಅನಾಥೆ. ೩೬) ;: ಇಡೀ ಮಾನವಪ್ರಕೃತಿಯೇ 
ಸೌಂದರ್ಯದತ್ತ ತುಡಿಯುತ್ತಿದೆ (ಕಾನಕು. ೧೩೩. ೩. ನೋಯಂಂ ; 
ವೃಥೆಪಡು ; ತಳಮಳಿಸಂ : ನಿಸರ್ಗದ ಪಶುಪಕ್ಷಿಗಳಿಗೆ ಇರುವ 
ಸ್ವಾತಂತ್ರ್ಯ ತಮಗೆ ಇಲ್ಲವಲ್ಲಾ ಎಂದು ಮನಸ್ಸು ತುಡಿಯುತ್ತಿತ್ತು 
(ರಾಜ್ಕೋದ. ೦೭೨) ; ಮುದವಾರೆಲು, ಅಳಲೇರಲು, ಭಯ ಮಸಗಲು 
೨_ತುಡಿದು, ಮನ ದೇವಗೆ ಮೊರೆಯಿಡುವುದು (ಮಾಂದಳಿ. ೨೦-೨). 
೪. ಅಲ್ಲೋಲಕಲ್ಲೋಲವಾಗು; ಹೊಯ್ದಾಡಂ ; ಕ್ಷೋಭೆಗೂಳ್ಳೂ: 
ಆವ ತವಕದಲೇನೊ ಬಾನಂಚುಗಳ ತಬ್ಬಿ ತುಡಿವೀ ಅಧೀರಜಲ 
(ನವೃಧ್ಯ. ೦-೫). ೫. ವಿಂನಂಗು ; ಹೊಳೆ : ಶಿವಜಟೆಯ ತುಳುಕಿ ತುಡಿವ 
ತಾರೆಯ ಬೆಳಕಿಗೀ ಬೆಳಕೆ ಚರಿತಾರ್ಥ (ಮಲೆದೇ. ೨೩-೫). ದುಡ್ಡಿ : ೧. 
ಇನಿಯಂ ಬಂದು ನಿಂದು ರಾಧೇ ಎನಲೇಪರಿ ದುಮುದುಮಂ ದುಡಿಯುವ 
ಹೈದಯವ ತಡೆವೆನೆ (ಗೋಕುನಿ. ೨೩-೪). 

ತುಡಿದುಕೊಳ್ಳು - ಆತಂರಪಡಂ ; `ಕಂತೂಹಲಗೊಳ್ಳು: ಅವ 
ನೊಂದಿಗೆ ಮಾತನಾಡತೊಡಗಿದಂತೆಲ್ಲ ನನ್ನ ಹೃದಯವು ತುಡಿದುಕೊಳ್ಳ 
ತೊಡಗಿತು (ಎಳಿಕ. ೪೬); ದೂರದಲ್ಲಿ ಅವನನ್ನು ಕಂಡೊಡನೆಯೇ ಮನಸ್ಸು 
ತುಡಿದುಕೊಳ್ಳುತ್ತಿತ್ತು (ಆಲಹೂ. ೩೭). 
[ದೇ.8 ತಮಿ. ತುಟಿ; ಮಲ. ತಂಡಿ] 


ತುಡಿಕ "ತುಡಿಕೆ' ನೋ. 


ತುಡಿಕೆ 


ತುಡಿಕೆ, ತಂಡಕೆ, ತಂಡಿಕಿ, ತುಡುಕೆ, ತೊಡಿಕೆ (ನಾ), ೧. ತೋಟದ 
ಒಂದು ಭಾಗ : ದೇವರ್ಗ್ಗೆ ಮಾನ್ಯಂ ತುಡಿಕೆ ೧ (ಸಾಇಇ.1-i, ೧೩೮-೩೬: 
1092); ತೆಂಕಲು ತುಡಿಕೆಯ ಮುನ್ತಣ ಬಟ್ಟೆ ನೀರೊತ್ತಿಂಗೆ ದೇವಣ 
ಭಟ್ಟರು ಕೊಟ್ಟ ಬೆದ್ದಲೆ (ಎಕ. ೪, ಹಾಸನ. ೧೦೬-೪೯; 2128) ; ತೋಟ 
ತುಡಿಕೆ ಮುಂತಾಗಿ ಆಗಾಮಿಯಾಗಿ . . . ಸರ್ವಸ್ವಾಮ್ಯವನು ಆಗುಮಾಡಿ 
ಕೊಂಡು (ಎಳ. 1%, ಬೆಂಗಳೂ, ೧೨೭-8೨; 1431); ಅವರ ತೋಟ 
ತುಡಿಕೆಗಳು ಹಣ್ಣು ಹಂಪಲುಗಳಿಂದ ತುಂಬಿ ತುಳುಕಲಿ (ಹುಟ್ಟಹ. ೦೬೦). 
೨. ಹಣ್ಣುಗಳನ್ನು ಸಂಗ್ರಹಿಸಿ ಇಡುವ ಮನೆ ; ಫಲಸಂಗ್ರಹಾಲಯ : 
(8). ೩. ಅಡಕೆಯ ಫಸಲನ್ನು ಸುಲಿದು ಬೇಯಿಸಿ ರೇಖೆ 
ಮಾಡುವ ಸ್ಥಳ. ತುಡಕೆ : ೧. ಗದೆ ಬೆದಲು ತೋಟ ತುಡಕೆ (ಮ್ಮ ಅರಿ. 
೦೯೩೦, ೩೮-೧೩; 2612). ತುಡಿಕಿ: ೧. ಗ್ರಾಮಕ್ಕೆ ಸಲುವ ಗದ್ದೆ 
ಬೆದ್ದಲು ತೋಟ ತುಡಿಕಿ ಆಡುಮನೆವಣ (ಎಕ. ಸ೪, ಜಾಮರಾ. 
೨೬೬.೮; ?). ತುಡುಕೆ: ೧. ಊರಿಂ ತೆಂಕದೆಸವಂದದ ತುಡುಕೆ 
ಯೊಳಗಣ ತುಡುಕೆ ಒಂದು (ಹೈಆಸಿ. ೮-೩೩; 1088) ; ಊರಡೆದಡದ 
ಬಡಗಣ ಮೂಡಣ ಗೋಟಿನಲ್ಲಿ ಬ್ರಹ್ಮದೇವಪಟ್ಟವರ್ಧ್ಯನರು ಕೊಟ್ಟ 
ತೆಂಕವಾಗಿಲ ತುಡುಕೆಯೊಂದು (ಸೌಇಇ. 7ಸ-1. ೩೩೩-೫೩೨; 1225). 
ತೊಡಿಕೆ: ೧. ಅಯ್ಕದೇವಪರವಿಟ್ಟ ತೊಡಿಕೆ ಅಅವಿಟ್ಟೊರ್‌ (ಮೈಅರಿ. 
೦೯೩೪, ೪೨-೩ ; 10ನೆಯ ಶತ?). [೪ ತಮಿ. ತುಟವೈಎತೋಟ] 

ತುಡಿಗೆ “ತೊಡುಗೆ” ನೋ. 

ತುಡಿತ, ದುಡಿತ್ಮ (ನಾ). ೧. ಮಿಡಿತ; ಸ್ಪಂದನ : ಪ್ರಭುಗಳ ಉಕ್ತಿ 
ಯನ್ನು ಕೇಳಿದಾಗ ಚೆಂಗುಮಣಿಯ ಎದೆಯ ತುಡಿತ ನಿಧಾನವಾಯಿತು 
(ಹುಲಿಜಾ. ೧೩೪). ೨. ಅತ್ಯಾಸಕ್ತಿ ; ಆತುರ ; ಲವಲವಿಕೆ; ತವಕ: 
ಶ್ರೀವಿರೂಪಾಕ್ಷನ ಪಂಪಾಪುರಕ್ಕೆ ಹೋಗಬೇಕೆಂಬ ತುಡಿತ ದಿನದಿನಕ್ಕೂ 
ಬಲಿಯುತ್ತಿದೆ. (ತುಂಗಳ. ಎಲ: ಎದೆಭಾರ ಎಷ್ಟೋ ಇಳಿಯುತ್ತದೆ ; 
ತನ್ನೊಳಗಿನ ತುಡಿತ ಹಿಡಿತಕ್ಕೆ ಬರುತ್ತದೆ (ಬನಸಿ. ೦೮೦) ; ನವೋದಯ 
ಕವಿಗಳಲ್ಲಿ ನೂತನಚ್ಛಿತನ್ಮವನ್ನು ತುಂಬಿದುದು ಬಂಧನದಲ್ಲಿ ಸಿಲಂಕಿದ 
ಭರತಮಾತೆಯ ಬಿಡುಗಡೆಯ ತುಡಿತ (ಸಇಂದಸ. ೩೬೩). ದುಡಿತ: 
೩. ಬೊಕ್ಕೆಯಿಂದಂಂಟಾಗುವ ನೋವು: “ಅಯಾಮ ಎ ನೋವು, 
ಆಕ್ಷೇಪಕ ಎ ದುಡು (ಡಿ ತ, ಸ್ತಂಬಾ ಎ ಬಿಗಿಯೂದು” (ದಾಹಟೀ. ೨-೪). 


[ತುಡಿ* -ತ್ಯ) 
ತುಡಿಸು "ತೊಡಿಸು' ನೋ. 
ತುಡ್ಕು "ತೊಡು;' ನೋ. 
ತುಡ್ಕು "ತೊಡ್ಯೂ' ನೋ. 
ತುಡ್ಕು (ನಾ). ಒಂದು ಬಗೆಯ ಮರ: ಅರುಟಾಳಂ ಹಾರಿವಾಳಂ 


ತುಡು ತಡಸೊಡವಂ ಲೊಕ್ಕಿ (೧ರಿಕ. ೦.೭೨). 
ತುಡುಂಕು, "ತೊಡಂಕ' ನೋ. 
ತುಡುಂಕ್ಕು "ತಂಡುಕ್ಯ' ನೋ. 
ಡಿ ತುಡುಂಗುಣಿ "ತುಡಂಗುಣಿ' ನೋ. 
ತುಡುಕಿಸು (ಕ್ರಿ). ಧರಿಸುವಂತೆ ಮಾಡು ; ಹಿಡಿಯುವಂತೆ ಮಾಡು: 

ಹರಿಯ ಚಕ್ರವ ತುಡುಕಿಸುವೆ ವಾನರಪತಾಕನ ರಥವ ಹಿಂದಕೆ ಮುರಿ 

ಯಲಿಸುವೆನು (ಳುವ್ಮಾಛೀ. ೦-೪೦). 

[ ತುಡುಕು, (ಆ ತೊಡಂಕ್ಕು) + -ಇಸ್ಕು] 
ತುಡುಕ್ಮು "ತೊಡಂಕ್ಕು' ನೋ. 
ತುಡುಕ್ಕು "ತೊಡಂಕ್ಕು' ನೋ. 
ತುಡುಕ್ಕು, ತುಡುಂಕ್ಕು (ನಾ). ವಾದ್ಕವಾದನದಲ್ಲಿ ಒಂದು ಪ್ರಕಾರ: 
ಜತಿ ಜೋಕೆ ತುಡುಕು . . . ಬೆಡಂಗಿನಿತುಂ ಸಂಗತಿವಡೆಯೆ ವಾದನ 


(7?) 


೩೫೩೯ 


10 


40 


46 


ತುಡುಗು 


ಕಳಾವತಿ ಬಾಜಿಸುತಿರ್ದಳ್‌ (ಕಾಂತೀಶ್ಕ. ೦೩-೨೨೭); ಆ ಸಮಯಡದೆೊಳೀ: 
ಮದ್ದಳಿಗಂ ಮದ್ದಳೆಯಂ . . . ಚಮತ್ಕಾರ ತುಡುಕು ರಿಗ್ವ್ರವಣೆ ಪಹರಣೆ 
ಗಳೆಂಬ ನಾನಾಶಬ್ದಂಗಳಂ ಬಾಟ್‌ಸಿ (ಧರ್ಮಪ. ೨-೨೩ ವು; ಪಲತೆಜದ 
ತಾಳಗಳ ಜತಿಗಳನಳವಡಿಸಿ ತುಡುಕ (ಕು ಗಳ ಕತ್ತರಗಳನು ಮೂದೆಟ 
ನಾದ ಲಯದಲಿ ಕುಡುಪಡರೆ ನುಡಿಸ (ಸಾಳ್ಮಛಾ. ೦೮-೩೬); ತುಡುಕು 
ಪಹರಣೆ , , , ತೋಟ ನುಡಿಸಿದ ಮಾರ್ದಂಗಿಕನು (ಗೋಮಟೀ. ೭-೦೭). 
ತುಡುಂಕ್ಕು : ಕವುತಂದೆಂಕಾರಂ ಮಲಪವದೆ ತುಡುಂಕೊತ್ತು ಜೋಕೆ 
ಯಂತರಿ ಜತಿ ರಿಗ್ಗವಣಿ ಪಹರಣಿಯೆನಿಪ್ಪೀ ಪ್ರಬಂಧಮಂ (?) ಶ್ರೋತ್ರ 
ಬಂಧವೆನೆ ಬಾಜಿಸಿದರ್‌ (ಪಾರ್ಕು. ೦೨-೨೦). [೧ಭರತಕೋಶದಲ್ಲಿ 
"ತುಡುಕಾ' ಎಂಬ ಶಬ್ದಕ್ಕೆ "ವಾದ್ಯಪ್ರಬಂಧ' ಎಂದು ಹೇಳಿದೆ.] 

ತುಡುಕುಗಾಯ (ನಾ). ಬಿಗಿಯಾದ ಹಿಡಿತದಿಂದ ಉಂಟಾಗುವ 
ಗಾಯ : ಜಾಡಿಸುವ ಮಣಿಮಯದ ಗದೆಯಲಿ ತೋಡುವೊಯ್ಲಿನ 
ತುಡುಕುಗಾಯದ ನೀಡುಮೊನೆಗಳ ವಿಗಡನಿಕ್ಕಿದನದಟರಕ್ಕಸರ (ಕುವ್ಮಾಅ. 
೧೦-೩೨). [ ತುಡುಕ್ಕು (ಆತೊಡಂಕ್ಕು) * ಗಾಯ] 

ತುಡುಕುಗುದುರೆ (ನಾ). ಮಂನ್ನೂಗ್ಗುವ ಕುದುರೆ: ಕಡಿದು ಬಿಸುಟನು 
ತಲೆವರಿಗೆಗಳಲಡಿಸಿದಾ ಪಯದಳವನೊಗ್ಗಿನ ತುಡುಕುಗುದುರೆಯ ಖುರವ 
ತಟೌ್‌ದನು (ಕುವ್ಕಾಕ. ೨-೪೫). [ತುಡುಕು, (-ಆತೊಡಂಕ್ಕು) *' ಕುದುರೆ] 

ತುಡುಕುವೆಳಗು (ನಾ). ಬೆರೆತುಕೊಂಡ ಬೆಳಕು ; ಅಧಿಕವಾದ ಪ್ರಕಾಶ : 
ಜಡಿವ ಕೈದೀವಿಗೆಯ ಸಾಲಿನ ತುಡುಕುವೆಳಗಿನ ವಂದಿಜನದುಗ್ಗಡದ 
ರಾಜಕುಮಾರಕರು ನಡೆತಂದರೊಲವಿನಲಿ (ತೊರರಾ. ೧-೧೦೬-೪೦). 

[ ತುಡುಕ್ಕು (-ಆತೊಡಂಕ್ಕು) + ಬೆಳಗು) 

ತುಡುಕೆ 'ತುಡಿಕೆ' ನೋ, 

ತುಡುಕೆವಟ್ಟು, ತುಳಂಕೆವಟಂ್ಬ (ನಾ), ಒಂದಂ ಪ್ರದೇಶದ ಹೆಸರು : 
ದೇವರ ಮೂಡಣದೆಸೆಯಲ್‌ ಪಳಕೆಯಿ ಮತ್ತರು ೪ ತುಡುಕೆವಟ್ಟಿನಲ್ಲಿ 
ಅಜುವಣದೇ ತುಣ್ಬ್ಣದು. ಮಣಲಕೆಯಿ ಮತ್ತ ೬ (ಸಾಇಇ. 1-1 
30-08; 1058). ತುಳುಕೆವಟ್ಟು: ದುದ್ದಿಮಯ್ಕ್ಮನ ಮಗಂ ಪದ್ಮ 
ನಾಭನ್ರೊಆ್‌ಯ ಹತ್ತಿರಲೀಶ್ವರಯ್ಯನ ಮರ್ಕೈೀಯಿಂ ಪಡುವಲು ಕೊಟ್ಟ 
ತುಳುಕೆವಟ್ಟಿನ ಮರ್ಕೈ ಕಮ್ಮ ೪೫ (ಸಾಇಇ. 1X-1, 0೬೫-೫೯; 1009)- [?] 


ತುಡುಗ (ನಾ). ಕಳ್ಳ; ಚೋರ; ತಸ್ಕರ : ಕೂಗಿಯಾಡುವಾನು 
ಬರಿದೆ ತುಡುಗನು (ಚಿದಾವ. ೦೪೮-೯): ಯಾರಿಗೂ ಕಾಣದಂತೆ ಕಳವು 
ಮಾಡುವ ಚತುರ ತುಡುಗನಂತೆ (ಗಾಳಿಗು. ೨೭) ; ನಿಮ್ಮ ಹುಡುಗರು 


ಕೆಲವರು ತುಡುಗರು ಅಷ್ಟೆ (ಬೆಳುಮ. ೨೦೨). [ತುಡುಗು * - ಆ] 
ತುಡುಗತನ (ನಾ). ಕಳ್ಳತನ ; ಚೌರ್ಯ : ಆಗ ತುಡುಗತನ ತನ್ನ 
ತಾನೇ ಹೊರಬೀಳುತ್ತದೆ (ರಂಗರೋ. ೧೨). [ ಆತುಡುಗು + - ತನ] 
ತುಡುಗದನ (ನಾ). ಎ ತುಡುಗುಣಿದನ : ಬೇಸಿಗೆಯಲ್ಲಿ ತುಡುಗದನಗಳು 

ತೋಟಕ್ಕೆ ಬಾರದಂತೆ ಮಾಡುವುದೇ ಕಷ್ಟ (ರೂಢ). 
( ಆತುಡುಗು-ದನ) 
ತುಡುಗಾಡು (ಕ್ರಿ).ಕಳ್ಳೆ ತನ ಮಾಡು; ಕದಿ: ತುಡುಗಾಡುವ ಬಸವ 
ನಾರಂಬಿಗನ ಕಯ್ಕೊಳ್‌ . , . ಸಿಕ್ಕುವಂತೆ (ಛರ್ಮಾಮ್ಮ. ೦೩-೦೮೫). 
[ ತುಡುಗು + ಆಡ್ಕು | 
ತುಡುಗಿ (ನಾ). ಕಳ್ಳಿ: ಅವಳೇನು ಬೀದಿಯ ಮೇಲಿನ ತುಡುಗಿಯೆ 
(ಸ್ಕೈತಿಚಿ. ೨೯೬). [ತುಡುಗ + -ಇ್ಯ) 
ತುಡುಗು (ನಾ). ಕಳ್ಳತನ ; ಚೌರ್ಯ : ಮೊನ್ನಿನ ದಿನ ನಮ್ಮ ಗಣಿಯಲ್ಲಿ 
ಇಂಥದೇ ಒಂದು ತುಡುಗು ಸಂಭವಿಸಿತ್ತು (ರಂಗರೋ. ೦೦) ; ತುಡುಗಿನಿಂದ 
೬. ಕಳ್ಳಗಂಟು ಮಾಡಿಕೊಂಡಿದ್ದಳು (ಹೆೊಸಕ್ಷಿ. ೧66) ; ವಿಸ್ಮಯಕಾರಕ 
ತುಡುಗುಗಳಲ್ಲಿ ಪ್ಯೂತ್ವಾನ ಕೈಚಳಕವಿದ್ದೇ ಇದೆ (ದೋರಾಕ. ೧೦). 


ತುಡುಗುಗೊಳ್‌ 


ತುಡುಗುಮಾಡು - ಕಳವು ಮಾಡು ; ಕದಿ: ತುಡುಗುಮಾಡಬಾರ 
ದೆಂದು ಸಾಲೆಯ ಆಯ್ಯನವರು ಹೇಳಿದ್ದನ್ನು ಮರೆತೆಯೇ ? (ಮುಂಬಯಿ. 
೨-೩೬) ; ಅವುಗಳು ಸಿಕ್ಕ ಪದಾರ್ಥಗಳನ್ನು ತಿಂದು ಹಾಕುತ್ತಿದ್ದವು. 
ತುಡುಗುಮಾಡಿ ಒಯ್ಯುತ್ತಿದ್ದವು (ಮೊಪಾಸಾ. ೨೩); ತುಡುಗುಮಾಡಿ 
ಗಂಡಸು ಕೆಟ್ಟ, ಹಾದರಮಾಡಿ ಹೆಂಗಸು ಕೆಟ್ಟಳು (ಗಾದೆ). 
[ದೇ.॥ ತಮಿ. ತಿರುಟು, ತಿರುಟ್ಟು ; ಮಲ. ತಿರಿಡ-ಕಳ್ಳ] 
ತುಡುಗುಗೊಳ್‌ (ಕ್ರಿ). ಎ ತಂಡುಗಾಡಂ: ಮಹಾಮಾಯಾವಿಯ 
ತುಡ:ಗುಗೊಂಡ ತೊಟಕ್ತಿನಂತೆ (ಛರ್ಮಾಮ್ಮ. ೬-೦೧೫): ತುಡುಗುಗೊಂಡು 
ಕುಡಿಯದಿರ್‌ (ಅದ್ಭುತ. ೩೦-೦೮). [ ತುಡುಗು . ಕೊಳ್ಳ] 
ತುಡುಗುಣ್‌ (ಕ್ರಿ). ಕದ್ದು ತಿನ್ನ : ತುಡುಗುಣ್ಣ ತೊಟ್ತಿನಂತೆ ಕೊಲ್ಲದ 
ವ್ರತಕ್ಕಲಸಿ ನಡುಗದೆ (ಛರ್ಮಾಮ್ಮ. ೦೪-೮೪). [ ತುಡುಗು ಉಣ") 
ತುಡುಗುಣಿ, ತಂಡಂಂಗಂಣಿ (ನಾ) ೧. ಕಳವಿನಿಂದಲೇ ಜೀವಿಸಂವ ವ್ಯಕ್ತಿ ; 
ಕಳ್ಳತನದಿಂದ ಹೊಟ್ಟೆ ಹೊರೆಯಂವ ವ್ಯಕ್ತಿ : ತುಡುಗುಣಿ ಗೊರವರ 
ಮೆಚ್ಚಂ ಪೊಡವಿಗೆ ಶಿವಸಕ್ತಿ ತಾನೆ ನೈಪ್ಟಿಕಮಖನಿಪಾ (ಎಳ. ೩11, ಚಿಕ್ಕನಾ. 
೩೦-೨೯; 1149); ಮನೆಮನೆದಪ್ಪದೆ ತಿರುಗುವ ತುಡುಗುಣಿಯಂತೆ ಕಾಡಲಾ 
ಗದು ಭಕ್ತನ (ಅವಕಂ. ೨೦೩-೪೬೮) ;: ತುಡುಗು ಚಿ ಯೆ ನಿನಗುಂಟು 
ವೀರ್ಯದ ಕಡುಹು (ನಿಧಾಗ. ೯-೧೦-೪೬); ಊರೂರು ಗಳ ಹೊಕ್ಕ 
ತುಡುಗುಣಿ ತುರುಕಮಾರ್ಬಲವ ಕಡುತವಕದೆ ಮುತ್ತಿಕೊಂಡು (ಕಂನವಿ. 
೧೩-೬೨). ಸಿ ತುಡುಂಗುಣಿ : ಆನೆ ತುಡುಂಗುಣಿಯಾದೊಡೆ ಭೂನಾಥಂ 
ಜಾರನಾದೊಡಂ...ಏ ನೆಂದೆನಬಹುದು ನೀತಿತಾಂ ಭೂತಳದೊಳ್‌ 
(ನೀತಿಸಾಂ. ೫೪೯). ; ವಿ. ಕದ್ದು ತಿನ್ನುವ ನಾಯಿ? : “ತುಡುಂ ಗುಣಿಯೆ 
ಹಾಟ್ಕನೆಯ ಹಾಟನಕ್ಕುಂ” (ಸಂಜೀವ. ೬). 
ತುಡುಗುಣಿಯಾಗುಎ ಕಳ ೈಬಂದ್ಳಿ ಯಂಂದ ಕೂಡಿರೆಂ: ಸಾರಮೇಯ 
ಶಿಶುವಂ ಕಂಡು ಪ್ರೀಶಿವಟ್ಟು ನಡಪತ್ತಿರ್ಪುದುಮದು ಗ ಂಡುನೆರೆದು 


ಕೊಂಡು ತುಡುಗುಣಿಯಾಗಿ ಭಾಂಡಸಂಕರಂಗೆಯ್ಯುತ್ತಿರ್ಪದುಂ (ಪಂಶತಂ. 


[ ತುಡುಗು + -ಉಣಿ] 

ತುಡುಗುಣಿಕ (ನಾ). ಎ ತುಡುಗುಣಿ ೧ : ಕೊಡಗೂಸು ತೊತ್ತು ಸಯ್ಯಮಿ 
ತುಡುಗುಣಿಕ ಕುಷ್ಟಾಂಗಿ ರಂಡೆ (ಕಾಸ್ತಟೀ. ೩೧-೩೬). 

[ ತುಡುಗುಣಿ + - ಕ್ಕ] 

ತುಡುಗುಣಿಗೆಯ್ತ (ನಾ). ೧. ಕಳ್ಳತನದ ಕೆಲಸ, 
ಕೂಡಂವುದು ; ಚೋರಸುರತ : ನಾಣಿಲಿ ಮಾಣಲಾಗದೇ ತುಡು 
ಗುಣಿಗೆಯ್ತಮಂ (ರಸರ. ೩-೦೭೨). [ ತುಡುಗುಣಿ + ಕೆಯ್ತ] 

ತುಡುಗುಣಿತನ (ನಾ). ೧. ಕಳ್ಳತನ : ಕದ್ದು ತಿಂದರೆ ಕೈಹಿಡಿದೊಮ್ಮೆ 
ಬಡಿದು ತುಡುಗುಣಿತನವ ಬಿಡಿಸಯ್ಯಾ (ಬಸವ. ೪೩೩). ವಿ. ಕಪಟವೃತ್ತಿ ನ 
ಮೋಸ ; ವಂಚನೆ: ಎನ್ನ ಸೀಮೆಯಂ ತುಡುಗುಣಿತನದಿ ಹೊಕ್ಕ 
ತುಂಟ ಬಂಟಿಕೆಯುಮಂ ಬಿಡಿಸಿದೊಡೆ (ಸಮ್ಮಳೌ. ೨-೭) ; ಸಾಂಬಳ್ಳಿಯ 
ಭೂಪ ತುಡುಗುಣಿತನದಲಾಲಂಬಾಡಿಯ ಕೊಂಡ ಕಡೆಗೆ ಠಾಣೆಯವಿಕ್ಕಿ ದನು 
(ಕಂನವಿ. ೦೭-೨೨). [ತುಡುಗುಣಿ + - ತನ] 

ತುಡುಗುಣಿತೊಟ್ಟು (ನಾ). :ಕಳ್ಳತನ ಮಾಡುವ ತೊತ್ತ): ಗರ್ದಭ 
ನೆರ್ದೆಯುಮಂ ಕಿವಿಯಂಮಂ ತಿಂದು ತುಡುಗುಣಿತೊಲ ನಂತೆ ಬಾಯಂ 
ತೊಡೆದುಕೊಂಡು ತಾನಲ್ಲದಂತಿರ್ಪುದುಂ (ಪಂಶತಂ. ೨೮೪-೨೨). 

[ ತುಡುಗುಣಿ + ತೊಟ್ಟು ] 

ತುಡುಗುಣಿದನ (ನಾ). ಹೊಲ, ಗದ್ದೆ, ತೋಟಗಳಿಗೆ ನುಗ್ಗಿ, ಕದ್ದು 
ಮೇಯುವ ಸ್ವಭಾವವುಳ್ಳ ಪಶು; ಕಳ್ಳಹಸು; ತೊಂಡುದನ : 
ಹಂದಿ ಹರಿದಾಡುವಂತೆ ತುಡುಗುಣಿದನ ತಿರುಗುವಂತೆ 

[ ತುಡುಗುಣಿ + ದನ] 


ತ೬೦-೧೯). 


೨. ಕಳ್ಳತನದಲ್ಲಿ 


(ಉದ್ಯೊ ಪ್ರ. 
೧೦-೨೯-೦೯), 


೩೫೪೦ 


ಶಾ 


6 


20 


40 


45 


ತುಡುಪು 


ತುಡುಗುಣಿನಾಯ್‌, ತಂಡುಗುಣಿನಾಯಿ (ನಾ). ಕದ್ದು ತಿನ್ನುವ ನಾಯಿ ; 
“ಹಾಬ್ಮನೆಹಾಟಂಎತುಡುಗುಣಿನಾಯ್‌” (ಕಮರ. ಪರಿ. 0); ತುಡುಗುಣಿ 
ನಾಯ್‌ ಮನೆಯವರ ಕಯ್ಕೊಳ್‌ ... ಸಿಕ್ಕುವಂತೆ (ಛರ್ಮಾಮ್ಮ. ೧೩-೦೮೩): 
ಒಡೆಯರ ಕಣ್ತಪ್ಪವುದೆನೆ ತುಡುಗುಣಿನಾಯಳಿಪಿ ನೋಡುವಂತೆ (ಪಾರ್ಶ್ಶಪು. 
೩-೫೯); ತುಡುಗುಣಿನಾಯನು ಹಿಡಿತಂದು ಸಾಕಿದರೆ ತನ್ನೊಡೆಯಂಗೆ 
ಬಗುಳುವಂತೆ (ಬಸವ. ೫೬೬). ತುಡುಗುಣಿನಾಯಿ : ತುಡುಗುಣಿ ನಾಯಿಗೆ 
ಮಡಕೇ ಮೇಲೆ ಕಣ್ಣು (ರೂಂ). [ತುಡುಗಂಣಿ + ನಾಯ್‌ 7 
ತುಡುಗುಣಿನಾಯಿ "ತುಡುಗುಣಿನಾಯ್‌' ನೋ. 
ತುಡುಗುತಿನ್‌, ತುಡಂಗುತಿನ್ನು (ಕ್ರಿ). ಕದ್ದು ತಿನ್ನು : ನನ್ನದೊಂದಾಕಳು 
ಒಕ್ಕಲಿಗನ ಹೊಲದಲ್ಲಿ ತುಡುಗುತಿಂಬುವದಕ್ಕೆ ಹೋಗಲದ ಮನೆಗೆ 
ಹೊಡತರುವಲ್ಲಿ (ಛೈರಸೂ. ೧೮೯). ತುಡುಗುತಿನ್ನು : ಲಕ್ಷ್ಮೀ ತುಡುಗು 
ತಿನ್ನುತ್ತಾಳೆ (ಸ್ಮೃತಿಜಿ. ೫). [ತುಡುಗು + ಶಿನ್ನು (-ಆತಿನ್‌)] 
ತುಡುಗುತಿನ್ನು "ತಂಡುಗುತಿನ್‌ ' ನೋ. 
ತುಡುಗುತೀನಿ (ನಾ). ಕದ್ದ ತಿನಿಸಂ ; ಅಡಕವಎಲ್ಲದ ಹೆಣ್ಣ ನಡತೆ ತಪ್ಪಿದ 
ಹೆಣ್ಣ ತುಡುಗುತೀನಿಯ ತಿಂಬ ಹೆಣ್ಣ (ಪೂಜ್ಯಡ. ೮-೪೦). 
[ ತುಡುಗು 4 ತೀನಿ (ತಿನ) 
ತುಡುಗುನಾಯ (ನಾ). ಕಳ್ಳತನ ಮಾಡುವ ನಾಯಿ: ಒಡೆಯರಿಲ್ಲದ 
ಮನೆಯ ಹೊಕ್ಕಾ ತುಡುಗುನಾಯ್‌ ತುಡುಗೊಳಲು ವೀರವೆ (ಶಿರಾ. 
೧೦-೬೯). "ತುಡುಗಂಣಿನಾಯ್‌' ಪರಾ, [ತುಡುಗು .. ನಾಯ್‌) 
ತುಡುಗುಪಶು (ನಾ). ಎ ತಂಡುಗಂಣಿದನ : ಸಡಿಲು ಬಿಟ್ಟಡೆ ಮನಂ 
ಮನುಜನ? ಮೂಜಗದೆ ತುಡುಗುಪಶುವಿನ ಕೊರಳ ಗುದ್ದಿಯಂತೆಳದಾಡಿ 
ಕೆಡಿಸುವದು (ಮಲ್ಲಕ. ೧೩-೯). [ತುಡುಗು * ಪಶು] 
ತುಡುಗುಮೇಯಿಸು (ಕ್ರಿ). ಕದ್ದು ಮೇಯಿಂಸು : ಊರ ತುಂಟ ತರುಣರು 
ತಮ್ಮ ದನಕರುಗಳನ್ನು ಇನ್ನೊಬ್ಬರ ಬಣಬೆಗೆ ನೂಕಿ ತುಡುಗುಮೇಯಿ 
ಸಲು ಮರೆಯಲಿಲ್ಲ (ಜಯಂತ. ೨೭೩). [ತುಡುಗು + ಮೇಯಿಸು] 
ತುಡುಗುವ್ಯಾಪಾರ (ನಾ). ಕಳ್ಳವ್ಯಾಪಾರ : ಅರ್ಥದಾಸೆಗಾಗಿ ಬಡ್ಡಿಯ 
ತೆಗೆದುಕೊಂಡು ಬಡವರ ಬಂಧನಕಿಕ್ಕಿ , ತುಡುಗುವ್ಯಾಪಾರವ ಮಾಡಿ 
(ವಜಸಂ. ೩೨೨-೧೦೦). [ತುಡುಗು 4 ವ್ಯಾಪಾರ] 
ತುಡುಗೆ "ತೊಡಂಗೆ' ನೋ. 
ತುಡುಗೊಳ್‌ (ಕ್ರಿ). ಕಳ್ಳತನ ಮಾಡು : ಒಡೆಯರಿಲ್ಲದ ಮನೆಯ ಹೊಕ್ಕಾ 
ತುಡುಗುನಾಯ್‌ ತುಡುಗೊಳಲು ವೀರವೆ (ಕೌಶಿರಾ, ೧೦೦-೬೯). 
[ ಆತುಡುಗು + ಕೊಳ್ಳ) 
ತುಡುಜೊಡರ್‌ (ನಾ). ಹತ್ತಿಸಿರಂದ ಸೊಡರು ; ಉರಿಯಂತ್ರಿರಂವ 
ದೀಪ : ತುಡುಜೊಡರಟುಗೇಖಯೆಂಬಿವು ಪಡೆಯವು ಬಿಂದುವನುದಂತ 
 ವೃತ್ರಿಯನಾಳ್ನುಂ (ಕಮದ. ೧೭೦). [ತುಡ್ಕು (ತೊಡು) + ಸೊಡರ್‌] . 
ತುಡುತಿನ್‌ (ಕ್ರಿ). ಕದ್ದು ತಿನ್ನಿ : ಬಿಡದೆ ಕಳವಿಂದೆ ಲೋಗರ ಮನೆಗಳಂ 
ಪೊಕ್ಕು ತುಡು[ಪಾಕಾಂ. ಡಿ] ತಿಂದವನ ಭೋಜನಕ್ಕೆ ಮೃಷ್ಟಾನ್ನ ಮಾದೊಡೆ 
ಕೆಲಬಲಂಗಳಂ ನೋಡುವನೆ (ಜೈಮಿಭಾ. ೬-8೩); ತುಡುತಿಂದವಳಿವಳೆನುತ 
ದೂಟ್‌ಕ್ಕುವರು (ಕೃಷ್ಣ ಗೋ. ೨-೫); ಕೆನೆಕೆನೆವೊಸರನು ದಿನ ತುಡುತಿಂಬನು 
(ಪ್ರಸಭಾ. ೦೭-೨6). [ ಆ ತುಡುಗು + ಶಿನ್‌] 
ತುಡುತಿನಿ (ಗು). ಕದಲ್ಹ ತಿನ್ನುವ: ಯಮನ ಭಟರು ತುಡುತಿನಿ 
ನಾಯ ಬಡಿವುದಕೆ ಕೋಟಿಮಡಿಯೆನೆ ಬಡಿವರು (ವೀಕ್ಶಿಪು. ೭-೧೩-೪೭). 
[ ಆತುಡುಗು + - ತಿನ್ಮಿ] 
ತುಡುಪು (ನಾ). ೧. ದೋಣಿ, ಹಡಗಂ ಮೊದಲಾದುವನ್ನು ನಡೆಸಲಂ 
ಉಪಯೋಗಿಸುವ ಹುಟ್ಟ : (ಕ್ರಿ). ೨. ಮರದ ಸವುಟಂ : (ಕ್ರಿ). 
[ದೇ.8 ತಮಿ. ತುಟುಪ್ಪ ; ಮಲ. ತುಡುಪ್ಪು) 


wu’ 


ತುಡುಬು 


ತುಡುಬು "ತಂಡಂವಂ' ನೋ. 

ತುಡುಬೆ, ತಂಡಂವೆ (ನಾ). ಒಂದಂ ಬಗೆಯ ಜೇನಂಹಂಳು : ನಿನ್ನ ಈ 
ರೂಪವು ಹೆಜ್ಜೇನು ಕಣ್ಣಿಗೆ ದನಿ ತುಡುಬೆಯ ಜೇನು ಕಿವಿಗೆ (ಕಂದ್ರವೀ. 
೧೬೪-೯೩), ಮಲೆನಾಡಿನಲ್ಲಿ ತುಡುಬೇಯ ಜೇನುತುಪ್ಪ ನನಗೆಂದು ತಾಯಿ 
ಕಳುಹೀದ (ಹಕ್ಕಿಯ. ೯೬). ತುಡುವೆ : ಅವಳು ಕಚ್ಚಿಸಿಕೊಂಡೂ ಹೆದರದೆ 
ಹುತ್ತದಲ್ಲಿದ್ದ ತುಡುವೆ ಜೇನನ್ನು ಕಿತ್ತುಕೊಟ್ಟಿದ್ದಳು (ಮಲೆಮ. ೧೬೬); 
ದುಂಬಿ, ಹೆಸುರುದುಂಬಿ, ತುಡುವೆ, ತೊರಿಗ (ನಮ್ಮನು. ೨೪೦). [?) 

ತುಡುಮು, ತುಡಂಬು (ನಾ). ಒಂದು ಬಗೆಯ ವಾದ್ಯ : ಗಿಡಿಬಡಿ 
ನುಡಿಯಲೊದಂಅ* ಕಾಳೆ ರಣಭೇರಿ ಬಿಡದೆ ಮೊಳಗೆ ತುಡುಮುಗಳ ಗಡಣದ 
ಗರ್ಜಿತ ಮಸಗೆ ನಿಂದನು ರಾಮ. ಪಡೆಗಿದಿರಾಗಿ (ಕುರಾಸಾಂ. ೪೩-೩೯) ; 
ಢಕ್ಕೆ ನಾಟ್ಕಾನಕ ಚೆಂಪೆ ಕಿಂಕಿಣಿ ಡೌಡೆ ಕುಕ್ಕುರು ತುಡುಮು ರಿಂಚೆಯವ 
* * « ಕೇಳಿಸಿದರು (ಧರಣ. ೦೨-೪೦) ; ಎಲ್ಲಿ ನೋಡಲು ವಾದ್ಯಗಳ ಫಲ್ಲಣೆ 
ತುಡುಮುಗಳಬ್ಬರ ಮೊಣಕಿದುವಲ್ಲಲ್ಲಿ (ಕಂನವಿ. ೦೭-೪೩): ತುಡಂಮುಗಳ* 


ದುಂದುಭಿಯೂ  ತೂರ್ಯತ್ರಯಂಗಳಿಂದೈತಂದು (ಪರಶು. ೮-೨೧). 
ಈಡುಬು: ತುಡುಬು ಬಡಿಯದೆ ದನಿಯ ಕೊಡುವುದೇನೊ 
(ದಾಸಪ. $). [ದೇ.8 ತಮಿ, ತುಟುಮೈ ; ತೆಲು. ತುಡುಮು] 
ತುಡುರು "ತೊಡರ್ಕ್‌' ನೋ. 
ತುಡುವೆ "ತಂಡಂಬೆ' ನೋ. 


ತುಡುವೊಗು (ಕ್ರಿ). ತುಡಂಗಿನಿಂದ ಹೊಗು; ಕಳ್ಳತನದಿಂದ 
ಪ್ರವೇಶಿಸು: ಕೊಂಕಣದಂತೆಯಲ್ಲಿ ತುಡುವೊಕ್ಕ ತುರುಂಕರ ನೂಂಕಿ 
* * * ನೀನಪರಶಂಕರನಂತೆಡೆಗೊಂಡೆ ಮಾಧವಾ (ಗಿಳಿವಿಂ. ೫೨-೭). 

[( ಆತುಡುಗು +೬ ಪೊಗು ( ಆಪುಗು)) 

ತುಡುಸೆಂಡು (ನಾ). ಹಿಡಿದುಕೊಳ್ಳುವ ಚೆಂಡಂ : ತುಡುಸೆಂಡೆಂದು 
ಮಾರ್ತಂಡಮಂಡಳಕ್ಕೆ ಶುಂಡಾದಂಡಮುನೆತ್ತಿ . .. ಆಕಂಶಮಂ ಬೆರಂಟು 
ವುದು (ಪುಜ್ಕಾಸ್ತ್ರ. ೭-೩೦ ವ). [ ಎ ತುಡುಂಕ್ಕು + ಸೆಂಡು] 

ತುಡೆಚುಳ್ಳಿ (ನಾ). ಒಂದಂ ಬಗೆಯ ವಂರ ; “ರಬ್ಬರವೃಕ್ಷ” (ಪಂಡಿತ. 
33೭) : ಹೊಳೆಚುಳ್ಳಿ, ಮುಳ್ಳಿಚುಳ್ಳಿ, ಹರಿಕುಶ, ತುಡೆಚುಳ್ಳಿ (ಮೈಔಗಿ. 
೨-೨೪). [ತುಡೈೆ + ಚುಳ್ಳಿ] 

ತುಡೆಮದರಂಗಿ (ನಾ). ಒಂದು ಬಗೆಯ ಗಿಡ ; “ವರಂಣ" (ಪಂಡಿತ. 
೨೪೪): ಆದಿರಾಜ ತುಡೆಮದರಂಗಿ, ಹೊಡ್ಡೆಲೆನಗೆ (ಮೈಔಗಿ. 

[ತಂಡೈ * ಮದರಂಗಿ] 

ತುಡ್ಡಿಲ (ನಾ). (?) : ಅಮ್ಮಗೌಡ ಎರ್ಬ್ಸಾಗಿಲ ಸ್ತಾನೀಕತನ ಮುಕ್ಕ 
ವಾಗಿ ನಡ್ಡಿ ತುಡ್ಡಿಲ ಸಮುಟಿ ತುಪ್ಪಿ ಏನಾದಡೆ ಅಲ್ಲಿ (ಎಕ. ೩1೪, ತಿರುಮ. 
9೪8-೩; 1090). [?] 

ತುಣಗೆಣಸು (ನಾ). ಒಂದು ಬಗೆಯ ಗೆಣಸಂ : ತೂನಗೆಣಸು, ಮುಡಿ 
ಗೆಣಸು, ನೂರೆಲೆಗೆಣಸು, ತುಣಗೆಣಸು, ದಂಡಾಲು (ಮೈಕಿಗಿ. ೩೦-೩೯೨). 

[ತುಣ್ಮ * ಗೆಣಸು (<ಎಗೆಟಸು)] 

ತುಣವ (ನಾ). ಒಂದು ಬಗೆಯ ವಾದ್ಯ : ಪಟುಪಟಹತುಣವಭಂಭಾ 
ಮರ್ದಳೆ ರಂಲ್ಲರಿಮುಕುಂದತಾಳಕಾಹಳಶಂಖವಂಶವೀಣಾಸ್ವರಂಗಳಿೆಸೆಯೆ 
(ವಣ್ಮಾರಾ. ೪೩-೨೮). [ ಆ ಪ್ರಾ. ತುಣಯ) 

ತುಣಿ (ನಾ). ಒಂದು ಬಗೆಯ ವಂರ; ನಂದಿವಂರ. [ಸಂ.] 

ತುಣುಕು, ತಂನಕು, ತುನುಕು (ನಾ). ತುಂಡು ; ಚೂರಂ; ಖಂಡ : 
ಶಕಲ : ರೊಟ್ಟಿಯ ತುಣುಕೊಂದು ಕೈಯೊಳಗಿದ್ದರೆ ನಾಯಿಗಳಾರೇಳು 
ಬಹವು (ಇಂಕಾಶ. ೯೬-೬೮); ಬೆರಳು ಮೂಡಿಸುವಾಗ ಅಲ್ಲಿ ಒಂದು ದಾರದ 
ತುಣುಕು ಬಿದ್ದಿರಬೇಕು (ಕೃತಳ್ಳಿ: ೦೭೮); ಕನ್ನದ ಕಾಲದಲ್ಲಿ ನಾಯಿಯು 
ಬೊಗಳಬಾರದೆಂದು ಅದಕ್ಕೊಂದು ರೊಟ್ಟಿಯ ತುಣುಕನ್ನು ಚೆಲ್ಲಿ 


೨೫-೪೬೬). 


೩೫೪೧ 


ಹಾಡ 
ಲಾ 


ತುತ 


ಇದಿ 


(ಯಕ್ಷಪ್ರ. ೩೬). ತುನಕೆು : ಮುನಿಸಿನಿಂ ಪರಶುವಂ ಬೀಸಲೈ ಬಾಹುಗಳ" 
ತುನಕಾಗಿ ನೆಲಕುದ.ರ್ದವು (ಪಂಶು. ೨೮-೪). ತುನುಕು; ಕನಕವನು 
ಪಂಚಾಳಗೆ ಕೊಡೆ ತುನುಕು ತುನುಕನು ಮಾಡಿ ಕಡಿದೇ ಜಿನಿಸುಜಿನಿಸಿನ 
ವಡವೆ ಮಾಡಿದ (ಜ್ಞಾನಸಿಂ. ೬-೮). 
ತುಣುಕುಬಿಣುಕು (ಹಾಡಿನಲ್ಲಿ)ಕೆಲವೊಂದಂ ಭಾಗ: ಭತ್ತಕುಟ್ಟುವಾಗ, 
ಹೆಣ್ಣುವಂಕ್ಕಳು, ಕಲಹುಂಕಾರಸಹಿತವಾಗಿ ಗಮಕದ ತುಣುಕುಬಿಣುಕಿನಿಂದ 
ಹಿತವಾಗಿ... ಪದ್ಮ ಹೇಳುತ್ತಿದ್ದ ರಂತೆ (ಮಸಾಹಿ. ೦೨). ತುಣಕುಮಿಣಕು ಎ 
ಅತ್ಯಲ್ಪ ; ಅಲ್ಪಸ್ವಲ್ಪ : ಅವನ ವಿಷಯವಾಗಿ ಪ್ರಸಿದ್ಧಮಾಡಿದ ತುಣುಕು 
ಮಿಣಕು ಮಾಹಿತಿಯಿಂದಲೇ ನಮ್ಮ ದಾಹವನ್ನು ಹಿಂಗಿಸಿಕೊಳ್ಳ 
ಬೇಕಾಗುವುದು (ಪ್ರಬಂಧ. ೧೦೦). 
[ದೇ.॥ ತಮಿ. ತುಣುಕ್ಕು, ತುಣುಕ್ಕೈ, ತುಣಿಕ್ಕೈ ; ತೆಲು. ತುನುಕ, 
ತುನಕ, ತುನ್ಯ; ನಾಯ್ಕಿ. ತುನೆ] 

ತುಣ್ಣಿ "ತಂಣ್ಣೆ' ನೋ. 

ತುಣ್ಣೆ, ತುಣ್ಣಿ (ನಾ). ಗಂಡಸಿನ ಜನನೇಂದ್ರಿಯ ; ಶಿಶ್ನ; ಅವನ 
ಬಾಯಿಗೆ ಸುರಾಪಾನ ಕತ್ತೆ ತುಂಣೆ (ಸೌಇಇ. 1೫-11, 8೫೧೩-೫೩ ; 1621). 
ತುಣ್ಣಿ : ಕತ್ತೆ ಶುಂಣಿಯ ತಾನು ತಂನ ಹೆಂಡತಿಯುಂ ತಾಯಿ ತಂದೆಯು 
ತಿಂದವರು (ಸೌಇಇ. 7%-1, ೩೬೬-೨೩; 1226): ಇದಕೆ ಅಣಿಪಿದವನು 
ಕತ್ತೆಯ ತುಂಣಿಯನು ಕಲುಪ್ಪನು ತಿಂದ ನಾಯಿದರ ಕಸಿಗೆ ಆಸೆ ಮಡಿದವ 
(ಮೈಅರಿ. ೧೯೩೦, ೨೩-೦೩; 1519). 
[ದೇ. ॥ ತಮಿ. ಚುಣ್ಣಿ ; ಮಲ. ಕುಣ್ಣೆ, ಚುಣ್ಣಿ ; ತುಳು. ತುಣ್ಣೆ; 

ತೆಲು. ಚುಲ್ಲಿ ಚುಲ್ಲ) 

ತುಣ್ಣಿಣಿ "ತುಂತುಣಿ' ನೋ. 

ತುತಿ (ನಾ). ಹೊಗಳಿಕೆ; ಪ್ರಶಂಸೆ; ಸ್ತೋತ್ರ: ಸ್ತುತಿ-ತುತಿ 
(ಕಮದ. ೨೭೨ ಪ್ರಯೋ) ; ಪುಷ್ಪಸರನ ರಾಣಿಗೆ ಮೆಯ್ದೊಡವನುವೊಪ್ಪಿಸಿ 
ತುತಿಯ ಮಾಡಿದರು ( ಮೋಹತ. ೦೭-೪೩) ; ಮುರಹರನ ಸನಿಯದಲಿ 
ಪಾರ್ಥನು . . . ಉರುತರದ ತುತಿಯಿಂದ ಪೊಗಳುತ (ಕೋಗಯ. ೨೭-೯೦). 


[ ಆಸಂ. ಸ್ತುತಿ] 
ತುತಿಗೆಯ್ಯು (ಕ್ರಿ). - ತುಶಿಸಂ: ತ್ರಿಣಯನ ಸಭಾಂಗಣದೊಳು ಭಕ್ತಿ 
ರಕ್ತಿಯಿಂ ತುತಿಗೆಯ್ಕುತಳ್ತಿಯಿಂದ (ನೆಂದಿಮಾ. ೫-೩೭). 
[ತುತಿ * ಗೆಯ (ಕೆಯ್ಯ) ] 
ತುತಿಯಿಸು "ತುತಿಸು' ನೋ. 
ತುತಿಸು, ತಂತಿಯಿಸಂ (ಕ್ರಿ). ಹೊಗಳು; ಸ್ತೋತ್ರಮಾಡಂ ; 
ಪ್ರಶಂಸಿಸು : ತುತಿಸುವ ಪುಣ್ಯಪಾಠಕರೊಳೊಪ್ಪುತುಂ (ನಂದಿರ. ೩-೬೬): 
ಶ್ರಿಕರಣಂಗಳಿಂ ನಂಬಿ ದೃಢಭಕ್ತಿಯಿಂ ತಾಂ ತುತಿಸುತ (ಪದ್ಮರಾ. ೧೦-೬೪) ; 
ಮುನಿಪನ ಚರಣಗಳನು ತುತಿಸಿದನು (ಡಂಪ್ರಸ39. ೬-೪೭) ; ಬಗೆವಗೆಯೊಳ್‌ 
ತುತಿಸುತುಮಡಿಗೆಅಗಿದಂ (ಉಾಮಾಕೃ. ೬೨-೦೪). ತುತಿಯಿಸು : ತುತಿಯಿಸಿ 
ಪೊಡೆವಟ್ಟು (ಪಂಠತಂ. ೨೬೨-೨೨) ; ದುರ್ಜನರಂ ದೂಷಿಸಿ ನೀತಿನಿಪುಣ 
ರೆನಿಸುವ ಸಜ್ಜನರಂ ಪ್ರೀತಿ ಮಿಂಗಲು ತುತಿಯಿಸಿ (ಜಯಕಾ. ೧-೨೩). 
[ ತುತಿ * ಇಸ್ಯ್ಯು] 


«| ತುತೊರಿ 'ತಿತ್ತಿರ್ಕಿ' ನೋ. 


48 


ತುತ್ತ, ತಂತ್ರಿ, ತುತ್ತು, ತಂತ್ರೆ (ನಾ). ಒಂದು ಬಗೆಯ ರಾಸಾಯ 
ಯನಿಕ ವಸ್ತು ; ಮೈಲುತುತ್ತ ; ಗಂಧಕಾವಲ್ಲ : “ ತುತ್ತಂ-ಪಾಷಾಣ 
ಭೇದಂ” (ಕಾಶಕ್ಕ. ೨೦೨): “ಮಯೂರೆಗ್ರೀವಃ-ತುತ್ತ"” (ಓಷಧಿ. ೦೨೨) ; 
ತುತ್ತವನ್ನು ಕರಿಹುರಳಿಯ ರಸದಿಂದ ಕುಡಿಯಲು ಗರ್ಭನಾಶ (ವಿವೈವಿ. 
೧೦೪). ತುತ್ತ್ವಿ : “ ಕೂಪಾರೋದಿತಂ ತುತ್ತಿ [ಪಾಕಾಂ. ರ್ತೆ]” (ಮಂಗರಾ 
೪೩-9೨). ತುತ್ತು: (೪). ತುತ್ತೆ: (8). [ಆ ಸಂ.ತುತ್ಮ] 


ತುತ್ತರಾಟು 


ತುತ್ತರಾಟು (ನಾ). ಅಭದ್ರವಾಗಿರಂವುದು ; ಅಸ್ಥಿ ರವಾಗಿರಂವುದಂ : 
ತಾನು ತುತ್ತರಾಟಿನ ಮೇಲೆ ಕೂತಿದ್ದ ಬಂಡೆಯಿಂದ ಉರುಳುವುದನ್ನು 
ಹೇಗೋ ತಡೆದುಕೊಂಡು (ಮಲೆಮ. 3೦೨). [?] 
ತುತ್ತಲ್‌ (ನಾ). ಪ್ರಾಕಾರ; ಸಂತ್ತುಗೋಡೆ: ಬಟಲ್ಲ ಮದಿಲಂ ಮಣ್ಣೊಂಡ 
ತುತ್ತಲ್ಲ್ಗಳಿಟ್ಟೆಡೆಯಂ ಬಿಟ್ಟಟ್‌ದೇಗುಲಂಗಳೆಡೆಯಂ ಕಾದಿರ್ಪ ಪಾಣ್ಬ 
ರ್ಕಳುಂ (ಸೂಕ್ಮಿಸು. ೮-೦೩೫). [ -ತಮಿ, ಚುಲ್ಕು ] 
ತುತ್ತಾರಿ " ತಿಶ್ತಿರಿ' ನೋ. 
ತುತ್ತ್ಮಿ (ನಾ). ಒಂದಂ ಬಗೆಯ ಗಿಡ : “ತುತ್ತ-ತುತ್ತಿ, ತುರುಮೆ” (ಓಷಧಿ. 
೬೦): ಶ್ರೀಮುದ್ರೆಗಿಡ, ತುತ್ತಿ, ಕಿಸಂಗಿ, ತುರುಬೀಗಿಡ, ಗಿಡುತಿಂಗಿ (ಮೃಶಿಗಿ. 
೦-೬೩). [ದೇ.8 ತಮಿ. ಮಲ. ತೆಲು. ತುತ್ತಿ ] 
ತುತ್ತಿ "ತಂತ್ರ' ನೋ. 
ತುತ್ತಿಕ್ಕು (ಕ್ರಿ). ಆಹಾರವನ್ನು ಕೊಡು ; ಅನ್ನ ಹಾಕು: ಜೈನರ ತತಿಯ 
ನೀರೈದುವಾಸರಂ ತುತ್ತಿಕ್ಕದರಿದಿಆದೆ (ಮದೇಪು. ೨೫-೬). 
[ ತುತ್ತು + ಇಕ್ಕು] 
ತುತ್ತಿಡು (ಕ್ರಿ). ೧. ತುತ್ತುಮಾಡಿ ನುಂಗು; ಕಬಳಿಸು; ತಿನ್ನು; ಉಣ್ಣು : 
ತುತ್ತಿಡದ ಮುನ್ನ ಪ್ರಾಣ್ಕಂಗಮಂ ಕಂಡೊಡಾ ಅಶನಮಂ ಬಿಟ್ಟು ವ:ತ್ತೊಂ 
ದಶನಮನುಣ್ಣೆ (ಪಸಾರ. ೩೩೩) ; ಭವಿಯ ಮನೆಯ:ಲ್ಲಿ ಹೊಕ್ಕು ತುತ್ತಿಡುವ 
ನರಕಿ ಜೀವಿಗಳಿಗೊಲಿವನೇ ನಮ್ಮ ಶಂಭುಜಕ್ಕೇಶ್ವರೆ (ಗಣಭಾ. ೦೬೦- 8). 
೨. ತುತ್ತು ನೀಡು ; ಉಣಿಸಂ : ಹರಿಹರಿದು ತು [ ಪಾಕಾಂ. ಸು) ತ್ತಿಟ್ಟು 
ಕುಣಿವುತಿರಪ್ಪರ್‌ ಕೆಲರು (ಬಸರ, ೭-೦೬೦) ; ದಾನಂ ದ್ರವ್ಯವೆಂಬ ಬೀಜವ 
ನುತ್ಮಗಂ ತುತ್ತಿಡಲುವಾ ಧರ್ಮವೆಂಬ ಬೆಳೆಯುಂಬುದಕೆ ಸತ್ತು ಮಗುಳ್ದುಂ 
ದೇಹವೆತ್ತಿ ಬಂದು (ಪ್ರಥುಪು. ೭-೨೦೪). ೩.(ಆಲಂ) ನಾಶಮಾಡು ; ಪರಾ 
ಜಯಗೊಳಿಸಂ ; ಅಡಗಿಸು : ಅವಷ್ಟಂಭದಿಂ ತೂಗಿದ ಬಾಳ್‌...ಉಗ್ಗ 
ಡದ ಬಿರುದರಂ ತೂಗಿ ತುತ್ತಿಟ್ಟುದೇಂ (ಎಕ. ೪1, ತರೀಕೆ. ೪೫-೪೦; 1196). 
[ತುತ್ತು * ಇಡ್ಕು] 
ತುತ್ತಿದ (ನಾ). ಜಾಣ ; ಪ್ರೌಢ : “ಬಿತ್ತಗಂಜತುತ್ತಿದಂ” (ಶಮದ. ಪರಿ. ೨); 
” ಬಿತ್ತೆಗನೆನಲ್‌ ತುತ್ತಿದಂ ಪ್ರೌಢನುಂ ” (ಕಬ್ಬಿಕ್ಕ. 6). [?] 
ತುತ್ತಿಸು (ಕ್ರಿ). ೧. ನುಂಗಂ; ಕಬಳಿಸು : ಬಳಿಕ ತುತ್ತಿಸಿದ ರಾಹು 
ತೊಲಗಿದ ಶಶಿವೊಲಿರ್ದನವನು (ಜೈಮಿಭಾ. ೨೮-೩೪). ಪಿ. ಊಟ 
ಮಾಡಿಸು ; ಉಣಿಸು; ತಿನ್ನಿಸು: ಕಜ್ಜಾಯ ತುಪ್ಪ ಸಕ್ಕರೆಯ ಕೊಜ್ಜೆ 
ಯರಿಗೆ ಮೆಲ್ಲಿಸುತೆ ಮಿಕ್ಕುದ ಬಾಗಿಲಜ್ಜಿಯರಿಗೆ ತುತ್ತಿಸಿದ (ಮೋಹತ. 
06-0೯) ; ಮಾರೀಚನಂ ಮಾರಿಗೆ ತುತ್ತಿಸಿ (ರಾಮಾಶ್ಮ. ೧೨೦-೨). 
[ ತುತ್ತು; * - ಇಸ್ಕು] 
ತುತ್ತು, (ಕ್ರಿ). ೧. ತಿನ್ನಿ; ನುಂಗು ; ಕಬಳಿಸು: “ ತುತ್ತು-ಕಬಲನೇ” 
(ಕಮಧಾ) ; ಅಂತು ತನ್ನ ತಂದ ಬಂಡಿಯ ಕೂಲಕಿಲ್ಲಮಂ ಪತ್ತೆಂಟು 
ತುತ್ತಿನೊಳೆ ಸಮೆಯೆ ತುತ್ತುವುದಂ ಕಂಡು (ಪಂಪಥಾ. ೩-೨೯ವ) ; ಪಗೆಯ 
ಬೆನ್ನಂ ಪತ್ತುವೆನೊ ದಿಶಾಗಜಂಗಳಂ ತುತ್ತ್ತಿವೆನೋ (ಗದಾಯಂ. ೬-೦೮): 
ತವೆ ದಿಕ್ಭುಂಡಾಲಮಂ ತುತ್ತುವ ದಶದಿಶೆಯಂ ಸುತ್ತುವಾಕಾಶಮಂ 
ಮುತ್ತುವ ... ಅಗುರ್ವಂ ತೋಹುದಪ್ಪೆಂ (ಜಗವಿ. ೦೩-೩೮); ಕೋಟಿ 
ಮುಖದಲಿ ನೀಡಿದೆಲ್ಲವನು ತುಂಬಿ ತುತ್ತಿದ ಹೊಟ್ಟೆ (ಪ್ರಭುಲೀ. ೨೩-೨೭). 
ಪಿ. (ಆಲಂ) ನಾಶಮಾಡು : ಅಡಗಿಸು ; ಪರಾಜಯಗೊಳಿಸಂ : ಧಾಳಿ 
ಯಿಟ್ಟಂ ಪರಿಯಿಟ್ಟಂ ಮುತ್ತಿದಂ ತೋಟ್ತುಳಿದುಳಿದನಡಂಗೊತ್ತಿದಂ 
ತುತ್ತಿದಂ (ಎಕ. ೪11. ಶಿಕಾಶಿ. ೦೧೦-೧೨ ; ಸು. 1070); ಧುರದೊಳ* ಬಂದಿ 
ದಿರೊಡ್ಡೆ ಕಂಸಹರನೊಡ್ಡಂ ತುತ್ತುವೆಂ ತುತ್ತುವೆಂ (ಅಗವಿ. ೭-೩೭); 
ಹತ್ತಿದರಂದು ಕಾಲವರಾ ದುರ್ಗವ ತುತ್ತುವಂತೇನ ಬಣ್ಣಿಪೆನು (ಕುರಾಸಾಂ. 
ಮೃಡಲೋಚನಂಗಳಿಂದೊಗೆದ 
ಕುಕ್ತಿದುದು ಸಕಲಲೋಕಂಗಳಂ ತಿಂಗಳಂ ಪೊತ್ತವಂ ಬೆಲ 


೩೯-೦೫) ; 


(ಪಾಳಾಂ. 


ಹೆರುಷಾಶ್ರುಜಲಂ...ತು|; 


೩೫೪೨ 


16 


86 


ತುತ್ತುಗೊಳ್‌ 


ಗಾಗಲು (ಜಿಬಫು. ೪೬-೨೯); ಸಾವಿನ ನೋವಿಗೆ ಕಲಮಲವೆದ್ದು ನೆಲವನ್ನೆಲ್ಲಾ 
ತುತ್ತುವೆನೆಂದು ಗದರುತ್ತಿಹುದು (ಗರಿ. ೬೧-೧೦). [ದೇ. ॥ ತಮಿ. ತುಲ್ಲು] 
ತುತ್ತು (ನಾ). ೧. ಒಂದಂ ಸಲಕ್ಕೆ ನುಂಗುವಷ್ಟು ಆಹಾರ ; ಕವಳ ; 
ಗ್ರಾಸ: “ಗ್ರಾಸಂ ಕಬಳಂ ತುತ್ತು” (ವಸ್ತುಕೋ. ೯೩-೮); “ಕಬಳ 
ಮಾಹುತಿಯೆನಲ್‌ ತುತ್ತೆನಿಕ್ಕುಂ” (ಮಂಗರಾ. ೬೩-೭): ತನ್ನ ಕೆಯ್ಯ ತುತ್ತ 
ನರಸಂ ವಿಷಮಿಶ್ರಮೆಂದಜುಯದೆ ಕೊಟ್ಟಂ (ವಡ್ಮಾರಾ. ೧೯೦-೨); ಅಂತು 
ತನ್ನ ತಂದ ಬಂಡಿಯ ಕೂಲಕಿಲ್ಲಮಂ ಪತ್ತೆಂಟು ತುತ್ತಿನೊಳೆ ಸಮೆಯೆ 
ತುತ್ತುವುದಂ ಕಂಡು (ಪಂಪಥಾ. ೩-೨೯ ವ): ತುತ್ತಿಗೊಮ್ಮೆ ಶಿವಶರಣೆನು 
ತ್ತಿರಬೇಕು (ಬಸವ. ೭೮೬) ; ಚಿತ್ರ ವಲರಿಸಿ ತೋರ ತೋರದ ತುತ್ತುಗಳ 
ನೊಡನೊಡನೆ ತಾ ಮಾಡುತ್ತ (ಬಸಪು. 9-08); ಹಾಗೆಯೇ ಮಲಗ 
ಬಾರದು... ಎರಡು ತುತ್ತಾದರೂ ಉಂಡು ಬಾ (ತ್ಕಾಗಮ, ₹೦); ಕೈಗೆ ಬಂದ 
ತುತ್ತು ಬಾಯಿಗಿಲ್ಲ (ಗಾಜಿ). ೨. ಆಹಾರ; ಊಟ: ಹೊತ್ತು ಹೋಗದ 
ಮುನ್ನ ತನುವಿನ ತುತ್ತ ನೀಡುವೆ ಗುರುವಿಗೆ (ಪ್ರಳುಲೀ. ೨೩-೪೭); ಹೊತ್ತಿ 
ಹೊಗೆವ ಪರಾಕ್ರಮಾಗ್ನಿಯ ತುತ್ತು ಪದ್ಮವ್ಕೂಹ (ಕುವ್ಕಾದ್ರೊ . ೪-೪3) ; 
ಜನಕ್ಕೆ ದುಡಿಮೆಯೂ ಇದೆ. ಹಾಗೇ ತುತ್ತು. ಅಭಿವೃದ್ಧಿಗೆ ಅವಕಾಶ ಎರಡೂ 
ಬೇಕಾದಪ್ಟಿದೆ (ಮುನಿಮಾ. ೨೩). ೩. ಸಾಧ್ಯವಾದುದು ; ದಕ್ಕುವ ವಸ್ತು: 
ಅಣಕವಾಡು ಎಲ್ಲರ ತುತ್ತು ಅಲ್ಲ; ಸಾಮಾನ್ಯರ ತುತ್ತೂ ಅಲ್ಲ (ನಿಕಾಳ. 
೧೨ ಮುನ್ನುಡಿ). ೪. (ಆಲಂ) ಅನುಭವ: ದುಃಖ, ನಿರಾಶೆ, ಸೋಲು, 
ಕಷ್ಟ-ಇವು ನಮ್ಮ ಬಾಳಿನ ನಿತ್ಯದ ತುತ್ತುಗಳಾದವು (ಮುಂಗಾಮು. ೦೭), 
ತುತ್ತಾಗು ಎ ೧, ಆಹಾರವಾಗು ; ಬಲಿಯಾಗು : ಇಲ್ಲಿ ಕಾಳೋರ 
ಗಂಗಳ್ಗೆ ತಂತ್ತಾದಂ (ರಾಮಾಕ್ಶ. ೦೦೬.೨೮). ೨. ಈಡಾಗು ; ವಶವಾಗು ; 
ಅಧೀನವಾಗು : "ರಾಮಾನುಜನ್‌' ಅಲ್ಲಿಯೇ ಕ್ಷಯರೋಗಕ್ಕೆ ತುತ್ತಾದು 
ದರಿಂದ, ಆತನ ಸೇವೆ... ಸಹನಿಯ ಪಾಲಿಗೆ ಬಿತ್ತು (ಸಸ್ಮಕ. ೦೩೦). 
ತುತ್ತಿನ ಚೀಲ: ಹೊಟ್ಟೆ; ಉದರ: ಸಾಲವನು ಮಾಡುವದು ಹೇಲ ತಾ ಬಳಿ 
ಸುವದು ಕಾಲಿನ ಕೆಳಗೆ ಹಾಕುವುದು ತುತ್ತಿನ ಚೀಲ ನೋಡಯ್ಯ (ಸರ್ವಲ,. 
೧೯೮೨); ಬರಿದೋ ಬರಿದು ಬಡವರ ಬಗ್ಗರ ತುತ್ತಿನ ಚೀಲ (ಗರಿ. ೬೦-೦೭) : 
ತೋಟದಲ್ಲಿ ದುಡಿದು ಸಿಗುವ ಕೂಲಿಯಿಂದ ಈ ದಂಪತಿಗಳು ತಮ್ಮ ತುತ್ತಿನ 
ಚೀಲಗಳನ್ನು ತುಂಬಿಸಿಕೊಳ್ಳುತ್ತಿದ್ದರು (ನವನೀ. ೨೦). ತುತ್ತು ಹಾಕು-೧. 
ಊಟಕ್ಕೆ ಹಾಕು. ೨. ತುತ್ತು ಮಾಡಿ ಕೈಗೆ ಹಾಕು: ಮದುಮಕ್ಕಳಾಟ 
ವೆಂದು ಅಡಿಕೆ ಹಿಡಿಯುವುದು, ತುತ್ತು ಹಾಕುವುದು ಮುಂತಾದ ವಿನೋದ 
ಪ್ರಸಂಗಗಳು (ಸ್ಮೃತಿಚಿ. ೨೫). [ವತುತ್ತು;./ತವಿ. ತುಜ್ಮು) 
ತುತ್ತು "ತುತ್ತ' ನೋ. 
ತುತ್ತುಗೂಳ್‌ (ನಾ). ನುಂಗಂವ ಅನ್ನ ; ತಿನ್ನುವ ಆಹಾರ: ನಿನ್ನ 
ಮೆಯ್ಕಿದನೆಂತು ಪೇಳೆ ಕಾಂತಾರರಾಕ್ಷಸಿಗೆ ತುತ್ತುಗೂಳ್‌ ಕೊಡಲಿ? 
(ಶ್ರೀರಾಮಾ. ೭೯-೩೦). [ತುತ್ತು * ಕೂಳ್‌ (ಆ ಕೂರ್ಮು)] 
ತುತ್ತುಗೆಯ್ಯು (ಕ್ರಿ). ಊಟ ಮಾಡು ; ಆಹಾರವನ್ನು ಸ್ವೀಕರಿಸು; 
ಭುಂಜಿಸಂ : ಸವಿಯೂಟಕ್ಕೆ ಮನವಿಟ್ಟು ತುತ್ತುಗೆಯ್ವುತ್ತಿರ್ದ ಲೋಚನ 
ನಿಮಾಲನಾಗಿ (ವೀಕ್ಮಿಪು. ೩-೪-೨೧). [ತುತ್ತು + ಗೆಯ್ಕು (ಎಕೆಯ್‌,)] 
ತುತ್ತುಗೊಳ್‌, ತಂತ್ತುಗೊಳ್ಳು (ಕ್ರಿ). ೧. =ತುತ್ತುಗೆಯಂರ್ಯ : ತುತ್ತು 
ಗೊಂಬುದೆನುತ್ತ ಕೈವೀಸಿದಳು ಕೆಲಬಲಕೆ (ನಿಭಾಗ. ೫-೬-೩೨) ; ಪಣ್ಣಿಡಿದ 
ಬಿತ್ತರದ ಪೊಲಗಳನ* ರೌದ್ರದಂಷ್ಟ್ರಂಗಳಿನ್‌ ತುತ್ತುಗೊಂಡಬ್ಕಾಡೆ 
(ಬದ್ಮ ಪ್ರ. ೨೦-೪೨೩). ಪಿ. (ಆಲಂ)ನಾಶಮಾಡು; ಧ್ವಂಸಗೊಳಿ ಸಂ: ನಾಡ 
ಪಡೆಯಂ ತುತ್ತುಗೊಂಬ ಲಂಬೋದರಿಯನುಳಿದಸುರಿಯರ ಕೃತ್ಯವ 
ನೋಡಿ (ಕೈಮಿಳಾ. ೦೬-೪೪). ತುತ್ತುಗೊಳ್ಳು : ೨. ತಂತ್ತಿನ ಚೀಲದಲ್ಲಿ 
ವಿಶ್ವವನ್ನೇ ತುತ್ತುಗೊಳ್ಳಲು ಹೊಂಟುತ್ತಿರುವ ಬಡಬಗ್ಗ ರ ಹಸಿವೆಯ 
ಭೀಷಣ ಗರ್ಜನೆಯಿದೆ (ಸಮಾಲೋ. ೨೮). [ತುತ್ತು * ಕೊಳ್ಳ] 


ತುತ್ತುಗೊಳ್ಳು 


ತುತ್ತುಗೊಳ್ಳು "ತುತ್ತುಗೊಳ್‌' ನೋ. 

ತುತ್ತುರಿ 'ತಿಶ್ತಿರಿ' ನೋ. 

ತುತ್ತುಜಿಂ (ಅ). ಅತಿಶಯಂವಾಗಿ ; ವಿಶೇಷವಾಗಿ : ತೆಆಕಿಯೆ ವಿಮಾನ 
ವರ್ಗಧರರೀ ಪ್ರಕರಂ ನವಸಾರಸೌರಭಂ ಪೊಲಮಡೆ ಚೀನದೊಳ್ಳುಡಿಗಳಗ್ರು 
ವಿಯತ್ತಳದಲ್ಲಿ ತುತ್ತುಜಂದುಣುಗೆ (ಮಹಾನೇ. ೨-೪೭). [ತುಜುಗ್ಮು) 

ತುತ್ತೂರಿ 'ತಿತ್ತಿರ್ಕಿ' ನೋ, 

ತುತ್ತೆ "ತುತ್ತ' ನೋ. 

ತುತ್ತ (ನಾ). ೧. ಮೈಲುತುತ್ತ ; ಗಂಧಕಾವ್ಲೂ: ತಾಳಕ, ತುತ್ಮ ... 
ಇವಿಷ್ಟನು ಸಮಾಂಶವಾಗಿ ಎಮ್ಮೆಯ ಹಾಲಿಂದ ಮರ್ದಿಸಿ ಏಳುದಿನ 
ಮುಖಕ್ಕೆ ಲೇಪವಂ ಮಾಡಲು ಮುಖದ ಕಪ್ಪು ತಿಳಿವದು (ವೈದ್ಯಸಾ. 11, 
0೪೭). ೨. ಕಲ್ಲು ; ಶಿಲೆ. ([ಸಂ.] 

ತುತ್ತೆ (ನಾ). ೧. ನೀಲಿಗಿಡ. ೨. ಸಣ್ಣ ಏಲಕ್ಕಿ. [ ಸಂ. ತುತ್ಕಾ] 

ತುಕ್ಕೆ (ನಾ). ತಂತ್ಮ೧: ನೆಲದೊಳಗೆ ಸಂಬಳಕಾರೆ, ತುತ್ಯ... ಮುಂತಾದ 
ವಿಷರೂಪ ಕ್ಷಾರಾದಿಗಳಿರುತ್ತವೆ (ಮಂಬಯಿ, 8-೦೫೬) ; ಉಪ್ಪು, ಸೈಂಧವ 
ಲವಣ, ಸೋರುಪ್ಪ, ನವಸಾಗರ, ತುತ್ಯ ಇವೆಲ್ಲ ಲವಣಜಾತಿಗಳಿವೆ 
(ಮಂಬಯಿ, ೬-೩೬). 

[ «ಮರಾ. ತುತಿಯಾ ; ಹಿಂ. ತೂತಿಯಾ./ಸಂ. ತುತ್ನಕ] 

ತುದಾ (ಅ). ಅಥವಾ ; ಇಲ್ಲವೆ: ಎರಡು ಗಳಿಗೆ ತುದಾ ಮೂರು ಗಳಿಗೆ 
ಇವರನ್ನ ನಾ ತಡೀತೀನಿ (ಜಕರಾ. ೪೭೦). [?] 

ಕುದಿ (ನಾ). ೧. ಅಗ್ರ; ಮೇಲ್ಭಾಗ ; ಶಿಖರ: “ ಶಿಖರಮೆನಲಗ್ರಮೆನೆ 
ತುದಿಯೆನಿಕ್ಕುಂ” (ಮಂಗರಾ.೩೨-3) : ಗಿಡುಗಂ ತಂದತ್ತೊ ಮೇಣ್‌ ಪೆರ್ಮ 
ರನ ತುದಿಯಿನೇಟ್‌ ಬಿರ್ದುದೊ (ಕಾದಂಪೂ. ೨೦೦) ; ಕೊರ್ಜಿ ಬೆಳೆದ ಪೆರ್ಬಿ 
ದಿರ ತುದಿ ತಾಗಿ ತಟ್‌ದ ಕಿಜುಮುಗಿಲ್ಲಳಿಂದವನೀತಳಕ್ಕಾಲಿಕಲ್ಲೊಕ್ಕು 
ಚೆಲ್ಲಿದಂತಿರ್ಪ ಮುಕ್ತಾಫಲಗಳಂ ವಂಶತಂಡುಲಂ ಗೆತ್ತು (ಗಿರಿಕ. ೦-೦೨೮ ವ): 
ನಡುಗುವ ತನುವಲ್ಲಿಯ ತುದಿಯಿಂ ಪೊಡೆಗೊಡನುದಿರ್ವಲರಂದದಲಿ 
(ಕಂನವಿ. ೦೦-೩೭). ೨. ಕಡೆ; ಅಂತ್ಯ ; ಕೊನೆ: “ಅಂತ್ಯಮಂತಿಮಮಗ್ರ್ಯ 
ಮಗ್ರಿಮೆಂ ತುದಿಯಕ್ಕೂ” (ಮಂಗರಾ. ೦೩೫-೩೭) : ನಿಲಿಸಿ ಲಘುಪದಮನದ 
ನಗ್ಗಲಿಸಿರೆ ಮತ್ತೊತ್ತಿ ಬರ್ಪ ಪದಮಂ ತುದಿಯೊಳ್‌ ನಿಲೆ...ಅಸುಖಕರಂ 
(ಕವಿರಾ.೨-೬) : ಕೈದವಮಿಲ್ಲದೆ ನಲ್ಮೆಯಿಂ ನಾಲಗೆಯ ತುದಿಗೆ ತಂದು 
ನುಡಿದಳ್‌ (ಪಂಪಭಾ. ೧೦-೪೩ ಐ); ಸಮ್ಮಕ್ತ್ವಮಾರ್ಗಮಂ....ಕೈಕೊಳ 
ನಿನಗದು ತುದಿಯೊಳ್‌ ವಹಡುಗುಮನಂತಮುಕ್ತಿಶ್ರೀಯಂ (ಸುಕುವೂ. 
೩-೩೮); ಹುಬ್ಬುಗಳನುಜ್‌ ಬಿಗಿದೌಡನೊಡೆಯೊತ್ತಿ ಬೆರಳ ತುದಿಯಲಿ 
ಬೊಬ್ಬಿಟ್‌ದು ಹರಿಶರಕೆ ಕೈನೀಡಿದನು (ಕುವ್ಯಾದ್ರೋ. ೦೯-೧೩); ತುದಿಯಲ್ಲಿ 
ಕಾಣುವುದು ಮದುವೆ ಗುಣ (ಗಾದ). ೩. ಕೊನೆಯ ಮಟ್ಟ ; ಪರಾ 
ಕಾಷ್ಠೆ : ಅಂತು ಕೈತವಮಿಲ್ಲದೆ ವಿಧೇಯತ್ವದ ತುದಿಯನೆಯ್ದೆ (ಕಾಂತಿಪು. 
೧೦-೩೫ ವ). ೪. ಗಂರಿ; ಉದ್ದೇಶ : ಕಜ್ಜದ ತುದಿಯನಟ್‌ಯದೆ ನುಡಿವು 
ದಿದು ನಿನಗೆ ಹಿರಿಯತನವೇ (ಬಸಪು. ೨೮-೩೪). 

ತುಟ್ಟ ತುದಿ; ತುತ್ತ ತುದಿ (ದ್ವಿರುಕ್ತಿ)2೧. ಕೊಟ್ಟಕೊನೆ ; ಕಟ್ಟಕಡೆ : 

ಮಾರ್ಕೆೇಟಿನ ತುಟ್ಟ ತುದಿಗೆ ಬಂದರು (ಹೂಬಿಸಿ. ೩); ಅಂತರಿಕ್ಷದ ತುಟ್ಟ 
ತುದಿಗೆ ಕೂಡ ಹಾರಿ (ಜ್ಯೋತಿರ್ನಿ. ೪). ೨. ಬಹಳ ಎತ್ತರ; ಮರದ ತುತ್ತ 
ತುದಿಯೊಳಿರ್ದೆಟಲ್ವ ಗುಂಡಿಗೆಯಂ ಕಂಡು (ವಡ್ಮಾರಾ. ೬೧-೧೨); ತುತ್ತ 
ತುದಿಯ. ಮೇಲೆ ನಿಂದು ನೋಡುವನ್ನಕ್ಕ ನಾನೆತ್ತ ಹೋದೆನೆಂದಟಯೆ 
ನಯಾ (ಲಿಂಗವ, ೮೩-೯೫), ೫೩. ಶೀರ ಕೊನೆ ; ಅಂತಿಮಾವಸ್ಥೆ : ಪಠಿ 
ಭವದೊಂದು ತುತ್ತ ತುದಿ ಕೃಷ್ಣೆಯ ಬನ್ನದೊಳಾಗೆ (ಪಂಪಭಾ. ೮-೮೩೫); 
ಸಕಲೇಂದ್ರಿಯಂಗಳ ಸಂತೋಷದ ತುತ್ತತುದಿಯನೆಯ್ದಿಸುವುದು ಕಾಮ 
ವೆಂಬುದು ಶಾತ್ಸರ್ಯಂ (ನೀತಿವಾ.&-೦); ತುದಿ ಮೊದಲೆಂಬ ದಕಾರಕ್ಕುದಯಿ 


೩೫೪೩ 


ಕ್‌ 
ಐ 


45 


ತುದಿಗಡೆ 


ಸುಗುಂ ದ್ವಿತ್ವವೃತ್ತಿಯಿಂದೆ ತೆಕಾರಂ ... ತುತ್ತತುದಿ, ಮೊತ್ತಮೊದಲ 
(ಶಮದ.೧೯೪ಪ್ರಯೋ). ೪, ಶ್ರೇಷ್ಠತೆ; ಸರ್ವೊೋಚ್ಚತೆ ಆ ನೃಪನುದಾತ್ತ 
ಗುಣಗಣರ ತುತ್ತ ತುದಿಯೊಳನೂನಂ (ಶಾಂಶಿಪು. ೧-೬೦). ತುದಿಗೆ ಬರು 
ತುದಿಗೆಯ್ದು ೧: ಎಲ್ಲಾ ತುದಿಗೆ ಬಂತಲ್ಲ, ಇನ್ನೇನು? (ರೂಢ). ತುದಿಗೆಯ್ದು 
ಎದಿ. ಕೊನೆಮುಟ್ಟು; ಸಮಾಪ್ತವಾಗಂ : ತುದಿಗೆಯ್ದ [ ಪಾಕಾಂ. ಗೈದ] 
ದುದಂ ಫಲಮಿಲ್ಲದುದಂ...ಕಾರ್ಯಮನುದಾರಮತಿ ನೆಗಳ್ಳ ಪನೇ (ಜ::. 
೧೩-೦೨). ೨. ಅತ್ಯಧಿಕವಾಗು : ಭೀತಿಗದ್ಗದಕಂಠಂ ತುದಿಗೆಯ್ದೆ ಬಿನ್ನ 
ವಿಸಿದಂ ವಾಕ್ಕೋವಿದಂ ಸೌವಿದಂ (ಕಾಂತಿಫು. ೩-೬೩). ತುದಿಗೇಖು ಎತುದಿ 
ಗೆಯ್ದ್ಪ ೨: ತ್ವರಿತಂ ತುದಿಗೇಟ* ಮತ್ತೆ ಮತ್ತೆ ಮನಂ ಸುಖದಲಿಲು 
ಪತ್ತಿ (ನಂಬಿರ. ೧೪-೩೩). ತುದಿಬುಡವಾಗು ಎ ಆದ್ಯಂತವೂ ಶಿಳಿದುಬರಂ; 
ಸಂಪೂರ್ಣ ಅರಿವಾಗು: ಇದೇ ರೀತಿಯ ಇನ್ನೂ ಅನೇಕ ಪ್ರದರ್ಶನ ವಸ್ತು 
ಗಳು ಇದ್ದುವು. ಅದರ ವಿವರ ಹೇಳಿದರೆ ತುದಿಬ:ಡವಾಗದು (ಪ್ರವಾಸಿ 
೪೭). ತುದಿಹಾಕು ೬ (ಜಡೆಬಿಚ್ಚಿ ಹೋಗದಂತೆ) ತುದಿಗೆ ದಾರ ಮೊದ 
ಲಾದುವನಂ ಕಟ್ಟು : ಮಂದಾ ತನ್ನ ಕೋಣೆಯಲ್ಲಿ ಕುಳಿತು ಹೆಳಲು ಹಾಕಿ 
ಕೊಂಡು ಕೂದಲಿಗೆ ತುದಿಹಾಕಿ ಹೆಣೆದುಕೊಳ್ಳುತ್ತಿದ್ದಳು (ಇಪೃಕ- ೨೪೬). 
[ದೇ.॥ ತಮಿ, ತುತಿ; ಮಲ. ತುಣ್ಣ, ತುಮ್ಚಿ ; ತುಳು. ತುದಿ; ತೆಲು. 
ತುದಿ, ತುದ, ಸುದ] 

ತುದಿಕಂಬಿ (ನಾ). (ಹೆಗಲಿನಲ್ಲಿ ಹೊರುವ) ಅಡ್ಡೆಯ ತುದಿ: ಸಂಗ 
ಶರಣೆನುತೆ ಹೆಗಲೊಳಗಿಕ್ಕಿ ತುದಿಕಂಬಿಯೊಳು ಕರಂಡಗೆಯನೊಲಿದಳವಡಿಸಿ 
(ಬಸರ. ೩-೧೧)- [ತುದಿ * ಕಂಬಿ] 

ತುದಿಕರ (ನಾ). (ಆನೆಯ) ಸೊಂಡಿಲಿನ ಕೊನೆ,- -ಅಗ್ರಭಾಗ; ಪುಷ್ಕರ: 
ತುದಿಕರದೊಳೆಳಲುವ ತಲೆಗಳಂಥ್ರಿಯೊಳೊರೆದ ನೆಣನಡಗಿನ ಮಹಾಗಜ 
ಮೊಗೆದುದರಿಬಲವ (ಕುವ್ಕಾದ್ರೋ. ೩-೨೯). [ತುದಿ ಕರ್ಕ) 

ತುದಿಕಳಿ (ಕ್ರಿ). ಕೊನೆಗೆ ಬರು, -ಸಾಗಂ. " ತುದಿಕಳಿಸು” ಪರಾ, 

[ತುದಿ + ಕಳ್ಳಿ (-ಆ ಕಟ್ಮಿ)] 

ತುದಿಕಳಿಸು (ಕ್ರಿ). ತುದಿಗೆ ಬರಂ ; ಕೊನೆಗೆ ನಿಲ್ಲಂ : ತುದಿಕಳಿಸಿ ಬಂದಿದ್ದ 
ಕಣ್ಣೀರ ತಳಿಯಿಂದ ಕಣ್ಣೆಂಜಲು ಮಾಡಿ ಮಸಣದೊಳೆ (ಸಪೀಗೀ. ೦೦-೮೩): 
ಭೂತಜಾತದ ವೇದ ತುದಿಕಳಿಸಿ ನಾಲಗೆಗೆ ಇಮ್ಮು ಚಿಮ್ಮಲಿ (ಉಯ್ಕಾರೆ. 
೧೩-೦೨). [ತಶುದಿಕಳಿ .. - ಇಸ್ಯು] 

ತುದಿಕಾಲ್‌ “ತಂದಿಗಾಲ್‌' ನೋ. 

ತುದಿಕುಂಡೆ "ತಂದಿಗುಂಡೆ' ನೋ. 

ತುದಿಕೆಯ್‌ "ತುದಿಗೆಯ್‌' ನೋ. 

ತುದಿಕೊಳಿಸು "ತಂದಿಗೊಳಿಸಂ' ನೋ. 

ತುದಿಕೋಡು " ತಂದಿಗೋಡಂ' ನೋ. 

ತುದಿಖುರ (ನಾ). ಗೊರಸಿನ ತುದಿ; ಖಂರಾಗ್ರ : ಬಾಯ ಲೋಳೆಗಳಿಳಿಯೆ 
ಮೈಹಳುವಾಯಿ ಮಿಗೆ ತುದಿಖುರವನೂಲ್‌... ವಾನಾಯುಜದ ಸಾಲೆಸೆ 
ದುದು (ಕುವ್ಯಾಡ್ರೋ. ೧೭-೯). [ತುದಿ+ ಮುರ] 

ತುದಿಗಟ್ಟೆ (ನಾ). ಕಟ್ಟೆಯ ಅಂಚು, ತುದಿ ; ಜಗುಲಿಯ ಕೊನೆಯ 
ಭಾಗ : ವದನೆ ಯೋಗಿಗೆ ಹೊಲ್ಲ ಬದನೆ ರೋಗಿಗೆ ಹೊಲ್ಲ ಕದನವದು 
ಹೊಲ್ಲ ನೆರೆಯಲಿ ನಿದ್ದೆಗೆ ತುದಿಗಟ್ಟೆ ಹೆ೧ಲ್ಲ (ಸರ್ವಜ್ಮ. ೧೨೯೩) ; ಹಡೆದವ್ವ 
ನಿದ್ದಾಗ ನಡುಮನೆ ನನಗಿತ್ತು ಕಡಗದ ಕೈಯ ಸೊಸೆ ಬಂದು ನಡೆದಾಗ 
ತುದಿಗಟ್ಟೆ ನನಗೆ ಎರವಾಯ್ತು (ಹಳ್ಳಿಯ. ೧೫೯೪). [ ತುದಿ + ಕಟ್ಟೆ] 

ತುದಿಗಡೆ (ನಾ). ಕೊನೆಯ ಭಾಗ ; ಅಗ್ರಪ್ರದೇಶ: ಮೈದೋಟ್‌ದವು 
ಹೈತ್ತಿಮಿರ ತವಕದಲಿ ಪೊಡರ್ವ ಪೀನಪಯೋಧರದ ತುದಿಗಡೆಯ 
ಲಕ್ಕೂಡಿಸಿದವು ಗತಿ ಬೆಳ್ಳಡಸಿದವು ಮುಖಮಂಡಲಗಳಾ ಮಾನಿನೀತ್ರಯದ 

[ ತುದಿ * ಕಡ್ಮೆ] 


(ತೆ4ರರಾ. ೧-೮.೩). 


ತುದಿಗಾಣಿಸು 


ತುದಿಗಾಣಿಸು (ಕ್ರಿ). ಕಡೆಗಾಣಿಸಂ ; ಕೊನೆಮಂಟ್ಟಿಸಂ : ಅದಲ್‌ಂದಲಿದು 

ಸಾಮಾನ್ಯವಲ್ಲೆಂಬುದ ತುದಿಗಾಣಿಸಿ ನೋಡಿ ಕಡೆಗೆ (ಅಂಜದೆ. ೦-೧೦೦). 
[ತುದಿ ೬+ ಕಾಣಿಸು] 

ತುದಿಗಾಲ್‌, ತುದಿಕಾಲ್‌, ತುದಿಗಾಲು (ನಾ). ಕಾಲಿನ ತುದಿ; 

ಪಾದಾಗ್ರ : ತುದಿಗಾಲಂ ಧರೆಗೂಜ್‌ . ..* ಕಂಕೆಲ್ಲಿಭೂಜದ ಪುಷ್ಪ 

ಸ್ವಬಕಂಗಳಂ . . . ತಾಂ ಕುಯ್ದಳ್‌ (ತ್ರಿ ಪುವಿ.39-8೬) ; ತುದಿಗಾಲ್ಲಳಿಂದೆ 

ನಿಂದು ಬಣ್ಣವಳಿಯದ ಪೂಗಳಂ ಕೊಯ್ದು (ಜೈವಿಂಭಾ. ೮-೦೮). 


ತುದಿಕಾಲ್‌ : “ಪಾದಾಗ್ರಂ, .ಪ್ರಪದಂ - ಈ ೨ ತುದಿಕಾಲ್‌” 
(ಹಲಾಯು. ೮೭-೩೭೫). ತುದಿಗಾಲು : ತುದಿಗಾಲುಗಳ ಹೊರಿಗೆಯ 
ತಪದ ನಿಟ್‌ಗೆಯ . . . ಹೊಸತಪಸಿ ತೊಡಗಿದನು ಬಲುತಪವ 


ಓರುಗುಡಿಸಿದುದವನಿ ರಾಜಕುಮಾರಕಂಠೀರವನು 
ತುದಿಗಾಲೂಟ್‌ ನಿಂದಾ ದೆಸೆಗೆ (ವಿಭಾಗ. ೪-೭-೩೧) ; ಕಾಮದೇವನ ಪೂಜೆ 
ಗಾಗಿ ತುದಿಗಾಲಲ್ಲಿ ನಿಂತು ಚೂತಾಂಕುರವನ್ನು ಕೊಯ್ಕುವೆನು 
(ಶಾಕುಂತ-೮0-ಒ) ; ತುದಿಗಾಲೊಳೆಲ್ಲರು ನಿಂತಿರುವೆವು ನಾವು ಅಲ್ಲಿಗೆ 
ಹೋಗುವೆವೆಂದು (ಇಂಜಾಪ. ೨೦೯-೮೦). 

ತುದಿಗಾಲಿನಲ್ಲಿ ನಿಲ್ಲು ಎ ಆತುರಪಡಂ; ತವಕಿಸು : ದಮಯಂತಿ ಅತ್ತೆ 
ಮನೆಗೆ ಹೊರಡಲು ತುದಿಗಾಲಿನಲ್ಲಿ ನಿಂತಿದ್ದಳು (ದೂಜಿಟ್ಟಿ. ೩೫). 
[ತುದಿ ೬ ಕಾಲ್‌] 

ತುದಿಗಾಲು " ತಂದಿಗಾಲ್‌ ' ನೋ. 

ತುದಿಗಿವಿ (ನಾ). ಕಿವಿಯ ಕೊನೆ,  _ ತಂದಿ: ತುದಿಗಿವಿ ಮೊದಲ್ಲಣ್ಣು 
* » « ನಿಜಾಸನದೊಳ್‌ ಸುಲ್‌ ಪುಟ್ಟೆ ಕಷ್ಟಮಕನ್ಕಿ೦ (ಮಂಗರಾ- 6೩-೦೯). 

[ತುದಿ + ಕಿವಿ) 

ತುದಿಗುಂಡು (ನಾ). ಬೆಟ್ಟದ ತುದಿಯಲ್ಲಿರಂವ ಕಲ್ಲು; ಕೋಡಂಗಲ್ಲಂ ; 
ಶೃಂಗ: ಕೂಟಃ, ಶಿಖರಂ, ಶೃಂಗಂ ೩ ಪರ್ವತಶಿಖರದ ಹೆಸರು, 
ಬೆಟ್ಟದ ತುದಿಗುಂಡು (ಸಿದ್ಧಾಂತಿ.೯೪). [ತುದಿ + ಗುಂಡು] 

ತುದಿಗುಂಡೆ, ತುದಿಕುಂಡೆ (ನಾ). ಪಿರ್ರೆಯ ತುದಿ; ಕೂರುವ ಭಾಗ: 
“ಆ ಕಟಿಶೀರ್ಷಮೆನಲುವಾ ತುದಿಗುಂಡೆಯೆನಿಸಿಕ್ಕು”  (ಮಂಗರಾ. 
೯6-0೭). ತುದಿಕುಂಡೆ : “ ಕಟಿಃ, ಕಟಿಶೀರ್ಷಕಃ - ಈ ೨ ತುದಿಕುಂಡೆ” 
(ಹಲಾಯು. 5೭-೩೭). [ತುದಿ + ಕುಂಡೆ] 

ತುದಿಗೆಯ್‌, ತುದಿಕೆಯ್‌, ತುದಿಗೈ (ನಾ). ೧. ಕೈಯ ತುದಿ; ಹಸ್ತಾಗ್ರ : 
(ಕಿ). ತುದಿಕೆಯ್‌ : ೨. ಆನೆಯ ಸೊಂಡಿಲಿನ ತುದಿ: “ ಕರಹಸ್ತಾಗ್ರ, 
ಪ್ರಷ್ಯರ_ಆನೆಯ ತುದಿಕೆಯ"” (ಸಾಜರಾ.ಕಿ). ತುದಿಗೈ : ೨. “ಕರಾಗ್ರಂ, 
ಪ್ರಷ್ಠರಂ-ಈ ೨ ತುದಿಗೈ ” (ಹಲಾಯು. ೩೭-೬೬): [ ತುದಿ + ಕೆಯ್ಯ) 

ತುದಿಗೈ "ತುದಿಗೆಯ್‌ ”' ನೋ, 

ತುದಿಗೊಂಬು (ನಾ). ೧. ಕೊಂಬೆಯ ತಂದಿ; ಶಾಖಾಗ್ರ : ಮದ 
ಕರಿಗಳ ಮದಜಳದೊಳ್‌ ನಿಮಿರ್ದಿರ್ದ ಮರದ ತುದಿಗೊಂಬುಗಳೊಳ್‌ 
ಪೊಳೆವುವು . . . ಕುಸುವಪಾವಳಿಗಳ್‌ (ಕಾದಂಪೂ. ೯೪): ಅದಜಿ ಶಿಖರಮಂ 
ಮೆಟ್ಟಿ ಮರದ ತುದಿಗೊಂಬಿಂಗೆ ಪಾಯ್ಡು (ಪಂಡತಂ. ೨6-೯): ಮರದ 
ತುದಿಗೊಂಬಿನಲಿ ತೋಜುವ ವರತಳಿರ ನೆಲೆನಿಕರವೊಂದೆೊಂದಟಿಲಿ ಛಿದ್ರವ 
ಮಾಡಲೆಸುವುದು (ಸಂಥಪ. ೦೮-೯). ವಿ. ಪ್ರಾಣಿಗಳ ಕೋಡಿನ ತಂದಿ; 
ಶೃಂಗಾಗ್ರ : ಅಗುಟ್ಟು ತುದಿಗೊಂಬಿನೊಳ್ಳೆಲ್ಲಗೆ ಪೊತ್ತಭಿಷೇಕಮೃತ್ತಿಕೆಯ 
ನೊಡಸಂದತ್ತಗಲದಿನಿಸುಂ ತಪೋವನಮೃಗಮಾ ಮುನಿವರನೊಳಾದ 
ಪರಿಚಯದಿಂದಂ (ಕಾದಂಪೂ. ೨೦೭). [ತುದಿ * ಕೊಂಬು) 

ತುದಿಗೊನೆ (ನಾ). ತುದಿಯಲ್ಲಿರುವ ಗೊಂಚಲಂ, ಗೊನೆ :' ಕೆಡೆದವು 
ಕದಳಿಗಳು ಗೊನೆಸಹಿತ . . . ತುದಿಗೊನೆಯ ಚೆಂದೆಂಗು ಖರ್ಜೂರದಲಿ 
ಕಾಣೆನು ಹುರುಳ (ಕುವ್ಮಾಅ. ೦೮-೩೭). 


(ಕುವ್ಯಾಅ. ೪-೪೩) ; 


[ತುದಿ + ಕೊನೆ (-ಗೊಲೈ)]| 


೩೫೪೪ 


46 


ತುದಿಮುಟ್ಟಿಸು 


ತುದಿಗೊಳಿಸು, ತಂದಿಕೊಳಿಸಂ (ಕ್ರಿ). ತುದಿಯನ್ನು ತಾಕಿಸು,- -ಊರು, 
ವೆಂಟ್ಟು : ತುದಿಗೊಳಿಸಿದಂಥ್ರಿಯಿಂದೆತ್ತಿದ ಭುಜದಿಂ ನಿಮಿರ್ದ ದೇಹದಿಂ 
(ಶಬಶಂ. -೨-೮೦). ತುದಿಕೊಳಿಸು : ತುದಿಕೊಳಿಸಿರ್ದ ವಾಮಚರಣಂ 
ಮಣೆಯಂ ಬಲದಂಘ್ರ ಮೆಟ್ಟೆ . . . ಉಯ್ಯಲೇಜ್‌ದಳಮೃತಾಂಶುವಕ್ತಿ 
(ಅನಂಪು. ೮-೪). [ತುದಿ೬ಕೊಳ್ಳ್‌,4 -ಇಸ್ಕು) 
ತುದಿಗೋಟೆ (ನಾ). ಕೋಟೆಯ ತಂದಿ; ದುರ್ಗದ ಮೇಲ್ಭಾಗ : 
ದಾಟುವೆನು ಕಡಲೇಳನವನಿಯ ಮಿಟಿ ಸಪ್ತರಸಾತಳದ ತುದಿಗೋಟೆ 
ಗಿಳಿವೆನು .(ತೊರರಾ, ೪-೧೨-೩೦), [ತುದಿ * ಕೋಟೆ (ಕೋಂಟೆ)] 
ತುದಿಗೋಡು, ತಂದಿಕೋಡಂ (ನಾ). ಎ ತುದಿಗೊಂಬು ೧: ಮರದ 
ತುದಿಗೋಡುಗಳೊಳುಲಿವ ಪಕ್ಕೆ ಗಳುಮಂ (ಕಾದಂಉ, ೨೬೬); ಪಕ್ಕಿಗಳ 
ಮರಂಗಳ ತುದಿಗೋಡ ಮೇಲೆ ದನಿಗೆಯ್ಕುತುಮಿರ್ದುವು ಮುಂಬಗಲ್ವರಂ 
(ಜಗವಿ. ೦೪-೦೦) ; ಮರದ ತುದಿಗೋಡುಗಳ್‌ ಕೊಳೆ ಧರೆಗಲ್ಲುಗುತಿರ್ಪ 
ತರಳತಾರೆಗಳೆನಿಕುಂ ಖರಸೂಕರದಂಷ್ಟ್ರಾಹತಿಪರಿಸ್ಫುಟದ್ದೇಣುಮುಕ್ತ 
ಮುಕ್ತಾನಿಕರಂ (ಜಂದ್ರಫು- ೩-೪೮) ; ತುದಿಗೋಡಂ ಮೆಟ್ಟಿ ಕೊಂಬಂ 
ಪಿಡಿದು ಜಡಿದು ತೂಗಾಡಿ . . . ಕುಳ್ಳಿರ್ದುದು ಕೋಡಂ (ಸೂಕ್ತಿಸು. 
೩-೦೯೫). ತುದಿಕೋಡು : ಬೇರಿಂ ತುದಿಕೋಡಂ ಮುಟ್ಟಿ ಕಾಯ್ದೇಟ್‌ದ 
ಪಲಸು ಪುರೋದ್ಯಾನದೊಳ್‌ ಕುಂದವೆಂದುಂ (ಸೂಕ್ತಿಸು. ೪-೩೮). 
[ತುದಿ ೬ ಕೋಡ್ಕ್ಯು] 
ತುದಿನಾಲಗೆ, ತಂದಿನಾಲಿಗೆ (ನಾ). ನಾಲಗೆಯ ತಂದಿ; ಜಿಹ್ವಾಗ್ರ : 
ಅಂತು ಕಂಡಿಯೆ ಕಕ್ಕರಗೆಯ್ತದಿಂ ತುದಿನಾಲಗೆಯೊಳ್‌ ತೊದಳ್ವೆರಸು 
ನುಡಿವ ನುಡಿಗಳುಂ (ಪಂಪಥಾ. ೪-66ವ) ; ಉಗಿದಡಾಯ್ದದ ಮೊನೆಯ 
ತುದಿನಾಲಗೆಗಳಲಿ ಮಾತಾಡಬಲ್ಲರೆ ಸೊಗಸುವೆವು ನಾವು (ಕುನ್ಮಾಳ. 
೦೦-೪೫) ; ತುದಿನಾಲಗೆಗೆ ನರಸುಕ್ಕನಿಕ್ಕಿ ದಳು (ತೊರರಾ. ೨-೨-೩೮) ; 
ನಾರಣಪ್ಪನ ಭಾರತದಲ್ಲಿ ಪ್ರತಿಯೊಂದು ಪದ್ಯವೂ ಈಕೆಯ ತುದಿನಾಲಗೆ 
ಯಲ್ಲಿದೆ (ರೂರಸ. ೬೫). ತುದಿನಾಲಿಗೆ: ಹೃದಯಂದ ಕತ್ತರಿ ತುದಿ 
[ಪಾಕಾಂ. ಕುಡಿ] ನಾಲಿ[ಪಾಣ. ಲ]ಗೆಯ ಬೆಲ್ಲೇಂ ಬೊ (ಬಸವ. ೨೭೯), 
[ತುದಿ + ನಾಲಗೆ] 
ತುದಿನಾಲಿಗೆ “ತಂದಿನಾಲಗೆ'. ನೋ. 
ತುದಿನೆಲೆ (ನಾ). ಕೊನೆಯ ಅಂತಸ್ತು ; ಉಪ್ಪರಿಗೆಯ ಮೇಲುಭಾಗ: 
ಹೆಂಸದ ಗಿಳಿಯ ಕೋಗಿಲೆಯ ಕರ್ಕಶಕೆ ನಿಲಲಟ್‌ಯದುಪ್ಪರಿಗೆದುದಿನೆಲೆಯ 
ಚೆಂದ್ರಶಾಲೆಗೆ ಬಂದಳಂಬುಜಾಕ್ಷಿ (ಕೈಮಿಥಾ. ೩೦-೩೬), [ತುದಿ ನೆಲೆ] 
ತೆದಿಪದ (ನಾ). ಕೊನೆಯ ಮಟ್ಟ; ವೆಂಲ್ಮಟ್ಟದ ಘನತೆ; 
ಪರವಂಪದ : ಭಕ್ತರ ಕುಲಂಗಳನಹಗೆಯಿಹಗೆಂದಅಸದದು. ತುದಿಪದ 
ವಲಾ (ಐಸಪು, ೪-೬೩). [ತುದಿ * ಪದ್ಯ) 
ತುದಿಪದವಿ (ನಾ). - ತುದಿಪದ : ನಮಃಶಿವಾಯಯೆನಿಪ್ಪ ನುಡಿಯಂ 
ಮಜ'ಯದಿರು ತುದಿಪದವಿ ನಿನಗೆನುತ (ಬಸಪು. 39-೧೯). [ತುದಿ ಪದವಿ] 
ತುದಿಬಾಲ "ತುದಿವಾಲ' ನೋ. 
ತುದಿಮಾಸೆ (ನಾ). ಮಾಸೆಯ ಕೊನೆ : ಬೆರಳ ತುದಿಮಾಸೆಯಲಿ ರಾಘವ 
ತಿರುವಿ ಭಕುತನ ಮುಖವ ನೋಡಲು (ಕೌಶಿರಾ. 85-೩೩). [ತುದಿ-- ವಿಇಸೆ] 
ತುದಿಮುಟ್ಟ (ಅ). ಕೊನೆಯಂವರೆಗೆ ; ಸಂಪೂರ್ಣವಾಗಿ : ಕೈಕೊಂಡ 
ಕೆಲಸವನ್ನು ತುದಿಮುಟ್ಟ ನಿರ್ವಹಿಸಬೇಕು (ರೂಂ). "ತುದಿಮುಟ್ಟೆ' 
ಪರಾ. [ತುದಿ ೬ ಮುಟ್ಟ] 
ತುದಿಮುಟ್ಟಿಸು (ಕ್ರಿ). (ಹಿಡಿದ ಕೆಲಸವನ್ನು) ನೆರವೇರಿಸು ; ಗಂರಿ 
ವಬಟ್ಟಿಸು ; ಪೂರೈಸು : ಇವೆಲ್ಲವಂ ತುದಿಮುಟ್ಟಿಸುವ ಭಾಷೆ (ಬಸಪು. 
೬-೭); ಜನರು ಸರಕಾರವನು ಜಗ್ಗಿ ಬುಡಮೇಲುಗೈದರು ಚಳುವಳಿ 
ತುದಿವಣಟ್ಟಿಸಿದರು (ಇಂಡಾಪ. ೩೯-೮೧). [ತುದಿಮುಟ್ಟನ್ಟು 4 - ಇಸ್ಕು] 


ತುದಿಮುಟು ಫಿ 


ತುದಿಮುಟ್ಟು (ಕ್ರಿ). ಕೊನೆಗಾಣು ; ಮುಗಿ; ಪರಿಸಮಾಪ್ತಿಯಾಗು ; 
ನನ್ನ ವಿದ್ಯಾಭ್ಯಾಸ ತುದಿಮಂಟ್ಟಿತು (ರೂಢ). "ತಂದಿವಂಟ್ಟಿಸು' ಪರಾ, 
[ತುದಿ * ಮುಟ್ಟು) 
ತುದಿಮುಟ್ಟೆ (ಅ). ತಂದಿಯವರೆಗೆ ; ಕೊನೆಯಂವರೆಗೆ : ಬೇರಿಂ ತುದಿ 
ಮುಟ್ಟೆ ಕಾಯ್ತ ಪಲಸೆಂಬಿವು ಕುಂದವು ನಂದನಂಗಳೊಳ್‌ (ಜಗವಿ. ೨-೧೫). 
"ತಂದಿಮುಟ್ಟ' ಪರಾ. [ತುದಿ + ಮುಟ್ಟಿ] 
ತುದಿಮುಜಿ* (ಕ್ರಿ). ಕೊನೆ ಮಂರಿದಂಹೋಗಂ, - ಕ್ಷತವಾಗಂ : 
ಪೊಸಗಂಧವಕ್ಷತೆ ತುದಿಮುಟ್‌ದವೆಂದೊ (ಬಸಪು.೪೭-೧೪). 
[ತುದಿ + ಮುಲ್ಲ] 
ತುದಿಮೂಗು (ನಾ). ಮೂಗಿನ ತಂದಿ ; ನಾಸಾಗ್ರ : ತುದಿಮೂಗು 
ತುದಿಗಿವಿ ಮೊದಲ್ಲಣ್ಣು ಕಣ್ಣಡಿಗಳೊಳು ... ಸುಬ್‌ ಪುಟ್ಟೆ ಕಷ್ಟಮಕ್ಕುಂ 
(ಮಂಗರಾ. ೮೩-೦೯) ; ಏನೆಲವೊ ತುದಿಮೂಗಿನಲಿ ಬಿಳುಪೇನು (ಕುವ್ಯಾವಿ. 


8-೮). [ತುದಿ -. ಮೂಗು] 


ತುದಿಮೊದಲ್‌, ತಂದಿಮೊದಲು (ನಾ). ೧. ಮೂಲ ; ಪ್ರಾರಂಭ; 


ಮೊತ್ತಮೊದಲು. ೨. ಕೊನೆ ಮತ್ತು ಬುಡ ; ಆದಿ ವಂತ್ತು ಅಂತ್ಯ: 
ತುದಿಮೊದಲಪ್ಪುದಿಂಪಡರೆ ಕೂಡುವ ಕೂಟದೊಳ್‌ (ಅರ್ಧನೇ. ೬-ಬ. 
ತುದಿಮೊದಲು: ೨. ನಿಮ್ಮ ಭಕ್ತಿಯ ತುದಿಮೊದಲಿದೆಂದೊಮ್ಮೆಯುಂ 
ಸಲೆ ತೋಣದಾರಿಗೆ (ಬಸಪು. ೧-೩೮): ವಿಧಿಯಿಂದೆ ಶುಕ್ರದೇವರು 
ತನಗಣುಹಿದ ಹದಿನಾಟುಶತವಿದ್ಯವನು ತುದಿಮೊದಲಿಂದೆ ವಿಸ್ತರಿಸಿದ 
ಕೌಟಿಲ್ಯನಿಧಿ ಶಂಬರಾಸುರ ಖಳನು (ಮೋಹತ. ೦೦-೬೯): ತನ್ನೊಳಗೆ ತಾನೆ 
ವಿಸ್ಮಿತನಾಗಿ ಪಾರ್ಥನದಣುನ್ನತಿಯ ತಂದಿಮೊದಲನಜುಹೆನಲ್‌ (ಜೈಮಿಭಾ. 
೦9-33) ; ಅವನ ರಗಳೆಗೆ ತುದಿಮೊದಲೇ ಇಲ್ಲ (ರೂಢಿ). 
[ತುದಿ + ಮೊದಲ್‌] 

ತುದಿಮೊದಲು '"ತೆಂದಿಮೊದಲ್‌' ನೋ. 

ತುದಿಮೊನೆ (ನಾ). ತಂದಿಯ ಹರಿತವಾದ ಭಾಗ; ನಿಶಿತಾಗ್ರ: 
ದಿನಪಕೋಟಿಯ ರಶ್ಮಿಯನು ತುದಿಮೊನೆಯೊಳುಗುಳುವ ಬಾಯಿಧಾರೆಯ 
ತನಿಯುರಿಯ ತೆಕ್ಕೆಯಲಿ ಥಳಥಳಿಸುವ ಮಹಾಂಕುಶವ (ಕುವ್ಶಾದ್ರೋ, 
&_88), [ತುದಿ ಮೊನೆ] 

ತುದಿಮೊಲೆ (ನಾ). ಮೊಲೆಯ ತುದಿ; ಕಂಚಾಗ್ರ ; ಚೂಚಂಕ : 
ಕುರವಕಕೆ ತುದಿಮೊಲೆಯ ಸೋಂಕಿನಲಿ ಹೂದೋಲುದೆವು ಕಣ್ಣೋರೆಯಲಿ 
ತಿಲಕವ ಕದುಕಿದೆವು (ಕುವ್ಮಾಅ. ೧೮-೧೩): ಈ ಕೋತಿಯಂ ತನ್ನ ತುದಿಮೊಲೆ 
ಗಳಿಂದಪ್ಪಳಿಸಿ ನರನ ಸೈನ್ಯವಂ ಸದೆದು ಕೆಡಪುವೆನು (ಜೈಮಿಭಾ. ೧೬- ೩೫). 

[ತುದಿ * ಮೊಲ್ಲೆ] 

ತುದಿಯಂಬು (ನಾ). ಬಾಣದ ತುದಿ; ಬಾಣಾಗ್ರ: ಕೈನೀಡಿದನು 
ತುದಿಯಂಬಿನಲಿ ತುಟುಗಿದ ಕಿಡಿಯ ಬಿಚುಕೇಸುರಿಯ ಧಾಳಿಗಳ .... 
ನಾರಾಯಣಮಹಾಶರಕೆ (ಕುವ್ಯಾದ್ರೋ. ೧೯-೧೪). [ತುದಿ + ಅಂಬ್ಯು) 

ತುದಿಯೆಯ್ದು (ಕ್ರಿ). ೧. ತಂದಿವಂಟ್ಟೂ; ಪೂರ್ಣವಾಗು. ೨. ಈಡೇರು; 
ನೆರವೇರು: ತುದಿಯೆಯ್ದಿತ್ತೆನಗೆನ್ನ ಪೂಣ್ಕೆ ನಿನಗಂ ಪುಣ್ಮೋದಯಂ 
ಸಾರ್ಚಿ ಬಂದುದು (ಆದಿಪು. ೪-06). [ತುದಿ * ಎಯ್ದೂ] 

ತುದಿವರ (ನಾ). ಮರದ ತಂದಿ; ಮೊದಲ ಬಲುಹನು ಕಂಡೆನಿನ್ನೀ 
ತುದಿವರನ ತನಿಗೆಚ್ಚು ನಮ್ಮನು ಬೆದಯಸುವುದೋ ಶಿವಶಿವಾ ತಪ್ಪೇನು 
ತಪ್ಪೇನು (ಕುಪ್ಕಾಳ. 30-೧೮). [ತುದಿ ಮರ್ಮ] 

ತುದಿವರಂ (ಅ). ತಂದಿಯಂವರೆಗೆ ; ಕೊನೆಯವರೆಗೆ: ಮೊದಲಿಂದೆ 
ತುದಿವರಂ ಬೇಅಕೊಂದು ರೀತಿಯಾಗದೆ (ಪದ್ಮರಾ. ೮-೪): ಬೇರ್ವೆರಸಿ 
ತುದಿವರಂ ಕಾಯ್ತ ಪನಸಂಗಳ್‌ ... ನಾಡೆ ಸಾರ್ವಕಾಲಂ ಕುಂದವು 


(ಜಿಲಪು, ೦೦-೨೨). [ತುದಿ  - ವರಂ) 


೩೫೪೫ 


30 


ತುಪಾ 


ತುದಿವಲಗೆ (ನಾ). ಧ್ವಜದ ಮೋಲಿರಂವ, ಲಾಂಛನವನ್ನಿಡುವ ಹಲಗೆ, 
ಫಲಕ,-ಚೌಕಟೂ : ನವಹೇಮದಂಡದ ಹಳವಿಗೆಯ ತುದಿವಲಗೆಯಲಿ 
ಹಾಯ್ಕಿದರು ಪನ್ನಗನ (ಕುವ್ಕಾದ್ರೋ. ೦೦-೪೦). [ತುದಿ + ಪಲಗೆ] 

ತುದಿವಾಲ, ತಂದಿಬಾಲ (ನಾ). ಬಾಲದ ತುದಿ, - ಕೊನೆ : ತುಜುಕಿದನು 
ತುದಿವಾಲದಗ್ಗಿಯನು . . . ಭದ್ರಭವನದಲಿ (ತೊರರಾ. ೫-೮-೩೬) ; 
ಪುದಿದಿರ್ಪದು ತೇಟ್ಸ್‌ ವಿಷಂ ತುದಿವಾಲದೊಳ್‌ (ಜಕವಿ. ೪.೭೬). 
ತುದಿಬಾಲ: ಹುಲಿಯ ತುದಿಬಾಲವು ಕಪ್ಪಿರುತ್ತದೆ (ಮುಂಬಯಿ. ೪-೩೬). 

[ತುದಿ * ಬಾಲ್ಕ) 

ತುದಿವೆರಳು (ನಾ). ಬೆರಳಿನ ತುದಿ; ಬೆಟ್ಟೆನ ಕೆನೆ: ಹರಹರ 
ಮಹಾದೇವಾ ಎನುತ ತುದಿವೆರಳಲಾಲಿಯ ನೀರ ಮಿಡಿದಳಲಿದನು ಕಲಿ 
ಭೀಮ (ಕುವ್ಕಾಕ. ೦೨-೯೪); ಅಲ್ಲಾಡಿದನು ತುದಿವೆರಳನು (ಕೊರರಾ. 
೪-೪-೩೩); ತುದಿವೆರಳೊಳು ಜಪಸರವ ನೂಂಕುತ ಪಂಚಪದವ ಜಪಿಸಿದ 
ರೊಪ್ಪದೊಳು (ಛರಡ. ೧೮-೦೪೦). [ತುದಿ + ಭೆರಳು (-ಆ ಬೆರಲ್‌) ] 

ತುದಿಸೆಅಗು (ನಾ). ಸೆರಗಿನ ಕೊನೆ, ತುದಿ : ಕಂಡಳವನಂಗದೊಳೆಸೆವ 


ರುಚಿರಕಂಚುಕದ ತುದಿಸೆಅಗಿನೊಳ್ಳಟ್ಟಿಕೊಂಡಿರ್ದ ಪತ್ರಿಕೆಯನು 
(ಜೈಮಿಭಾ. ೩೦-೨೪). [ ತುದಿ + ಸೆಅಗು (-ಆಸೆಜಂಗು) ] 
ತುನಕು " ತಂಣುಕು' ನೋ. 


ತುನ್ನಿ (ಕ್ರಿ). (?) : ಗಿಂಡಿಯಲ್ಲುದಕವಂ ಕಯ್ಕೆತ್ತಿ ಕಯ್ಕೆತ್ತಿ ಬೇರ್ಗರೆಯಲ* 
ಕಣ್‌ ತುನಿದೀಂಟೆ ತೇಗಿ ನಿಮಿಷಂ ಸಂತೈಸಿಕೊಂಡಿರ್ದು - ಏಂ 
ಸುಖಂಬಡೆದರೋ ಕಯ್ಸ ಟ್ಟಿಕೊಂಡೆಲ್ಲರು (ನಳ. ೪೬೮). 

[೧ ಇದು "ಕುನಿ' ಎಂಬುದರ ಅಪಲಿಖಿತವಿರಬಹುದೆ? ] 

ತುನ್ನಿ (ನಾ). ಒಂದು ಬಗೆಯ ವಾಯಂರೋಗ : ವಕ್ಕಾಶಯದಿಂದ 
ಕೆಳಕ್ಕಾಗಿ ಅಪಾನಪ್ರದೇಶ, ಗುಹ್ಮಪ್ರದೇಶಕ್ಕಾಗಿ ಕೀಳು ಮುಂತಾಗಿ ತೀವ್ರ 
ವಾದ ವೇದನೆಯುಂಟಾಗಿ ಚರಿಸುವಂಥಾ ವಾಯು ತುನಿಯೆನಿಸಿಕೊಂಬುದಂ 
(ವೈದ್ಯಸಾ. 1, ೩೨೫). [ಸಂ.] 

ತುನುಕು "ತಂಣುಕು' ನೋ, 

ತುನ್ನ (ಗು). ೧. ನೋವುಗೊಂಡ ; ಗಾಸಿಗೊಂಡ. ೨. ಪೀಡೆ 
ಗೊಂಡ ; ತೊಂದರೆಗೊಳಗಾದ. ೩. ಕತ್ತರಿಸಿಹೋದ. (ನಾ). 
೪. ನೋವು ; ಬಾಧೆ: “ ಪೀಡಿತಂ ತುನ್ನಮೆನೆ ನೋವಕ್ಕೂ” (ಮಂಗರಾ. 
೧೩೨-೨೬). ೫. ಒಂದಂ ಬಗೆಯಂ ವಂರ ; ನಂದಿವಂರ: “ ತುನ್ನಃ, 
ಕುಬೇರಃ . . . ನಂದಿವೃಕ್ಷಃ--೬ ನಂದೀ ಎಂಬುವ ಮರದ ಹೆಸರು” 
(ಸಿದ್ಧಾಂತಿ. ೧೨೪). [ಸಂ.] 

ತುನ್ನವಾಯ (ನಾ). ಹೊಲಿಗೆ ಕೆಲಸದಿಂದ ಜೀವನ ಮಾಡುವವನಂ; 
ಚಿಪ್ಪಿಗ ; ಸಿಂಪಿಗ; ದರ್ಜಿ: “ ತುನ್ನವಾಯಃ, ಸೌಚಿಕಃ-_ಈ ೨ 
ಚಿಪ್ಪಿಗಂ” (ಹಲಾಯು. ೯೭-೪೩೬) ; “ಚಿಪ್ಪಿಗನು ಚೇಳಿಕಂ ಸೂಚಿಕಂ 
ತುನ್ನವಾಯನೆನಿಕ್ಕು” (ಮಂಗರಾ. ೧೧೦-೨). [ಸಂ,) 


ತುಪಟ "ತುಪಷ್ಪೆಟ್‌' ನೋ. 
ತುಪರ "ತೂಪರ' ನೋ. 
ತುಪಾಕ "ತುಪಾಕಿ' ನೋ. 


ತುಪಾಕಸೇನೆ (ನಾ). ಬಂದೂಕಿನಿಂದ ಯಂದ್ಧ ಮಾಡುವ ಸೈನ್ಯ: 
ಭಾಮನಾಯಕನ ಸಹಾಯಕ್ಕೆ ಶ್ರೀರಂಗಪಟ್ಟಣದಿಂದ ತುಪಾಕಸೇನೆಯು 
..ಬರುವಂತಿಲ್ಲ (ಸುಗುಗಂ. ೧೨೪-೫). [ತುಪಾಕ (ತುಪಾಕಿ) + ಸೇನೆ] 
ತುಪಾಕಿ, ತಂಪಾಕ, ತುಬಾಕಿ (ನಾ). ೧. ಗಂಂಡಂಗಳನ್ನಿಟ್ಟು ಮದ್ದು 
ತಂಂಬಿ ಪ್ರಯೋಗಿಸುವ ಒಂದು ಬಗೆಯ ಆಯುಧ; ಕೋವಿ; 
ಬಂದೂಕಂ: ಹೊಗೆಯಂತೆ ಪೆಟಲು ತುಪಾಕಿಯ ಬಲಗೂಡಿ ಧಿಗಿಧಿಗಿನಿದಿರಿಗೆ 


ಬಂದು ನಗೆಮೊಗದರಸಗೆ ಕೈಮುಗಿದೊಲೆದನು (ಧರಡ. ೨೨-೦೯); 


ತುಪಾಕಿಗುಂಡು 


ಎಡೆವಿಡದಿಡುವ ತುಪಾಕಿಯ ಗುಂಡಿನ ಕಡುಹಿಂದ . . . ಕೂಡಿದ ರಿಪುಬಲ 
ಕಡಿಖಂಡವಡೆದುದೇವೇಳ್ವೆ (ಕಂನವಿ. ೩-೭೬); ನಮ್ಮಲ್ಲಿದ್ದ ತುಪಾಕಿಗಳನ್ನು 
ಅವರ ಮೇಲೆ ಪ್ರಯೋಗಿಸಿದೆವು (ಪ್ರತಾಪ. ೩): ತುಪಾಕಿ ಹೊಟ್ಟೇಲಿ 
ಫಿರಂಗಿ ಹುಟ್ಟಿದ ಹಾಗೆ (ಗಾಡು. ತುಪಾಕ: ೧. ಪೇರಡಿ 
ಬಡಿಗೋಲ್ಲುಪಾಕಮಿಡುಗಲ್ಲೆರೆ ಪೆರ್ಬಲೆ ಕೂಳಿ ಗಾಳಂ 
ಪಿಡಿದು ಬೇಂಟೆಗೆ ಸಂದ ಪುಳಿಂದರೆಯ್ಲಿದರ್‌ (ರಾಜಕೀ. 8-8೨); ಢಮ 
ಢಮಧ್ವಾನಮಾದಂ ತುಪಾಕಂಗಳೆವೀಗಳ್‌ . . . ಸಾರ್ತರ್ಪಿನಂ (ಚಳವಿ. 
೬೨೨೬೨) ; ಮಿಂಟೆ ಪೇರಡಿ ತುಪಾಕಂ ಕೊಂಡೊಡನಾ 
ಲುಬ್ಬಕಸಂಚಯಂ ನಡೆದುದು  (ಯಾದಶಂ. 9-80). ೨. ಕೋವಿ 
ಹಿಡಿದಂ ಯಂದ್ಧ ಮಾಡಂವ ಸೈನಿಕ : ಹಲ್ಲಣಗಳನ್ನಾಳಬಲ್ಲ ಬಿಲ್ಲಾಳ್ಗಳ 
ತುಪಾಕರ ಪಡೆಗಳನ್ನೂ . . . ಅಲ್ಲಿಗೆ ಕಳಿಹಿರಿ (ಬಿಟಿ. ೪೩-೪). 
ತುಬಾಕಿ: ೧. ತುಬಾಕಿಯಲ್ಲಿ ಮದ್ದು ತುಂಬಿ. . . ಹೊಂಚು ಹಾಕಿ 
ಕುಳಿತುಕೊಂಡನು (ಜಿಟ್ಕಿಹೊ. ೨೪); ತುಬಾಕಿಗಳು ಹಾರಿದವು (ಫಲಸಂ. ೮0); 
ರಾಯಚೂರುಯುದ್ಧ ನಡೆಯುವ ತನಕ ತುಬಾಕಿಯಂಥ ಮದ್ದಿನ ಆಯುಧ 
ದಕ್ಷಿಣದೇಶದವರಿಗೆ ಗೊತ್ತಿರಲಿಲ್ಲ (ನಂಜುಂಡ, ೨೮). 
ತುಪಾಕಿಯವರು, ತುಪಾಕದವರ್‌ - ಕೋವಿ ಹಿಡಿದಂ ಯಂದ್ಳ 
ಮಾಡುವ ಸೈನಿಕರು; ಚಕ್ಕ ಮಕ್ಕಿ ಕಲ್ಲಿನ ತುಪಾಕಿಯವರು ತಮ್ಮ ಆಯುಧ 
ಸಲಕರಣ ಸಮೇತ ತೆರಳಲಿ (ಪೇಟಿಮಾ, 3); ಅಲ್ಲಿ ತುಪಾಕದ ವರ್ಗಂ 
ಪೇಟದೆ ನಿಟ್ಟೋಟದಿಂ ತಿರುಚನಾಪಳ್ಳಿಯಂ ಸಾರ್ವದುಂ (ಅಪ್ರತಿ. 
"ತೋಪ್ರ,' ಪರಾ. 
[+ ಹಿಂ. ತುರ್ಕಿ, ತುಪಕ"; ಮರಾ, ತುಬಕ*] 
ತುಪಾಕಿಗುಂಡು (ನಾ). ತುಪಾಕಿಗೆ ಹಾಕಿ ಉಡಾಯಿಂಸುವ ಗಂಂಡು : 
ಬಹು ಜನರು ಹತರಾಗುವಂತೆ ಮಾಡಿರುವ ತೊಳ್ಳುಗುಂಡುಗಳನ್ನೂ 
ತುಪಾಕಿಗುಂಡುಗಳನ್ನೂ ಇರಿಸುವುದಕ್ಕೆ .. . ಉಗ್ರಾಣಗಳನ್ನು ಮಾಡಿಸಿ 
ದರು (ಚಾಮವಂ, 6೪). [ತುಪಾಕಿ * ಗುಂಡು] 
ತುಪಾನು "ತಂಘಾನು' ನೋ. 
ತುಪ್ಪ (ನಾ). ೧. ಬೆಣ್ಣೆಯನ್ನು ಕಾಯಿಸಿ ತೆಗೆದ ಸಾರ, - ಸತ್ವ; 
ಫೃತ; ಆಜ್ಯ: “ಸರ್ಪಿಃ, ಘೃತಂ, ಆಜ್ಯಂ, ಆಘಾರಃ ಈ ೪ 
ತುಪ್ಪ” (ಹಲಾಯು. ೪೬-೦೨೦); ತುಪ್ಪಮಂ ಕೊಟ್ಟು ನೀರಂ ಕೊಳ್ವ... 
ಗಾವಿಲನಂತಾಗಿ (ಧರ್ಮಾಮೃ. ೦೪-೦೦೬) : ತುಪ್ಪದ ಸವಿಗೆ ಅಲಗ ನೆಕ್ಕುವ 
ಸೊಣಗನಂತೆ ಎನ್ನ ಬಾಳುವೆ (ಬಸವ. ೩೩); ರಾಮನಾಮ ಪಾಯಸಕ್ಕೆ 
ಕೃಷ್ಣನಾಮ ಸಕ್ಕರೆ ವಿಟ್ಮಲನಾಮ ತುಪ್ಪವ ಕಲಸಿ ಬಾಯಿ ಚಪ್ಪರಿಸಿರೊ 
(ಪುರಂದ. ೨-೯೭ ಪಲ್ಲವಿ): ತುಪ್ಪ ಸಕ್ಕರೆ ಪಾಲ ಸವಿವ ಮನುಜರ ತಂದೊಪ್ಬಿ 
ಸುವುದು ದೊಡ್ಡಿ ತಲ್ಲ (ಕಂನವಿ. 00-69): ತುಪ್ಪದ ಆಶೆಗೆ ಎಂಜಲು ತಿಂದ 
(ಗಾರ.)೨. ತುಪ್ಪವನ್ನು ಹೋಲಂವ ಜಿಡ್ಡುಗುಣವನ್ನು ಹೊಂದಿರುವ 
ವಸ್ತುವಿಶೇಷ ; ಸಸ್ಯದ ಕೊಬ್ಬು ; ವನಸ್ಪತಿಯ ಕೊಬ್ಬ. ೧,೨: 
ತುಪ್ಪಮೆಂಬ ಪೆಸರಾವಿನ ತುಪ್ಪಕ್ಕಂ ಗೇರತುಪ್ಪಕವಂಂಟಪ್ರೊಡಂ ತುಪ್ಪ 
ದಂತಿನಿದಕ್ಕುಮೇ (ಧರ್ಯಾವ್ಯ. ೦-೧೯೩). ಹ. ಪ್ರಾಣಿಗಳ ಕೊಬ್ಬು: 
ಉಡುವಿನ ತುಪ್ಪ ಲೇಪನ ಮಾಡಿದರೆ ಮೂಳೆ ಕೂಡಿಕೂಳ್ಳುತ್ತದೆ (ರೂಢಿ). 
೪, ಬಟ್ಟಿ ಇಳಿಸಿದ ದ್ರವ; ಅರ್ಕ ; ಹಸಿಶುಂಠಿಯ ಒಂದು ಕೊಳಗದಲ್ಲಿ 
ರಸ... ಕಾಸಿ ಹದದಲ್ಲಿ ಇಳುಹಿಕೊಂಡು ಉದಯಕಾಲದಲ್ಲಿ ನಾಲ್ಕುವರಹ 
ತೂಕ ತುಪ್ಪವ ಸೇವಿಸಲು ಶೋಭೆ, ಕಾಸ, ಅಗ್ನಿಮಾಂದ್ಕ, ಪಾಂಡು, 
ಇವಿಷ್ಟೂ ಪರಿಹರವಹವು (ವೈದ್ಯಸಾ. 1,೩೩೮). ೫. [ವೈದ್ಯಶಾ] ಬೇರೆ 
ಬೇರೆ ಬಗೆಯ ಔಷಧಿದ್ರವ್ಯಗಳನ್ನು ಸೇರಿಸಿ ತಂಪ್ಪದಲ್ಲಿ ಪಾಕಮಾಡಿ 
ತಯಾರಿಸಿದ ಔಷಧ ; ಫೃತ: ಅಶ್ವಗಂಧಿಯ ತುಪ್ಪವು ಆರೋಗ್ಯಕ್ಕೆ 
ಒಳ್ಳೆಯದು (ರೂಢಿ). 


೦೪೫೩-೨೨), 


೩೫೪೬ 


40 


45 


ತುಪ್ಪದೆಅಕ 


ತುಪ್ಪದ ದೋಸೊತುಪ್ಪ ಹಚ್ಚಿ ತಯಾರಿಸುವ ದೋಸೆ:ಈ ತುಮ್ತೊ 
ಸಂಜೆ, ಹೋಟಲಲ್ಲಿ ತುಪ್ಪದ ದೋಸೆ, ಕಾಫಿ ಕೊಡಿಸು (ರೂ9). 
ತುಪ್ಪದನ್ನ ೬ ತುಪ್ಪದ ಒಗ್ಗರಣೆ ಮತ್ತು ಹಪ್ಪಳ, ತೆಂಗಿನ ತುರಿ 
ಮುಂತಾದಂವನ್ನೂ ಹಾಕಿ ಮಾಡುವ ಒಂದಂ ಬಗೆಯ ಕಲಸನ್ನ ; 
ತುಪ್ಪದನ್ನ ಉಣ್ಣೋಕೆ ಕೊಚ್ಚೆನೀರಲ್ಲಿ ಕೈ ತೊಳೆಸಿದ (ಗಾದೆ). 
[ ಆ ಪ್ರಾ. ತುಪ್ಪ./ತಮಿ. ತುಪ್ಪ, ತುಪ್ಪಕ, ತುಪ್ಪು./ 
ಮರಾ. ತುಪ್‌, ತೂಪ್‌) 

ತುಪ್ಪಕೀರೆ "ತಂಪ್ಪಗೀರೆ' ನೋ, 

ತುಪ್ಪಗಾಯ್‌ (ನಾ). ಬದನೆಕಾಯಿಗೆ ತುಪ್ಪ ಮೊದಲಾದುವನ್ನು 
ಸೇರಿಸಿ ಮಾಡಂವ ಒಂದಂ ಬಗೆಯ ವ್ಯಂಜನಪದಾರ್ಥ : ಬಟ್ಟ 
ಬದನೆಯ ಕಾಯ ನಸುನೀರ ತಿಳಿದುಪ್ಪವಿಟ್ಟು . . . ತುಪ್ಪಮಂ ಬಿಟ್ಟು 
ಪೊಡ್ಡಣಿಗೆಗೊಡೆ ತುಪ್ರಗಾಯಾಯಿತು(ಸೂ ಪರಾ. ೪-೦೩). 

[ ತುಪ್ಪ 3. ಕಾರ್ಯ? 

ತುಪ್ಪಗಾರಿಗೆ (ನಾ), ತುಪ್ಪದಲ್ಲಿ ಕರಿದ ಗಾರಿಗೆ: ಕಾಯ್ದ ತುಪ್ಪದಲ್ಲಿ 
ಹಾಕಿ ಗಾರಿಗೆಯನ್ನು ತಯಾರಿಸುವುದು. ಇದರ ಹೆಸರು ತುಪ್ಪಗಾರಿಗೆ 
(ಸೂಪಶಾ- ೧-೨೪ ೀಕೆ). [ತುಪ್ಪ -- ಗಾರಿಗೆ 

ತುಪ್ಪಗೀರೆ, ತಂಪ್ಪಕೀರೆ (ನಾ), ಆಹಾರಕ್ಕಾಗಿ ಮತ್ತು ಔಷಧಕ್ಕಾಗಿ 
ಉಪಯೋಗಿಸುವ ಒಂದು ಬಗೆಯ ತರಕಾರಿ ಗಿಡ; ಹರಿತ 
ಮಂಜರಿ : ತುಪ್ಪಗೀರೆಸೊಪ್ಪಿನ ರಸದಲ್ಲಿ . . . ಪಾಕವ ಮಾಡಿ ಹದದಲ್ಲಿ 
ಇಳುಹಿ ಆ ತೈಲದಲ್ಲಿ ವಸ್ತಿಯ ಕಟ್ಟಲು ಗುಲ್ಮ, ಮಹೋದರಗಳು ಪರಿಹರ 
(ವೈದ್ಯಸಾ. 1, ೨೦೪). ತುಪ್ಪಕೀರೆ: “ಮಾರುತಫಘ್ನಃ --ತುಪ್ಪಕೀರೆ'' 
(ಓಪಥಿ. ೧೨೩): ನಾಗರ ತುಪ್ಪಕೀರೆ ಲಶುನಂ ರಸರಾಮಠಮೆಂಬಿವೆಲ್ಲಮಂ 
ರಾಗದೊಳೊಂದುಗೂಡಿ...ಕೊಳೆಲ್‌ (ಐಮದ. ೭-೫): ತುಪ್ಪಕೀರೆ ಬೇರ 
ನಾದರು ತುಲಶಿ ಬೇರನಾದರು. . .ಅರದು ಕುಡಿಯ ಕೊಡಿಸಲು ದುಷ್ಟ 
ಕೀಟ ಹರವಹುದು (ವಿಷಜಿ. 3೨-೪). [ತುಪ್ಪ + ಕೀರೆ] 

ತುಪ್ಪಗೆಣಸು (ನಾ). ಒಂದು ಬಗೆಯ ಗೆಣಸು: (೪). 

[ತುಪ್ಪ + ಗೆಣಸು (<ಗೆಟಸು)] 
ತುಪ್ಪಗೊಡ (ನಾ). ತುಪ್ಪ ತುಂಬಿದ ಕೊಡ : ತುಪ್ಪಗೊಡಂಗಳಿಂ 


ಧರಣಿಯೊಟ್ಟಜೆಯಿಂ - . . ಒಪ್ಪಿದುದಂದನೂನವಿಭವಂಬಡೆದಾ ವರ 
ಯಜ್ಞಮಂಟಪಂ (ಉದ್ಭಟಿ. ೪-೪). [ತುಪ್ಪ * ಕೊಡ್ಯ] 

ತುಪ್ಪಟ "ತುಪ್ಪುಟ*' ನೋ. 

ತುಪ್ಪಟಮಣ್‌ (ನಾ). ಒಂದು ಬಗೆಯ ಸುಗಂಧದ್ರವ್ಯ : “ಹನುಃ, 


ಹಟ್ಟವಿಲಾಸಿನಿ ಇವು ತುಪ್ಪಟಮಣ್ಣೆಂಬ ಗಂಧದ್ರವ್ಯಂ” (ನಾಜಿರಾ. ೦೦೦). 
[ತುಪ್ಪಟ? + ಮಣ್‌] 
ತುಪ್ಪಡರ್‌ (ಕ್ರಿ). ಎ.ತುಪ್ಪೇಜಂ ೧ : ದಿನಪತಿ ಮಾಸಿದಡ್ಡಣದ ಕನ್ನಡಿ 
ಯಂತೆವೊಲಿರ್ದನಭ್ರದೊಳ್‌ ದಿನಕರರಶ್ಮಿ ತುಪ್ಪಡರ್ದ ಶಸ್ತ್ರದ ಮಾಟಕ್ಕಿ 
ವೊಲಾದುದು . . . ತತ್ತುಮುಳಯುದ್ಧೆ ಸಮುದ್ಧತಧೂಳಿಜಾಲದೊಳ್‌ 
(ಸೂಕ್ತಿ ಸು. ೦೮-೫೨). [ತುಪ್ಪ ೬ ಅಡರ್‌) 
ತುಪ್ಪದೆಟ್‌ (ನಾ). ತುಪ್ಪದ ಮೇಲಿನ ತೆರಿಗೆ, ಸುಂಕ : ರವಿ ಕಯ್ಕಂ 
ಕಾಲಂ ಕಟ್ಟಿ ತುಪ್ಪದೆಆಹಯಂ ಬಿಟ್ಟೊಮ (ಎಇ. 711, ೨೦೬-೨೦; 366); 
ಮಹಾಜನದ ಕಾಲಂ ಕಲ್ಪ ತುಪ್ಪದೆಟ್‌ಿ ಯಂ ಸಭೋಗಸಾಧಕಮಾಗಿ 
ಬಿಟ್ಟಿರ್‌ (ಎಇ. ೪1, ೧೦೪-೨೬; ಸು. 8667); ತುಪ್ಪದೆ[ಣ*]ನುಟು 
ದೋನ್‌ (ಸಇಇಇ. 1-1, 0೨-೧೩; 867); ಪೆರ್ಮ್ಮಡಿಯುಂ ಪ್ರಭ 
ಕಾಲಯ್ಯನುಮಿಟ್ಟು ತುಪ್ಪದೆಆ್‌ಯನೆಲ್ಲಂ ಕಾಲಕಯ್ಕಂಟು ಮಹಾಜನದ 
ಕಯ್ಕೊಳ್ತಾರೆಯನೆಆ್‌ದುಕೊಟ್ಟಿನು (ಎಕ. ೩೪, ಹೊಳೆನ. ೧೧೯-೧೦; 871). 
[ತುಪ್ಪ + ತೆಟ್‌,] 


ತುಪ್ಪದೇವದಾರು 


ತುಪ್ಪದೇವದಾರು (ನಾ). ಒಂದು ಬಗೆಯ ವಂರ : “ಅಮರದಾಮ- | 
ತುಪ್ಪದೇವದಾರು” (ಓಷಧಿ. ೮); ತುಪ್ಪದೇವದಾರು, ಅಳಲೆಕಾಯಿ . . . 
ಸೇವಿಸಲು ಕಲ್ಲುಕಟ್ಟು, ಮೂತ್ರಕೃಚ್ಛ )... ಗುಣಮಕ್ಕುಂ (ಸಕವೈ. ೩೮೦). | 
[ತುಪ್ಪ + ದೇವದಾರು] 


ತುಪ್ಪನ್ನ (ನಾ). ತುಪ್ಪದಲ್ಲಿ ಕಲಸಿದ ಅನ್ನ : ನನ್ನ ತಮ್ಮನಿಗೆ ತುಪ್ಪನ್ನ | 6 


ಕಂಡರೆ ಇಷ್ಟ (ಕೂಡ). "ತಂಪ್ಪೋಗರ' ಪರಾ. [ತುಪ್ಪ + ಅನ್ನ) 

ತುಪ್ಪಹೀರೆ, ತಂಪ್ಪೀರೆ (ನಾ). ಒಂದಂ ಬಗೆಯ ತರಕಾರಿ ಬಳ್ಳಿ ವಂತ್ತು 
ಅದರ ಕಾಯಿ: “ಗಾಂಗೇರುಕೀ, ನಾಗಬಲಾ, ರುುಷಂ. ಹ್ರಸ್ವ 
ಗವೇಧುಕಾ ೪ ಹೀರೆಗಿಡದ ಹೆಸರು. ಇವು ಹೀರೆ, ತುಪ್ಪಹೀರೆ, ಕಾಡುಹೀರೆ 
ಇವುಗಳೆಲ್ಲಕ್ಕೂ ಹೆಸರುಗಳು” (ಸಿದ್ಧಾಂತಿ. ೧೨೦); ಕಾಯಿಗಳು : ಅಗಸೆ... 
ಹೀರೆ, ತುಪ್ಪಹೀರೆ (ನಮ್ಮನು. ೨೩೭).  ತುಪ್ಪೀರೆ: ತುಪ್ಪೀರೆಕಾಯಿ 
ಬಂದಾವಂತ ಪ್ಕಾಟ್ಮಾಗ (ಗಂಮಾಯಿ. ೦೫೧). 

[ತುಪ್ಪ 4 ಹೀರೆ ( ಆಪೀರೆ)) 

ತುಪ್ಪಹೊಂಗೆ (ನಾ). ಒಂದಂ ಬಗೆಯ ಮರ: 
ತುಪ್ಪಹೊಂಗೆ” (ಓಷಧಿ. 8೨). [ತುಪ್ಪ ೬ ಹೊಂಗೆ] 

ತುಪ್ಪಳ "ತುಪ್ಪುಟ*' ನೋ. 

ತುಪ್ಪಳತಿಗಣೆ (ನಾ). ಮೈಮೇಲೆ ಹಿಟ್ಟಿನಂಥ ಬಿಳಿಯ ಪುಡಿಯುಳ್ಳ 
ಒಂದಂ ಬಗೆಯ ಹುಳಂ, - - ಕೀಟ : ತುಪ್ಪಳತಿಗಣೆ, ಸಸ್ಮಹೇನು 
(Mealy Bugs. Aphids). ಸಂಘಜೀವಿ ಕೀಟಗಳು ವಿವರವಾದ 
ಗೂಡುಗಳನ್ನು ಕಟ್ಟುತ್ತವೆ (ಕೀಟಜಿ. ೨೨). 

[ತುಪ್ಪಳ (ಆ ತುಪ್ಪುಟಿ*) + ತಿಗಣೆ ( ಆತಗುಣೆ)] 

ತುಪ್ಪಳು "ತುಪ್ಪುಲ೫' ನೋ. 

ತುಪ್ಪಟ “ತಂಪ್ಪಟ್ಟ್‌' ನೋ. 

ತುಪ್ಪೀರೆ "ತುಪ್ಪಹೀರೆ' ನೋ. 

ತುಪ್ಪು (ಕ್ರಿ). ಉಗುಳು; ಉಗಿ : ಗಂಟಲ ಹತ್ತಿರದ ವರೆಗೆ ಹೋಗಿರುವ 
ಕಾಫಿಯನ್ನು ಹಿಂದಕ್ಕೆ ತುಪ್ಪಿ ಎದ್ದು ಕೂರಲು. ಪ್ರಯತ್ನಪಟ್ಟಳು 
(ಗಂಗಾಳ. 3೯): ತೊಯ್ದಿದ್ದ ಚೌರಿವಿಸಾಸೆಗಳನ್ನು ನೀವಿಕೊಳ್ಳುತ್ತಾ ಗಂಟಲು 
ಕ್ಯಾಕರಿಸಿ ಅಂಗಳಕ್ಕೆ ತುಪ್ಪಿ (ಮಲೆವು. ೧೪); ಬಾಯಲ್ಲಿನ ಉಗುಳನ್ನು 
ತುಪ್ಪಿದೆ (ಸಂಸ್ಕಾರ. ೩೮)- 
[ದೇ.8 ತಮಿ. ಮಲ, ತುಪ್ಪು; ಕೊಡ.ತುಪ್ಪ್‌, ತುಪ್ಪಿ; ತೆಲು. ತಪ್ಪು 
ತುಪುಕ್ಕು ; ಕುಇ. ಸೂಪ; ಕುವಿ. ಹೂಪಲಿ ; ಕುರುಖ್‌, ತುಪ್ಪ್‌ನಾ; 
ಮಲ್ತೊ, ತುವೆ] 

ತುಪ್ಪಳ್‌ "ತಂಪ್ಸಟ್‌' ನೋ. 

ತುಪ್ಪುಳಂಚು (ನಾ). ತುಪ್ಪಟದಿಂದ ಮಾಡಿರಂವ ಅಂಚು ; ಉಣ್ಣೆಯ 
ಅರಂಗು : ಎಲ್ಲರೂ ನಾಗರಿಕರೀತಿಯಲ್ಲಿ ಜಾಕೀಟುಗಳನ್ನೂ, ತುಪ್ಪುಳಂಚಿನ 
ಮೇಲಂಗಿಗಳನ್ನೂ ಧರಿಸಿದ್ದರು (ಪುನರು ೩೦೪). 

[ ತುಪ್ಪುಳ* ( ಎತುಪ್ಪಟ್‌) + ಅಂಚ್ಚು ] 
ತುಪ್ಪುಳಾಸನ (ನಾ). ತಂಪ್ಪಳದಿಂದ ನಿವಿಸಿದ ತಲ್ಪ : ಶೀಘ್ರದೊಳು 
, * ಮಲಗಿಸಿ ತುಪ್ಪಳಾಸನದಿ (ಬಿಜ್ಮಪು. ೩0-೦೪). 
[ ತುಪ್ಪುಳ* ( ಆ ತುಪ್ಪುಟ*) 4 ಅಸನ] 

ತುಪ್ಪುಳು ' ತಂಪ್ಪುಟಿ*' ನೋ. 

ತುಪ್ಪುಳುಗೂದಲು (ನಾ). ತುಪ್ಪಟದಂತೆ ನವಿರಾಗಿರುವ ಕೂದಲು : 
ತುಟಿಯ ಮೇಲುಭಾಗದಲ್ಲಿ ತಂಪ್ಪಳುಗೂದಲ ಕರಿಯ ಗೆರೆಗಳು ಮೊಳೆಯ 
ತೊಡಗಿ ಮುಖಕ್ಕೊಂದು ಮುಗ್ಧ ಮನೋಹರತೆಯನ್ನುಂಟುಮಾಡಿದ್ದುವು 
(ಮಲೆಮ. ೯೪). 
[ತುಪ್ಪುಳು (ಎ ತುಪ್ಪಲ* ) + ಕೂದಲು ( ಆಕೂಂದಲ್‌ )] 


“ಫೃತಪರ್ಣಕಃ-- 


ಬಾ ಧರುದ್ದರರರರರಾ್ಸಾರರರ&ರದದದದ್ದದದುಕುುುಾರ `` 


೩೫೪೭ 


30 


85 


45 


ತ.ಪ್ಪುಟ್‌ 


ತುಪ್ಪುಳುಮಾಸೆ (ನಾ). ತುಪ್ಪಟದಂತೆ ನವಿರಾಗಿರಂವ ಮಿನಾಸೆ, ಚಿಗುರಂ 
ಮಾಾಸೆ : ಬೆಳೆವ ತುಪ್ಪುಳುಮಾಸೆ ಹಳಹಳನೆ ನಳನಳಿಸೆ (ಇಹರ. ದೇ. 
೩೨-೦೨); ಮುಪ್ಪಾದ ನರರೊಮ್ಮೆ ಕೊಂಡರಾ ಕ್ಷಣದೊಳು ತುಪ್ಪುಳು 
ವಾಸೆಯ ಮಾಡಿ ದಪ್ಪವೇಟ್‌ಸುವ ಶಕ್ತಿಯ ಧರಿಸಿದ ಹೆಆ್‌ದುಪ್ಪವ 
ನೆಆ್‌ದಳು ಪತಿಗೆ (ಭರಣ. ೧೦-೩4); ಇನ್‌ಸ್ಟೆಕ್ಸರ ಸಹಾಯಾಧಿಕಾರಿ 
ತುಪ್ಪಳುವಾಾಸೆಯ, ಸುಂದರೆ ತರುಣ (ಪುನರು. ೨೩೦). 

[ ತುಪ್ಪುಳು (ಆ ತುಪ್ಪಟ”) ೬ ಮಾಸೆ] 

ತುಪ್ಪ, ತಿಪ್ಪುಳ್‌, ತಿಪ್ಪುಳ, ತಿಪ್ಪುಳಂ, ತಿಪ್ಪಟಿ*, ತುಪಟ, 
ತುಪ್ಪಟ, ತುಪ್ಪಳ, ತುಪ್ಪಳು, ತಂಪ್ಪಟ*, ತುಪ್ಪೆಳ್‌ , ತುಪ್ಪುಳು, 
ತಂಪ್ಪುಟು, ತಂಬಟ (ನಾ). ೧. (ಕಂರಿ, ಮೊಲ ಮೊದಲಾದ 
ಪ್ರಾಣಿಗಳ) ಮೃದಂವಾದ ಹಾಗಂ ಗುಂಗುರಂಗುಂಗಂರಾದ ವೆ್ಫ 
ಗೂದಲಂ,--ರೋಮಂ ; ಉಣ್ಣೆ : ನಖದ ಮಾಂಸದಂತೆ [ ಪೂವಿನ 
ಕಂಪಿನಂತೆ ] ತುಪ್ಪುಟ ಬಣ್ಣದಂತೆ (ಧರ್ಮಾಮ್ಮ. ೫-03). ೨. ಹಕ್ಕಿಗಳ 
ಪುಕ್ಕ ; ಗರಿ: “ತುಪ್ಪುಲ್‌ ಎ ಪಕ್ಕಿಯ ರೋಮಂ” (ಕಮದ. ಪರಿ. ೦); 
“ ತುಪ್ಪುಟ್‌ನೆ ಖಗದ ರೋಮಂ ” (ಸಂಜೀವ. ೩); ಮನಹನುರಾಗದಿಂ 
ನೆಗೆದು ನೀಡಿದ ಕಂಠಮರಲ್ಲ ತುಪ್ಪುಟ್‌ . . . ರಂಜಿಸಿತ್ತೆನೆ (ಜಗವಿ, 
೪-೧೭); ಪೆಟ್‌ ಯಂಚೆಯ ತುಪ್ಪುಟ್ಗಳೊ . ಜೊನ್ನದ ಪೊನಲೋ 
(ಜಿಕವಿ- ೬-೨೬). ತಿಪ್ಪುಳ್‌ : ೨. ನಲವಿಂದೆ ತಿಪ್ಪುಳ್ಗರ್ಚಿ ಸಂದುಗಾಣದೆ 
ತೆರೆಯೊಳಪ್ಪಿ ಕಡುಮೋಹದಿಂದ ಕಂದರ್ಪಕೇಳಿಯನನಾರತಂ ಬಿಡದೆ 
ಯಾನಂದದಿಂದೆಸಗುತಿಹ ಜಕ್ಕವಕ್ಕಿಗಳಿಂದೆ (ಸಿದ್ದೇಪುು ೨-೭). "ಅಂಚೆ 
ದಿಪ್ಪುಳ೪*' ಪರಾ, ತಿಪ್ಪುಳ: ೨. ಮರಗಳ ದಟ್ಟೈಸುವಿಕೆಯಿಂದ 
ತಂಗಾಳಿಯ ತೀಟಕ್ಕೆ ಅಡಚೆಣೆಯಾಗಿದ್ದ ರೂ ಅದರ ಕುಳಿರ್ಪು ಎಲ್ಲಕಡೆಯೂ 
ಹಸರಿಸಿತ್ತು ; ಹುಂಜನ ಬೆಚ್ಚನೆಯ ತಿಪ್ಪುಳದ ಒಳಗೂ ನುಗ್ಗಿ ಹೋಗಿತ್ತು 
(ಕಾನೂರು. ೪೨). ಶಿಪ್ಪುಳು: ೨. ಒಂದು ಕಡೆ ತಿಪ್ಪುಳು ಉದುರಿದ್ದು 
ಕಾಣಿಸಿತು (ಸುರಿಮ. 09೮). ತಿಪ್ಪುಟಿ್‌: ೨, “ತಿಪ್ಪಟ್‌ಂದು ಗಣ್‌” 
(ಳರಸಾ. ೬-೦೦೨) ; “ಗಟ್‌ ಶಿಪ್ಪುಲ”' (ಕರ್ಕಾನಿ. ೩೮); “ಪಕ್ಕಿಗಳ ಗಣಿಯೆ 
ತಿಪ್ಪುಟ್‌ ” (ಕವಿಕಂ. ೬) ತುಪಟ: ೧. ಕುರಿಯ ತುಪಟದಿಂದ 
ಯಾವಾಗಲೂ ಕದರಿನಲ್ಲಿ ನೂಲುತ್ತಿರುತ್ತಾನೆ (ಜೈಸರ್ವೆ. ೪8) ; ತುಪಟದ 
ಕಾಲುಚೀಲಗಳನ್ನು ಹಾಕಿಕೊಂಡು (ಟಾಕತೆ. ೩೦); ತುತೂರೀ ಊದಿದರೆ 
ತುಪಟ ಬಂದೀತೇ ? (ಗಾರ). ತುಪ್ಪಟ : ೧. ಕಂರಿಯ ಬೆನ್ನಿನ ಚರ್ಮದಿಂದ 
ಬೆಳೆದ ತುಪ್ಪಟದಿಂದ ಕತ್ತರಿಸಲ್ಪಡುವ ಕೂದಲೇ ಉಣ್ಣೆ (ಗೈಹವಿ. ೬9): 
ಎಲ್ಲಾ ಕಡೆಗಳಲ್ಲಿಯೂ ವೃದ್ಧ ರಂಕುಮೃಗದ ತುಪ್ಪಟದ ಬಣ್ಣವುಳ್ಳ ೈ ಬಿಳುಪು 
ಕ್ರಮಕ್ರಮವಾಗಿ ಹರಡುತ್ತಿತ್ತು (ಸೌಂದಸ. ೦೪೫). ೨. “ ಗರುತ್‌, ಗರಿ ಈ 
೨ ಹಕ್ಕಿಯ ತುಪ್ಪಟಂ” (ಕಾಶಕ್ಕ. ೭೪. ತುಪ್ಪಳ : ೨. “ ತುಪ್ಪಳಮೆನಲ್‌ 
ಪಕ್ಷಿರೋಮಂ ” (ಕಠರ. ೪೭) ; ಅಂಚೆಯ ತುಪ್ಪಳಕ್ಕಿಂತ ನವುರಾದ ಆಕಾಶ 
ವರ್ಣದ ಕಿಂಕಾಬುವಸ್ತ್ರ (ಸುವಸಂ. 9); ಅಲ್ಲಲ್ಲಿ ಉದುರಿದ್ದ ಹಕ್ಕಿಗಳ ತುಪ್ಪಳ 
ವನ್ನು ಆರಿಸಿ ತಂದು ಒಳಗೆ ಹರಡಿ ಹಾಸಿಗೆಯಂತೆ ಮಾಡಿತು (ಕಪಪು. 11. 
೩೪). ತುಪ್ಪಳು: ೨. ಗಿಣಿಯ ತುಪ್ಪಳು ನೋಡಲು ಬಹಳ 
ಚೆನ್ನಾಗಿರುತ್ತದೆ (ಕಂ). ತುಪ್ಪಟ : ೨. ಕೆದಜುತುಂ ತುಪ್ಪೆಟ್ಗಿಳಂ 
- - - ಏನೊಪ್ಪಿರ್ದುವೋ ಕೇಕಿಗಳ್‌ (ಉದೃಟ. ೯-೧೪೧). ತುಪ್ಪುಳ್‌ : ೨. 
“ ತುಪ್ಪುಳಿನಲ್‌ ಖಗದ ರೋಮಮೆಂದಜ್‌ಗೆ ಬುಧರ್‌? (ಥಾರನಿ. ೯); 
ಹಂಸೆಯ ತುಪ್ಪ ಎಳೆಹಾಸಿನ ಮೇಲೆ ಬಿಜಯಂಗೆಯಿನ್ಸಿ (ನಂಬಿರ. ೨-೬೮). 
ತುಪ್ಪುಳು : ೨. ಪಕ್ಷಿ ಮುಖಿಗಳನಿಕ್ಕಿತ್ತ ಕಂಡೆ ತುಪ್ಪುಳು ಬಾರದು 
(ಅವಕಂ. ೦೭೦-೭೬೮) ; ಅರೆಮುಗಿದ ಲೋಚನದ ಸಂಪುಟವರೆಳಿ ಚಲಿಸುದ 
ಚಂಚುಪುಟದುಪ್ಪರಿಸಿದಂಥ್ರಿಯ ಕೆದಟ್‌ದೆಆಕೆಯ ಬಿರಿತ ತುಪ್ಪಳಿನ... 
ಸುರಿವ ನೆತ್ತರ ಪತಿಯ ಸುತ್ತಲು ತಿರುಗಿ ಚೀಟುವ ವಿಹಗಸತಿಯನು 


ತಿ 


ತುಪ್ಪುಟು 


ಕಂಡನಾ ಮುನಿಪ (ತೊರರಾ- ೦-೨-೧೪); ಗಲ್ಲದಲ್ಲಿ ತುಪ್ಪುಳೆದ್ದು ಉಗ್ಗಿ 
ಹಿಗ್ಗಿ ನನೆಯುತಿರುವಿ (ಹಾಡುಪಾ. 3೯-೫). ತುಪ್ಪುಟು : ೧. ಮೊಲದ 
ತುಪ್ಪುಟು-ಶಶೋರ್ಣ (ನಾಜರಾ. ೪. ೨. “ತುಪ್ಪುಟಕಿಂದ ಪಕ್ಕಿಯ 
ರೋಮಂ ” (ಕಶಸಾ. ೬-೦೦೩): ಅಪಾರತನೂರುಹವ್ರಜಂ ಮಿಂಚುವ 
ತುಪ್ಪಟಾಗೆ (ಉದ್ಯ್ಭಟ, 8-೦೦೩). ತುಬಟ: ೧. ಕುರಿಗಳ ಸಂತಾನ 
ಬೆಳೆಯಿತು. ಒಳ್ಳೆ ತಳಿ, ಅವುಗಳ ತುಬಟವಾದರೊ ಬಹಳ ನಯವೂ, 
ಉಣ್ಣೆ ಬಟ್ಟೆಬರೆಗಳ ಕೈಗಾರಿಕೆಗೆ ಬಹಳ ಉಪಯೋಗಕರವೂ ಆದದ್ದು 
(ಗ೦ಪ್ರ. ೧೦೩). 
ತುಪ್ಪುಳೂರಾಗು- ತಂಪ್ಪುಳದಂತೆ ಹಗುರವಾಗಿ ತೂರಿಹೋಗಂ : 
ಹಿಂದಕ್ಕೆ ಬೀಳುತ್ತಿದ್ದು, ಮೆಯ್ವಳಿಯ ಲುಳಿಯ ಬಿನ್ನಣದಿಂದ ತುಪ್ಪು 
ಳ್ಹೂರಾಗಿ ನಿಕ್ಕುಳಿಸಿ ನಿಂತು...ಪುದಿಗೆ ಒರಗಿಸಿ ನಿಲಿಸಿ (ಮಂತ್ರಕ. ೩೦ ೪). 
[ದೇ.8 ತಮಿ. ತೂವಲ್‌, ತೂವಿ ; ಮಲ. ತೂವಲ್‌, ತೊಪ್ಪಲ್‌, 

ತೊಪ್ಪ, ಚೊಪ್ಪೆ ; ತುಳು, ತುಯಿ, ಸುಯಿ ; ಕೊಡ. ತೊಪ್ಪಿಟ ; ತೆಲು. 
ತುಪ್ಪಡು, ತ್ರುಪ್ಪುಡು] 

ತುಪ್ಪುಟಿ "ತುಪ್ಪಟ ' ನೋ. 

ತುಪ್ಪೂರು (ನಾ). ಒಂದು ಊರಿನ ಹೆಸರು ; ಇರ್ವ್ವರುಂ ತುಪ್ಪೂರಾಳ 
ಅರಸರಾನನುಮತಪ್ಪಡಿಸಿ (ಮೈಆರಿ, ೧೯೨೫೩. ೧೦೬-೨೭ ; ?). 

[ ತುಪ್ಪ + ಊರ್ಕು (<ಊರ್‌)] 

ತುಪ್ಪೆ 'ತೊಂಬೈೆ' ನೋ. 

ತುಪ್ಪೆನ್‌ (ಕ್ರಿ). ಉಗುಳು; ಕಾರು; ಕಕ್ಕು: ಸುರರುಂ ದೈತ್ಯರುವು 
ಬ್ಭಿಯಂ ಕಡೆಪ್ರತಿರ್ಪಂದುಗ್ರಶೇಷಾಹಿ ಭೀಕರಕೋಪಾಗ್ರಹಿ ಕಾಳಕೂಟ 
ವಿಷಮಂ ತುಪ್ಪೆಂದಡೆ (ಕಣಅ. ೯೭ -೪-೩೬ ; 18ನೆಯ ಶತ). 

[ ತುಪ್ಪು + ಎನ್‌] 

ತುಪ್ಪೇಜು (ಕ್ರಿ). ೧. ತುಪ್ಪದಿಂದ ಲೇಪನ ಹೊಂದಂ, -ಜಿಡ್ನಾಗು: 
ತುಪ್ಪೇಆ್‌ದ ದರ್ಪಣದೊಳ್‌ ಪಜ್ನಳಿಸಲಾರ್ಪುದೇ ಪ್ರತಿಬಿಂಬಂ (ಯಶೋಕ. 
೨-೬೬). ೨. (ಆಲಂ) ಕುಗ್ಗು; ಕವಿ ಯಾಗು: ಇನಿತು ಸುಡುನುಡಿಯೇಕೆ 
ತುಪ್ಪೇಜೌದೊಲವಿಂಗೆ ತಪ್ಪು ಕರಸಾಣೆ ಮತ್ತೆ ಪೊಸತಪ್ಪುದನಟ್‌ಯೆ 
(ಅನಂಪು. ೮-೧೭ ವ). [ ತುಪ್ಪ * ಏಲ್ಲ (ಆ ಏಲ್‌) ] 

ತುಪ್ಪೂಡೆ (ನಾ). ತಂಪ್ಪದಲ್ಲಿ ಕರಿದ ವಡೆ : ಮಾಡಿದ ಪುಳ್ಗೆ ಕಜ್ಜ ತೊಗೆ 
ತುಪ್ಪೊಡೆ . . . ಮೊದಲಾದವೆಲ್ಲಮುಂ ಜೋಡಿಸಿ ತೋರ್ಪವಿಂಶಿವರ 
ಭೋಜನಕಾರ್‌ ಗುಟ್‌ಯ್ಕೆ ಮದೀಶ್ವರಾ (ಹಾಲಾಸ್ಕೆ. ೧-೮-೩). 

[ ತುಪ್ಪ + ಒಡ್ಕೆ (ಎ ವಡೆ) ) 

ತುಪ್ಪೋಗರ (ನಾ). ತುಪ್ಪದಲ್ಲಿ ಕಲಸಿದ ಅನ್ನ : ಉತ್ತರಾನಕ್ಷತ್ರದಲ್ಲಿ 
ಜ್ವರ ಬರಲು ಏಳುದಿವಸ ಕಾಡುವುದು. ಆ ನಕ್ಷತ್ರಾಧಿದೈವನಾದ 
ಭಗದೇವತೆಗೆ ತುಪ್ಪೋಗರವ ಬಲಿಯ ಹಾಕಿಸುವುದು (ವೈದ್ಯಸಾ. 1, ೦೩೨). 

[ ತುಪ್ಪ + ಓಗರ] 

ತುಫಾನ್‌ “ತಂಘಾನಂ' ನೋ. 

ತುಫಾನಿ "ತಂಘಾನಂ' ನೋ. 

ತುಫಾನು, ತುಪಾನು, ತಂಫಾನ್‌, ತುಫಾನಿ, ತೂಫಾನು (ನಾ). ೧. 
ಬಿರುಗಾಳಿ ; ಚಂಡಮಾರಂತ : ಕಾನಡಾಜಿಲ್ಲೆಯ ಸಮುದ್ರತೀರದಲ್ಲಿ 
ಬಹುತರ ತುಫಾನುಗಳಾಗುವುದಿಲ್ಲ (ಕಥಾಗೆ. ೦೨): ಸಮುದ್ರದಲ್ಲಿ 
(ಉಬ್ಬರ) ತುಫಾನು ಏಕೆ ನಿಲ್ಲಲಿಲ್ಲ (ಕಮಕ. ೧೬೩); ಈ ತುಫಾನಿನಲ್ಲಿ 
ಎಷ್ಟೋ ಹಡಗುಗಳು ಮುಳುಗಲಿವೆ (ಕೈಲಾಳ. ೭೦). ೨. ದೂರಂ; 
ಅಪವಾದ ; ದೂಷಣೆ: ತುಫಾನು ಬಂದರೂ ಬರಬಹುದು 
(ದೌಲತ್‌. ೩೦೨). ತುಪಾನು : ೨. ಇಂತಹ ತುಪಾನು ಮಾಡುತ್ತಲೇ 
ಇರುತ್ತಾಳೆ (ದೌಲತ್‌. ೧೩೫); ತುಪಾನು ಬಂದ ಮೇಲೆ ತಬ್ಬಿಕೊಂಡರೆ 


೩೫೪೮ರ 


ತುಬ್ಬು, 


ಆದೀತೆ? (ಗಾರ). ತುಘಾನ್‌: ೧. ಲಕ್ಷದ್ವೀಪದ ಕಡೆಗೆ ಹೋಗುತ್ತಿರುವಾಗ 
ದೊಡ್ಡದಾಗಿ ತುಫಾನ್‌ ಗಾಳಿ ಎದ್ದು ಹಡಗು ಮುಳುಗಿಹೋಗುವ 
ಸಮಯವಾಯಿತು (ಪೇಟಿಮಾ. ೩೩). ತುಘಾನಿ: ೨. ನಿನ್ನ ಮ್ಯಾಗ ಏನ 
ತುಫಾನಿ ಹೊರಸ್ಕಾಳು (ನಡೆದಾ. 1, ೨೯೮); ನನ್ನೆ ಮ್ಯಾಲೇ ತುಫಾನಿ 
ಹೊರಸತೀರಲ್ಲ? (ಗ್ರಾಮಾಯ. ೩4). ತೂಫಾನು : ೧. ಇವತ್ತು ಹೋಗು 
ವುದು ಬೇಡ, ತೂಫಾನು ಉಂಟು (ಹೊಸಕ್ಷಿ. ೫೭) 
[ « ಮರಾ. ತುಫಾನ್‌ ; ಅರ. ಹಿಂ. ತೂಫಾನ್‌] 
ತುಬಟ "ತುಪ್ಪುಟ್‌' ನೋ. 
ತುಬಾಕಿ "ತಂಪಾಕಿ' ನೋ. 


10| ತುಬ್ಬರಿಕೆ (ನಾ). ಕಳವನ್ನ ಪತ್ತೆ ಹಚ್ಚುವಿಕೆ; ಅಪರಾಧಿಗಳನ್ನು 


pe 


5 


40 


ಕಂಡುಹಿಡಿಯರುವಿಕೆ : ತುಬ್ಬರಿಕೆಯ ಖಾತೆಗೆ ಸೇರಿ, ಯಾವುದೊಂದು 
ರಹಸ್ಯಮಯ ತುಬ್ಬನ್ನು ಭೇದಿಸುತ್ತಾ (ಕಾಬರೂ. ೩೦). 
[ ತುಬ್ಬು, * ಅರಿಕೆ (ಆ ಅಜ್‌ಕೆ)] 

ತುಬ್ಬರಿವಿಕೆ (ನಾ). ಐ ತಂಬ್ಬರಿಕೆ: ರಾತ್ರಿ ೧೦ ಘಂಟೆಯಿಂದ ಈಗ ೨ 

ಘಂಟೆಯವರೆಗೆ ನಡೆದ ತುಬ್ಬರಿವಿಕೆಯಲ್ಲಿ ಅವನು ಯಶಸ್ವಿಯೇ ಆಗಿದ್ದನು 

(ಕಾಬರುೂ. ೩೦). [ತುಬ್ರೂ, + ಅರಿವು (ಆ ಅಅ್‌ವು ೬ - ಇಕೆ] 
ತುಬ್ಬಿಸು (ಕ್ರಿ). ೧. ಪತ್ತೆಮಾಡಿಕೊಡು ; ಹುಡುಕಿಕೊಡು: ಗಬ್ಬಿ 

ತನದೊಳಾತ ಹೊಕ್ಕಿರ್ದುದ ಕಂಡು ತುಬ್ಬಿಸಿಕೊಟ್ಟವರಾವು (ಮೋಹತ. 

೩೬-೦೭). ೨. ಹರಡು; ಪ್ರಕಟಪಡಿಸು : ನಿನಗೊಂದು ಲಂಚವನೀವೆ 

ತುಬ್ಬಿಸದಿರೀ ಮಾತ ಭಕ್ತರೊಳಗೆ (ಪ್ರಥುಪು. 6-೯0). 

[ತುಬ್ಬು, * - ಇಸ್ಕು] 

ತುಬ್ಬು;, ತೆಬ್ಬು, (ಕ್ರಿ). ೧. ಕಳ್ಳನನ್ನು ಪತ್ತೆಹಚ್ಚು, ತೋರಿಸು, 
ಶೋಧಿಸು : “ತುಬ್ಬು-ಚೋರಸೂಚನೇ (ಕಳ್ಳನನ್ನು ತೋರಿಸು), 
ತಲ್ಲಂಚೇ ಚ (ಸಿಕ್ಕಿಬಿಡು)” (ಕಮಧಾ). ೨. ಹೊರಗೆಡಹು ; ಬಯಲಂ 
ಮಾಡು ; ಪ್ರಕಟಿಸು ; ತಿಳಿಸು: ನಾಲಗೆ ಕುಲಮಂ ತುಬ್ಬುವವೊಲುಜದೆ 
ನೀಂ ಕೆಡೆನುಡಿವೈ (ಪಂಪಥಾ. ತುಬ್ಬಿಕೊಟ್ಟುದವಿದ್ಮೆಯ 
ಸುಧೆಗೊಬ್ಬುಗಳ ಗಂಡಿಗರ ಗಾಢದ ಗರ್ಭವನು ಹೊಳ್ಳಿಸಿತು ಗರಳಗ್ರೀವ 
ಸುಪದೇಶ (ಕುವ್ಮಾಕ. ೬-೩೦). ೩, ಹೊರಬೀಳು ; ಬಯಲಾಗು : 
ಪ್ರಡುಕೆಯ ಮೊಲನಂತೆ ತುಬ್ಬು [ಪಾಕಾಂ. ಕುಂಬು] ತಿರ್ಪರ್‌ ಪಗೆವರ್‌ 
(ಜಾವೂಪು. ೪): ಸಾಕಿನ್ನು ಹೇಳದೊಡೆ. ಮಾಣಲಂತಸ್ಥಮದು ತಾನೆ 
ತುಬ್ಬುವುದೆಂದು ನಗುತಿರ್ದರು (ಜೈಮಿಛಾ- ೩೦-೩೧). ೪ ಹರಡು; 
ವ್ಯಾಪಿಸು : ಸರ್ಬಜನರಿಗೆ ವಿರೋಧ ತುಬ್ಬದೆ ಬಿಡದು (ಅಂಜಡ. ೪-೮೨); 
ತುಬ್ಬುವುದೊ ತಾ ಬಂದ ಬರವಿದು (ಕುವ್ಕಾವಿ. ೩-೩೯) ; ಸಂಜೆಗೆಂಪಾದುದು 
ದಿಶಾವಳಯ ತು [ಪಾಣಾಂ. ತ] ಬ್ಬಿದಲಗಿನ ಬೆಳಗಿನಲಿ (ತೊರರಾ. ೬-೨೫-೦೦); 
ನಾಳೆ ತುಬ್ಬುವುದು ಈ ಸುದ್ದಿ (ಡಂದ್ರಹಾ. ೩೩೯). ೫. ತಳ್ಳು; 
ನೂಕು : ನರಕದತ್ತಲು ತುಬ್ಬ ಹೇಳೋ ಖಳರನು (ಕೌಶಿರಾ. 
೨೧-೪೪) ; ಉಬ್ಬಿದಳು ಹರುಷದಲಿ ದುರಿತವನೆಬ್ಬಿದಳು ಕಳವಳದ ಹಸರವ 
ತುಬ್ಬಿದಳು (ನಿಧಾಗೆ. ೮-೧೫-೭); ಅಬ್ಬರಿಸಿ ತೋಳ್ಗಳಲಿ ನಭವನು 
ಗಬ್ಬರಿಸುತೈತರಲು ಚಕ್ರವ ತುಬ್ಬಿದನು ತುದಿವೆರಳ ಸನ್ನೆಯಲಿ (ನಿಧಾಗ. 
೦೦-೬೯-೦೭). ಹ. ಉತ್ಸಾಹಿಸು: ಬೀಕಲಿನ ಭಟರುಬ್ಬಿದರೆ ಸುವ್ಯಾಕುಲರು 
ತುಬ್ಬಿದರೆ ತಪ್ಪೇನೀ ಕಳಂಬವ ಕಾಯ್ದೂಕೆೊಳ್ಳಿಸುತೆಚ್ಚನಾ ಪಾರ್ಥ (ಕುವ್ಕಾಶ. 
೭. ಅಪಹರಿಸಂ : ರಾಜದ್ರವ್ಯವನು ಬಯಸಿ ತುಬ್ಬಿದರೆ ... 
ಕಾಲಿಗೆ ಕಬ್ಬುನದ ಕಡೆಯವನು ತೊಡಿಸುವರು (ನಿಭಾಗೆ. ೦೦-೩೭-೩). 
ತೆಬ್ಬು: ೪. ಕೋಪದಿಂದುಬ್ಬಿ ಕೊಬ್ಬಿಕಿದು ಕುಬುಬುಬುಬೆಂದು 
ಕೂಗಿಟ್ಟಡೊಡನಂಬರಂ ಕೂಗಲು ತೆಬ್ಬುತೆಣ್ಣೆಸೆಯ ಮೂಲೆಯ ಕರ್ಣ 
ಕೋಟರಗಳಾರ್ಭಟದೆ ಕಿವುಡುವಡೆದವು (ಅಶಿಜಿಂ. ೦೮-೨೯): ಅಬ್ಬರಕೆ 


೧೦-೨೦); 


೨-೩೨). 


ತುಬ್ಬು ತುಮುಲ 


ಸಿ ೩೫೪೯ 


ತುಮರಿ “ ತುಂಬುರ್‌' ನೋ. 

ತುಮರು ` ತಂಮಂರಂ' ನೋ. 

ತುಮಾನ್‌ (ನಾ). ಸಡಿಲವಾದ ಹಾಗಂ ನೀಳವಾದ ಚಲ್ಲಣ : ಅವನ 
ತುಮಾನ್‌, ಅವನ ಶೇರವಾನ್‌, ಅವನ ಮಂದೀಲ ಮುಂತಾದವುಗಳನ್ನು 
ನೋಡಲಾಗಿ ಅವನು ಒಳ್ಳೇ ಮನೆತನಸ್ಮನಾಗಿ ತೋರಿದನು (ತೊಳೆಮು. ೨೮೪). 

(+ ಮರಾ. ತುಮಾನ* ; ಪಾಠ. ತುಂಬಾನೇ] 

ತುಮಿಸು (ಕ್ರಿ). (7): ಮೇಲ್ವಲ ಮುಚ್ಚಿ ತುಮಿಸಿ ತಳವೆಳಗಾಗುವಂತೆಸಗೆ 
(ಜಿನಮು. ೦೭-೧೪). [?+- ಇಸ್ಕು) | 

ತುಮುಕು, (ಕ್ರಿ). “ತುಳುಕಂ” (ಜಾನಕೋ. ೬): ಕೆರೆ ತುಂಬಿ ತುಮುಕುತ್ತಿದೆ 
(ರೂಢಿ). [+ ತುಳು. ತುಮುಕು.ತಿಮುಕು,ದಿಮುಕು] 

ತುಮುಕ್ಕು "ಟುಮಂಕಂ' ನೋ. 

ತುಮುರು, ತುವಂರಂ (ನಾ). ೧. ಚೂರಂ ; ಭಾಗ ; ಖಂಡ : ಹುರಿದ 


ಹಿಂಡೊಡೆದು ಹಾಯ್ದವು ಸೂಸಿದವು ದೆಸೆಗೆ ತೆಬ್ಬಿದವು. . . ವೇಡೆಯ 
ವರಿಗೆ ಹಬ್ಬವಾಯ್ತೂ (ಕುವ್ಯಾಅ. ೦8-58). ರೆ. ತೂರು; ಎಸೆ: 
ತೆ [ಪಾಕಾಂ. ತು] ಬ್ಬಿ ತುಳುಕುವ ಕಣೆಯ ಕಣೆಯಲಿ ಹಬ್ಬಿ ಹರೆದುದು 
ತೋರದಲಿ ಬಲಿದುಬ್ಬುಗವಳದ ಕಣ್ಣುಗಳು ಕರ್ಣಾವಸಾನದಲಿ (ಕುವ್ಕಾಳ. 
೨೬-೫೩೦). [ದೇ.॥ ತಮಿ. ತುರುವು) 5 
ತುಬ್ಬ್ಯು "ತೊಬ್ಬು' ನೋ. 
ತುಬ್ಬ್ಯು (ನಾ). ೧. ಕಳ್ಳತನ ಮೊದಲಾದ ಅಪರಾಧವನ್ನು ಕಂಡು 
ಹಿಡಿಯುವಿಕೆ,- ಅಪರಾಧದ ಪತ್ತೆ : ಕಳವುಗಳು ನಿಲ್ಲಲಿಲ್ಲ. ಒಂದಾದರೂ 
ತುಬ್ಬು ಆಗಲಿಲ್ಲ (ವಾಗ್ಮೇವಿ. ೦9೦) ; ಆದರೂ ಕಳ್ಳರ ತುಬ್ಬು ಆಗಲಿಲ್ಲ 
(ಈಕಥೆ. ೦೦೨). ೨. ಬೇಹಂಗಾರಿಕೆ; ಗೂಢಚರ್ಯೆ : ಪೋಲೀಸರು |10 
ಇತ್ತೀಚೆಗೆ ನಡೆದ ಕೊಲೆಯ ಬಗ್ಗೆ ತುಬ್ಬು ನಡೆಸುತ್ತಿದ್ದಾರೆ (ರೂಂ). 
೩, ಪ್ರೋತ್ಸಾಹ: ಉಬ್ಬಿದನು ನಿನ್ನಾತನಾತನ ತುಬ್ಬಿನಲಿ (ಕುವ್ಕಾಳ. 


೨೬-೩೦). 

ತುಬ್ಬಾಗು-ಗೊತ್ತಾಗು ; ಪತ್ತೆಯಾಗಂ : ಎದ್ಕುನ್ಮಾಲಿವೆಸರ ರಕ್ಕಸನ 
ಪೆರ್ವಡೆ ತುಬ್ಬಾದತ್ತು (ರಾಮಾರೈ. ೧೦೦-೦೬) ; ಇಷ್ಟು ದಿನಗಳ ಅಭಾವದ 
ಹೊಲಬು ತುಬ್ಬಾಗಿ (ವೀರಂ. ೩೯) : ತೋಟದ ಏಲಕ್ಕಿ ಕದ್ದುಹೋದದ್ದು 
ಮಾತ್ರ ತುಬ್ಬಾಗದೆ ಉಳಿಯಿತು (ಕುಡಿಕೂ. ೦60) : -ತುಬ್ಬಾಗದ ಕಳವು 
ಮಬ್ಬಾದ ಮೇಲೆ ಸಿಕ್ಕೀತೆ? (ಗಾದ). ತುಬ್ಬಿನವದಿರು ಎ ಗೂಢಚರ್ಯೆ 
ಮಾಡುವವರು ; ಗೂಢಚಾರರಂ : ಉಬ್ಬಿದನಲೈ ಮಧುರವಚನದ ಹಬ್ಬ 
ದಲಿ ನಿನ್ನಾತನಿತ್ತಲು ತುಬ್ಬಿ ನವದಿರು ತಂದು ಬಿಸುಟರು ನಿಮ್ಮ ಪಾಳೆಯದ 
ಸರ್ಬವೃತ್ತಾಂತವನು (ಕುವ್ಕಾಶ. ೧-೨೮). ತುಬ್ಬುಮಾಡು ಇ ಪತ್ತೆಮಾಡಂ; 
ಕಂಡುಹಿಡಿ : ಹುಲಿಯ ಹೆಜ್ಜೆಗಳ ಜಾಡನ್ನು ಹಿಡಿದು ಹುಲಿ ಹೋದ 
ದಾರಿಯನ್ನು ತುಬ್ಬುಮಾಡಿದ (ಹುಲಿಹಾ. ೦೮); ನೋಡಿ ತುಬ್ಬುಮಾಡ 
ಬೇಕಾದವನು ನೀನು (ಕುಡಿಕೂ.೨೬೪). ತುಬ್ಬುಹಚ್ಚು ಎ ತುಬ್ಬುಮಾಡು : 
ಸರಲಾಕ್ಷರಾಯರು ಅಪರಾಧಿಗಳ ತುಬ್ಬುಹಚ್ಚುವುದರಲ್ಲಿ ಒಳ್ಳೇನಿಪುಣರೂ, 
ದಕ್ಷರೂ ಆಗಿರುವರು (ತೊಳೆಮು. ೨೩೦). 
[ಆತುಬ್ಬ್ಯು./ತಮಿ. ತುಪ್ಪ ; ಮಲ. ತುನ್ಸು ; ತುಳು. ತುಬ್ಬು] 
ತುಬ್ಬುಕಾಜ, ತುಬ್ಬುಗಾರ (ನಾ). ರಹಸ್ಯಗಳನ್ನು ಪತ್ತೆಹಚ್ಚು 
ವವನಂ; ಪತ್ತೇದಾರ ; ಗೂಢಚಾರ: ಆಕರಿಸಿ ಬೆಸಗೊಂಡು 
ಬಿಟ್ಟರನೇಕ ನೃಪರನು ಬೇಹು ಹರಿದುದು ನಾಕುಮಯ್ಯಲಿ ತುಬ್ಬು 
ಕಾಟಿರಿಗಿತ್ತು ಬಹುಧನವ (ತೂರರಾ. ೪-೯-೦೦). ತುಬ್ಬುಗಾರ : ತುಬ್ಬು 
ಗಾರರ ಶೋಧಕ್ಕೆ ತುಬ್ಬುಗಾರರನ್ನು ನಿಯಮಿಸುವ ಸಮಯ ಬಂದಿದೆ 
(ಕೃತಕ್ಕೆ. ೧೩೦); ನರಸಿಂಗರಾಯರಂತಹ ಚಾಣಾಕ್ಷ ತುಬ್ಬುಗಾರ ಮಂಕು 
ಹಿಡಿದು ಕುಳಿತಿರುವಾಗ ನನ್ನಂತಹವನಿಂದ ಏನು ತಾನೇ ಆದೀತು? 
(ಕರ್ಣಏ. ೮೩). [ತುಬ್ಬ್ಯು + - ಕಾಲಿ) 
ತುಬ್ಬುಗಾರ "ತುಬ್ಬುಕಾಅ' ನೋ. 
ತುಬ್ಬುಗಾರಿಕೆ (ನಾ). ಬೇಹುಗಾರಿಕೆ ; ಗೂಢಚರ್ಯೆ : ತುಬ್ಬುಗಾರಿಕೆಯ 
ಸನ್ನಿವೇಶಗಳಲ್ಲಿ ಅವನ ಮತವನ್ನು ವಿಚಾರಿಸುತಲಿದ್ದರು (ಕೃಶಕ್ಕೆ. ೮೨). 

[ ತುಬ್ಬುಗಾರ ( ಇ ತುಬನ್ಬಿಕಾಜ) + - ಇಕೆ] 
ತುಬ್ಬುಗೊಡು (ಕ್ರಿ). ಗಂರುತುಮಾಡಿ ತೋರಂ : ಉಬ್ಬಿ ರಣದೇವತೆಗೆ 
ಮಿಕ್ಕಿನ ಕರ್ಬುರರ ತೋಟಾಸಲಿಕಸುರನ ತುಬ್ಬುಗೊಟ್ಟನು ತೋಟಿ 
ನಿಂದುದು ತಾಮಸೀಚರನ (ತೊರರಾ. ೬-೩೯-೨೩). 
[ತುಬ್ಬು + ಕೊಡು] ] 
ತುಮಕಿ (ನಾ). ಒಂದಂ ಬಗೆಯ ಮರ; ತಿಂದುಕ : ಕುಷರಥ. ಹಿಗೆ, 
ತುಮಕಿ, ತಿಂಡುಕ,ಹೊಳೆತುಮ್ರಿ, ಬಂಧ (ವೆಸ್ಕಿಔಗಿ. ೩೦-೬೦೩). 
[4-ತೆಲು, ತುಮಿಕಿ, ತುಮ್ಮಿಕಿ, ತ್ರುಮ್ಮಿಕಿ] 


30 


ಉ 


46 


ಬಡಗಸಂಡಗೆಯ ತುಮಂರಿತ್ತು ಬಿಳಿಯುಪ್ಪುಳ್ಳಿಯಿಕ್ಕಿ (ಸೂಪಾ. ೩-೦೭); 
ಸಬಳಚಕ್ರವಾಕ್ಷಣಂ ತುಮುರಾದುವು («ಶಬಪು. ೪9-೦೩); ತುಮುರೆ 
ದ್ಲೊಡೆದ ನಿಸ್ಸಾಳಗಳ ವಾದ್ಯದ ಗಡಣದಿಂದಲಿ ರೂಢಿ ಮಿಗೆ ರಂಜಿಸಿತು 
ರಣಭೂಮಿ (ಪ್ರಹ್ಲಾಕ. ೦೩-೫೩): ಹಡಗನು ಕೀಲಿಸಿ, ತುಮುರನು ತೇಲಿಸಿ, 
ದಡದಲಿ ರುಾಡಿಸಿ...ಬರುತಿದೆ (ಕಎಪು. ೨೭-೩). ೨. (ಕರಾ) ತಾಳೆಗರಿ 
ಛತ್ರಿಯ ಬಿದಿರಿನ ಕೀಲುಕಡ್ಡಿ : ಸ್ವತಃ ಐತಾಳರು ಹಿಡಿದ ಕಾಲು ಕೊಡೆ, 
ಮದುವೆಯ ಮನೆಯನ್ನು ಏರುವಾಗ ತುಮುರು ಮಾತ್ರ ಉಳಿದಿತ್ತು 
(ಮರಮ. 8). ತುಮರು : ೧. ಆ ಸಂಘಟ್ಟನದಲ್ಲಿ ಅವರಿಬ್ಬರ ಭರ್ಜಿಗಳೂ 
ತುಮರು ತುಮರಾಗಿ ಒಡೆದುಹೋದವು (ಛಾರವೀ. ೦೨೪). 

ತುಮುರು ತುಮುರು, ತುತ್ತುಮುರು, ತುಮುರ್ತುಮುರು (ದ್ವಿರಂಕ್ತಿ): 
ಅವರು ಎಸೆದ ಆಯುಧಗಳಂ ತಮ್ಮ ಬಾಣಗಳಿಂ ತುಮುರುತುಮುರಾಗಿ 
ಮಾಡುತ (ಸೌಗಂಧಿ. ೨೯೬-೧೫) ; ಸೂತನಂ ರಥ ರಥಾಂಗಂಗಳಂ ತುಮುರು 
ತುಮುರಾಗಿಸಿದರು (ಕೀಷರಾ. ೧೭೫-೩೫) ; ಲೆ ಕುಲಿಶದೇಹಿಯನು ಶರಹತಶಿ 
ತಾಕಿ ತುತ್ತುಮುರಾಗಿ ಬೀಳಲನೇಕ ನಿಶಿತಾಯುಧಂಗಳಿಂದಬ್ಬರಿಸಿ ಘಾತಿಸಲು 
(ಆನಂರಾ. ೪-೫-೯) ; ಅರ್ಜುನನು ಹತ್ತು ಬಾಣಗಳನ್ನು ಪ್ರಯೋಗಿಸಿ ಆದರ 
ತಲೆಯನ್ನು ತಂತ್ತುಮುರು ಮಾಡಿದನು (ಕೃವಾಆ. ೨೪೯) ; ಅವನ ತೇರ್ತು 
ಮುರ್ತುಮುರಾಗಲೆಚ್ಚು ವಸುಮತಿಗೆ ಕೆನ್ನೀರ್‌ ತುಳ್ಳಿ ತುಳ್ಳಿದಂ (ಜೆಬಪು. 
೪೯-೪೦); ಪುಷ್ಪಾಸ್ತ್ರೆದಿಂದಂ ರತಿಕಾಂತಂ ರೋಷವಾಂತೆನ್ನೆರ್ದೆ ತುಮುರ್ತು 
ಮುರಪ್ಪಂತೆ ಪೊಯ್ದಪ್ಪಂ (ರಮಸ್ಯ.೦-೦೨೪). ತುಮುರುವಾಡು ಎ ಚೂರು 
ಮಾಡು; ತುಂಡಂಮಾಡು: ಅವು ಕಾಣದ ರೀತಿಗೆ, ಆ ಸರ್ಪಂಗಳಂ ಹಿಡಿದು 
ತುಮುರುಮಾಡಿ (ಕೃವಾಆ. ೩೬). 

(ದೇ.೫ ತುಳು. ಶಿಬುರು ; ತೆಲು. ತುಮುರು) 


ತುಮುಲ, ತಂವಂಂಳ (ಗು). ೧. ಗಡಿಬಿಡಿಯಿಂದ ಕೂಡಿದ ; ದೊಂಬಿ 


ಯಿಂದ ಕೂಡಿದ; ಗಲಾಟೆಯಂಳ್ಳೆ: ಆಶ್ರಮದ್ರುಮಶಿಖರನೀಡ ನಿಕಟಾಭಿ 
ಮುಖ ಕಲಕಲ ತುಮುಲ ಪಕ್ಷಿಗಾನಂ (ಶ್ರೀರಾಮಾ. ೦೭೬-3). ೨. ಶೀಕ್ಷ್ಣ 
ವಾದ; ಘೋರವಾದ: ತುಂಬೆಪಾಡಿಯಲ್ಲಿ ಇವೆರಡು ಪಕ್ಷದವರಿಗೂ 
ತುಮುಲವಾದ ಯುದ್ಧವಾಯಿತು (ಕರ್ಡಾಅ.೧೮೩). (ನಾ). ೩. ಗೊಂದಲ; 
ಗಲಿಬಿಲಿ; ಗಲಭೆ; ಹುಯಿಲು : ಎಲ್ಲಾ ಕಲೆಗಳೂ ಕ್ಷಣಿಕವಾದ ತುಮುಲ 
ಗಳನ್ನು ಹಿಡಿದಿಡಲು ಯತ್ನಿಸದೆ...ಸಾರ್ವಕಾಲಿಕವಾದ ಭಾವಗಳನ್ನೇ ಅಭಿ 
ವ್ಯಕ್ತಿಗೊಳಿಸಲು ಹೊರಟಿದ್ದು ಒಂದು ವಿಶೇಷ (ಸಇಂದಸ. ೧೩೩) ; ಆಕೆಯ 
ಮಾನಸದಲ್ಲಾವುದೋ ಭಯಂಕರ ತುಮುಲವೊಂದು ನಡೆಯುತ್ತಿದೆ (ದಾಣಆ. 
೨೦): ಪ್ರಶ್ನೋತ್ತರಗಳ ತುಮುಲ ಮನದಲ್ಲಿ ಭರದಿಂದ ಸಂಗುತ್ತಿದ್ದಿತು 
(ಕ್ಕಾಗಮ.ಂ38). ೪. ಗುಂಪುಗೂಡಿ ನಡೆಸುವ ಕಾಳಗ; ದೊಂಬಿಯಂದ್ಧ 
“ತುವಂಲ, ರಣಸಂಕುಲಂ- ೨ ಸೇನೆಗಳೂ ದೊಂಬಿಯಾಗಿ ಸೇರಿ ಹರಡುವ 


ತುಮುಲಕಾಳಗ 


ದ್ವಂದ್ವಯಂದ್ಧದ ಹೆಸರು” (ಸಿದಾ೯ತಿ. ೨೩೦), ತುವುಳ : ೧. "ತುಮಂಳ 
ಕೇಳಿ' ಪರಾ. [ಸಂ.] 

ತುಮುಲಕಾಳಗ (ನಾ). ಎ ತುಮುಲಳಿ: ಕುದುರೆ ಕುದುರೆಯೊಳ್ಳಿಟ್ಟೆ 
ಅತಿತುಮುಲಕಾಳಗ ಪೆಟ್ಟು (ಎಕ, ೪111, ಸೊರಬ. ೧೦-೫; ಸು.800). 

[ತುಮುಲ + ಕಾಳಗ (ಕಾಳೆಗ)] 

ತುಮುಲಕೇಳಿ, ತಂಮಂಳಕೇಳಿ (ನಾ). ಗಲಭೆಯಿಂದ ಕೂಡಿರಂವ 
ಸಾಮೂಹಿಕ ಕ್ರೀಡೆ, - ಆಟ : ಅನಂತರಂ ತುಮಂಲಕೇಳಿಯಿಂದೋ 
ರೊರ್ವರಂ ತುಳುಂಕಾಡುವಾಗಳ್‌ (ಕಂದ್ರಪು. ೭-೦೪೨ ವ). ತುಮುಳಕೇಳಿ : 
ಲಲಿತ ಲತಾಂಗಿಯರ್‌ ತುಮುಳಕೇಳಿಯ ವಾರಿವಿಹಾರದೊಳ್‌ ... ಒಡ್ಡಿ 
ದರ್‌ ಪೊದಟ್ಜಲರ್ಗಣೆಗೊಡ್ಡಿ ದಡ್ಡ ಣಮಿದೆಂಬಿನಮಬ್ಬವಿಚಿತ್ರಪತ್ರಮಂ 
(ಕಾಂತಿಪು. ೪-೩೮) ; ಶಾತಕುಂಭಕುಂಭಂಗಳಿಂ ಜಂಭಾರಿ ಶಂಭುಗಭಿಷವಮಂ 
ತುಮುಳಕೇಳಿಯಿನೊಡರ್ಚಿದಾಗಳ್‌ (ಡಂದ್ರಪು. ೦೨-೦೨೦ ವ). 

[ತುಮುಲ + ಕೇಳ್ಳಿ (= ಕೇಲಿ)] 

ತುಮುಲಯುದ್ಧ, ತುಮಯಳಯಂದ್ದ (ನಾ). ಇ ತುಮಂಲ ೪: 
ತುಮುಲಯುಂದ್ಧ ದೊಳ್‌* ಪಟುಭಟರಂ ನೂಂಕುವ ಸಮರಂಗಾಅನ 
ಮಾಂಕರಣೆಯೆ ಗಂಡುತನದ ತಿರುಳೆನವೇಲ್ಕುಂ (ಶಬ್ಮಾನು. ೩೮೪ ಪ್ಯಾ್ಯಾ); 
ತುಮುಲಯುದ್ಧ ದಲ್ಲಿ ಪಾಂಡವರ ಕೈ ಮೇಲಾಯಿತು (ವಡಧಾ.೧೬೨): 
ಇಬ್ಬರಿಗೂ ತುಮುಲಯುದ್ಧವಾಯಿತು (ಶ್ರೀರಾಯ. ೨೦೪). ತುಮುಳ 
ಯುದ್ಧ : ತುಮುಳಯುದ್ಧದೊಳಿಂತೆ ನಿರಂತರಂ ತೆಮಲ್ಲು (ನೇಮಿಪು. 
೨೨-೨ ; ಅನಿಮಿಷಮಾರ್ಗದೊರ೯ ನೆರೆದ ದೇವಗಣಂ ಪೊಗೆಗೊಂಡ 
ಚಿತ್ರುಮಂ ನೆನೆಯಿಸಿದತ್ತು ತತ್ತುಮುಳಯುದ್ಧಸಮುದ್ಧತಧೂಳಿಜಾಲ 
ದೊಳ್‌ (ಸೂಕ್ತಿಸು. ೧೮-೩೨). [ತುಮುಲ + ಯುದ್ಧ] 

ತುಮುಲರಂಗ (ನು). ಕ್ಷೋಭೆಯ ರಂಗ, -ಪ್ರದೇಶ; ಘರ್ಷಣೆಯ ಸ್ಥಳ; 
ಅವನ ಹೃದಯ ಮಿಶ್ರಭಾವಗಳ ತುವಂುಲರಂಗವಾಗಿತ್ತು (ಪುನರು. ೦೮೩); 

[ತುಮುಲ + ರಂಗ] 

ತುಮುಳ್‌ (ನಾ). ದೊಂಬಿಯಂದ್ಧ (?) : ಅಂತು ಮಂಂಬಗಲ್ಕರಂ 
ತುಮುಟ ಓಳ] ಕಾದುವ ಸಮ[ರಭರಂ] ಮನೋರಾಗಮಂ 
ಮಾಡೆಯಂಂ (ಪಂಪಛಾ. ೦೩-೩೭೦) ; "ತುಮಂಟಕೆ ಕಾದುವ ಎ ತುಮುಲ 
ಯುದ್ಧವನ್ನು ಮಾಡುವ? ” (ಪಂಪದೀ. ೩34). [?] 

ತುಮುಳ "ತಂಮುಲ' ನೋ. 

ತುಮುಳಕೇಳಿ “ತುಮುಲಕೇಳಿ' ನೋ. 

ತುಮುಳಯುದ್ಧ "ತುಮಂಲಯಂದ್ಧ' ನೋ. 

ತುಮುಟು್‌ (ಕ್ರಿ). ೧. (ಕಣ್ಣು) ಅರ್ಧ ಮುಚ್ಚು : ನೊರೆವುಲ್ಲಂ ಮೇದೆ 
ರಟ್ಕಣ್‌ ತುಮಂಟೆ ಕುಡಿದು ಪೂರಾಂಬುವಂ (ಕಂದ್ರಪು. ೪-೪೮): 
ನೀಟ್ಜಿ ಕಣ್‌ ತುಮಂಟ್‌ ಚಂದ್ರಿಕೆಯಂ ಪದೆಪಿಂದಮಾಂಟಿ . . . ದಂಪತಿ 
ಚಕೋರಚಯಂ ನಲಿದು (ಕುಸುಮಾ. 9-88) ; ಶಿಥಿಲದ್ವಿತ್ವಕ್ಕೆ - - 
ತಂಮಂಟ್ಡಿಂ, ನುಸುಲ್ಟಿಂ (ಕಮದ. ೩೬ ಪ್ರಯೋ); ತೀವಿದ ಕೀಲಾಲಾಂಬುವಂ 
ಕಣ್ರ್ತುಮಂಟ್‌ ಪದೆಪಿನಿಂದೀಂಟಿ (ರಸರ. ೨. ಅಡಗು; 
ನಾಶವಾಗಂ : ಅಮಲ್ಟ[(ತ್ತ]ತ್ಕುಗ್ರತೇಜಪ್ರಸರಮರಿಬಳಧ್ವಾನ್ರ ಸಿಣ್ಣ 
ಪ್ರಕಾಣ್ಣಂ ತಂಮುಲ್ಬತ್ತು (ಸ9ಇಇ. 1-1, ೭೮-೭೦; 1045). ೩. ಅಡಗಿಸಿ 
ಕೊಳ್ಳು; ಮಂಚ್ಚಿಟ್ಟುಕೊಳ್ಳು : ತುಮಂಟಲ್ಕೈರಾವತಂ ದರ್ಪಮನೆರ್ದೆ 
ಯೊಡೆಯಲ್ಲೂಂಡರೀಕಂ (ಲಾವ. ೬-೪). ೪. (?) : ಧಾತ್ರಿಯ ಬಿಣ್ಣೆ 
ನಗೆಂದಿನಂದವಲ್ಪಣಕಮಿದೆಂದು ಕಣ್‌ ತುಮುಲ (ಪಂಪಛಾ. ೯-೯೯); 
“ಕಣ್ತುಮುಟಕಿಎಕಣ್ಣು ಹೊರಕ್ಕೆ ಬರಲು” (ಪಂಪದೀ. ೩೩೦) ; “ವಿಕಾರ 
ವಾಗು” (ಪಂಪನಿ.) ; ಕೂರ್ಮಶಿರಂ ಪೊಜಪಾಯ್ಡು ಕಣ್ರಮಂಟಸ್ತಿ ಡೆ 
ವನಿತಾಗೆ ತನ್ನ ಭರದಿಂ ತಳರ್ದತ್ತು ನರೇಂದ್ರಸೈನಿಕಂ (ಮಲ್ಲಿಪು. 6-090) : 


೨-೦೨೪). 


೩೫೫೦ ತುಯ್‌, 


ಪೆರ್ವಲಿ ಪಾಯೆ ಕಯ್ದು ಕೆಯ್ಯದೆ ಕೆಲಸಾರ್ದು ಮೆಯ್ಯೊಣರ್ದು ಬಂಚಿಸಿ 
ಗಂಟಲನೊತ್ತಿ ಕಿರ್ಬಸಿರ್ತಿದಿಯವೊಲಾಗೆ ಕಣ್ತು ಮುಟಿ [ಪಾಕಾಂ. ಕಣ್ಮ 
ಗುಳಿ] ಬಿರ್ದು ಮಸುಂಬಿ ಜವಂಗೆ ಬಿರ್ದನಿಕ್ಕಿದಂ . .. ಶಬರಂ (ಮಲ್ಲಪು. 
೦೦-೭೩); ಕಣ್ಗಳ್‌ ತುಮುಟ್ವ ಸಲಾಯಿದಣಂಚೊಳ್‌, ಸಂಕಲೆ ಬಿಗಿ 
ದಾನಾವಗವಿಂರ್ದುಂ ಆರುಂ ಕಟುಬದ ಕಾಪನ್‌ ನಿಲ್ವೆನ್‌ (ಬರ್ಮಪ್ರ. 
೯-೧೮೦); “ ತೇಲುಮೇಲಾಗಂ ; ವಿಕಾರಗೊಳ್ಳೂ ” (ಬದ್ಮಪ್ಪ. ಕೋಶ). 
ತುಮ್ಮಡಿ, ತುಂಬಡಿ (ನಾ). (ಉಕ) ಶರೀರದಿಂದ ರಕ್ತ ತೆಗೆಯುವ 
ಒಂದು ಬಗೆಯ ಸಾಧನೆ: ನಾದಿಗರ ಬಳಿಯಲ್ಲಿ ರಕ್ತ ತೆಗೆಯುವ 
ತುಮ್ಮಡಿ ಇರುತ್ತದೆ (ಮುಂಬಯಿ. 8.೭೭); ಈ ಗೊ ಲ್ಲರಲ್ಲಿ ಕೆಲವರು ... 
ತುಮ್ಮಡೀ ಹಚ್ಚಿ ರಕ್ತ ತೆಗಿಯುವದರಲ್ಲಿಯೂ ಕುಶಲರಿರುತ್ತಾರೆ (ಕಥಾಗೆ. 
೧೬. ತುಂಬಡಿ : ಹೊಟ್ಟೆಯೊಳಗಿನ ಹವೆಯು ತುಂಬಡಿಯೊಳಗಿನ 
ನಿರ್ವಾತಸ್ಮಲವನ್ನು ತುಂಬಲಿಕ್ಕೆ ಯತ್ನೈಸುವದರಿಂದ (ಮುಂಬಯಿ. ೫-೭೭). 
[೯-ಮರಾ. ತುಮುಡೀ, ತುಂಬಡೀ ] 
ತುಮ್ಮ ಲಿ (ನಾ). ಒಂದು ಸ್ಥಳದ ಹೆಸರಂ : ಮಹಾರಾಜರ" ತುಮ್ಮಲಿ 
ತೊಜುವಾ ಸವ್ವಪರಿಹಾರಂಗೊಟ್ಟರ್‌* (ಎಕ. ಸ, ಬಾಗೇಪ. ೬೨-೧೦; ಸು. 
9007). 7?) 
ತುಮ್ಮೆಗೂರ್‌ (ನಾ). ಒಂದಂ ಊರಿನ ಹೆಸರು; p ಈಗಿನ ತಂವಂಕೂರಂ: 
ತುವ್ಮೊಗೂರ ಕೆಆಕಯ ವೊಳೆದೊ ೬ ೬ ಅಿಣ್ಬರ ಬೆಸದೊಳೆ (ಎಕ. ೩11, 
ತುಮಕೂ. ೫-೨; 956). [? * ಊರ್‌] 
ತುವ್ರಿ, "ತುಂಬುರ್‌' ನೋ. 
ತುಮ್ರಿ, "ಠಶುಮರಿ' ನೋ. 
ತುಯ್‌, (ಕ್ರಿ). ಒದ್ದೆಯಾಗು; ಹೆಸಿಯಾಗು; ತೊಯ್ಯು : 
“ತೊಯ್‌ (ತುಯ್‌) - ಸಾರ್ದ್ರತ್ವೇ” (ಕಮಠಾ. "ತೋ,' ಪರಾ. 
[ ದೇ.॥ ತಮಿ. ತುವೈ; ಮಲ. ತುವೆ) 
ತುಯ್‌, ತುಯಿ, ತಂಯ್ಯು, ತೂಯ (ಕ್ರಿ). ತುಯ, ತೂದು 
(ಭೂತನ್ಯೂ). ೧. ಎಳೆ; ಸೆಳೆ; ಜಗ್ಗು: ವಲ್ಲನವಾಡುವ ಬಿಲ್ಗಳ 
ಪೆದೆಗೆ ಸರಲ್ಲಳ ಸಾರ್ಚಿ ತುಯ್ದೆಸೆವ (ಜಂಪ್ರಸಾಂ. ೮-೪3) ; ದೊರೆಗಳು 
ಸೇನೆವೆರಸಿ ಸನ್ಮತಿಯ ತುಯ್ಲೆದ್ದಾ ನಯದಿಂದ ತಹೆನೆಂದು ನಃಡಿದು 
(ಛರೆಕ. ೫೬-೨೨) ; ಪರಿಮಳೋದಕವ ಜಳಯಂತ್ರದಿಂ ತೂದೆಸೆಯಲ್‌ 
(ಪ್ರಥುಪು.೪-೧೦೦) ; ತೆಂಕಣ ಬಿಟಿಗಾಳಿಗಳೆಳ್‌ ತುಯ್ದು, ನರೆಗಡಲನ" 
ತಾನ್‌ ದಾಂಟಿದಪನ್‌ (ಅಂತಿಗೊ.೧೬-೩೧೨). ತುಯಿ : ೧. ಪಾಳೆಯ 
ಗಾರನು ... ಹೆದೆಗೆ ಅಂಬನ್ನೇರಿಸಿ ಆನೆಯ ಹಣೆಗೆ ಗುರಿಗಟ್ಟಿ ಎಡಗ 
ಯ್ಕಿಂದ ತುಯಿದು (ಎಳೆದು) ಬಿಟ್ಟನು (ಕವೀರ. ೧೩). ತುಯ್ಯು: 
೧. ಮನಸ್ಸನ್ನು ಯಾವೆಡೆಗೋ ತುಯ್ಕುವ ಆ ಏಕನಾದ (ಕೂಪಸೆ, ೧); 
ಆಚೆ ದಡದೆಡೆ ಸದಾ ತುಯ್ಕುತಿರಲಿ (ಕಂಡಮ. ೫೭-೧೨), ೨. ತುಡಿ; 
ಮಿಡಿ; ಸ್ಪಂದಿಸಂ: ನಮ್ಮ ಭಾರತೀಯ ಹೃದಯವೂ ತುಯ್ಕುತ್ತದೆ 
(ನಿಬಂಧ. 11, ೧೦೭). ತೂಯ್‌: ೧. ಆಡ ಮೇಯಿಸುವ ಮಕ್ಕಳುಗಳೆಲ್ಲರು 
ಬಂದು ಕೂಡಿ ತೂಯ್ದೊಡೆ ಬಾರದಿರಲು (ನೇಮಿಸಂ. ೧೦-೨೩೨); ಪದೆದು 
ತೂಯ್ವಾಗ ಮಾಜಕಿಸೆವಾಗ ಸಾಸಿರ (ಶಂಪ್ರಸಾಂ. ೦೧-೭೦) ; ನಮ್ಮೆತ್ತು 
ಮುಂದೆ ಮೂರ್ಹೆಜ್ಹೆ ತೂಯೊಲ್ಲೊ "(ಹಳ್ಳಿಲಾ. ೩೩). 
ತುಯ್ದಾಡುಎಎಳೆದಾಡಂ; ಜಗ್ಗೂಡು: ನೆಂಟರ ಮೇರೆಯನ್ನು ಮಾರಿ 
ಮಿತ್ರಮಂಡಲಿಯವರೆಗೂ ಈ ವಿಚಾರ ತುಯ್ದಾಡಿತ್ತು (ಕ್ರೀಷ್ಠಪ್ಪ. 3೪೦). 
ತುಯ್ದೊಗೆಎಎಳಿದು ಬಿಸಾಡು : ತಲೆವೊಯ್ಮನ್‌ ಒಂದನ್‌ ತುಯ್ದೊಗೆದನ್‌ 
ಒಂದನ್‌ (ಅಶ್ಮತ್ಮಾ. ೧೨-೨೫೬). ತೂದು ಹಿಡಿಎಳೆದು ಹಿಡಿ : ಕುದುರೆಯ 
ಲಗಾಮನ್ನು ತೂದು ಹಿಡಿದರು (ಜೆಂಗಾಳ್ಕ. ೪೮). 
[ ದೇ.೫ ತೆಲು. ದುಯ್ಕೂ, ದೂಯುು) 


ಕಾ 


15 


80 


ತುಯಿ 


ತುಯಿ "ತುಯ್ಕ್‌' ನೋ. 

ತುಯಿತ "ತಂಯ್ರ' ನೋ. 

ತುಯ್ತ, ತುಯಂತ (ನಾ). ಎಳೆತ; ಸೆಳೆತ; ಎಳೆದಾಟ; ಜಗ್ಗಾಟ: 
ಅದರ ತುಯ್ತವನ್ನು ನಾನು ಬಲ್ಲೆ (ಈಕಕೆ. ೩೪); ಆನಂದದೀ ತುಯ್ತ 
ಕನುವಾಗುವಾ ಮತಿಗೆ ಇಂಥ ನಡೆಯೇ ಸಹಜ (ಗಣೇಶ. ೮೫-೨೦); ಇಂಥ 
ತುಯ್ತಗಳ ಆಯಕಟ್ಟಿಗೆ ಸಿಕ್ಕಿದ ಜೀವಾತ್ಮಸಂಸ್ಥೆ ಕಾವ್ಯಕ್ಕೂ ಕಲೆಗೂ 
ಮಾತೃಕೆಯಾಗುತ್ತದೆ (ಕಾವ್ಯಕು. 9). ತುಯಿತ : ಎಂಥ ವಿದ್ವಾಂಸನಾ 
ದರೂ ಇಂದ್ರಿಯಗಳ ತುಯಿತಕ್ಕೆ ಸಿಕ್ಕುವವನೇ (ಬಂಕಿಮ. ೨೬೭); ಎಲ್ಲಿಯೂ 
ಈ ಜೇಡನ ನೂಲಿನ ಮೇಲೆ ಸ್ವಲ್ಪವೂ ತುಯಿತವಿಲ್ಲ (ನಿಬಂಧ. 11, ೩೩೮). 

[ತುರ್ಕ , - ತ್ಯ) 

ತುಯ್ಯ (ನಾ). ಒಂದಂ ಬಗೆಯ ಹಕ್ಕಿ : ಗಿಡುಗ ಸಾಳುವ ತು [ಪಾತ ಕಂ] 
ಯ್ಕ ಓರಣ .., ಹಕ್ಕಿಗಳನವರು ಪಿಡಿದು (ಸಾಳ್ಮಛಾ. 8-೨೦). [?] 

ತುಯ್ಯಲ್‌, ತಂಯ್ಯಲು (ನಾ). ಹಾಲು, ಸಕ್ಕರೆ ಮೊದಲಾದ ಪದಾರ್ಥ 
ಗಳಿಂದ ತಯಾರಿಸುವ ಒಂದು ಬಗೆಯಂ ಸಿಹಿ ಪದಾರ್ಥ ; ಪಾಯಸ: 
“ ಕೈರೇಯಂ ತುಯ್ಕಲ್‌? (ವಸ್ತುಕೋ. ೬೩-೦೦); “ ಕ್ಷೈರೇಯಂ, 
ಪಾಯಸಂ, ಪರಮಾನ್ನಂ-ಈ ೩ ತುಯ್ಕಲ್‌ ” (ಹಲಾಯು. ೫೩-೦೬೫) . 
ಪೊನ್ನ ತಳಿಗೆಯೊಳ್‌ ನಾಯ್‌ ತುಯ್ಕಲನುಣ್ಣುದಂ ಕಂಡು (ವಡ್ಮಾರಾ. 
೪೬೩೨೨೭); ತವುಡಂ ತಿಂದು ತುಯ್ಕಲನುಂಡೆನೆಂಬಂತೆ (ಧರ್ಮಾಮೃ. ೧೩- 
೩೮೦); ಕಾಟಿ ಕ್ಕಿಗೂಡುವವೊಲ್ಲುಯ್ಯಲಂ (ಅನಂಪು. ೦-೬೦) ; ಅಣ್ಣೆವಾಲಿಂ 
ಬೆರಸಿದ ಸಕ್ಕರೆಯ ತುಯ್ಯಲಿಕ್ಕಿದರರೆಬರ್‌ (ನಳಡಂ. ೪೧). ತುಯ್ಕಲು : 
ತುಯ್ಯಲಾದಡೆ ಉಂಬೆ ಹುಯ್ಕಲಾದಡೆ ಓಡುವೆ (ಬಸವ. ೧೨೦); ತುಯ್ಕಲು 
ತುಪ್ಪವ ಬಡಿಸಿ ಬಳಿಕ ನಮ್ಮ ಕೈಯ ಪರಿಯನೀಕ್ಷಿಸದೆ ... ಉಸುರುವರೇ 
ಬಲುಗೈಯರಿಗಾಗದ ಬೆಸನ (ನೀಮಿಸಂ. ೨೩-೨೭೦) ; ತುಯ್ಕಲನು ತನ್ವಂಗಿ 
ತನ್ನಯ ಕೈಯಲೇ ಬಡಿಸಿದಳು (ನಿಧಾಗೆ. ೦೦-೧೫-೪೭) ; ಹುಯ್ಕಲಿನ್ನಿಲ್ಲ 
ಸಂತಸವೆಂದು ನಲಿದುದು ತುಯ್ಯಲನುಂಡಂತೆ ಕಟಕ (ಧರಣ. ೫೦-೦೨೩); 
ತೊಯ್ಯಲೂಟಕೆ ಲೇಸು ಬಯ್ಕದ ಸೊಸೆ ಲೇಸು ಅಯ್ಯ ಬಾರೆಂಬ ಮಗ 
ಲೇಸು ಧರ್ಮವದು ಕೈಯಾರ ಲೇಸು (ಸರ್ವಜ್ಞ. ೬೨೬). 

ತುಯ್ಯಲಚಂದಯ್ಯ (ನಾ). ಒಬ್ಬಾತನ ಹೆಸರು: ಉಬ್ಬಿ ಕಾಮಾಇ 
ಸೆಟ್ಟಿಯ ತಮ್ಮಂ ತುಯ್ಕಲಚನ್ಹಯ್ಕಂ ಪ್ರಸ(ಶ)ಸ್ತಿಯಂ ಬರೆಯಿ 
[ಸಿ) ದಂ (ಎಇ. ೫1%, ೨೯೦-೩೫೩ ; 903). "ತುಯ್ಕಲಬೇಗೂರ್‌' ಪರಾ. 

[ <ತುಯ್ಕಲ್‌ ? * ಚಂದಯ್ಯ ] 

ತುಯ್ಕಲಬೇಗೂರ* (ನಾ). ಒಂದಂ ಊರಿನ ಹೆಸರು : ಆ ನಾಗರಖಂಡ 
ದೊಳಗಣ ತುಯ್ಯಲಬೇಗೂರ ಗೌಂಡನ ವಂಶಾವತಾರವೆಂತೆಂದಡೆ 
(ಕಇ. 27, ೨೨-೦೩; 1024). [ ಆಗುಯ್ಯಲ್‌ ? + ಬೇಗೂರ) 

ತುಯ್ಯಲು " ತುಯ್ಯಲ್‌ ' ನೋ. 

ತುಯ್ಯಲುಗೆಯಿ (ನಾ). ನೀರಾವರಿಭೂವಿಂ; ಗದ್ದೆ : ಎಲವಸೆಗೆಜಯ 
ಕೆಳಗೆ ತುಯ್ಕಲುಗೆಯಿ ಮತ್ತರು ನಾಲ್ಕು ಕಂಭ ನಾನುಜಯ್ಯತ್ತು (ಸೌಇಇ. 
1-1, ೩3-೬೩; 1206). [ಐ ಇದು "ಗುಯ್ಕಲುಗೆಯಿ" ಇರಬಹುದು] 

ತುಯ್ಯಾಟ (ನಾ). ಎಳೆದಾಟ ; ಸೆಳೆದಾಟ ; ತಂಯ್ರಿ : ಇಬ್ಬರ ತುಯ್ಕಾಟ 
ವನ್ನೂ, ವಿಚಾರದ ಅರಿವಿಲ್ಲದೆ ನೋಡುತ್ತಾ ನಿಂತಿದ್ದ ಕೆಟ್ಟಯ್ಯ (ನಿಕಿಉ. 
೧3೬); ಈ ತುಯ್ಕಾಟದಲ್ಲಿ ಅವಳು ಬಂದಾಗ ... ತನ್ನ ಪಾಡಿಗೆ ತಾನು 
ಇದ್ದನು (ಘಾಟೀಮು. ೯೯). [ ತುಯ್ಯು (ಎತುಯ್‌;) + ಆಟ] 

ತುಯ್ಯು "ತುಯ್ಕ್‌ " ನೋ. 

ತುಯ್ಲಾಟ (ನಾ). ಎ ತುಯ್ಯಾಟ : ಈ ಯೋಚನೆಗಳ ತುಯ್ಲಾಟದೊಡನೆ 
ಶೇಷ, ಸುಬ್ರಾಯರೊಂದಿಗೆ ಹೊಸನಗರ ತಲುಪಿದ್ದನು (ರಾಳಿವೈ. ೦೯೯). 

[ ತುಯ್ಲು * ಆಟ] 


೩೫೫೧ 


ತುರೆಂಗಮ 


ತುಯ್ಲು (ನಾ). ಎತುಯ್ತು. "ತುಯ್ಲಾಟ' ಪರಾ. 
[ತುಯ್ಸ್‌ + - ಆಲು (ಆ - ಅಲ) ] 
ತುರ, (ನಾ). ಕುದುರೆ ; ಅಶ್ವ: ತೆಟ್‌ಗೆ ತಪ್ಪದು ಒಂದು ಕಾಲಕೆ ಬರೆದ 
ಲಿಪಿಗಳು ಇರುವ ತನಕವು ತುರದ ಬಾಲಕೆ ತೆಟ್‌ಗೆ ಮಾಳುರು (ಕಾಲಸಂ, 
8 ೨3-4): ಯಾವತ್ತು ಬಲಜಲಧಿಯಿಂದೈದಿದಂ ಕರಿಘಟೆ ತುರಂಗಳಿಂ 
ತೇರ್ಗಳಿಂದ (ತರಂಗ. 60-59). " ತುರಗ? ಪರಾ. 
[ ಆಪ್ರಾ. ತುರಯ. /ಹಿಂ. ತುರ, ತುರಾ. / ಸಂ. ತುರಗ] 
ತುರ್ಕ (ನಾ). ವೇಗ : “ ತುರ - ತ್ವೃರಣೇ, ತವಕದೊಳ್‌ ” (ಕಾರಕ. ೦೭೭). 
[ ಸಂ. 
ತುರಂಗ, (ನಾ). ೧. ಕುದುರೆ; ಅಶ್ವ : ಭಾಸುರ ತುರಂಗಮನೇಆದನೊಲ್ಲು 
ಭೂಭುಜಂ (ಹಮ್ಮಾರ. ೩-೩೬); ಕಟ್ಟಾಯದಿಂ ಬಟ್‌ಮೋಪ ರಾಮನಧ ಓರ 
ತುರಂಗಮಂ ತಡೆದು ನಡೆಗಿಡಿಪಯ್‌ (ರಾಮಾಶ್ಶ. ೧೩೮-೨) ; ತುರಂಗಕ್ಕೂ 
ಕುರಂಗಕ್ಕೂ ಸಮವೇ ? (ಗಾದ). ೨.ಎತುರಂಗಪ್ರಾಸ : ಹರಿ ಕರಿ ವೃಷಭ 
ತುರಂಗಂ ಶರಭಮಜಂಗಳುಮೆನಿಪ್ಪ ಪಟ್ಟ್ರಾಸಕ್ಕುಂ ತರುಣಿ ನಿಜದೀರ್ಥ 
ಬಿಂದುವಿನಿರದೊತ್ತುಂ ವ್ಯಂಜನಂ ವಿಸರ್ಗದಿ ಬರ್ಕುಂ (ಛಂದೋಂಬಂ. ಕಿ. 
6-93). ೩. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ. ೪, 
[ಕಾವ್ಯಮಾ] ಒಂದು ಬಗೆಯ ಚಿತ್ರಕಾವ್ಯ; ಕುದಂರೆಯ ಆಕಾರ 
ದಲ್ಲಿರಂವ ಪದ್ಮಬಂಧ : ಶರಶೂಲಚಾಪಚಕ್ರಾಸಿರೂಪಮಿಭರಥ ತುರಂಗ 
ಪದಗತಪಾಠಂ ... ಸರ್ವತೋಭದ್ರಂಗಳ್‌ (ಕಾವ್ಯಾವ. ೩೬೯). [ಸಂ.] 
ತುರಂಗ್ಯ (ನಾ). ಸೆರೆಮನೆ ; ಕಾರಾಗೃಹ : ಇನ್ನೊಮ್ಮೆ ಹೀಗೆ ಮಾಡಿದೆ 
ಯೆಂದರೆ ತುರಂಗಕ್ಕೆ ಕಳಿಸುತ್ತೇನೆಂದು. ನಾನವನಿಗೆ ಒಳ್ಳೇ ಹೆದರಿಕೆ 
ಹಾಕಿದ್ದೇನೆ (ಸ್ಮೃತಿಚಿ. ೨೮೫) ; ಎಷ್ಟೋ ಜನ ತುಡುಗರನ್ನು ಹಿಡಿದು 
ತುರಂಗಕ್ಕೆ ಕಾಣಿಸಿರುವೆನು (ಕಳ್ಳಕಾ. ೩)... 
[ «ಮರಾ. ತುರಂಗ, ತುರುಂಗ. / ಇಂ. 7೦೬, / ಪೋರ್ಟ್‌. ಡಚ್‌. 
7770800. / ಮಲ ತುರುರ್ಜ್‌ ; ತುಳು. ತುರುಂಗು] 
ತುರಂಗತಾನಕ (ನಾ). ಖಡ್ಗಯುದ್ಧ ದಲ್ಲಿ ಒಂದು ವರಸೆ: ಮುಂದುಗಡೆ 
ಯಲ್ಲಿ ಬಲದ ಪಾದವನ್ನು ಚಾಚಿ ಪಾರ್ಶ್ವಗಳಲ್ಲಿ ಆ ಬಲಪಾದದ ಹೆಜ್ಜೆಯ 
ನಿಕ್ಕುವುದೂ ಮುಂದುಗಡೆಯಲ್ಲಿ ಗತಿಯೂ ಆವದು ಆದು ತುರಂಗತಾನಕ 
ಯಂದು ನುಡಿಯಲ್ಪಡುವುದು (ಐಡ್ಡಟೀ. ೫-೦೪). [ತುರಂಗ್ಕ + ತಾನಕ] 
ತುರಂಗತ್ವ (ನಾ). ಕುದುರೆಯ ಸ್ವರೂಪ, -ಆಕಾರ : ತುರಂಗತ್ವಮೆನಗೆ 
ಮೂಡಿದೊಡಮೆನ್ನ ಕೆಳೆಯನೊಡಗೂಡಿ ಕಾಲಮಂ ಕಳಿಪುವಂತು ನಿನ್ನ 
ದಿವ್ಮಚಕ್ಷುಗಳಿಂ ನೋಡಿ ಬೆಸಸೆಂಬುದುಂ (ಕಾದಂಉ. ೬೦೬). [ಸಂ.] 
ತುರಂಗದಳ (ನು). ಕುದುರೆಯ ಸೈನ್ಯ: ತುರಗಂ ನೂಜನಿತುಂ ತುರಂಗ 
ದಳಮೊಂದೊಂದರ್ಕೆ ನೂಜಿ೪್‌ ತಗುಳ್ಳಿರೆ ಬಲ್ಲರ್‌ ನಡೆ ನೋಡಿ ಕೂಡೆ 
ಪಡೆದತ್ತಕ್ಷೋಹಿಣೀಸಂಖ್ಯೆಯಂ (ಪಂಪಛಾ. ೯-೯೩). 
[ತುರಂಗ್ಕ + ದಳ್ಳೆ( ಐ ದಲ)) 
ತುರಂಗಪ್ರಾಸ (ನಾ). [ಛಂದ] ಆರು ಬಗೆಯ ಪ್ರಾಸಗಳಲ್ಲಿ ಒಂದು; 
ಪ್ರತಿ ಪಾದದ ಮೊದಲೆರಡಂ ಸ್ಮರಗಳ ನಡುವೆ ಒಂದೇ ವಿಧದ 
ಸಂಯಂಕ್ತವ್ಯಂಜನಗಳು ಬರುವ ಪ್ರಾಸ : ತುರಂಗಪ್ರಾಸಕ್ಕೆ ಲಕ್ಷಣಂ 
ಮತ್ತಚಕೊೋರಲೋಚನೆ ಚಿತ್ತಜರಾಜಧಾನಿ ಇದು ಲಕ್ಷಣದಲ್ಲಿ ಭಗಣಂ 
(ರಂದೊೋಂಬು. ಕ. ೧-೪೩ ಆಡಟ). [ತುರಂಗ್ಕ * ಪ್ರಾಸ] 
ತುರಂಗಮ (ನಾ). ೧.ಎತಂರಂಗ್ಮ ೧: ಮದಗಜಬೃಂಹಿತಧ್ವನಿ ತುರಂಗಮ 
ಹೇಹಿತ,ೋಷನಾದಮೊರ್ಮೊದಲೆ ಪಯೋಧಿಮುಂಥನಮಹಾರವಮಂ 
ಗೆಲೆ (ಪಂಪಧಾ. ೩-೩೮) ; ಇಕ್ಕುವುದೆಲ್ಲಮಂ ತುರಂಗಮಕೆಂದುಂ (ಲೋಕೋಪ. 
೯-೨30) : ಮೇಲು ಸುಯಿಧಾನದ ತುರಂಗಮಜಾಲಸಹಿತಗಲದಲಿ ... 
ಅಟಿಸಿದನು ನೃಪನ (ಕುವ್ಮಾಗ. ೨-0). ೨. [ಛಂದ] ಒಂದಂ ವೃತ್ತದ 


10 


16 


85 


46 


ತುರಂಗಮದಟ 


ಹೆಸರು : ಪಾವಕಂ ತ್ರಿದಶಪಾವಕಂ...ನೆಲಸಿ ನಿಲ್ವಿನಂ ದೇವದೇವಕೃತಮಾ 
ವಿಧಾನದೊಳಿಳಾವಿನೂತಯತಿ ರಂಧ್ರದೊಳ್‌ ಭಾವಿಸುತ್ತುಮಿರೆ ಭಾವಿಸಿಂಶಿ 
ದನೆ ಪೀವರಸ್ತನೆ ತು[ಪಾಕಾಂ- ತ] ರಂಗಮಂ (ಛಂದೋಂಬಂ. ೨-೧೮೦). [ಸಂ.) 
ತುರಂಗಮದಟ (ನಾ).ಎತುರಂಗಬಳ : ದನುಜಬಳಜಳಧಿ ಬಾಡಬಾನಲನ 
ಬಾಣಂಗಳೌರ್ವಶಿಖಿಯಂತೆ ತುರಂಗಮದಟತರಂಗಿತಾರ್ಣವಮನಟ್ಕೂ 
ಡಿಸೆಯಂಂ (ಜಗವಿ. ೭-6೪ ವ). [ತುರಂಗಮ ೬ ದಟ] 
ತುರಂಗವಕ್ವ (ನು). ಎ ತುರಂಗವದನ : (4). [ ತುರಂಗ, + ವಕ್ರ] 
ತುರಂಗವದನ (ನಾ). ೧. ಕುದುರೆಯ ಮುಖದಂತೆ ವಯಖವುಳ್ಳವನು: 
ವಿಷ್ಣುವಿನ ಒಂದು ಅವತಾರ ; ಹಯಂಗ್ರೀವ : ಮಾತಂಗವರದ ವಿಹಂಗ 
ಗಮನ ಭುಜಂಗಶಯನ ತುರಂಗವದನ (ವಿದಾಕ್ಕ. ೪೭-೦). ೨. ಕುದುರೆ 
ಯಂತೆ ಮುಖವೂ ಮನುಷ್ಯನಂತೆ ಉಳಿದ ಅಂಗಗಳೂ ಉಳ್ಳ ಒಂದಂ 
ದೇವತಾವರ್ಗಕ್ಕೆ ಸೇರಿದವನು ; ಕಿನ್ನರ: “ ಕಿನ್ನರಃ. ಕಿಂಪುರುಷಃ, 
ತುರಂಗವದನಃ, ಮಯುಃ-೪ ಕಿನ್ನರರ ಹೆಸರುಗಳು " (ಸಿದ್ಧಾಂತಿ. ೨೬). 
[ ತಂರಂಗ + ವದನ] 
ತುರಂಗವದನೆ (ನಾ). ಕಿನ್ನರಸ್ತ್ರೀ ; ಕಿನ್ನರಿ : ಗುರುಕುಚಭರಕ್ಕೆ ಮನದೊಳ* 
ಕರಮೆ ಕನಲ್ವರ್‌ ತುರಂಗವದನೆಯರದಜಕೊಳ" (ಜಂದ್ರಪು. ೧೦-೩೭). 
[ ಸಂ. ತುರಂಗವದನಾ] 
ತುರಂಗವಾಹಳಿ (ನಾ). ಕಂದಂರೆಗಳ ಸಾಲು: ಸುಟ್‌ವ ತುರಂಗವಾಹಳಿಯ 
ಪೂವಲಿಯೊಳ' ಪೊರೆದಂಕದಾನೆಯಗ್ಗಟಿಯ ಮದಾಂಬುಕರ್ದಮ 
ದೊಳರ್ದು ... ತೀಡುವುದು ತತ್ತು ರಬಾಹಿರ ಮಂದಮಸಾರುತಂ (ಅನಂಪು- 
೩-೦೬) [ತುರಂಗ್ಕ + ವಾಹಳಿ ] 
ತುರಂಗಸಂಗರ (ನಾ). ಕಂದಂರೆಯ ದಳದ ಯುದ್ಧ ; ಅಶ್ವಸೈನ್ಯದ 
ಕದನ : ಭಯಂಕರಮಾಯ್ತು ತುರಂಗಸಂಗರಂ (ಪಂರಾಮಾ. ೧೩-೬೩). 
[ ತುರಂಗ, ೬ ಸಂಗರ] 
ತುರಂಗಸಾಧನ (ನಾ). ಕುದುರೆಯ ದಳ; ಅಶ್ವಸೈನ್ಯ : ಪದಿನೆಂಟು 
ಕೋಟಿವರೆಗಂ ತಳರ್ದತ್ತು ತುರಂಗಸಾಧನಂ (ಅದಿಪು. ೧೧-೩೧). 
[ ತುರಂಗ 4 ಸಾಧನ] 
ತುರಂಗ್ಗಿ (ನಾ). ಕುದುರೆಯ ಸವಾರ ; ಅಶ್ವಾರೋಹಿಯಾದ ಸೈನಿಕ : 
ಓರ್ವರೊರ್ವರಂ ಪೊಯ್ದರ ಮಾಮಸಕದೆ ಪಣಿದಂಬೊಯ್ವಂತಸಿಯಂ 
ಪಿಂಗದೆ ತುರಂಗಿಗಳ* ಸಂಗರದೊಳ್‌ (ಡಂದ್ರ ಪು. ೧೦-೮೧): ಮುತ್ತಿನ ಸತ್ತಿಗೆ 
ಮೊತ್ತಂಬೆತ್ತಿರೆ ಸುತ್ತಿ ತುರಂಗಿಗಳೊತ್ತರಿಸುತ್ತಿರೆ (ರಾಜಶೀ. ೯-೪೧ ರಗಳಿ). 
[ಸಂ. ತುರಂಗಿನ್‌ ] 
ತುರಂಗ್ಮಿ (ನಾ). ೧. ಎ ತುರೆಗಿ. ೨. [ಸಂಗೀತ] ಒಂದು ರಾಗದ ಹೆಸರು: 
ತುರಂಗಿ [ಪಾಕಾಂ. ತರಂಗಿಣಿ] ಗಾಂಧಾರಿ,,, ವಸಂತ ಬಂಗಾಳವೆಂಬಿಪ್ಪತ್ತೆರಡು 
ರಾಗಂಗಳು ಕ್ರಿಯಾಂಗದಿಂದ ಪುಟ್ಟಿದವು (ವಿವೇಕ. ೨೩೪). [ಸಂ. ತುರಂಗೀ] 
ತುರಂಜಿ, ತೋರಂಜಿ (ನಾ). ೧. ಈಳೆ ಜಾತಿಗೆ ಸೇರಿದ ವಂರ; ಚಕ್ಕೋತ, 
ಹೇರಳಿ ಅಥವಾ ನಿಂಬೆ. ೨. ಮಾದಲ ; “ ಮಾತುಲಂಂಗ * (ಪಂಡಿತ. 
೨೪). ಹಿ. ಸೊಗಸಾದುದು; ಶ್ರೇಷ್ಠವಾದುದು: (8). ತೋರಂಜಿ: (೪), 
[ «ಪಾರ. ಹಿಂ. ಮರಾ. ತುರಂಜ*./ಕೊಂಕಣಿ. ತೋರಂಸ./ತಮಿ. 
ತುರಿಇಗ್ವಿ] 
ತುರಂತ (ನಾ). ವೇಗ ; ಶೀಘ್ರತೆ: ಈ ಸಂದರ್ಭದಲ್ಲಿ ತುರಂತವಾಗಿ ಜನ 
ರನ್ನು ಒಂದುಗೂಡಿಸುವುದು ದುಷ್ಕೃತವಾಗಬಹುದು (ರುರಾಜಿ. ೨೦೦). 
“ತುರಿತ್ಯ' ಪರಾ. ( « ಹಿಂ. ಮರಾ. ತುರಂತ್‌ ] 
ತುರಃಕ 'ತುರುಕ' ನೋ. 
ತುರಕ (ನಾ). ೧. ತುರ್ಕಿದೇಶದವನು. ೨. ಮುಸಲ್ಮಾನ ; ತುರುಕ. 
'ತುರಕವಿಗ್ರಯಂ' ಪರಾ. [ ಸಂ. 


೩೫೫೨ 


5 


10 


ಶಿ 


35 


POSS 


ತುರಗದಳ 


ತುರಕಬೇವು (ನಾ). - ತುರುಕಬೇವು: ನಮ್ಮ ಹೊಲದ ಬದುವಿನಲ್ಲಿ ಒಂದು 
ತುರಕಬೇವಿನ ಮರವಿದೆ (ಕೂಡ). [ತುರಕ « ಬೇವು] 

ತುರಕವಿಗ್ರಯ (ನಾ). ಮುಸಲ್ಮಾನರೋದಿಗೆ ಮಾಡುವ ಕಾಳಗ 
ಹೋರಾಟ: ಹೊಯಿಸಣಶ್ರೀವೀರಬಲ್ಲಾಳ ದೇವರ್ಗರು ಸುಖರಾಜ್ಯಂ 
ಗೆಯುತ್ತಮಿರೆ ತುರಕವಿಗ್ರಯಾದಲ್ಲಿ ... ವೀರಬಲ್ಲಾಳರಾಯ ಪಟ್ಟಣ 
ಪ್ರವೇಶ ಮಾಡು ವವಸರದಲ್ಲಿ (ಎಕ. ೪11, ಶಿವಮೊ- ೬೮-೦; 2818). 

[P ಇದು 'ತುರಕವಿಗ್ರಹ`ದ ಅಪಲಿಖಿತವಿರಬಹುದೆ? ] 

ತುರಕಿ "ತುರ್ಕಿ' ನೋ. 

ತುರಗ (ನಾ). ೧, ಕುದುರೆ; ಅಶ್ವ; “ತುರಗಂ ಯಯು ಸಪ್ತಿಹೆಯಂ 
ತುರಂಗಮಂ ವಾಜಿ... ತುರಂಗಮೆನೆ ಕುದಿರೆ” (ವಸ್ತುಕೋ. ೮2-೨೨); 
ಕರಿತುರಗರಥಪದಾತಿಯ ಚರಣಾಸಂಘಂತಜಾತರಜಮಾಜಸ್ರಂ ನೆರೆದಂಬರ 
ಕೊಗೆಯಲ್‌ (ಪಂಪಭಾ. ೧೦-೬೮) ; ತುರಗಮಯಂ ನೆಲಂ ಚಮರಜಾಲ 
ಮಯಂ ದಿನಂ ... ಮದಗಂಧಮಯಂ ಸಮಾರಣಂ (ಕಾದಂಪೂ. ೬೦೧). 
೨. ಎ ತಂರಂಗಪ್ರಾಸ; ಹರಿ... ತುರಗಂ ಶರಭಮಜಂಗಳುಮೆನಿಪ್ಪ 
ಷಟ್ಪ್ರಾಸಕ್ಕಂ ತರುಣಿ ನಿಜದೀರ್ಫ ಬಿಂದುವಿನಿರದೊತ್ತುಂ ವ್ಯಂಜನಂ 
ವಿಸರ್ಗಂ ಬಕ್ಕುಂ (ಕವಿಜ, ೨-೨). ' ೩. [ಗಣಿತ] ಏಳು ಎಂಬ ಸಂಖ್ಯೆಯ 
ಸಂಕೇತ : ವಿಶ್ರಮಣಂ ತುರಗವ್ರಾತ ಗಜವ್ರಜದೊಳ್‌ ಬರೆ (ಛಂದೋಂಬು. 
೨-೧೮೫) ; ತುರಗ ಹೆಯಂ ಏಬಜ ನಾಮಂ (ವ್ಯವಹಾ. ೯-೭) ; ತಾನೆಳೆಯೂರ 
ಮೂಜುಸಾಸಿರಮೆನೆ. ಮತ್ತೆ ಬಾಣ ತುರಗೇಂದ್ರಿಯ ಖಂಡುಗದ 
(ಭಾಸ್ಮರ. ೩೧-೧). 

ತುರಗಗೊಳ್ಳಾಗಿ ಎ (?) : ಶ್ರೀಮತ್‌ ನಗರಮಪ್ಪ ವಯಚಯನ್‌ 

ತುರಗಗೊಳ್ಗಾಗಿ ದುಗ್ಗದರಸನುಂ ತೊದಳ್ಳು ವೇಳೆಯವನಾಳು » ಪಟ್‌ 
ಯುತ್ತಂ ಬಪ್ಪದಂ (ಸಇಇಇ. 1೫-1. ೨೨-೪; 928). ತುರಗರೇವಂತ ಎ 
ಕುದುರೆಯ ಸವಾರಿಯಲ್ಲಿ ರೇವಂತನಂತೆ ಪ್ರಸಿದ್ಧನಾದವನು; ಒಂದು 
ಬಿರಂದು : ಕಲಿಗಳಾಭರಣನಣ್ಣನಸಿಂಗಂ ತುರಗರೇವಂತಂ (ಎಕ. ೩1; 
ಚಿತ್ರದು. ೪೭-೧೬ ; 1067); ಮಣಲರ ಭೀಮಂ ತುರಗರೇವನ್ನಂ ಪರಬಳ 
ಕ್ರಿ ತಾನ್ತಂ (ಸಾಇಇ, ಸಸ, ೪೭೬-೨೨: 3074); ವಿಬುಧ ವರದಾಯಕಂ ಸುಜನ 
ಪ್ರಸನ್ನಂ ಗೋತ್ರಪವಿತ್ರಂ ವರಾಂಗನಾಪುತ್ರಂ ತುರಗರೇವನ್ತಂ ವೈರಿ 
ಕೃತಾಂತಂ (ಕ೩ಆ. ೫೭-೪೪-೧೦; 1197). ತುರಗವೆಡೆಂಗ ಎ ಕಂದುರೆಸವಾರಿ 
ಯಲ್ಲಿ ಪ್ರವೀಣ ; ಒಂದು ಬಿರುದು : ಬಾಲಿವಂಶೋದ್ಭವಂ ಶ್ರೀಮತ್ತು 
ರಗವೆಡೆಂಗಂ ಕಾಳಿಗಕೆ ನಡವುತ್ತು (ಎಳ. ೫177, ೧೮೭-೨: ಸು. 875): 
ಸಮಧಿಗತಪಂಚಮಹಾಶಬ್ದ ಮಹಾಸಮನ್ತ , ತುರಗವೆ(ಡೆ]ಜ್ಲಬಿಳಿ 
ಯಂಬಿನಾತನಾಹವಸೂದ್ರಕಂ (Mua. IK-1, ೬೪-೨೩ ; 944). [ಸಂ.) 

ತುರಗಗಳ (ನಾ). ಕುದುರೆಯ ಕತ್ತಿನಂತೆ ನೀಳವಾದ ಕತ್ತುಳ್ಳವನು : 
ತುರಗಗಳಂ ಕಾನನಮಲಯರುಹಗತಂ ... ಕರ್ಕಟಾದಿಮದ್ರೇಕ್ಕಾಣಂ 
(ಶಾತತಿ. ೧೯-೦೦). [ತುರಗ ಗಳ್ಳ (= ಗಲ)] 

ತುರಗಚಯ (ನಾ). ಕಂದುರೆಗಳ ಸಮೂಹ : ತುರಗಚಯಂಗಳಂತಿರೆ 
ತರಂಗಚೆಯಂ ... ರಾಜಗೇಹದಂತಿರೆ ಕೊಳನಲ್ಲಿ ತಾಮರಸರಂತಿರೆ ತಾಮ 
ರಸಂಗಳೊಪ್ಪಗುಂ (ಪಂಪಭಾ. 8-೫೮). [ತುರಗ + ಚಯ) 


40| ತುರಗಥಟ್ಟು (ನಾ). ಕುದಂರೆಗಳ ಸೈನ್ಯ ; ಅಶ್ವದಳ : ಅಗಣಿತ ತುರಗ 


46 


ಥಟ್ಟುಗಳ್ಳೆದೆ ಕವಿದುವು ಚತುರಗತಿಗಳಲಿ (ಕೌಶಿರಾ. ೨೧-೩). 
[ತುರಗ + ಥಟ್ಟು) 
ತುರಗದಳ (ನಾ). ೬ ತುರಗದಟಿ : ರಾವಣಿನು ಮರುಳುಗೊಂಡನು 
ತುರಗದಳವನು ನೆರಹಿ ತಾನಿವ ನೆಚ್ಚಿ ಕೆಟ್ಟನು (ಳಾಶಿರಾ. ೨೦-೨೫) : ತುರಗ 
ದಳವ ಕೂಡಿ ಕೊಟ್ಟು ಕರ್ಣಾಟವನಿರದೆ ಸಾಧಿಸು ಹೋಗೆಂದ (ಕಂನವಿ. 


೦0-6).) [ ತುರಗ * ದಳ್ಳ (= ದೆಲ)] 


ತುರಗದಲ 


ತುರಗದಲ (ನಾ). ಚತಂರಂಗಬಲದಲ್ಲಿ ಒಂದಂ ಅಂಗ ; ಕುದುರೆಗಳ 
ಸೈನ್ಯ; ಅಶ್ವದಳ: ಮಾಪಾತಕಂ, ತುರಗದಟಂ, ಮಂಗಳಾರತಿ (ಛಾಷಾಥೂ. 
೬-೧೩೨ ಪ್ರಯೋ) ; ಆಟಿಿಜನಂ, ತುರಗದಟಿಂ (ಕಮದ. ೦೭೪ ಪ್ರಯೋ). 
[ತುರಗ + ದಲ] 
ತುರಗಮನೆ (ನಾ). (ಚದಂರಂಗದ ಆಟದಲ್ಲಿ) ಕುದಂರೆ ನಿಲ್ಲುವ ವಂನೆ : 
ಉಕ್ಕುವಾ ತುರಗಮನೆಯಿಂದಾಳುಮಂ ನೂಂಕೆ ದಕ್ಕಿತರಸಿನ ಹಿಂದೆ 
ಬಂದಾನೆ (ಕಪು. ೦೦-೪೬). [ತುರಗ * ಮನೆ) 
ತುರಗಮೇಧ (ನಾ). ಅಶ್ವಮೇಧಯಾಗ: ತರುಣ ಕೇಳ್ಳೆ ತುರಗ 
ಮೇಧಾಧ್ವರದ ಮೇಲಾರೈಕೆ ನಡೆದುದು (ತೊರರಾ. ೦-೭-೨೪): ಅವನಾದಿ 
ಯೊಳ್ತುರಗಮೇಧಂಗಳೇಳಂ ಮಾಡಿ ನರ್ಮದಾತಟಕೆ ಬಂದು (ಜೈಮಿಭಾ. 
೨೩-೭). [ತುರಗ + ಮೇಧ 
ತುರಗರತ್ನ (ನು). [ಜೈನ] ಏಳು ಜೀವರತ್ನಗಳಲ್ಲಿ ಒಂದಂ ; ಶ್ರೇಷ್ಠ 
ವಾದ ಕುದಂರೆ : ದ್ವಾದಶಯೋಜನೋಲ್ಲಂಘನ ರಂಹೋನಿವಾಸಭೂಮಿ 
ಯುಮಪ್ಪ ಪವನಂಜಯಮೆಂಬ ತುರಗರತ್ನಮುಂ (ಆದಿಪು. ೧೧-೩ ವ). 
[ತುರಗ ರತ್ನ) 
ತುರಗರಶ್ಮಿ (ನಾ). ಕುದುರೆಗೆ ಕಟ್ಟಿರುವ ಲಗಾಮು : ಪಿಡಿ ತುರಗರಶ್ಮಿಯ 
ನಿನಿತು ದೃಢಮುಷ್ಟಿಯಿಂ (ಶ್ರೀರಾಮಾ. ೮೦೭-೧೮೪). 
[ತುರಗ + ರಶ್ಮಿ) 
ತುರಗಾಟ (ನಾ). ಮಕ್ಕಳು ಆಡುವ ಒಂದು ಬಗೆಯ ಆಟ : ಸುಳಿದಾಟ 
ಚಿಣಿಕೋಲು ಕುಣಿಗಳು ತುರಗಾಟ (ವಿಸ್ಮೋಸು. ೧೯-೩). 'ತಂರಿಗೆ' ಪರಾ. 
[ತುರಗ? + ಆಟ] 
ತುರಗಾರೂಢ (ನಾ). ಕುದುರೆಯನ್ನು ಹತ್ತಿರುವವನು; ಅಶ್ವಾರೋಹಿ : 
ತುರಗಾರೂಢನೀ ಬರ್ಪನಸ್ಮದ್ಧರಣೀಶಂ (ಕಾಂತಿಪು. ೫-೩೯). 
[ತುರಗ ೬ ಆರೂಢ] 
ತುರಗಾರೋಹ (ನಾ). ಕುದಂರೆಯನ್ನು ಹತ್ತುವುದು; ಕುದುರೆ 
ಸವಾರಿ : ಮುಂತೆ ತುರಗಾರೋಹೆಮಂ ಕಲಿಸಿ ವಿಸ್ತರಂ ಮತ್ತಂ ಗಜಾ 
ರೋಹಣಾದ್ಯಪಖಿಳೆವಿದ್ಧೆಯಂ ಪುತ್ರಂಗೆ ಮಾಡಿಸಿ (ನಂಬಿರ. ೩-೪೫). 
[ತುರಗ * ಆರೋಹ] 
ತುರಗಾರೋಹಣ (ನಾ). ಎ ತುರಗಾರೋಹ: ತುರಗಾರೋಹಣ 
ದಿಂದಮೊರ್ಮೆ ಗಜಶಿಕ್ಷಾಲೀಲೆಯಿಂದೊರ್ಮೆ ... ಪೊಟುಗಳೆವಂ ಶ್ರೀ 
ಗೋಮಿನೀವಲ್ಲಭಂ (ಕಂದ್ರಫು. ೪-೨೮). [ತುರಗ ೬ ಆರೋಹಣ] 
ತುರಗಾಸ್ಮ (ನಾ). ೧. ಎ ತುರಂಗವದನ. ೨. [ಜ್ಯೋತಿ] ಕುದುರೆಯ 
ಮುಖದಂತೆ ಇರುವ ನಕ್ಷತ್ರ ; ಅಶ್ವಿನಿ: ತುರಗಕ್ಕೆ ನೆಗಟ್ಟ ಪಕ್ಷಿಗೆ... 
ಕರೆಮೊಳ್ಳಿತು ಪತ್ತುವರಂ ತುರಗಾಕ್ಷಂ(ಸ್ಕಂತ ಕಟಜಕಯೆ ನೆಜ್‌ಯೆ 
(ಅಟಿಮ. 0-೩೭). [ತುರಗ ಆಸ್ಕ) 
ತುರಗಿ (ನಾ). ಹೆಣ್ಣು ಕುದಂರೆ : ಗುರುಗುಂಜೆಯ ಬೇಳೆಯಂ ... ತುರಗಿಯ 
ಕೊರಲೆೊಳ್‌ ಕಟ್ಟಿದೊಡೆ ಮಾಸನಿಕ್ಕುಗುಮನಿಶಂ (ಯೋಕೋಪ. ೯-೦೯೨) ; 
ಸಮವೃತ್ತಮರುಣಚವಿಯುಂ ಸಮನಿಸೆ ತಾಂ ತುರಗಿ ನೋಡಲುತ್ತಮ 
ಮಕ್ಕುಂ (ಅಶ್ಶಶಾ. ೧-೩೯). [ಸೆಂ. ತುರಗೀ) 
ತುರಚಿ " ತುಜುಚೆ' ನೋ. 
ಎರಚಿಅವರೆ (ನು). ಒಂದು ಬಗೆಯ ಬಳ್ಳಿ ; ನಸುಗಂನ್ನಿ : ನಸುಗುನ್ನಿ, 
ನಾಯಿಸೊಂಕುಬಳ್ಳಿ, ತುರಚಿಅವರೆ (ಮೈಔಗಿ. ೩೩-೦೦೦೪). 
[ತುರಚಿ (ಆ ತುಜುಚೆ) + ಅವರೆ, 
ತುರಚಿಬಳ್ಳಿ (ನಾ).ಎತಂರಚಿಅವರೆ : ಅಂಟುಸುರುಸುರಿಗೆಬಳ್ಳಿ, ತುರಚಿಬಳ್ಳಿ, 
ಚೇಳುರಿಗಿಡ (ಮೈಔಗಿ. ೭೩-೦೫೩೨). 
[ತುರಚಿ (-ಆ ತುಣುಚೆ) + ಬಳ್ಳಿ) 


೩೫೫೩ 


ತುರಾ 


ತುರಚೆ "ತಂಟುಚೆ' ನೋ, 
ತುರನ (ನಾ). “ನಿರಂಕುಶಾಧಿಕಾರಿ” (ಅಂತಿಗೊ. ಕೋಶ) : ತುರನರಾ ಜಾತಿ 
ಯದು ಒಲ್ದುದಟಿಲಾಭಮನ" (ಅಂತಿಗೊ. ೪೬-೯೭೨). 
[೯ಇಂ, Tyrant] 


5 ತುರವ (ನಾ). ಒಂದು ಬಗೆಯ ವಾದ್ಯ : ವೇದಗಳ ಕಾಲದಲ್ಲಿ ಉಪಯೋಗ 


20, ತುರಸು (ಕ್ರಿ). (?): 


ದಲ್ಲಿದ್ದ ಬಕುರ, ನಾಡಿ, ತುರವ...ಮೊದಲಾದ ವಾದ್ಯಗಳ ರೂಪರಚನೆ 

ಗಳನ್ನೂ ... ಶಿಲ್ಪಕಲಂಭಿತ್ತಿಗಳಿಂದ ನಾವು ಗ್ರಹಿಸಬಹುದು (ಸಂಗೀಕಂ. 

೦೯೫). "ತಂದ್ಕಿ' ಪರಾ. 
[?. /ಮರಾ. ತುರ, ತುರೇ./ಪ್ರಾ. ತೂರ./ತಮಿ. ತುರ ] 

ಅರಸು ಪರಶಗಳೇನು ಪ್ರಯೋ ಜನ ತುರಸಿ 
ಹೋಹೆವು ತುಟ್ಟಿ ಮನಸಿನ ಕೇಳು ಸಜ್ಜನವೇ ಮನಸು ನಿಂದಡೆ ಮೋಹ 
ನಿಲ್ಲುವುದು (ಉದ್ಯೋಪ್ರ. ೦-೪-೨೨). [?) 

ತುರಾ, ತುರು ಯ, ತುರಾಯಿ, ತೂರಾಯ, ತೂರಾಯಿ (ನಾ). 
೧. ಪೇಟ್ಕ ಟೋಪಿ, ಕಿರೀಟ ಮಂಂತಾದುವುಗಳಿಗೆ ಸಿಕ್ಕಿಸುವ 
ಹೂವಿನ ಅಥವಾ ಮುತ್ತಿನ ಆಭರಣ, -ಅಲಂಕಾರದ ಕುಚ್ಚು. 
೨. ಲಾವಣಿಗಳಲ್ಲಿ ಒಂದಂ ಪ್ರಕಾರ ;  ಪ್ರಕೃತಿಗಿಂತ ಪುರುಷನೇ 
ಹೆಚ್ಚು ಎಂಬ ತತ್ತ್ವದಿಂದ ರೂಪುಗೊಂಡ, ಹೆಣ್ಣಿಗಿಂತ ಗಂಡೇ 
ಹೆಚ್ಚು ಎಂಬ ಅಭಿಪ್ರಾಯವನ್ನೂ ಸಮರ್ಥಿಸುವ ಲಾವಣಿ : ಈ 
ಜಾತಿಯ ಹಾಡುಗಳಲ್ಲಿ "ತುರಾ', “ಕಲ್ಲಿ' (ಕಲ್ಕಿ) ಎಂಬವು ಮುಖ್ಯವಾದ 
ಪ್ರಭೇದಗಳು (ಕರ್ಣಾಸಂ. ೨ಖ); ಈ ಲಾವಣಿಗಳು ವಿಶೇಷವಾಗಿ 'ತುರಾ' 
ಮತ್ತು `ಕಲ್ಕಿ'ಗಳೆಂಬ ಲಾವಣಿಕಾರರ ಸಂವಾದಗಳಾಗಿ ಬಳಕೆಯಲ್ಲಿ ಬಂದಿವೆ 
(ಕನ್ನಜಾ- ೯೦); ತಗೋ ಷುರು ಆಯ್ತು ವಾಗ್ವಾದ. 'ತುರಾ' ನೇ 
ಎಚ್ಚೂಂತ ಅವು ಕಲ್ಕಿ ತುರಾನ ನುಂಗ್ಟುಡ್ತು ಅಂತ ರಂಗಸಾಮಪ್ಪ 
(ಬೆಯ್ಕಮ. ೨೨). 'ಕಲ್ಲಿ' ಪರಾ. ತುರಾಯ: ೧. “ಶೇ ಖರಃ ಎ 
ತುರಾಯಂ” (ಕಾಕಕೃ. ೯೧); ರತ್ನ ತುರಾಯ ಸಹಿತಂ ಮುತ್ತಿನ ಸತ್ತಿಗೆಯ 
ಘಂಟೆ ನೃಪವರಗಿತ್ತಂ (ಬೀಳವಂ, ೦-೯೩): ಸುತ್ತಿದನು ಚಿಮ್ಮುರಿಯ ಸತ್ಯ 
ಪಾಲಕ ಬಸವ ಮತ್ತದರ ಮೇಲಿಟ್ಟ ಮುತ್ತಿನ ತುರಾಯ (ಶರಲೀ. ೦೩೩-೨), 
೩. ಒಂದು ವಿಶೇಷ ರೀತಿಯ ಹೂದಂಡೆ,-ಪುಷ್ಪಗುಚ್ಛ : ಅತಿಥಿಗಳಿಗೆ 
ಹಾರ ತುರಾಯಗಳನ್ನು ಅರ್ಪಿಸಲಾಯಿತು (ರೂಢಿ). ೪, ಕೆಲವು ಬಗೆಯ 
ಹೂವು, ತರಕಾರಿಗಳ, ಕಂಚ್ಚಿನಂತಿರಂವ ತುದಿ,-ಅಗ್ರ : (೫. 
ತುರಾಯಿ : ೧. ನವರತ್ನಖಚಿತದ ಸಿರಪೇಷ್‌ ತುರಾಯಿ ಕಲ್ಲಿಯನು 
ಸರಸಿಜಮುಖಿಯೊರ್ವೆ ಏಡಿದು ನಿಂದಿರ್ದಳು (ಕಂನವಿ. ೨೪-೬೯) ; ಮುತ್ತಿನ 
ತಂರಾಯಿಗಳು ಮುದದಿಂದ ಧರಿಸಿ (ಯನಳ. 8೪). ವಿ. ಕಲ್ಲಿ, ತುರಾಯಿ 
ಎರಡು ಪಕ್ಷಗಳ ಮೇಳಗಳನ್ನು ಕರೆಯಿಸುವದಪರೂಪ (ದಾಸಹು, ೫೨): 
ಲಾವಣಿಗಳಲ್ಲಿ ಎರೆಡು ವಿಧ. ಗಂಡಿನ ಪಕ್ಷಕ್ಕೆ ನಿಂತು ಹಾಡುವ ಲಾವಣಿ ; 
ಹೆಣ್ಣಿನ ಪಕ್ಷಕ್ಕೆ ನಿಂತು ಹಾಡುವ ಲಾವಣಿ... ತುರಾಯಿ ಕಲ್ಲಿ ಎಂಬ ಬೇರೆ 
ಹೆಸರುಗಳೂ ಉಂಟು (ಸುವರ್ಣ. ೪೦). ೩.ರಾಯರಿಗೆ ಹಾರ, ತುರಾಯಿ 
ಅರ್ಪಿಸಬೇಕುಗಿತ್ತು (ಯಕ. 64). ೫. ನವಿಲು, ಕೋಳಿ ಮೊದಲಾದ 
ಹಕ್ಕಿಗಳ ಜುಟ್ಪ, . - ಕೊಟ್ಟು : ಹುಂಜದ ತುರಾಯಿ ಬಲು ಮೋಜು 
(ನವೃಧ್ಮ. ೮೯) : ಜುಟ್ಲೀ ಎಂಬ ಪಾರಿವಾಳಗಳಿಗೆ ತುರಾಯಿ ಇರುತ್ತದೆ 
(ಮುಂಬಯಿ. ೩-೧೦೪): ತೊರಾಯ: `೧. ಮುತ್ತಿನ ತೂರಾಯ ಕೆತ್ತಾನೆ 
ಬಾವಿಲಿ ಕಡುಕು ಮುಶ್ತೀನ ತೂರಾಯ 
ಹಿಡ್ಕೋಂಡು ರಾಮಣ್ಣ ಧೊರ್ಗಾಳಿಗುಲೂಪೆ ಕಳಿಸಾನು (ಹುಬ್ಬಹ. ೨೭). 
ತೂರಾಯಿ : ೧. ವಾರೆ ತೂರಾಯಿಗಳೆ ಸಿಕ್ಕಿಸಿ (ಜ್ಮಾನಸಿಂ. ೦-೩೩) 
ಹೊಳೆವ ಯಂತ್ರಗಳು ಮುಂದಲೆಗೆ ಕಟ್ಟಿ ಥಳಥಳಿಸುವ ಪಿಂಛ ತೂರಾಯಿ 
ಗಳನಿಟ್ಟು ಸುಳಿನಾಭಿಯಲ್ಲಿ ಕಟ್ಟೆದಳ್ಳೊನ್ನಘಂಟೆ (ಶ್ರೀಕೃಪಾ. 


(ಸೌಂದೆಳಾ: ೩-೦೦೫) ; 


ಪಡ). 


ತುರಾಮ್ಮ 
ತುರಾಯದ ಹಕ್ಕಿ ಒಂದು ಬಗೆಯ ಚುಂಗುಳ್ಳ ಹಕ್ಕಿ; ಕುಕ್ಯಟಿ: 
ಭೃಂಗ ಇ ೧. ಗುಂಗೀಹುಳ. ೨. ತುರಾಯದ ಹಕ್ಕಿ” (ಗಂಗಾಮ. ೨೪೪). 
(ಆರೆ. ತುರ್ರಾ ಇ ಜೋಲಾಡುವ ಮುಂಗುರುಳು, ಅಲಕ ; ಮರಾ, 
ತುರಾ ; ಹಿಂ. ತುರೀ,/ತೆಮಿ. ತುರಾಯ್‌ ; ಮಲ, ತುರ ; ತುಳು, ಶುರಾಯಿ; 
ತೆಲು, ತುರಾ, ತುರಾಯಿ] 
ತುರಾಮ್ಮ (ನಾ). ಒಬ್ಬಾತನ ಹೆಸರು: ಗೋಸಾಸಿಯ ಪೆಣ್ಮತಿ ಪೊನ್ನಬ್ಬೆ 
ಮಗಂ ತುರಾಅಮ್ಮ ತುರಾಮ್ಮನ ಪೆಣ್ಮತಿ ಮಾಳಕ್ಕ (ಮೈಆರಿ. ೧೯೨೯. 
೭೯7೨; 064). [? ಅಮ್ಮ] 
ತುರಾಯ "ತಂರಾ' ನೋ. 
ತುರಾಯಿ "ತುರಾ' ನೋ. 
ತುರಾಯಿಮರ (ನಾ). ಒತ್ತಾದ ಎಲೆಗಳನ್ನುಳ್ಳ ಒಂದು ಬಗೆಯ 
ಮರ: (8). [ತುರಾಯಿ (ಆ ತುರಾ) * ಮರ,] 
ತುರಾಷಾಟ್ಪಡ್ಗ (ನಾ). ಇಂದ್ರನ ಕತ್ತಿ; ವಜ್ರಾಯುಧ : ತುರಾಷಾಟ್ಟ 
ಡೋೋಪಮಮಪ್ಪ ತೀಕ್ಷ್ಣತರಚಕ್ರಂ ಸಾರ್ಗುಮಿನ್ನಾತನಂ (ಜಂದ್ರಪು. ೫-೩೫). 
[ಸಂ. (ತುರಾಸಾಹ್‌ + ಖಡ್ಗ) ] 
ತುರಿ, "ತುರುವ್ಯು' ನೋ. 
ತುರ್ಕಿ " ತಂರುವ್ಯು' ನೋ. 
ತುರ್ಕಿ " ತುಜಿನಿ' ನೋ. 
ತುರ್ಕಿ (ನಾ). - ತೂರ`,್ಯ: (0. " ತುರವ' ಪರಾ. 
[ಆ ಪ್ರಾ. ತುರಿಅ./ಸಂ. ತೂರ್ಯ] 
ತುರ್ಕಿ (ನಾ). ೧. ನೆಯ್ಸೆಯವನ ಮಗ್ಗ ದಕೋಲು ; ನೆಯ್ಗೆಯಂ ಎಳೆ 
ಗಳುಳ್ಳ ಮಗ್ಗದ ಕೋಲು; ಮಗ್ಗದಲ್ಲಿರಂವ ಹಾಸುಹೊಕ್ಕುದಾರಗಳ 
ಸುಕ್ಕುಗಳನ್ನು ಸರಿಪಡಿಸಿ ಪ್ರತ್ಯೇಕಗೊಳಿಸಂವ ಒಂದು ತಂತುವಂಯ 
ದಂಡ. ೨. ಲಾಳಿ: “ತುರೀ-ಲಾಳಿಯೆಂ, ಕಜ್ಜಿಯುಂ” (ಕಾಶಕ್ಕ. ೦೭೮). 
[ ಸಂ. ತುರೀ] 
ತುರಿಕಡ್ಡಿ (ನಾ). ಒಂದಂ ಬಗೆಯ ಹುಲ್ಲು: ಜೇನುಕಡ್ಡಿ, ತುರಿಕಡ್ಡಿ (ಮೃಠಿಗಿ. 
೧೩-೨೩೮). (ತುರಿ? ಕಡ್ಡಿ] 
ತುರಿಕೆ " ತಂಜ್‌ಕೆ' ನೋ. 
ತುರಿಗಜ್ಜಿ (ನಾ). ತುರಿಕೆಯಿಂದ ಕೂಡಿರಂವ ಕಜ್ಜಿ; ನವೆಯಂಳ್ಳ ಕಜ್ಜಿ: 
ಕಣಜದಂತೆ ಮೈಯೆಲ್ಲ ಕೋಪ ಹರಿದು ... ತುರಿಗಜ್ಜಿಯಾಗಿ ಇನ್ನಷ್ಟು 
ಮತ್ತಷ್ಟು ಕೋಪ (ಹೊಸಕಿ. 33೦); ಹೆಗ್ಗಡೆ ಇನ್ನು ಕಜ್ಜಿ ತುರಿಸಿ ಮುಗಿ 
ಸಿರಲಿಲ್ಲ. ತುರಿಗಜ್ಜಿಯ ಹಣೆಯ ಬರಹವೆ ಹಾಗೆ (ಮಲವು. ೩೮೫). 
[ತುರ್ಕಿ (ಆ ತುಟಾ) + ಕಜ್ಜಿ) 
ತುರಿಗೆ (ನಾ). ಒಂದು ಬಗೆಯ ಆಟ: ಕವಿಲು ಗಜಲು ಭೈತು ತುರಿಗೆ 
ಆಂದೋಳಿತ [ಪಾಠಾಂ. ತುತುಕಿ ಆರಭಿ] ಮೊದಲಾದ ಆಟಗಳಿಂ... 
ಚಚ್ಚನಚ್ಚೊತ್ತಿರ್ದಳ೯ (ವಿರೂಪಾ. ೯0). " ತುರಗಾಟ' ಪರಾ. (?] 
ತುರಿಚೆ `ತಂಜುಚೆ' ನೋ. 
ತುರಿತ; (ನು). ತುರಿ; ಕೆರೆತ; ಕಡಿಯುವಿಕೆ; ನವೆ: ಅಯ್ಯಪ್ಪಾ 
ಮೈಯಲ್ಲಾ ತುರಿತ (ರೂಢಿ). [ತುರ್ಕಿ ( ಎತುಟ೨) + - ತ್ವ 
ತುರಿತ್ಕ, ತುರುತು, ತುರ್ತ,, ತುರ್ತು (ನಾ). ೧. ಜಾಗ್ರತೆ ; ಬೇಗ; 
ಶೀಘ್ರತೆ ; ತ್ವರೆ; ಆತಂರ: “ತು [ಐಾಂ. ತ್ವ, ದು] ರಿತದಲಿ ದಿಟದಲಿ 
ಅಂಜಸಾಹ್ವಯಮೆನಿಕು” (ಮಂಗರಾ. ೧೫೬-೭೩): ತುರಿತದಿನನಂತವೀರ್ಯಂ 
ಬೆರಸುನ್ಫ ಪಾಸನ್ನ ವರ್ತಿ ಗಳ್‌ ಕರ್ಪೂರಾಗುರುಮಳಯರುಹವಿಮಿಶ್ರಿತ 
ಕರಕಾಂಭಸ್ಸೇಕಪೂರ್ವಕಂ ಬೀಸುವುದುಂ (ಕಾಂತಿಪು. ೨-೨೪) ; ಕಣೆಗಳಂ 
ತುರಿತೆದಿಂ ತೆಗೆದೆಸುತ (ತುರಂಗ. ೭೦-೨೭) : ಬರಲೊಡನೆ ಸುರಭಿಸಮಯಂ 
ತುರಿತದಿನೈತರ್ಪವಲ್ಪೆ ದಾಂಗುಡಿಗಳ ಮಾಮರದೊಳ್‌ (ಧೃನ್ಕಾಲೋ. 


೩೫೫೪ 


ತುರಿಪದಯಣ 


೨೪೫). ತುರುತು: ೧. ತನ್ನ ತುರುತನ್ನು ತಾನೇ ತಡೆದುಕೊಂಡಳು 
(ಕಲ್ಯಾತೆ. 330); ಕೆಲಸದ ತುರುತಿನಲ್ಲಿ ಅವಳನ್ನು ಕಂಡು ಮಾತನಾಡಿಸ 
ದಾದಾಗ (ಬಣ್ಮಮಾ. ೧೧). ವಿ. ಅತ್ಯಗತ್ಯವಾದುದು ; ಕೂಡಲೆ ಗಮನ 
ಕೊಡಬೇಕಾದುದು ; ಜರೂರು : ಈ ತುರುತಿನಲ್ಲಿ ಬೇಕು ಅಂದರೆ 
5| ಯಾರು ತಾನೇ ಹಣ ಒದಗಿಸುತ್ತಾರೆ (ಮುರಳಿ. ೧೩೦). ತುರ್ತ,: ೩, ಸದ್ಯ; 
ತತ್ಕಾಲ: ತುರ್ತಕ್ಕೆ ನಮ್ಮ ಕಡಿಗೆ ಇರುವ ಆಸಾಮಿಗಳೊಳಗೆ ಯಾರಿಗೆ 
ನಾವು ಸರಾಫರೆಂದು ಎಣಿಸುತ್ತೇವೆ (ಎುಂಬವ್ಕಾ. ೨೨ ಪ್ರಸ್ತಾವನೆ). ತುರ್ತು: 
೨. ತುರ್ತಾದ ವರ್ತಮಾನ ಬಂದಿದೆ (ಯೋಧಪು. 30): ವ್ಯವಹಾರದೊಳು 
ಯೋಜಿಸೆರಡನು ಕೂಡಿಡು ತುರ್ತಿಗೆ ನಾಲ್ಕನೆಯದನು (ಇಂಜಾಪ. 
೨೦೧-೪೩). (ಗು). ೪. ಕೂಡಲೆ ಗಮನಕೊಡಬೇಕಾದ ; ಅತ್ಯಗತ್ಯ 
ವಾದ ; ವಿಳಂಬಕ್ಕೆ ಯೋಗ್ಯವಲ್ಲದ : ಯಾವ ತರಹದ ತುರ್ತು ಕೆಲಸ 
ಎಲ್ಲದಿದ್ದರೆ ಕಾಲುನಡೆಯಿಂದಲೇ ... ನಡೆದು ಮನೆ ಕಾಣುತ್ತಿದ್ದರು 
(ಕಂಬಹು, 3೭); ಕೂಡಲೇ ಹೋಗಿ ಅಧಿಕಾರ ವಹಿಸಿಕೊಳ್ಳಬೇಕೆಂದೂ 
ತುರ್ತು ಆಜ್ಞೆ ಮಾಡಿದ್ದಾರೆ (ಕಂಗಳ. ೯). 
[ ಆ ಸಂ. ತ್ವರಿತ. /ತುಳು. ತುರಿತ, ತುರ್ತ, ತುರ್ತು; ತೆಲು. ತುರಿತ, 
ತುಜುತು] 
ತುರಿಪ, ತುರಿಹ (ನಾ). ಎ ತುರಿತ್ಯ ೧... ಇರ್ವರುಮೊಟ್ಟೆಯನೇಟಃ 
ತುರಿಪದಿಂ ಕತಿಪಯದಿವಸಗಳಿಂ ವೇಣೂತಟಿವಂನೆಯ್ದಿ (ವಡ್ಮಾರಾ. ೧೩೦-೦೫); 
ಕೆಂದಳಿರ ಪಾಸುಗಳಿಂ ಕುಳಿರ್ವಾಲಿನೀರ್ಗಳಿಂ ತುರಿಪದೆ ಸೂಸುತುಂ 
ಕೆಳದಿಯರ್‌ ನದಿಪುತ್ತಿರೆ (ಪಂಪಭಾ. ೫-೮) ; ಅರೆಗಟ್ಟಿ ತುರಿಪದಿಂ ಪರಿತರೆ... 
ನೋಡಿದಳ್‌ ಪೆಜಳೊರ್ವಳ್‌ (ಶಾಂತಿಪು. ೬-೦೦) ; ತುರಿಪದೆ ನಡೆತಂದಳ್ಳಾಮ 
ಯೋಗಿನೀವಿಭ್ರಮದಿಂ (ಕಾದಂಪೂ.960); ಚೇಟಿಯರ"್‌ ತುರಿಪದಿಂ ಪ್ರಿಯನಿಂ 
ಬರೆ ಕಂಡು (ಕೃಂಗಾರ, ೩-೬೪): ತುರಿಪದೆ ಕಾದಿ ಗೆಲ್ಲು ಹಯಮಂ (ರಾಮೂಶ್ಯ. 
೧೧೦-೦೭). ತುರಿಹೆ: “ತುರಿಹಂ ... ಚೇಗಂ- ಈ ೮ ಶೀಘ್ರಂ” (ಕಕಸಾ. 
೧೨-೨೨೯); “ ತುರಿಹ ಬೇಗಂ... ಶೀಘ್ರಾರ್ಥಂ” (ಳವಿಕಂ. ೧೦೦): 
ಅತ್ವಕ್ಕುತ್ವಂ — ಅಂಗುಷ್ಕ - ಉಂಗುಟ ೯ ತ್ವರಿತ-ತುರಿಹ (ಕಮದ. ೨೬೯ 
ಪ್ರಯೋ) ; ಜಗದಂತರಿಯಾಮಿ ಮಂಂಗೆಲಸಕ್ಕೆ ತುರಿಹೆದಿಂದವಳ ಪ್ರೇರಕನಾಗಿ 
(ಮೋಹತ. ೨೯-೪೦) , ವಸ್ತುವಿನ ಘನತೆಯೇನದ ನಾನು ತುರಿಹೆದಿ 
ಮುಂದೆ ತಂದನುಬಂಧಿಸುವೆನೆಂದು ನುಡಿದ (ಥರದ. ೩೩-೪೫). 
[ ಸಂ. ತ್ವರಿತ? 
ತುರಿಪಂ (ಅ). ಬೇಗನೆ ; ಶೀಘ್ರವಾಗಿ : ಹರೆಯದಿನಗ್ಗಳಂ ಹಣದ ಮೇಗಣ 
ಮೋಹಮಿವಳ್ಲಿ ಬಪ್ಪಿನಂ ತುರಿಪಮೆಯರ್ಥಮಂ ಕ್ರಮದಿನಾ ಮುದುಪಂ 
ಗಡ ಕೊಟ್ಟನೊತ್ತೆಯಂ (ಸೂಕ್ತಿಸು. 6-೪೨೨). [ ಆತುರಿಪ) 
ತುರಿಪಂಗೆಯ (ಕ್ರಿ). ಆತುರಪಡು ; ತವಕಿಸು : ನೀಮೇಕೆ ತುರಿಪಂ 
ಗೆಯ್ವಿರೆಮ್ಮರಸಿಯಂ ಪ್ರಾರ್ಥಿಸಿ ಪೊಡೆವಟ್ಟು ಬೇಡಿಕೊಂಡು ವಿಧಿಪೂರ್ವಕಂ 
ಮದುವೆ ನಿಲ್ವೂದು (ಪಂರಾಮಾ. ೮-೬೧ ಪ) ; ಅನುಷ್ಠಾನಂಗಳ್ಳೆ ಪೇಟ್ಜಿ 
ಪ್ರಮಾಣದ ಕಡೆಯೊಳು ತುರಿಪಂಗೆಯ್ಯದೆ ನಿಜನಿರಂಜನನಿತ್ಕಾನಂದಾತ್ಮ 
ಸ್ವರೂಪಮಂ ಧರ್ಮಶುಕ್ಲಧ್ಯಾನದಿಂ ಭಾವಿಸುವುದು (ಪಸಾರ. ೩೪೧). 
[ತುರಿಪ4ಕೆಯ್‌,] 
40| ತುರಿಪಕಾಅ (ನಾ). ಆತುರಪಡುವವನಂ ; ತವಕಿಸುವವನು ; ರಭಸ 
ಗೊಳ್ಳುವವನು; ದುಡಂಕುವವನಂ: ಗೆಲ್ಲಉಾಅಂ ಪರವುದಿವ್ರಾತದೊಳ್‌ 
ಬಿತ್ತರಿಪ ತುರಿ[ ಪಾಕಾಂ. ಲೌ ]ಪಕಾಅಂ ಮಹಾಧರ್ಮುದೊಳ್‌...ನೇಮಿ 
ಚೆಂದ್ರಂ (ಅರ್ಧನೇ, ೧-೩೭) : ರಾಭಸಿಕಾನಾಂ ಇ ತುರಿಪಕಾಜರ್ಗೆ (ನೀತಿವಾ. 
೯-೦೦೭). [ತುರಿಪ 3. - ಕಾಣ] 
45 | ತುರಿಪವಯಣ (ನಾ). ಬೇಗನೆ ಮಾಡುವ ಪ್ರಯಾಣ ; ಆತುರದ 
ಪ್ರಯಾಣ. "ತಂರಿಪವಯಣವರ್‌' ಪರಾ. (ತುರಿಪ . ಪಯಣ, ] 


10 


20 


ತುರಿಪವಯಣವರ್‌ 


ತುರಿಪವಯಣವರ್‌ (ಕ್ರಿ). ಬೇಗಬೇಗನೆ ಪ್ರಯಾಣ ಮಾಡಿಕೊಂಡಂ 
ಬರಂ : ಅರಿಕುಠಾರದಿಂದ ತಳರ್ದು, ತುರಿಪವಯಣವಂದು (ಮಂತ್ರಶ. 
900-0) [ತುರಿಪವಯಣ + ಬರ) 

ತುರಿಬೀಳ್ಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : (ಮೈ ಔಗಿ. ೫೩-೦೦೦೨)- 

[? ಬಳ್ಳಿ] 

ತುರಿಮಣೆ "ತುರಂವುಮಣೆ' ನೋ. 

ತುರಿಮುಳ್ಳುಮಾನು (ನಾ). ಒಂದು ಬಗೆಯ ಮಾನು : “ಸಹಸ್ರದಂಷ್ಟಃ, 
ಪಾಠೀನಃ ೨ ಸಾವಿರ ಕೋರೆಗಳುಳ್ಳ ಮಾನಿನ ಹೆಸರುಗಳು, ಅಂದರೆ 
ತುರಿಮುಳ್ಳುವಿಸಾನು” (ಸಿದ್ಧಾಂತಿ. ೮೦). 

[ತುರ್ಕಿ (-೭ ತುಜಿ?) ಮುಳ್ಳು (ಎ ಮುಳ್‌)4 ವಿನ್ಶು ( ಎಮಾನ್‌ )] |10 

ತುರಿಯ್ಯ (ನಾ). ಎ ತಂರಿತ್ಯ ೧: ಮಾಯಾಸ್ವರೂಪವನು ನೆನೆದಾಕ್ಷಣಂ 
ಮುಂದೆ ನಿಲಲು ತುರಿಯದಿಂ ತೂರ್ಯತ್ರಯವ ನಟಿಸಿ (ಲಶಿಚಿಂ. ೨೯-೩೮) ; 
ತುರಿಯದೆ ಕೈದ ಕೊಳ್ಳೆನುತಲೀಶ್ವರ ಮುಂದುವರಿದೆಚ್ಚನಾಗ ಬಾಣದಲಿ 
(ಮೋಹತ. ೩೯-೨೭) ; ತುರಿಯದಿಂದೆಯ್ದಿಯವರಂ ಕೊಂದು ಮುಪ್ಪೊಳಲ 
ದಹಿಸಿ (ಪಾಸೋಪು. ೧೦-೩೪). "ತಂರಿತ್ಯ' ಪರಾ. 

[ ಆ ಪ್ರಾ. ತುರಿಆ./ಸಂ. ತ್ವರಿತ] 

ತುರಿಯ್ಯ (ನಾ). ಎ ತುರೀಯ ಳಿ: ನಾನು ತುರಿಯ ತುರಿಯಾತೀತವಪ್ಪ 
ಸತ್ತುಚಿತ್ತಾನಂದ ನಿತ್ಯಪರಿಪೂರ್ಣವೆ ತನ್ನಿರವಂದು ತಿಳಿಯೆ (ವಡಸಂ. ೦೬೭- 
೧೦೫) : ಏನೇನರಿಯನು ತುರಿಯಯರಡೆಂಬೊಂದರಿಯ ಮಾನಮೂರುತಿ 
ಆವವರಿಯ (ಅದಾವ. ೮೩-೦೩). [ಆ ಸಂ. ತುರೀಯ] 

ತುರಿಯಾತೀತ (ನಾ). ೧. ಮೋಕ್ಷಕ್ಕೆ ಕಾರಣವಾದ ಏಳು ಭೂವಿಂಕೆಗಳಲ್ಲಿ 
ಕೊನೆಯಂದು, --ಏಳನೆಯಂದಂ : ತುದಿಯ ತುರಿಯಾತೀತವೇ ಏಳನೆಯ 
ಭೂಮಿಕೆಯು (ಅಮ್ಮತ. ೬-೬). ೨. ಪರಮಾತ್ಮ: ತುರಿಯಾತೀತನ ಗುರು 
ತರಿವರಾರೆಂದ (ಗಗತಾ. ೦೩-೦). [ ಸಂ. ತುರೀಯಾತೀತ] 

ತುರಿಯಾವಸ್ಥೆ (ನಾ). ಮೋಕ್ಷವನ್ನು ಪಡೆಯಂವ ಸ್ಥಿತಿ ; ಜೀವನ್ಮಾಕ್ತಿ : 
ನಾದಬಿಂದುಕಳೆ ಕಲಾನ್ವಿತ ನಾಲ್ಕಟಿ ಮಧ್ಯದಲ್ಲಿರ್ಪ ತುರಿಯಾವಸ್ಥೆ 

[ < ಸಂ. ತುರೀಯಾವಸ್ಥಾ ] 


15 


25 


(ವಣಸಂ. ೩೩೨-೦೮ ಟೀಕು). 
ತುರಿಸು "ತಂಜ್‌ಸು' ನೋ. 
ತುರಿಹ “ತಂರಿಪ' ನೋ. 
ತುರೀಯ (ಗಂ). ೧. ನಾಲ್ಕನೆಯ ; ಚತುರ್ಥ : ಗಾಯತ್ರಿಯ ತುರೀಯ 

(ನಾಲ್ಕನೇ) ಪಾದಪ್ರಶಂಸೆ ಉಪನಿಷತ್ತಿನ ವೈಶಿಷ್ಟ್ಯ (ಹುಳ್ಕಾರ. ೮೩ ಏರಿಕೆ). 

(ನಾ). ೨. ನಾಲ್ಕನೆಯದು. ೩. ನಾಲ್ಕನೆಯ ಒಂದು ಭಾಗ. ೪. 

ಜತಂರೀಯಾವಸ್ಥೆ ೨: ತುರೀಯದ ಮೋಹ ಬೆರಸಿದಾಗವೇ ಆ ತುರೀಯ 

ನಷ್ಟ (ಮೋಳಿಮಾ. ೭೨-೨೮೨); ಎನ್ನ ಕಂಗಳೊಳರೂಹಿಂಗೆ ಆನು ಬೇಟ 
ಗೊಂಡು ಬಳಲುವಂತೆ ಹಿಡಿದು ನೆರೆಯಲಿಲ್ಲಯ್ಯ ತುರೀಯದ [ಪಾಕಾಂ. 
ತುರ್ಯದ, ತೂರ್ಯದ] ತವಕವನೇನೆಂಬೆನಯ್ಕ (ಅವದಂ. ೦೩೨-೬೦೦) ; 
ತುರೀಯಪರಮಾನಂದನು ... ಕೂಡಲಸಂಗಯ್ಯನಂ (ಬಸವ. 
ಜನಕಜಾರವುಣ ಧೀರೋದಾತ್ತ ವಕ್ಷವಾರ್ಧಿಯ ನೀಲನಾವೆಯೊಳ್‌ ತೇಲಿ 
ದನು ಶಾಂತಿಯ ತುರೀಯಕೆ (ಶ್ರೀರಾಮಾ. ೦೬೪-೩೪೭); ಉಪನಿಷತ್ತುಗಳು 
ತುರೀಯ ಎಂಬ ನಾಲ್ಕನೆಯ ಅವಸ್ಥೆಯನ್ನು ಜೀವನಿಗೆ ಹೇಳುವುವು 

(ಭಾತತ್ತ್ಮ- ೬೪); ತುರೀಯಾವಸ್ಥೆಯೇ ಮುಕ್ತಾವಸ್ಥೈ. ಅಲ್ಲಿ ತುರೀಯನೆಂಬ 

ಪರಮಾತ್ಮಪ್ರಾಪ್ವಿಯಾಗುವುದು (ಹಿಂದಸಾ.೨೮೮). ೫. [ಜ್ಯೋತಿ] ಲಗ್ನ 

ದಲ್ಲಿ ನಾಲ್ಕನೆಯ ಸ್ಥಾನ, - ಚತುರ್ಥ ಕೇಂದ್ರ : ಸಿತನಸ್ತದೊಳಿರೆ 
ರಜನೀಪತಿ ಪತ್ತಜೊಳೊಂದಿ ನಿಲೆ ಶುಭೇತರರೊಡಗೂಡೆ ತುರೀಯ 

[ಪಾಕಾಂ:- ತೂರ್ಯದೆೊಳಾ] ಲಗ್ನೋದ್ಗತಮನುಜಂ ಸ್ವಕುಲನಾಶಕಂ 

ತಾನೆನಿಕುಂ (ಜಾತತಿ. ೨೦-೪). ೬. (?) : ನಿಷ್ಠೆಯ ಹರಿದು ಭಕ್ತಿ ಎಂಬ 


₹2೪) » 


40 


46 


೩೫೫೫ 


ತುರುಕ 


ತುರೀಯದಲ್ಲಿ ಸಿಕ್ಕಿ ಸಾಯಲಿಲ್ಲದ ವಿರಕ್ತಿಯ ಕಟ್ಟಿಕೊಂಡು ಮಾಡುವ 
ಸದಾನಂದನ ಇರವು (ಮೋಳಿಮಾ. ೩೭-೧೫೩). [೫೦.) 


ತುರೀಯವರ್ಣ (ನಾ). ಚತುರ್ವರ್ಣಗಳಲ್ಲಿ ಕೊನೆಯದು ; ಚತಂರ್ಥ 


ವರ್ಣ ; ಶೂದ್ರಜಾತಿ: (8. [ತುರೀಯ + ವರ್ಣ) 


5| ತುರೀಯವೃತ್ತಿ (ನಾ). [ಯೋಗ] ಪ್ರಾಣಾಯಾವಂದ ನಾಲ್ಕು ಭೇದ 


ಗಳಲ್ಲಿ ಒಂದು: ಪ್ರಾಣಾಯಾಮವು ಬಾಹೈವೃತ್ತಿ, ಆಭ್ಯಂತರವೃತ್ತಿ, 
ಸ್ತಂಭವೃತ್ತಿ ಮತ್ತು ತುರೀಯವೃತ್ತಿಯೆಂದು ನಾಲ್ಕು ವಿಧ ... ಬಾಹ್ಯ 
ವಾದ ದೇಶವನ್ನೂ ಅಭ್ಯಂತರವಾದ ಹೃದಯಪ್ರದೇಶವನ್ನೂ ಸೂಕ್ಷ್ಮವಾಗಿ 
ಪರ್ಯಾಲೋಚನೆ ಮಾಡುವವನಿಗೆ ತುರೀಯವೃತ್ತಿ ಸಂಭವಿಸುವುದು 


(ಭಾತತ್ತ್ಮ. ೩೩೯). [ತುರೀಯ 4 ವೃತ್ತ್ವೀ) 


ತುರೀಯಾನುಭವ (ನಾ). ಬ್ರಹ್ಮಸಾಕ್ಷಾತ್ಕಾರ ; ಆತ್ಮೈಕ್ಯಾಸಂಭವ : 


ಗುರುಕೃಪೆಯಿಂದ ಪಡೆದ ತುರೀಯಾನುಭವವು ಅವುಗಳಲ್ಲಿ ಮೂಡಿವೆ 


(ಕಸಾಡ- ೩೧೯). [ತುರೀಯ + ಅನುಭವ] 


ತುರೀಯಾವಸ್ಥೆ (ನಾ). ೧. ನಾಲ್ಕನೆಯ ಅವಸ್ಥೆ : ಕಂದರ್ಪಾವಸ್ಥೆಯ 


ತುರೀಯಾವಸ್ಥೆಯಿಂ ಪರ್ಯಾಕುಲಜೀವಿತೆಯಾಗಿ ಕನ್ನೆ ಮೂರ್ಛು 
ಪ್ರಪನ್ನೆಯಪ್ಪದುಂ (ಜಗವಿ. ೧೦-೩೩೦). ವಿ. ಆತ್ಮನ ನಾಲ್ಕನೆಯ ಸ್ಥಿತಿ ನ 
ಮೋಕ್ಷ : ಆದರೆ ಅವರಿಗೇನು ಗೊತ್ತು--ಅದು ತುರೀಯಾವಸ್ಥೆಯ ಪರ 
ಜಂಗಮ ಲೀಲೆಯ ನಾಂದಿಯೆಂದು ? (ಕರಡ. 609) ; ತುರೀಯಾವಸ್ಥೆಯೆ 
ಮುಕ್ತಾವಸ್ಥೆ. ಅಲ್ಲಿ ತುರೀಯನೆಂಬ ಪರಮಾತ್ಮ ಪ್ರಾಪ್ತಿಯಾಗುವುದು 
(ಹಿಂದಸಾ. ೨೮೮); ಯೋಗಿಗೆ ತನ್ನ ತುರೀಯಾವಸ್ಥೆ ಯಲ್ಲಿ ಈ ಸ್ಥಿತಿ ಮತ್ತು 
ಈ ದರ್ಶನ ಲಭಿಸುತ್ತದೆ (ಈಡಳ. 6). [ತುರೀಯ ಅವಸ್ಥೆ) 


| ತುರೀಯೋಪಾಂತ್ಯ (ನಾ). ಮೋಕ್ಷದ ಸಾಮಿಸಾಪ್ಯ ; ಬ್ರಹ್ಮಾನಂದಕ್ಕೆ 


ಸನ್ನಿಹಿತವಾದ ಮಟ್ಟ : ತುರೀಯೋಪಾಂತ್ಯದೊಳು ವಿಹರಿಸುತಲಿರುವ 

ಯಾತ್ರಿಕರ ಕಾಣುತ್ತ (ಮಲೆದೇ. ೪೩-೮); ಕವಿ ಪಡೆಯುವ ಈ ಸಾಮರ 

ಸ್ಮಾನುಭವ ತುರೀಯೋಪಾಂತ್ಯ ಸ್ಥಿತಿ. ತುರೀಯದಲ್ಲಿ ಯೋಗಿಯ 

ಅನುಭವ ಅಲ್ಲಿ ವಿಷಯ ಆತ್ಮಗಳ ಸಂಪೂರ್ಣ ಸಾಮರಸ್ಯ (ಸಾಂದಸ. ೧೮). 
[ತುರೀಯ ೬ ಉಪಾಂತ್ಯ] 


ತುರೀರ (ನಾ).(?): ಬಿಜ್ಜಯನು ಬಡಿದು ತುರೀರರು ಮೊಟ್ಟೆಯ ಹುಜಾಸಲೈ 


(ಇಎ. ೦೯೪೭, ಹಾನಗಲ್‌. ೧೦೯-೩೦; 822). [?) 


80| ತುರು "ತುಜು' ನೋ. 
ತುರುಕ, ತುರಃಕ, ತಂರಂಕಂ, (ಗಂ) ೧. ಬೇರೆ ದೇಶದ ; ವಿದೇಶದ. 


“ತಂರುಕ ಬೇವು” ಪರಾ. (ನಾ). ೨. ಒಂದಂ ದೇಶ ; ತುರ್ಕಿಸ್ಮಾನ : 
ಅರಸುಮಕ್ಕಳು ಪರೆಮಮಗಧೆಯ ಗೌಡ ಗುರ್ಜರ ತುರುಕದೇಶದ ಪ್ರಭೃತಿ 
ಭೂಪರು ನೆರೆದು ಬಂದಲ್ಲಿ (ಜ್ಞಾನಕಂ.0-00); ಸಿಂಧುಜನಂ ತುರುಕವನಿಯು 
ಆಂಧ್ರ... ಮೊದಲಾದ ಚಪ್ಪನ್ನದೇಶಕೆ ದರ್ಪಣವೆಂದೆನಿಸಿಪ್ಪುದು ತ್ರೈಲಿಂಗ 
ದೇಶ (ಕೈರವೇ.0-8೭)- ೩. ತಂರಂಕದೇಶದವನಂ; ತಂರ್ಕಿಸ್ಮಾ ನದವನು: 
ತುರುಕ ಬರ್ಬರ ಪಾರಸೀಕರ ತುರಗವೈಸಾವಿರಸಹಿತ ಮೋಹರಿಸಿ ನಿಂದನು 
ಶಕುನಿ (ಕುವ್ಕಾಗ- ೦-೪). ೪. ಮಂಸಲ್ಮಾನ; ವಂಹಮ್ಮದೀಯ: ತುರುಕ 
ದಂಡಿಗೆ ಕಾಲುವಟ್ಟೆಯಾದದು ಕರ್ಣಾಟ (ಕುರಾಸಾಂ- ೩೬-೬೭); ಒಡ 
ನಿಕ್ಕೇರಿಯ ಸೆಳೆದಾಗ ತುರುಕರ ಪಡೆ ನಡೆದುದು ಕನ್ನಡಕೆ (ಕಂನವಿ. ೦೦ 
ಸೂಚನೆ) ; ಭಾರತೀಯರು ಇಸ್ಲಾಂಮತಾವಲಂಬಿಗಳನ್ನು ಕುರಿತು ಮಾತ 
ನಾಡುವಾಗ ಅವರನ್ನು ತುರುಕರು ಎಂದು ಕರೆಯುವುದುಂಟು (ಛಾರದ- 
೪೦೫); ತಿರಿತಿರಿಗಿ ಗೋಕರ್ಣಕ್ಕೆ ಹೋಗಿ ತುರುಕನಿಂದ ದೆಬ್ಬೆ ತಿಂದ 
(ಗಾಡಿ: ೫. ಒಂದಂ ಬಗೆಯ ಪರಿಮಳದ್ರವ್ಯ ; ಲೋಬಾನ : 
“ಕಪಿಲಃ-ಕಪಿ, ತುರುಕ, ತುತ್ತ” (ಓಷಧಿ. ೨೦). "ತುರುಸಿ' ಪರಾ. 
ತುರಃಕ : ೨. ಪಾಂಡ್ಯ ಲಾಳ ನೇಪಾಳ ತುರಃಕ ಬಬ್ಬರಿಗ . . . ಸಿಂಧು 


ತುರುಕಬೇವು 


ವಿಷಯಾಧಿಪರಾಳ್ವೆಸಗೆಯ್ಯೆ (ಕಇ. 7: ೩೦-೧೭; 1229); ತುರುಕ್ಕು: 
೨. ಆಂಗ ವಂಗ ಕಳಿಂಗ ಕಾಶ್ಮೀರ ಗುಜ್ಮರ ತುರುಕು ನೇಪಾಳ (ಜಿನಮು. 
8೦-೭೦). [ ಪ್ರಾ. ತುರುಕ್ಕ./ಸಂ. ತುರುಷ್ಕ ] 

ತುರುಕಬೇವು (ನಾ). (ವಿದೇಶೀಯವಾದ) ಒಂದು ಬಗೆಯ ಬೇವಿನ 
ವಂರ ; ವಂಹಾನಿಂಬ : ಸಾಸುವೆ, .. ತುರುಕಬೇವಿನ ಬೀಜ ಈ 
ಔಷಧಿಗಳ ಪ್ರತ್ಯೇಕ ಎರಡು ವರಹ ತೂಕವ ಚೂರ್ಣಿಸಿ (ವೈದ್ಯಸಾ. 1, 
೩೯೩); ರಿಸ್ಕೆ, ತುರುಕಬೇವು, ಚಂಗಲಕೋಷ್ಮ ... ಪ್ರಾತಃಕಾಲದಲ್ಲಿ 
ಗ೪ ತೂಕವಂ ಸೇವಿಸುವುದು (ಸಕವೈ. ೨೧೮). 

[ ತುರುಕ + ಬೇವು. / ತಮಿ. ತುರುಕ್ಕವೇಮ್ಚು ] 

ತುರುಕರಾಜ್ಬಲ (ನಾ). ಮುಸಲ್ಮಾನ ದೊರೆಯ ಸೈನ್ಯ; ತಂರಂಷ್ಯ 
ಸೇನೆ: ತುರುಕರಾಡ್ಬಲ ವಾರ್ಧಿಬಾಡಬ ದ್ರಾವಿಡಧರಣೇಶ ತಿಮಿರ 
ಮಾರ್ತಂಡ (ಕಂನವಿ. ೮.೭೬೩) [ಆ ಸಂ. ತುರುಷ್ಕರಾಡ್ಬಲ) 

ತುರುಕರು "ತುಜಂಕಣು': ನೋ, 

ತುರುಕಸಿಂಗಾಡಿ (ನಾ). ತುರಂಕಯೋಧರು ಉಪಯೋಗಿಸುತ್ತಿದ್ದ 
ಬಿಲ್ಲಂ : ತುರುಕಸಿಂಗಾಡಿ ಖೇಡೆಯ ಲಾಳಿಕೋಲ ನಿಷ್ಟುರವಾಕ್ಕದಾಳ್ಗ 
ಳೊಗ್ಗಿನೊಳು ಚುರುಚುರನೆಯ್ದಿ ಕೈಮುಗಿದು ಗಡ್ಡದ ದೊಡ್ಡ ತುರುಕ 
ರರಸು ತೊಲಗಿದನು (ಧರಣ. ೨೨-೩೬). [ ತುರುಕ + ಸಿಂಗಾಡಿ] 

ತುರುಕಳ್ಳಿ (ನಾ). (ವಿದೇಶೀಯಂವಾದ) ಒಂದಂ ಬಗೆಯ ಕಳ್ಳಿಗಿಡ : 
ತೋಟದ ಬೇಲೀಲೆಲ್ಲಾ ತುರುಕಳ್ಳಿ ಬೆಳೆದಿದೆ (ರೂಢಿ). [ಆತುರುಕ* ಕಳ್ಳಿ,] 

ತುರುಕಾಣಿಕೆ (ನಾ). ಒಂದು ಬಗೆಯ ಕಾಣಿಕೆ (?) : ಸಕಲ ಸುವರ್ಣಾ 
ದಾಯ ಭತ್ತಾದಾಯ ತುರುಕಾಣಿಕೆ ... ಯಿವು ಮೊದಲಾದವೆಲ್ಲಾ . 
ಧಾರೆಯನೆರದು ಕೊಟ್ಟ ಆಗ್ರಹಾರ (ಎಕ. ಸ, ಕೋಲಾರ. ೨೪೭-೨೬; 
16877). [ತುರ್ಮು? + ಕಾಣಿಕೆ (< ಕಾಣ್ಕೆ) ] 

ತುರುಕಾಣ್ಯ (ನಾ). ತುರಂಕರ ದೇಶ ; ಮುಸಲ್ಮಾನರ ದೇಶ: 
ತುರುಕಾಣ್ಯ ಮೊದಲಾದ ದೇಶದೊಳ್ವಿ ಹರಿಸಿ ಸುರಿದರಾತ್ಮಾಮೃತರಸವ 
(ಭರಣ. ೮೦-೬೯); ರಾಮಸಮುದ್ರವ ಬಟ ಅಗ್ರಹಾರವಾಗಿ ಕೊಟ್ಟದು 
ತುರುಕಾಣ್ಮದ ದೊರೆಗಳು (ಎಕ. ಸ, ಕೋಲಾರ. ೧೪೭-೦೩; 1558); 
ತುರುಕಾಣ್ಮದೊಳಗನಾವೃಷ್ಪಿದೋಷಂ ಬಂದು ಪಸರಿಸೆ (ಜಿಬಪು- ೦-೧೯)- 
Pp ಸಂಸ್ಕೃತದ ' ಆಜ್ಞಾ ' ಶಬ್ದದಿಂದ ಬಹಂಶಃ ವ್ಯುತ್ಪನ್ನವಾದ 
` ಆಣೆಯ ' ಎಂಬ ಶಬ್ದದೊಡಗೂಡಿ ಕನ್ನಡದಲ್ಲಿ ತಿಗುಳಾಣ್ಮ, 
ತುರಂಕಾಣ್ಯ, ತೆಲುಗಾಣೆಯ, ಮುಂತಾದ ಪದಗಳಂ ರೂಪಗೊಂಡಿರ 
ಬಹುದೆ? [ತುರುತ * ಆಣ್ಯ(€ ತೆಲು. ಆಣೆ -ದೇಶ)] 

ತುರುಕಾಯ (ನಾ). ತಂರಂಕರ ಆಕ್ರಮಣ (?): ಶ್ರೀ ವೀರಬಲ್ಲಾಳ 
ದೇವರಸರು ರಾಜ್ಯಂಗೆಯ್ಕುತ್ತಿರ್ದ್ದಲ್ಲಿ ತುರುಕಾಯಾವಾಗಿದಲು (ಮೈ ಆರಿ. 
೦೯೩೬, ೧೧-೨: 1810). [ತುರುಕ + ?] 

ತುರುಕಾರ "ತುಟಂಗಾಅ' ನೋ. 

ತುರುಕಾಳು (ನಾ). ತುರುಕಸೈನಿಕ್ಕ--ಭಟ : ಪಿರಿದಗುರ್ವಿಸಿ ಪುರಿಯನು 
ಕಾದಿರೆ ಬಂದು ತುರುಕಾಳು ಲಗ್ಗೆ ಮಾಡಿದರು (ಕಂನವಿ. ೧೦-೩೯). 

[ ತುರುಕ + ಆಳ್ಕು (ಆ ಆಳ್ಕ್‌) 

ತುರುಕಿತಿ (ನಾ). ತುರುಕಜಾತಿಯ ಹೆಂಗಸು: “ಯವಾನೀ - ತುರುಕಿತಿ” 
(ಕಾಶಕ್ಕ. ೧೬೩). [ತುರುಕ * -ಇತ್ತಿ (-ಆ -ಇತ್ತಿ)] 

ತುರುಕಿಸು (ಕ್ರಿ). ಒತ್ತಿ ಒಳಸೇರಿಸು ; ಗಿಡಿ: ಕರಿಯನು ಮರದ ಚಿಕ್ಕ ಚಕ್ರ 
ವೊಂದನ್ನು ಬಿದಿರಿನ ಸೀಳಿನೆಡೆಗೆ ತುರುಕಿಸಿ (ಮುಂಗಾಮು. ೦೦೮): ಹತ್ತು 
ರೂಪಾಯಿನ ಐದು ನೋಟನ್ನು ಒಳ ತುರುಕಿಸುತ್ತಾ ಮಾಸ್ತರು ಮೇರಿಯ 
ಮನೆಯತ್ತ ಕಾಲುಕಿತ್ತರು (ಕಾವೇರಿ. ೧೭೨). 

[ತುರುಕ್ಕು (ಎತುಜುಕು,) * - ಇಸ್ಮು] 


೩೫೫೬ 


86 


40 


45 


ತುರುತು 


ತುರುಕ್ಕು 'ತುಟಿಕ್ಕು” ನೋ. 

ತುರುಕ್ಕು (ಶಂರಂಕ' ನೋ. 

ತುರುಕುಡಿ (ನಾ). ಒಂದಂ ಬಗೆಯ ಗಿಡ: “ಕಲಾರಂ-ಚೆಂಗಣಿಗಲು, 
ಬಿಳಿಯ ನೈದಿಲು, ಈಚಲು, ತುರುಕುಡಿ?” (ಓಷಧಿ. 33). [7] 

ತುರುಕುಮಲ್ಲಿಗೆ (ನಾ). (ವಿದೇಶೀಯವಾದ) ಒಂದಂ ಬಗೆಯಂ ಮಲ್ಲಿಗೆ 
ಗಿಡ ಮತ್ತು ಅದರ ಹೂವು: ಕೆಂಪುಕಾಸಿಕಣಿಗಲು, ತುರುಕುಮಲ್ಲಿಗೆ, 
ಗಣೇಶನ ಹೂ (ಮೈಔಗಿ. ೭೭-೧೩೯೧). 

[ತುರುಕ್ಕು ( ಎತುರಂಕ) + ಮಲ್ಲಿಗೆ. ] 

ತುರುಕುಹರಳು (ನಾ). ಒಂದು ಬಗೆಯ ಹರಳುಗಿಡ ; ವಂರ ಔಡಲಂ; 
ಕಾಡಂ ಹರಳುಗಿಡ : ದೊಡ್ಡ ಹರಳು, ಬೆಟ್ಟಹರಳು, ತುರುಕುಹರಳು 
(ಮೈಔಗಿ. ೪೭-೯೪೩). 

[ ತುರುಕ್ಕೂ (ಆ ತುರುಕ) + ಹೆರಳು (ಆ ಪರಲ್‌) ] 

ತುರುಕುಹೆಸರು (ನಾ). (ವಿದೇಶೀಯಂವಾದ) ಒಂದಂ ಬಗೆಯ ಹೆಸರು 

ಕಾಳು ; ಕಾಡಂಹೆಸರು : ತುರುಕುಹೆಸರು, ಮಡಕಿ (ಮೈ ಔಗಿ. ೬೧-೦೨೨೨). 
[ ತುರುಕ್ಕು (ಆ ತುರುಕ) + ಹೆಸರು («ಎ ಪೆಸಆ**) ] 

ತುರುಗ. (ನಾ). ಕುದುರೆ ; ಅಶ್ವ : ತುರುಗ ಗೋವಾ ಮಹಿಷ ಶುನಕಂಗಳಂ 
ತಿಂದು ನರಮಾಂಸವಂ ಭಕ್ಷಿಸುತ್ತ (ವೀಕ್ಕಿಪು. ೨-೬-೪೦); ಮೆಟ್ಟು ಇಲ್ಲದ 
ಪಾದ ಅಟ್ಟಲೋಡದ ತುರು ಕುಟ್ಟಿ ಕೆಡಹದ ಕಲಿತನವು ಚಂದನವ ಸುಟ್ಟು 
ಬಡಿದಂತೆ (ಸರ್ವಜ್ಞ. ೭೫೫). [ ಎ ಸಂ. ತುರಗ) 

ತುರುಗಲು "ತಂಜುಂಗಲ್‌' ನೋ. 

ತುರುಗಾಡು "ತುಜುಗಾಡು' ನೋ. 

ತುರುಗಾಲು (ನಾ). (ಕರಾ) ಕುಕ್ಕರಗಾಲು : ಅತ್ತೆಯು ಮಣೆಯ ಮೇಲೆ 
ತುರುಗಾಲಲ್ಲಿ ಕುಳಿತ ಅವನ ಮುಂದಕ್ಕೆ ವೀಳೆಯದ ತಬುಕನ್ನು ತಂದಿರಿ 
ಸಿದಳು (ಕುಡಿಕೂ. ೪೭).  ? + ಕಾಲ್ಕು (ಆ ಕಾಲ್ಸ್‌) 

ತುರುಗಾಳೆಗ (ನಾ). ಗೋವುಗಳ ಸಂರಕ್ಷಣೆಗಾಗಿ ಮಾಡಂವ ಕಾಳಗ . 
ಬಂಕಯ್ಯ ತುರುಗಾಳೆಗದಲ್ಲಿ ವೀರಸ್ವರ್ಗ ಪಡೆದುದರಿಂದ, ನಾಗಪಯ್ಯ... 
ಮುತ್ತಣ್ಣನನ್ನು : ಅರಮನೆಯ ತಳವಾರಿಕೆಯ ಊಳಿಗಕ್ಕೆ ಸೇರಿಸಿಕೊಂಡ 
(ಜನಜೀ. ೯೧). [ತುರು (ಆ ತುಜು) + ಕಾಳಿಗ] 

ತುರುಗು, "ತಂಜಿಂಕ್ಣು” ನೋ. 

ತುರುಗ್ಯು "ತಂಜುಗ್ಯು' ನೋ. 

ತುರುಗುಂಗೂದಲು "ತುಣಿಂಗುಗೂಂದಲ್‌' ನೋ. 

ತುರುಗೆವೆ "ತಂಣುಗೆಮೆ' ನೋ. 

ತುರುಗೋಳು “ತಂಜುಗೋಳ್‌' ನೋ. 

ತುರುಚ "ತುಜುಚೆ' ನೋ. 

ತುರುಚಿ "ತುಣುಚೆ' ನೋ. 

ತುರುಚು (ಕ್ರಿ). ಚುಚ್ಚು ; ತಿವಿ. 'ತಂರುಚುಗಬ್ಬ', "ತುರುಚುಮಾತು' 
ಪರಾ. [ಆ ತುಜ್‌ಸು] 

ತುರುಚುಗಬ್ಬ (ನಾ). (ವಿಡಂಬನೆಯಿಂದ) ಮನಸ್ಸನ್ನ ಚುಚ್ಚು 
ವಂಥ ಕಾವ್ಯ: ಇದೇ ವಿಡಂಬನೆ, "ತುರುಚುಗಬ್ಬ' (ಗೊತ್ತುಣು. ೪ಬ. 

[ತುರುಚು + ಕಬ್ಬ] 

ತುರುಚುಮಾತು (ನಾ). (ವಿಡಂಬನೆಯಿಂದ) ಮನಸ್ಸನ್ನು ಚುಚ್ಚುವ 
ಮಾತು: ಮಕ್ಕಳನ್ನು ಹುಟ್ಟುಹೆಸರನ್ನು ಬಿಟ್ಟು ಹಿಯ್ಯಾಳಿಕೆಯ ನೀಚ 
ಹೆಸರುಗಳಿಂದ ಕರೆಯುವುದು, ತುರುಚುಮಾತುಗಳನ್ನಾಡುವುದು (ಶಿಕ್ಷದ. 
೬೭೨). [ತುರುಚು 4 ಮಾತ್ತು] 

ತುರುಚೆ "ತಂಜುಚೆ' ನೋ. 

ತುರುತು “ತುರಿತ್ಯ ನೋ. 


ತುರುತುರನೆ 


ತುರುತುರನೆ (ಅ). ಬೇಗಬೇಗನೆ : ವ್ರತಭ್ರಷ್ಟರನಿಟ್ಟೊರಸುವೆ ಸುಟ್ಟು 
ತುರುತುರನೆ ತೊಟುವೆ (ಸರ್ವವ. ೦೮೬-೮೬೦). [ತುರುತುರು+ - ಅನೆ] 
ತುರುತುರು (ಅ). ಬೇಗಬೇಗ; ಶೀಘ್ರವಾಗಿ: ತುಂಗಕ್ಕ ಮುಖ್ಯ 
ರಸ್ತೆಯನ್ನು ಸೇರಿ ತಂರುತುರು ನಡೆಯಹೆತ್ತಿದಳು (ಮೂರುದಾ. ೧೩೭). 
ತುರುತ್ತಿ (ನಾ). (ಕರಾ) ನಡುಗಡ್ಡೆ ; ಚಿಕ್ಕದ್ವೀಪ. 
[ದೇ.8 ತವಿ. ಮಲ. ತುರುತ್ತಿ) 
ತುರುಪಟ್ಟಿ "ತುಜುಪಟ್ಟೆ' ನೋ, 
ತುರುಪಿಸು (ಕ್ರಿ). (ಉಕ) ಹೊಲಿ; ಟಾಕಿ ಹಾಕು: ಅಂಗಿ ಹರಿದು 
ಹೋಗಿದೆ, ಸ್ವಲ್ಪ ತುರುಪಿಸಿಕೊಂಡು ಬಾ (ರೂಢಿ). 
[ತುರುಪ್ಪ (Pp :- ಮರಾ, ತುರಪ) -- - ಇಸ್ಕು] 
ತುರುಪ್ಪು, ತಂರುಫ್‌ (ನಾ). ೧. ಗುಂಪು; ಸಮೂಹ, ೨. ದಂಡು; 
ಸೈನ್ಯ; ತುರುಪಿನ ಸರದಾರರು ಪಿರಿಯಾಪಟ್ಟಣಕ್ಕೆ ಬಂದು 
ಇದ್ದರು (ಕಾಜೀಂದ್ರ. ೧೦6); ಇತ್ತರದಿ ಸಾಲ್ಲೊಂಡು ತುರುಪಿರಲಿ 
(ಕೃಷ್ಣವಿ. ೩-೩); ವೇಗದಿಂ ಘಾಳಿಯಂ ಜೈಸಿರುವ ಕುದುರೆಗಳ ಬೇಗದಿಂ 
ದೇರಿರುವ ತುರುಪಿನ ಸವಾರರಂ (ಅರ್ಜಾವಿ. ೨೪-೪೮). ತುರುಫ್‌ : ೨. 
"ತುರುಫ್‌ಸವಾರ' ಪರಾ. (+ ಇಂ. Troop] 
ತುರುಪು, ತುರುಫಂ, ತುರ್ಪು, (ನಾ). ಇಸ್ಪೀಟು ಆಟದಲ್ಲಿ ಇತರ 
ವಂೂರು ಬಣ್ಣದ ಎಲೆಗಳಿಗಿಂತ ಸದ್ಯಕ್ಕೆ ಹೆಚ್ಚು ಪ್ರಾಧಾನ್ಯ ಪಡೆ 
ದಿರುವ ಎಲೆ ; ಹುಕುವಂಂ : (೪). ತುರುಘು : ಮೊದಲೇ ತುರುಘ 
ಆಡಿ ಬಿಟ್ಟರೆ ಆಟ ಕೆಟ್ಟುಹೋಗುತ್ತದೆ (ಕಾಮಿಕಾಂ. ೧೦೨). ತುರ್ಪು, : 
"ತಂಪರ್ಪಹೂಡು' ಪರಾ. (+ ಇಂ. Trump) 
ತುರುಫ್‌ “ತಂರುಪು', ನೋ. 
ತುರುಫ್‌ಸವಾರ (ನಾ). ಕುದುರೆ ಸವಾರ ; ಅಶ್ವಾರೋಹಿ : ಒಂದು 
ಕಾಗದವು ಅಪ್ಪಣೆಯಾಗಿ ತುರುಫ್‌ಸವಾರನ ಕೈಲಿಕೊಟ್ಟು . . , ಕಳುಹಿಸಿ 
(ಮಹಾವಂ- 11, ೦೨೦). [ತುರುಫ್‌ ( ಆತುರುಪ್ತು) -- ಸವಾರ] 
ತುರುಫು "ತಂರುಪ್ಪ' ನೋ. 
ತುರುಬಿ "ತುಟಿಂವೆ' ನೋ. 
ತುರುಬಿಕ್ಕು "ತುಟುಬಿಕ್ಕು' ನೋ. 
ತುರುಬು, "ತುಟಜಂಂಬ್ಮು' ನೋ. 
ತುರುಬ್ಮ " ತುಣುಂಬ್ಯಾ' ನೋ. 
ತುರುಬುಕಟ್ಟು (ಕ್ರಿ), ಮುಡಿಯಂನ್ನೂ ಹೆಣೆದಂ ಕಟ್ಟು : ಪಕ್ಕದ ಮನೆ 
ಯಾಕೆಗೆ ತುರುಬುಕಟ್ಟಿ ಬರುತ್ತೇನೆಂದು ಹೇಳಿ ಹೆೊರಡುತ್ತಿರುವುದನ್ನು 
ಕಂಡು ರಾಯರು . . . ತುರುಬುಕಟ್ಟೋದರಲ್ಲಿ ಇವಳು ಮೊದಲನೆಯವ 
ಳಂತೆ ಈ ಊರಿಗೆ ಎಂದು ಪತ್ನಿಯನ್ನು ಪ್ರಶಂಸಿಸಿ (ಉಾಯಕ. ೧೦೪)- 
[ ತುರುಬ್ಮು (ಆ ತುಆಂಬ್ಕು) + ಕಟ್ಟು] 
ತುರುಚಬೆ "ತಂಜುವೆ' ನೋ. 
ತುರುಮಂದೆ " ತಂಟುಮಂದೆ? ನೋ. 
ತುರುಮರಿಗಡ್ಡೆ (ನಾ). ಹಳದಿ ಬಣ್ಣದ ಹೂವುಗಳನ್ನು ಬಿಡುವ ರುಚಿಕರ 
ವಾದ ಗಡ್ಡೆಯುಳ್ಳೆ ಒಂದಂ ಬಗೆಯ ಗಿಡ: (೪)- [ತುರುಮರ್ಕಿ--ಗಡ್ಡೆ] 
ತುರುಮರಿಯಲಬು (ನಾ). ಒಂದಂ ಬಗೆಯ ಗಿಡ: (೪. 
[ ತುರುಮರ್ಮಿ + ಅಲಬ್ಕು] 
ತುರುಮಿಂಡಿ ' ತುಣುಮಿಂಡಿ' ನೋ. 
ತುರುಮೆ " ತುಜುವೆ' ನೋ, 
ತುರುಮೇವು (ನಾ). ದನಕರಂಗಳ ಆಹಾರ ; ಹಂಲ್ಲಂ : ನಡೆವುದು ಪಳ್ಳಿ 
. . * ತುರಂಮೇವು ವಿಸಾಸಲ ಸಿರಿಯ ತಪ್ಪಲಿಗೆ (ಶ್ರೀರಾಮಾ. ೭೧೩-೦೧೩). 
[ತುರು (ಎತೂಟು) + ಮೇವು (ಆ ಮೇಪು) ] 


| 
| 
| 


೩೫೫೭ 


10 


[ad 
ಐ 


48 


ತುರುಷ್ಕ 


ತುರುವಲು (ನಾ). ಎ ತುರಂವ್ಧು ೧: ತೆಂಗಾಯ ತುರುವಲಂ [ಪಾಠಾಂ. 
ಕುಸುರುವೆ] ತೆಗೆದು ಮತ್ತಾ ವಿದಳಹುಗ್ಗಿ ಯೆಂದೊಲಿದು ಹೆಸರಂ ಕರೆವುದು 
(ಸೂಪಶಾ. ೩-೪): ಸಕ್ಕರೆಯನು ಇತ್ತು ತೆಂಗಾಯ ತುರು [ಪಾಕಾಂ: ರಿ] 
ವಲನಿಕ್ಕಿ ತುಪ್ಪದೊಳುವೊತ್ತಿ ತಾಳಿಸಿ (ಸೂಪಶಾ. ೪-೮೦). 

[ ತುರುವ್ರು + - ಅಲು ( ಎ - ಅಲ). / ತಮಿ. ತುರುವಲ್‌] 

ತುರುವಳ " ತಂಜುವಾಳ ? ನೋ. 

ತುರುವಳ್ತಿ " ತುಜುವಳ್ತಿ ' ನೋ. 

ತುರುವಿಂಡು " ತಂಜುವಿಂಡಂ' ನೋ. 

ತುರುವ್ಯು, ತುಂರ್ಮಿ (ಕ್ರಿ). ೧. ಟೊಳ್ಳೊಮಾಡು ; ಕೊರೆದು ತೆಗೆ; 
ತೂತಂಮಾಡಂ: (೪). ೨. (ತೆಂಗಿನಕಾಯಿ ಮೊದಲಾದುವನ್ನು) 
ಹೆರೆ, -ಕೆರೆ : ತೆಂಗಿನಕಾಯನ್ನು ಚೆನ್ನಾಗಿ ತುರುವಿ ಆಮೇಲೆ ಕರಟವನ್ನು 
ಬಿಸಾಡು (ರೂಢ). " ತುರುವುವಂಣೆ ? ಪರಾ. ತುರ್ಮಿ : ೨. ತುರಿದ 
ತೆಂಗಿನಕಾಯಿಹಾಲೆವ್ಮೊವಾಲುಮಂ ಸರಿಗೂಡಿ (ಸೂಪಶಾ. 9-೭): 
ಗೆಡ್ಡೆಗಳನ್ನು . , , ತುರಿಮಣೆಯಲ್ಲಿ ತುರಿಯಬೇಕು (ಅಡುಸೌ. ೦೧೨); 
“ಇನ್ನು ನಮಗೊಬ್ಬ ಮಗನೂ ಆಯಿತಲ್ಲ' ಎಂದರು ಅತ್ತೆ ಹೆರೆಮಣೆ 
ಯಲ್ಲಿ ಕಾಯಿ ತುರಿಯುತ್ತ  (ಹೊಸಕ್ಷಿ. ೬೭). ೩. ತುಂಡರಿಸು ; 
ಕೊಲ್ಲು : ಕರಿಕನಾಡ ಬಿದಿರ್ಕೃಲ್ಲಾಲ್ಲ ಕುಕ್ಕರ ಪಾಳಿಕ್ಕಾಆ್‌ ನಾಡಿಯ ರ್‌ 
ತುರಿದು (ಎಕ.7%, ಬೆಂಗಳೂ. ೩೬-೩ ;ಸು.760). 

[ದೇ.॥ ತಮಿ. ತುರುವು, ತುರ; ಮಲ ತುರ; ತುಳು. ತುರುವು, ತುರಿ; 

ತೆಲು. ತುರ್ಮೂ. ತುಜುಮು ; ಕುರುಖ್‌. ತೂರ್ನಾ ; ಮಲ್ತೊ. ತೂರೆ] 

ತುರುವ್ಶ್ಯ, ತುರ್ಮಿ, ತಂರುವೈ (ನಾ). ೧. ತೆಂಗಿನಕಾಯಿ ಮೊದಲಾದು 
ವನ್ನು ಹೆರೆಯುವುದರಿಂದ ಉಂಟಾಗುವ ಸಣ್ಣ ಸಣ್ಣಚೂರಂ ; 
ಸೂಸಲಂ; ಹೆರಕಲು : ಪಲ್ಕಕ್ಕೆ ತುಂಬ ಕಾಯಿ ತುರುವಿಲ್ಲದಿದ್ದರೆ ರುಚಿ 
ಬರುವುದಿಲ್ಲ (ಕ). ೨. ರಂಧ್ರ; ತೂತಂ : ಕತ್ತೆಯಲಿ ಗುಣವಿಲ್ಲ ಕತ್ತಿಗೆ 
ದಯವಿಲ್ಲ ಬತ್ತಿದ ಕೆಅಕಿಗೆ ತುರುವಿಲ್ಲ (ಸರ್ವಜ್ಞ. ೧೮೭೫)- ತುರ್ಕಿ : ೧. 
ಬಾಳೆಯಕಾಯಿಗಳನ್ನು ತಂದೆರಡಾಗಿ ಸೀಳಿ... ಅಕಾಯತಿರುಳಂಮಂ ತೆಗೆದು 
ಕೊಂಡು ತುರಿಯುಮಂ ವಾಡಿ (ಸೂಪಶಾ. ೪-೭೬೩): ಕಗ್ಗುಂಬಳದ ತುರಿ ೧ 
ಹಲ, ಏಲಕ್ಕಿ ಅರೆಹಲ . .. ಇವನ್ನೆಲ್ಲ ಚೂರ್ಣಂ ಮಾಡಿ (ಸಕವೈ- ೨೫೦)-' 
ತುರುವೈ : ೧. ಕಡಲೆ ಹೆಸಣುದ್ದು ತೆಂಗಿನ ತುರುವೆ [ಪಾಕಾಂ. ರಿಯ] 
ಮೆತ್ತನೆಯ ಸೊಜ್ಜಿ ಗೆಯ ಕೂಳು (ಸೂಪಶಾ. ೪-೨೦). 

[೬ ತುರುವು./ತಮಿ. ತುರುವು; ಮಲ. ತುರುವು, ತುರ] 

ತುರುವುಮಣೆ, ತುರಿಮಣೆ (ನಾ). ಕೊಬ್ಬರಿ ಮೊದಲಾದ ಪದಾರ್ಥ 
ಗಳನ್ನೂ ಹೆರೆಯಂವುದಕ್ಕೆ ಉಪಯೋಗಿಸುವ ಸಣ್ಣ ಸಣ್ಣ ಹಲ್ಲು 
ಗಳಂಳ್ಳ ಸಾಧನ : ತುರುವುಮಣೆ ತಂದುಕೊಡು (ರೂಢಿ). ತುರಿಮಣೆ : 
ಗೆಡ್ಡೆಗಳನ್ನು ತೊಳೆದಂ, ಸಿಪ್ಪೆ ತೆಗೆದು ತರಕಾರಿ ತುರಿಯುವ ತುರಿಮಣೆ 
ಯಲ್ಲಿ ತುರಿಯಬೇಕು (ಅಡುಸೌ. ೧೦೨); ಲಾಂಟಾನಕಡ್ಡಿ ತುರಿವಂಣೆ 
ಯಂತೆ ಮೈಮೇಲೆ ಸವರಿ ಬಟ್ಟೆ ಹರಿದು (ನಡೆದಾ, 11, ೧೨೩೪). 

[ತುರುವು * ಮಣೆ] 

ತುರುವೈ " ತಂರುವ್ಯ' ನೋ. 

ತುರುವೈ * ತುಣುವೆ' ನೋ. 

ತುರುಷ್ಯ (ನಾ). ೧.ಎತುರುಕ ೨: ವಂಗ ತುರುಷ್ಕ ಚೇರ ಮಾಗಧ 
(ಸಾಇಇ. ೫2-11, 1102); ' ಬರ್ಬರ ಪಾರಸೀಕ ಪಾರಿಯಾತ್ರ 
ಹೆಮ್ಮರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿ ಭೂಪಾಲಕರಿಂ ಭಯಾನಕ 
ರಸಮಂಂ೦. . . . ನೆಗಟಿಂತ್ತುಮಿರೆಯಿರೆ (ಜಗವಿ. ೨-೩೯) ; ತುರುಷ್ಕ 
ಸರಸಿಜವನಕುಂಜರ ಪರಾಕು (ಯಾದಶಂ. ೩-೦ವ). ೨. ತಂರಂಕರ ದೇಶ 
ದಲ್ಲಿ ಸಿಕ್ಕುವ ಅಂದುಕವೆಂಬ ವೋಣದಿಂದ ಮಾಡುವ ಒಂದಂ 


೦೫೦-೮; 


ತುರುಷ್ಕಗೌಳ 


ಬಗೆಯ ಸುಗಂಧವಸ್ತು; ಯವನಧೂಪ ; ಪಿಂಡಕ : ಹರಿಚಂದನ 
ಕಾಳಾಗರು ಮಲಯಜ ತುರುಷ್ಕಾದಿಗಳ ಕಂಪು ಬಂದು ತೀಡಿದೊಡೆ 
(ವಡ್ಮಾರಾ. ೫೫.೩). [ಸಂ.] 

ತುರುಷ್ಕಗೌಳ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ : ಕರ್ಣಾಟ 
ಗೌಳ, ದೇಶಗೌಳ, ತುರಂಷ್ಕಗೌಳ . . . ಎಂಬೇಳುಂ ಉಪಾಂಗಗೌಳ 
ರಾಗಂಗಳು (ವಿವೇಕ. ೨೩೪). [೬ ಸ0. ತುರುಷ್ಕಗೌಡ] 

ತುರುಷ್ಕತೋಡಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: 
ಛಾಯಾತೋಡಿ ತುರುಷ್ಕತೋಡಿಯೆಂಬೆರಡುಂ ಉಪಾಂಗತೋಡಿರಾಗಂ 
ಗಳು (ವಿವೇಕ. ೨೩೪). [ ಸಂ. ತುರುಷ್ಕತೋಡೀ] 

ತುರುಷ್ಕಬಲ (ನಾ). ತಂರಂಕರ ಸೈನ್ಯ: ಈ ಕರಾಳ ಕರವಾಳವನ್ನು 
ಸ್ವೀಕರಿಸಿ ಶ್ರೀರಂಗವನ್ನಾಕ್ರವಿಸಿರುವ ತುರುಷ್ಕಬಲ ಮುರಿದು . 
ಜಯಪತಾಕೆಯನ್ನೇರಿಸು (ಅನ್ನಾವ. ೯0). [ತುರುಪ್ಯ + ಬಲ್ಯ] 

ತುರುಸಿ (ನಾ). ಮುಸಲ್ಮಾನ ; ಮಹಮದೀಯ. *ತುರಂಸಿದಳ', 
"ತುರಂಕ' ಪರಾ. [-ಆ ಸಂ. ತುರುಷ್ಕ) 

ತುರುಸಿದಳ (ನಾ). ಎ ತುರಂಷ್ಕಬಲ : ಕಲಂಣನಾಯಕ ಆ [ತ] (ತ) ನ 
(ತ) ಂಮಂದಿರು ಭಯರಂನಾಯಕ ತಂಮಂಣನಾಯಕ ಯಿ ಮೂವರು 
ತುರುಸಿದಳದ ಕೂಡೆ ಕಾದಿ (¥a.1,43-09 ; 1481). 

[ತುರುಸಿ + ದಳ್ಳ (ಎ ದಲ) 

ತುರುಸು "ದಂರುಸ್ಕು' ನೋ, 

ತುರುಹಟ್ಟಿ "ತುಟುಪಟ್ಟಿ' ನೋ. 

ತುರುಹರಿ “ತುಟುಹರ್ದಿ' ನೋ. 

ತುರ್ಕಿ, ತುರಕಿ (ನಾ). ೧. ಭಾರತದ ಪಶ್ಚಿವಂದಲ್ಲಿರಂವ ಏಷ್ಯಾಖಂಡಕ್ಕೆ 
ಸೇರಿದ ಒಂದು ರಾಷ್ಟ: ಏಷ್ಯಾದ ದೊಡ್ಡ ಚಕ್ರಾಧಿಪತ್ಯವಾಗಿದ್ದ ತುರ್ಕಿ 
ಯಲ್ಲಿ ... ಪುಸ್ತಕಭಂಡಾರಗಳನ್ನು ನೆಲಸಮಮಾಡಿದರು (ಪ್ರವಾಇ- 
11, 9). ತುರಕಿ: ೨. ತಂರ್ಕೀದೇಶಕ್ಕೆ ಸಂಬಂಧಿಸಿದಂದು, ೩. 
ತುರ್ಕೀದೇಶದ ಕುದುರೆ: (೪. 
[ «ಪಾರ. ಮರಾ. ತುರ್ಕ ; ಹಿಂ. ತುರಕೇ, ತುರ್ಕೀ. / ಇಂ. Turkey ] 

ತುರ್ತ್ಯ 'ತಂರಿತ್ಮ' ನೋ. 

ತುರ್ತ, (ಅ). ಕೂಡಲೆ ; ತಕ್ಷಣದಲ್ಲಿ: ಇವರಿಗೂ ತುರ್ತ ಅದೇ ಒಳ್ಳೆ 
ಯದೆನಿಸಿತು (ಮೂರುದಾ. 8) ; ಗಂಗೊಳ್ಳಿಯವರು ತಮ್ಮ ಓದನು ತುರ್ತ 
ನಿಲ್ಲಿಸಿ ಇವರ ಕಡೆ ಲಕ್ಷ್ಯ ಕೊಡಹತ್ತಿ ದರು (ಆಜೋಲೀ. ೧೫೭). 

[ ಆ ತುರಿತ್ಕ? 

ತುರ್ತು "ತುರಿತ್ಥ' ನೋ. 

ತುರ್ತುಪರಿಸ್ಥಿತಿ (ನಾ), ಯಂದ್ಭಕಾಲದಲ್ಲಿ ಅಥವಾ ಅದೇ ರೀಶಿಯ 
ಕ್ಷೋಭೆಯ ಕಾಲದಲ್ಲಿ ದೇಶದಲ್ಲಿ ಉಂಟಾಗುವ ವಿಷವಂಸನ್ನಿವೇಶ 
ಗಳಲ್ಲಿ ಸರ್ಕಾರವು ಅಧಿಕಾರಯುತವಾಗಿ ಘೋಷಿಸುವ ವಿಶೇಷ 
ಪರಿಸ್ಥಿತಿ; ಜರೂರಂ ಪರಿಸ್ಥಿತಿ. p ತುರ್ತುಪರಿಸ್ಥಿತಿಯನ್ನು 
ಘೋಷಿಸಿದಾಗ ಸರ್ಕಾರೆದವರಂ ರಾಷ್ಟ್ರ ಸಂರಕ್ಷಣೆಗಾಗಿ ಕೆಲವು ವಿಶೇಷ 
ಕಾನೂನಂಗಳನ್ನ್ನ ಮಾಡಬಹುದಂ : ಹೀಗೆಯೇ ಗಲಭೆಗಳಾಗುತ್ತಿದ್ದರೆ 
ಸರ್ಕಾರದವರು ತುರ್ತುಪರಿಸ್ಥಿ ತಿಯನ್ನು ಘೋಷಿಸುತ್ತಾರೆ (ರೂಢಿ). 

(ತುರ್ತು (< ತುರಿತ್ಮ) 4 ಪರಿಸ್ಥಿತಿ] 

ತುರ್ತುಸಭೆ ನಾ). ಸಂಘ, ಸಂಸ್ಥೆ ಮೊದಲಾದ ಕಡೆಗಳಲ್ಲಿ ಸದಸ್ಯರು 
ವಿಶೇಷ ಪರಿಸ್ಥಿ ತಿಯೊದಗಿದಾಗ ಸೇರುವಿಕೆ ; ಅವಸರದ ಸಭೆ, - 
ಅಧಿವೇಶನ : ಇದು ತುರ್ತುಸಭೆಯಲ್ಲಿ ಅಂಗೀಕೃತವಾಯಿತು (ರೂಢಿ). 

[ ತುರ್ತು (< ತುರಿತ್ಕ) + ಸಭೆ] 
ತುರ್ಪು, "ತಂರಂಪ್ಲು ' ನೋ. 


೩೫೫೮ 


ತುಲನ 


ತುರ್ಪು (ನಾ). ತೋರಿಕೆ ; ಪ್ರದರ್ಶನ (?): ಮನದ ತೊಡರ್ಪು 
ಲೋಚನದಡರ್ಪಲರಂಬಿನ ಕೂರ್ಪ ಸರ್ವಮೋಹನರಸದಿರ್ಪ ಬೇಟದ 
ಪೊಡರ್ಪಭಿಮಾನದ ನಟ್ಟ ತುರ್ಪು ಕಾಮನ ಕರವಾಳ ಕೂರ್ಪು ವಿರಹುಹಿಯ 
ಕೊಳ್ತ ಪಸುರ್ಪ ಜೀಯ ಭಾವೆನಿಸಿದುದಂಗಹಾರಕರಣಾಭಿನಯಂಗಳ 
ನೇರ್ಪ ನೀಆ್‌ಯಾ (ಮಲ್ಲಿಪು. ೮-೩೬). 
[೧ ಇದು “ತೋರ್ಪು' ಎಂಬುದರ ಅಪಲಿಖಿತವಿರೆಬಹುದೆ ? ] 
ತುರ್ಪುಹೂಡು (ಕ್ರಿ). ೧. ಇಸ್ತೀಟಾಟದಲ್ಲಿ ತುರುಪು ಎಲೆಯನ್ನು 
ಒಡ್ಡು. ೨. (ಆಲಂ) ಗೆಲ್ಲಂವ ಉಪಾಯವನ್ನು ಮಾಡು : ಜಾತಿ 
ಜಾತಿಗಳ ತುರ್ಪುಹೂಡಿ ಇಲೆಕ್ಕನ್‌ ಮುಗಿಯಿತು (ದೇಕ್ಯೋತಿ. ೬೦). 
[ ತುರ್ಪು (<ತುರುಪು) 4 ಹೊಡ್ಕು (<ಎಪೂಡು)] 
ತುರ್ಯ (ಗು). ೧. [ವೇದಾಂತ] ಚೈತನ್ಯದ ನಾಲ್ಕನೆಯ ಸ್ಥಿತಿ 
ಯಲ್ಲಿರುವ ; ಪರಮಾತ್ಮಸ್ವರೂಪನಾದ : ಅಗ್ಗದ ತುರ್ಯಶಿವನನು 
ಪಾರ್ಥ ಚಿಂತಿಸಿದ (ಕುವ್ಮಾಅ.೩-೬). ೨. [ಜ್ಯೋತಿ] ಜನ್ಮಲಗ್ನದಿಂದ 
ನಾಲ್ಕನೆಯದಾದ : ಗ್ರಹಂ . .. ತುರ್ಯಾಷ್ಟಮಸ್ಕಾನದೊಳ ಗ್ರಹದಿಂ 
ಕೂಡೆ ಪರಸ್ಪರಂ ಸ್ವಗುಣದಿಂದಾಳ್ಗುಂ ಚತುರ್ಥಾಂಶೆಮಂ (ಜಾತತಿ. ೯-೯). 
[ಸಂ.3 
ತುರ್ಯಗೆ (ನಾ). [ತತ್ತ್ವಶಾ] ಶಾಕ್ಷಮತದಲ್ಲಿ ಮೋಕ್ಷಸಾಧನವೆಂದು 
ಹೇಳಿರುವ ಏಳು ಜ್ಲಾ ನಭೂಮಿಕೆಗಳಲ್ಲಿ ಕೊನೆಯಂದು : ಅನುಭವ 
ದಿಂದ ತಿಳಿಯತಕ್ಕ ಭೂಮಿಕೆಗಳು ಜ್ಞಾನಭೂವಿಂಕೆಗಳು. ಅವುಗಳು 
“ವಿವಿದಿಷಾ” .. . “ತುರ್ಯಗಾ” ಎಂದೇಳು (ಥಾರದ, ೨೨೭). "ಜ್ಞಾ ನ 
ಭೂಮಿಕೆ' ಪರಾ. [ ಸಂ. ತುರ್ಯಗಾ] 
ತುರ್ಯಕ್ಕ್ಷ (ನಾ). [ಜ್ಯೋತಿ] ನಾಲ್ಕನೆಯ ಸ್ಥಾನ, -ವಂನೆ : ಲಗ್ನಕ್ಕೆ 
ತೃತೀಯಂದೊಳ್‌ ಖಳನವಂ ತುರ್ಯಕ್ಷ್ಷದೊಳ್‌ ಪಂಡಿತಂ (ಹಾತತಿ.೧೮-೦೦)- 
[ತುರ್ಯ 4 ಯಕ್ಷ] 
ತುರ್ಯಾತೀತ (ನಾ). ಜೀವನ್ಮುಕ್ತ; ಅವಧೂತ: ಇದುವೆ ತುರ್ಯಾತೀತ 
ಆಶ್ರಮಯಿದುವೆ : ಶುದ್ಧಪರಮಹಂಸೆಂಬದುವೆ ಆಶ್ರಮಯಿದುವೆತಾನ 
ವಧೂತಆಶ್ರಮವು (ಜ್ಮಾನಸಿಂ. ೪೨-೦೨೩). [ ತುರ್ಯ - ಅತೀತ] 
ತುರ್ಯಾರೂಢ (ನಾ). ಪರಬ್ರಹ್ಮಾವಸ್ಥೆ ಯನ್ನು ಪಡೆದಿರಂವವನಂ ; 
ಜೀವನ್ಮುಕ್ತ: ಪರಮತತ್ತ್ವರಹಸ್ಯವನು ವಿಸ್ತರಿಸಿ ತುರ್ಯಾರೂಢ 
ರಾಗಿಯೆ ಚರಿಸುತಿಹ ಗಗನಾರ್ಯರಿಗೆ ನಾ ನಿರುತವಂದಿಸುವೆ (ಗಗತಾ.೦-೧). 
[ ತುರ್ಯ + ಆರೂಢ] 
ತುರ್ಯಾಶ್ರಮ (ನಾ). ನಾಲ್ಕನೆಯ ಆಶ್ರಮ ; ಸಂನ್ಮಾಸ: ನೇಮದ 
ತುರ್ಯಾಶ್ರಮ ಬಲಿದೆ (ಪ್ರಸಕೀ. ೩-೦). [( ತುರ್ಯ + ಆಶ್ರಮ] 
ತುರ್ವ (ನಾ). ಒಂದು ಪ್ರದೇಶದ ಹೆಸರು (?) : ಪ್ರಿಯಾತ್ಮಜೆ ಯೆಜಗ 
[ಬ್ಲ] xx [ ವ ]ಕ್ಷಸ್ಥಳನಿವಾಸಿ ಶ್ರೀರೇವ[ ಕ್ಕೆ] x [ರ್ಮ್ಮ]ಟಿ 
ಎಡದೊಣ8* [ ತುಟ್ವಿನಾಳ್ಮು ] (ಸೌಇಇ. IX-1, ೭-೦೪; 897. [2] 
ತುಲ, ತುಳ (ನಾ). ೧. ತಕ್ಕಡಿ; ತ್ರಾಸು. ತುಳ: ೨. ಹೋಲಿಕೆ; 
ಸಾದೃಶ್ಯ : “ತುಳ (ತೋಲ) - ತುಲ (ಲಾ) ಎ ಸಾಮ್ಯ” (ತದೃಕೋ.೦೮). 
[ಸಂ.] 
ತುಲನ (ನಾ). ೧. ತಕ್ಕಡಿಯಲ್ಲಿ ತೂಗುವುದಂ ; ತೂಕ ಮಾಡುವುದು: 
“ತೂಗು-ತುಲನೇ ” (ಶಮಧಾ). ೨. ತೂಕ : “ತುಲಿಃ, ತುಲುಃ, ತುಲನಂ 
-.-ತುಲಿತಂ, ಈ ೬ ತೂಕೆಂ” (ಕಾಶಕ್ಕ. ೧೦೩). ೩. ಮೇಲಕ್ಕೆ ಎತ್ತು 
ವುದು, -ಏರಿಸುವುದು. ೪. ಹೋಲಿಸುವುದು; ತಾಳೆನೋಡುವುದು. 
ತುಲನಮಾಡು - ಹೋಲಿಸು ; ತಾಳೆನೋಡಂ ; ತಾರತಮ್ಯವನ್ನೂ 
ಕಂಡುಹಿಡಿ: ನನ್ನ ಯೋಗ್ಯತೆಯೇನು ಅವನ ಯೋಗ್ಯತೆಯೇನು 
ತಾವೇ ತುಲನವಮಾಡಿ. (ಕೂಢಿ). [೫ಂ.] 


ತುಲನಾತ್ಮಕ 


ತುಲನಾತ್ಮಕ (ಗಂ). ಒಂದಕ್ಕೊಂದನ್ನು ಸರಿದೂಗಿಸಿ ನೋಡುವ, 
— ಹೋಲಿಸಿ ನೋಡುವ: ತುಲನಾತ್ಮಕ ದೃಷ್ಟಿಯಿಂದ ಸಹ ನೋಡಿದಾಗ 
ಈ ಪಾತ್ರವರ್ಗದ ಮೇಲೆ ಹೆಚ್ಚಿನ ಬೆಳಕು ಬೀಳಬಹುದು (ಸಮಜೀ. ೩೧ 
ಪೀಕೆ): ಹೋಲಿಕೆ ಎಲ್ಲೆಲ್ಲಿ ಕಾಣುವುದೆಂಬ ವಿಷಯವಾಗಿ ತುಲನಾತ್ಮಕ 
ವಾದ ವ್ಯಾಸಂಗವನ್ನು ನಡೆಸುತ್ತಿದ್ದೇವೆಯಷ್ಟೆ (ಕಮಪಾಂ. ೮೮); ಸಮಾ 
ನಾಂತರವಾದ ಮತ್ತು ಪ್ರತಿಕ್ರಿಯಾವಾದಗಳ ತುಲನಾತ್ಮಕ ವಿವೇಚನೆ 
ಯಿಂದ ಸಿದ್ಧವಾದ ವಿಷಯಗಳಿಷ್ಟು (ಜೀವಾತ್ಮ. ೧೦9). [ಸಂ.] 
ತುಲನೆ (ನಾ). ಹೋಲಿಕೆ: ಸ್ವಾಮಿದಾಸರು ಆಕೆಗೆ ರಕ್ಷಾಕವಚವಾಗಿ 
ನಿಲ್ಲುತ್ತಾರೆ. ಈ ತುಲನೆ ವಿಚಾರಣೀಯವಾಗಿದೆ (ಸಮಜೀ. ೨೪ ಏರಿಕೆ). 
ತುಲನೆ ಮಾಡುಹೋಲಿಸು ; ತುಲನಮಾಡಂ : ಇವರನ್ನು ತುಲನೆ 
ಮಾಡುವಾಗ ಕೆಲವು ಕ್ಷಣ ಮಾನವಮಟ್ಟಕ್ಕೆ ಇವರನ್ನು ತಂದುಕೊಳ್ಳ 
ಬೇಕು (ವಾರಾಕ್ಕ. ೩೩) ; ಚೆಂದುಟಿಗಳನ್ನು ಕಾಮನ ಬಿಲ್ಲಿನೊಂದಿಗೆ ತುಲನೆ 
ಮಾಡಿದೆ (ಸೀತಾರ. 6). (ಸಂ. ತುಲನಾ) 
ತುಲಸಿ, ತುಳಸಿ (ನಾ). ಪವಿತ್ರವಾದಂದೆಂದಂ ಪೂಜಿಸುವ, ಒಂದು 
ಬಗೆಯ ಗಿಡ ಮತ್ತು ಅದರ ದಳ: ತುಲಸಿಯ ಲುಂಗಕಷಾಯದ 
ಜಲದೊಳ್‌ . . . ಕಟಿವೆಯ ಸಮನಿಸು ತಾಂ ಮೊಸರೊಳೆ ಮೇಣ್‌ 
ಕಲಸಿದೊಡೆ ಪಲವು ದೆವಸಂ ನಿಲ್ಕುಂ (ಲೋಕೋಪ. 5-8): ಖರಮರೀಚಿಯ 
ಜಳಕೆ ಬಾಡಿದ ತರುಣತುಲಸಿಯ ದಂಡೆಯೊಪ್ಪುವ ಗರುವದೇವನ ಬರವ 
ಕಂಡನು ಬಾಗಿಲಲಿ ವಿದುರ (ಕುವ್ಯಾಉ. 5-೭) ; ಕೊರಳ ತುಲಸಿಯ ದಂಡೆ 
ಬಾಡದು (ಕೃಮಿಳಾ. ೦೦-೨೨); ತುಲಸೀ ಎಲೆಯನ್ನೂ ಕಕ್ಕೆ ಪತ್ರೆಯನ್ನೂ 
ಹೊಸಕಿದರೇನೇ ಅವುಗಳ ಸ್ವಭಾವಗುಣವಾದ ವಾಸನೆಯನ್ನು ಹೊರ 
ಗೆಡಹುತ್ತವೆ (ಕೊನಷ್ಟೈ. ೪-೭). ತುಳಿಸಿ: “ ತುಳಸಿಯದು ಸುರಸಿ ಬಹು 
ಮಂಜರಿಯೆನಿಕ್ಕು ” (ಮಂಗರಾ. ೩೯-೨೭) ; ಬಳಸಿ ಪಚ್ಚೆಯ ಕೋಟೆ 
ಯಂತಿರೆ ತುಳಸಿ ಬೆಳೆದಿರೆ ಮನೆಯ ಚೌಕದಿ (9ಶಿರಾ. ೧೦-೩೮) : ಒಲ್ಲನೋ 
ಹರಿ ಕೊಳ್ಳನೋ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ (ಪುರಂದ. ೨-೬೯ 
ಅನುಪಲ್ಲವಿ) ; ತುಳಸಿ :-ಈ ಎಲೆಯ ರಸ, ಮೆಣಸು ೫, ಬೆಳ್ಳುಳ್ಳಿ ೫ ಸಹ 
ಅರೆದು ಕುಡಿಯೆ ಛಳಿಜ್ವರ ಮಾಣ್ಗುಂ (ವಿವೈವಿ. 8): ಪಾರ್ಥನೀಕ್ಷಿಸಿದ 
ವಿಶ್ವಶರೀರಿಗೆ ಜೋಡೆಲೆ ತುಳಸಿಯನಿತೆ ತೊಲೆಯೆ (ಗಿಳಿವಿಂ. ೪೧-೭). 
ತುಳಸಿಯ ಕಟ್ಟೆ ಎ ತುಳಸಿಕಟ್ಟೆ : ಸಂಪ್ರದಾಯವಂತರು ಮನೆಯಿದಿರು 
ತುಳಸಿಯ ಕಟ್ಟೆಗಳನ್ನು ರಚಿಸುತ್ತಾರೆ (ಭಾಹಬೃ. ೧೫೭). [ಸಂ. ತುಲಸೀ] 
ತುಲಸಿಕಟ್ಟೆ, ತುಳಸಿಕಟ್ಟೆ (ನಾ). ತುಲಸಿಗಿಡದ ಸುತ್ತಲೂ ಕಟ್ಟಿರುವ 
ಕಟ್ಟೆ ; ಬೃಂದಾವನ : ಕಾರ್ಶಿಕಶುದ್ಧ ದ್ವಾದಶಿಯಂದು ತುಲಸೀ ಕಟ್ಟೆಯ 
ಮೇಲೆ ಕಬ್ಬಿನ ಹಂದರ ಹಾಕಿ . . . ಸಿಂಗರಿಸುವರು (ಛಾಹಲ್ಕ. ೦೩೬)- 
ತುಳಸಿಕಟ್ಟೆ: ಮನೆಯ ಮುಂದೆ ಅಥವಾ ತುಳಸೀಕಟ್ಟೆಯ ನೆರೆಯಲ್ಲಿ 
ಚೆನ್ನಾಗಿ ನೆಲವನ್ನು ಸಾರಿಸಿ ರಂಗವಲ್ಲಿಯನ್ನು ಹಾಕುತ್ತಾರೆ (ಧಾಹಲ್ಯ. 
೦೭೨). [ತುಲಸಿ ಕಟ್ಟೆ] 
ತುಲಸಿಪೂಜೆ, ತುಳಸಿಪೂಜೆ (ನಾ). ೧. ಸಾಮಾನವಾಗಿ ಸಂಪ್ರದಾಯಂಸ್ಥೆ 
ಯಂರಾದ ಹೆಂಗಸರು ಪ್ರತಿನಿತ್ಯವೂ ತುಲಸಿಗಿಡಕ್ಕೆಮಾಡುವ ಪೂಜೆ. ೨. 
ಉತ್ಕಾನದ್ವಾದಶಿಯಂದಂ ತಂಳಸಿಗಿಡಕ್ಕೆ ಮಾಡುವ ಶಾಸ್ತ್ರೋಕ್ತ 
ವಾದ ಪೂಜೆ: (೪). ತುಳಸಿಪೂಜೆ : ೧. ಪ್ರತಿದಿನ ಅವಳು ತುಳಸಿಪೂಜೆ 
ಮಾಡುತ್ತಾಳೆ (ರೂಂ). [ ತುಲಸಿ * ಪೂಜೆ] 
ತುಲಸಿಮಾಲೆ, ತುಳಸಿಮಾಲೆ (ನಾ). ತುಲಸಿದಳಗಳಿಂದ ಕಟ್ಟಿರಂವ 
ಸರ[-ಹಾರ : ತುಲಸಿಮಾಲೆಯ ಧರಿಸಿದವಗೇಕೆ ಜವ್ಹಾಜಿ (ಪುರಂಠ. 
೧-೦೦೦ -೨). ತುಳಸಿಮಾಲೆ : ತುಳಸಿಮಾಲೆಯ ಹಾಕುವುದಕ್ಕೆ ಅರಸನಾಗಿ 
ನಾಚುತಿದ್ದೆ ಸರಸಿಜಾಕ್ಷ ಪುರಂದರವಿಠಲನು ತುಳಸಿಮಾಲೆ ಹಾಕಿಸಿದನು 
(ಪುರಂದ. ೧-೯೩-೩). [ತುಲಸಿ ೬ ಮಾಲೆ] 


೩೫೫೯ 


26 


46 


ತುಲಸೀವೃಂದಾವನ (ನಾ). ಎ ತುಲಸಿಕಟ್ಟೆ. 
ತುಲಾಕೋಟಿ (ನಾ). ೧. ತಕ್ಕಡಿಯ ಕೋಲಿನ ತುದಿ : ಜಿನಂ ಕೇವಲ 


ತುಲಾಪುರುಷ 


ತುಲಸೀದ್ವಾದಶಿ (ನಾ). ಕಾರ್ತೀಕ ಮಾಸದ ಶುಕ್ಲಪಕ್ಷದ ಹನ್ನೆರಡನೆಯ 


ದಿನ ಮತ್ತು ಅಂದು ಆಚರಿಸುವ ಹಬ್ಬ; ಉತ್ಕಾನದ್ವಾದಶಿ. 
[ ಸಂ. ತುಲಸೀದ್ವಾದಶೀ] 


ತುಲಸೀಮಣಿ, ತಂಳಸೀಮಣಿ (ನಾ). ತುಳಸಿಯ ಬೇರು ಮತ್ತು 


ಕಾಂಡಗಳಿಂದ ಮಾಡಿರಂವ ಮಣಿ.  ತುಲಸೀಮಣಿಯ ಸರವನ್ನು 

ವಿಷ್ಣುಭಕ್ತರು ಕೊರಳಲ್ಲಿ ಧರಿಸುವುದಂಂಟಂ : ತುಲಸೀಮಣಿ, 

ಸ್ಫಟಿಕಮಣಿಮಾಲೆಗಳು (ಸಕವೈ. ೩೯. ತುಳಸೀಮಣಿ, ಸಕಲವಾದ 

ಪಾಪಗಳನ್ನು ಹೋಗಲಾಡಿಸುವ ಆಯುಧವಾಗಿರುವುದೇ ತುಳಸೀಮಣಿಯ 

ಗುಣ (ಸಳವೈ- ೩೫); ಈ ತುಳೀಮಣಿ ಕಂಠಾಭರಣವಾಗುವುದಾದರೆ? 

(ಹೇಮಳೂ. ೨); ತುಳಸೀಮಣಿಗಳು ಪ್ರತ್ಯಕ್ಷವಾದವು (ಸಾಹಿಜೀ. ೬೪). 
[ ಸಂ.] 


ತುಲಸೀವಿವಾಹ, ತುಳಸೀವಿವಾಹ (ನಾ). ವಿಷ್ಣುಭಕ್ತರು ಆಚರಿಸುವ 


ಒಂದಂ ಉತ್ಸವ; ಶ್ರೀ ವಿಷ್ಣುವಿಗೂ ತುಲಸಿಗೂ ಪ್ರತಿಮಾ 
ರೂಪವಾಗಿ ಮಾಡುವ ಮದುವೆಯ ಹಬ್ಬ ; ತುಲಸೀಕಲ್ಮಾಣ : 
ಕಾರ್ತಿಕಶುದ್ಧದ್ವಾದಶಿಯ ತಿಥಿಗೆ " ತುಲಸೀವಿವಾಹ 'ದ ವ್ರತಾಚರಣೆ 
ನಡೆಯುವುದು (ಭಾಹೆಬ್ಶ. ೦೫೩). ತುಳಸೀವಿವಾಹ : ಪುರೋಹಿತರು 
ವಿವಾಹೆಮಂತ್ರಗಳನ್ನು ಹೇಳುತ್ತ ತುಳಸೀವಿವಾಹವನ್ನು ನೆರವೇರಿಸುತ್ತಾರೆ 
[ಸಂ.] | 
[ಸಂ.) 


(ಭಾಹಬೃ. ೦೩೭). 


ವಿಪುಲತುಲಾಕೋಟಿಯಿಂ ತೂಗೆ ತನ್ನೆ೦ (ಪಂರಾಮಾ. ೧-೪೨). ವಿ. 
ಕಾಲ್ಕಡಗ ; ನೂಪುರ: “ ತುಲಾಕೋಟಿ ನೂಪುರಮೆನಿಕ್ಕು ” (ಮಂಗರಾ. 
೧೦೦-೩೦) : “ ಪಾದಾಂಗದಂ, ತುಲಾಕೋಟಿಃ, ಮಂಜೀರಃ, ನೂಪುರಃ, 
ಹೆಂಸಕಃ, ಪಾದಕಟಕಃ ೬ ಅಂದಿಗೆ” (ಸಿದ್ಧಾಂತಿ. ೦೭೫). ಹಿ. [ಗಣಿತ] 
ಒಂದಂ ಸಂಖ್ಯೆ: ಅರ್ಬುದ. ([ಸಂ,1 


ತುಲಾದಂಡ (ನಾ). ೧. ತಕ್ಕಡಿಯ ಕೋಲು ; ದಂಡಿಗೆ. ೨. ತಕ್ಕಡಿ: 


ತೂಗಲ್ಕರೆಗೆ ತುಲಾದಂಡಮಲ್ತೆ ಮದ್ಭುಜಂ (ಅದಿಫು. ೧೪-೮೧) ; ನಮ್ಮ 
ನಮ್ಮ ಸಾಮರ್ಥ್ಯಗಳ ತೂಕಕ್ಕೆ ನಮ್ಮ ನಮ್ಮ ತೋಳುಗಳೇ ತುಲಾ 
ದಂಡಗಳಾಗಿ ಹೋಗಲಿ (ಶಕಾರ. ೨೦೬). 1ಸಂ.] 


ತುಲಾಪುರುಷ, ತಂಳಾಪುರುಷ (ನಾ). ೧. ಷೋಡಶ ಮಹಾದಾನ 


ಗಳಲ್ಲಿ ಒಂದು; ತನ್ನ ದೇಹವು ತೂಗಂವಷ್ಟು ಚಿನ್ನ ಮೊದ 
ಲಾದಂವನ್ನು ದಾನಮಾಡುವುದು : ಆಗ ರಾಮಭೋಜರಾಯನಂ 
ಬ್ರಾಹ್ಮಣರಿಗೆ “ತುಲಾಪುರುಷ” ದಾನಗಳನ್ನೂ, ಹಾಗೆಯೇ “ತುಲಾಭಾರ” 
ಗಳನ್ನೂ ತೂಗಿಸಿಕೊಟ್ಟನು (ತುಳುನಾ. ೧೮) ; ಮೋಡಶ ಮಹಾದಾನ 
ಗಳನ್ನು ಮಾಡಬೇಕೆಂದು ನಿಶ್ಚಯಿಸಿ . . . ಎಲ್ಲವನ್ನೂ ಮಾಡಿದರು. 
ಅವು ಯಾವುವೆಂದರೆ (೧) ತುಲಾಪುರುಷದಾನ (೨) ಹಿರಣ್ಯಗರ್ಭದಾನ 
(ಕಾಮವಂ. ೨. ತಂಲಾಪುರಂಷದಾನವನ್ನು ಮಾಡಿದವನಂ : 
ಬೃಹದಾಕಾರದ ಚಿನ್ನದ ಗೋವನ್ನು , . . ದಾನವಾಗಿ ಕೊಡಲಾಯಿತು. 
ಇದಾದ ಮೇಲೆ ಪ್ರಭು ತುಲಾಪುರುಷರೂ ಆದರು (ರಾಂತಲಾ. ೨೩೭)- 
ತುಳಾಪುರುಷ: ೧. ತುಳಾಪುರುಷಕ್ಕೆಂದು ಹಿರಣ್ಯಗರ್ಭಮಿರಲೆಂದುತ್ತುಂಗ 
ದೇವಾಲಯೋತ್ಕರಮಂ ವರಾಡಿಸಲೆಂದು ಸಂದ ಪರರಾಷ್ಟ್ರಂಗಳ್ಗಿ (ಎಕ. ೪1, 
ತರೀಕೆ. 9೫-೨೮; 1196). ೩. ತನ್ನ ತೂಕದ ಚಿನ್ನವನ್ನು ದಾನಮಾಡುವ 
ವ್ರತ: ಪುರುಷೋತ್ತಮನ ತಂಗೆಯುಂ ತಾನುಂ ತುಳಾಪುರುಷಮನಿರ್ದು 
ಲೋಕಕ್ಕೆಲ್ಲಂ ಬಿಯಮಂ ಮೆಜ್‌ದು (ಪಂಪಭಾ. ೦೪-೨೦ ವ); ಶ್ರೀಮತ್‌ 
ಪ್ರತಾಪಚೆಕ್ರವರ್ತೀ ಜಗದೇಕಮಲ್ಲದೇವರು ತುಳಾವುರುಷಮನೇಲ* 
[ಸಂ.] 


೯೬)- 


(ಸೌಇಇ. XV, ೩೧೨೩೯; 7146)- 


ತುಲಾಭಾರ 


ತುಲಾಭಾರ (ನಾ). ೧. ಇ ತಂಲಾಪುರುಷ ೧: ಆಗ ರಾಮಭೋಜ 
ರಾಯನು ಬ್ರಾಹ್ಮಣರಿಗೆ “ತುಲಾಪುರುಷ” ದಾನಗಳನ್ನೂ, ಹಾಗೆಯೇ 
“ತುಲಾಭಾರ” ಗಳನ್ನೂ ತೂಗಿಸಿ ಕೊಟ್ಟನು (ತುಳುನಾ. ೦೮); ಕಪ್ಪೆಯ 
ತುಲಾಭಾರ ಕೊಟ್ಟ ಹಾಗೆ (ಗಾದೆ). ೨. ಹಿಂದಕ್ಕೂ ಮುಂದಕ್ಕೂ 
ಚಲಿಸಂವಿಕೆ ; ತೂಗಂವಿಕೆ : ತಕ್ಕಡಿಯನೊಮ್ಮೆ ತೆಂಕ ಣ್ಗೊಮ್ಮೆ 
ಬಡಗಣ್ಣೆ ತೂಗಿದುವೆನಲ್‌ ತುಲಾಭಾರಮಂ, ತೊನೆದುದಯ್‌ ಬೃಹದ್‌" 
ಪೃಥಿವಿ! (ಶ್ರೀರಾಮಾ. ೪೦೪-೪4). [ಸಂ.] 

ತುಲಾಮಾನವಿಶುದ್ಧಿ, ತಂಳಾಮಾನವಿಶುದ್ಧಿ (ನಾ). ತೂಕ ಮತ್ತು ಅಳತೆ 
ಗಳನ್ನು ಸರಿಯಾಗಿಟ್ಟಿರಂವಿಕೆ: ವರ್ಣಾಶ್ರಮವ್ಯವಸ್ಥೆಗಳಂ ಸ್ವಸ್ಥಂ 
ಮಾಡಿಯುಂ ತುಲಾ ! ಪಾಕಾಂ. ೪9] ಮಾನವಿಶುದ್ಧಿಯಂ ವಿಚಾರಿಸಿಯುಂ 
(ಕಂದ್ರಫು. ೨-೬೦ ವು. ತುಳಾಮಾನವಿಶುದ್ಧಿ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಸಂ.] 

ತುಲಾಮಾಸ (ನಾ). ಸೂರ್ಯನು ತುಲಾರಾಶಿಯಲ್ಲಿರುವ ತಿಂಗಳು ; 
ಸೌರಮಾನದ ಏಳನೆಯ ತಿಂಗಳಂ; ಓ ಅಕ್ಟೋಬರ್‌ ತಿಂಗಳ 
ಮಧ್ಯದಿಂದ ನವೆಂಬರ್‌ ತಿಂಗಳ ಮಧ್ಯದವರೆಗಿನ ಭಾಗ : ತುಲಾ 
ಮಾಸದಲ್ಲಿ ಕಾವೇರೀನದಿಯಲ್ಲಿ ಸ್ನಾನಮಾಡುವುದು ಪುಣ್ಯಪ್ರದವೆಂದು 
ಹೇಳುತ್ತಾರೆ (ಕೂಡಿ). [ಸಂ.] 

ತುಲಾಯನ (ನಾ). ಸೂರ್ಯನಂ ತುಲಾರಾಶಿಯನ್ನೂ ಪ್ರವೇಶ 
ಮಾಡುವ ಕಾಲ; ತಂಲಾಸಂಕ್ರವಂಣ; p ಇದು ಅಕ್ಟೋಬರ್‌ ತಿಂಗಳ 
ಮಧ್ಯದಲ್ಲಿ ಸಂಭವಿಸುತ್ತದೆ. [ಸಂ.] 

ತುಲಾಯೋಗ (ನಾ). ಬಿಂಬಾಗಮದ ಹದಿನೈದು ಭೇದಗಳಲ್ಲಿ 
ಒಂದು: ಚತುರ್ಮುಖತಂತ್ರ . . . ತುಲಾಯೋಗ ಕುಟ್ಟಿಮತಂತ್ರ 
ಸರ್ವಶೇಖರ ಮಹಾವಿದೆ ಮಹಾಸಾರಮೆಂದು ಬಿಂಬಾಗಮದ ಹದಿನೈದು 
ಭೇದಂಗಳು (ವಿವೇಕ. ೭೦). [ಸಂ] 

ತುಲಾವೃತ್ತ (ನಾ). ಬಿಂಬಾಗಮದ ಹದಿನೈದಂ ಭೇದಗಳಲ್ಲಿ ಒಂದಂ : 
ತುಲಾವೃತ್ತ ತುಲಾಯೋಗ ಕುಟ್ಟಿಮತಂತ್ರ, . . . ಮಹಾಸಾರಮೆಂದಂ 
ಬಿಂಬಾಗಮದ ಹದಿನೈದು ಭೇದಂಗಳು (ವಿವೇಕ. ೭೧)- [ಸಂ.1 

ತುಲಾಷ್ಟಿ (ನಾ). ವೂೂವತ್ತು ಮೂರಂ ತಂತೀವಾದ್ಯಗಳಲ್ಲಿ ಒಂದರ : 
ವಿಪಂಚಿಕೆ . . - ತುಲಾಷ್ಟಿ ಕಾಲಕೀಯೆಂಬ ಮೂವತ್ತಮೂಜು ತಂಶ್ರೀ 
ವಾದ್ಯಂಗಳಲ್ಲಿ (ವಿವೇಕ. ೨೩೬). [7?) 

ತುಲಾಸಂಕ್ರಮಣ (ನಾ). ಎ ತಂಲಾಯನ : ತುಲಾಸಂಕ್ರಮಣದಂದು 
ತಲಕಾವೇರಿಯಲ್ಲಿ ಪುಣ್ಯಸ್ನಾನ ಮಾಡಬೇಕು (ರೂಡ). ಓ ತುಲಾ 
ಸಂಕ್ರಮಣಕಾಲದಲ್ಲಿ ಕಾವೇರೀನದಿಯು ತಲಕಾವೇರಿ ಎಂಬ ಸ್ಥಳ 
ದಲ್ಲಿ ಉದ್ಭವವಾಗುವುದೆಂಬ ನಂಬಿಕೆಯಿಂದೆ. [ಸಂ.] 

ತುಲಾಸೂತ್ರ (ನಾ). ತಕ್ಕಡಿಯನಲ್ನ ಹಿಡಿದುಕೊಳ್ಳಲು ದಂಡಿಗೆಗೆ 
ಮಧ್ಯದಲ್ಲಿ ಕಟ್ಟಿರುವ ಹುರಿ, - ದಾರ. [ಸಂ.] 

ತುಲಾಸ್ನಾನ (ನಾ). ಸೂರ್ಯನಂ ತಾಲಾರಾಶಿಯಲ್ಲಿರಂವಾಗ ಪುಣ್ಯ 
ತೀರ್ಥಗಳಲ್ಲಿ ಮಾಡುವ ಸ್ನಾನ: ಆದಿನ ಕೃಷ್ಣವೇಣಿ, ರಂಗಸ್ವಾಮಿ 
ಯರು ತುಲಾಸ್ನಾನಕ್ಕೆಂದು ಕಾರಿನಲ್ಲಿ ಪಶ್ಚಿಮವಾಹಿನಿಗೆ ಬಂದಿದ್ದರು 
(ಊರುಳ. ೫೯). [ಸಂ.] 

ತುಲಿತ (ಗಂ). ೧. ಹೋಲಿಸಿದ; ತಾಳೆ ನೋಡಿದ. (ನಾ). ೨. ತೂಕ: 
“ತುಲಿಃ . . . ತುಲಿತಂ, ಈ ೬ ತೂಕಂ” (ಕಾಶಕ್ಕ. ೦೧೩). [ಸಂ.) 

ಡಿತುಲು "ತಂಳಂ' ನೋ. 

ತುಲೆ (ನಾ). ೧. ಪದಾರ್ಥಗಳನ್ನು ತೂಗುವ ಸಾಧನ; ತಕ್ಕಡಿ; 
ತ್ರಾಸಂ; ಚಿಂತಾಲು : “ತುಲಾ-ತ್ರಾಸು, ಚಿಂತಾಲು, ತಕ್ಕಡಿ, ತೂಗು 
ಕೋಲು” (ಸಿದ್ಧಾಂತಿ. ೨೫೭): ಇದು ಮಹಾಜನರ ತುಲೆ, ದೊಡ್ಡವರ 


೩೫೬೦ 


ತುವರಮಣ್ಣು 
ತೂಗುಕಲ್ಲು (ಪಾಪಾಕ. 90) ; ಬೆಲೆಯ ತುಲೆಯ ತಳಿಗೆಯಲ್ಲಿ 
ಎಡೆ-ಪ್ರಸಾದ ತೂಗುತಿಹುದು (ಮೂರ್ತಿಕಾ. ೨8-೧೨). ಪಿ. ತಕ್ಕಡಿಯ 
ಸಹಾಯದಿಂದ ಕಂಡುಹಿಡಿಯಂವ ವಸ್ತುವಿನ ತೂಕ. ೩. ಚಿನ್ನ, 
ಬೆಳ್ಳಿ ಮೊದಲಾದ ಲೋಹಗಳ ತೂಕದಲ್ಲಿ ಒಂದು ಪ್ರಮಾಣ ; 
5| ನೂರು ಪಲಗಳಷ್ಟು ತೂಕ. ೪. ಎ ತುಲಾಪುರಂಷ ೧. ೫. ತೂಕ 
ಮಾಡುವಿಕೆ; ತೂಗುವಿಕೆ. ೬. ಹೋಲಿಕೆ; ಸಾಮ್ಯ; ಸಾದೃಶ್ಯ. 
೭. ತುಲಾದಂಡ ; ದಂಡಿಗೆ. ೮, ಒಂದಂ ರೂಪಾಯಿಯಷ್ಟು 
ತೂಕ ; ಒಂದು ತೊಲ. ೯. ಒಂದಂ ಬಗೆಯ ಪಾತ್ರೆ. ೧೦. 
ಮನೆಯ ಚಾವಣಿಗೆ ಹಾಕುವ ತೊಲೆ. ೧೧. ದಿವ್ಯಗಳಲ್ಲಿ ಒಂದಂ ; 
P ಹಿಂದಿನ ಕಾಲದಲ್ಲಿ ಸಾಕ್ಷಿಗಳಿಲ್ಲದ ಆದರೆ ಪ್ರಬಲವಾದ 
ಸಂಶಯಕ್ಕೆ ಒಳಗಾದ ಒಬ್ಬನ ಅಪರಾಧವನ್ನು ಪತ್ತೆಹಚ್ಚಲು 
ಮಾಡುತ್ತಿದ್ದ ಒಂದು ಪರೀಕ್ಷೆ; ಆರೋಪಿಯನ್ನು ತಕ್ಕಡಿಯಲ್ಲಿ 
ತೂಗಿ ಮಾಡುವ ಒಂದು ವಿಶೇಷ ರೀತಿಯ ನ್ಯಾಯ ನಿರ್ಣಯ. 
"ದಿಬ್ಕ' ಪರಾ. ೧೨. [ಜ್ಯೋತಿ] ಹನ್ನೆರಡಂ ರಾಶಿಗಳಲ್ಲಿ ಏಳನೆ 
ಯದಂ; ತಂಲಾರಾಶಿ: “ವಣಿಕ್‌, ತುಲಾ, ತೌಲೀ, ಜೂಕಃ, ತುಲಾಧಿಪಃ 
ಈ ೫ ತುಲಾಕೆ ಹೆಸರು” (ಛಾಸ್ಕಿರ. ೬೬-೬): ಮತ್ತಮಾ ಖಗೋಳದಲ್ಲಿ 
ಮೇಷ . . . ತುಲೆ ವೃಶ್ಚಿಕ ಧನುಸ್ಸು ಮಕರ ಕುಂಭ ಮಾನವೆಂಬ 
ಪನ್ನೆರಡು ರಾಶಿಗಳು (ವಿವೇಕ. ೨86). [ಸಂ. ತುಲ್ಲ) 
ತುಲ್ಕ (ಗು). ಸಮಾನವಾದ ; ಸದೃಶವಾದ ; ಹೋಲುವ. [ಸಂ.] 
20| ತುಲ್ಕತೆ (ನಾ). ಸಮಾನತೆ; ಸಾದೃಶ್ಯ: “ಸಮತ್ವ, ತುಲ್ಕತೆ” (quality. 
ಪಾಂನಿ. ೩೭). [ಸಂ. ತುಲ್ಕತಾ) 
ತುಲ್ಕಪಾನ (ನಾ). ಒಟ್ಟಿಗೆ ಸೇರಿ ಕುಡಿಯುವಿಕೆ : 
ಪಾನಂ - ಕೂಡೆ ಪಾನಮಾಡುವಿಕೆ” (ಸಿದ್ಧಾಂತಿ. ೨೪೪). 
[ತುಲ್ಕ + ಪಾನ್ಯ 
25| ತುಲ್ಕಯೋಗಿತಾಲಂಕಾರ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ 
ಒಂದು ; ಕೇವಲ ವರ್ಣ ಮತ್ತು ಕೇವಲ ಅವರ್ಣಗಳಿಗೆ ಒಂದಂ 
ಸಮಾನಧರ್ಮವಿರುವ ಅಲಂಕಾರ : ಪ್ರಸ್ತುತದಿಂದಾಗಲಿ ಅಥವಾ 
ಅಪ್ರಸ್ತುತದಿಂದಾಗಲಿ ಗುಣರೂಪವಾದ : ಧರ್ಮೈಕ್ಕ ಮತ್ತೆ ಕ್ರಿಯಾ 
ರೂಪವಾದ ಧರ್ಮೈಕ್ಕ ಪೇಳಲ್‌ ತುಲ್ಕಯೋಗಿತಾಲಂಕಾರವೆನಿಪುದು 
(ಕುವಲ. ೩೪): ಮಡದೀ ವರ್ಣೃಂಗಳ್ಗಾದೊಡಮಿತರಂಗಳ್ಗೆ ಯಾದೊಡಂ 
ಧರ್ಮೈಕ್ಕಂ ನಿಡಿದುಂ ಸ್ಪುರಿಸಲ್ಕೇಳ್ಯಡುಬೆಡಗಿನ ಕಣಿ ತುಲ್ಕಯೋಗಿ 
ತಾಲಂಕಾರಂ (ಸಕಕ. ೩೭-೭೮). [ಸಂ.] 
ತುಲ್ಲು (ನಾ). ಹೆಂಗಸಿನ ಗುಹ್ಯೇಂದ್ರಿಯ; ಯೋನಿ. 
[ ಇ ಪ್ರಾ. ತುಲ್ಲ) 
85| ತುವಗಾಮುಂಡ (ನಾ). ಒಬ್ಬಾತನ ಹೆಸರಂ : ತುವಗಾಮುಣ್ಣ ಸತ್ತ 
(ಎಳ. 15, ಹೊಸಕೋ. ೦೩-೭೬: ಸು. 900). [ತುವೈ * ಗಾಮೂಂಡ] 
ತುವರ (ನಾ). ೧. ಆರಂ ಬಗೆಯ ರಸಗಳಲ್ಲಿ ಒಂದಂ; ಒಗರಂ ; 
ಒಗಚಂ ; ಕಷಾಯ : “ತುವರಮೆನಲೊಗರಕ್ಕು” (ಮಂಗರಾ. ೬೩-೩); 
ತುವರಂ ತಿಕ್ತಂ ಮಧುರಂ ಲವಣಂ ಕಟು ಕಾರಮೆಂದು ರಸಮಾಜು 
ತೆಅಂ  (ಪಸ್ಮುಕೋ. ೯೪-೧೩). ೨. ಯೌವನಕ್ಕೆ ಬಂದಿದ್ದರೂ ಗಡ್ಡ, 
ಮಾಸೆ ಬೆಳೆಯದವನು ; ಶ್ಮಶ್ರುಹೀನ. [0.7 
ತುವರಮಣ್ಣು, ತೊವರಮಣಲ್ಲ್ಣ (ನಾ). ಸಂವಾಸನೆಯ ಮಣ್ಣು: 
“ಕಾಸಮೃತ್ತಿಕಾ---ತುವರಮಣ್ಣು ” (ಓಷಧಿ. ೩3); “ವೃತ್ತ್ತಿಳಕಂ-ತುವರ 
ಮಣ್ಣು” (ಓಷಧಿ. ೧೫೮). ತೊವರಮಣ್ಣು : “ ತುವರೀ-ತೊಗರಿ, 
ತೊವರಮಣ್ಣು, ಕೆಂಬಟಿಕೆ " (ಓಷಧಿ. ೭೦). 
[ ಆ ತುವರಿ . ಮಣ್ಣು (ಆ ಮಣ್‌)] 


15 


“ಸಪೀತಿಃ, ತುಲ್ಕ 


30 


40 


46 


ತುವರಿ 


ತುವರಿ (ನಾ). ೧. ಒಂದು ಬಗೆಯ ದ್ವಿದಳಧಾನ್ಯ ; ತೊಗರಿ ; 
“ಆಢಕೇ, ತುವರೀ_ ಈ ೨ ತೊಗರಿ” (ಹಲಾಯು. ೯೬-೪೩೦); ಒಡೆಯ 
ನೊರ್ವಂ ಜೂಜನಾಡಿ ರತ್ನಂಗಳಂ ಬಿಡೆ ಮೂಗಳವ ಸೋತನೆಂದು 
ಬಾಧಿಸುತಿರಲು ನಡುಬೀದಿಯೊಳು. ರಾಸಿಯಾದ ತುವರಿಯ ರತ್ನಗಳ 
ಮಾಡಿಕೊಟ್ಟು ಬಸವಂ ಬಿಡಿಸಿಕೊಂಡಂ (ಗುರುಡಾ. 6-9೩). ೨. ಸುವಾಸನೆ 
ಯುಳ್ಳ ನೆಲ ; ಸುಗಂಧಯಂಕ್ತವಾದ ವಂಣ್ಣು. ೩, ಪಟಿಕ. 

[ ಸಂ. ತುವರೀ) 

ತುವರಿಕೆ (ನಾ).ಎತುವರಿ. [ಸಂ. ತುವರಿಕಾ] 

ತುಶಿತ (ನಾ). ೧. ದೇವತೆಗಳಲ್ಲಿ ಒಂದು ಭೇದ. ೨. ಆ ದೇವತೆಗಳು 
ವಾಸಿಸುವ ಲೋಕ ; ಸ್ವರ್ಗಲೋಕದ ಒಂದು ಭಾಗ: ಅನಾಥ 
ಬಂಡಿಕನು. .. ತನ್ನ ಕಳೇಬರವನ್ನು ಕಳಚಿ ಹಾಕಿ, ತುಶಿತವೆಂಬ ಸ್ವರ್ಗ 
ದಲ್ಲಿ ದೇವತೆಯಾಗಿ ಹುಟ್ಟಿದನು (ಹಕ್ತುಮ. ೦೭೩). [<ಸಂ. ತುಷಿತ] 

ತುಷ (ನಾ). ೧. ಬತ್ತ ಮೊದಲಾದ ಧಾನ್ಯಗಳ ಮೇಲಿನ ಸಿಪ್ಪೆ ; 
ತವುಡು; ಹೊಟ್ಟು ; ಉಮ್ಮ : ತುಷವ ಕಳದು ತಂಡುಲವನಡಬೇಕು 

ಅಕ್ಕಿಯಿಲ್ಲದ ತುಷಕ್ಕೆ ಅಗ್ಗವಣಿಯನೆಟ್‌ದಡೆ ಅದೆಂದಿಂಗೆ 
ಬೆಳೆದು ಫಲವಪ್ಪು ದಯ್ಯಾ (ಮಹಾದೇ. ಕ. ೨೪-೬೨) ; ಕುಮಾರಿಲಭಟ್ಟರು 

- ದೇಹಾಂತಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಳಬೇಕೆಂದು ನಿಶ್ಚಯಿಸಿ 

ತುಷದ ಚಿತಿಯನ್ನೇರಿದ್ದರು (ಳಶ್ಕೋತಿ. ೨9). ೨. ಒಂದು ಬಗೆಯ 
ಮರ; ತಾರೆ; ಕಲಿದ್ರುಮ. ೩. (ಆಲಂ) ಹೊದಿಕೆ ; ಆಚ್ಛಾದನೆ ; 
ಆವರಣ: ಜಗತ್ತೆಂಬ ಜಂತ್ರದ ಹಾಹೆಗೆ ಅಜ್ಞಾನವೆಂಬ ತುಷವ 
ತೊಡಿಸಿ ಅಹಂ ಮಮತೆಯೆಂಬ ಸೊಕ್ಕನಿಕ್ಕಿ .. . ವಿನೋದಿಸಿದೆಯಯ್ಕಾ 
(ಬಸವ. ೪. ೯೬೮). [ಸಂ.] 

ತುಷಗಳೆ (ಕ್ರಿ). ಹೊಟ್ಟನಲ್ಲ ತೆಗೆ ; ತವುಡನ್ನು ತೆಗೆದು ಹಾಕು: ತುಷ 
ಗಳೆದಕ್ಕಿಯ ತಳಿಸುವಂತಾತ್ಮನ ವಿಷಯಗಳೆದು ನೋಳ್ಪರೆಲ್ಲ (ಛರಶ- 


(ಏಲೇಶ್ವೆ.೦೪೮) ; 


8೪-೨೦). [ತುಷ, ಕಳ್ಳೆ) 
ತುಷಪರ್ಣ (ನಾ). ಮೊಳಕೆಗೆ ಆವರಣವಾಗಿರಂವ ಎಲೆ ; ಮೊಳಕೆ 
ಯನ್ನು ಮುಚ್ಚಿಕೊಂಡಿರಂವ ಬೀಜದ ಎರಡು ದಳ: ಸಸಿ ಬಲಿದು 
ಹೊಸಸುಳಿ ತೋಟಾದಲ್ಲಿಯಲ್ಲದೆ ಆ ತಂಷಪರ್ಣ ಬಿಡದು (ಮೋಳಿಮಾ. 
099-990). [ತುಷ * ಪರ್ಣ] 
ತುಷಪರ್ಣಿ (ನಾ). ಒಂದಂ ಬಗೆಯ ಮರ; ಕಿರುಗೋಣಿ: 
“ತುಷಪರ್ಣಿ ಕಿಯಿಗೋಣಿ” (ಮಂಗಳಾ. ೪೫-೪೭). [ಸೆಂ. ತುಷಪರ್ಣೀ] 


ತುಷಮಷ (ಗು). ತೂಕವಿಲ್ಲದ ; ಕ್ಷಂಲ್ಲಕವಾದ : ತುಷಮಷಬೋಧೆ 
ಗೇಳ್ದಪ್ಪಜಿಯೊಳು ಮನೋಲಸಿತದೀಕ್ಷೆಯನಾಂಪೊಡಾವು ವೃಷಭೇಂದ್ರ 
ಹಂಸೇಂದ್ರ ಮೊದಲಾದ ಸುತರ ಪೌರುಷವಡೆದೆವೆಯೆಂದರಳಲಿ (ಧರಡ, 
೭೯-8೨) ಗ[ತುಷ + ಮಷ] 

ತುಷಮೇಘ (ನಾ). ಆವರಣವಾಗಿರುವ ಮೋಡ : ತುಷಮೇಘಮಂ 
ಮುರಿದು ನಿಂತುರಿವ ಮಾರ್ತಾಂಡನೇಳಿಗೆಯಂತೆ ಜೀವನ್ಮುಕ್ತನೈ (ಗಗತಾ. 
೨೩-೪೨). [ತುಷ+೬ ಮೇಘ] 

ತುಷಾಗ್ನಿ (ನಾ). ೧. ಬತ್ತದ ಹೊಟ್ಟಿಗೆ ಹತ್ತಿಸಿರುವ ಬೆಂಕಿ. "ಕುಕೂಲ' 
ಪರಾ. ೨. ಒಂದಂ ಬಗೆಯ ಕಠಿನವಾದ ಪ್ರಾಯಶ್ಚಿತ್ತ. p ಮಹತ್ತರ 
ವಾದ ಪಾಪವನ್ನು ಮಾಡಿದವರು, ಅದರ ಪರಿಹಾರಕ್ಕಾಗಿ ಹೊಟ್ಟಿನ 
ರಾಶಿಗೆ ಬೆಂಕಿ ಇಟ್ಟು ಅದರ ವಂಧ್ಯೆ ಕುಳಿತುಕೊಂಡು ಮರಣವನ್ನು 
ಹೊಂದುತ್ತಿದ್ದರಂ ಎಂಬ ನಂಬಿಕೆಯಿದೆ. ೩. ಒಂದಂ ನರಕದ 
ಹೆಸರು: ತುಷಾಗ್ನಿ ಕ್ರಿಮಿಸಂಘ... ದುರ್ಗಂಧವಾಸಗಳೆಂಬೈದು ಮಂತ್ರಿ 
ನರಕಂಗಳಿಂದೊಡಗೂಡಿ (ವಿವೇಕ. ೨60). [ತುಷ 4 ಅಗ್ನಿ] 

ತುಷಾನಲ (ನಾ). ಎ ತಂಷಾಗ್ನಿ : (8). [ತುಷ 4 ಅನಲ] 


೩೫೬೧ 


ತುಷಿತ 


ತುಷಾರ (ಗು). ೧. ತಂಪಾದ ; ಶೀತಲವಾದ. “ತುಷಾರಕರ' ಪರಾ. 
(ನಾ). ೨. ಹಿಮ; ವಂಂಜಂ. ೩. ಹಿಮದ ತುಂತುರು ; ಮಂಜಿನ 
ಕಣ ; ಇಬ್ಬನಿ : ಸುರಿವ ತುಷಾರದೊಳ್ಳೆರೆದರಲ್ವ ಸಿತಾಂಬುಜದಿವ್ಯಗಂಧ 
ದೊಳ೯ ಪೊರೆದು... ಪರೆದೆಸೆಗಿತ್ತು... ನಿಶಾಸವಿನಾರಣಂ (ಕಾದಂಪೂ. ೨೮೩): 
ಆ ನೀರು ಸಾರವ ಕೊಟ್ಟು ದ್ರವ್ಯಕ್ಕೆ ಮತ್ತೆ ತುಷಾರವಾಗಿ ಸಾರವನೆಯ್ದಿ 
ದಂತೆ (ಮೋಃಳಿಮಾ. ೧೨೦-೪೬೧); ತುಷಾರಕಣಕೋಟಿಯಂಶಕೆ ಸಾಟಿಯಲ್ತು 
ಗಡ ನಿಮ್ಮಳಿವು (ಭಾ ವಚಿಂ. ೯-೩); ಮೇಣಸುರಾಮರಾಕಾರದಿಂ ಪ್ರವಹಿಸಿತೊ 
ಶೀಕರತುಷಾರದೋಲೆಂಬಂತೆ ಬಿಳಿಮಂಜು... ಮುಚ್ಚಿ ಮುಸುಕಿದುದು 


(ಶ್ರೀರಾಮಾ. ೦೯೯-೧೩೨). ೪. ಮಂಜುಗಡ್ಡೆ ; ಹಿಮದ ಗಡ್ಡೆ. ೫. 
ತುಂತುರುಹನಿ; ಶೀಕರ: ಆ ಹಣ್ಣನೊಡದು ನೋಡಲಾಗಿ 
ರಸವಿಲ್ಲದೆ ತುಷಾರ ಹಾಚಿಕಿತ್ತು (ಮೋಳೆಮಾ. ೧೮೧-೬೮೦) ; ಧರಣಿ ನೆನೆ 


ದುದು ಗಂಧರಸಕತ್ತುರಿಯ ಪನ್ನೀರುಗಳ ಹೊನಲೊಡೆವೆರಸಿ ದೆಸೆ 
ಕಂಪಿಟ್ಟುದಂಬುಧಿ ನವತುಷಾರದಲಿ ತರಣಿ ಪರಿಮಳಿಸಿದನು ಪವನನ 
ಸುರಭಿತನವಚ್ಚರಿಯೆ (ಕುವ್ಯಾವಿ. ೧೦-೮೩). ಓ ಕರ್ಪೂರ. "ತುಷಾ 
ರೋಪಳ' ಪರಾ. [ಸಂ.] 
ತುಷಾರಕರ (ನಾ). ತಂಪಾದ ಕಿರಣವುಳ್ಳವನು ; ಚೆಂದ್ರ : ತುಷಾರಕರ 
ನಿಂದೇಕಾದಶದ್ರವ್ಯ ಧರ್ಮತನೊಜಾಸ್ತದೊಳಿಂದ್ರಮಂತ್ರಿ ಶುಭದಂ 
(ಜಾತತಿ. ೦೦-೦೦). [ಸಂ.] 
ತುಷಾರಪುಂಜ (ನಾ). ವಂಂಜಿನ ಗಂಂಪು: ಹಿಮರಾಶಿ : ಪುದಿದ ತುಷಾರ 
ಪ್ರಂಜದೊಳಗಿರ್ಪ ಹಿಮಾದ್ರಿವೊಲ* ... ಒಪ್ಪಿದನಿಂದ್ರವಂದಿತಂ (ಪುಷೃಪು. 
೧೦-೨೯). [ತುಷಾರ * ಪುಂಜ] 
ತುಷಾರರುಚಿ (ನಾ). ಹಿಮಕಿರಣ ; ಚಂದ್ರ: ಮಿತ್ರಕ್ಷೇತ್ರದೊಳುತ್ಸಲ 
ಮಿತ್ರಂ ನಿಲೆ ತತ್ತುಷಾರರುಚಿಯಂ ... ಶತಪತ್ರಸಖಾದಿಗ್ರಹಂಗಳೀಕ್ಷಿಸೆ 
ಶುಭದಂ (ಜಾತತಿ. ೨೦-೦೪). [ತುಷಾರ * ರುಚಿ] 
ತುಷಾರವರ್ಷ (ನಾ). ತಂಂತಂರಂ ಮಳೆ : ತಣ್ಗಾಳಿಯ ಸೋಂಕಿಂ ವಿರಳ 
ಮಾಗಿ ಸೂಸುವ ತುಷಾರವರ್ಷದೊಳಂ (ಮಲ್ಲಿಪು. ೩-೧೦೧). 
[ತುಷಾರ * ವರ್ಷ] 
ತುಷಾರಸ್ನಾನ (ನಾ). ಯಂತ್ರಸಹಾಯದಿಂದ (ನೀರಿನ) ಸಣ್ಣ ಸ 
ಹನಿಗಳು ಮೈವೆಂಲೆ ಬೀಳುವಂತೆ ಅಳವಡಿಸಿ ಮಾಡುವ ಸ್ನಾ 
ನಮಗೆಲಿರಿಕೊ. ಡಿ.ಡಿ.ಟಿ. ತುಷಾರಸ್ನಾನವಾಯಿತು (ಅಪೂಪ. ೩೦೯). 
[ತುಷಾರ * ಸ್ನಾನ] 
ತುಷಾರಾಂಶು (ನಾ). - ತುಷಾರರುಚಿ. "ತುಷಾರಾಂಶುಜ' ಪರಾ. 
[ ತುಷಾರ + ಅಂಶು] 
ತುಷಾರಾಂಶುಜ (ನಾ). ಚಂದ್ರನ ವಂಗ; ಬುಧ: ಪತಿ... 
ರಾಂಶುಜನಥರ್ವವೇದಕ್ಕಕ್ಕುಂ (ಜಾತತಿ. ೨-೪). [ಸಂ.) 
ತುಹಾರಾದ್ರಿ (ನಾ). ಹಿವಂದಿಂದ ಕೂಡಿದ ಪರ್ವತ; ಹಿಮಾಲಯ ; 
ಹಿಮವಂತ. ತಂಷಾರಾದ್ರಿತನಂಜೆ' ಪರಾ, [ತುಷಾರ + ಅದ್ರಿ] 
ತುಷಾರಾದ್ರಿತನುಜೆ (ನಾ). ಹಿಮವಂತನ ಮಗಳಂ ; ಪಾರ್ವತಿ : (8) 
[ ತುಷಾರಾದ್ರಿ -- ತನುಜೆ ) 
ತುಷಾರೋಪಳ (ನಾ). ಕರ್ಪೂರದ ಹಳುಕು,-ಚೂರಂ : ತುರುಷ್ಕತುಷಾ 
ರೋಪಳಕಾಳಾಗುರುತಕ್ಕೋಳಲವಂಗಪುಮುಖಸುರಭಿಪರಿಕರಯುತಮಂ 
(ಪುಷ್ಪಪು. ೧೦-೪೫). [ ತುಷಾರ 4+ ಉಪಳೆ ( ಎಉಪಲ)] 
ತುಷಿತ (ನಾ). ೧. ದೇವತೆಗಳಲ್ಲಿ ಒಂದು ಗುಂಪು; ಒಂದಂ ದೇವಗಣ: 
“ಆದಿತ್ಯಾಃ ...ತುಹಿತಾಃ, ಭಾಸ್ವರಂಃ, ಅನಿಲಾ... ಗಣದೇವತೆಗಳ ಹೆಸರು 
ಗಳು'' (ಸಿದ್ಧಾಂತಿ. ೪). ೨. [ಜೈನ] ಲೋಕಾಂತಿಕ ದೇವತೆಗಳ 
ಎಂಟು ವರ್ಗಗಳಲ್ಲಿ ಒಂದಂ : ಬ್ರಹ್ಮಕಲ್ಪಾಂತವಾಸಿಗಳುವುಪ್ಪ 


ತುಷಾ 


ತುಷೋದಕ 


ಸಾರಸ್ವತಾದಿತ್ಯವಹ್ನ್ಮ್ಯರುಣಗರ್ದತೋಯ ತುಷಿತಾವ್ಯಾಬಾಧಾರಿಷ್ಟರೆಂ 
ಬೆಣ್ಣರುಂ ಲೋಕಾಂತಿಕದೇವರ್‌ ಬಂದು (ಅದಿಪು. ೯-೬೦ವ). 
[ಸಂ.] 

ತುಹೋದಕ (ನಾ). ಅಕ್ಕಿಯನ್ನೂ ತೊಳೆದ ನೀರಂ; ಕಲಗಚ್ಚು : 
“ಅಭಿಷವಂ, ಅವಂತಿ, ಸೋಮಂ, ತುಷೋದಕಂ, ಶುಕ್ಲಂ-ಈ ೫ 
ಅಕ್ಕಿಗರ್ಚು'' (ಹೆಲಾಯು. ೩೩-೦೧೬೩). 

( ತುಷ -- ಉದಕ್ಕ ] 

ತುಪ್ಪ (ಗು). ೧. ಸಂತೋಷಗೊಂಡ ; ತೃಪ್ತಿಹೊಂದಿದ. (ನಾ). ೨. 
ಸಂತೋಷಗೊಂಡವನು ; ತೃಪ್ತ: ತುಷ್ಪನಾದಂ ಪರಮಜಿನಮತಾಂ 
ಭೋಜಿನೀರಾಜಹೆಂಸಂ (ಸುಕುಮಾ. ೩-೪೮); ತುಷ್ಪನಾದನು ನೃಪತಿಕೃತಪರಿ 
ಶಿಷ್ಟ ಪಾಲನು (ಕುವ್ಯಾವಿ. ೧-೦೦) ; ಮಧುರವಾದ ಮುಗುಳ್ನಗೆಯೊಂದಿಗೆ 
ಅವನನ್ನು ಬಹಳ ತುಷ್ಪನನ್ನಾಗಿ ಮಾಡಿದಳು (ಮೃಜಲ. 6೬). ೩. ಎ 
ತುಷ್ಟಿ ೧; ತಮ್ಮ ವೃತ್ತಾಂತವೆಲ್ಲಮಂ ಪೇಳ್ದು ನಮಗೆ ತುಷ್ಪಮಂ 
ಮಾಳ್ಪುದು (ಳಗವಿ. ೦೫೧-೪). [ಸಂ.1 

ತುಪ್ಪಿ (ನಾ). ೧. ಸಂತೋಷ; ತೃಪ್ತಿ; ತಣಿವು: ಅಕ್ಕುಂ ಧೃತಿ ತುಪ್ಪಿ 
ಪುಷ್ಟಿ ವಿಭವಂ ... ಭದ್ರಂ ಶುಭಂ ಮಂಗಳಂ (ಪಂಪಛಾ. ೧೪-೬೫) ; ಪರಿ 
ಣಾಮ ಗರ್ಭತುಷ್ಟಿಯಂತೆಯುಂ ... ಮಹತ್ತ್ವಮಂ ಪಡೆದೆಯೆಂದಮರ 
ಸಮುದಯಂ ಸ್ತೂತಿಗೆಯ್ದು ಪೋಗೆ (ಜಗವಿ. ೨-೯೬ ವು; ಈ ಸಂಗ್ರಾಮ 
ಮುಖದಲಿ ಬಿಲ್ಲ ಹಬ್ಬದ ತುಷ್ಪಿ ನಿನಗೇಕೆಂದನಾ ಕರ್ಣ (ಕುವ್ಯಾದ್ರೋ- 
೧೩-೬೩): ತುಷ್ಪಿಯಿಲ್ಲದ ನೃಪ ದರಿದ್ರನು (ನಿಭಾಗ. ೨-೦-೩೭); ವಿಪರ್ಯಯ 
ಗಳುಐದು, ತುಷ್ಪಿಗಳು ಒಂಬತ್ತು (ಹಿಂದಸಾ. ೫೭). P”“ಸಾಂಖ್ಯರ ಪ್ರಕಾರ 
ಒಂಬತ್ತೂ ಬಗೆಯ ತಂಪ್ಟಿಗಳಿವೆ : ಪ್ರಕೃತಾಖ್ಯ ತುಷ್ಕಿ (ಎಂಟಂ 
ಬಗೆಯಂ ಪ್ರಕೃತಿತತ್ವದಲ್ಲಿ ಮನಸ್ಸನ್ನು ಲಯಂಗೊಳಿಸಿ ಧ್ಯಾನ 
ಮಾಡುತ್ತ ತಾನು ವಿಮುಕ್ತನೆಂದಂ ಸಂತಸಪಡುವಿಕೆ), ಉಪಾದಾ 
ನಾಖ್ಯ ತಂಷ್ಲಿ (ಸಂನ್ಯಾಸವೇಷಸ್ವೀಕಾರ ಮಾತ್ರದಿಂದಲೇ ವಂಕ್ತ 
ನೆಂದು ಭಾವನೆ), ಕಾಲಾಖ್ಯತಂಷ್ಠಿ (ವಂಂಕ್ತಿ ಕೈಗೂಡಂವ ಕಾಲ 
ಬಂದರೆ ತಾನಾಗಿಯೇ ಸಿದ್ಧಿ ಸಂವುದಂ ; ಧ್ಯಾನಾದಿಗಳಿಂದ ಫಲವೇ 
ನೆಂದು ತೂಪ್ಲೀಕತೆಯನ್ನು ವಹಿಸಂವಿಕೆ), ಭಾಗಾಖ್ಯತಂಷ್ಟಿ (ಪೂರ್ವ 
ಜನ್ಮ ಸಂಕೃತವಿಶೇಷಗಳು ಫಲಿಸಿ ಅದೃಷ್ಟವಿಶೇಷದಿಂದ ಮಂಕ್ತಿ 
ಲಭಿಸುವುದಾದರೆ ಶ್ರಮವೇಕೆಂಬ ಭಾವನೆ)-ಈ ನಾಲ್ಕೂ ಅಧ್ಯಾತ್ಮಿಕ 
ಗಳು. ಸುಕಾರತುಷ್ಟಿ (ದ್ರವ್ಮಾರ್ಜನೆಯಲ್ಲಿ ವಿರಕ್ತನಾಗಂವಿಕೆ), 
ಸುಪಾರತಂಷ್ಪಿ (ಸಂಪಾದಿಸಿದ ದ್ರವ್ಯ ಕಾಪಾಡದೆ ಅಸಡ್ಡೆ), ಸಂನೇತ್ರ 
(ದ್ರವ್ಯನಾಶವಾದರೆ ವ್ಯಥೆಪಡದಿರಂವಿಕೆ), ಮರೀಚಕ ತುಖ್ಬ (ಒಮ್ಮೆ 
ಅನಂಭವಿಸಿದ ವಸ್ತುವಿನಲ್ಲಿ ಮರಳಿ ಇಚ್ಛೆಯಿಲ್ಲದಿರಂವಿಕೆ), ಉತ್ತ 
ಮಾಂಭ ತುಷ್ಟಿ (ಯಾವ ವಸ್ತೂವನ್ನಾದರೂ ಅನುಭವಿಸಬೇಕೆಂಬ 
ಇಚ್ಛೆಯೇ ಆತ್ಯಂಶಿಕವಾಗಿ ಹಂಟ್ಪದಿರಂವಿಕೆ). (ವಿಷ್ಣುಪು-೧-೫- 
ಪುನಾಚೂ. ೨೬೭)” (ಶ್ರೀವತ್ಸ ನಿಘಂಟು. ೧೮೪೪). "ನವತಂಖ್ಹಿ' ಪರಾ. 
೨. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದಂ: ಅಮೃತ ಮಾನದ ಪೂಷ 
ತುಪ್ಪಿ ಪುಷ್ಟಿ... ಕಾಮದಾಯಿನಿಯೆಂಬ ಷೋಡಶಕಲೆಗಳಿಂ ಭರಿತನಾಗಿ 
(ವಿವೇಕ. ೨೬೭). ೩. ಲಾಭ (೧): ತುಷ್ಪಿಗೈದಿರ್ದ ಹೊನ್ನಂ ತುಷ್ಟಿಯ 
ನೈದಲ್‌ ಮಿಶ್ರವರ್ಣದಿ ನೂರ್ತಾನಷ್ಟಿಗೈದಿರ್ದ ಪೊನ್ನಂ ನೆಟ್ಟನೆ ತೆಗೆಯಲ್ಕೆ 
ಬಕ್ಕು ನಷ್ಟದ ಬಣ್ಣಂ (ವ್ಯವಹಾ. ೪೬-೨೨). "ತುಷ್ಟೆ' ಪರಾ. [ಸಂ.] 

ತುಪ್ಪಿಕರ (ನಾ). ಸಂತೋಷವನ್ನು ಉಂಟಂಮಾಡುವುದಂ ; ತೃಪ್ತಿ 
ಯನ್ನು ಕೊಡಂವುದು : ಗ್ರಹಮಿರೆ ಪರಿವೇಷದೊಳಾ ಗ್ರಹಮಂ ಕ್ರೂರ 
ಗ್ರಹಂ ನಿರೀಕ್ಷಿಸುವೊಡರಿಷ್ಟಹರಂ ತಂಷ್ಟಿಕರಮಭೀಷ್ಟಹೇತು ಜನ್ಮಾವಸರ 
ದೊಳ್‌ (ಜಾತತಿ. ೭-೧೯). [ ಸಂ.] 


೩೫೬೨ 


8 


20 


ತುಸ್ಕ 


ತುಪ್ಪಿಗೊಳಿಸು (ಕ್ರಿ). ಸಂತೋಷಪಡಿಸು ; ತೃಪ್ತಿಪಡಿಸು: ಹುಟ್ಟಿದ 

ತಪ್ಪಿಗೆ ...ಎಷ್ಟು ಜನರನ್ನು ತುಷ್ಟಿಗೊಳಿಸಬೇಕು (ಕಲ್ಲೋಲ. ೮-೧೬). 
[ತುಷ್ಪಿ * ಕೊಳೆ + - ಇಸ್ಕು ] 

ತುಪ್ಪಿದಾನ (ನಾ). ಪುತ್ರೋತ್ಸವ, ಯಂದೃಜಯ ಮೊದಲಾದ 
ಸಂತೋಷದ ಸಂಗತಿಗಳನ್ನು ತಿಳಿಸಿದವರಿಗೆ ಕೊಡುವ ಬಹಂಮಾನ ; 
ಪಸಾಯಂದಾನ; ಪೂರ್ಣ ಪಾತ್ರ: ಆತಂಗೊಸೆದು ತುಪ್ಪಿದಾನಂಗೊಟ್ಟಂ 
(ವಡ್ಮಾರಾ. ೧೪೮೯); ಖಂಹಿನಿವೇದಕಂಗೆ ತುಷ್ಟಿದಾನಂಗೊಟ್ಟು ಭೇರಿಯಂ 
ಪೊಯ್ಸಿ (ಾಂತಿಪು, ೯-೨೪ ವ); ಅಂತು ಖುಷಿನಿವೇದಕಂಗಂಗಚಿತ್ತವಂಂ 
ತುಪ್ಪಿದಾನಮನಿತ್ತು (ಸುಕುಮಾ. ೮-9೩ 2)... ತುಪ್ಪಿ + ದಾನ] 

ತುಪ್ಪಿಬಡಿಸು " ತಂಷ್ಟಿವಡಿಸು' ನೋ. 

ತುಪ್ಪಿಬಡು " ತಂಷ್ಟಿವಡು' ನೋ. 

ತುಪ್ಪಿವಡಿಸು, ತಂಪ್ಟಿ ಬಡಿಸು (ಕ್ರಿ). ಸಂತೋಷವನ್ನುಂಟಂಮಾಡಂ; 
ತೃಪ್ತಿಪಡಿಸಂ : ನದೀಜಳಮಂ ನಿರ್ಮಳಮಂ ಮಾಡಿ ಮೃಗಪಕ್ಷಿಕುಳಮಂ 
ಮಿಗೆ ತುಪ್ಪಿವಡಿಸುತ್ತುಂ (ಗಿರಿ. ೬-೪೨ ಐ); ಸನ್ನುತಿಗಳಿಂ ತುಪ್ಪಿವಡಿಸಿಯಾ 
ಭಕ್ತರ್ಗೆ ತನ್ನ ಭಾಷೆಯನುಸಿರ್ದಂ (ಪದ್ಮರಾ. ೪-೧೮): ಅಿಖಳವಸ್ತುವ 
ಕೊಟ್ಟು ಮಿಗೆ ತುಷ್ಟಿವಡಿಸಿ ಸರ್ವರನಂ ಬೀಳ್ಕೊಟ್ಟನು (ಸಗಿಂದಪು. ೬-೦೮); 
ಪತಿಯೊಳು . . . ಕನಲದೆ ತುಪ್ಪಿವಡಿಪುದೊಲವಜ?ತು (ಹದಿಲ. ೩-೦೮). 
ತುಪ್ಪಿಬಡಿಸು : ಉಡುಗೊಟಗಳಿಂ ತುಪ್ಪಿಬಡಿಸಿದ ಪೊಡವಿಪಾಲಕ ಯಷಿ 
ಗಳಷ್ಟಾಶೀತಿಸಾವಿರವ (ಕುವ್ಮಾಅ. ೧೬-೬); ನಿಗ್ರಹವಡಿಸದೆ ಪ್ರಜೆ ಪರಿ 
ವಾರವ ವೆಗ್ಗಳದಿಂ ತುಷ್ಟಿಬಡಿಸು (ಮೋಹತ. ೦೩-೦೧). 

[ ತುಷ್ಪಿವಡು + - ಇಸ್ಕು] 


ತುಪ್ಪಿವಡು, ತುಷ್ಟಿಬಡು (ಕ್ರಿ). ತೃಪ್ತಿಹೊಂದು ; ಸಂತೋಷಪಡು ; 


86 


46 


ಮೊದಲ ಕವೀಂದ್ರರೊಲ್ಹೊರೆದ ಸತ್ಕೃತಿಸಂಚಯಮಾ ಧರಿತ್ರಿಯೊಳ್‌ 
ಪುದಿದಿರೆ ನೋಡಿ ತುಪ್ಪಿ [ಪಾಕಾಂ ತೃಪ್ತಿ ]ವಡಲೊಲ್ಲದೆ ಕಬ್ಬಿಗರೇಕೆ 
ಕಬ್ಬಮಂ ಗದಿಪರೊ (ರಾಜಕೇ. ೧-೩೫). ತುಪ್ಪಿಬಡು: ಕಾಂತೆಯರಿಕ್ಕಲ 
ವನು ತುಪ್ಪಿಬಡದಿರೆ ಸಂತಸದಲಿ ಜೀವಂಧರನು ತನ್ನಯ ಹೆಸ್ತದಿಂದ 
ಗಲಿನೊಳಿರ್ದ ದಿವ್ಕಾನ್ನವನೀಯಲು (ಜೀವಂಸಾಂ, ೭-೨೫). [ತುಪ್ಪಿ* ಪಡ್ಕು) 

ತುಪ್ಪಿವಡೆ (ಕ್ರಿ). ತೃಪ್ತಿಯನ್ನೂಂಟುಮಾಡು ; ವಿಘ್ನಕಾರಿದ್ವಿಷದ್ಗಣದಿಂ 
ಭೂತಗಣಕ್ಕೆ ತುಪ್ಪಿ [ಪಾಕಾಂ. ತೃಪ್ತಿ]ವಡೆದಪ್ಪೆಂ (ಜಗವಿ. ೦೭-೦೦). 

[ ತುಪ್ಪಿ + ಪಡೆ] 

ತುಷ್ಟಿಸು (ಕ್ರಿ), ೨ ತಂಪ್ಪಿವಡು : ಧರ್ಮಪುತ್ರನ ಘಾತಿಯನು ಘಟ್ಟಿಸಿದರೇ 
ತುಷ್ಪಿ [ ಪಾಕಾಂ. ಟ್ರಿ] ಸಿದನೇ ನೃಪತಿ (ಕುವ್ಯಾತ. ೨-೩೫); ಕಪ್ಪದನುಭವ 
ವಾಹ ನಡತೆಯೊಳಿಷ್ಟವಾಗುವದಾವ ತೆರದೊಳು ತುಪ್ಟಿಸಲು ಮನದೊಳಗೆ 
ನಿಮ್ಮಕ್ಕರವನಾಕ್ಷಣದಿ (ಜನಸಾ. ೬). [ತುಪ್ಪಿ*-ಇಸ್ಯು) 

ತುಷ್ಟೆ (ನಾ). ಲಾಭ (2): ಹದುರಿಗೆಯಲ್ಲು ನಷ್ಟ ತುಪ್ಪೆಗೆ ಆವರ ಕಾಲದ 
xx ಆರು ಹಿಡಿಯ ಸಲ್ಲವೆನ್ಹು ಪಾಲಿಸಿ (ಎಳ. ೪1, ಕೊಪ್ಪ. ೪೯-೨೫; 1892). 

[ ಆಸಂ. ತುಪ್ಟಿ?1 

ತುಸ್ಕ (ನಾ). ತವುಡು ; ಹೊಟ್ಟು ; ಉಮ್ಮಿ: “ತುಸ - ತುಷ ಎ ಧಾನ್ಯದ 
ಸಿವುರು” (ತದೃಕೋ. ೦೮); ತುಸ [ ಶಾಕಾಂ. ಸು] ಮೊದಲು ಚತುರಾಸ್ಕ 
ಪರ್ಯಂತೆಸೆವುದೇ ಭುವನದಲಿ ಜೀವಪ್ರಸರ (ಕುವ್ಯಾಸ. ೧೪-೧೨೮). 

[ ಆಪ್ರಾ. ತುಸೆ./ಸಂ.ಶುಷ] 

ತುಸ್ಕ (ನಾ). ಎ ತಂಸ್ತ ೧. "ಕೋಲ್ಡುಸ' ಪರಾ. [೬ ತುಸ್ತ)] 

ತುಸ್ಕ, ತುಸ್ಕು (ಗು). ೧. ಅಲ್ಪವಾದ; ಸ್ವಲ್ಪವಾದ: ಇವರ 
ನಾವು ಇನ್ನೂ ಆ ಸಂಗನ ಡೋಣಿಯಿಂದ ತುಸ ದೂರದಲ್ಲೇ ಹೋಗು 
ಪ್ರಿತ್ತೂ (ಇಂದುಮು. (ನಾ). ೨. ಅಲ್ಪ; ಕೊಂಚ : ದೇವ 
ನಿಮ್ಮಡಿಯಂಘಿ)ಕಮಲವನಾವ ನೆನೆದವಂಗೆ ತುಸ [ಪಾಕಾಂ ಸು]ವಲ್ಲಾ 


೬೬). 


ತುಸ್ಯ 


ವಿರಿಂಚಾದ್ಮಮರಪದ (ಕುವ್ಮಾಸ. ೧೧-೧೪). ತುಸ್ಕು: ೨. ಹಣ ಬ್ಯಾಂಕಿ 
ನಲ್ಲಿಡುವ ಬದಲು ನಾನು ನನ್ನ ಮಕ್ಕಳ ದೇಹದಲ್ಲಿ ತುಸು ರಕ್ತವನ್ನು 
ತುಂಬುವುದಕ್ಕೆ ಯತ್ನಿಸುತ್ತೇನೆ (ಮಹಾಕಾ. ಅವನು ತುಸು 
ಆಲೋಚನೆ ಮಾಡಿದ (ಹಾಹುಕ್ತ. ೯೭). [7] 

ತುಸ್ಮ "ತಂಸಂ' ನೋ. 

ತುಸಂ, ತುಸ್ಮ, ತುಸ್ಕು (ಅ). ಸ್ವಲ್ಪವೇ ; ಕೊಂಚಮಟ್ಟಿಗೆ; ಕಾಲವಕ್ಕಿಗೆ 
ತುಸಮೆ ಹಾರಲಿಡೆ ದಾರಿ ಗ 90೭-೬). ತುಸ್ಕ : ಕನ್ನಡಿಯ ಮುಂಗಡೆ 
ತುಸ ನಿಲುವೆ (ಗಳೇಕೆ. ೪೯-೪): ತಂದೆ ತುಸ ಸಿಡುಕಾಡೆ ಮಿಡುಕಾಡಿ ... 
ತಾಯ ಬೆಂಬಳಿವಿಡಿಯುತ (ಭಾವಜೀ, ೩-೩೭). ತುಸ್ಕು : ಅದು ಹೀಗೆ ಏಕೆ 
ಮತ್ತು ಹೇಗೆ ಮಾನ್ಯವಾಗಬಹುದೆಂಬುದನ್ನು ತುಸು ವಿಸ್ತರಿಸುವೆವು 
(ಗೀತಾಸಂ. ೧೪); ಹುಸಿನಗುತ ಬಂದೇವ ನಸುನಗುತ ಬಾಳೋಣ ತುಸು 
ನಗುತ ತೆರಳೋಣ (ಗರಿ. ೧೦೩-೧೦); ಅವಳ ಕೊರಳು ತುಸು ಕೊಂಕಂಯಿತು 


೨೦): 


(ಬಾಣಆ. ೩೩). 
ತುಸಮುತ್ರ, ತುಸುಮಾತ್ರ ೬ ಅತ್ಯಲ್ಪ ; ಲೇಶಮಾತ್ರ : ನಾ ಕೊಟ್ಟ 

ವರದೊಳು ತುಸಮಾತ್ರ ತಪ್ಪದು ಕೇಳಾಯತಾಕ್ಷಿ (ಮೋಹತ. ೪-೨೪); 
ಕೈದುಡುಕಿ ತುಸು [ಪಾಕಾ. ಸ] ಮಾತ್ರಮೆನೆ ಫಲುಸುಣನ ತುರಗಂಗಳಂ 
ತಂದು ನಿಮಿಷದೊಳ್‌ ನಿಲಿಸಿದರ್‌ (ಜೈಮಿಭಾ. ೨೬-3): [ಆ ತುಸ್ಕ] 

ತುಸಪುಸ (ನಾ). (ಗೊಂದಲ, ಗಡಿಬಿಡಿ, ಬೇಸರಗಳನ್ನು ಸೂಚಿಸುವ) 
ಒಂದಂ ಅನಂಕರಣ ಶಬ್ದ : ಬೆಳಗ್ಗಿಂದ ಬೆಳಗಿನವರೆಗೂ ಕದನ ಕಾದಾಟ 
ನೋಡಿ ನೋಡಿ ನನಗೂನೂ ಒಳಗೊಳಗೇ ತುಸಪುಸ ಪ್ರಾರಂಭವಾಯಿತು 
(ಜಿಂಗೂಲಿ. ೨%). 

ತುಸಮಸ (ನಾ). (?) : ತುಸಮಸವೆಂಬೀ ಶಬ್ದವನುಸುರುತ ಶಿವಭೂಶಿ 
ಮುನಿಪನೇಕಾಗ್ರತೆಯಿಂ (ಳನ್ಶಾಮೃ. ೩೬). ತುಷಮಹ' ಪರಾ. [?] 

ತುಸವ (ನಾ). ಒಬ್ಬಾತನ ಹೆಸರು (?) : ಪೂರಟ ಗೋಸಾಸಿಗರಾ ಮಲು 
ಧರ್ಮಾ ಶುಸವನಿನ್‌ ಪಡೆದು (ಇ. ೫818, ೨೮೬-೪: 706). [7?] 

ತುಸ, " ತುಸ್ಕ' ನೋ. 

ತುಸ್ಕ್ಮು ' ತಂಸಂ' ನೋ. 

ತುಸ್ತ (ನಾ). ೧. ಸುಟ್ಟ ಅಥವಾ ಹುರಿದ ಮಾಂಸ; ಸುಂಟಗೆ. ೨. 
ಸುಟ್ಟ ಅಥೆವಾ ಹುರಿದ ಮಾಂಸದ ಕರಿಕಾದ ಮೇಲ್ಪದರ. ೩. ಹಣ್ಣಿನ 
ತೊಗಟೆ. " ಬುಸ್ತ' ಪರಾ. ([ ಆ ಸಂ. ಚುಸ್ತ) 

ತುಹಿನ (ಗು). ೧. ತಂಪಾದ; `ಶೀತಲವಾದ. " ತುಹಿನಕಿರಣ' ಪರಾ. 

(ನಾ). ೨. ವಂಂಜಂ; ಹಿಮ: ಸರಸಮೃಣಾಳಿಕೆಯಂ ಮೃದುತರ 
ತುಹಿನಂ ಕೊರಗಿಪಂತೆ ಶಾಂತಿರಸಕ್ಕಾಗರಮೆನಿಪ ತಪವೆ) ನಿನ್ನಂ ಕೊರಗಿ 
ಸುತಿರೆ (೫ ರಂ. ೩೫೫). ಹಿ. ಬೆಳುದಿಂಗಳು; ಚಂದ್ರಿಕೆ: ತುಹಿನ 
ಸದೃಶಕಾಂತಿಯಿಂದ ಶೋಭಾಯವನನವಾದುದಾಗಿ (ಜ್ಯೋತಿರ್ವಿ. ೨೦೧). ೪. 
ಕರ್ಪೂರ : “ ಪ್ರಾಲೇಯಮೆನಲು ಘನಸಾರಮೆನೆ ಪಚ್ಚಿ ಹಿಮವಾಳುಕಂ 
ಚೀನಿ ತುಹಿನಂ ಪನ್ನೆಯಕ್ಕು” (ಮಂಗರಾ. ೯೯-೨೨). [ಸಂ.) 

ತುಹಿನಕಣ (ನಾ), ಮಂಜಿನ ಸಣ್ಣಿ ಹನಿ ; ಹಿಮಬಿಂದರಿ : ಚಂದ್ರಿಕೆಯಂ 
ಸೇವಿಸಿದ ಚಕೋರಕ್ಕೆ ಬಾಲಕ್ತಿಯೇ ತುಹಿನಕಣಂ (ಪಂಠಾಮಾ. ೧೦-೪೦). 

( ತುಹಿನ --ಕಣ್ಮ) 

ತುಹಿನಕರ (ನಾ). ಎ ತುಷಾರಕರ: ದಿಗ್ನಾಯಕಚೂಡಾಮಣ* ಲಗ್ನೋದಯ 
ಶಿಖರನೊಪ್ಪಿದಂ ತುಹಿನಕರಂ (ಅಜಿಪು. ೬-9೧) ; ಇವರೆನ್ನ ಪುಣ್ಯಕೀರ್ತಿ 
ಪ್ರಭಾವನಧಿವರ್ಧನತುಹಿನಕರರೂಪರು (ಸಿದ್ಧರಾ. ೦-೨). (ಸಂ.] 

ತುಹಿನಕಿರಣ (ನಾ). ಎ ತುಷಾರಕರ : ಬೆಳಗುವ ಪಳಿಕಿನ ಸಜ್‌ಯೊಂದು 
..* ತುಹಿನಕಿರಣಮಂಡಲದೊಳಗಣ ಹರಿಣಂಬೊಲೊಪ್ಪಿ ತೋಟ್‌ತ್ತಾಗಳ್‌ 
(ಕಾವೃಸಾ. ೦೦೩೦ ಕೂದ್ರಕ). [ತುಹಿನ 4 ಕಿರಣ, 


೩೫೬೩ 


10 


26 


20 


25 


85 


46 


ತುಹಿನಾಂಶುಬಿಂಬ 


ತುಹಿನಕ್ಷೋಣೀಧ್ರ (ನಾ).ಎತುಷಾರಾದ್ರಿ: ಎಲೆ ಇದಲ್ತೆ ತುಹಿನಕ್ಷೋಣೀಧ್ರ 
ದುತ್ತುಂಗಸಾನುಗಳ್‌ (ಶಮದ. ೫೬ ಪ್ರಯೋ). 
[ ತುಹಿನ್ಶ* ಕ್ಷೋಣೀದ್ರ) 
ತುಹಿನಕ್ಟ್ಮಾಧರ (ನಾ). ಎತುಷಾರುದ್ರಿ : ಶುಹಿನಕ್ಟ್ಟ್ಮು ಧರ ಜಂತಾಲೋಲೇ 
ಕ್ಷಣ ... ಜಯ ಸೂಕ ಕಾರಾ (ಉದ್ಯದೇ. ೩-೩). 
[ತುಹಿನ ೬ ಕ್ಕೂಧರ] 
ತುಹಿನಗಿರಿ (ನಾ). ಎ ತುಷಾರಾದ್ರಿ : ಬಳಸಿರ್ದಭ್ರಾಳಿಯಿಂದಂ ತುಹಿನಗಿರಿ 
ಶಿಲಾಪಟ್ಟವೆಂಬಂತೆ ಚಿಲ್ವಾದ ಲತಾಂತಂ (ಕಾದಂಪೂ. -೭೯); ಹೊಳೆಹೊಳೆವ 
ಕೋಕನದಪಂಕ್ತಿಗಳ ಬಣ್ಣಮುಜ್ವಲದಿಂದ್ರಚಾಪದಾಕಾರಮಂ ಸಂತತಂ 
ಪಳಿವಂತೆ ಕೊಳದೊಳಾರಾಜಿಸಿತು ತುಹಿನಗಿರಿರಾಜನಂದನೆಯ ಕಣಕ್ಗಿ 
(ಜೈಮಿಛಾ. ೧೫-೦೦). [ತುಹಿನ + ಗಿರಿ, ] 
ತುಹಿನಗು (ನಾ). ಎ ತುಷಾರಕರ : ಅತಿಬಳ ತುಹಿನಗು ನಿರ್ರುರತತಿ 
ಯೆನಿಸಿದೆ ಮದ್ಗಿರೀಂದ್ರಮಂ ಚಂಡಕರದ್ಕುತಿ ಪುಗದು (ಕಂದ್ರ ಪು. 8-೭೨). 
" ತೀಕ್ಷ್ಣಗು' ಹೋ. [ಸಂ.] 
ತುಹಿನತೆ (ನಾ). ತಂಪು; ಚಳಿ; ಶೈತ್ಯ: 
ತುಹಿನತೆಯ ಸವಿಗಂಪಿನ ಉರವಣೆಯ 
(ಸಿದ್ಧರಾ. ೬-೫೬). [ಸಂ. ತುಹಿನತಾ] 
ತುಹಿನದೀಧಿತಿ (ನಾ). ಎ ತುಹಿನಪ್ರದ್ಯೋತ : ಶರತ್ತುಹಿನದೀಧಿತಿಬಿಂಬ 
ವಿಡಂಬ ಕೀರ್ತಿ (ಎಕ. ೪, ಅರಸೀ. ೦೦೨-೪; ಸು, 1100). [ತುಹಿನ + ದೀಧಿತಿ] 
ತುಹಿನಪವನ (ನಾ). ತಂಪಾದ ಗಾಳಿ; ತಂಗಾಳಿ: ನಿಜಸ್ವಾಂಶತೋತ್ಚ 
ಲಕ್ಕತ್ಕಧಿಕವಿಕಸನಶ್ರೀಯನಾದೇಯೆಕಾಯಂ ತನುಜಾತಂ ಸ್ವರ್ಣನಾಭಂ 
ತುಹಿನಪವನ ಸಂಸ್ಪರ್ಶದಂತೀಯೆ...ಅರಸುಗೆಯುತ್ತಿರ್ದನಾ ಪದ್ಮನಾಭಂ 
(ಹಂದ್ರಫು. ೨-೬೬). [ತುಹಿನ * ಪವನ] 
ತುಹಿನಪ್ರದ್ಕೋತ (ನಾ). ತಂಪಾದ ಬೆಳಕನ್ನುಳ್ಳವನಂ ; ಚಂದ್ರ: 
ತುಹಿನಪ್ರದ್ಕೋತನುಂ ಶುಕ್ರನುಮೊಡನಿರೆ ತಾವತ್‌ ಪುಣ್ಕಕಾಂತಾ 
ರಹಿತಂ ಮೇಣ್‌ ಪುತ್ರಹೀನಂ (ಶಾಶತಿ. ೨೧-೮). [ತುಹಿನ * ಪ್ರದ್ಮೋಶ) 
ತುಹಿನಬಿಂದು (ನಾ). ಎ ತುಹಿನಕಣ : ಹಿಮಸಿಕ್ತಪತ್ರದಿಂ ಬಿಳ್ಳುವು ತುಹಿನ 
ಬಿಂದು ತೋರಮಳೆಹನಿಗಳೋ ಲ (ಶ್ರೀರಾಮಾ. 300-೧೭೭) 
(ತಂಹಿನ * ಬಿಂದು] 
ತುಹಿನಭೂಮಿಸಾಧ್ರ (ನಾ). ಎ ತುಷಾರಾದ್ರಿ: ತುಹಿನಭೂವಿಸಾಧ್ರಕ್ಕೆ ಸಾರ್ದಂ 
ಷರಪ್ರಿಯಂ (ಡಂದ್ರಪು. ೯-೬೭). [ತುಹಿನೆ * ಭೂವಿಸಿದ್ರ ) 
ತುಹಿನಮಹೀಧರ (ನಾ). ಎ ತಂಷಾರಾದ್ರಿ: ಕನಕಶಾಂತಿಕುಮಾರಂ... ಒಂದು 
ದೆವಸಂ ಕ್ರೀಡಾನಿಮಿತ್ತಂ ತುಹಿನಮಹೀಧರಕ್ಕೆ ಪೋಗಿ (ಕಾಂತಿಪು.೯-೧೭ ವ). 
[ ತುಹಿನ + ಮಹೀಧರೆ] 
ತುಹಿನರ್ತು (ನಾ). ಹೇಮಂತ ಬತಾ; ಚಳಿಗಾಲ: ಹಬ್ಬಿ ತುಂತುರ್‌ 
ಮಂಜು, ಮರ್ಜಾಯ್ತು ತುಹಿನರ್ತುಸಂಥ್ಯೆ ! (ಶ್ರೀಕಾಮೊ. ೨೦೫-೨ಕ೬). 
[ ತುಹಿನ + ಹುತು] 
ತುಹಿನಶಿಖರಿ (ನಾ). ಇ ತಂಷಾರಾದ್ರಿ: ಮೇಘಾವಳಿ ಕಣಕಿಗುಂ ತುಹಿನ 
ಶಿಖರಿಯಿಂ [ಐಾಕಾಂ. ಕಿರಣದಿಂ] ಗಂಗೆವರಂ (ಇಟ್ಟಿ. ೮-೨). 
[ ತುಹಿನ * ಶಿಖರಿ] 
ತುಹಿನಾಂಶು (ನಾ). ಐ ತಂಹಿನಕರ, « ತುಹಿನಾಂಶಂಬಿಂಬ' ಪರಾ. 
[ ತುಹಿನ ೬ ಅಂಶು) 
ತುಹಿನಾಂಶುಬಿಂಬ (ನಾ). ವ ತಂಹಿನಾಂಶಂವಂಂಡಳ : ಪೆಜದೆಗೆವ ತಮಂ 
ತಟಿಕ್ತಿಮೆದುಟುಗಲೆನಲ್ಬೂರ್ವದಿಗೃಧೂವದನಂ ಕಣ್ತೆ ಅೌದವೊಲದೇಂ ಬೆಳ 
ರ್ತುದೊ ಕಿಜ್‌ದೆಡೆ ತುಹಿನಾಂಶುಬಿಂಬಮುದಯಿಪ ಪದದೊಳ೯ (ಮಲ್ಲಿಪು- 
[ ತುಹಿನಾಂಶು + ಬಿಂಬ] 


ಅದಜ ಗೌರವದ ಶುದ್ಧತೆಯ 
ಸೊಗಸಿಂಗೆ ಕಣ್ಮನಂ ದಣಿದು 


೭-೨೭). 


ತುಹಿನಾಂಶುಮಂಡಳ 


ತುಹಿನಾಂಶುಮಂಡಳ (ನಾ). ಚಂದ್ರಮಂಡಲ; ಚಂದ್ರಬಿಂಬ : ನಭೋ 
ವಧು. ಸೂಡಿ ಬಿಸುಟ್ಟ ಮಾಲ್ಯಮಂಡಳದವೊಲಿರ್ದುದಸ್ತಗಿರಿಮಸ್ತಕದೊಳ್‌ 
ತುಹಿನಾಂಶುಮಂಡಳಂ (ಜಗವಿ. ೦೬-೦೩೩). 

[ ತುಹಿನಾಂಶು + ಮಂಡಳ (ಇ ಮಂಡಲ) ] 

ತುಹಿನಾಂಸು (ನಾ). ಎತುಹಿನ ಕರ: ಗುಣಾರ್ನ[ ವ]ತುಹಿನಾಂಸು 

ಶೋಭನನುದಾರದ ತಾಯ್ಮನೆ (ಸೌಇಇ. ೫%, ೭೬-೨೪; 1118). 
[ಐ ಇದು "ತುಹಿನಾಂಶು' ಎಂಬುದರ ಅಪಲಿಖತ] 

ತುಹಿನಾಗಚೆ (ನಾ). ಹಿಮವಂತನ ಮಗಳು ; ಪಾರ್ವತಿ: ತುಹಿನಾಗ 
ಜಾರ್ಧಾಂಗ ... ಎಮ್ಮಯ ಕೃತಿಯ ಭೂಗಗನದಿಗೃರಿತಮಾಗಿ ಪಸರಿಸು 
ಏನಂ ಸಾಗಿಸುವುದಳ್ಕಟ್‌ಂದೆ (ಛಾವಚಂ. ೧-೦). [ ಸಂ. ತುಹಿನಾಗಜಾ] 

ತುಹಿನಾಚಲ, ತುಹಿನಾಚಳ (ನಾ):  ತುಷಾರಾದ್ರಿ : ಕನಕನಿಭಪುಭಾಂ್ರ 
ಯುಗನಂ ತುಹಿನಾಚಲವರ್ಣಮಧ್ಯದೇಹನಂ ... ಕಂಡು (ಪಂಡತಂ. 
೦೬೦-೮); ನಿಜಶರೀರಮಂ ಕೆಡಹಿ ತುಹಿನಾಚಲದೊಳು ಸಜ್ಜನರ ಗತಿ ವಡೆವೆಂ 
(ಜೈಮಿಛಾ. ೨೪-೭೬). ತುಹಿನಾಚಳ : ಇತ್ತ ಸೇನಾನಿಯುತ್ತರಭರತದ 
ಪಶ್ಚಿಮಖಂಡಮಂ ಬಾಯ್ಕೇಳಿಸಿ ಬಂದು ವಿಜಯಕಟಕಂ ಬಿಡಿದು ತುಹಿ 
ನಾಚಳ ಸಿಂಧೂಪಾಂತದೊಳ್‌ ಬಿಟ್ಟೆರೆ (ಕಾಂತಿಪು. ೧೦-೫೬ ವ) ; ಸುಂದರ 
ತುಹಿನಾಚಳ ಸಂಕ್ರಂದನಗಜ ... ಯಶೋಭಾಸುರನೆಂದು ಮನಂಗೊಂಡು 
(ಸುಕುಮಾ. ೦-೫೬). [ತುಹಿನ ೬ ಅಚಲ] 

ತುಹಿನಾಚಳ " ತಂಹಿನಾಚಲ ' ನೋ. 

ತುಹಿನಾದ್ರಿ (ನಾ). ಎ ತುಷಾರಾದ್ರಿ : ಭದ್ರಾಸನಮಂ ಛುಜವಿಜಯ 
ದ್ರವಿಣಂಗವನಿಪತಿಗೆ ಕೊಟ್ಟೆ ಅಗೆ ಯಶೋಭದೈೈಕತಿರಸ್ಕೃತ ತುಹಿನಾದ್ರಿ 
ಜಗದ್ಭಂಧುಸಿಂಧುದೇವಿಯನರಸಂ ಪೋಗವೇಟ್ಟು (ಕಾಂತಿಪು. ೧೧-೩೭). 

[ ತುಹಿನ 4 ಆದ್ರಿ] 

ತುಹಿನಾದ್ರೀಂದ್ರ (ನಾ).ಶ್ರೇಪ್ಮವಾದ ಹಿಮಾದ್ರಿ: ಬಹುತಾಪಕ್ಕೆ ಬಿಗುರ್ತು 
ವಿಷ್ಣುಪಡೆ ವಂ ಮತ್ಸ್ಯಾವತಾರಕ್ಕಿನಂ ತುಹಿನಾದ್ರೀಂದ್ರಮನೊತ್ತುಗೊಂಡು 
ನಡೆವಂ (ಪಂರಾಮಾ. ೭-೮೯). [ತುಹಿನ +೬ ಅದ್ರಿ + ಇಂದ್ರ] 

ತುಹಿನೋದ್ಗತಿ (ನಾ). ತಂಪಿನ ಏಳಿಗೆ ; ಹೆಚ್ಚು ತಂಪು; ಶೈತ್ಯಾತಿಶಯ : 
ಸುತರಿಲ್ಲದ ಸಿರಿ ತುಹಿನೋದ್ಗತಿಯಿ:ಲ್ಲದ ವಾರಿ... ಮೆಟಕಿದಪುದೇ (ಡಂದ್ರಪು. 
೩-೪೩). [ತುಹಿನ+ ಉದ್ಗತಿ ' 

ತುಳ "ತುಲ: ನೋ. 

ತುಳಕಲು "ತುಟಿಕಲ್‌' ನೋ. 

ತುಳವೇಂದ್ರ (ನಾ). ತುಳುವದೇಶದ ರಾಜ,-ಒಡೆಯಂ: ತದ್ವಂಶೇ 
ದೇವಕೀ ಜಾನಿರ್ದಿದೀಪೇ ತಿಂಮಭೂಪತಿಃ ಯಶಸ್ವೀತುಳವೇಂದ್ರೇಷು 
ಯದೋಃ ಕೃಷ್ಣ ಇವಾನ್ವಯೇ (ಎಕೆ. ೪11, ಶಿವಮೊ. ೧-೧೩ ; 1618). 

[ತುಳವ್ಯ (ಆ ತುಳು) + ಇಂದ್ರ) 

ತುಳಸಿ. " ತುಲಸಿ' ನೋ. 

ತುಳಸಿಕಟ್ಟೆ " ತುಲಸಿಕಟ್ಟೆ ` ನೋ. 

ತುಳಸಿದಳ (ನಾ). ತುಳಸಿಯ ಕಂಡಿ, - ಎಲೆ: ಹಸೆಯ ಮಗುವನು 
ಮೊನ್ನೆ ಬಂದವರು ನೋಡಿ... ಹಸಿ ತುಳಸಿದಳ ನೀರ ಒಣಬಾಯೊಳೂಡಿ 
(ಕಎಪು. ೪೪-೨). [ತುಳಸಿ (ಎ ತುಲಸಿ) + ದಳ್ಳ (ಎ ದಲ) 

ತುಳಸಿಪೂಜೆ " ತುಲಸಿಪೂಜೆ ' ನೋ. 

ತುಳಸಿಮಾಲೆ " ತುಲಸಿಮಾಲೆ” ನೋ. 

ತುಳಸೀಪತ್ರ (ನಾ): ತುಳಸಿಯ ದಳ, - ಎಲೆ: ತುಳಸೀಪತ್ರ ಸಂದೋಹದಿಂ 
ಮಾಧವಪಾದಾಂಭೋಜಮಂ ಪೂಜಿಸಿ (ಯೂದಠಂ. ೧೫-೨೯); ತುಳಸೀಪತ್ರ- 
ಧಾರ್ಮಿಕ ದೃಷ್ಟಿಯಿಂದ ಬಹಳ ಮಹತ್ತ ಎವಳ್ಳುದಾಗಿದೆ (ಭಾಹಬೃ. ೦೩೭). 

[ಸಂ. ತುಲಸೀಪತ್ರ) 


ಳಾ 


೩0 


15 


20 


೩೫೬೪ 


ತುಳಿಲ್ಲೆಯ್‌ 


ತುಳಸೀಮಣಿ "" ತುಲಸೀವಂಣಿ' ನೋ. 
ತುಳಸೀಮಾಲೆ (ನಾ). ಎ ತುಲಸಿಮಾಲೆ : ಸಾಲ ಕೆಂಜೆಡೆ ವೀಣೆ ತುಳಸೀ 
ಮಾಲೆಯೊಪ್ಪು ವ ಮುನಿವರೇಣ್ಕನು ಶೂಲಿ ಕಳುಹಲು ಬಂದ ನಾರದ 
(ಕಾಶಿರಾ. 3೪-೮), [ಸಂ. ತುಲಸೀಮಾಲಾ] 
ತುಳಸೀವಿವಾಹ "ತುಲಸೀ ವಿವಾಹ' ನೋ. 
ತುಳಾಡಿ (ನಾ). ಜಟ್ಟಿಕಾಳಗದ ಒಂದಂ ವರಸೆ:ಠಡಕಿ ಕಕ್ಸವಡಂ ಮುಹಡಂ 
ತುಳಾಡಿ [ಪಾಠಾಂ. ಡೆ) ಸಂದಸುವಿಡಿವಟ್ಟಿಸಂ ಗುಣವಳುಂಬುಗೆ ... ಎನಿಪ್ಪ 
ಜೆಟ್ಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ (ಜೆಂದ್ರ ಪು. ೫-೭೮) ; ಚಡಿಕೆ 
ತುಳಾಡಿ ಪೊಟ್ಟಮುಡುಹಂ ಮುಹಡಂ ದಣುವಟ್ಟಿ ಪಟ್ಟಿಸಂ ಎಂದು 
ಮಲ್ಲಮಾತಂ ಮಾಡಿ (ಅನಂಪು. 3-೨೭). [?] 
ತುಳಾಧರ (ನಾ). ೧. ತಕ್ಕಡಿಯನ್ನು ಹಿಡಿದುಕೊಂಡಿರುವವನು : ಬಂಡಂ 
ಗಳ ಬೆಲೆಯಂ ಚಿಂತಿಸುವಂ ತುಳಾಧರಂ ತೌಳಿನಿಳಯದಾದಿತ್ರ್ಯಂಶಂ (ಜಾತಕಿ, 
೧೯-೦೯). ೨. ವ್ಯಾಪಾರಿ; ಬಣಜಿಗ." [ಸಂ. ತುಲಾಧರ 
ತುಳಾಪುರುಷ "ತುಲಾಪುರುಷ' ನೋ. 
ತುಳಾಮಾನವಿಶುದ್ಧಿ "ತಂಲಾಮಾನವಿಶುದ್ಧಿ' ನೋ. 
ತುಳ್ಳಿ "ತುಟಕ್ಕಿ' ನೋ, 
ತುಳ್ಳಿ 'ತಂಟಿಕ್ಕಿ' ನೋ. 
ತುಳ್ಳಿ (ನಾ). ತುಪ್ಪಟ (7) : ಹಂಸೆಯ ತುಳಿಯ ಮೇಲ್ವಾಸಿನಲಿ ಪವಡಿಸು 
ವೀಕೆ ಇಂದೀಗ ... ಕಲುನೆಲದೊಳೊಟಗಿದಳು (ಕುಪ್ಶಾಅ. ೯-೩೦). 
[ ಆ ಸಂ. ತೂಲ?] 
ತುಳಿತ (ನಾ). ಕಾಲಿನಿಂದ ವೆಂಟ್ಟುವಿಕೆ: ಆ ಭಸ್ಮವು ಪರಮೇಶ್ವರನ 
ಪಾದಗಳ ತುಳಿತದಿಂದ ಎದ್ದು ... ಆ ಪರಶಿವನ ಶರೀರವಂ ವ್ಯಾಪಿಸಿ 
(ಸೌಗಂಧಿ. ೩೮೧-೦೮). [ತುಳ್ಳಿ (ಆ ತುಟ್‌) + - ತ್ಯ] 
ತುಳಿಯಾಳು (ನಾ). ಶೂರನಾದ ಯೋಧ : ಕಾದುತಲಿಹೆ ತು [ಪಾಣಾಂ- ಕ 
ಳಿಯಾಳು ದೊರೆಕುವಕಾರಕರ ಚಲವನಜ್‌ತು ದಳಪತಿ ನಂಜರಾಜೇಂದ್ರ 
ಸಲೆ ಮನ್ನೆಯರೊಳಿಂತೆಂದ (ಕಂನ ವಿ. ೧೮-೧೪೯). 
[ಐ ಇದು 'ತುಳಿಲಾಳು' ಎಂಬುದರ ಅಪಲಿಖತವಿರಬಹೆದು.] 
ತುಳಿಯಿಸು 'ತುಟಿಕಿಯಿಸ' ನೋ. 
ತುಳಿಲ್‌, "ತುಟಿಸಿಲ್ಕ್‌' ನೋ. 
ತುಳಿಲ್ಕ್‌ ತುಲಿಿಲ್ಯ್‌' ನೋ. 
ತುಳಿಲಾಳ* "ತಂಟಿಲಾಳ್ಕ್‌' ನೋ. 
ತುಳಿಲಾಳು, "ಶುಟಿಿಲಾಳ್‌,' ನೋ. 
ತುಳಿಲಾಳ್ಕು “"ತುಟಿಲಾಳ್‌,' ನೋ. 
ತುಳಿಲ್ಕು "ತಂಟೌಿಲ್ಕ್‌' ನೋ. 
ತುಳಿಲ್ಲು "ತಂಬಿಲ್ಕ್‌' ನೋ. 
ತುಳಿಲುಗೆಯ್‌ "ತುಟಿಲ್ಲೆಯ್‌' ನೋ. 
ಂ೪ಿಲುಗೆಯಿ "ತುಟ್‌ಲ್ಲೆಯ್‌' ನೋ. 
ತುಳಿಲ್ಲಾ ಣೈ (ನಾ). ಪ್ರಣಾವಂಪೂರ್ವಕವಾಗಿ ಒಪ್ಪಿಸುವ ಕಾಣಿಕೆ; 
ಭಕ್ತಿಯಿಂದ ಕೊಡುವ ಕಾಣಿಕೆ: ಮರದ ತುದಿಹರೆಯ ಮೇಲಿರ್ದು 
ಕಿವಿಯಾದನ್‌, ಕ:ಟೀರದಿಂ ಪೊಣ್ಮುತಿರ್ದೊಂದೊಂದು ರವಕೆ ರೋಮಾಂಚ 
ನವೆ ತನ್ನ ಭಕ್ತಿಯ ತುಳಿಲ್‌ಗಾಣ್ಯೆಯಪ್ಪಂತೆವೋಲ್‌ (ಶ್ರೀರಾಮಾ: 
೪೭೮-೧೧೨). [ ತುಳಿರ್ಲ (ಆ ತುಟಿಲ್ಮ್‌) + ಕುಣ್ಕೆ] 
ತುಳಿಲ್ಲುಂದು (ಕ್ರಿ). ಶಕ್ತಿಗುಂದು; ಬಲಹೀನವಾಗಂ: ಕಣ್ಣೆಟ್ಟು ಕಾಲ್ಲಾಣ 
ದಾದನಾ ಕಾಳ್ಗಿಯ್ತಕಳ್ಳುತೆ ತುಳಿಲ್ಲುಂದಿ ನಾಲ್ಕ್ಮೊಗಂ (ಛಾವಜಿಂ. ೩-೨೬)- 
[ತುಳಿಲ್ವ್‌ (ಆ ತುಟ್‌ಲ್‌,) * ಕುಂದ್ಳು) 
ತುಳಿಲ್ಲೆಯ್‌ "ತುಬಿಲ್ಲೆಯ್‌' ನೋ. 


ತುಳಿಲ್ಲೆ 4 


ತುಳಿಲ್ಲೈ "ತಂಬೀಲ್ಲೆಯ್‌' ನೋ. 
ತುಳಿಲ್ಲೊ ಛ್‌ "ತುಚಿಿಲ್ಲೊ ಳ೪ಂ' ನೋ. 
ತುಳಿವೆಡೆ (ನಾ). ಒಂದು ಬಗೆಯ ವಸ್ತ್ರ (?) ಸ 


ವಣ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌ (ಅದಿಪು. 
೪-೩೪ ವ). ([?] 

ತುಳಿಸು "ತುಬೀಯಿಸಂ' ನೋ. 

ತುಳು, ತುಲು, ತುಳುವ. ತುಟಿಂವ (ನಾ). ೧. ಕನ್ನಡನಾಡಿನ 
ಪಶ್ಚಿಮಕರಾವಳಿಯ ಒಂದಂ ಪ್ರದೇಶ : 
ತುಳು ಮಲೆಯ ಕಲರ ಕಲಾಮೂಲ (ಎಕ. ೪11, ಶಿವಮೊ. ೭೯-೨೦; ಸು, 
11541). ೨. ತುಳು ದೇಶದ ಭಾಷೆ ; ದ್ರಾವಿಡಭಾಷೆಗಳಲ್ಲಿ ಒಂದಂ : 
ತುಳು ಭಾಷೆಯನ್ನು ಆಡುವ ಪ್ರದೇಶ ಮೊದಲು ಮದರಾಸು ಪ್ರಾಂತ್ಯಕ್ಕೆ 
ಸೇರಿತ್ತು (ದ್ರಾವಿವಿ. ೧೪೧). ಸಿ ತುಲು: ೩. ತುಳು ದೇಶದವನು: 
ತೆಲುಗರು ತೆರುವ ಗ೩೨ ಪ ೫ ತುಲು ಮಳೆಯಾಲರು ತೆರುವ ಗ ೩೨ ಪ೫ 


(ಎಳ. ೫1, ಬೇಲೂರು. ೨೯೮-೭೨ ; 1278). ತುಳುವ್ಯ: ೧. ದ್ವಾರಾವತೀ 


ಪುರವರಾಧೀಸ್ವರಂ ತುಳುವಬಳಜಳಧಿ ಬಡಬಾನಳಂ (ಮೈಆರಿ. ೧೯೨೮, 
೯-೨೧; 1193); ಉಲಿವ ಗೆಜ್ಜೆಯ ಚೆಲ್ಲಣದ ಹೊಂಬಳಿದ ಹರಿಗೆಯ 
ಹೊಳೆವ ಕಡಿತಲೆಗಳ ವಿಲಾಸದೊಳಂದು ಹೊಕ್ಕುದು ತುಳುವಪಡೆ ಕಡುಗಿ 
(ಕುವ್ಕಾಭೀ. ೪-೩೩); ಈ ಗ್ರೀಕ್‌ಪ್ರಹಸನದ ದೃಶ್ಯ ತುಳುವದೇಶದ 
ಸಮುದ್ರತೀರದ್ದೇ ಇರಬೇಕೆಂದೂ . . . ವಿದ್ವಾಂಸರೂ ಊಹಿಸಿದ್ದಾರೆ 
(ದ್ರಾವಿವಿ. ೬೮). ೩. “ತುಳುವಂ ತುಳುವನಕ್ಕು” (ಮಂಗರಾ- ೦೧೨-೭) ; 
ಅಯ್ಕಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೆಯ್ಯುಬ್ಬಿ ಕೇಳ 
ಬೇಕಣ್ಣ (ಥರಠ. ೧-೭). ಸಿ ತುಟಿವ: ೩, ಬಟಿಿಕೀಶ್ವರನರಸಮುಖರ್‌ 
ತುಬ್‌ಲಾಳ್ಗ೪” ದೊರೆಗಳೆನಿಸಿ ತೊಲಗಿದರೈವರ್‌ ತುಟುವರ್‌ (ಚಿಕವಿ, 
೨-೦೪). 
(ದೇ.॥ ತಮಿ. ತುಳು. ತುಳು, ತುಳುವ ; ಮಲ. ತೆಲು. ತುಳು] 
ತುಳುಂಕಾಡು, ತುಳಂಕಾಡು, ತುಳ್ಳಾಡಂ (ಕ್ರಿ). ೧. (ನೀರಂ ಮೊದ 
ಲಾದಂವು) ಹೊರಹೊಮ್ಮಿ, - ಉಕ್ಕಿ ಹರಿ, - ಹೊರಸೂಸಂ 
ವಜ್ರವೈಡೂರ್ಯಶಿಲಾಪಟ್ಟಕಂಗಳವಿರಳದೀಧಿತಿಯೆ ಕೊಳಂಗಟ್ಟಿ ತುಳುಂ 
ಕಾಡುವಂತೆ ತಿಳಿದೊಪ್ಪುವ ಸರೋವರದ ತಡಿಗಳೊಳ್‌ (ಜಗವಿ. ೧೬-೩೪ ವ); 
ನೆರೆದ ಪುರಜನದ ಸಂಭ್ರಮಂಗಳಿನಾ ಪುರದ ಕ್ಷೋಭಂ .. . ತೆಕ್ಕನೆ ತೀವಿ 
ತುಳುಂಕಾಡುತಿರ್ದುದು (ಅನಂಪು. ೯-೩೯ ವು. ೨. ಕದಡು; ಕ್ಷೋಭೆ 
ಗೊಳ್ಳು ; ಅಲ್ಲೋಲಕಲ್ಯೋಲವಾಗಂ : ಮರುತ್ತರಂಗಿಣಿ ಮಟಲ್ತೋ 
ಆಲ್‌ ತುಳುಂಕಾಡೆ (ದಶಕು. ೩-8೫). ೩. (ನೀರನ್ನು) ಚಿಮುಕಿಸು, - 
ಎರಚು : ಅನಂತರಂ ತುಮುಲಕೇಳಿಯಿಂದೋರೊರ್ವರಂ ತುಳುಂಕಾಡು 
ವಾಗಳ್‌ (ಡಂದ್ರಪು. ೬.೦೪೨ ವ). ೪. ವಂಳುಗಿ ಏಳಂ; ಓಲಾಡು : 
ಕೊಳೆಂಗಳೊಳ್‌ ತುಳುಂಕಾಡುವ ಬಾಳೆ ... ನೋಡುವರಬಕ್ತಿಯನುಂಟು 
ಮಾಡುಗುಂ (ಶಶ್ಮಾನು. ೯೬ ಪ್ರಯೋ). ತುಳುಕಾಡು : ೧. ನಿಜ ತುಂಬಿದ 
ಭಕ್ತಿ ತುಳುಕಾಡದವರ ಸಂಗವೇನು ಬಾತೆ (ಬಸವ. ೬೩೪); ದರಹಸಿತ 
ಸಿತಕಾಂತಿ ಮುಖಪಂಕೇರುಹದೊಳು ತುಳುಕಾಡೆ (ಬಸಫು. ೫೨-೩೯); 
ಕರುಣರಸ ತುಳುಕಾಡೆ ಕಪಿಕುಂಜರನ ಕಂಜದಳಾಯತಾಕ್ಷನು ಬರಸೆಳೆದು 
ಬಿಗಿಯಪ್ಪಿದನು (ತೊರರಾ. ೪-೭-೪) ; ತುಳುಕಾಡಿತಾ ನಾಡ ಸಿರಿ (ಜೈಮಿಧಾ. 
-: ೨೯-೦೨) ; ತುಳುಕ್ಕಾಡತಾವ ತೂಕಡಿಕೆ (ಗಂಗಾತ. ೭೦-೩); ಆವೇಶ ತುಳು 
ಕಾಡುತ್ತದೆ (ಶಿಕ್ಷದ- ೧೧೩). ವ. ಅಬುಜಭವಾಂಡಘಟ ಬಿರಿಯೆ ವನಧಿಗಳು 
ತುಳುಕಾಡೆ .. . ಬೊಬ್ಬಿ ಅದುಬ್ಬಿದನು ರಘುಜ (ತೊರರಾ. ೩-೬-೭). 


ಮೆಟ್ಟುವೆಡೆಗಳೊಳೆಲ್ಲಂ 
ಪಾಸಿ ಕಾರೋಹಣದ ಕಕ್ಕರವಟಯಿಗೆಯ ಚಿತ್ರಾವಟ*ಯ ಪಳಿವೆಡೆಯ 
ತುಳಿವೆ [ಪಾಕಾಂ. ಲೆ] ಡೆಯ ನೆಳಲಪಾಣಿಯ ಬಣ್ಣದ ಕಣದ ಬಣ್ಣ 


ಆಂಧ್ರ ದ್ರಾವಿಡ ಹೈವ 


10 


15 


25 


30 


40 


೫೬೫ ತುಳುಂಕ್ಕು 
೪. ಯಶೋದೆ ರಾಗರಸಾಬ್ಧಿ ಯೊಳ್ತುಳುಕಾಡೆ .. . ಮುರಾರಿ ಕೈಪಜ 
ಗಾಡಿದಂ (ಜಗವಿ. 8-೫೭೬). ತುಳ್ಳಾಡು: ೨. ಮೌರ್ವೀಲತಾಸ್ಟಾಲನಂ 
ಗೆಯ್ಕೆ ... ವ್ಯೋಮಗಂಗಾಸಲಿಲಂ ತುಳ್ಳಾಡೆ (ಜಗವಿ. 6-8೦) ; ಬಹು 


ಚರಣದಾಟಕೆ ನೆಲ ನಡುಗುಶಿರೆ ವಾರಿನಿಧಿ ಬೆಂಬಳಿಯಲುಟ3 ತುಳ್ಳಾಡಿ 
ತಾಂಡವವಾಡಿದನು ಸುರಪ (ಸಾಳ್ಳಭಾ. ೩೩-೧೦೪), ೩. ನವನಾಳಿಕೇರ 
ರಸಪೂರಮಂ ತುಳ್ಳಾಡಿ . . . ಪೊಟ್ರುಗಳೆವುದು ನೃಪನ ಪೆಂಡವಾಸಂ 
(ಪುಷ್ಪ ಪು. ೨-೪೪). [ತುಳುಂಕ್ಕು, * ಆಡ್ಕು) 
ತುಳುಂಕ್ಕು, ತುಳುಕು, ತುಳ್ಳು (ಕ್ರಿ). ೧. ತುಂಬಿ ಹೊರಸೂಸು - 
ಹೊರಹೊಮು ತಮ್ಮಣ್ಣನ ಬಿನ್ನನಾದ ಮೊಗಮುಮಂ ಕಂಡು 
ಕಣ್ಣಳಿಂ ನೆತ್ತರ್‌ ತುಳುಂಕೆ (ಪಂಪಭಾ. ೭-೫ ವ); ಸ್ಮರರಾಗಾಮೃತಮಂ 
ತುಳುಂಕೆ (ಅರ್ಥನೇ. ೨-೭೮); ದರಹಾಸಂ ಮಾಖದಿಂ ತುಳುಂಕುತಿರೆ 
(ಕುಸುಮಾ. ೧೨-೭೯) ; ಗಾನರಸವಾರ್ಧಿಯನೈದೆ ತುಳುಂಕುವಾ ಲಸದ್ವೇಣು 
ಎಂಚರಗಳನೆ ಪೊಣ್ಕಿಪ ಮೋಹೆನರೂಪದಂಗನಾಶ್ರೇಣ್‌ ಎರಾಜಿಕುಂ 
(ಉದ್ಭಏ. ೧-೬೮) ; ಪೊಣ್ಮುವ ಸುಖಬಾಷ್ಟಂ ತುಳುಂಕೆ ಪೇಳ್ವುದು ಕೃತಿಯಂ 
(ರಾಜಕೀ. ೧-೫೨). ೨. ಕದಡು; ಕ್ಷೋಭೆಗೊಳ್ಳು : ಜಳಧಿಯ ನೀರ್‌ 
ತುಳುಂಕಿದವು ಧಾತ್ರಿ ತಿಜ್ಮಿಂದಿಟೌದತ್ತು (ಮಹಾನೇ- ೧೦-೦೨೯). ೩. ಕ್ಷೋಭೆ 
ಗೊಳಿಸು ; ಕದಡುವಂತೆ ಮಾಡಂ : ಗಂಗೆಯ ನೀರಂ ತೋಳೊಳ* 
ತುಳುಂಕಿ ಮಗುಟ್ಟು ಬಂದಂಗೆ ವಿಷದ ಲಡ್ಮುಗೆಯನಿಕ್ಕಿಯ೦ (ಪಂಪಭಾ. 
೨-೩೨ ವು. ೪. ಚಿಮುಕಿಸು ; ಎರಚು ; ಸಿಂಪಡಿಸು: “ತುಳುಕು, 
ತುಳುಂಕು - ಸೇಚನೇ " (ಕಮಧಾ) ; ವಾರಸ್ತ್ರೀಜನವಿಂದಿರೊಳ್‌ ತುಳುಂಕೆ 
ನೀರಂ ನೀರಧ್ರಸ್ತನತಟದೊಳ್‌ ಕೃತೋಪಹಾರಂ ಹಾರಶ್ರೀಗೆಣೆಯೆನಿಸಿತ್ತು 
ವಾಃಕಣೌಘಂ (ಕಾವ್ಯಾವ. ೩೫-೪೮): ನಾಡೆ ಮುಳುಂಗಿ ಮೂಡಿದರಣುಂಬಿ 
ತುಳುಂಕಿದರಂಬುವಂ (ಹಮ್ಮಿರ. 9-೨೭). ೫. ಚೆಲ್ಲು; ಒಗೆ; ಬಿಸಂಡು ; 
ಹೊರಹಾಕಂ : ಮುಗಿಲ ನೀರಂ ನಚ್ಚಿ ಡೊಣಕಿಯ ನೀರಂ ತುಳುಂಕಿದ 
ಕೋಡಗದಂದಂ ನಿನಗಕ್ಕುಂ (ಪಂಠತಂ. ೬೮-೮). ತಳುಕು : ೧. ಅನುರಾಗ 
ರಸಂ ಕಟಾಕ್ಷದಿಂ ತುಳ್ಳೆ ಕುಚಾಗ್ರದಿಂ ತುಳುಕೆ ಹಾರಮರೀಚೆ (ಜಗವಿ. 
09-೧೦೩); ವೀರಭಕ್ತನ ಪದನಿಹತಿಗೆ ಶಿರೋರುಗಂಗಾವಾರಿ ತುಕುಕಿಯಪಾರ 
ಪಾದೋದಕವೆನಿಸಿ (ಬಸಪು, ೧೮-೪೮); ಹೈದಯಶಿಖಿಯುಅ? ತಳಿತು ಲೋಚನ 
ವಾರಿ ತುಳುಕಿತು ಪವನಜಾದಿಗಳ (ಕುವ್ಯಾದ್ರೋ. ೭-೮); ಸರೆ ಮೋಹರಸ 
ವಧಿಕ ಭಕ್ತಿರಸಮೊಡವೆರದು ತುಳುಕಲ್‌ (ಚಿಬಪು. ೬-೪) ; ಅಶ್ರು ನಯನ 
ದೊಳ್ತುಳುಕೆ (ಜೈಮಿಭಾ ೧೮-೫೨); ಲಾಲಾಜಲಂ ತುಳುಕಲ್‌ ಬರ್ಪ 
ತೊದಲ ಮನಂಗೊಳಿಸಲ್‌ (ಶಾಕುಂತ. ೧೦೩-೧೮೦) ; ತುಂಬಿದ ಕೊಡ 
ನಿಳುಕುವುದಿಲ್ಲ (ಗಾದೆ). ೨. ಧರೆಯೊರ್ಗುಡಿಸಲಿ ಶರನಿಧಿ ತುಳುಕಲಿ 
(ದೀಕ್ನಾಜೋ. ೯೧-0೫) ; ವಿಕಲ್ಪಬಿಂದುಗೆ . .. ತುಳುಂಕಿದಂ, ತುಳುಕಿದಂ 
(ಕಮದ. ೩೬ ಪ್ರಯೋ): ನೆಳಲು ಸುಳಿಯಲು -ದಂತಿಯೆಂದಪ್ಪಳಿಸೆ 
ವಾಸುಕಿ ನೊಂದನಬುಧಿ ತುಳುಕಿದವು (ಕುಪ್ಕಾದ್ರೋ. &-೦೪) ; ಜಲಚರ 
ಗಳಟ್ಟುಳಿಗೆ ತುಳುಕಿ ಮೇಲಕೇಳ್ವ ಬಲುಸೀರ್ಪನಿಗಳ ಮೊತ್ತದಿಂದಂಬುಧಿ 
ಯಳವಟ್ಟು ಮೆಜಕಿದುದಳ್ತಿಯಲಿ (ಕಂನವಿ. ೪-5೩). ೪ಉ. ಭರದಿಂದಂ 
ತುಳುಕಿದ ನೀರುರದೊಳ್‌ ಹಾರಾಂಶುರುಚಿಯೆನಿರ್ಕುಟಿಗೊಳಿ (ಆದಿಪು" 
೦೪-೧೦೮) ; ಕರತಳವಾರಿ ತಳ್ತು ... ತನೂದರಿಯರಲಂಪಿನಿಂ ತುಳುಕೆ 
ಕೃಷ್ಣನ ಮೇಲೆ (ಜಗವಿ. ೧೪-೯೮). ೫. ನಿನ್ನ ರಕುತವ ತುಳುಕುವೆನು 
ಹಿಂದಿಕ್ಕಿಕೊಂಬನ ತೋಣು ತೋಣಕಿನುತ... ಕೈಮಾಡಿದನು (ಕುವ್ಕಾಳೆ. 
೧೨-೨೪) : ಮಳೆಯ ಮುಗಿಲ ನೋಡಿ ಮನೆಯೊಳಗಿರ್ದುದಕವ ತುಳುಕುವ 
ಕಡು ಹೆಡ್ಡರಂತೆ (ನೇವಿಂಸಂ. ೩೪-೩೨). ಹಿ. (ಬಾಣ ಮೊದಲಾದ 
ಆಯಂಧಗಳನ್ನು ಎದುರಾಳಿಯ ವೇಲೆ) ಎಸ್ನೆ ಪ್ರಯೋಗಿಸು: 
ಶರಾಳಿಯ ತುಳುಕಿ ಹೊಕ್ಕನು ಸತ್ಯಜಿತು (ಕುವ್ಮಾದ್ಲೋ. ೨-೪೩); ತುಳುಕಿ 


ತುಳುಂಕ್ಕು 


ದನೂನ ಶರಜಾಲಮಂ ಕರಿತುರಗರಥ ಪದಾಶಿಗಳ ಸಂದಣಿ ದಣಿಯಲು 
(ಜೈಮಿಭಾ. ೪-೪೩): ಬಿಲ್ಲೊಂಡು ದಿವ್ಮಾಸ್ತ್ರಮಂ ತುಳಂಕಿದನು ರುಂಕರಿ 
ಸುತೆ (ತುರಂಗ. ೮೩-39). ೭. ಸೇರಿಸು; ಹೂಡಂ ; ಸಂಧಾನಮಾಡಂ: 
ಸೆಳೆದನಿಷುಧಿಯಲಂಬ ತಿರುವಿಗೆ ತುಳುಕಿ ಕೋಲನು ಕೋಡಕ್ಕೆಯಿಂದಳವಿ 
ಗೊಯ್ಯನೆ ನಿಲುಕಿದನು ನಿಗುರಿದ ಶರೀರದಲಿ (ತೊರರಾ. ೩-೮-೬೯). 
ತುಳ್ಳು : ೧. “ಸೂಸಿದುದೆನೆ ತುಳ್ಳಿತೆಂಬುದು” (ರನ್ನಳಂ, ಬ್ರ; ಚಾರು 
ವೀರಭಟಕೋಟಿಗೆ ರಾಗರಸಂ ಪೊದಟ್ಟು ತುಳ್ಳುತ್ತಿರೆ ಬಂದು ಮುತ್ತಿ 
ಮೊಗೆದಂ ವಿಭು ಗೋಕುಲಮಂ ವಿರಾಟನಾ (ಪಂಪಧಾ. ೮-೯೨): ತುಳ್ಳಿ 
ದರಸ್ಮಿತಂ ವದನದಿಂದನುರಾಗರಸಂ ಕಟಾಕ್ಷದಿಂ ತುಳ್ಳೆ (ಜಗವಿ. ೦೪-೦೦೩): 
ಕಂಗೊಳಿಸಿತ್ತಾ ತುಂಗಭದ್ರೆ ತುಳ್ಳುತೆ ಸೊಗಸಂ (ಉದೃಟಿ. ೩-೮೨). ವಿ. 
ನೆಲನಂ ನುಂಗಲುಮಂಬುಧಿ ಜಲಮಂ ತವೆ ತುಳ್ಳಲುಂ . .. ಒಡರ್ಚಿದಂ 
ಚಕ್ರಧರಂ (ಕಾವ್ಕಾವ. ೦೦೮) ; ಕಡಲೇಳುಂ ಕದಡೆಳ್ದು ತುಳ್ಳೆ (ರಾಜರೇ. 
೬-೧೦). ೪. ಸವಶಿಯ ಮೇಲೆ ಮುಂ ತುಳುಕಿ ತನ್ನಯ ಮೇಲಧಿಪಂ 
ಬಲಕ್ಕೆ ತುಳ್ಳುವ ವಿಮಲಾಂಬುಗಳ್‌ ತನಗೆ ಮನ್ಮಥನಂಬುಗಳಂತಿರೆ 
(ಜಗೆವಿ. ೦೪-೧೦೦) ; ಕೊಳ್ಕೊಳ್ಳೆಂದೊಡನೊಡನೆಯೆ ತುಳ್ಳುವ ಯುವ 
ತಿಯರ ಕರಪರಿಚ್ಯುತ ಸಲಿಲಂಗಳ್ಳೊಳೆ (ಕಮದ. 3೩೦ ಪ್ರಯೋ). ೫. 
ಸರೋವರಾಂಬುವನಿತಂ ತವೆ ತುಳ್ಳಿ ರಸಾತಳಂಬರಂ ಬೆದಕೆಯುಮೆಂತು 
ಮವಪ್ಪಳಿಸಿ ಕೊಂದವೆಂ (ಪಂಪಧಾ. ೦೩-50); ಬೇಸಅಕೊಳ್‌ ತುಳ್ಳಿದ 
ಳೊರ್ಮೆಯೆ ಕಣ್ಣನೀರ್ಗಳಂ (ಶೃಂಗಾರ. ೩-೩೮); ತುಳ್ಳುತಿರ್ಪದಂ ನೆತ್ತ 
ರೆಲ್ಲರಂ ಕರೆಗೆ (ಉಲೂರ. ೦೬೦-೩೫೫). ಓ. ಇಂತಿರದೆ ಮೂದಲಿಸಿ ಸಮ್ಮುಖ 
ವಾಗಿ ತುಳ್ಳಿದರ" ಶರವರುಷಮಂ (ಜೆಲಪು. ೨೪-೧೭೬). ೮. ಹುಟ್ಟು ; 
ಮೂಡು; ಉಂಟಾಗು: ಮದಕರಿಕುಳಮೋವದೆ ಬಳ್ಳಿವಾಯ್ಡು 
ಗಜ್‌ ತುಳ್ಳಿದ ಗಿರಿ ಪರಿವಂತೆ ಪರಿದು ಮರವಾಯ್ದಿರ್ಕುಂ (ಶಾಂತಿಪು. 
೯-೦9೦) ; ವಸುಮತಿಗೆ ಕೆನ್ನೀರ್ತುಳ್ಳಿ ತುಳ್ಳಿದಂ ಕೈಗೆಡದೆ ಸಾಯಕ 
ಸಮುದ್ರಮಂ ಶಾಜರ್ಶ್ಲಿ ಬಳಿಕ (ಜಬಪು. ೪೯-೪೧). 
[ದೇ.॥8 ತಮಿ. ತುಳಬನ್ನಿ, ತುಳಕ್ಕು, ತುಳುಮ್ರೂ; ಮಲ. 
ತುಳುಮನ್ಬಿ; ತೆಲು. ತೊಲುಕು, ತೊನಕು; ಪರ್ಜಿ. ತೊಲ್ಕ್‌ ] 

ತುಳುಂಕ್ಕು. ತಂಳುಕ್ಕಾ (ನಾ). ಹೊರಸೂಸುವಿಕೆ ; ಹೊರಹೊವರ್ಕಾವಿಕೆ. 

“ತುಳಂಂಕಂಗಂಟಲ್ಬ' ಪರಾ. ತುಳುಕು. "ದೊಂಬಿದಂಳಂಕು' ಪರಾ. 
[ ಆತುಳುಂಕ್ಕು. / ತಮಿ, ತುಳಕ್ಕು ; ಮಲ, ತುಳಣ್ಣು ] 

ತುಳುಂಕುಗುಟ್ಟು (ಕ್ರಿ). ಅತಿಶಯವಾಗಿ ತುಳಂಕಂ ; ಹೆಚ್ಚಾಗಿ ಹೊರ 
ಸೂಸಂ : ಆಕೆಗಳಂಗೋಪಾಂಗದೊಳಿಂತು ನಾಟ್ಕರಸಮೆ ತೀವಿ ತುಳುಂಕು 
ಗುಟ್ಟೆ ಹ ಅತ್ಯಾಶ್ಚರ್ಯಮಂ ಮಾಡಿದಾಗಳ್‌ (ಅದಿಪು. ೭-೦೨೫ ವ). 

[ ತುಳುಂಕ್ಕು + ಕುಟ್ಟು) 

ತುಳುಂಕುದುಂಬು (ಕ್ರಿ). ಹೊರಚಲ್ಲುಂವಂತೆ ಭರ್ತಿಮಾಡು ; ತುಳೆಂಕು 
ವಷ್ಟು ತಂಂಬಂ: ನಿನ್ನ ಬಟ್ಟಲನ್ನು ತುಳುಂಕುದುಂಬಿ ಜನ್ಮ ಸಾರ್ಥಕ 
ಮಾಡಿಕೊಳ್ಳುವೆನು (ಜಿಟ್ಕಅ. ೯೮-೧). 

ತುಳುಕಾಡು "ತಂಳುಂಕಾಡು' ನೋ. 

ತುಳುಕಿಸು (ಕ್ರಿ). ಹೊರಸೂಸು; ಹೊರಚೆಲ್ಲು : ಮುಗುಳುನಗೆ ತುಳುಕಿ 
ಸುತ್ತ ಕುಳಿತಿದ್ದಳು ಬಾಲಿ (ಮಣ್ಮುಹೆ. ೯೫). 

[ ತುಳುಕು, ( ಆತುಳುಂಕ್ಕು) + - ಇಸ್ಮು] 

ತುಳುಕು; `ತಂಳುಂಕ್ಕು' ನೋ. 

ತುಳುಕ್ಕು "ತುಳಂಂಕ್ಯೂ' ನೋ. 

ತುಳುಕುನೀರಾಡು (ಕ್ರಿ). ನೀರನ್ನೂ ಚಿವಂಂಕಿಸಿ ಆಟವಾಡು,-ಕ್ರೀಡಿಸು: 
ಧೊಮ್ಮಳಿಸಿ ತುಳುಕುನೀರಾಡಿದಂ (ಸುಳುವೂ. ೯-೪೩). 

[ ತುಳುಕು, ( ಎತುಳುಂಕ್ಕು,) + ನೀರ್‌, * ಆಡು] 


15 


26 


80 


85 


[ ತುಳುಂಕ್ಕು * ತುಂಬ್ಮು) 


60 


46 


೩೫೬೬ 


ತುಟ 


ತುಳುಕುವರಿಗೆ (ನಾ). ಒಂದಂ ಬಗೆಯ ಗುರಾಣಿ (?) : ತುಳುಕುವರಿಗೆಯ 
ಗುಳವ ವಜ್ರದ ಓದಿ] ನಲಗ ಮುಟ್‌ಯೊಡೆಯೆಚ್ಚು ಜೋದರ ತಲೆಗಳನು 
ತುಂಡಿಸಿದನಿಭವನು ಹೊಕ್ಕು ಬೀದಿಯಲಿ (ಕುಪ್ಕಾದ್ರೋ. ಓರಿಇ. ಪರಿ. ೨೮೪). 
[ತುಳುಕು? + ಪರಿಗ್ಮೆ] 
ತುಳುಕೆವಟ್ಟು "ತುಡುಕೆವಟ್ಟು' ನೋ. 


ತುಳುಗತ್ತಿ, ತುಳುವಕತ್ತಿ (ನಾ). ಈಳಿಗೆ ; ಮೆಟ್ಟುಗತ್ತಿ ; “ಈಲಿ, ಕರ 
ವಾಲಿಕೆ” (ನಾಚರಾ. ಕಿ). ತುಳುವಕತ್ತಿ: “ಈಳೀ, ಕರವಾಳಿಕಾ. ೨ 


ತುಳುವಕತ್ತಿ ... ಈಳಿಗೆಕತ್ತಿ” (ಸಿದ್ಧಾಂತಿ. ೨೨೮). [ತುಳು? ಕತ್ತಿ] 


| ತುಳುನಾಡು (ನಾ). ಎತಂಳಂ ೧: ತುಳುನಾಡ ಸತ್ತ ಮನೆಯಂತೆ ಪಟಿಯಿ 


ಸುವರ್‌ ...ಪಾವಿನಂತೆ ಪೊರಳ್ವರ್‌ (ಧರ್ಮಾಮ್ಮ. ೩-೮೦); ಈ ತುರವರ 
ನಾಡೇ ನಮ್ಮ ತುಳುನಾಡೆಂದು ನಿರ್ಧರಿಸಲು ಅನೇಕ ಕಾರಣಗಳುಂಟು 
(ತುಳುನಾ. ೧೩). [ತುಳು ನಾಡು) 

ತುಳುವ, “ತಂಳು' ನೋ. 

ತುಳುವ, (ನಾ). (ಕರಾ) ೧. ಮೃದುವಾದುದು; ಮೆದುವಾದಂದು. 
"ತಂಳುವಗಾಯ್‌' ಪರಾ. ೨. ಒಂದಂ ಬಗೆಯಂ ಹಲಸಿನ ಹಣ್ಣು ; 
ಬಹಳ ವದಂವಾದ ಹಲಸು. [ಇತುಳು. ತುಳುವೆ] 

ತುಳುವಕತ್ತಿ “ತಂಳಂಗತ್ತಿ' ನೋ. 

ತುಳುವಗಾಯ್‌ (ನಾ). (ಹೀರೆಯಂ ಕಾಯಿಂಯಿಂದ ಮಾಡಂವ) ಒಂದಂ 
ಬಗೆಯಂ ಖಾದ್ಯ : ಕೆಲವ ನವಜಿಹ್ವೆಯ ಸೊದೆಯ ಕೆಲವ ತುಳುವಗಾಯಂ 
ಕೆಲವ ಶೂಲ್ಯಕವನು ... ಮಾಡಿ ಹಲವು ಚಂದದೊಳು ಹೀರೆಯಕಾಯ 
ಪಾಕವಂಂ ಹಿರಿದಾಗಿ ಹಸಮಾಳ್ಪುದು (ಸೂಪಕಾ. ೩-೭). 

[ ತುಳುವ + ಕಾಯ್‌] 

ತುಳುವಬದನೆಕಾಯ್‌ (ನಾ). ಬದನೆಕಾಯಿಯಿಂದ ಮಾಡಂವ ಒಂದಂ 
ಬಗೆಯ ಖಾದ್ಯ: ಹೆದನಾದ ಬದನೆಯ ಕಾಯ ಹೊದಟಿ ವಗ್ಗರಣೆಯಂ 
ಮಾಡಿ ಪರಿಮಳವಿಕ್ಕಲದು ತುಳುವಬದನೆಕಾಯ್ದೆ ಸರಾದುದು (ಸೂಪಕಾ. 

[ತುಳುವ್ಯ * ಬದನೆಕಾಯ್‌ ) 

ತುಳ್ಕಾಡು "ತುಳುಂಕಾಡಂ' ನೋ. 

ತುಳ್ಳು "ತಂಳುಂಕ್ಕು' ನೋ. 

ತುಳ್ಳುವೊಳೆ (ನಾ). ತುಂಬಿ ತಂಳಂಕಾಡಂತ್ತಿರುವ ಹೊಳೆ, -ನದಿ: 
ಮಸಗಿತು ತುಂಬಿ ತುಳ್ಳುವೊಳೆ ಕಾರ್ವಗಲವ್ವಳಿಪಂತೆ (ಚಿಕವಿ. ೨-೦೦೬). 

[ ತುಳ್ಳು (ಆ ತುಳುಂಕ್ಕು) * ಪೊಳ್ಳೆ (ಎಪೊಟ್‌,)] 

ತುಳ್ಲಿಲ್ಯಾಲ್‌ "ತುಟಿಿಲ್ಲಾಲ್‌' ನೋ. 

ತುಳ್ಳಾಡು (ಕ್ರಿ). ೧. ಹೊರಳಾಡು ; ಉರುಳಾಡು, ೨. ಜಿಗಿದಾಡಂ , 
ನೆಗೆದಾಡು ; ಕುಣಿದಾಡಂ : ತುಳ್ಳಾಡಿ ತುಳ್ಳಾಡಿ ಮುಳ್ಳಿನ ಮೇಲೆ ಬಿದ್ದ 
(ಗಾದೆ). [ತುಳ್ಳು + ಆಡು] 

ತುಳ್ಳು (ಕ್ರಿ). ೧. ಉರುಳು ; ಹೊರಳು. ೨. ಜಿಗಿ; ನೆಗೆ; ಹಾರು 
ಕುಣಿ. " ತುಳ್ಳಾಡು' ಪರಾ. 

[ದೇ. 8 ತಮಿ, ಮಲ. ತುಳು. ತೆಲ್ಲು, ತುಳ್ಳು ; ಕೊಡ. ತುಳ್ಳ್‌ ] 
ತುಜಿ ತಂರ್ಕಿ (ನಾ). ೧. ಕಡಿತ; ಕೆರೆತ; ನವೆ; ತಿಂಡಿ (ಉಕ). 
- "ತುಜಿ*ಸು' ಪರಾ, ೨. ಒಂದು ಬಗೆಯ ಚರ್ಮರೋಗ: “ ಕಂಡೂ, 

ಖರ್ಜೂಃ, ಕಂಡೂಯಾ ಈ ೩ ತುಣ್ಣಿ” (ನಾಜಕಾ. ೧೨೦) : ಕೆರಕಿಂ 
ತುಆನಯಿಂ ಶತೀವಿದ ಕರಚರಣಂ ಬೋಟಮಂಡೆ ಕುಗ್ಗಿದ ದೇಹಂ 
(ಧವರ್ಷವ್ಮೂ. ೭-೨೨೪) ; ತುಆ೨ಯ ಮೇಲೆ ಉಗುರನಿಕ್ಕಿದರೆ ಹಿತವಾಗಿ 
ಹುದು (ಸಿದ್ದೇವ. ೪೧-೦೦೨) ; ಆ ರೂಪಂ ಪಲ್ಲಟಿಸಿ ಕೆರಕುಂ ತುಟೀಯುಂ... 
ಗುಂಡವೇಷಂ ತನಗಮರೆ (ಬಂಹರಿ.೯-೩೦ ವ). ಹ. ಕಾಮಾಸಕ್ತಿ; 
ವಿಷಯಾಭಿಲಾಷೆ ; ಕಾಮಲಂಪಟತೆ. " ತುಜ್‌ಪ' ಪರಾ. ತುರ್ಕಿ : 


೪-೭). 


6 
೨ 


ತುಟಜೆ 


೨. ಮೈಯೆಲ್ಲಾ ತುರಿ, ಕಜ್ಜಿ ತುಂಬಿತ್ತು (ನೀತಿ80- 1, ೨) ; ತಂರಿಯಿದ್ದವಗೆ 


ನಾಚಿಕೆಯಿಲ್ಲ, ಮರೆಯಿದ್ದವಗೆ ಮಂದತ್ವವಿಲ್ಲ (ಗಾದ). 
(ದೇ. ಕ ತಮಿ. ತುರುತೈ, ಚಟ್‌: ಮಲ. ಚೊಕ ; ತೆಲು. ದುರದ] 
ತುಣೆ, ತುರಿಕೆ (ನಾ). ೧.ಎತುಜಿ* ೨: (6), ತುರಿಕೆ; ೧. ತುರಿಕೆ 
ಯಾದವನೆಯೆ ತುರಿಸಿಕೊಳ್ಳುವನಲ್ತೆ ತುರಿಯಿಲ್ಲದವಗೇಕೆ ಚಿಂತೆ (ಇಂಠಾಪ. 
೧೮೭-3೩). ೨. ಒಂದು ಬಗೆಯಂ ಗಿಡ : ತುರಿಕೆ, ಸುರುಸುರಿಕೆ (ಮೃಗ. 


8೯-೭೭೦). " ತುಜುಚೆ' ಪರಾ. [ತುಳ + ಎಕೆ] 
ತುಟಿ೨ಿಗ (ನಾ). ತುರಿರೋಗದಿಂದ ಪೀಡಿತನಾದ ವ್ಯಕ್ತಿ: ತುಟ್‌ಗರ 
ತೊನ್ನರ . . . ಮುಟ್ಟಲಕ್ಕುಮೊ ಸೂಳೆಯರಂ (ಕ್ರಾವಕಾ. ೧೨3೨-೩). 
[ತುಜಾ + - ಗ್ಯ) 


ತುಟ್‌ಚ "ತುಣುಚೆ' ನೋ. 
ತುಟ್‌ಚೆ "ತುಣುಚೆ' ನೋ. 
ತುಜ್‌ಪ (ನಾ). ಕಾಮಾತುರತೆ; ಬೆದೆ. "ತಂಅಶಿಪಗಾಅ ಪರಾ. 
[ತುಜಿ + - ಪ್ಯ) 
ತುಜಿಪಗಾರ್ತಿ (ನು). ಕಾಮಾತುರೆ ; ಕಾಮುಕಿ : ಮಾನವಮದನನಂ 
ಕಂಡು ಕೈಗಟಿಯೆ ಕಣ್ಣೋಲ್ತು ಕಾಮಕಾತರೆಯಾಗಿ ತುಜ್‌ಪಗಾರ್ತಿ 
ಕೂರ್ತು ನಿತ್ತರಿಸಲಾಜದೆ... ಮೇಲ್ವಾಯ್ಜು (ಲೀಲಾವ. ೦೪-೦೦೪ ವ). 
[ ತುಜಿೀಪಗಾಜಿ + - ತ್ಮಿ (ಆ - ಇತ್ತಿ)] 
ತುಟ್‌ಪಗಾಅ (ನಾ). ಕಾಮಾಸಕ್ತನಾದವನು ; ವಿಷಯಲಂಪಟ. 
" ತುಜ್‌ಪಗಾರ್ತಿ' ಪರಾ. [ತುಳ್‌ಪ + -ಕಾಅ] 
ತುಟ್‌ಸು, ತುರಿಸು (ಕ್ರಿ). ೧. ವೈಯಲ್ಲಿ ಕಡಿತ ಹೋಗುವಂತೆ ಕೆರೆ: 
“ತುಜಿಸು-ಕಂಡೂತಿಕರ್ಷಣೇ ” (ಕಮಧಾ) : ಪಲ್ಲಂ ಸುಲಿವೊಡಂ ಕಿವಿ 
ತೀಂಬೆೊಡೆ ತುಜ್‌ಸುವೊಡಂ ಪುಲ್ಲಿಂದೆನಿತುಂ ಪ್ರಯೋಜನಮುಂಟು 
(ಪಂಡತಂ. ೩೪-೦೪) : ಹಂವಿನ ಹೆಡೆಗಳ ಕೊಂಡು ಕೆನ್ನೆಯ ತುಟೌಸುವಂತೆ 
(ಬಸವ. ೬೬೦): ಹೆಡತಲೆಯ ತುಆ್‌ಸುವರೆ ಹಾವಿನ ಹೆಡೆಯೊಳಕಟಾ(ಕುವ್ಯಾಸೆ. 
೧೪-೩೭); ಇನಿಸು ತಲೆಯ ತುಜ್‌ಸುವೊಡೆ ಹೊತ್ತಂ ಕನಸಿನಲ್ಲಿ ಕಾಣೆ (ಸಮ್ಮಳೌ. 
8-೧೪). ೨. ತಿವಿ; ಚುಚ್ಚು: ಆವೋಪಳನರಸಂ ಮಕರಂದನಂ ತುಟ್‌ಸಿ 
ತೋಟುತ್ತಂ ಪೋಪಾಗಳ್‌ (ಲೀಲಾವ. ೨-೩೭ ವ). ತುರಿಸು : ೧. ಕುಸುಮೆ 
ಯನ್ನು ಕಾಣದೆ ತಲೆ ತುರಿಸುತ್ತ ಬಾಗಿಲಲ್ಲಿ ನಿಂತಿದ್ದಾರೆ (ಪಹಾರ.೨೩ ). 
ತುಟ್‌ಸಿಕೊಳು, ತುರಿಸಿಕೊಳ್ಳು - ಕೆರೆದುಕೊಳಲ್ಬ ್ಸಿ: ಇಲ್‌ಸಿಕೊಳ್ಳತಂ 
ತುಅಸಿಕೊಳುತ . ಕೊಟಯಿಸಿಕೊಳುತೆ..,ತೆರಳುತುರುಳುತುಂ (ಸಾನಂಜ. 
೪-3೦೦): ತುಜಸಿಕೊಳುತಿದ್ದೆ ಸೆಯ ಬದಿಗಳ ಹೊಟಗನಾಲಿಸುತ... ಇರ್ದನಾ 
ಹನುಮ (ತೊರರಾ. ೩-೩-೨): ತುರಿಕೆಯಾದವನೆಯೆ ತುರಿಸಿಕೊಳ್ಳುವನಲ್ತೆ 
ತುರಿಯಿಲ್ಲದವಗೇಕೆ ಚಿಂತೆ (ಇಂಡಾಪ. ೧೮೭-೨೩): ಕೊಳ್ಳಿಯಿಂದ ತಲೆ 
ತುರಿಸಿಕೊಂಡ ಹಾಗೆ (ಗಾದೆ). [ತುಜ್‌ + - ಸ್ತು) 
ತುಟ್‌ಹಿಡಿ (ಕ್ರಿ). ತಂರಿಯುಂಟಾಗಂ; ತುರಿಯೆಂಬ ಚರ್ಮುರೋಗ 
ಅಂಟು : “ಪುಸರ, ವಿಸರ್ಪಣ--ಚಿಬ್ಬು. ತುಟೀಹಿಡಿವುದು” (ನಾಚಿರಾ. ಕಿ). 
[ತುಟ + ಹಿಡಿ, ( ಪಿಡಿ) 
ತುಟಿ, ತುರು, ತೊಜಂ (ನಾ). ೧. ಹಸು; ದನ; ಆವು; ಗೋವು: 
“ ತುಟುಗಳೆನಲ್ಮಾಕಳೆಂದು ತಿಳಿಗೆ” (ಧಾರನಿ. ೪೬). "ತಂಜುಗಾಣಿ' ಪರಾ. 
೨. ದನಗಳ ಗುಂಪು ; ದನಗಳ ವಂಂದೆ ; ಗೋಸಂಪತ್ತು : “ಗೋಧನಂ 
ತುಣುವೆನಿಕ್ಕು” (ಮಂಗರಾ- ೫೬-೦೦); ಕೊತ್ತ ಮಜ್ಗ ಲಮನಿಜಕಿದು ತುಜುವಂ 
ಕೊಂಡು ಪೋಗುತ್ತಿರೆ (ಎಕ. 2೪, ಹೆಗ್ಗಡ. ೦೦೩-೭: ಸು. 910) ; ಗೋಗ್ರಹಣ 
ದೊಳ* ತನಗಾಗಿ ಕಾದಿ ತುಲುವಂ ಮಗುಲಸ್ವಿದುದುಮಂ ನೆನೆದು (ಪಂಪಛಾ- 
93-೦೭ ವ); ಮಾದಿರಂಜನತಿಕೊೋಪದಿನ[ನ್ತಿ]ರ[ದೆ] ಬೆನತೂರ ತುಟುವಂ 
[ತಅ೨]ಸಿದನನ್ನಣ್ನಿಗೆಜ್‌ಗೆ ತ[ಆ೨]ಸಲನಿನ್ನಂ (ಸೌಇಇ- ೫1-1, 60-೦೦ ; 


೩೫೬೭ 


85 


ತುಚಿಂಗಲ್‌ 


2049) ; ಗೋವರ್ಧನಗಿರಿಯೆತ್ತಿ ತುಟುವ ಕಾದಂತೆ (ಮೋಹತ. 9೦-೫೦); 
ಗೋವಳೆಂ ತುಜುಗಳೆಂ ಮನೆಯಂ ಪುಗಿಸಿದಂ (ಕಜ್ಮಾನು. ೨೦೫ ಪ್ರಯೋ): 
ತುರು: ೧. ಕೆಚ್ಚಲ ಕರುವನು ನೆಕ್ಕುವ ತುರುವೋ (ಅನಿಕೀ. ೩೦-೦೨): 
ಹಟ್ಟಿಯಲ್ಲಿ ತುಂಬಿದ ತುರುಗಳ ಆರೈಕೆಯನ್ನೂ ಅವಳೇ ನೋಡಿಕೊಳ್ಳು 
ತ್ತಿದ್ದಳು (ಹಾಹುತ್ತ. ೬೬). ಪಿ, ಶತ್ರುಗಳು ಮುರಿದೋಡಿದರು ತುರು 
ಮರಳಿತು (ಕಸಾಜ. ೭೬). ತೊಲಿ : ೨. ಕೇಸರಿ ತೊಣುವಾಳೃನಾ ಮಗನ್‌ 
ಆಲನ ತೊಣು ಇಕ್ಕಿಸಿ ಬಿಟ್ದಾನ್‌ (ಎಕ. (8), ಮಾಲೂರು. ೦೫೬-೬; 8ನೆಯ 
ಕತ); ಶ್ರೀ [ಮಾ]ವಲಿಪಣರಸರ್‌ ೫೫ ಮಗ ಗ ೫ ೫೬ ೫ ಮುಣ್ಣನು 
ತೊಟುವ ಕೊಳ್ತಾ ... ಅಯಿಕುಳ ಗ ಲಾನಿ ಕೊಟ್ಟದು (ಸಇಇಇ. 2%-1, 
೦೦-೫: 9ನೆಯ ಶತ); ತೊಲುಗೊಳೆ ತೊಣಜುವಂ ಪರಿಯಲೀಯದೆ (ಮೈ ಎರಿ. 
೧೯೩೨, ೧೯೬-೭; 9ನೆಯ ಶೆತ)- 
ತುರುವಿನ ಮಾಳ. ದನಗಳು ಮೇಯುವ ಮೈದಾನ; ಹುಲ್ಲಂ 
ಗಾವಲು ; ಗೋಮಾಳ: ವಾಯವ್ಯದಲ್ಲಿ ಒಂದು ಮೈಲಿ ದೂರದಲ್ಲಿ ಗಿರಿಜಾ 
ಪುರದ ಕಡೆಗೆ “ತುರುವಿನ ಮುಳ” ಇದೆ (ಹೊಯ್ತವಾ. ೨೩೪). ತುಜುಕಣು, 
ತುರುಕರುಎದನಕರು : ತುಜುಕಣು ಕಣ ದರೆ ಉಣಬಹುದಣ್ಣ ತುಜುಕಣು 
ಕಣದರೆ ಅತಿ ಪುಣ್ಮವಯ್ಯ (ಪುರಂದ- ೧-೦೭೯ ಪಲ್ಲವಿ); ತುಟುಕಟುವು 
ಇರದೂರು ನರಕಭಾಜನಮಕ್ಕು ತುಜುಕಣುಂಟಾದರುಣಲುಂಟು ಜಗಕೆಲ್ಲ 
ತುಜುಕಣುವೆ ದೈವ (ಸರ್ವಜ್ಞ. ೦೩೬೫) ; ಒಯ್ವ ಹುಲಿಯಂ ಕಂಡು 
ತುರೆಕರೆಗಳೋಡುತಿವೆ (ಕಾಲೂರ. ೯೦-೦೭೪). ತುಜುವನಿಕ್ಕಿಸು, 
ತೊಜುವನಿಕ್ಕಿಸು - ಅಪಹಾರವುದ ಗೋವುಗಳನ್ನು ಮರಳಿಸು: 
ಮಟಕ್ತಿಯರ ಬೂವಯ್ಯನ ಮಗಂ ಬಿದಿಯಾಯ್ತ ತುಜುವನಿಕ್ಕಿಸಿ ಕಾದಿ 
ಸು. 854) ; ಕುಸುಪ್ಪುರಿ ತುಜುವನಿಕ್ಕಿಸಿ 
ಸತ್ತ್ವ (ಎಕ. ೫೪1, ಚಿಕ್ಕನಾ: ೭೨-೫; 2): ಅಣಿಲೆಯರ ಮಗ ನೆಲ್ಮಲ್ಲ 
ಅಣ್ನರ್ಮ್ಮನಟಿಯ ತೊಟುವನಿಕ್ಕಿಸಿ ಸಗ್ಗಿ ಯಾದಂ (ಎಕ - 7%, ಹೊಸಳೋ. 
೧೦೦-೬ : ಸು. 906)- ತುಜುವನಿಕ್ಕುಎತಂಜುವನಿಕ್ಕಿಸು : ಗೋತ್ರಪವಿತ್ರ 
ಬಮವ್ಮಿಸೆಟ್ಟಿಯ ಸ ೬ ೬ » ಗೆಆ3್‌ಯ ತುಟುವನಿಕ್ಕಿ (ಎಳ. ೩೪1. ಜಿಕ್ಕನಾ- 
೭೫-೩೨ ; 7). ತುಟುವಿಗೆ ಹೋಗು ಎ ತುಟಿವನಿಕ್ಕಿಸು : ರಾಮಗಉಡನ 
ಮಗ ಬೊಂಮಂಣ್ನನು ತುಜುವಿಗೆ ಹೋದಗ (ಎಳ. 1೫ (6). ಜನ್ನಪ. 
೨೯೪೨೩: 16ನೆಯ ಶತ). ತುಜುವಿನ ಮಂದೆ - ದನಗಳ ಹಿಂಡಂ, ೨ 
'ಗಂಂಪು: “ವ್ರಜಃ, ಗೋಕುಲಂ, ಗೋಷ್ಮಂ---ಈ ೩ ತುಜುವಿನ 
ಮಂದೆ” (ಹಲಾಯು. ೪೪-೦೦೭). 
[ದೇ.॥ ತಮಿ. ತುಜು, ತೊಟು ಮಲ: ತುಜು ; ತೆಲು, ತೊರ್ರೂ] 
ನಿ ತುಜುಂಕು "ತುಜುಕ್ಕು' ನೋ. 
ತುಜುಂಗಲ್‌, ತುರಂಗಲು, ತುಟುಗಲ್‌, ತೆಂಜುಗಲು (ನಾ). ಗುಂಪು, 
ಸಂದಣಿ ; ಸವಂಹ : ಆತಂಗೆ ತುಆ:೦ಗಲುಂ ಬಂಬಲುವಣನಾಗೆ ಬೀಸುವ 
ಚಾಮರದ ಪೊಳೆಪುಗಳ್‌ ದೆಸೆದೆಸೆಗೆಸೆವಂತೆ ಪಸರಿಸಿ (ಆದಿಪು- ೦೦-೫ ವ ); 
ವಿದ್ಯಾಧರವಧೂಜನದ ಸೋಮ ್ಮುಡಿಯಿಂ ಸೂಸಿದ ಪೊಂಗೇದಗೆಯ 
ಕುತ್ತುಂಗಳಿಿಯ ತುಜುಂಗಲುಮಂ...ನೋಡುತ್ತೆ (ಪಂಠಾಮಾ-೨-೧೩ವ); 
ಪರಾಗಮಂ ಪಸರಿಸುವ ಸರಸೀರುಹದೆಸಳ ತುಟುಂಗಲ ಸಿಂಹಾಸನದೊಳ್‌ 
ಸುರತರುವಂ ಮಲಂಗಿ (ಗಿರಿಕ. ೩-೦೧ ವ); ಎಳನೀರ್ಗಾಯ ತುಣುಂಗಲಿಂ 
ತೊನೆವ ತೆಂಗಿಂ ತೋರವಣ್ಣೊಂಗಲಿಂ .... ಪೂತಿರ್ದ ನಾನಾಲತಾನಿಳಯಾ 
ನೀಕದಿನಾತನೊಳ್‌ ಪಡೆದುದತ್ಕಾನಂದಮಂ ನಂದನಂ (ಮಹಾನೇ. ೪-೨೩). 
ತುರುಗಲು : ಒಗೆಮುಗಿಲ ತುರೊಗಲನು ಕಳೆದು ತನ್ನೆಳನಗೆಯ ಮೊಗ 
ವಾಡೆವನು ತೊಡಿಪನಾವ ಭಾನು ? (ಭಾರಂಗ. ೦೨-೩); ಎನ್ನ ಬಗೆ:... 
ಮಾಮರೆದೆಲೆಯ ತುರುಗಲೊಳು ತಂಗುವುದು ತವರೆ ಕಂಡಂತೆ (ಮಲೆಡೇ. 
ತುಜುಗಲ್‌ : ಗುಡಿಯ ತೋರಣಂಗಳುಮಂ ತುಣುಗಲುಂ 


ಸತ್ತು (ಎಕ. 21. ೩೯೪೨೯; 


೪೨-೬). 


A ತುಟಿಂಗು 


ಬಂಬಲುವದಾಗೆ ಕಟ್ಟಿಸಿ (ಪಂಪಭಾ. ಇ-೫ವ) ; ತಂಬೆಲರ ಪೊಯ್ಲಿನಿಂ ತಣು 
ವಡೆಯಲೆಂದು ನೆಆ3ಪಿದಂತಿರ್ದ ನೀರ್ಗಾಯ ತುಜುಗಲಿಂದೆಅಗಿದ ನಾಳಿ 
ಕೇರಭೂರುಹಂಗಳುಂ (ಕಂದ್ರಪು. ೧-೧೦೬ ವ) ; ಎಜಪ ಶರಧರದ ತುಣು 
ಗಲ್ಕಜಕಿವ. ಘನೋಪಳಕದಂಬಮುಡುಗಣಮೆನೆ (ರಾಜಕೇ: ೧-೧೨೦). 
"ಎಮೆದಂಜಂಗಲ್‌' ಪರಾ. ತುಣಿಗಲು : “ಬಂಬಲ್‌ ತುಜ:ಗಲು 
ಮೊತ್ತಂ ಗಡಣಮೊಟ್ಟಿಲೊಟ್ಟಜೆ ... ಸಂದಣಿ ಜಾಳಿಗೆಯುಮೆನೆ ಶ್ರೇಣಿ 
ಕಾಖ್ಯಂ” (ಕಬ್ಬಿಕ್ಕೆ. ೦೬); ಕರಗಿದಳು ಗಾಂಧಾರಿ ಕಂಬನಿದುಜು:ಗಲಲಿ 
(ಕುವ್ಕಾಸ. ೧೨-೩೫) : ಅಜಿಸಿದೆವಮ್ಮ ಲತಾಮಂಟಪಗಳ ಮಲ? ಯೊಳು 
ಇಗವಲ್ಲಿಗಳ ತುಜುಗಲೊಳು (ಕುರಾಸಾಂ. ೩೨-೩೩): 


ತುರುಬ್ಬು;: ೨. ಪ್ರಸೂನಮಂ ತಿರಿತಂದು...ರುಕ್ಮಿಣಿ ಸತ್ಯಭಾಮೆಯರಿಗಂ 
ಮುಡಿಸಿ ವುಳಿದ: ಗೋಪಾಲವಧುಗಳಿಗೆ ಕರೆಕರೆದಿತ್ತು...ಮಸ್ತಕದಿ `ತುರುಬಿ 
(ನವಮೋ. ೦೦-೭೬೧). ತುಟುಬ್ಮು : ೧. ನವಪ್ರಸೂನಮಂ ಮಗಮಗಿ 
ಪಂದದಿಂ ತುಜುಬಿ ಬಂದಳ್‌ (ನಳಕಂ. ೭೪೪) ; ಅವಿರಳಾವೋದ ಜಾತಿಯ 
ನಲ್ಲದುಳಿದ ಕುಸುಮವನು  ತುಜುಬದ ... ಲತಾಂಗಿಯರು ` (ಸೌಂಭಪು. 
೭-೨೬). ೨. ಇರವಂತಿಯಂ : ತಂದು ಸಿರಿಮುಡಿಯೊಳಗೆ ತುಜುಬಿ ಬೆರಸಿ 
ಯವಣ'ಡೆಗೆಡೆಗೆ ಸೇವಂತಿಗಳ ತುಲಿಬಿ (ಪುಷ್ಪರ.ಹ. ೫೨೬-೦೬): ಪೊಸ ಕುಸು 
ಮಂಗಳಂ ತುಜುಬಿದರು ಸತಿಗಾ ಪುಣ್ಯವನಿತೆಯರು (ಬಸಪು. ೪-೩೪). ೪. 
ಮುಡಿಗಟ್ಟು ; ಕೂದಲನ್ನು ಗಂಟುಕಟ್ಟು ; ತಂರುಬು ಕಟ್ಟು: ಹೆಳಲು 
ಕಟ್ಟು : ಮತ್ತವೊರ್ವಳಟ್ಟಸದ ಜಗದಿಟ್ಟೆ ಸೋರ್ಮುಡಿಯಂ: ತುಟುಬಿ 
ಕಟಿಲಂ ಕಲಲ್ವಿ ... ನೀರನಿಟ್‌ದಳ್‌ (ರಾಮಾಶ್ಮೆ. ೧೨೩-೧೬). 

(ಜೀ.8 ತಮಿ. ತುಣುಮ್ಪ, ತುಳುಮು ; ಮಲ. ತುಣು ; ತೆಲು. | 

ತುಜುಮಂ, ತಂರುಮು] 

ತುಜುಂಬ್ಯು, ತುರುಬು, ತುಣುಬ್ಯು (ನಾ). ೧. ಕೂದಲಿನ ಮಂಡಿ, _ 


ಗಂಟು: ತೋರಮಲ್ಲಿಗೆಯ ತುಟಿಂಬು ರಾಹು ತವೆ ನುಂಗಿದ ಚಂದ್ರನ | (6 


ನೊಯ್ಯನೊಯ್ಯನಂದುಗುಟ್ಟಿ ವೊಲೊಬ್ಬರೆಲ' (ಪಂಪಥಾ: ೭-೮೭) ; ನಜು 


೩೫೬೮ 


ಲಾ 


40 


ತುಚಿಕ್ಕು 


ಗಂಪೆವೊಆ್‌ದ ಜಾದಿಯೆ ತುಣುಂಬು ಕಣ್ಣೊಳಿಸೆ ಶೂದ್ರಕಂ ಕರಮೆಸೆದಂ 
(ಕಾದಂಪೂ. ೩೨); ಭಯದಿಂದೋಡುತ್ತಿರೆ ಕಾಡೊಳೊಂದು ಮರದ ಕೊಂಕು 
ಗೊಂಬಾತನ ತುಣುಂಬಂ ಪಿಡಿದು ತಡೆಯೆ (ಧರ್ಮಾಮ್ಮ. ೨-8೭) ; ಬಂಬಳ 
ಬಾಡಿದ ದೇಹ ಕಟ್ಟಳಿದ ತುಜುಂಬು ಕಂದಿದ ಮೊಗ (ಧರಣ. ೭೧-೭೯). 
೨. ಗುಂಪು; ಸಮೂಹ : ಪರ್ವಿ ಪಸರಿಸಿದ ಪೊಂಬಾಟಿಕಯ ಕಂಬಂಗಳ 
ತು [ಪಾಕಾಂ, ತ]ುಂಬಿನೊಳ್‌ ಬಳ್ಳಳ ಬೆಳೆದ ಮೃದ್ವೀಕಾಲತೆಯ ಕಾಯ 
ಮಾನಂ (ಅನಂಪು. ೭-೧೧ವ). ತುರುಬ್ಮು : ೧. ಹುರುಮಂಜಿಮುತ್ತುಗಳ 
_ತುರುಬಿಂಗೆ ಕೊರಳಿಂಗೆ ಮೆರೆವ ಹಾರಂಗೈದು (ವೆಂಕಾರಾ. ೫-೬-೦೭) ; 
ತುರುಬಿನ ಸುತ್ತಲೂ ಮಲ್ಲಿಗೆಯ ದಂಡೆ ಕಟ್ಟಿಕೊಂಡಿದ್ದಳು (ಅಪನಾ. ೨೪೮ ); 


[ತುಜುಂಗು (ಆ ತುಜುಕ್ಕು) + - ಅಲ್‌] 10| ಅತ್ತೆ ತುರುಬು ಮಾವಗೆ ದಾನ (ಗಾದಿ, ತುಣುಬ್ಮು : ೧, “ತುಜುಬು 
A ತುಜಿಂಗು "ತುಟಿಕ್ಕು' ನೋ. ಹಿಣಿಲು ಪಾಶಂ” (ಮಂಗರಾ. ೯೪.೬); ತಳ್ಳೆತಳದೆೊಳ್‌ ಬಳಿಕಾತನ ತುಜುಬಂ 
ತುಣುಂಗೊಳ್‌ "ತಂಜಂಗೋಳ್‌' ನೋ. ತಿರ್ದುತ್ತಂ ವೆೊನಸಿದ ಪಳಿತವುನೆ ಕಂಡ) (ಪುಣ್ಕಾಸ್ತ್ರ. ೧೧-೦೦); ವಾಮ 
ತುಚುಂದವೊಬಲ್‌ (ನಾ). ಒಂದಂ ಊರಿನ ಹೆಸರು : ಮಾಚಿಗಂ ಗುಶ್ತಿಯ ಹಸ್ತವ ತುುಬಿನೆ೧ಳಿಟ್ಟ (ಮೋಹತ. ೧೬-೩೮) ; ಮುಡಿದ ಪೂವಿನ 
ಗಂಗನ ಬೆಸದೊಳ್‌ ತುಣುನ್ಹವೊಟಣ ಕಾಳೆಗದೆೊಳ್‌ ನೊಳಂಬಾಧಿರಾಜ ತುಜುಬು ಮೃಡಗಂಧಗಜದಿಜುಬು (ಜಿಬಪು. ೩೭-೨೨). 
ರಾಜನೆೊಳ್‌ ಕಂದಿ ಸತ್ತಂ (ಎಕ. 1೪, ಹೆಗ್ಗಡ- ೧೧-೧೨; ಸು. 900). 15 ತುತ್ತುಜುಂಬು, ತುತ್ತುಬು (ದ್ವಿರುಕ್ತಿ): ತುತ್ತುಜುಂಬಾಗಿಯಗಳಿಗೆ 
[ತುಣುಂದ್ಯ + ಫೊಟಲ್‌,] ಬಿಳ್ಲು ಕೋಟೆಯಂ ಹತ್ತಲೆಂದಂಗವಿಸುವಾ ಹರಿಗೆಯಾಳ್ಗೆ ೪ (ಸಮ್ಮಕ್‌. 
ತುಟಿಂಂಬ್ಲು, ತಂರುಬ್ಮು; ತಂಜಿಂಬ್ದು (ಕ್ರಿ). ೧. ಹೂವನ್ನು ಮಂಡಿ, 6-೩೬): ಕಾಳೋರಗನ ಹುತ್ತನೊಳಹೊಕ್ಕ ಮಾಳ್ಯೆಯೊಳ್ಳೂಳಗತ್ತಲೆ 
ಸೂಡು : ರತಿಗೆ ಮುಡಿಯಲ್ಕೆ ಮದನಂಗೆ ತುಜುಂಬಲ್ಕಿರ್ದುದೆಂದು ... ತುತ್ತುಟಿಂಬಾಗಿ ತುಂಬಿದಾಭೀಳಮಪ್ಪಾರಣ್ಯಮಧ್ಯದೊಳ್ಳಬ್ಬುದಲೆ 
ಇರುವಂತಿಯಂತೆ ನೋಂತಲರೊಳವೇ (ಅದಿಪು. ೧೧-೧೧೦) ; ತುಜುಂಬಿದ ಗೊಂಡು ದಾರಿಯ ತಪ್ಪಿದ -(ಸಮ್ಮಳಾ. ೧೦-೩೭) ; ಅಳಿಯಂದಿರಿಂದಾಪ್ತ 
'ನವಮೂಲಿಕಾಕುಸುಮವಕ್ಕಿದ ಮುತ್ತಿನ ಲಂಬಣಂ ... ಅಮರಲೈಸೆದಂ | ೩9 ರಿಂದ. . . ತುಳಿಲಾಳ್ಗಳ ತುತ್ತುಣುಬಿಂ ಸಭೆ ಕಣ್ಣೆ ತಳೆದುದು ಗಾಡಿ 
ನೃಪರೂಪಚಂದ್ರಮಂ (ಕಾದೆಂಪೂ. ೫೮೨); ಜಾದಿಯ ಪೂವಂ ಬಿಟ್ಟು ಬೇವಿನ ಗಮಕವ (ರಾಮವಿ. ೧೦-೩೭): ಕುತ್ತು ಮೆಳೆವಟಿಗಳೊಳು ತುತ್ತು 
ಪೂವಂ ತುಟಿಂಬುವಂತೆ (ಧರ್ಮಾಮೃ. ೦೦-೦೬೨) ; ಸಜ್ಜಕಮಂ: ತುಜುಂಬಿ ಬಾಗಿ ನಿಂದರು ಬೆಟ್ಟಬೆಟ್ಟಗಳೊತ್ತಿನೊಳಗೆ ಕಾಲವರು (ಕುರಾಸಾಂ, ೩೯-೮). 
ಮೊಲೆಗಳ್ಲಿ ಕರಂಟವನಿಕ್ಕಿ ... ವೃದ್ಧವಾರಯೋಷಿಜ್ಜನಮೊಪ್ಪಿ ತಲ್ಲಿ [ ಆ ತುಜುಂಬ್ಮು.- /ತುಳು. ತುರುಟು ] 
(ಉದೃಟ. ೦೦-೭೦). ೨. ಮಯಡಿಸು : ಸಹಚರಿಯರ್ಬಂದು ಸೇವಂತಿಗೆಯ ತುಣುಂಬುಗೊಳಿಸು (ಕ್ರಿ). ತುಂಬುವಂತೆ ಮಾಡು ; ಭರ್ತಿ ಮಾಡು: 
ಪನಿನೀರಂ ಮಜ್ಞನಕ್ಕೆಟ್‌ದು ಪರಾಗದಂಗರಾಗಮನಮರ್ಚಿ ತಾವರೆಯ |೩|  ಅರಿಬಳಪ್ರಹರಣನಿವಾರಂಗಳಪ್ಪಾಳ್ವಆ್‌ಯ ತುಣುಗಲಂ ತುಜುಂಬು 
-ನೂಲ ದುಕೂಲಮನುಡಿಸಿ ಕದಂಬಕುಸುಮಮಂ ಸಿರಿಮುಡಿಯೊಳ್‌ ಗೊಳಿಸಿಯುಂ (ಪುಷ್ಪ ಪು.೭-೬೯ ವ). ತುಣುಂಬ್ಬು + ಕೊಳ್‌; + -ಇಸ್ಕು] 
ತುಜುಂಬಿ (ಗಿರಿಳ. 8೫-೭೬5). ೩. ತುಂಬು; ಸಂದಣಿಸು; ಕೂಡು: ತುಣಿಕಾರ್ತಿ '"ತುಟುಗಾರ್ಶಿ? ಮೋ. 
ಹೊಂಬಾಟಿ ತುಜುಂಬಿದೀಳಿ ಬನದೊಳ್‌ ಪೆಣ್ಣುಂಬಿ ನಿಂದಂಬುಜಂ ...| [ತುಟಿಕಾಆ "ತಂಜುಗಾಜ' ನೋ. 
ರಮ್ಯಂ ಪುರೋದ್ಯಾನದೋೊಳ್‌ (ಅನಂಪು. ೦-೯೩) : ಕುಂಭಿಣಿ ಬೆಸಲುದುದೆಂ ತುಜುಕ್ಕು, ತುರುಕ್ಕು,ತುರುಗ್ಳು, ತಂಜಿಂಕಂ,ತುಜಿಂಗು. ತಂಜುಗು ೧. 
ಬಂತೆ ಜನರು ತುಟುಂಬಿತು ಹೊನ್ನಗಸೆಯೊಳು (ಮೋಹತ. ೪9೧-೩೮). | 80 (ಕ್ರಿ.) ಒತ್ತಿ ತಂರಬು; ಗಿಡಿ; ಅಡಕು; ಬಲವಂತದಿಂದ ಒಳಕ್ಕೆ ಸೇರಿಸು: 


“ತೆ:ಜುಕು ಗಾಢಪ್ರವೇಶೇ” (ಶಮಧಾ) ; ಪೊಜಿಗೊಂದು ಹೆಡಗೆ ಮಣ್ಣಂ 
ನೆಂ ಶೌಚಂಗೆಯ್ವರೊಳಗೆ ಪಲತೆಅದಡಗಂ ತುಟಿಕುವರ್‌(ಸಮಶ.೧೪-೧೩೦). 
ತುರುಕ್ಕು: ೧. ಕೋಣೆಯಲ್ಲಿ ಬಾಗಿಲ ಸಂದಿನಿಂದ, ನನಗೊಂದು ಕಾಗದ 
ತುರೆಕಿತ್ತು (ಆಲಹೂ. ೧೩೨); ಕೆಲವರು ಓದಿದರೂ ಅವುಗಳನ್ನು ಎಲ್ಲಿಯೋ 
ಪೆಟ್ಟಿಗೆಯಲ್ಲಿ ತುರುಕಿಬಿಡುತ್ತಿದ್ದರು (ಕಂಗಳ. ೪೭). ತುರುಗ್ಗು; ೨. 
ದಟೆ ಕೈಸರಿ ; ಸಂದಣಿಸು; ಇಟ ಣಿಸಂ : ತಾರಕೆ ಮಿರುಗೆ ಆಗಸ ತುರುಗೆ 
ಹ:ಲ್ಲಲ್ಲೊರಗುವಳು (ಹಾಡುಪಾ. ೧೯-೧೬). ಹ. ಹೆಚ್ಚಾಗು ; ಅಧಿಕ 
ವಾಗು ; ಅತಿಶಯವಾಗು ; ತಂಂಬಿರು : ವೃಕೋದರನಿಗೆ ಸಹೋದರನ 
ಮರಣದಿಂದ ಒಡಲೊಳಗೆ ಅಳಲು ತುರುಗಿತು .(ಬಿದುರೆ. ೧೦೦). ೪. 
ಸಂಗ್ರಹಿಸು ; ಒಟ್ಟುಮಾಡು : ತಂದನೊಬ್ಬಂ ಪೇಳ್ದ ಬೆಲೆಗೊಟ್ಟು 
ನವಿರುಡೆಯನೆಂದಿನಂತುರಲ ಬಡವಂ ತುರುಗಿ ತಂದಂ 
೬೮-೦೪೪). ೫. ಎದಂರಿಸು ; ಕಾದಂ ; ಇದಿರಿಸುವ ಗಂಡರ -ತಾನೊ 
ಬ್ಬನೇ ತುರುಗುವೆನೆಂದು ಮುಂಬರಿದು ಬರುವ ವೀರರನ್ನು ... ದಿಂಡು 
ಗೆಡವಿದನು (ಕವೀರ.೩೧)- ಸಿ ತುಣುಂಕು: ೧. ಮೆಯ್ಕಂ ಕಿಅಕಿಅರದಾಗಿ 
ಕತ್ತರಿಸಿ ಬಾಯೊಳ್ತುಟುಂಕಿಯುಂ (ಧರ್ಮಾಮ್ಮ. ೩-೭೩). ಸಿತುಮಿಂಗು: 
೨. ಪರಿವ ಕರೆಕರೆವ ಸೂಟಹಿಯ್ತರ ಸೂಲುಗಳೊಳ್ತುಖುಂಗಿದಚ್ಚುಳಾ 


(ಕಾಲೂರ. 


ತುಜುಕ್ಕು 


ಯರ ಕಳಕಳರವದಿಂ ಭೋರ್ಗರೆದುಲಿವಂಬುಧಿಯನಂತದೇರಿ ಮಗುಳಿ 
ಸಿತೋ (ಸುಕುಮಾ. ೦೦-೨8). ೩. ತನಿವಣ್ಗಳ ಸಂತತಿಯಿಂ ತುಟಿಂಗಿ 
ನೆಆ್‌ ಕಣ್ಣತಿಶಯವನಾಗಿರ್ದುದಲ್ಲಿ ನಾರಂಗಕುಜಂ (ಕಾಂತೀಶ್ಶ. ೦೦-೯೮). 
ತುಟುಗ್ಳು : ೧. ಕಂಪುಳ್ಳ ಸೇವಂತಿಯಂ ತಂದು ತುಜುಗೆಂಬ ಜಾದಿಯಂ 
ಮೊಲ್ಲೆಯಂ ಬೆರಸಿ ನೀಡೆಮಗೆಂಬ...ಶರಣರಂ ನೋಡುತಂ .(ಬಸೆರೆ. 
೭-೪೦); ಮುದು ಮರನನು ಭೀಮನಹಿತರ ತುಜುಬಿದನು ಹೊಕ್ಕೆಟಗಿ 
ದನು ತುಟುಗಿದನು ಭಟರ ಭದ್ರವಿಮಾನದಲಿ (ಕುವ್ಮಾಅ. ೨೨-೨೯); ಕಿಲ 
ದಿನೊಳಗೆ ನೋಡೆ ನಿಯವಮಸಾರಂಬೊಲು ತೆಅಪಿಗೆ ಪ್ರಾಭೃತದಂತೆ 
ತುಜುಗಿ ಭೂಪತಿ ಹೇಳಿದಧೂತ್ಮಸಾರದ ತೆಣದೊಳಧ್ಮಯನ ಮಾಡಿದರು 
(ಛರಜ. ೧೮-೦೨೬). ೨. ತಾಪಸಕನ್ಯೆಯರ್‌ ನಡಪಿದೆಳಲತೆಗಳೊಳಿಟಗಿ 
ತುಣಿಗಿ ವಾಮವೇದಧ್ವನಿಯೊಳ್‌ ಮೊರೆವ ದುಂಬಿಗಳುಮಂ (ಪಂಪಧಾ. 
೦-೧೦೩ ವ); ಆಗಸಂ ಹೂತಂತೆ ಪುಷ್ಪಕಂಗಳು ತುಜುಗೆ (ಇಹರ.ದೇ.೪೬-೧೭); 
ದಂಶಿಘಟೆಗಳು ತುಜುಗಿದವು ... ಚೂಣ೫ಯ ನೃಪರ ಜೋಕೆಯಲಿ 
(ಕುವ್ಯಾದ್ರೋ.೧-೪೬): ನಟಾಗಂಪ ಸವಿಯಲೆಂದೆಲರ ಬೆಂಬಳಿವಿಡಿದು ತುಜುಗಿ 
ಬಂಬಲು ಮಾಲೆಗೊಂಡು... ಎಅಪಳಿಗಳೋಲೈಪ ಪರಿವಾರವೆನೆ (ಛಿಕ್ಬಾಶ. 
೧-೨೪); ಸಿಂಹಾಸನದ ಸುತ್ತಲುಂ ತುಣುಗಿದ ಸುರವ್ರಜದ ವ:ಧ್ಯದೊಳ್‌ 
ಮೆಟಿಕವವಂ ಕುಜಿಯೊ...ನೀಂ ಪೇಳೆಂದನಂ (ಕಪು. ೦೬-೩). ೩. ಮೊದ 
ಲೊಳ್‌ ಮುದುಪಳದ ಕಾರ್ಯ ತುಜುಗಿರ್ಕುಂ (ಲೋಳೋಪ. ೬-೩೪); 
ಸುಲಲಿತಮಾಗಿ ನೀಳ್ದ ತುಟುಗಿರ್ದೆಮೆಗಳ೯ ತಮಮಂ ಬೆಳರ್ಪ ಕಣ್ಮಲರ್ಗಣ್‌ 
ಯಂದೆಮಂ ನೆಆಕಿಯೆ ಪೊ:ಲ್ತಿರೆ (ಧರ್ಮಾಮ್ಮ. ೭-೦೯೭); ಅಂತು ನಿಧಾನ 
ಕೈಟಿಗುವ ದೀಪವರ್ತಿಯಂತೆಜಗಿ ತುುಗಿದರ್ಚನೆಗಳಿಂದರ್ಚಿಸಿ ಗುರುಭಕ್ತಿ 
ಪೂರ್ವಕಂ ಬಂದಿಸಿ (ಅರ್ಥನೇ. 9-೯05); ತುಜುಗಿದೆ ಕಾಯಿ ಪಣ್ಣಳ ಸಾಲ 
ವೃಕ್ಷವ ಮುದು (ಮೋಹತ. ೪-೩೭): ಫಲವೃಕ್ಷಂಗಳೆತ್ತೆಂ ತುಜುಗಿ 
ಬೆಳೆದಿರೆ (ಕಾಮಾಕ್ಯ. ೪೩-೧೩). ೬, ತುಂಬಿಕೊಳ್ಳು ; ಅಡಕಿಕೊಳ್ಳು : 
ಬಾಯೊಳು -ತುಣುಗಿದೆಲೆ ಬಾಯೊಳಗೆ ಮಡಿದೆಲೆ ಕೈಯೊಳಂಗನೆಯ 
ಸ್ಥಿರದೊಳೆವೆಯುಕ್ಕದೆ ನಿರೀಕ್ಷಿಸುತರಸನೊರ್ವನು ಇರ್ದನು 
ಲಲಿತಭಿತ್ತಿಯ ಚಿತ್ರದಂದದಲಿ (ಜೀವಂಜೆ. ೮-8೩). ೭. ಮುಚ್ಚು ; 
ಕವಿ; ಆಚ್ಛಾದಿಸಂ ದ “ತುಜುಗು-ಸಂಚ್ಛನ್ನೇ (ಕವಿದುಕೊಳ್ಳು) ks 
(ಕಮಧಾ); ತುಜುಗಿದ ಮುಗಿಲಾ ಮಂಗಿಲಿಂದೆಜಗುವ ಮಟ್‌ (ಅದಿಪು. 
೬೨೬೨); ಎಜಗುವ ನರೇಂದ್ರನಿಕರದ ಮಿಜುಗುವ ಮಣಿಮೌಳಿ ಮಂಜುಳ 
ಪ್ರಭೆ ತನ್ನೊಳೆ ತುಣುಗೆ - (ಉದಂಪೂ. ೪೬೯); ತುಟುಗಿರ್ದ ನೀಲ 
ಮೇಘದ ತುಟುಗಲ್‌ ನೆಟ್‌ ಪಿಂಗಿ ಪೋಗೆ (ಜಗವಿ. ೪-೩೯) ; ಕಿಟುಮೊನೆಯ 
ಮುಗುಳಂಬುಗಳ ಸೈಗಣಕದನಭಿಮನ್ಯುವಿನ ಮೆಯ್ಯಲಿ ತುಜುಗಿದವು 
ಮಣಃದುಂಬಿ ಕೆಂದಾವರೆಗೆ ಕವಿವಂತೆ (ಕುವ್ಯಾದ್ರೋ. ೩-೫೪): ಧುರ 
ದೊಳು ತುಟುಗಿರ್ದ ಕೃತಕಾಂಧಕಾರವಿಸ್ತರವ ನಿರ್ಮೂಲನಗೆಯ್ತೂದಕೆ 
ವರಮೂಡಿಗೆಯಿಂದೆ ತೆಗೆದೆಚ್ಚ ಕೃಷ್ಣ (ಮೋಹತ. 90-9೩). ೮. ಹರಡು; 
ವ್ಯಾಪಿಸು : ಪೊಸ ಮಸೆಯುಂಬಸದಳಮೊಡನೆಅಗಿ ತುಆುಗಿ ಪಾಯ್ಜುವು 
ಕೆಲವುಂ (ಕಾಂತಿಪು. 8-೬೦) ; ತುಲುಗಿದ ತನುತಾಪದಿಂದೆ ಪಕ್ಕೆಯ ತಳಿರ್‌ 
ತಜಿಗೆಲೆಯಾಗಿ ತೋಲ್‌ಸಲು (ಮೋಹತ, ೨೮-೦೬) ; ಮಣಿಕೋಟಿರಾರಿಶು 
ವೆತ್ತಂ ತು&ಗೆ...ಕನಕಲಸತ್ರೀಠದೆೊಳ್‌ ಭೂಪನಿರ್ದಂ (ರಾಜರೇ. ೩-೧೮). 
೯. ಜೋಡಿಸು; ಹೊಂದಿಸಂ; ಕುಂದಣಗೊಳಿಸು: ತರತರದಿಂ 
ತುಣುಗಿದ ವಿವಿಧ ರತ್ನಮಯಮಪ್ಪ ಪೊನ್ನ ಕುಟಿಕಿವಟ್ಟುಗಳಿಂ ನಿರುಪಮ 
ಕನಕಸರೋಜಾಕರಮಲರ್ದಂತಿರ್ದುದನ್ನವಾಸವಿಲಾಸಂ (ಸು ಕು ಮಾ. 
೧೧-೨೬). ೧೦. ತಾಗು ; ತಗುಲು; ಅಂಟಂ: ತುರಗದ ವ್ಯಾಧಿನಿದಾನ 
ವನಆಯದ ವೈದ್ಯನನೆ ಶಿಕ್ಷೆಗೆಯ್ಯದ ನೃಪಗಂ ತುಜುಗುವುದಶ್ವೇತಿ 
ಪಾತಕಮಲದವನಂ ತಡೆಯಲಶ್ಚಮೇಧದ ಫಲಮುಂ (ಅಶೈಶಾ. ೦೦-೩). 


೩೫೬೯ ತುಜುಗಾಯಿ 


ತುರುತುರುಗು (ದ್ವಿರುಕ್ತಿ): 'ನೀನುಳಿವೆ ಎಂದಿನೊಲು. ಎಲ್ಲೆಡೆಗೆ 
ತುರುತುರುಗಿ ಗಾಳಿಯೊಲು ಜಿನುಗಾಗಿ ಜೀವನಕೆ ಉಸಿರಾಗಿ (ಜಾಸಿಗ. 
೨೬-೯). [ದೇ.॥ ತಮಿ. ಮಲ. ತುಟು ; ತೆಲು, ತುರುಗು, ತುಜುಗು] 
ತುಣುಕ್ಕು (ನಾ). (?) : ಇಆದುದಕದಂತೆ ಹಾಲಿನ :ನಜುಸೋನೆಯ 
5 ಲುಂಡ ಬಣ್ಣದರಲ್ಲಳ ಸೊನೆಯಿಂ ತುಣುಕಿನ ಜೋಲುವ ಶಿಳಿಗಳ 
ನೆಅಗಿದರಾ ಜನಮನಳುರೆ ಹೆಸ ರಸವಣಿಗರ್‌ (?) (ಸೂಕ್ಮಿಸು. ೧೩-೧೯). 
[?] 
ತುಟಿಗಲ್‌  ತಂಟುಂಗಲ್‌ ' ನೋ. 
ತುಜುಗಲು « ತಂಜುಂಗಲ್‌ ' ನೋ. 
ತುಟುಗಲೂರ್‌ (ನಾ). ಒಂದು ಊರಿನ ಹೆಸರು: ಈಶ್ವರಶರ್ಮ 
ಣಾಖ್ಯಾಯ ತುಜುಗಲೂರ್‌ ವಸ್ತವ್ಯಾ (ಮೈಆರಿ. ೧೯೧೪, ೧೦-೮;728). 
[? + ಊರ್‌] 
ತುಜುಗಲ್ಲೊನೆ (ನಾ). ದಟ್ಟವಾಗಿ ಕಾಯಿ ಅಥವಾ ಹಣ್ಣು ಗಳನ್ನು 
ಒಳಗೊಂಡಿರಂವ ಗೊನೆ. * ತುಜುಗಲ್ಲೊನೆವಣ್‌ ' ಪರಾ. 
[ ತುಆುಗಲ್‌ ( ಆ ತುಣುಂಗಲ್‌) + ಕೊನ್ನೈ (ಆ ಗೊಲೈ)] 
ತುಜುಗಲ್ಲೊನೆವಣ್ಣ (ಕ್ರಿ). ದಟ್ಟವಾದ ಕಾಯಿ, ಹಣ್ಣುಗಳಿಂದ 
ತೆಂಂಬಿದ ಗೊನೆಯನ್ನು ಬಿಡು;ಫಲಿಸು: ತೊರೆದುದೊ ಕಾಮ 
ಧೇನು ತುಜುಗಲ್ಲೊನೆವಣ್ತುದೊ ಕಲ್ಪ ವೃಕ್ಷಂ (ಗದಾಯು. ೨೦-೨೨ ಅಡಿಏ). 
[ ತುಣುಗಲ್ಲೊನೆ + ಪಣ್‌) 
ತುಟಿಗಲ್ಲೊಳ್‌ (ಕ್ರಿ). ಗುಂಪುಗೂಡು ; ಒಟ್ಟಾ ಗಂ : ಪೊಕ್ಕು ಕೇದಗೆಯ 
ಪೂಗೊಯ್ಯಲೈ ಘೆರ್ಮಾಂಬುಗಳ್‌ ತುಜುಗಲ್ಲೊ ೦ಡವು ತೊಗೆ ಬಲ್ಲಿತಿ 
ಬಿಸಿಲ್‌ ಪೂದೋಂಟದೊಳ್‌ (ಸೂಕ್ತಿಸು. ೧೦-೬೦). 
[ ತುಟಿಗಲ್‌ ( ಎ ತುಟಿಂಗಲ್‌) + ಕೊಳ್‌] 
ತುಣುಗಳವು (ನಾ). ಹಸುಗಳ ಅಪಹಾರ ; ಗೋಗ್ರಹಣ: ತುಣು 
ಗಳವೊ[ ಪಾಕಾ. ಗೊಳೆ.]೪" ಪೆಣ್ಣುಯ್ಕಲೊಳ್‌...ತೆಅಿಸಂದು ಗಂಡು 
ತನಮನೆ ನೆಜಪದವಂ ಗಂಡನಲ್ಲನೆಂತುಂ ಷಂಡಂ (ಗದಾಯು. 3-೨೪). 
[ತುಜಿ + ಕಳವು] 
ತುಜುಗಾ, ತುಟುಗಾಯ್‌ (ಕ್ರಿ). ದನಕರುಗಳನ್ನು ಕಾಯು, 
ವೆೀಯಿಸು : ತುಜುಗಾಪ ಗೋವರಂ ಮತ್ತಟ್‌ಕೆಯ ` ಕಬ್ಬಿಲರನೆಯ್ದೆ 
ಬೆಸಗೊಳುತಂ (ಛರ್ಮಾಮೃ.6-54), ತುಜುಗಾವ ಕಿಲುಕುಳದ ಕೆಳೆಯರುಮಂ 
ನೋಡುತ್ತುಂ' (ಕವಿಕಾ-3೩೪): ಆರ ಬಸುಟಲಿ ಬಂದು ... ಆರ ಹೆಂಡಿರ 
ಕೊಂಡು ಕಣು ತುಣುಗಾದು ಕಳವಿನಲಿ ವೀರದೈತ್ಯನ ಸದೆಬಡಿದು ಕುರು 
ವೀರವಂಶದ ರಾಯರೆಮ್ಮೊಳು ವೈರಬಂಧವ ಬಿತ್ತಿ ಕೊಂದವ ಕೃಷ್ಣ 
ನೀನೆಂದ (ಕುವ್ಮಾಗ.6-೩9) ; ತುಟಿಗಾವ ಪಳ್ಳಿಯಂ ಬಿಟ್ಟು ಬಳಿಕೆರಎಲ್ಲದೆ 
ಹೊದ್ದಿ ಪಾಂಡವರನು (ಕೈಮಿಭಾ. ೬-೪೭). ತುಟಿಗಾಯ್‌: ಮಾಯುದೀ 
ಮಗ ಹೊಲದೊಳಗೆ ತುಲುಗಾವುತಿರಲೊಂದು ಬಾಯ ಬಿಡುತಿದಿಕಾದಿ 
ಕತ್ತೆಯ ಸಾಯ ಬಡಿದನು '(ಸಾಳ್ಮ ಛಾ. ೨೨-೧೫). 
ತುಜುಗಾವ ಎ ದನಕಾಯುವವನು ; ದನಗಾಹಿ ; ತುಜುಗಳು ತುಟು 
ಗಾವರನು ನೆಆಕಿದಾಡುವರ್ಭಕರ ಎಜಗಿ ನೋಡುವ ತನ್ನನು... 
ಕಾಣುತವೆ ಮೈಮಆದಳಂಗನೆ (ನಿಧಾಗ. ೧೦-6-3). [ತುಟಲಿಕ್ಕಾ) 
ತುಟುಗಾಡು, ತುರಂಗಾಡು (ನಾ). ದನಕರಂಗಳು ಮೇಯುವಕಾಡು ; 
ಹಂಲ್ಲುಗಾವಲು ; ಗೋಮಾಳ : ತುಜುಗಾಡು, ಕುಲುಗಂಟು, ಕುಡು 
ಗೋಲ್‌ (ಶಬಜ್ಮಾನು. ೮೭ ಪ್ರಯೋ). ತುರುಗಾಡು: “ಆಶಿತಂ 
£ ಗವೀನಂ 3 - ತುರುಗಾಡು” (ಅಕಾನಿ. &-೭)- [ತುಜು + ಕಾಡ್ಕು) 
45 ತುಟಿಗಾಯ್‌ “ತಂಜುಗಾ' ನೋ. 
ತುಜುಗಾಯಿ "ತಂಜುಗಾಹಿ' ನೋ. 


$0 


40 


ತುಜುಗಾರ್ತಿ 


ತುಜುಗಾರ್ತಿ, ತಂಜುಕಾರ್ತಿ (ನಾ). ಗೊಲ್ಲರವಳಂ ; ಗೊಲ್ತಿತಿ; ಗೋಪಿ: 
“ತೆಂಜುಗಾರ್ತಿ [ ಪಾಳಾಂ. ವಳ್ಳಿ] ಯೆಂದು ಗೋಪಿ” (ಕರಸಾ. ೭-೧೨೭) ; 
“ತುಅುಗಾರ್ತಿಯರೆನಲು ಗೋಪಿಯರ” (ಕವಿಕಂ. 68) : ಮನೆ ನಿನಗೆ 
ನಂದಗೋಪಾಲನ ಮನೆ ತುಜುಗಾರ್ಶಿ ನಿನಗೆ ಮನೆವೆಂಡತಿ (ಪಂಪಧಾ. 
೬-೩೨) ; ತನ್ನ ಪೆಂಡತಿಯಪ್ಪ ನಂದೆಯೆಂಬ ತುಣುಗಾರ್ತಿಯಂ ಕರೆದು... 
ವಖ್‌ನಂ ಕೊಟ್ಟು (ಧರ್ಮಾಮ್ಮ. ೧೦-೦೩೦) ; ಕಟುವಂ ಬಿಡು... ಮುಜುವಂ 
ಸುರಿಯೆ:ಂಬ ಸರಮೆ ತುಣ:ಗಾರ್ತಿಯರೊಳ 
ಕಜಿಯೆಂಬ ನುಡಿ ತುಣುಗಾರ್ತಿಯರೊಳು (ಕುರಾಸಾಂ. ೨-೬೮). 
ತುಜುಕಾರ್ತಿ : ತುಲುಕಾರ್ತಿಯರ್‌ ತಿಣೀದು ತಂದು ಪಾಣುತನಕ್ಕೆ ಪರಪೆ 
ಪರೆದ: ಕೊರಗಿರ್ದ ಕಣಯ ನೆಯ್ದಿಲ್ಲಳಿಂ ... ಮನೋಹರಮಾದ 
ಮಾಧವಿ: ಮಂಟಪದ ಮೊಗಸಾಲೆಯೊಳ" ಕುಳ್ಳಿರ್ದು (ಲೀಲಾವ. 2-೫೯೦). 

[ತುಜುಗಾಜಿ + - ತ್ಮಿ (ಆ _ ಇತ್ತಿ) 

ತುಣುಗಾಹಿ, ತುಜುಗಾಯಿ (ನಾ). ದನಕರುಗಳನ್ನು ಕಾಯಂವವನು ; 
ಗೊಲ್ಲ: ತುಜಿಂಗಾಹಿ ಕಾಜಿನ ಮಣಿಯ ಬಲ್ಲನು ಗಡ (ಕುವ್ಮಾಕ. ೯-೧೪) ; 
ತುಜುಗಳ ತಿರ:ಹಿಕೊಂಡೆಯ್ದುವ ಬೇಡರ ತುಜುಗಾಹಿಗಳು ಕಂಡು 
ನಡುಗಿ (ಜೀವಂಸಾಂ. ೮-೨೩) ; ಈತನೇ ತುಜುಗಾಹಿ ಮಾರಣ್ಣ ನೆಂಬಾತನು 
(ಹೆಬಪು. ಸಲಹುವನೆ ಮನೆಯ ತುಜುಗಾಹಿ ಸ್ತ್ರೀಯರಿಗೆ 
ಒಲಿಯುವನೆ ಯೋಗಿ (ಸರ್ವಜ್ಞ. ೩೦). ತುಟಿಗಾಯಿ: ಇಂದು 
ತುಅಗಾಯಿ[ವಾಣಾ. ಹಿ]ಯಂ ಬಂದಿಅ್‌ಯದವನೆನಗೆ ಸಂದ ಪಗೆ 
(ಜೈಮಿಧಾ. ೭-೩೦). [ತುಜು + ಕಾಹಿ] 

ಶುಣುಗಾಜ, ತುರುಕಾರ, ತುಟುಕಾಜ (ನಾ). ದನಕರಂಗಳನ್ನು 
ಕಾಯಂವವನು; ಗೊಲ್ಲ; ಗೋಪಾಲ: ಒರ್ವರಿನೊರ್ವರೆ ಮಿಕ್ಕು 
ಪಾರ್ದು ಸಾರ್ದಿಸೆ ತುಜುಗಾಆರಂದಿನಿಸು ಬಲ್ವಲನಾದುದದೆ.ಂದು 
ಕಾಳೆಗಂ (ಪಂಪಧಾ. ೮-೯4): ಆ ಶಿಶುವನೆತ್ತಿಕೊಂಡು ಬಂದು ಗೋವಿಂದನೆಂಬ 
ತುಜುಗಾಆಂಗೆ ಕುಡುವುದುಂ (ಧರ್ಮೂಮ್ಮ. ೧೦-೦೫೦): ವಏಜಾ್‌ದರು 
ಭಂಡಿಗಳನಾ ತುಣಗಾಆರಾ ಸ್ತ್ರೀಬಾಲವೃದ್ಧರು (ನಿಧಾಗ. ೧೦-೧೧-೧೧). 
ತುರುಕರ : ಹಿಂದೆ ಕುಳಿತು ತೇರೆಸಗು ಎಂದು ಅಪ್ಪಣೆಮಾಡುವವನು 
ಅಂಬಿಗ, ಯುದ್ಧರಂಗದಲ್ಲಿ ಮುಂದೆ ಸಮಾನನಾಗಿ ಬಂದಿರುವವನು 
ತುರುಕಾರ (ಥಾಮಣಿ. ೨೪. ತುಜಿಕಾಲಿ ; “ಗೋಮಾನ್‌, ಗೋಮಾ, 
ಗೋಸ್ವಾವಿಷ--ಈ ೩ ತುಜಿ:ಕಾಜರ್‌” (ಹಲಾಯೂ. ೪೪-೧೦೭) ; ಪಚ್ಚ 
ಪಸಿಯ ತುಜುಕಾಜಂಗಗ್ಗ ಳಿಕೆಯನೆ ಮಾಡಿ ನೀನುಂ ಪಬಿಸಿಯಂ ಕಟ್ಟಿದೆಯೊ 
ಭೂಪರಿನಿಬರ ಕೊರಲೊಳ" (ಪಂಪಭಾ. ೬-೪೬). [ತುಣಿ + - ಕಾಲ] 

ತುಜುಗಾಣಪಳ್ಳಿ (ನಾ). ಗೋವಳರ ಗ್ರಾಮ; ಗೊಲ್ಲರ ಹಳ್ಳಿ: 
ಪಕ್ಕಣಗಳಲಿ ತುಜುಗಾಣ[ಪಾಕಾಂ. ವ) ಪಳ್ಳಿಯಲಿ . . . ಅಜಿಸಿದರಾ 
ನಿಶಾಚರನ (ಕೊರಕಾ. ೪.೧೦-೦೫). [ತುಟುಗಾಅ + ಪಳ್ಳಿ, ] 

ತುಟುಗು, 'ತುಟುಕ್ಕು' ನೋ. 

ತುಟುಗ್ಳು, ತುರುಗ್ಯು (ನಾ). ಸಂದಣಿ ; ದಟ್ಟಣೆ : ಸಪ್ತಮುಖದಿಂದೆ 
ವಿಷೋನ್ನತಿಯಿಂದೆ. ಭೋಗದೊಳ್‌ ತುಜುಗಿರವಿಂದೆ ಫೋಲ್ತೂದು 
ಮಹಾನದಿ ರುಂದ್ರಫಣೀಂದ್ರರಾಜನಂ (ಕಾವ್ಯಸಾ. ೭೪೭ ತೂದ್ರಳ): ಮೇಲೆವ 
ದೇಹಪ್ರಭೆಗಳಲಿ ಮಿಜುಮಿಜುಪ ದಿವ್ಮಾಭರಣಕಿರಣದ `ತುಣುಗಿನಲಿ 
ಒಪ್ಪಿದರಿಂದ್ರತೇಜದಲಿ (ಸಂಭಪ. ೩೩-೫೬). ತುರುಗ್ಯು: “ ತಿಂತಿಣಿ, 
ಕಿಕ್ಕಿರಿ ತುರುಗು, ಬಂಬಲು, ಜಂಗುಳಿ, ಹಿಂಡು, ಗುಂಪು...ಮಂದಿ” 
(ಕಂನುಹು, 68). [ ಎತುಜಕ್ಕೂ./ಮಲ. ತುಜುಕು ] 

ತುಜುಗುಗೂಂದಲ್‌, ತಂರಂಗುಂಗೂದಲು (ನಾ). ದಟ್ಟವಾಗಿರುವ 
ಕೂದಲು; ತುಂಬುಗೂದಲು : ತುಣುಗುಗೂಂದರ್‌ ಕೊಕ್ಕರಿಸೆ 
ಕೊನೆವಾಲವಿನಿಸುಂ ನಿವಿರ್ದು ಸಂಚಳಿಸೆ ೧೩೨-೪). 


(ಲೀಲಾವ, ೫-೦೨೦) ; 


೩೭-೬೦) ; 


(ರಾಮಾಶ್ಮ. 


೩೫೭೦ 


ತುಜುಗೊಳ್‌ ತ 


ತುರುಗುಂಗೂದಲು : ಇದೀ ಶ್ಮಶ್ರೂಸಂಕಟವಾದರೋ, ವಿಪರೀತವಾಗಿ, 
ಕರಿಯ ಚಾಮರದ ಚವುರಿಯ ತುರುಗುಂಗೂದಲಂತೆ...ರೂಕ್ಷತೆಯ ಕಡು 
ಗಪ್ಪಾಗಿ ಗೋಳಾಡುತ್ತಿರುವುದು (ಮಂತ್ರಶ. ೯೨-೦೮). 

[ತುಲುಗ್ಗು ( ಆತುಜುಕ್ಕು) + ಕೂಂದಲ್‌] 


| ತುಟುಗೆಮೆ, ತಂರುಗೆವೆ, ತಂಜಿಂಗೆವೆ (ನಾ). ದಟ್ಟವಾದ ಕೂದಲುಳ್ಳ 


3೪ 


40 


ರೆಪ್ಪೆ ; ಒತ್ತಾದ ಕೂದಲುಳ್ಳ ರೆಪ್ಪೆ: ತುಅುಗೆಮೆ ನೀಳ್ದ ಪುರ್ವ ನಿಡು 
ಗಣ್‌ (ಪಂಪಭಾ. ೧-೦೦೮) ; ಘನಸ್ತನಂ ತುಟುಗೆಮೆ ಕೋಮಲಾಂಗಮಳ 
ವಟ್ಟ ಕುರುಳ್‌...ರಮಣೀಯವಾಾಗೆ (ಧರ್ಮಾಮೃ, 9-೦೪೨); ತುಜಿ 
ಗೆಮೆಯ ತೆರ್ಕೆಯೊಳ್ಗ ಬಂಬಲಿಪ ಕಣ್ಣನಿಗಳೆಎಸರೆ (ವರ್ಧಪು. ೪-೬೧ವ). 
ತುರುಗೆವೆ : ತುರುಗೆವೆ ನಿಡುಹ:ಬ್ಬು ಡಾಳಿಪ ಕದಪು...ಅಂಚೆಯ ನಡೆ 
ನುಡಿಯ ಜಾಣೆಯರು (ಸಾಂದಳಾ.* 8-೭೬). ತುಲುಗೆವೆ: ತುಣುಗೆವೆ 
ನಿಂದು ನೋಡೆ ಕಡೆಗಣ್ಣಿದಿರ್ಗೊಳ್ಚಳಿಪಾಡೆ ಪೊಕ್ಕು ಸೈಪೆಜಗಿದಿರ್ಗೊಳ್ಳ್ವ 
ಸೋಂಕು. . . ಲಲ್ಲೆಯಿದಿರ್ಗೊಂಡುದು ಕೂಟದ ಕಾಯ್ದುಮೋಪರಾ 
(ಅರ್ಥನೇ. ೨-೩೬): ತುಜುಗೆವೆಯ ನಿಟ್ಟೆಸಳುಗಂಗಳ . . . ನೀಜಕಿಯರೈದಿ 
ತೊಗ್ಗಿನಲಿ (ಕುವ್ಯಾಆ. ೧೩-೩೦); ತುಟುಗೆವೆಯ ನಿಡುಗಂಗಳಿನ ಕಡೆಸೆಟಗನ 
ಮರಿಸುತ... ಬಂದಳು ರಾಮನಿದ್ದೆಡೆಗೆ (ತೊರರಾ.೩-೪-೮): ಪಾಮರಿಯರ 
ಕುಡುವುರ್ವಿನ ಕೊನೆಮುಟಿ ಕದ ತುಚುಗೆವೆಗಳ ನಡುವೆ ಕರಿಯಾಲಿಗಳೆಸೆದುವು 
(ಜಯಕಾ, ೧-೪೦). (ತುಜುಗ್ಗು ( ಆತುಜುಕ್ಕು) + ಎಮೆ) 
ತುಲುಗೆಮೆಗಣ್‌, ತುಜಂಗೆವೆಗಣ್‌, ತುಟುಗೆವೆಗಣ್ಣು (ನಾ). ದಟ್ಟವಾದ 
ಕೂದಲುಳ್ಳ ರೆಪ್ಪೆಯಿಂದ ಕೂಡಿದ ಕಣ್ಣು : ಭವನಾಂತರಮಂ ನೆಣ 
ಧವಳಿಸುತಿರ್ದಪುದೀ ತುಜುಗೆಮೆಗಣ್ಣೆಳಗು ಪುಂಡರೀಕೇಕ್ಷಣನಂ (ಕಾದಂಪೂ. 
೪೨೦): ಪುಂಡರೀಕದಳಧವಳೆವಿಲೋಚನೆಯರಾ . , . ತಮ್ಮ ನಿಡಿಯ ಬಿಳಿಯ 
ತುಣುಗೆಮೆಗಣ್ಗಳಿಂ ಕಣ್ಟೇಟಂಗೊಳಿಸಿಯುಂ (ಸುಕುಮಾ. ೦೦-೦೨೭ವೆ) ; 
ನಳಿನದೆಸಬಕೊಳ್‌ ಮುಸುಅ್‌ ಮುತ್ತಿದ ಮತ್ತಮಧುಕರಕುಳಮಂ ಕೆಲಕ್ಕೆ 
ತೊಲಗಿಸುವಂತೆ ತಳ್ತ ತುಣುಗೆಮೆಗಣ್ಣಳಂ ತೆಗೆದು (ಲೀರಾವ. ೩-೬೫); 
ಕಾವನ ತೋಳಂ ಬಿಡದಪ್ಪಿದುವಂದಾಕೆಯ ಕೊಡಕೆವರಂ ನಿಮಿರ್ದು 
ಪೊಳೆವ ತುಜುಗೆಮೆಗಣ್ಣಳ್‌ (ಳಲ್ಮಿಳಾ. ೩೨6). ತುಯುಗೆವೆಗಣ್‌ : ನಿಡಿಯ 
ಬಳ್ಳಿಯ ತುಲಗೆವೆಗಣ್ಣಳಂ ಕೆನ್ನೆಯನೆಯ್ದಿದ ಪುರ್ವಗಳಂ . . , ಪಡೆದ 
ಕಾಮದೇವತ್ವಮನವಗಯಿಸಂವಂತಿರ್ದ ರೂಪಿನ ಬಾಲಕನಂ . , . ಎತ್ತಿ 
ಕೊಂಡಿಂದ್ರನ ದೇವಿ ಬಂದಳ್‌ (ಇಂತಿಪು. ೧೦-೯); ತುಟುಗೆವೆಗಣ್ಣ ಕಾಂತಿ 
ಮರಗಟ್ಟಿಲೆಯಂ ಬೆದಜಟ್ಟೆ (ಜಗವಿ. ೧೬-೨೫); ತುಣುಗೆವೆಗ [ ಪಾಠಾಂ. 
ನಿಡಿಯಲರ್ಗ ]ಣ್ಟೊಣರು ಕಡುಚೆಲ್ವಂ ನೆನೆಯಿಸುತೊಪ್ಪಿದುವು 
(ಜಯಕಾ. ೨-೪೩). ತುಲುಗೆವೆಗಣ್ಣು : ತುಣುಗೆವೆಗಣ್ಣ ಕಟಾಕ್ಷ ಕೆಂಬಲ್ಲಳ 
ಮಿಜುಗಂವ ತೆೊಂಡೆವಣ್ಣುಟಿಯ ಬೆಜಗಿಂದೆ ಮಾತನಾಡಿದಳು (ಮೋಹೆತ. 


೧೬-೨೪) ; ತುಜುಗೆವೆಗಣ್ಣ ನೋಟಮೆಸೆದುದು (ಜಿಬಪು. ೪-೧೧) 
[ತುಜುಗೆಮೆ4ಕಣ"] 
ತುಟುಗೆವೆ `ತುಣುಗೆವೆಂ? ನೋ. 


ತುಜುಗೆವೆಗಣ್‌ `ತುಜುಗೆಮೆಗಣ್‌' ನೋ. 

ತುಣುಗೆವೆಗಣ್ಣು "ತುಣುಗೆವೆಂಗಣ್‌' ನೋ. 

ತುಣುಗೊಳ್ಳಾಿ. ತೊಟಿಂಗೊಳ್‌, (ಕ್ರಿ), ದನಕರುಗಳನ್ನು ಅಪಹರಿಸಂ, 
ಹಸಂಗಳನ್ನು ಹಿಡಿ; ಗೋಗ್ರಹಣಮಾಡಂ; ದನಗಳನ್ನು ಅಪಹರಿಸಲು 
ಯಂದ್ಭಮಾಡು : ನೆಲ್ಲಿಗೆಜಳಯ ತುಜುಗೊಣ್ಣಲ್ಲಿ ತುಣುವನಿಕ್ಕಿಸಿ 
ರೊಸಗರಲಯನ್‌ ಪೊಸಮೆಣ್ಣಿ ಸಗಮೇಲ್‌ದನ್‌ (ಎಕ. 2% (6) 
ಹೊಸಕೋ. ೯-೩; 876); ಚೆ: ತುಣುಗೊಳೆ ಬಾಟ್‌ಮೆಂದೂ ತುಲುಗೋ 
ಳೊಳೆ ಸಾವುದು ಸೈಪಿದೆಂದು ಪಾಯ್ದಜಕಕೆಯ ಗೋವರಣ್ಮಿ ಬರೆ 
(ಪಂಪಭಾ. ಮರೆವುರ ಪರಿವರಿವರಿದಿಣಿಯಲಾಲಿದೆ ಕಳ್ಳು 


೮-೯೩); 


ತುಜುಗೊಳ್‌, 


ತುಜುಗೊಣ್ಣು (ಎಳ, 1೪. ಹುಣಸೂ. ೦೧-೬; 30201): ಸುಶರ್ಮನೃಪಂ 
ವೀತಾಂಕುಶಂ ತುಟುಗೊಳಲ್‌ ಪೊಣಮಟ್ಟಂ (ಕಾವ್ಮಾವ. ೦೨೨); ಪಟಿ೨ಯೆ 
ಧರೆ ತುಜುಗೊಳಲ್‌ ಬಂದಲಿವುದೆ ರಣದೊಳ್‌ ಕನಿಷ್ಠವಿಂದೆ ಚಿಃ ಕಷ್ಟಂ 
(ನೇಮಿಪು. ತೊಲುಗೊಳ್ಳ್‌ : ಸೋಮಣಮೈೊಂಕ್ಕಮವಿ 
ಕುಣಮ್ಸನ್ನು ತೊಟಲುಗೊಳ್ಳಲ್ಲಿ ಪಲರುಮನೋಡಿಸಿ (ಎಕ. ೩, ಕೋಲಾರ. 
343-೩; ಸು. 760). [ತುಮಿ + ಕೊಳ್‌] 

ತುಟುಗೊಳ್ಳ್‌ "ತಂಜುಗೋಳ್‌' ನೋ. 

ತುಜುಗೋಳ್‌, ತಂರಂಗೋಳಂ, ತಂಜಿಂಂಗೊಳ್‌, ತಂಜಂಗೊಳ್ಳ್‌, 
ತೊಲುಕೊಲ್‌, ತೊಜಿಕೊಳ, ತೊಣುಕ್ಕೊಳ್‌, ತೊಜುಗೊಳ್ಳು, 
ತೊಜಿಂಗೊಳ, ತೊಟಿಗೊಳ್ಳ, ತೊಟಿಗೋಳ್‌ (ನಾ), ಶತ್ರಗಳಂ 
ದನಗಳನ್ನು ಹಿಡಿದಂಕೊಂಡಾಗ ಅವುಗಳ ರಕ್ಷಣಾರ್ಥವಾಗಿ ಮಾಡಂವ 
ಕದನ; ಗೋಗ್ರಹಣಕಾಲದಲ್ಲಿ ಅವುಗಳನ್ನು ರಕ್ಷಿಸಲು ಮಾಡುವ 
ಯಂದೃ : ತುಜುಗೋಳೊಳಿ ಸಾವುದು ಸೈಪಿದೆಂದು ಪಾಯ್ದಜಾಕೆಯ 


೨೦-೦೫೭). 


ಗೋವರಣ್ಮಿ ಬರೆ (ಪಂಪಛಾ. ೮-೯೫); ತುಜುಗೋಳೊಳ್‌ ಸತ್ತೊಡೆ 
ಪ್ರಣ್ಯಮಕ್ಕು (ಜಾವುಂಪು. ೨೭೩). “ತಂಜುವರಿಗಾಳಗ' ಪರಾ. 
ತುರುಗೋಳು: ಈ ವೀರಗಲ್ಲಿನಲ್ಲಿ, . . ಕನ್ನೆಯನು ಕಾತಿಕವಳ್ಳಿಯ 


ತುರುಗೋಳಿನಲ್ಲಿ ಕಾದಿ ಸತ್ತನೆಂದು ಹೇಳಿದೆ (ಉಾಪಮಂ. ೩೪೨ ಸೊಜನೆ). 
ತುಜುಂಗೊಳ್‌ : ಸಿನ್ನಮ್ಮನಾಡ ಬವರದೊಳು ಕೆಲ್ಲಂಗೆಜ್‌ಯ 
ತುಣುಂಗೊಳೊಳೆ ೫೫ ಸತ್ತ (ಎಕ. ೪, ಅರಸೀ, ೯೯-೬: ಸು. 990). 
ತುಜುಗೊಳ್ಳ್‌ : ಗಂಗಮಹಾನಾಣಗರಾ ಮಗನ್ಸಾದೆಯನ್ನಿರಟ್ಟಿ ತುಜು 
ಗೊಳೊಳ್‌ ಕಾದಿ ತುಜುವನಿಕ್ಕಿಸಿ ಸುರಲೋಕದ ಭೋಗಿ ಆದನ್‌ (ಎಕ. 1%, 
ಹೊಸಳೋ. 720) ; ಕುರ್ಗ್ಗಲ್ಲಗಾವುಣ್ಣ ತಮುತ್ತಿರ್ಜೊರ* 
ತುಜುಗೊಳೋಳ್ಯಾದಿ ಸತ್ತರ್‌ (ಎಳ. 1೪, ಹುಣಸೂ. ೪೨-೮: ಸು. 920); 
ಕಾಡಿಗಾವುಣ್ಣ ತನ್ನೂರ ತುಜುಗೊಳೊಳ್‌ ತುಜುವ » ಕ್ಷಿಸಿ ಕಾದಿ ಸತ್ತ 
(ಎಕ, 1೪. ಗುಂಡ್ಲುಪೇ. ೧೪-೪: 996 7). ತೊಟುಕೊಲ್‌: ತೊಜು 
ಕೊೊಲ್ವಳಿ ಪೆರಿಯವನ್‌ ಕೋಲ್ಲಳಾಂ[ತು] ಭಿಳ್ಹನ್‌ (ಸೌ. 2%-1, ೨-೮; 
9ನೆಯ ಕತ). ತೊಯಿಕೊಳ : ಸ್ವಸ್ತಿಶ್ರೀ ತೊನ್ನೆಗೊಲೆ ಉಕ »« ತೊಟು 
ಕೊಳ ೬ ಸತ್ತೋನ್‌ (ಎಳ. ಸ, ಚಿಂತಾಮ. ೧೦೫-೩; ?). ತೊಜುಕ್ಕೊಳ್‌ ದ 
ತೊಟುಕ್ಕೊಳುಳ್ವಿಟಿಸಾನ್‌ (ಎಳ. (8), ಮಾಲೂರು. ೧೧೯-೧; 8ನೆಯ ಶತ). 
ತೊಜುಗೊಳ್ಳ್‌ : ಎಜಿಯಮ್ಮಂ(ನಿ]ವುದಿ ತೊಟುಗೊಳೊಳ್ಳಾದಿ 
ಸತ್ರೋನ್‌ (ಸೌಇಇ. 1-1, 888); ಮದಲೂರ ಕುಪ್ಪ 
ನ್ನೊಣುಗೊಳೊಳಿಅರಿದು. ಸತ್ತು ಸಗ್ಗಿಯಾದನ್‌ (ಎಕ. ಸ, ಕೋಲಾರ. 
06೨-೨; 16001). ತೊಟುಗೊಳ: » ೬ « ಮೇರು ತೊಣುಗೊಳ 
ಕಟ್ಟಿತ್ತೊಡೆ ಮೆಚ್ಚಿ ಕಲ್ನಾಡೊಂದಂ ಕೊಟ್ಟಂ (ಸಾಇಇ. 12-11, ೭೦೭-೦; ಸು. 
8ನೆಯ ಕತ. ತೊಜುಗೊಳ್ಳ : ಸಿಂಗಪ್ಪ ದುಗ್ಗಯ್ಕ ಸಾನ್ತನೊರ ತೊಟು 
ಗೊಳ್ಳ ಧಾಳಿ ಕಳ್ಳರೊಳ್ತಳ್ತಿಅದು ಅಟಿ ಸತ್ತಂ (ಎಳ. 2% (8), ಳಾನಕಾ. 
೪೮-೦೫ ; 900). ತೊಟಿಗೋಳ್‌ : ಶ್ರೀ ಹೆಮ್ಮಯನ ಮಗ ಸಾನ್ತಂ 
ತೊಜುಗೋಳೊ ಕಾದಿ ಸತ್ತು ಸಗ್ಗಿಯದಂ (ಎಕ. 1೫ (8), ಹೊಸಳೋ. 
೧೯೩-೪ ; ಸು. 1000). [ ತುಜು * ಕೋಳ್‌] 

ತುಜುಘಟೆ (ನಾ). ಒಂದು ಪ್ರದೇಶದ ಹೆಸರು (?) : ಆ ದೇವರ 
ಅಂಗರಂಗಭೋಗಕ್ಕಂ...ನೈವೇದ್ಯಕ್ಕಂ ತಂಮ ಪ್ರವಿಷ್ಟದ ತುಜುಘುಟೆಯ 
ಮೂಡಣ ಬೆಂಚೆ ಯಿಶಾನ್ಯದಲ್ಲಿ ... ಧಾರಾಪೂರ್ಬ್ಬಕಮ್ಮಾಡಿಕೆೊೊಟ್ಟ 
ಮತ್ತರಾಜಿು (A. IX-1, ೨೯೫8-೧೮ ; 1272). [?) 


೮೪-೩:; 


೧೯-೩: 


ತುಟುಚ್ಕ "ತುಣಂಚೆ' ನೋ. 


ತುಟುಚ್ಕ (ನಾ). ತುರಿಯೆಂಬ ಚರ್ಮರೋಗವುಳ್ಳವನಂ : ಸಾವಂ 
ಬಯಸುವ ತೊನ್ನರುಂ ತಂಣುಚರುಂ ಮಹಾರೋಗಾವಿಳರುಂ ಬಂದಾ 


೩೫೭೧ 


10 


16 


85 


ತುಜುಜಿ 


ಮರನ ಫಲಮಂ ಮೆಲೆ ನಿರೋಗಿಗಳಾಗಿ (ಛರ್ಮಪ. ೭-೪ ವ). 
( ತುಜುಚೆ + - ಅ] 


ತುಳುಚಿ "ತುಣುಚೆ' ನೋ. 
ತುಜುಚೆ, ಚುಜಚಿ, ತಂರಚಿ, ತುರಚೆ, ತಂರಿಚೆ, ತಂರಂಚ, ತಂರುಚಿ, 


ತುರಂಚೆ, ತುಜ್‌ಚ, ತಂಜ*ಚೆ, ತಂಜುಚ್ಕ, ತುಟಿಂಚೆ, ತಂಜುಜೆ 
(ನಾ). ೧. ಶರೀರಕ್ಕೆ ತಗುಲಿದರೆ ನವೆಯುಂಟುಮಾಡಂವ ಒಂದಂ 
ಬಗೆಯ ಗಿಡ; ತಂರಿಕೆಗಿಡ ; ಉರಿಸಣಿಕೆ (ಕರಾ) : “ ದುಸ್ಪರ್ಶಮೆನೆ 
ತುಣುಚೆಯಕ್ಕುಂ” (ಮಂಗರಾ. ೪-೪೪) ; ಹೆಗ್ಗುಅುಟೆಗೆಯಂ ತುಜುಚೆಯ 
ನೊಗ್ಗಿರೆ ತಾಂ ಕೈಪೆಸೋರೆಯ ಬೇರ್ಗಳೊಳೆಲ್ಲಂತಗ್ಗಳ ಮೂರ್ಸೂಬ್ವ 
ರೆಗಂ ತೆಗ್ಗಿಲ್ಲದೆ ರಚಿಸಿ (ಐಮುದ. ೦೬-೦೪೩); ವನಜವನದಲಿ ತುಜುಚೆ ಕಬ್ಬಿನ 
ಬನದಿ ಕಡಸಿಗೆ ಚೂತಮಯ ಕಾನನದಿ ಬೊಬ್ಬುಲಿ ಭೀಮಸೇನನ ಇರವು 
ತಮ್ಮೊಳಗೆ (ಕುವ್ಯಾಅ. ೮-8); ತೊಳಚಿದೋಂಟದೊಳ' ತುಣುಚೆ 
ಪುಟ್ಟುವಂತಿರೆ (ರಾಮಾಶ್ಮ. ೨೭-೭). ಚುಚಿಚಿ: ೧. ಹಾಳೂರ ಚುಅಚಿ 
ನಸುಗುನ್ನಿ ತಿಗುಳರೆ ಗಾಳಿ ಬೇಡೆಂದ (ಸರ್ವಜ್ಞ. 9೩೮8). ತುರಚಿ: ೧. 
" ತುರಚಿಬಳ್ಳಿ ' ಪರಾ. ತುರಚೆ : ೧. ತುರಚೆಯ ಜಾತಿಯ ಗಿಡ 
(Archangel. ಇಂಳನಿ). ತುರಿಚೆ: ೧. ಧರಣಿಪತಿಯಹ ನಳನ ಸಭೆ 
ಯಲಿ ತುರಿಚೆ ಮಕ್ಕಣದಂತೆ ದುರ್ಮತಿ ದುರುಳ ಪುಷ್ಕರನೆಂಬ ದಾಯಿಗ 
... ಇರುತಿಹ೦ (ಅಂಬಿಕಾ. 8-8೫೯) ; ಅವನ ಸಹವಾಸ ಅಂದರೆ ತುರಿಚೆ 
ಮುಟ್ಟಿದ ಹಾಗೆ (ರೂ). ತುರುಚ: ೧. ತುರುಚನ ಬೇರು, ನೀಲಿಬೇರು 
ಇವು ಪ್ರತ್ಯೇಕ ಹತ್ತು ಹಲಗಳನ್ನಿಡಿದು (ಸಕಪೈ. ೬೦). ತುರುಚಿ : ೧. 
ಬಂಜರು ನೆಲದಲ್ಲಿ ಯಥೇಚ್ಛವಾಗಿ ಬೆಳೆಯುವ ಕುಟುಕುಗೂದಲು 
ಗಳಿಂದ ಕೂಡಿದ, ಕೆಲವು ಜಾತಿಯ ತುರುಚಿಯ, ಚುರುಚುರುಕನ, 
ಗಿಡ (೫6೩. ಇಂಕನಿ) ; ತೋಟಕ್ಕೆ ಕರೆದುಕೊಂಡು ಹೋಗುವುದು 
ಅಲ್ಲಿ ಬೇಕೆಂದು ನೆಪ ತೆಗೆದು ಜಗಳವಾಡಿ ತುರುಚಿ ಮುಟ್ಟಿಸುವುದು 
(ಕಳಹು. ೧೦). ತುರುಚೆ : ೧. ಮಳೆಗಾಲದಲ್ಲಿ ಆ ಪ್ರದೇಶ ಜಿಗಣಿ. 
ಬೆತ್ತದ ಬೀಳಲು, ತುರುಚೆಗಿಡಗಳಿಂದ ಪ್ರವೇಶಕ್ಕೆ ಅಸಾಧ್ಯವಾಗುತ್ತಿತ್ತು 
(ಕುಡಿಕೂ. ೧೦೪); ಆ ನೋಟದಿಂದಾಗಿ ತುರುಚೆಯನ್ನೊರಸಿದಂತಾಯಿತು 
(ನಾಡೋಜ, ೦೯೬) ; ರಾಣಿ...ಅಸೂಯೆ ಸಂಶಯವೆಂಬ ತುರುಚೆಯ 
ಗಿಡಕ್ಕೆ ನೀರೆರೆದು ಪೋಷಿಸಿರಬೇಕು (ಜಾಹುತ್ತ. ೦೪). ತುಟೀಿಚೆ : 
೧. ತಳವಲು ತುಂಬೆ ನೆಲ್ಲಿ ತುಜೌ್‌ಚ ಕೆಜಂನೆಲ್ಲಿ (ಖಮದ. 
ತುಟಾಚೆ: ೧. “ಮರ್ಕಟಿಯೆನಿಕು ಕಪಿಕಚ್ಛು ದುರಾಲಭೆ ತುಜಾಚೆ” 
(ವಸ್ತುಕೋ. ೩೬-೨೦). ೨. ಒಂದು ಬಗೆಯ ಚರ್ವ ರೋಗ ; ತುರಿ 
ರೋಗ: ಹಜುವಾಯ ತುಚಿೌ[ಪಾಕಾಂ. ಜು]ಚೆಗಳೆ ಬತ್ತಲೆಯ ಬಾಳ್ವೆಣಂ 
ಗಳು ಸುತ್ತ ಮುತ್ತಿರಲು (ವಾಗೀರ. ದೇ. ೨೩೪-೨0. ತುಜಿಚ್ಛ: ೧. 
“ಮರ್ಕಟಃ -ಎಕ್ಕೆ, ತುಜುಚ, ಹಿಪ್ಪಲಿ, ಕೋಡಗ” (ಓಷಧಿ. ೦೦೫); ಮೆಣಸು 
... ಆಷಾಢಿ, ಸಹದೇವಿ, ತುಜುಚ ನೀಲಿ. ರುದ್ರಜೆಡೆ, ಇವ ಸಮಾನಂ 
ಗೊಂಡು ಸಹದೇವಿರಸದಲ್ಲಿ ಲೇಪವಂ ಮಾಡಿದುದು ಜ್ವರ ಹರ (ನಿಮ್ಮವ. 
೦6೩8) : ಹಂಬಿನ ತುಜುಚನಾ ಬೇರು ಸಸಿಗುಪ್ಪೆ ... ಹತ್ತಿ ಹರಳ ರಸಮಂ 
ಪೂರೈಸಿ ಕಾಸಿ (ಸೂಪಕಾ: ೨-೧೪) ; ತುಜುಚನ ಬೇರು, ಪರ್ಪಾಟಕ. ಅಮರ 
ದವಳ್ಳಿ, ಶುಂಠಿ ಇವಿಷ್ಟನು ... ಕಷಾಯವ ಕಾಸಿ (ವೈದ್ಯಸಾ. 1, ೩೬೩): 
ತುಜುಚನ ಗಿಡು ಸೋಂಕಿದಂತೆ ಬಿಜುಬುಗೊಂಬಳು ಬೆದಚುವಳು (ಹದಿಬ. 
೬-೨೬). ತುಜುಚಿ : ೧. “ ದುರಾಲಭಾ - ತುಜುಚಿ?' (ಜಾಹೀ. 
೨.೨.೮ವ) : ಹಸಿದಡುಣಬಹುದೇ ನಸುಗುನ್ನಿ ತುಜುಚಿ [ಪಾಕಾಂ. ಆಚೆ] 
ಯನು (ಅವಚಂ. ೭೧-೩೧೫): ಹಿತ್ತಲ ತುಟುಚಿಯ ತಂದು ಪನ್ನೀರೆನೆಟ್‌ದರೆ 
ಒತ್ತಿದವರ ಹಜಿ*ಕೊಂಡು ತಿಂಬೋದು ಬಿಡಬಲ್ಲುದೆ (ಪುರಂದ. ೫-೫೬-೩). 
ತುಣುಜೆ : ೧. ” ಕುಚ್ಛಭಃ -ತು(ಜು)ರಂಜೆ” (ಒಷಧಿ. ೨೦); ಕಬ್ಬುನದ 


8.೮೯). 


ತುಟುಜೆ 


ಬಡಿಗೆಗಳ ನಸುಗುನ್ನಿದುಉುಜೆ [ಸಾಕಂ ತುಣುಚೆ]ಯ ಪುಡಿಯ ತೀವಿದ 
ತಿತ್ತಿಗಳ ... ಹರಹಿನಲೆಸೆದುದಾ ದುರ್ಗ (ತೊರರಾ. ೬-೭-೦೧). 
[<ತುಜೀ./ತೆಲು. ತುರುಜೆ ಎ ಮಂಗರವಳ್ಳಿ] 
ತುಜುಜೆ "ತುಜುಚೆ' ನೋ. 
ತುಚುತುಣು (ನಾ). ಒಂದು ಅನಂಕರಣ ಶಬ್ದ. " ತುಜುತುಜಿಂತಿನ್‌' | & 
ಪರಾ. 
ತುಟಿತುಲಿತಿನ್‌, ದುಟುದುಜುದಿನ್‌ (ಕ್ರಿ). ಬಹಳ ನವೆಯಂಂಟಾಗು.- 
ಕಡಿತವುಂಟಾಗು ; “ ಚುರುಚುರಂ ಉರಿ” (ಪ್ರಥಣ್ಮ) : ಮಿಜುಗುವ 
ದಾಡೆಯಿಂದಣೆದು ಪೆರ್ದರಿಯಂ ಕರದಿಂದಮೆತ್ತುತುಂ ತುಜುತುಟುತಿಂಬ 
ಕಂದರಮನೊತ್ತ ರಗೊಂಡು ಮಹಾ ಮಹೀಜದೊಳ್‌ ತಅತ ನಾಗಿ 
ಮಾಟಕೊರಸ:ತುಂ ... ಬರುಶಿರ್ದುದು ಭೀಕರನೊಂದು ಸೂಕರಂ 
(ಕಾವ್ಯಸಾ. ೧೧೦೨). ದುಟುದುಟಿದಿನ್‌ : ಉದಯಿಸುಗುಂ ಶೂಲಂ 
ವಾತದಿನುರಿಪಂ ಪಿತ್ತದೇಟಸ್ಸಿ ಯಿಂ ದುಖುದುಜುದಿಂಬುದು ಕಫದಿನಾ 
ಶ್ರಿದೋಷದ ಪುದುವಿಂದಾಮಿಶ್ರಮಾಗಿ ತೋರ್ಕು ೦ ತಮ್ಮೊಳ್‌ 
(ರೋಕೋಪ. ೯-೩). [ತಶುಲುತುಜು + ತಿನ್‌] 
ತುಜುನೆಲೆ (ನಾ). ದನಕರುಗಳನ್ನು ಕಟ್ಟುವ ಅಥವಾ ಕೂಡಂವ ಸ್ಥಳ; 
ಕೊಟ್ಟಿ ಗೆ: ಮಾನವಮದನನುಂ ಮಕರಂದನುಮಾ ತುಲುಪಟ್ಟಿಯ 
ತುಣುನೆಲೆಯೊಳ್‌ ನಿಂದು ನೋಡುತ್ತುಮಿರೆ (ಲೀಲಾವ. 8-೧೦೦). 
[ತುಟು ೪ ನೆಲೆ] 
ತುಜುಪಟ್ಟಿ, ತುರಂಪಟ್ಟಿ, ತುರುಹಟ್ಟಿ, ತುಜಂವಟ್ಟಿ, ತುಜುಹಟ್ಟಿ 
(ನಾ). ೧. ದನಕರಂಗಳ ಹಟ್ಟಿ ; ದನಕರುಗಳನ್ನು ಕಟ್ಟಿಹಾಕುವ 
ಸ್ಥಳ; ಕೊಟ್ಟಿಗೆ; ಗೋಸ್ಟಾನ : “ಗೋಷ್ಮಂ, ಗೋಸ್ಥಾನಕಂ, ಈ 
೨ ತುಜುಪಟ್ಟಿಯ ಹೆಸರು” (ನಾಚಿರಾ. ೧೦೩) : ಗೋಟ್ಟೀ-ತುಜುಪಟ್ಟಿ 
[ಪಾಠಾಂ. ಳೈ] ಯೆೊಳ್‌ (ವಡ್ಮಾರಾ. ೦೮೦-೫) ; ತುಟುಗಿದ ತುರಗಗಳೆಂದೆಂಬ 
ಪಶುಗಳ ಮುಟ್‌ದಿಕ್ಕಿ ರಣವೆಂದೆಂಬ ತುಜುಪಟ್ಟಿ[ಪಾಠಾಂ. ಟ್ಟೆ]ಯೊಳು 
ರಾಮನೆಂದೆಂಬ ಪೆರ್ಬುಲಿ ಬಿಜುವರಿದುದು (ಕುರಾಸಾಂ. ೨೦-೬೫). ೨. 
ಗೊಲ್ಲರು ವಾಸಿಸುವ ಹಳ್ಳಿ )ಿ ; ಗೊಲ್ಲರ ದೊಡ್ಡಿ ; ತುಜುಗಾರ್ತಿಯಂ 
ಕರೆದು ಪುತ್ರಲಾಭಮಾದುದೆಂದು ಮಗನಂ ಕೊಟ್ಟು ತುಜುಪಟ್ಟಿಯೊಳೊ 
ಸಗೆಯಂ ಮಾಡಿ (ಧರ್ಮಾಮ್ಮ. ೧೦-೦೫೦) ; ಅಲ್ಲಿಗೆ ಸಮಾಪದೊಳೊಂದು 
ತುಜುಪಟ್ಟಿಗೆಲ್ಲಂ ಪ್ರಧಾನ ನಂದಗೋವನೆಂಬಂ (ಬಂಹರಿ. ೬-ಜವ) ; ಗಂಗಾ 
ತೀರದ ತುಜುಪಟ್ಟೆ (ಟ್ರಿ) ಯೊಳಗೆ ವೃಷಭಂಗಳಾಗಿ ಸಂಜನಿಸಿ (ನೇಮಿಸಂ. 
ಸಂತತಾಶ್ರಮ ತಪೋವನಗಳು - ತುಜುಪಟ್ಟಿ ಮುಂತಾದುವು 
ಘೋಷಾಕರವು (ಶಾಂಕೀಶ. ೮-೭೨); ಸಲೆ ಪೆಂಪೊಗೆದ ಡಂಗುರ ಸಾಟ್‌ಸಲು 
ತುಜುಪಟ್ಟಿಯಲಿ (ಸಾಳ್ಮಥಾ. ೨೨-೨೩). ೩. (ಆಲಂ) ಹಳ್ಳಿಯ ಜನ: 
ಅನ್ನೆಗಮಾ ತುಜುಪಟ್ಟಿಯುಮಲ್ಲಿಂದೆರ್ದು. ನಾಡೆ ಗೆಂಟುಪೋದತ್ತು 
(ವಡ್ಮಾರಾ, ೧೦೩-೨೩). ತುರುಪಟ್ಟಿ : ೧. ಅಮೃತಶಿಲೆಯ ಗೋಶಾಲೆ 
ತಂತುಕಾರಸಹಸ್ರಜಾಲವೈರೂಪ್ಯದಿಂ. . . ಖಿನ್ನಮಿದೆ. ಪಾಳೊರ ತುರು 
ಪಟ್ಟೆಯೋಲ" (ಶ್ರೀರಾಮಾ. ೮೫೦-೧೦). ತುರುಹಟ್ಟಿ * ೧. ಒಮ್ಮೆ 
ನಮ್ಮ ತುರುಹಟ್ಟಿಗೆ ಹುಲಿ ನುಗ್ಗಿತ್ತು (ಕೂ9). ತುಜುವಟ್ಟಿ ; ೧. 
ಸುರಧೇನುಸಂಚಯಂ ಸರ್ಪಭೂಷಣನ ತುಜುವಟ್ಟಿಯೆನೆ ಚೆನ್ನಾದುದರಸು 
ತನಮಂದೀಶನ (ಜಬಪು- ತುಜುವಟ್ಟಿಯಿಂದ ತೊಪ್ಪಿಂದ 
ತಣ್ಣೆಳಲಿಂದ ಕೆಲ್‌ ಕಟ್ಟೆಯಿಂದ (ನಂದಿಮಾ. ೧೫-೧೬). ತುಜುಹಟ್ಟಿ : ೧. 
ಗೋಷ್ಠ್ಮಾಧ್ಯಕ್ಷ, ಗೋವಿಂದ-ತುಜುಹಟ್ಟಿಯ ಅದ್ದಿಕದವನು(ನಾಜಿರಾ.ಕಿ). 
೨. ನಾಡೊಳಗೆ ತುಜುಹಟ್ಟಿಯಲಿ ಹೊಲನಾಡಿ ಹೆಚ್ಚಿದ ಗೋಕದಂಬವ 
ನೋಡುವುದು ನೆವ (ಕುವ್ಕಾಅ. ೧೭-೨೦). * ಕಜುಹಟ್ಟಿ' ಪರಾ. 
[ ತುಜು + ಪಟ್ಟಿ] 


10 


20 


೭-೨೨) ; 


೨೯-೪೨); 


45 


೩೫೭೨ 


ತುಣುಯ್ಯಲು 


ತುಚುಪರಿ "ತುಜುವರಿ” ನೋ. 

ತುಟುಪರಿಗ (ನಾ). ಎ ತುಜಿಂಗೋಳ್‌(?) : ಅಂತಾತನನುಜ ದೇಕರಸ 
ತುಜುಪರಿಗವೆಂಬ ಪುಯ್ಕಲ ನೆಆಿ3ಯಾಲಿಸಿ ಕೇಳ್ನು (ಎಕ. ೫11, ಚಿಕ್ಕನಾ- 
೧೮-೨೬ ; 12159). [ P ಇದು “ತುಜುಪರಿಗುಂ' ಎಂಬುದರ ಅಪಲಿಖಿತ 
ವಿರಬಹುದು] 

ತುಜುಪಳ್ಳಿ " ತುಣುವಳ್ಳಿ ನೋ, 

ತುಣುಪಳ್ಳಿಕಾಜಿ (ನಾ). ಗೊಲ್ಲರ ಹಳ್ಳಿಯವನು ; ಗೊಲ್ಲ; ಗೋವಳಿಗ : 
ಧರಣಿಪಾಲರ ಮಧ್ಯದಲಿ ಭಾಸ್ಕರನು ಗಡ ತುಜುಪಳ್ಳಿಕಾಅರ ಪುರದ 
ಭಾಸ್ಕರನೀತನಲ್ಲಾ (ಕುವ್ಯಾಸ. ೮-೧೭). 

[ ತುಜುಪಳ್ಳಿ ( ಆತುಜುವಳ್ಳಿ) + - ಕಾಣ] 

ತುಜುಬಿಕ್ಕು, ತಂರಂಬಿಕ್ಕು (ಕ್ರಿ). ತಂರಂಬನ್ನು. ಹಾಕು ; ಕೂದಲನ್ನೂ 
ಗಂಟಂಕಟ್ಟು : ತುಂಬಿಗುರುಳ ತುಣುಬಿಕ್ಕಿ ದಾದಿಯರು ನಿತಂಬಿನಿ 
ಯೊಡನೆ ಪೇಳಿದರು (ಮೋಹತ. ೯-೧೬), ತುರುಬಿಕ್ಕು : ಉಳ್ಳಲರ 
ಹೊವೀಡ ತುರುಬಿಕ್ಕಿ ಮುಡಿಸಿ (ಕಾಲೂರ. ೦೮೩-೪೦೪). 

[ ತುಜುಬ್ಮು( <ತುಟುಂಬ್ಳು ) * ಇಕ್ಕು] 

ತುಜುಬ್ಬು " ತಂಜಂಂಬ್ಕು' ನೋ. 

ತುಜುಬ್ಬು " ತುಜುಂಬ್ಮು ' ನೋ. 

ತುಣುಮಂದೆ, ತಂರಂಮಂದೆ (ನಾ). ೧. ದನಗಳ ಹಿಂಡು, - ಗುಂಪು: 
“ ತುಜುಮುದೆಯಕ್ಕತಿ ಗೋವೃಷಂ ? (ಮಂಗರಾ. 2೬-೧೦) ; “ತುಲು 
ವಿಂಡು ತುಣುಮಂದೆಯಕ್ಕು ಗೋಸಮುದಾಯವು?' (ಕಬ್ಮಮಂ. ೩೪): 
ನಾನಾರೆಂಬುದ ತಾನಜಕಿತು ತಿಳಿದಲ್ಲಿ ತುಲುಮಂದೆಯೊಳಗಾಯಿತ್ತು 
(ತುಣುಗಾ, ೪-೬); ಈಗಳೊ ನೀನ್‌, ನಿನ್ನಯ್ಮನವೆ ತುಜುಮಂದೆಗಳ್‌ 
ಮೇಣ್‌ ತುಲುಪಟ್ಟಿಗಳ ಬಟಯ ... ಪುಲ್ಲಾ ವಲೆಡೆಗೊರ್ವಳೇ ಚೆಚ್ಚರಂ 
ಬೋಗು (ಬದ್ಮಪ್ರ. ೩೪-೭೪೨), ವ. ಗೋವುಗಳಂ ಇರುವ ನೆಲೆ; 
ಕೊಟ್ಟಿಗೆ; ಗೋಸ್ಥಾನ; ಗೋಕುಲ: (೪). ತುರುಮಂದೆ: ೧. 
“ ತುರುವಿಂಡೆನಲು ತುರುಮಂದೆಯೆ:ನಲು ಗೋಸಮಂದಾಯಮಕ್ಕು '' 
(ಕಶರ. ೪೭); ತುರುಮಂದೆಯಲ್ಲಿ ಇರುವ ಪದ್ಧತಿಯಾಗಿದ್ದು ದರಿಂದ 
(ನಮ್ಮೂರ. ೬೬). [ತುಣಿ + ಮಂದೆ] 

ತುಜುಮಿಂಡಿ, ತರಿವಿಂಡಿ, ತಜ್‌ವಿಂಂಡಿ, ತಜುವಿಂಂಡಿ, ತುರಂವಿಂಂಡಿ 
(ನಾ). ೧. ಹೊಸಪ್ರುಯದವಳುಂ; ಮೈನೆರೆದ ಹೆಣ್ಣು ; ನವ 
ಯಂಂವಶಿ : “ ತುಳ:ಮಿಂಡಿಯೆನೆ ನೆಆ್‌ದ ವೆಣ್ಣಕ್ಕು” (ಶಬ್ಮಮಂ. ೬೪); 
ಪಾಡಿದರ್‌. ತಂಜುಮಿಂಡಿಯರಮೃ ತೋಪಮಾನಗಾನಮನೊಲವಿಂ 
(ಉದೃಟ. ೨-೦೦೮). ವಿ. ಮಂಟ್ಬಾದವಳಂ: “ ತುಜುವಿಂಡಿಯಾರಯ್ಕೆ 
ಪುಷ್ಪವತಿಯಾದವಳ್‌ ” (ಕವ್ಮಕ್ಕ. ೨೬). ತರಿವಿಂಡಿ: ೧. ತರಿವಿಂಡಿ 
ಯರ್ನಡೆದರೊಡಲಳವಿನಿಂ ಮಲೆಯ ಬೆರೆವ ಪೊರೆಯಂ' ಪೊತ್ತು (ಕಾಲೂರ 
0೨೪-೨೬೧). ತಟ್‌ಮಿಂಡದಿ: ೧. ತುಜುಗಿದಾಭರಣಗಳೋರೆಕೋರೆಯ 
ತಿದ್ದಿ ತ [ಪಾಕಾಂ. ಸ]ಅ)ವಿಂಡಿಯನುವುದಳಾಗ (ಧರಣ. ೦೦-೭೬) ; ರಣಕೆ 
ಪೋಪವಸರದೊಳ್‌ ತಟಿ*ಮಿಂಡಿಯಪ್ಪ ತನ್ನಯ ಮಡದಿಯುನಿಕ್ಷುವ:ತಿಯಂ 
ಕಂಡು (ರಾಮಾಶ್ಮ. ೧೩೦-೨೬). ವಿ. “ ತಣ[ ಪಾಕಾಂ. ತುಲುು,]ಮಿಂಡಿ 
ಯೆಂದು ಪುಪ್ಪಿತೆಯಾದ ಕಾಂತೆ” (ಕಶಸಾ. ೬೨-೩೭೨) ; "ತಟ [.ಪಾಕಾಂ. 
ತುಟಿ ]ಮಿಂಡಿಯೆನಲು ಪುಷ್ಟಿತೆ” (ಕವಿಕಂ. ೦೬೪). ತಟಿಮಿಂಡಿ: 
೨. “ತಜುಮಿಂಡಿ-ರಜಸ್ವಲೆ, ಮುಟ್ಟಾದ ಹೆಂಗಸು, ಪುಶ್ಪಿತೆ'' (ಪ್ರಥಣ್ಮ). 
ತುರುಮಿಂಡಿ:೧.“ತುರುಮಿಂಡಿಯೆಂದೆನಲ್‌ ಪ್ರಥಮಖ:ತುವಾದ ಕಾಮಿನಿ” 
(ಕಶರ. ೪೭): “ತಜುಮಿ:ಂಡಿ-ತುರುಮಿಂಡಿಎಬೆಳೆದ ಹುಡಿಗೆ. ಹೆಣ್ಮಾದವಳು” 
(ಜಾನಕೋ. ೬೭). "ಸಳಿ೨ವಿಂಂಡಿ' ಪರಾ. [-ಆತುಜುಗ್ನು + ಮಂಡಿ] 

ತುಜುಯ್ಕಲು "ತುಜುಹಂಯಂಲು' ನೋ. 


ತುಣುವಟ್ಟಿ 


ತುಜುವಟ್ಟಿ "ತುಜುಪಟ್ಟೆ' ನೋ. 

ತುಚುವರಿ, ತುಜುಪರಿ, ತುಜುಹಲ್ಮ (ನಾ). ಎ ತುಜಂಗೋಳ್‌ : 
ಮಾದೆಯ ಹೆರಿಪರಂಗಳು ಸಂಕರಸೆಟ್ಟಿಯ ಹಳ್ಳಿಯ ತುಜುವರಿಯಲು 
ಹರಿದು ಸ್ವರ್ಗಸ್ತನಾದನು (ಮೈಆರಿ. ೧೯೩೮, 9-9; 1291). ತುಟಿಪರಿ: 
ಬೆಳ್ಳರ್ತೃದ ಗಾವುಣ್ಣಂ ತುಲುಪರಿಯಲೆ ಸತ್ತಂ (ಎಕ. ೩11, ತಿಪಟೂ, 
೧೦-೩,;ಸು. 980); ಗನಪಳ್ಳಿಯ ಎಚೀಸಂದಂ ಕಾಸನರ ಭೀಮಂ ಉರಟ್‌ಿವಿ 
ನೊಳ್‌ ತುಣುಪರಿಯೆ ಮಾಣಿ... ಸುರಲೋಕಕ್ಕೆ ಸಂದನ್‌ (ಎಕ. ೪1೭1(8). 
ಸೊರಬ. ೫೭೩-೩; 981). ತುಜುಹರ್ಮಿ : ಶ್ರೀಮತ್ಕದಂಬರ ಸುನ್ತ ಯ 
ದೇವ ಗುಡುವೆಯನಿಜದು ತುಜುಹರಿಯೆ ಕಾದಿಸಿ ತುಜುವಿಂಗಡ್ಡಂ ಬನ್ನು 
(ಎಕ, ೪111, ಸೊರಬ. ೬೦-೦೬; 1082) ; ತುಟುಹರಿಯಲು ಕಾದಿಸಿದವರು 
...ಸುರಲೋಕಪ್ರಾಪ್ತವಾದರು (ಎಳ. ೫೪1, ಜಿಕ್ಕನಾ. ೬೦-೩; 1123); 
ಮತ್ತಿಗಟ್ಟದ ಮುದ್ದಗ XXX ಗಜಕ್ಕಗವುಣ್ಣಂಗಂ ಪುಟ್ಟಿ ೫ ಮಾರಗವುಡ 
ತುಣುಹರಿಯಲು...ಸುರೆಲೋಕಪ್ರಾಪ್ತನಾದಂ (ಎಕ. ೩11, ತಿಪಟೂ. ೩೯-೮: 
1291). [ತುಲು * ಪರ್ಮಿ] 

ತುಚುವರಿಗಾಳಗ (ನಾ). ಹಸಂ ಗಳ ನ್ನು ಅಪಹರಿಸಂವಾಗ ಮಾಡುವ 
ಯಂದ್ಧ; ಗೋಗ್ರಹಣನಿವಿತ್ತವಾದ ಕಾಳೆಗ,-ಯುದ್ಧ : ತುಜುವರಿ 
[ಪಾಕಾಂ. ಬರೆ, ಹೆರಿ] ಗಾಳಗದೊಳೆೊಡೆಮುರಿದು ಗೋವರು ಧೂಳಿ 
ಗೋಟೆಯ ಕೊಂಡರಮರರ ರಾಜಧಾನಿಗಳ (ಕುವ್ಯಾವಿ. ೩-೩). 'ತುಟಿ 
ಗೋಳ್‌' ಪರಾ. [ತುಟುವರಿ + ಕಾಳಗ ( ಆಕಾಳೆಗ)) 

ತುಟುಿವಳ "ತಂಜಂವಾಳ' ನೋ. 

ತುಜುವಳ್ತಿ, ತುರುವಳ್ತಿ (ನಾ). ಗೊಲ್ಲರ ಹೆಂಗಸು; ಗೊಲ್ಲಿಕಿ; ಗೋಪಿ: 
“ತುಜುವಳ್ತಿಯರು ಗೊಲ್ಲತಿಯರೆನಲ್‌ ಗೋಪಿಯರು” (ಶಲ್ಮಮಂ. ೩೪). 
ತುರುವಲ್ಲಿ : “ತುರುವಳ್ತಿಯೆನೆ ಗೋಪತರುಣಿ” (ಕಶರ. ಇಲ. 

[ ತುಣ:ವಳ ( ಆತುಟುವಂಳ) + -ತ್ಮಿ (ಎ - ಇತ್ತಿ) 

ತುಣುವಳ್ಳಿ, ತುಅಂಪಳ್ಳಿ (ನಾ). ಎತುಜಿಪಟ್ಟಿ ೨: “ಘೋಷ 
ತುಟುವಳ್ಳಿಯು ತಾಂ” (ಕವಿಕಂ. 63). ತುಟಿಪಳ್ಳಿ: ತುಜುವಳ್ಳಿಯ 
ಗೋವುಳಿಗರೊಳ್ತೋಟಿಗೆಯ್ದಿ ಅಂದಾಡುವ ಬೀಡಿನೆರ್ಮೆಗಳಂ ಪಿಡಿದಂತರಸ 
ರ್ಗೊಬ್ಬಿಸುವುದುಂ (ಸುಕುಮಾ. ೭೩೫ ವ); ತುಜಿುಪಳ್ಳಿಗಳ ನೋಡಿ 
ವನಾಳಿದಪ್ಪದೆ ಬೇಟೆಯಾಡಿ ಸಮಸ್ತದಳಸಹಿತ ... ನೃಪ ಬಿಡಿಸಿದನು 
ಪಾಳೆಯವ (ಕುವ್ಕಾಅ. ಓರಿಇ. ೧೯-೦), [ತುಜು + ಪಳ್ಳಿ] 

ತುಟುವಟ್ಟ್‌ (ನಾ). (?) : ಕರಪುರನ್‌ ಬನ್ನು ಬಲ್ಲದಾ ತೆೊಲುಗೆೊಳೆ 
ಊರಾ ತೊಟುವಳ್ಳ ಉವಟನ್‌ ತುಲುವಟ್ರು ಇದಿರೆ ನಡದಿಟ್‌ದು 
ಬಿಟೋನ್‌' (ಎಕ. ಸ, ಮುಳಲಾ. ೯೨-೬; ಸು. 780). [21 

ತುಜುವಾಳ, ತಂರುವಳ, ತುಜಂವಳ, ತೊಣುವಳ್ಳ, ತೊಟುವಾಳ 
(ನಾ), ದನವನ್ನು ಕಾಯುವವನು; ಗೊಲ್ಲ; ಗೋವಳ : “ಗೋಪತಿ 
ಗೋವಿಯೆನಲು ತುಜುವಾಳನಕ್ಕು” (ಮಂಗರಾ. ೩೬-೧೦). ತುರುವಳ: 
“ತುರುವಳರೆನಲೈ ಗೋಪರಂಂ” (ಕರರ.೪೭). ತುಣುವಳ: “ತುಣುವಳನೆಂದು 
ಗೋಪಾಳಂ” (ಕಠಸಾ. ೭-೦೨೬) : “ತುಣಜುವಳರೆನೆ ಗೋಪಾಲರ” (ಕವಿಕಂ. 

ನರಸಿಂಹಸೆಟ್ಟಿ ಕ ಕೊಟ್ಟ ಗ ೨ ತುಮುವಳ ಮಾಳಗತಿ ಕೊಟ್ಟ ಗ ೧ 

(ಎಕ, ೪1, ತರೀಳೆ. ೮೭-೧೦; 1299); ಪಳ್ಳಿಯ ತುಜುವಳನಂತಿರೆ ಹಸು 

ನೇನೆಂದು ಕಟ್ಟಿದಯ್‌ (ರಾಮಾಕ್ಕ. ೧೫೩-೨೦). ತೊಜುವಳ್ಳ : ಕರಪುರನ್‌ 

ಬನ್ನು ಬತದಾ ತೊಜುಗೊಳಿ ಊರಾ ತೊಜುವಳ್ಳೆ ಉವಲಿನ್‌ ತುಟುವಟ್ರ 

ಇದಿರೆ ನಡದಿಅಿದು ಬಿಟೋನ್‌ (ಎಕ. ೫, ಮುಳದಾ. ೯೨-೬; ಸು. 730), 

ತೊಟುವಾಳ್ಸ : ಸೆಬ್ಬೆಣ್ನಾಡ ಮಾಜನ ಮೂವತ್ತೀರ್ಚ್ಛರ ಅಳ್ತೊಡುಗೆ 

ಯನ್‌ ಕೇಸರಿ ತೊಟುವಾಳೈನಾ ಮಗನ್‌ ಆಲನ ತೊಣು ಇಕ್ಕಿಸಿ ಬಿಟ್‌ 

[ತುಜು + - ವಾಳ್ಮ) 


೮೫) ; 


(ಎಳ. ೫: (6), ಮಾಲೂರು. ೧೫೬-೬; 8ನೆಯ ಶತ). 


೩೫೭೩ 


ತುಟುಃಕಟ್ಟಿ 


ತುಟಿವಿಂಡು, ತುರುವಿಂಡು (ನಾ). ದನಗಳ ವಂಂದೆ; ದನಕರುಗಳ 
ಸವಂೂಹ : ಮೇವ ತುಲುವಿಂಡಿನೊಳು ದಾರಿಯೊಳು 
ಸುಳಿದಅಸಿದಂ ಸಿದ್ಧರಾಮನಾ ಪರ್ವತಾಗ್ರಣಿ ಮಲ್ಲಿಕಾರ್ಜುನನನು (ಸಿದ್ಧರಾ, 
೨-೩೬) ; ತುಟುವಿಂಡನೊತ್ತಟ್ಟಿನೊಳ್ಳಿಟ್ಟು ... ಐತಂದರ್‌ (ಶ್ರೀರಾಮ, 
೪-೧೪). ತುರುವಿಂಡು : “ತುರುವಿಂಡೆನಲು ತುರುಮಂದೆಯೆನಲು 
ಗೋಸಮುದಾಯಮಂಕ್ಕು” (ಕಕರ. ೪ಬ); ವರುಣನು ಒಂದು ಹೋರಿ 
ಯನ್ನು ಕಳುಹಿಸಿದನು ... ಅದರ ಸಾಧು ಸ್ವಭಾವವನ್ನು ನೋಡಿ ಚಕ್ರ 
ವರ್ತಿಯು ಅದನ್ನು ತನ್ನ ತುರುವಿಂಡಿನಲ್ಲಿ ಸೇರಿಸಿಕೊಂಡನು (ಮರಸ. ೯೫). 
[ತುಲು + ಪಿಂಡ್ಯು) 


ಸುತ್ತಿ 


10] ತುಜುವಿಡು (ಕ್ರಿ). (ಅಪಹಾರವಾದ) ದನಗಳನ್ನು ವಂರಳಿಸು,- 


36 


40 


46 


- ಮೊದಲಾದ ತಪ್ಪಲುಗಳನ್ನು ಚೆಲ್ಲಿ (ಕನ್ನಜ3. ೧೬೬); 


ಕಾಪಾಡು (?) : ತುಜುಕೊಳೆ ಪಳ್ಳಿ ಅರಕ್ಕಮನ್‌ ತುಜುವಿಟ್ಟು ವಿಟ್ತಂ 
(ಎಕ, ಸ, ಮುಳಬಾ. ೨೬೫-೨ ; ಸು. 810). [ತುಟಿ ೬ ಬಿಡ್ಕು) 

ತುಟುವೆ, ತುರುಬಿ, ತುರುಬೆ, ತುರಂಖೆಂ, ತುರುವೈ (ನಾ). ೧. ಒಂದಂ 
ಬಗೆಯ ಹೂವಿನ ಗಿಡ: ತುಉುವೆಯ ಬೇರನಿಕ್ಕಿ ... ಫೃತಮಂ ಬೆರ 
ಹಿಟ್ಟು (ಯೋಕೋಪ. ೮-೧೦) ; ಪೊಂಗಳನೆ ಗೋಪಿಯರ ಕೆದಅ್‌*ದವೋಲ್‌ 
ತುಣುವೆಯ ನೆಗ್ಗಿಲ ಪೂಗಳ್‌ ತುಜುಪಟ್ಟಿಯ ಪೊಲಿಗೆ ತುಜುಗಿ ಕರಮೆಸಿ 
ದಿರ್ಕುಂ (ಲೀಲಾವ. ೩-೧೦೫) ; ತಂಯಿವೆಯ ಕಾಯ್ಗಳುಮಂ ಮಂಗುಜು 
ವಳ್ಳಿಯನಿಡಿದ ಚೂರ್ಣಮಂ ಶರ್ಕರೆಯಿಂ ಸೆಅ3 ತಿಂದು ಬಿಸಿಯ ನೀರಂ 
ಕಿಟಿದುಗೊಳಲ್ಯ್ಕಟಯದುಟ್‌ಗುಮೆ? ಕೆಯ್ಮಸಕಂ (ಖಮದ. ೦೪-೪೨); 
ತುಟುವೆಯ ಬೇರು ಮಾದಲದ ಕಡ್ಡಿಗಳನು ಇಟ್ಟು ತೊಳಸಿದೊಡೆ (ಸೂಪ. 
೨-೩). ತುಜುವೆ :--ಈ ಬೇರಂ ನರಮೂತ್ರದಿಂದ ಅರೆದು ತೆಗೆದುಕೊಳ್ಳೆ 
ಬಾಣಂತಿಸನ್ನಿ ಹರ (ಎಿಶೈವಿ. 9). ೨. ಒಂದು ಬಗೆಯ ಹಕ್ಕಿ : ಲಾವುಗೆ 
ಹರಡೆ ಗೌಜು ಟಿಟ್ಟಿಭ ಕುಕಿಲ ತುಜುವೆ ಕಳ[ ಪಾಕಾಂ. ತುರುವೆಗಣ್ಣಂ] 
ಹಂಸೆ ಶುಕ ಪಾರಿವದ ದನಿಗಳಿಂದೊದಣ ತಾವ್‌ ಕರೆವುತಿರಲು (ಸೋಮ. 
ಪರಿ. ೨೧೪) ; (ಹಶಕಾ. 8-9೨ ನೋ). ತುರುಬಿ: ೧. ಶ್ರೀಮುದ್ರೆಗಿಡ... 
ತುರುಬೀಗಿಡ, ಗಿಡುತಿಂಗಿ (ಮೃಜಗಿ. ೦-೬). ತುರುಬೆ: ೧. ಬೇವಿನ 
ಸೊಪ್ಪಿನ ಕಿಚ್ಚುಮಾಡಿ ಅದರಲ್ಲಿ ತುರುಬೆ, ತುಂಬೆ, ಗಣಜಲಿ, ಹೆಬ್ಬೇವು 

ನಮ್ಮ ಹುಡುಗಿ 
ಮಾಘಗೌರೀಪೂಜೆಗೆ ತುರುಬೆ ಹೂವು ಕೊಯ್ದುಕೊಂಡು ಬರಲು ಹೋಗಿ 
ದ್ಹಾಳೆ (ಊಂ). ತುರುಮೆ: ೧. “ತುತ್ತ. ತುತ್ತಿ, ತುರುಮೆ” (ಓಷಧಿ. ೬೦). 
ತುರಂವ್ಯೆ : ೧. “ಭೂರಿಬಲಾ-ತುರುವೆ” (ಓಷಧಿ. ೦೦೨) ; ಮೂಲಿಕಾ 
ಪ್ರಯೋಗ . . . ತುರುವೆಯ ಬಡಗ ಹರಿದ ಬೇರಂ ತಂದು ಕಿವಿಗೆ 
ಕಟ್ಟಲು ಛಳಿ ಬಿಡುವುದು (ಸಕವೈ ೭೫). 

ತುಚಿಸೆಟಿಕೆ (ನಾ). ಹಸುಗಳನ್ನು ಸೆರೆ ಹಿಡಿಯವುದು ; ಗೋಗ್ರಹಣ : 
ಅರಿ ವಿರಾಟನ ಪುರಕೆ ಹಾಯಿದು ತುಟುಸೆಟಿ್‌ಯ ತೆಗೆಸುವೆವು (ಕುವ್ಯಾವಿ. 
೪-೦೯); ಸಂಗಂಣ್ಣನು ಮೂಗೂರಿಂಗೆ ಹಳ್ಳಿಹಿರಿಉರ ಸಮಸ್ತ ಪ್ರಜೆ 
ಗಉಡುಗಳ -ತುಟಿಸೆಅ್‌ಯನಿಆ್‌ದು ಕೊಂಡು ಹೋದಲ್ಲಿ (ಎಳ. ೫1೪, 
ಕಿರುಮ. ೨೨೩-೪: ?). [ತುಜುಃಸೆಜ] 

ತುಚಿಸೆಅಕಿಗೊಳ್‌ (ಕ್ರಿ). ಹಸುಗಳನ್ನು ಸೆರೆಹಿಡಿ: ಅರಮನೆಯ ಸೀಮೆ 
ಯೊಳ್‌ ದಾಲಸಿಟ್ಟು ತುಜುಸೆಟಿಗೊಂಡುದಳಿಂದಂದಂದಿಗೆವರ್ಪ ಧನ 
ಧಾನ್ಯಂಗಳಡಂಗಿ (ಜಕವಂ. ೪೫-೧೧). . [ತುಯಿಸೆಅಕೆ + ಕೊಳ್‌] 

ತುಜುಸೆಜಕವಿಡಿ (ಕ್ರಿ). ಹಸುಗಳನ್ನು ಸೆರೆಹಿಡಿಯುವ ಹಾಗೆ ಗುಂಪು 
ಗುಂಪಾಗಿ ಹಿಡಿ: ಒಅಲ್ದೆಅಗುವ ಪಜಮೆವಅಾಗಳಂ ತುುಸೆಆ್‌ ವಿಡಿವ 
ನಟಿಗಂಪಿನ ಸೊಂಪುಗಳ್ಲಿಂಬಾದ ಪೊಂಬಾಟಕಿಗಳಿಂ ಬಳ್ಳುವಡಕೆಯ ಸಾಲ 
ಳೊಳಂ (ಕಬ್ಬಿಕಾ. ೩೦).  [ತುಜಿಸೆಲ? + ಪಿಡಿ] 

ತುಟಿಹಟ್ಟಿ "ತುಟಿಪಟ್ಟಿ' ನೋ. 


ತುಜುಹತಿ 


ತುಜುಹತಿ (ನು). ಎ ತುಜುಗೋಲ್‌(?) : ಕಲೋಜ ಹೆಗಡೆ ಕೇತೈೈಯ [0] 
ಗಳು... ತುಟುವ ಕೊಂಡು ಹೋಹಂದು ಅವರ ಕೂಡೆ ಕುದಿ ತುಜುಹತಿಯ 

ಸತ್ತು ಸ್ವರ್ಗಬಡದರು (ಕಣ. 2೪, ೩೩-೬; ?). [ಔ ಇದು "ತುಜುಹರಿ' 
ಎಂಬುದರ ಅಪಲಿಖಿತವಿರಬಹುದು] 

ತುಣುಹರಗೋಳು (ನಾ). ಎ ತಂಜಂಗೋಳ್‌ : ಶ್ರೀಮಾದಿ ಅಬಲದಲ 
ಸ್ತಲದ ಚಿಕಾನ್ಮಾ ತುಣುಹರಗೋಳುಗಳಲ್ಯಾದಿ ಸತ್ತಂ (ಮ್ಮಲರಿ. ೧೯೩೨, 
೩೫೪-೯ ; 9ನೆಯ ಶತ). [ಎತುಣುಹೆರಿ + ಕೋಳುು (ಆಕೋಳ್‌)) 

ತುಟುಹರ್ಮಿ, ತಂರಂಹರಿ (ಕ್ರಿ). ಗೋವುಗಳನ್ನು ಹಿಡಿದಂಕೊಂಡಂ 
ಹೋಗು: ಖೂಟೆಯ ಕೆಆ್‌ಯ ತುಜುಹರಿವಲ್ಲಿ ಕಾದಿ ತುಜುವಂ ಮಗುರ್ಚಿ 
ತಾಂ ಸುರಲೋಕಪ್ರಾಪ್ತನಾದ (ಎಕ. ೪, ಹಾಸನ. ೧೦೮೨೯ ; 1147) 
ತುರುಹರಿ: ರಾಕ್ಷಸರ್ತುರುಹರಿದು ತಮ್ಮ ಹಗೆಯರ ಗುರುವಿನಾ ಮಗನಿಲ್ಲಿ 
ಗೈತರಲುಬಹುದೇ ದುರುಳನಿವನೆಂದಾತನಂ ಕೊಂದುಹಾಕಿರಲ್‌ (ತುರಂಗ. 
೪-೧೨). [ತುಣು * ಹರ್ಡಿ (-ಆಪರ್ಮಿ)) 

ತುಜುಹರ್ಮಿ " ತುಅಂವರಿ' ನೋ. 

ತುಜುಹುಯಲು, ತುಲಿಂಯ್ಯಲು (ನಾ). ೧ ೨ ತುರುಗಾಳೆಗ: 
ರಾಮಯನು ತುಜುಹುಯಲಲಿ ಸುರಲೋಕವ ಸಂದೊಡೆ (ವ್ಯಆರಿ. ೦೯೨೮, 
೨-೩: ?). ತುಟುಯ್ಯಲು: ೨. ಹಸುಗಳ ಕೂಗು: ಅವರ ಮಗನ 
ಮಗಂ ಜಕ್ಕ ಪೆಣ್ಣಿರುಡೆಯುಬ್ಟುವ ಪುಯ್ಕಲು ತುಜುಯ್ಯಲುವ ಕೇಳ್ದು 
ತಾಗಿ ಕಾದಿ... ಸತ್ತೆಂ (ಎಕ. ೫12, ಶಿರಾ. ೪೩-೩: ಸು. 1000). 

[ತುಣು + ಹುಯಲು (ಪೊಯ್ಲು )] 

ತುಟಿ, ತುಳ್ಳಿ, (ಕ್ರಿ). ೧. ಕಾಲಿನಿಂದ ವೆಂಟ್ಟು, -ಅಮಂಕಂ,-ಘಟ್ಟಿಸಂ ; 
“ತುಲ- ಪಾದಸಂಘಟ್ಟನೇ"" (ಕಮಧಾ) : ತುಟು ಪರಿವಾಗಳೆಮ್ಮ ಪೆಣನಂ 
ತುಟದುಂ ಪರಿಗುಂ ದಲ್‌ (ನಂಪಥಾ. 9-೯೩): ಈ ಧೂರ್ತನನಾ ಗಜಂ 
ತುಟಿಕಿವುದಕ್ಕೇ ಪಚ್ಚದೇ ಮಂತಣಂ (ಧರ್ಮಾಮ್ಮ. ೧೩-೭೪) ; ಗಂಧಗಜೋ 
ತ್ರಮಂ ತುಲ್‌ದು ಕಿಬ್ತೀಡಾಡುಗಾನಂದಚಂದ್ರವಿರುದ್ಧ ಸ್ಥಿತಿಯಂ 
ವಿಶುದ್ಧಜಿನಧರ್ಮದ್ರೋಹಪಂಕೇಜಮಂ (ಅರ್ಧನೇ. ೦-೮). ೨. ನಾಶ 
ಮಾಡಂ ; ಸೋಲಿಸಂ ; ಹಾಳಂಮಾಡು : ರಪುಸೇನೆಯಂ ತುಚಿದು 
ತೊಟ್ತುಟ್‌ವಮಾಡುವೆಂ (ಪಂಪಧಾ. ೦೩-೪೪): ಬಡವಂ ಬಾಟಕ್ಲಿಂಗುಮೊ 
**-ಪೆಣ್ಬಡೆಯೆಂಗುವೊ ತುಲ್‌ದು ಪರಿಗುಮಂತಕರಾಜಂ (ಅಜಪು. 
೧೦-೨೩) : ಮನಮಂ ಕಟ್ಟಿ ಗುಣಂಗಳಿಂ ತುಟದು ಪಂಚಾಚಾರದಿಂ ಪಂಚ 
ಬಾಣನ ಬಾಹಾಬಲಮಂ (ಪಂಠಾಮಾ. 9-8). ೩. ಹತ್ತಿಕ್ಕಿ; ಅದು 
ಮಿಡು ; ತಲೆ ಎತ್ತದಂತೆ ಮಾಡು : ತೊಲಗಿಸಿ ಕಾಮವಂ ತಂಟಾದು 
ಕೋಪಮಂ...ಎಮ್ಮನಾಳ್ಲೆ ನಳಿನಾಕ್ಷಚರಿತ್ರದ ಚೈತ್ರಭೇರಿಗಳ್‌ (ಜಿಕವಿ. 
೧-೯). ೪. ನೋಯಿಸು ; ಪೀಡಿಸು ; ಕಾಡಿಸು : “ ತುಟಶದಂ... ಘಾಸಿ 
ಮಾಡಿದಂ” (ಶಮದ. ಪರಿ. 0) ; “ಘಾಸಿಯೊಳ್‌ ಪದದೆ ಮರ್ದಿಸು 
ವಲ್ಲಿಯುಂ ತುಲಿವೆಸರ್‌” (ಸಂಜೀವ. ೦೨) ; ಗಂಡರಳ್ಳೆರ್ದೆಗಳಂ ತುಟ 
ವೋಜೆಯನುಂಟುಮಾಡುವಂದದೆ... ಸೂಸಿದುದು ಸೇಸೆಯನಾ ಪುರಾಂಗನಾ 
ಜನಂ (ಪಂಪಠಾ. 9-48). ೫. ಕಿವುಚು:; ಜಜ್ಜು ; ಹಿಂಡಂ ; 
ಅರೆ : “ಕಿಮುಟಕ್ತಿನಲ್‌ ತುಟವುದು” (ಸಂಜೀವ. ೬) : ಗುರುಗುಂಜಿಯೆಲೆ 
ಯೊಳಲ್ಲದೊಡರಪಿಚ್ಚಗೆಯರಲೊಳೆಳ್ಳುಮಂ ಬೆಲ್ಲಮುಮಂ ಬೆರಸಿ ತುಟ 
ದಿಟ್ಟದಂ ತಿನೆ ವರಾಂಗಿ ಲತೆಯಂತೆ ಪುಷ್ಪವತಿಯಾಗಿರ್ಕುಂ (ಲೋಕೋಪ. 
೯-೧೭೪) ; ಶಿಲತೈಲ ಸೈಂಧವಂ ಪಿಪ್ಪಲಿ ಮರಿಚಂ ವಿಶ್ವಮೆಂಬಿವಂ ಸಮ 
ನಾಗಲ್ತುಲಿದು ಮೆಲುತ್ತಿರೆ ತೊಲಗುಗುಮಲಸಂದೆಯ ಸೊರ್ಕು (ಐಮದ. 
೨-೦೬೮) : ಒರ್ಪಲಮುಪ್ಪಂ ಶ್ರಿಕಟುಕಮೊರ್ಪಲವಂಂಂ ಬೇವಿನೆಲೆ 
ಯುಮಂ... ತುಟ್‌ದು ಸಮರ್ಪಿಸುವುದು (ಅಶ್ಶಶಾ. ೭-೩೪). ತುಳ್ಳಿ, : ೧. 
ಭಾಳಲೋಚನಾಗ್ನಿಯಿಂ ಪಂಚಶರನುರಿದು ನಿಲೆ ಪರಿತಂದು ಪದತಳದಿಂ 


೩೫೭೪ 


೩೦ 


25 


20 


80 


35 


45 


ತುಟಿಕಲ್‌ 


ತುಳಿದು ಸ್ಮರಭಸ್ಮಾವಯವನಾಗಿ (ಗಿರಿಕ: ೨ ಕಥಾಗರ್ಳ) : ಕೊಂಡು 
ಬಂದಾ ದೈತ್ಯಗಣವನು ದಿಂಡುಗೆಡಹಿಯು ತುಳಿಯೆ (ಸಂಧಪ. ೭-೩೮) ; 
ದಿಕ್ಕರಿ ನಡುಗೆ ಚೌಕದ ಕಳನ ತುಳಿದುದು ಸುಪ್ರತೀಕಗಜ (ಕುವ್ಯಾರ್ರೋ. 
8-00); ಮೈಂದನ ಸದೆದ ನೀಲನ ತುಳಿದ ... ಗದೆಯಲಪ್ಪಳಿಸಿದ 
ಗವಾಕ್ಷನ (೪ಶಿರಾ. ೨೩-೨೨); ಹಾವಿನ ಹೆಡೆಯ ತುಳಿವರೇನೆ ಅಂಜಿಕಿಲ್ಲವೆ 
(ಪುರಂದ. ತ್ರಿವಿಕ್ರಮನು ಬಲಿಯ ತಲೆಯ ಮೇಲೆ ಪಾದ 
ವನ್ನಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದು ಅಲ್ಲಿಯೇ ಆಳಿಕೊಂಡಿರುವಂತೆ 
ಅಪ್ಪಣೆ ಮಾಡಿದನು (ನೀತಿಚಂ, ೩೪, 3). ೨. ಕೌರವಸೇನೆಯಂ ತುಳಿದು 


೨-೭೩-೮); 


ಗೆಲಾ ಗಣ್ಣರುಂ ... ವೀತಮತ್ಸರದಿಂ ಭಾವಿಸುವಾಗಳೀ ಸಮರ 
ಕೊಳ್ಳೆ ಣ್ನ್ಣಂಬರಂ ಗಣ್ಣರೇ (ಸೌಇಇ. ೩1-1, ೩೨-೦೨; 1008); ಕದನ 
ದೊಳಾಂತರಂ ತುಳಿದು ಕೊಲ್ವೆಡೆಯೊಳು ಲಯಕಾಲಕಾಲನೆಂಬುದು 


(ಎಇ. ೫೪1, 48-೧೭; 1102). ೩, ಆಗ ಇತರರ ಹಕ್ಕುಬಾಧ್ಯತೆಗಳನ್ನು 
ತುಳಿಯಲೂ ಹಿಂಜರಿಯರು (ಶಿಕ್ಷರ. ೦೧೧). ೪. ಸುಲಿದು ವಿಪ್ರನಿಕಾಯ 
ವಾದದ ತುಳಿದು ದೇಶಾಂತರವ ಮರಡಿಯೆ . ., ಬಂದು ಕಂಡನು 
ಜಗದ ವಲ್ಲಭನ (ಸಂಪ. ೨೬-೬೧). ೫. ಕಗ್ಗಲಿಯ ತೊಪ್ಪಲನು ತುಳಿದು 
ರಸವ ಹಿಂಡಿಕೊಂಡು ಅದಂ ಮೈಗೆ ತೊಡೆವುದು (ಅಶೈಟೀ.೬೯-೦). ೬. 
ಹಾದಿಯಲ್ಲಿ ನಡೆ,-ಸಾಗು : ಎಷ್ಟು ತುಳಿದರೂ ದಾರಿ ಮುಗಿಯಲೊ 
ಬಲ್ಲದು (ರೂಢಿ). 
ತುಳಿತುಳಿ (ದ್ವಿರುಕ್ತಿ) : ಮದವಲರ್ದ ತನುವಂ ಕುಸುರಿದಣಿದುಚಿಕಿ 
ಕಲ್ಲೊರಳೊಳಿಕ್ಕಿ ತುಳಿತುಳಿದು ತಾಂ ಹರಿವ ತೊಟ್‌ಯಲಿ ಕಲಸ ಬಗೆವನು 
(ಬಸಪು. ೪8-೨೮): ರಣವ ಶೋಧಿಸಲೆಂದು ಕಳನೊಳು ಹೆಣನ ತುಳಿತುಳಿ 
ದಜಸೆ ಕುರುಧಾರುಣಿಯ ಪತಿಯನು ಕಂಡು ನೆಜ್‌ ಮಲುಗಿದಳು 
ಗಾಂಧಾರಿ (ಕುವ್ಯಾಗ. ೦೨ ಸೂಜನೆ); ಸಲೆ ಸೇರಿಸಿದೇಣಿಗಳ ಮೇಲೆ 
ಸುಭೆಟರಂ ಅಲಗಿನ ಗಾಯವನೆಣಿಸದೆ ಹೆಣಗಳ ತುಳಿತುಳಿ 
ದೊಡನೇಆದರು (ಕಂನವಿ. ೧೪-೪೬). ತುಳಿದ ಹಾದಿ-೧. ಜನರಂ ನಡೆ 
ದಾಡಿರಂವ ದಾರಿ; ಸಿದ್ಧವಾದ ಮಾರ್ಗ. ೨. ಸಂಪ್ರದಾಯ; 
ಪರಿಚಿತವಾದ ಕ್ರವಂ; ಪದ್ಧತಿ: ಮಾಡಿರುವ ಪ್ರಯತ್ನವು ಮುಂದೆ 
ಸತ್ಕಾನ್ಹೇಷಣ ಮಾಡುವವರಿಗೆ ತಳಹದಿ ಅಥವಾ ತುಳಿದ ಹಂದಿ ಆಗದೆ? 
(ಸಂಶೋಧ. 1೪, ಅರಿಕೆ). ತುಳಿದಾಡುಎತುಳಿ; ಮೆಟ್ಟು : ವಿಗಡಕರಿ ತುಳಿ 
ದಾಡಿತಿದಿರಿದಿರಾದ ಪಟುಭಟರ (ಕುವ್ಯಾದ್ರೋ- ೩-೦೬). ತುಳಿಮಣ್ಣು- 
(ಗೋಡೆ ಮೊದಲಾದುವನ್ನು ಕಟ್ಟಲು) ಚೆನ್ನಾಗಿ ತುಳಿದು ಹದ 
ಮಾಡಿದ ಮಣ್ಣು : ತುಳಿಮಣ್ಣು ಚೆನ್ನಾಗಿದ್ದಷ್ಟೂ ಗೋಡೆ ಬಿಗಿಯಾಗು 
ತ್ತದೆ (ರೂಢ). ತುಬಾದಿಕ್ಕು ಎ ಅದುಮು ; ಹತ್ತಿಕ್ಕು; ಸ್ಕಾಸ್‌ 
ದೇವನೆಂದುಂ, ಎನ್ನೆರ್ದೆಯ ಬಯುಕೆಯನ* ತುಟಶದಿಕ್ಕಲೆಂದು, ತನ್ನಯಾ 
ಬಲ್ಮೆಯನ್‌ ಒತ್ತದಿರ್ಕೆಂದುಂ (ಬದ್ಮಪ್ಪ. ೨೮-೩೯೬). 
[ದೇ.॥ ತಮಿ. ತೊಟಸ್ಸಿ ; ಮಲ, ತೊಟ] 

ತುಲಸಿ, ತುಳ್ಳಿ (ನಾ). ಮೆಟ್ಟುವಿಕೆ; ತುಳಿತ: ಆ ಖಳನ ತುಟಿಯು 
[ಪಾಕಾಂ. ವು] ಮಂ ಸೋಂಕುಮನಾರವಧರಿಪರ್‌ (ಆದಿಪು. ೪-೬೭). ತಳ್ಳಿ: 
ಸುಮಮಕರಂದದಿಂದೆ ಕಪಿ ಕೈದೊಳೆದಾ ದ್ರುಮಪತ್ರೆಪಾತ್ರೆಯಂ ಸಮೆದದ 
ಅಲ್ಲಿ ತುಂಬಿ ತುಳಿವೊಂದದ ಪೂಗಳನೈದೆ ತುಂಬಿಕೊಂಡು. .ಬಂದು ಸಂಯವಿ 
ಗಳ ಮುಂದೆ ನಿಂದೆಅಗಿ ಕಂಣ್ಯೆಯನಿತ್ತುದು (ರಾಜಶೇ.೧-೧೨೭). "ಕಾಲ್ದುಳ್ಳಿ' 
ಪರಾ. [ಆ ತುಟ್ವಾ] 

ತುಲಿಿಕಲ್‌, ತುಳಕಲು, ತುಟಶಕಲ (ನಾ). ೧. ತುಳಿತಕ್ಕೆ ಸಿಕ್ಕಿದಂದಂ. 
೨. ಬಾಡಿದುದು; ಸೊಪ್ಪಾದುದು ; ರಸಹೀನವಾದುದಂ : 
“ತುಟಿ೨ಕಲ್‌ (ತಟಕಲ್‌, ತೆಚಕಲ್‌) ಎ ಸೊಪ್ಪಾದುದು'' (ಕಮದ. ಪರಿ.೧); 
ತುಟ್‌ಕಲಡುಗೆಗಳೊಳೇಂ ಪಟಗಟವೆಯ ಕೋಟ್‌ ತಿವುಡುಗಳೆದ ತೊವರಿಯ 


ತುಟೀಕಲ 


ತೊವೆ ಕಾಯ್ದೀಪಿದ ತುಪ್ಪಂ ಕೋಡುವ ಕಬಲಲ್ಲದೆ ದಿವ್ಯಭೋಜನಂ 
ಪೆಅತುಂಟೇ (ಉವ್ಯಾವ. ೨೪೦). ತುಳಕಲು : ೩, ತುಳಿತ: ವೆಂಟ್ಟುವಿಕೆ : 
ಕುದುರೆ, ಎತ್ತು, ಮನುಷ್ಯರು ಇವರ ತುಳಕಲಿನಿಂದ ತಮಗೆ ತಾವೇ ಬಿದ್ದ 
ಮಾರ್ಗಗಳಿಂದಲೇ ಯಾವತ್ತು ವ್ಯವಹಾರ ನಡಿಯುತ್ತಿತ್ತು (ಕಧಾಗೆ. ೨೯೪). 
ತುಟೌ್‌ಕಲ: ೨.“ ತುಟ್‌ಕಲಮೆನೆ ಸೊಪ್ಪಾದುದು” (ಕರ್ಕಾನಿ. ೮೨). 
[ತೂಟ್ಸಾ + - ಕಲ) 

ತುಟಕಲ "ತಂಟಿಶಿಕಲ್‌' ನೋ. 

ತುಟಿ೨ಯಿಸು, ತಂಳಿಯಿಸು, ತಂಳಿಸಂ, ತುಸು (ಕ್ರಿ). ೧. ಕಾಲಿನಿಂದ 
ತುಳಿಯಂವಂತೆ ಮಾಡಂ ; ಮೆಟ್ಟಿಸು: ಲೀಲಾಕಮಲಾಕರಾನೀಕರಕ್ತ 
ಕಮಳಂಗಳನಾಸ್ಕಾನುಶೋಣಿತಶೋಣರಿಪುನೃಪಶಿರಂಗಳಿಂದೆ ತುಟಿ*ಯಿಸಿ 
ಯುಂ (ಅದಿಫು. ೮-೪೦ವ). ೨. (ಅರೆದು) ಕೂಡಿಸು ; ಮಿಶ್ರಮಾಡು: 
ಕ್ರಿಯೆಯಿಂ ಬೀಜಂಗಳನಲ್ಲಿಯೇ ಮಣ್ಣೊಳ್‌ ಬಿತ್ತಿ ತಳಿಗೆ ತುಟ್‌ಯಿಸಿ 


ಪಾಲ್‌ ಪಂದಿಯ ನೆಣಗಳುಮೆಂಬಿವನನುನಯದೆ ಮೊದಲ್ಲಿಆ*ಯೆ 
ಸದ್ಯಪಲದೊಳ್‌ ನೆಜ್‌ಗುಂ (ಲೋಕೋಪ. ೬-೨೪). ತುಳಿಯಿಸು : 
೧. ಎತ್ತುಗಳಿಂದ ರಾಗಿಯನ್ನು ತುಳಿಯಿಸಿದರು (ರೂಢಿ. ೩. 


ನಾಶಪಡಿಸು ; ಸಿದ್ಧಪದಮಂ ಕೆಯ್ಕೊಳ್ಳು ದರ್ಕಡ್ಡಮೊಡ್ಡಣಮೊಡ್ಡಿರ್ದಘ 
ಸೈನ್ಶಮಂ ತುಟಯಿಸಲ್‌ (ಶಾಂತಿಪು.0-೬). ತುಳಿಸು: ೧. ಎಲವೊ ಸಂಶಯ 
ಬೇಡ ಗಜದಲ್ಲಿ ತುಳಿಸು ತಂಗಿಯ ಮಕ್ಕಳನು (ನಿಧಾಗ. ೧೦-೩೦-೩೨); ರಾಗಿ 
ತುಳಿಸುವುದಕ್ಕೆ ನಿಮ್ಮ ಎತ್ತುಗಳನ್ನೂ ಸ್ವಲ್ಪ ಕೊಟ್ಟಿರಿ (ರೂಢ). ತುಟೀಸು: 
೧. ಸಿಂಧುರದಿಂ ನುರ್ಗಾಗೆ ಕಾಲ್ಕೈ ಮುಟ್‌ಯೆ ತುಲಸಿ... ದಂಡಿಸುವ 
ನರಕಜಗ್ಗೋವೋ ಮೆಯ್ಕೊಡ್ಡ ಲಾಟ್‌ಂ (ಧರ್ಮಾಮ್ಯ. ೧೩-೧೩೬). 
[ ತಬ್ಬಿ +- ಇಸ್ಮು] 
ತುಲಿಿಲ್ಸ್‌,, 
ಯಂವುದು ; ನವಂಸ್ಕಾರ; ಪ್ರಣಾಮ: “ತುಟ್‌ಲ್‌ ಪ್ರಣಾಮ 
ದೊಳ್‌” (ಕರ್ಣಾನಿ. ೩); “ತುಲಿಿಲೆಂದು ಮೊಲಕ್ಸಿಂದು ಕುಂಬೆಂದು 
ಯಜ ಗೆಂದು ಬಲ್‌ಕ ಮಣಿಯೆನೆ ನಮಸ್ಕಾರಕ್ಕೆ ಪೆಸರಕ್ಕುಂ” (ಕಲ್ಮಕ್ಕಿ. 
೩) : ಬ್ರಹ್ಮಯಷಿಯರೆಲ್ಲರುಮಂ ತುಟಾಲ ಪರಕೆಯ ಸಮಾನ ಪ್ರತಿ 
ಪತ್ತಿಯಿಂ ಕಿಟ್‌ವಿರಿಯರಟ್‌ದು ಪೊಡೆವಟ್ರೂ (ಪಂಪಭಾ. ೬-೩೩ವ) ; 
ಉವನಾಂಭ್ರಗೆ ೂಳ್ಳಿನಿಂ ತುಟ್‌ಲನೆ೧ಿಡರ್ಚಲ್‌ (ವೀರವಿ. 0-೭೦); ಬೀಗುತ್ತುಂ 
ಶರಣೆಂದು ಮುಟ್ಟ ತುಟ್‌ಲೇಂ ಬೇರೋರ್ವರಂ ಸೇರ್ವುದೇ (ಮೈಸೂಮೆ. 
೦-೧). ಪಿ. ಆಳಂತನ; ದಾಸ್ಯ; ಸೇವೆ. "ತುಟಿಕಿಲ್ಕ' ಪರಾ. ತುಳಿಲ್ಸ್‌ : 
೧. “ನತಿಃ.__ತುಳಿಲ್‌” (ಕಾಕಕ್ಕ. ೪೦): ತು [ಪಾಕಾಂ ತ]ಳಿಲಾಂತು ಬಂದು 
ನಿರ್ಮಳನದ್ವಿತೀಯನಚಳಪರಂಜ್ಕೋತಿರಾಕಾರ ನಳಿನಜಾಂಡಗಳ 
ತನ್ನೊಳು ಪೆತ್ತಮೂರ್ತಿ ಕಂಗೊಳಿಪ ಸೋಮೇಶನಾಲಯಕೆ (ಛೈ ರವೇ. 
೪-೦೦) ; ನಾಗನಾಧಂಗೆ ಸಲುಗೆಯಿಂ ತುಳಿಲೆಸಗಿ (ಸಿದ್ದೇಪು. ೭-೪೯): 
ಬೆನ್ನ ಬಿಸಿಲೇ ಕಾಣ್ಕೆ ಗೆಯ್ಮೆಯೊಡೆಯನ ತುಳಿಲ್‌ (ಕಾಲೂರೆ. ೨೯-೨೦). 
ತುಳಿಲ್ಲು : ೧. ಮನೆಯ ಮೂಲೆಮೂಲೆಗೂ ತುಳಿಲೆಂದು, ಮಗಳನ್ನು 
ಕಾಪಾಡಿರೆಂದು ಕೋರಿ ಪತಿಯೊಡನೆ ತವರಿಗೆ ಹೋಗುತ್ತಾಳೆ (ಕರಡ. ೨೧)- 
ಪಿ. 'ತುಳಿಲಾಳ್ಮು' ಪರಾ. 
[ದೇ.॥ ತಮಿ, ತೊಲುಎಪೂಜಿಸು : ಮಲ. ತೊಟು ಎ ನಮಸ್ಕರಿಸು; 
ತುಳು. ತುರ್ಲಿ; ತೆಲು, ದೋಯಿಲಿ] 
ತುಟೌಲ್ಕ್‌, ತುಳಿಲ್ಮ್‌, ತುಳಿಲ್ಮು (ನಾ). ಶಕ್ತಿ ; ಸಾಹಸ; ಪರಾಕ್ರಮ: 
“ ತುಲ್‌ ಲ್‌ಎಪೊಡವಡಿಕೆ : ವೀರಂ” (ಕಮದ. ಪರಿ. 0); “ತುಟ್‌ಲೆಂದು 
ಶೌರ್ಯದೊಳ್‌” (ಕರ್ಣಾನಿ.೩೬); “ತುಟಿ೨ಲೆನಲ* ಪೊಡವಡಿಕೆಗಂ ವೀರಕಂ 
ಪೆಸರ್‌” (ಸಂಜೀವ. ೧೦). "ತುಲಿಶಿಲಾಳ್ಕ್‌' ಪರಾ. ತುಳಿಲ್ಕ್‌ : ತುಳಿ 
ಲಾಂತರಳಿದರುಳಿಯದೆ ಬಳಿಯಂ ನೆಆ್‌ ಕಾಣದಲ್ಲಿ ದಳೆದುಳದಿಂದಂ 


೩೫೭೫ 


ತಂಳಿರ್ಮ್‌, ತಂಳಿಲ್ಯು (ನಾ). ೧. ಎರಗುವಿಕೆ ; ಮಣಿ 


ತುಟ್‌ಲಾಳಾಯ್ತ 


(ಹಮ್ಮಾರ. ೩-೫೩). ತುಳಿಲ್ಯು: ಕರಚಮತ್ಕಾರಕ್ಕೆ ಚಮತ್ಕಾರಮಾರ್ಬಟಿಗೆ 
ಯಾರ್ಬಟಿ ತುಳಿಲ್ಲೆ ತುಳಿಲು ... ಸರಿಯಾಗೆ ನಂದೀಶ ಶುಂಭಾಸುರರ್‌* 
ಮಹಾಧುರದೊಳೆಚ್ಚಾಡಿದರ್‌ (ಜೆ ಬಪು. ೨೬-೨8). 
ತುಟಿಲ್ಫೆ ವಸಂತ-ಒಂದಂ ಬಿರಂದಂ: ಮನಸೂರರಳಿ ಕಯ್ದೆ ಮಗನನ್ನ 
s| ಭುಕಯ್ದೆ ತುಲ್ಲಿ ವಸನ್ತನ್‌ ಗಣ್ಣಪದಿಚನ್ಹನ್‌ ... ಕುದುರೆಇನ್ದಿಟ್‌ದು 
ನಡದಿಅಸದೊಟ್ಟಿಕೆಯ್ದು ಬಿರ್ಟಿ (ಎಕ. ೫, ಶ್ರೀನಿವಾ. ೩-೫; ಸು. 780). 
[ದೇ.8 ತಮಿ, ತುಣಿವು; ಮಲ. ತುನಿ: ಸಾಹೆಸಮಾಡು] 
ತುಟಿಿಲ, (ನಾ). ೧. ಸೇವೆಯಿಂದ ಜೀವಿಸುವವನು ; ಭೃತ್ಯ; ದಾಸ: 
ಅಟಿಪಿ ಕಿಜದಕ್ಕೆ ಕೆಮ್ಮನೆ ಗಳಗಳಿಸುತ್ತೇಳಿದರ್ಕಳೊಳ್‌ ಬಿಡದೆ ತಗುಟ್ಟ ಲಕಿ 
ಪಟ್‌ಯಾಡುವಗನೆಂತುಂ] ತುಟಿಯ ££ ಲ] ಕುಂ ತುಟ್‌ಲಸಂದನಕ್ಕುಮೆ 
ಧರೆಯೊಳ್‌ (ಬಂಹರಿ. ೦೦-೧೦೫). ೨. ಪಂಚೆಮವರ್ಗಕ್ಕೆ ಸೇರಿದವನಂ ; 
ಅಂತ್ಯಜ : “ತುಟೀಲನೆನಲ್ಕೆ ಪಂಚಮನೊಳ್‌” (ಕರ್ಣಾನಿ. ೮೩), 
[ತುಟ್‌ಲ್‌, + - ಅ) 
ತುಟಕಿಲ್ಕ (ನಾ). ವೀರ; ಶೂರ; ಪರಾಕ್ರಮಶಾಲಿ : “ಕರಮೊಲ್ಹನೊಳಂ 
ಸುವೀರನೊಳ್‌ ತುಟಲನೆನಲ್ಮೆ” (ಕರ್ಣಾನಿ. 9೩). [ತುಲ್‌ + - ಅ] 
ತುಟಿಿಲಸಂದ, "ತುಟಿಲ್ಲ್ಸಲ್‌,' ಪರಾ. 
ತುಟಿಿಲಸಂದ್ಯ “ತುಟಿಲ್ಲಲ್ಕ್‌' ಪರಾ. 
ತುಟ್‌ಲಾಳ್‌;, ತುಳಿಲಾಳಂ, (ನಾ). ಆಳು; ಸೇವಕ; ದಾಸ: ಆದೊಡೆ 
ಪೆಣ್ಣಳ್‌ ಮೇಣ್‌ ತುಬಿಕಿಲಾಳ್ಗಳ ಅವನ ಜಸಮಂ ಪಾಡುವೆಡೆಯೊಳ್‌ 
ನಿರ್ಬಂಧಮಿಲ್ಲಂ (ಅದ್ಭುತ. ೨೨-೨೨). ತುಳಿಲಾಳ್ಕು : ದಳಪತಿ ಮನ್ನೆಯ 
ಮಾಂಡಲಿಕರು ನೆಲಕ ತುಳಿಲಾಳು ರಾಯರಾವುತರು...ಒಪ್ಪಿದರು (ಕಂನವಿ. 
೮-೨೮) ; ರಾಷ್ಟ್ರಕೂಟಸಿಂಹಾಸನಕ್ಕೆ ತುಳಿಲಾಳಾಗಿ ಬದ್ದೆಗನು ಚಾಳುಕ್ಕ 
ಭೀಮನನ್ನು ಗೆದ್ದನೆಂಬುದರಿಂದ (ಸಾಡೋಜ. ೩೨೬). [ತುಟ್‌ಲ್‌ 4೮೪] 
ತುಬಿಲಾಳ್ಕ್‌, ತುಳಿಲಾಳ್‌, ತುಳಿಲಾಳ್ಯು (ನಾ). ಪರಾಕ್ರಮ ಉಳ್ಳ 
ವನು; ಶೂರ ; ವೀರ: “ತುಟಾಲಾಳ್‌ ಪರಾಕ್ರಮಮುಳ್ಳಂ” (ಕತಸಾ. 
೧೪-೨೬೪); “ತುಟಿಸಿಲಾಳೆ ಧೀರನೆೊಳ್‌” (ಕರ್ಣಾನಿ.೩೦); ವದ್ದೆಗನ ಕೋಣೆಯ 
ಗಂಗನ ಮೊತ್ತಮೆಲ್ಲಮಂ ಬೆದಜುವಿನಂ ತೆರಳ್ಳಿ ಪಲರುಂ ತುಟಿಕಿಲಾಳ್ಗಳನಿಕ್ಕೆ 
(ಎಳ. 11, ೧೩೮-೦೨; 940) ; ಪಸಾಯ್ತರ ಬಟ್‌ಸಲ್ವ ತುಟಿಿಲಾಳ್ಗಳಡ್ಡಣ 
ದೊಳೆಡ್ಡಮಾಗೆ (ಕಬ್ಳಿಕಾ. ೪೪) ; ಕೊಳನಂ ನಿಸ್ಸಾರಮೆಂದು ಪುರುಳ್ಳು 0ದಿ 
ದಾಣ್ಮನಂ ತೊಅಕಿದು ಪೋಪ ತುಲೌಲಾಳ್ಗಳಂತಿರೆ ನೀರ್ವಕ್ಕಿಗಳ ದೆಸೆದೆಸೆಗೆ 
ಪೋದುವು (ರಾಮಾಕ್ಕ. ೫೦-೨೫. ತುಳಿಲಾಳ್‌: “ತುಳಿಲಾಳಿನೆ ಪರಾಕ್ರಮಿಗೆ 
... ಅಭಿಧಾನವು” (ಕತರ. ೪೭); ತುಳಿಲಾಳ್ಗಳು ತನ್ನಾ ನೂರ್ವರು ಸುತರೆಳಸಿ 
ಬಳಸಿ ಬಂದನಾಗ (ನೀಮಿಸಂ. ೨೩-೦೬೪); ತಳುವದೆ ಜೀವಿತಗೊಂಬ 
ತುಳಿಲಾಳ್ಗಳಲ್ಲದೆ ರಾಮನ ಮೆಯ್ಗಾವಲೊಳಗಿಲ್ಲ ಲೆಕ್ಕದಾಳುಗಳು 
(ಕುರಾಸಾಂ. ೯-0೮) ; ಬಿರುದಿನ ಬೆನ್ನ ರುಲ್ಲಿಯ ತುಳಿಲಾಳ್ಗಳ ನೆರವಿ 
ಮಧ್ಯದೆ ಬಹನಾರೆ (ಕಂನವಿ. ೨8-9೭). ತುಳಿಲಾಳ್ಯು; ತುಳಿಲಾಳಿಗೆ ಕೈವಶ 
ವಾದ ಸುದತಿಯರಳಿವಿಟರಿಗೆ ಮೋಹಿಸುವರೆ (ನೇಮಿಸಂ. ೦೦-೧೪೪) ; ನೆಳಿನ 
ನಾಭನ ಸುತನಂತೆ ತುಳಿಲಾಳಿನಂತೆ ... ಸಲೆ ಭೂಜವೆಸೆಯೆ (ಳೈಕನೇ. 
೧-88); ಹೈದರನು ಮತ್ತೆ ಒಂದು ಲಕ್ಷ ತುಳಿಲಾಳುಗಳನ್ನು ಕೂಡಿಕೊಂಡು 
ದುರ್ಗದ ಮೇಲೆ ಧಾಳಿಮಾಡಿದನು (ಕವೀರ. ೧೨೩). 
ಕ ತುಟ್‌ಲ್ಕ್‌ + ಆಳ್‌] 
ತುಟ್‌ಲಾಳಾಯ್ತ (ನಾ). ವೀರರ ಧರ್ಮ ; ವೀರವೃತ್ತಿ (?): ಅಂತು 
ಮೂದಲಿಸದೆ ಇಟ್‌ವುದು ತುಟ್‌ಲಾಳಾಯ್ತಮಲ್ಲೆಂದು ಮುಟ್ಟಿ ಮೂದಲಿಸಿ 
(ಗದಾಯು. ೮-೨೫ ಬ): 
[ಐ ಇದು "ತುಳಿಲಾಳ ೬ ಆಯತ' ಎಂದು ಭಿನ್ನಪದವಾಗಿರಬಹುದೆ? ] 


18 


20 


25 


46 


ತುಟ್‌ಲಾಳ್ತನ 


ತುಟಿಸಿಲಾಳ್ತನ (ನಾ). ಶೌರ್ಯ ; ಪರಾಕ್ರವಂ: ಪೆಣ್ಣುಡೆಯುಟ್ಟಿರೆ ಪುತ್ತ 
ನೇಣ ಕೊಲ್ಲದ ತುಟಿಲಾಳ್ತನಕ್ಕೆ ಸಮನಾವನೆೊೊ ಸಾಹಸಭೀಮಭೂಪ 
ನೊಳ್‌ (ಗದಾಯು. ೧-೨೨) ; ಚಾಳುಕ್ಕರಾಜ್ಯಕ್ಕೆ ಕಾರಣಮಾದಳ್‌ ತುಟಿ 
ಲಾಳ್ತನಕ್ಕೆ ನೆಆ್‌ದಾಳ್‌ (ಎಇ. ೫7, ೩೪೦-೯ ; 1071): ತುಟೌಲಾಳ್ತೆನಕ್ಕವಂ 
ನೀರಿಟಿ೨ ವಂತಳವಟ್‌ದು ಸೂಸೆ ಕಣ್ಣಿ €ರ್ತೇರಿಂದಿಟಿದಂ (ಪಂರಾಮಾ. ೪-೩೦). 

[ ತುಟೌಿಲಾಳ್‌ + - ತನ] 

ತುಟ್‌ಲ್ಲೆಯ್‌, ತಂಳಿಲುಗೆಯ್‌, ತುಳಿಲುಗೆಯಿಂ, ತುಳಿಲ್ಲೆಯ್‌, ತಂಳಿಲ್ಲೈ 
(ಕ್ರಿ). ವಂದಿಸು ; ನಮಸ್ಕರಿಸು: “ತುಟಲ್ಲೆಯ್‌ - ನಮಸ್ಕಾರೇ” 
(ಕಮಧಾ); “ಬಾಗೆಅಗು ಮೊಲ್ಲು ತುಲಿಲ್ಲೆಯ್ಯೆನ್ನಲ್‌ ಬಿಡದದುವೆ 
ವಂದನಾರ್ಥದಿ ತೊಡರ್ಗುಂ” (ಕವಿಕಂ, ೧೮೯) ; ತಾಯಂ ಕಂಡು ತುಲ 
ಲ್ಲೆಯ್ದು ಪಂಡಿತರಾಗಿ ಬಂದುದಂ ಪೇಟ್ಟು (ವಡ್ಮಾರಾ. ೪-೨೨) ; ಜನಕನುಂ 
ವಿದೇಹಿಯುಂ ದಶರಥಂಗಮಪರಾಜಿತಾಮಹಾದೇವಿಗಂ ತುಟಿಕಿಲ್ಲೆಯ್ವುದುಂ 
(ಪಂರಾಮೂ. ೬-೪೮ವ): ನಂಜುಗೊರಲನ ಗಾಡಿಯಂ ನೋಡಿ ಬಗೆಯೊಳಚ್ಚರಿ 
ವಡುತಂ ಬಂದು ತುಟ್‌ಲ್ಲೆಯ್ದೂ ಕೈಗಳಂ ಮುಗಿದು (ಕಬ್ಮಿಳಾ. ೧೬೮) ; 
ನಿಜರಾಜಮಂದಿರಮಂ ಪೊಕ್ಕು ತಾಯ್ಗೆ ತುಟಿಿಲ್ಲೆಯ್ದ್ತು ತನ್ನ ಬಟ 
ಯೊಳ್ಳಂದ ವಿದ್ಯಾಧರರ್ಗೆಲ್ಲಮುಡಲುಂ ತೊಡಲುಂ ಕೊಡಿಸಿ (ಪುಣ್ಕಾಸ್ತ್ರ- 
೧-೮೮ವ); ಎನ್ನ ಬಿನ್ನಪಂ ಪಾಪೆಯಂ ತುಟೌಿಲ್ಲೆಯ್ದಂತಿರೆ ಪೊಚ್ಚೆಆದಾಯ್ತು 
(ರಾಮೂರ್ಕ. ೩೭-೨೮. ತುಳಿಲುಗೆಯ್‌ : ಬಳಿಕ ತುಳಿಲುಗೆಯ್ದಿಂತೆಂದನು 
(ನೇಮಿಸಂ. ೭-೦೦) ; ತುಳಿಲುಗೆಯಿ : ವಸುದೇವ ... ಮುನಿಪಗೆ ತುಳಿಲು 
ಗೆಯಿದೆಯಿ[ಪಾಕಾಂ. ಗೈದೈ]ತಂದು ನಿಜಮಂದಿರದೊಳಿರೆ (ಸಾಳ್ಕಧಾ. 
೦೯-೩೩). ತುಳಿಲ್ಲೆಯ್‌ : ಸಗ್ಗಿಗರೆಜಕಿಯಗೆ ತುಳಿಲ್ಲೆಯ್ದೆ (ತ್ರಿಧುತಿ. 
3೪-೧); ಬಾಗಿಲ್ಲಾ ಪಿನ ಪಡಿಯರಶಿಯರು ಬಾಗಿ ತುಳಿಲ್ಲೆಯ್ಯಾಗ ಒಡತಿಯ 
ಮುಖವನ್ನು ನೋಡುತ್ತಿದ್ದರು (ಸವತಿ. ೨೦೧). ತುಳಿಲ್ಲೆ ೪: ಯತಿ 
ನಿಶ್ಚಳಾನಂದಮಯನಡಿದಾವರೆಗೆ ತುಳಿಲ್ಸೈದು ಕೃಪೆಯಿಂದೆ ಬಿಜಯಂಗೈ 
ವುದೆಂದು ಬಿನ್ನವಿಸೆ (ಸಿದ್ಶೇಪು. ೧೭-೩೦) ; ಕಾಲನಂ ಕಂಡು... ತುಳಿಲ್ಲೈದನು 
(ಕುಕ್ಮಾಂಗ- ೮-೪). [ತುಬಿಿಲ್‌, + ಕೆಯ] 

ತುಟಿಿಲ್ಲೊಳು, ತುಳಿಲ್ಲೊಳ್‌ (ಕ್ರಿ). ೧. ನಮಸ್ಕರಿಸು ; ವಂದಿಸು ; 
ಕಾಣ್ಮೆಯನಿಕ್ಕು ಚೋಳ ಮಲೆಯಾಳ ತುಟ್‌ಲ್ಲೊಳು (ಉದೃಟ- ೨-೨೧). 
ತುಳಿಲ್ಲೊಳ್‌ : ಪಿ. ನಮಸ್ಕಾರವನ್ನು ಕೈಗೊಳ್ಳು ; ವಂದನೆಯಂನ್ನು 
ಸ್ವೀಕರಿಸಂ : ಪಲಗಣ್ಣಮುಖದಮರ್ದನುಂಬರಿಂ ತುಳಿಲ್ಲೊಂಬ ಗೊಂದೆ 
ವಳವಿಗ ಗೊರವನೇ (ನವೆಮೋ. ೩೨-)- 

[ ತುಟ್‌ಲ್‌, ೬ ಕೊಳು (ಎಕೊಳ್‌])] 

ತುಟಿಿಲ್ಬಾಡು (ನಾ). ಶೌರ್ಯವನ್ನು ಕುರಿತು ಹಾಡುವ ಹಾಡು; 
ವೀರಗೀತೆ : ಶ್ರೀರಘುಪ್ರವರನಡಿಯ ತುಟ್‌ಲ್ದಾಡಿನ ಬೀಣೆಯ ಜವಳಿ 
ಮದ್ದಳೆಯ ... ಮೇಳದವರ (ರಾಮಾಶೈ. ೭೮-೧೮). 

[ತುಟ್‌ಲ್‌, * ಪಾಡ್ಕು) 

ತುಬಲ್ಲಂದ, "ತಂಟಲ್ಲಲ್ಲ್‌' ಪರಾ, 

ತುಟಾಿಲ್ಲಂದ್ಯ “ತುಲಿಿಲ್ಲಲ್ಯ್‌' ಪರಾ. 

ತುಟಿಿಲ್ಲಲ್ನ್‌ (ಕ್ರಿ). ಸೇವೆಗೆ ಸೇರು; ಊಳಿಗದಲ್ಲಿ ಪ್ರವರ್ಶಿಸು; 
ದಾಸನಾಗು. 

ತುಟಿಲ್ಲಂದ್ಮ, ತುಟ್‌ಲಸಂದ ಎ ೧. ಸೇವಕ; ದಾಸ. ೨. 

ಪಂಚಮವರ್ಗಕ್ಕೆ ಸೇರಿದವನು; ಅಂತ್ಯಜ, “ತುಟ್‌ಲ್ಲಂದಂ ಎ 
ವೀರಂ; ಪಂಚಮಂ” (ಶಮದ. ಪರಿ. ಎ): “ತುಟ್‌ಲಸಂದೆಂ ಪಂಚಮಂಗೆ 
ವೀರಂಗೆ ಪೆಸರ್‌” (ಸಂಜೀವ. ೧೦). ಗ[ತುಲಿಿಲ್ಮ್‌ + ಸಲ್‌) 

ತುಟೌಲ್ಲಲ್ಮ್‌ (ಕ್ರಿ). ಪರಾಕ್ರಮದಿಂದ ಪ್ರಸಿದ್ಧನಾಗು ; ಬಲದಿಂದ 
ಹೆಸರುವಾಸಿಯಾಗು ; ಶೂರನೆನಿಸು. 


೩೫೭೬ ತೂಂಕಡಂಗಾಣ್‌ 


ತುಟುಲ್ಲಂದ್ಧ, ತುಟ೨ಲಸಂದ್ಯ- ಶೂರ; ಪರಾಕ್ರಮಿ; ಶೂರನಾದ 

ಯೋಧ: “ತುಬ್‌ಲ್ಲಂದಂ ಎ ವೀರಂ; ಪಂಚಮಂ” (ಶಮರ. ಪರಿ. ೧): 
ನಿ:ಮುಮಿಂತಿನಿತೆರ್ದೆಗೆಟ್ಟಿರಿಂ ತುಟಿ ಲಸಂದರನಾರುಮನೆಂತು ನಂಬುವರ್‌ 
(ಪಂಪಭಾ. ೧೦-೧೧೯): ಕೆಲರ್‌ ತುಲಿಲಸಂದರಲಟಿ*ಯೆ ನೊಂದರ್‌ (ಪಂಚತಂ. 
೨೦೬-೧೯) ; ಕೆಲಬರಂ ಕಡೆವಾಯೊಳವುಂಕಿ ಕೊಂದುದುಳ್ಕಟಿಯದೆ ನಿಂದರಂ 
ತುಟೌಿಲಸಂದರನಾ ವನಕೇಳಿವಾರಣಂ (ಶಂದ್ರಪು. ೧೦-೯೭): ಪರಧನಮಂ 
ಕರಮೊಪ್ಪುವ ಪರವನಿತಾಜನಮನಳಿಪಿ ಕಳಲುಂ ಕೊಳಲುಂ ದೊರೆಗಾಗದೆಂಬ 
ಶೌಚದಭರಮುಂ ತಾಳ್ಜಿದನೆ ತುಟಲಸಂದಂಜಗದೊಳ್‌ (ಬಂಹರಿ. ೧೦-೧೦೦)- 
ತುಟಲ ಸಂದಿಕೆ ಎ ಯುದ್ಧದಲ್ಲಿ ತೋರುವ ಪರಾಕ್ರಮ, - ಶೌರ್ಯ : 
ನೇಸಜಾನೊಳದಂದೆನ್ನಂ ಸಾಸಿಸುವಂ ಸುರಪಸೂನುವಲ್ಲದೊಡಟಿಕಿವಂ 
ಭಾಸುರ ವಸುವೊಕ್ಕಿಂತಿದೆ ಲೇಸೆಂದುಲದಿರೆಲೆ ತುಲೌಿಲಿಸಂದಿಕೆಯಲ್‌ಗುಂ 
(ನೇಮಿಪು. ೧೨-೭೩) ; ಕೆಲರ್‌ ತುಟಾಲಸಂದಿಕೆಯ ಪಸುಗೆಗಳಂ ಮುನ್ನ 
ಯದೆ ನೆಗಟ್ಟು (ಬಂಹರಿ. ೧೦-೮೦೨). ( ತುಬಿಿಲ್ಡ್‌ + ಸಲ 

ತುಟ್‌ವು (ನಾ) ತುಳಿತ; ಮೆಟ್ಟುವಿಕೆ: ಆ ಖಳನ ತುಲ್‌ವು [ಪಾಠಾಂ. 
ಯು] ಮಂ ಸೋಂಕುಮನಾರವಧರಿಪರ್‌ (ಆದಿಪು. ೪-೬೭). 

[ತುಟ + -ವು]) 

ತುಟ್‌ಸು "ತುಟಿಯಿಸು' ನೋ. 

ತುಟೀಹ (ನಾ). ಹಿಂಡುವುದು ; ರಸ ತೆಗೆಯಂಉವುದಂ ; ಅರೆಯುವುದು : 
“ಸುತ್ಕಾ. ಅಭಿಷವಃ, ಸವನಂ- ಯಜ್ಞಾರ್ಥವಾಗಿ ಸೋಮವ ತುಟ್‌ಹ” 
(ನಾಚರಾ. ಕಿ). [ತುಟಿ + - ಹೈ] 4. 

ಸಿತುಟುವ "ತುಳಂ' ನೋ. 

ತುಟಿ್ಸಿಲ್‌ (ನಾ). ಒಂದಂ ಬಗೆಯ ಮರ: ಚುಜ್ಜಲುವಂರ (?) : 
ತಸ್ಯ ಸೀಮಾನ್ತರಂ ಕೊಳ್ತಿನಿ ತೋಲ್ಟ್‌ ಪೆರಿರ್ಪೈೆಎ ವಾಣ್ಣಿರ್ಕು ತುಟ್ನಿಲುಂ 
ದೇವಸಾಲೆಯುಂ (ಎಕ. 71, ಗಂಬ್ಳಿ. ೭೫-೩೦; 739): ದಕ್ಷಿಣಸ್ಮನ್ಹಿಶಿ 
ಪಡುವ ನೋಡಿ ಪೋದ ಪೇಟಕೋಸ್ಸೆಯೆ ಅನ್ತೆ ತುಲ್ಮಿ ಲ ಪೇಆಆಕ್ಸೆಯೆ 
(ಎಕ. ೩೪1, ತಿಪಟೂ. ೧೪೦-೬೮; 900). [7] 

ತುಟ್ಟಿಲ್ಲಾಲ್‌, ತುಳ್ಳಿಲ್ಯಾಲ್‌ (ನಾ). ಒಂದು ಸ್ಥಳದ ಹೆಸರು : ತಸ್ಯ 
ಸೀಮಾನ್ನರಂ ಪೂರ್ವ್ವಸ್ಥಾನ್ಹಿಶಿ ತುಟಸ್ತಿಲ್ಲಾಲೆ ಅನ್ನೆ ಬನ್ನು ಕಳರಾ 
ಬಾಯ್ಕಾಲುಳ್‌ ಕೂಡಿ ... ಅನ್ತೆ ಬನ್ನು ತೊಜಯುಳ್‌ ಕೂಡಿತ್ತು ... 
ಅನ್ನೆ ಬನ್ನು ಬೆಟ್ಟದಾ ಮೂಡಾಯ್‌ ಪೊರೆವ ಬನ್ನು ತುಟ್ಟಿಲ್ಲಾಲೊಳ್ಳೂ 
ಡಿತ್ತು (ಮೈಆರಿ. ೦೯೩೬, ೫೩-೨೪; 7001). ತುಳ್ಲಿಲ್ಯಾಲ್‌ : ಅರಸರಾನ 
ನುಮತಪ್ಪಡಿಸಿ ಪೊಯ್ದದು ತುಳ್ಳಿಲ್ಯಾಲ್ಕಿಲ್ಲಿಪುಸೂರ್‌ ತೆಡಿಯಕ್ಕ 
(ಮೈ ಆರಿ. ೧೯೨೫, ೧೦೬-೨೮ ; 1). [ತುಬಿಲ್‌? + ಕಾಲ್‌) 

ತೂ (ನಾ). (ಅವಹೇಳನ, ಅಸಹ್ಯಗಳನ್ನು ಸೂಚಿಸುವ) ಒಂದು 
ಅನಂಕರಣ ಶಬ್ದ: ತೂ ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕು (ರೂಢಿ). 

ತೂತೂ (ದ್ವಿರುಕ್ತಿ): ಶಿವನ ತನುವಂ ನೋಡಿ ತೂತೂ ಎಂದು 

ತೂಪಿಅ್‌ದ ಯುವಶಿಯಂ ಕಂಡು (ಬಸಪು. ೧೩-೨೦). "ಥೊ' ಪರಾ. 

ತೂಂಕಂಗೊಳ್‌ (ಕ್ರಿ). ತೂಗಿಬೀಳು; ವೂೂರ್ಛೆಹೋಗಂ : ವಿಷವಿಷಮ 
ಕನತ್ಮಿಂಜಲ್ಯಮನುತ್ವಲಮೊಂದಂ ಜನಪತಿ ಕಂಪುಗೊಂಡು ತೂಂಕಂ 
ಗೊಂಡಂ (ಕಾಂತಿಪು. ೬-೯೨). [ಆ ತೂಂಕ್ಕು + ಕೊಳ) 

ತೂಂಕಡ " ತೂಂಕಡು ' ನೋ. 

ತೂಂಕಡಂಗಾಣ್‌ (ಕ್ರಿ). ತೂಕಡಿಸು; ಜೂಗರಿಸು : ಹೆಂಸೆಗಳಿರಡೆಮೆ 
ಯೊಂದಾಗಲೀಯಳ" ನವಿಲ್ವಾಣತಿಯಂ ಕಣ್ಮುಚ್ಚಲೀಯಳ್‌ - ಗೆಟಿಪುವ 
ಗಿಳಿಯಂ ತೂಂಕಡಂಗಾ [ಪಾಕಾಂ. ಕಾ]ಣ ಲೀಯಳ" (ಅರ್ಧನೇ. ೩-೦೦೭). 

[ಆ ತೊಂಕಡು * ಕಾಣ್‌) 


10 


185 


20 


25 


30 


40 


45 


ತೂಂಕಡಿಕೆ ೩೫೭೭ ತೂಂಕ್ಕು 


ತೂಂಕಡಿಕೆ, ತೂಕಡಿಕೆ, ತೂಗಡಿಕೆ (ನಾ). ಇ ತೂಂಕಡು ೧: ಜೃಂಭ 


ಮತಿ 'ಜಡಶ್ವಾಸಂ ದೃವಿಇಳನಂ ತೂಂಕಡಿಕೆಯಿವನುಭಾವಂಗಳ* (ರಸರ. 
ತೂಕಡಿಕೆ: ಬರಬರ ಭಕ್ತಿಯರೆಯಾಯಿತ್ತು ಕಾಣಿರಣ್ಣಾ 
ಮೊದಲ ದಿನ ಹಣೆ ಮುಟ್ಟಿ ಮಜುದಿನ ಕೈಯ ಮುಟ್ಟಿ ಮೂಲಕೆಂಬ 
ದಿನಕ್ಕೆ ತೂ[ಪಾಠಾಂ. ಮಾಂ)ಕಡಿಕೆ ಕಾಣಿರಣ್ಣಾ (ಬಸವ. ೨೨೦) ; ಸೆಜ್ಜೆವನೆ 
ಯೊಳಗೆ ಮೃದುವೆನಿಪ ತಳದ ಮೇಲೆ ಸಜ್ಜನಂ ನೆಲಸಿ ತೂಕಡಿಕೆ ಮನವಂ 
ಜೋಲೆ (ಬಸರ, ೯-೧೩೦) ; ಕಣ್ಣೆ ವೆಗಳಲಿ ನಸು ತೂಕಡಿಕೆ ತೋಟ್‌ದೊಡೆ 
ಮೈಗೆದಟುವನು (ಕುವ್ಕಾಆ- ೯-೮): ತುಳುಕ್ಕಾಡತುವ ತೊಕಡಿಕಿ (ಗಂಗಾತ. 
೭೦-೩) : ತನಗೆ ತೂಕಡಿಕೆ ಬಂದಾಗ ಅಲ್ಲಿ ಕೊಂಚ ಹೊತ್ತು ಕುಳಿತುಕೊಂಡ 
(ಪಕಾಕ್ಸಿ. ೧೨೦). ತೊಗಡಿಕೆ : “ ಜೃಂಭಣಂ-ತೂಗಡಿಕೆ” (ಕಾಶಕೃ. ೭೭) ; 
ಸುಂದರಿಯರೇ ನಿಮಗೆ ತೂಗಡಿಕೆಯೇ (ಮಲೆನಾ. ೭೦). 
[ತೂಂಕಡು * - ಇಕೆ] 

ತೂಂಕಡಿಕೆಗಣ್‌ (ನಾ). ತೂಕಡಿಸಂವ ಕಣ್ಣು ಭು ನಿದ್ದೆಗಣ್ಣು : ಕಳ್ಳನೆಂದು 
ತೂಂಕಡಿಕೆಗಣ್ಣಿಂದಾಕೆಯ ಮುಂದಲೆಯನಡಸಿ ಪಿಡಿದು (ಧರ್ಮಾಮ್ಮ. ೨-೪೭). 

[ತೂಂಕಡಿಕೆ * ಕಣ್‌) 
ತೂಂಕಡಿಸು, ತೂಕಡಿಸು (ಕ್ರಿ). ೧. ನಿದ್ರೆಯ ಭಾರದಿಂದ ತಲೆಯನ್ನು 
ತೂಗಾಡಿಸು ; ನಿದ್ರೆಯಿಂದ ಜೋಲಂ ; ಜೂಗರಿಸು : ತೂಂಕಡಿಸಿಯು 
ಮಲಸಿಯುಮಿಾಗಳು ಜಡತ್ವಮಾಯ್ತೆಂದು ಮನಮನಜ್‌ಗಬಲೆಯರ (0) 
(ಮದತಿ. ೧೦-೫೮) ; ಬಡವಪ್ಪೊಡೆ ... ತೂಂಕಡಿಪೊಡೆ ಪಶುಗಳ್ಗೆಲ್ಲಂ ಕೊಡು 
ವುದು ಬೇವಿನ ಕಷಾಯಮಂ (ರೋಕೋಪ. ೯-೨೦೭) ; ತೂಂಕಡಿಪ್ಪವರ 
ನೊಪ್ಪವ ಪಾಸಿನ ಮೇಲೆ ನೂಂಕಿದಂತಾದುದು (ಪಾರ್ಶೃಪು. ೩-೧೦೩): 
ತನು : ಬಡವಪ್ಪ ತೂಂಕಡಿಸುವಾಗುಳಿ ಪುಟ್ಟಿ ... ಪೊಂಗಿ ಬಸಿಖ್‌ 
ಬಿಗಿದನ್ಶ ಗರ್ಭಿಣೀಜನದ ವಿಕಾರಮಾ ಸತಿಯೊಳನಿಗವೆ (ಪುಷ್ಪ ಪು. ೯-೦೧೭) ; 
ನಿದ್ದೆಯ ಬಿಣಕ್ಬಿಂ ತೂಂಕಡಿಪ ನಿನತೊಂದು ಗುಣಂ ಹೀನಂ (ರಾಮಾಶೃ. 
೯೩4-೧೦). ೨. ನಿದ್ರೆಮಾಡಂ : ಲೋಕಪಾಲನಿರುಳ್‌ ತೂಂಕಡಿಸುವಾಗಳ 
(ಡಾವುಂಪು. ೮೫-೬): ತೂಂಕಡಿಪ ವನ್ಯಮೃಗಂಗಳ ಮಗ್ಗುಲೊಳ್‌ 
ತೆಅಂದಿರಿದು ಹಿಮಾಂಶುರಶ್ಮಿಗಳಿನುಜ್ಜಳಿಸಿದುಟಜಾಂಗಣಗಳೆ ೪ ಪರೆದೆಸ 
ಗಿತ್ತತಿಪ್ರಮದಕಾರಣನಂದು ನಿಶಾಸಮಾರಣಂ (ಕಾದಂಪೂ ೨೮೩) ; ಚೇರಮ 
ನಲ್ಲಿ ತೂಂಕಡಿಸೆ ಕನಸಿನೊಳಗೆಲ್ಲವಂ ಪುರಹರನೊಡಂಬಡಿಸೆ (ನಂಬಿರ. 
೧೭-೧೧); ಆತನೊಂದು ಲತಾಭವನದೊಳ್‌ ಮಟ್‌ದು ತೂಂಕಡಿಸೆ 
(ಪುಣ್ಕಾಸ್ಪ. ೩. (ಆಲಂ) ಕಾಯಂಣಗತವಾಗದಿರು; 
ಆಚರಣೆಗೆ ಬಾರದಿರು : ನಿಯಮ ನಿಬಂಧನೆಗಳ ಕಟ್ಟುಪಾಡು ನಿಶ್ಚಯ 
ವಾಗಿ ತೂಂಕಡಿಸುತ್ತಿರುವುವು (ಜಿಟ್ಟೀ. ೩೪-೧೦. ತೂಕಡಿಸು : ೧. 
ಕೋಕನದಪಂಡತಟದೆೊಳ್‌ ತೂಕಡಿಸುವ ಹೆಂಸನಂತಿರೆ (ದಶಕು. ೦೪-೧೩) ; 
ಕೃತವರ್ಮನೆೊಲೆದಾಗುಳಿಸಿ ತೂಕಡಿಸಿದನು ತೆಗೆದುದು ನಿದ್ರೆ ತನುಮನವ 
(ಕುವ್ಕಾಗ. ೯-೩): ಭಂಗಿಯ ತಿಂದಂತೆ ತೂಕಡಿಸುತ ಮತ್ತೆ ಕಂಗಳ ಮುಚ್ಚಿ 
ತೆಅಿವುತ ಬಿಂಗಿಯಂತಾಡುವ ಕಂಥೆಯ ಜೋಗಿಣಕಿಯಂಗದಾಟವೆ ನಮ್ಮ 
ನೃತ್ಯ (ಧರಣ. ೦೪-೩೨); ಕಿರಣಸಿಂಗ ತೂಕಡಿಸುತ್ತಿದ್ದ (ದೇವಸಾ. ೩೦): 
ತೂಕಡಿಸುತ್ತಿದ್ದ ವನಿಗೆ ಹಾಸಿಗೆ ಹಾಸಿ ಕೊಟ್ಟಂತೆ (ಗಾದೆ). ೪. (ಆಲಂ 
(ಹೂವನ್ನು) ಬಾಡಿಸು ; ವಂಚ್ಛಕೆೊಳ್ಳುವಂತೆ ಮಾಡು: ನಗಿಸಿಯೆ 
ಕುಮುದಿನಿಯ ತೂಕಡಿಸಿ ಕಮಲಿನಿಯ ... ಸಂಧ್ಯಾಮಡದಿಯೊಪ್ಪಿದಳು 
(ಜೀವಂಡ. ೪-೦೬). [ತೂಂಕಡು + - ಇಸ್ಯು] 
ತೂಂಕಡು, ತೂಂಕಡ, ತೂಕಡು (ನಾ). ೧. ನಿದ್ರೆಯ ಜೊಂಪು ; ತೂಕ 
ಡಿಕೆ; ವಂಂಪರಂ : ತುಂಗಭದ್ರನೆಂಬ ಪೋಡುಂಗಾಆಂ ಸೊರ್ಕಿ ತೂಂಕಡಿಂ 
ದಿರಂಳ್‌ ಕಟಿ್ತಿಂಗಳ" ಕಡುಗತ್ತೆಲೆಯೊಳ್‌ ಬಂದು (ವಡ್ಮಾರಾ- ೧೪೭-೨೨). 
೨. ನಿದ್ರೆ: ಆ ತೂಂಕಡಿನೊಳ್‌ ಪರವಶತೆ ಬೆರಸಿತರಸನೊಳಾಗಳ್‌ 


೪-೧೨೮). 


೧-೯೦ವ). 


30 


ತೂಂಕಡನೊಡರ್ಚಿಯುಂ (ಜಂದ್ರಪು. 6-೪ವ); ಪತಶ್ರಿಗಳೊಳರ್ಪಾ' 


| (ಲೀಲಾವ. ೩-೩೩); ಪದೆದಿರ್ದ ವನವಿಹಂಗಂಗಳಂ ಕೊಂಬುವೆರಸಿ ತೂಗಿ 


 ತೊಂಕಡಂ ನೂಂಕುತುಂ ತಣ್ಣನೆ ತೀಡಿತ್ತೆನಸುಂ ಪ್ರಭಾತಸಮಯ 


ಪ್ರೋದ್ಭೂತಶೀತಾನಿಲಂ (ಕುಸುಮಾ. ೧-೩೨). ತೂಂಕಡ : ೨. ತೂಂಕಡದ 
ಮೆಯ್ಯುಲಸಿನಿಂದೇಳಲೊಲ್ಲದೆ (ಮಂತ್ರಶೆ. ತೂಕಡು : ೨. 
ಪುರ್ಬಿನ ಕುಡಿವೆರಸು ತೂಕಡನೊಳಕೆ ಇಂಡ ಜಾಡ್ಯಮುಂ ಸೊಕ್ಕು ಮುಕ್ಕು 
ಳಿಸಿದಂತಿರ್ದಿರವುಂ ... ದೊರೆಕೊಳ್ಳು ಮೆಂದು ಭಾವಿಸಿ (ಉದಂಪೂ. ೭೫೪). 

[ದೇ. ॥ ತಮಿ. ತೂಜ್ಕಲ್‌ ; ಮಲ. ತೊಣ್ಣಲ್‌ ; ತುಳು. ತೂಗಡಿ] 


0೨3೯-೪). 


ತೂಂಕಡುಗೆಡು (ಕ್ರಿ). ನಿದ್ರೆ ತಿಳಿ: ಎಚ್ಚರವಾಗು : ಆಗಳಾತನುಂ 


ನೇಸರ್ಮೂಡುವಾಗಳ್‌ ತೂಂಕಡುಗೆಟ್ಟು ದೆಸೆಗಳೆಂ ನೋಟ್ಟಿಂ (ವಡ್ಮಾರಾ. 
[ತೂಂಕಡು + ಕೆಡು] 


೫೪-೧೯). 


| ತೂಂಕಿಡು (ಕ್ರಿ). ಇಡಿ; ತುಂಬು ; ತುರುಕು (?) : ಧರೆಗಂ ವ್ಯೋಮಕ್ಕ 


ಮೆಂಟುಂ ದೆಸೆಗಮಡಸಿ ತೂಂಕಿಟ್ಟವೋಲ್‌ ಭೂತಸೈನ್ಯಂ ಬರೆ (ಜಗವಿ. 


೧೮-೦೯). [P ಇದು "ತೂಂತಿಡು' ಎಂಬುದರ ಅಪಲಿಪಿತವಿರಬಹುದು) 


15| ತೊಂಕ್ಕು,, ಜೂಗು, ತೂಕ್ಕು, ತೂಗ್ಕು (ಕ್ರಿ). ತೂಂಪ, ತೂಂಬ್ಯ ತೂಪ 


20 


25 


30 


95 


40 


45 


(ಭವಿಕೃ). ೧. ತಕ್ಕಡಿ ಮೊದಲಾದ ಸಾಧನಗಳಿಂದ ಭಾರವನ್ನು ಕಂಡಂ 
ಹಿಡಿ, -ತೂಕಮಾಡಂ, -ತೋಲನಮಾಡು: ತೂಂಕಿ ನೋಡಿದರ ದಿಟ್ಟಿ 
ದೊಲೆಯೊಳೊರ್ವರನೊರ್ವರ್‌ (ಜಗವಿ. ೯-೭೦); ನಿತ್ಯಬಿಂದಂಗೆ-ಬೆಡಂಗು, 
ಕಡಂಗು ... ಕೂಂಕಿದಂ, ತೂಂಕಿದಂ (ಶಮದ. ೩೬ ಪ್ರಯೋ). ೨. ತೂಗಾ 
ಡಿಸಂ ; ಅಲ್ಲಾಡಿಸಂ; ಅಲುಗಾಡುವಂತೆ ಮಾಡಂ: ತಮ್ಮ ಗದೆಗಳ 
ನಾಗಳ್‌ ಕಿಆ೨ಕಿಟಾದೆ ತಿರುವಿ ಮಾಣದೆ ಕಿಲ್‌ಕಿಟ್‌ದನೆ ತೊಂಕಿ ತೂಂಕಿ 
ನೂಂಕಿದರೆನಸುಂ (ಗದಾಯೂ. ೮-೭); ಅವಷ್ಟಂಭದಿಂ ತೂಗಿದ ಬಾಳಾ 
ಳ್ವತ್ತು ಬಾಳ್ವುಗ್ಗಡದ ಬಿರುದರಂ ತೂಗಿ ತುತ್ತಿಟ್ಟುದೇಂ ತಾಳ್ಲಿದನೋ 
ವಿಕ್ರಾನ್ತವುಂ ಯಾದವಕುಳತಿಳಕಂ ವೀರಬಲ್ಲಾಳದೇವಂ (ಎಕ. 1೪, 
ತರೀಕೆ. ೪೩-೪೦; 1196). ೩.ನೇತಾಡಂ; ಜೋಲು; ಇಳಿಬೀಳು : ಫಲದ 
ಬಿಣತ್ತಿಂ ತೂಂಬವೋಲ* ಜೋಲ್ಡಿಳಾಂತರಮಂ ತಳ್ತು ವಿರಾಜಿಸಿತ್ತಭಿನ 
ತೋದ್ಯನ್ಮಾತುಳುಂಗವ್ರುಜಂ (ಕುಸುಮಾ. ೯-೩೦) : ತೂಂ [ಪಖಾಕಾಂ. ತೂ] 
ಪೆಳಿಗಾಯ್ಗಳೆಂಬ ಕುಂಡಲಮವಮರ್ದಾಡೆ ನಂದನಮೆ ನಂದನಮಾದುದು 
ಚೈತ್ರರಾಜನಾ (ವೃಷವಿ, 9-೫೬). ಜೂಗು : ೪. ತೊನೆ; ಒಲೆ; 
ತೂಗಾಡು : ಬಳಲುತ್ತ ತೊಳಲುತ್ತಿರ್ಪ ಭವರೋಗದಲ್ಲಿ ಜೂಗುತ್ತಿರ್ಪ 
ಬಂಧನದ ಈ ದಂದುಗವಿನ್ನೆಂದಿಗೆ ಪೋಪುದು (ವಡಶಾ. 11, ೦8೩). ಶೊಕ್ಸು: 
೪. ಬೀಳುವಂಬಿನ ಹೊಯ್ವ ಖಡ್ಗದ ತೂಳುವಾನೆಯ ತೂಕಿ ತಾಗುವ 
ಶೂಲಿಗೆಯ ... ಧಾಳಾಧೂಳಿ ಮಸಗಿತು (ಕುಪ್ಕಾಕ. ೧೦-೯). ೫. ತೂಕ 
ವನ್ನು ತೋರಂ : ಏನದಕೆ ಸುರಪತಿಯ ದಂತಿ ಸವಸಾನವೆಂಬರದಷ್ಟದಿಕ್ಕು 
ಗಳಾನೆಗಳ ಪಡಿಕಟ್ಟು ತೂಗಲು ತೂಕುವವು [ಪಾತಾಂ. ತೊಕಕವು] ಕಿಜಿದು 
(ತೊರರಾ. ೬-೩೨-೦೪), ೬. ಸಮಾನೆವಾಗೆಣಿಸು : ಮಂದರಾಚಲದಿಂದ 
ತೂಕಿಯೆ ವರಪಿನಾಕವ ಕೊಟ್ಟನಾ ಶಿವನು (ಸಂಥಪ. ೨9-೧೬). ತೊಗ್ಗು; : 
೧. ಧರೆಯಣಯಲೊಡಂ ತೂಗಲ್‌ ಧರೆಗೆ ತುಲಾದಂಡವಂಲ್ತೆ, ಮದ್ಭುಜ 
ದಂಡಂ (ಅದಿಫು. ೧೪-೮೧); ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ 
ಕೈಯಲ್ಲಿ (ಬಸವ. 990) ; ದೇವದ್ರುಮವಂ ಲಕ್ಕಾದೇವಿಯುವಂ ಕಮಳ 
ಸಂಭವಂ ತೂಗಿದೊಡಾ ದೇವದ್ರುಮಕ್ಕೆ: ಲಕ್ಷ್ಮಾದೇವಿ ದಶುಫಲದ ಬಿಣ್ಣಿ ನಿಂ 
ಘನವಾದಳು (ಸಾಇಇ. 1%-1, ೨೭೩-೫೭; 1179); ಓರಂತೆ ಮರಕಾಲರು 
ಹಡಗಿನ ವ್ಯವಹಾರದಿ ಗಳಿಸಿದ ಹೆಣವ ಭಾರಸಂಖ್ಯೆಯಲಿ ತೂಗುವರು 
(ಮೋಹತ. ೩-3೯); ವರುಣಗಿರಿ ಪೂರ್ವಾದ್ರಿಗಳ ಹೆಚ್ಚು ಕುಂದುಮಂ 
ಸರಸಿಜಭವಂ ನೋಳ್ಬೆನೆಂದು ತೂಗಲ್‌ (ಜಿಐಪು. ೯-೦೦) ; ಶಶಿ ರವಿ 
ತ್ರಾಸಲೀ ಪುರವ ಸಗ್ಗವನೊಲ್ಲು ಬಿಸರುಹಾಸನ ತೂಗುತಿರಲ್ಲು 


ತೂಂಕು, 


(ಕಂನವಿ. ೫-೪). ೨. ಮೆಯ್ಕಂ ತೂಗುತ್ತುಂ ಉನ್ಮತ್ತ ಚೇಷ್ಟೆಯಿಂದೆರೆಯಂ 
ತಿಂದ ಮಾನಂತೆ ಪೊಳೆಯಂತ್ತುಂ (ಧರ್ಮಾಮೃ. ೫-೦೩೬ವ) ; ನಿಮ್ಮನ್ವಯವ 
ಸಂಹರಿಸಿದಿರಿ ಸಾಕೆಂದು ಸಂಜಯ ತಾೂಗಿದನು ಶಿರವ (ಕುವ್ಕಾಕ. ೦-೦೫). 
೪, “ತೊನೆ, ಒಲೆ, ತೂಗು, ಸೆಡೆಪು, ಅಲ್ಲಾಡು, ನಡುಕಂ. ಈ ೬ ಕಂಪನಂ'' 
(ಕಶೆಸಾ. ೩೧-೬೩೦): ತೂಗಿ ಪಣ್ಣೊಲೆಯುಂ ಬಳ್ಳುವ ಕೌಂಗು (ಅದಿಫು. 
೧-೬೭) : ತನು ಪುಳಕಾಳಿಭಾರದೊಳೆ ತಾಂ ತೂಗುತ್ತಿರಲ್‌ (ಕುಸುಮ. 
೬-೮66); ತಿಂದು ತೇಗಿ ತೂಗಿ ಕೆಲೆಕೆಲೆದು ... . ನಲಿದಾಡುವ ಭಲ್ಲೂಕ 
ನಿಕಾಯದಿಂ (ಗರಿಳ. ೦-೦೨೮ ವ್ರ: ನಸುಗೆಂಪಿನಿಂ ಬೀಗಿ ಬಾಗಿ ತೂಗುವ 
+»: ತೆನೆಗಳೆಂ ತೀಂ೨ತಿಅ*ದು ತಂದು ತಂದು (ಸಿದ್ಧರಾ. ೨-೨೯) ; ಚಾರಿಗಳು 
ಬಲವೆರಡಆೊಳಗೊಯ್ಯಾರದಲಿ ತೂಗಿದವು (ಕುವ್ಯಾದ್ರೋ. ೧-೫೦); 
ಎಡಗೆಯ್ಯ ಮುಷ್ಟಿಯ ತಾಣದೊಳಗೆ ಕೆಯ್ಯಡಗಿ ತೂಗುವ ಪಾದದ್ವಯದಿ 
ಪೊಡವಿ ತಲ್ಲಣಿಪಂತೆ ಖಳರಾಯ ಗರ್ಜಿಸಿ ಮೃಡತಪಧ್ವಂಸಿಯ ತಿವಿದ 
(ಮೋಹತ. ೦೨-೮೭); ನೆಳಲ ಚಪ್ಪರದಲ್ಲಿ ಹೆಣ್ಣುಗಳೂ ಅಡಕೆಯ 
ಗೊಂಚಲುಗಳೂ ತೂಗುತ್ತಿದ್ದುವು (ಕಾಲೂರ. ೧೩ ಕಥಾಸಾರ). ಪ. ನೇತು 
ಹಾಕು; ಇಳಿಬಿಡಂ : ಭಾಳಾಕ್ಷನ ರೂಹು ನಿನಗೇಕೆನುತ ನಾರಿಕೇಳಫಲವ 
ಕಟ್ಟಿ ತೂಗಿ . . - ಹೋಳ ಮಾಡಿದರು ಜೂದಿನಲಿ (ಮೋಹತ. ೨೦-೨೨). 
೮. ತೊಟ್ಟಿಲು, ಉಯ್ಯಾಲೆ ಮೊದಲಾದಂವುಗಳನ್ನು ಆ ಕಡೆಯಿಂದ 
ಈ ಕಡೆಗೆ ಚಲಿಸಂವಂತೆ ಮಾಡಂ; ಜೀಕು: ಇದು ಲೀಲಾಂದೋಳ 
ಮಿಂದೋಳದ ದನಿ ನೆಆಕಿಗೊಳ್ಳನ್ನೆಗಂ ಪಾಡಲೆಂದೇಆದಳಂ ತೂಗುತ್ತು 
ಮಿರ್ದೆನ್ನಯ ಪರಿಜು (ಆದಿ. ೯); ಉನ್ಮದದಂತಿದಂತಯುಗದೊಳ್ತಂ 
ನರ್ತ್ತಿಯಿಂ ಕಟ್ಟಿದೆಯ್ಯಲನಾನಂದದೊಳೇಣಾ ದಿಗ್‌ವನಿತೆಯರ್ತ್ಕೂಗಲ್ಕೆ 
(ಎಳೆ. 7117, ಸಾಗರ. ೧೦೦೯-೪೦; 1042) ; ಪಾಡುತೆ ತೂಗಿದರಖಿಳಪ್ರಪಂಚ 
ವಾಡಿಪ ಶಿಶುವಂ (ಗಿಂಕ. ೩-೬೭); ಮಣಿಲೇಖೆ ಸುತವೂಲೆಯರಿಗೆ ಪುಟ್ಟಿದ 
ಕಂದನ ತೂಪಲ್ಲಿ (ಜೀರಮ. 6-೨0) ; ತೂಗಿರೆ ರಂಗನ ತೂಗಿರೆ ಕೃಷ್ಣನ 
ತೂಗಿರೆ ಅಚ್ಕುತಾನಂತನ (ಪುರಂದ. ೨-೦೩೬ ಪಲ್ಲವಿ). ೯. ಉಯ್ಯಲಾಡು:; 
ಜೀಕಿಕೊಳ್ಳು : ಬಾಗಿಲ ಮುಂದಣ ನವಿಲಾಯ್ಯಲನೇಟ ತೂಗುತಿರ್ಪೆಳೆ 
ವೆಣ್ಣುಗಳ ಸೋಗೆಗಣ್ಮಆ್‌ವಾನು ಸುಳಿದಾಡುವ ಜನಸಾಗರದೊಳಗೊಪ್ಪು 
ತಿಹುವು (ಕಂಸವಿ. ೭-೪). ೧೦. ಜಗ್ಗು ; ಸೆಳೆ: ತೂಗಿ ಕಿವಿವರೆಗುಗಿದು 
ಯಂತ್ರವ ತಾಗಿಸಿದನಂಬಿನಲಿ (ಕುವ್ಯಾಆ. ೧೩-೨೯); ಪಾರ್ಥ ಸಾಕಿನ್ನೇಳು 
ಬಾಣವ ತೂಗು ಮಾತಾಡಿಸು ಮಹಾಧನುವ (ಕುವ್ಕಾಭೀ. ೩-೨೪). ೧೧. 
ಎಸೆ; ಬೀಸಂ; ಹೊಡೆ: ತರಳಾಪಾಂಗಂಗಳೊಳ್‌ ಮಚ್ಚ ರಿಪಲರ್ಗಣೆಯಂ 
ಕಟ್ಟೆ ತೂಪಂದದಿಂ ಚಾಮರಮಂ ವಕ್ಷೋಜಪೀಠಸ್ಥಿ ತ ಮದನನೃಪಂಗೆತ್ತು 
ವಂತೆ (ಲೀರಾನ ೭-೦೪). ೧೨. ಹೋಲಿಸು ; ತಾಳೆನೋಡು : 
ಪಾವಿನ ನಂಜುಮನವರುಮನೋವಿನಿಸಂ ತೂಗಿ ನೋಡೆ (ಧರ್ಮಾಮೃ. 
೨-೦೦೬) ; ನಿಮ್ಮಾರುಭಟೆಯನು ನಮ್ಮ ಬಾಹುವಿಕಾರ ಬಲವನು ತೂಗಿ 
ಯೆನಂತೆಚ್ಚನು ಧನಂಜಯನ (ಕುವ್ಯಾಕ. ೨೦-೨೭) ; ಭೂಗಗನಪಾತಾಳ 
ದರಮನೆಗಳಿದಅಕೊಡನೆ ತೂಗೆ ಸರಿಬಾರವು (ಜಲಖು- ೩-೬೨): ರಾಘವಾನು 
ಜಂಗೆ ಕೆಲಬಲನ ವನಂಗಳಂ ತೋಟ ಅಂದಿನ ದಂಡಕೆಗೊರೆಯಾಗದೆಂದು 
ತೂಗಿ ಬಣ್ಣಿಪಳ್‌ (ರಾಮಾಶ್ಶ. ೩೩-೦೨). ೧೩, ಪರೀಕ್ಷಿಸಂ ; ವಿವಂ 
ರ್ಶಿಸಂ ; ಯೋಗ್ಯತೆಯಂನ್ನೂ ನಿಷ್ಕರ್ಷಿಸಂ : ಕರದಿಂ ಸರಲಂ ಕಣ್ಣಿಂದ 
ರಾತಿಯಂ ತೂಗಿದೂಗಿ (ಕಾಂತಿಪು. ೪-೩) ; ದಂಡುವೇಟ್ಟಿರಸಿನಂತೆ ತೂಗಿ 
ಬಿಡುವ ನಾಯಕನಂತೆ ಕಲಹಂ ಮಾಬ್ಬ ಕೊಂಡೆಯನಂತೆ ಲೇಸಲ್ಲದ 
ಸುಖಕ್ಕೆ ಪಾಯಿಸಿ ನೋಯಿಸುವಿಂದ್ರಿಯಂಗಳುವುಂ (ಛರ್ಮಾಮ್ಮ. ೯-೨೩) ; 
ದೂರಕೆ ದಿಟ್ಟಿಯ ಪಸರಿಸಿ ಕೊರಲೆತ್ತಿ ದಾರಿದಾರಿಯ ತೂಗಿ ನೋಳ್ಬ 
(ಥರಜ. ೩-೩೬): ತೂಗಬೇಕು. ಮನದೊಳಗೆ ತೂಕವುಳ್ಳವರ ಮಾತು 
ಹಿಡಿದು (ನೆಂಮು. ೪೯-೯): ಗದ್ಮವನ್ನೋ ಪದ್ಯವನ್ನೋ ಓದಿ, ಆನಂದಿಸಿ 


೩೫೭೮ 


15 


30 


40 


ತೂಂತಿಡು, 


ಅದರ ಬೆಲೆಯನ್ನು ತೂಗಿದ ಮೇಲೆ ಅದರಲ್ಲಿರುವ ಉದಾತ್ತ ಧ್ಯೇಯ 
ಗಳನ್ನೂ ಕೌಶಲ್ಯವನ್ನೂ ಅನುಭವಿಸುವ ಶಕ್ತಿಯುಂಟುಮಾಡುವುದು (ಶಿಕ್ಷದ. 
೨೩೪). ೧೪. ಸಂಧ್ಯವಾಗು : ಕಾಳೆಗಂ ತೂಗದಿವರೊಡನೆಮ್ಮ ವರ್ಗೆನುತೆ 
ನೋಟಕರ್‌ ನುಡಿವುತಿರೆ (8ಬಪು. 9೨-೦೬). ೧೫. ನಿಲಂಕಂ; ಮಂಟುಂ,; 
ಹಿಡಿತಕ್ಕೆ ಬರಂ : ನಮ್ಮ ಸಾಮಾನ್ಯ ವ್ಯವಹಾರದಲ್ಲಿಯೇ ಎಷ್ಟೋ ಮಾತು 
ತಲೆಗೆ ತೂಗದೆ ಹೋಗುವಾಗ, ಶಾಂತಿಯ ನೆಲೆಯು...ಅಳತೆಗೆ ಸಿಕ್ಕದಿರು 
ವುದು ಆಶ್ಚರ್ಯವಲ್ಲ (ಸಾಹಿವಿ. ೦೩೭). ೧೬. ಸಾಟಿಯಾಗು ; ಸಮಾನ 
ವಾಗಂ: ರಮಾದಿ ಸಮಸ್ತ ಪ್ರಪಂಚದ ಸುಖವು ಒಟ್ಟುಗೂಡಿದರೂ 
ಪರಮಾತ್ಮನ ಸುಖಾನಂದದ ಒಂದಂಶಕ್ಕೂ ತೂಗಲಾರದು (ಜಗದಾ. ೨೦೪). 
೧೭. ತೇಲಿಸು: ಸಾಗರದ ತೆರೆಗಳಲಿ ಗಿರಿಗಳ ತೂಗಿ ಸೇನೆಯ: ನಡೆಸಿ 
(ಕುವ್ಮಾಅ. ೨೨-೫೨). 
ತೂಗ ಕಟ್ಟು ಎನೇತುಹಾಕು : (8). ತೂಗಿಕೊಳ್‌ ಎನೆಗೆ; ಹಾರು; 
ಬೀಳಂ : ತಾಗುವ ತಗರು ಬರಲೋಡಿ ಬಾವಿಯ ತೂಗು (ಗಿ, ಕೊಂಡಂತೆ 
(ಸರ್ವಜ್ಞ. ೧೦೦೦). ತೂಗಿ ತೊನೆ-ತೂಗಾಡಂ; ಒಲೆ: ಅಂತಾಕೆಗಳ್‌ 
ತೂಗಿ ತೊನೆವ ತೊನೆಪಂಗಳುಮುಂ ... ನೋಡಿ (ಪಂಪಧೂ. ೪-೯೦ವು). 
ತೂಗಿ ನೋಡು ೧. ತೂಕಮಾಡಿ ನೋಡು; ಭಾರ ಕಂಡಂಹಿಡಿ: 
ಹಿರಿಯ ಭಕ್ತರ ಕೆರಹನೊಂದೆಸೆಗಿರಿಸಿವೊಂದೆಸೆಯಲಿ ಮಹೀಸುರವರರ 
ನೇಆ೨ಸಿ ತೊಲೆಯನೆಲ್ಲರು ತೂಗಿ ನೋಡಲೈ (ಬಸಪು. ೩೬-೩೭). ೨. ವಿವಂ 
ರ್ಶಿಸಂ; ಪರೀಕ್ಷಿಸಂ: ಗೋವಿಂದನ ಮತದಲಿ ತೂಗಿ ನೋಡುವೆನಿದಅ 
ತೂಕವನೆಂದನಾ ಭೂಪ (ಕುವ್ಮಾಸ. ೨-೩). ತೂಗಿಬಿಡುಎಸೆಳೆದು ಬಿಡು: 
ಜಗ್ಗಿಬಿಡು : ಹೂಡಿ ಮಂಡಿಯ ಕಿವಿವರೆಗೆ ಕರಾಂಗುಲಿಗೂಡಿ ಬಾಣವ 
ತೂಗಿಬಿಡುತ ಕೂಡೆ ವೈರಿಗಳ ಕೆಡಹಿ ಪತಿರುಣವ ನೀಗಾಡಿದರು (ಕಂನವಿ. 
೦೯-೬೫). ತೂಗುಹಾಕು, ತೂಗಹಾಕು, ತೂಗಂಹಾಕು ಎ ನೇತುಹಾಕಂ ; 
ಇಳಿಬಿಡಂ : ಮನೆಯ ಗೋಡೆಯ ಮೇಲೆ ದೇವರ ಪಟಗಳನ್ನು ತೂಗು 
ಹಾಕಿದ್ದಾರೆ (ರೂರಿ); ತೂಗಾಸರೆಯಿಂದೆ, ಜೋಲಿಯಲ್ಲಿ,-ತೂಗಹಾಕು; 
ಜೋಲಹಾಕು (81188. ಇಂಕನಿ) : ತನಿಗಂಪು ಹೂವುಗಳ ಪೊರೆಯೊತ್ತಿ 
ತಂಗರಗಕನುವಾಗಿ ತುಂಬಿ ತೂಗಂಹಾಕಿ ಬಿಜ್ಜಣಿಗೆಯನಿಲನಿಂ ಬೀಸಿ 
ಮಾಡಿದುದು ಹಂಸೋದಕಂ (ಸೂಪಾ. ೨-೪೦). 
[ ದೇ.8 ತಮಿ. ತೂಜ್ಯು, ತೂಕ್ಕು ; ಮಲ. ತೂಕ್ಕು, ತೂಣ್ಣು ; 
ಕೊಡ. ತುಂಗ್‌ ; ತುಳು. ಶೂಂಕು, ತೂಂಗು, ತೊಕು, ತೂಗು; 
ತೆಲು. ತೂಂಗು, ತೂಗು ; ಕುವಿ. ತೊಂಗಲಿ, ತೂಖಲಿ] 


ತೂಂಕ್ಕು, ತೊಕ್ಕು ತೂಗ್ಯು (ನಾ). ೧. ತೂಗಾಡಂವಿಕೆ ; ಒಲೆದಾಟ ; 


ತೊನೆತ. "ತೂಂಕಂಗೊಳ್‌' ಪರಾ. ತೂಕ್ಕು : ೨. ತೂಕ ; ಭಾರ: 
ನಗದ ತೂಕೇರಬೇಕೆಂದು ... ಖೊಟ್ಟಿತನದಿಂದ ಶುಂಬಿದ್ದಾದರೆ ಆವಾಗಲೆ 
ತಿಳಿದು ಬರುವುದು (ಮುಂಬವ್ಯಾ. ೪೨). ತೂಗ್ಕು : ೧. ಶಿರದ ತೂಗಿನ 
ತಳ್ಳವಾಜಿನಲಳಲಿದಳು ಕಾಂತೆ (ತೊರರಾ. ೨-೩-೪೦). (ಗು). ೩. ತೂಗಾ 
ಡುವ ; ಒಲೆದಾಡುವ. "ತೂಗುಗುಂಡಂ' ಪರಾ. 

[ ಆತೂಂಕ್ಕು./ತುಳು. ಶೂಂಕು, ತೂಕು ; ತೆಲು. ತೂಕು] 


ತೂಂತಿಡ್ಡು, ತೂತಿಡು (ಕ್ರಿ). ೧. ತಂಂಬು; ತುರಂಕು; ಇಡಿ; ಗಿಡಿ (?): 


ಆತನ ಕೆಲದೊಳ್‌ ಬಾಳಬಟ್ಟಂ ತೊಂತಿಟ್ಟಂತೆ ಸಂದಣಿಸಿ ನಿಂದ ಗೋಪ 
ಕುಮಾರರಣಿಯ ನಡುವೆ...ನಿಂದಾತನೆನ್ನ ತಮ್ಮಂ (ಪಂಪಭಾ. ೦೦-೩೭೦). 
ಪ. ಉಕ್ಕು ; ತುಂಬಿ ಬರು: ಎನಸುಂ ಭಿನ್ನಘಟಕ್ಕೆ ತೂಂತಿಡುವುವೇ 
ನದ್ಯಾದಿಗಳ್‌ (ಅರ್ಥನೇ. ೪-೩೭); ತುಂತುಲು ತೆರೆ ನೊರೆ ಘುಳುಘುಳುರವ 
ತೂಂತಿಟ್ಟು ಹೊಳೆವ ವಾರಿಧಿಯ ಕಾಂತೆಯರೆಲ್ಲರೀಕ್ಷಿಸುತಿರೆ (ಕರಣ. 
3೩-೯೭). ತೊತಿಡು: ೧. ಕಿವಿಯೊಳ್‌ ಬೆರಳಂ ತೂತಿಟ್ಟು (ಕ್ರಾವಕಾ. 
[ ತೂಂತ್ಮು + ಇಡ್ಕು) 


೧೩೬-೧೫). 


ತೂಂತಿಡ್ಕು 


ತೂಂತಿಡ್ಕು (ಕ್ರಿ). ಕಂಡಿಮಾಡು ; ರಂಧ್ರಮಾಡು ; ವೆಜ್ಜಮಾಡು ; 
ಚುಚ್ಚು : ಗಾತ್ರಂ ವಿಯನ್ಮಂಡಲಕೆ ತಡೆಯೆ ತೂಂತಿಟ್ಟನೆಂಬಂತೆ ನಿಂದಂ 
(ಛರ್ಮಾಮೃ. ೯-೨೩೦); ಬಾಂಗೆ ತೂಂಶಿಟ್ಟವೊಲಪ್ಪ ಮಯ್‌ (ಡಂದ್ರಪು. 
8-೭೦); ವಿದ್ಯುಧರಬಲಂ ನೆಲಕಮಂಬರಕಂ ತೊಂತಿಟ್ಟಿಂತೆೊಡ್ಡಿ ನಿಲ್ವುದುಂ 
(ವರ್ಧಪು. ೮-೪೦ವ) ; ಅಲ್ಲಿ ತೂಂತಿಟ್ಟಂತೆ ನಿರಂತರಂ ಸುಚೌವ ನಾನಾದೇಶ 
ಪ್ರಸಿದ್ಧರಾಜಪುತ್ರ ವಣಿಗ್ವಲ್ಲಭವಾರನಾರೀಭಾರತಿಕನಿಕರದ ... ಪರಿಮಳ 
ಪ್ರವಾಹಸಮೂಹದಿಂ (ಅನಂಪು. ೦-೦೦೫ವ). [ ತೂಂತ್ಕು + ಇಡ್ಕು) 
ತೂಂತಿಅೌ (ಕ್ರಿ).೧. ತುಂತುರುಹನಿಯನ್ನು ಹೊರತಳ್ಳು,-ಹೊರಹಾಕಂ: 
ಹರಿ ಹರಿದದ್ರಿಕುಂಭದಿನೆೊಟಲ್ಲೊ ಗೆದಿಂದಂವೆನಿಪ್ಪಗಸ್ತ ,ನಚ್ಚರಿ ಮಿಗೆ 
ನೀಳ್ದ ತನ್ನ ಕರದಿಂ ಮೊಗೆದಂಧತಮಸ್ಸಮುದ್ರವ?ಂ ತುರಿಪದಿನೀಂಟು 
ತಾಗಳೆಡೆ ಸಿಲ್ಕಿದ ಮುತ್ತುಗಳಂ ತೆರಳ್ವಿ ಪುಷ್ಕರದೆಡೆಯಲ್ಲಿ ತೂಂತಿಜ್‌ದ 
ವೋಲ್ತೂಟುಗಿರ್ದುದು ತಾರಕೋತ್ಯರೆಂ (ವೃಷವಿ. ೮-೫೦). ವಿ. ಬಾಯಿಂದ 
ಗಾಳಿಬಿಡು; ಊದು: ತಲ್ಲಿಂಗಾಗ್ರದೊಳ್ಳತ್ತಿ ಮೇಣ್ಬರಿತರ್ಪೊಂದು 
ಸೆಲಂದಿಯಂ ಜವದಿನಾಗಳ್ಕಂಡು ತತ್ಕಾಂತೆ ಬಾಯೆರಲಿಂ ತೂಂತಿಟ್‌ದಳ್‌ 


30 


(ವೃಷವಿ. ೯-೫೬) ; ಬಾಯುಗುಳ್ಲಿಡಿಯೆ ತೂಂಶಿಅಕಿದಪ್ಪೆ (ವೃಷವಿ. ೯-೫೭). | 28 
[ತೂಂತ್ಮು * ಇಲ್ಮಿ) 
ತೂಂತ್ಕು (ಕ್ರಿ). ಇಡಿ; ತಂಂಬು; ಗಿಡಿ; ತಂರಂಕು; ತೂರಿಸಂ; 


ಉಗ್ರಗಜೇಂದ್ರಂ ಬೆರಸೋವದಂತಕನ ಬಾಯೊಳ್‌ ತೂನ್ತಿ (ಎಇ. 2117, 
೩೨3೯-೪ ; 930) ; ಅವನಂ ಮಾರುತಿ ನಿವಿಪಕ್ಕೆ ತೂಂತಿದಂ ಯಮಮುಖ 
ದೊಳ್‌ (ಪಂಕಾಮಾ. ೦೦-೭೦) ; ಕರಮಂ ತೊಂತಿ ತದಾಸ್ಕದೊಳ್‌ ಬಳೆಯಿ 
ಸಲ" (ಆಗವಿ. ೩-೪೬): ತನ್ನ ಗೋತ್ರಾವಳಿಯುಕ್ತಮಾಗಿ ನೆಜ್‌ 
ತೂಂತುವೆನಂತಕನಾಸ್ಕರಂಧ್ರದೊಳ* (ಕಾಂತೀಶ್ಶ. ೭-೦೧೭); ಅವನ ಮ್ಳ 
ಯನು ಕೊಜ್‌ಿಕೊಣೆದು ತೂಂತುವರು ಬಾಯೊಳಗೆ (ವರ್ಧಡ. ೮-೮೯); 
ಬೀರ್ವಗ್ಗಮಂ ಹಾಯ್ಕಿ ಸೇದಿದರ್‌ ಮರುಳ್ಗೆ ೪ಗಳಿಂ ತೊಂತರು (ಜಿಬಪು. 
೪೨-೩೬); ದೇವಿಯರನೇವೊಟ್ಟುಂ ಸೇವಿಸಿಯುಮಿಂದೀಗಳ್‌ ಪುಲಿ ಕರಡಿ 
ಸಿಂಗೆಂಗಳ ಬಾಯೊಳ್‌ ತೂಂತಲೆಂದೆ ಕೊಂಡುಯ್ದವಪೆಂ (ರಾಮಕ್ಕ. 
೨೯-೦೦).  ದೇ.8 ಕುವಿ. ತೂಥಲಿ) 
ತೂಂತ್ಯ್ಕು "ತೂನ್‌' ಪರಾ. 
ತೂಂತ್ಯು, ತೊತಂ, (ನಾ). ಕಂಡಿ; ರಂಧ್ರ; ಬಿಲ: ಮಣಿಕುಟ್ಟಿಮಮಪ್ಪ 
ಬಾವಿಯಂ ಪೊಕ್ಕು... ಛಿದ್ರಕದ್ವಾರದ ತೂಂತನುರ್ಚಿ ನೀರಂ ಕಳೆದಾಗಳ್‌ 
(ವಡ್ಮಾರಾ. 3೬-೨೦) ; ಪೆಡತಲೆಯ ತೂಂತಿಂದುಟ್ಬುವರಿಕ್ಕುಟ್‌ಸಿ ನಾರಕರ್‌ 
ನಾಲಗೆಯಂ (ಸುಕುಮಾ. ೦೦-೪೪); ಕವಲಂಬಿಂ ಕಡಿವೋದ ಕೂರಲಗಿನಂಬಿಂ 
ಕೂಡೆ ತೂಂತಾದ ತಾಗುವ ನಾನಾಯುದ್ಧದಿಂದನೇಕವಿಧಂ (ಮಹಾನೇ. 
೧೨-೪೩). ತೂತ್ಮು: ಪಡಾಧಾರ ಬಳಿವಿಡಿದಂ ನೆತ್ತಿಯಿಂದುತ್ತೆರಕ್ಕೆ ಉಚ್ಚಳಿಸಿ 
ಹಾಯ್ದು ನಡುನೆತ್ತಿ ತೂತಾದರೂ ಲಿಂಗಸಾಹಿತ್ಯವಿಲ್ಲ (ಅದವ. ೦೦-೨೦); 
ಚಲಿಸಿ ಮೂತ್ರವೊಸರ್ವ ತೂತುಗಳಳಿಪಿದವದಿರು (ಬಸಪು. ೪೦-೬೯); ಎಲ್ಲರ 
ಮನೆಯ ದೋಸೆಯೂ ತೂತು (ಗಾಡ); ಮಾತು ಮನೆ ಕೆಡಿಸಿತು ತೂತು 
ಒಲೆ ಕೆಡಿಸಿತು (ಗಾದೆ): 
ತಾತಾತೂತು, ತಾತತೂತು, ತಾತುತೂತು (ದ್ವಿರುಕ್ತಿ) : ಕಂದರ್ಪ 
ನೊಡಲು ನಿಶಾಚರನಾಥನ ಕೂರ್ಗಣೆಯಿಂದ ತಾತಾತೂತಾದುದು(ಮೋಹತ. 
೩೫-೩4); ತಾತಾತೂತಾಗೆ ವಜ್ರಾಂಗಿ (ಕುಮೂಸಾಂ. ೩೪೯೯) ; ಕೂರಂಬಂ 
ವನ್ನೆಸೆಯೆ ಸಚಿವನ ಮೈಯು ತಾತತೂತಾಗಲೊಡನೆ (ನವಮೋ. ೨೮-೩೯); 
ದಾನವನ ವಜ್ರಕವಚವನೊಡೆದು ಸರ್ವಾಂಗ ತಾತುತೂತಂ ಗೈಯಲು 
(ನವಮೋ. ೦೨-೭೮). ತೂಂತನಿಡು ಎಲಿ. (ಯಾವುದಾದರೂ ವಸಲ್ವ 
ವನ್ನು) ಗಿಡಿ,-ತಂರಂಕು: ಬಸದಿಯೊಳ್‌ ಧನ್ವಂತರಿ ವಿಶ್ವಾನು ಲೋಮನ 
ಮಂನ್ನಿನ ಸೂರುಳಂ ನೆನೆದು ಕಿವಿಯೊಳ್‌ ತೂಂತನಿಟ್ಟು ಪಟ್ಟಿರ್ದಂ 


೩೫೭೯ 


ತೂಂಬು 


(ಧರ್ಮಾಮ್ಮ. ೨-೧೬೨). ವ. ರಾಶಿಹಾಕು ; ತುಂಬು: ರೋದೋಂತಂ 
ಕೂಡೆ ರತ್ನೋಜ್ಯಳಗಿರಿಕುಳದಿ೨ ತೂಂತನಿಟ್ಟಂತೆ ನೀಲಾಂಭೋದಂಗಳ್‌ 
ಕೂಡೆ (ಆದಿಪು. ೧೪-೯೭), ತೂತಾಗು - ರಂಧ್ರಬೀಳಂ ; ಕಂಡಿಬೀಳು : 
“ ಮೃಣತಿ ಎ ತೂತಾದವುದು” (ಕಾಶಕ್ಕ. ೨೨೦): ಮಾತಿನಾ ಬೊಮ್ಮವು 
ತೂತಾದ ಮಡಿಕೆಯು ಪಾತಕನ ನೆರೆಯು ಇವು ಮೂಜು ಲೋಕದೊಳಗೇ 
ತಕ್ಕು ಬೇಡ (ಸರ್ವಜ್ಞ. ೪೩೦). ತೂತುಬೀಳು - ತೂತಾಗು ; ರಂದ್ರ 
ವಾಗಂ : “ವಿದ್ಧ-ತೂತುಬಿದ್ದದ್ದು? (ಗಂಗಾಮ. ೨೯೦): ಮಾತ ತಾನ್‌ 
ಯದಧಮಂಗೆ ಮಾಣಿಕವು ತೊತುಬಿದ್ದಂತೆ (ಸರ್ವಜ್ಞ. ೧೩೫೩) ; ಓಲೆಗರಿ 
ತಂಂಡಾಗುವ - ತೂತುಬೀಳುವ ಸುಭವವುಂಟು (ದ್ರಾವಿವಿ. ೩೪)- 
ತೂತುಮಾಡು - ರಂಧ್ರವನ್ನು ಮಾಡಂ,-ಕೊರೆ: ಆಸ್ಫೋಟನೀ ಎ 
ರತ್ನಗಳನ್ನು ತೂತುಮಾಡುವ ಶಸ್ತ್ರ (ಗೆಂಗಾಮ. ೩೦) : ಬೆಲೂನಿಗೆ ತೂತು 
ಮಾಡಿದೆ. ಒಡೆದಂಹೋಯಿತು (ರೂಂ). 
[ ಆತೂಂತಂ,./ ತೆಲು, ತೂಟಂ ; ಮಲ್ತೊ. ತೂತ್ರೊ ] 

ತೂಂತ್ಯು (ನಾ). ೧. ಹೊರಸೂಸುವಿಕೆ. ೨. ಊದಂವಿಕೆ. "ತೂಂತಿಆ 
ಪರಾ. ₹?1 ' 

ತೂಂತುಗೊಟಕ, ತೂತಂಕೊರೆ, ತೂತಗೊಟಿ (ಕ್ರಿ). ತೂತನ್ನು ಕೊರೆ; 
ತೂತುಮಾಡಂ ; ರಂಧ್ರವನ್ನು ಮಾಡು: ಲೋಹದೊಂದು ಭಾರ 
ಗುಂಡನಿಳಿಯಬಿಟ್ಟು ಮರ್ಮವೆರಡಲಿಕೊಳುಮವೆರಡನೊತ್ತಿ ತೂಂತು 
ಗೊಟ್‌ದು ಕಯ್ಕೊಳಮರ್ಚಿ (ಸಾನಂಡ, ೬-೧೩೪ ರಗಳ), ತೂತುಕೊರೆ: 
ಮುಖದಲ್ಲಿ ಹೇಗೆ ತೂತುಕೊರೆಯಬೇಕಂಬುದನ್ನು ಹೆಣ್ಣಲ್ಲದೆ ಇನ್ನಾರು 
ಹೇಳಬೇಕು? (ಗಾಳಿಪ. ೧೩೨). ತೊಚುಗೊಟಿ್‌: ದುಟ್ಟ ಕಡಂದುಲು 
ಗಳಿಂದೆ ತನುವನೆಯ್ದೆ ತೂತುಗೊಟ್‌ದು ಒಡಲನೆಯ್ದೆ ಶೀವುವಂತೆ 
ಕ್ಲಾರರಸವನೆಟ್‌ದುವೆಆ್‌ದು (ಸಾನಂಶ, ೬-೯೮ ರಗಳಿ). 

[ ತೊಂತ್ಸು + ಕೊಟ್‌, ] 

ತೂಂತುವೋಗು, ತೂತುವೋಗು (ಕ್ರಿ). ೧. ತೂತಾಗಂ ; ರಂಧ್ರಬೀಳು: 
ಧರಣಿಯಂ ಪೊಯ್ಕೆನೋ ತೂಂತುಪೋಗಲ್‌ (ಧರ್ಮಾಮೃ. ೯-೦೮೩) ; 
ಪೊಸಬಸದಿಯಂ ಮಾಡಿ ತೂಂತುವೋದೆ ಕಳಶಮನಿಡುವಂತೆ (ರರ್ಮಾಮ್ಮೆ. 

ತೊತುವೋಗು: ೨. ಇಳಿ ; ಕಂಸಿ : ಪೃಥ್ವೀತಳಂ ಪಾತಾಳಕ್ಕೆ 

(ತೂಂತ್ಯು + ಪೋಗ್ಗು;] 


೯-೦೮೭). 
ತೊತುವೋಗೆ (ಅರ್ಥನೇ. ೮-೨೨ವ). 
ತೂಂಪ "ತೂಂಕಂ,' ಪರಾ. 
ತೂಂಬ "ತೂಂಕ್ಕು' ಪರಾ. 
ತೂಂಬು, ತುಂಬ್ಕು, ತೂಪು, ತೂಬು (ನಾ). ೧. ಕಂಡಿ; ರಂಧ್ರ. ೨. 
ಕೊಳವೆ; ಕೊಳಾಯಿಂ; ನಳಿಕೆ. ೩. ಕೆರೆ, ಕಟ್ಟೆ ಮೊದಲಾದ ಜಲಾಶಯ 
ಗಳಲ್ಲಿ ನೀರು ಬಿಡಲಂ ಮಾಡಿರುವ ಕಂಡಿ, -ದ್ವಾರ; ನೀರುಗಂಡಿ : 
ಮೊಟಿಗಲೂರ ಮಲ್ತಿಯುಳ್ಳೆಯ್ತೂಬು ಇನ್ನು ತಾಗೆ ಮೂಡಿ 
ತೊಂಬುಂ ದೇವಭೋಗಂ (ಎಕ, ಸ, ಇೋಲಾರೆ- ೦೦-೯; ಸು. 758); ಜಲ 
ಗರಂ ಬಿಡೆ ಪರಿಗುಮಗುರ್ವಾಗಿ ತೂಂಬನುರ್ಚಿದ ತೆಿದಿಂ (ಲಟೋಕೋಪ: 
೯-೦೧೬); ಈ ಕೆಟ್‌ ಯ ನೀರಂ ತೂಂಬನುರ್ಚಿ ಕಳೆದು ಕಿಟದಾನುಮುಲ್‌ದ 
ನೀರಂ ತುಳುಂಕಿ ಕಳೆದೊಡೆ ನಿನ್ನಟಿಸುವುವಂ ಕಾಣಲಕ್ಕುಂ (ಟೀವಸೆಂ. ೧೬೩- 
೦3) : ವಾಪೀಕೂಪದೀರ್ಥಿಕಾಘಟೀಯಂತ್ತ ಶ್ರ ಪ್ರವಾಹೆಂ ಪುಗುವ ಬಚ್ಚೆಲ್ಲಳ 
ಪೊಅಮಡುವ ತೂಂಬುಗಳ ಬೆಡಂಗು ... ಮೆಜಕಿದಿರ್ದುದು (ಅನಂಪು. 
೭-೨೪ವ) ; ಇಳೆಯಾಣ್ಮನ ಕರುಣರಸಂ ಶೀವಿದ ಲಲಿತತಟಾಕಮದಾಗಲ್ಕರ 
ಮನೆ ತೊಳಗುವ ಬಾಗಿಲ್ವಾಡಮದಅಲ ತೂಂಬೆಂಬವೊಲೊಬ್ಬದುದು 
(ಇಯಕಾ. ೧-೬೫. ೪. ಭೂವಿಂಯ ಒಂದು ಅಳತೆ. "ಅಯ್ದೂಂಬು' 
ಪರಾ. ೫. ಒಂದು ಊರಿನ ಹೆಸರೆ : ಕರಿವೊಡೆವಿಷಯೇ ತೂಂಬು 
ವರವು ಪೂರ್ವ್ವ ತ ಟೀ ವಾರಿವೊಲ್‌ ತೂಂಬುನಾಮಗ್ರಾಮಯೋಃ 
7 


ತೂಂಬುರ್ಚು 


(ಮೈ ಆರಿ, 749). ತುಂಬ್ಕು: ೩. ತುಂಬಿನ 
ನೀರನುರ್ಚಿದಾಗಳಡೆ ಪರಿದು (ಶಂಪಭಾ. ೩-೪೬ವ) ; ಹಿರಿಯ ಕೆಅ್‌ಯ 
ಕೆಳಗೆ ಎರಡು ತುಂಬಿನ ನಡುವೆ ಬಿಟ್ಟ ಗದ್ದೆ (ಎಳ. ೫11, ಚಿಕ್ಕನಾ. ೦೩-೩೭ ; 
1181) ; ಮಹಾಜನಂಗಳು ಬಸವಯ್ಯನ ಕೆಜಿಯ ನೀರ ತುಂಬನೆತ್ತಿ 
ಹರಿಸಿಕೊಳ್ಳದೆ ಅಜುವತ್ತೊಂದು ವ್ರಿತ್ತಿಗೆ ನಿಲ್ವರು (ಎಳ. ೪1, ತರೀಕೆ. 
88-6; 12917). ೬. ಚಕ್ರದ ಮಧ್ಯಭಾಗ ; ಗುಂಬ ; ಚಿಕ್ರನಾಭಿ:; 
ಹಿಂಡಿಕೆ: “ನಾಭಿಃ, ಪಂಡಿಕಾ - ಈ ೨ ತುಂಬು” (ಹೆಲಾಯು. ೭೩-೨೯೩). 
ತೂಪು: ೪. ಮಂದುವೂರೆ ತೊಜುಕೊಳ್ಳಲ್ಲಿ ವಿಟಕ್ಡೋರ್‌ ಪೆರಾಣ್ಕೋ 
ವರ್‌ ಅವಂಗೆ ಪದಿ ತೂಪು ಕಟನಿ ನೆತ್ತಪಡಿ (ಎಕ. `ಸ, ಶ್ರೀನಿವಾ. ೨೦-೭; 
ಸು. 750). ತೊಬು: ೩. ನೈರುತ್ಯದೊಳ್‌ ಕಟ್ಟೆಯ ಕಡೆಯ ತೂಬು 
ಪಶ್ಚಿಮದೊಳ್ಳುಷ್ಕರಣಿ (ಎಕ. ೪111, ಸಾಗರ. ೦೦೯೯-೬೦: 1042): ತೂಬಿ 
ಲದ ಕೆಜಕಿಯಂ ಕಟ್ಟುವೆನೆಂಬ ಕಾಲಿಲ್ಲದೆ ಪರವೆನೆಂಬ ... ಪಚ್ಚಪಸಿ 
ಯೆಗ್ಗನಂ ಪೋಲ್ಕುಂ (ಧರ್ಮಾಮ್ಮ. ೦-೬೬) ; ಆರ್ದಿಅೌದು. ಕಾಲನ ಬನಕೆ 
ರಕುತದ ಕೆಯ ತೂಬೆತ್ತಿದರು ಸೇವಣರಾಯರಾವುತರು (ಕುವ್ಯಾಭೀ- 
೪-೬೭); ತೂಬು ಉಳ್ಳ ಕೆರೆಯ ತುಳುಕಿದರೆ ಬತ್ತೀತೆ? (ಗಾದೆ). ೬. “ವಿಂಡಿಕೆ, 
ನಾಭಿ- ಬಂಡಿಯ ತೂಬು” (ನಾಜರಾ.4). ೭. ಕೊಡಲಿ, ಗಂದ್ದಲಿ ಮೊದ 
ಲಾದ ಸಾಧನಗಳಲ್ಲಿ, ಕಾವನ್ನು ಒಳಗೆ ಸೇರಿಸಲು ಮಾಡಿರುವ 
ಕಣ್ಣು-ತೂತಂ,- ರಂಧ್ರ: (೪). ೮, ಕಿವಿಯೋಲೆಯ ಕೊಳವೆ: (8). 
೯. (ಆಲಂ) ಹಾಳುಮಾಡಂವವನಂ : ಅಪ್ಪನ ಖಜಾನೆಗೆ ಮಗ 
ತೂಬಾಗಿದ್ದ್ತಿನೆ (ರೂಂ), 
ತೂಂಬನಿಕ್ಕು2ಕೆರೆ ಮೊದಲಾದುವುಗಳಿಗೆ ತೂಬನ್ನು ಮಾಡಿಸು, - 
ಕಂಡಿಯಂನ್ನ ಇಡು ; ಸಿರಿಯಮಯ್ಯನೆರಡು ಕೆಆಕೆಯಂ ತೂಂಬರಿಕ್ಕಿ... 
ಮೂಜು ಕೆಜಿಯ ಬಿತ್ತುವಟ್ಟವಂ ಪಡೆದಂ (ಎಕ. 3%, ಬೆಂಗಳೂ. ೭೯-೬; 
ಸು. 870). 
[ದೇ.8 ತಮಿ. ತೂಮ್ಬು ; ಮಲ. ತೂಮ್ಮು ; ತುಳು. ತೂಂಬು, 
ತೂಂಬೆ, ಸೂಂಬು ; ತೆಲು. ತೂಮು] 

ತೂಂಬುರ್ಚು, ತುಂಬುಚ್ಚು (ಕ್ರಿ). ತೂಬಿನ ಬಾಗಿಲನ್ನು ಎತ್ತು, -- 
ತೆಗೆ: ಮಾಂಜೊಲಸು ನಾರ್ಪ ಮೆಯ್ಗಮಳುಂಬಂ ತೂಂಬುರ್ಚಿದಂತೆ 
ಸುರಿವರುಣಜಳಕ್ಕಂ ಬಿಡದೆ ಕಾಗೆಯುಂ ಪರ್ದುಂ ಬಳಸುವವು (ಸುಕುಮಾ. 
೪-೩೫೯); ಅರದಚಯಂ ... ಪತ್ತಿಚಯಮದೆತ್ತಂ ಗಗನೋದರಮಂ ತೀವಿ 
ದುದಳಕಾಪುರದಿಂ ತೂಂಬುರ್ಚಿದಂತೆ ಕವಿದವಿರಳಿತಂ (ವರ್ಧಪು. ೪-೪0). 
ತುಂಬುಚ್ಚು: ಒಂಭತ್ತುದ್ವಾರದಿ ಮಲವು ತುಂಬುಚ್ಚಿದಂದದಲಿಳಿವ 
(ಜಿದಾಕೋ. ೪೧-೫). [ತೂಂಬು + ಉರ್ಚು] 

ತೂಕ (ನಾ). ೧. ತೂಗುವುದು; ತೂಕಮಾಡಂವುದಂ : (8). ೨. 
ಯಾವುದಾದರೂ ವಸ್ತೂವನ್ನ ತಕ್ಕಡಿಯಲ್ಲಿಟ್ಟು ತೂಗುವುದರಿಂದ 
ಗೊತ್ತಾಗುವ ಪದಾರ್ಥದ ಭಾರ,- ಗುರುತ್ವ: ಅಳತೆಗೆ ತೂಕಕ್ಕೆಣಿಕೆಗ 
ಮೊಳೆಗಾದುವು ಸಕಳವಸ್ತುಗಳ್‌ ಭುವನಜನಕ್ಕಳೆಯಲ್‌ ತೂಗಲೈಣಿ 
ಸಲ್ಕಳುಂಬಮೆನಿಸಿದುದು ನಿನ್ನ ಗುಣಗಣಮರ್ಹಾ (ಅದಿಪು. ೦೦-೩೨): 
ಬಲ್ಲವರೊಡಗೂಡಿ ಬಣ್ಣದಿಂದೊರೆಯಿಂ ತೂಕದಿಂ ಮರ್ಚಿಯಿಂದಂ ಪೊನ್ನೆಂ 
ತೊಪ್ಪುಗುಂ ... ಅಂತೆ ಸಮ್ಮಕ್ತ್ವದೊಳ್‌ ಕೂಡಿ...ಶ್ರಾವಕನು ಮೊಪ್ಪು 
ವುದು (ಧರ್ಮಾವ್ಮ. ೦೩-೫); ಸೌರಾಷ್ಟ್ರ ಸೋಮನಾಥಂಗತಿಭಕ್ತಿಯಿಂ ತನ್ನ 
ತೂಕದ ಧೂಪಮಂ ... ಓಹಿಲದೇ ವನರ್ಪಿಸುತಿರ್ದಂ (ಉದ್ಕಟ. ೦೦-೮೯ ವ); 
ತಲೆವೊರೆಯ ತೂಕದಲಿ ಫಣಿಪತಿ ಬಳುಕತೊಡಗಿದ (ಕುವ್ಶಾಉ. ೦೧-೧೩) : 
ಗುರುಕುಚದಲಘುನಿತಂಬದ ತೂಕದ ಸರಿಮಿಗಿಲಂ ಪಿಡಿದೆತ್ತಿ ನಿರೀಕ್ಷಿಪ 
ರಿಯಿಂ ಪ್ರಾಣೇಶ್ವರನಂಗೈಯಂ ತನುಮಧ್ಯದೊಳಿಡಲು (ಜಯಕಾ, ೦೧- 
೪೪); ತೂಕಕ್ಕೆ ದಯವಿಲ್ಲ ಪಾಕಕ್ಕೆ ಹಸಿಯಿಲ್ಲ (ಗಾದೆ). ೩. ಒಂದು ವರಹ 


೦೯೦೯, ೨-೦೯; 


15 


೩೫೮೦ 


ತೂಕಗುಂದು 


ದಷ್ಟು ಭಾರ: ಸಿಕ್ಕಿಸಲ್ಬೇಳೆಯೆರಡುಮನೊಂದು ಪಾಗಮವು ನಾಲ್ಕಾಗೆ 
ಪಣಮೆನಿಕ್ಕವು ದಶಂ ತೂಕಕ್ಕೆ (ಮಂಗಲ. ೦೦೪-೧೦೦) ; ಹೊಸಸುಣ್ಣದ 
ನೀರನ್ನೂ ಬೆಲ್ಲದ ಪಾಕವನ್ನೂ ಒಲೆ ಮೇಲಿಕ್ಕಿ, ಎರಡು ತೂಕ ಬಿಳೀ 
ಪಾಷಾಣವನ್ನು ಹಾಕಿ ಕುದಿಸಿ... ಕೊಡಲು ಛಳಿಜ್ವರಂ ನಿಲ್ಲುಂ (ಸಳವೈ 
೬೪. ೪. ಎರಡು ಕೈಯಲ್ಲಿ ತೂಗಿ ತರುವಷ್ಟು (ನೀರಿನ) ಅಳತೆ : 
ಎಷ್ಟು ತೂಕ ನೀರು ಹಾಕಿದ್ದೀರಿ? (ರೂ). ೫. ಸಮತೋಲ ; ಸಮ 
ಚಿತ್ತ: ಕೆಳಗು ಮೇಲಾಗದೊಲು ತೂಕವಿರಲಿ !! (ಉಯ್ಯಾಲೆ. ೭೯-೦೬). 
೬. ಸಮಾನವಾದುದು ; ಸದೃಶವಾದಂದಂ : ಖುಷಿಪ್ರತಿಪನ್ನ ಮಂತ್ರ 
ವಮೋಘವದಟ್‌ಾಂದೆನ್ನ ತೂಕದ ಮಗನೆಹನು (ಕುವ್ಮಾಆ. ೩-೧೯); ಸರೋಜ 
ಜಗೆ ಸಂಭವಿಸಿದಗ್ಗದ ತನ್ನ ತೂಕದ ಬವರಿಗರ ತೋಟಸಿದನನಿಲಜನು 
(ತೊಂರಾ. ೪-೭-೨೪). ೭. ಗೌರವ; ಘನತೆ ; ಮಹತ್ವ : ಬರಿಸಿದನು 
ತೂಕದ ಮಹಾಮಂಡಳಿಕಮನ್ನೆಯರ (ಕುವ್ಯಾಉ. ೮-3): ಏಕೆ 
ನುಡಿಯನೋ ಇನ್ನೊಮ್ಮೆಯೆಂಬಂತೊಂದು ತೂಕದೊಳೆಸೆದನಾ ರಾಯ 
(ಥರಹ, ೦-೩೮); ತೂಗಬೇಕು ಮನದೊಳಗೆ ತೂಕವುಳ್ಳವರ ಮಾತು 
ಹಿಡಿದು (ನೆಲಮು. ೪೯-೯) ; ತಾನು ಈ ಪ್ರೊಫೆಸರರ ಬಾಲವನ್ನು ಹಿಡಿದು 
ಹೋದರೆ, ತನ್ನ ತೂಕ ಸ್ವಲ್ಪ ಹೆಚ್ಚೀತು (ಒಂಟದ. ೮. ಲೆ. ಒಂದು 
ಬಗೆಯ ತೆರಿಗೆ: ಕಿಜುಕುಳ ತೂಕ ನೋಟವಣ ಅಭ್ಯಾಗತವಳ . . . 
ಯೆಲ್ಲವನೂ ಕಾರುಣ್ಕಂಮಾಡಿ ಧಾರಾಪೂರ್ಬ್ಬಕಂ ಮಾಡಿಕೊಟ್ಟರು (ಎಳ. 
೪1, ಕಡೂರು. ೪೯-೪೦ : 1291). ೯. ಓಲೆತ; ತೂಗುವಿಕೆ ; ತೂಗಾಟ; 
ತೊನೆದಾಟ : ಗೋಪೀನಟಿ ತೋಟ್‌ದಳ್‌ ಮಿಸುಗುವೋಲೆಯೆ ತೂಕಮೆ 
ತೋ? ನೃತ್ಯಮಂ (ಜಗವಿ. 8-09) ; ತೊಟ್ಟಿಲ ತೂಕದೊಳ್‌ ಪೊಣರೆ 
ಕಂಕಣರುಂಕೃತಿ (ಸೂಕ್ಮಿಸು. ೭-೬೨). "ತೂಕವಣೆ' ಪರಾ. 
ತೂಕತೂಗುಎಘನತೆಯಂನ್ನು ಹೊಂದಂ ; ಗೌರವವನ್ನು ಗಳಿಸಂ: 
ಭಾರತದ, ಲೋಕದಾ ಮಕ್ಕಳಲಿ ಹಿರಿದಾಗಿ ತೂಕತೂಗುವಿರಾ? 
(ಹೊಂಗಳು. ೨೦-೨). ತೂಕದ ಕೋಲ ತೊಲೆ ಎ ತಕ್ಕಡಿಯ ಕೋಲಂ ; 
ತಾಲಾದಂಡ : ವನಿತೆ ... ಚಿಂತಿಸುತ ತೂಕದ ಕೋಲ ತೊಲೆಯಾದಳು 
(ಹಕಕಾ. ೦೨-೪೭). ತೂಕದ ಗುಂಡು - ಗೋಡೆಯಂನ್ನು ಕಟು ವಾಗ 
ನೇರಸ್ಥಿತಿಯನ್ನು ಕಂಡಂಹಿಡಿಯಲು ಬಳಸುವ ಸಾಧನ: ತೂಕದ 
ಗುಂಡನ್ನು ಹಿಡಿಯದೆ. ಗಾರೆ ಬಳಿದರೆ ಗೋಡೆ ಸಮನಾಗುವುದಿಲ್ಲ 
(ರೂಂ). ತೂಕದ ಮಾತು ಆ ಬೆಲೆಯುಳ್ಳ ಮಾತು; ಗೌರವದ 
ಮಾತಂ; ನ್ಯಾಯವಾದ ಮಾತು; ನಿಷ್ಪಕ್ಷಪಾತವಾದ ನುಡಿ: 
ಅವರದು ಒಳ್ಳೆಯ ತೂಕದ ಮಾತು (ರೂಢ). ತೂಕದಾಳ್‌ ಎ ಘನತೆ 
ಯಂನ್ನು ಹೊಂದಿರಂವವನು : ಬಾಣಸ್ಥಾಪನಕೆ ಮೆಚ್ಚಿದೆನು ಮೇಲಣ 
ತೂಕದಾಳವನು ಈ ಪರಿಯಲೆಂದಟ್‌ಯೆನಹೆದೈ ಚಾಪವಿದ್ಯಾಪಾತ್ರವಿಂದ 
ವನೀಪತಿಯಲಾ ಪೂತು ಮರು ಎಂದೆಚ್ಚನಾ ಕರ್ಣ (ಕುವ್ಮಾಕ. ೧೧-೪೪). 
ತೂಕಮಾಡು ಎ ೧. ತಕ್ಕಡಿ ಮೊದಲಾದುವುಗಳ ಸಹಾಯದಿಂದ ಭಾರ 
ವನ್ನು ಕಂಡಂಹಿಡಿ: ಈ ಹುರುಳೀಕಾಯನ್ನು ಬೇಗ ತೂಕಮಾಡು 
(ಕೂ). ೨. ವಿಮರ್ಶಿಸು ; ಬೆಲೆಕಟ್ಟು : ನವಿ್ಮಿಬ್ಬರ ಹೇಳಿಕೆಯನ್ನೂ 
ತೂಕಮಾಡು. ಯಾವುದು ಸರಿ ಎಂದು ನಿನಗೇ ಗೊತ್ತಾಗುತ್ತದೆ (ರೂ9)- 
೩. ತೂಕಡಿಸು : ಅವನೆಲ್ಲೋ ತೂಕಮಾಡುತ್ತಾ ಕುಳಿತಿರಬೇಕು (ಕೂಢಿ). 
[ ದೇ.॥ ತಮಿ. ಮಲ. ತುಳು. ತೆಲು. ತೂಕ] 
ತೂಕಗಾಣ್‌ (ಕ್ರಿ). ಗಾಂಭೀರ್ಯವನ್ನು ಗವಂನಿಸು ; ಘನತೆಯನ್ನು 
ತಿಳಿ: ಆಕೆಯಿಚ್ಛು ದೇವಿಯನುಜೆ . . . ತೂಕಗಾಣದೆ ನುಡಿದಳು 
(ಫರಜ. 8೦-೫೧). [ತೂಕ * ಕಾಣ್‌) 


| ತೊಕಗುಂದು (ಕ್ರಿ). ವಿವಂರ್ಶೆ ಇಲ್ಲದಾಗು, -ತಪ್ಪು : ತೂಕಗುಂದದ 


ನೋಟವ ನೋಡುವೆನಯ್ಯ (ಆದವ. ೨೭-೭೭). [ತೂಕ 4 ಕುಂದ್ಕು) 


ತೂಕಡಿಕೆ 


ತೂಕಡಿಕೆ "ತೂಂಕಡಿಕೆ' ನೋ. 

ತೂಕಡಿಸು "ತೂಂಕಡಿಸಂ' ನೋ. 

ತೂಕಡು "ಶೂಂಕಡಂ' ನೋ. 

ತೂಕರಿಸು (ಕ್ರಿ). ೧. ದೃಷ್ಟಿದೋಷ ಪರಿಹಾರಕ್ಕಾಗಿ ಹಾಗಂ ರಕ್ಷೆಗಾಗಿ 
ನೆತ್ತಿಯ ವೇಲೆ ಊದಂ;' ತೂಪಿರಿ: ತೂಕರಿಸಿ ಪರಸಲೆಂದು 
ಶಚೀಕಾಂತೆಯೊಡರ್ಚಿ ನಾಣ್ಣಿ ತಲೆವಾಗಿ (ಜಂದ್ರಪು. ೦೨-೦೩೮): ೭. ತಿರ 
ಸ್ಕರಿಸು ; ಅವಹೇಳನ ಮಾಡು : ನಿಮ್ಮನೆಮ್ಗೆಲುವೆಂದು. ಮೂದಲಿಸಿ 
ತೊಕೆರಿಸಿ ದಿಮ್ಮಿದಿರಗೊಡುತಲೊಲೆದಶ್ಚಿತ್ತ (ಜಿನಮಂ. ೧೩-೬೪). 

[ ಆತೂತ್ಕಾರ + - ಇಸ್ಸು] 

ತೂಕವಣೆ (ನಾ). [ನಾಟ್ಯ] ನೃತ್ಯದಲ್ಲಿ ಒಂದು ಗತಿ,-ಚಲನೆ : 
ಢಾಳದ ಮೇಲೆ ತೂಕವಣೆ ರೇಖೆಯನಾಲ್ಲಿರೆ ಪಾದದೊಳ್ಳಯಂ ಮೇಳಿಸಿ 
ರಬಂಕೆ ಬಿಂಕದೊಳೊಡಂಬಡೆ ... ಸಿಂಹೆಸೇನಭೂಪಾಳನ ಚಿತ್ತವಲ್ಲಭೆಗೆ 
ಸಂದುದು ರಂಭೆಯ ಲಾಸ್ಕವಿಭ್ರಮಂ (ಅನಂಪು. ೪-೯೦) ; ರೂಪು ರೇಖೆ 


ಧಾಪಣೆ ತೂಕವಣೆಯಂಕೆ ರುಂಕೆ... ಉಲ್ಲಾಸದಚ್ಚರಿವಡೆಯೆ ನರ್ತಿಸುತ್ತು |: 


ವಿಂರೆಯುಂ (ಕಾಂತೀಶೆ. ೧೬-೬೭ವ). [ತೂಕ -ಅಣ್ಮೆ) 

ತೂಕ್ಕು "ತೂಂಕ್ಕು' ನೋ. 

ತೂಕ್ಕು "ತೂಂಕ್ಯು' ನೋ. 

ತೊಗಡಿಕೆ "ತೂಂಕಡಿಕೆ' ನೋ. 

ತೂಗಾಟ (ನಾ). ೧. ತೂಗಾಡುವಿಕೆ ; : ಒಲೆದಾಡಂವಿಕೆ : ಸಾಲುರುಲ್ಲರಿ 
ಗಳ ಪತಾಕಾಜಾಲದಲಿ ಸಬಳದೆ ಹೊದಟ ಗೋವಳಿಗೋಲ ತೂಗಾಟದಲಿ 
ಸಮರಕೆ ದ್ರೋಣ ನಡೆತಂದ (ಕುವ್ಯಾದ್ರೋ. ೯-೧೬). ೨. ಡೋಲಾಯಂ 
ಮಾನವಾದ ಮನಸ್ಸಿನ ಸ್ಥಿತಿ; ನಿರ್ಣಯಕ್ಕೆ ಬಾರದಿರಂವ ಸ್ಥಿತಿ: 
ಬಾಬಣ್ಣ ತೂಗಾಟದಲ್ಲಿ ಬಿದ್ದ. ಹೆಂಡತಿಯ ಮುಂದೆ ಸಾಲದ ವಿಷಯ 
ಹೇಳಬೇಕೋ ಬೇಡವೋ ಎಂದು ಯೋಚಿಸತೊಡಗಿದ (ಅಕೋಕ. ೩೩). 

[ತೂಗ್ಗು ( ಆತೊಂಕ್ಕು) + ಆಟ) 

ತೂಗಾಡಿಸು (ಕ್ರಿ). ೧. ನೇತಂಹಾಕಂ ; ತೊಗಂಬಿಡು : ಕಪ್ಪು ಮತ್ತು 
ಭರಣಿಗಳನ್ನು ಕೊಂಡಿಗಳಲ್ಲಿ ತೂಗಾಡಿಸಿದರೆ ವ್ಯವಸ್ಥೆ ಚೆನ್ನಾಗಿ ಕಾಣುವುದು 
(ಅಡುಸಾ, ೪8). ೨. ಬಾಗಿಸು ; ಮಣಿಸು : ಯೋಗಕೆ ಮುವಿಕ್ಕಿದಾಗ 
ಮೂಲೋಕವ ತೂಗಾಡಿಸದೆ ಸಂಮ್ಮನಿಹನೆ (ರಣೆ. ೭೭-೫೬). 

[ತೂಗಾಡು + - ಇಸ್ಯು) 

ತೂಗಾಡು, ಜೂಗಾಡಂ (ಕ್ರಿ). ೧. ಒಲೆದಾಡಂ ; ತೊನೆ: ಮೇಪಿಂಗೆ 
ತೂಗಾಡುವ ಯಾಮಾನೇಕಪಂ ಮಿಳ್ಮಿಳಿಸಿ ಸೊವಡನಾರಯ್ದುದು (ವರ್ಧಪು. 
6-49); ತಾಯನಪ್ಪತ್ತ ಮೊಲೆಗೆ ಲಲ್ಲೈಸಿ ನಿಅಿವಿಡಿದು ಮೊಗವಂ 
ನೋಡುವ ತೂಗಾಡುವ ಮಗನ ಮುದ್ದು ಶನವಂ ಬಸವರಾಜಂ ಕಂಡು 
(ಬಸರ, ೧೦-೦೨೦): ಸೆಳೆಗೊಂಬೆಲರಿಂ ತೊನೆದೆಟ್ಟು ತಟ್ಟಿ ತೂಗಾಡಿ 
ದೊಡಂತದಂ ಪಿಡಿದುಕೊಂಡಲರಂ ನೇಖೆ ಕೊಯ್ದು ಕಾಂತೆ. . . ಪರ್ಚಿ 
ದೆಳ್‌ (ಕುಸುಮಾ, ೫-೦೦೦): ಕೀಡುವ ತೆಂಬೆಲರ್ಗೆ ಚಲಿಪಚ್ಛತಳಿರ್ಗಳ ಘಾತ 
ದಿಂದೆ ತೂಗಾಡುವ ಪಣ್ಗಳ್ಳಿದೆ ಮಸೆದಂದೊಡೆಯುತ್ತೊಗುತಿರ್ಶಿನಂ ರಸಂ 
(ಉದ್ಭಓ. ೬-೦೨) ; ಬೆಳಗಿನ ತುಜುಗಲಲಿ ತೂಗಾಡುತಿದ್ದುದು ಕೈದು ತೊಡ 
ವಾಗಿ (ಕುಬ್ಮಾದ್ರೋ. ೩-೬೦) ; ಮುಂದೆ ಸಾಗುವಾಗ ಅವಳ ಎಡತೋಳು 
»  * ಚುರುಕಾಗಿ ತೂಗಾಡುತ್ತಿತ್ತು (ಪುನರು. ೨೭೫). ೨. ಅಲ್ಲಾಡಿಸಂ ; 
ಅಲುಗಂವಂತೆ ಮಾಡಂ: ನೆಳಲುಗಂಡವ್ಮಳಿಸ:ವುದು ಸುಂಡಿಲನು 
ತೂಗಾಡುವುದು . . . ಹಿಡಿಹಿಂಗೆ ಲಾಗಿಸುತಿರ್ದುದಾ ದಂತಿ (ಕುವ್ಯಾಜ್ರೋ. 
3-8೭); ಮೈಯೆಲ್ಲ ತೂಗಾಡದೊಂದಿನಿಸು ... ಸಲ್ಲಲ್ಲಿತದೊಳು ಹಾಡಿದರು. 
(ಅರತ. ೦-೬೦) ; ಪೂಡಿದಳ್‌ `ಪೊಂದೊಟ್ಟೆಲಂ ಸಖಿಯರೊಡನೆ ತೂಗಾಡಿ 
ದಳ್‌ (ಕಂಪು. ೪೭-೬೩), ೩. ತೂಕಡಿಸು : ಈ ಕಾರಣದಿಂದ ಗೌರೀದೇವಿಯು 


೩೪೮೧ 


ತೂಗುಂದಲೆ 


ಮಲಗಿಕೊಳ್ಳುವುದಕ್ಕೆ ಹಾಸಿಗೆಯಾದರೂ ದೊರೆಯದೆ ಒಂದು ಗೋಡೆ 
ಯನ್ನೊರಗಿಕೊಂಡು ಹಾಗೆಯೆ ತೂಗಾಡಬೇಕಾಯಿತು (ಕವಿಕ. ೭೩). 
೪. ಹೊಯ್ದಾಡುತ್ತ ನಡೆ: (8), ೫. ಡೋಲಾಯಮಾನ 
ವಾಗು ; ನಿರ್ಣಯಕ್ಕೆ ಬಾರದಿರು ; ಅನಿಶ್ಚಿತ ಪರಿಸ್ಥಿತಿಯನ್ನು ಪಡೆ: 
ಈ ಜಂಜಾಟದಲ್ಲಿ ತೀರ್ಮಾನವು ತೂಗಾಡುತಿತ್ತು (ಚಿದೇವ. ೪೩) ; ವಾದ 
ವಿವಾದಗಳ ತಕ್ಕಡಿಯಲ್ಲಿ ತೂಗಾಡುವ ಈ ವಿಷಯದ ವಿಮರ್ಶೆ ಮುಂದೆ 
ಬರುತ್ತದೆ (ದ್ರಾವಿವಿ. ೪೫). ೬. (ಆಲಂ) ಓಲಾಡು; ನಲಿದಾಡಂ: 
ಲಲ್ಲೆಯಿಂ. ತೊನೆಯುತ್ತಿರ್ದ ನಿಜಾಂಗದಿಂದಮೊಲೆಯುತ್ತುಂ ಶೊಟ್ಟಲಂ 
ತತ್ಕುಮಾರನಿಳಾಧೀಶನ ಚಿತ್ತಮುತ್ಸ ವದೊಳಂ ತೂಗಾಡೆ ತೂಗಾಡುವಂ 
(ಕುಸುಮಾ. ೬-೦೪೩). ಜೂಗಾಡು : ೧. “ ಜೂಗಾಡು ಇ ತೊಗಾಡು ” 
(ಜಾನಕೋ. ೬೩೦). [ತೂಗು (ಆತೂಂಕ್ಕು) + ಆಡು] 

ತೂಗಿಸು (ಕ್ರಿ). ೧. ತೂಕ ಮಾಡಿಸು: ತೂಗಿಸಿ ತೊಲೆಯೊಳ್‌ ಬಾಯಂ 
ಮೂಗುಮನೊಡೆಯೊತ್ತಿ ಕೊಂದ ಕಳ್ಳನ ದೇಹಂ ತೂಗಿದೊಡೆ 
ಕುಂದದಾತ್ಮವಿಭಾಗಂ ಬೇಜಕಸಿಲ್ಲ ಜೀವನೆಂತುಂ ದೇಹಂ (ಯಶೋಶ. ೪-೨೦). 
೨. (ವೆಂಚ್ಚುಗೆಯಿಂದ ತಲೆಯನ್ನ) ತೂಗಂವಂತೆ ಮಾಡು: 
ಶಿರವ ತೂಗಿಸುವುದೀ ವಚನದ ರಚನೆ (ಮೋಹತ. ೦-೨೫). : ಹ. ನೇತು 
ಹಾಕು ; ಇಳಿಬಿಡಂ: ಲಿಂಗವ ಎದೆಗೆ ಕಟ್ಟಿನ್ನಾಗ ಬಳಿದನು ಭಸಿತ ವದನಕೆ 
ಯಂಗಸಂಗದಲ್ಲಿ ತೂಗಿಸಿದ ರುದ್ರಾಕ್ಷಿಸರಗಳನು (ಬಿಜ್ಮಪು. ೯೧-೨). 
೪. ತೊಟ್ಟಿಲನ್ನೂ ತೂಗಂ : ಹೆಸರನಿಕ್ಕಿದರನಿರುದ್ಧನೆಂದೆನುತೆ ತೂಗಿಸ 
ಲೊಡರ್ಚಿದರು ಜೋಗುಳವ (ಮೋಹತ. ೦೭-೩೦). ೫. ನಿಭಾಯಿಸು ; 
ನಿರ್ವಹಿಸಂ ; ಸಂಭಾಳಿಸಂ : ಈ ಕೆಲಸವನ್ನು ನೀನು ತೂಗಿಸಬಲ್ಲೆಯಾ? 
(ರೂಢಿ). 

ತೂಗಿಸಿಕೊಂಡು ಹೋಗುವನಿಭಾಯಿಸು; ಸಾಗಿಸಂ.; ಸಂಭಾಳಿಸು : 
ಪಾತ್ರರಚನೆಯ ದೃಷ್ಟಿಯಿಂದ ಎಡ್ಡಿನ್‌ನ ವ್ಯಕ್ತಿತ್ವದಲ್ಲಿ ಕತೆಯ ಬೌದ್ಧಿಕತೆ 
ಯನ್ನು ತೂಗಿಸಿಕೊಂಡು ಹೋಗುವ ನಿರ್ಲಿಪ್ತತೆಯಿಲ್ಲ (ಹೊಸಕಿ. 3೯0) : 
ಅಷ್ಟು ತಾಪತ್ರಯದಲ್ಲೂ ಅವನು ಹೇಗೋ ಸಂಸಾರವನ್ನು ತೊಗಿಸಿ 
ಕೊಂಡು ಹೋಗುತ್ತಿದ್ದಾನೆ (ರೂಂ). 
[ ತೂಗ್ಮು (ಆತೂಂಕ್ಕು) + -ಇಸ್ಯು] 

ತೂಗು, "ತೂಂಕಂ,' ನೋ. 

ತೂಗ್ಕು "ತೂಂಕ್ಕು' ನೋ. 

ತೂಗುಂಗೊಂಬು (ನಾ). ನೇತಾಡುತ್ತಿರುವ ಕೊಂಬೆ: ತುಜುಗಿರ್ದ 
ಬಲ್ಮಿಡಿಯ ತೂಗುಂಗೊಂಬಿನೊಳ್ಳಾಯರ್ಹಿ ಮಂಡಳಿಸುತ್ತಿರ್ಪ ಶುಕಾಳಿ 
(ಅದಿಪು. ೧೦-೯೬). [ತೂಗ್ಗು (ಆತೂಂಕ್ಕು) + ಕೊಂಬ್ಮು) 

ತೂಗುಂಜೊಡರ್‌, ತೂಗಂಂಜೊಡರಂ (ನಾ). ನೇತುಹಾಕಿರುವ 
ದೀಪ ; ತೂಗುದೀಪ: ಜಕಾರಕ್ಕೆತೂಗುಂಜೊಡರ್‌. ಅಟ್ಟುಂಜಗಳಂ 
(ಕಮದ. ೧೬೦ಪ್ರಯೋ) ; ಮಾಲವವೆಸರ ಎಷ್ಟುಭಕ್ತಂ ಆ ಕ್ಷೇತ್ರದ 
ದೇಗುಲದೊಳ್‌ ತೂಗುಂಜೊಡರನುರಿಯಿಸುವೆಂ (ಅದ್ಭುತ. ೦೬-೨೪). 
ತೂಗುಂಜೊಡರು: ಹಸಿರ ಬಸಿರೊಳೊಗೆದಲರಿನ ತೂಗ:ಂಜೊಡರಾಡಿಸು 
ತಿವೆ ಇಲ್ಲಿ ಕೆಂಡಸಂಪಿಗೆ (ಹೂಜಾರಿ.: ೯-೫). 

[ ತೂಗು, (ಆ ತೊಂಕ್ಕು) * ಸೊಡರ್‌ ] 

ತೂಗುಂಚೊಡರು " ತೂಗುಂಜೊಡರ್‌ ' ನೋ. 

ತೂಗುಂದಲೆ (ನಾ). ೧. ನೇತಾಡಂತ್ರಿರಂವ ತಲೆ: ಪೊಸ ಜೂವೆ ದೂ 
[ಪಾಕಾಂ. ದಂಬೆತೂ]ಪ ತೂಗುಂದಲೆ ಬಾಟಕ್ವಿಣಂ ಪೊಡರೆ ಬಳ್ಳುವ ಸಮ್ಮನ 
ಸೂಲವಮಾಲದೊಳ್‌ ಸಂದಣಿಯಾಗಿ ನೇಲ್ವ ಪೆಣನೊಂದಿರೆ (ಕಾವ್ಯಾವೆ. ೫೬); 
ದಕಾರಕ್ಕೆ-ಕಡುಕುಂದಣ* ... ಆಡು:ದೊಲೆ. ತೂಗುಂದಲೆ (ಶಮದ. ೧೭೦ 
ಪ್ರಯೋ). ೨. (ಒಬ್ಬಗೆ, ವೆಂಚ್ಚುಗೆ ವಂಂಂತಾದಂವನ್ನು ಸೂಚಿಸಂವು 


ಳಾ 


40 


45 


ತೂಗುಂದೆನೆ 


ದಕ್ಕಾಗಿ) ತೂಗಂವ ತಲೆ: (ತೂಗುಂದಲೆಯಿಂದ ಪ್ರೋತ್ಸಾಹಿಸಿ ಎರ್ದೆ 
ಗುಡುವನಂ) (ಜಿಟ್ಕ ಅ. ೦೦೩-೯). [ತೂಗ್ನು (ಆ ತೂಂಕೂ) + ತಲೆ) 
ಕೂಗುಂದೆನೆ (ನಾ). ಅತ್ತಿಂದಿತ್ತ ಆಡುತ್ತಿರುವ ತೆನೆ,-ಹೊಡೆ : ಅನಿಲಾ 
ಯತ್ತೋಚ್ಚಲಚ್ಛಾಳಿಯೊಳವಯವದಿಂ ಪಾಯ್ದು -ಕಾಲ್‌ ಜಾಜಕಿ ತೂಗುಂದೆ 
ನೆಯಂ ತಚಿಕ್ಕಿಸಿ (ಲವ. ೫-೫೯); ತೂಗುಂದೆನೆಯೌ ಕಳಮಮಲ್ಲಲ್ಲಿ 
ಕಾಸಾರಮಲ್ಲಲ್ಲಿ ,. . ಮೆಟ್‌ವುದೆನೆ ಸುಖಾವಾಸಮಾ ದೇಶಮಲ್ತೇ 
(ವೃಷವಿ, ೪-೪). [ತೂಗ್ಳು (ಇತೂಂಕ್ಕು) + ತೆನೈ) 
ತೂಗುಂದೊಟ್ಟಿಲ್‌, ತೂಗಂತೊಟ್ಟಿಲು (ಹಾ). ಅಶ್ತಿಂದಿತ್ತ ಆಡುತ್ತಿ 
ರಂವ ತೊಟ್ಟಿಲು ; ಜೀಕುತ್ತಿರಂವ ತೊಟ್ಟಿಲು: ಎಸೆವ ತೂಗುಂ 
ಟೊಟ್ಟಿಲೊಳ್‌ ಪಟ್ಟ ಪುತ್ರನ ವಕ್ಚೇಂದುವನಂಜನಾಂಕಿತಮನಾನಿನ್ನೆಂದು 
ಪೇಟ್‌ ಕಾಣ್ಸೆನೋ (ಕಾದಂಪೂ.&॥8); ದಕಾರಕ್ಕೆ -ಕಡುಕುಂದಅ, ಉರ್ಕುಂ 
ದೊಟ್‌, ತೂಗುಂದೊಟ್ಟಿಲ್‌, ಆಡುಂದೊಲೆ (ಕಮದ. ೦೭೦ ಪ್ರಯೋ); 
ತೂಗುಂದೊಟ್ಟಿಲೊಂದೆ ಪಾಂಗಿನಿಂ ಬಗೆ ಮನಮಜುಕದ ಗಂಡಗರ್ವ 
ದಿರ್ದೆಸೆಮೂಲೆಗಳೊಳೆಮುಯ್ಕಲತಿಡೆ (ಕಾಮಾಶ್ಕ. ೯೩-೨೪) ತೂಗು 
ತೊಟ್ಟಿಲು: ಮಂಡೋದರಿಯ ಸೊಸೆಯ ಶಿಶು ಕೂಗಿದನು ತೂಗು 
ತೊಟ್ಟಿಲೊಳೆದ್ದು ಕುಳಿತಂ. (ಶ್ರೀರಾಮಾ. ೪೩೦-೦); ತೂಗುತೊಟ್ಟಿಲಿನ 
"ಕಿರೀಂ', `ಕಿರೀಂ' ಸದ್ದು (ವಾತ್ಮಲ್ಕ. ೨). 
[ತೂಗು (-ತೂಂಕ್ಕು) + ತೊಟ್ಟಿಲ್ಮ್‌] 
ತೂಗುಂಮಂಚೆ, ತೂಗುವಂಂಚೆ (ನಾ). ತೂಗಲಂ ಅನುಕೂಲವಾಗುವಂತೆ 
ಕಟ್ಟಿರಂವ ಮಂಚಿ; ಉಯ್ಯಾಲೆ ಮಂಚ : ತೂಗುಂಮಂಚದೊಳ್‌ ಶಶಿ 
ಪ್ರಭಾಮಹಾದೇವಿಯುಂ ತಾನುಂ ಕುಳ್ಳಿರ್ದು (ಜೆಂದ್ರಪು. ೭-೯೫ವ) ; ಸೀತೆ 
ಯೊರ್ಮೆ... ತೂಗುಂಮಂಚಮನೇಟ್‌ ಚೆಲ್ಲದಿಂ ಕುಳ್ಳಿರ್ದು (ರಾಮಾಕ್ಶ- 
6೭-೩೦). ತೊಗುಮಂಚ : “ ಆಂದೋಳ ಪರಿಯೆಂಕಮೆನೆ ತೂಗುಮಂಚ 
ಮಕ್ಕುಂ” (ಮಾಗರಾ. ೬೦-೦೭); ಮಂಚಕ್ಕೆ--ಕಾಂಚನಮಂಚ. ತೂಗು 
ಮಂಚ, ರತ್ನಮಂಚೆ (ಕಮದ. ೨೯೮ ಪ್ರಯೋ): ಅರಸು ಪವಡಿಪ ತೊಗು 
ಮಂಚದ ಸರಪಳಿಯ ಬಳಿವಿಡಿದು ಪಟುಭೀಕರವಿಷೋರೆಗವಾಗಳೊಂದು 
ರವಣಿಸಿ ಹರಿತಂದು (ಬಸಫು. ೪೬-೨೦); ತೂಗುಮಂಚದಿ ಹಂಸತೂಲದ 
ಹಾಸಿಗೆ (ಪುರಂದ. ೩-೦೩೦-೨) ; ಆಗಳಾ ದಮಯಂತಿ ಚಿತ್ರದ ಬಾಗಿಲುಪ್ಪರಿ 
ಗೆಯಲಿ ರತ್ನದ ತೂಗುಮಂಚದ ಹಾಸಿನಲಿ ಕುಳ್ಳಿರಲಂ (ನಳಿಡ, ೩-೨೮) ; 
ತೂಗುಮಂಚದ ಮೇಲೆ ವೊಅಗುಮೂಡೆಗೆ ವಾಮಭಾಗವನಿಟ್ಟು ಕುಳಿತನು 
(ಥರಕ. 9೪-೧0೭) ; ನಂದಗೋಪನ ಮನೆಯ ತೂಗುಮಂಚದ ಮೇಲೆ 
ನಿದ್ದೆ ಮೇಲುದುವಾತ್ಮ ಹೊದೆಯಲಿರೆ (ಗೋಳುನಿ. ೯-೧೪). 
[ ತೂಗು («ಎ ತೂಂಕ್ಕು) + ಮಂಚ] 
ತೂಗುಕುದುರೆ (ನಾ), ಹಿಂದಕ್ಕೂ ಮಂಂದಕ್ಕೂ ಆಡಂವ, ವಂಕ್ಕಳ 
ಆಟದ ಕುದಂರೆ: ಮಗು ಸವಾರಿ ಮಾಡುವ ಮರದ ತೂಗುಕುದುರೆ 
(0008-0886. ಇಂಕನಿ). [ತೂಗ್ಳು (ಆತೂಂಕ್ಕು) *ಕುದುರೆ] 
ತೂಗುಕೋಲು (ನಾ). (ವಿಶೇಷವಾಗಿ ಹಳ್ಳಿಗಳಲ್ಲಿ) ಬೆಣ್ಣೆ ಮೊದ 
ಲಾದುವನ್ನು ತೂಕಮಾಡಲಂ ಬಳಸಂವ, ಒಂದೇ ಪರಡಿ ಅಥವಾ 
ತಟ್ಟೆಯಿಂರಂವ ವಂರದ ಕೋಲು ; ಚಿಂತಾಲು, ತಕ್ಕಡಿ, ತೂಗುಕೋಲು 
..**ಖಂಡಿ ವಂಂತಾದವುಗಳಿಂದಲೂ ಮೂರು ಬಗೆಯಾಗಿದೆ (ಸಿದ್ಧಾಂತಿ. 
೩೦೦) ; ತೊಗುಕೋಲು ತಂದಿದ್ದೀಯಲ್ಲ, ತಕ್ಕಡಿ ಬಟ್ಟು ಎಲ್ಲಿ? (ರೂಢಿ). 
[ತೂಗ್ಗು (ಆತೂಂಕ್ಕು) *ಕೋಲ್ಕು (ಕೋಲ್‌) 
ತೂಗುಗುಂಡು (ನಾ). (ಗಡಿಯಾರದ) ಲೋಲಕ ; ತೂಗಾಡಂವ 
ಗುಂಡಂ : ಕವಿಯ. ಮನಸ್ಸು... ಹೀಗಿಂದ ಹಾಗೆ ಗಡಿಯಾರದ 
ತೂಗುಗುಂಡಿನಂತೆ ತೋರುತ್ತಿತ್ತು (ಆಲಹೂ. ೧೨೧). 
[ ತೂಗ್ಮು (ಆತೂಂಕ್ಕು) + ಗುಂಡು] 


೩೫೮೨ 


40 


ತೂಗುಯ್ಯಲೆ 


ತೂಗುಜೋಕಾಲಿ (ನಾ). ತೂಗಾಡಂವ ಉಯ್ಯಾಲೆ : ಬಾಳುವೆಯೆ 
ಹೊಸದೊಂದು ಒಗಟವಾಗಿಹುದು. ನೆಲೆಯರಿಯುದೇ, ತೂಗುಜೋಕಾಲಿ 
ಯಾಗಿ ತಲೆತಿರುಗಿಸುವದೊಮ್ಮೆ, ಕೆಳಗೆ ಮೇಲಾಗಿ ` (ಉಯ್ಕಾ ಲೆ.' ೭೭-೩). 
[ತೂಗ್ಳು (ಆ ತೂಂಕ್ಕು) + ಜೋಕಾಲಿ] 
ತೂಗುತೊಟ್ಟೆಲು "ತೂಗಂಂದೊಟ್ಟಿ ಕೈಲ್‌? ನೋ. 
ತೂಗುತೊಲೆ "ತೂಗುದೊಲೆ' ನೋ. 
ತೂಗುದೀಪ (ನಾ). ತೂಗಂಂಜೊಡರ್‌ : ಭವ್ಯವಾದ ದೇವವಂಂದಿರ. 
ಬೆಳ್ಳಿಯ ತೂಗುದೀಪಗಳು (ಶ್ರೀರಾಯ. ೨೩೦). 
[ತೂಗ್ಗುಃ (ಆ ತೂಂಕುಂ,) *ದೀಪ್ಯ) 
ತೂಗುದೀವಿಗೆ (ನಾ) .2ತೂಗಂಂಜೊಡರ್‌: ಜೋಲುವ ತೂಗುದೀವಿಗೆಯ 
ಸಾಲುಗಳೊಳು [ಪಾಕಾಂ ಜೋಲುವ ದೀಪಸಾಲುಗಳೊಳು ಕೇರಿ] 
ದೀಪಾಳಿಯ ಹಬ್ಬದಂತಿಹುದು (ಭರಣ. ೦೫-೨೩). 
[ತೂಗು (-ಆ ತೂಂಕ್ಕು) + ದೀವಿಗೆ] 
ತೂಗುದೊಲೆ, ತೂಗಂತೊಲೆ (ನಾ.) ೧. ಒಂದು ಬಗೆಯ ಯುದ್ಧ 
ಸಾಧನ ; ಲಗ್ಗೆಯಲ್ಲಿ ಶತ್ರುಗಳ ಮೇಲೆ ತೂಗಿ ಎಸೆಯಂವ ವಂರದ 
ದಿಮ್ಮಿ: ಸಾಲ ಮುಗಿಲಟ್ಟಣೆಯ ಡೆಂಕಣಿಯ ಪಂದಿದಲೆಯೋಳಿಗಳ 
ಮರುಳ ಕೈಗಳ ತೂಗ(ಗು] ದೊಲೆಯ . . ೬. ವಿಶಾಲಶಾಲಮನಿರದೆ 
ದಿವಿಜಪತಿ ಕಂಡು (ಕಲಪು. ೪೨-೨೨). ತೂಗುತೊಲೆ: ೨. ಇಳಿಬಿಟ್ಟಿರಂವ 
ತೊಲೆ ; ನೇತುಹಾಕಿರುವ ವಂರದ ದಿವಿ್ಮ್ಮಿ: ಎಂಥ ಭಾರಕು ಜೋಲಿ 
ಹೊಡೆಯದಿಹ ತೂಗು-ತೊಲೆ (ನೆಂಮು. ೩೦-೭). 
[ತೂಗ್ಗು (ಆ ತೊಂಕಂ,) + ತೊಲೈ 
ತೂಗುನೀರು (ನಾ). ೧. ಎರಡು ಕೈಗಳಲ್ಲೂ ಕೊಡಗಳನ್ನು ಹಿಡಿದಂ 
ಕೊಂಡು ಗಿಡ, ಮರ, ಬಳ್ಳಿ ಮೊದಲಾದಂವುಗಳಿಗೆ ಒದಗಿಸುವ 
ನೀರಂ: ಅರಮನೆಯಲ್ಲಿ ಪ್ರತಿದಿನದಲ್ಲಿಯೂ ನಡೆಯುವಂತೆ ಕಟ್ಟುಮಾಡಿದ 
ಊಳಿಗಗಳ ವಿವರ...ಕರಗದ ಊಳಿಗ, ತೂಗುನೀರಿನ ಊಳಿಗ (ಜಾಮವಂ. 
೪೫). ೨. ನೇತಂಹಾಕಿದ ಪಾತ್ರೆಯಲ್ಲಿಟ್ಟ ನೀರು; ತೂಗುನೀರಿನಲ್ಲಿ 
ಲವಂಗ, ಏಲಕ್ಕಿ, ಸಬ್ಬಸಿಗೆಬೀಜ, ತಾಳೀಶಪತ್ರೆ ಸಹ ಅರೆದು...ಸೇವಿಸೆ 
ಪೈತ್ಯರೋಗಂ ಗುಣಮಕ್ಕುಂ (ಸಳಕವೈ. ೦೩೪). 
[ತೂಗ್ಗು (ಆತೂಂಕ್ಕು) + ನೀರ್ಮು (ಆ ನೀರ್‌,)] 
ತೂಗುಪಾತ್ರೆ (ನಾ). ೧. ನೇತಂಹಾಕಿರಂವ ಪಾತ್ರೆ : ಅಗಾಗ ದೈವಿಕ ಪರಿ 
ಮಳದ ತೂಗುಪಾತ್ರೆಗಳು ಗಾಳಿಯಲ್ಲಿ ಓಲಾಡಿದ ಶಬ್ದ ನನಗೆ ಕೇಳುತ್ತಿತ್ತು 
(ಯೋಧಪು. ೪೦). ವಿ. `ನೇತಂಹಾಕಲು ಅನುಕೂಲವಾಗುವಂತೆ 
ಹಿಡಿ ಇರುವ ಪಾತ್ರೆ. [ತೂಗ್ಗು; («ಎ ತೂಂಕು,) + ಪಾತ್ರೆ) 
ತೂಗುಬಿಡು (ಕ್ರಿ). ಜೋಲಾಡಂವಂತೆ ಮಾಡು ; ನೇತುಬಿಡಂ; ಇಳಿ 
ಬಿಡು : ಅವರ ಖಗೋಳಿಸಿದ್ಧಾ ಂತದ ಪ್ರಕಾರ ಭೂವಿಯು ಗೋಳಾ 
ಕಾರವಾಗಿದ್ದು ಅಂತರಿಕ್ಷದಲ್ಲಿ ತೂಗುಬಿಟ್ಟ ಹಾಗಿದೆ (ಶಿಲ್ಪನಾ. ₹8). 
[ತೂಗು (ಆ ತೂಂಕ್ಕು) + ಬಿಡ್ಮು] 
ತೂಗುಮಂಚ "ತೂಗಂಂಮಂಚ' ನೋ. 
ತೂಗುಮಣಿ (ನಾ). ಜೋಲಾಡಂವಂತೆ ಹರಳನ್ನಿಟಂ ಶಿ ಮಾಡಿರಂವ 
ಒಂದು ಬಗೆಯ ಆಭರಣ : ಕೈಗಡಿಯಾರದ ಜೊತೆಗೆ ಚಿನ್ನದ ಬಳೆಗಳು. 
ಕಿವಿಗೆ ತೂಗುಮಣಿಗಳನ್ನು ಇಳಿಬಿಟ್ಟು ಹಣೆಗೆ ಶಿಲಕವನ್ನಿಟ್ಟಿದ್ದಳು 
(ದೂರಸ. ೮೬). [ತೂಗ್ಳು (« ತೂಂಕ್ಕು) + ಮಣಿ) 
ತೂಗುಮಣೆ " ತೂಗುವಣೆ' ನೋ. 
ತೂಗುಮರ " ತೂಗುವರ ' ನೋ. 


«| ತೂಗುಯ್ಯಲೆ, ತೂಗುಯ್ಯಾಲೆ (ನಾ). ೧. ತೂಗಾಡಂತ್ತಿರಂವ 


ಉಯ್ಯಾಲೆ : ಲಕ್ಷ್ಮಣಂ ... ಎಂದುಮಗಲದಣ್ಣನ ಕಡೆಗೆ ದೂಳ್ಳಾಯ 


ತೂಗುಯ್ಯಾಲೆ 


ದೆೊಳ್ಳೆತ್ತಿ ಪೊರಳ್ವ ಸೀತೆಯ ಕಡೆಗೆ ತೂಗುಯ್ಕಲೆವೊಲಾದನು (ಜೈಮಿರಾ. 
೦೯-೫೫); ಕೊಂಬೆಯಂ ತೂಗುಯ್ಯಲೆಯಲಿ ಹಕ್ಕಿ ಸುರಗಾನದ ಹೊಳೆಹರಿ 
ಸಿತು ಸೊಕ್ಕೆ (ಪಾಂಕಜ. ೩೬-3). ೨. (ಆಲಂ) ಡೋಲಾಯವಮಾನವಾದ 
ಸ್ಥಿತಿ; ಸಂದಿಗ್ಧಪರಿಸ್ಥಿತಿ : ಅವಳ ಪ್ರೇಮ ತೂಗುಯ್ಯಲೆಯಾಗಿತ್ತು 
(ಪುನರು. ೩೩೦). ತೂಗುಯ್ಯಾಲೆ : ೨. ಹಳೆಯದನ್ನು ಬಿಡಬೇಕೋ ಕಟ್ಟೆ 
ಕೊಳ್ಳಬೇಕೋ ಎಂಬ ತೂಗುಯ್ಕಾಲೆಯಲ್ಲಿದೆ ನನ್ನೂ ರು (ನನ್ನೂರು. ೩೦೪). 
[ ತೂಗ್ಗು ( ಆತೂಂಕ್ಕು) + ಉಯ್ಕಲೆ (ಆ ಉಯ್ಕಲ*) 

ತೂಗುಯ್ಯಾಲೆ " ತೂಗಂಯ್ಯಲೆ' ನೋ. 

ತೂಗುವಣೆ, ತೂಗುವಂಣೆ (ನಾ), ಉಯ್ಯಾಲೆ; ಜೋಕಾಲಿ: ತಳಿರ 
ತೊಂಗಲ ತೂಗುವಣೆಯಲ್ಲಿ . , , ಸುಳಿದಾಡುವ ಮಂದೆಪಾರುತ 
ಮತ್ಕಾಂತನ ಬಳಿಗೆನ್ನ ಸಾರ್ಚೆಂದಳಳುತ (ಮೋಹತ. ೯-೨೮). ತೂಗು 
ಮಣೆ: ತೂಗುಮಣೆ ಇರೋದೆ ಮಕ್ಕಳಾಟಕ್ಕೆ, ಆಡಬೇಡ ಅನ್ನಬೇಡ 
(ರೂಢಿ). ( ತೂಗ್ಳು (ಆ ತೂಂಕ್ಕು) + ಮಣೆ) 

ತೂಗುವರ, ತೂಗುಮರ (ನಾ).೧. » ತೂಗುದೊಲೆ ೧: ತಳಿವರ ನೂಲ 
ಹರಿಗೆ ಕಬ್ಬುನದ ಬಲ್ವಲಗೆ ಬದ್ದರ ಸಾರಮಾರಿ ತೊಲೆ ತೂಗುವರ ಬಲೆ 
ಹಗ್ಗ ಮಕರದಿಬ್ಬಿ ಸಲೆ ವೆ:ಆ್‌ದವು ದುರ್ಗದೊಳಗೆ (ಕುರಾಸಾಂ. ೩೭-೫೬). 


ತೂಗುಮರ:; ೨. ನೇಣಂವಂರ; -ಗಲ್ಲುಗಂಬ: ನಾನು ಈಗಲೆ ಹೇಳಿ, 


ದ್ವೇನೆ. ಇವನು ಒಂದು ದಿನ ತೂಗುಮರ ಏರುತ್ತಾನೆ (ರೂಢಿ). 
[ ತೂಗ್ಳು (ಆ ತೂಂಕ್ಕು) + ಮರ್ಮ) 
ತೂಗುವೆರಳು (ನಾ). (ವೆಂಚ್ಚುಗೆಯಿಂಂದ) ಅಲ್ಲಾಡಿಸಂತ್ತಿರಂವ ಬೆರಳು: 
ಮರು ಪೂತು ಭಾಪೆನುತ ತೂಗುವೆರಳಿನ ಮಕುಟದೊಲಹಿನೊಳಾ 
ಗರುವಧಟರುಲಿಯೆ (ಕುವ್ಯಾಲ್ರೋ. ೦-೩೬). 
[ ತೂಗು ( ತೂಂಕ್ಕು) + ಬೆರಳು (ಎಬೆರಲ್‌)] 
ತೂಗುವೊಡಲು (ನಾ). ಜೋಲುತ್ತಿರಂವ ಶರೀರ; ನಿಲ್ಲಲಾರದೆ 
ತತ್ತರಿಸಂತ್ತಿರಂವ ದೇಹ : ತೂಗುವೊ![ಶಾಕಾ9. ಗಿದೊ]ಡಲರೆಮುಚ್ಚು 
ಗಂಗಳ... ಮೂರ್ಛೆಯಲಿ ರವಿಸೂನು ಮೈಮಲಟ್‌ದ (ಕುವ್ಮಾಕ. ೧೦-೩೦). 
[ತೂಗ್ಳು (ಆ ತೂಂಕ್ಕು) + ಒಡಲು (-ಆ ಒಡಲ್‌)) 
ತೂಗುಸೇತುವೆ (ನಾ). “ತಳದಲ್ಲಿ ಆಧಾರವಿಲ್ಲದೆ ಎರಡಂ ಕೊನೆ 
ಗಳಲ್ಲೂ ಸ್ತಂಭ, ಮೊ.ಕೈ ಬಿಗಿದು ಕಟ್ಟಿ, ಹೊಳೆ, ಮೊ. ಗಳಿಗೆ 
ಅಡ್ಡವಾಗಿ ತಂತಿ ಹೊರಜಿಗಳಿಂದ ಜೋಲ ಹಾಕಿರಂವ ಸೇತುವೆ” 
(Buspension-bridge. ಇಂಕನಿ); ೧೫೫೦ರಲ್ಲಿ ಮೊದಲ ಬಾರಿ ಪೆಲೇಡಿಯೊ 
ಕಬ್ಬಿಣದ ತೂಗುಸೇತುವೆಯನ್ನು ಕಟ್ಟಿದನು (ಶಿಲ್ಪನಾ. ೦೩೪). 
(ತೂಗು, (ಆತೂಂಕ್ಕು) + ಸೇತುವೆ) 
ತೂಗುಹಲಗೆ (ನಾ). (ಅಂಗಡಿ ಮೊದಲಾದುವುಗಳ ಮುಂದೆ ಅದರ 
ಹೆಸರನ್ನು ಬರೆದು) ತೂಗುಹಾಕಿರುವ ಹಲಗೆ; ನಾಮಫಲಕ: 
ಆಮೇಲೆ ಬರುವಿ ನೀ ದತ್ತತಾಯಾಗಿ ಕರ್ತವ್ಯಗಳ ತೂಗುಹಲಗೆಯನೆ 
ತೂಗಿ (ನವ್ಯಠ್ಯ. ೭-೦8); ಬಾಂಬೇ ಸೈಕಲ್‌ ಸ್ಟೋರ್ಸ್‌ ಎಂಬ ತೂಗು 
ಹಲಗೆ ಅದರೆ ಮುಂದೆ ನೇತಾಡುತ್ತಿತ್ತು (ನಿಸುತ. ೦). 
[ ತೊಗ್ಗು (ಆ ತೂಂಕ್ಕು) * ಹಲಗೆ (- ಪಲಗೆ) ) 
ತೂಗೋಲೆ (ನಾ). ತೂಗಾಡುತ್ತಿರುವ ಓಲೆ; ಲೋಲಕ : ಕತ್ತಿನಲ್ಲಿ 
ವಜ್ರದ ಹಾರ. ಕಿವಿಗಳಿಗೆ ವಜ್ರದ. ತೂಗೋಲೆ '(ಪ್ರಳಾಶ. 3). 
[ತೂಗು (ಆತೂಂಕ್ಕು) + ಓಲೆ] 
ತೂಟಿಸು (ಕ್ರಿ). ನಾಶಮಾಡು; ಪರಾಭವಗೊಳಿಸಂ: ನಿನ್ನಿನ ರಣವನೈಯ 
ತಾ ತೊಟೆಸಿದುದೇನಾಯ್ತೆನುತ್ತ ಹೆಂಗಳ ನೋಟದಿಂದುತ್ತರಂ ನುಡಿದನು 
(ತುರಂಗ. ೩೬-೨೬), *ತುಟ್ಟಿಸು' ಪರಾ. 
[ ಆ ತುಟ್ಟಿಸು] 


೩೫೮೩ 


20 


ತೂಣಿ 


ತೂಟೆದಾರ (ನಾ). (ಕರಾ) ಉತ್ಸವಾದಿಗಳಲ್ಲಿ ತೆಂಗಿನ ಗರಿಗಳ 
ಕೊಳ್ಳಿಗಳನ್ನು ಹಿಡಿದು ಮಾಡಂವ ಒಂದಂ ಬಗೆಯಂ ಹಂಸಿಕಾಳಗ ; 
ತೂಟೆದಾರ . . . ಬೋಂಟೆ (1೬84188) ಇತ್ಯಾದಿಗಳು ತುಳುವರ 
ಧೈರ್ಯ, ಸ್ಮ ರ್ಯ, ವೀರತ್ವದ ಕುರುಹುಗಳೆಂಬುದಾಗಿ ಸೂಚಿಸಿದ್ದಾರೆ 
. (ತುಳುನಾ. ೨0). ([ ಇ ತುಳು. ತೂಟೆದರ] 
ತೂಡಿಲ್‌ (ನಾ). ಒಂದಂ'ಸ್ಥಳದ ಹೆಸರು: ಅಸ್ಕ ಸೀಮಾನ್ತರಂ ಪೆರ್ವ್ವಟ್ಟಿ 
ಯೂರ ಸೀಮೆ ಮೂಡಯ್ತೂಡಿಲ ಪೆರ್ವ್ವಳ್ಳಮೇ . . . ಬಡಗಾಯ್‌ 
ಪೆರ್ವ್ವಳ್ಳಮೆ ಸೀಮೆ (ಎಕ. 1೪, ಹೆಗ್ಮಡ. ೪-೨೩; ಸು. 750. [?1 
ತೂಣ್ಣ "ತೂಳ್ಗೆ' ನೋ: 
ತೂಣ್ಯ, ತೂನ (ನಾ). ಕಂಭ; ಸ್ತಂಭ: “ ತೂಣ(ನ) - ಸ್ಮೂಣ ಐ 
'ಗೂಟ್ಕ ಕಂಬ" .(ತದೃಳೋ. ೧೮); ಮಡದಿಯ ನುಣ್ಣೊಡೆಗಳನ್ನು 
ಕಡೆಗೆ ಬಣ್ಣಿಸಲಾನಅೌಯೆ ಮೋಷನವೆಂಬ ಗುಡಿಗಟ್ಟಿ ತೂಣದಂತಿಹುದು 
(ಅಂಜಹ, ೫-೦೨೪) ; ಸುರೆರ: ಸಂದಣಿ ಭರದಿಂದ. ವರನಂಕವಿಳಿದು ಕೂಡ 
ದೊಲಜ ತೂಣವನಿರಿಸಿದಂತಿಹುದಲ್ಲಿ ಮೇರು (ವರ್ಧಕ. ೦-೪೦). 
ತೂನ್‌; (8). " ತೂನಗೆಣಸು' ಪರಾ. [ ಆಸಂ. ಸ್ಮೂಣಾ] 
ತೂಣ್ಕ (ನಾ). ಎ ತೊಣೇರ: ಕಾಮಬಾಣಂಗಳ ತೂಣವೆಂದೆನಿಸಿ ರಂಜಿಸಿ 
ತೊಂದು ಮನೋಜ್ಞಮಂಟಪಂ (ಉದ್ಯಟ. 8-೦೬; ತೊಣದಿಂ ಸರಳ್ಗಳ 
ನುರ್ಚಿ ತೊಟ್ಟು ತಿರುವಂ ತೆಗೆದೆಚ್ಚಂ (ತ್ರಿಪುವಿ. ೨೪-೩೫೨). [ಸಂ.1 
ತೂಣ್ಯ (ನಾ), ಯವಂ : ತೂಣನ ತೋಳಂ ತುಂಡಿಹಿ ಪೂಷನ ಕೋಣೆಯ 
ಹಲ್ಲೆಲ್ಲ ಫಲ್ಲಿಸಿ . . . ತಿರಂಗಿದನಧ್ವರದೆಡೆಗೆ (ವೀರೇಶ ೨-೪೫ : ಓಹೋ 
ಹೋಯೆನ್ನಸುಮಿಗ ತೂಣನ ತೋಹಿಗೆ ಸಿಲ್ಕದು (ಉದ್ಯದೇ. ೩-೪೩): 
ತೂಣನಂ ತುಳಿದ ಪೆಬ್ಬುವಿನೆಂಜಲುಂಡಾ ... ಕಟ್‌ಗೆ೧ರಲ ಶಿವ ರಕ್ಷಿಸ್ಸೆ 
ನಿಶ್ಚಲದೊಳು (ನಂದಿಮಾ. ೨೦-೩೫). "ತೂಣಕೋಡು', "ತೂಣಕೋಣ' 
ಪರಾ. [?] 
ತೂಣಕೋಡು (ನು). ಯವಂನ ವಾಹನದ ಕೋಡಂ : ಮನಂಜಪತಿ 
ಜವಹರಂಬುಗುವವನೆನುತಂಂ ಬಿನ್ನೆ ಆಸಂತಿರ್ಪ ಸಮಯದೊಳಗೆ ಪಡಿಹಾರಿ 
ಯೊರ್ವನೆಯ್ತುಂದು ತಚ್ಚೋಳನೆಡೆವಿಡದಡರಿದಂ ತೂಣಕೋಡುಗಳನೆನು 
ತೊಡನೆ ಬಿನ್ನೈಸಿದಂ ತದ್ಭಕ್ತಸಂದೋಹಕಣಿಯರಂ ಮಂದದೊಳು 
(ಆಉಡ. 9-೭೪). [ ತೂಣ್ಮ + ಕೋಡ್ಮು] 
ತೊಣಕೋಣ (ನಾ). ಯವಂನ ವಾಹನವಾದ ಕೋಣ,- ಮಹಿಷ. : 
ಸುರಪಕರಿದಂತೆಮಂ ತೂಣಕೋಣನ ಕೊಂಬನಿರದೆ ಕಿಳ್ತಿರಡನುಜ ವಿಡಿದು 
ತಾಳಂಗುಟ್ಟುತ (ಆರಾಜ. ೦೭-೮). [ ತೂಣ್ಮ * ಕೋಣ್ಯ) 
ತೂಣಗೊಳ್ಳು (ಕ್ರಿ). ಪರವಶವಾಗು ; ಆವೇಶೆ ಹೊಂದಂ : ವನದೇವಿ 
ಯೋಲಗದೊಳುತ್ತವದಿಂದಮಡಿಗಡಿಗೆ ತೂಣಗೊಂಡವನಂತೆಸೆವ. ಮಂದ 
ಮಾರುತನ ನೋಡೆಂದನು (ಕೈಮಿಭಾ. ೩-೩೨): ನವಿಲ ನಾಟ್ಕವನ್ನು 
ನೋಡಿ ನೆನಸಿ ನೆನಸಿ ತೂಣಗೊಂಡೆ (ಪಯಣ. ೬೭-೭) : ತೂಣಗೊಂಡಿಹೆ 
ನಿಂತು ಮಹಾದ್ಭುತಪವಾಡಸಂದರ್ಶನಕ್ಕೆ (ಅನಿಕೇ. ೩೯-೯). 
[ ತೂಣ್ಮ (ಆ ತೂಳ್ಳ) * ಕೊಳ್ಳು (ಆ ಕೊಳ್‌) ] 
ತೂಣಮನ (ನಾ). (ಕಂಬದಂತೆ) ಸ್ಥಿರವಾಗಿರುವ ವಂನಸ್ಸು : ತೂಣ 
ಮನಗೈದಡವಿಯಂ ಸಾರ್ದೊಡಂ (ಶ್ರೀರಾಮ. ೪-೩೩). 
[ ತೂಣ್ಮ * ಮೆನ,] 
ತೂಣಿ (ನಾ). 2 ತೂಣೀರ: “ಮೂಡಿಗೆ, ತೂಣಿ; ಬತ್ತಳಿಕೆ _ ಈ ೩ ಬೆನ್ನ 
ಹೊದೆ” (ಕಶಸಾ. 8೨-೦೦೭); ನಮಿಸಿ ಮುನಿಗಳಿಗಾಗ ಧನುವನಂ ಬಾಜಾ 
ತೊಣಿಗಳಂ ಸಮರಜಯಕಾಂಕ್ಷೆಯಲಿ ಧರಿಸುತ (ಉತ್ತರಾ. ೩೨-೬೪): ಪಶಿ 
ಭಕ್ತಿಜಾಣೆಯಂ ಸುಲಭಪ್ರವೀಣೆಯಂ ಚಿಡ್ಭಾಣತೂಣಿಯಂ 


ಪಶುಪತಿಯ ರಾಣಿಯಂ ಮಿಗೆ ಪೊಗಳುವೆ (ಗುರಕ. ೦-೭). (ಸಂ.] 


ತೂಣಿಕಾರ 


ತೂಣಿಕಾರ (ನಾ). ಬತ್ತಳಿಕೆಯನ್ನು ಹಿಡಿದಿರುವ ವೀರ (?) : ಕಾಣಿಸಿ 

೪ ದೇವಕೂಟದ ತೂಣಿಕಾರ » x 2 ದ್ದಲ್ಲಿ (ಕಣ. 1, ೪೭-೧೦; 1425). 
[ತೂಣಿ* - ಕರ್ಕ (ಎ-ಕಾಅ)) 

ತೂಣೀರ (ನಾ). ಬಾಣವನ್ನು ತುಂಬುವ ಚರ್ಮದ ಚೀಲ; 
ಬತ್ತಳಿಕೆ: “ತೂಣೀರಂ .. . ಕಳಾಪಃ-ಈ ೮ ಮೂಡಿಗೆ” (ಹ೦ಲಾಯು. 
೭೬:೩೧೧) ; ಸನ್ನೆಹತೂಣೀರಚಾಪಕಂಬಳಸಹಿತಂ ರನ್ನದ ಚಿತ್ರಿತ ಘಟಮಂ 
ತನ್ನಯ ಭುಜದೆ .ತಳೆವಂ .ಮೃಗಾಂತ್ಯತ್ರ್ಯರಿಶಂ 
ಕವಚಂದೆಗಟ್ಟು ಶರಾ ಸನಂಬಿಡಿದು. ತೂಣೀರಂಗಳಂ 'ತಾಳ್ಜಿ 
(ಪಂರಾಮಾ, ೯-೪೬) : ತೂಣೀರದೊಳ್‌ ಶರಂ `ಪೋಗುವಂತೆ ತಲೆಯೊಳಗೆ 
ಮಾಣದೆ ಪೋಗಲು ಮೂರ್ಛೆಯೊಳಾಳ್ಡು ಬೀಳೆ (ಕತುಪು. ೩-೮-೯೪): 
ಸುರ್ಥಕಂಗೆಯ* ನಿನನ್ನ ಕೊಟ್ಟಾ ಧನುರ್ಬಾಣಮ: ದಿವ್ಯತೂಣೀರಮಂ 
(ಶ್ರೀರಾಣಣ: ೧೯೩-೪೬೯) [೫0.1] 

ತೂತ (ನಾ). ೧. ಹುರುಳಿಲ್ಲದವನು; ಪೊಳ್ಳಾದವನು: ಆಶೆಗೆ ಸಿಲುಕಿ ಸಾವ 
ತೊತರಗೆಲ್ಲಿಯದೋ ಲಿಂಗೆ (ಮೋಳಿವೂ: ೪೮-೨೦0): ನಾಡಿ ಸೂತ್ರಗಳ 
ಭೇದವನಟೀದೆವೆಂದು ದೀಪನ ಪಚನ ಪೈತ್ಯಕ್ಕೆ ಶ್ಲೇಷ್ಠವಿದೆಯೆಂದು, 
ಆತ್ಮನ ಹಿತೆವನಟಿಯದ ತೂತ ವೈದ್ಯನಲ್ಲ (ಸರವ. . ೨೨-೦೦೨), 
(ಗು). ೨. ಹುರುಳಿಲ್ಲದ; ಪೊಳ್ಳಾದ. "ತೂತಜ್ಞಾನಿ' ಪರಾ. 

( ತೂತ್ಕು.( ಆ ತೂಂತ್ಯು) * - ಅ) SI 

ತೂತಜ್ಞಾನಿ (ನಾ). ಪೊಳ್ಳುಜ್ಞಾನಿ ; ಅಜ್ಞಾನಿ: ಮಾತಿನ ಮಾಲೆಯ 
ಕಲಿತು ಸಂತೆಯ ಹೋತಿನಂತೆ ಹೋರುವ ತೂತಜ್ಞಾನಿಗಳಿಗಿನ್ನೇತಣ 
ವಿರೆಕ್ತಿಯೋ (ಮೋಳಿಮಾ. ೧೭೦-೬೩೩): ಮಾತಿನ ಮಾಲೆಯ ಬೋಧೆ ತೂತ 
ಜ್ಞಾನಿಗಳ ಸಂಸರ್ಗ (ಅವರೇ. ೪೭). [ ತೂತ * ಜ್ಞಾನಿ) 

ತೊತಪ್ಪಚ್ಚಿ (ನು). ೧. ವಂಧ್ಯೆ ತೂತಂ ಮಾಡಿರುವ ರೊಟ್ಟಿ ಮೊದ 
ಲಾದ ಶಿನಸು : ತಪ್ಪಲೆರೊಟ್ಟಿ ಇತ್ಯಾದಿ. ೨. ಸ್ತ್ರೀಯ ಗುಹ್ಯಾಂಗ ; 
ಯೋನಿ: (8). [ತೊತ್ತು( ಇ ತೂಂತ್ಕು) + ಅಪ್ಪಚ್ಚಿ] 

ತೂತಾಲಂಬ (ನಾ). ತಪ್ಪನ್ನೇ ಹಿಡಿದಂ ಹೋರಾಡಂವವನು ; 
ದೋಷಗ್ರಾಹಿ (?) : ಮಾತಿಗೆ ಮಾತ ಗಂಟನಿಕ್ಕಿ ನಿಹಿತವರ್ತನವಿಲ್ಲದೆ 
ಸರ್ವ ತೂತಾಲಂಬರ ಮಾತು ಸಾಕಂತಿರಲಿ (ಅವರೇ. 50). 

[ ತೂತ ( ಆ ತೂಂತ್ಯು ) + ಆಲಂಬ] 

ತೂತಿಡು "ತೂಂತಿಡ,' ನೋ. 

ತೂತು, "ತೂಂತ್ಯಾ' ನೋ, 

ತೂತ್ಕು (ನಾ). ಒಂದಂ ಬಗೆಯ ಮಾನಂ : ತೂತು ತೆಂತಲು ಸಿಸಿಲು 

. . ಆನೆಮೊಗನೆಂಬ ಪರಿಪರಿಯ ಮಾನ್ನಳಂ ಗುದಿಗೆಯ್ದರು (ಹಕಕ. 


[?] 


(ಜಾತತಿ. ೧೯-೩೦) ; 


೫-೪೫). 


೩೫೮೪ 


fod 
ದಾ 


ತೂತುಕೆಡವು (ಕ್ರಿ). ರಂಧ್ರವನ್ನುಂಟುಮಾಡಂ : ತೂತಂಮಾಡು : |85 


“ಆವಿಧ 2 ತೂತುಕೆಡವತಕ್ಕದು” (ಗಂಗಾವು. ೨೦). 
( ತೂತು, (ಇತೂಂತ್ಯು ) * ಕೆಡವು ( ಆಕೆಡಪು) ) 
ತೊತುಕೊರೆ "ತೂಂತುಗೊಅಿಕಿ' ನೋ. 
ತೂತುಗೆಯ್‌ (ಕ್ರಿ). ಎ -ತೂತಂಕೆಡವು : ಕಪೋತನೊಂದು ತಾಂ ಠಕ್ಕಿಸಿ 
ಕಲ್ಲಿಯಂ ಕಡಿದು ಕನ್ನದೊಳೋಡಿದುದಂತೆ ಕಲ್ಲಿಯಂ ಚಿಕ್ಕನೆ 
ಗಿಳಿಗಳ ಕರೆತಂದವು ತಮ್ಮ ಪೋತೆಮಂ. (ಹಮ್ಮಾರ. ೪-೬೨)- 
[ ತೂತು; (ಆತೂಂತ್ಯು) ಇ.ಕೆರ್ಯ, ] 
ತೂತುಗೊಅ್‌ “ತೂಂತುಗೊಟ*” ನೋ. 
ತೂತುತೆಗೆ (ಕ್ರಿ). - ತೂಂತುಗೊಟಿ್‌ : ಗೋಡೆಯಲ್ಲಿ ಮೊದಲು ತೂತು 
ತೆಗೆದು ಆಮೇಲೆ ಮೊಳೆ ಹೆಡೆ (ರೂ). 
[ ತೂತು, ( ಆತೂಂತ್ಯು) * ತೆಗೆ) 


ತೂತುಗೆಯ್ದು 40 


45 


ತೂಪರ 


ತೂತುಬಾರ್ಯ, ತೂತುಬಾಯಿ (ನಾ). ಯಾವ ವಿಷಯವನ್ನಾದರೂ 
ಗುಟ್ಟಾಗಿಡದೆ ಬಹಿರಂಗ ಪಡಿಸುವ ಬಾಯಿ ; ಒಡಕುಬಾಯಿಂ : 
ಮರ್ತೃದ ಮನುಜರು ಸತ್ತರೆನುತ್ತ ಕತ್ತಲೆಯೊಳು ಮುಳುಗಿ ಈ ಮಾತು 
ಕಲಿತುಕೊಂಡು ತೂತುಬಾಯೊಳಗೆ ನುಡಿದು ... ಹುಚ್ಚುಗೊಂಡು 
ತಿರುಗುವ ಕತ್ತೆಮನುಜರ ವೆ; ಚ್ಚರು ನಮ್ಮ ಅಪ್ಪಣ್ಣಪ್ರಿಯಚನ್ನಬಸವಣ್ಣ 
(ಲಿಂಗವ, ತೂತುಬಾಯಿ : ಅವಳದು ತೂತುಬಾಯಿ, 
ಯಾವುದೂ ಗುಟ್ಟಾಗಿ ಉಳಿಯುವುದಿಲ್ಲ (ರೂಢಿ). 

[ ತೂತು, (ಆತೂಂತ್ಕು) * ಬಾಯ್‌ ] 

ತೂತುಬಾಯಿ "ತೂತುಬಾಯ್‌' ನೋ. 

ತೂತುವೋಗು 'ತೂಂತುವೋಗಂ' ನೋ. 

ತೂತೇಳು (ಕ್ರಿ). ರಂಧ್ರವುಂಟಾಗು : ಮಾತುಗಾಟ್‌ಕೆ ಬೇಡ ಹಿಡಿಯೆಂದು 
ಭಾಳದೆ ತೂತೇಳಲೆಚ್ಚು ಬೊಬ್ಬಿಟಿ೨ದ (ಮೋಹತ. ೧೨-೩೯). 

[ ತೂತು, (ಎ ತೊಂತ್ಕು) + ಏಳ್ಕು (ಆಏಟರ್ಕ್‌)) 

ತೂತ್ಕೂರ (ನಾ). ಒಂದು ಅನುಕರಣ ಶಬ್ದ : ಗೋವಳರೊತ್ತುವ 
ತಿತ್ತಿರಿಗಾಳೆಯ ತೂತ್ಕಾರಮುಮುಂ (ಅರ್ಥನೇ. ೮-೬೩ವ). 

ತೂದ (ನಾ). ಒಂದು ಬಗೆಯ ಮರ; ಹೂವರಸಿ; ಬ್ರಹ್ಮದಾರಂ: 
ತೂದಃ, ಪೂಗಃ, ಯೂಪಃ . . . ತೂಲಂ-೬ ಹುವ್ವರಿಸೆ ಗಿಡ 
ಕಾಡಡಿಕೇಮರವೆಂದು ಕೆಲವರನ್ನುವರು (ಸಿದ್ಧಾಂತಿ. ೧೨೧). 

ತೂದು "ತುಯ್ಕ್‌' ಪರಾ. 

ತೂನ್‌, ತೂನು (ಕ್ರಿ). ತೂಂತ್ಯು (ಭೂತನ್ಯೂ). ೧. ಜಗ್ಗು ; 
ಮುಂದಕ್ಕೆ ಎಳೆ : ಬಳ್ಳು ಎತ್ತಿನುದರದಿಂ ಪೊಟಮಟ್ಟು ಓಡುವುದಂಂ 
ಶ್ವಾನಂಗಳ್‌ ಕಂಡು ತೂನುತ್ತಿರಲ* (ಪಂಶತಂ. 3೦-೬); ಆ ಧನುವನು 
ತೂನಲ್ಯಾಜದೆಯಂಗಾಧೀಶ ತಿರುಗೆ ಲಜ್ಜೆಯೊಳು (ನೀಮಿಸಂ. ೨೩-೨೬೬) ; 
ಕೆಲರಲ್ಲಿ ತಲೆಗೂಡಲಂ ಕಟ್ಟಿ ಬಿಡದೆ ಅಲೆದು ತೂನುತ್ತೊಯ್ದರು (ವೀಕ್ಮಿಪು. 
೪-೦೮-೨೬); ಸಸಿ ಸಾಣೆಯನು ತೆಂಕಣೆಲರ್ವರ್ಗದೊಳು ತೂಂತು ಮಸೆಯೆ 
(ನಾಗಕು. ೩೦-೨೬). ತೊನು: ೨. ಕಿತ್ತುಕೊಳ್ಳು ; ಸೆಳೆದುಕೊಳ್ಳು ; 
ವಸೂಲುಮಾಡು : ಇಂದು ಗೌರಿಯ ಹಬ್ಬವಿಂದು ದೀಪಾವಲಿ ಇಂದು 
ಕೇತಾರನ ದಿನವೂ ಇಂದು ಯುಗಾದಿ ಮತ್ತಿಂದು ಸಂಕ್ರಾಂತಿಯೆಂದೆಂದು 
.ಧನವ ತೂನುತಿಹರು (ಅಂಜ. ೫-೧೨೮). 

ತೂನ "ತೂಣ್ಣ' ನೋ. 

ತೂನಗೆಣಸು (ನಾ). ಒಂದಂ ಬಗೆಯ ಗೆಣಸು ; ವಂರಗೆಣಸು: ತೂನ 
ಗೆಣಸು, ಮುಡಿಗೆಣಸು, ನೂರೆಲೆಗೆಣಸು, ತುಣಗೆಣಸು, ದಂಡಾಲು 
(ಮೈಔಗಿ. ೩೧-೫೯೨). 

[ ತೂನ (ಆ ತೂಣ್ಣ) * ಗೆಣಸು (< ಗೆಟಿಸು)] 

ತೂನಿಹುಳ (ನಾ). ಒಂದು ಬಗೆಯ ಹಂಳು : ತೂನಿಹುಳ. ಗೆದ್ದಲು 
(ನಮ್ಮನು. ೨೪೦). [ತೂನ್ಸಿ * ಹುಳ (ಎ ಫಲು) 

ತೂನು "ತೂನ್‌' ನೋ. 

ತೂಪ "ತಶೂಂಕ್ಕು' ಪರಾ. 

ತೂಪರ, ತುಪರ, ತೂಪರ್ಯೆ, ತೂಪುರ, ತೂಪ್ರ, ತೂಬರ,. ತೂಬರೆ 
(ನಾ). ಎ ತಂಂಬುರೂ : ಮಾತ್ಸಂಟಿ ಮಗಳಲ್ಲ ತಾಟ್ಲಿಶ್ತಿ ಸೊಸೆಯಲ್ಲ 
ತೂಪರದ ಚಕ್ಕೆ ಒಲೆಗಲ್ಲ (ಹಳ್ಳಿದಾ. ೪೬). ತುಪರ : ಮರಗಳು; -- 
ಹೆಸವ ... ಹಸರಗಣ್ಣಿ, ತುಪರ (ನಮ್ಮನು. ೨೩೬). ತೂಪರೈ ; (೪. 
ತೂಪುರ : ತೂಪುರದ ಕೊಳ್ಳಿಯೋಪಾದಿಯಲ್ಲಿ ಛಿಟಿಭಿಟಿಗುಟ್ಟುವಂಥ 
ಕಟ್ಟುಗ್ರದ ಕಡುಗೊ:ಪವೇ ರೋಷವು (ಪಶಶಾ. 11, ೧೦೫). ತೂಪ್ರ : 
ಕಂಬಳಿಕರೀಮರ, ಬೀಡಿಎಲೆಮರ, ತೂಪ್ರ, ತೂಬರೆ (ಮೈಠಿಗಿ. 
೩೧-೬೦೪). ತೊಬರೆ : ತೂಬರದ ಬೀಜ, ಕೊಡಸಿಗನ ಬೀಜ... ಇವಣ 


೬೬೨೫8೯). 


[ ಸಂ.) 


ತೂಪರಿಡು 


ಕಷಾಯವ ಜೇನುತುಪ್ಪವೆರಸಿ ಸೇವಿಸಲು ರಕ್ತಪಿತ್ತಾತಿಸಾರ ಪರಿಹರ 
(ವೈದ್ಯಸಾ. 1, ೨00) : ಇಂಗು, ತೂಬರದ ಬೇರು, ಶುಂಠಿ ಈ ಮೂಣನು 
ಸಾಸುವೆಯ ಎಣ್ಣೆಯಲ್ಲಿ ಕಾಸಿ ಕಿವಿ ತುಂಬ ಬಿಡಲು ಕರ್ಣಶೂಲೆ, ಕರ್ಣ 
ದೋಷಗಳು ಶಮನವಹವು (ವೈದ್ಯಸಾ. 11, ೯೬). ತೂಬರೆ ; “ಶಿಂದುಕಃ, 
ಸ್ಫೂರ್ಜಕಃ, ಕಾಲಸ್ಕಂಧಃ, -ಶಿತೆಸಾರಕಃ - ೪ ತುಂಬರಗಿಡ, ತೂಬರೇಗಿಡ” 
(ಸಿದ್ಧಾಂತಿ. ೧೦೬). [ ಆ ಸಂ. ತುಂಬುರು]. 

ತೂಪರಿಡು (ಕ್ರಿ). - ತೂಪಿಅ3 ೨ (?): ಕಟ್ಟಿ ಮಾಸಲ ತೂಪರಿಟ್ಟು 
ನೆಟುಕನು ಮುರಿವಳು (ಚಿನಮು. ೪೨-೭). [ ಆ ತೊಪಿಡು] 

ತೂಪರು, ಜುಬ್ಬರ್ಯ, ಜೂಪರ, ತೂಪರೆ, , ದೂಮರ (ನಾ), ತಂಂತಂರು 
ಹನಿಗಳಿಂದ ಕೂಡಿದ ಮಳೆ ; ಜಿನುಗುವಂಳೆ : ಈ ತೂಪರು ಸಾಕಾಗಿ 
' ಹೋಗಿದೆಯಪ್ಪ (ರೂಂ). ಜುಬ್ಬರ, : ಇಷ್ಟೇ ಜುಬ್ಬರ ಬಂದು ನಿಂತೀ 
ತೆಂಬುವ ಹಾಗಿಲ್ಲ. ಇದಕ್ಕೂ ದೊಡ್ಡಮಳೆ ಬರುವ ಹಾಗೆ ಕಾಣುತ್ತದೆ 
(ಮುಂಬಯಿ. ಜೂಪರ ; “ಜೂಪರ ಎ ಜಿನಗುಡುವ ಮಲೆ, 
ಜುಬರುಮಳೆ” (ಕಾನಕೋ. ೬೦). ತೂಪರೈೆ : “ತೂಪರೆ ಎ ಜಿಟಿಜಿಟಿ. 
ಸಣ್ಣ : (ತೂಪರೆಮಳೆ ; ತೂಪರೆ ಕಾಳು)” (ಜಾನಕೋ. ೬೭). ದೂಮರ : 
“ದೂಮರ ಎ ಜಿಟಿಜಿಟಿ ಮಳೆ” (ಜಾನಕೋ. ೭). 

[ ದೇ.8 ತಮಿ. ತೂವಲ್‌, ತುವಲೈ ; ಮಲ. ತೂವಲ್‌ ; 
ತೆಲು. ತುಪ್ಪರ, ತುಂಪರ, ತುವ್ವರ] 

ತೂಪರೆ, "ತೂಪರು' ನೋ. 

ತೂಪರೆ, "ತೂಪರ' ನೋ. 

ತೂಪಿಡು (ಕ್ರಿ). - ತೂಪಿಅಿೌ ೨: ಭಸಿತದ ತಿಲಕಮನಿಟ್ಟು... ಪ್ರಸಾದದ 
ತುಂತುಟಿ೨ಂ ತೊಪಿಟ್ಟು (ಬಸೆರ. ೦೦-೧೦೦) ; ರಾಕಾಚಂದ್ರಮನಂದಮಂ 
ಶರಧಿ ಕಂಠಿ ಮರ್ತ್ಶರಿಂ ದೃಷ್ಟಿದೋಷಾಕೌಟಲ್ಕತೆಯಕ್ಕು ಮೆಂದಿರದೆ ... 
ತೂಪಿಟ್ಟ ಂತೆವೋಲ್‌ ತೋಕರ್ನಂ (ಕಮಮಾ. ೨-೨೮). [ಆತುಪ್ಪು + ಇಡು] 

ತೂಪಿರಿ "ತೂಪಿಬ್‌? ನೋ. 

ತೂಪಿಜೀ, ತೂಪಿರಿ (ಕ್ರಿ). ೧. ಬಾಯಿಯಿಂದ ಉರಂಬು,- ಊದಂ : 
ಶಿವನ ತನುವಂ ನೋಡಿ ತೂತೂ ಎಂದು ತೂಪಿಆ್‌ದ ಯುವತಿಯಂ 
ಕಂಡು (ಐಸಪು. ೧8-30) : ಲಿಂಗದೆಡದಂಗದೊಳ್‌ ಸಲದಿ ತತ್ತಿಯನಿಕ್ಕೆ... 
ಪಿಂಗದದ ತೂಪಿಟಿ೨ಯೆ (ಲಶಿಚಿಂ. ೩೫-೨೬) ; ಜೇಡವುಳು ತಾಂ ಪರಿಯೆ 
ಲಿಂಗದಗ್ರದೊಳು ತೂಪಿಆದ ಸತಿಯಂ ಪಾಪಿಯೆಂದಟ್ಟಿ (ಕಾಘಕ. ೬-೨೪). 
೨. (ಮಕ್ಕಳಿಗೆ). ದೃಷ್ಟಿದೋಷ ಪರಿಹಾರಕ್ಕಾಗಿ ಹಾಗು ರಕ್ಷೆಗಾಗಿ 
ನೆಶ್ರಿಯಂ ಮೋಲೆ ಊದಂ : ನಿಆ್‌ಯ ಸೆಜಿಂಗನೋಸರಿಸಿ ಕೆಂದಳದಿಂದಮೆ 
ಕರ್ಚಿಕೊಂಡು ತೂಪಿಜದೊಗೆದಟ್ಕಆಂದ....ಕಣ್ಣೆಟ3ಯದ ಕಂದನೆಂದೆನಗೆ 
ಕಣ್ಣೆಆ್‌ಯಿಪ್ಪನೊ ಮಂದಹಾಸಮಂ (ಅರ್ಥನೇ. ೦-೧೦೦); ಸೊಡರ್ವಕ್ಕಿನ 
ಬೊಟ್ಟನಿಟ್ಟು ತೂಪಿಅೌದು ಪಲರ್ಮೆಯಂಂ ಪರಸಿ (ಡಂದ್ರೆಪು. ೩-೪೫) ; 
ಪರಾಗದ ಶಿಲಕಮನಿಕ್ಕಿ ಸೌರಭದ ತುಂತುಅ)ಿಂ ತೊಪಿಟ್‌ದು (ಗಿರಿಕ. 
೨-೭೦೮) ; ತನ್ನೆ ಮಗಳಿಗೆ ಸಮವಹ ರೂಪಜೀವೆಯರಿಲ್ಲೆಂದು ಚಾಪಳೆ 
ಎ. ಪೇಟ್‌ ತೂಪಿಟ್‌ದುಪ್ಪ ಸೂಸುವಳು (ಅಂಜ. ೩-೧೪೩) ; ತರಳಂಗೆ 
ಕಣ್ಣೆಂಜಲೆಂದು ತೂಪಿಟ್‌ದು (ಮೋಹತ. ೧೭-೬೩); ಕನ್ನೆಗೆ ಕಣ್ಣೀರಾದು 
ದಕ್ಕಟಯೆಂದು ಚಿನ್ನೆಯರೆತ್ತಿ ತೂಪಿಜಿದು . . . ಬೀಸಿದರಾಲವಟ್ಟದಿಂ 
(ನಾಗಕು. ೨೫-೬೩). ೩. ಎಸೆ; ಚೆಲ್ಲು: ಸಭೆಯಲಿ ಸುಲಿದು ಬಿಸುಡುವ 
ಸೀರೆಗಳ ತೂಪಿಆ್‌ದು ಸುಳಿವುಪ ರತಿಯ ತನಿಹರಕೆ ತಳಿತುದು ತಾಯ 
ನೇಮದಲಿ (ಕುವ್ಯೂಅ. ೭-೩೦). ೪. ಹೊರಹೊಮ್ಮು : ಧಾರಾವಿಭಿನ್ನ 
ಫ್ರಾಣಮುಖ ಬಳಿಕ ಹಾಯಿದಳು ಹೊಟವಡುವ ನೆತ್ತರ ಬಾಯ ತೂಪಿಟ್‌ 
ವಶ್ರುಜಲಪೂರಾಯದಭಿವಕಾನಚ್ಯುತಿಯ ರೋದನನಿನಾದದಲಿ (ತೊರರಾ- 
& 8.೧) ; ಉಟುಬಿನುಸುರಳ್ಳೆಗಳ ಮಿಗೆ ತೂಪಿಜಟ್‌ವ ರಕುತದ ರಣದ 


೫-೫೦). 


೩೫೮೫ 


ಆ 


86 


ತೂರಾಡು 


ನಾಟಕದಣಕೆಕಾಅರು ಠಾವುರಿಯಲೊದಗಿದರು ಸರಿಸದಲಿ (ತೊರಾ. 
೬-೦೪-೨೨). ೫. ಉಗಿ; ಉಗುಳು ; ತುಪ್ಪು: ದಾಸಿಮಯ್ಯಂ ಮುದದಿ 
ತೂಪಿಟ್‌ಯಲೆಂ[ಪಾಕಾಂ. ವೀಳ್ಕೆಯವನುಗುಳ್ವೆನೆಂ)ದು ಕೆಲನಂ ನೋಡೆ 
(ಶೆಂಕದಾ. ೧೪-೭೦). ಹಿ. ಶುಂತಪಡಿಸು ; ಸಮಾಧಾನಮಾಡು : 
ಅನುವುಳ್ಳ ಬುದ್ಧಿಯಂ ಕಂಡೆನೆಂದತಿ ಮೆಚ್ಚಿ ತನಗೆ ತಾ ತೂಪಿಟ್‌ದುಕೊಂಡು 
(ಹಜಕಾ. ೩-೧೨); ಅಂಜದಿರೆನುತ ತೂಪಿಜ್‌ದು ಹೆರಸಿದರೈದೆಯಾಗೆಂದೆವನಿ 
ನಂದನೆಯ (ತೂರರಾ. ೬-೦೨-೩೮). ತೊಪಿರಿ: ೨. ಚಂಡಭುಜಬಲನೆಂದು 
ಶಾರದೆ ಗಂಡನುಪಚರಿಸಿದಳು ತೂಪಿರಿದಧಿಕಹರಂಪದಲಿ (ಅಂಬಿಕಾ. ೩೭-೪೦): 
ನುಲ್ಜೆಸೆಯ ಸುತನಿಗುಂ ಕ್ರಮದಿ ತೂಪಿರಿಯಲುಡುರಿದ ಕಣಂಗಳ ತೆರದಿ 
ನಕ್ಷತ್ರಗಣಮೆಸೆದುವು (ವೆಂಕಾರಾ. ೫-೬-೦೩); ತಾಯಿಯ ದೃಷ್ಟಿ ನಾಯಿಯ 
ದೃಷ್ಟಿ ಎಂದು ತೂಪಿರಿಯುತ್ತೆ (ಸಂಜಿತ್ರ. ೦೬). ೫. ಗೊಳ್ಳನೆ ನಕ್ಕು 
ಮೂದಲಿಸಿ. ಮೊಗದಿ ತೂಪಿರಿದು (ಗೊಲ್ಮೊಥಾ. ೯-5೪೮). ೭. (ಆಲಂ) 
ಧ್ವನಿಮಾಡು; ಮೊಳಗು : ಹಮ್ಮನಿಂ ಕಹಳಿಗಳ್‌ ತೂಪಿರಿಯೆ ನಿಸ್ಸಾಳ 
ಬಿಮ್ಮಗಂ ಒದಗಿದುವು (ತುರಂಗ. ೬೨-೨೦). [ ಇ ತುಪ್ಪು? ೬ ಇಲಿ) 

ತೂಪು "ತೂಂಬು' ನೋ. 

ತೂಪುರ "ತೂಪರ' ನೋ. 

ತೂಪುರಗೊಳ್ಳಿ (ನಾ). ಎ ತುಂಬುರುಗೊಳ್ಳಿ : ತೂಪುರಗೊಳ್ಳಿಯಂದದಿ 
ಛಿಟಿಛಿಟಿಲೆಂದು ಕೋಪವ. ಮನಕೆ ತಾ ತಂದು (ಜ್ಞಾನದ. ೫-೮೫), 

[ ತೂಪುರ (ಎ ತೂಪರೆ) + ಕೊಳ್ಳಿ] 

ತೂಪ್ರ "ತೂಪರ' ನೋ. 

ತೂಫಾನು "ತುಘಾನಂ' ನೋ. 

ತೂಬರ, "ತೂಪರ' ನೋ. 

ತೂಬರ್ಕ (ನಾ). ೧. ಗಡ್ಡ, ಮಿಾಸೆ ಹುಟ್ಟದಿರುವ ಪುರುಷ. 
೨. ನಪುಂಸಕ ; ಷಂಡ : ಭೀಮಸೇನನನ್ನು ನೋಡಿ-ಗಡ್ಡ ವಿೂಸೆಗಳಿಲ್ಲದ 
ತೂಬರ, ತೂಬರ ಎಂದು ಬಾರಿಬಾರಿಗೆ ಹೆಂಗಿಸಿ (ಕೃವಾಉ. ೨೩೨). 
೩. ಕೊಂಬಿಲ್ಲದ ಪಶು: “ಕೊಂಬಿಲ್ಲದುವು ತೂಬರಾಖ್ಯಂ” (ಮಂಗರಾ. 
8೩_೯) ; “ಕೊಂಬಿಲ್ಲದ ಪಶುವುಮಂ; ಗಡ್ಡ ವಿಖಾಸೆಯಿಲ್ಲದ ಗಂಡಗೂಸುಮಂ 
ತೂಬರೆಮೆಂಬುದು” (ಹಲಾಯು. ೪೬-೦೨೩). [ಸಂ.] 

ತೂಬರಕ (ನಾ). ಷಂಡ ; ನಪುಂಸಕ : ನಿಜಾಂಗನೆಯನನ್ಮರಿಗೆ ಕೊಟ್ಟವನ 
ಹನು ತೂಬರಕ (ನಿಧಾಗ. ೫-೦೨-೦೦). [0.1 

ತೂಬರೆ "ತೂಪರ' ನೋ. 

ತೂಬಾಕ (ನಾ). (?) : ಸುಣ್ಣದ ಬೊಟ್ಟನಿಟ್ಟಂತೆ ಕಿಅೌಗಣ್ಣಿಲಿ ತೂಬಾಕ 
ನೊಣ ನೋಡಿದಂತೆ ನಿನ್ನೊಳಾ ಪರಿಲಕ್ಷನಿಂತೆ. ತೇಜನಂತಾಗೆ ಬೆಳಗೋದು 
ಬಿರಿಸುಕ್ಕಿದಂತೆ (ಚಿದಾಕೋ. ೫೬-೫). [?) 

ತೂಬು “ತೂಂಬು' ನೋ. 

ತೂಯ್‌ "ತಂಯ್ಯ್‌' ನೋ. 

ತೂರಣಿಗೆ (ನಾ). “ತೂರುವ ಸಾಧನ: ತೂರಣಿಗೆ” (೯80208. ಇಂಕನಿ), 

[ ತೂರ್ಮು (- ತೂಟ್ಲು) + - ಅಣಿಗೆ] 

ತೂರಲ್‌ "ತೂಜಲ್‌' ನೋ. 

ತೂರಲು (ನಾ). ತುಂತುರುಮಳೆ : ಬೆಳಗ್ಗೆಯಿಂದ ಹಿಡಿದಿರುವ ಈ ತೂರಲಿ 
ನಿಂದ ಎಲ್ಲಿಗೂ ಹೋಗಲಾಗಲಿಲ್ಲ (ರೂಢಿ). 
[ ಆತೂಜ್ಯು + - ಅಲ್‌./ತವಿ. ತೂಟಿಲ್‌, ತೂಟ್ಮಿಲ್‌; ಮಲ. 

ತೂಟ್ಮಿಲ್‌; ತೆಲು. ತೂರ] 

ತೂರಲ್ಲೊಂಬು "ತೂಜಿಲ್ಲೊಂಬು' ನೋ. 

ತೂರಾಡು (ಕ್ರಿ). ೧.' ತೂಗಾಡು; ಜೋಲಾಡಂ : ನೀನು ಕಮರಿಯ 
ತುದಿಯಲ್ಲಿ ತೂರಾಡುತ್ತಿರುವುದು ತಿಳಿಯುತ್ತಿಲ್ಲವಲ್ಲ ! (ವಡಭಾ. ೯೬೪) 


ತೂರಾಯ 


ಪಿ, ಹೊಯ್ದಾ ಡಂ; ಜೂಗಾಡಂ : ಆಗ ಒಂದು ವರ್ಷದ ಮಗು ತೂರಾ 
ಡುತ್ತ, ಹೆಜ್ಜೆ ಇಕ್ಕುತ್ತ ... ಗಟ್ಟಿಯಾಗಿ ನಕ್ಕಿತು (ಬಂಕಿಮ. ೦೦೫). ೩. 
ಚೆಲ್ಲಾಡು ; ಸೂಸು : ತನ್ನ ಹರೆಯದ ರೂಪಿನ ಚೆರಗ ತೂರಾಡಬಾರ 
ದೆಂದು ಬಸವಂತಿ ಜಪ್ಪಿಸುತ್ತಿದ್ದಳು (ದೀಪಹ. 11, ೧೪೧). 
[ತೊರ್ಕು (ಆ ತೂಬು) + ಆಡು,] 
ತೂರಾಯ "ತುರಾ' ನೋ. 
ತೂರಾಯಿ "ತಂರಾ' ನೋ. 
ತೂರಿಸು "ತೂಟ್‌ೌಸಂ' ನೋ. 
ತೂರಿಸ್ಕು (ಕ್ರಿ). ೧. ಒಳಹೊಗಿಸು ; ತುರುಕು ; ಒಳಗೆ ಹೋಗುವಂತೆ 
ಮಾಡು: ಜಾನುಮಧ್ಯದಲ್ಲಿ ಶಿರ ಗೋಣು ತೂರಿಸಿಕೊಂಡು (ವಿದಾಕ್ಮ. 
೩೬-೩); ಅವನ ಷೆಡ್ಡಿನೊಳಕ್ಕೆ ತಲೆ ತೂರಿಸಿ ಕಣ್ಣುಬಿಟ್ಟರೆ ಅದರ ಅಚ್ಚು 
ಕಟ್ಟನ್ನು ನೋಡಿ ನಮಗೆ ಆಚ್ಚರಿಯಾಗುವುದು(ಜಿಂಗೂಲಿ. ೦). ೨. ಚುಚ್ಚು; 
ಇರಿ: ವಾರಿಜಾಕ್ಷನು ಶುಕ್ರದೇವರ ಕಣ್ಣ ದರ್ಭೆಯಲಿ ತೂರಿಸಲು 
ಕಣ್ಣೊಡೆದು ಹೋಯಿತು (ಸಂಪ. ೧೦-೨೪). [ತೂರು + - ಇಸ್ಯು) 
ತೂರ್ಕು “ತೂಜಿಶಿ' ನೋ, 
ತೂರು, ದೂರ್ಕ (ಕ್ರಿ). ೧. ಒಳಸೇರು ; ಒಳನುಂಗ್ಗು :ಹಾರಿ ಸ್ವರ್ಗವ 
ತೊರಿ ನರಕವ ಸೇರಿ ಧರಣಿಯ ಸುಕೃತದುಷ್ಕೃತ ಕಾರಿಯದೆ ಸುಖದುಃಖ 
ದೊಳಗೋಲಾಡುತಿಹೆರು (ಅಮ್ಮೆತ. ಕೃಷ್ಣಮೇಘಸದೃಶವೇಣಿ 
ತೂರಿ ಬೀರಿ ಬರುವಳು! (ಐಾ9ಕಅ. ೦೧-೪): ಗಡಿಯೊಳಕ್ಕೆ ತೂರುವುದು 
ಬಹಳ ಕಷ್ಟವಾಯಿತು (ಕಾಮಾನೆ. ೧೦೦): ಭೂಮಿಯು ಒಣಗಿ ಹೋಗಿದ್ದರೆ 
ನೇಗಿಲು ಭೂಮಿಯಲ್ಲಿ ತೂರುವುದೇ ಕಷ್ಟ (ವ್ಯವಮ. 09); ಚಾಪೆ ಕೆಳಗೆ 
ಒಬ್ಬ ತೂರಿದರೆ ಇನ್ನೊಬ್ಬ ರಂಗೋಲೆಯ ಕೆಳಗೆ ತೂರಿದ (ಗಾದೆ). ವಿ. 
ಹೊರಕ್ಕೆ ಚಾಚು; ನೀಡು: ಹೆಬ್ಬುಲಿಯು...ಕೆಂಡಕಣ್ಣಿಂದೊಳರಿ ಹಲ್ಲು 
ಗುರ್ಗಳ ತೂರಿ ಹೊಂಡದಿಂ ತೋರ್ದು ಗವಿ ಬಾಯ ಮೇಲ್ವಾಯೆ (ಕಾಲೂರ. 
೯3-066), ೩. ದಾಟು; ಹಾದಂಹೋಗಂ : ಈ ಸಂಪ್ರದಾಯದ ಕಣ್ಣ 
ಕಪಾಟನ್ನು ತೂರಿಯೂ ಪ್ರತಿಭಾವಂತ ಕವಿಗಳ ಕಣ್ಣು ಸೌಂದರ್ಯದ 
ನೂರು ಪರಿಗಳನ್ನು ಕಂಡದ್ದುಂಟು (ಸಇಂದಸ. ೦೬೯). ದೂರ್ಯು: ಆ 
ದ್ವಾರ ದೂರಿ ಸುಲಭವಾಗಿ ನಾನು ಗುಡಿಯೊಳಕ್ಕೆ ದೇಕಿಕೊಂಡು ಬರಬಹು 
ದಾಗಿತ್ತು (ಗಲಿಪ್ರ.೧೩). 
ತೂರಿಕೊಳ್ಳು ಎ ಸೇರಿಕೊಳ್ಳು ; ನುಸಂಳು : ಈ ಕಡೆ ಖಾಲಿ ಇರುವ 
ಮನೆಗೆ ಒಬ್ಬಳು ತುಂಗಿ ಬಂದು ತೂರಿಕೊಂಡರೆ (ನಡದಾ. 1, ೩೦೪). 
ತೂರಿಬರು ಎ ದಾಟಿಬರಂ; ಹಾದಂಬರು : ತಾಂ ತೂರಿ ಬರುತಿರುವ 
ಮನಮನದ ಮಾಧ್ಯಮದ ಚಿತ್ರ ಚಿತ್ರಾಕೃತಿಯ ತಳೆದೆಸೆವ ಬೆಳಕೋ 
(ಮೆಲೆದೇ. 3೪-೧); ಪಕ್ಕದ ಕೋಣೆಯಿಂದ ಅಧಿಕಾರಿಗಳ ಮಾತಿನ ಸದ್ದು 
ತೂರಿಬರು ತ್ತಿತ್ತು (ಪುನಕು. 8೩ರ). [ದೇ.ಗ ತಮಿ. ತೂರ್‌) 
ತೂರುಗಂಡಿ (ನಾ). (ಗೋಡೆ, ಬೇಲಿ ಮುಂತಾದುವುಗಳಲ್ಲಿ) ನುಸಿದು 
ಕೊಂಡಂ`ಹೋಗಲು ಅವಕಾಶವಿರುವಂತೆ ಇರುವ ಕಂಡಿ, ತೂತು, 
ರಂಧ್ರ: “(ಸೋರುವ, ಒಳತೂರುವ) ಒಡಕು, ಬಿರುಕು, ತೂತು, 
ಸೋರುಗಂಡಿ ; ತೂರುಗಂಡಿ” (೩088. ಇಂಕನಿ). [ತೂರು + ಕಂಡಿ, 
ತೂರುಗಾಳಿ (ನಾ). ಒತ್ತಿ ಬೀಸುವ ಗಾಳಿ ; ಬಿರುಗಾಳಿ : ತೂರುಗಾಳಿಗೆ 
ಕಡಲು ಕುದಿಯಿತು (ಇಂಗೀತ. ೬೭-೧). 
[ ತೂರು, (<ತೂಟು)) + ಗಾಳಿ) 
ತೂರುನೊರೆ (ನಾ). ಚಿಮ್ಮುತ್ತಿರಂವ ನೊರೆ; ಹಾರುತ್ತಿರುವ ನೊರೆ ; 
ನೀರ್‌ ಬೀಳು ಬೆಳ್ಬು | ಕಡೆದ ನೊರೆ, ಚಿಗಿವ ನೊರೆ, ತೂರುನೊರೆ, 
ಕುದಿವ ನೊರೆ, ಬೆಳ್ಬಿನೊಳ್‌ ಬೆಳ್ಳು ! (ಹೊಂಗಳು. ೦೬-೬). 
[ತೂರು (ಆತೂಜ್ಕು) * ನೊರೆ ] 


೨-೫); 


೩೫೮೬ 


ತೂರ್ಯಕ್ಷ್ಮಾಜ 


ತೂರೆಣ್ಣೆ (ನಂ). ಕೊಬ್ಬರಿಯೆಣ್ಣೆ ; ತೆಂಗಿನೆಣ್ಣೆ (?) : ಆರೆಣ್ಣೆ ತೂರೆಣ್ಣೆ 
ಆರ್ಮಾನದೊಳ್ಳೆಣ್ಣೆ ... ಒತ್ತೀರಿ ರಾಜ್ಯವಾಳೋರ ಮಗನೀಗೆ (ಹಳ್ಳಿಯ. 
೬೩). [ತೂರು? + ಎಣ್ಣೆ. 1 ತಮಿ. ತೂರ* ಎ ಎಳೆಯ ತೆಂಗು] 
ತೂರ್ಣ (ಗು). ೧. ವೇಗವಾದ ; ಚುರುಕಾದ. "ತೂರ್ಣಗತಿ' ಪರಾ. 
5) (ನಾ). ೨. ಚುರುಕು; ವೇಗ; ತ್ವರೆ: “ತೂರ್ಣಂ, ತ್ವರಿತಂ” 
(ವಸ್ತು ಕೋ. ೧೦೫-೪೨); “ತ್ವರಿತಂ ದ್ರುತಂ... ತೂರ್ಣಮಹ್ನಂ ಶೀಘ್ರ 
ಮುಕ್ಕು” (ಮಂಗರಾ. ೧೨೭-೭) ; ವೀರರಸಾರ್ಣವದಂತೆ ಚಾತುರ್ದಂತಬಳಂ 
ಬೆರಸು ತೂರ್ಣದಿನೊಡ್ಡಿ ನಿಂದೊಡೆ (ನೀಮಿಪು. 8-೮೩ ವ); ಸ್ವರ್ಣದೀಧರನಂ 
ಯಜಿಸೆ ದಲಾ ಯಕ್ಷಂಗೆ ತೂರ್ಣದೆ ವರದನಾಗಿ ಗಣಪತಿತ್ವವನಕ್ಷಿ 
ಕರ್ಣುಭರಣನಿತ್ತನೆಂದು ಶೈವದ ಧರ್ಮಸಂಹಿತೆಯೆ ಮತ್ತಮುಲಿಗುಂ 
(ಪದ್ಮರಾ. ೦೧-೧೨೪). ೩. ಚುರುಕಾಗಿರುವವನು : “ತೂರ್ಣನೆಂದರೆ 
ಚೆಚ್ಚರಿಗನಕ್ಕು'' (ಮಂಗರಾ. ೬೯-೦೨). [ಸಂ.] 
ತೂರ್ಣಗತಿ (ನಾ). ಚುರುಕಾದ ನಡಗೆ; ತೀವುಗಶಿ: ಕುರಂಗದ 
ವೊಲ್ಮೂರ್ಣಗತಿಪ್ರಯುಕ್ತಂ...ಆ ರಾಜವಾಜಿದ್ದಯಂ (ಕಾಜರೇ.೧೨-೧೦೨). 
[ ತೂರ್ಣ * ಗತಿ] 
ತೂರ್ಪನಿ (ನಾ). ಸಿಡಿಯಂತ್ರಿರುವ ಹನಿ; ಹಾರಂತ್ತಿರಂವ ಜಲಬಿಂದಂ, 
ಸೀರ್ಪದಿ :-ಎಲರಲೆಪದಿನೊಗೆದ ತೆರೆಗೊನೆಯ ತೂರ್ಪನಿಯ ತುಂತುಟು 
ಗಳಿಂ ಮಸಗುವ ಮಂಜಿನೊಳಂ ಅಂಜದೆ ಪೊಕ್ಕು (ಕಾದೂಪೂ. ೧೧೬). 
[ತೊಟ (ಎತೊಟು;) + ಪನ್ಮಿ] 
೩0| ತೂರ್ಪಿಡು (ಕ್ರಿ). (7): ರಾಯರುಳಪ್ಪವಲ್ಲಭನ ನಚ್ಚಿನ 
ಬಿಲ್ಕರಚಕ್ರಮುಗ್ರಖಡ್ಗಾಯುಧವಾರ್ದ್ದಾಂತ ತೂರ್ಪಿಡುವ ಕಕ್ಕಟೆಯೆಂಬ 
ವೊಲಿರ್ದಪರ್‌ (ಸೌಇಇ. 1-', ೨೨೦-೮೭೬; 1). 
[P ಇದು "ತೊಟ್‌ಡು' ಎಂಬುದರ ಅಪಲಿಖತವಿರಬಹುದು ] 
ತೂರ್ಯ, (ನಾ). ೧. ನಾಲ್ಕನೆಯದಂ; ಚತಂರ್ಥ. ೨. [ಜ್ಯೋತಿ] 
ನಾಲ್ಕನೆಯ ಸ್ಥಾನ : ದನುಜೇಜ್ಯಂ ... ಚಂದ್ರನಿನಾದ್ಕಾಂತ್ಮಪ್ಪಮೈಕಾ 
ದಶನವ ಧನ ಪುತ್ರ ತ್ರಿ ತೂರ್ಯಂಗಳೊಳ್‌ ... ಲೇಸೆನಿಕ್ಕುಂ (ಜಾತತಿ. 
೧೦-೧3). ೩. [ವೇದಾಂತ] ತ್ರಿವಂರ್ತಿಗಳಿಗೂ ಮೂಲವೆನಿಸಿರಂ 
ವವನಂ; ಪರಮಾತ್ಮ: ತ್ರಿಮೂರ್ತಿಗಳ ಮಧ್ಯದಲ್ಲಿ ತೂರ್ಯನಾದ ... 
ಮಹೇಶ್ವರನೊಪ್ಪುತ್ತಿರಲಾಗಿ (ಳೈರಸೂ. ೧೭). ೪. ಮೋಕ್ಷಕ್ಕೆ ಯೋಗ್ಯ 
ವಾದ ಸ್ಥಿತಿ: ದಾಸರೆನಿಸಿ ಧರ್ಮ ಹಿಡಿದು ಆಸೆ ಕಡಿದು ತೂರ್ಯದಲ್ಲಿ ಕಾಸು 
ಕವಡಿ ಕಾಲಿಲೊದ್ದು ಈಶನೊಲಿಸಿಕೊಂಬುವಂಥಾ.-ದಾಸರೊ ಹರಿದಾಸರೊ 
(ಕರೀಫ. ೪೩-೧). [ ಆ ಸಂ. ತುರ್ಯ1 
ತೂರ್ಯ, (ನಾ). ಒಂದಂ ಬಗೆಯ ವಾದ್ಯ: ಶ್ರಿದಶಶರಾಸನಂ ತಳಿರ 
ತೋರಣಮಾಗಿರೆ ... ಘನಧ್ವನಿ ತೂರ್ಯಮಾಗೆ ರಾಗದಿನಿನರಶ್ಮಿಯೆಂಬ 
ಕಸಮಂ ಕಟದಂಬರಮೆಂಬ ಪಾಟನೇಖಿದುದಸಿತಾಂಬುವಾಹಕುಲಮೆಂಬ 
ಕುಟುಂಬಕದಂಬಕೋತ್ಯರಂ (ಅದಿಪು. ೬-೬೧): ಶುಭ್ರಾಕ್ಷತಂ ಪೊಂಬಳೆ 


15 


ತೂರ್ಯಂ ತೋರಣಂ ... ಸ್ವಸ್ತಿಕಂ ಸುಲ್ವಮೆಂಬೀ ಮಂಗಳ 
ರಚನೆಯಿನಂದೆೇಂ  ಮನಂಗೊಂಡುದೋ ಧನ್ಮಕನ್ಯಾಕದಂಬಂ 
(ಸುಕುಮೂ. ೫-೬೧); ಡವರುಗತೂರ್ಯನಿರ್ಗೋಪಣಂ (ಸೌಇಇ. ಸಷ, 


೧೪೪-೦೩; 1168); ಭೋರೆನೆ ತೂರ್ಯವಂಚೆಯನಜಂ ಗಜಮಂ ಬಳವೈರಿ 
... ವೃಷಭನಂ ಹರನೇ ನಭಕ್ಕೆ ಸಲ್ವುದುಂ (ಅಗವಿ. ೦-೩೬) ; ಪಿಕದ 
ತೂರ್ಯ ಮೊಳಗುತಿಹುದು (ಪೂಂದಳಿ. ೯-೧೩). [ಸಂ.] 
ತೂರ್ಯಕ್ಷ್ಮಾಜ (ನಾ). [ಜೈನ] ದಿವ್ಯವಾದ್ಯಗಳನ್ನು ಒದಗಿಸುವ 
ಒಂದಂ ಕಲ್ಪವೃಕ್ಷ : ಅತಿಮೃದುರವದಾಯಿಗಳಂ...ಓಲಗಿಪುದೊ ದಂಪತಿ 
ಗೆಂದುಮವಾರ್ಯವೀರ್ಯ ತೂರ್ಯಕ್ಷ್ಮೂಜಂ (ಅದಿಫು. ೩-೩೩). 
"ತೂರ್ಯಾಂಗ' ಪರಾ. [ತೂರ್ಯ, * ಕ್ಷಾಜ) 


40 


45 


ತೊರ್ಯತ್ರಯ 
ತೂರ್ಯತ್ರಯ (ನಾ). ನೃತ್ಯ, ಗೀತ, ವಾದ್ಯ-ಈ ಮೂರರ ಮೇಳೆ : 
ಅಲ್ಲಿಯ ಮಾಹೇಶ್ವರರೆಲ್ಲರ್ಗೆ ಬೆಸಸೆ ಮಂಗಳಮೃದಂಗತೂರ್ಯತ್ರಯ 
ಪ್ರವೀಣ ನಾನಾವಿಳಾಸಿನೀನಿಕರದಿಂದಿದಿರ್ಗೊಳಲು (ನಂಬಿರ. 6-೭೦); 
ನುಡಿಗಡಣ ತತ್ವವಿಚಾರೆ ಭಾಷೆಗಳುಲಿವು ತೂರ್ಯತ್ರಯದ ಘೋಷಣವು 
(ಬಸಪು. ೪-8೪); ಏನನೆಂಬೆನು ಜೀಯ ಶಕ್ರಾಸ್ಕಾ ನವಲ್ಲಾ ದಿವ್ಯವಾದ 
ಸುಗಾನನರ್ತನವಿಮಳತೂರ್ಯತ್ರಯದ ಮೇಳವದ ಆ ನಿತಂಬಿನಿಯರ 
... ಭಾವಭಂಗಿಗಳ (ಕುವ್ಕಾಅ. ೭-೯೨); ಗಾನವಾದ್ಯಂ ನೃತ್ಯಗೂಡಿ 
ತೂರ್ಯತ್ರಯದಿ ಮೇನೆಕಾಜಾನಾಧನಂಥ್ರಿಯಂ ಜಜಿಸುವವನೇನೆಂಬೆ 
(ಗುರುಣಾ. ೭-೭೫). [ ತೊಯ್ಯನ್ಯ + ತ್ರಯ] 
ತೂರ್ಯತ್ರಿಕ (ನಾ). ಎ ತೂರ್ಯ೯ ತ್ರಯ : ಚಿತ್ತೋದೃವನಿನೆಸೆಯೆ 
ತೂರ್ಯತ್ರಿಕಂ ಹಾಸಪುಷ್ಬಾಂಜಳಿಯಿಂ ತತ್ಕಾಂತೆ ದೇಹದ್ಕುತಿ ಜವನಿಕೆಯಿಂ 
ನಾಟ್ಯರಂಗಂಬೊಲಿರ್ಪಳ್‌ (ಅಜಿಳ್ರ. ೨-೪೧). [ತೂರ್ಯ + ತ್ರಿಕ] 
ತೂರ್ಯತ್ರಿತಯ (ನಾ). ಎ ತೂರ್ಯತ್ರಯ : ತೂರ್ಯಶ್ರಿತಯದ ನಿಜ 
ಚಾತುರ್ಯಮನಂತಲ್ಲಿ ಮೆಟ್‌ದು (ಜಂದ್ರಫು. ೦೩-೬೮). 
[ ತೂರ್ಯ, + ತ್ರಿತಯ] 
ತೂರ್ಯನಾದ (ನಾ). ಎ ತೂರ್ಯನಿನದ : ಸೀಮಂತಿನೀಪ್ರಸರಂ ಮಂಗಳ 
ತೂರ್ಯನಾದಮೆಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ ಕೈನೀರೆಟ್‌ ದಂ 
(ಪಂಪಛಾ. ೫-38) : ಅಂಬರ ಬಿರಿವ ತೂರ್ಯನಾದ ಪೊಟ್ಟನೂರಿಗರ 
ಕರ್ಣಗಹ್ವರವನ್ನು ಗಡಚಿಕ್ಕಿತು (ಆಳಾಕ. ೪9). [ತೂರ್ಯ + ನಾದ] 
ತೂರ್ಯನಿನದ (ನಾ). ತೂರ್ಯವೆಂಬ ವಾದ್ಯದ ಧ್ವನಿ: ಪಸರಿಪ 
ಪೂಮಟಕಿಯೊಡನೊಡನೆಸೆವುತ್ತವತೂರ್ಯನಿನದಂ . ಎಸೆದುದು 
(ಪುಷ್ಫಪು. ೧೯೯). [ ತೂರ್ಯ್ಯ + ನಿನದ] 
ತೊರ್ಯರವ (ನಾ). ಎ ತೂರ್ಯೇನಿನದ:: 
ದಿವಿಜೇಂದ್ರತೂರ್ಯರವಂ (ಜಗವಿ. ೩-೩): ಓಪ್ಪಿದುವಸಂಖ್ಯತೂರ್ಯ 
ರವೆಂಗಳ್‌ (ಪುಷೃಫು. ೧೦-೧೦). [ ತೂರ್ಯ್ಯ + ರವ] 
ತೂರ್ಯಸ್ಥಿತಿ (ನಾ). ಎ ತಂರಿಯಾವಸ್ಥೆ: ಢ್ಯಾನನಿಷ್ಠಸಮಯದಲ್ಲಿ ತೂರ್ಯ 
ಸ್ಥಿತಿಯಲ್ಲಿ ಇವರ ಸಮಾಪಕ್ಕೆ ಯಾರೂ ಹೋಗುತ್ತಿರಲಿಲ್ಲ (ಕರೀಫ. «೧ 
ಳವಿಕಾವ್ಯಪರಿಜಯ). [ ಎ ಸಂ. ತುರ್ಯಸ್ಥಿತಿ] 
ತೂರ್ಯಸ್ವನ (ನಾ). ಎ ತೂರ್ಯನಿನದ : ಅರಿಭೂಪಾಲರನಿಕ್ಕಿ ಗೆಲ್ಹ್ಡೊಸ 
ಗೆಯಿಂ ತೂರ್ಯಸ್ವನಂ ಪೊಣ್ಮೆ (ಗೆರಾಯು. ೩-೭೫); ಸುಪೀತವಸನಂ 
ಬಂದಾಸ್ಕದೊಳ್‌ ಪೊಕ್ಕುದು ಮೃಗಲಕ್ಷ್ಮಾನನೆ ಕಂಡಳುಣ್ಮೆ ವಭದೊಳ್‌ 
ದೇವೇಂದ್ರತೂರ್ಯಸ್ವನಂ (ಜಗವಿ. ೨-೭೭). [ತೂರ್ಯಾ * ಸ್ವನ] 
ತೂರ್ಯಸ್ವರ' (ನಾ). ಎ ತೂರ್ಯೇನಿನದ : ತೂರ್ಯಸ್ವರದೊಳ್‌ ತಳ್ಳೊ 
ಯ್ಹೂದೇಂ ಶೋಭಿಸಿದುದೊ ಪಿರಿದುಂ ಯೌವರಾಜ್ಯಾಭಿಷೇಕಂ (ಕಂದ್ರಪು. 
3-೬6). [ ತೂರ್ಯ, + ಸ್ವರ] 
ತೂರ್ಯಾಂಗ (ನಾ). [ಜೈನ] ದಶವಿಧ ಕಲ್ಪವೃಕ್ಷಗಳಲ್ಲಿ ಒಂದಂ ;ವಾದ್ಕ 
ಗಳನ್ನು ಕೊಡಂವ ಕಲ್ಪವೃಕ್ಷ; ತೂರ್ನೂಕ್ಕಾಜ: ವಿಚಿತ್ರಭೇದನಿನಾದಂ 
ಜನಯಿಸೆ ತೂರ್ಯಾಂಗಂ ಕನದನೋಕಹಂ ಪಲವು ತೆಅದ ಪಜ ಗಳನೀಗುಂ 
(ಕಾಂತಿಪು. ೬-೦೧೩): ತೂರ್ಯಾಂಗಮೆಂಬುದು. ಪಣವಮದ್ದಳಕಾಹಳ 
ಭೇರೀಶಂಖಮೃದಂಗಾದಿ ವಿವಿಧ ತೂರ್ಯವಿಶೇಷಂಗಳನೀವುದು 
(ಕಾವುಪು, ೯೪). "ದೀಪಾಂಗ' ಪರಾ. [ಸಂ. 
ತೂರ್ಯಾರಾವ (ನಾ). ಎ ತೂರ್ಯನಿನದ : ಪೊಣ್ಮಿದುದು ಗಭೀರಂ 
ತತ್ರಿಯಾಮತೂರ್ಯಾರಾವಂ (ಶಂದ್ರಪು. ೮-೯೩). 
[`ತೂಯಣ್ಯ + ಆರಾವ] 
ತೂರ್ಯಾವಸ್ಥೆ (ನಾ). ಮೋಕ್ಷವನ್ನೂ ಪಡೆಯಂಂವ ಸ್ಥಿತಿ; ತಂರೀಯಾ 
ವಸ್ಥೆ: ತೂರ್ಯಾವಸ್ಥೆಯ ಚಿಂತನೆಯಿಂದಂ ಮುಳುಗಿದ ನಿಜೈಕ್ಕನು ಆ ನಿಜ 


ಉಣ್ಮಿದತ್ತು ಭೋರನೆ 


೩೫೮೭ 


ತೂಲಿಕೆ 


ವಸ್ತು ಭಾವದೊಳಿರುತ್ತಿ ಹನೆಂಬುದರ್ಥ (ಪಡಗೋ. ೯3-೨): ಆತ್ಮನ 
ಅಹಂಕಾರವಿಭ)ಂತಿಯ ತೂರ್ಯಾವಸ್ಥೆಯಲ್ಲಿ ಜೀವಶುಕನುದಯಿಸಿ 
ಸಂಸಾರ ಪ)ಪಂಚಿನಲ್ಲಿ ನೆಲಸಿದನು (ಅವಶಂ. ೩೮೬-೦೩-ಭಾವಾನುವಾದ), 
[ ಆತುರ್ಯ + ಅವಸ್ಥೆ ] 
5| ತೂರ್ಯೋದ್ದಾರ(ನಾ). ತೂರ್ಯವೆಂಬ ವಾದ್ಯವನ್ನು ಬಾರಿಸುವಿಕೆ, - 
ನಂಡಿಸುವಿಕೆ: ಅದಾರು ಹೊಆಕಡೆಯಲ್ಲಿ ತೂಯೋದ್ದಾರವನು ಮಾಡುವ 
ರೆನುತ ಕೇಳಿದಳು ಕೆಳದಿಯರ(ಪ್ರ ಭುಲೀ- ೫-೧೦). [ತೂರ್ಯ,* ಉದ್ಧಾರ] 
ತೂಲ, ತೂಳ್ಕ (ನಾ). ೧. ಹತ್ತಿ; : ಅರಳೆ; ಕಾರ್ಪಾಸ: ಕುರು 
ಭೂಭೃದ್ಧಲಕೂಲತೂಲಪವನಂ ಕೌರವ್ಯಗಂಧೇಭಕೇಸರಿ ... ಎಂದಭಿವ 
ರ್ಣಿಪೆಂ ರಣಯಶಶ್ಶಿ ,ರಾಮನಂ ಭೀಮನಂ (ಗದಾಯು. ೦-೩೨); ಚತು 
ರ್ಗತಿಗಳೊಳ್‌ ಸುಟಿಗಾಳಿಯ ತೂಲದಂತೆ...ತೊಲಬಲ್ರರುತುವಮಿರ್ದುದು 
ಸಾಲದೆ ಕರ್ಮಯೋಗದಿಂ (ಚಂದ್ರಪು. ೧೩-೯೦): -ಮೂಲೋಕವನೊರ್ಮೆ 
ಕಿಳುವೆರಲಿಂದರ್ಕ ತೂಲವೆತ್ತುವೊಲೆತ್ತುವನ (ಜಚಂಪ್ರಣಾಂ- 
ವೀರಯ್ಕಂಗೆ ತೂಲಮಂ ತೂಗಿ ಹಾಯ್ಕ್ಯ್ಕರ್ಕೊಲ್ಲೆವೆನೆ ಬಲಾತ್ಕಾರದಿಂ 
ಹಾಯ್ಕಿ ಪೋಗೆ (ಗುರುಣಾ.೧೪-೪): ತೂಲಮೃದುವೆನಲುಜ್ಜಿದಳ ಪತಿ 
ಲಲಾಟಮಂ (ಶ್ರೀರಾಮಾ. ೬8೧-೨೬೦). ೨. ಹಕ್ಕಿಯ ತುಪ್ಪುಳು. 
"ಹಂಸತೂಲ' ಪರಾ. ೩. ಅರಳಿ ಜಾತಿಗೆ ಸೇರಿದ ಒಂದಂ ಬಗೆಯಂ 
ವಂರ; ಹೂವರಸಿ: “ತೂದಃ, ಯೂಪಃ, ಪೂಗಃ, ಕ್ರಮುಕಃ . , . 
ತೂಲಂ-೬ ಹುವ್ವರಿಸೆಗಿಡ ... ಕಾಡಡಿಕೇಮರವೆಂದು ಕೆಲವರೆನ್ನುವರು” 
(ಸಿದ್ಧಾಂತಿ. ೧೨೦). ೪. ಒಂದಂ ಬಗೆಯಂ ಗಿಡ ವಂತ, ಅದರ ಹಣ್ಣು ; 
ಉಪ್ಪುನೇರಿಳೆ. ತೂಳ್ಳೆ: ೧. ಅಮರರ್ಕಳೇಅಿದ ವಿಮಾನಮೆ 
ಗಾಳಿಯ ತೂಳದಂತಿರೆ (ಅನಂಪು. ೫-೬೪) ; ಸಂಸಾರತೂಳದವಶಿಖಿಯೆನಿಪ 
: ಕೇಶಮಂ' ಪಿಡಿದು (ಭಾವಚಿಂ. ೯-೩೦). 'ಹಂಸತೂಳ' ಪರಾ. [ಸಂ.] 
ತೂಲಕ, ತೂಳಕ (ನಾ). ಎ ತೂಲ ೧; “ಅರಳೆ ಪಿಚು ತೂಲ[ಪಾಕಾಂ. 
ಳ]ಕಾಖ್ಯಂ” (ಮಂಗರಾ- ೩೮-೨೩. ತೊಳೆಕ: ಮೋಲಿನ" ಮಂಗರಾ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಸ] 
ತೂಲತಲ್ಪ, ತೂಲತಳ್ಳ, ತೂಳತಲ್ಪ (ನಾ). ಅರಳೆಯಿಂಂದ ಅಥವಾ 
ಹಂಸ ಮೊದಲಾದ ಹಕ್ಕಿಗಳ ತಂಪ್ಸುಳದಿಂದ ಮಾಡಿದ ಹಾಸುಗೆ,- 
ಸುಪ್ಪತ್ತಿಗೆ : ಮಲಗಿಸಿದರಾ ... ವಸುಧೇಶನಂ ಹಂಸಹೃದಯದ ತೂಲ 
ತಲ್ಪದಲಿ (ಶ್ರೀರಾಮಾ. ೧೦೧-೨೮). ತೂಲತಳ್ಟ : ಸೆಜ್ಜೆ ವನೆಯೊಳುಪಧಾನ 
ವಿರಾಜಮಾನಹಂಸತೊಲತಳ್ಟದೊಳ್‌ .ವಿಶ್ರಮಿಸಿ (ಪಂರಾಮಾ. ೫-೩೦೮). 
ತೂಳತಲ್ಪ: ಕಂದರ್ಪರೂಪ ಹಂಸೆಯ ತೂಳತಲ್ಪದೊಳಂದು ಮಂಡಿಸಿದ 
ನರ್ತಿಯಲಿ (ಕಂನವಿ. ೨೬-೨೩). [ತೂಲ 4 ತಲ್ಬ) 
ತೂಲತಳ್ಳೆ "ತೂಲತಲ್ಪ' ನೋ. 
ತೂಲರಾಸಿ (ನಾ). ಅರಳೆಯ ರಾಶಿ: ಅಳಿಕನೇತ್ರನ ಕೂಡೆ ಸರಸಮೆ 
ತೂಲರಾಸಿಯು ಸಿಖಿಯ ಕೆಣಕಿದಂತೆ (ನವಮೋ. ೩-೨೨). [ತೂಲ+ರಾಸ್ಕಿ] 
ತೂಲ್ಮಿ (ನಾ). ಹತ್ತಿ; ಅರಳಿ. [ಸಂ. ತೂಲೀ] 
ತೂಲ್ಲಿ (ನಾ). ತೂಲವುಳ್ಳುದಂ ; ತೂಲತಲ್ಪ : ತೂಲಿಯೊಳತನು 
ವ್ಯಾಕುಲದಲ್ಲಿ ಕುಳಿತಿರ್ದತುಳಕರ್ಣನ ಕರೆಯಲಿಲ್ಲಾ ರಾಯ ಮೌನದಲಿ 
(ಜಿನಭಾ. ೩೫-೬). [ಸಂ] 
ತೂಲಿಕಾತಲ್ಪ (ನಾ). - ತೂಲತಲ್ಪ : ಆ ಕೊಟಡಿಯಲ್ಲಿ ಎರಡು ದಪ್ಪನೆಯ 
ದಿಂಬುಗಳೂ ತೂಲಿಕಾತಲ್ಪವೊಂದೂ ಎತ್ತರವಾದ ಮಂಚದ ಮೇಲೆ ಅಣಿ 
ಗೊಂಡಿದ್ದುವು (ಪುನರು: ೨೯೬). [ಸಂ.] 
ತೂಲಿಕೆ, ತೂಳಿಕ್ಕೆ (ನಾ). ೧. :ಚಿತ್ರವನ್ನ ಬರೆಯಂಂವ ಕುಂಚ ; ಚಿತ್ರ 
ಗಾರನ ಕುಂಚ: ಸಂಕಲ್ಪತೂಲಿಕಾಭಿತ್ತಿಯೊಳೀ ಭುವನತ್ರಯಂಮಂ ಚಿತ್ರಿ 
ಸುವ ವಿರಿಂಚನ ವಿದ್ಮೆಗಧಿಪ ನೀಂ ಗುರುವಲ್ಲೇ (ಜಗವಿ. ೯-೪). 


೨೪-೦೯೩); 


28 


30 


45 


ತೂವರ 


೨. ನೆಯ್ಸೆಯಂವನು ಬಟ್ಟೆ ನೇಯಂವಾಗ ಉಪಯೋಗಿಸುವ ಒಂದಂ 
ಬಗೆಯ ಉಪಕರಣ ; 'ನೆಯ್ದೆ ಯಂವನ ಕುಂಚ. *ತಂರ್ಕಿ' ಪರಾ. 
೩. ಚಿನ್ನ, ಬೆಳ್ಳಿ ಮೊದಲಾದುವನ್ನು ಕರಗಿಸುವ ಮೂಸೆ. 
೪. “ಅಕ್ಕ ಸಾಲೆಯಂರ ಸಲಾಕೆ” (ಗಂಗಾಮ. 9೫೬). ೫. ದೇವರ ದೀಪ 
ಮೊದಲಾದುವಕ್ಕೆ ಉಪಯೋಗಿಸುವ, ಅರಳೆಯಿಂದ ಮಾಡಿದ 
ಬತ್ತಿ. ೬. ಅರಳೆ ಅಥವಾ ತಂಪ್ಪಳ ಮತ್ತು ಅವುಗಳಿಂದ ಮಾಡಿದ 
ಹಾಸುಗೆ. ೭. ಹಾಸಂಗೆಗೆ ಹಾಕಿರಂವ ಅರಳೆ ಅಥವಾ ತುಪ್ಪಳ. 
"ತೂಲಿಕಾತಲ್ಪ' ಪರಾ, ತೂಳಿಕ್ಕೆ; ೧. ಚಿಶ್ರಿಪೊಡೆ ತೂಳಿಕೆಯಂ 
ತರಿಸುವಂ (ಕಮದ. 3೩೦ ಪ್ರಯೋ). ಓ, ಅದಟ್‌ನವಿರಳವಾ ತೂಳಿಕಾ 
ಭ್ರಮಣಪರಿಗತತೂಳಿಕಾತಳಮಪ್ಪ ಮನಕ್ಕೆ... ಪರಿಣಮಿಸಿದ ಸುಸ್ಮತೆಯಂ 
ವ್ಯರ್ಥಂ ಮಾಡದೆ (ಡಂದ್ರಪು. ೪-೦೮). [ ಸಂ. ತೂಲಿಕಾ] 

ತೂವರ (ನಾ). ಎ ತೂಬರ್ಯ. [ಸಂ.) 

ತೂಷ್ಲಿ (ನಾ). ೧. ಮಾತನಾಡದಿರುವಿಕೆ; ಮೌನ: ರೋಷವಂ 
ತಾಳೊ ಡೆಯನಿರೆ ತೂಷ್ಠಿಯಿಂದ ವಿಶ್ವಾಸಿಯಂ ನುಡಿಸಲೇಕಿವನೆಂದು 
ಸಲಿಗೆಯಿಂ ಬೇಸರೇಕೆಂದು ದೇವರಿಗೆಂದು ಶಬರಪತಿ ಬೆಸಗೊಂಡನಾ 
ಭೀಮನ (ತುರಂಗ. ೭೪.೩೫). ಪಿ. (ಕರಾ) ಸಂಕ್ಷೇಪ ; 
ನೀನು ಹೇಳಬೇಕಾದ್ದನ್ನು ತೂಷ್ಲಿಯಲ್ಲಿ ಹೇಳಿಬಿಡು (ರೂಢ). 

[ ಆ ಸಂ, ತೂಷ್ಲೀಂ] 

ತೂಷ್ಲಿಭಾವ "ತೂಹ್ಲ್ಹೀಭಾವ' ನೋ. 

ತೂಷ್ಲೀಂಭಾವ (ನಾ). - ತೂಪ್ಹಿ ೧: ಆ ಬುಭೂಕ್ಷೆ ಒಳಮಡಿಕೆಗಳಲಿ 
ತು£ ತೂ; ಪ್ಲೀಂಭಾವವಾಗಿ ದೇವರಾಯಸವು ಆಗಿ ಇಹುದು (ಅರಳು- 
a೮u-t). [ಸಂ.] 

ತೂಪ್ಲೀಂಭೂತ (ಗು). ಮೌನವಾಗಿರಂವ ; ಮಾತನಾಡದಿರಂವ: 
ಸುಮುಪ್ತ್ಯ ವಸ್ಥೆ, ತೂಷ್ಲೀೀಂಭೂತಾವಸ್ಥೆ, ಸಮಾಧ್ಯವಸ್ಥೆ ಗಳಲ್ಲಿ ರಾಗದ್ವೇಷ 
ಗಳಿಲ್ಲವಾಗಿ ಕರ್ಮವೂ ಇಲ್ಲ (ವೇಸಾರ. ೬). [ಸಂ.] 

ತೂಷ್ಲೀಂಶೀಲ: (ನಾ). ಎ ತೂಪ್ಲೀಕ ೧. [ಸಂ.1 

ತೂಷ್ಲೀಕ (ನಾ). ೧. ಮೌನಸ್ವಭಾವದವನಂ ; ಮಾತನಾಡದೆ ಸುಮ್ಮ 
ನಿರಂವ ಸ್ವಭಾವದವನು. ೨. [ಜೈನ] ದೇವಗಣದಲ್ಲಿ ಒಂಒಂ ಬಗೆ 
ರಾಕ್ಷಸರುಂ ಯಕ್ಷರುಂ .. - ತೂಹ್ಲೀಕರುಂ ಪವನರುಂ ಎಂದು ಪಿಶಾಚರ್‌ 
ಚತುರ್ದಶವಿಧಂ (ತತ್ತ್ಮಪ್ತ. ೦೯೩. [ಸಂ.] 

ತೂಪ್ಲೀಕರಣ (ನಾ). ಮಾತನಾಡದಿರುವಿಕೆ ; ಮೌನ. "ತೂಷ್ಲಿ"ಕರಿಸು' 


ಸಂಗ್ರಹ: : 


ಪರಾ. [ ಆ ಸಂ. ತೂಷ್ಲೀಂಕರಣ] 
ತೂಷ್ಲೀಕರಿಸು (ಕ್ರಿ). ೧. ಮಾತನಾಡದಂತೆ ಮಾಡಂ; ಬಾಯಿ 
ಮಂಚ್ಚಿಸು ಗಹಗಹಿಕೆಯಲಿ ತೂಹ್ಲೀಕರಿಸಿ ಸೌಮಿತ್ರಿ ಮಾಲಾಂತ 


(ತೊರರಾ. ೬-೩೪-೫೩). ೨. ಸುಮ್ಮನಿರಂ ; ಮೌನವಾಗಿರು : ಜಿಷ್ಣು ರಕ್ಷಕ | 


ಜಿತೇಂದ್ರಿಯ ಜೀವನಾಧಾರ ತೂಪ್ಲೀಕರಿಸದಅೌಯೆನ್ನ (ಕತಸಾಂ. ೬೨-೬). 
[ ತೂಹ್ಲೀಕರಣ + - ಇಸ್ಸು ] 
ತೂಷ್ಲೀಭಾವ, ತೂಷ್ಡಿ ಭಾವ (ನಾ).ಎತೂಷ್ಮಿ ೧; ಈ ತೆರದಲ್ಲಿ ದುರ್ಯೋ 
ಧನನಿಗೆ ಬುದ್ಧಿಹೇಳಿ ಭೀಷ್ಮನು ತೂಪ್ಲೀಭಾವವನ್ನು ಅವಲಂಬಿಸಿದನು 
(ಭೀಷ್ಮಕ. ತೂಷ್ಟಿಭಾವ : ತೂಹ್ಲಿಭಾವದಲ್ಲಿ ಸುಮ್ಮನೆಯಿರುವ 
ಧರ್ಮರಾಯನ ಮನೋಭೀಷ್ಟವನ್ನು ತಿಳಿದು (ಶೇಷಧ. ೩-೪). 
[ ಆ ಸಂ. ತೂಷ್ಲೀಂಭಾವ ಶ್ಲ] 
ತೂಳ್‌, ತೂಳು, (ಕ್ರಿ). ತೂಳ್ತು, ತೂಳ್ಗು, (ಭೂತನ್ಯೂ). 
೧. ಬೆನ್ನಟ್ಟು; ಆರೆಯಂಟಲ್ಬ: " ಎಟ್ಟಟ್ಟೆಂದುಂ, ತೂಳೆಂದುಂ 
ಅಅ*ಯಟ್ಟುವುದೆಂದುಂ ಜೆನ್ನಟ್ಟುವುದು” (ಕಠಸಾ. ೨೮-೫೮೮); “ಎಲ್ಬಟ್ಟಲ* 
ಯಟ್ಟೂ ತಾಳೆನುತ್ತ್ತಂ ಸಲೆ ಬೆನ್ನಟ್ಟೆನಲು” (ಕವಿಕಂ. ೨೩೦) : ಮಸಗಿ 


೮೭). 


೩೫೮೮ 


ತೂಳ್‌ 


ಬಳಾಕಾವರ್ತರ ಬೆಸದಿಂದಂ ಬಂದ ಮೇಘಮುಖರಂ ತೂಳ್ವೋಡಿಸೆ(ಆದಿಪು. 
೦೪-೫6) : ಬಳಯ ತರಂ ಬಬಲ್ವುವ ಲತಾಂತಶರಂಗಿದಿರಾಗಿ ತಾಗಿ ಸಂಚಳಿಸಿ 
ಪಳಂಚಿ ತೂಳ್ಡ ವನನೋಡಿಸಿ (ಎಕ. 11, ೦೦೭-೮೩; 1123): ಮತ್ತ 
ಮಾತಂಗವಿಟ್ಟಳಿಸಿದ ಜನಂಗಳಂ ತೂಳ್ಗು ಸೀಳ್ಜೈದಿ ವಿಸಟಂಬರಿದು ಬರು 
ತಿರ್ದುದು (ಸೌಂದಪು. ೩-೦೪) ; ಕೆಡಪಿದುದೀಳ್ದು ಸೀಳ್ದುದುಐಕಿ ತೂಳ್ಳುದು 
ಪೋಳ್ಪುದು ನೀಳ್ಕ ಹಸ್ತದಿಂ ಪಡಿಬಲಮಂ ಮಹಾರಣವಿದಾರಣದಾರುಣ 
ಮತ್ತವಾರಣಂ (ರಾಜರೀ. ೬-೮೩. ೨. ಓಡಿಸು; ಸೋಲಿಸು; 
ಹಿಮ್ಮೆಟ್ಟಿಸು: ವೈರಿರೆಜನೀಸಂಘಾತಮಂ ತೂಳ್ವ ಭಾಸುರಸೂರ್ಯಾಂಶು 
ವೆನಲ್ಫೈ ಸಂಸಿರದ ಮೂನೂರ್ವ್ವರು ಯೆಶೋಮೂರ್ತ್ವಿಗಳು (ಎಕ. ೪1, 
ಶಿಕಾರಿ. ೧೮-೨೧; 1158); ಜ್ಯಾತತರುತಿ ಮಿಗೆ ಬಳಧೂಳೀತತಿಯಂ 
ಗಣಯ ಗಾಳಿ ತೂಳ್ಳಿನಮಿಷುಸಂಘಾತದಿನಿಸುತುಂ ಕೃಷ್ಣನರಾತಿಯ 
ಬಗೆಗಟ್ಟಿ ತಿಂಬ ಜವನಂಶಿರ್ದಂ (ಜಗವಿ. ೯-3೪) : ಅಸುರಂ ... ಬಾಟ್‌ಯ 
ಬನದೊಳ್ಳದಶುಂಡಾಳಂ ಪೊಕ್ಕಂತೆ ಪೊಕ್ಕು ಸಬಳಿಗರಣಿಯಂ ತೂಳೆ 
(ಉದ್ಯಟ. ೪-೭೪) ; ಸೀಳ್ವೆನಿಳೆಯಂ ಕೀಳ್ವೆನದ್ರಿಗಳನರ್ಕನಂ ತೂಳ್ಳೆಂ (ಜಿಬಪು. 
೩೧-೧೦): ಆ ವೊಟ್ಮಿಂಗೆ ಮಾಟಾಂತರಿರಾಯಗುವರನಂ ತೂಳ್ಡು ಚ 
ಪ್ರತಾಪಾಗ್ರ್ಯಂ ಮಾರ್ಮಲೆದು ದಮನನಂ ತಡೆದೊಡ್ಡಿ ನಿಲ್ರಂ (ಕಾಮಾಕ್ಯ. 
೯9-30). ೩. ಹಿಂದಕ್ಕೆ ಸರಿ; ಹಿಮ್ಮೊಟ್ಟು : “ತೂಳ್‌--ಅವಸರ್ಪಣೇ 
(ಹಿಂತಿರುಗಿ ಓಡು)`”(ಶಮಧಾ); ಅಲಘುನಿತಂಬದ ಪೊಯ್ಲೊಳ್‌ ನೆಲೆಮೊಲೆ 
ಯಳ್ಳೇಅಿನೊಳ್‌ ತರಂಗಂಗಳ್‌ ತೂಳ್ಳೆ ಲಜುಗುಮವಟಳ್ಳೀಟಿನೆೊಳಲ 
ಜುಗುಮೆರ್ದೆ ತೆರೆಗಳಳಜಾ ತೂಳ್ಳು ದು ಪಿರಿದೆಃ (ಆದಿಪು. ೦೦-೧೪೬) ವ ಕಡಲ 
ಪೊದಟ್ಟ ಪೆರ್ದೆರೆಗಳೆಯ್ದೆ ಕುಲಾದ್ರಿಗಳೊಳ್‌ ಪಳಂಚಿ ತೂಳ್ಳೊಡನೆ ಮರಲ್ಲ 
ವೋಲ್‌ ಕೆಡೆಯೆ ಪಾಯಿಸಿದುಗ್ರರಥಂಗಳ್‌ (ಪಂಪಭಾ. ೮-೯೦); "ಅರ್ಕನಳುರ್ಕಿ 
ಗೆಟ್ಟು ನಭದಿಂ ತೂಳ್ಡಂ (ಪಂಪಭಾ. ೦೦-೨೬) ; ದಿನಕರನೋದಯಂದೆ ಳ್‌ 
ತಮಮನಿತುಂ ತೂಳ್ತೋಡುವಂತೆ ಮಿಧ್ಯಾತ್ವತಮಂ ದಿನಕರನುದಿ(ದ) 
ಯಿಸೆ ನಿಜಕುಳವನದಿಂ ತೂಳ್ಳೊೊ ಡಿ ಕಿಡುವುದೇಂ ವಿಸ್ಮಯಮೇ(ಎಇ. XVI, 
೬೧-೩೫ ; 1081). ೪. ಅಡಗಿಸು; ಪರಿಹರಿಸು ; ನಿವಾರಿಸು : ಕೇಳ್ದು 
ನೃಪನಾಗಳೊದವಿದ ಮಹಾಚಿಂತೆಯಂ ತೂಳ್ಳು ತನ್ನಾಪ್ರರಂ ಕರೆದು... 
ಎನೆ (ಪದ್ಮರಾ. ೪-೫) ; ಪರಶಿವಂ ನೀನೆ ಕಾರುಣ್ಯದಿಂದಂ ಗುರು ಸು 
ತಾಳು ತೂಳ್ಡೈ ಭವಮಂ (ವೃಷವಿ. ೨೭-೦೦); ನೋವೆಲ್ಲಮಂ. ತಳ್ಳ ನಿನ್ನ 
ಸದ್ಧರ್ಮಮನೆ ಮೆಚ್ಚುವೆಂ (ಸಾನಂದ. ೦೨-೦೬). ೫. ಸೆಳೆ; ತೂಗು: 
ನನೆಯಂಬಂ ತೊಟ್ಟು ಕಾಮಂ ಮುಳಿದು ನರಪನಂ ನೋಡಿ... 
ಕಾಮಿನಿಯಂ ಶ್ಯಾಮಾಂಗಿಯೆಂ ಮತ್ತೆನಿಸದೆ ಮಲ್‌ಗೊಂಡಿರ್ದು ತೂಳ್ಳೆ ಚ್ಚ 
ನಾಗಳ್‌ (ಧರ್ಮಾಮೃ. ೦೦-೨೯); ಕೂರಲಗಿಂ ಗಿಟ್ಲನೆ ತೂಳ್ಳು ಬೇಗವಿಟ೨ 
ದಪಂ (ಧರ್ಮಾಮೃ. ೪೩-೦೦೮). ೬, ಹರಡು ; ಹೊರಹೊಮ್ಮ್ಮು 4 
ತಂಗದಿರ್ವಟ್ಟನಿಂಗದಿರ್ದೊಂಗಲಂ ಪಿಂಗದೆ ಕಡಿದು ಕಂಡರಿಸಿ ಕರುವಿಟ್ಟು 
ಪೊಂಗಿ ತೂಳ್ವ ದ ತಕ್ಕ ಮೂಡುವೆಟ್ಟುಗಳಿಂ 
(ಉದ್ಭಟ. ೯-೩೦ವ). ತೂಳ್ಳು: ೧. ತೈಲ ಮರ ಕಲುಗುಂಡ ಸುರಿವುತ 
ತೂಳಿದರು ಕಪಿಭಟರು , ., ಕುಂಭಕರ್ಣನು ತೂಳಿದನು ಪಡೆಯ 
(ಕಾಶಿಯ. ಪಿ. ತುಳಿಸಿದನು ತೂಳಿದನು ಹಿಡಿದನು 
ತ ರಕ್ಕಸ ಹಿಳುಕಹಿಳುಕನು ಹಳಚುತಿರ್ದನು (ಕಾಶಿರಾ. ೩೦-೦೪) ; 
ಕೈಮಾ ಡುವ ನಿಶಾಚರರ ತೂಳಿದನು (ತೂರರಾ. ೬-೩೩-೨೪) ; 
ಆಸ್ಮಾ ಯಿಕೆಯೊಳಅೌದವರೆಂದರಾತನ ಸತ್ವಸಾಹಸದಂದವನು ... ಖಚ 
ರೇಂದ್ರವಿಂಧ್ಯಾ ವೃಷಭವನು ತೂಳಿದ ಪರಾಕ್ರಮದ (ಸಾಳ್ಮಲಾ. ೨೨-೨೬) ; ಕ 
ಬಲಖಳನಾಗ ಖಚರರ ತೂಳಿ ಪೊಕ್ಕನು (ಅಂಬಿಕಾ. ೧೪-೦): ಆಳು ಮತ್ಸೆರ 
ದಿಂದ ತೂಳಿದರು ಹೂಳಿದರು ಸೀಳಿದರು ರಿಪುಬಲವನು (ತುರಂಗ. ೪೬-೨೪). 
೪. ಮಾನಸದಂಧಕಾರವ ನೆಜ್‌"ತೂಳುವ ಭಾನುಮುನಿಗೆ ನಮಿಸುವೆನು 


೨೩-೦೦). 


ತೊಳ್ಳ 


(ಅಂಜ. ೧-೬೫): ಈ ಲೋಕಾವಳಿಯೆಲ್ಲ ಮಾಡಿದ ಮಹತ್ಪುಣ್ಯಂಗಳೊ 
ರ್ಗೂಡಿಯುಂ ತೂಳಲ್ಕಾಜದ ಪಾತಕಕ್ಕೆ ನೆಲೆಯಪ್ಪೆನ್ನಂ ಸಮಂತ್ತಾರಿಸಲ್‌ 
(ವೆಸ್ತವಂ' ೨-09). ೫, ವೀರರು ತೂಳಿದರು ಕಣೆಯ (ಕುವ್ಯಾಛೀ. ೪-೦೩) ; 
ಅಮರಗಿರಿ ತಆತಟ್‌ಸೆ ತೂಳಿದರಸ್ವಶಸ್ತ್ರದ ಹೊಜಳಕಿಗೆಯಲಿ (ತೊರರಾ. ೩- 
೬-6); ತೂಳುವ ಗುಂಡುಗಲ್ಲಳ ರಾಸಿ ಪಟ್ಟಣದಾಳುವೇರಿಯ ತುಂಬಿಹುವು 
(ಕಂನವಿ. ೬-೨೦). ಓ. ಏಳುತೆತ್ತಿದನುಗ್ರ ವಿಕೃತ ಕರುಳಶಕ್ತಿಯನುರಿ ಚಡಾಳಿಸಿ 
ತೂಳಿತಂಬರತಳವ (ತೊರರಾ. ೬-೨೭.೩೦); ತೂಳಿದೀ ಸಂಶಯವಿಪರ್ಯಾಸ 
ವನು ನೆಟ್‌ ಕೆಡಿಸಿ (ಅಮೃತ. ೦೦-೭೫); ತೊಳುಶಿರೆ ಭೇರಿಗಳ ಧ್ವನಿಯು 
ದಿಗ್ಗಾಲಮಂ (ದುರಪು, ೧೩-೪). ೭. ಉಬ್ಬು; ಉಕಾ : ದುರ್ಮುಖ 
ಸುಮುಖರೆಂಬುವರು ತೂಳುವಬುಧಿಯ ಸಬುದದವೊಲುಬ್ಬೇಳುವಗ್ಗದ 
ಗಾಢಿಕೆಯ ಕಟ್ಟಾಳುತನವನು ಮೆಆದರಿದಿರಲಿ ರಾಘವೇಶ್ವರನ (ತೊರಂ. 
೬-೪-೪). ೮. ತಳ್ಳೂ; ದಬ್ಬು; ನೂಕು: ತುಡುಕಿ ತೂಳುವ ಸೂತ್ರಯಂತ್ರದ 
ಗಡಣದಲಿ ಗತಿಗೊಂಡು ಬೇಡಿತ ಕೊಡುವ ಮಣಿಪುತ್ರಿಕೆಗಳಿಸೆದವು (ತೊರರಾ. 
೧-೦೩-೧೦) ; ದಳಪತಿಯಾಗ ಮೇಳೈಸಿ ಬಲವ ಕಗ್ಗೊಲೆಯ ಕಾಳಗಕಂದು 
ತೂಳಿದನೇನ ಬಣ್ಣಿಸುವೆ (ಕಂನವಿ. ೧೬-೭೯). ೯. ಒತ್ತರಿಸಿ ಬರು ; 
ನಂಗ್ಲು : ಆಳು ಹೊಕ್ಕುದು ದಂತಿಘಟೆಗಳು ತೂಳಿದವು (ಕುವ್ಶಾಭೀ. | 
೯-೦೩); ತುಟುಗಿ ತೂಳುವ ಮತ್ತವಾರಣದುಖುಬೆಗಾಟದೆ ವೀರಹನುಮನ 
ಮಯ ಹೊಕ್ಕುದು ಭೂರಿವಾನರಸೇನೆ (ತೂರರಾ. ೬-೩೨-೯); ಮದಕರಿಗಳ 
ಸಾಲ ಪಟಗಳಿನಪ್ರಭೆಯ ತೂಳಗೊಡದೆ ಮುಸುಕಲು ರಾಹು ಪರ್ವದೊಲ್‌ 
ಮೇಳೈಸಿತು ತಮ ಜಗಕೆ (ಕಂನವಿ. ೧೯-೪೪); ತೂಳುತಿಹ ದಶವಾಯು 
ಬಂಧದಿ ಮೇಳವಿಸಿ ಪೊಅವಡಿಸುತಿಹ ನವನಾಳಮಂ...ತಾಳಿ (ಕಂಕದಾ: 
4-೮0). ೧೦. ಅಲ್ಲಾಡಂ ; ಚಲಿಸು: ತುಣುಗಿ ತೂಳುವ ಸಿಂಧ ಸೆಳೆ 
ಮಡಲಿಟ್‌ವ ರುಲ್ಲರಿ (ಕುವ್ಮಾಕ. 8-02): ತೋಳ ಗಾಳಿಗೆ ತೂಳಿದವು | 
ಸೌಧಾಳಿ (ತೊರರಾ. ೬-೧೦-೨೬). ೧೧. ಹೆಚ್ಚಿಸಂ; ಬೆಳೆಸು ; ವೃದ್ಧಿ 
ಪಡಿಸಂ : ಕೋಪವನು ಕೊನರಿಸುವ ನೃಪರನುತಾಪವನು ತೂಳುವ 
ಕುಬುದ್ಧಿವ್ಕಾಪಕನ ನೀ ವೈರಿಯಲ್ಲದೆ ಭೀಮನಲ್ಲೆಂದ (ಕುವ್ಯಾಗ ೮-೪೦). 
೧೨. ಹೆಚ್ಚು; ವೃದ್ಧಿಹೊಂದಂ : ಕೇಳಿ ತಲೆದೂಗಿದನು ಮೂಗಿನ 
ಮೇಲುವೆರಳಿನ ಹೊತ್ತ ದುಗುಡದ ತೂಳಿದುಬ್ಬೆಯ ನಟ್ಟ ನೋಟದ... 
ಹುದಿದ ಭಾವದಲಾಲಿಸಿದನಸುರಾರಿ ದೂತವ್ರಜದ ಬಿನ್ನಪವ (ಕುವ್ಮಾಅ. 
೨-೨); ಎಳೆನೇಸಆ೨ನವೊಲು ರಂಜಿಸುವ ರತ್ನಪ ತುಣುಗಿ ತೂಳುವ ಹರುಷ 
ಪುಳಕದಿನಿತ್ತನನುಜಂಗೆ (ತೊರರಾ. ೩-೯-೩೦). ೧೩. ಆವರಿಸಂ : ತೂಳು 
ವಂತಸ್ತಾಪ ತಗ್ಗಿದುದು (ನಿಳಾಗ. ೦೦-೩೪-೧೦). 
[ದೇ.8 ತಮಿ. ತುವಳೀಎನಡುಗು; ತೆಲು, ತೂಲು; ಕೊಲಾ. ಪರ್ಜಿ, 
ತೂಲ್‌; ನಾಯ್ಕಿ, ತೂಳ್‌ ] 
ತೂಳ್ಕ, ತೂಣ್ಮ, ತೂಳ್ಳು (ನಾ). ೧. ಪರವಶತೆ; ಆವೇಶ; 
ಉನ್ಮಾದ : ತೂಳ ಬರೆ ಕುಣಿದುದು ಕಬಂಧದ ಜಾಲದೊಡನೆ ಪಿಶಾಚಗಣ 
(ಕುವ್ಯಾಭೀ. ೫-೩೫) : ಕಾಳೆಗದೊಳು ಬೊಮ್ಮ ಜಟ್ಟೆಗ ಬೀರ ಭೇತಾಳ 
ಶಾಕಿನಿ ಡಾಕಿನಿಯರ ತೂಳದೆ ಹೊಯ್ದಾಡಿ ಜೃಂಭಿಸಿ ಗಗನಾಂತರಾಳದಿ 
ಬೊಬ್ಬಿಕ್ಕುತಿಹರು (ಮೋಹತ. ೨೯-೦೦) ; ತಾಳಿ ಸುರರೆಂದು ದುವ್ವಾಳಿಸುತೆ 
ವಂದಿರವದೋಳಿ ಸುತ್ತಲ" ಮುಸುಕೆ ತೂಳದಿಂ ಹರಿ ನಡೆದನು (ಜಿಲಪು. 
೩೦-೩೫) ; ತೂಳದ ಭಕ್ತಿಯು ವ್ರತವು ಶೀಲಂಗಳ ಮೇಳೈಸುತ ಮನದೊಳಗೆ 
(ಅಮುಸಾಂ. ೪-೧೦೬). ೨. ದೆವ್ವ, ಭೂತ ಮೊದಲಾದುವು ಮೈವಮೋಲೆ 
ಬರುವುದು; ಭೂತಾವೇಶ: ನಟ್ಟಲಗಂ ಪಿಡಿದು ಬಿಟ್ಟ ತಲೆವೆರಸು ತೂಳಂ 
ಬಂದಂತೆ ಬೊಬ್ಬಿಆೌದು ಪರಿವಬ್ಬರಗಲಿಗಳುಮಂ (೮ರ ವ. ೫-೧೩೪) ; 
ಇದು ಮೋಷನದೇವತೆಯಾವೇಶದೊಳೊದವಿದ ತೂಳಮೊ... ಎನಲೆೊಪ್ಪಿ 
ಮದಾ ಸುದತಿಗೆ ಸುಕುಮಾರನ ಕುವರನ ಮೊಗಮಂ ಕಾಣುತವೆ 


೩೫೮೯ 


36 


30 


4 


ತೂಳಿಸು 


(ಜಯಕಾ. ೪-೧೯). ಹಿ. ಅತ್ಯಾಸಕ್ತಿ; ಉತ್ಕಂಠತೆ: ಇಷ್ಟಲಿಂಗ ತೂಳದಿಂದ 
ಎಷ್ಟು ದೋಷ ದುರಿತಗಳನು ಬಿಟ್ಟು ಓಡಿಸುವೆನು (ಶಿವಗೀ. ೦೩೬-೭೯೩); 
ಬಾಲೆ ಕಾಂತನ ಕಿವಿದೆಅಪಿಗೆ ಪುಳಕಕೆ ತೂಳವೆಶ್ತಿದಳು (ವರ್ಧಣ. ೫-೮೪) ; 
ತೂಳವೇತಕೆ ರಮಣಿ ನಿನಗದ ಕೇಳಿದಲ್ಲದೆಯಶನವಿಳಿಯದೆ (ಕಂಳದಾ. 
೭-೩೪. ೪. ಉತ್ಸಾಹ : ಹಸ್ತದೊಳಗೆ ಪೂಜಿಸು ನಮ್ಮನುಯೆಂದು ವಿಸ್ತರಿ 
ಸಿದನು ತೂಳದಲಿ (ಮಾದೇಸಾಂ. ೨-೪೦). ತೂಣ್ಯ; ೧. ಏಕತಾನಮಾಂ 
ತೊರೆಯ ತೂಣಂ .ಬಿರಿದೆನ್ನ ತುಟಿವರಿಯೆ? ತಿರೆಯದಂ.ಕೇಳೆ (ಗಿ9ಿವಿಂ. 
೯-೧೨೩). ತೂಳ್ಳು: ೧. ರಣದೊಳುಭಯವೀರರ್‌...ಕೂರಲಗಿನಿಂ ತೂಳು 
ವದ್ದಿಅ*ದಾಡುತಿರ್ದರತಿ ಖಾತಿಯಿಂ (ಜಿಏಪು. ೨೬-೧೪). 
ತೂಳದವರು ಎ ಉನ್ಮಾದಸ್ವಭಾವದವರು ; ಆವೇಶವುಳ್ಳವರಂ : 

ತೂಳದವರ ಮಾತ ಕೇಳಿ ಖೂಳರೆಲ್ಲರು ಕೂಡಿಕೊಂಡು ಹಾಳುಮಾಡಿ 
ಕೈಯಲಿದ್ದ ಹೊನ್ನು ಹಣಗಳ (ಕನಕ. ೧೪೨-೩). [ «ತುಳು. ತೂಳ ] 

ತೂಳ್ಕ (ನಾ). ದಪ್ಪ; ತೋರ: “ತೂಳ-ಸ್ಕೂಲಎದಪ್ಪ, ತೋರ” 
(ತದೃ ಕೋ. ೦೮); ಸಕಾರದೊಡನೆ ಕೂಡಿದ ಥಕಾರಕ್ಕೆ ತಕಾರಂ . 
, ಸ್ಫ್ಯೂಲ-ತೂಳೆ (ಕಮದ. ೨೫೭ ಪ್ರಯೋ). [<ಸಂ.ಸ್ಕ್ಥೂಲ] 

ತೂಳ್ಳ "ತೂಲ' ನೋ. 

ತೂಳಕ “ತೂಲಕ' ನೋ. 

ತೂಳಗ, ತೂಳಿಗ (ನಾ.) ೧. ಆವೇಶ; ಉನ್ಮಾದ: ಶ್ರೀಕಾಂತನ 
ತೂಳಗವಂ ಲೋಕದೊಳಾರಾದಡಣಿದು ನಿಲ್ಲಿಸಿದೊಡೆ. . . ಆ ಕಾರಣ 
ಪುರುಷನಡಿಗೆ ಮಣಿದಪೆಂ (ಹಮ್ಮಾರ. ೭-೬). ೨. ಎ ತೂಳ್ಳ ೨: ತೂಳಗ 
ಬಂದವನಂತೆ ಭೂತ ಸೋಂಕಿದವನಂತೆ , , . ಮನ್ಮಥನ ಪರವಶ 
ನಾಗಿರುವ ಬಗೆಯನು ಕಂಡು (ವಚಕಾ. ೨೭). ತೂಳಿಗ: ೩. ದಂಬಾ 
ಚಾರ ; ಸೋಗಂ ; ಬೂಟಾಟಿಕೆ: ಜಾಳುಮನುಜರು ಒಡಲ ಪೊಜಕಿ 
ವರು ತೂಳಿಗವ ಮಾಡಿ (ಕಾಲಸು. ೩೪-೦೯). ೪. ಆವೇಶ ಬಂದಂತೆ 
ನಡೆಯುವವನಂ ; ಮನಸ್ಸು ಬಂದಂತೆ ವರ್ತಿಸಂವವನಂ : ನರಸಿಂಹ 
ನಾಮದ ಅರಸು ನರಬೇಂಟೆ ಹೋದ ಧರೆಯೊಳು ತೂಳಿಗರು ಹಿರಿದು 
ಹೆಚ್ಚುವರು (ಶರಲೀ. ೩8೦೦-೧೩). [ ತೂಳ್ಮ] 

ತೂಳತಲ್ಪ "ತೂಲತಲ್ಪ' ನೋ. 

ತೂಳವೇಳಿಸು (ಕ್ರಿ). ಮೈಮರೆಯುವಂತೆ ಮಾಡು; ಪರವಶತೆ 
ಯನ್ನುಂಟಂಮಾಡು : ಸಕ್ಕರೆವೆರಸಿದ ಚಿಲಿಪಾಲಿನಂತೆ ವರಕವಿ ಗೌರನ 
ವಚನ ಕೇಳುವ ರಸಿಕರ ತೂಳವೇಳಿಸಂತಿಹುದು (ಮೋಳಿಫು. ೨-೨). 

[ ತೂಳವೇಳು + - ಇಸ್ಕ್ಯು) 

ತೂಳವೇಳು (ಕ್ರಿ). ೧, ಆವೇಶಗೊಳ್ಳು ; ಮೈಮರೆ : ತೂಳವೆದ್ದಲ್ಲಲ್ಲಿ 
ಜನಗಳು ಕುಣಿವುದ.ಹೇಳಲಳವೆ (ರಸ. ೪೦-೧೧೧) ; ಲೀಲೆಯಿಂದುಸುರ್ದ 
ಪುರಾಣಿ ರಾಯಗೆ ತೂಳವೇಳುವಂತೆಂದು ಮೇಲ್ಲ ತೆಯ (ಮೋಳೆಪು. ೨-೦೦೭). 
ಶ್ಯ ದೆವ್ವಹಿಡಿ, ಪಿಶಾಚಿ ಹಿಡಿ: ಒಬ್ಬ ತೂಳವೆದ್ಧಂತಾಡುತಿರ್ದ (ಭರಣ. 
88-೪8). [ತೊಳ್ಳೆ 4 ಏಳ್ಳು (ಆ ಏಟ್‌,)] 

ತೂಳಿಕೆ, (ನಾ). ಎಸೆತ; ಹೊಡೆತ ; ಬಡಿತ: ಕಾಳರಕ್ಕಸನುಗ್ರಪರಿಘದ 
ತೂಳಿಕೆಯ ತೋಟಿಗಳ ಧಾಳಾಧೂಳಿ ತುಂಬಿತು ಕಡೆಗೆ ಕಮಲಭವಾಂಡ 
ಮಂಡಲವ (ತೊರರಾ. ೬-೧೭-೩೫) ; ನಿಶಿತಕೋಪಜ್ವಾಲೆಯಲಿ ತಜ್ಜ್ವಲನ 
ಸುತ ನಿಂದನು ಸುದರ್ಶನದ ತೂಳಿಕೆಯ ಸರಿಸದಲಿ (ತೊರಕಾ. ೬-೩೨-೩೩). 

[ ತೂಳ್‌ + - ಇಕೆ] 

ತೂಳಿಕ್ಕೆ "ತೂಲಿಕೆ' ನೋ. 

ತೂಳಿಗ "ತೂಳಗ- ಮೋ. 

ತೊಳಿಸು. (ಕ್ರಿ). ೦. ಓಡಿಸು; ಹಿಮ್ಮೆಟ್ಟಿಸು : ಬಾಣದ ಹೊಗೆಯಲಿ 
ರಿಪುಗಳ ತೂಳಿಸಿಕೊಂಡೇಣಾಂಕವಂಶಸಂಭವನು ... ಮಾಣದಿಉಾಿದ ರಿಪು 


ತೂಳ್ಳು 


ಬಲವ (ಕಂನವಿ. ೩-೭೪); ತೂಳಿಸಿದ ದಶಲಕ್ಷವನು . - ದೈತ್ಯನು 
(ಕೋಗಯ. ೨-೬೫). ವ, ಮುಂದಕ್ಕೆ ನುಗ್ಲಿಸಂ,-- ಹಾಯಿಂಸಂ : 
ಜೋದರಾನೆಯ ತೂಳಿಸಲಿ ಸಮರಥರು ಸರಳಿಸಿ ಎಂದನಾ ಭೂಪ 
(ಕುವ್ಮಾಗ, ೩-೪೨); ತೂಳಿಸಿದರಾನೆಯಂ ಜೋದರುರವಣಿಸಿ (ಜೈಮಿಭಾ. 
ರಾಯರಾವುತರು ತೂಳಿಸಿ ಕುದುರೆಗಳನು ಭೋಯೆಂದು 
ಬೊಬ್ಬಿಟ್‌ದೇಜಟ್‌ , . , ಸಾಯಲಿಜ್‌ದರು (ಕಂನವಿ. ೦೭-೩೨), ಹಿ. 
ಮುಂದಾಗಂ ; ತಾನಾಗಿ ಮುಂದೆ ಬರು : ತೂಳಿಸಿ ಮೋಹವ ಕಾಣಿಸು 
ವುದು ಪ್ರೌಢಲೋಲಾಕ್ಷಿಯರ ಮತವಲ್ಲ (ಕಂನವಿ. ೯-೧೫೬). ೪. 
ಪ್ರಯೋಗಿಸು ; ಹೊಡೆ: ತೂಳಿಸುವ ಬೆಂಗೊಡತಿಗಳ ಸಿಟ್ಟೇಳಿಸುವ 
ನಿಶಿತಾಂಕುಶದ ವಿಕರಾಳ ಮದಕರಿ ಮೆಆ್‌ವುತಿರ್ದುದು ರಣದ ಸೊಬಗಿನಲಿ 
(ತೊರರಾ. ೬-೨೯-೨೦) : ತೊಳಿಸು ಪೆಟಲಗುಂಡುಗಳನೆಂಬಸುರರ 
ಕೋಳಾಹಳಮೊಪ್ಪಿತು (ಕಂನವಿ. ೧೪-5). ೫. ಉದ್ದೀಪಿಸು; ಹೆಚ್ಚಿಸು, 
ಅಧಿಕಗೊಳಿಸು : ಮೇಲೆ ಮಾತಿನ್ನೇಕೆ ವಂಶವಿಶಾಲವೈಭವವೆನ್ನದೈಸಲೆ 
ತೂಳಿಸಗ್ನಿಯನೊಟ್ಟಲಿಂಧನವೆಂದಳಿಂದುಮುಖಿ 
[ತೂಳ್‌ + - ಇಸ್ಸು] 
ತೊಳ್ಳು "ತೂಳ್‌ ' ನೋ. 
ತೂಳ್ಳು "ತೂಳ್ಕ' ನೋ. 
ತೂಳುಕಾರ (ನಾ). (ಯುದ್ಧ ದಲ್ಲಿ ಆಕ್ರವಂಣ ಮಾಡಂವವನಂ,- 
ಮಂನಲ್ನಗಂವವನಂ: ಹೇಳಲೇನದನಾ ಕ್ಷಣಾರ್ಧದಿ ಬೀಳುಕೊಟ್ಟನು 
ಕಾಲನಗ್ಗ ದ ಕಾಳದೇಹದ ತೂಳುಕಾರೆರ ಘೋರವಿಗ್ರಹೆರ (ಅಂಬಿಕಾ. 
೪-೩೦). [ತೂಳ್ಳು (ಆ ತೂಳ್‌) * - ಕಾರ (ಆ - ಕಂಣಿ)] 
ತೂಳುವಣಿಕ (ನಾ). (ಯಂದ್ಭಕಾಲದಲ್ಲಿ) ಆಕ್ರವಂಣದ ಸೂಚನೆಯನ್ನೂ 
ನೀಡಂವ ಒಂದಂ ಬಗೆಯ ವಾದ್ಯ ; ರಣವಾದ್ಯ: ತೂಳುವಜ್‌ಗಳು 
ಗಜಅಿದವು ತಂಬಟದ ಲಗ್ಗೆ ಯಲಿ (ಕುವ್ಕಾದ್ರೋ.೩-೭); ತಳುವದವರ ಮೇಲೆ 
ನಡೆದನು ಮಗೃಹೊಯ್ಸಳ ತೂಳುವಟಕ ಮೊಳಗುತಿರೆ (ಕುರಾಸಾಂ. ೦೩-೩೬); 
ತೂಳುವಣಕಿಗಳ ರವಂ ತುಂಬಿತಾಶೆಗಳಂ (ಜಿಬಪು. ೩೮-೨೨). 
[ ತೂಳ್ಳು (< ತೂಳ್‌) + ಪಣಕ್ಕಿ) 
ತೊಳೆ (ನಾ), ಅರಳೆ: ನವಮಣಿಮಂಚದಿಂದೆ ಮಿಸುಪಂಚೆಯ ತುಪ್ಪಟ 
ತೂಳೆಯಿಂದೆ ... ಎಸೆದಿರ್ದ ಸೆಜ್ಜೆಯೊಳ್‌ ಪವಡಿಸಿ (ಪುಷ್ಪ ಪು. ೯-೯೭). 
[ಸಂ. ತೂಲ] 
ತೂಳ್ತರು (ಕ್ರಿ). ಆವೇಶದಿಂದ ಬರಂ ; ವಂಂನಲ್ನಗಲ್ಗ : (ಓಡಿಹೋಗಿ, 
ಬಾಗಿಲ ಹೊರಗೆ ಪರೀಕ್ಷಿಸಿ, ತೂಳ್ತಂದು, ತವಕಿಗತನದಿಂದ ಆ ಚೀಲಗಳ 
ನೆತ್ತಿ ತೂಗಿ ತೂಗಿ ನೋಡಿ ಬಾಯ್ಕಟ್ಟಿನ ದಾರಗಳನ್ನೆಳೆಯುತ್ತಿ ರುವರಂ) 
(ಜೆಟ್ಕಅ: ೫೪-೨೦). [ತೊಳಿ + ತರ್ಕು (ಆ ತರ್‌) 
ತೂಳ್ತು "ತೂಳ್‌' ಪರಾ. 
ತೂಳ್ಳು (ಕ್ರಿ). ೧. ಅಟ್ಟು ; ಓಡಿಸಂ ; ಬೆನ್ನಟ್ಟು: ತಾಪಸರಂ ಬೆರ್ಚಿಸಿ 
ತೂಳ್ಡಿ ಬೇ[ಳ್ವ]ರಣಿಯಂ ಕೊಂಡುಶ್ರಮಕ್ಕಿಂತು ಬೇವಸಮಂ ಮಾಡುವು 
ದಾಯ್ತುದೊಂದು ವಿಭವ ೦ ಮತ್ತೇಭವಿಕ್ರೀಡಿತಂ (ಪಂಪಧಾ. ೮-೩೭); 
ಸದೋಷನಿವಂ ದಲಸ್ಮದಾರಾಧನವಿಫ್ನಕಾರಿರಿಪುವೆಂದಸಿಖೇಟಹಸ್ತೆ 
ತೂಳ್ಡಿದಳ್‌ (ಕಾಂತಿಪು. ೯-೬) ; ಆರ್ಮೆಯ್ದ್ಹೋರ್ಪರಾರ್ಮಲೆವರಾರ" 
ಪೊಣರ್ವರಾರ್‌ ತಣಳ್ಳು ವರಾರವಂ ಜವನೆ ದಲ್‌ ತಾನೆಂದು (ಕಮದ. ೦೫೦ 
ಪ್ರಯೋ). ೨. ಓಡಂ ; ಹಿಂದಕ್ಕೆ ಸರಿ; ಹಿವೆ ಟ್ಟ; ಪಲಾಯನ 
ಮಾಡಂ : ಭೀತಿಯಿಂ ಮುಗಿ ತೆರಳು ತೂಳ್ಡೆ ಸುಬಾಗೆೊಂಡುದು 
ಪಾಂಡವಸೈನ್ಮಸಾಗರಂ (ಪಂಪಧಾ. ೦೨-೩೦) ; ಹುತೆವಹೆ ಬಾಣದಿಂದಮಿಸೆ 
ಶೂಳ್ಳುದು ವಾನರಸೇನೆ (ಗಡಾಯು. ೦-೨೪). 
ಹರಿಸಂ : ಪಸರಿಸಿದ ಕುತೀರ್ಥಧ್ವಾಂತಮಂ ತೊಳಿ . 


3೨-೭) ; 


(ತೊರರಾ. ೬-೩೩-೮೫). 


ಎ. ಅರ್ಕಂಬೊಲು 


೩. ನಿವಾರಿಸಂ ; ಪರಿ |. 


೩೫೯೦ 


15 


40 


ತೂಜಿಲ್ಲೊ. ಬು 


ದ್ಯೋತಿಸುಗೆ ಸಕಲಧಾತ್ರೀಚಕ್ರದೊಳ್‌ ಧರ್ಮಚಕ್ರಂ (ಅಜಿಪು. ೦-೦೬) ; 
ಮೇಣ್ವಾರುಣಾಗ್ನೇಯಮಂಡಲವೇಳಾಕ್ರಮಮೊಂದಿ ಸಂಭವಿಸಿದುತ್ತಾತಂ 
ಗಳಂ ತೂಳ್ಳುಗುಂ (ಯೋಕೋಪ. ೪-೮೭) ; ಖೇದಮಂ ಕ್ಷಣದೊಳೆ ತೂಳ್ಡಿ 
ತಾಳ್ಗುವುದು ಹಿಂಗದೆ ಪುತ್ರ ಸಮಸ್ತಧಾತ್ರಿಯಂ (ಜಂದ್ರಪು. ೪-೦೯) ; 
ಮುನಿನಾಥಾ ಭವದೀಯ ದಿವ್ಯವಚನಂ ತೂಳ್ಹಿತ್ತು ಸರ್ವಾರ್ಥಸಂಜನಿತ 
ಭ್ರಾಂತಿಯಂ (ಮಹಾನೇ. ೨-೪8). ೪. (ಪರಮತವನ್ನೂು) ಖಂಡಿಸಂ : 
ಅಭಿನವಗಣಧರರೆನೆ ದಿವ್ಯಭಾಷೆಯಂ ತಾಳೆ ಕುಮತಮಂ ತೂಳ್ಡಿ ದರಂ 
ಶುಭಕೀರ್ತಿದೇವರಂ ... ಪೂಜ್ಯಪಾದರೆನ್ನದರೊಳರೇ (ಪಂರಾಮಾ. ೦-೨೧). 
೫. ತೀರಿಸಂ; ವಂಗಿಸಂ: ತೂಳ್ಡಿ ಪಿತೃಗಳ ಜುಣಮಂ...ಪಾರ್ವರಂ 
ಮನ್ನಿಸಿದಂ (ಜಿಕವಿ.೪-೮೨) ೬. ನೆಂದಿಸೆಂ; ಆರಿಸಂ; ತವಿಸಂ: ಶಂಭು 
ಜೂಟದೆ೧ಳಾಂತಂ... ತತ್ಲಿಂಧುಬಂಧದ ನೀರೆಲ್ಲಮನೊಂದು ಮುಕ್ಕುಳೊಳೆ 
ತಂದಾ ವಹ್ನಿಯಂ ತೂಳ್ಡಿದಂ (ಜಗವಿ. ೧-5). ೭. ತಡೆಯಿಲ್ಲದೆ ಸಂಚ 
ರಿಸಂ; ವಂಂನ್ನಗ್ಗು : ಕನಕಾಂಭೋಜರಜಂ ನಿಜಾಂಗರುಚಿಯಂ ಕನ್ನೆಯ್ದಿ 
ಲಿಂದಂ ಕಟಲ್ಲಿನಿಸಂ ತೂಳ್ಡಿ ತೆರಳ್ಜೆ ಸಟ್ನಿಯನಮಂ ಕಂಪಂ ಕೊಳಲ್ಬರ್ಪ 
ಭೃಂಗನಿಕಾಯಂ: ನಿಜಕೇಶಪಾಶರುಚಿಯಂ  ಕೈಕೊಳ್ವಿನಂ ಮೆಲ್ಲಮೆಲ್ಲನೆ 
ನೋಟಕ್ಕೆ: ಸದೇಹಮಾಗಿ ಸುಟಿಕಿಯಂತ್ತಿಕರ್ಕುಂ ವಿದೇಹಾನಿಲಂ 1ಅರಿಪು. 
೧-೬೨); ಪಟ್ರರ್ಕ್ಯವೀಧಿಗಳೊಳ್ಳ ತೂಳ್ಡಿತು ಗೋಪಣನ್ನದಿಗಿಭ ಪ್ರೋದ್ಭಾಸಿ 
ಗಂಧದ್ವಿಪಂ (ಎಳ. 11, ೬೯-೪೬; 1100). ಲೆ. ಹೆಚ್ಚುಮಾಡು ; ಅಧಿಕ 
ಗೊಳಿಸಂ : ತಾಳ್ವಿದ ವಿರಹದೆೊಳೀಕೆಗೆ ಬೆಳ್ಳಿಂಗಳ್‌ ಬಿಳಿಯ ಕಿರ್ಚು ಸಸಿ 
ಬಿಸಿ ಕಾವಂ ತೂಳ್ತುವ ದಾವಂ (ಗಿರಿಕ. ೪-೦೦೭). [ ಎತೊಳ್‌) 

ತೂಳ್ಳು "ತೂಳ್‌' ಪರಾ. 

ತೊಜಿ್‌್‌ "ತೂಣಂ' ನೋ. 

ತೂಜಿಲ್‌, ತೂರಲ್‌, ತೊಟಿಲಂ (ನಾ). ೧. ದೂರ ಹರಡಿರಂವುದಂ; 
ಚೆದರಿಕೊಂಡಿರುವುದಂ-: “ತೂಅಲ*_ ದೂರ ಪೋದುದು” (ಣತುನಿ. 
ಕಿ. 1, ೭೬). ವ. ತಂದಿ; ಅಗ್ರ: ನಿನ್ನೊಡವರಲ್‌ ರೌದ್ರಾದಿದುರ್ಗಂ 
ಜಲಾಶ್ರಯಮಾ ಬೆಟ್ಟದ ತೂಜಲನ್ಯವಿಷಯಂ ಪಾತಾಳಮೆಂಬೀ ಮಹಾ 
ಭಯಸಂದೋಹಮಿವೆಂತುಮೆನ್ನ ಮನಮ 0 ಪೇಟಂಜಿಸಲ್ಯಾರ್ಪುವೇ 
(ಶೈಂಗಾರ. ೧-೩3); ತೊಟಲ ಸೆಳ್ಳಗೊಂಬುವರಂ ನನೆ ಪೇಣೌದ ಮಾವು 
(ಅನಂಪು, ೦-೭೮). ತೊರಲ್‌: ೧. ದೂರದ ಕವಿತೆಯ ರುುಳಂಬದಾ 
ತೊರಲ ಕಿಳ್ಸೆರಗಂ ಮಿಳಿರ್ಚಿ ಬಂದೇರುವ ಮೆಲ್ಲೆಲರ ಶಕ್ತಿಯಂ ನೇರರಿಪಲ್‌ 
ಪ್ರತಿಭಾನಮೆಂದಪರ್‌ (ಸಂಸಪ. ೪೯-೯೭). ತೊಟಿಲು: ೧. "ತೂಅಲಂ 
ಗೊಂಬಂ' ಪರಾ. 

ತೂಅಂತುದಿವಟ್ಟೆ ಎ ಅತ್ಯಂತ ಎತ್ತರದಲ್ಲಿರುವ ಮಾರ್ಗ, ಹಾದಿ : 

ನಟ್ಟಿರುಳೊಳ್‌ ತೂಜಂತುದಿವಟ್ಟೆಯೊಳೆಡೆಯಾಡುತಿರ್ಪನೆಂದತಿಭಯದಿಂದಿ 
ಟ್ಟಳೊ ರೋಹಿಣಿ ರಕ್ಷೆಯ ಬೊಟ್ಟಂ ಕಿಂಡಿಗೆಯೊಳಿಂದುವೆನಿಸಿತ್ತಂಕಂ 
(ಮಹಾನೇ. ೧೪-೩೪). ತೂಜತುದಿಗೊಂಬೆ ಎ ತೂಟಿಲ್ಲೊಂಬು ೧: ತೂಚಿ 
ತುದಿಗೊಂಬೆಯನು ಏಆ್‌ಪ್ಪ ಶಿವಯೋಗಿ ಬೇಜಕೊಂದು ಬಯಸಿ ಹರಿದರೆ 
ಬೆಳಗಾಗಿ ಸೂಲ್‌ ಹೋದಂತೆ (ಸರ್ವಜ್ಞ. ೪೪೯೪. ತೊಜಲ ತುದಿ ಎ 
ಅತ್ಯಂತ ಕೊನೆ ; ತಂಟ್ಸತುದಿ : ಖಚರರನಡರ್ದೇಲ್‌ಸುವೆನೊ ಮೇರು 
ಗಿರಿಯ ತೂಜಲ ತುದಿಯಂ (ಗದಾಯು. ೬-೦೭) ; ನೀನೇಟಿ೨ ಜರಾಸಂಧ 
ಭಯದೆ ಗಿರಿದುರ್ಗಮನಾ ತೂಅಲ ತುದಿಯೊಳ್ಳೇದಗೆಯೇಜ್‌ದ ಕೋಡಗ 
ದೊಲಿರ್ದ ತೆಜಿನಂ ಮಲ್‌ದೈ (ಜಗವಿ. ೧೭-೪೫). [ತೂಟು;+ -ಅಲ್ಫ್‌) 

ತೂಅಲು "ತೂಟಿಲ್‌' ನೋ. 

ತೂಟಿಲುಗೊಂಬು "ತೂಟಿಶ್ಕೊಂಬು' ನೋ. 


ತೂಜಿಲ್ಲೊಂಬು, ತೂರಲ್ಲೊಂಬು, ತೊಜಿಲಂಗೊಂಬು (ನಾ). ೧. 


ಬಹಂದೂರಕ್ಕೆ ಚಾಚಿಕೊಂಡಿರುವ ಕೊಂಬೆ, ಶಾಖೆ: ತಾರಾಪಥ 


ತೂಟಿಣನೆ 


ಮಂಡಲಮಂ ನೆಟ್‌ ಪಂದರಿಸಿ ಬೆಳೆದ ನವತರುಗಳ ತುಜುಗಿದ 
ತೂಟಿಲ್ಲೊ ಬಿನ ಕೆಲವು ಕವಲ್ಲೊಂಬೊಪ್ಪಿದುವು (ಜಯ 3. ೦೫-೨೩) ; 
ಖಗಂಗಳ್‌ ನಿಡುಮರಂಗಳ ತೂಜಲ್ಗೊ ಂಬನಡರ್ದು ಮೋನಮಿರ್ದುವು 
(ಕಾಮಾಶ್ಶ. ೩೦-೨೩. ಪಿ. ತಂತ್ರತುದಿಯಂ ಕೊಂಬೆ: ಶಾಖಾಚರಂ ... 
ಮರದ ತುದಿಗೊಂಬಿಂಗೆ ಪಾಯ್ಡು ತೂಟಲ್ಲೊಂಬನೇಟ (ಪಂಡತಂ. 
೨೮೦-೯); ಬಾಲವಿಹಂಗಂಗಳನೆಅಂಕೆಯೊಳಿಟುಂಕಿಕೊಂಡು ಪಾಜಲನುವಾಗಿ 
ತೂಟಲ್ಲೊ ರಿಬಿನೊಳಿರ್ಪ ವಿಹಂಗಸಂಕುಳದಿಂ (ಗಿರಿಕ. ೦-೦೨೮ವ); ಕೇದಗೆಯ 
ತೂಲಲ್ಲೊಂಬ[ಪಾಕಾಂ. ತೂಳಿಲ್ಲೊಂಬ]ನೇಜೌರ್ದ. ಮರ್ಕಟನೆಂತಂತೆ 
- ದುಷ್ಕವಿಯದೇ ಹಾಸ್ಯಕ್ಕೆ ಪಕ್ಕಾದನೋ (ಧರ್ಮನಾ. ೦-೩೩). 
ತೂರಲ್ಲೊಂಬು : ೧. ಹಿರಿಯಾಲದ ಮರದ ತೂರಲ್ಲೊಂಬಿನ ಇರುಂಬಿ 
ನೊಳಗೆ ಚುಂಚನ ಶವವು ಗೋಣಿಂದ `ನೇಲುತ್ತಿದೆ (ಬಿಟ್ಟಿ. ೧೬೨-೦೦). 
ತೂಟಿಲುಗೊಂಬು : ೧. ಎಲೆಗಳಿಜುಂಬಿನೊಳ್‌ ಮರದ ತೂಅಲು 
ಗೊಂಬಿನ ನೀಡನೀಡದೊಳ* ತೊಲಗದೆ ನಿಂದು (ಕುಸುಮಾ. ೬-೩೬): ವಿಹಂಗ 
ಸಂಕುಲಂ... ಮರಂಗಳ ತೂಜಅಲುಗೊಂಬುಗೊಂಬಿನೊಳ್‌ ಸುಂಟಗೆಗೋದ 
ಮಾಟಕ್ಕಿಯವೊಲಿರ್ದುವು[ಡುಂ]ಗಿ ನಿದಾಘಕಾಲದೊಳ್‌ (ಸೂಕ್ತಿಸು. 
೦೦-೧೦೯). [ ತೂಅಲ್‌ + ಕೊಂಬು) 
ತೂಜಇನೆ (ನಾ). ವೆಂದೋದ್ರೇಕದಿಂದ ಸಿಕ್ಕಿದವರನ್ನು ಸೊಂಡಿಲಿ 
ನಿಂದ ಹಿಡಿದಂ ಎಸೆಯಂವ ಆನೆ (?) : ಈ ಹದನನೆನಗಟ್‌ಯಬಂದುದು 
ದ್ರೋಹಿಯನು ತೂ[ಪಾಕಾಂ. ಕೂ]ಟ್‌ನೆಗಿಕ್ಕಲೆಬೇಹುದಾದೆೊಡೆ ರಾಯ 
ಚಿತ್ರೈಸೆನ್ನೆ ಭಾಷೆಯನು (ಸಾಳ್ಕಿಭಾ. ೨೨-೩೦). [ ತೂಲ್ಮು + ಆನೆ] 
ತೋಳಿಸು, ತೂರಿಸ್ಕೂ (ಕ್ರಿ). ೧. ಕಾಳಂಕಡ್ಡಿಗಳನ್ನು ತೂರಂವಂತೆ 
ಮಾಡಂ. ೨. ನಂಗ್ಲಿ: ಸು; ತಳ್ಳು: ಕೇಜಸುತೆ ಕೆದಟಾಸುತೆ ವೀರರಂ 
ನೋಡುತಂ ತೂಟ್‌ಸುತೆ ಕಾಳಿಗಕೆ ಮಸಗಿ ಹಲು ಮೊಜ್‌ವುತಂ... 
ವೀರನೊರ್ವಂ ನಗರಿಯೊಳು ನಡೆದು ಬರುತಮಿರೆ (ಏಣಾರ. ದೇ. ೦೦೭-೩). 
೩. ಹಾರಿಸಂ; ಚಿವಿ್ಫ್ಮಿಸಂ : ಛತ್ರಚಾಮರಪತಾಕಾಳಿಯಂ ಕೆಂಗಟ್‌ಯ 
ಗಾಳಿಯಿಂದೆ ತೂಟ್‌ಸಿತು...ಬಭ್ರುವಾಹೆನನ ಶರಸಂಕುಲಂ `(ಜೈಮಿಭಾ. 
೨೩-೩೯). ತೂರಿಸು, : ೧. ಭತ್ತ ತೂರಿಸಬೇಕು. ಆಳುಗಳೇ ಸಿಕ್ಕಲಿಲ್ಲ 
(ರೂಢಿ). [ತೂಟ್ಲು + - ಇಸ್ಯು) 
ತೂಜುಃ, ತೂರಂ,, ತೂಟಿ* (ಕ್ರಿ). ೧. ಭತ್ತ ಮೊದಲಾದ ಧಾನ್ಯಗಳ 
ಹೊಟ್ಟನ್ನ್ನ ಗಾಳಿಯ ಸಹಾಯದಿಂದ ಹಾರಿಸಂ, - ಹೊಟ್ಟು 
ಬೇರ್ಪಡಂವಂತೆ ಮಾಡಂ:' “ ತೂಜು-ಉದ್ಧೂತೌ (ಧಾನ್ಯವನ್ನು 
ತೂರು)” (ಕಮಧಾ) ;: ಕಳದೊಳ್ತೂಖಿದ ಭತ್ತಮನಳೆಯದೆ ನಿಂದಂದು 
ದನು ಜನಾ ಧಾನ್ಯಮನಾಗಳೆ ಕೊಳ್ವರೆಂಬರ್‌ (ಸಮಪ. ೦೨-೪೭): 
ತೂಟಾದರೆ ತನಿಹೊಟ್ಟು ಗಾಳಿಗೆ ಹಾಟಿವುದು (ಕುವ್ಶಾದ್ರೋ. ೦೬-೪೪) ; 
ನೂಜುಕಂಡುಗ ಹೊಟ್ಟ ತೂಟ್‌ದರೆ ಫಲವೇನು (ಸರ್ವಜ್ಞ. ೩೪೦). ವಿ. 
ಎರಚು; ಬಿಸಂಡಂ; ಎಸೆ: ನೇಹಮಂ ಮೆಟ್‌ದು ಹೊಳ್ಳಿಸಿಬಿಟ್ಟಪನೆಂಬ 
ಡಾಳೆಯಂ ಸುಡುವುದು ಸುಟ್ಟು ತೂಜುವುದು ತೂಟ್‌ದ ಬೂದಿಯ 
ಹಿಟ್ಟುಗುಟ್ಟಿ ಬೊಟ್ಟಿ ಡುವುದು (ಅನಂಪು. 6-8೬); ನೂಟಿ ಹಣ ಸಿಗುವನಕ 
ವಾಲ ವಿನಯದಲಿಪ್ಪ ನೂಜಕೊಳ್ಳೂಣ ಕೇಳಿದರೆ ಸಾಲಿಗನು ತೂಟುವನು 
ಮಣ್ಣ (ಸರ್ವಜ್ಞ. ೧೩೯೪). ೩. ದೂರೀಕರಿಸಂ ; ತಿರಸ್ಕರಿಸಂ : ತಂದೆ 
ತಾಯ್ಗಳ ಮಾಲ್‌ ಬಂಧುಗಳನು ತೊಟ .., ಅಂಗನೆಯರ್ಗೆ ಸೋಲ್ವೆನ್ನ 
ಮಂದಮತಿಯ ರಂಗ ಬಿಡಿಸು (ಕತಸಾಂ. ೯-೪೯). ೪. ಚೆದರಿಸು; ಓಡಿಸಂ: 
ಮಾಜುಗೊಂಡರು ಮನೊಜರುಗಿನುಜರುಗಳ ತೂಆ್‌ಯಾಡಿಸಿ ಕಾಣೆನೆನಲು 
(ತ್ರಿಪುಸಾಂ. ೮-೯೨): ಖೂಳ ಫಡಫಡ ಜಾಜದಿರು ತೋಜಿಇಳ ತೊಜ್‌ದ 
ಡೊಂಬು ಬೇಡ (ಕುವ್ಕಾಳ. ೧೪-೨೯): ಮೂದಲಿಸಿ ಮುತ್ತಿದ ರಿಪುಗುನ್ನಿಗಳನು 
ತೂಣಿದರು (ಕಂನವಿ. ೧೪-೮೪). ೫, ಚಿವಲ್ಮಿ; ಹಾರಂ; ಸಿಡಿ: ನೀರಾನೆಯ 


೩೫೯೧ 


ತೂಯ್ಕ 


ಕೈಯೇಜ್‌ಂ  ತೂಜುವ ಮಣಿಗಣಮಯೂಖದೊಳ್‌ ಕಣ್ಣೆಸೆಗುಂ ... 
ತಿಮಿಂಗಿಳಗಿಳಂಗಳಿಂದೆ ಸಮುದ್ರಂ (ಪುಕ್ಕಾಸ್ರ. ೧೨-08); ಕಣ್ಣೆವೆ ಜಾಲ್‌ 
ಜಾಟ್‌ದುವಶ್ವಚಯ ಪವಮಾನವೇಗದಲಿ ತೊಟಾ ಬಿದ್ದುದು ಮಕುಟ 
(ತೊರರಾ, ೩-೨-3೧). ೬. ನಿವಾರಿಸಂ; ತಪ್ಪಿಸಂ ; ಪರಿಹರಿಸಂ: ಎಡ 
ಬಲದಲೌಕುವ ಭಟಾಳಿಯ ತೊಡಕ ತೂಟುತ ವಿಖಾಆ* ವಿಸುಕುವ ಕಡುಹು 
ಕಾಟರ ಕಾಲನೂರಿಗೆ ಕಳುಹೆತ (ತೊರರಾ. ೪-೬-೨೦); ಅತಿಶಯಾರ್ಥಂಗಳ 
ತೋಟಾ ಜಾಡ್ಕವ ತೂ ಮತಿಗೆ ಮಂಗಲವನಿತ್ತೆನ್ನ ಕೃತಿಗೆ ನಿರ್ವಿಘ್ನ 
ದಾಯಕಿಯಾಗು (ನಾಗಕು. ೦-೨೦). ಪ. ಹೊಯ್ದಾಡಂ ; ಒಲೆದಾಡು : 
ಕಿವಿಗಳಿಳ (ಟ)ಲ್ಲು ತೂಟುವೊಡೆ ಮಯ್‌ ಬಿಗಿದಪ್ಪೂಡೆ ದಿಟ್ಟಿ ನೆತ್ತಿಗೇಜು 
ವೊಡೆ... ಎಚ್ಚುಗೆ ಪಟ್ಟಸೂ[ತ್ರೆಭಸ್ಮ]ವಂ (ಲೋಕೋಪ. ೯-೨೦೪). ಲೆ. 
ಚೆಲ್ಲು; ಸೂಸಂ: ಮದವೇಆ ಪೊಸಗಂಪನೀವ ಮಕರಂದರಸಮಂ 
ತೂ . ., ತೀಡಿದುದು ಸುಪ್ರಭಾತಾನಿಲಂ (ಉದ್ಯಟ, ೧೦-೦3೯); 
ಸೌರಭಕ್ಕೆ ಕವ್ವರೆಗೊಂಡು ಬೆಂಬಿಡದೆ ತೂಜುವ ತುಂಬಿಯ ತಂಜುಗಲಂಬರ 
ದೆೊಳುಟದು ಬಂಬಲ್ಲೊ ಳ್ವಂತೆಯುಂ (ಅನಂಪು. ೮-೪). ೯. ದೂರಕ್ಕೆ 
ತಳ್ಳು, -ದಬ್ಬು,-ನೂಕು : ಹಾಜಲೂದಿ ಸುಶರ್ಮನವದಿರ ತೂಣ* 
ತಿರುಗಿದ ಬಳಿಕ ಕೈ ಮೈ ತೋದನೆ ಕಲಿಕರ್ಣ (ಕುವ್ಕಾಳ. ೦೬-೦೩); ಶಿರದ 
ಗಂಗೆಯ ತೂಟ್‌ . . . ಹಣೆಗಣ್ಣುರಿಯನೆಬ್ಬಿಸಿ ತನುವನೊಡ್ಡಿದನಛವ 
ನಡುಕದಲಿ (ತೂರರಾ. ೩-೨-೪) : ಸಾರಂಗಧರ ಬಂದು ಸುರತಕೆನ್ನಂ 
ಪಿಡಿದೊಡಂಬಡಿಸಲೊಲ್ಲದಿರಲು ತೂಣ್‌ ಮುಂದಲೆವಿಡಿದು...ಧಾರಂಣಿಗೆ 
ಕೆಡಹಿ ಮಾನಭಂಗಮಂ ಮಾಡಿ ಕ್ರೂರನೀಗಂ ಪೋದಂ (ಗುರುಜಾ. ೦೩-೪೩೫); 
ಏನೈ ಮೈದುನ, ಜೀವಿತೇಶನೆನ್ನೊಂದು ಬಿನ್ನಪಮಂ ತೂಣದೆ ನಲ್ಮೆ ಮಿಗೆ 
ಪೊರೆದನೆ! (ಉಮಾಕ್ಕ. ೨೭-೨೩). ೧೦. ಓಡಿಹೋಗಂ ; ಕಂಬಿಕೀಳಂ : 
(ಕಿ). ೧೧. ಬೀಳಿಸು ; ಸಿಡಿಸು : ನಾರಾಚಂ ತೂಟುವ ಸರಲ" (ಕಮದ. 
೧೬೦ ಪ್ರಯೋ); ಅಸ್ವ್ರೃತತಿಗಳು ತೂಲೌದವು ತಲೆಗಳನು (ನಿಭಾಗ. ೭-೦೧-೭): 
ಜಾನಕಿಯ ಸುತನ ಬಾಣಾವಳಿಯ ಹಾವಳಿಯನೇನೆಂಬೆನಹಿತರಂ... ತೊಟಾ 
ದುವು ಕೊಂದುವು (ಕೈಮಿಭಾ. ೨೦-೪೭). ತೂರು: ಬಿ. ನೂರುಮತದ 
ಹೊಟ್ಟ ತೂರಿ, ಎಲ್ಲ ತತ್ತ್ವದೆಲ್ಲೆ ಮಾರಿ... ಆಗು ನೀ ಅನಿಕೇತನ! 
(ಅನಿಕೇ. ೬೦-೮); ಆ ದಿನ ಮಾತ್ರ ಜಳ್ಳನ್ನು ತೂರಿ 69ಳು ಆರಿಸಲ್ಪಡುತ್ತದೆ 
(ತತ್ತ ಪ್ರಾ. ೩೩) ; ತೊರುವಾಗ ಹಾರಿದ್ದೆಲ್ಲ ಮಾರಿ ಪಾಲು (ಗಾದೆ). ವಿ. 
ಎರಡು ತಂಡದವರೂ ಕಲ್ಲುಗಳನ್ನು ತೂರಿದರು (ರೂಢಿ). ೬. ಅಖಿಲಲಯ 
ಕಾರಕನು ಮೆರೆವಹಂಕಾರಗಳ ಮುರಿದು ತೂರುವನು (ವಿಸೀಗೀ. ೬೦-೦೦). 
೮. ಟಾರ್ಚಿನ ಬೆಳಕನ್ನು ತೂರಿದೆ (ಮೂರುದಾ. ೦೨ಖ. ೯. ಮೂಡು 
ಕೆಂಪಿನಿಂದ ಕಂಗೊಳಿಸಿತಂ, ಅರುಣವನ್ನು ತೂರಿ ಕಿರಣವೂ ಹಾದುಬಂತು 
(ನಾಗಕಾ. ೩. ೧೨. (ಹಣದ ವಿಷಯಂದಲ್ಲಿ) ಪೋಲುಮಾಡಂ ; 
ಹಿಡಿತವಿಲ್ಲದೆ ಖರ್ಚು ಮಾಡಂ: ಓಟು ಗಿಟ್ಟಿಸುವುದಕ್ಕಾಗಿ ಹಣ 
ತೂರಿದ್ದಾರೆ (ಕೂಢಿ). ೧೩. (ಕರಾ) ಭೇದಿಯಾಗಂ: ಅವನು ಕಾರುತ್ತಾನೆ, 
ತೂರುತ್ತಾನೆ (ಕ). ತೊಟ್‌ : "ಶೂರ್ಪನಿ' ಪರಾ. 

ತೂಟ್‌ಕೊಳ್‌, ತೂಜಕಿಕೊಳ್ಳು ಎ ತೂಟಿ, ೧: ಅಂತು ಪೊಕ್ಕು 
ವಿರೋಧಿಸೈನ್ಯಮಂ ಮಾರಿ ಪೊಕ್ಕಂತೆ ಪೆಣಮಯಂ ಮಾಡಿ ತೂಟ್‌ಕೊಂಡ 
ಜೋಳದಂತಿರೆ ಪಡಲ್ವಡಿಸಿದಾಗಳ* (ಪಂಪಛಾ. ೦೦-೯೩ಐ) ; ಗಾಳಿ ಬಂದ 
ಕೈಯಲ್ಲಿ ತೂಟ್‌ಕೊಳ್ಳಿರೋ (ಪುರಂದ. ೨-೨೦ ಪಲ್ಲವಿ). ತೂರಿಬಿಡುಎ 
ಕೈಬಿಡು ; ಬಿಟ್ನೂಬಿಡಂ ; ಹೋಗಬಿಡಂ; ಆದರ್ಶವನ್ನು ತೂರಿಬಿಡ 
ಬೇಕೋ (ಕಂಗರೋ. ೦೯೭) ; ಜಗತ್ಸಿಂಹನು ಬಂಗಾಲಿ ಹುಡುಗೆಯನ್ನು 
ಮದುವೆಯಾಗಿ ಎಲ್ಲವನ್ನೂ ತೂರಿಬಿಟ್ಟನಂ. (ಕುರಿಹಿಂ. ೨೬). 
[ದೇ.॥1 ತನಿ. ಮಲ. ತೂಟ್ಮು; ತುಳು. ತೂಪು; ತೆಲು. ತೂರು ; 

ಗೊಂಡಿ. ತೂರಾನಾ] 


ತೂಚಟ್ಕು 


ತೂಜ್ಯು (ಕ್ರಿ). ೧. ಸಣ್ಣ ಸಣ್ಣ ಹನಿಯಾಗಿ ಬೀಳಂ; ತುಂತಂರು ತಂಂತು 
ರಾಗಿ ಬೀಳಂ,- _ಉದುರಂ : ಖನ್ನೆಗೃಹಿಣೇನಿಶ್ವಾಸದಿಂ ಕೂಡೆ ತೂಟೀ 
ದುವು... ವಾರ್ಬಿಂದುಗಳ್‌ (ಜಂದ್ರ ಪು.೪-9೦):ಕಟ್ಟಳ್ಳ ಅ೨೦ ತೂಪಿಅಕಿದಪಳೆನೆ 
ತುಣುಂಗಿ ತೂಟ್‌ ಸಿಡಿವ ಸೀರ್ಪನಿ ಕಡುಬೆಡಂಗುವಡೆಯೆ (ರಾಜಶೇ.೨-೮ವ). 
೨. ಹನಿ ಹನಿಯಾಗಿ ಬೀಳಿಸಂ,-ಉದುರಿಸಂ ; ಸಿಂಪಡಿಸಂ: ಸಾಗರಮಂ 
ಕೂಡೆ ತೆರಳ್ಹಿದಂ ತೊಟಸಿದಂ ತುಳ್ಳಾಡಿದಂ ತೂಟಕದಂ ... ದೇವಕೀ 
ನಂದನಂ 1(ಅಗವಿ. ೭-೧೮) ; ಪುಷ್ಪರಸಮಂ ತೆಗೆದೀಂಟಿ ತುಳುಂಕಿ ತೊಲ? 
ತೇಂಕಾಡಿ ... ಮಗಮಗಿಸಿತ್ತೊಂದು ಮಧುಕರಂ ಮಲ್ಲಿಗೆಯೊಳ್‌ (ಗಿರಿಕ. 
೨-೬೩); ತೂತ ಕಂಗಳ್‌ ಕಿಡಿಗಳಂ ಸೂಸೆ ಮೈಬೆಮರ್‌ ತಾಣ ಬೇಗದೊಳೀಶ 
ನೆಡೆಗೆ ಬಂದು (ಜಿಬಪು.30-೨೫); ವಸಂತಮಂಟಪದ ಮಧ್ಯದ ಮಕರಂದರಸದ 
ತುಂತುಣಂ ತೂಜುವ ಪಜ್ಜಳಿಪ ಗೊಜ್ಜಗೆಯರಲಜಂತ್ರದ ಬೆಳ್ಮುಗಿಲ 
ಕೆಳಗೆ ... ತಳಿರಲರ್ವಾಸಿನೊಳರಸಿವೆರಸಿ ಕುಳ್ಳಿರ್ದು (ರಾಜರೇ. ೧೦-೩೦೦). 

[ದೇ.॥ ತಮಿ. ಮಲ. ತೂಖು; ತೆಲು. ತೂರು) 

ತೂಟುಗಲ್ಲು (ನಾ). ತೂರುತ್ತಿರಂವ ಕಲ್ಲಂ; ಎಸೆಯಂತ್ತಿರಂವ ಕಲ್ಲು: 
ತೋಡುಗವಣೆಯ ತೂಜುಗಲ್ಲಿನ ರೂಡಿ ರುಮ್ಮಿಡಿಸಿದವು ಗಗನವನು 
(ತೊರರಾ. ೬-೦೦-೩). [ತೂಲು * ಕಲ್ಲು (ಕಲ್‌) 

ತೂಟಂಗಿಡಿ (ನಾ). ಸಿಡಿಯಂತ್ತಿರಂವ ಕಿಡಿ; ಹಾರಂತ್ರಿರಂವ ಕಿಡಿ, . 
ಅಗ್ನಿಕಣ : ತುಡುಕಿದನುಗ್ರಧಾರೆಯ ತೊಲುಗಿಡಿಗಳ ತುಜುಗಿದುರಿಯ 
ಮಹಾಸ್ತ್ರವನು ಕರ್ಣ (ಕುವ್ಯಾದ್ರೋ. ೧೬-೫೦); ಮಂಡಳಿಸಿ ಮುರಿದೇಳ್ವ 
ವಹ್ನಿಯ ತುಂಡುಗಿಡಿಗಳ ತೂಟುಗಿಡಿಗಳ ಗುಂಡುಗಿಡಿಗಳ 
ಘಾಡಣೆಯ ಕಿಡಿ ಚಂಡಿಯಾಯ್ತು (ಕೊರರಾ. ೫-೮-೮೨); ಮಿಕ್ಕು ಸೂಸುವ 
ತೂಟುಗಿಡಿಗಳ ಕಣಾಳಿಗಳ , . . ಪೆರ್ಗಿಚ್ಚುಗಳ ವೆಂಕೆ ಮೇಲಿಕ್ಕಿದುದು 
(ತೈಮಿಭಾ. ೦೩-೧೨). ಗತೂಟು; + ಕಿಡಿ] 

ತೃಟಿ (ನಾ). ಒಂದಂ ಕಾಲಮಾನ; ಅತ್ಕಲ್ಪಕಾಲ; ಬಹಳಸೂಕ್ಷ್ಮವಾದ 
ಕಾಲ: ಕಾಲಮದು ನಿರ್ಗುಣಮಚೇತನದೊಳೊಂದಿ ತೃಟಿ ಲವ 
ಮಂಖ್ಯಕಿಲಂಗಳಿಂದೆ (ಆರಾಕ. ೪-೭); ಒಮ್ಮೆ ಕಣ್ಣೆವೆಯನಿಕ್ಕುವನಿತಖ 
ನಾಲ್ಕ್ಕಭಾಗದೊಳಗೊಂದು ಭಾಗವೇ ತೃಟಿಯನಿಸುವುದು (ವಿವೇಕ. ೩೧೪); 
ಒಂದು ನಿಮಿಷದ ನಾಲ್ಕನೆಯ ಭಾಗವು ತೃಟಿಯೆನಿಸಿಕೊಂಬಂದು 
(ದಶಟೀ. ೬೨-೦). [ಸಂ.] 

ತೃಟಿನೀಲಕರ (ನಾ). [ಶೈವ] ಹದಿನೈದಂ ಬಿಂಬಾಗವಂಭೇದಗಳಲ್ಲಿ 
ಒಂದು: ಚತುರಾಖತಂತ್ರ ಮಲಯತಂತ್ರ . . . ತೃಟಿ [ಪಾಕಾಂ. 
ತುಟಿ, ಕುಟಿ]ನೀಲಕರ ತುಲಾವೃತ್ತ ತುಲಾಯೋಗ ಕುಟ್ಟಿಮತಂತ್ರೆ ಸರ್ವ 
ಶೇಖರ ಮಹಾವಿದ್ಯೆ ಮಹಾಸಾರಮೆಂದು ಬಿಂಬಾಗಮದ ಹದಿನೈದು 
ಭೇದಂಗಳು (ವಿವೇಕ. ೭೦). 7?) 

ತೃಡ್ಬಾಧೆ (ನಾ). ನೀರಡಿಕೆಯ ತೊಂದರೆ;. ಬಾಯಾರಿಕೆಯಿಂಂದಂಂಟಾ 
ಗಂವ ಕ್ಲೇಶ: ಜಲಜಾತಪ್ರಿಯನೆಂಟಜಕೊಳ್‌ ನಿಲೆ ಮನುಷ್ಯಂ ಕಿಚ್ಚಿನಿಂ 
. . . ಭಾರ್ಗವಂ ನಿಲೆ[ತೃಡ್ಬಾಧೆಯಿನರ್ಕಜಂ] ನಿಲೆ ಮಹಾಕ್ಷುದ್ವ್ವಾಧಿಯಿಂ 
ಪೊಂದುಗಂ0 (ಜಾತತಿ..3೩-೨)- [ಸಂ. ತೃಡ್ಸಾಧಾ] 

ತೃಣ (ನಾ). ೧. ಹಂಲ್ಲಂ: “ವಾರಿಯೊಳು ಬಾಣದೊಳು ತೃಣದೊಳು 
ಶರಾಖ್ಯವಕ್ಕು'' (ಮಂಗರಾ. ೧೪೯-೪3): ಗುಣಮಿದು ದೋಷಮಿದೆಂಬೀ 
ಗಣಿದಮನೆತ್ತಅ*ಗುಮಶ್ರುತ ಪ್ರಕೃತಿಜನಂ ತೃಣಸಸ್ಯಘಾಸವಿಷಯ 
ಪ್ರಣಯಂ ಸಮವೃತ್ತಿಯಪ್ಪವೊಲ್ಮೃಗಗಣದೊಳ" (ಕವಿಕಾ.೦-೮); ನೃಪಂಗೆ 
ಮನದೊಳ್‌ ತೃಣವಲ್ಲಘುವಾದುದಾವಗಂ ಸ್ಟೈಣಸುಖಂ (ಕಾದಂಪೂ. ೦೯); 
ಗೋಸಮುದಾಯಕ್ಕೆ ಬಹುಪ್ರಕಾರತೃಣಮುಂ ಸುಚ್ಛಾಯೆಯುಂ ತಮ್ಮೊಳ 
ಪ್ರಮಿತಂ ಕೇಳಿಸುಖಪ್ರದೇಶಮೆಸೆಗುಂ ವೃಂದಾವನಂ (ಜಗವಿ. ೩-೬೫): 
ಕಾಲೋಚಿತಕೈದಿದಾ ತೃಣವೇ ಪರ್ವತವಲ್ಲವೇ(ಸೋಮೇಶ. ೦೬): ತೃೈಣಮಂಂ 


೩೫೯೨ 


80 


48 


ತೃಣದ್ರುಮ 


ತೆನೆವೋದ ಬಟಕಿಕ್ಕೊಣಗುವುದದಅಿಿಂದೆ ನರರ ಬಾಟ್‌ ಲಘುಕಾಲಂ 
(ಅನಂಪು. ೩-೭೧): ಪರರ ವಸ್ತುವ ತೃಣಕೆ ಸರಿಯೆಂಬ ಭಾಷೆಯಿದು 
ರಾಘವಾಂಕಗೆ ಸಂದುದು (ಹಕಳಾ. ೧-೦೬) ; ಕ್ಷಣವೊಂದು ಯುಗವಾಗಿ 
ತೃಣಕ್ಕಿಂತ ಕಡೆಯಾಗಿ ಎಣಿಸಲಾಜದ ಭವದಿ ನೊಂದೆ ನಾನು (ಪುಕಂದ, 
9-೯೩-೨); ತೃಣಕೆ ಹೆಸುರೆಲ್ಲಿಯಡು? ಬೇರಿನದೆ? ಮಣ್ಣಿನದೆ? 
(ಮಂಕುಕ. 2೩). ೨. (ಆಲಂ) ಅಲ್ಬವಾದಂದಂ ; ಕನಿಷ್ಠವಾದಂದಂ : 
ಚತುರಾಹವದ ಕೋವಿದ ದೇವದಲ್ಲಣನು ಅಣುವ. ಮೊದಲಾದವರ 
ತೃಣವೆಂದೆಣಿಸಿ ಬಗೆಯದೆ ಬಂದ ... ಖಳೆಮಲ್ಲ (ಉೌಶಿರಾ. ೩೬-೦೬). 
ತೃಣಕೆ ಕೊಳ್‌ ಎ ಕೀಳಾಗಿ ಕಾಣಂ: ತೃಣಕೆ ಕೊಂಬೆನೆ ಫಲುಗುಣನ 
ಕಣೆಗಿಣೆಯನು (ಕುವ್ಕಾಕ. ೫-೮). [ಸಂ.] 
ತೃಣಕಣ (ನಾ). ಹುಲ್ಲಿನ ಚೂರಂ: ಪೆಣ್ಣೊರ್ವಳೊಲಿದಳಂ ರಕ್ಷಿಪ್ಪುದೇಂ 
ಕರಿಗೆ ತೃಣಕಣದ ಭಾರಕೆಣೆಯಲ್ತೆ (ಶ್ರೀರಾಮಾ. ೮೮-೨೬೬). 
[ತೃಣ + ಕಣ್ಯ] 
ತೃಣಕಬಳ (ನಾ), ಹುಲ್ಲಿನ ತುತ್ತ : ತೃಣಕಬಳಂ ಜಗುಳೆ ಬಾಯಿನರಿಯದು 
ಹರಿಣಿಗಣಂ (ಶಾಕುಂತ. ೫೪-೯೦). [ತೃಣ ಕಬಳ್ಳ (=ಕಬಲ)] 
ತೃಣಕಲ್ಪ (ನಾ). (ಆಲಂ) ಹುಲ್ಲಿಗೆ ಸಮಾನವಾದಂದಂ; ಅಲ್ಪ 
ವಾದಂದಂ ; ಕೀಳಾದಂದಂ : ರಾವಣನ ರೂಪು ಸೀತಾದೇವಿಗೆ ತೃಣ 
ಕಲ್ಪಮಾಯ್ತು (ಪಂರಾಮಾ. ೧೪-೦೦೮). [ಸಂ.] 
ತೃಣಕುಂಕುಮ (ನಾ). ಒಂದಂ ಬಗೆಯ ಸಂಗಂಧ ಸಸ್ಯ: “ಲೋಹಿತಂ- 
ಹರಿಚಂದನ, ತೃಣಕುಂಕುಮ, ಚೆಂಬು” (ಓಷಧಿ. 0೪೩). [ಸಂ.] 
ತೃಣಕುಟಿ (ನಾ). ಹಂಲ್ಲಿನ ಗಂಡಿಸಲಂ; ಜೋಪಡಿ: “ ತ್ಮಣಕುಟಿ 
ಪುಲ್ಲುಡಿ” (ವಸ್ತುಕೋ. ೪೬-೯): ಜರೆ ಬಿಜುಗಾಳಿ ಮದೀಯ 
ಕಾಯತೃಣಕುಟಿಯಂ ಜರ್ತೂರಿತಂ ಮಾಡದ ಮುನ್ನಮೆ ಪರಮತಪೋ 
ಭರಮನಾಂಪ ಬಗೆಯಂ ಬಗೆದೆಂ (ಜಂದ್ರಪು. ೪-೦೬) ; ತೈಣಕುಟಿಯೊಳ್‌ 
ಮಣಿಭವನಂ ತೃಣಕಲ್ಪಿತ ಪುಶ್ರಿಕಾಳಿಯೊಳ್‌ ಯುಂವಶಿಗೆಣಂ |||, ಎನುತ್ತ 
ಮಿರ್ದನುದಾತ್ತಂ (ಪಾರ್ಶ್ಮಪು. ೬-೬): ಪೊಕ್ಕಳಾ ತ್ರಿಜಟೆ ತೃಣಕುಟಿಗೆ 
(ಶ್ರೀರಾಮಾ. ೪೯೯-೩೪೭): [ತೃಣ + ಕುಟ್ಟಿ] 
ತೃಣಕುಟೀರ (ನಾ). ಎ ತೃಣಕುಟಿ : ಎವ್ಮೂನೆಡೆಗೊಳ್ವ ಕಾವಲಿನ ಬಟ್ಟೆಯೆಡೆ 
ಇರ್ಪುದಾಕೆಯ ಸೆರೆಯ ತೃಣಕುಟೀರಂ (ಶ್ರೀರಾಮಾ. ೪೭೭-೮೪). 
[ ತೃಣ + ಕುಟೀರ] 
ತೃಣಗ್ರಾಹಿ (ನಾ). ನೀಲಿಬಣ್ಣದ ರತ್ನ ; ನೀಲರತ್ನ : ಹಿಮೋಪಳ 
ಮೊಸರ್ವವೊಲಿಂದುಕರಾವಳಿಗೆ ತೃಣಗ್ರಾಹಿ ನೀಳಮಣಿಯೊಸರ್ದಪುದೇ 
(ಕುದ್ರಪು. ೧-೩೯). "ತೃಣವಂಣಿ' ಪರಾ. (೫0. ತೃಣಗ್ರಾಹಿನ್‌] 
ತೃಣಚೂರ್ಣ (ನಾ). ಹಂಲ್ಲಿನ ಚೂರು : ಪಿಡಿದ ತೃಣಚೂರ್ಣಮಂ 
ರಾವಣ ಪುತಿಗೆತ್ತು. ಮೊಗಮೆತ್ತದೆಯೆ ಸಂಬೋಧಿಸಿದಳವನಿಜಾತೆ 
(ಶ್ರೀರಾಮಾ. ೩೩೩-೭೦). [ತೃಣ *- ಚೂರ್ಣ) 
ತೃಣಜ್ಯೋತಿ (ನಾ). ಒಂದಂ ಬಗೆಯಂ ಗಿಡಮೂಲಿಕೆ ; ಕಂಗೊಂಗೆ ; 
ಜ್ಯೋತಿಷ್ಯತೀಲತೆ : “ತೃಣಜ್ಯೋತಃ- ತೃಣಜ್ಕೋಶಿ” (ಓಷರಿ. ೬೨). 
[ಸಂ. ತೃಣಜ್ಯೋತಿಸ್‌ ] 
ತೃಣದರ್ಭೆ (ನಾ). ದರ್ಭೆಯಲ್ಲಿ ಒಂದು ಬಗೆ: “ಕುಶಂ 
ಪವಿತ್ರಂ - ೪ ದರ್ಭೆಹುಲ್ಲಿನ ಹೆಸರುಗಳು. ವಿಶ್ವಾಮಿತ್ರದರ್ಭೆ, ಬ್ರಹ್ಮ 
ದರ್ಭೆ, ವಸಿಷ್ಮದರ್ಭೆ, ತೃಣದರ್ಭೆ ” (ಸಿದ್ಧಾಂತಿ. ೧೩೨). 
[ತೃಣ * ದರ್ಭೆ] 
ತೃಣದ್ರುಮ (ನಾ). ತಾಳಿಜಾತಿಗೆ ಸೇರಿದ ವಂರ: “ ಹಿಂತಾಲಸಹಿತಾಃ- 
ಕಿರುತಾಳೇಗಿಡದೊಂದಿಗೆ ಸೇರಿದ ತಾಳ, ನಾರಿಕೇಳ, ಕ್ರಮಂಕಗಳು, 
ಖರ್ಜೂರಃ - ಖರ್ಜೂರಹಣ್ಣಿನ ಗಿಡ, ಕೇತಕಿ - ಕೇದಗಿ ಹುವ್ವಿನ ತಾಳೆ 


ತೃಣಧಾನ್ಯ 


ಗಿಡವು, ತಾಳೀ, ಶ್ರೀತಾಳವಾಲೇಗಿಡವೂ, ಖರ್ಜೂರೀ-ಈಚಲುಮರ-- 
೮ ತೃಣದ್ರುಮ” (ಸಿದ್ಧಾಂತಿ ೧೫೨). [ತೃಣ + ದ್ರುಮ) 

ತೃಣಧಾನ್ಯ (ನಾ). ಸಜ್ಜೆ , ನವಣೆ ಮೊದಲಾದ ಬಿತ್ತನೆಯಿಲ್ಲದೆ ತಾನಾಗಿ 
ಬೆಳೆಯುವ ಧಾನ್ಯ; ಕಾಡುನವಣೆ : “ತೃಣಧಾನ್ಯಂ, ನೀವಾರಃ - ಈ 
೨ ಹೊಡೆಹುಲ್‌” (ಹರಾಯು. ೯೬-೪೩೦); ತೈಣಧಾನ್ಯದ ಆರನೆಯ 
ಭಾಗವನ್ನು ನಮಗೆ ಕೊಡಬೇಕು (ಕಾಳುಂತ. ೨೬-೧೧). [ತೃಣ + ಧಾನ್ಯ] 

ತೃಣಧ್ವಜ (ನಾ). ೧. ಬಿದಿರಂ; ವೇಣಂ : “ವಂಶಃ, ತ್ವಕ್ಸಾರಃ, ಕರ್ಮಾರಃ, 
ತ್ವಚಿಸಾರಃ, ತೃಣಧ್ವಜಃ ...ತೇಜನಃ- ೧೦ ಬಿದುರು ಹೆಸರು” (ಸಿದ್ಧಾಂತಿ: 
೦೩೦). ೨. ತಾಳೆಮರ. [ಸಂ.] 

ತೃಣಪುರುಷ (ನಾ). ೧. ಹೊಲ ಹೊಸ ಕಟ್ಟಡ ಮಂಂತಾದ ಕಡೆಗಳಲ್ಲಿ 
ನಿಲ್ಲಿಸಂವ ಹಂಲ್ಲಂ ತುಂಬಿದ ಬೊಂಬೆ ; ಬೆಚರ೯ ; ಬೆದರಂಗೊಂಬೆ : 
“ಬೆರ್ಚು-ಸಂತ್ರಾಸೇ(ಭಯಪಡು),ತೈಣವಪುರುಷೇ ಚ (ದೃಷ್ಟಿಪರಿಹಾರಾರ್ಥ 
ವಾಗಿ ಮಾಡಿರುವ ಬೊಂಬೆ)” (ಕಮಧಾ). ವ. ತೃಣಪ್ರಾಯನಾದ 
ಮನುಷ್ಯ; ಅಲ್ಪವ್ಯಕ್ತಿ : ತೃಣಪುರುಷನಾಗಿ ಕಲ್ಪಿಸಿ ರಣರಭಸಮ 
ನಪ್ಪುಕೆಯ್ದ ಪಂ ಬಗೆಯದೆ ರಾವಣನುಮಂ...ರಘುರಾಮಂ (ಪಂರಾಮಾ. 

[ತೃಣ + ಪುರುಷ] 

ತೃಣಪೂರ (ನಾ). ಹಂಲ್ಲಿನ ಕಂತೆ, ಹೊರೆ : “ತೃಣಪೂರ ಪುಷ್ಪಧಾರಣ 
ಗಳೊಳು ಸೂಡು” (ಕಬ್ಮಮಂ. ೯4). [ತೃಣ + ಪೂರ] 

ತೃಣಪ್ರತಿ (ನಾ). ಹಂಲ್ಲುಕಡ್ಡಿಗೆ ಸವಂವಾದಂದಂ; ಅಲ್ಪವಾದಂದಂ : 
ಮನುಜದನುಜಾಮರಮಹೋರಗಜನ ತೃಣಪ್ರತಿಯಾಯ್ತು (ತೊರರಾ. 
೧-೮-೩೦). [ತೃಣ 4 ಪ್ರತಿ] 

ತೃಣಪ್ರಾಯ (ಗು). ಹಂಲ್ಲಿಗೆ ಸಮಾನವಾದ; ನಿಕೃಷ್ಟ : ನಿಷ್ಪಯೋಜಕ : 
“ತೃಣಪ್ರಾಯ. ಹುಲ್ಲುಕಡ್ಡಿಯ ಸಮಾನ” (ಗಂಗಾಮ. ೧೫೬) : ರಾವಣ 
ನನ್ನು ರಂಮನು ತೃಣಪ್ರಾಯವಾಗಿ ಕಂಡನು (ರೂಡಿ). [ಸಂ.] 

ತೃಣಮಣಿ (ನಾ). ಎತೃಣಗ್ರಾಹಿ: ಕಾರೂಬಾಮಣಿ ; ಶಿಲಾರಾಳ ; ತೃಣ 
ಮಣಿ; ತೈಲಸ್ಫಟಿಕ ; ಅಂಬರ್‌ (ಸೀ. ಇಂಕನಿ). [ಸಂ.] 

ತೃಣಮನುಜ (ನಾ). ಅಲ್ಪಮನುಷ್ಯ ; ಹುಲುಮಾನವ; ಕೆಲಸಕ್ಕೆ 
ಬಾರದವನಂ: ತೃಣಮನುಜರು ಕೈಮುಗಿದಂ ವಂದನೆ ಮಾಡೆ ಅನುಮಾನ 
ಇಲ್ಲದಲೆ ಪಾಟಿಸುವ ಕರ್ಣ (ತೀರ್ಥಮ. ೧೬೧). [ತೃಣ + ಮನುಜ] 

ತೃಣಮಾತ್ರ (ನಾ). ಅಲ್ಪವಾದಂದಂ ; ಸ್ವಲ್ಪವಾದಂದಂ : ನಿಜವಾದ 
ಸಂನ್ಯಾಸಿಗಳು ಐಶ್ವರ್ಯವನ್ನು ತೈಣಮಾತ್ರದಂತೆ ಕಾಣುತ್ತಾರೆ (ಕೂಂ). 

[ಸಂ. ತೃಣಮಾತ್ರಂ] 

ತೃಣರಾಜ (ನಾ). ೧. ತಾಳೆಮರ; ತಾಳವೃಕ್ಷ : “ತೃಣರಾಜಃ. ತಲಃ 
ತಾಲಃ - ಈ ೩ ತಾಲ್‌” (ಹರಾಯು. ೩೨-೩). ೨. ತೆಂಗಿನ ಮರ. 
೩, ಬಿದಿರು. ೪. ಕಬ್ಬು. [ಸಂ.] 

ತೃಣರಾಶಿ (ನಾ). ಹಂಲ್ಲಿನ ಹೊರೆ,--ವೆಂದೆ: “ತೃಣರಾಶಿ ಹೆಡ್ಡತ್ವ 
ಗಳೊಳಿಸೆಗು ಮೆದೆ” (ಶಬ್ಮಮಂ. ೦೦೦). [ತೃಣ + ರಾಶಿ] 

ತೃಣವಿಡಿ (ಕ್ರಿ). ಹಂಲ್ಲನ್ನ್ನ ಹಿಡಿ: ಸುಬುದ್ಧಿಯರುಹಿದ ಬಸವ ಕೆಡ 
ಬ್ಯಾಡೆಂದು ತೃಣವಿಡಿದು (ಗಿಜ್ನಪು. ೬೧-೩೨). 

ತೃಣವಿಡಿದು ಹೇಳು-ನಿರ್ಧಾರವಾಗಿ ಹೇಳಂ; ಸ್ಪಷ್ಟವಾಗಿ ಹೇಳು; 

ಕಡ್ಡಿಮಂರಿದಂ ಹೇಳಂ. [ತೃಣ ೬ ಪಿಡಿ] 

ತೃಣಶಯ್ಯೆ (ನಾ). ಹಂಲ್ಲಿನ ಹಾಸಿಗೆ: ರಘುಜರ್‌ ನದೀತಟದ ತೃಣ 
ಶಯ್ಕೆಯೊಳ್‌ ಮಲಗಿ (ಶ್ರೀರಾಮಾ. ೩೧-೯೨). [ತೃಣ ೬ ಶಯ್ಕೆ] 

ತೃಣಶಿಖರ (ನಾ). ಹಂಲ್ಲಿನ ತಂದಿ: ತೃಣಶಿಖರಾಧ್ಯುಷಿತಾಂಭಃಕಣಸಂಚಳ 
ಮಮರಚಾಪಚಪಳಂ ವಿದ್ಯುತ್ತಕ್ಷಣಿಕಂ . ಯಾೌವನರೂಪವಿಭವ 
ಭೋಗಾಭೋಗಂ (ಆದಿಪು. ೪-೭೩). [ತೃಣ + ಶಿಖರ) 


೧೧-೬). 


೩೪೯೩ 


ತೃತೀಯದ್ವೀಪ 


ತೃಣಶೂನ್ಯ (ನಾ). ಒಂದು ಬಗೆಯ ವಂ್ಲಿಗೆ: “ತೃಣಶೂನ್ಯಾ, ಮಲ್ಲಿಕಾ, 
ಭೂಪದೀ, ಶೀತಭೀರುಃ ೪ ಮಲ್ಲಿಗೇಗಿಡದ ಹೆಸರುಗಳು” (ಸಿದ್ಧಾಂತಿ. 
[ಸಂ.] 
ತೃಣಾಗ್ರ (ನಾ). ಹಂಲ್ಲಿನ ತಂದಿ : ತೃಣಾಗ್ರಗತವಾಃಕಣಿಕಾಗಣದಂತೆ ಸಂದ 
ಜೀವನಂ (ಪಂಜತಂ. ೩೯-೧೩). [ತೃಣ * ಅಗ್ರ] 
ತೃಣಾಸನ (ನಾ), ಹಂಲ್ತಿನ ಪೀಠ ; ಹಂಲ್ಲಿನ ಚಾಪೆ: ದಾರುಕಾಸನ ಭಾಗ್ಯ 
ಹಾನಿ ಏರಲು ತೃಣಾಸನವಶೋಕವು (ಗಗತಾ. ೪-೨೨). [ತೃಣ + ಆಸನ] 
ತೃಣೀಕರಿಸು (ಕ್ರಿ). ಹುಲ್ಲಿಗೆ ಸಮವೆಂದಂ ಭಾವಿಸು ;, ಅಲ್ಪವಾಗಿ 
ಎಣಿಸು ; ಕ್ಷಂಲ್ಲಕವಾಗಿ ಕಾಣು, ತುಚ್ಛೀಕರಿಸು : ಆ ಮಾಯಾಜನಿತ 
ವಸ್ತುಗಳಲ್ಲಿ ಬೇಕು ಬೇಡೆಂಬುದನಳಿದು ನಿಂದ ವಿಮಲವಿರಕ್ತಿಯಿಂದವು 
ತೃಣೀಕೃತ ಜಗತ್ರಯಂ ತೃಣೀಕರಿಸಲ್ಪಟ್ಟ ಮೂರು ಲೋಕವುಳ್ಳೆಂಥಾ 
ಸದ್ಗುರುಂ ಶ್ರೀ ಗುರುವನು (ಶಿವಪ್ಪ. ೪೦-೧೦) ; ನೂರಾರು ಸಾವಿರಾರು 
ಮಂದಿಯ ಸಂಕಟವನ್ನು ತೃಣೀಕರಿಸಿ ಒಬ್ಬಿಬ್ಬರ ಸಂಕಟದ ಪರಿಹಾರಕ್ಕಾಗಿ 
ಅವನು ಸಮಾಜದ ಯಾವ ಘಾತಕರ ವಿರುದ್ಧವಾಗಿ ಸಿಡಿದಿದ್ದನೊ 
ಅಂಥವರನ್ನೆ ಈಗ ಆಶ್ರಯಿಸಬೇಕಾಯಿತು (ಪುನರು. ೩೩೩). 
[ತೃಣೀಕರಣ್ಯ + - ಇಸ್ಕು] 
ತೃಣೀಕೃತ (ಗು). ಹುಲ್ಲಿಗೆ ಸಮಾನವಾಗಿ ಎಣಿಕೆಯಾದ : ಅಭಿನವ 
ಯೌವನಾವಷ್ಟಂಭಪ್ರಾಗಲೃ (ದೃಷ್ಟಿಪಾತ ತೃಣೀಕೃತಶ್ರಿಭುವನನುಮಪ್ಪ 
ನೊರ್ವಂ ರಾಜಕುಮಾರೆಂ (ಅದಿಪು. ಓ೯ಂವ); ಲೋಕಸನ್ನುತಗುಣತೃಣೀ 
ಕೃತಲೋಕನವಿರಳಶೀಲ... ಸಂಸಾರಮಾಯಾರಿ (ಬಸಪ. 3-3). [ಸಂ.] 
ತೃಣ್ಯೆ (ನಾ). -ತೃಣರಾಶಿ: “ತೃಣ್ಯೆ-ಹುಲ್ಲಿನ ಸಮುದಾಯ” (ಗಂಗಾಮ- 
೧೩೬). [ಸಂ. ತೃಣ್ಕೂ] 
ತೃತಿಯ (ಗು). ೧. ಮೂರನೆಯ. (ನಾ). ೨. ಮೂರನೆಯದಂ : 
ಪ್ರಥಮದಲಿ ಹುಲಿಯಂತೆ -ದ್ವಿತಿಯದಲಿ ಇಲಿಯಂತೆ ತೃತಿಯದಲಿ ತಾನು 
ಕಪಿಯಂತೆ ಕವಿಗಳಲಿ ಮಶಿವಂತರಣುಹಿ (ಸರ್ವಜ್ಞ. ೨೧೦೦). 
[ಆಸಂ, ತೃತೀಯ] 
ತೃತೀಯ (ಗು). ೧. ಮೂರನೆಯ: ಸಮವಸರಣಮಂ ಪೊಕ್ಕು ಪ್ರಥಮ 
ದ್ವಿತೀಯ ತೃತೀಯ ಪೀಠಂಗಳುಮನನುಕ್ರಮದಿನರ್ಚಿಸಿ (ಶಾಾತಿಪು. ೯-೬೯ವ).- 
- (ನಾ). ೨. ತಾಂಬೂಲಕ್ಕೆ ಬಳಸುವ ವಸ್ತುಗಳಲ್ಲಿ ವಂರನೆಯಂ 
ಘಟಕ ; ಸುಣ್ಣ: (8)... [ಸಂ] 
ತೃತೀಯಕಲ್ಯಾಣ (ನಾ). [ಜೈನ] ಪಂಚಕಲ್ಮಾಣಗಳಲ್ಲಿ ವೂರನೆಯಂದಂ: 
ಸಂಸಾರದಿಂದ ವಂಂಕ್ತನಾದ ತೀರ್ಥಂಕರನಿಗೆ ಸಲ್ಲುವ ಪರಿನಿಷ್ಠ್ರ 
ವಂಣಕಲ್ಮಾಣ : ಅನ್ನೆಗಂ ಸೌಧರ್ಮೇಂದ್ರಸಮೇತಂ ಚತುರ್ವಿಧಎಬುಧ 
ನಿಕಾಯಂ ತೃತೀಯಕಲ್ಮಾಣಕರಣೋತ್ಸುಕತ್ತ ಓದಿಂ ಬಂದು ಭಗವತ್ಪಾದ 
ಪಯೋರುಹಕ್ಕೆಲಗೆ (ಶಾಂತಿಪು. ೮-೦೧೯). [ತೃತೀಯ +೬ ಕಲ್ಮೂಣ] 
ತೃತೀಯತೆ (ನಾ). [ವ್ಯಾಕ] ವರ್ಗದ ವಂರನೆಯಂ ಅಕ್ಷರ : ಪೂರ್ವೋಕ್ತ 
ಸೂತ್ರದಿಂ ಪರದ ಕತಪಕ್ಕೆ ತೃತೀಯತೆಯಕ್ಕುಂ ; ಪೂರ್ವಪದಾಂತ್ಯಕ್ಕೆ 
ದೀರ್ಫ್ಥಮುಮುತ್ತರಪದದಾದಿಗೆ ಲೋಪಮುಮಕ್ಕುಂ (ಕಮದ. ೨೯೩ 
ವೃತ್ತಿ). (ಸಂ. ತೃತೀಯತಾ] 
ತೃತೀಯತ್ವ (ನಾ).-ತೃತೀಯಂತೆ : ತಕಾರದ ತೃತೀಯತ್ವಕ್ಕೆ-ಕಣ್ಣೆ ಅವು ; 
ಮೇಲ್ನುಡುಗೆ (ಕಮದ. ೬೩ ಪ್ರಯೋ). [ಸಂ.) 
ತೃತೀಯದ್ವೀಪ (ನಾ). [ಜೈನ] ಜೈನಗ್ರಂಥಗಳಲ್ಲಿ ಹೇಳಿರಂವ ಮಂಖ್ಯ 
ವಾದ ಎಂಟಂದ್ವೀಪಗಳಾದ ಜಂಬೂದ್ವೀಪ, ಧಾತಕೀದ್ವೀಪ, 
ಪ್ರಷ್ಠರವರದ್ವೀಪ, ವಾರಂಣೀವರ, ಕ್ಷೀರವರ, ಘೃತವರ, ಇಕ್ಷಂ 
ವರ ವಂತ) ನಂದೀಶ್ವರ ಎಂಬುವುಗಳಲ್ಲಿ ಮೂರನೆಯದು; 
ಪುಷ್ಕರದ್ವೀಪ ; ಓ ಪುಷ್ಕರವರಸವಂದ್ರದಿಂದ ಸುತ್ತವರಿದ 


೧೧೨). 


ತೃತೀಯಪೀಠ 


೧೬,೦೦,೦೦೦ ಯೋಜನ ವಿಸ್ತಾರವಾದ ಈ ಪುಷ್ಕರದ್ವೀಪದ 
ಮಧ್ಯದಲ್ಲಿ ಕಂಂಡಲಾಕಾರವಾದ ಮಾನುಷೋತ್ತರವೆಂಬ' ಪರ್ವತ 
ವಿದೆ. ಇದರಿಂದಾಗಿ ಈ ದ್ವೀಪವು ಇಬ್ಭಾಗವಾಗಿದೆ. ಇದರ ಒಳ 
ಭಾಗದಲ್ಲಿ ಮನಂಷ್ಯರಂ ವಾಸಮಾಡುತ್ತಾರೆ. ಹೊರಭಾಗವು 
ವಂನಂಷ್ಯವಾಸಕ್ಕೆ ಯೋಗ್ಯವಾಗಿಲ್ಲ: ತೃತೀಯದ್ವೀಪದಂತೆ ನಿವಿಷ್ಟೇಷ್ಟಾ | 8 
[ಪೂ ತ ಕಾರಮಾನುಷೋತ್ಯ £ ತ್ತ] ರಮಂಂ - . . ಅಪ್ಪ ಸಂಗ್ರಾಮ 
ಭೂಮಿಯಂ ಪೊಜಮಟ್ಟು (ಹಂದ್ರಪು. ೦೦-೧೦೫ವ). "ಜಂಬೂದ್ವೀಪ' 
ಪರಾ. [ತೃತೀಯ * ದ್ವೀಪ] 
ತೃತೀಯಪೀಠ (ನಾ). ೧. ಮೂರನೆಯ ಆಸನ. ೨. [ಜೈನ] ಜಿನನು 
ಸಮವಸರಣದಲ್ಲಿ ವಂಂಡಿಸಂವ ವಂೂರಂ ಪೀಠಗಳನ್ನೊಳಗೊಂಡ 
ಆಸನದಲ್ಲಿ ಮೂರನೆಯದಂ,-ವೇಲಿನದಂ : ಸಮವಸರಣಮಂ 
ಪೊಕ್ಕು ಪ್ರಥಮ ದ್ವಿತೀಯ ತೃತೀಯಪೀಠಂಗಳುಮನನುಕ್ರಮದಿನರ್ಚಿಸಿ 
(ಕಾಂತಿಪು. ೯-೬೯ ವ). "ದ್ವಿತೀಯಪೀಠ' ಪರಾ. [ತೃತೀಯ ಪೀಠ) 
ತೃತೀಯವೃತ್ತಿ (ನಾ). [ವ್ಮಾಕ] ವರ್ಗದ ವಂರನೆಯಂ ಅಕ್ಷರ 
ಆದೇಶವಾಗಿ ಬರಂವುದಂ ; ಒಂದೆರಡರ್ಕೆ ಅಕಾರಕ್ಕಂದಾದೇಶ ರೇಫೆಗಂ 
ಡತ್ವಕ್ಕಂ ಬಂದಾದೇಶ ಅಟಕ್ಕಂ ಸಂಧಿಸಲು ತೃತೀಯವೃತ್ತಿ ಕತಪಕ್ಕೆಂದುಂ 
(ಕಮದ, ೬೬). [ತೃತೀಯ + ವೃತ್ತಿ] 
ತೃತೀಯಾಕೃತ (ನಾ). ವಂೂರಂ ಸಾರಿ ಉತ್ತ ಭೂವಿಂ; ಮೂರಂ 
ಉಕ್ಕೆ ಆದಂದಂ : “ ಶ್ರಿಗುಣಾಕೃತಂ, ತೃತೀಯಾಕೃತಂ, ತ್ರಿಹೆಲ್ಯಂ, 
ಶ್ರಿಸೀತ್ಕಂ -೪ ಮೂರುಸಾಲು ಉತ್ತ ಭೂಮಿ” (ಸಿದ್ಧಾಂತಿ. ೨೩೭). 
[ಸಂ.] 
ತೃತೀಯಾಕ್ಷರ (ನಾ). [ವ್ಯಾಕ] ವರ್ಗದ ವಂರನೆಯ ಅಕ್ಷರ; ಗ, 
ಜಡ, ದ್ಕ ಬ ಎಂಬ ಅಕ್ಷರಗಳಂ: ಪದವಿಧಿಯಿಂ ನೆರೆದುತ್ತರ 
ಪದದಾದಿಯೊಳೊಂದಿ ನಿಂದ ವರ್ಗಪ್ರಥಮಕ್ಕದಟ ತೃತೀಯಾಕ್ಷರಮಪ್ಪು 
ದದಕ್ಕುಂ ಬಹುಳಮುಟಿಯೆ ಚಟವರ್ಗಂಗಳ್‌ (ಕಾಪ್ಯಾವ. 89); ಇರೆ 
ವರ್ಗಪ್ರಥಮಂಗಳ್‌ ಪರದೊಳ್‌ ಚಟಿವರ್ಗಮುಟಕಿಯೆ ತಮ್ಮ ತೃತೀಯಾ 
ಕ್ಷರಮಕ್ಕುಂ : ಪದವಿಧಿಯೊಳ್‌ ಪರಿಹರಿಸಲ್ಫಾರದಲ್ಲಿ ಬಹುಳಸ್ಥಿ ಶಿಯಂ 


(ಕಮದ, ೬). [ತೃಶೀಯ + ಅಕ್ಷರ] 
ತೃತೀಯಾಪ್ರಕೃತಿ (ನಾ). ಷಂಡ; ನಪುಂಸಕ: “ತೈತೀಯಾಪ್ರಕೃತಿಃ, 
ಷಂಡಃ, ಕ್ಲೀಬಂ, ಷಂಡೋ, ನಪುಂಸಕಂ - ೫% ನಪುಂಸಕನ|80 


ಪೆಸರುಗಳು ” (ಸಿದ್ಧಾಂತಿ. ೦೩8), ([ಸಂ.] 

ತೃತೀಯಾವಿಭಕ್ತಿ (ನಾ). [ವ್ಯಾಕ] ನಾಮವಿಭಕ್ತಿಗಳಲ್ಲಿ ಮೂರನೆ 

ಯಂದಂ ; Pp ಇದಂ ಕರಣವನ್ನು ಕಾರಣವನ್ನು ಶಿಳಿಸಂವ ಶಬ್ದಗಳ 

ವೆೀಲೆಯೂ ಕರ್ಮೂಣಿಪ್ರಯೋಗದಲ್ಲಿ ಕರ್ತಪದದ ವೋಲೆಯೂ 

ಬರುವುದಂ : ತೃತೀಯೆಯಂ - ತೃತೀಯಾವಿಭಕ್ತಿಯ ರೂಪಂ 

(ಕಮದ. ೦೧೬ ಟೀಕೆ). [ಸಂ.] 

ತೃತೀಯೆ (ನಾ). ೧. ವಂರನೆಯವಳಂ:  ಈತಂ ನಿಸರ್ಗಭಿನ್ನನಿ 

ಕೇತನಮಂ ಶ್ರೀಸರಸ್ವತೀದ್ವಯಮಂ ತಂದೋತೊಂದೆ ಮೆಯ್ಕೊಳಿರಿಸಿದನೇ 

ತಡವವರೊಳ್‌ ತೃತೀಯೆಯಾಗಿರು ನಿರುತಂ (ಕಾಂತಿಪು. 8-೦೧೩), ಲಿ. 

ಪಕ್ಷದ ಮೂರನೆಯಂದಿನ ; ತದಿಗೆ. ೩. [ವ್ಯಾಕ] ತೃತೀಯಾವಿಭಕ್ತಿ: 

ಪತ್ತಿಸುವರ್‌ ಮೂದೆಟನಂ ಪೆತ್ತ ತೃತೀಯೆಯನೆಕಾರಮಂ ಪರಿಹರಿಪರ್‌ 

(ಕಮದ. ೧೦೬). [ಸಂ, ತೃತೀಯಾ] 

ತೃಪತಿ "ತೃಪುತಿ' ನೋ. : 

ತೃಪತಿಪಡು (ಕ್ರಿ), ಐ ತೃಪ್ತಿಗೊಳ್ಳ : ದೇವತಾದಿಗಳೆಲ್ಲ. . . ನಿಮ್ಮ 

ಪದನುಶಿಯಿಂ ಕೃತಾರ್ಥರಾಗಿ ತೃಪತಿಪಟ್ಟರ್ಪರ್‌ (ವೀಕೈಪು. ೧-೭-೦೩). 
[ ತೃಪಶಿ (-ಆ ತೃಪುತಿ) + ಪಡ್ಕು] 


80 


೩೫೯೪ 


2|' 


ತೃಪ್ತಿವಡಿಸು 


ತೃಪುತ (ನಾ). ತೃಪ್ತನಾದವನಂ; ಸಂತಂಷ್ಣ : ನಿಜಸುಖತೃಪುತನಿರ್ದನು 
ಜಡ ಬಧಿರ ಮೂಕಾಂಧರಂದದಲಿ (ನಿಛಾಗ. 8-೬-೪). [ ಸಂ. ತೈಪ್ತ) 

ತೃಪುತಿ, ತೃಪತಿ (ನಾ). ತೃಪ್ತಿ; ಸಂತಂಪ್ಪಿ: ಅಪರಿಮಿತ ಸಕ್ಕರೆಯ 
ಮೇಲೋಗರಂಗಳಂ ತೃಪುತಿಯನುಳಿದು ತಣಿಯದಾರೋಗಿಸುತ್ತಿರ್ದ 
ಕಪಿಲಸಿದ್ಧೇಂದ್ರಮಲ್ಲಯ್ಕಲಿಂಗಂ ಜಂಗಮದ ಮುಖದೊಳ್‌ (ಸಿದ್ಮಕಾ. 
೪-6೪). ತೃಪತಿ: ನಿಪುಣಮಶಿ ಮಾಡುವುದು ಸುರಪಿತೃತೃಪತಿಯನು 
ಸುಶ್ರಾದ್ಧ ಮುಖದಲಿ (ನಿಧಾಗ. ೬-೦೪-೩೪).  [ ಸಂ. ತೃಪ್ತಿ ] 

ತೃಪ್ತ (ಗು). ೧. ತೃಪ್ತಿಹೊಂದಿದ; ತಣಿದ; ಸಂತೃಪ್ತಿಗೊಂಡ.' 
(ನಾ). ೨. ಸಂತೃಪ್ತಿಹೊಂದಿದವನು ; ಸಂತಂಷ್ಟನಾದವನಂ : 
ಪೋಡಶತೀರ್ಥಕರಪರ ಮೇ ಶ್ವ ರಂ ಪರಮಪದಪ್ರಾಪ್ತನುಮನಂತ 
ಸುಖಾಮೃತತೃಪ್ಪನುಮಾಗಿರೆ (ಕಾಂತಿಪು. 03-80 ಪ); ಶೃಪ್ತಂಗೆ 
ಕ್ಷುದ್ಭಯವೆ (ಗಗತಾ. ೦೬-೪೪) ; ತೃಪ್ತನಿಗಾದರೂ ಮೃತ್ಯು ತಪ್ಪದು 
(ಗಾದೆ). [ಸಂ. ` 

ತೃಪ್ತಿ (ನಾ). ತಣಿವು ; ಸಮಾಧಾನ ; ತುಪ್ಪಿ: “ ಪರ್ಯಾಪ್ತಂ, ಉಪ 
ಸಂಪನ್ನಂ, ತೃಪ್ತಿಃ, ಸೌಹಿತ್ಯಂ-ಈ ೪ ತ(ಣಿ)ಣುವು” (ಹಲಾಯು. 
೩೪-೧೭೦) ; ನಿಮ್ಮ ಶರಣಂಗೆ ಆಪ್ಯಾಯನವಾದಡೆ ಎನಗೆ ತೃಪ್ತಿಯಾ 
ಯಿತತ್ತಿ (ಬಸವ. 6೨೭) ; ಘನತೃಷ್ಣಾತುರತೆ ಬೀಳುಕೊಂಡುದು ತೃಪ್ತಿ 
ನನಗಾಯ್ತು (ಕುವ್ಕಾಛೀ. ೧೦-೨೮) ; ಕೃಷ್ಣದೇವಂಗೆ ತಂದು ದ್ರೌಪತಿ ಇತ್ತ 
ಶಾಖವ ತಿಂದ ಮಾತ್ರದಲಖಿಳ ಮುನಿಜನರೊಂದೆ ತೃಪ್ತಿಯನನ್ಯರಾದರೆ 
ತೃಪ್ತಿಯೆಂತಹುದು (ಗಗತಾ- ೧೩-೪5) ; ತೃಪ್ತಿಯೆ ತಣಿದು ತೇಗಿದುದೆನಲೈ 
ನಲಿದುದು ಜನಂ (ಶ್ರೀರಾಮಾ. ೧೦-೨೮೨). [ ಸಂ. 

ತೃಪ್ತಿಕರ (ಗು). ೧. ಸಮಾಧಾನ ಉಂಟುಮಾಡುವ ; ತೃಪ್ತಿಗೊಳಿಸುವ. 
(ನಾ). ೨. ಸಮಾಧಾನ ಉಂಟಂಮಾಡಂವಂಥದಂ ; ತೃಪ್ತಿಗೊಳಿಸಂ 
ವಂಥದಂ : ಅವರ ಸದ್ಯದ ವರ್ತನೆ ತೃಪ್ತಿಕರವೆಂದೇ ಹೇಳಬಹುದು 
(ಪುನರು. ೩೨೦). [ಸಂ.] 

ತೃಪ್ತಿಗೊಳಿಸು (ಕ್ರಿ). ಸಂತಂಪ್ಟ್ಬಿಯಂನ್ನೂಂಟಂಮಾಡು ; ಮೋದ 
ಗೊಳಿಸು ; ತಣಿಸು: ಮೇಘಗಳು ಭೂಮಿಯನ್ನು ತೃಪ್ತಿಗೊಳಿಸುತ್ತವೆ 
(ಹಂಕ್ಕಾರ. 3೯೩). [ತೃಪ್ತಿ * ಕೊಳ್‌ * -ಇಸ್ಸು] 

ತೃಪ್ತಿಗೊಳ್ಳು (ಕ್ರಿ). ತಣಿ ; ಸಮಾಧಾನ ಹೊಂದಂ : ಅವಳು ಆ ವೃತ್ತಿ 
ಯಿಂದ ತೃಪ್ತಿಗೊಂಡಿದ್ದಂತೆ ಮಾತ್ರವಲ್ಲ, ಹೆಮ್ಮೆಪಡುತ್ತಿದ್ದಂತೆ ಕಂಡಳು 
(ಪುನರು. ೦೯೭)- [ತೃಪ್ತಿ * ಕೊಳ್ಳು (ಕೊಳ್‌) ] 

ತೃಪ್ತಿಪಡಿಸು « ತೃಪ್ತಿವಡಿಸಂ' ನೋ. 

ತೃಪ್ತಿಪಡು « ತೃಪ್ತಿವಡಂ' ನೋ. 

ತೃಪ್ತಿಲಿಂಗ (ನಾ). [ವೀಶೈ] ಲಿಂಗತ್ರಯಂಗಳಲ್ಲಿ ಒಂದಂ ; ಭಾವಲಿಂಗ : 
ಬಳಿಕ ಇಷ್ಟಲಿಂಗ ಪ್ರಾಣಲಿಂಗ ತೃಪ್ತಿಲಿಂಗವೆಂದು ಶಿವಲಿಂಗತ್ರಯ 
ಭೇದಂಗಳವುಗಳಲ್ಲಿ. . . ಸಕಲಾವಸ್ಥೆಗಳಲ್ಲಿಯೂ ಶಿವಲಿಂಗದೊಡನನನ್ಮ 
ಭಾವನೆಯೇ ತೃಪ್ತಿಲಿಂಗಮಕ್ಕುಂ (ವಿವೇಕ. ೧೨೩). [ಸೆಂ.] 

ತೃಪ್ತಿವಡಿಸು, ತೃಪ್ತಿಪಡಿಸಂ (ಕ್ರಿ). ತಣಿಸಂ ; ಸಂತಂಪ್ಪಿಗೊಳಿಸಂ : 
ಸತ್ಕಿ,ಯಾಸಮ್ಮೇಳನದೊಳತಿತೃಪ್ತಿವಡಿಸಿ ದಯಾಳುವಂ ಬಿಜಯಂಗೆಯಿಸಿ 
ತಂದೊಳಗೆ ಕುಳ್ಳಿರಿಸಿ (ಬಸಪು. ೩೨-೪); ನುಡಿಸಿದ ಕೆಲರ ನೋಡಿದ 
ವಿನಯದಿ ತೃಪ್ತಿವಡಿಸಿದ ಪೆಣ್ಮನೋವ್ಮಥೆಯ ಬಿಡಿಸಿದ ಬೆಮರ್ವನಿ 
ಗಳನೆಲ್ಲರಿಗೋತು ಕೊಡಿಸಿದ ಸಕಲಸನ್ನಹವ (ಮೋಹಕ. ೦೬-೧೩) 
ಮಲಯ ಮಾತೇಕೀ ಕುವರನೆ ಸವಿಕೂಟಕೆಅಗಿದ ಮನದ ದೀಪನವ 
ನೆಅಯಾತನ ಸುರತದೆ ತೃಪ್ತಿವಡಿಸು (ಕಂನವಿ. ೯-೧೨೬). ತೃಪ್ತಿಪಡಿಸು : 
ಜನರ ಬಯಕೆಯನ್ನು ತೃಪ್ತಿಪಡಿಸುವ ಅಥವಾ ನಿರಾಕರಿಸುವ ಅಧಿಕಾರ 
ಅವಳದು (ಪುನಕು. ೧೯೮). [ತೃಪ್ತಿವಡು * - ಇಸ್ಕೂ] 


ತೃಪ್ತಿವಡು ೩ 
ತೃಪ್ತಿವಡು, ತೃಪ್ತಿಪಡಂ (ಕ್ರಿ). ತಣಿ; ತುಷ್ಟಿಹೊಂದಂ: “ಪೂರಯತಿ- 
ತೃಪ್ತಿವಟ್ಟಪುದು” (ಕಾಶಕ್ಕ. ೨೮೦). " ತೃಪ್ತಿವಡಿಸಂ' ಪರಾ. 


ತೃಪ್ತಿಪಡು. " ತೃಪ್ತಿಪಡಿಸಂ' ಪರಾ, [ತೃಪ್ತಿ * ಪಡ್ಕು) 

ತೃಷಾಪರ (ಗಂ). ೧. ಬಾಯಾರಿದ ; ದಾಹದಿಂದ ಪೀಡಿತವಾದ ; 
ನೀರಡಸಿದ. (ಸಾ). ೨. ಬಾಯಾರಿದವನಂ; ನೀರಡಸಿದವನು: 
ಬಂದೀಯಂಧಕೂಪದೊಳ೯ ಬಿಟ್ಲೂ ತೃಷಾಪರನೆಂ ರಸಮಂ ನೀರೆ ಗೆತ್ತು 
ಮೊಗೆಯಲ್‌ (ನೇಮಿಪು. ೪.೯೦ ವು. [ಸಂ.) . 

ತೃಷಾರ್ತ (ಗು). ೧. ಬಾಯಾರಿಕೆಯಿಂದ ಪೀಡೆಹೊಂದಿದ. (ನಾ). 
ವಿ. ನೀರೆಡಸಿದುದು : ಚಂಚು ಬೇಯೆ ತಲೆ ಬಿದಿರ್ದಸುವರೆಯಾದಂದೊ 
ತೃಷಾರ್ತನೊಂದು ಮಯೂರಂ (ಕಂದ್ರಪು. ೯-೭೫. ೩. ಬಲವಾದ 
ಅಪೇಕ್ಷೆಯಂಂದ ತಳಮಳಗೊಳ್ಳುವುದಂ : ನನ್ನ ಮನಸ್ಸೋ ತೃಷಾರ್ತ 
ವಾಗಿತ್ತು (ಇಪೃಕ ೪೪೮). [ಸಂ.] 

ತೃಷಾವಿಷಾದ (ನಾ). ಬಾಯಾರಿಕೆಯಿಂದಾಗಂವ ಖೇದ : ಆತಪ 
ತಾಪಮಂ ತಳಿರ ಸತ್ತಿಗೆಯಿಂದೆ ತೃಷಾವಿಷಾದಮಂ ಶೀತಲ ತೋಯ 
ದಿಂದೆ ... ಪಥಶ್ರಮಾಂಬುವಂ ಸೀತೆಗೆ ತೂಳ್ಡಿದಂ ಕದಳಿಕಾದಳವೀಜನ 
ದಿಂದೆ ರಾಘವಂ (ಪಂರಾಮಾ. ೭-೨೫). [ಸಂ.] 

ತೃಷಾವಿಷಾದನ (ನಾ).ಎತೃಷಾವಿಷಾದ: ವಾಃಕಣಸಂತತಿ ಸೋರೆ ಸೋರ್ದ 
ಡಂಗಿದುದೆಳಗಾರೊಳಾ ಸಕಳಚಾತಕಪೋತತೃಷಾವಿಷಾದನ೦ಂ (ಜಂದ್ರಪು. 
೪-೪೬). [ ಸಂ.) 

ತೃಷಿತ (ಗಂ). ೧. ಬಾಯಾರಿದ ; ನೀರಡಸಿದ. ೨. ಆಸೆಯಿಂದ 
ಕೂಡಿರಂವ ; ಹಂಬಲಿಸುವ: ತೃಷಿತದೃಷ್ಟಿಯನಟ್ಟಿ, ನಿಸ್ಸೀಮಘಾಸ 
ಸೀಮಾರ್ಣವದ ವಿಸ್ತೀರ್ಣದೊಳ್‌ ಮನಂ ಲಯವಹಾಿಗೆ ನೋಡಿ (ಶ್ರೀರಾಮಾ- 
೨೬೭-೧೦೩) ; ತನ್ನ ತೃಷಿತ ಬಾಲಭಾವನೆಗೆ ನೀರೆರದು ಚಿಗುರಿಸುತ್ತಲೂ 
ಬಂದಿದ್ದಳು (ಜಯಂತ. ೩೭). (ನಾ). ೩. ಬಾಯಾರಿಕೆ. ೪. ಆಸೆ; 
ಅಪೇಕ್ಷೆ; ಬಯಕೆ. ೫. ಬಾಯಾರಿದವನು ; ನೀರಡಸಿದವನಂ : 
“ತೃಷಿತಃ, ತರ್ಷಿತಃ, ಪಿಪಾ(ಸುಃ), ಪಿಪಾಸಿತಃ--ಈ ೪ ನೀರಡಿಸಿದಾತಂ” 
(ಹಲಾಯು. ೩೯-೨೦೭) ; ಅತಿ ತೃ [ಪಾಕಾಂ. ಕೃ] ಷಿತನುಂ ಬುಭುಕ್ಷಾನ್ವಿತನು 
ಮೆನಲ್‌ ಬೀಟ್ವಿ ಕುಂಭಮಂ ಹಿಡಿದಂ ... ತುಳಾರ್ಷ್ಷಮಧ್ಯತ್ರ್ಯಂಶಂ 
(ಜಾತತಿ. ೦೯-೨೦). [ಸಂ.) 

ತೃಷಿತನೇತ್ರ (ನಾ). ಆಸೆ ತುಂಬಿದ ಕಣ್ಣು ; ಬಯಕೆಯ ಕಣ್ಣು: 
ತನ್ನಂತಹ ನತದೃಷ್ಟನ ಮುಂದೆ ಲೋಲಾನಂತಹ ಲಾವಣ್ಯವತಿಯಂ 
ತೃಹಿತನೇತ್ರದಿಂದ ಕುಳಿತು ಯಾಚಿಸುವುದು ದೈವವಿಡಂಬನೆಯೆಂದು 
ಕೊಂಡನು (ಜಯಂತ. ೦೬೨), [ತೃಷಿತೆ ೬ ನೇತ್ರ] 

ತೃಷೆ (ನಾ). ೧. ನೀರಡಿಕೆ; ಬಾಯಾರಿಕೆ : ಹಸಿವಾದರೆ ಊರೊಳಗೆ 
ಭಿಕ್ಷಾನ್ನಂಗಳುಂಟು ತೃಷೆಯಾದರೆ ಕೆಆ್‌ ಭಾವಿ ಹಳ್ಳೆಂಗಳುಂಟು 
(ಮಹಾದೇ. ಬ. ೭೯-೧೯೯) ; ಬಿಸಿಲ ಬಿಸಿಗೆ ಹಸಿವಿಂಗೆ ತೃಷೆಯುಬ್ಬ ರದ 
ಡಗೆಗೆ ಸೈರಿಸಲಾಣದನುಗೆಟ್ಟು ನಡೆಗೆಡಲು ತೊಡಗಿದರು (ಹಣಕಾ. ೯-೨೭): 
ನಂಬಿಯಣ್ಣನನಗಲ್ಹ ದಿನಂ ಮೊದಲಾಗಿ ... ಹಸಿವು ತೃಷೆಯುಂ 
ಒಡನೊಡನಗಲ್ಲ ವಿ ರಹವಿಷ್ಯಳಿಗೆ ಖ್‌ ಕೊಳರ್ವಕ್ಕಿಗಳ ಕಳರವಂ 
ಶಿವದೂಷಕರ ನುಡಿಗೇಳ್ವ ಸದ್ಭಶ್ತನಂತೆ ಕೇವಿಯೇಟಿ (ನಂಬಿರ: ೧೬-೮); 
ತೃಷೆಯಿಲ್ಲದೊಡುದಕಮೊಳ್ಳಿತೆನೆ ಕುಡಿದಪರೇ (ಪಾರ್ಕೃಪು. ೧೩-೬೭); 
ನಳಸಂವತ್ಸರದೊಳ್‌ ಮುಂ ಘಟಾಲೆನೆ ಮನುಜರ್ಗಮಧಿಕ ತೃಷೆ 
ತಾನೆಕ್ಕು (ಅಟ್ಟಮ. ೭-೨೩); ಎತ್ತ ಹೋದುದೊ ಹಸಿವು ತೃಷೆ 
ಹೊಗದುತ್ತಮದ ಮಹಿಮಾಶಿಶಯ ಹಸಿದತ್ತು ಮೊಲೆವಾಲಿಂಗೆ ಮೊಗಸು 
-ವಡಿದು ವಿಚಿತ್ರವಲ (ತೊರರಾ. ೧-೪-೭೪). ೨. ಆಸೆ; ಅಪೇಕ್ಷೆ: ತೃಷೆ 
ಇಲ್ಲದವ ಯಸಷಿಗೆ ಸಮಾನ (ಗಾದ). [ಸಂ, ತೃಷಾ] I 


೫೯೫ ತೃಷ್ಟೆಗೊಳ್‌ 
ತೃಷ್ಣಕ (ನಾ). ೧. ಬಾಯಾರಿದವನು; ದಾಹವುಳ್ಳವನಂ. ೨. ಅತಿ ಆಸೆ 
ಯುಳ್ಳವನಂ; ಆಸೆಬಂರುಕ : “ಆಲುಬ್ಧನಭಿಲಾಷುಕಂ ಗೃಧ್ನು ತೃಷ್ಣಕಂ 


5 


ಮೇಲೆ ಬಯಸುವನಕ್ಕು” (ಮಂಗರಾ. ೬೯-೦೦). [<ಸಂ. ತೃಷ್ಣಜ್‌] 
ತೃಷ್ಣಾಕರೆ (ನಾ). ೧. ಬಾಯಾರಿಕೆಯನ್ನುಂಟುವ ಇಡುವವಳು, ೨. 
ತೀವ್ರವಾದ ಅಪೇಕ್ಷೆಯಂನ್ನುಂಟಂಮಾಡುವವಳು. ೧, ೨: ಮತ್ತಂ 
ಪಯೋರಾಶಿಯೊಳ್ಳುಟ್ಟಿಯುಂ ತೃಷ್ಣಾಕರೆಯುಂ ... ಪುರುಷೋತ್ತಮ 
ರತೆಯಾಗಿಯುಂ ದುರ್ಜನಪ್ರಿಯೆಯುಮೆನಿಸಿ ಪರಸ್ಪರವಿರೋಧಿಯಪ್ಪ 
ನಿಜಚರಿತ್ರಮ೨ ಇಂದ್ರಜಾಲಮಂ ತೋರ್ಪಂತೆ ಮೆಚಿಕಿಯುತ್ತಿರ್ಪಳ್‌ 


(೪8ದಂಪೂ. ೫೫೦). [ಸಂ. ತೃಷ್ಣಾಕರಾ] 


10] ತೃಷ್ಣಾಕುಲತೆ (ನಾ). ನೀರಡಿಕೆಯಂ ಬಾಧೆ; ದಾಹದ ಪೀಡೆ: ನನ್ನನು 


20 


45 


ಸಾಕಿಕೊಂಡೈ ಪಾರ್ಥ ಘನ ತೃಷ್ಣಾಕುಲತೆ ಬೀಳ್ಕೊಂಡುದತಿಶೆಯ ತೃಪ್ತಿ 
ನನಗಾಯ್ತೂ (ಕುವ್ಕಾಭೀ. ೧೦-3೮). [ಸಂ. ತೃಷ್ಣಾಕುಲತಂ] 
ತೃಷ್ಣಾತುರ (ಗು). ೧. ನೀರಡಿಕೆಯಿಂದ ತಪಿಸುವ; ನೀರಡಿಕೆಯ 
ಬಾಧೆಗೊಳಗಾದ : ಮಾತಂಗಿಯಂ ತೃಷ್ಣಾತುರಗದ್ಗ ದಕಿನಿಂತೆ 
ಯನಾ ತಂಪಸನಾಗಳವಳನಿದಿರೊಳೆ ಕಂಡಂ (ಸುಕುಮಾ. ೪-೩೬). (ನಾ). 
೨. ಅತ್ಯಾಸೆಯಂಳ್ಳವನಂ : ಮಜುಗುವ ತೃಷ್ಣಾತುರರಂ ಮಜುಗಿಸುವರ್‌ 
ನೆಟ್‌ಯೆ ಮಣುಗಿ ಕುದಿವೆಣ್ಣೆಗಳೊಳ್‌ (ಸುಕುಮಾ. ೧೦-೪೭). [ಸಂ.] 
ತೃಷ್ಣಾಪರ (ನಾ). ಆಸೆಯುಳ್ಳವನು : ಅತಿ ತೃಷ್ಣಾಪರನಾಗಿ ಮುನ್ನೆ 
ತೊಡರ್ದಿರ್ದಾ ಗಾಂಪೆ ಸಾಲ್ಲಿಂ (ಆದಿಪು. ೦-೮೧)- [ ಸಂ. 1 
ತೃಷ್ಣಾಭಂಗ (ನಾ). ಆಸೆಯನ್ನೂ ತ್ಯಜಿಸಂವಿಕೆ; ಆಸೆ ಯನ್ನು 
ಬಿಡಂವಿಕೆ: ಸಾಂಗವೇದಾಧ್ಯಯನ ಸಜ್ಜನಸಂಗಶಾಸ್ತ್ರಶ್ರವಣ ತೃಷ್ಣಾಭಂಗ 
ಯಜನಾಧ್ಯಾನ ಮೌನ ವ್ರತ ಸದಾಚಾರ ... ಇವು ಸದ್ಧರ್ಮಗಶಿಯೆಂದ 
(ಕುವ್ಕಾಅ. ೧೫-೧೫). [ಸಂ.] 
ತೃಷ್ಣಾಭಿಭೂತ (ನಾ). ನೀರಡಿಕೆಯಿಂದ ಪೀಡಿತನಾದವನು ; 
ದಾಹದಿಂದ ತೊಂದರೆಗೊಂಡವನಂ; ಮಧ್ಯಂದಿನ ಸಮಯದೊಳ್‌ 
ಲಲಾಟಂತಪಮಾದೆ ತಪನತಾಪದಿಂ ತೃಷ್ಣಾಭಿಭೂತರಂಗಿ ಸಕಲಜನೂ 
ಪ್ಯಾಯನಕಾರಿಯಪ್ಪ ವೈಶಂಪಾಯನ ಸರೋವರಕ್ಕೆ ನೀರ್ಗುಡಿಯೆ ಪೋಗಿ 
(ಗದಾಯು. ೬-೩೭ ವ). [ಸಂ.] 
ತೃಪ್ಲೆ (ನಾ). ೧. ನೀರಡಿಕೆ, ಬಾಯಾರಿಕೆ: “ಉದನ್ಯಾ. ತೃಟ', 
ತೃಷ್ಣಾ. ಪಿಪಾಸಾ- ಈ ೫ ನೀರಟಿಕ್ಕಿ” (ಹರಾಯು. ೬೦-೨೦೦). ೨. ಬಯಕೆ ; 
ಅಪೇಕ್ಷೆ: “ಕೃಷ್ಣಾ, ಅಭಿಲಾಷಾ, ಲಿಪ್ಸಾ. ಆಶಾ, ಧನಾಯಾ, ಗರ್ಧನಾ-ಈ 
ಕಾಂಕ್ಷೆ”  (ಹೆಲಾಯು. ೬೦-೨೦೪); ಅತಿಕಷ್ಟವುಪ್ಪವಸ್ಥಾತಶಿಯಂ 
ಮಟ್‌ಯಿಸಿ ಜಳಾಭಿಲಾಷೆಯನೀ ಜೀವಿತತೃಷ್ಣೆ ಮಾಡಿತು (ಕಾದಂಪೂ. 
೧೯೪); ಘನಂ ಕರಗೆ ಕಂಡು ಕಂಡಶನಿವೇಗವಿದ್ಕಾರರಂ ಘನೋಪಲದ 
ಮಾಬಕ್ಕಿಯಿಂ ಕರಗೆ ತೃಷ್ಣೆ ಸಾಮ್ರಾಜ್ಯದೊಳ್‌ ಮನಸ್ವಿ ನಿಲವೇಲ್ದು 
ತನ್ನ ಸುತನಂ ಸಹಸ್ರಾರನಂ ಜಿನೇಂದ್ರಮುನಿರೂಪಮಂ ತಳೆದನಸ್ತ 
ಸಂತಾಪಮಂ (ಪಂರಾಮಾ. ೧೦-೧೨೭) : ಇಹಪರಂಗಳ ತ್ಮ 


ತರ್ಷಃ, 


ತೆ 


ಲ್ಲ 


ತೃಷ್ಣೆ ಭವ 
ರೋಗಂಗಳ ಬಂಧನ. ,.ಇಂತಪ್ಪ ಸಕಲ ಪ್ರಪಂಚಿನೊಳು ಸಿಲುಕದ. .ವುಹಾ 
ಶರಣರ ತೋಟಾ ಬದುಕಿಸಾ ಎನ್ನ (ಅದವ. ೨೦-೪೯) ; ವಾರಿಧಿಯೊಳಡಗಿ 
ನಿದ್ರಿಪ ಬಾಡವವೊ ತೃಷ್ಠೆ ಆರದನು ಕೆರಳಿಪರೊ (ಮಂಕುಕ. ೨೭೭). 
೧. ೨: ಮದನರಸಪ್ಲವಂ ಕವಿಯೆ ತಣ್ಣಸನಾಗದೆ ತೃಷ್ಟೆಗಿಂಬುಕೆಯ್ಯದೆ 
ಪಗೆಗೊಂಡು ಪೋಪುದು (ಕಾಂತಿಫು. ೮-೯೭): ಮಧುರದ ಮೆಲುನುಡಿಯ 
ಸುಧೆಯಿಂದ ತೃಷ್ಣೆಯನಕಟ ಪರಿಹರಿಸು (ಕುವ್ಯಾವಿ. ೨-೨೩). [ಸಂ. ತೃಷ್ಣಾ) 
ತೃಪ್ಣೆಗೊಳ್‌ (ಕ್ರಿ). ನೀರಡಿಸಂ; ಬಾಯಾರಂ: ಬಿರಯಿಗಳ ಬಸುಸುಯ್ಲಿಂ 
ಪೊರೆದುದೆನೆ ಬನಗಾಳಿ ಬೆಚ್ಚನೆ ತೀಡಿದುದು ಲೋಗರ್‌ ತೃಷ್ಣೆಗೊಂಡರ* 


(ರಾಮಾಶ್ಮ- ೬೨-೧೨). [ತೃಷ್ಣೆ + ಕೊಳ್‌] 


ತ್ರೆ 


ತೆ (ಅ). ಛೀ, ತೆಗೆ, ಬಿಡಂ ಎಂಬ” ಅರ್ಥದ ಧಿಕ್ಕಾರಸೂಚಕ 
ವಾದ ಪದ: ಮುಳಿದು ಶಿಶುಪಾಲನಾ ಸಭೆಯೊಳಗೆ ... ಉಚ್ಚಳಿಸಿ 
ನುಡಿದಂ ತೆ ಕಳೆಕಳೆ ಹರಿಗೆತ್ತಿದನರ್ಫ್ಯದರ್ಫ್ಛ,ಮಂ ಧರ್ಮಸುತಾ (ಪಂಪಧಾ. 
೬-೪೨) ; ಏಜ್‌ಸಿದೊಡ್ಡವಂ ಬಿಡದೆ ಗೆಲ್ವ ಕೆರಳ್ವ ತೆ ಲೆಕ್ಕ. ದಾಯವಂ 
ತೋಟ್‌ದರೆಂಬ ... ಬಿನ್ನಣಂಬಡೆದುದಂತವರಿರ್ವರೊಳಕ್ಷಖೇಳನಂ 
(ನಳದಂ- ೭8೮). [ತೆಗೆ] 

ತ್ಯೆ (ಪ್ರ). ಒಂದಂ ಭಾವವಾಚಕಕೃದಂತಪ್ರತ್ಯಯಂ : 
ಅಗಟಕ್ತಿ, ಪೊಗಲ್ತ್‌, ನೆಗಟಿಕ್ತಿ, ಪುಗಂತೆ (ಕಮದ.-೨೧೦ ಪ್ರಯೋ); ನೆಗಟಕ್ತಿ, 
ಪೊಗಟಕ್ಕಿ (ಕೈಬಡಿ. ೧೬). 

-ತ್ಕೆ (ಪ್ರ). ಒಂದು ತದ್ದಿ 
"ಚಾಕಚಕ್ಕತೆ' ಪರಾ. 

ತೆಂ (ನಾ). ತೆಂಕಂ ಎಂಬ ಶಬ್ದಕ್ಕೆ ಸಮಾಸದಲ್ಲಿ ಆದೇಶವಾಗಿ ಬರುವ 
ರೂಪ. “ತೆಂಗಾಳಿ', "ತೆಂಬೆಲರ್‌' ಪರಾ. 
` ತೆಂಪಡುವಲು ಎ ದಕ್ಷಿಣ ಹಾಗು ಪಶ್ಚಿಮದಿಕ್ಕುಗಳ ನಡಂವಣ 
ಭಾಗ; ನೈಯಂತ್ಯ: ಶಾಸನಗಳು ಆತನ ರಾಜ್ಯದ ಬಡಗಲಲ್ಲಿ ದೊರೆಯದೆ 
ತೆಂಪಡುವಲಲ್ಲಿ ಮಾತ್ರ ಕೆಲವೇನೋ ದೊರೆಯುವುದರಿಂದ (ಮೂರುಉ, 
೭೧). ತೆಂಬಡಗಣು ದಕ್ಷಿಣೋತ್ತರವಾದ : ತೆಂಬಡಗಣ ತೆವರಿಂ ಮೂಡಲೈ 
ವತ್ತೆರಡು ಗೇಣಗಳೆಯಲು (ಎಕ. 7113. ಸಾಗರ. ೧೦೯-೬೩; 1042). 
ತೆಂಬಡಗಲುಎದಕ್ಷಿಣೋತ್ತರ: ಅದರಲ್ಲಿ ತೆಂಬಡಗಲಾಗಿ ಕೂಪಕ ... ಪರ 
ಕೊಂಕಣ ಎಂದು ಏಳು ದೇಶಗಳಿವೆ (ತುಳುನಾ. ೭೦). ತೆಮ್ಮೂಡಲು ಎ 
ದಕ್ಷಿಣ ಹಾಗಂ .ಪೂರ್ವ ದಿಕ್ಕೂಗಳ ನಡಂವಣ ದಿಕ್ಕು, ಆಗ್ನೇಯಂ 
ದಿಕ್ಕು: ಆಗ್ನೇಯ ಮಾರುತ: ತೆಮ್ಮೂಡಲ ಗಾಳಿ (South Faster. 
ಇಂಕನಿ)- ತೆಮ್ಮೂಡುಎತೆಮ್ಮೂ ಡಲಂ: ಈ ಸಾರಸ್ವತರ ಒಂದು ಶಾಖೆಯು 
ತ್ರಿಹೋತ್ರ (ತಿರ್ಹತ) ದೇಶಕ್ಕೆ. ತೆಮ್ಮೂಡಾಗಿ ಪ್ರವಾಸ ಮಾಡಿತ್ತೆಂದೂ 
೬೬. ತಿಳಿಸುತ್ತಾರೆ (ತುಳುನಾ. ೧೬೦). 

ಕ [-ಆತೆಂಕು,/ತಮಿ. ಮಲ, ತೆನ್‌ ; ತುಳು. ತೆಣ್‌) 

ತೆಂಕ “ತೆಂಕಂ' ನೋ. ತ 

ತೆಂಕಂಡ (ನಾ). ದಕ್ಷಿಣದಿಕ್ಕಿನ ಭಾಗ,-ತಂಣಂಕು (?): ವಾಣಿಗತೋಟ್ಟಂ 
ತೆನ್ಮಣ್ಣಮುಂ ವಡಕಣ್ಣಮುಂ ವಿನಿತೇಶ್ವರಕ್ಕಂ ಪೊಯ್ದಾರ್‌ (ಎಕ. 1೪, 
ಜಾಮಂ3. ೬೩-೭: ಸು. 760). [ತೆಂ * ಕಂಡ್ಯ) 

ತೆಂಕಕಡೆ (ನಾ). ದಕ್ಷಿಣದಿಕ್ಕಿನ ಕಡೆ, -ಪಕ್ಕ: ಕೆಜಿಯ ತೆಂಕಕಡೆ ಪಡುವ 
ಪೋಗಿ ಕದವಿ ಪಡಿಕಟಕ್ಕಿಗೆಂಕಿ ಕಡೆ ಕೊಳ೦ (ಮೈಅರಿ.- ೧೯೩೪, ೩೮-೦೪ ; 
23ನೆಯ ತ). [ತೆಂಕ (-ಆತೆಂಕು) ಇ ಕಡೆ). 

ತೆಂಕಣ್‌ "ತೆಂಕಂ' ಪರಾ. 

ತೆಂಕಣ "ತೆಂಕಂ' ಪರಾ. 

ತೆಂಕಣವಳ್ಳಿ (ನಾ). ಒಂದಂ ಊರಿನ ಹೆಸರು : ತೆಂಕಣವಳ್ಳಿಯ ಗುಡ್ಡಂ 
ಪುಬ್ಬಾಮಿ ಗಂಗೆಮಾಳಿಜ್ಸ್‌ ಗಾಮಿತ್ತಿಯಾಂಗೆ ಪುಟ್ಟಿದ ಶ್ರೀಮಾರಂ (ಎಕ. 
೪11, ಶಿಕಾರಿ. ೨೮೩-೪; 830). ಕೈತೆಂಕಣ * ಪಳ್ಳಿ]] 

ತೆಂಕದೆಸೆ, ಟೆಂಕದೆಸೆ (ನಾ). ದಕ್ಷಿಣದಿಕ್ಕು: ತೆಂಕದೆಸೆ[ಪಾಂಃಂ. ತೆಂಕಣದಿಶೆ] 
ಯೋಳಕಾಲದೊಳ್‌ ಮುಗಿಲಿಲ್ಲದೆ ಮಿಂಚಂ ಕಂಡಡಂ ನೀರೊಳಗಿಂದ್ರ, 
ಧನುವಂ ಕಂಡೊಡಂ ನಾಲ್ಕು ತಿಂಗಳಾಯ (ಪಸಾರ. ೩೩೫): ಕೋಳೊಡವೆ 
ಮುಂತಾಗಿ ತಿರುಗಿದಂ ಫಲುಗುಣಂ ಮೇಲೆ ನಡೆದುದು ಕುದುರೆ ತೆಂಕ 
ದೆಸೆಗೊಡನೆ (ಕೈಮಿಭಾ. ೧೬-೪೬) ; ಅಸಮವಿಗ್ರಹವೀರರ ತೆಂಕದೆಸೆಯೊಳ 
ಗೆಸಗಿದನೆರಡುಸಾಸಿರವ (ಕಂನವಿ. ೧೯-೫೭). ಟೆಂಕದೆಸೆ: ಆ ಕೆಆ್‌ಯ 
ಟೆಂಕ[ದೆ]ಸೆಯ ಕೋಡಿಯ ಪಡುವಸೆ ದಿಕ್ಕಿನಲು ಕೊಟ್ಟ ಯೆರೆಯ ಬೀಜವರಿ 

[ತೆಂಕ ( ಆತೆಂಕು) + ದೆಸ್ಕೆ] 


ತಭಾವನಾಮಪ್ರತ್ಯಯ. «ಚಡಾಳತೆ', 


(ಸೌಇಇ. 18-71, ೫೦೦-೯; 1516). 


೩೫೯೬ 


ಲ್‌ 


ತೆಕಾರಕ್ಕೆ- x 


20 


5 


80 


40 


45 


ತೆಂಕಾಯ್‌ 


ತೆಂಕನಾಡು (ನಾ). ದಕ್ಷಿಣದೇಶ,-ನಾಡು; ದಕ್ಷಿಣದಿಕ್ಕಿನಲ್ಲಿರುವ ನಾಡು: 
ತೆಂಕನಾಡ. ಕಿಷ್ಕಿಂಧಮೆಂಬ ಪರ್ವತಮನೆಯ್ದಿ (ವಡ್ಮಾರಾ. ೧೧೬-೨೮); 
ತೆಂಕನಾಡ ಮಣಕಿಯಲ್ಕಿನ್ನೇಂ ಮನಂ  ಬರ್ಕುಮೇ (ಪಂಪಭಾ.9-೩೦): 
ಉನ್ನತಿವೆತ್ತೆ ತೆಂಕನಾಡಿಂ ಬಂದೆಂ (ಧರ್ಮಾಮೃ, ೧-೯೭). 

` (ತೆಂಕ (ಆಂ ತೆಂಕು) * ನಾಡು) 

ತೆಂಕಬಟ್ಟ (ನಾ) ದಕ್ಷಿಣದಿಕ್ಕಿನ ಬಯಂಲು ಭೂವಿಂ (?) : ಶ್ರೀಪುರುಷ 
ನಾಯಿಗಗೆ ಪಟ್ಟಂಗಟ್ಟಿ ಕೊಟ್ಟ ಕಟನಿ ಅಮಲಸ್ವಿಯಿನ್ನೆಂಕಬಟ್ಟಂ 
ಮೂವತ್ತು ಗುಳ ಅಯ್ಗುಳ ಪಾಳುಂ (ಎಕ. 2ಸ, ಹೊಸಳೋ. ೮೭೯; 
ಸು. 720). [ತೆಂಕ (ಆ ತೆಂಕು) + ಬಟ್ಟ] 

ತೆಂಕಮುಖ (ನಾ). ೧. ದಕ್ಷಿಣದ ಕಡೆ; ದಕ್ಷಿಣದಿಕ್ಕು: ಸತಿಯನುಳಿದ 
ತಿದಿಗಂಬರನಾಗಿ ಮುಕ್ತಕೇಶಿತನಾಗಿ ನರಕಪಾಲದೊಳು ಸುರೆಯೆ:ಟ3ದು 
ಕುಡಿಯುತ ತೆಂ ಕಮುಖವಾಗಿ ಹೋಹೆಂ (ಹೆಡಕಾ. ೨-೨೨); ರಘುನಂದನನ 
ಕೀರ್ತಿಸ್ತಂಭಡಂಬರವೆನಿಪ ಸೇತುವ ಕಂಡು ನಡೆದನು ತೆಂಕಮುಖವಾಗಿ 
(ಕುವ್ಕಾಸೆ, ೩-೨೪). ದಕ್ಷಿಣಾಭಿಮಂಖನಾದವನಂ ; ದಕ್ಷಿಣದಿಕ್ಕಿಗೆದು 
ರಾದವನು : ತೆಂಕಮುಖನಾಗಿ ಮರುಜ್ಹವದಿಂ ಚಂಪಾಫುರಕ್ಕೆ ಬಂದು 
(ಧರ್ಮಾಮ್ಮ. ೩-೩೯); ಪೊಸವಿಮಾನವನೇಜಿಕಿ ಬಂದಂ ತೆಂಕಮುಖನಾಗಿ 

[ತೆಂಕ (ಆ ತೆಂಕು) * ಮುಖ] 

ತೆಂಕಮೊಗ (ನಾ). - ತೆಂಕವಯಖ೧ಿ: ತೆಂಕಮೊಗದೆ ಬಂದು ವೃಷಭಾ , 
ಚಳಮಂ ಕಂಡಂ (ಅದಿಪು. ೧೧೬೯ವ) ; ಪಾಂಡವರ್‌ ಸುರಂಗದಿಂ 


(ಜ್ಮಾನದಂ. ೨-೨೪). 


_ ಪೊಜಮಟ್ಟು . . . ತೆಂಕಮೊಗದೆ ಪಯಣಂಬೋಗಿ (ಪಂಪಳಾ- ೩-೮ವ); 
ತೆಂಕಮೊಗದೆ ಬಂದು . . . ವೃಷಭಾಚಲಮಂ ಕಂಡು (ಅಜಪು. ೯-೩೪ವ); 
ತೆಂಕವೊಗದ 


ಗಾವುಣ್ನರ ಪಡುವಣ ಪಿರಿಯ ತೋಣ್ಬದ ತೆಂಕಣ 
ಸೀಮೆಯಿಂ (ಸೌಇಇ. IX-1, ೭೮-೫೫; 1045). : 
[ತೆಂಕ (ಎ ತೆಂಕಂ) + ಮೊಗ) 
ತೆಂಕಲ್‌ “ತೆಂಕು: ಪರಾ. 
ತೆಂಕಲು "ತೆಂಕು' ಪರಾ. 
ತೆಂಕಲೈ "ತೆಂಗಲೆ' ನೋ. 
ತೆಂಕವಂಕ "ತೆಂಕವಕ್ಕ' ನೋ. ಜ್‌ 
ತೆಂಕವಕ್ಕ, ತೆಂಕವಂಕ (ನಾ). ದಕ್ಷಿಣ ದಿಶೆ,-ದಿಕ್ಕು : ತೆಂಕವಕ್ಕ [ಪಾಕಾಂ. 
ವಂಕ] ದೊಳಸಂಖ್ಯಬಲಂ . .. ತುಟುಗೊಳಲ್‌ ಪೊಟಿಮಟ್ಟಂ (ಕಾವ್ಕಾವ, 
ತೆಂಕವಂಕ : ಆ ಪುರದ `ತೆಂಕವಂಕದೊಳ್‌ . . . ಚಂಡಮಾರಿ 
ದೇವತೆಯಿರ್ಪಳ್‌ (ಯಶೋಕ. ೧-೭) ; ' ತೆಂಕವಂಕಮಂ ಪರಿಪಾಲಿಪಂ 
(ಅರಾಡ. ೧-೩೦). [ತೆಂಕ (ಆ ತೆಂಕು) + ಪಕ್ಕ] 
ತೆಂಕವಟ್‌ (ನಾ). ದಕ್ಷಿಣದಿಕ್ಕಿನ ಮಾರ್ಗ, - ದಾರಿ: ಕೆಳೆಯಂರ, 
ಇನ್ನೆಮಗೆ' ತೆಂಕವಟಿ* (ಅಶ್ಮತ್ತಾ. ೪೦-೭೯೦); ಗಲ್ಲಿ ತಾರೆಗಳ ನೆರೆಯ 
ನಿಡಿಯ ಗಿರಿಮುಡಿಯ ಮೇಲೆ ವೆಣಗಾಡಿ ತಳ್ಳಿ, ತೆಂಕವಟ ತಿರುಗ 
ವೇಟ್ಕುಂ (ಬದ್ಮಪ್ಪ. ೩೮-೮೨೭). [ತೆಂಕ (ತೆಂಕು) + ಬಟ್‌] 
ತೆಂಕವೊಲ (ನಾ). ದಕ್ಷಿಣಕ್ಕೆ ಇರುವ ಹೊಲ, ಪ್ರದೇಶ : (ತೆ]ಂಕ 
ವೊಲದಲು ಪ್ರಭುಗಳ ಮಾನ್ಮದಿಂ ಮೂಡಲು ಹೆದಿಮೂಜು ಗೇಣ 
ಬೆಂಕೊಳ್ವನ ಕೋಲ ಮತ್ತರು ನೂಟು (ಎಇ. ಸಸ೪॥1, ೧೩-೪೩ ; 1114). 
[ತೆಂಕ (ತೆಂಕು) + ಪೊಲ] 
ತೆಂಕವೋಗು (ಕ್ರಿ). ದಕ್ಷಿಣದಿಕ್ಕಿನ ಕಡೆಗೆ ಚಲಿಸು, ೨. ಹೋಗು; 
ತೆಂ ಕಮಂಖವಾಗಿ ಹೊರಡಂ : ತಲೆಕೆದಟು ತೆಂಕವೋಗಿರೆ ... ತಾನೆ 
ಕನಸಿನೊಳಶುಭಂ (ಕಲ್ಮಾಳಾ. ೨-೨೩), [ತೆಂಕ (ತೆಂಕು) + ಪೋಗ್ಯು] 
ತೆಂ ಕಾಯಾ, ತೆಂಕೈ (ಗು). ದಕ್ಷಿಣದಿಕ್ಕಿನ : ಸೀಯಮಂಗಲದ ಪೊಲ ಮೇರೆ 
ಇಸಾನದ ದೆಸೆ ನಡುಗಲ್ಲೆ ಅಮ್ಬಲ ತಿಣ್ಣೆಯಿನ್ತೆಂಕಾಯ್‌ ಪೇರೊಟಕ್ವಿಯೆ 


೧೨೨), 


ತೆಂಕು 


(ಎಳ. x (೬), ಜಿಕ್ಕಬ. ೧೦೬-೬೬; 850); . ಮೂಡಾಯ್ತೊಹಅ ತೆಂಕಾಯ್ಭಾ 
ಟಾರನ ಮಾಡಮೆ ... ಸನ್ನು ಪೆರ್ಗೊಲ್ಲಿಯುಳ್ಳೂಡಿತ್ತು 
ಎಡತೆೊ. ೬೦-೭೩; ಸು. 890). ತೆಕ್ಕೆ : ಪ್ರಥಮಂ ದುಗ್ಗನೈಣಕ .. 
ನ್ಷೆ ್ರೈಂಕ್ಕೆ ನಟ್ಟ ಕಲ್ಲೆ (ಎಳ. ೩ (8), ಜಿಕ್ಕಬ. ೬೬-೧೬; ಸು. 850). 
(ತೆಂಕು + - ಆಯ್ಕ್‌./ತುಳು. ತೆಂಕಾಯಿ, ತೆನ್ಕಾಯಿ) 
ತೆಂಕು, ಟೆಂಕ್ಕ, ತೆಂಕ (ನಾ). ದಕ್ಷಿಣದಿಕ್ಕು, . ದೆಸೆ: ತೆಂಕು, 
ಬಡಗು, ಪಡುದಿಕ್ಕುಗಳಲ್ಲಿಯೂ ಬೆಳಕು ಹರಡುವುದನ್ನು ಕಂಡಿದ್ದೇವೆ 
(ನಿಬಂಧ. 1, ೪೯೪); ಗಿರಿಜ ಸತ್ತು ಪ್ರೇತವಾಗಿ ಸರೋವರದ ತೆಂಕಿನ 
ಹೊನ್ನೆ ಮರವನ್ನು ಆಶ್ರಯಿಸಿದ್ದಾಳೆ (ಪದ್ಮಸ. ೧೦). ಟೆಂಕ : ಕನಕಶೈಲಕೆ 
ಟೆಂ[ಪಾಠಾಂ. ತೆಂ)ಕಮೆನಿಸಿ ರಾರಾಜಿಪುದು... ಅಯೋಧ್ಯಾಭಿಧಾನ ಪಟ್ಟಣಂ 
(ಬೆಂಕಾರಾ. ೦-೪-೦). "ಟೆಂಕದೆಸೆ' ಪರಾ, ತೆಂಕ: ತೆಂಕ ಪೇರೂರ ಪಳ್ಳಂ 
(ಎಳ. ಸ, ಮೊಳಕಾ. ೨೭-೬; 962); ತೆಂಕ ಪಾಲ್ವಳ್ಳಂ ... ಮೂಡಲೆರಡು 
ಪಳ್ಳದ ಕೂಡಲೆ ಮೇರೆಯಾಗೆ (ಸೌಇಇ. ೩1-1, 8೨-೫೬; 1007); ಸುರರೆಲ್ಲಂ 
ಬಡಗಲು ನೆರೆದಿರೆಯಾ ದೆಸೆ ಕುಸಿದು ತೆಂಕ ನೆಗೆದೊಡೆ (ಸಮಪ. ೧೦-೦೧೪); 
ಅದಟ್‌ಂದೆ ತೆಂಕ ಕಿಂಪುರುಷವದರ್ಕೆ ತೆಂಕ ಹರಿವರ್ಷ (ಕ೩. 1, ೦-೧೩; 
1204): ತೆಂಕ ಮುಂತಾಗಿ ನಡೆದನವನಿಪ ಸಮರಾಂಕಣಕಂದು ಲೀಲೆಯೊಳು 
(ಕುರಾಸಾಂ. ೧೦-೮೦). 
ತೆಂಕಣ್‌ - ದಕ್ಷಿಣದಿಕ್ಯು : ಮಂದಾನಿಲಂ ತೆಂಕಣಿಂ ಬರೆ ಚೈತ್ರಂ 
ಕುಡುವರ್ಫೃಲಾಜತಶಿಯೋ (ಳಾದಂಪೂ. ೭೪೦); ಮೇರು ಪಡುವಣ್ಣೆ 
ಹೀತಾತೀರಂ ತೆಂಕಣ್ಣೆ . . . ತನಗೆ ಸೀಮೆಯೆನಿಕ್ಕುಂ (ಮಲ್ಲಪು. ೨-೧೨) ; 
ತೆಂಕಣ್ಣಾ ನಿರುಪಮ ದಿವ್ಯವಾಜಿ ನಡೆದತ್ತಾಗಳ"' (ಕುಸುಮಾ. ೧೦-೦೩೪) ; 
ಕಂಪಿನೊಳೊಂದಿ ತೆಂಕಣಿಂ ಗಾಳಿ ಮೆಲ್ಲನೆ ತೀಡುತಿದೆ. (ಕಬ್ಳಿಕಾ. ೬೩). 
ತೆಂಕಣ, ಟೆಂಕಣ, ತೆಂಕಳ ಎ ೧. ದಕ್ಷಿಣ ದಿಕ್ಕಿನ; ದಕ್ಷಿಣಕ್ಕೆ ಇರುವ: 
ಪುಲಿಪದಿಯ ತೆಜ್ಕಣ ಪೇರೊಟ್ಸ್‌ ಯೆ ಪೇರ್ಬಿಳಿಕೆ ಎಟಗಲ ಕಣಣ್ಣಲೋ 
ಮುಕೂಡಲ್‌ (ಇಅ. ೩11, ೧೬-೦೭; 785); ಮೂ.ಡಣದೆಸೆಯ 
ವ[(ರಾಹ] ಕೆಆ್‌ಿಯಂ ಮೂಡಣ ಪಳ್ಳ ಅದಣ ತೆಜ್ಯಣ ದೆಸೆ [ಮಣ್ಣಗೆಟಃ] 


(ಎಳ. 1೪, 
ಕೆಣಿಯಿ 


೩೫೯೭ 


15 


35 


(AB. XI-1, ೯-೨೮; 662); ತೆಂಕಣೆಲರಲೆಪದಿಂದಂಕುರಿಸಿದ ಚೂತದಂತೆ | 


ರೋಮಾಂಚಕಂಚುಕಿತಶರೀರನಾಗಿ (ಅದಿಪು. ೪-೨೦ ವೃ; ತೆಂಕಣ ಗಾಳಿ 
ಸೋಂಕಿದೊಡಂ , , . ನೆನೆವುದೆನ್ನ ಮನಂ ವನವಾಸಿದೇಶಮಂ (ಪಂಪಧಾ. 
೪-೩೦); ತೆಂಕಣ ಭೂಪಾಲಕರಂ ಭೋಂಕನೆ ಪರಿದೆಯ್ದಿ ದರ್ಪಮಂ ಕಿಡಿಸಿ 
(ಧರ್ಮಾಮ್ಮ. ೦-೧೦೨೨); ಅನಿಲಶರದಿಂದೂದಿದನು ಜಲನಿಧಿಯ ತೆಂಕಣ 
ತೀರಕಾ ಖಳನ (ತೊರರಾ. ೦-೦೦-೨೦); ಗಣನೆಯಿಲ್ಲದ ಕಪಿಗಳಂ ಕೂಡಿ 
ಕೊಂಡು ತೆಂಕಣ ಕಡಲ ತೀರದೊಳ್ಳಿಟ್ಟು ಬಂದೊಡೆ (ಜೈಮಿಭಾ. ೦೮-೭); 
ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ ! (ಳಎಪು. ೨೯-೬); ಪೂಗೊಳನ 
ತೆಂಕಳ ಗಾಳಿ ಸಂಚರಿಸಿತುಆ3 ಬನದೊಳು (ಏಳೋಪು. ೩-೮೦). ೨. ದಕ್ಷಿಣ 
ದಿಕ್ಕು: ಕರೆನಾಡು ಎಂಬುದು ... ತೆಂಕಣದ ಸೀಮೆಯನ್ನು ನಿರ್ದೇಶಿಸುವ 
ಹೆಸರು (ದ್ರಾವಿವಿ. 6೨); ಬರುತ ಕರ್ನುಟಕವನು ಕಳಿದುತ್ತೆರದಿಶಾಮುಖ 
ದಿಂದ ಟೆಂಕಣದೆಸೆಯ ಕೊಂಕಣಕೆ ಪರಮಪಾವನಮೂರ್ತಿ ಬಂದನು 
(ನಿಭಾಗ-3-೪ -೩೯); ವಿಜಯಾದ್ರಿ ಟೆಂಕಣ ಶ್ರೇಣಿಯೊಳು ... ಪದ್ಮ 
ವರೂಥಖಚರವಿನೋದದೊಳು ತೆರಳಿದನು ದೇಶಭ್ರಮಣೆಗೆ (ಜಿನಧಾ- 
80-00). ತೆಂಕಣಂಎದಕ್ಷಿಣದೇಶಕ್ಕೆ ಸೇರಿದವನಂ: ಆಕಾರಕ್ಕೆ -ಮೂಡಣಂ, 
ತೆಂಕಣಂ, ಬಡಗಣಂ (ಕಮದ. ೧೦೧ ಪ್ರಯೋ); ತೆಂಕಲ್‌ ಪುಟ್ಟಿದಂ, ತೆಂಕಣಂ 
(ಕಬ್ಮಾನು. ೨೫೨ ಪ್ರಯೋ). ತೆಂಕಣರ್‌ಎಪಿತೃದೇವತೆಗಳು : ತೆಂಕಣರ್‌ 
ದೈವಂ ಬಿರ್ದೊಕ್ಕಲ್‌ ತಾನೆಂಬಿವೈದೆಡೆ ನಿಳಿಯೋವುದು ತಲೆ (ಕುಣಳ್‌. 
೦-೫-೩). ತೆಂಕಣರಾಯ-ದಕ್ಷಿಣದೇಶದ ಅಧಿಪತಿ : ರಣದೊಳ್‌ ತೆಂಕಣ 
ರಾಯನಂಕದ ಚತುಃಸೈನ್ಕೋತ್ಕರಂ ದಂಡೆಯಡ್ಡಣವೀತಂ (ಎಕ. ೩1, 


ತೆಂಕುದಿಕ್ಕು 


ತೊಕ 
೪ 
ತೆಂಗಡೆ (ನಾ). = ತೆಂಕಕಡೆ: ತೆಂಗಡೆಯಿಂ ಸುಳಿವ ಸುರಭಿವಾಯುವ 


ತೆಂಗಾಯ್‌ 


ದಾವಣ, ೨8-೩೬; 1224); ಹಣಿದಂಬೊಯ್ಕ ಲ್‌ ಜವಂ ರಾಯರನೆ ಬಯಸಿ 
ಬರ್ಪಂತೆ ಸೋಮೇಶ್ವರಂ ತೆಂಕಣರಾಯಂ ಬಂದಂ (ಸೂಕ್ತಿಸು. ೦-೨೧). 
ತೆಂಕಣಾದಿತ್ಯ ಎ ಹೊಯ್ಸಳರಾಜನಾದ ವಿಷ್ಣುವರ್ಧನನ ಒಂದಂ 
ಬಿರುದು: ವಿಷ್ಣುವರ್ಧನ ತೆಂಕಣಾದಿತ್ಯ ತೆಂಕಣಚಕ್ರವರ್ತ್ತಿ (ಎಕ. ೪1. 
ಶಿವಮೊ. ೬೯-೯ ; 1320). ತೆಂಕಣಾಸೀಮೆ ಎ ದಕ್ಷಿಣದ ಸೀಮೆ : ಪಡು 
ವಣ್ಣಾ ಸೀಮೆ ತಣ್ವಳ್ಳಿಗಾರ ಪಾಲ್‌ ತೆಜ್ಮಣ್ಣಾಸೀಮೆ ನೆಯ್ದಲ್ಲೆಟ್‌ 
(ಎಇ. ೩೩1, ೦೭೮-೧೨೦ ; 8ನೆಯ ರತ). ತೆಂಕಲ್‌, ತೆಂಕಲುಎದ ಕ್ಷಿಣದಿಕ್ಕು: 
“ ಅವಾಚೀನಂ, ಅವಾ". ಈ ೨ ತೆಂಕಲಂದುದಜ ಪೆಸರ್‌” (ಹಲಾಯು- 
೧೬-೧೨೩) ; ತೆಂಕಲಾವುದೆನುತಂ ನೋಡುತ್ತವಿಂ ಪೋಗವೇಟ್ಟುದಿದಂ 
ತಲ್ಲದೆ ಬೇಟುಪಾಯಮಣವಿಲ್ಲ (ಕಾರಂಪೂ. ೬೨೮) ; ತದ್ದವಾಡಿಗೆ ತೆಂಕಲ್‌ 
ತೊಜಗಲೆಗೆ ಬಡಗಲಿರ್ದುದು ನೆಆ್‌ಯೆ ಸುಖೋದ್ಧೀಪಮೆನಿಸಿ ಬೆಳುಗಲಿ 
ಆ ಕನಕಾದ್ರಿಯ ತೆಂಕಲ್‌ ಭೂಕಾಂತಾ 
ಕುಂತಳೋಪಮಂ ಕುಂತಳವಂತಾ ಕಾಂತವಿಷಯರಕ್ಷಕರೀ ಕಲಿಯುಗ 
ದಲ್ಲಿ ಪುಟ್ಟಿದರ್ಚಾಲುಕ್ಕರ್‌ (ಎಇ. ಸಸ, ೦೨-8 ಉದ್ಭಟ 
ಭೂಮಿವನುತ್ತರದಿಂ ಕೂರ್ತು ತೆಂಕಲಭಿಮುಖನಾದಂ (ಉದೃಟಿ- ೨-೩೩) ; 
ಅದಲ್‌ೊಪ್ಪವ ತೆಂಕಲ್‌ ಫೆರ್ಚಿದ ಹಿಮವಾನ್‌  ಹೇಮಕೂಟನಿಷಧಂ 


ದೇಶಂ (ಅಜಿಪು. ೧೨-೪೪) ; 


; 3367) : 


ಬಡಗಲ್‌ ಸದಮಳನೀಲಶ್ವೇತಂ ಪದೆಪಿಂ ಶೃಂಗಿಗಳೆನಲೈ ವರ್ಷ 


ಗಿರೀಂದ್ರಂ (ದಶಕು. ೭-೧೧) ; ಮೇರುಗೆ ತೆಂಕಲು ಸದಮಲ ಭರತಾವನಿ 
ಅತ್ತಲಿಹುದಾ ವರುಷ ಕಿಂಪುರುಷೋತ್ತಮ 
ಮರಳಿ 


(ಇಆ. IX, ೯೭೨೭: 1169); 
ಮದಜಂದ ತೆಂಕಲು ವರ ಹಿಮಾಚಲವ್ರು (ಸಂಪ. ೦೦-೨೦) ; 


ಬಂದವರು ತೆಂಕಲು ಪಡುವಲು ಮೇವ ತುಜುವಿಂಡನು ಕೊಂಡು ಪೋಗಿ 


. ಒಪ್ಪಿಸಲು (ಜೀವಂಸಾಂ.. ೮-೨3). 
[ದೇ.॥ ತಮಿ. ತೆಟ್ಶು, ತೆಕ್ಕು; ಮಲ. ಸ ತೆಕ್ಕನ್‌; 
ಕೊಡ. ತೆಕ್ಕಿ, ತೆಕ್ಕೆ 
(ನಾ). ದಕ್ಷಿಣದಿಕ್ಕು : ಳೆ ನಲ್ಲಿರುವ ಐದಂಕಣದ 
ಮುಡಿಯನ್ನು. ಅವರಿಗೆ ಕೊಟ್ಟು ತಾವು ಮಲೆನಾಡಿಗೆ ಹೊರಟು ಹೋಗಿ 
ದ್ದರು (ದೇವಹೆಂ. ೩೦). [ತೆಂಕು + ದಿಕ್ಕು | 
"ತೆಂಕಾಯ್‌' ನೋ. 


ತಾಟನದಿಂ ತಳುವದೊಲೆವ "ಲತೆಯಂತೆ (ಜಯ93. ೮-೫೯) ; ನಡೆತಂದಾ 
ಬಿಜಾ ಧರ ಪೊಳಲ ತೆಂಗಡೆಯ ಶಬಾಲಯಕಾಗಿ ಕಡುನೀರರತಿ ಮಂದದಿಂ 
ಪೋಗುತಿರೆ (ಶ್ರೀಪಾಲ. ೭-೧೫೨). [ತೆಂ ಕಡೈೆ)' 


ತೆಂಗಲೆ, ತೆಂಕಲೈ (ನಾ). [ವಿಶಿಷ್ಟಾ] ವಿಶಿಷ್ಟಾದ್ವೈತಿಗಳಲ್ಲಿ ಹಣೆಯ 


ನಾಮದ ಕೆಳಗೆ ಪೀಠವನ್ನು ಹಚ್ಚುವ, ಪಂಗಡ ; ರಾಮಾನುಜ 
ಭಕ್ತರ ಒಂದಂ ಪಂಥ : (8). -"ಬಡಗಲೆ' ಪರಾ. ತೆಂಕಲೈ: 
ಶ್ರೀವೈಷ್ಣವಮತದ ಈ ತತ್ವ ಕ್ರಮೇಣ ಬಡಗಲೈ ತೆಂಕಲೈ (ಉತ್ತರ 
ದಕ್ಷಿಣ) ಭಾಗಗಳಾಗಿ ಒಡೆದವು' (ಛಾರದ, ೫೯೭). 1 *-ತಮಿ, ಶೆನ್ಶಲೈ] 


ತೆಂಗಾಯ್‌, ತೆಂಗಾಯಿ, ತೆಂಗುಗಾಯ್‌, ತೇಂಗಾಯ್‌ (ನಾ). ತೆಂಗಿನ 


ಕಾಯಿ ; ತೆಂಗು ; ನಾರಿಕೇಳ : ತೆಂಗಾಯ ಪಾಸಟಿಯ ಕರ್ಕಶಕುಚಂಗಳ್‌ 
(ಸಾಂದಪು. ೭-೫೩): ತೆಂಗಾಯನು ಹೆರೆದದರ ಮೇಲಿಕ್ಕಿ (ಸೂಪಕಾ. ೩-೪); 
ಒಟ್ಟಿದ ಕಬ್ಬು ತೆಂಗಾಯಿಂದ ಮೆಟಕವುತ್ತಿದ್ದೂ ದು ಖಡ್ಗ ಪೂಜೆ (ರಕ. ೨೦- 
೦3೯) ;ತಟ್ಟೆಯ ತೆಂಗಾಯನು ಒಡೆದಲ್ಲಿಡು ಕೊಡು ಹಣ್ಣಳನಿಲ್ಲಿ (ಕೋಗಿಲೆ. 
60-೩೭). "ಚೆಂದೆಂಗಾಯ್‌', "ತೆಂಗಾಯ್ಲೊನೆ' ಪರಾ. ತೆಂಗಾಯಿ : 
ಸಣ್ಣಿಸಿದ ತೆಂಗಾಯಿ ತನಿವಾಲುಗಳ, ಬೆರಸಿ... ಗಾರಿಗೆಯಡುವುದು 
(ಸೂಪಶಾ. ೦-೨೪); ತೆಂಗಾಯಿ ಪಲಸು ... ಬಹುಫಲಾದಿಗಳೆ ತೋಂಟಿ 


ಗರು ಸಾರಂಗಪಾಣಿಗೆ ಸಾರ್ಚಿದರು (ವೋಹಕ. ೪-೬೨); ತೆ೦ಗಾಯಿ 


ತೆಂಗಾಯಿ 


ಯೊಳಗೆ ಪರಿಪೂರ್ಣಜಲ ಬಲಿದು ಹಿಂಗಿದಪ್ಪಂದ (ಸರ್ವಜ್ಮ. ೦೬೪). 
ತೆಂಗುಗಾಯ್‌ : ಮುಡಿಪು ಕಟ್ಟುವರವರೆ ತೆಂಗುಗಾಯ್‌ ಬಾಳೆಗಾಯ್‌ 
. * * ನೈವೇದೃನಿವಹಂಗಳಂ (ಶ್ರೀರಾಮಾ. ೭೦೩-೨೨೮). ತೇಂಗಾಯ್‌ : 
ಹೊಂಗೊಡದೊಳು: ನೀರ ಹೊತ್ತ ಧೂರ್ಜಟಿಯಂತೆ ತೇಂಗಾಯ್‌ಮರ 
ಗಳೊಬ್ಬದುವು (ಮೋಹಶ. 1೨9.೧೨) : ಆವಲುಂ ಪುರಿಗಡಲೆಯು ಮುದ್ದ 
ಇಂಗೆ ; ಕಬ್ಬು ಕಬ್ಬಿಗಂಗೆ ; ತೇಂಗಾಯೆನಗೈಸೆ (ಕಾಮಾಶ್ಶ. ೮೯-3). 
1 ತೆರಿಗ್ಳು * ಕಾರ್ಯ ಸಮಿ. ತೇಜ್ಕ್ಯಾಯ್‌ ; ಮಲ. ತೆನ್ನನ್‌ ಕ೩ಯಿ; 
- ತೆಲು. ತೆಂಕಾಯ, ಟೆಂಕಾಯ ] 

ತೆಂಗಾಯಿ "ತೆಂಗಾಯ್‌' ನೋ. 

ತೆಂಗಾಯ್ಲೊನೆ (ನಾ). ತೆಂಗಿನ ಕಾಯಿಂಗಳ ಗೊನೆ,-ಗೊಂಚಲಂ: ಕಕ್ಕಸದೆ 
ಬೆಳೆದ ' ತೆಂಗಾಯ್ಲೊನೆಗಳಂ ... ವನಪಾಲಕಂ ಪೊಟ್‌ಸಿಕೊಂಡೈತಂದನು 
(ಕಬಪು, ೪೩-೨೯೪). [ತೆಂಗಾಯ 4 ಗೊನೆ («ಗೊಲ್ಮೆ)] 

ತೆಂಗಾಯ್ಕೊಲೆ, ತೇಂಗಾಯ್ಕೊಲೆ (ನಾ). ತೆಂಗಿನಕಾಯಿಯಂಂತಹ ಮೊಲೆ: 
ತೆಂಗಾಯ್ಕೊಲೆಯ ನುಣ್ಕೊಲೆಯ... ಮಹಾಪ್ರೌಢವನಿತೆಯರ್‌ ಕಣ್ಣೆಸೆದ 
ರಲ್ಲಿಗಲ್ಲಿ (ಆಪು. ತೇಂಗಾಯ್ಕೊಲೆ ; . ನವೀನಲತಾಂಗದ 
ತೇಂಗಾಯ್ಕೊಲೆಯ. .ತರಳಾಕ್ಷಿಯರೆಯ್ತುಂದೀಕ್ಷಿಸಿದರ್‌ ನೃಪನ (ಟಯಳಾ. 

[ ತೆಂಗಾಯ್‌ + ಮೊಲೆ, ] 

ತೆಂಗಾಳಿ, ತೆಣ್ಗಾಳಿ (ನಾ). ದಕ್ಷಿಣ ದಿಕ್ಕಿನಿಂದ ಬೀಸುವ ಗಾಳಿ : ಮದನೇಭ 
ಕಠನ್ಕಿಮ್ರಮೊಂದಂಬುಜಮೆರಡು ಕೊಳಂ ಮೂಲು ತೆಂಗಾಳಿ ನಾಲ್ಕು... 
ಅಳಿ ಪದಿಮೂಲಲ್ತೆ ಮತ್ತೋಪಚಾರಂ (ಕಾಂತಿಪು. ೯-೮೯) ; ತೆ೦[ಪಾಕಾಂ. 
ಹಂ]ಗಾಳಿ ವೇಟು' ಪಿರಿದೊಂದುತ್ಸ ವಮಾಯ್ತೆ (ಕಾದೆಂಪೂ. 
ತನುಲತೆಯನೈದೆ ತೆಂಗಾಳಿಗೊಡ್ಡುವ ಕೋಮಲಾಂಗಿಯರು (ಹಜಕಾ. 
೪-೩೯); ಈ ತೆಂಗುಳಿ ತನ್ನಿಚ್ಚೆ ಯಿಂಂ ನಡೆತಂದಪ್ಪದು (ಕದ್ಮಿಕಾ. ೫೩) 
ಆಗರದೊಳು ರಸದಾಳಿ ತೆ6ಗಾಳಿಯಂ ತಾಗಲೊಂದಜಕೊಳೊಂದು ಹಳಚಿ 
ಮೇಗೋಲ್ಲಳೊಡೆದಿನಿರೆಸದ ಪರಿಯೊಳಿಕ್ಷುಸಾಗರೆ ತುಂಬಿದಂತಾಯ್ತು 
(ವೋಹತ. ೨-೪೮). ತೆಣ್ಗಾಳಿ: ತೆಣ್ಗಳಿಯಲೆಪದಿಂದೊಲೆದು ಪುಣ್ಕ 
ಪಣ್ಯಾರ್ಥಿಭವ್ಯಸಾರ್ಥಮನಿತ್ತಲೆಟ್ಟರ್ಪುದೆಂದು ಕೈಸನ್ನೆಯಿಂ ಕರೆವಂತೆ 
ಕರಮೆ ಸೊಗಯಿಸುವ ತಳಿರ್ಗೊಂಬುಗಳೊಂ .(ಡೆಂದ್ರ ಪು. 3-0೧೫). 

[ತೆಂ ಗಾಳಿ) 

ತೆಂಗು, "ತೇಂಗ್ಳು' ನೋ. 

ತೆಂಗು (ಕ್ರಿ). (?): ಕರಂ ಬಿಂಕಂ ತೆಂಗುವ ಗೂಢಜತ್ರು ಸುದೃಢಾಯ 
ದ್ಬಾಹುಕಾಂಡಂ (ಚಕವಿ. ೩-೨೦). [?] 

ತೆಂಗ್ಯು, ಟೆಂಗು (ನಾ). ಒಂದು ಬಗೆಯ ವಂಠ ಮತ್ತು ಆದರ ಕಾಯಿಂ; 
ನಾರಿಕೇಳ : “ನಾಳಿಕೇರಃ, ಲಾಂಗಲಿಃ; ಈ ೨ ತೆಂಗು” (ನಾಜಿರಾ. ೧೧೩); 
“ನಾರಿಯಳಿ ನಾಳಿಕೇರಂ ತೆಂಗೆನಿಕ್ಕು” (ಮಂಗರಾ. ೩9-೦೦) ; ಎಲೆಯಡಕೆ 
ಯುಮಂ ತೆಂಗಿನೆಳನೀರುಮಂ ಕೊಳಲಿಂಬಪ್ಪಂತಿರೆ ಮಾಡಿ ನಟ್ಟ ಕೌಂಗಿನ 
ತೆಂಗಿನ ಮೆರಂಗಳುಮಂ (ಪಂಪಭಾ. 8-೪೭ ವ); ಶೀತಳಮಪ್ಪ ತೆಂಗಿನೆಳ 
ನೀರೊಳ್‌ . . . ಪುಂಡ್ರೇಕ್ಷು ಪಾನೀಯದೊಳ್‌ ಬೆಳೆದೋರಂತೊಜಗಿರ್ದು 
ತೋರ್ಪ ವಿಲಸತ್ಕರ್ಪೂರಶಾಳೀವನಾವಳಿಯಿಂದಂ ' ಕ ರಮೊಖ್ಪಿ 
ತೋರ್ಪುದು ಬನಂ (ಸುಕುಮಾ; ೧೦-೬೦) ; ತೆಂಗಿನ ಪೊಸನೇಣಿಂದಜು 
ದಿಂಗಳ್ವರಮಡಸಿ ಕಂಬಿಯಿಂ ಕಟ್ಟಿದೊಡಂ ತಾಂ ಗಡ ಬಿಟ್ಟೊಡೆ ಮತ್ತಂ 
ಏಂಗದು ಡೊಂಕೆಂಬ ನಾಯ ಬಾಲದ ತೆಜದಿಂ (ಛರ್ಮಾಮೃ. ೨-೯೨) ; 
ನಾಯ್ಗೆ ತೆಂಗೇವುದೊ ಕಾಗೆಗೇವುದೊ ರಸಾಯನಯಂಕ್ತೆದ ಸಾರಭೋಜನಂ 
(ೇಲಾವ, 3-೧೦೦) ; ಗಂಜಿಯನಾಗಳ್‌ ತೆಂಗಿನ ತಿಳಿವಟ್ಟಲೊಳಾ 
ತರಿಗೆಆಕಿದಳ್‌ (ದಶಕು. ೧೨-೧೨೫) ; ತೆಂಗಿಗೆ ನೀರನೆಜ್‌ದರೆ ಅಂಗೈಯಲ್ಲಿ 
ಫಲವು ಕಾಣುವಂತೆ (ಅಖಂಡೇ. ೬೦-೦೦) ; ತೆಂಗನು ಲಾಗಿಸಿ, ಅಡಕೆಯ 


೦೦-೨೦೧), 


೧೦-೪೯೪). 


೯೦೦) ; 


೩೫೯೮ 


ತೆಂಡೆ 


ಬಾಗಿಸಿ... ಬಂತೈ | ಬಂತೈ ! (ಕಎಪು. ೨೮-3) ; ಸಿಂಹಲದ್ವೀಪದಲ್ಲಿ 
: ೬ ತೆಂಗು ಮೊದಲಾದ ಫಲಗಳೂ ಬಹಳ ಆಗುತ್ತವೆ (ಮುಂಬಯಿ. 
೪-೨೦೧): ತಲೆದೂಗೆ ತೆಂಗುಗಳ್‌: ಮೆರೆವ ಕಾಲೂರು (ಕಾಲರ. ೪೬-೬ಟ್ಯ. 
ಟೆಂಗು: ಟೆಂಗು ಬಾಳೆಹಣ್ಣು ... ದ್ರಾಕ್ಷೆ ತಂದಿಹರು (ಸಿದ್ಧ ಪು. ೧೯-೮): 
5| ದೂರದ ದ್ವೀಪದ ಮೇಲಿನ ಟೆಂಗಿನಗಿಡಗಳು ... ಗೊಂಬೆಗಳಂತೆ ನಿಂತಿದ್ದವು 
(ಥೂಮಿಶಿಾ. ೮೧). 
ತೆಂಗಿನಕಾಯ್‌, ಟೆಂಗಿನಕಾಯಿ, ತೆಂಗಿನಕಾಯಿ - ತೆಂಗಾಯ್‌ : ತೆಂಗಿನ 
ಕಾಯದೊಂದು ಕಠಿನತ್ವಮನೊರ್ಮೆಯೆ ಕಂಡು ಪೊಲ್ಲದೆಂದೇಂ ಗಳ ಬೆಚ್ಚಿ 
ಭೀರುತನದಿಂ ಬಿಡದೊಯ್ಯನೆ ಮೂಸಿ ನೋಡಿ ನುಯ್ಬಿಂಗಿದುದು 
(ಧರ್ಮಾಮ್ಮ. ೧೦-೪೩) ; ಅಕ್ಕಿಯಡಕೆ ಓಲೆ ತೆಂಗಿನಕಾಯ ಕಂಡೆ (ಮಹಾದೇ. 
ಬ. ೪೦.೮೭: ಈಚೆಗೆ ಟಿಂಗಿನಕಾಯಿ ಬಹಳ ತುಟ್ಟಿ ಆಗಿವೆ (ರೂಂ) : 
ತೆಂಗಿನ ಕಾಯ ಹೋಳ ಮಾಡಿದರು ಜೂದಿನಲಿ (ಮೋಷತ, ೨೦-೨೨) ; 
ಆಡಿ ಬಾ ಎನ ಕಂದ ಅಂಗಾಲ ತೊಳದೇನ ತೆಂಗೀನ ಕಾಯಿ ತಿಳಿನೀರ 
ತಕ್ಕೊಂಡು ಭಂಗಾರ ಮಾರಿ ತೊಳದೇನ (ಗಂತಿ. ೪೬); ಉಪ್ಪಿನವ ಕೆಟ್ಟೆ 
ನೆಂದರೆ ತೆಂಗಿನಕಾಯವನ ಹೊರಳಿ ಹೊರಳಿ ಅತ್ತ (ಗಾದಿ. ತೆಂಗಿನ 
ತಿರುಳೋಲೆ ತೆಂಗಿನ ಎಳೆಯಂ ಗರಿಯಿಂದ ಮಾಡಿದ ಓಲೆ: ಮಂಗಳ 
ಪ್ರಸಾಧನಮೆಸೆದತ್ತು ಕಪ್ಪುರದ ಕಂಠಿಕೆ ಬಣ್ಣದ ಸಣ್ಣ ವಖಲೆ ತೆಂಗಿನ 
ತಿರುಳೋಲೆ ತಾವರೆಯ ನೂಲುಡೆನೂಲ್‌: (ಪೂರಾಮಾ. ೩-೧೦೬) ; ಪೂವಿನ 
ಕಂಕಣ ತೆಂಗಿನ ತಿರುಳೋಲೆ ತಾವರೆನೂಲುಡೆನೂಲು ... ಭೂಷಾವಳಿ 
ಯಾದುದವಳಿಗೆ (ಕುರಾಸಾಂ. ೮-೫೪). ತೆಂಗಿನ ಮರ - ಒಂದಂ 'ಬಗೆಯ 
ಮರ; ತೆಂಗು: ಎಲೆಯಡಕೆಯುಮಂ ತೆಂಗಿನೆಳನೀರುಮಂ ಕೊಳಲಿಂ 
ಬಪ್ಪಂತಿರೆ ಮಾಡಿ ನಟ್ಟ ಕೌಂಗಿನ ತೆಂಗಿನ ಮರಂಗಳುಮಂ (ಪಂಪಥಾ. 
ತೆಂಗಿನ ಮರ ಯಾಕೆ ಹತ್ತುತ್ತಿ ಎಂದರೆ `ಬೆಕ್ಕಿಗೆ ಹುಲ್ಲು 
ಕುಯ್ಕೋದಕ್ಕೆ ಅಂದ (ಗಾಜೈ); ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ 
ಒಂದೇ ತಳಿಯೇ? (ಗಾಡಿ. ತೆಂಗಿನ ಹಣ್ಣು ಎ ಬಲಿತ ತೆಂಗಿನಕಾಯಿಂ ; 
ತಳಲು : ಅಕ್ಕ ಕರಿಯವ್ವ ತಂಗೀಯು ಭದ್ರಕಾಳಿ ತೆಂಗಿನ ಹಣ್ಣೂ 
ಒಲೆ ಹೂಡಿ ಅಟ್ಫಲ್ಲೆ ... ಅಡಿಗೇಯಾ (ಹುಟ್ಟಹ. ೪೫). ತೆಂಗಿನೋಲೆ ಎ 
ತೆಂಗಿನೆ ತಿರಂಳೋಲೆ : ಮುಡಿದ. ಪಾದರಿ ತೊಟ್ಟೆಳಮುತ್ತು ಸುತ್ತಿ 
ನೊಳ್‌ ಮಾಸದ ತೆಂಗಿನೋಲೆ ... ಸಂದ ಭೋಗಿಗೆ ವಿಲಾಸದ ದೇಸೆಯ 
ನುಂಟುಮಾಡುಗುಂ (ಸೂಕ್ತಿಸು. ೦೦-೦೩೪). 
[ದೇ.॥ ತಮಿ. ತೆಜ್ಯು, ತೆಜ್ಯ; ಮಲ. ತೆಣ್ಣು; ತುಳು. ತೆಂಗ್‌ ; 
ಕೊಡ. ತೆಂಗೆ] 
ತೆಂಗುಗಣಿ* (ನಾ.) ತೆಂಗಿನ ಗರಿ, - ಸೋಗೆ  ತೆಂಗುಗಟ್‌ ಕೊಡೆಯಿರ್ಪ 
ಕಡಲುಲಿಯ ಮನೆಯೇ (ಅಕ್ಕತ್ಕಾ. ೩೫-೬೭೦). [ ತೆಂಗ್ಯು * ಗಣ] 
85] ತೆಂಗುಗಾಯ್‌ ತೆಂಗಾಯ್‌' ನೋ. 
ತೆಂಗುದಿ (ನಾ). ಕೆಂಪು ಬಣ್ಣದ ಪ್ರಾಣಿ : 
ಲೋಹಿತ-ತೆಂಗುದಿ (ಬಾಹಟೀ. ೨-೨-೬3 ವ). 
ಈ [P ಇದು "ಕೆಂಗುಟ್‌ೌ' ಇರಬಹುದೆ ?] 
ತೆಂಗುಹ "ತೇಂಗುಹ' ನೋ. 
40| ತೆಂಟು, ತೆವಟಂ (ಕ್ರಿ). ಮೊರದಿಂದ ಕೇರು : "" ತೆಂಟು- ಶೂರ್ಪಕರಣೇ 
(ಕೇರು) '' (ಶಮಧಾ). ತೆವಟು : (8). 
[ದೇ.8 ತಮಿ. ಮಲ. ತೆಳ್ಳು ; ಕುರುಖ್‌. ತೆಲ್ನಾ ; ಮಲ್ತೊ, ತೇಲಿ] 
ತೆಂಟೆ (ನಾ). ಜೂಜುಕಟ್ಟೆ: ಕಂಡನವಂ ತೆಂ[ಪಾಉಂ. ತೇಂ, ದೀಂ] ಟಿಯೊಳೆ 
`ನಿಂದು ಜೂಜಾಡುವನಂ (ಪಾರ್ಶ್ವೃಪು- ೪-30). "ಶಿಂಟೆ' ಪರಾ. 
[ ಆ ಪ್ರಾ. ಟೆಂಟಾ] 


೩೪೭ ವ); 


ಹರಿಣ- ಎರಳೆ, ಶಶ ಮೊಲ, 


46 


ತೆಂಡೆ "ತೆಟ್ಟಿ' ನೋ. 


ತೆಂಡೆಸುತ್ತು 


ತೆಂಡೆಸುತ್ತು (ಕ್ರಿ). ಬೆಳೆಯಂತ್ತಿರಂವ ಕಬ್ಬಿನ ಜಲ್ಲೆಗಳಂ ಕೆಳಗೆ ಬೀಳ 

ದಂತೆ ಗರಿಗಳಿಂದ ಸಂತ್ತಿಕಟ್ಟು ; (8). 
[ ತೆಂಡೆ'( ಎ ತೆಟ್ಟಿ) + ಸುತ್ತೂ] 

ತೆಂಬೆಸೆ (ನಾ). ಎ ತೆಂಕದೆಸೆ; ಬಲಿತನವನು ಬಡವಾಗಲ್‌ ಸಲೆ ತನ್ನಯ 
ನೆಳಲು ತೆಂದೆಸೆಗೆ ಪೋಗುವದಂ ಛಳಿಲನೆ ಕಾಣಲ್‌ ಪ್ರಾಣಂ ಅಳಿವುದು ತಾ 
ಸತ್ಯವೈದುದಿನದೊಳೆಗೆ (ಪಂಡಶ. ೪೮-೩೨). [ತೆಂ + ದೆಸೆ] 

ತೆಂಪು (ನಾ). ಶೌರ್ಯ ; ಸಾಹಸ : ತೆಂಪಿನಿಂದೈತರ:ವಕಂಫನನ 'ಭರಕೆ 
ಭೂಕಂಪಮಾಗಲ್ಪವನೆತನಯ ಕೋಪದಲಾ ನಿಲಿಂಪತತಿ ಸಂತಸಂ 
ಗೊಳುವಂತೆ ದೈತ್ಯನಂ ಸಂಹರಿಸಿದಂ ರಣದೊಳು (ವೆಂಳಾರಾ.. ೬-೨೧ 
ಸೂಕನೆ). :.[ ದೇ. ತಮಿ. ತೆಮ್ಬು ; ತೆಲು. ತೆಂಪು] 

ತೆಂಪುಗಾರ (ನಾ). ದಂಂದುಗಾರ (?) : ಅಂಥ ತೆಂಪುಗಾರನಾದ ನೀನು 
ನಮ್ಮ ಸಾಲವನ್ನು ಹೇಗೆ ತೀರಿಸುವಿ (ಕಥಾಮಂ. ೪, ೪). 

[ತೆಂಪು? + - ಗಾರ (ಆ - ಕಾಜ) 

ತೆಂಬ (ನಾ). ತಿಟ್ಟು ; ದಿಣ್ಣೆ; ತೆವರು: ಬೆಟ್ಟಕ್ಕಿಂತಲೂ ಚಿಕ್ಕದಾದರೆ 
ಗುಡ್ಡ, ದಿಣ್ಣೆ, ಬೋರೆ, ತೆಂಬ, ತೆವರು ಎಂಬ ಹೆಸರುಗಳು ಬರುತ್ತವೆ 
(ಛೂಗೋ9. ೧೧); ಇಂಬು ಮಾಡ್ಕಾರ ಅಣಿಗೇರಿ ತೆಂಬೊಳ್ಳೇದೆಂದೂ 
ಇಳಿದಾರ (ಕಜಾಗೀ. ೪೯): ಆ ಎತ್ತುಗಳು . . . ತಿಪಟೂರು ಕುಣಿಗಲು 
ಗಳಿಗೆ ಕಾಯಿ ಕೊಬರಿ ಬೆಲ್ಲ ತುಂಬಿದರೆ ಎಂಥ ತೆಂಬದಲ್ಲಿಯಾದರೂ 
ಸಲೀಸಾಗಿ ಎಳೆಯುತ್ತಿದ್ದುವು (ನನ್ನೂರು. ೩೫). (?] 

ತೆಂಬಾಲ (ನಾ). ಒಂದು ಪ್ರದೇಶದ ಹೆಸರಂ (?): ಬಸದಿಯ ಪೊಆಗಣ 
ಪಿತ್ತಿಲ್ಹೊಣ್ಬಮುಂ ತೆಂಬಾಲದೊಳು . . . ಕೊಟ್ಟ ಮಣ್ಣು (ಎಕ. ಸ, 
ಕೋಲಾರ. ೯೦-೯೦ ; 908). 7?) 

ತೆಂಬುಟಿ (ನಾ). (?) : ತೆಂಬುಟ್‌ [ ಪಾಠಾಂ. ಪೆಂಪುಳಿ] ಯೋಪಗ್ಗ ದನೇಕ 
ಭಂಗಿಯ ನವೀನಸ್ವಾದುವೆತ್ತುರ್ಪುಗಾಯ್ಗಳನಾಳೋಕಿಸಿ ತಂದು ಬಡ್ಡಿಸಿ 
ದರ್‌ (ಕಂತೀಕ್ಕ. ೦೩-೭ಂ). [7] 

ತೆಂಚೆರಲ್‌ " ತೆಂಬೆಲರ್‌' ನೋ. 

ತೆಂಬೆಲತ್ತಪಳ್ಳ (ನಾ). ಒಂದಂ ಪ್ರದೇಶದ ಹೆಸರು (?) : ಕೆಣಿಯ) 
ಕೆಲಗೆ ತೆಂಬೆಲತ್ತಪಳ್ಳ ಕಟನಿ ಮೂಗಣ್ಣುಗವೆಡೆ (ಎಕ. ೫ ಕೋಲಾರ. 
೯0-೮೮; 903). [7+ ಪಳ್ಳ] 

ತೆಂಬೆಲರ್‌, ತೆಂಬೆರಲ್‌, ತೆಂಬೆಲರಂ (ನಾ). ಎ ತೆಂಗಾಳಿ: ಊದುವ 
ತೆಂಬೆಲರಿಂ ಬೆಡಂಗುವೆತ್ತು (ಎಇ. ೫111, ೩೩೦-೨೮ ; 929) ; ಬೀಸಿದುದು 
ತೆಂಬೆಲರಪ್ಪಿ ಕೊಳ್ಚವೊಲ್‌ (ಅದಿಪು. ೨-೬೫) ; ತೆಂಬೆಲರಲೆಪದ ಪೂಲತೆ 
ಯೆಂಬಿನಮಂಕುರಿಸೆ ಪುಳಕಮೊರ್ಮೊದಲೊಳೆ ಬಿಲ್ಲುಂಬೆಆಗುಮಾಗಿ ಸತಿ 
ಚೋದ್ಯಂಬಟ್ಟಳ್‌ (ಶಾಂತಿಪು. ೧೦-೭); ಮೆಲ್ಲಗೆ ನಡೆದಪ್ಪುದು' , . ; 
ತೆಂಬೆಲರ್‌ (ವರ್ಧಪು. ೧-೬೬); ಪೂಗಳ ಪೊಸಗಂಪಿನೊಳ್‌ ಪೊರೆದು 
ತೀಡುವ ತೆಂಬೆಲರಂತೆ .. . ಸೋಲಿಸದೆ ಕಾವನ ಕಬ್ಬಮದಾರನಾದೊಡಂ 
(ಳಬ್ಮಿಕಾ. ೦9); ತೆಂಬೆಲರ್‌ ತೀಡೆ ತುಂಬಿಗಳಾಡೆ (ಶ್ರೀರಾಮಾ, ೪೯೬-೨೪೭) 
ತೆಂಬೆರಲ್‌ : ಬಂದಾಡುವ ತೊಂಡುವೆಣ್ಣುರುಳಿ ತೀಡುವ ತೆಂಬೆರಲ್‌ 
(ಪಂಪಭಾ. ೩-೩೭) ; ತೆಂಬೆರಲ್‌ ಪೊರೆವೊರೆಯ ಸಡಿಲ್ವೆ ನಡು ಪೊಂಗಿರೆ 
ಮಲ್ಲಿಗೆಗಳ್‌ ಬಸಂತದೊಳ್‌ ಬಿರಿದೊಡೆ. (ಪಂಪಭಾ. ೩-೩4) ; ಪಾರದೆ 
ವಸಂತಮಂ ಕೈವಾರದೆ ತೆಂಬೆರಲ[ ಪಾಕಾಂ. ತೆಂಬೆಲರ]ನಾ ಮುನೀಶನ 
ಬರವಿಂ ಪಾರೈಸಿದಂದದಿಂ ಸಹಕಾರಂ ತೂಳ್ಳಿತ್ತು ಪುಳಕಮೆನೆ -ಕಳಿಕೆಗಳಂ 
(ಡಂದ್ರಪು. ೨-೯೦). ತೆಂಬೆಲರು : ತೆಂಬೆಲರೊಯ್ಯನೆ ತೀಡೆ ನಿದ್ರಾಂಗನೆ 
ಗಿಂಬುಗೆಯ್ದನು ತನ್ನೊಡಲ (ಕರ್ಣವೃ. 9-೫). [ತೆಂ + ಎಲರ್‌] 

ತೆಂಬೆಲರು "ತೆಂಬೆಲರ್‌' ನೋ. 

ತೆಕಿಮುಕ್ಕಿ “ತಕ್ಕೆಮಂಕ್ಕೆ' ನೋ. 


೩೪೯೯ 


10 


೩6 


೩6 


80 


40 


«5 


ತೆಕ್ಕಿಮುಕ್ಕಿಬೀಳು 


ತೆಕಿಮುಕ್ಕಿಬೀಳು "ತೆಕ್ಕಿಮುಕ್ಕಿಬೀಳು' ನೋ. 

ತೆಕ್ಕನೆ (ಆ). ೧. ತಕ್ಷಣ; ಕೂಡಲೆ; ಒಡನೆ: ಆತನ ಭಾವ ಭಣಿತೆಯನಕಿವ 
ವೊಲು ನಾನೊಂದುಪಾಯವನು ತೀವಿ ತೆಕ್ಕನೆ ಸಿಕ್ಕಿಸುವೆನು (ಪ್ರಭುಲಿ॥ 
3೦-೪) ; ಅಸುರರ ಸಂತತಿಯುಂ ಮುಂ ಶೀವಿದ ಕೃತಕಧ್ಯಾಂತಮುಮಾ 
ಜಯಭೂಪತಿ ದಿನಕರಶರಮಂ ಬಿಡಲೊಡನೆ ತಾಂ' ತೆಕ್ಕನೆ ಪರೆದತ್ತು 
(ಜಯಕಾ. ೭-೩೩) ಏನು ತೆಕ್ಕನೆ ಚಿಂತಾಗ್ರಸ್ತರಾದಿರಿ? (ಜಂದ್ರಸ. ೧೨): 
ದಾಳಿಂಬೆಹಣ್ಣನು ತಿನ್ನುವ ಕವಿ ಅದನ್ನು ತಿನ್ನುತ್ತಾ ತೆಕ್ಕನೆಯೇ ಆ ಸವಿಯ 
ಮೂಲಕ್ಕೆ ಹೊರಟಿರುವುದು ಇದರ ವಿಶೇಷ (ಸಾಂದಸ, ೩೩). ೨. ಹೆಚ್ಚಾಗಿ; 
ಅತಿಶೆಯವಾಗಿ; ಅಧಿಕವಾಗಿ; ಬಹಳವಾಗಿ: ಆ ಶಿಶುವಿನಟಸ್ಯಿ ತೆಕ್ಕನೆ 
ತೀವಿತ್ತ್ಮನಿತುಂ ದಿಕ್ಷಟವುಂ (ಜಗವಿ. ೩-೧3); ಜನನಿಯ ಶರೀರದೊಳ್‌ 
ತೆಕ್ಕ[ಪಾಕಾಂ. ಕೈ]ನೆ ಶೀವಿದ ರಾಗರಸದೊಳೋಲಾಡಿಯೆ ... ಬಳೆವಂತೆ 
(ಡೆಂದ್ರಪು. ೩-೯೯); ಆ ರಮಮೆಣ್ಣೆ ಸೆಯೆಲ್ಲಮಂ ತೆಕ್ಕನೊತ್ತರಿಸಿ ತೀವಿರೆ 
(ಧರ್ಮುಫ. ೩-೩). 

ತೆಕ್ಕತೆಕ್ಕನೆ (ದ್ವಿರುಕ್ತಿ) : ಕಾಳೋರಗನಿಶ್ವಾಸಾನಿಳನಿಂ ಜಗುನೆಯ 

ಮಡು ತೆಕ್ಕತೆಕ್ಕನುಕ್ಕುತಿರ್ಕುಂ (ಅರ್ಧನೇ. ೪-೪೧); ಕಮಂಡಲಜಲಂ 
ತೆಕ್ಕತೆಕ್ಕನೆ ಕುದಿಯೆ (ಹಕಕಾ. ೨-೩೩) : ಪದಪದಾರ್ಥಂಗಳು ಪಚನಕಾಲ 
ದೊಳೊಡನೊಡನೆ ತೆಕ್ಕ[ಪಾತಾಂ. ಕ್ಯ]ತೆಕ್ಕನೆ ಕುದಿಯೆ (ಬಸಫು. ೩೬-೪೬); 
ಜಲಕ್ಕನಾದಾನಂದರಸಭರಿತನೇತ್ರದಿಂ ತೆಕ್ಕತೆಕ್ಕನೆ ನೆಗೆವುತಿರ್ಪ ಬೆಮರ್ವನಿ 
ಗಳಿಂದಿರದೆ ಸೆರೆ ಬಿಗಿವ ಕೊರಲಿಂ... ಮೆಯ್ಯಿಕ್ಕಿ (ಪದ್ಮಂ. ೫-೨೩). ತೆಕ್ಕೆ 
ತೀವು2ಜಡಿದು ತಂಂಬು; ಅಂಚು ಮುಟ್ಟ ತುಂಬಂ: ಕರಿಯ ಕರಗಮಂ 
ತೆಕ್ಕನೆ ತೀವಿ. (ವಡ್ಮಾರಾ. ೧೦೩-೨೮):. ತೆಕ್ಕನೆ ತೀವಿದ ಕಣ್ಣ ನೀರೊಳ್‌ 
ದೆಸೆಗಾಣದೆ ನಿಂದಿರ್ದ ಸುಯೋಧನನಂ ಸಂಜಯನಿಂತೆಂದಂ 
(ಪಂಪಛಾ. ೧೩-೩೭ ವ); ಮನದೊ ಳ್‌ ತೆಕ್ಕನೆ ತೀವಿದೊಂದು ಪರಮಸ್ನೇಷಾ 
ಮೃತಂ ಕಣ್ಣಳಿಂದೆನಸುಂ ಪೊಣ್ಮಿದುದೆಂಬಿನೆಂ ಸುರಿವಿನಂ ಹರ್ಷಾಶ್ರು 
(ಜಗವಿ. ೬-೮೩): ಹೊಕ್ಕಳು ಗುಣ್ಣುಗೆಟ್ಟುದು ವೊಡಲೊಳು `ಶಿಶು.ತೆಕ್ಕನೆ 
ತೀವಿ ಜೀವಿಸಲು (ಮೋಹತ. ೧೭-೭).: [? + - ಅನ್ನೆ] 

ತೆಕ್ಕನೆವೋಗು (ಕ್ರಿ). ೧. ವಿಸ್ಮಯಪಡಂ; ಆಚ್ಚರಿಗೊಳ್ಳು : ಆ ಭವದೊಳೆ 
ನೀಂ ವನಚರನೆ ಎನಲೊಡಂ ತೆಕ್ಕನೆಪೋದಂ ಜನ್ಮನಾಟಕಕ್ಕವನೀಶಂ 
(ಅರ್ಥನೇ. 9-8). ೨. ಗಾಬರಿಯಾಗು : ಇತ್ತ ಲೀಲಾವತಿ ನಿಜವಲ್ಲಭಂ 
ಮಲ್ಲಿಕಾಮಂಡಪದೊಳಿಲ್ಲದುದಂ ಕಂಡು ತೆ ಕ್ಕ ನೆಮೋಗಿ (ರೀಲಾವ. 
೧೪-೦೧೬ ವ). [ ತೆಕ್ಕು * ಪೋಗ್ಯು ] 

ತೆಕ್ಕಾಡು "ತೇಂಕಾಡು' ನೋ. 

ತೆಕ್ಕಾಮುಕ್ಕೆ "ತಕ್ಕೆವುಿಕ್ಕೆ' ನೋ. 

ತೆಕ್ಕಾಮುಕ್ಕೆಬೀಳು 'ತೆಕ್ಕಿಮುಕ್ಕಿ ಬೀಳಂ' ನೋ. 

ತೆಕ್ಕಿಮುಕ್ಕಿ "ತಕ್ಕೆಮುಕ್ಕೆ' ನೋ. 

ತೆಕ್ಕಿಮುಕ್ಕಿಬೀಳು. ತೆಕಿಮಂಕ್ಕಿಬೀಳು, ತೆಕ್ಕಾಮುಕ್ಕೆಬೀಳು (ಕ್ರಿ). ೧. 
ಬಲವಾಗಿ ತಬ್ಬು; ಗಟ್ಟಿಯಾಗಿ ಅಪ್ಲಿಕೊಳ್ಳು : ನಿಮ್ಮ ತಾಯ 
ಪುನರ್ಜನ್ಮವನ್ನು ಹೊಂದಿದ್ದಾಳೆ ಬಹಳ ಹೊತ್ತು ತೆಕ್ಕಿಮುಕ್ಕಿಬೀಳಬನ್ನಿರಿ 
(ಉರಾಚ. ಮುಳುಗುವವನು ಬೆಂಡಿಗೆ ಶೆಕ್ಕಿಮುಕ್ಕಿಬಿದ್ದಂತೆ 
ಏನನ್ನಾದರೂ ಹಿಡಿಯ ಹೋಗುವನು (ಜಾಳಬ. ೨೬). ೨. (ಆಲಂ) 
ಕೂಡಿಕೊಂಡು ಬರು; ಜೊತೆಯಲ್ಲಿ ಬರು ; ಇತ್ತೀಚಿನ ಆರು ವರ್ಷ 
ಗಳಲ್ಲಿ ಮತ್ತೆ ಸುಖ ದುಃಖ ತೆಕ್ಕಿಮುಕ್ಕಿಬಿದ್ದು ಬಂದಿವೆ (ಕಂನಾಸಾ. ೦೦೦). 
ತೆಕಿಮುಕ್ಕಿಬೀಳು: ೧. ಮುಳುಗಾಂವ ಬೆಂಡಿಗೆ ತೆಕಮುಕ್ಕಿಬಿದ್ದಾಂಗ 
(ಗರಿ. ೦೦೦-೪). ತೆಕ್ಕಾಮುಕೈಬೀಳು : ೧. ವೆಂಕಣ್ಣಮಾಸ್ತರರನ್ನು ಮತ್ತೆ 
ಕುಂತಿ ಗಾಂಧಾರಿಯರು ತೆಕ್ಕಾಮುಿಕ್ಕೆ ಬಿದ್ದಿದ್ದರು (ದೀಪಹ; 1, ೪೯). 

[ತೆಕ್ಕಿ ಮುಕ್ಕಿ ( ಆತಕ್ಕೆಮುಕ್ಕೆ) * ಬೀಳು (ಎ ಬೀಟ್‌್‌,)] 


೦೩೦) ; 


ತೆಕ್ಕಿಸು 


ತೆಕ್ಕಿಸು "ತಟಿಕ್ಯಿಸಂ' ನೋ. 

ತೆಕ್ಕು, "ತೇಗ್ಕು' ನೋ. 

ತೆಕ್ಕು, (ಕ್ರಿ). ೧. ಅಂಜಂ ಹೆದರು, ಭಯಂಪಡು : ಮುನಿದೊಡಂ 
ಮುಟ್ಟಿ ನೋಯಿಸಿದಡಂ ತೆಕ್ಕನೀತನನೆಂತು ಹುಸಿಯ ನುಡಿಸುವೆನೆಂದು 
ಚಿಂತಿಸುತ (ಹಡಳಾ. ೮-98); ಕಾಡುವಂ ಶಿವನಂತದರ್ಕೆ ತೆಕ್ಕದೆ ಭಕ್ತ 
ರಾಡಿದುಕ್ತಿಯನೆ ಮನ್ನಿಸುತೆ (ಪದ್ಮರಾ- ೩-೯): ಮನೋಜನ ಸಡಗರಕ್ಕೆ 
ತೆಕ್ಕಿದಳು...ಬೆಚ್ಚಿದಳಂಗಜಾಸ್ತ್ರದಲಿ (ಕುವ್ಯಾಆ. ೮-೨0); ತೆರಳದೆ ತೆಕ್ಕದೆ 
ತೆಜಹುಗೊದದೆ ರಾಮನಿರೆ ಮೆಚ್ಚಿದರು ದೇವತೆಗಳು (ಕುರಾಸಾಂ. ೨೦-೨೪). 
೨. ಹಿವೆಟ್ಟು ; ಸೋಲಂ: ಎಂತಪ್ಪ ವಿದ್ವಾಂಸರುಂ ತನಗೆ ತೆಕ್ಕುವರ್‌ 
(ಸಾಮರ.ಹ. ೨೩೮-೧); ಹಿಡಿ ಗುದಿಗಾಲ್ಲಳೆಂ ಕಟ್ಟಿ ಗೋತಮಂ ತೆಗೆ 
ತೆಕ್ಕದೊಡೆ ಕುತ್ತಿ ಕೆಡಹು (ಸಿಂಗಿರಾ. ೩-೧೮); ಸಿಡಿಲ ಪೊಡರ್ಪು ತೆಕ್ಕುವಂತು 
ಗುಡುಗುಡಿಸಿ ಗುಡುಗಿ ಬೊಬ್ಬಿಜೌದಂ: ಕಲಿಯಣುವಂ (ಉ ಮಾಕ್ಯ. 
೧೩೦-೩೦). ಹಿ, (2): ನಿಟ್‌ ತೆಕ್ಕಿದ್ದದೆ ರಳೆ ತೆರೆಗಳ್‌ ಪೊಅವಾಅಂ 


೩೬೦೦ 


ಭೋಂಕನಪ್ಪೆ ಘನನಂಣ್ಣೊಡೆಯಂ ನಿಜನಿ ಸೋಂಕಿ ಸೋಂಕೆ ಕೊಳನಂ | 


ತುಟುಗೆವೆಗಳ್‌ ತುಣುಗೆ ಪೊಕ್ಕುದಬಲಾನೀಕಂ (ಸೂಕ್ಲಿಸು. ೦೨-೨೩). 
ತೆಕ್ಕು (ಕ್ರಿ). (ಪ್ರಾಣಿಗಳಂತೆ) ನವೆಗೆ ಮೈ ನೆಕ್ಕಿಕೊಳ್ಳೂ: “ತೆಕ್ಕು- 
ತಿರ್ಯಕ್ಕಂಡೂತಿ ಲೇಹೆನೇ (ನವೆಗೆ ನೆಕ್ಕು)” (ಶಮಧಾ). 
1p ಇದು 'ತಿಕ್ಕು' ಎಂಬುದರ ಅಪಲಿಖಿತವಿರಬಹುದು) 
1 'ತಟಿಕ್ಕಿ ನೋ. 


ಸಿಂಬೆ ಸಂತ್ತೂ: ಕುಂಡಲೀ, ಜಿಹ್ಮೆಗಃ--ಈ ೨ ತೆಕ್ಕೆಗಟ್ಟಿದ ಹಾವು 
(ಹಲಾಯು. ೦೦೩-೧೯): ತಲೆಸುತ್ತ ತೆಗೆದೊಡನೀಡಾಡಲಾ ಕೇಶ ನೆಲದೊ 
ಳಿರ್ದುದು ತೆಕ್ಕೆಗಟ್ಟಿ (ಧರಡ. ೬೦-೯೨). ೨. ರಾಶಿಯಾಗು ; ದಟ್ಟೈಸಂ; 
ಸಂದಣಿಸು ; ಪರಿಖೆಯ ತೆರೆವೊಯ್ಲಿಂದಂ ತೆರಳ್ಹು ತಡಿವಿಡಿದು ತೆಕ್ಕೆಗಟ್ಟಿದ 
ಪೊಂದಾವರೆಯ ರಜದಂತೆ (ಮಲ್ಲಿಪು. ೨-೬೪) : ಹೊಡಕರಿಸಿ ಹೊದಟ್‌ದ್ದು 
ಮುಂದಕ್ಕೆ ನಡೆನಡೆದು ಕೈ ವಾಡಿ ಕಾಯದ ತೊಡಕನೊಲ್ಲದೆ ತೆಕ್ಕೆ 
ಗ[ ಪಾಕಂ. ಗೆ]ಟ್ಟಿತು ಭಟರು ನಾಕದಲಿ (ಕುವ್ಯಾಳೀ. ೯-06). ೩. ಒಂದ 
ರೊಡನೊಂದಂ ಬೆರೆ ; ಕೂಡಂ ; ತೊಡಕಂಹಾಕಿಕೊಂಡಿರು : 
ತೆಕ್ಕೆಗಟ್ಟಿರ್ದ ಫಣಿಪತಿಯ ಭಾವದಿಂದೆಸೆವ ಬಜ್ಜರವರಲ ಬಾಹುಪೂರಕ 
(ಸಂದು. ೭-೨೭). ತಕ್ಕೆಗಟ್ಟು, : ೪. ಒಟ್ಟಿಗೆ ಸೇರಿಸಿ ಕಟ್ಟು; 
ಪಿಂಡಿ ಮಾಡಂ : ಆ ಹುಲ್ಲೆಲ್ಲವನ್ನೂ ತಕ್ಕೆಗಟ್ಟು (ರೂಢಿ). 
(ತೆಕ್ಕೆ ( ಆತಟ್ಕ್ಕಿ) + ಕಟ್ಟು] 
ತೆಕ್ಕೆಗೆಡಿಸು (ಕ್ರಿ). ಗಂಂಪುಗೆಡಿಸು ; ಚೆದರಿಸು ; ಕಕ್ಕಸದೊಳೆಕೃತುಳಕೈತಂದ 
ವೀರರಂ ಮುಕ್ಕುರಿಕಿ ತೆಕ್ಕೆಗೆಡಿಸಿದಂ (ಜೈಮಿಥಾ. ೧೪-೬). 
[ತೆಕ್ಕೆ (<ತಟಕ್ಕಿ) + ಕೆಡಿಸು]. 
ತೆಕ್ಕೆಗೆಡೆ (ಕ್ರಿ). ಗುಂಪಾಗಿ ಬೀಳು ; ರಾಶಿಯಾಗಿ ಬೀಳಂ : ಮಿಕ್ಕು 
ನೊಕುವ ಕುದುರೆಕಾಅರು ತೆಕ್ಕೆಗೆಡೆದರು ಸಂದಣಿಸಿ ಕೈಯಂಕ್ಕಿದಾನೆಯ 
ನೇನನೆಂಬೆನು ಕಾಣೆನಳವಿಯಲಿ (ಕುವ್ಮಾದ್ರೋ. ೫-೩). 
(ತೆಕ್ಕೆ, (ಎತಟಕ್ಕಿ) + ಕೆಡೆ|] 
ತೆಕ್ಕೆಗೆಯ್‌ 'ತಟಸ್ಕಿಗೆಯ್‌' ನೋ. 
ತೆಕ್ಕೆಗ್ಗೆ “ತಟಕ್ಕಿಗೆಯ್‌' ನೋ, 
ತೆಕ್ಕೆಗ್ಳೆಸು (ಕ್ರಿ). ಅಪು ವಂತೆ ಮಾಡು ; ತಬ್ಬಿಸಂ: ನಿನ್ನ ಉರಿವ ಗಾಜಿನ 
ಕಂಭಕೆ ತೆಕ್ಕೆಗ್ಗೆಸಿ ಪರಿಭವದೊಳು ಬಳಲುವಾಗ ಹರಿಪುರುಷೋತ್ತಮನ 
ನಾಮ ನೆನೆಗೊಡದೆಲೆ ಮನ (ಪುರಂದ. ೧-೧೪೨-೬). 
[ತೆಕ್ಕೆಗೆ (ಆ ತಟಿಕ್ಕಿಗೆಯ್‌) + - ಸು) 


೩8 


60 


ತೆಕ್ಕೆವೆಳಗು 


ತೆಕ್ಕೆಗೊಳ್‌ ತಟಕ್ಕೆಗೊಳ್‌' ನೋ. 
ತೆಕ್ಕೆಗೊಳ್ಳು "ತಟಿಕ್ಕಿಗೊಳ್‌' ನೋ, | 
ತೆಕ್ಕೆಗೋಲ್‌ (ನಾ), ಗುಂಪಾಗಿ ಬರುವ ಬಾಣ: ಹೊಕ್ಕವಾನೆಗಳೆರಡು 
ಸೇನೆಯೊಳೊಕ್ಕಲಿಕ್ಕಿದವೆಸುವ ಜೋದರ ತೆಕ್ಕೆಗೋಲಿನ ಮಾಲೆ ಮುಕ್ಕಳಿಸಿ 
ದವು ದಿಗುತಟವ (ಕುವ್ಕಾಭೀ. 9-೭೫). [ತೆಕ್ಕೆ (ಎತಟಕ್ಕಿ) + ಕೋಲ್ಡ್‌) 
ತೆಕ್ಕೆತುರುಬು “ತೆಕ್ಕೆದುಜುಂಬು' ನೋ. 
ತೆಕ್ಕೆದುಣುಂಬು, ತೆಕ್ಕೆ ತುರುಬು, ತೆಕ್ಕೆದುಜುಬು (ನಾ). ಸಂರಂಳಿ 
ಸುತ್ತಿ ಕಟ್ಟಿದ ಮುಡಿ: ತೆಕ್ಕೆದುಜುಂಬಿನ ತೊಂಡಿಲು ಮಣಿಬಲೆ 
ಚೊಕ್ಕ ಬೊಟ್ಟಿಕ್ಕಿದ ರವಕೆ ಇಕ್ಕಿ ಲೆಕ್ಕಿಸಿ ತಿದ್ದಿ ನಿಜ್‌ಎಡಿದುಡಿಸಿದ 
: ಸುಕ್ಕಿನಂಬರದೊಳೆಸೆದರು (ಥಕಶ. ೩೦-೪೦). ತೆಕ್ಕೆ ತುರುಬು : ಅಡ್ಡ 
ಮುಡಿ, ಸೋರುಮುಡಿ, ದೊಡ್ಡಮುಡಿ, ತೆಕ್ಕೆತುರುಬು ವಯಂತಾದ 
ಶೃಂಗಾರದ ತುರುಬುಗಳನ್ನು ತೋರದೆ ಬೇಸರುಮುಡಿಗಟ್ಟೆ ಬಂದರು 
(ಮಾಮುಲ್ಲಿ. ೧೨೫). ತೆಕ್ಕೆದುಚುುಬು : ಅಡ್ಡಮುಡಿಯ ಸೋರುಮಂಡಿಯ 
ಸೊನ್ನಾರದ ದೊಡ್ಡ ಮಂಡಿಯ ತೆಕ್ಕೆದುಜುಬ ಒಡ್ಡುದೋಣದೆ ಬಿಟ್ಟು 
ಬೇಸಜುಮುಡಿಗಟ್ಟಿ...ಐತಂದರು (ಧರಡ. ೦೬-೨೪). 
[ ತೆಕ್ಕೆ (ಆ ತಟಕ್ಕಿ) + ತುಣುಂಬನ್ಯಿ ] 
ತೆಕ್ಕೆದುಣುಬು " ತೆಕ್ಕೆದಂಜುಂಬು ' ನೋ. 
ತೆಕ್ಕೆಬಡಿ (ಕ್ರಿ). ಗುಂಪಾಗಿ 'ಬೀಳಿಸಂ, ರಾಶಿಯಾಗಿ ಕೆಡವು: ಅಡ್ಡ 
ಮಳೆ. ಸಡ್ಡು ಹೊಡೆಯುವ ಸಿಡಿಲು, ಸಿಕ್ಕುದನು ತೆಕ್ಕೆಬಡಿಯುವ ಗಾಳಿ 
(ನೆಲಮು. ೬೦-೦೦). [ ತೆಕ್ಕೆ, (<ಎತಟ್ಸ್‌) * ಬಡ್ಡಿ] 
ತೆಕ್ಕೆಬೀಳು " ತಕ್ಕೆಬೀಳಂ ' ನೋ. 
ತೆಕ್ಕೆಯಾಡು (ಕ್ರಿ). ಗಂಂಪುಗುಂಪಾಗಿ ಚೆಲ್ಲಾಪಿಲ್ಲಿಮಾಡು ; ಗುಂಪು 
ಗಂಂಪಾಗಿ ನಾಶಗೊಳಿಸು,-ಚೆದರಿಸಂ : ಮಿಕ್ಕುಟೀದ ನಿಮ್ಮ ಸೊರ್ಕು 
ಜವ್ವನಿಗರಂ 'ತಿಕ್ಕಿ ತೆಕ್ಕೆಯಾಡುವೆನಿಂತಿದು ದಿಟ್ಟಮೆಂದಂ (ಉಮಾಕ್ಕ. ೧೪೨- 
೨೮). [ತೆಕ್ಕೆ (-ಆತಲಕ್ಕಿ) * ಆಡು, ) 
ತೆಕ್ಕೆಯಿಸು " ತಲ್ಕೈಸಂ' ನೋ. 
ತೆಕ್ಕೆಯ್ಸು " ತಟ್‌ ಸಂ' ನೋ. 
ತೆಕ್ಕೆವರಿ (ಕ್ರಿ). ರಾಶಿಯಾಗಂ ; ಗುಂಪಾಗಂ : ತೆಕ್ಕೆವರಿದೇಳ್ವ ಕರ್ಬೊಗೆಯ 
ಹೊರಳಿಗಳ ದಶದಿಕ್ಕುಗಳನವ್ವಳಿಪ ಕೇಸುರಿಯ ಚೂಣಿಗಳ , , 
ಪೆರ್ಗಿಚ್ಚುಗಳ ವೆಂಕೆ ಮೇಲಿಕ್ಕಿದುದು ಹಂಸಧ್ವಜನ ಸೇನೆ ಬೆಂದು ಬೇಗುದಿ 
ಗೊಂಡುದು (ಜೈಮಿಛಾ. ೧೩-೦೨); ಫಣಿನಿಕರ ಘೋಳೆಂದು ತೆಕ್ಕೆವರಿ 
ದಿಂಗಳದ ಮೇಲ್ಪಿದ್ದು ಸುಡುತಿರಲ್‌ (ತುರಂಗ. ೬-೩೩). 
[ ತೆಕ್ಕೆ, (ತಟಕ್ಕೆ) + ಪರ್ಕಿ) 
ತೆಕ್ಕೆವರಿಗೆ (ನಾ). ಒಂದಂ ಬಗೆಯ ಗುರಾಣಿ (?); ಗುರಾಣಿಗಳ 
ಸಾಲು (1): ನಡೆಗೋಟೆಯೆನೆ ಮಂಡಳಿಸಿ ಬಲಿದರು ತೆಕ್ಕೆವರಿಗೆಗಳ 
(ಕುವ್ಯಾ ಳೀ. ೪-38); ಬಲುವಾನಿಸದ ಬಂಡಿಗಳನೊಡ್ಡಿದರಾ ನಿರಂತರ ಶರವ 
ತಡೆದರು ತೆಕ್ಕವರಿಗೆಯಲಿ (ಕುವ್ಮಾಕ. ೧೧-೫೦) ; ಲಗ್ಗೆ ವರಿಗೆ ತೆ[ಪಐಾ೦. 
ತ]ಕ್ಕೆವರಿಗೆಗಳಿಂ ಬಂದು ಮುನಗ್ಗಿ ಕವಿದು (ಕುಂ3ಸ90. ೧೦-೩೨) ; ಸಾಲು 
ಕೆಂಪಿನ ತೆಕ್ಕೆವರಿಗೆಯೊಳರಿಕುಲಕಾಲಾಂತಕಬಲಬಲನು ಶೂಲಧರನು 
ಖಗರಾಜಗೆ ಪಕ್ಷದವೋಲೆಸೆದಳು ಜೀವದೊಡತಿ (ವರ್ಧಡ. ೬-೭೭). 
[ ತೆಕ್ಕೆ (ಆ ತಟಕ್ಕಿ) + ಪರಿಗೆ) 
ತೆಕ್ಕೆವೆಳಗು (ನಾ). ಅಧಿಕವಾದ ಬೆಳಕಂ ; ಹೆಚ್ಚಾದ ಕಾಂತಿ: ಹತ್ತು 
ಸಾವಿರ ಕೈಪ್ರಮಾಣದ ಸುತ್ತುವಳಯದೆ ಮಣಿಯ ಶಿಲೆಗಳ ತತ್ತವಣೆಗಳ 
ತೆಕ್ಕೆವೆಳಗಿನ. . . ವೈಡೂರ್ಯ ಶಿಲೆಗಳ ಮತ್ತವಾರಣ ವರವಿಧಾನ 
ದಲೆಸೆದುದಾಸ್ಥ್ಕಾನ (ಕುವ್ಕಾಸ. ೦-೦೪). 
[ ತೆಕ್ಕೆ (ಎತಟಕ್ಕಿ) + ಬೆಳಗ್ಗು (-ಬೆಳಕ್ಕು)) 


ಲ್ಯ 


ತೆಕ್ಕೆ ೈವೆಜು 


ತೆಕ್ಕೆವೆಜು (ಕ್ರಿ). ರಾಶಿಯಾಗಂ; ದಟ್ಟೈಸು: ಸಂದಣಿಗೊಳ್ಳು : 
ತದೀಯತನುವಂ ಪ್ರಾಳೇಯಸಂಸ್ತೋಮವಿಶ್ರಮಮಂದೆಕ್ಕಿದ ತೆಕ್ಕೆವೆತ್ತರಲೆ 
ವೋಲ್‌ ಪಶ್ಚಿರ್ಪಿನಂ ನಿಂದನಶ್ರಮದಿಂದಂ ತಟಿನೀತಟಾಕತಟದೊಲಳ್‌ 
ಯೋಗೀಂದ್ರಂ ' (ನೇಮಿಪು. ೨-೬೪) ;. ತನಯಂ ಬಂದಾ ವಾರ್ತೆಗೆ 
ತನುಪುಳಕದ ತೆಕ್ಕೆವೆತ್ತು ಶಿಶಿರದ ಸೋಂಕಿಂ ನನೆವೆತ್ತೊಪ್ಪುವ ಮಾಲತಿ 
ಯನೆ ವಿಜಯಾವತಿ ಸಮಂತು ಪೋಲ್ತಿಸೆದಿರ್ದಳ್‌ (ಕುಸುಮಾ, ೧೫-೯೮). 
[ ತೆಕ್ಕೆ (-ಆತಟಕ್ಕಿ) + ಪೆಜ್ಮು) 
ತೆಕ್ಕೆಹಾಯ್‌, ತೆಕ್ಕೆಹಾಯಂ (ಕ್ರಿ). ೧, ಅಪ್ಪಿಕೊಳ್ಳು ; 
ಕಮಲೆಯು ಅಳುತ್ತ ... 


ತಬ್ಬು : 


ಅವನಿಗೆ ತೆಕ್ಕಹಾಯ್ದಳು (ರಕ್ತಧ್ಮ. ೧೩೭). 


ತೆಕ್ಕೆಹಾಯು : ೨. ಎ ತೆಕ್ಕೆಬಡಿ : ದಿಕ್ಕುದಿಕ್ಕಿಗೆ ಮೋಡ ಪಕ್ಕ ಬೀಸು 


ವುದು. ಎದುರು ಬಂದುದನಮರಿ ತೆಕ್ಕೆಹಾಯುವುದು | (ನೆಲವು. ೧೫- ೨೩). 
[ ತೆಕ್ಕೆ (ಎತಟ್ಕ್‌) * ಹಾಯ್‌, (ಆ ಪಾರ್ಯ್ಮ) ] 

ತೆಕ್ಕೆಹಾಯು ತೆಕ್ಕೆಹಾಯ್‌ ನೋ. 

ತೆಗಪು, ತೆಗೆಪ್ಕು (ಕ್ರಿ). ೧. ಹೋಗುವಂತೆ ಮಾಡು; ಹೊರಡಿಸು; 
ತೆರಳಿಸು. ೨. ಕಂದಿಸಂ; ಬೇಯಿಂಸಂ: ಕುದಿವ ಕರ್ಬೊನ್ನ 
ಕಾಯ್ಗೊಂಡೆಣ್ಣೆಯೊಳ" ಬಳಲೆ ತೆಗಪು[ಪಾಕಾಂ. ತೆಗೆ]ವರುಂ(ಆದಿಪು. ೩-೮೫ವ); 
ಕುದಿಯಿಸುಗೆ ಸುಣ್ಣದಿಂ ಕಯ್ದೆದೊಂಡೆಯಂ ಕೋಕಿಲಾಕ್ಷಿವೆರಸು ಸಿತೇ 
ರಂಡದ ತೊಟ್ಟೆಯೆಲೆಗಳಿಂ ಪಡಲದ ಕಾಯಂ ತೆಗಪುಗವಣ ಕೈಪೆಗಳಟಾಗುಂ 
(ರೋಳಕೋಪ. 6-೩0) ;: ತಳಿರ್ಗಳ್‌ ಮೆಯ್ತೊಂಕೆಯಿಂದಂ ತೆಗಪಿದ 
ತಳಿರಂತಾದುವಾದಂ ಮೃಣಾಳೀವಳಯಂ ಕೆಯ್ದೆಂಕೆಯಿಂದಂ ಕರಿಯ 
ಬಳಿಗಳಂತಾದುವು (ಲೀರಾವ, ೧೧-೪೪) ; ತುಲಸಿಯ ನುಗ್ಗಿಯ ತಗ್ಗಿಯ 
. » « ಪತ್ರಂಗಳನೊಡನೆ ತೆಗಪಿಕೊಂಡದಜಕೊಳೆ ಸೇಕಂಗೆಯ್ಕೆ (ಅಕ್ಕಶಾ. 
೦೦-೨೦). ತೆಗೆಪು : ೧. ಜಲನಿಧಿಯಂ ಪೀರ್ದಲ್ಲಿಯ ಜಲಚರಮಂ ಕೂಡೆ 
ತೆಗೆಪಿದೆಂ ತೆಗೆಪುವೆನಿಂ ಸ್ಮಲಚರಮನೆಂದು ವಡಬಾನೆಲನೇಟ್ವವೊಲೊಗೆ 
ದುದರ್ಕಮಂಡಳಂ (ಉದಂಉ. ೪೬೩). ೨. ತೆಗೆಪಿ ಕುಡಿಯಿಸುಗೆ ಶಿವೆ 
ಕಳವಿಗೆ ಬುಳಂ ,,. ಎಂಬಿನಿತುಮ೦ (ಲೋಕೋಪ. ೯-೦೮). 

[ತೆಗೆ + - ಪ) 

ತೆಗಲಮುಗು (ನಾ). ಒಂದು ಬಗೆಯ ಸಸ್ಯ : (ಮೃಠಿಗಿ. ೪೨-೮೩೧). [? 

ತೆಗಲೆ (ನಾ). ೧. ಎದೆ ; ವಕ್ಷಸ್ಥಳ : ಪುಲಿ ಬಂದು ಪಾಯ್ದೂ ಬಸಿಐಂ 
ಪೋಟ್ದು ನೆತ್ತರಂ ಕುಡಿದು ತೆಗಲೆಯಂ. ಪೋಟ್ತು ತಿಂಬಾಗಳ್‌ (ವಡ್ಮಾರಾ. 
೪೮-೧೯); ಆಡಿ ತೊಡೆ ಪೊರ್ಕುಟುಂ ತೆಗಲೆ ಕೈ ಕಣಕಾಲ ಕೊರಲೆಂಬಿವುಂ 
- * * ಸೀಟ್ಡುವು ಪಾರ್ಥನಂಬುಗಳ್‌ (ಪಂಪಭಾ. ೧೦-೧೩೬); “ಹೆಕ್ಕತ್ತು ; 
ಹೆಗಲು” (ಪಂಸಭಾ. ಕೋಕ); ದೇಸಿಯಾದ ತೆಗಲೆ ಪದಕ್ಕೆ ವಕ್ಷಸ್ಥಳದ 
ಮೇಲ್ಲ ಡೆ ಎಂಬ ಅರ್ಥ ಮಾತ್ರವಲ್ಲದೆ ಒಳಗಡೆ ಎಂಬರ್ಥವಿಲ್ಲ (ನಾಡೋಜ. 
59೬) ; ತೆಗಲೆ ಎಂಬುದು ಉರಸ್ಕಳಕ್ಕೆ ನಮ್ಮಾ ಕನ್ನಡನಾಡಿನಲ್ಲಿ ಮಾತ್ರ 
ರೂಢವಾದ ಹೆಸರು . , . "ತಗಲೆ' ಎಂದರೆ ತೆಗಲೆಯ ಮೇಲೆ ಬಿಗಿದು 
ಕಟ್ಟುವ ಬಟ್ಟಲಿನಾಕಾರದ ಒಂದು ಪದಾರ್ಥ (ಪಾರ್ತಿಸು. ೪೭). 
೨. ಹೆಗಲಂ ; ಭುಜ: “ತೆಗಲೆ[ಖಾ999. ಳ್‌)ಯೆಂದು ಪೆಗಲ್‌'' (ಕಮದ. 
ನ. ೩೪೩ ಪ್ರಯೋ). ಹಿ. (ಕರಾ) ಸೊಕ್ಕು; ಮದ; ಅಹಂಕಾರ : 
ಯಾವ ಇನ್ಸಿಪೆಕ್ಟರರೇ ಬರಲಿ ವರದಿಪುಸ್ತಕದಲ್ಲಿ "ಲಾಯ್ಕು' ಎಂದು 
ಬರೆದು ಹೋಗುತ್ತಾರೆ. ಅದರಿಂದ ಇವರಿಗೆಲ್ಲ ತಿಂದ ತೆಗಲೆ (ಸ್ನ ಪ್ಮಹೊ.೩೪). 

[ದೇ.॥ ತಮಿ. ಚುವಲ೯, ಚಕಿಲ್‌ ; ತುಳು, ತಿಗಲೆ] 

ತೆಗವು, ತೆಗುವು (ನಾ). ೧. ಭಾರವಾದುದಂ; ಜಡವಾದುದು. ೨. ಕಠಿನ 
ವಾದುದು ; ಕಷ್ಟಕರವಾದಂದು ; ಅವನ್ನ ಹೊರಗೆ ಹಾಕೂದಂದ್ರ 
ಓಟು ತೆಗವ ಹರೀತೇತಿ (ಗ್ರಾಮೂಯ. ೪೮). ತೆಗುವುು : ೨. ಅವಳಿಗೆ 
ಅಡುಗೆ ಮಾಡುವುದು ತೆಗುವೆನಿಸಹತ್ತಿತು (ಜವಿಸನ್ಮಾ.೭೩). [?] 


೩೬೦೧ 


45 


ತೆಗಳ್ಳು 


ತೆಗಸು "ತೆಗೆಯಿಸು' ನೋ. 

ತೆಗಹು (ನಾ). ೧. ಹಿಂದಕ್ಕೆ ತೆಗೆಯಂವಿಕೆ,_ ಎಳೆಯುವಿಕೆ ; ಸೆಳೆಯಂ 
ವಿಕೆ: ಆಳು ಮಿಗೆ ಕುರುಭೂಪಾಲಕನ ಹಿಂದಿಕ್ಕಿ ಕಿವಿಗಡಿಗೋಲ ತೆಗಹಿ 
ನೊಳೊದಗಿದರು ದುಶ್ಶಾಸನಾದಿಗಳು (ಕುವ್ಕಾದ್ರೋ. ೨-೭೪) ; ಭರಿತ ವಿಷ 
ದಹಿವರನ ತೆಗಹಿನ ತೆರಳಿಕೆಯಲೂದಿಸಿದ ತಮೋನಿರ್ಭರಶರೀರದ 
ಸುಭಟರದೆ ನರನಾಥ ನೋಡೆಂದ (ತೊರರಾ. ೬-೨೦-೬೪). ೨. ಹಿಂದೆಗೆ 
ಯಂವಿಕೆ ; ನಿರ್ಗಮನ. “ಬಿಸಿಲುದೆಗಹು' ಪರಾ. ೩, ತೆರವು; 
ಬಿಡಂವು ; ಅವಕಾಶ : ಹಗಲಿರುಳಿಡೆವಿಡದೀ ಮಳೆ ಕಣಿದುದು ತೆಗಹಿಲ್ಲ 
ಮುಂದೆ ಹೆಚ್ಚುತಿದೆ (ಛರಡ. ೩೪-೭೨). ೪. ದೃಢತೆ ; ಕೆಚ್ಚು ; ಸತ್ತಿ: 

ಬಾಹುಸತ್ವದ ಹೊಗರು ಹೋಗದು ಮನದ ಖಾತಿಯ ತೆಗಹು ತಗ್ಗದು 

ಹೊಕ್ಕು ತಿವಿದಾಡಿದರು ಬೇಸಣದೆ (ಕುವ್ಠಾಸ. ೨-೦೦೦): ಕ್ಷತ್ರಧರ್ಮದ 

ತ]ಗಹು ಸಾಯದು ನಿನಗೆನುತ ಗಹಗಹಿಸಿದನು ಶಕುನಿ 
(ಸಾವಾಸ. ೧೪-೨). [ತೆಗ್ಗೆ ೪ - ಹು] 

ತೆಗಳ್‌, "ತೆಗಟ* ' ನೋ. 

ತೆಗಳ್‌, "ತೆಗಟಕ್ಕಿ' ನೋ. 

ತೆಗಳಿ; “ತೇಮಳು' ನೋ. 

ತೆಗಳ್ಳಿ (ನಾ). ಎ ತೆಗಳಿಕೆ2, "ತೆಗಳಿಗೊಳ್‌”, "ಸೆಗಳಿ" ಪರಾ. [?) 

ತೆಗಳಿಕೆ, (ನಾ). ಇ ತೆಗಟಕ್ಕಿ ೧: ಪೊಗಳಿಕೆಗೆ ಹಿಗ್ಗಲೊಲ್ಲಡೆ, ತೆಗಳಿಕೆಗೆ 
ಕುಗ್ಗಲಾರಡೆ, ಲತೆ ಫಲಕೆ ಸಿಗ್ಗಲೇಕೆ ? (ಗಳಿವಿ. ೦೦೪-೪೪) ; ಹೊಗಳಿಕೆ 
ತೆಗಳಿಕೆಗಳ ಕಡೆಗೆ ಲಕ್ಷ್ಮಕೊಡಬಾರದು (ಗೀತಾಸೆಂ. ೨೬). 

[ತೆಗಳಿ] (ಆತೆಗರ್ಟ್ಮ್‌) + - ಇಕೆ]. 

ತೆಗಳಿಕ್ಕೆ (ನು). .ಹೆಕ್ಕಳೆ; ಪದರ : ಸುರಿತಂದಶ್ರುಪ್ರವಂಹಂ ಬಅತೊಣಗಿದ 
ಬಾಸುಟಕ್ಕೂಗಂ ಪೂಸೆಯುಂ ಕಾಯ್ದಿರದೆಬ ಚಂದನಾಲೇಪದ ತೆಗಳಿಕೆ 
ಗಳ್‌ ... ಬೆರಸೆಲರ್ವಸೆಯೊಳ್‌ ಕಾಂತೆಯಿಂತಿರ್ದಳ್‌ (ಕುಸುಮಾ, ೧೩-೭೯), 
"ಸೆಗಳಿಕೆ' ಪರಾ. [ತೆಗಳ್ಳಿ * - ಕೆ) 

ತೆಗಳಿಗೆ (ನಾ). ಪದರ ; ಹೆಕ್ಕಳೆ ; ನಿರಿಗೆ: ಮುಗಿಲ ತೆಗಳಿಗೆಯ ನೆಗೆದ 
ಪೊರೆಗಳೊಳದೃಶ್ಯನಾದಂ ನಭದೊ ೪೯ (೫ಾಂತಿಪು. ೯-೯೪): ಮುಗಿಲ 
ತೆಗಳಿಗೆಯ ಪೊರೆಯೊಳಗೊಗೆ ದ ಶರಶ್ಚಂದ್ರನಂದದಿಂದುದಯಿಸಿದಂ 
(ವರ್ಧಮಾ, ೬-೩೬) : ಶರದದ ಮುಗಿಲ ತೆಗಳಿಗೆಯಿದೆನಿಪ ಮೇಲ್ಕಟ್ಟಿನ 
ಬೆಳ್ಳುಂಬಟ್ಟೆಯಂಂ (ಶಂದ್ರಪು. ೦೨-0೦೮). "ಸೆಗಳಿಗೆ' ಪರಾ. 

(ತೆಗಳ್ಳಿ + - ಗೆ] 

ತೆಗಳಿಗೆಬೀಟ* "ತೆಗಳಿಗೆವೀಟಿ್‌' ನೋ. 

ತೆಗಳಿಗೆವೀಟ*, ತೆಗಳಿಗೆಬೀಟ* (ಕ್ರಿ). ಹೆಕ್ಕಳೆ ಉಂಟಾಗಂ ; ಪದರ 
ವಾಗಂ: ತೆಗಳಿಗೆವಿರ್ದೊ[ಪಾಕಾಂ. ಬಿಕ್ಡೊ]ಡಲುಂ ನಾಲಗೆಗಿತ್ತರೆ ಬತ 
ಬಾಯುಂಂ ... ತಾಣುವ ತಾಳ್ಗಳುಮಗುರ್ವಿಸಲ್‌ ಕಾಡ ಕೋಣನೆಯ್ದಿ 
ದುದಟ್‌ಲಂ (ಜಗವಿ. ೧೭-೬೬). ತೆಗಳಿಗೆಬೀಟಿ* : ಮೃಗಕುಲಂ ... 
ಬೆಂದೊವಲ್‌ ತೆಗಳಿಗೆಬಿ:ಟ* ಬಾಯ್ಲೆ ಕರಿಸಂ ಬರೆ ನಾಲಗೆಗಿಟ್ಟು ನಟ್ಟ 
ದಿಟ್ಟಿಗಳೊಡನಳ್ಳೆ ಫೊಯ್ಕೆ ನಡೆಗೆಟ್ಟುವು ತೃಷ್ಣೆಯಿಂ (ಪಂರಾಮಾ. ೭-9೩). 

(ತೆಗಳಿಗೆ * ಬೀಟರ್ಶ್ಯ 

ತೆಗಳಿಗೊಳ್‌ (ಕ್ರಿ). ಸಂಕ್ಕಾಗಂ; ಪದರವಾಗು : ಅಂಗಜತಾಪದಿಂ 
ಕೆೊೊಆಗಿದಬ್ಬಮುಖಂ ಪರೆದಿರ್ದ ನುಣ್ಣೊರಲ್‌ ತುಂಗಕುಚಂಗಳೊಳ್‌ 
ತೆಗಳಿಗೊಂಡ ಲಸನ್ಮಳಯೋದ್ಭವಂ ... ರಂಜಿಸಿರ್ಪಂಗನೆ ಕಾಮದೇವ 
ನೆಡೆಯಾಡಿಪ ಪುತ್ರಿಕೆಯಂತಿರೆಯ್ದಿದೆಳ್‌ (ದಶಕು. ೬-೧೨೪). 

ಚೆಗಳ್ಳಿ * ಕೊಳ್ಳ] 
ತೆಗಳಿಸು "ತೆಗಟಿಸಂ' ನೋ. 
ತೆಗಳ್ಲು "ತೆಗಟ್‌ ' ನೋ. 


ತೆ[ಪಾಕಾಂ. 


ತೆಗಳ್ಳು 


ತೆಗಳು, (ಕ್ರಿ). ತಳ್ಳು; ನೂಕು: 


೩ 


ಬಂಗಾರ ಅಳದೀರ ಬಾಯ್ಕೇಲೆ 


ಹೊಯ್ದೀರ ಬಾಗ್ಲಿಂದಾಚೆಗೆ ತೆಗಳೀರ ಅಪ್ಪಾಜಿ ಹುಟ್ಟಿದಾ ಮನೆ ತಿರು 


ವೀರಾ (ಹಳ್ಳಿಬಾ. 34). (?] 
ತೆಗಳ್ಳು "ತೆಗಟಿಕ್ಕಿ' ನೋ. 


ತೆಗಳುಗಾರ (ನಾ). ತೆಗಳಂವವನಂ ; ನಿಂದಿಸುವವನಂ ; 


ಮಾಡುವವನು : ಕನ್ನಡಕದ ತೆಗಳುಗಾರ ನಡುವೆ ಮಾತು ಹಾಕಿದ 
(ಯೋಧವು. 8೭). [ತೆಗಳು (ಎತೆಗಲ್‌;)+೬-ಗಾರ (ಎ - ಕುಜ) 
ತೆಗಳುನಗೆ (ನಾ). ತಿರಸ್ಕಾರದಿಂದ ಕೂಡಿದ ನಗೆ: ಸುಲೋಚನ 


ಧರಿಸಿದ್ದವನು ತನ್ನೆ ಮುಖದ ಮೇಲೆ ನೆಲಸಿದ್ದ ತೆಗಳುನಗೆಯನ್ನು 
ಎಲ್ಲರ ಮೇಲೆಯೂ ಚೆಲ್ಲಿ ಹೇಳಿದನು (ಯೋಧಪು. ೫೬). 
[ತೆಗಳ್ಳು (ತೆಗಿ) + ನಗೆ] 
ತೆಗಳ್ಳು (ನಾ). ತೆಗಳಿಕೆ ; ನಿಂದೆ: ಇಲಿಗಂ ಮರಕುಟಗವಕ್ಕಿಗಮಲಸದೆ 
ಕರ್ದುಕುತ್ತೆ ಕಡಿಯುತಿರ್ಪದೆ ಸಹಜಂ ಸಲೆ ಚಪಲಂಗಂ ಕುಕವಿಗಮಲಸದೆ 
ತೆಗಳ್ಳಿದುವೆ ಸಹಜಮವಚಂತೆ ಕರಂ (ಧರ್ಮಾಮ್ಮ. ೧-೪೬). 
[ತೆಗಳ್ಮ (ಎತೆಗಲಟ*]) + - ಪು) 
ತೆಗಟ್‌,. ತೆಗಳ್‌,, ತೆಗಳಂ, (ಕ್ರಿ). ೧. ಹೀಯಾಳಿಸಂ ; ನಿಂದಿಸು 
ಅವಹೇಳನ ಮಾಡು; ತಿರಸ್ಕ “ ತೆಗೆಟ*ಎನಿಂದಾಯಾಂ ” 
(ರಮಧಾ); ಕಂಜನಾಭನ ಸಮಂಜಸಿಕೆಯೊಳ್ತನ್ನಂ ತೆಗಟ್ಟು ನುಡಿದು 
ದರ್ಕೇವೈಸಿ (ಗದಾಯುಂ. ೭-೪೮ವ) ; ಅಂತಾ ದುರಾತ್ಮಂ ... ಜಗಂ ತೆಗಟ 
ಜೀವಿಸುತ್ತುಂ (ನರ್ಧಫು. ೩-೧೨5). ೨. ವಿನೋದವಾಡಂ ; ಹಾಸ್ಯ 
ಮಾಡು: ನೀಂ ಮಹಾದೇವಿಯ ಮಂಚಮನಂಜದೇಜ್‌ ಆಕೆಯೊಡನೆ 
ನಗುತ್ತಂ ತೆಗಟುತ್ತಮಿರೆಂದು ಕಲ್ಪಿಸಿದಂ (ಐಡ್ಮಾರಾ. ೧೭೭-೮೯): ಇಚ್ಛೆ 
ಯಜಾದು ತೆಗೆಟ್ಟಿ ತೆಗಬಸ್ಳಿಗಂ ಪದನಜ್‌ದು ಪತ್ತುವ ಪತ್ತುಗೆಗಂ ... 
ಮನಂಬೆಚ್ಚು ಪತ್ತೆ ಪೊಯ್ದಂತಾಗಿರೆ (ಉಂತಿಪು. ೩-೩೯ಪ). ತೆಗಳ್‌,: 


ರಿಸು: 


ಅವಹೇಳನ 


ಎ 


೬೦೨ 


10 


ಭಗವತಿಯೇಆು ಶೌಚಗುಣಮತ್ತಿಯ ಪಣ್ಣೆನಿಪೇಳಪುಣ್ಣರಂ ತೆಗಳ್ವುದುದಾರ | ೩8 


ಚಾರುಚಗಿತಪ್ರಭೆಯಿಂ ಪಡೆವಳ್ಳತೈಲನ (ಸೌಇ೪. ೫1-1, ೫೨-೩೪; 10071); 
ಉರಗ ನರ ಕಿಂಪುರುಷ ಕಿನ್ನರತರುಣಿಯರ ವ್ರತಗೆಡಿಸಿ ಭೋಗಿಸಿ ನರಳಿಸುವ 
ರೈದಿದರೆ ಕೊಲುವರು ತೆಗಳ್ಳು ವಲ್ಲಭರ (ಅಂಬಿಕಾ. ೩೪-೩೬). ತೆಗಳ್ಳು: ೧. 
ಅಗಿದು ಮೈದೆಗೆದು ಸಿಗ್ಗಾಗಿ ತಮ್ಮಿಂ ತಾವೆ ತೆಗಳಿ ಬೈಬೈದು ಬಾಯಳಿದು 
ಕಿಸಿ ತಾವೆ (ಸಾನಂಡ. ೪-3೫೬ರಗಳಿ) ; ರೆಗಳೆಯ ಕವಿಯೆಂದು ತೆಗಳೆ 
ವಾದಿಗಳೆಲ್ಲ ಹರಿಯಣ್ಣನ ಪದಯುಗಳಕೆಆಗುವೆನಳ್ಹಿ ಯೊಳು (ಕುರಾಸಾಂ. 
೧-೩೫); ಕಂಡವರ ತೆಗಳುವನೆ... ಕಂಡಿಹರೆ ತೊಲಗು (ಸರ್ವಜ್ಞ. ೧೫೩೩): 
ಪೊಡವಿಯೊಳಗಡಗಿರುವ ತಳಹದಿಯ ತೆಗಳುವರೆ? (ಪಾಂಶಜ: ೫-೧೮). 
[ದೇ.॥ ತುಳು. ತೆಗು; ತೆಲು. ತೆಗಡು, ತೆವಡು] 

ತೆಗಟಕ್ಮ, ತೆಗಳ್‌,, ತೆಗಳ್ಳು (ನಾ). ೧. ನಿಂದೆ; ತಿರಸ್ಕಾರ; ಅವ 
ಹೇಳನ : : “ತೆಗಟಿಕ ... ಅಣಕಂ_ ಈ ೬ ನಿಂದೆ” (ಕರಸಾ. ೧೩-೨೩೬); 
*ತೆಗಟನ್ನಲದು. ತಾಂ...ನಿಂದಾಖ್ಯಂ” (ಕವಿಕಂ. ೧೨೨); ತಮ್ಮೊಡನಂಡಿ 
ಗಳಪ್ಪ ಮೇಳದ ಸಬ್ಬವದ ನಗೆಯ ತೆಗಬಿಶಿನವರನೆಮ್ಮ ಬಟ್‌ಯಟ್ಟಿದಂದು 


ಬನ್ನಿಮೆಂದು ಪ್ರಿಯಂ ನುಡಿದಿರಿಸಿ (ಪಂಪಥಾ. 3-೯೩ವ). ವಿ. ಕುಂದು; 
ಕಳಂಕ; ದೋಷ: ಮಾಷಮುಖದಂತೆ ದೋಪಗವೇಷಣರಪ್ಪರೆಂ 


ದೊಡದು ತೆಗಟಲ್ಲೆ (ಅದಿಪು. ೧-3೧): ಅರೋಚಿಗಳದಂ ತೆಗಲಿಂದಾ ಗದ್ಯ 
ಪದ್ಮ ಕಾವ್ಯದೊಳಿಕ್ಕರ್‌ (ಕಮದ. ೬೦). ೩. ವಿನೋದ ; ಚೆಲ್ಲಾಟ : 
ರಮಿಯಿಪುದಮರಿಯರೆೊಳ್‌  ತೆಗಟಿಮರಿಯರೊಳ್‌ ತವದ ಮೇಳವು 
ವ.ರಿಯರೊಳ' (ಕಾಂತಿಪು. ೭-೭೬); ನಗೆ ತೆಗಟ* ಪಾಟಂ ಬಿಯಂ ಜವ್ವನಂ 
. ಇಂತಿವಂ ಬೇಟಕ್ಕಾಗರಮೆಂಬೆಂ (ಕಾಪ್ಯಾವ. ೬೩4), ತೆಗಳ್ಳ್‌ : ೧. 
ವಿಕ್ರಮಾದಿತ್ಯನೃಪಂ.._ ಜ್ಯಾಯಂ ತನಗೆನೆ ಜಗದೊಳೆಗಾ ಯುವತಿಯ 


80 


40 


ತೆಗೆ, 


ಸತ್ಯುಲೀನತೆಗೆ ತೆಗಳುಂಟೇ (ಎಕ. ೩1, ದಾವಣ. ೪೦-೩೯; 1148). 
ತೆಗಳ್ಳು : ೧. “ತೆಗಳು ನಿಂದೆಗೆ” (ಕರರ. ೪೮): ದಕ್ಷನಾತ್ಮಜೆ ಗೌರ ಮಿಗೆ ತನ್ನ 
ಜನಕನೀಶ್ವರನನೇಳಿಸೆ ಬಹಳ ತೆಗಳನಾಲಿಸಿ ತನ್ನ ದೇಹಮಂ ಜ್ಞಾನಾಗ್ನಿ 
ಯೊಳ್ಹಹಿಸಿ (ಪಾಸೋಪು. ಇದು ಹೊಗಳೋ ತೆಗಳೋ? 
(ಶಾಂತಲಾ. 99). [ಆತೆಗರ್ಟಿ) 

ತೆಗಟಿಕಿಸು, ತೆಗಳಿಸು (ಕ್ರಿ). ೧. ತೆಗಳಂವಂತೆ ಮಾಡು; ನಿಂದಿಸಂವಂತೆ 
ಮಾಡು: “ತೆಗಟ್‌ಸು-ನಿಂದಾಯಾಂ (ನಿಂದಿಸುವಂತೆ ಮಾಡು)” (ಶಮಧಾ).- 
ತೆಗಳಿಸು : ೧. ಮಜ್‌ದುಂ ಪುಸಿದು ನುಡಿವ ಹುಸಿ ಸಿರಿಯಂ ಪಟಪಡಿಪುದು 
ಸಂತಾನಂ ಕೆಡಿಸುವುದಅನಂ ತೆಗಳಿಸುವುದು ಪಳಿಯಂ ಪುಟ್ಟಿಸುವುದು 
(ಜಯಕಾ. ೧೦-೧೨). ೨. ವಿಸಾರು ; ಸೋಲಿಸಂ : ಸೊಳಪ ಹಸುಳೆಲತೆಯಂ 
ಸಲೆ ತೆಗಳಿಪ ನಳಿತೋಳ್ಗಳ ಸಿಂಗದ ಶಿಶುವಂ ತಾನಿಳಿಕೆಯ್ವೊಳ್ನಡುವಿನ 
ನೃಪತನುಜೆಯ ತರುಣಿಮ ವೊಪ್ಪಿ ದುದು (ಜಯಾ. ೩-೨೨). 

(ತೆಗಲ್‌ ್ನ + - ಇಸ್ಕು]. 

ತೆಗಟಕ್ಕಿ (ನಾ). ೧. ನಿಂದೆ; ಅವಹೇಳನ. ೨. ವಿನೋದ ; ಹಾಸ್ಯ: 

ಇಚ್ಛೆಯಜ್‌ದು ತೆಗಟ್ಟ ತೆಗಟಿಕ್ಕಿಗಂ ಪವನೆಟ್‌ದು ಪತ್ತುವ ಪತ್ತು ಗಂ 


೮-೨೨) ; 


.. ಮನಂಬೆಚ್ಚು ' ಪತ್ತೆಪೊಯ್ದಂತಾಗಿರೆ (ಕಾಂತಿ. ೩-೫೯೮). 
[ತೆಗಟ*, + - ಕೆ] 
ತೆಗಟಿಕ್ಕೆ (ನಾ). ವಿನೋದ; ಸರಸ; ಲಲ್ಲೆ (?) : ಲಾಲಿಸುವ ಲಲ್ಲೆ 
ಮರಲ್ಹುವ ಮಾತು ಚಿತ್ತಮಂ ತೆಗೆವ ತೆಗಬಿ್ತಿ (ಚಂದ್ರಪು. ೪-೭೧). 
[ತೆಗಟ್‌ + -ತ್ಯೆ) 


ತೆಗಿಸು 'ತೆಗೆಯಿಸು' ನೋ. 
ತೆಗುವು ತೆಗವು' ನೋ. 
ತೆಗ್ಗೆ (ಕ್ರಿ). ೧. ಈಚೆಗೆ ತರು; ಹೊರ ತರು; ಬೇರೆ ಮಾಡು: 
ಸಿಂಧುರಾಜನ ಬಸಿಅಂ ಪೋಲಸ್ತಿನ್ನ ಮಗನನಾಂ ತೆಗೆಯದಿರೆಂ (ಪಂಪಥಾ, 
ಕೋಮಳಶುಕಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು 
ಲುಬ್ಬಕಂ (ಕಾದಂಪೂ. ೧೭೮) ; ದೊಣೆಯಿಂದಂ ತೆಗೆವಾಗಳೊಂದು ತುಡು 
ವಾಗಳ್ಪತ್ತು. ಬಾಣಂ (ಗದಾಯು. 8-4); ಬೆಳ್ಮುಗಿಲ ತೆಳ್ಹೊರೆಯಿ 
ನಿಂದ್ರಚಾಪರೇಖೆಯಂ ತೆಗೆವ ಶರಲ್ಲಕ್ಷ್ಮಿಯಂ ಪೋಲ್ತು ನಿಜೋತ್ತರೀಯ 
ಪಲ್ಲವದ ಪೊರೆಯಿಂ ತೆಗೆದು ... ಮಣಿದೊಡವನೊರ್ವಳಂಗನೆಗಿತ್ತಳ್‌ 
(ಮಲ್ಲಿಪು. ನವ್ಯದುಕೂಲಮಂ ತೆಗೆದುಟ್ಟು ದಿವ್ಯವಸ್ತ್ರಮಂ 
ಪೊದೆದು (ಅಸರ. ೨-೪೩) ; ಅಂಬಿಲದೊಳಗೆ ಹೊಸ ಬೆಣ್ಣೆಯಂ ತೆಗೆಯಲು 
(ಬಸಪು. ಹೊಟ್ಟುಗರ ತೆಗೆ ಹೋಗಹೇಳೆಂದೆಚ್ಚನತಿರಥರ 
(ಕಾವ್ಯಾದ್ರೋ. ೨-೭೧); ತೆಗೆ ಹೆಯ ತೇರುಗಳ ತಳ್ಳಂಕ ಬೇಡೆಂಬಾರುಭಟೆ 
ಬಲುಹಾಯ್ತೂ (ತೊರರಾ. ೫-೮-೭೩); ಇದ್ದವಳು ತೆಗೆದು ಉಟ್ಟರೆ 
ಇಲ್ಲದವಳು ಕೊಡವಿ ಉಟ್ಟಳು (ಗಾದ). ೨. ಎತ್ತಿಕೊಳ್ಳಿ ; ತೆಗೆದು 
ಕೊಳ್ಳೂ : ತಾರಗೆಯಂ ವಿದ್ಮಾಧರಿಯರ*” ಮುತ್ತೆಂದು ತೆಗೆದು ತುಡಲ 
ವ್ವಳಿಪರ್‌ (ಗಿರಿಕ. ೦-೫೪) ; ಕೆಲಬಲದ ಮಾಮರದೊಳಿಪ್ಪ ನಿರ್ಯಾಸಮಂ 
ತೆಗೆದು ಕಿಚುವೆರಳುಗುರ್ಗೊನೆಯಿಂದೆ ತಿದ್ದಿ ಬರೆದು (ಕೈಮಿಭಾ. ೩೦-೨೪) ; 
ಅನರ್ಥ್ಯಮಣಿಯಂ ಬಾಲದಿನಮಣಿಯಂ ತುಡುಂಕುವ ರಾಹುವೆನಿಸಿ ನಿಜ 
ಕರಮೆಸೆಯೆ ತುಡುಂಕಿ ತೆಗೆದು ತತ್ತಾದಪೀಠದೊಳಿಳಿಪಿದಾಗಳ್‌ (ರಾಜಶೇ. 
೩-೨೩). ೩. ಏಳಂವಂತೆ ಮಾಡು; ಎಬ್ಬಿಸು; ಮೇಲಕ್ಕೆತ್ತು : 
ಅಲ್ಲಿರ್ಪುದೊಂದು ಕಪಿ ಬೇಗಮಿದಿರಂ ಬಂದು ಅಂಜದಿರೆಂದು ಕೈಯಂಪಿಡಿದು 
ತೆಗೆವುದುಂ (ಪಂಚತಂ. ೧೦೭-೨೨) ; ಸುರಿವ ರಕುತದ ಸರಿಯ ಸೆಜಗಿನೊಳೊ 
ರಸಿ ರಥದಚ್ಚುಗಳನೊದೆದನು ತಿರುಹಿ ಗಾಲಿಯ ತೆಗೆದು ಮುಂಗೈ 
ಗೊಂಡು ನಡೆನಡೆದು ಅರಿಬಲವನಿಡೆ (ಕುವ್ಕಾದ್ರೋ. ೭-೫೩). ೪. ಉದ್ಧಾರ 
ಮಾಡಂ; ಉದ್ದ ರಿಸು: ಧಗಧಗಿಸಿದಜುವತ್ತುಸಾವಿರ ಸಗರರನು 


೧೦-೧೨೦): 


೪-೬೧): 


೪೨.೨) ; 


ತೆಗ್ಗೆ 


ಸಂಸ್ಕಾರಮುಖದಲಿ ತೆಗೆಯಲೋಸುಗ ತಪದಲಿದ್ದನು ಕಮಲಗರ್ಭಂಗೆ | 
(ತೊರರಾ. ೧-೧3-೧). ೫. ಆಕರ್ಷಿಸು; ಎಳೆ; ಜಗ್ಗು ; ಎಳಿದು 
ಕೊಳ್ಳು : “ತೆಗೆ-ಆಕರ್ಷಣೇ” (ಕಮುಠಾ) : : ಕೃಷ್ಣೆಯ ಕಚಪ್ರಾರಂಭಮಂ 
ಬಾಹುವಿಕ್ರಮಿ ದುಶ್ಕಾಸನ ಮುಂದೆ ತೆಗೆವಂದೆಲ್ಲಿರ್ದೆ (ಗದಾಯು. 
ಪೊಸನನೆಯ ಬಿರಿಮುಗುಳ ಕುಸುಮ ಬಾಣಂಗಳಿಂ ... 
ಕಿವಿವರಂ ತೆಗೆದು ನೇರನಟ್‌ೌದೆಸೆವುದುಂ (ಧರ್ಮಾಮ್ಮ. ೧೦-೩೦): ಧರಾ 
ಧೀಶ್ವರನಾಶೀರ್ವಾ ಕ್ಷಮೇತಂ ತೆಗೆದು ಬಿಗಿದು ತಕ್ಕೈಸಿದಂ (ವರ್ಧಪು. 
೧-೪90) ; ಶರಣ ಇನ್ನೇಳೇಳೆನುತ...ಕರಕಮಲದಿಂ ತೆಗೆದು ಬಿಗಿಯಪ್ಪಿ 
(ಬಸಪು. ೨೦-೬) ; ಅತಿಶಯಪ್ರೀತಿಯಿಂ ತೆಗೆದು ಬಿಗಿಯಪ್ಪಿ (ಕೈಮಿಭಾ. 


೬-೩೨); 


೪-೭೦). 
ಪ್ರಾಣವಾಯು ನಾಡಿಗಳನಟ್‌ತು ಹಿಡಿವ ಭೇದಮಂ ತಿಳಿದು ತೆಗೆವ 
ಬಿಗಿವ ಸಂಚಮಂ ಕಂಡು (ಅದವ. ೨೯-೮೭). ೭. ಬಿಲ್ಲಿನ ಹೆದೆಯನ್ನೂ 
ಸೆಳೆ ; ಶರಸಂಧಾನ ಮಾಡಂ : ತೆಗೆದೆಚ್ಚನರ್ಜುನನಂಬು ತೀವೆ ತುದಿಯಿಂ 
ಬಾಲಂಬರಂ ಪಂದಿ ಸೌಳಗೆವೋಪಂತಿರೆ (ಪಂಪಥಾ. 6-0೬) ; ಮಂಂದಿರ್ದ 
ಪಾಪೇಭಕಂಠೀರವನುಮುಂ ಬಗೆದು ತೆಗೆದಿಸುವುದುಂ (ಶಾಂತಿಪು. ೪-೦೦ವ): 
ಬಗೆಯದೆ ಎರಹಿಗಳಂ ವಿಗೆ ತೆಗೆದೆಚ್ಚು ಬಟಲ್ಲ ಮಧುಸಖನ ಸುಯ್ಕೆಲ 
ರೋಲ್‌ ... ತಣ್ಣೆಲರದಿನಿಸು ಶೀಡಿತ್ತಾಗಳ್‌ (ಕಾದಂಉ. ೧೬೫); ತೆಗೆ 
ದೆಚ್ಚನಾ ಪಾರ್ಥ (ಕುವ್ಕಾದ್ರೋ. ೩-೪೯). ೮. ಕೀಳಂ; ಕಿತ್ತಿ ಹಾಕು: 
ನಡುವಂ ಕೊಟ ಕುತ್ತಿ ಕರುಳ್ಗಳಂ ತೆಗೆ ಮೊಗಮಂ ಸುಡು (ವಡ್ಮಾರಾ. 
೨೭೬-೦೦): ಮಾದೆಗನಂತೆ ಬಾರೆತ್ತುವರ್‌ ನಾಯಂತೆ ಕಚ್ಚಿ. ತೆಗೆವರ್‌ 
(ಧರ್ಮಾಮೃ. ೩-೭೩) ; ಆಸೆಯಾಮಿಷ...ಕ್ರೋಧ ಕ್ಷಂದ್ರ ಮಿಥ್ಯೆ ಇವನೆನ್ನ 
ನಾಲಗೆಯ ಮೇಲಿಂದತ್ತ ತೆಗೆದು ಕಳೆಯಯ್ಕಾ (ಬಸವ. ೪೬): ಪಂದಿಯ 
ಬಳಿಯೊಳ್‌ ನೊಪ್ಪು ನೆಗೆದುರ್ಬಿ ಪಾಯುತೆ ಚಪ್ಪರಿಸುತ್ತುಗಿದು ಬಗಿದು 
ತೆಗೆದುವು ನಾಯ್ಗಳ" (ಗಿರಿಕ. ೧-೦೦); ನಿನ್ನೆ ಕಣ್ಣಿಂಗೆನ್ನ ಕಣ್ಣೇ 
ಮದ್ದೆನುತ ಚಿತ್ತಂ ನಲಿದು ತನ್ನೇತ್ರವಂ ತನ್ನಂಬಿನಲಿ ತೆಗೆದು (ಬಸಪು. 
೧೮-೭೦) : ಅಗೆವೊಯ್ವ ಕಳೆಗೀಳ್ವ...ಸಸಿಯ ತೆಗೆವ ನಡುವ ನಗೆಮೊಗದ 
ಪಾವಂರಿಯರ ಬಗೆ ಬೆಡಗಾಗಿಹುದಲ್ಲಿ (ಕುರಾಸಾಂ. ೨-೩೫). ₹. ಕಿತ್ತು 
ಕೊಳ್ಳು ; ದೋಚು; ಕಸಿದಂಕೊಳ್ಳೂ: ಮ್ಲೇಚ್ಛವರ್ಗವ ತಟ್‌ದು 
ಶೋಧಿಸಿ ತೆಗೆದನಲ್ಲಿಯ ಸಾರವಸ್ತುಗಳ (ಕುವ್ಮಾಸ. ೪-೧೨): ಕುಳಿಂದನಂ 
ದಂಡಿಸಿದನಾ ದುಷ ಬುದ್ಧಿ ...ಹಿಂಡಿ ಹಿಳಿದರ್ಥಮಂ ತೆಗೆದಂ ಸೆಟ್‌್‌ಮನೆಗಿಕ್ಕಿ 
ನಿಗಳಮಂ ಕಾಲ್ಗೆ ಮಾಡಿ (ಜೈಮಿಥಾ. ೨೧-೨೬): ಮಂದ್ದುಮಾತಿನಲಿ 
ಮೋಹವ ಬೀಜೌಯವನೊಳಗಿದ್ದ ಹಣವ ತೆಗೆ ಮಗಳೆ (ಕಂನವಿ. ೬-೧೫೦). 
೧೦. ಕದಿ ; ಕಳವು ಮಾಡು; ಅಪಹರಿಸಂ: “ ಅಪಹಾರ, ಅಪಚಯ ಎ 
ಬಹಳದ ಒಳ್ಳುಮಂ ತೆಗೆವುದು'' (ನಾಚರಾ. ಕ): ಅಜ್ಞಾ ನಿಗಳಿರಾ ಕಣ್ಣ 
ಕಾಣಿರೆ ಈ ನುಡಿಗಳೇಕಿಂತು ತೆಗೆದೆವೆ ನಿಮ್ಮ ಸಾಮ್ಯವನು (ಬಸಪು. ೩೮-೩೩); 
ಧೇನುವನು ತೆಗೆಯಲಿಕೆ ತನ್ನಯ ಸೇನೆಯಧಿಪನ ಕಳುಹಿ (ಸಂಪ. 3೬-೨೦) ; 
ಕರುಣದೊಳಾತ ಕೊಟ್ಟ ಸಇಭಾಗ್ಯವ ತೆಗೆಯಲೋರ್ವರಿಗಳವಲ್ಲ 
(ಮೋಹತ. ೩೦-೦೬). ೧೧. ಕಳಚು:; ಬಿಚ್ಚ ; ತೆರೆ ; ಬಲ್ಲಿದನ ಹಗೆಯ 
ತೆಗೆವನ್ನಬರ ಬಡವನ ಹರಣ ಹೋದ ತೆಜನಂತಾಯಿತ್ತು (ಮಹಾದೇ. ಬ. 
೩೩-೬೦); ಉತ್ತರದ್ದಾರದ ಬಾಗಿಲ ಬಿಯಗವ ತೆಗೆದಲ್ಲಿ ನಾದಮೂರುತಿ 
ಯಪ್ಪ ಪ್ರಸಾದವ ಕಂಡೆ (ಆದವ. ೨೪-೬೯) ; ಕಾಲ ಕೆರಹುಗಳಂ ತೆಗೆಯ 
ದಿಂತಿರ್ದಡೆಲೊ ನಿನ್ನ ಬೀಳ ಹೊಡೆವೆನು (ಬಸೆಪು. ೪೬-೧೦) ; ಕೆತ್ತ ಕದ 
ತೆಗೆಯದು (ಕುಪ್ಶಾಅ. ೧೨-೭); ಅರುಣಾಬ್ದನಿಳಯಕವಾಟ ಕಾಸ್ತುಭಮಣಿ 
ಕಿರಣದಿು ತೆಗೆದೊಳಪೊಕ್ಕು (ಮೋಹತ. ೧-೬). ೧೨. ಪ್ರಕಟವಾಗಂ ; 
ಕಾಣಿಸಿಕೊಳ್ಳು ; ತೋರಂ ; ಹೊಳೆ : ರತ್ನಾಭರಣಂಗಳ ರುಚಿ ... ತೆಅಂ 
ಬೊಳೆಯಲ್ಕಿಂದ್ರಾಯುಧಮೇಂ ಪೊಳೆದುದೋ ನೃಪಸುತನ ಮುಂದೆ ತೆಗೆದು 


೬. (ಗಾಳಿಯನ್ನು) ಎಳೆದಂಕೊಳ್ಳು : ಆತ್ಮನಂ ಭೇದಿಸಿ |: 


೩೬೦೩ 


ತೆಗೆ 


ಬರುತ್ತುಂ (ಕಾದಂಪೂ. ೫೯೮); ತೆಗೆಯಬಹುದೆ ಕಡವರವು ದರಿದ್ರಂಗೆ (ಬಸೆವ. 
೨೬೭) : ಧರ್ಮಮುಖವರಳ್ವಂತೆ ಮುಕ್ತಿಯ ಸೆಜ್ಜೆ ತೆ[ ಪಾಕಾಂ. ದೆ ]ಗೆವಂತೆ 
ವೃಷಭನಮುಖಂ ವಿಕಾಸಮನೆಯ್ದೆ (ಬಸರ. ೪-60) . ೧೩. ತೋರ್ಪಡಿಸು; 
ಕಾಣಂವಂತೆ ಮಾಡು : ತೆಗೆದಯ* ಮೋಕ್ಷದ ಬಟ್ಟೆಯಂ (ಕಮದ. 5೧೭ 
ಪ್ರಯೋ). ೧೪, ಹೊರಬರಂ ; ಹೊರಸೂಸು : ಮೆಯ್ಯ ನೀರ್ತೆಗೆವನ್ನಂ 
ಜವಜವಜವನಂಜಿಸಿದುವು ಜವನಾಳ್ಗಳ ತೆಜದಿನೆನ್ನ ಕೆನ್ನೆಯ ನರೆಗಳ 
(ಅಜಿಫು. ೨-೬೯). ೧೫, ಸಂಹರಿಸಂ ; ನಾಶಮಾಡು ; ಧ್ವಂಸಮಾಡು : 
ನಿನ್ನ ಧೈರ್ಯಾವಲೇಪಮಂ ಪ್ರಾಣಂಬೆರಸು ತೆಗೆಯದೆ ಮಾಣೆನೆಂದು 
ಮನೋಭವನಿಂ ನಿರ್ಭರ್ಶ್ಸಿತೆಯಾದಂತೆಯುಂ (ಕಾದಂಉ. ೮4): ಈ ಪುಸಿ 
ವನಂ ಕುಸಿಯೊತ್ತಿ ಬಟ್ಟೆಯೊಳ್‌ ಪೆಟ್ಟಮೆಟಕಿದು ಬಳಸಿದ ದಸಿಯೊಳ್ತೆಗೆಯಿ 
ಮೆಂದು ಪೇಟ್‌ (ಸುಕುಮೂ. ೭-೫ವ) ; ನೈಷಧಭೂಮಿಪನ 
ಕೈಹಿಡಿದು ಬಾಳುವ ನೇಮವನು ತೆಗೆದ [ ಪಾಕಾಂ. ಬಿಸುಟ] ಡವಿಗಟ್ಟಿತೆ 
ಕಠಿನವಹ ವಿಧಿಯು (ನೆಳಡ. ೭-೦೩). ೧೬. ನಾಶವಾಗಂ; ಹಾಳಾಗಂ : 
ಒಬ್ಬ ಜಂಗಮದಭಿಮಾನದಿಂದ ಚಾಳುಕ್ಕರಾಯನ ಆಳಿಕೆ ತೆಗೆಯಿತ್ತು 
(ಬಸವ. ೬೨೬). ೧೭. ಆಕ್ರಮಿಸು ; ಆವರಿಸು; ಮೇಲೆ ಬೀಳು: 
ಕಾಳಿಯೆಂಬ ಜಲದೇವತೆ ಪೂರ್ವ ಭವಬದ್ಧವೈರದೊಳುಗ್ರ 
ಗ್ರಾಹಾಕಾರದಿಂ ತೆಗೆಯೆ (ಜಾವುಂಪು. ೩೭ ; ಮಹಾರಣ್ಯದೊಳಗೆ 
ಬರ್ಪನನೊವ್ವ ಬೊಮ್ಮರಕ್ಕಸಂ ಕಂಡು ಪಿಡಿದು ಶಿನಲೆಂದು 
ತೆಗೆವುದುಂ (ಪಂಕತಂ. ತಾರೆಗಳು ನೆಣಗೊಬ್ಬಿನಲಿ 
ರಾಹುವ ತೆಗೆದು ಬದುಕಲು ಬಲ್ಲವೇ (ಕುವ್ಯಾದ್ರೋ. ೩-೬೩). 
೧೮. ತಡೆ; ಅಡ್ಡಿಪಡಿಸಂ : ಪೋಗದಿರೀಶ್ವರನಾಣೆಯೆಂದು ಪುಲ್ಮರುಳಿನಿ 
ಸಾನುಮಂ ತೆಗೆದು ಕಾಡಿದುದಲ್ಲಿ ಫಣೀಂದ್ರಕೇತುವಂ (ಪಂಪಭಾ. ೧೩-೫೩); 
ಕಾಲಮೇಲೆ ಮುಟ್ಲಿದ ವಿನಯಾಭಿರಾಮನಂ ತೆಗೆದು ತಟಿಕ್ಕೈಿಸಿ (ಕಾಧಂಉ. 
೨೬೫); ಇಂದು ಪೋಗಲಾಗೆನ್ನನವಣ್ಜೆಗೆಯ್ದು .ಬಿಸಿಲಾದುದು ನಿಮ್ಮಡಿ 
ನಾಳೆ ಪೋಪುದೆಂದುನ್ನತಶೀಲರಂ ತೆಗೆವುದುಂ (ಧರ್ಮಾಮ್ಮ. ೦೨-೬೬) ; 
ದಂಡಾಗ್ರದೊಳ್‌ ರಂಜಿಪ ಬಿರುದ ಪಟವ್ರಾತಮೋರಂದದಿಂ ವಾಯುಗಮ 
ವ್ಯುಪುರಮಂ ನೆಟ್ಟಗೆ ತೆಗೆಯೆ ... ಬರುತುಮಿರ್ದಂ ಪುರಕ್ಕುರ್ವರೇಶಂ 
(ಕುಸುಮಾ. ೪-೦೦೪). ೧೯. ನಿವಾರಿಸಂ; ಹೋಗಲಾಡಿಸು; 
ಕಳೆ : ಬಯ್ವ ಜನರು ಜರಿವ ಜನರು ಅವರಿಗೇನು, ಬಾಯಿ 
ಕೊಬ್ಬು ನೋವು ತೆಗೆವರೆ? (ಕವಿಸೋ. ೬೦-೨೦) ; ಪಿಸುರು ತೆಗೆದರೂ 
ಪಿಶಾಚ ಬಿಡುವುದಿಲ್ಲ (ಗಾರ). ೨೦. ತೊಡಗು; ಉಪಕ್ರಮಿಸು; 
ಆರಂಭಿಸು : ಮೆಲ್ಲನೆ ಮಾತ ತೆಗೆದನು (ಕುವ್ಮಾಕ. ೫-೫) ; ಸಿಂಹಳಕ್ಕಾಳ್ಹನ 
ಬಂಟರುರ್ವಿ ಮಿಗೆ ಕಾಳೆಗಮಂ ತೆಗೆದರ್‌ (ರಾಜಕೇ. ೫-೦೨೪). ೨೧. 
ಉಂಟಂಮಾಡು ; : ಆಗಿಸಂ : ಬಗಸೆಗಣ್‌ ಕುಡಿನೋಟವಮಮ ಪೊಸ 
ಗಾಡಿಯಂ ತೆಗೆಯೆ ... ದಿಟ್ಟಿಗೇನೆಸೆದಳೋ (ಪದ್ಮರಾ. &-೩೦) ; ಸುಮನ 
ಸುಗಂಧ ಕದಂಬದ ಕಂಪನು ತಿಮಿರಿ ತೆಗೆಯಲಾಗಿ (ಧರ, ೦-೩೬). ವಿವಿ, 
ಮಾಡು ; ರಚಿಸಂ ; ನಿರ್ಮಿಸು : ಕಡೆದರೊ ಶಂಖದಿಂ ತೆಗೆದರೋ ನವ 
ಮೌಕ್ತಿಕದಿಂ ... ಪೇಟಿಕಿನಲ್ಕರಮೆ ಕಣ್ಣೆ ಸೆದಿರ್ದುದು ರೂಪು ಕಾಂತೆಯಾ 
(ಕಾರಂಪೂ. ೬೬೭); ಗಗನೆಗಂಗಾನದಿಯ ಕಾಲುವೆ ತೆಗೆದರೆನೆ ಕೆಕ್ಕೆಯದ ಪಲ್ಲವ 
ವಗಿಯೆ ಮೆಅಕಿದುದು ಬಿಗಿದ ಮೊಗರಂಬದ ವಿಳಾಸದಲಿ (ಕುವ್ಕಾದ್ರೋ. 
8-9); ತೆಗೆದ ತೆೊಲ್‌ ಕಾಲುವೆಗಳುದ್ಯಾನಗಳ . ಈಕ್ಷಿಸುತರಸ 
ನೈತಂದ (ತೊರರಾ. ೦-೬-೦೦). ವಿ೩. ಬರೆ, ರೇಖಿಸಂ; ಚಿತ್ರಿಸು : 
ಎರಡು ಬರೆಯಂ . ತೆಗೆದು[ಪಾಕಾಂ. ತೇವು]ದನರೆಸಂ ಕಂಡು ಕಡು 
ಮುಳಿದು (ವಡ್ಮಾರಾ. ೧೦೮-೨೮) ; ಗಾಡಿವೆತ್ತಡರ್ದು ಕತ್ತುರಿಯೊಳ್‌ ಮದ 
ವಟ್ಟೆಯಂ ವಿಳಾಸದೆ ತೆಗೆದಂತೆ ಕಣ್ಣೆಸೆದು ತೋಟಾದುದಾ ಕದನತ್ರಿಣೇ 
ತ್ರನಾ (ಪಂಪಥಾ. ೩-೭೬!) ; ಹೊಗರುಮೊಗಕೆ ಕಣ್ಣಳ ದಿಟ್ಟಿ | ತಾಕದೊಲ್ತೆಗೆದ 


೦೫೨-೯) ; 


ತೆಗೆ 


ಕತ್ತುರಿರೇಖೆಯಂತೆ (ಕಂನವಿ. ೯-009); ಖಲೀಲ ಜಿಬ್ರಾನನು ಮಹಾ 
ಕವಿಯೂ, ತತ್ವಜ್ಞಾನಿಯೂ, ಹಾಗು. ಚಿತ್ರಕಾರನೂ ಆಗಿದ್ದನು ... 
ಅವನು ತೆಗೆದ ಚಿತ್ರಗಳು ಪಾಶ್ಚಾತ್ಮದೇಶದೊಳಗಿನ ಬಹುಶಃ 
ಎಲ್ಲಾ ಪ್ರಮುಖಪಟ್ಟಣಗಳಲ್ಲಿಯೂ ಪ್ರದರ್ಶಿತವಾಗಿವೆ (ಪ್ರಬಂಧ. ೦೦೨). 
೨೪. ಸರಿಸು; ತಳ್ಳು: ಅಡಿಯಿಂ ಮೇಗಣ್ಣೆತ್ತುವ ಕಡುಗಾಳಿಯ 
ಪೊಯ್ಲೊಳಿದಜ ನೀರೊಗೆದಪುದಾರ್ದಡಿಗೆ ಬರೆ ತೆಗೆವ ಗಾಳಿಯಿನಡಿಗಿಟ್‌ದ 
ಪುದಿದಜ ನೀರಿದೊಂದಚ್ಚರಿಯೇ (ಆದಿಪು. ೦೩-೫೨) : ಎಲೆಎಲೆ ಹಿಡಿ ಭೀಮ 
ನನು ತೆಗೆ ಕೆಲಕೆ ದುರ್ಯೋಧನನ (ಳುವ್ಮಾಆ. ೭-೩೬) : ಪಾಂಡವರ ಮಾತ 
ತೆಗೆಯಾಡದಿರಿ (ತುಂಗ. ೪೬-೧೨). ೨೫. ಓರೆಯಾಗು ; ಅರುಗಾಗು ; 
ಪಕ್ಕಕ್ಕೆ ಸರಿ: ಒತ್ತೊತ್ತಿನಿಂ ನಿತ್ತರಿಸಲ್ರಾನಾಅದೇನೊಂದೆಡೆಗೆ ತೆಗೆದುದೋ 
ವಿಶ್ವದಿಕ್ಕಕ್ರಂ (ಕಾದಂಉ. ೪೩೨); ಇದು ಹರಿಯ ಸಮರಲಕ್ಷ್ಮಿಯ 
ಮದುವೆಯೊಳೆಡೆವಿಡಿದ ಕಾಂಡಪಟಮೆನಿಸಿದ ಕೌಮುದಿ ತೆಗೆವಿನಂ ಮಗು 
ಟ್ಹುದೆನಿಸಿದತ್ತು. ಮಂನ್ನೀರೊಳಿಂದುಘಟಿಕಾಪಾತ್ರ೦ (ವರ್ಧಫು. ೮-೩೩). 
೨೬. ಒಯ್ಯಾ; ಸಾಗಿಸು : ಕೀರಂಗೆ ಕುಟುಕನಿಕ್ಕೆಂಬ ಚಕೋರಿಗಳಂ 
ಚಂದ್ರಕಾಂತದ ನೆಳಲ್ಸೆ ತೆಗೆಯೆಂಬ ... ಕೆಲಸದ ನೆವದಿಂ (ನಂಬಿರ. ೦೪-೩೬). 
೨೭. ತೆರಳಿಸು; ಹಿಂತಿರಂಗಿಸಂ : ಇಚ್ಛೆಯಣವಿಲ್ಲದೊಡಂ ತೆಗೆದಳ್‌ 
ಕರಂ ಮನಂ ಕಿಡೆ ಪೊಸತಪ್ಪುದೊಂದು ಪಿಡಿಗಂಕುಶಮಿಟ್ಟು ಮರಳ್ವು 
ವಂದದಿಂ (ಕಾದಂಪೂ. ೭೭೨); ಪಡೆಯ ತೆಗೆ ತರುವಲಿಯ ಕೊಲ್ಲದೆ ಹಿಡಿ 
(ಕುವ್ಕಾದ್ರೋ, ೬-೭); ಬಗೆವೆತ್ತ ಬಾಗಿಲ ಕದ ವಜ್ರಲಾಳವಿಂಡಿಗೆಗಳ ಬಂಧನ 
ಗೊಳಿಸಿ ಮಿಗೆ ವಿಶ್ವಾಸಿ ಕಠೋರ ರಾಕ್ಷಸಿಯರ ತೆಗೆಯದೆ ಕಾಪನಿಕ್ಕಿದಳು 
(ಮೋಹತ. ೩೩-೩೭). ೨೮. ಹಿಂತೆಗೆದುಕೊಳ್ಳು ; ವಾಪಸ್ಸು ತೆಗೆದು 
ಕೊಳ್ಳು : ಪದಪಿಂ ನಟ್ಟಿರೆ ದಿಟ್ಟಿಯಂ ತೆಗೆದೆನೆಂತೆಂತಾನುಮುದ್ವೇಗದಿಂ 
(ಉದಂಪೂ. ೭೭೪); ಹಗೆಯರಿಗೆ ವರವೀವರಿಬ್ಬರು ತೆಗೆಯಲಅ ಯರು 
ಕೊಟ್ಟ ವರಗಳ (ಹರಿಸಾ- ೨೮). ರ್ತಿ. ಹೋಗಂ; ತೆರಳು: ಇತ್ತಲೀ 
ಪ್ರಾಣೇಶನಿದ್ದ ನಿಮಿತ್ತದಲಿ ಪಶುಗಳು ಬೆಳೆದ ಹೊಲದತ್ತ ತೆಗೆಯಲು 
(ಐಸಪು. ೬೦-೨೩). ೩೦. ಹಿಮ್ಮೆಟ್ಟು; ಹಿಂದೆಗೆ: ಆಹವಧರೆಯೊಳ್‌ 
ಪತಿತಂ ಪ್ರಸ್ಕನ್ನಂ ಕಾದಿ ತಟ್ಟುಗಿದು (ರಣದೆ) ತೆಗೆದನಕ್ಕುಂ ನಷ್ಟಂ 
(ವಸ್ಸು ಕೋ. 0೮3-೩); ಕೈಕೊಳ್ಳದಗ್ಗದ ಬೀರರ್‌ ತೆಗೆದೋಡೇ(ಕಬಿಕಾ.೩೦೪); 
ತೆಗೆಯೆ ರಿಪುಬಲ ಕೊಲುತ ಬಂದುದು ದಿಗಿಭವು (ಕುವ್ಯಾದ್ರೋ. ೩-೪೨); 
ಹಗಲು ಸವೆದುದು ಹೊಂಬಿಸಿಲು ನೆಅ್‌ ತೆಗೆದುದತಿ ವೇಗದಲಿ 
(ನಳಿಕೆ, 8-9೩). ೩೧. ಮಂಚ್ಚಾ ; ರದ೧6್ಣಪಡಿಸಂ : ಬಿಜವಾಡ 
ಅಂಗಡಿಯು ಈಗ ತೆಗೆದು ಇರುತ್ತೇವೆ (ಮುಂಬವ್ಕಾ. ೨೩ ಪ್ರಸ್ತಾವನೆ). 
೩೨. ಹಿಡಿದುಕೊಳ್ಳೂ; ಹಿಡಿ: ಚೇಟ* ಚಿಕ್ಕದೆಂದಟ್ಯಆಂ ತೆಗೆಯಲ್‌ 
ಕಚ್ಚದೆ (ಸೋಮೇಶ. ೪೧). ಸಿಹಿ. ಆಯ್ದಿ ಡಂ; ಆರಿಸಿಡಂ; ವಿಖಾಸಲಿಡು: 
ಸರ್ವಸ್ಥಮುಮಂ ಕುಡದಿರಲೂರ್ವೀಪತಿ ಬಂದೊಡಾಗದೆಂದತಿಭಕ್ತರ್‌ 
ವರ್ವಡನಿವಾಸಿಗಳ್‌ ಕೆಲರುರ್ವೀಶರ* ತೆಗೆದರಾನೆಯಂ ಕುದುರೆಯುಮಂ 
(ಆದಿಪು. ೯-6೮). ೩೪. ಬಳಸು, ಉಪಯೋಗಿಸು: ನಿತ್ಯವು ತೆಗೆ 
ಯುತಲಿರಬೇಕು ಹುಟ್ಟನು ತಾನೆಯೆ ತೊರೆಯೊಳಂಬಿಗನು (ಇಂಕಾಪ. 
೨೦೦-೩೬). ೩೫. ಕ್ರಯ ಕೊಟ್ಟು ಪಡೆ; ಕೊಂಡಂಕೊಳ್ಳು: ಇದನ್ನು 
ಎಷ್ಟು ದುಡ್ಡು ಕೊಟ್ಟು ತೆಗೆದಿರಿ ?(ಊಂ). ೩೬. ಉಚ್ಚರಿಸು; ಹೇಳು: 
ಮಾತು ಕೇಳದ ಮಕ್ಕಳ ಹೆಸರು ತೆಗೆಯಬಾರದು (ಪುರಂದ. ೨-೩೮-೧): 
೩೭. ತೋರಿಬಿಡಂ : ತೆಗೆಯೆ ಬೀರರವ [ದೆ] ಮೇಲೆ ಪರಿವ ಮದಗಜಂ 
ಗಳಿಂ ಚಳತ್ತುರಂಗಮಂಗಳಿಂ (ಪಂಪಭಾ. ೧-೩೮ ರಗಳೆ). ೩೮. ನಿಲ್ಲಿಸಂ; 
ಸುವ್ಮನಿರಂ ; ಎಂತುಂ ತೆಗೆ ಮೇಘನಾದ ಸಹಿತಂ ತತ್ಪಾದಪದ್ಮೋಪ 
ಜೀವಿಗಳಾಗಿರ್ದ 7 ಮಕ್ಕಳಿಲ್ಲವಿದೆ ನಮ್ಮಂ ಕಾಣಲೆಂದೀಗಳಿಲ್ಲಿಗೆ ಮುಂತೀ 
ಬರುತಿರ್ಪ೦* (ದಂ. ೬೬೪); ಧರೆಯೊಳಗೆ ತಾರಕಂಗೆನಗರಿಮೇಘ 


೩೬೦೪ 


40 


46 


ತೆಗೆ, 


ಮಹಾಬಲಂಗೆ ಸಮರಾಂಗಣದೊಳ್‌ ಸುರಪಶಿಗಿ ರಪತಿಯಜಂ 
ಗಿಜಂ ತೆಗೆ ಸೆರಿಯೇ (ಗಿರಿಕ ೬-೩೮); ಫಡ ಫಡುರವಣಿ ಬೇಡ ತೆಗೆ 
ಬಾಯ್ಬಡಿಕತನವಿದು (ಕುವ್ಶಾದ್ರೋ. ೨-೩೯). ೩೯, ಸುಡಂ; ವಂರಳಿಸಂ: 
ಕುದಿಸು: ನೇಅಿಲ ಬೀಜಂ ಕಡಸಿಗೆಯನ ಬೇರಂ ಸುಣ್ಣಂ ಜಲವಿವಟಃಂ 
ತೆಗೆಯಲ್‌ ವಿಷಮಬ್‌ಗುಂ (ಉೋಕೋಪ. 6-34. "ತೆಗೆಪ್ಮು' ಪರಾ, 
೪೦. ತೇಯು; ಅರೆ: (8). ೪೧. [ಗಣಿತ] ಭಾಗಿಸಂ: “ತೆಗೆಯೆನಲು 
ಭಾಗಿಸುಹಮಕ್ಕು'' (ಮಂಗರಾ. ೧೦೪-೧೦೨). 

ತಕ್ಕೊ, ತಗೊ, ತೆಕ್ಕೊತೆಗೆದುಕೊಳ್ಳು; ಸ್ವೀಕರಿಸಂ : ತಕ್ಕೋ ಗಂಟ 
ನಿನ್ನಾಟವ ತಿಳಿಸುವೆ (ವಿದಾಕೃ. ೩೫ ಪಲ್ಲವಿ: ನಿನ್ನ ಹಣವನ್ನು ನೀನೇ 
ತಗೋ (69); ತೆಕ್ಕೋ ನೀ ಮುನ್ನ ಕೊಟ್ಟ ಹೊನ್ನ (ಶರಲೀ. ೩೩೯-೪). 
ತೆಗೆದಿಕ್ಕು - ಧರಿಸು: ಕಾಸೆಯನುಟ್ಟು ಜನ್ನವಿರಮಂ ಪೆಗಲೊಳ* ತೆಗೆದಿಕ್ಕಿ 
ವೇದದಭ್ಯಾಸಮನುಂಟುಮಾಡಿ ಪೊಲಸಂ ಪಸುತಿರ್ಪ ನಿಶಾಚರರ್ಕಳಂ 
ಗ್ರಾಸಮನುಣ್ಣುದೆಂದೊಡೆ (ಕಾವ್ಯಸಾ. ೫೩೩). ತೆಗೆದಿಡು ಎ ಜೋಪಾನ 
ಮಾಡಂ; ಎತ್ತಿಡು: ಹೊಸಬಟ್ಟೆಯನ್ನು ಪೆಟ್ಟಿಗೆಯಲ್ಲಿ ತೆಗೆದಿಡು (ರೂಢಿ). 
ತೆಗೆದಿರಿಸು - ಬೇರೆಯಾಗಿರಿಸು; ವಿಸಾಸಲಾಗಿರಿಸಂ : ಸಕಲ 
ದೇವಾನ್ನವ ಒಡೆಯರಿಂದಲೂ ಮಿಗಿಲಾಗಿಕ್ಕಲು ತೆಗೆದಿರಿಸಿದೆನು (ಬಸವ. 
೪೩೯) ; ನೊಣವನೆ ಬೇಯಿಸಿ ಬಡಿಸುವುದಾದರು ರೆಕ್ಕೆಯನೊಂದನು 
ಅಡುಗೆಯ ಭಟ್ಟರು ತಮಗಾಗಿ ತೆಗೆದಿರಿಸುವರು (ಇಂಜಾಪ. ೨೨೧-೯೪). 
ತೆಗೆದುಕೊಳ್‌, ತಕೊಳಿ, ತಕ್ಕೊಳ್‌, ತಕ್ಕೊಳ್ಳು, ತೆಕೊಳ್‌, 
ತೆಕ್ಕೊಳ್‌, ತೆಕ್ಕೊಳ್ಳು, ತೆಗಕೊಳ್‌, ತೆಗೆಕೊಳ್‌ ಎ ೧. ಸ್ವೀಕರಿಸು: 
ಸಮ್ಮಗ್ವ್ರತಂಗಳುವಂಂ ತೆಗೆದುಕೊಳ್ವಂತೆ ವಿಚಿತ್ರವಸ್ತ್ರಂಗಳಂ ತೆಗೆದು 
ಕೊಂಡು ... ಬನಮಂ ಪೊಕ್ಕು (ಸುಕುಮಾ. ೧೦-೮೩ ವ); ಆ ವಿಭೂತಿಯಂ 
ಸುಕೃತದಿಂ ತೆಗೆದುಕೊಂಡು . . . ಧರಿಸಿ ಲಿಂಗಾರ್ಚನೆಯ ಮಾಡುವ 
ಶರಣನಾತನೆ ವೇದವಿತ್ತು (ಅದವ: ೦೮-೪೩) ; ಆ ಜಂಗಮವೇ ಸಾಕ್ಷಿ 
ಯಾಗಿರ್ದು ವಿಭೂತಿ ವೀಳೆಯವ ತಕ್ಕೊಂಡು (ಜನ್ಮವ: ೦3-೯) ; ಲಿಂಗ 
ಕೆಲದೊಳಿರೆ ಕರದಲ್ಲಿ ತಕ್ಕೊಂಡು (ಗುರುಣಾ. ೩-೭೪) ; ಬೆಣ್ಣೆ ತಕ್ಕೊಂಡ 
ಬಳಿಕ ಉಳಿಯುವುದೇನು ಮಜ್ಜಿಗೆ (ಮುಂಬಯಿ. ೦-೨೫) ; ತೋಟ ಮಠ 
ಕೆರೆಯ ಅಪಹರಿಸಿ ತೆಕೊಂಡಂಥಾ ಪಾಪಿಗಳು ದೇವಲೋಕ ಮರ್ತ್ಯ 
ಲೋಕಕೆ ಹೊರಗು (ಎಕ. ೩೪1, ಜಿಕ್ಕನಾ. ೦-೦೯; 1622) ; ತಾಂಮ್ರ 
ಶಾಸನ ಸಹವಾಗಿ ಕ್ರಯವನೂ ತೆಕ್ಕೊಂಡು (ಸ9ಇಇ. 13-11 ೫೦೭೬-೨೪; 
1538) ; ಖಂಡಪರೆಶುವಿನ ಕೈಯಿಂದಲಾ ಹೊನ್ನ ತೆಕ್ಕೊಂಡು (ಜಿಬಪು. 
೬೨-೬೨) ; ದುಡ್ಡುಗಳನ್ನೆಲ್ಲಾ ತೆಕ್ಕೊಂಡು ಪೇಟೆಗೆ ಹೋಗಿ (ಳಥಛಾಮಂ- 
1೪, ೧೪) ; ವಿವಿಧವಾದಕರೊಳಗದೊರ್ವನ ಹೆಗಲ ಹಣವೊಂದ ತವಕಿಸದೆ 
ತೆಗಕೊಂಡು ತನ್ನೊಪ್ಪುವ ಹೆಗಲಿನೊಳು ಕೋದು (ಸಿಳೃಭಾ. ೦೮-೩೫) ; 
ಪೂವಸೆಗೆಲಲೊಳವ ಮುನ್ನಿರಿಸಿ ದಸಿ ಖೇಡಯವಿರಲು ತೆಗೆಕೊಂಡು 
ನೋಡುತಿರೆ (ಸಾಳ್ಮಛಾ. ೦೭-೦೫). ೨. ಪಡೆ; ಹೊಂದಂ : ತಮ್ಮ 
ಆಪ್ತರು ಇಷ್ಟರು ಸ್ನೇಹಿತರು ಮಂಂತಾದವರ ಭೆಟ್ಟಿಯನ್ನು ತಕೊಳ್ಳ 
ಬೇಕು (ಮುಂಬಯಿ. ೪-೩೪). ೩, ವಹಿಸು: ಇನ್ನು ಮುಂದೆ ಹೆಚ್ಚು 
ಶ್ರಮ ತಕ್ಕೊಂಡು ಕಲಿಯಬೇಕಾಗುವುದು (ಮುಂಬಯಿ. ೪-೦). ೪. 
ದೋಚು; ಕಸಿ, ಕೀಳೆಂ: ಬಿಕ್ಕು ಬಿಕ್ಕನೆ ತೋಲ್‌ ಇಕ್ಕುವಳು ಕಣ್ಣೀರ 
ಸಿಕ್ಕಿದಳು ಸೂಳೆಯೆನಬೇಡ ಅದು ರೊಕ್ಕ ತಕ್ಕೊಂಬುವುದಕೆ (ಸರ್ವಜ್ಞ. 
೧೯೨೪). ತೆಗೆದುನೋಡು2 ನೋಡಿಯೂ ನೋಡದ ಹಾಗೆ ಈಕ್ಷಿಸು,- 
ನೋಡಂ: ಪರೆದ ಕುರುಳಲುಗೆ ಘಟ್ಟಿಯನರೆಯುತ್ತುಂ ನಾಣ್ಣಿ ತೆಗೆದು 
ನೋಟ್ಟುದುಮೆನ್ನಂ (ಪಂಸಭಾ. ೮-೬೫). ತೆಗೆದು ಹಾಕು 2 ೧. ಹೊಡೆದಂ 
ಹಾಕು: ಇಲ್ಲಿ ಬಂದಿರುವ ಅನಾವಶ್ಯಕ ವಾಕ್ಯವನ್ನು ತೆಗೆದುಹಾಕ 
ಬಹುದೆ ? (ಕೂಢಿ). ೨. ವಜಾಮಾಡಂ : ಅವನನ್ನು ಕೆಲಸದಿಂದ ತೆಗೆದು 


ತೆಗ್ಗೆ 


ಹಾಕಿದೆರು (ರೂಂ). ೩. ನಿರಾಕರಿಸು; ಅಲ್ಲಗಳೆ: ಆ ಮಾತನ್ನು 
ತೆಗೆದುಹಾಕುವಂತಿಲ್ಲ (ಕೂಂ). ತೆಗೆದು ಹೋಗು ಎ ಕೃಶವಾಗು ; 
ದಂರ್ಬಲವಾಗು : ದಿನೇ ದಿನೇ ಮೊದಲಿಗಿಂತ ಹೆಚ್ಚಾಗಿ ತೆಗೆದು 
ಹೋಗುತ್ತಾ ಬಂದರು (ಚಿಕ್ಕದೇ. 3೭೯) ; ನೀವು ಬಹಳ ತೆಗೆದು ಹೋಗಿ 
ದ್ವೀರಿ (ಮುರುಕು. ೯೯). ತೆಗೆಬೀಯ - ಕೊಡಂಗೈಯವನು ; ವಂಂಕ್ರ 
ಹಸ್ತ; ಉದಾರಿ; ಒಂದಂ ಬಿರುದು (?) : ಅನ್ತಾತನ ಕುಳೆಯ 
ಬಿರುದೆನ್ತಂದಡೆ ಆಳಿಂ ಮಂಂನಿಟಿವಂ ಸಿತಗರ ಗಂಡಂ ತೆಗೆಬೀಯ 
ಚಲದಂಕರಾಮನ ಗಂಧವಾರಣಂ ಮಲೆವರ ಮಾರಿ (ಸೌಇಇ. ಸಸ, 
೧3೫-೮ ; 1195). P ಈ ಧಾತು ಅನೇಕ ಶಬ್ದಗಳ ಮುಂದೆ ಸೇರಿ 
ಸಂಯಂಕ್ತ ಧಾತುವಾಗಿ ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತದೆ. 
ಉದಾ: -ಕಾಲ್ತೆಗೆ, ಚಿತ್ರತೆಗೆ, ಪ್ರಾಣತೆಗೆ, ಬಾವಿತೆಗೆ, ಮೈದೆಗೆ, 
ಹೊರತೆಗೆ ಇತ್ಯಾದಿ. 
[ ದೇ॥ ತಮಿ, ತೆಕ್ಕು; ತೆವ್ವು; ತುಳು. ದೆಪ್ಪು ; ತೆಲು. 
ತಿಗಿಯು, ತಿಗುಚು ; ತಿಗುವು, ತಿಪ್ಪ ; ಕೊಲಾ. ತಿಕ್‌, ತಿವ್‌ ; 
ನಾಯ್ಕಿ. ತಿಕ್ಕ, ತಿವ್ವ್‌) 
ತೆಗೆ (ನಾ). ೧. ತೆಗೆದಂಕೊಳ್ಳೂವಿಕೆ : (ಕಿ). ೨. ಆಕರ್ಷಣೆ; 
ಸೆಳೆತ: '"ಆಕರ್ಷಣ ಪಲಾಯನಗಳೊಳ್‌ ತೆಗೆ'' (ಕಲ್ಲಮಂ. ೮೦). 
೩. ಹಿವಟ್ಟೂವಿಕೆ ; ಹಿಂದೆಗೆಯುವಿಕೆ ; ಪಲಾಯನ : ಅಮರ್ಚುವ 
ನಿಲ್ವೆಡೆಯಂ ಬಗೆಯಂ ತೆಗೆಯನಲ್ಲಾಟಮಂ ಕಾಟಮಂ ನೋವುದಂ 
ಸಾವುದನೆಲ್ಲಂದದಿಂ ಬಗೆದಾಗಳ್‌ (ಪಂಪಭಾ- ೩೪3). ೪. ಇಳಿತ; 
ಇಳಿಯಂವಿಕೆ : ತೆರೆ ನೊರೆ ಬುದ್ಭುದಂ ಸುಬಾಜಲಂ ತೆಗೆ ಪೆರ್ಚುಗೆ 
ಗುಣ್ತ್ರು ಘೋಷಣಂ ವರುಣ ನಗಂ ವಧೂಟಿಜನನಂ , , . ನೀರ್ಮೊಗೆ 
ವಭ್ರಮುರ್ವರಾಪರಿವೃತಿ ನಾಗರಿಕ್ಕೆ ಬಗೆದಾದೊಡೆ ಸೈತು ಸಮುದ್ರ 
ವರ್ಣನಂ (ಸೂಕ್ತಿಸು. ೨-9): [ ತೆಗೆ) 

ತೆಗೆತ (ನಾ). ತೆಗೆದಂ ಕೊಡಂವಿಕೆ ; ದಾನ: “ದಯ--ದಾನ, ಗತಿ 
ಹಿಂಸಾದಾನೇಷು ಈವಿಯೊಳಂ, ನಡೆಯೊಳಂ, ರುಂಕಣಿಯೊಳಂ, ತೆಗೆತ 
ದೊಳಂ” (ಕಾಶಕ್ಕ. ೦೧೦). [ತೆಗ್ಗೆ ೪ - ತ; 

ತೆಗೆತರ್‌ (ಕ್ರಿ) ೧. ತೆಗೆದಂಕೊಂಡಂ ಬರಂ. “ತೆಗೆತರಿಸಂ' ಪರಾ. 
೨. ಸೆಳೆದಂಕೊಂಡು ಬರಂ: ಹೆಣ್ಣಾಳ್ಗಳಿನ್ನದೆ ತಣಾದಿಕ್ಕಿ ತೆಗೆತಂದು 
ಚಿಣ್ಣನನೆಮಗೊಬ್ಬಸೆಂದ (ಮೋಹತ. ೩೩-೩೦). [ತೆಗ್ಗೆ + ತರ್‌] 

ತೆಗೆತರಿಸು (ಕ್ರಿ). ತೆಗೆದಂಕೊಂಡು ಬರಂವಂತೆ ಮಾಡಂ : ಪೆಟ್ಟಿಗೆಗಳಂ ತೆಗೆ 
[ಖಾಕಾಂ. ಗ) ತರಿಸಿ ಮುಂದಿಟ್ಟು (ಬಸಪು. ೧೦-೦೫). [ತೆಗೆತರ್‌..- ಇಸು] 

ತೆಗೆನೆಟ (ಕ್ರಿ). (ಬಾಣ ಬಿಡಲು ಸಿದ್ಧವಾಗಿ) ಪೂರ್ತಿಬಾಣವನ್ನು 
ಎಳೆ: “ತೆಗೆನೆಆ - ಆಕರ್ಣಾಂತೇ (ಪೂರಾ ಎಳೆ)” (ಕಮಧಾ) ; ಗಟ್‌ 
ಸನ್ನೆಗೆಯ್ದು ತೆಗೆನೆಣ್‌ದೆಅಗಿ ಪರಂಕಲಿಸಿ ಪರ್ವಿ ಕೂಕಿಟ್‌ದಿಸೆ (ಹಂಪಛಾ. 
೧೦-೬೩) : ಆಗಳಂಬರಚರಬಲದ ಧನುರ್ವಲಂ ತೆಗೆನೆಆ್‌ದು ಪೊಕ್ಕು 


(ಕಾಂತಿಪು. ೪-೮ವ); ಕಡೆಗಣ್ಣುಂ ಕಯ್ಯುವಿಂಂಬಾಗಿರೆ ತೆಗೆನೆಆದವೃಗ್ರನೇ: 


ಕಾಗ್ರಚಿತ್ತಂಬಡೆದಿರ್ದಂ (ಪಂರಾಮಾ. ೦೪-೧೭೬); ತೆಗೆನೆಆಸದಬ್ಬನಾಭನಿಸೆ 
(ಗವಿ. ೭-೮೩); ಸಂಚಳಿಸದ ಶಂಕರನ ಮನಂ ಚಳಿಯಿಪುದಂ ಸಾದು 
ಪಾರ್ದು ತೆಗೆನೆಆಕದಿರ್ದ೦ (ಗಿರಿಕ. ೮-೪೪): ಓಸರಿಸದೆ ತೊಡರ್ಚಿ ಸಾರ್ಚಿ 
ತೆಗೆನೆಟ್‌ದು ನಿಂದು (ಕಾಜಶೇ. ೬-೯೭೦). [ತೆಗ್ನೆ * ನೆಲಕ್ಕ) 

ತೆಗೆನೇಣು (ನಾ). ಎಳೆಯುವ ಹಗ್ಗ; ಕಡೆಗೋಲಿನ ಹಗ್ಗ: ಮಂದರದ 
ಕಡೆಗೋಲ ಮೇಳವಿಸಿ ವಾಸುಗಿಯ ತೆಗೆನೇಣಿನಿಂದಸ:ರರೋಳಿಯಿಂ ನೀವು 
ಸಹಿತೆರಡು ಕಡೆಯಂ ಪಿಡಿದು ಮಧಿಸಲು (ಅಶಿಜೆಂ. ೧೨-೫): ನಳನಳಿಪ 
ತೋಳುಗಳ ನಿಜಕರತಳದ ತೆಗೆನೇಣುಗಳ ಮುಖದಲಿ ಹೊಳೆವ ಹೊನ್ನೋಲೆ 
ಗಳ , , . ಮೋಹನಗಾುತ್ರೆಯೆಸೆದಳು ಮೊಸರ ಕಡೆವುತ್ತ (ನಿಧಾಗ. 


೩೬೦೫ 


5 


20 


86 


40 


45 


ತೆಗೆಯಾಳ್‌ 


00-೯-೦೫); ಹರಿಗೆ ತಲ್ಪವಾಗಿರ್ದೆನು ಸಮುದ್ರಮಥನದಲ್ಲಿ ತೆಗೆನೇಣಾಗಿ 
ನೊಂದೆನು (ಛೈರಸೂ. ೨೦). [ತೆಗ್ಗೆ * ನೇಣು (ನೇಣ) ] 

ತೆಗೆಪ್ಕು "ತೆಗಪು' ನೋ. 

ತೆಗೆಪ್ಸು (ನಾ). ನೆನೆಸುವಿಕೆ : ಅಳಿಯೊಳ್‌ ತೆಗೆಪಾದರಳಿಯ ತಳಿರಂ 
ಮಾರುಡದ ಪತ್ತಿಯೆಳಗಾಯುಮನಾ ಜಳದೊಳ್‌ ಗೋಕ್ಷೀರಾನ್ವಿತಮಾ 
ಮಳಕುಮ್ರಫಳಂಗಳಾವಗಂ ಮೃದುವಕ್ಕುಂ (ಲೋಕೋಪ. 6-30). [1 

ತೆಗೆಬಗೆ, ತೆಗೆಬಿಗಿ (ನಾ). ೧. ತೊಂದರೆ; ಕಷ್ಟ : ಭೂಪತಿ ಹೆಗಡ: 
ಗೊಳುತೈತಂದು ಕೇಳಲು ತೆಗೆಬಗೆಯಲುಸುರುತ್ತ ತಂದೆಯ ನೆಲೆಯ 
ತಿಳುಹಿದನು (ಶಿರಾ. ೦-೩೦): ಮಸೆದು ಕರಗಳನೊರ್ವರೊರ್ವರು 
ಮಸಗಿದರು ಮುಷ್ಟಿಪ್ರಹಾರದಲುಸಿರ ತೆಗೆಬೆ (ಬ ಗೆಯಿಂದ ಮಂಡಿಯ 
ನೊಡ್ಡಿ ಸಮವಾಗಿ (ಕೋಗಯ. ೨೪-೦೯). ೨. ಪ್ರಾಣ ಹೋಗಂವ 
ಸ್ಥಿತಿ; ಉತ್ಕಟಾವಸ್ಥೆ : ಬಾಯ ವಿಡುಕಿನ ಬಳಲುಗಂಗಳಿನಾಯುವಿನ 
ತೆಗೆಬಗೆಯ ರಕ್ಕಸರಾಯನನಂ ಕೊಂಡೊಯ್ದ ಬೀಸಿದರಾಲ 
ವಟ್ಟದಲಿ (ತೊರರಾ. ೧-೦೩-೨೭), ಹ. ಅತಿಶಯ; ಆಧಿಕ್ಯ; ಹೆಚ್ಚಳ: 
ವಿಕ್ರಮದ  ತೆಗೆಬಗೆಯಿಂದಲರಿನೈಪರುಗಳ ಬಗೆಗೆಡಿಸುತ ನಡೆದಳು 
(ಕುರಾಸಾಂ. 9೦-೮9). "ತೆಗೆಬಗೆ' ಪರಾ. ತೆಗೆಬಿಗಿ: ೧. ಸೊಗಸಿ 
ಬೆಳೆಯೆ ಕೊಯ್ದು ಪೊಜುವ ಜನಕೆ ತೆಗೆಬಿಗಿಯಿಲ್ಲವಾವ ಕಾಲದೊಳು 
(ರಾಮವಿ. ೨-೫೭). ೪.ಬಿಂಕ ; ಬಿಗಂಮಾನ : ಸೊಗಯಿಪ ಸತ್ಕಾರ 
ದಿಂದ ತೆಗೆಬಿಗಿಯಿಲ್ಲದ ಸಮರತಿಯಿಂದವಳಗಣಿತಸುಖವಿತ್ತಳವಗೆ (ನೇಮಿಸಂ. 
೧೦-೯೧): ಮೊಗವ ಕಾಣುತ ನಮ್ಮೊತ್ತಿಗೆ ಬಹನಲ್ಲದೆ ತೆಗೆಬಿಗಿಯವನಲ್ಲ 
ನಿಮ್ಮ ಮಗ (ಕುರಾಸಾ. ೩೬-೧೨೪), "ತಗಿಬಗಿ? ಪರಾ, 

ತೆಗೆಬಗೆಮಾಡು ಎ ತೊಂದರೆಯಂನ್ನುಂಟುಮಾಡು; ಇಕ್ಕಟ್ಟನ್ಲಂಟಂ 
ಮಾಡು : ಶಿಶುವೆ ನೋಡಭಿಮನ್ಮು ಸುಭಟಪ್ರಸರದಿನಿಬರ 
ನೊಂದು ಘಾಯದೊಳುಸಿರ ತೆಗೆಬಗೆ ಮಾಡಿದನು (ಕುವ್ಯಾದ್ರೋ. ೩-೨೫). 
ತೆಗೆಬಗೆಯಾಗು - ೧. ಹೊಯ್ದಾಡಂ ; ಅನಿಶ್ಚಯವಾಗಂ : ಮುಗಿದ 
ಸರೋಜಮಾಲೆಗಮರಲ್ವಸಿತೋತ್ಸಲಮಾಲೆಗಂ ಮನಂ ತೆಗೆಬಗೆಯಾಗಿ 
ಸೈರಿಸದೆ ಷಟ್ಟದಸಂತತಿ ... ಎಡೆಯಾಡಿದುವಂಬುರುಹಾಕರಂಗಳೊಳ್‌ 
(ಅನಂಪು. ೭-೬೯). ೨. ಸಂಕಟವಾಗು ; ಕಷ್ಟವಾಗಂ : ಉಸುರು ತೆಗೆಬಗೆ 
ಯಾಯ್ತು ಜೀವರಿಗೆ (ಕೌಶಿರಾ. ೨೭-೫೪); ಇಳೆಯ ಭಾರಕರುಸುರು 
ತೆಗೆಬಗೆಯಾಗೆ ತೆರಳಿತು ಸೇನೆ ಪಶ್ಚಿಮಕೆ (ಕೊರರಾ. 9-೯-೦). 
[ತೆಗ್ಗೆ * ಬಗ್ಗೆ] 

ತೆಗೆಬಿಗಿ ತೆಗೆಬಗೆ' ನೋ. 

ತೆಗೆಮಿಳಿ (ನಾ). ಪ್ರಾಣ ತೆಗೆಯುವ ಹಗ್ಗ; ನೇಣು (?): 
ಚಕೋರಿಗಳ್‌ ನಲಿಯೆ ಪಾಣ್ಪರಿಯರ್ಕಳ ಚಿತ್ತದಲ್ಲಿ ಪೆಂಪೊಗೆಯೆ 
ವಿಯೋಗಿಗಳ್‌ ಮುನಿಯೆ ಕತ್ತಲೆಮತ್ತಲೆಯಾಗಿ ಸಂಜೆಯೊಳ್‌ ತೆಗೆಮಿಳಿ 
ಯಾಡೆ [ಪಾತಾಂ. ತೆಗೆಯೆ ಮುಳಿಯಾಡೆ] ಸೂರ್ಯನಪರಾಬ್ದಿ 
ಯೊಳೊಯ್ಯನೆ ಮೆಯ್ಯನಿಕ್ಕಿದಂ (ಪುಣ್ಮಾಸ್ತೆ. ೩-೬೮). (ತೆಗೆ; * ಮಿಳ್ಳಿ ] 

ತೆಗೆಮೆಟ್ಟು (ನಾ). (ಕಾಳಗದಲ್ಲಿ ವಂಂನ್ನುಗ್ಗಲಂ) ಹಿಂದಕ್ಕೆ ತೆಗೆದು ಇಟ್ಟ 
ಹೆಜ್ಜೆ: ಬೆದಜುಗಾಗೆಯ ನೋಟ ಸಾಳುವನೊದೆವು ಮಾಂಗಳ ರುಳಕೆ ಕೇಸರಿ 
ಯಧಟು ಶಾಖಾಮೃಗದ ಲಂಘನ ತಗರ ತೆಗೆಮೆಟ್ಟು . « *. ಸೊಕ್ಕಿದ 
ರದನಿಗಳ ಧೂಳಾಟ ಒಬ್ಬದವವರ ಯಂದ್ಧದಲಿ (ಸಾಳ್ಮಥಾ. ೨೨-೭೦). 

(ತೆಗೆ, * ಮೆಟ್ಟು) 

ತೆಗೆಯಾಳ್‌ (ನಾ). ಆಕ್ರಮಿಸುವ ಯೋಧ ; ಧಾಳಿಯಿಂಡುವ ವೀರ: 
ದಿವ್ಯವಾಗ್ವಿದಿತ ಸುಧರ್ಮಮಾ ಸಭೆಯೊಳಿಂದು ವಿರಕ್ತನೃಪಾಳಜಾಳ 
ಮಿರ್ದುದು ತೆಗೆಯಾಳನಾಯ್ದೂ ತೆಗೆದಂತೆ ಕೊಳಲ್ಕಪವರ್ಗದುರ್ಗಮಂ 
(ಅನಂಪು. ೯-೪೯). [ತೆಗೆ ೯ ಆಳ್‌] 


ತೆಗೆಯಿಸು ೩೬೦೬ 


ತೆಗೆಯಿಸು, ತೆಗಸು, ತೆಗಿಸು.ತೆಗೆಸು (ಕ್ರಿ). ೧. ಹೊರಕ್ಕೆ ತರು ; ಹೊರ 
ಬರುವಂತೆ ಮಾಡು: ಸುಬಂಧುವಂ ನೆಲಮನೆಯಿಂ ತೆಗೆಯಿಸಿ 
ಸನ್ಮಾನ ದಾನಂಗಳಿಂದಾತನಂ ಸತ್ಕರಿಸಿ (ವಡ್ಮಾರಾ.' ೦೮೨-೨೩) ; ಎಲ್ವಂ 
ನಟ್ಟುಡಿದ ಬಾಳ ಕಕ್ಕಡೆಯುಡಿಗಳುಮನಯಸ್ಕಾಂತಮಂ ತೋಟ 
ತೆಗೆಯಿಸುತ್ತುಂ (ಪಂಪಭಾ. ೦೦-೨೨) ; ನಾನಿಂದಧರ್ಮದೊಳದ್ದರೆ 
ತೆಗೆಯಿಸು ಅಲ್ಲಿಯೆ . ನೆಲೆನಿಲ್ಲದಂತೆ (ಇಂಜಾಪ. ೦೬-೬೯). ೨. ಬರುವಂತೆ 
ಮಾಡಂ; ಆಕರ್ಷಿಸಂ; ಆ. ಸ್ಮಿರಪ್ರಕೃತಿಯ ಸತ್ಯ ಪ್ರಕೃತಿಯೆ 
ತೆಗೆಯಿಸಿದಪುದಾ ದಕ್ಷಿಣಹೃದಯೆಯ ದಕ್ಷಿಣತ್ವಮೆ ಗಮಿಯಿಸಿದಪುದಾ 

ಮಹೋದಾರೆಯುದಾರತೆಯೆ ಮನಂಗೊಳಿಸಿದಪ್ಪುದು 
(ಕಾದಂಉ. ೪೦೪). ೩. ಇಳಿಸು; ಕೆಳಕ್ಕೆ ತರಿಸು : ಅಡವಿಯೊಳ್‌ ನಿಡಿಯ 
ಮರದ ತುತ್ತತುದಿಯೊಳಿರ್ದೆಟಲ್ವ ಗುಂಡಿಗೆಯಂ ಕಂಡು ತೆಗೆಯಿಸಿ 
ಕೊಂಡು ಪೋಗಿ (ವಡ್ಮಾರಾ. ೯೦-೦೭). ೪,: ಸಾಗಿಸು; ಕಳುಹಿಸು: 
ಕನಕರತ್ನಾಭರಣಜಾಳಮನೊಪ್ಪುಗೊಂಡು ಭಂಡಾರಕ್ಕೆ ತೆಗೆಯಿಸುತ್ತಂ 
(೪ಸರ. ೬-೩4). ೫. ಹೊರ ಹಾಕು; ಬಹಿಷ್ಕರಿಸು : ನಾಳೆ ಒಬ್ಬನನ್ನು 
ಜಾತಿಯಿಂದ ತೆಗೆಯಿಸುವ ವಿಷಯ ... ಅಲ್ಲಿ ಬರುತ್ತದೆ 
(ಕುಡಿಕೂ. ೦೩೭). ೬. ಕೊಂಡುಕೊಳ್ಳು; ಕ್ರಯಕೊಟ್ಟು ಪಡೆ: 
ಗಜನೂರಿನಲ್ಲಿ ಏನಾದರೂ ತಿಂಡಿ ತೆಗೆಯಿಸಿಕೊಂಡು ತಿನ್ನೋಣವೆಂದಂದು 
ಕೊಂಡೆ (ಜೆಂಗಾಳ್ಮ. ೪೯). ೭. ಬಿಡು ; ತೊರೆ; ತ್ಯಜಿಸು : ಕುಮ್ಮಟವನು 
ತೆಗೆಯಿಸಿದರೆ ಕಾರ್ಯವನುಗೆಡುವುದು .'. . ಅದಟ್‌ಂದದ ಬಿಡುವುದು 
ಮನುಜೇಶ್ವರ ನೀತಿಯಲ್ಲ (ಕುರಾಸಾಂ. ೩೭-೪೮). ೮. ಕಳಚುವಂತೆ 
ಮಾಡು ; ಬಿಚ್ಚವಂತೆ ಮಾಡು : ವೇಷವನ್ನು ತೆಗೆಯಿಸಿ, ಬಣ್ಣವನ್ನು 
ತೊಳಸಿ ಕಳಿಸಿದಾಗ ಬೆಳಗಾಗಿತ್ತು (ರಂ). ೯. ಕೊಲ್ಲಿಸಂ ; ಸಂಹರಿಸಂ 
ವಂತೆ ಮಾಡು : ಬಂಟರಂ ಕೊಂಡಾಡುವರ ಗಂಟಲೊಳ್‌ ನೇಣನಿಕ್ಕಿ 
ತೆಗೆಯಿಸುವಂ (ರರ್ಮಾಮ್ಮ. ೨-೬೭). ತೆಗಸು: ೪. ಹಿರಿಯ ಕಣಜದ 
ದವಸವೇನುವನಿರಿಸದೀಗಳ್‌ ತೆಗ್ದ ಪಾಳಾಂ. ಗೆ]ಸಂ (ಬಸಪು. ೩೩-೦೮); 
ತೆಗ[ಪಾಕಾಂ. ಗೆ]ಸಿದನು ಬಳಿಕುತ್ತಮದ ತೊಡವುಗಳ ದಿವ್ಯದುಕೂಲರತ್ನಾಳಿ 
ಗಳಿನನುಪಮ ಗಜಹಯಾದಿ ಸಮಸ್ತವಸ್ತುಗಳ (ತೊರರಾ. ೦-೬-೨). ೯. 
ಲೋಹಶೂಲದೊಳಿನಿಬರಂ ತೆಗ[ಪಾಕಾಂ. ಗೆ]ಸುವೆನು ತಲೆಕೆಳಕಾಗಿ ನಿಮ್ಮು 
ವನು (ಬಸಪು, ೩೦-8೦). ೧೦. ಹೂಳು, ಕಸ ಮೊದಲಾದಂವನ್ನು 
ಹೊರಗೆ ಹಾಕು. ಎಶ್ತಿಹಾಕಂ: ಪ್ರತಿ ವರುಷಉ ಕೆಜಿಯ ತೆಗಸುವ 
ಹಾಗೆ ಕೊಟ್ಟ ಸ್ವಾಸ್ತಿ (ಎಳ. ೪11(8), ಶಿಕಾರಿ. ೨೩೪-೦೦; 1626). 00. 
ಕೀಳಂವಂತೆ ಮಾಡು ; ಕೀಳಿಸಂ: ಅವರಂ ಕರೆಸಿ ಕಣ್ಣಂ ತೆಗ[ಪಾಳಾಂ. 
ಗೆ]ಸಿದನು (ಐಸಪು. ೬೦-೪). ೧೨. ನಿವಾರಿಸಂ ; ಹೋಗಲಾಡಿಸು, 
ಒಣಿಲುವಮರರ ಬಾಯಿ ಕೈಗಳ ಮೊರೆಯೆ ತೆಗಸಿ ಮಹಾಗಣಂಗಳೊಳಿರುವ 
ನಂದೀಶ್ವರನು ಹೊಕ್ಕನು ಹೊಯ್ದು. ದಾನವರ (ಕುವ್ಮಾಕ. ೭-೨೪). 
೧೩. ಹಿಂದಕ್ಕೆ ತೆಗೆದಂಕೊಳ್ಳು ; ವಾಪಸ್ಸು ತೆಗೆದುಕೊಳ್ಳು : 
ಬಲುಕಾಳೆಗವನೊಯ್ಕಾರಿಸುತ ರಾಯರು ತೆಗಸಿದರು ಸೇನೆಯನು 
(ಕುವ್ಕಾಛೀ.೨-೦೦). ೧೪. ಹಿಂದಕ್ಕೆ ಬರುವಂತೆ ಮಾಡು; ಹಿಮ್ಮೆಟ್ಟಿಸಂ: 
ತೆಗಹಿದನು ಸಾತ್ಯಕಿಯನೀತನ ಬಿಗಿದನಂಬಿನಲವನ ಬಾಣಾಳಿಗಳ ಕಡಿದನು 
ಘಾಸಿಮಾಡಿದನವನ ರಥ ಹ ಯ ವ (ಕುವ್ಮಾಕ. 9-೬); ಪ್ರವೀರನಂ 
ತೆಗ[ಪಾಕಾಂ: ಗೆ]ಸಿದರ್ಪಿನ್ನೆಲೆಗೆ (ಕೈಮಿಛಾ. ೮-೩೦). ೧೫. ತೆರೆಯಂವಂತೆ 
ಮಾಡಂ.; ತೆರೆಯಿಸು : ಬಂದನಿತಆಂದಿಂದುಶೇಖರನಿಂದೆ ಕದಹುಗಳಂ 
ತೆಗ[ಪಾಕಾಂ. 'ಗೆ]ಸಿ (ಬಸಪು. ೪೪-೦೮). ತೆಗಿಸು : ೧೦. ಎಂಜಲ ತೆಗಿ 
(ಪಾಕಾಂ. ಗೆ]ಸಿ ಸಾರಿಸಿದನು (ಕುವ್ಮಾಸ. ೭-೧೬) . ೧೫. ಸೌರಾಷ್ಟ್ರೇಶ 
ಸೋಮೇಶ ನೀಂ ತೆಗಿಸೀ ಬಾಗಿಲ ಪೊಂಗದಂಗಳನೆನುತ್ತಂ (ಉದ್ಯಲ. 
೧೧-೬೦). ತೆಗೆಸು: ೧. ಫಲುಗುಣ ಹೊಕ್ಕನಾಯುಧಶಾಲೆಯನು 


ತೆಟ್ಟೆ 


ಬ 


ತೆಗೆಸಿದರು ಧಷು ಮೊದಲಾದ ಕೈದುಗಳ (ಕುವ್ಯಾರ್ರೋ. ೯-೦); 
ತೆಗೆಸಿದನು ಬಳಿಕಿನಕುಲದ ಪೀಳಿಗೆಯ ನೃಪರಾರ್ಜಿಸಿದ . . . ಅಖಿಳ 
ವಸ್ತುಗಳ (ತೊರರಾ. ೮-೬೭-೪). ಪಿ. ಹೊಸಮಲೆಯನು ಬಲಿಯಿಸು 
ಕುಮ್ಮಟವನಸವಸದಿಂದ ತೆಗೆಸು (ಕುರಾಸಾ. ೩೭-೪ಬ). ಲೆ. ಬ್ರಾಹ್ಮಣ 
ನಿಯೋಗಿಗಳು ಪರಶ್ರೇಷ್ಮರಾಗಿ ಬಂದರಮನೆವಾಗಿಲ ಕದಬೀಯಗವ ತೆಗೆಸಿ 
ದರು (ಮೋಹತ. ೧೯-೪). ೧೪. ಸೂಳವಿಸಿದವು ಸನ್ನೆಯಲಿ ನಿಸ್ಸುಳ ಸೇನೆಯ 
ತೆಗೆಸಿದವು ಹೆಗ್ಗಾಳೆ ಮೊಳಗಿದವಾನೆವಅ್‌ ಗಜಟದವು ಡೌಡೆಗಳು 
(ಕುಪ್ಶಾಛೀ. 8-೨೮). ೧೫. ಬಾಗಿಲ ತೆಗೆಸೆಂಬನಿಷ್ಮುರದ ವಾಕ್ಯಗಳ 
ಮುಂಬರಿತಂದೊರ್ವಳುಸಿರಲೈ (ಮೋಡತ. ೩೪-೪). ೧೬. ನಿಲ್ಲಿಸು; 
ಸ್ಮಗಿತಗೊಳಿಸು ; ಅಡ್ಡಗಟ್ಟು : ಸಮಸಪ್ತಕರ ಬಲ ನಿಜಪಾಳಯಕೆ 
ತಿರುಗಿದುದು ತೀರಿತು ತರಣಿಯಾಟೋಪ ಕಾಳೆಗವ ತೆಗೆಸಿದರು ಕೌರವರು 
(ಕುವ್ಯಾದ್ರೋ. ೮-೧). ೧೭. ತೋಡಿಸು; ಅಗೆಯುವಂತೆ ಮಾಡು: 
ಅವನು ಬಾವಿ ತೆಗೆಸಲು ಸಾಲ ಮಾಡಿದ್ದಾನೆ (ಊರಿ). . ೧೮. ಕಂದಿಸು ; 
ಬೇಯಿಸು : ಗರಗಸದಿಂದಂ ಮಿಗೆ ನಿಷ್ಕರುಣಿಗಳೊಡನಿಕ್ಕಿ ನೆತ್ತಿಯಿಂದಂ 
ಪಾದಂಬರೆಗಂ ಸೀಳ್ಹಾಭಾಗಮನುರಿವೆಣ್ಣೆಯೊಳಿಕ್ಕಿ ತೆಗೆಸುವರ್ಮುಟುಗುವಿನಂ 
(ಧರ್ಮಾಮ್ಮು. &-೬೦). [ತೆಗೆ * ಇಸು 

ತೆಗೆಸು “ತೆಗೆಯಿಸಂ' ನೋ. 

ತೆಗೆಹ (ನಾ). ತೆಗೆಯುವಿಕೆ ; ಬೇರ್ಪಡಿಸಂವಿಕೆ : ಉಪ್ಪ ಮಿಗಿಲಾದವಅ 
ಉಪ್ಪ ತೆಗ್ಗಹ)ಯೋಣ. ಕಹಿ ಮಿಗಿಲಾದವಅ ಕಹಿ ತೆಗೆ(ಹ)ಯೋಣ 
(ಛೀಮಸೂ. 3). (ತೆಗ್ಗೆ೪ -ಹ್ಯ) 

ತೆಗ್ಗು, "ತಟ್ಲು' ನೋ. 

ತೆಗ್ಗು 'ತಗ್ಗ್ಯು' ನೋ. 

ತೆಗ್ಗುಬೀಳು "ತಗ್ಗುಬೀಳು” ನೋ. 

ತೆಜಿಸು (ಕ್ರಿ). ಬಿಟ್ಟುಬಿಡು ; ತೊರೆ ; ತ್ಯಜಿಸು : ತೆಜಿಸಿದಂ ಮುಗುಳಿತ್ತಲೆಸೆ 
ವಂಗದೇಶಮಂ ಪೊಕ್ಕೊಡನೆ ಬಾಚಿದಂ ಬಹುನಾಣ್ಮವಾ (ಪರಶು. ೦೦-೦೪); 
ನಿನ್ನ ಸುತನನೀಕ್ಷಣ ತೆ[ಪಾಕಾ. ತೈ]ಜಿಸೆ ರಾವಗಂ ಪಟ್ಟನಟ್ಟೆ . . - 
ಸುಖಮಿರ್ಪೆ ನು (ವೇಕಾರಾ. ೨-೭-೧೫); ಭೂರಿದಾರಿದ್ಯದಲಿಯಾ 
ಸಂಸಾರವನು ಮಾಡುವುದಕಿಂತಲೂ . . : ಈ ಶರೀರವನೆ ತೆಜಿಸುವುದು 
ಲೇಸು (ಸುದಾಮ. 8-6). [ ಆ ತ್ಯಜಿಸು] 

ತೆಟ್ಟಂದೆಅಕಿ "ತೆಟ್‌' ಪರಾ. 

ತೆಟ್ಟುಂತೆಆ್‌ 'ತೆಚ್ಕಿ' ಪರಾ. 

ತೆಟ್ಟುಂದೆಆ₹ "ತೆಟ್‌,' ಪರಾ. 

ತೆಟ್ಟೆ, ತೆಂಡೆ, ತೆಮಟೆ, ತೆವಡೆ (ನಾ). ೧. ಗುಂಪು; ಸಮೂಹ ; 
ಸಂದಣಿ. ತೆಂಡೆ: ೨. (ಹುಲ್ಲು ಮುಂತಾದುವುಗಳ) ಕಟ್ಟು; ಪಿಂಡಿ ; 
ಕಂತೆ: ಈ ನಾರಿಯನ್ನು ಮೆಯ್ಕೊಳಗೆ ಹುಲ್ಲು ತೆಂಡೆಯಿಂ ನೀನಿಂತು 
ಬಿಗಿಸಿದೊಡಿಸೆ ಮಾಳ್ಪ ಪಾಪವೇನಯ್ಯಾ (ಸಾನಂಗ. ೪. ೩. ಮರ 
ಗಿಡಗಳ ಬುಡ; ಬೇರುಗಳು ಹೊರಡಂವ ಭಾಗ: ತೆಂಗಿನ ತೆಂಡೆ 
ಮುರಿದು ತಳಕೆಳಕಾಗಿ ಗಂಗಾಧರನ ಪೂಜಕನ ಹಿಂಗದೆ ನೆನೆಯೆ ರಾಯಗೆ 
ಮಣಿದೊರೆತಾ ಅಂಗೈಗಳಲಾಂತ ಬಸವ (ಬಸಪ. ೨-೬೪). ೪, ವಲ; 
ವಂಶ ; ಬುಡಕಟ್ಟು : ಉಳಿದವರೆಲ್ಲ ಅಣ್ಣತಮ್ಮದಿರಾಗಿ ಒಂದೇ ತೆಂಡೆಗೆ 
ಸೇರಿದವರು (ನನ್ನೂರು. ೨೦೯) ; ಒಬ್ಬ ಪ್ರಸಿದ್ಧ ಪುರುಷನಿಂದ ಅವರ 
ಮಕ್ಕಳು ಮೊಮ್ಮೂಕ್ಕಳುಗಳನ್ನು ಇಂತಹವರ ತೆಂಡೆ, ವಟಾರ, ಪಟ್ಟಡೆ 
ಎಂಬುದಾಗಿ ಕರೆಯುವ ವಾಡಿಕೆ (ಹುಟ್ಕಹ. ೧೮). ೫. ತೊಡರಿಕೊಂಡಿರು 
ವಿಕೆ ; ಸುತ್ತಿಕೊಂಡಿರಂವಿಕೆ : (8). ತೆಮಟೆ : ೬. ಹೊಲ ಉಳುವಾಗ 
ಕುಂಟೆಯ ಕುಳಕ್ಕೆ ತೆಕ್ಕೆತೆಕ್ಕೆಯಾಗಿ ಸಂತ್ತಿಕೊಳ್ಳುವ ಮಣ್ಣು, - 
ಕೆಸರು : 'ಎರಡು ಸಾರಿ ಕುಂಟೆಯನ್ನು ಎತ್ತಿ ಕುಡಕ್ಕೆ ಸುತ್ತಿಕೆ೧ಂಡಿದ್ದ 


ತೆಡಾಯ 


ತೆಮಟೆಯನ್ನು: ಕುರುಚಿಗೆಯಿಂದ ತೆಗೆಯುವುದಕ್ಕೇ ಇವನ ರಟ್ಟೆ ಬಿನ್ಮು 
ಹೋಗಿದ್ದುವು (ಬಿಳುವ. ೨೬೪). ತೆವಡೆ: ೭. ಹೊಲ, ಗದ್ದೆಗಳಲ್ಲಿ 
ಪಾಪಿ ಅಥವಾ ಮಡಿಗಳ ಮಧ್ಯೆ ಕಟ್ಟುವ ಸಣ್ಣ ಬದಂ : (8). 
ತೆಟ್ಟಿತೆಟ್ಟಿ (ದ್ವಿರಂಕ್ತಿ) : ತೆಟ್ಟೆತೆಟ್ಟೆಯೊಳೋಡುವ ಕುರುಸೈನಿಕ 

ಕೆಟ್ಟುದ ನೋಡಿ ಗೊಳ್ಳೆಂದು ದಿಟ್ಟರವರು ನಗುತವೆ ತುಜುಗಳನು 
ಹಿಮ್ಮೆಟ್ಟಿಸಿದರು (ನೇಮಿಸಂ. ೨೫-೧೫೩); ಬಟ್ಟ ಜವ ಸನೆಯರಾರತಿವಿಡಿದವನಿಗೆ 
ತೆಟ್ಟೆತೆಟ್ಟೆಯೊಳೆತ್ತಿದರೆ (ಕಾಮವಿ. ೦೯-೮೦) ; ಬೆರೆಯದೆ ತೆಟ್ಟಿತೆಟ್ಟೆಯೊಳು 
ಸಂಗ್ರಾಮಕೆಂದೆರಡು. ಪಡೆಗಳೊಪ್ಪಿ ದವು. (ಜಂಪ್ರಸಾ. ೨೦-೦೨೦) ; 
ಕಟ್ಟೆತೋ ಪಲವಣ್ಣ ಮೇಘ ಬಾನದೊಳೆನೆ ತೆಟ್ಟೆತೆಟ್ಟೆಬೊಳು ತೋಟ 
ದುದು (ಜ್ಞಾನ. 09-೬೦). ತೆಂಡೆತೇಲು - ೧. ಮರದ ಬೇರಿನ ಭಾಗ 
ವೇಲೆ ಬರಂ ; ವಂರ ಒಣಗತೊಡಗು. ೨. ವಂಶವು ನಿರ್ನಾಮ 
ವಾಗು ; ವಂಶದಲ್ಲಿ ಯಾರೂ ಇಲ್ಲದಂತಾಗು : ಆ ದೊಡ್ಡ ಬರದಲ್ಲಿ 
ತೆಂಡೆತೇಲದೇ ಇದ್ದದ್ದೇ ಹೆಚ್ಚು (ಕೂ). [ದೇ.8 ತೆಲು. ತೆಟ್ಟ, ತೆಟ್ಟು] 

ತೆಡಾಯ (ನಾ). ಒಂದಂ ಬಗೆಯ ಆಯುಧ (?) : ಕತ್ತಿ ತೆಡಾಯ ಖದಲ್ಲಿ 
ತೆಯಲ್ಲಿ ಬಿಲ್ಲು ನಾರಾಚ ಗದೆ ಸೂಲ್ಲಿ ... ಮೊದಲಾದಾ ಬತ್ತೀಶಾಯುಧಾ 
ಶಕ್ತ ಸಮರ್ಥಕರಾದಾ (ಎಕೆ. ೩೪1, ಗುಬ್ಬಿ. ೭೪-೨೧ ; 1776). 

[Pp ಇದು "ಖೆಡೆಯ' ಎಂಬುದರ ಅಪಲಿಖತವಿರಬಹುದೇ ? ] 

ತೆಣರು "ತೆಣಜು' ನೋ. 

ತೆಣಣು, ತೆಣರು, ತೆಳಟು (ಕ್ರಿ). ಭಾರದಿಂದ ಉಸಿರು ಕಟ್ಟು,- 
ತಿಣುಕು,-ನರಳು : ನೆಲನಂ ಪೊತ್ತ ಫಣಿ ತೆಣಟು [ಪಾಕಾಂ. ವೊಜಿಲು] 
ತಿರೆ ನಡೆದತ್ತಾಗಳ್‌ ಸಗರ ಚಕ್ರವರ್ತಿಯ ಕಟಕಂ (ಅಜಪು. ೯-೦): ಕ್ಷಿತಿ 
ಚಕ್ರಂ 'ನಿಜಭಾರದಿಂ ` ತೆಣಟದತ್ತೆಂಬನ್ನೆಗಂ (ಪಂರಾಮಾ. ೦೩-೬೭). 
ತೆಣರು: ಕುದಿವೊಡಲ ಮದುಮಗಳ ತೆಣರುತಿಹಳೆಲ್ಲಿ ? (ಕಾಲೂರ. 
೦೫೩-೩೩೭). ತೆಳು : .ನಾಗರಾಜಂ ತೆಳಅ*್‌ ಪೆಳಅಕಿ ದಿಗುದನ್ನಿಗಳು 
(ಬೊಂಕಶಾ. ೧೯೨೯, ನವಿಲುಗುಂದ. ೨೦೭-೦೦೧ ; 3184). "ತಿಣಂಚು' ಪರಾ. 

[ದೇ. 8 ತಮಿ, ತಿಣಜು) 

ತೆಣೆ "ದಿಣ್ಣೆ' ನೋ. 

ತೆಣ್ಗಾಳಿ *ತೆಂಗಾಳಿ' ನೋ. 

ತೆತಾವು (ನಾ). ಒಂದು ಪ್ರದೇಶದ ಹೆಸರಂ (?) : ಮೂಡಾಯ್ನೋಡಿ 
ನೀರಿಟ್‌ವೆ ತಾಣ ಎ ತೆತಾವಿನ್ಕೊಲ್ಲಿ ಎ ಪೋಗಿ ಕುಣ್ಣು ಸೋಮೆ ಎ 
ಕರ್ಗಲ್ಲಾಜದೆ ಆನೆಗಲ್ಲೆ ಕಮ್ಮಾರ್‌ ಕೊಟ್ತಲೆಯ ಮುದುವುಣಸೆ ಮಾಳ್ಳೆ 


ಯುಳ್‌ ಕೂಡಿತ್ತು ಸೀಮೆ (ಎಳ. ೩೪1, ಗುಬ್ಬಿ. ೬೩-೩೨; 758). [?7 
ತೆತ್ತ, "ತೆಯಿ;' ಪರಾ. 
ತೆತ್ತ (ನಾ). ಮಾಲುಗಣ್ಣುಳ್ಳವನಂ ; ಮೆಳ್ಳೆಗಣ್ಣಿರುವವನು : 


ಅವನನ್ನು ತೆತ್ತಹನುಮ ಎಂದೇ ನಮ್ಮ ಹುಡುಗರು ಹಾಸ್ಕಮಾಡುತ್ತಾರೆ 
(ಗರುದಾ. ೨೪೭). ತೆತ್ತು, + _- ಅ) 

ತೆತ್ತಕಣ್ಣು "ತೆತ್ತಗಣ್ಣ' ನೋ. 

ತೆತ್ತಗಣ್ಣು, ತೆತ್ತಕಣ್ಣು (ನಾ). ಮಾಲುಗಣ್ಣು ; ಮೆಳ್ಳೆಗಣ್ಣು ; ಓರೆ 
ಗಣ್ಣು: ಇನ್ನುಮೇಲೆ ನಿನ್ನ ತೆತ್ತಗಣ್ಣಿನ ಹಂಗೇ ನನಗೆ ಬೇಡ 
(ಗರುದಾ. ೧೪೯). ತೆತ್ತಕಣ್ಣು : ನಮ್ಮೂರ ಕ್ಷೌರಿಕ ಹನುಮನಿಗೆ ಸ್ವಲ್ಪ 
ತೆತ್ತಕಣ್ಣು, ಎಡಗಡೆ ಅವನು ನೋಡಬೇಕಾದರೆ ಬಲಗಡೆ ನೋಡುವಂತೆ 
ತೋರುತ್ತದೆ (ಗರುದಾ. ೦೪೭). | ಎತೆತ್ತು * ಕಣ್ಣು (ಆ ಕಣ್‌) ) 

ತೆತ್ತವಣೆ (ನಾ). ಜೋಡಣೆ (?) : ಇತ್ತಲೀ ಮಹದೇವಿ ಮಿಗೆ ಜಳೆವುತ್ತ 
ಲಿದ್ಮಳು . . , ಉತ್ತಮದ ಮೈಲುಳಿಯ ಕಾಂತಿಯ ಮತ್ತಗಜಗಮನದ 
ವಿಳಾಸದ ತೆತ್ತವಣೆಯ ನವೀನರೀತಿಯ ಜಾತಿಭಾವದಲಿ (ಪ್ರಭುಲೀ. 

(ತೆತ್ತಿಸು, * - ಅಣ್ಣೆ] 


೧೦-೨). 


ತ 


೬೦೭ ತೆತ್ತಿಸು, 
| ತೆತ್ತಿಸ (ನಾ). ೧. ಬಂಧು; ನಂಟ: ಮತ್ತಮಲ್ಲಿ ಬೇಟದ 
ತೆತ್ತಿಗನಂಂ ಮೊತ್ತಮೊದಲಿಗನುಮಪ್ಪನೋರ್ವಂ ಇಂತೆಂದಂ 
(ಶಾಂತಿಪು. ೮-೯೪ವ) ; ಸ್ವಬಂಧುನಿಕಾಯಕ್ಕುಪಕಾರಿ ತೆತ್ತಿಗನೆನಿಕ್ಕುಂ 


೩8 


ತೌಟಗೇಹೋದ್ಭವಂ (ಜಾತತಿ. ೧೭-೭): ಗುರುವೆ ತೆತ್ತಿಗನಾದ ಲಿಂಗವೆ 
ಮದವಳಿಗನಾದ (ಮಹಾದೇ. ಬ. ೧೧೩-೨೩೮); ಪನ್ನಗಾಭರಣನಾತನ 
ಭಕ್ತಿಯೋಗಮಂ ತಾಂ ನೋಡಿ ತಲೆದೂಗಿ ಮುಂಡಾಡಿಯೆನ್ನಣ್ಣ' ಎನ್ನ 
ತೆತ್ತಿಗಯೆನ್ನ ಭದ್ರಗಜವೈ . . . ಎಂದೊರೆದು (ಪದ್ಮಕಾ. ೭-೪೩) ; 
ತಾವರೆಯ ತೆತ್ತಿಗನ ಕುಮುದದ ಜೀವಿಗನ ಮಿಗೆ ಮೇಲುನೋಟದೊಳಾ 
ವಿಗಡರುಗಳಡಸಿ ಶಿವಿದಾಡಿದರು (ಕುವ್ಮಾಸೆ. 3-೧೦೯): ಬಾಗಿಲ ಬೀಗ 
ಮುದ್ರೆಯ ವಣಡಿಸಿಕೊಂಡು ಪೋಗಿ ತೆತ್ತಿಗರ ಬೀಳ್ಕೊಂಡು (ಮೋಹಕ. 
೧5-೯೮) ; ಮೃತ್ಯು ಬೆನ್ನಿನೊಳಿಡುದು ತಾವಿನ್ನತ್ತು ಮಾಡುವುದೇನು 
ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು (ಹರಿಸಾ. ೯೨). ೨. ಸೇವಕ; ಆಳು: 
ನಿಮ್ಮ ತೆತ್ತಿಗನು ಬೊಮ್ಮಯ್ಯನ ಕೀರ್ತಿ ಮಹತ್ತು ಘನವಂದೊಮ್ಮೆ 
ರಾಗಂಬೆತ್ತು ಕೈಲಾಸಕ್ಕೆ ಹೋಗಿ ಮರಳ್ಳುದನುವಾಯ್ತು (ಐಸಪು. 
ಶಿಲಕವನು ತೆತ್ತಿಗರಲಂಕರಿಸಿದರು ಹೊಳಹಿನ ಹೊಗರ ಹೊಸ 
ಜವ್ವನದ ಜೋಡಿಯ ಜಾಡಿಯಿವ್ಮಡಿಸೆ (ಕುವ್ಯಾಅ. 5-8) ; ಹನುಮ 
ನೀನು ನರನ ತೆತ್ರಿಗನಾಗಿ ಸಾಯದಿರು (ಶಿರಾ. ೦೯-೧೩೫; ಬೆಂಬತ್ತಿ 
ಬಾರದೆ ಮಾಣರಭವನ ತೆತ್ರಿಗರು (ನಿಧಾಗ. ೪-೩-೨) ; ತನ್ನ ತೆತ್ತಿಗರಹ 
ನಂದೀಶ್ವರಾದಿ ಪ್ರಮಥರ ಕಳುಹು (ಪ್ರಥುಪು. ೪-೧೦). ೩. ಹೊಣೆಗಾರ ; 
ರಕ್ಷಕ : ಗುತ್ತಿಯ ಗಂಗಮಹೀಪ » x ೬ ರಾಜ್ಯಕ್ಕೀತಂ ತೆತ್ತಿಗಂ (ಎಕ. 
39, ನಾಗೆಮಂ. ೩೦-೧೪ ; 972) ; ಅಂಕ ಓಡಿದರೆ ತೆತ್ತಿಗಂಗೆ ಭಂಗವಯ್ಮಾ 
ಕಾದಿ ಗೆಲಿಸಯ್ಯಾ ಎನ್ನನು (ಬಸವ. ೨೪೯) ; ಸೂನಗೆಯನೆತ್ತಿ ಪರಿವ ತೆತ್ತಿಗ 
ವೀರರುಮಂ (ಅೀಲಾವ. ೫-೧೩೪) ; ಈ ಖಳ್ಗವನೊಲವಿಂ ಸಾಧಿಸುತಿರ್ದಾ 
ಖೇಚರತನುಜನ ಮಾತಾಪಿತೃವಾಕೆಯ ತೆತ್ತಿಗರಾಗಲ್ವೇಳ್ಮುಂ (ಕುಮುರಾ. 
6-೩6) ; ನಿಮ್ಮ ವಿಪತ್ತು ತನ್ನದು ನಿಜಪದಾಶ್ರಿತ ಭಕ್ತರಸುಗಳಿಗೆ ತೆತ್ತಿ 
ಗನಲಾ ತಾನು (ನಿಧಾಗ. ೬-೯-೩೩) ; ನೀಂ ಪಸುಳೆ ನಿನಗೆ ತೆತ್ತಿಗರದಾರಕಟ 
(ಜೈಮಿಭಾ. ೨೦-೧೪) ; ಚಿತ್ತೆ ಸೆಲೆ ಸ್ವಾಮಿ ಭೃತ್ಯನ ಬಿನ್ನಪ ತೆತ್ತಿಗರಾರು 
ನಿನ್ನಿಂದ (ಕೋಡಕ. ೧-೪೩). (ತೆತ್ತು, + - ಇಗ) 
ತೆತ್ತಿಸ್ತು (ಕ್ರಿ). ೧. ಹೊಂದಿಸು ; ಜೋಡಿಸು ;: ಅಳವಡಿಸು; ಹೂಡು: 
ಹರನೊಳೆ ಪತ್ತಿ ತೆತ್ತಿಸಿದ ಚಿತ್ತಮನಿರ್ಬಗಿಯಾಗೆ ಮೋಹಮೊತ್ತರಿಸೆ . . . 
ಅತ್ತಣ ಪಂಬಲ ಬಂಬಲೊಳ್‌ ತೆಅಂದಿರಿದುದು ಚಿತ್ತಂ (ಪಂಪಛಾ. ೧೩-೬೩): 
ತೋರಣಸ್ತಂಭಂಗಳೊಳ್‌ ತೆಶ್ತಿಸಿದ ಜಂತ್ರದ ಹಂಸ ಕೀರ ಮಯೂರ 
ಪಾರಾವತ ವಾರಣಂಗಳಿಂ (ಗಿರಿಕ, ೦೦-೬೪ ವ); ಶೆಶ್ತಿಸಿದ ಪ್ರತ್ತಳಿಗಳಾ 
ಭರಣಕಿರಣದಿಂ ಸೇಸೆಯಂ ಸೂಸುವಂತೆ ದೇಸೆವಡೆದೆಸೆವ ಸಿವಿಗೆಯಂ 
(ಪುಷ್ಕಪು. ೦೩-೮೪ ಐ) ; ಪಿರಿದುಂ ಬಿನ್ನಣದಿಂದೆ ನಿರ್ಮಿಸಿದ ನಾನಾ ಚಿತ್ರ 
ಸತ್ತುತ್ರಿಕೋತ್ಕರಮಂ ತೆತ್ತಿಸಿ ಸುತ್ತಲನಿ೦ (ಬಾಧಪು. ೪-೩4); ಶರವನು 
ತೂಗಿ ಬಿಲ್ಲಿಗೆ ತೆತ್ತಿಸಿದನು (ಕುವ್ಯಾದ್ರೋ. ೦೯-೩೨) ; ಸುತ್ತಿನುಂಗುರ 
ಮದ್ದುಮಣಿಯಂತ್ರಗಳ ತಂದು ತೆತ್ತಿಸಿದರು ಕಾಲ್ಮೆಸೆಯ (ಮೋಹತ್ಕ 
೧೭-೧೩) : ಜಲಕಾಂತ ಶಿಲೆಯಿಂದ ನಿರ್ಮಿಸಿದ ತೊಟ್ಟಿಲಿಕ್ಕಿಲದಲ್ಲಿ ತೆತ್ತಿಸಿದ 
ವಿವಿಧಮಣಿದೀಪ್ತಿಯಿಂ (ಜ್ಞಾನಡಂ. ೨-೪೭). ವಿ. ತೊಡಿಸು ; ಧರಿಸು 
ವಂತೆ ಮಾಡು : ಎತ್ತಲುಂ ಕೇಳ್ಮಆರಿಯೆವೀ ರುಡ್ರಾಕ್ಷೆ ಮೂಗಿನಲಿ ತೆತ್ತಿ 
ಸುವುದಾವುದು ವಿಶೇಷವೊ (ಬಸಫು, ೧೨-೨೦); ಹೆಅಿಸನೇಸಅಂ ಮಂಂಗುರುಳ 
ಮೇಲೆ ತೆತ್ತಿಸಿ (ಸೌಂದಪು. ೭-೨೪) ; ಕಾಯವಿರಹಿತನೆಂದು ಧರೆಗಟುಪುವಂತೆ 
ಮಾಗಾಯನಾ ಕರ್ಣಯಂಗಳದೊಳಂದು ತೆತ್ತಿಸಿದರು (ಲಶಿಜಿಂ. ೩೦-೩೩). 
೩. ಮಂಡಿಯುವಂತೆ ಮಾಡು ; ವಂಂಡಿಸಂ : ಸೋವರ್ನುಡಿಯೊಳೆಡೆ 
ಗೆಡೆಗೆ ಭಾವಕಿಯರರೆವಿರಿದ ಮಲ್ಲಿಗೆ ಜಾಜಿಯರಲ ತೆತ್ತಿಸಿದರತಿಸೊಬಗಿ 


೨೯೨೨೯) ; 


ತೆತ್ತಿಸು, 


ನಿಂದ (ಸೌಂದಪು. ೭-೨೩) ; ಪ್ರಂಡ್ರೇಕ್ಷುದಂಡಗಳನಮರ್ಚಿ ಬಾಳವೇರ್ಗಳಂ 


ಜಿಗಿದೆಡೆದೆಡೆಯೊಳ್‌ ಸಂಪಗೆಯ ಬಿರಿಮುಗುಳ್ಗಳಂ ತೆತ್ತಿಸೆ (ರಾಜಕೇ. 
೧೦-೩೦ ಐ). ೪. ಒಳಹೊಗು ; ನಾಟಿಕೊಳ್ಳು ; ಚುಚ್ಚಿಕೊಳ್ಳು : 
ಬಾಳಂ ಕೊಂಡೆತ್ತಿ ಪೊಯ್ವುದುಮಾ ಬಾಳ್‌ ನಾಗವೇದಿಕೆಯಂ ತಾಂಗಿ 
ತೆತ್ತಿಸೆ [ಪಾಕಾಂ. ಕೀಲಿಸೆ] ಮೇಗಂ ನೋಡಿ (ಪಂಜತಂ- ೧೯೫-೦೦): ಶರಾ 
ವಳಿಯೆಜಗಿದವು ತುಲುಗಿದವು ತೆತ್ತಿಸಿದವು ರಥಾಂಗದಲಿ (ಕುಪ್ಕಾಕ. 
೧೦-೪೬) ; ತೆತ್ರಿಸಿದುವುಭಯವೀರರ ಮೆಯ್ಕೊಳೆಂಬುಗಳ್‌ (ಜೈಮಿಛಾ. 
38.೪0). ೫. ಚುಚ್ಚು ; ತಿವಿ; ತುರುಕು : ರಿಪುವರ್ಗ್ಗದ ಬಾಯ ಬಾಗಿ 
ಲೊಳು ತೆತ್ತಿಸಿದಂ ಪಲರ್ಬ್ರೈದಣ್‌ ಕೂರಲಗಂ (ಎಕ. ೪111, ಸೊರಬ. 
೩೪೩-೩೪ ; 2171) ; ಕಕ್ಷದೊಳ್‌ ಬಂಯೊಳ್‌ ನೇತ್ರದೊಳೆಯ್ದೆ ತೆತ್ತಿಸಿದ 
ನತ್ಕಾಭೀಳಬಾಣಂಗಳಂ (ಗವಿ. ತೆತ್ತಿಸಿದಂಬಿನ ಗಣನ 
ಮಿಜುಗುತ್ತಿರೆ (ವರ್ಧಪು. ೮-೩) ; ಪರೆವ ಕಣ್ಗಳೊಳಾಲಿಪ ಕರ್ಣಗಳೊಳ್ತ 
ಗುಳ್ಳುರಿಪುವಯಶ್ಶಲಾಕೆಯನೆ ತೆತ್ತಿಸುವರ್‌ ಪರವೆಣ್ಣೆ ಕೂರ್ಪರಂ 
(ಅನಂಪು. ೯-೩೭) ; ಒತ್ತಿನಂಗಡಿಯ -ಕಜ್ಜಾಯಮಂ ಬಲ್ಲೆಹದಿ ತೆತ್ತಿಸುತ 
ಬಸವ ಕೋಯೆನಲ್‌ (ಅಶಿಜಿಂ, ೩೨-೨4); ಗಜವ ಒತ್ತಿ ಕಿವಿಗಳನೊದೆದು 
ಶಿರದಲಿ ತೆತ್ತಿಸಿದರಂಕುಶವನು (ಕುವ್ಕಾದ್ರೋ. ೩-೬): ನರನವನ ರೋಮ 
ರೋಮಂಗಳಂ ಭೇದಿಪವೊಲು ತೆತ್ತಿಸಿದನಂಬುಗಳನು (ಜೈಮಿಭಾ. ೨೫-೪೭). 


೧೮-೧೦೩) ; 


೬. ಕೊರೆಯಿಸು ; ಕೆತ್ತಿಸಂ; ಕಂಡರಿಸು: ದಿಜ್ಮುಖ ದಂತಿದಂತ 
ದೊಳ್‌ ತೆತ್ತಿಸಿದಂ ನಿಚಾಂಕ ಮಹಿಮಾಕ್ಷರಮಾಳಿಕೆಯಂ (ಕಾಪಮಂ. 
೩೪9); ಕುಂಬಳ ಬಿತ್ತಿನಂದದಿ ಕೊಟ್‌ಕೊಟ್‌ದು ಶೆತ್ತಿಸಿದಂತೆ 


(ಛರಡ. ೬-8೩4). ೭. (ಹರಳಿನಂತೆ) ಕೂಡಿಸು ; ಕುಂದಣಿಸು ; ಮೆಟ್ಟು: 
ಮುತ್ತು ಮಾಣಿಕ ನವರತ್ನ ತೆತ್ತಿಸಿದಂತಿಹ ಉಪ್ಪರಿಗೆ ಮೇಗಳ ಶಿವಾ 
ಲಯವ ಕಂಡು (ಲಂಗವ. ೭೭-50) ; ಸುತ್ತುವಳೆಯವ ತೊಳಗಿ ಬೆಳಗುವ 
ಮುತ್ತು ವಜ್ರದ ನಡುವೆ ಮಾಣಿಕ ತೆತ್ತಿಸಿದ ಬೊಟ್ಟೊಂದು (ಪ್ರಛುಲೀ. 
೪-೧೬) ; ತೆತ್ತಿಸಿದ ನವರತುನದಿಂದಲಿ ಮಂತ್ತಿನುಂಡೆಯ ಜೂಳೆಯಂಗಳ 
ಪತ್ತಿ ಪಚ್ಚೆಯ ಹಲಗೆ ಪವಳದ ಕಡೆದ ಬೋದಿಗೆಯ . . . ರಥ ಕಳಶ 
ಮೇಲೆಸೆಯೆ (ಕುವ್ಕಾದ್ರೋ. ಓರಿಇ. ಪರಿ. ೨೭೮) ; ಅಮಲವಜ್ರಂಗಳ ತೀವಿ 
ತೆತ್ತಿಸಿದ ಪೊನ್ನುಡೆ ನೂಲ್ಗಳಂ ತಳೆದು (ಸೌಂದಪು. ೧೦-೨೩); ಅಗಣಿತ 
ಕನಕದಂಡದ ಪಲ್ಲವಛತ್ರ ನೆಗಹಿರೆ ರತ್ನ ತೆತ್ತಿಸಿದ ಸೊಗಯಿಪ ಮಣಿ 
ಸೊಡರ್ವೆಳಗಿನೊಳ್‌ ಮೆಆ್‌ದುವು (ಮೋಹತ. ೦೩-೩೦); ಬಳಸಿರೆ ಕಟ್ಟಿ 
ಬಿಟ್ಟ ಪೊಸಮಲ್ಲಿಗೆಮಾಲೆ . . . ಮೌಕ್ತಿಕ ಪ್ರಸರಮಂ ಹರಿನೀಲಮಣಿ 
ಪ್ರತಾನದೊಳ್ಳಿಳೆಗೊಳಿಸುತ್ತೆ ತೆತ್ತಿಸಿದವೋಲ್ಮೆಆ್‌ದಿರ್ದುದು ಮಂಟಪಾಗ್ರ 
ದೊಳ್‌ (ರಾಜಕೇ. 6-8). ಲೆ. ಹೊಂದಂ ; ಸೇರು; ಅಂಟು : ಬಸಿಅಕಿತ್ರಿ 
ಕಟ್ಟೆ ಮೆಯ ಕೀಲಿಸಿದಂತಿರೆ . . . ಕಿವಿ ತೆತ್ತಿಸಿದಂತಿರೆ. . . ಹರಿಣ 
ರೋಗಂ ತಡೆಯದೆ ಮಡಿಗುಂ (ಅಕ್ಕಕಾ. ೦೩-೪೧) ; ಹತ್ತೆ ಬಂದಿರೆ ಸೂಜಿ 
ಗಲ್ಲನು ಹತ್ತಿ -ಮೋಹಿಪ ಸೂಜಿಯಂತಿರೆ ತೆತ್ತಿಸಿದುದಾ ಸಚ್ಚಿದಾನಂದ 
ಸ್ವರೂಪೆನಿಪ ನಿತ್ಕವಲ್ಲಮನಂಶವಾದ ನಿಮಿತ್ತವಾಕ್ಷಣ ಕಾಣುತವೆ 
ಮೈಯೆಶ್ರಿತೊಯ್ಯನೆಯನಿಮಿಷಯ್ಯನ ಕೈಯ ಶಿವಲಿಂಗ (ಪ್ರಭುಲೀ. 
೦೦-೨೭), ೯. ನಿವಸು; ರಚಿಸು: ಅಸುರನ ಗದೆ ಭೂತ ಪಿಶಾಚ 
ಸಮಿತಿಗೆಣಿಯಿಸುವ ನೆತ್ತರಅವಟ್ಟಗೆ ತೆತ್ತಿಸಿದೆಲ್ವಿನ ಸೊದೆವನೆ (ಇಗವಿ. 
೯-೬೦) ; ವಸುಧಾಮಂಡಳಮೆಯ್ದೆ ತೆತ್ತಿಸುವ ಚೈತ್ಕಂಗಳಿ ದಾನಕ್ಕೆ ಪಾತ್ರ 
ಸಮೂಹಂ ದಿಟಮೆಯ್ದದೆಯ್ದದು ದಿಶಾಚಕ್ರಂ (ಅನಂಪು. ೯-೨) ; ಉರಿಯ 
ಜಾಳಿಗೆ ತೆತ್ರಿಸಿತು ಹರಿದಶ್ವಶತವನು (ಕುವ್ಯಾದ್ರೋ. ೧೯-೩೨). ೧ರಿ. 
ಬಳಿ ; ಹಚ್ಚು ; ಲೇಪಿಸಂ : ಚಿತ್ರಜಂಗೆತ್ತಿದ ತಳಿರ್ಗಳ ಸತ್ತಿಗೆಯೊ 
ದಿವಿಜೇಭಕುಂಭದಿ ತೆತ್ತಿಸಿದ ಸಿಂದೂರವೋ . . ಎನಲೆಸೆಯಿತ್ತು 
ರಾಗದಲಿಂದುಮಂಡಲ (ಜೀವಂತ. ೧೭-೨೩). [ತೆತ್ತು * - ಇಸು) 


೩೬೦೮ 


80 


40 


ತೆನಂದಾಕಕೆಅ 


ತೆತ್ತಿಸ್ಕು (ಕ್ರಿ). ಕೊಡುವಂತೆ ಮಾಡು ; ಕೊಡಿಸು ; ತೆರಿಸು : ದಾಪಿತೆಃ _ 


ಸಾಧಿತಃ - ೨ ತೆರಿಗೆ ತೆತ್ತಿಸಲ್ಪಟ್ಟವನು, ಕೊಡಿಸಲ್ಪಟ್ಟವನು, ಕೊಡುವ 
ಹಾಗೆ ಮಾಡಲ್ಪಟ್ಟವನು (ಸಿದ್ಧಾಂತಿ. ೨೮6). [ತೆತ್ತು ೬ - ಇಸ್ಕು] 


ತೆತ್ತೀಸ, ತೆತ್ತೀಸು (ನಾ). ಒಂದಂ ಸಂಖ್ಯಾವಾಚಕ ; ಮೂವತ್ಮೂರು : 


ಹರಿಬ್ರಹ್ಮಾದಿಗಳು ಮೊದಲಾದ ತೆತ್ತೀಸಾದಿ ದೇವರ್ಕಳಂ ಉಘೆ ಉಫೆ 
ಎನುತಿರಲು (ಬಸವ. 699); ಖಳಪಳದ ಕಟ್ಟುಲುಹು ಮೂರ್ಛಾಕುಳ 
ವನಿತ್ತವು ತರುಣ ಕೇಳ್‌ ತೆತ್ತೀಸ ದೇವರಿಗೆ (ತೊರರಾ. ೬-೫೦-೬) ; 
ತೆತ್ತೀಸವೆಂದೆನಿಪ ಸ್ಥಲವಿವು (ಸಿದ್ದೇಪು. ೨೪-೩೩). ತೆಶ್ತೀಸು. 
ತೆತ್ತೀಸಕೋಟಿ, ತೆತ್ತೀಸುಕೋಟಿ ಎ ವಂೂವತ್ಮೂರಂ ಕೋಟಿ: 
ಮಜಯಲಾಗದು ತೆತ್ತೀಸಕೋಟಿ ದೇವರ್ಕಳ (ಬಸವ. 8೩೦) ; ದಕ್ಷನೊಬ್ಬ 
ಯಾಗವನಿಕ್ಕಲು ತೆತ್ರೀಸಕೋಟಿ ದೇವರ್ಕಳೆಲ್ಲಾ ತೊತ್ತಳದುಳಿಸಿಕೊಂಡು 
ನುಚ್ಚೂನಂಜ್‌ಯಾಗಿ ಹೋದರು (ಸರ್ವವ. ೯೦-೩೦೨) ; ನರ್ಶಿಪ ನವಿಲ 
ನಾಟ್ಯಕೆ ಮೆಚ್ಚಿ ಪುರುಹಣತ ತೆತ್ತೀಸಕೋಟಿ ನಿರ್ಜರರು ಮುತ್ತಿನ ತ್ಯಾಗವ 
ಕೊಟ್ಟಂತೆಯಾಲಿಕಲ್‌ ಬಿತ್ತಿಕ್ಕಿ ಬಿರ್ದುಡುರ್ವಿಯಲಿ (ಮೋಹತ. ೪-೩೮) ; 
ಉರಿನಾಲಿಗೆಯ ಗರವೊಟ್ಟಗೆಯ ತೊಳಲಿಕೆ ತೆರಳಿಚಿತು ತೆತ್ತೀಸುಕೋಟಿಗಳ 
(ಕುವ್ಕಾಅ- 3೦-೫೬). [ ಎಪ್ರಾ. ತೇತೀಸ, ತೇತ್ತೀಸ./ಹಿಂ. ತೈಂತಿಸ್‌, 
ತೈಂತೀಸ್‌, ತೇತೀಸ್‌ ; ಮರಾ. ತೇಶೀಸ್‌. / ಸಂ. ತ್ರಯಸ್ವಿಂಶತ್‌] 


ತೆತ್ತೀಸು "ತೆತ್ರೀಸ' ನೋ. 
ತೆತ್ತು, (ಕ್ರಿ). ೧. ಸಂಬಂಧಿಸಿರಂ ; ಹೊಂದಿಕೊಂಡಿರಂ : ಚಿತ್ತಜಂ 


ಕತ್ತಿಯಂ ಕಿತ್ತುಕೊಂಡೆತ್ತಿ ಹೊಯ್ಯೂತ್ತೆ ಬರಲಂತ್ತುಂಗವೃತ್ತಕುಚೆಯರ್ತ 
ಮಗೆ ತೆತ್ತಿರ್ದ ತೆತ್ತಿಗರನೊತ್ತಿಗರ ಸುತ್ತಿರ್ದರಾಗಳನುರಾಗದಿಂದೆ (ಕೃಮಿಭಾ. 
೨೬-೬). "ತೆತ್ತಿಗ' ಪರಾ. ೨. ಹೆಣೆದಂಕೊಂಡಿರು ; ತೊಡಕಿಕೊಂಡಿರು: 
(ಕ). ೩. ತಿರಿಚು ; ಸಂತ್ತು. *ತೆತ್ತಗಣ್ಣು' ಪರಾ. ೪. ಒಳಸೇರಂ ; 
ಅಡಗಂ : ಕಿರಣ ತೆತ್ತಿದವಭ್ರದಲಿ ತಾರಕೆಯ ತೇರುಗಳು ಹರಿವ ಮಂಜಿನ 
ನದಿಯ ಹೂಳ್ಡವು (ಕುವ್ಯಾದ್ರೋ. 9-0೨). ೫. ಕೇವಣಿಸಂ; ಕುಂದಣಿಸು; 
ವೆಂಟ್ಬ್ಬ ; ಕೂಡಿಸೆಂ: ಮುತ್ತಿನ ಸೇಸೆಯೊಳೆಸೆವ ರತ್ನಂಗಳ ತೆಶ್ತಿರ್ದ 


ಹಸೆಯ ವಿಷ್ಟರದಿ ಹತ್ತಿದ ದಂಪತಿಗಳ ವಿಗ್ರಹಂಗಳು ತೆತ್ತಿಸಿದಂತೆ 
ಶೋಭಿಸಿತು (ಮೋಹತ. ೧೩-೭೨). [ದೇ॥. ತಮಿ. ತೆತ್ತು. ತೆಲ್ಮು] 
ತೆತ್ತ, (ಕ್ರಿ). ತೆರು; ಕೊಡಂ : ಶಚಿಪತಿಯು ಕೃತ್ತಿವಾಸನ 


ತೋತ್ತರವ ಮಾಡುತ್ತ ಮಾನವ ತೆತ್ತಿ ಮಸ್ತಕವನ್ನಿು ಪಾದಕೆ ಸತತ 
ಮಣಿಯಂವನು (ಪಾರ್ವಪ. ೨೦-೮೧) ; ಕೈತುಂಬ ವರದಕ್ಷಿಣೆ ತೆತ್ತಬೇಕು 
(ಸುಂದರಿ. ೦೦೩); ಹಲ ಜನುಮ ಕಳೆದರೂ ನೀ ತೆತ್ತಲಾರೆ ಬರಿ ಅಂಚೆ 
ವೆಚ್ಚ (ಉಯ್ಯಾಲಿ. ೪೦-೪) ; ಆತ ವಿಧಿಸಿದ ದಂಡವನ್ನೂ ತೆತ್ತಲು ಸಿದ್ಧ 
ರಿದ್ದರು (ಸಮಜೀ. ೩೧೭). "ಕಿತ್ತಿ;' ಪರಾ. [ ತೆ) 


ತೆತ್ತು "ತೆಟ[? ಪರಾ. 
ತೆತ್ತು (ನಾ). ಮೋಸ ; ವಂಚನೆ. *ತೆತ್ತುತನ' ಪರಾ. 


[ದೇ.8 ತಮಿ. ತೆತ್ತು] 


ತೆತ್ತುತನ (ನಾ). ಮೋಸಮಾಡುವಿಕೆ; ವಂಚನೆ ಮಾಡುವಿಕೆ; ತಿತ್ತಾತನಕ್ಕೆ 


ತೆತ್ತುತನಮಂ ಪುಸಿನಲ್ಮೆಗೆ ಮೋದಿ ನಲ್ಮೆಯಂ ಜತ್ತೂಕಟ್‌ಂಗೆ ಜತ್ತುಕಲ 
ನಾಸೆಗಮಾಸೆಯನಾದಲಂಪಿನಿಂ ಪತ್ರಿದ ಮೆಯ್ಸೆ ಪತ್ತುಗೆಯನುಕ್ಕೆವ 


ಕುಕ್ಕವಗೆಯ್ತಮಂ ಪೊಣರ್ಚುತ್ತುಮುಪಾಯದಿಂ ಕಳಿಯೆ ಕೂಡುವನಂ 


ವಿಭು ಕಂಡು ಮೆಚ್ಚಿದಂ (ಕಾವೃಸಾ. ೯೮೩ ಶೂದ್ರಕ). 
[ ತೆತ್ತ * - ತನ] 


ತೆನಂದಾಕ "ತೆನ್ನಂದಾರ್ಕ' ನೋ. 


48 ತೆನಂದಾಕಕೆಟ್‌, ತೇನಂದಾಕಗೆಆ3 (ನಾ). ಒಂದಂ ಕೆರೆಯ ಹೆಸರಂ: 


ತೆನನ್ನಾ ಕಕೆಅಕಿ ಎ ಪೆಂರ್ಮೂಗಗೆಆ್‌ ಎ ವಡಗಾಯ್‌ ಸನ್ನು ಕಿಜುಮಾಮಿ 


ತೆನುಂಗು 


ಪಂಳ್ಳಮೆ (ಎಳ. 1೪, ಎಡತೊ. ೬೦-೭೪ ; ಸು. 890): ತೇನಂದಾಕಗೆಟಕ ; 
ತೇನನ್ಮೂಕಗೆಆ್‌ ದಕ್ಷಿಣಾನ್ತ ಭಾಗತತಃ (ಮೈಆರಿ. ೦೯೪೨, ೭೩-೧೧೭ ; 816). 
[ ತೆನಂದಾಕ (-ಆತೆನ್ನಂದಾರ್ಕ) + ಕೆಜಿ] 

ತೆನುಂಗು "ತೆಲಂಂಗು' ನೋ. 

ತೆನುಗು "ತೆಲುಂಗು' ನೋ. 

ತೆನೆ (ನಾ). ೧. ಧಾನ್ಯದ ಹೊಡೆ ; ಕಾಳಿನ ಕದಿರಂ : “ ಕಣಿಶಂ, ಧಾನ್ಯ 
ಶೀರ್ಷಕಂ- ಈ ೨ ತೆನೆ”*(ಹಲಾಯು. ೯೫-೪೨೫) ; “ತೆನೆಯೊಳು ಕದಿರು” 
(ಕಬ್ಮಮಂ. ೧೦೬) ; ಪ್ರಬಳ ಫಳಭಾರದಿಂ ಕೂಡಿ ಬಳ್ಳಿ ತೆನೆ ನೆಲನನಲೆಯೆ 
ಪವನಹತಿಯಿಂದೆ (ಸುಕುಮಾ. ೯-೩೨) ; ಪಿ೦ಗಳಮಾದ ನೆಲ್ಲ ತೆನೆಯಂ 
ನಸುಗರ್ಚಿದ ರಕ್ತಚಂಚು ಪಕ್ಷಂಗಳ ಶಾಡ್ವಲಚ್ಚವಿ ಮನಂಗೊಳೆ ಪಾಟುವ 
ಕೀರಮಾಲೆ (ಗವಿ ೪-೬೬) ; ಪೊಸಕಮ್ಮಂಗಳವೆಯ ತೆನೆಯ ತುದಿಯ 
ತನಿಗಂಪಂ ಭುಂಜಿಸಲ್‌ (ಆಯಳಾ. ೦-೩೯): ದನಗಳ ಜೋಳದ ತೆನೆಯನ್ನು 
ಬಿಡಿಸಿದರೆ ಹೇಗೆ? (ಮಹಾತ್ಮಾ ೬). ೨. ಕೋಟೆಯ ಗೋಡೆಯಂ 
ಮೇಲ್ಭಾಗದ ರಚನೆ; ಕೋಟೆಯ ಪ್ರಾಕಾರದ ತುದಿಯ ಗಾಲಿ 
ಯಾಕಾರದ ರಚನೆ: “ಕೋಟೆಯ ತೆನೆಯಲ್ಲಿಯುಂ ಕಪಿಶೀರ್ಷಮೆಂಬುದು” 
(ಹೆಲಾಯಂ- ೦೩೧-೨) ; ನಿರಾಳದಲ್ಲಿ ನೀರಕೋಟೆಯನಿಕ್ಕಿ ಬಯಲ ಅಗಳ 
ತೆಗೆದು ವಾಯುವ ತೆನೆ ಹೂಡಿ (ಅಮಾ. ೧೩೬-೫೦೯) ; ರಥಾಂಗಮೆ 
ಗೆತ್ತರುಣಂ ತೆನೆಯನೆತ್ತಿ ನಗಿಸುವನಿನನಂ (ಅನಂಪು. ೦-000) ; ತುಟುಗಿತ 
ಮರರು ಖಳನ ದುರ್ಗದ ತುದಿಯ ತೆನೆಗಳಲಿ (ಕುವ್ಮಾಅ. ೧೨-೩೩): 
ಕೆಡಿದರು ಕೋಟೆಗಳ ತೆನೆಗಳನೊಡೆಬಡಿದರಟ್ಟಳೆಗಳನು ' (ತೊ ರಾ. 
೬-೧೭-೬); ಕೋಟೆಯ ನೂತನ ತೆನೆಗಳೊಪ್ಪಿದುವು (ಕಂಸೆವಿ. ೨-೬೦). 
"ಕೋಟೆದೆನೆ' ಪರಾ. (ದೇ. 8 ತಮಿ. ತಿನ್ನ; ಮಲ. ತಿನ 

ತೆನ್ಕೆ "ತನೆ' ನೋ. ೆ 

ತೆನೆಂದಕ "ತೆನ್ನಂದಾರ್ಕ ನೋ. 

ತೆನೆಂಧಕ "ತೆನ್ನಂದಾರ್ಕ' ನೋ. 

ತೆನೆಗಟ್ಟು (ಕ್ರಿ). ತೆನೆ ಬಿಡಂ; ಕಾಳಿನ ಹೊಡೆ ಕಟ್ಟು ; ಕಾಳಾಗು : 
ಅದೆ ಕಾಣ" ಅದೊ, ಈ ನಾಡಿನ ನಡೆಜಾಡಿನ ಹಿರಿಜಾಣ್‌ನ' ತೆನೆಗಟ್ಟಿದ 
ಬೆಳಸು (ದ್ರಾಕ್ಷಿದಾ. ೨-೨೦). [ ತೆನ್ನೈ* ಕಟ್ಟು) 

ತೆನೆಗರ್ಚು (ಕ್ರಿ). ಧಾನ್ಯದ ಗೊಂಚಲನ್ನು ಕಚ್ಚು,-ಕಡಿ: ತಮ್ಮ 
ಕೆಯ್ದುಅಕಿಗೆ ಬೆರ್ಚಿ ಶುಕಂ ತೆನೆಗರ್ಚಿ ಬೇಗದಿಂ ಪಾಣಿ, .. ಪಾಮರಿಯ 
ರೀಕ್ಷಿಪರಾರ್ದು ನಭೋವಿಭಾಗಮಂ (ಧರ್ಮನಾ. ೨-೨೦). 

[ ತೆನ್ನೆ * ಕರ್ಚು; 

ತೆನೆಗಾಯಿ (ನಾ). ವರ್ಷದ ಮೊದಲ ಫಲ : ಗೌರೀ ಹಬ್ಬಕ್ಕೆ ಸರಿಯಾಗಿ 
ತೆನೆಗಾಯಿ: (ಕೂ9). [ತೆನೈ (ತನೆ) * ಕಾಯ್ಕಿ( ಆ ಕಾಯ್ಕ್‌) 

ತೆನೆಗೊನೆ (ನಾ). ಕೋಟೆಯ ಬಂರುಜಿನ ತಂದಿ : ತಾರಗೆಗಳ್‌ ತೆನೆಗೊನೆ 
ಗಳೊಳೋರಂದದೆ ಬೆಳಪ ಸೊಡರ್ಗಳಂತಿರೆ (ಕಂದ್ರಪು. ೧-೦೦೪) ; 
ಹೊಂಗೋಂಟೆದೆನೆಗೊನೆಗಳಿಂದೇಳ್ವ ದೂಳಲ್ಲಿಗಲ್ಲಿಗೆ ಸ್ಥೂಲದಂಡಾಕೃತಿಯ 
ನಾಂತವೋಲ್‌ . . , ಡೆಂಕಣಿಯ ಕೈಗಳಾಲಿಗಚ್ಚರಿಯಾಗಿ ತೋಹುಕಿವೆ 
(ಕೈಮಿಥಾ. 8-3೦). [ತೆನ್ನೆ ೬ ಕೊನೆ] 

ತೆನೆಗೊಳ್‌ (ಕ್ರಿ). ೧. ಎ ತೆನೆಗಟ್ಟು. «ತೆನೆಗೊಳಿಸಂ' ಪರಾ. 
೨. ಕೋಟೆಯ ತಂದಿಗೆ ತಾಗು: ಮುತತ್ತಿನೋಳಿ ತೆನೆಗೊಂಡು ಪಟ್‌ದ 
ಮುಗಿಲಿಂ ಸುರಿಗುಂ (ಮಲ್ಲಫು. 3-88). [ತೆನ್ನೆ ೬ ಕೊಳ್‌, 

ತೆನೆಗೊಳಿಸು (ಕ್ರಿ). ಹೊಡೆ ಮೂಡುವಂತೆ ಮಾಡು; ತೆನೆಯಾಗುವಂತೆ 
ಮಾಡು: ಬಿತ್ತಿ ಬೆಳೆಯಿಸಿ ಪರಾಂಬರಿಸುವುದು ಒಕ್ಕಲಿಗನಾದರೆ, 
ಕೈಯನ್ನು ತೆನೆಗೊಳಿಸಿ ಮಾಗಿಸುವುದು ಕಾಲದ ಕೈವಾಡ (ವೀರಬಂ. ೪೮). 

[ತೆನೆಗೊಳ್‌ + - ಇಸ್ಕು] 


೩೬೦೯ 


ತೆನೆವೋಗು 


ತೆನೆತೀವು (ಕ್ರಿ). ಬಸಿರು ತುಂಬು: ಅಲ್ಲಿಯೆ ಪೋಂತಪ್ಪುದುಮದು 
ಮೆಲ್ಲನೆ ತೆನೆತೀವಿ ಸುಟಿಯೆ (ಯಶೋ. ೩-೩3). 
ತ [ ತೆನೈ (- ತನೆ) + ತೀವ್ರ, 
ತೆನೆತುಂಬು, (ಕ್ರಿ). - ತೆನೆಗಟ್ಟು : ಕನ್ನಡ ನುಡಿ ಪಯಿರ್‌ ಮುನ್ನಡೆ ತೆನೆ 
5| ತುಂಬಿ ಪೊನ್ನಡಕಿಲ್ಲಂ ಪೊನ್ನಕ್ಕೆ (ಹೊಂಗಳು. ೪೩ ಹಾರೈಕೆ). 
[ ತೆನೆ, + ತುಂಬು) 
ತೆನೆತುಂಬ್ಳು "ತನೆತುಂಬು' ನೋ. 
ತೆನೆದರ್ಭೆ (ನಾ). ತೆನೆ ಬಿಡಂವ ಒಂದು ಬಗೆಯ ದರ್ಭೆ : “ಚಾಮರ 
ಪುಷ್ಪಃ -. ತೆನೆದರ್ಭೆ ” (ಓಷಧಿ. ೫೬). 1 ತೆನ್ನೆ ೬ ದರ್ಭೆ] 
10[ತೆನೆದುಜುಗಲ್‌ (ನಾ) ಕಾಳಿನ ಗೊಂಚಲಿನ ಗಂಂಪು; ಕಣಿಶಗಳ ಸಮೂಹ: 
ಅನಿಳಾಹತಿಯಿಂ ಕಟಮೆಯ ತೆನೆದುಟುಗಲೊಳೊಲಅ*ತುಪರಿವ ಪಾಲಂ ಕಳ 
ಹಂಸ ನಿಕಾಯಮಾಂಟಿ ಪಾಳಿಯನನವರತಂ ಬಿಡದು ಪಾಳಿಯಂ ಪಾಳಿಪ 
ವೋಲ್‌ (೫ಂತೀಕ್ಕ. ೧-೯೪). [ ತೆನ್ನೆ + ತುಜುಗಲ್‌ (ಆ ತುಜುಂಗಲ್‌) ] 
ತೆನೆನಿಲ್ಲು "ತನೆನಿಲ್‌' ನೋ. 
15 ತೆನೆಬಲಿ “ತನೆಬಲಿ' ನೋ. 
ತೆನೆಬಿಡು (ಕ್ರಿ). ಕಾಳಿನ ಗೊಂಚಲನ್ನು ಬಿಡು; ಹೊಡೆಯಾಗಂ: 
ಹೊಲದಲ್ಲಿ ಜೋಳ ತೆನೆಬಿಟ್ಟಿದೆ (ರೂಂ). [ ತೆನೆ; + ಬಿಡು) 
ತೆನೆಬಿದಿರು (ನಾ). ಪೊದರಾಗಿ ಬೆಳೆಯಂವ ಒಂದು ಬಗೆಯ 
ಬಿದಿರಂ : (ಮೃಕಗಿ. ೫೯-೧೦೮೦) [ತೆನೈ ೬ ಬಿದಿರ್ಯು (- ಬಿದಿರ್‌)] 
20 | ತೆನೆಮಗುಟು್‌ (ಕ್ರಿ). ಗರ್ಭಸ್ರಾವವಾಗು; ಮೈಯಿಳಿ: “ತೆನೆಮಗುಟ್ಕುದು 
ವೇಹತ್ತು” (ವಸ್ತುಕೋ. ೯0-೪). [ತೆನ್ನೆ (ಎ ತನೆ) + ಮಗುಟ್‌ ] 
ತೆನೆಯಾವು “ತನೆಯಾವು' ನೋ. 
ತೆನೆವಳಿ (ನಾ). ಕೋಟೆಯ ತುದಿ; ದುರ್ಗದ ಉನ್ನತಭಾಗ: 
ಕಲುವಳೆಯ ಕೋಲಾಹಲಕ್ಕಿವರಳುಕದಿಆಿದರು ಸುರಗಿಯಲಿ ತೆನೆವಳಿಯ 
ಹಿಡಿದರು ಹೊಯ್ದು ಕೇಶಾಕೇಶಿಯುದ್ಧದಲಿ (ಕುಬ್ಮಾಸ. ೩-3೦). " 
[ ತೆನೆ ೬ ಬಳ್ಳಿ] 
ತೆನೆವಾಲ್‌, ತೆನೆಹಾಲು (ನಾ). ಹೊಡೆಯಲ್ಲಿ ಕಾಳು ಗಟ್ಟೆಯಾಗುವುದಕ್ಕೆ 
ಮುಂಚಿನ ಹಾಲು ; ಎಳೆಯ ತೆನೆಯೊಳಗಿನ ರಸ : ಫಳರಸದಿ ಬೆಳವ 
ನವಶಾಳೀವನಂಗಳಿಂ ತೆನೆ[ಪಾಕಾಂ. ತನಿ]ವಾಲನುಂಡು ಬಳೆವರಗಿಳಿ 
ಗಳಂರ್ಕಿನಿಂ (ತಿರುರ. ದೇ. ೨-೦೦) ; ತೆನೆವಾಲನುಂಡು ಬಳೆದುವು ಗಿಳಿಗಳು 
(ನಂಬಿರೆ. ೯-೧೭). ತೆನೆಹಾಲು : ತೆನೆಹಾಲು ದಕ್ಕಲಿ ಕಕ್ಕಿಸಬೇಡದನು 
ನಿನ್ನ ನಂಜಿನ ಸೆರಗ ಬೀಸಾಡಿ (ಗರಿ. ೦೦೬-೧೬) : ಜನಕೆ ನಿನ್ನೀ ಹಾಡು 
ಕೆನೆಹಾಲು ಇದ್ದಂತೆ ತೆನೆಹಾಲು ನಿನಗೆ ಒಕ್ಕಲಿಗ ಇಂಪಾಗಿ ಮನಸೋತು 
ಮಲಗೆ ಶಿವಲೋಕ (ಕನ್ನಕಾ. ೨೦೭). [ತೆನೈ * ಪಾಲ್‌;] 
35 ತೆನೆವೆರಸು (ಕ್ರಿ). ತೆನೆಗಳಿಂದ ಕೂಡಿರು: ತೆನೆವೆರಸಿದಿಕ್ಷುಗಳ ಹೊರೆಗಳಗೊನೆ 
ವೆರಸಿ ಶೋಭಿಸುವ ಕದಳಿಯ (ನಿಧಾಗ. 9-0-89). [ತೆನ್ನೆ * ಬೆರಸು) 
ತೆನೆವೊಟು (ಕ್ರಿ). ಕಾಳಿನ ಗೊಂಚಲನ್ನು ಹೊತ್ತುಕೊಳ್ಳು ; ಹೊಡೆ 
ಯಾಗು: ತಿಳಿದ ತಡಿವಿಡಿದ ಮಡಿಗಳ ಜಳದೊಳ್‌ ರಂಜಿಸುವ ಧಾನ್ಯ 
ಮಂಜರಿಯ ನೆಟಲ್‌ ಪೊಳೆಯೆ ತೆನೆವೊತ್ತು(ಪಾಣಾ. ವೋದು]ವಿವು 
ಬೇರ್ಗಳಿನೆನಿಪುದು ಬೆಳೆದ ಕಟಮೆ ಭೂಸಾರತೆಯಿಂ (ಕಂದ್ರಪು. ೦-೯೨) ; 
(ಕಾವ್ಯಸಾ. ೧೦೦ ನೋ). [ತೆನ್ನೆ * ಪೊಅು] 
ತೆನೆವೋಗು (ಕ್ರಿ). ೧.೨ ತೆನೆಬಿಡು: ತೃಣಮಂಂ ತೆನೆವೋದ ಬಟ್‌ಕ್ಕೊಣಗು 
ವುದು (ಅನಂಪು: ೩-೬೦). ೨. (ಕೋಟೆಯ) ತೆನೆಯಾಕಾರವಾಗು. 
೧, ೨: ವಸುಧೆಯ ಮಿಸುನಿ ಬೆಳೆದು ತೆನೆವೋದಂದೆಂಬೆಸಕವನೀಕ್ಷಿಸುವರಿಗೆ 
ಪೊಸಯಿಸುತಾ ಪುರವರದ ಪೊಂಗೋಂಟೆ ಕಣ್ಣೆಸೆದುದು (ಉುರಾಸಾಂ, 
[ತೆನ್ನೈ * ಪೋಗು,] ಕ 


40 


೩-೬೩). 


. ತೆನೆಹಾಲು ೩ 


ತೆನೆಹಾಲು "ತೆನೆವಾಲ್‌' ನೋ. 
ತೆನೆಹುಲ್ಲು (ನಾ). ೧. ತೆನೆಬಿಡುವ ಹಂಲ್ಲು: ಕೈತೋಟದಲ್ಲೆಲ್ಲಾ ತೆನೆಹುಲ್ಲು 
ಬೆಳೆದಿದೆ (ಊಂ). ೨. ತೆನೆಸಹಿತವಾದ ಹುಲ್ಲು. 
[ತೆನ್ಶೈ * ಹುಲ್ಲು (ಆ ಪುಲ್‌)] 
ತೆನ್ನಂದಾರ್ಕ, ತೆನಂದಾಕ, ತೆನೆಂದಕ, ತೆನೆಂಧಕ (ನಾ). ಒಂದಂ ವಂಶದ 
ಹೆಸರು ಮತ್ತು ಆ ವಂಶಕ್ಕೆ ಸೇರಿದವನು (?) : ವಾಣಿಗ ತೋಟ್ಟಮ" 
ತೆನ್ಶಣ್ಣಮುಂ ವಡಕಣ್ಣಮುಂ ವಿನೀತೇಶ್ವರಕ್ಕಮ್‌ ಪೊಯ್ದರ್‌ ಮಾನ್ಮ 
ತೆಂನನ್ಮಾರ್ಕರುಂ ಮಾರಾಟ್ಟ ತೆಂನನ್ಮಾಕ್ಕರುಂ ಅವರ ಕುಂಬು 
ಪೊಯ್ದಾರ್‌ (ಎಕ. 1೪, ಜಾಮರಾ. ೬೩-೮; ಸು. 750). ತೆನಂದಾಕ : 
ಪೆರ್ವ್ವಯಲ ಕೆಚರುಂ ತೆನನ್ಮಾಕರುಂ ಕೊಳನೆಲ್ಲೂರ ಸಾಲತ್ತರುಂ ವಾರ 
ದರುಂ ಎನೆವ್ವರುಂ ನರಸಾಕ್ಷಿ (ಎಳ. 1೪, ಎಡತೊ. ೬೦-೭೨ ; ಸು. 890) ; 
ತೆನಂದಾಕಗಾದೆಯಂ ಕಣ್ನಮಂಗಲದೊಳ್ವಸದಿ ಮಾಡಿಸಿ ಆ ಬಸದಿಗೆ ಕೊಟ್ಟ 
ಮಣ್ಣು (ಎಳ. ಸ, ಕೋಲಾರ. ೯0:08; 905), ತೆನೆಂದಕ : ನೊಕ್ಕಿ 
ಊರೊಳೆ ಆಗ್ಗಡಿ ಕಳೊಸ ಕೊಟ್ಟ ನೆಲ ಕೆನೆನ್ನಕ ಕಾಡೆಜುಕು ಸಾಕ್ಷಿ 
(ಮೈ ಆರಿ. ೦೯೧೬, ೧೩-೮; 726). ತೆನೆಂಧಕ : ಕೊಟ್ಟ ನೆಲ ತೆನೆನ್ಸಕ 
ಕಾಳೆಟುಕಂ ಸಾಕ್ಷಿ (ಎಳ. 111, ಮೈಸೂರು. ೨೫-೨: 760). [?] 
ತೆನ್ನಮರ (ನಾ). ೧. ತೆಂಗಿನ ಮರ. ೨. ತೆಂಗಿನ ಮರದ ಮೇಲೆ 
ಹಾಕುವ ಒಂದಂ ಬಗೆಯ ತೆರಿಗೆ: ತೆನ್ನಮರಂ (ಎಇ. ಸಳ, 
೦೪೨-೪೮ ; 1484). [ «ತಮಿ. ತೆನ್ನಮರ] 
ತೆನ್ನೆಲೆಹುಳಿಗ (ನಾ). ಒಂದು ಬಗೆಯ ವಂೂಲಿಕೆ 4 ಅಗಳಂಶುಂಠಿ : 
“ಅರಣ್ಯಮಾಸಿನಿ -ತೆನ್ನೆಲೆಹುಳಿಗ” (ಓಷಧಿ. ೯); “ವಲ್ಲೀಕಾ-ತೆನ್ನೆಲೆಹುಳಿಗ, 
ಹಿಡಿಹಿಡಿಕೆ, ಶ್ರೀವಲ್ಲಿ, ಅಗಳುಶುಂರಿ” (ಓಷಧಿ. ೦೪೫). "ತನ್ನೆಲೆಹುಳಿಗ' 
ಪರಾ. (?] 
ತೆನ್ನೊಟಕ್ರಿ (ನಾ). ದಕ್ಷಿಣಕ್ಕಿರುವ ಬೇಲಿ: ದಕ್ಷಿಣಸ್ಕಾನ್ನಿಸಿ(ಶಿ) ಕ (?) ಜು 
ಪೊಟ್‌ಕ್ಕಾಲ್‌ ಶೆನ್ನೈ(ನ್ನೊ)ಟಕ್ತಿ .. . ಎಕಿಜುವ ದಿಕ್ಕಾಲ್‌ ತೆನ್ನೊಟ್ಸ್‌ 
ಎಕುಟ್ಟಿಕ್ಕಾಲ್‌ ತೆನ್ನೊಟಿಸ್ಸಿ (ae. 9122, ೩೬೭-9೩; 8ನೆಯ ಶತ). 
(ತೆಂ + ಒಟ್ಸ್‌ (<ಒಟ್ಟ್‌ )] 

ತೆಪರ (ನಾ). ಬುದ್ಧಿ ಯಿಲ್ಲದವನು ; ದಡ್ಡ : ಸೈಕೋಲ್‌ ಕೊಟ್ಟು ಬುಡೋ 
ವಷ್ಟ್ರು ತೆಪರಾ ಅಂತ ತಿಳಕೊಂಡಿಯೇನೋ? (ಇತಿನೋ. 33). [?] 
ತೆಪ್ಪ, ತೆಪ್ಪೆ (ನಾ). ೧. ನದಿ ಅಥವಾ ಹೊಳೆಯನ್ನು ದಾಟಲು ಬಳಸುವ 
ಸಾಧನ ; ಹರಿಗೋಲು ; ನಾವೆ: “ತಳ್ಳಂ, ಉಡುಪಃ, ಪ್ಲವಃ - ಈ ೩ 
ತೆಪ್ಪಂ” (ದಾಯ. ೧೦೦-೪೯) ; “ಉಡುಪ ಪ್ಲವ ' ಕೋಲ” (ನಾಜರಾ. ಕಿ); 
ಪರಿರರ್ಣ ಜಿರ್ಬಳೃದೊಳ್‌ ಪಿರಿದಪ್ಪ ತೆಪ್ಪದ ಮೇಲೆ ತೇಂಕುತ್ತುಂ (ಪಂಚತಂ- 
೨೯೬-೦9): ತೊಣಿಯೊಳ್‌ ಪೋಪನಂಗೆ ತೆಪ್ಪವನಿಕ್ಕಿದಂತೆ (ಧರ್ಮಾಮ್ಮ. 
೧-೦೪೮) ; ಬಾಲಮರಾಳಂಗಳಂ ಪದ್ಮಪತ್ರದಿನೊಪ್ಪುವ ತೆಪ್ಪದೊಳಿಟ್ಟು 
ದಾಂಟಿಸುಶಿರ್ಪ ರಾಜಹಂಸರಾಜಿಗಳಿ೦ (ಗಿರಿ, ೨-೭೦ ವು; ತೆರೆಯ 

೨1ಲಣ ತೆಪ್ಪದಂತಿರೆ ಧರಣಿಯೊಲೆದುದು ಗಾಲಿಗಳ ಹಾವರದ ಭಾರಿಗೆ 
(ಕುವ್ಯಾವಿ. (.ರಿಇ. ೬.೫7); ಉರುಳುತಿರ್ದವು ರಣದೊಳಗೆ 'ಹೆಣನೆರಡು 
ಸೇನೆಯಲರುಣಜಲವುಬ್ಬರಿಸುತಿರ್ದುದು ನೆಗಹಿ ನಾಲುಕು ಬಲದ ತೆಪ್ಪಗಳ 


(ತೊರರಾ. ೬-೦೩-೪೦); ನದಿಯ ದಂಡೆಯಲ್ಲಿ ಒಂದು ತೆಪ್ಪವು ಕಟ್ಟಿ | 


ಹಾಕಲ್ಪಹ್ಪದ್ದಿತು (ಶ್ರೀರಾಯ. ೦). ೨. ಬಿದಿರು, ಹಲಗೆಗಳಿಂದ ನಿವಿಂ೯ 
ಸಿದ ಚಪ್ಪಟೆಯಾದ ತೇಲುಸಾಧನ. *ತೆಪ್ಪೋತ್ಸವ' ಪರಾ. ಶೆಪ್ಪೆ : 
೧. ಉದಕದಲ್ಲಿ ತೇಲಾಡುವ ತೆಪ್ಪೆಯ ವಿಧದಿಂದ ಮಹಾತ್ಮರು ರೋಕ 
ಸಮುದ್ರದಲ್ಲಿ ಮುಳುಗದೆ ದಡವನ್ನು ಸೇರುವರು (ಮಡಿಕ್ಕಾ. 1, ೨೧೦) 
[ ದೇ.8 ತಮಿ. ತೆಪ್ಪ, ತೆಪ್ಪಲ್‌, ತೇಪ್ಪೈ; ತುಳು. ತೆಪ್ಪ, ಚೆಪ್ಪೊ, ತೆಪ್ಪೊ; 
ತೆಲು. ತೆಪ್ಪ, ತೇಪ./ಅರ. ತಾಇಫಾ ; ಮರಾ. ತಾಪಾ,ತಾಫೂ] 


೬೧೦ ತೆಪ್ಪರಿಸು 


20 


40 


45 


ತೆಪ್ಪಗೆ (ಅ). ೧. ಸುಮ್ಮನೆ ; ನಿಶ್ಚಲವಾಗಿ ; ಮೌನವಾಗಿ : ಮೊಳೆವು 
ದೊಮ್ಮೊಮ್ಮೆ ಚಿತ್ತದೊಳು ವಿಕಲ್ಪ ಕೂಡಳಿವುದೆಂತೆನೆ ಘಾಳಿಯಿಂದ ಜಲ 
ದಲ್ಲಿ ತೆರೆಯೇಳಂವಂತೆ ಮತ್ತಾ ಘಾಳಿ ನಿಲೆ ಜಲ ತೆಪ್ಪಗಿಹಂತೆ (ಧರಣ. 
೧೮-೪೯); ಆಜ್ಞೆ ಕೊಡಲಾರದೆ ತೆಪ್ಪಗೆ ನಿಂತುಕೊಂಡರು (ನಾಪೋಲೀ. ೮೦) ; 
ತೆಪ್ಪಗೆ ಕುಳಿತುಕೋ (ರಂಗಳ. ೦೦೪). ೨. ಪೆಚ್ಚಾಗಿ ; ಬೆಪ್ಪಾಗಿ : ನಾನೂ 
ತೆಪ್ಪಗೆ ಅವನ ಮುಖವನ್ನೇ ನೋಡುತ್ತಾ ನಿಂತಿದ್ದೆ (ಆಲಹೂ. ೪೯). 
೩. ಆರಾಮವಾಗಿ ; ಸುಖವಾಗಿ ; ಹಾಯಾಗಿ : ತೆಪ್ಪಗೆ ಮದುವೆ 
ಯಾಗಿ ಸಂಸಾರಿಯಾಗು (ವಿದ್ಠಾರೆ. ೩೬). 
ತೆಪ್ಪಗಾಗು ಎ ಸಂಮ್ಮನಾಗು ; ಮಾತನಾಡದಿರು ; ಮೌನವಾಗಿರಂ : 
ಖೈದಿಗಳೆಲ್ಲ ಸದ್ದು ನಿಲ್ಲಿಸಿ ತೆಪ್ಪಗಾದರು (ಪುನರು. ೩೩೮); ಈ ಮಾತುಗಳನ್ನು 
ಕೇಳಿ ಕುಡುಕನು ತೆಪ್ಪಗಾದನು (ಹಬ್ಳಿಬ. ೨೦೦) ; ಇಬ್ಬರೂ ತೆಪ್ಪಗಾದರು 
(ಮುರುಕು. ೬). ತೆಪ್ಪಗಿರು-೧. ಸುಮ್ಮನೆ ಇರು; ಮೌನದಿಂದರು: ಟಪ್ಪು 
ತನ್ನ ಹಗೆತನವನ್ನೂ `ಹಿರಿಯಾಸೆಯನ್ನೂ ತೊರೆದು ತೆಪ್ಪಗಿರಲಿಲ್ಲ (ಭಾಕರ. 
9೨೫) ; ಅವನು ಹೆದರಿ ತೆಪ್ಪಗಿದ್ದರೆ ಅವನ ಸಹೋದ್ಯೋಗಿಗಳು ಹೇಡಿ 
ಯೆಂದು ಭಂಗಿಸಿ, ಅವನನ್ನು ಸೈನ್ಯದಿಂದ ಹೊರಹಾಕುತ್ತಿದ್ದರೆಂದೂ 
ವಾದಿಸಿದನು (ಪುನರು. ೩೪೪). ೨. ಹಾಯಾಗಿರು; ನೆಮ್ಮಾದಿಯಿಂದಿರಂ: 
ನಾನೆ ಪೋಪೆನಮ್ಮಾಜಿ ತೆಪ್ಪಗಿರಿ ನೀವೆಂದ (ಧಕಡ. ೩೭-೫೩) ; ಕೆಲವರು 
ರಾಜಕಾರಣವನ್ನು ಬಿಟ್ಟು ತೆಪ್ಪಗಿರಬೇಕೆಂದು. ಯೋಚಿಸುತ್ತಿದ್ದರು 
(ಪಂಜಪಂ. ೧೮೦). "ಸಪ್ಪಗೆ' ಪರಾ. 
ತೆಪ್ಪತೇರು (ನಾ). ತೆಪ್ಪೋತ್ಸವದ ತೇರು ; ತೆಪ್ಪದ ರಥ: ಅವನ ತೆಪ್ಪ 
ತೇರಿನ ಮೇಲೆ . . , ನವಿಲುಹಿಂಡು ಕುಳಿತುಕೊಂಡು ಕಳಸಕ್ಕೆ ಕಪ್ಪ 
ತುಂಬುತ್ತವೆ (ಹಳ್ಳಿವಾ. ೦೭). [ತೆಪ್ಪ + ತೇರು (ಆತೇರ್‌) ] 
ತೆಪ್ಪತ್ತ "ತೆಪ್ಪಟು' ಪರಾ. 
ತೆಪ್ಪತ್ತು "ತೆಪ್ಪಜಿ' ಪರಾ. 
ತೆಪ್ಪನೆ (ಅ). ೧. ಸುಮ್ಮನೆ; ತೆಪ್ಪಗೆ: ಎಲೆ ಮರುಳೆ | ನೀಂ ಭಯಂಬಡ 
ಬೇಡ, ತೆಪ್ಪನೆ ನಡೆ (ಮಿತ್ರಗೋ. ೨೩); ಇಬ್ಬರೂ ತೆಪ್ಪನೆ ನಡೆದು ಬರು 
ತ್ತಿದ್ದೆವು (ಮಗಮಾಂ. ೩೯. ೨. ಒಮ್ಮೆಲೆ; ಇದ್ದಕ್ಕಿದ್ದ ತೆ; ನಿಷ್ಕಾ 
ರಣವಾಗಿ : ಮಂಪ್ಪಾಗ ಬೆಣ್ಣೆಯನ್ನು ತಪ್ಪದೆ ನಾ ಹಾಕಿ ಸಾಕಿದೆ ಒಪ್ಪ 
ದಿಂದ ಗಿಳಿಯು ಈಗ ತೆಪ್ಪನೆ ಹಾರಿ ಹೋಯಿತೆಯ್ಕೊ (ಪುರಂದ. ೦-೦೧೨-೪). 
೩. ಹಾಯಾಗಿ; ಸಂಖವಾಗಿ : ತೆಪ್ಪನೆ ಬೀಣೆವಾಡದೊಳಗಾಡುವ 
ವಾಣಿಯ ನೂಪುರಸ್ವರಂ (ಕವಿ. ೪-೧೧೪). 
ತೆಪ್ಪತೆಪ್ಪನೆ (ದ್ವಿರಂಕ್ತಿ) : ಅವ್ಯಯ ಪದಾಂತ ಲೋಪಕ್ಕೆ . . . ತೊಪ್ಪ 
ತೊಪ್ಪನೆ, ತೆಪ್ಪತೆಪ್ಪನೆ ಪುರುಳ್‌ (ಕಮದ. ೦೯೩ ಪ್ರಯೋ). ತೆಪ್ಪನಾಗು ಎ 
ತೆಪ್ಪಗಾಗು ; ' ಸಂಮ್ಮನಾಗು: ಸುಮ್ಮನಿರುವುದರಲ್ಲಿ ಪುರುಷಾರ್ಥ 
ವಿದೆಯೆಂದು ಭಾವಿಸಿ ಬಸಗೋಂಡ ತೆಪ್ಪನಾಗುತ್ತಿದ್ದ (ದೀಪಹ. 11, ೮9೩). 
ತೆಪ್ಪನಿರು ಐ ತೆಪ್ಪಗಿರು ; ಸುಮ್ಮನಿರಂ : ಹುಟ್ಟುಗುಣಗಳ ಮನಶೃಕ್ತಿ 
ಗುಪ್ತಮನಸ್ಸಿನಲ್ಲಿ ಅಡಗಿಬಿಡುತ್ತದೆ. ಅಡಗಿದರೆ ಅಡಗಿರಲಿ, 
ಎಂದು ತೆಪ್ಪನಿರುವಂತಿಲ್ಲ (ಶಿಕ್ಷರ. ೬೪೯). 
ತೆಪ್ಪರಿಗೆ (ನಾ). (ಕರಾ) ತೆಂಗಿನ ಗರಿಯ ಬುಡದಲ್ಲಿರಂವ ಎಳೆಎಳೆ 
ಯಾದ ಹೊದಿಕೆ ; ತೆಂಗಿನ ಸೀರೆ; ಸೀಬಿ: ನಾವು ಗವಿಯೊಳಗೆ 
ಹೋಗುವಾಗ ತೆಂಗಿನ ಗಿಡದ “ತೆಪ್ಪರಿಗೆ'ಯ ಸೂಟೆಗಳನ್ನು ಬೆಳಕಿಗೆಂದು 
ಒಯ್ದಿದ್ದೆವು (ಗಂಗಾವ. ೬೩). [«-ತುಳು. ತೆಪ್ಪರಿಗೆ, ಚೆಪ್ಪರಿಗೆ ) 
ತೆಪ್ಪರಿಸು (ಕ್ರಿ). ಚೇತರಿಸು ; ಎಚ್ಚತ್ತುಕೊಳ್ಳು : ಶ್ರೀರಾಜ ಒಡೆಯ 
ಮಹಾಸ್ವಾವೀಯವರು ಆ ಮಹಾಸಭೆಯ ವಿಕಾರ ವಿಲಾಸಗಳ 
ಉಮ್ಮುಹವದನ್ನು ತಲೆಗಿಡಿಸಿ ತೆಪ್ಪರಿಸಿ ನೇರ್ಪಡಿಸಿಕೊಂಡರಂ (ಮಂತ್ರತ. 
೧೩೨-೨೨). [ತೆಪ್ಪರು (ಎ ತೆಪ್ಪಣು) + _ ಇಸು) 


ತೆಪ್ಪರು ೩೬೧೧ ತೆಮರ್‌, 
ತೆಪ್ಪರು “ತೆಪ್ಪಜು' ನೋ. ದಿಶಾರಮಣಿ ತೆಮರಲೈ ಚಂಪಕಸುಮಕಂತುಕಮಿಟ್ಟಳೆನಿಕುಮಾ ವಿಧು 
ತೆಪ್ಪಸ (ನಾ). - ತೆಪ್ಪ ೧: ನರರ ತುರಂಗಂಗಳ , , , ಶರಹತಿಯಿನಾದ ಬಿಂಬಂ (ರಾಜಕೇ. ೦೧-೪೬) ; ಪರಿತಂದು ತಿಮಿರ ಮಧುಪೋತ್ಕರಮುಡು 


ಪಲ್ಪಟಗಡಿಗಳ್‌ ಪರಿವರುಣಜಲದ ತೊಟ ಯೆೊಲ್‌ ತೆರಳು ತೆಪ್ಪಸದ ತೆಟದೆ 
ಪರಿದವು ಧುರದೊಳ" (ಮಹಾನೇ. 8-೪೮). [ಆ ತೆಪ್ಪ] 

ತೆಪ್ಪಹಾಂಸೆ (ನಾ). ನೀರಿರುವ ಪ್ರದೇಶದಲ್ಲಿ, ಬೇರು ಆಳಕ್ಕಿಳಿಯದೆ 
ನೀರಿನ ಮೇಲೆ ತೇಲಿ ಬೆಳೆಯ:ವ ಒಂದು ಬಗೆಯ ಸಸ್ಯ; ಅಂತರ 
ಗಂಗೆ : ಅಂತರಗಂಗೆ ಅಥವಾ ತೆಪ್ಪಹಾಂಸೆ (ಮುಂಬಯಿ. ೬-೨೭೫). 

[ತೆಪ್ಪ + ಹಾಂಸೆ (ಎಪಾವಸೆ)] 

ತೆಪ್ಪಜು, ತೆಪ್ಪರು, ತೆರ್ಪಣು (ಕ್ರಿ). ತೆಪ್ಪತ್ತ (ಭೂತಕ್ಕ ೈ). ತೆಪ್ಪತ್ತು, 
ತೆರ್ಪತ್ತು (ಭೂತನ್ಯೂ). ಎಚ್ಚರಗೊಳ್ಳು ; ಚೇತರಿಸಿಕೊಳ್ಳು : 
“ತೆಪ್ಪಜು -ಚೇತನಕರಣೇ" (ಕಮಧಾ) ; ಆಗಳ್‌ ತೆ[ಪ್ಪ)ತ್ತುಮೆಲ್ಲಿದನೆತ್ತಣ 
ನೆಂದು ಕರ್ಣನ ಕಳೇವರಮಂ ನೋಡಿ ನೋಡಲಾಆದೆ ಕಣ್ಣಳಂ ಮುಚ್ಚಿ 
(ಪುಪಭಾ. ೧೩-೫೮ ವ); ಕೂಸಂ ಕಾಣದೆ ಬೆರ್ಚಿ . . . ಪೊಡರ್ಪಗೆಟ್ಟು 
ಮರವಟ್ಟಂತಂತೆ ತೆಪ್ಪರ್ತು .. . ಕಾಂತೆ ಪುಯ್ಮಲ್ಲಿದಳ್‌ (ಬಂಹರಿ. ೮-೩): 
ಮೂರ್ಛೆಗೆ ಸಂದ ರಾಯಂ ... ಶೈತ್ಯೋಪಚಾರದತ್ತಣಿಂ ತೆಪ್ಪತ್ತನಾಗೆ 
(ರಾಮಾಕ್ಕ. ೦೩-೨೨). ತೆಪ್ಪರು : ಕರೆಕರೆಯಾಂಪಳೊರ್ಮೆ ನಿಜದೈವಮ 
ನೊರ್ಮೆ ಕಡಂಗಿ ಬಯ್ದು ತೆಪ್ಪರುವಳದೊರ್ಮೆ ಚಿಂತೆ ತಲೆದೋರೆ 
ಪಲುಂಬುವಳೊಮ್ಮೇ (ಜಂದ್ರಥ್ಯಾ. ೬-೨೭). ಗಿತೆರ್ಪಜು: “ತೆರ್ಪತ್ತಂ- 
ಮೂರ್ಛೆತಿಳಿದಂ” (ಕಮದ. ಪರಿ. ೨); ತೆರ್ಪತ್ತು ಬಿಟ್ಟು ನಮೆಯು 
ಶ್ವಿರ್ಪರ್‌ ನಾರಕರ್‌ (ಶಾಂತಿಪು. ೭-೯೯) ; ಎಚ್ಚಂಬೆರ್ದೆಯಿಂದುರ್ಚಲ್‌ 
- * ೬ ತೆರ್ಪತ್ತಾಗಳಿ್‌ (ವೀರವಿ. ೧೨-೩೭). 

ತೆಪ್ಪತ್ತುಕೊಳ್ಳು- ಚೇತರಿಸಿಕೊೊಳಲ್ಭ; ಎಚ್ಚತ್ತುಗೊಳ್ಳು : ಸ್ವಲ್ಪಕಾಲ 

ದಲ್ಲಿಯೇ ಮೊಗಲನು ತೆಪ್ಪತ್ತುಕೊಂಡು . . . ರಂಗಸ್ಥಳದಿಂದ ಹೊರಕ್ಕೆ 
ಹೋದನು (ಫಾರವೀ. ೧೨೩); ಅಂದಿನಿಂದ ಅವರು ಸ್ವಲ್ಪ ತೆಪ್ಪತ್ತುಕೊಂಡು 
ಎದ್ದು ಊಟ ಮಾಡಲೂ ಅಲ್ಲಲ್ಲಿ ತಿರುಗಲೂ ಅನುವಾದರು (ನಗೆಗ. ೭೭). 
[ ದೇ.॥ ತೆಲು. ತೆಪ್ಪ, ತೆಪ್ಪರು, ತೆಬ್ಬರು, ತೆಪ್ಪಿಜಿಲು, ತೆಪ್ಪೀಆು] 

ತೆಪ್ಪೆ "ತೆಪ್ಪ' ನೋ. 

ತೆಪ್ಪೋತ್ಸವ (ನಾ). ತೆಪ್ಪದಲ್ಲಿ ದೇವರನ್ನು ಕೂರಿಸಿ ಮಾಡುವ 
ಉತ್ಸವ,-ವೆಂರವಣಿಗೆ: ನಮ್ಮ ದೇವಾಲಯಗಳ ಲಕ್ಷದೀಪ ತೆಪ್ಪೋತ್ಸವ, 
ದೀಪಾರಾಧನೆಗಳಲ್ಲಿ ಅಸಂಖ್ಯಾತ ದೀಪಗಳನ್ನು ಹಣತೆಯಲ್ಲಿ ಉರಿಸುತ್ತೇವೆ 
(ಬಾಲಪ್ಪ. 111, ೦೩೯). ಐ ಈ ರೂಪ ವ್ಯಾಕರಣ ಶುದ್ಧವಲ್ಲ. 

ತೆಬ್ಬಅಿಿಸು (ಕ್ರಿ). ೧. ಹಾರಂ ; ನೆಗೆ; ಚಿಮ್ಮು ; ಪುಟನೆಗೆ : ಎತ್ತಂ 
ತೆಬ್ಬಸಿಯಾಡುವಟ್ಟೆಗಳುಬ್ಬರದಿಂದೊಅತಿದು ಪರಿವ ರುಧಿರಸ್ರೋತಂ 
(ನೇಮಿಪು ೧೧-೦೮೪). "ಟೆಪ್ಪರಿಸು' ಪರಾ. ೨. ಉತ್ಸಾ ಹಗೊಳಂ್ಬ ; 
ಹುರಂಪನ್ನು ಪಡೆ: ಇರ್ವರುಂ ಪರಸಿ ತಡವರಿಸಿಯುಂ ತೆಬ್ಬಆಸಿ 
ಯುಮಟ್ಯಿಜಕೊಳಪ್ಪಿ ಕೊಂಡು (ಪಂಪಭಾ. ೧೩-೮ ವ); ಆನಂದಿತಚಿತ್ತರಾಗಿ 
ತಡವರಿಸಿಯುಂ ತೆಬ್ಬಅಕಿಸಿಯುಂ ತೆಗೆದಬ್ಬಿಯು೦ (ಗದಾಯು. ೩-೮೪) : 
“ಚೇತರಿಸಿಕೊಳಂ ವಂತೆ ಮಾಡು?” (ಗದಾಸಂ. ಟಪ್ಮಇ) ;ಕರವಾಳ ಘಾತದಿಂ 
ಪರಿದುರುಳ್ಳ ತಲೆಗಳನವುಂಕಿ ಪಿಡಿದರೆಬರ್‌ ತೆ[ಪಾಕಾ. ಟೆ]ಬ್ಬಲ್‌ಸಿ 
ಮಗುಟ್ಕಟ್ಟೆಯೊಳ್‌ ಬಿತ್ತರದಿಂ ಬೀರಕ್ಕೆ ಕಳಶವಿಡುವಂತಿಟ್ಟರ್‌ (ಜಂದ್ರಪು. 
00-೭೩). ₹ ಅತೆಬ್ಬು * - ಇಸ್ಯು] 

ತೆಬ್ಬು, "ತುಬ್ಬು,' ನೋ. 

ತೆಬ್ಬು, 'ತಿರುವ್ಯು' 

ತೆಮಟೆ *ತೆಟ್ಟೆ' ನೋ. 

ತೆಮರ್‌,, ತೆಮರು,, ತೆಮಟಿು, ತೆವರು, (ಕ್ರಿ). ೧. ಅಟ್ಟು; ಓಡಿಸು; 
ನಿವಾರಿಸು : ತಿಮಿರಭ್ರಮರವ್ರಜಮಾಕ್ರಮಿಸಿರೆ ಭಗಣಪ್ರಸೂನಕುಲಕಿಂದ್ರ 


ನೇ. 


20 


45 


ಸುಮಚಯಕೆ ಬಳಸಿ(ಸೆ] ತೆಮರಲ್‌ ಭರದಿಂ ಹರಿದಿಗ್ವಧುವಿಟ್ಟತಿಭಾಸುರ 
ಚಂಪಕದಿಂಡೆಯೆನೆ ನಿಶಾಕರನೆಸೆಗು0 (ವಿಷ್ಣುಪು. ೫-೩-೧೧೦) ; ನೋಡಿದನ 
ಖಳಾಘಮಂ ತೆಮರ್ವ ಕಣ್ಣಳಿಂ (ಶಬಠಂ. ೩-೪೦); ಐದು ಕೋಶಗಳ 
ಹೊಕ್ಕೆದು ಯೋಗಗಳ ಮಿಕ್ಕೈದು ಲಕ್ಷಣವ ತೆಮರ್ದೈದು ವಿಷಯಗಳ 


ನೆಮರ್ದು (ಕೃಕವ. ೧-೨0-೩). ೨. ಹೆನರು ; ಬೆದರು; ಹಿಮ್ಮೆಟ್ಟು : 
ಸೆಡೆದನೆಂದುಂ, ನಡುಕಂಗೊಂಡನೆಂದುಂ . . , ತೆಮುರ್ತನೆಂದುಂ- ಈ ೮ 
ಭಯಂಗೊಂಡವಂ (ಕ ಶಸಾ. ೧೨-೨೨೫); ಜನ್ಮಾರ್ಜಿತಾಘಂಗಳುಂ 
ತೆಮರ್ಗುಂ (ಕಮನೂ. ೩-೩೯೮). ೩. ಹೀಯಾಳಸು ; ತಿರಸ್ಕರಿಸು : 
ಎಮೆದುಜುಗಲ್ಯವಲ್ವು ಕುಡಿಗೊಂಡವೊಲಾಗಿರೆ ಸೋಗೆ ಸೋಗೆಯಂ 
ತೆಮರ್ವವೊಲೊಪ್ಪೆ ಸೋರ್ಮುಡಿ ಕಂಗೆಸೆದುದಗ್ಗದ 


ಪೂರ್ವವಿಳಾಸಿನೀಜನಂ (ರಾಜಕೀ. ೧೨೨೫೩) ತೆಮರ್ಕ: ೧. ವಿಭ್ರಮ 
ಮಲಾಿದಿರ್ಪಗುಂದಿ ಬಸಿಆಂ ಪೊಸೆದೆತ್ತಿನೊಳೊಂದಿ ನಿಂದರಂ ತೆಮರಿ 
ತೆರಳ್ಕೆ ಕಾರ್ಯಮಣಮಿಲ್ಲದೆ ಬಿಣ್ವಟಿದೊರ್ವಳೊಪ್ಪಿದಳ್‌ (ರಸರೆ. ಪರಿ. 
೦೦೪೯). ಗಿ ತೆಮಜಿ : ೧. ನಡೆದುಚ್ಚಂಗಿಗೆ ಬಂದ ರಾಯದಳಮಂ ಕಯಿ 
ಕೊಳ್ಳದೊಂದಂಗದಿಂ ಬಿಡದೆಚ್ಚಾಡಿ ಸರಂಗಳಿಂ ತೆಮಟ ಯಂತಾ ಸೇನೆ 
ಖಂಗಲ್ಕೆ ತಾಂ ಪಡೆದಂ ವೀರದ ಪೆರ್ಮ್ಮೇಯಂ (ಎಕ. ೪, ಅರಸೀ.೦೦೮-೨೧ ; 
1255). ತೆವರು : ೧. ತುಂಬಿ ತುಂಬಿಯನಟ್ಟುವಂತಳಕವಳಕವರಲಂಬಂಬ 
ತೆವ[ಪಾಕಾಂ. ಮ]ರುವಂತೆ . . . ಚಿಟ್ಟುಮುರಿಯಾಡುತಿರ್ದರು ಸತಿಯರು 
(ಹಡಳಾ. ೪-೦೦) : ಮಕ್ಕಳನು ತಜತದಿವರ ತೆವರಿಯೆ ರಾಜ್ಯಮಾಡುತಲಿ 
(ಕುವ್ಯಾಆ. ಓರಿ೩. ಭವಾಂತರದೋಷತಮವ  ತೆವರುವ 
ನೇಸಜ$ಂದೆನಿಪುದು (ಸೌಂದಪು. ೬-೪೫): ಗಿಳಿಗಳಂ ತೆವರುವ ಪಾಮರ 
ಸ್ತ್ರೀಯರ್‌ (ರೇವಣ. ೨೩-೯); ವಿಷಮನಮೃತಂ ಪುಣ್ಮಮಾ ಪಾಪವ ಸಲೆ 
ತೆವರುವಂತೆ ಪರವಾದಮಂ ಗೆಲ್ಲು (ಜಿಬಪು. ೩-೨೮): ಅಪ್ಪಳಿಸಿ ಹೊಯ್ದೆ 
ಳೆದು ಸದೆದಿಟ್ಟೊರಸಿ ಮೆಟ್ಟಿ ಸೊಪ್ಪಿಸಿ ಪೊರಳ್ನರೆದು ತೆವರಿ ಪರಿದರೆಯಟ್ಟಿ 
ಚಿಪ್ಪುಚೀರಾಗಿಸಿತು ಸಕಲ ಪರಿವಾರಮಂ (ಜೈಮಿಭಾ. ೦೩-೫೦). ವಿ. ಇವನ 
ಕಾಣುತ ಸಕಲಸುರೆಮುನಿನಿವಹವಾಚರಿಸಿತು ದೆಸೆದೆಸೆಗವಯವದ ಭೀತಿ 
ಯೊಳಗೋಡಿತು ಬ್ರಹ್ಮವಟುನಿವಹ ತೆವರುತಿರ್ದವು ಖಗ ಮೃಗಾವಳಿ 
(ಅಂಬಿಕಾ. ೭-೪೪). ಹ. ಅರೆನಗೆಯ ಬಿಜುನಗೆಯ ನಗೆಗಳ ಹೊರಳಿಗಳ 
ಲಡಬಿದ್ದು ಕೈದಾವರೆಯ ಕಮಲಂಗಳಲಿ ತೆವರಿದರಿಟ್ಟು ಭೂಭುಜರ 
(ಕೊರರಾ ೧-೦೫-೮). 

ತೆಮರ್‌,, ತೆಮರ್ಕು, ತೆವರ್‌, ತೆವರ, ತೆವರಿ, ತೆವರಂ, (ನಾ). ೦. 
ದಿಣ್ಣೆ; ಬೋರೆ; ದಿಬ್ಬ; ತಿಟ್ಟು: ಅಡವಿ ಬಯಲಾಗೆ ನದ 
ವೊಟ್ಕುಡುಗೆ ತೆಮರ್ಸರಿಸಮಾಗೆ (ಕಾವ್ಯಾವ. ೨೯೪); ತೆಮರೆಲ್ಲಂ ಜೈನ 
ರಾಜಾಯತನಮೆ ಕುಟೌ್‌ಯೆಲ್ಲಂ ನವಂಭೋಜಿನೀಷಂಡಮೆ ಪೌರೋದ್ಯಾನ 
ಮೆಲ್ಲಂ ಸುರಕುಜಮೆ (ಅನಂಪು. ೩-೭) ; ಮಂಂಡಿಗೆಯ ತುದಿಗಳಂ ಕುಟ್‌ 
ತೆಮರಂ ಪಸರಿಸಿ ತೆಳ್ಳಲ್ಲೊಳ್‌ ಘಟಿಯಿಸುವುದು ಸುಸ್ಮಾನಶಯನನಪ್ಪಂತೆ 
ನೆಲಂ (ಅಶ. ೭-೫). ತೆಮರ್ಕು : ೧, ಪಳ್ಳದ ಬಡಗಣ ತೆಮರು 
(ಮೈ ಆರಿ. ೦೯೨೯, ೩೮-೯: 8 ನೆಯ ಕತ). ತೆವರ್‌; ೧."ದ್ವೀಪಃ, ಆಂತರೀಪಂ 
ಈ ೨ ನೀರ ನಡುವಣ ಕುರುವದ ಪೆಸರು. ಉದಕದ ತೆವರೆಂದು ಎಂಬರು” 
(ನಾಳೆ. ೯೯) ; “ತೆವರಾರಯಲುದ್ದನೆಲಂ” (ಜತುನಿ. ೩೫); ಮುಗಿಲಿಂದೆ 
ಅಗುವ ಮಟ್‌ ಕದಡಿ ಬರ್ಪ ತೊಲ್‌ ಬೆಟ್ಟು ತೆವರ್‌ ಮೊರಡುಪ 
ಜಲಧಿಗಳೆನೆ (ಆದಿಪು. ೬-೬೨) ; ತೆವರೆಲ್ಲಂ ದೇವತಾಮಂದಿರನಿವಹಮೆ 
(ಎಇ. XYI, ೩೮-೨೪; 1152); ಕಲ್ಲಾಗಿ ಮಣ್ಣಾಗಿ ಕುಳಿಯಾಗಿ ತೆವರಾಗಿ 
(ಏಂಡೋರ.ಹ, ೫೦೦-೭): ಕುಟೀಯಂ0 ತೆವರುಂ ಸಮನಾಯ್ತುದೆತ್ತಲುಂ 

9 


೨೬-೦೧೫) ; 


ತೆಮರು, 


p (ಪುಷ್ಪಪು. ೫-೪೬); ಭೂಮಿಯ ಕುಳಿ ತೆವರ್ಮೊದಲಾದುದಂ ನೋಡಿ 
(ಕ್ರಾವಕಾ, ೯೩-೨೨); ತೊರಳೆಗುಪ್ಪೆ ಮಜ್ಜೆಯ ತೆವರ್‌ ಸುಂಟಿಗೆಯ 
ಸಾಲ್‌ (ಕೆಬಪು, ೪5-8೬). ತೆವರ: ೧, ಆ ತೆವರದ ಶಿಲೆಯ ಕಂಬ 
(ಎಕ. ೩11, ತುಮಕೂ. ೩-೧೨; 1615); ತಿಟ್ಟೆಯೊಳು ತೆವರದೊಳು 
ಹುಟ್ಟಿಹನೆ ಪರಶಿವನು ಹುಟ್ಟು ಸಾವುಗಳು ಅವಗಿಲ್ಲ ಜಗವನ್ನು ಬಿಟ್ಟಿಹನು 
ನೋಡ (ಸರ್ವಜ್ಞ. ೩೩೩). ತೆವರಿ: ೧. ತೆನೆ ತಿಂದ ಎತ್ತು ತೆವರಿಯನ್ನು 
ಏರಿತು (ಗಾದೆ. ೨. ಹೊಲ ಗದೆ ಮೊದಲಾದುವುಗಳ ಬದು -ಏರಿ,- 
ಅಂಚು : ಗದ್ದೆಯ ತೆವರಿಯಲ್ಲಿ ಬರುತ್ತಿದ್ದ ದೊಡ್ಡನನ್ನೆ ದೂರದಿಂದಲೇ 
ಬೆಳ್ಳಿ ನೋಡಿದಳು (ಉಲೂರ. ೪ ಕಢಾಸಾರ). ತೆವರ್ಕು : ೧. ತೆಜೃಣ 
ತೆವರು ಪಡುವ ಪಳ ಮೇರೆ (ಎಕ, ೪, ಅರಕ ೨೪-೧೩; ಸು. 900) ; 
ಉಗುಳ ನುಂಗಿ ಹಸಿವ ಕಳೆದು ತೆವರ ಮಲಗಿ ನಿದ್ರೆಗೆಯ್ದೆನಲ್ಲಾ 
(ಅವಜಂ. ೮೨-೩೬೮); ಕಡೆಯ ಹೊಲದ ತೆವರಿನಲ್ಲಿ ಮರ ತಾಗಿ ನೇಗಿಲು 
ಮುಲಕಿಯಿತ್ತೊ (ಮೋಳೆಮಾ. ೧೩೮-೩೧); ಗುರುಸೇವೆ ಕೈಕೊಂಡು ಹಿರಿದಾಗಿ 
ಮಾಡದಶೆ ಹರಿದೇಖಜಕ ಮುಕ್ತಿ ಪಡೆಯುವಡೆ ಅದು ತಾನು ಹಿರಿದಾದ 
ತೆವತ (ಸರ್ವಜ್ಞ. 8೬) ; ಸಂದಿಗೊಂದಿಯೊಳೆ ಹಿಡಿಸದೆ ತುಂಬಿದೆ ತಗ್ಗಿಲ್ಲ 
ತೆವರಿಲ್ಲ (ಸಖೀಗೀ. ೨೪-೪೧೯) ೨. ಗದ್ದೆಗೆ ತೆವರು ಗಟ್ಟಿಯಿರಬೇಕು(ಸಂಸ್ಕಾರ. 
೨೬) ; ನಮ್ಮ ಎರೆಹೊಲದ ತೆವರಿನಲ್ಲಿ ಒಂದು ಒಳ್ಳೆ ಹಲಸಿನ ಮರವಿದೆ 
(ಜಿಂಗಾಳ್ಕ- ೩೩). 7?) 

ತೆಮರು 'ತೆಮರ್ಕ' ನೋ. 

ತೆಮರ್ಕು "ತೆಮರ್ಕ್‌' ನೋ, 

ತೆಮಲಿಸು (ಕ್ರಿ). ನೂಕು; ತಳ್ಳು; ಕದಲಿಸು : ವಣರಿಯಂದದಿ ನಿಂದಿಹನ 
ಮತ್ತಾರು ತೆಮಲಿಪರೆಂದು ಬಳಲಿಕೆ ಸಾರಿದರು ಮೊದಲಿಂದ ಸೆಣಸಿದ 
ಖಚರಸಂತತಿಯೂ (ಜಿನಭಾ. ೫೨-೩೬). 

(ತೆಮಲು (ಆತೆಮಟು) + - ಇಸ್ಸು] 

ತೆಮಲು "ತೆಮಟು್‌' ನೋ, 

ತೆಮಳ್‌ "ತೆಮಟು್‌' ನೋ. 

ತೆಮಳು “ತೆಮಟು್‌' ನೋ. 

ತೆಮಳ್ಳು, ತೆವರ್ಚು (ಕ್ರಿ). ಎ ತೆಮಲಿಸು : ಮೇಲುದಂ ತೆಮಳ್ಳಿ ಕುಚ 
ಮಂಡಳಂ ಕುಣಿಯೆ . . . ಘಟ್ಟಿವಳ್ತಿಯರದೇಂ ವುನಂಗೊಂಡರೋ 
(ಧರ್ಮನಾ. ತೆವರ್ಚೆ: ಮೇಲುದಂ ತೆವರ್ಚುತ ಸುಯ/್ಹ 
ಬಿನ್ನಣದಿಂ ಬೇಟಮಂ ಬೀರಿ ಮಂಂಬರಿವವಳ (ರುಣ್ಮಾಂಗ. ೬-೬೧). 

[ತೆಮಳ್‌ (ಎತೆಮಟು್‌) + - ಚು] 

ತೆಮಳ್ಳು “ತೆಮಟ್ಟು' ನೋ. 

ಡಿತೆಮಣು "ತೆಮರ್‌,' ನೋ. 

ತೆಮಲು್‌, ತೆಮಲು, ತೆಮಳ್‌, ತೆವಂಳಂ, .ತೆವಳ್‌, ತೆವಳು (ಕ್ರಿ). ೧. 
ಸೇರು ; ಕೂಡು; ಬೆಂಬಲಿಸು : ' ಅಮಳರುಮಾ ಬೇಳ್ವೆಯ ಮಾತಂ 
ತೆಮಟಕ [ಪಾಕಾಂ. ತಮಗೆ) ನುಡಿದೊಡೆಮ್ಮ ಗಂಡವಾತುಮಳುಂಬಂ 
ಭೃತಮಕ್ಕುಮೆಂದು (ಪಂಪಭಾ. ೬-೨೬ ವ). ಪಿ. ತಿರುಗು; ಹೊರಳು: 
ತೆಮಟ್ಟನ್ನೆಗಂ ನುಣ್ಣಂ ತಿಣನ್ಸಿಮನೊಳಕೆೊಂಡು (ಶಾಂತಿಪು. ೯-೧೪೩ ವ). 
೩. ಹೊಟ್ಟೆ ಮೇಲೆ ಭಾರ ಹಾಕಿ ಮುಂದೆ ಸರಿ; ದೇಕು: ಏಟು 
ದಿವಸದೊಳ್‌ ತೆಮುಬ್ಟು ಪೆಲವೇಟುದಿವಸಕ್ಕೆ ತಳರ್ನಡೆ ನಡೆದಂಂ (ಆದಿಪು. 
8-೪೦ ವ); ಶಡೆಯದೆ ಕುಳ್ಳಿರಲ್‌ ತುರಿಪದಿಂ ತೆಮಟಲ್‌ ತದನಂತರಂ 
ತಳರ್ನಡೆ ನಡೆಯಲ್‌ (ಕಾಂತಿಪು. ೬-೦೦೬). ೪. ಮಾಸು: ಮಂಕಾಗು; 
ಮಸುಳು: ಮುಟ್ಟಿ ಮಾಡೆ ಸುಕರತ್ವಂ ತೆಮಟ್ಟಪ್ಪುದೆಂದು ಮನೋಜಾತ 
ನನಂಗನಾಗಿ ಮನದಿಂದಂ ಮಾಡಿದಂ ಪಣ್ಣ ವಿದ್ಧಮಂ (ಅನಂಪು. ೨-೧೩). 
೫. ಸಮನಾಗಿರಂ; ಮಟ್ಟಸವಾಗಿರು: ತೆಮಟ್ಸ್‌ದೆ ಕುಟ್‌ಯಿಲ್ಲದೆಯುಂ 


3-೮೪). 


೩೬೧೨ 


ತೆಮಟ್ಟು 


ಐ 


ಸುಮನೋಹರಮಪ್ಪ ಕಕ್ಷಮತಿಶುಭದಂಗಳ್‌' (ಲೋಕೋಪ. ೧೧-೦೦). 
ತೆಮಲು : ೬. ಅಲುಗಂ; ಕದಲು; ಜರುಗಂ: ಜೈನರು ಬಸದಿಗಂ ಪೋಗಿ 
ಹೇಮಗದಗಳ ಬೀಗಮಂ ತೆಗೆದು ನೂಂಕಲುದ್ಧಾಮದಿಂ ತೆಮಲದಿರಲವರು 
ವಾದಯ್ಯನಿಂದಾದ ವಿಘ್ನವಿದೆನ್ನಲು (ಪ್ರಥುಪು. 6-80) ತೆಮಳ್‌: 
೩. ಮರಳಿ ಕೆಲಬರ್‌ ಕಾಲ್ಗಳೊಡೆದು ಮುಂದಣ್ಣಡಿಯನಿರದಿಡಲ್ಕಾಟಿ 
ದಂಬಳ್ಳೈಗಳಿಂ ತೆಮಳ್ಹು ಭರದೆ ಬರ್ಪರ್‌ ಕೆಲರ? (ಅರಾಡ. ೪-೩೩). 
ಶಿ “ತೆಮಳ್ಳು' ಪರಾ, ೭, ಹಿಮ್ಮೆಟ್ಟು; ದೂರವಾಗು: 
ಮದಂಘ್ರಿಯಂ ಸಮರ್ಚಿಪುದದಟಿ?ಂ ತೆಮಳ್ಳುಂ ದ್ವಿಜಪ್ನದೋಷಂ 
(ಹಸ್ತಿಮಾ. ೯-೨೪) ತೆಮಳು: ೮. ನಡೆಸು; ಚಲಿಸುವಂತೆ ಮಾಡು: 
ಸುಮತಿಸಾಗರ ಮುಂದೆ ಭರದಿ ವಿಮಾನವ ತೆಮಳಿಕೊಂಡೆಯ್ದಿ ವಾರ್ತೆ 
ಯನು ನಮಿರಾಜಗಜುಹೆ (ಥರಕ. ೩೮-೮). ತೆವಳ್‌ : ೩. ಕೋಲ್ಲಳಿಂ 
ತೊಡೆಗಳಂ ಕತ್ತರಿಸೆ ನಾದಿದುವು ದೂಳ್ಗಳರುಣಾಂಬುವಿಂದೆದೆಯೊಳ್ತಿವಳ್ಹ 
ಹಿಯವೋಲ್ಗಂಡುಗಲಿ ಧನಂಜಯನ ಸಮ್ಮುಖಕಿ ಮೇಲ್ವಾಯ್ಡನು 
(ಜೈಮಿಭಾ. ೧೪-೦೬); ಗಟಕಗೆಯನಿತು ತೆವಳಲಿರ್ಪ ಉಸಿರಿಗಳಾ 
ಸಂಹಸಮ್‌ (ಬದ್ಮಪ್ಪ. ೨೯-೬೧೯). ತೆವಳು: ೩. ಕರಯುಗದೊಳೆರಡು 
ಕೈಮಣಿವಿಡಿದುಕೊಂಡು ಪ್ರರವರದ ಬೀದಿಯೊಳೊರ್ವ ಕುಂಭಕಾರಂ 
ತೆವ[ಪಾ990. ಮಳಿ ಬರುತಿರಲೈ (ಸಮ್ಮಕ್‌, ೨-೪೨); ಮೆಲ್ಲನೆ ತೆವಳಿ 
ಆಡುವ ಕಿಜುವರೆಯದಂದಂಗಳದೊಳಾಡುತಲು ಹರಿಯಿರಲು (ಸಾಳ್ಮಥಾ. 
೨೧-೪೫ ; ಕಾಲೊಡೆದು ಕೆಲವು ದೂರ ತೆವಳುತ್ತ ಪೊರಳುತ್ತ ರಕ್ತಂ 
ಸುರಿವುತಾ ರಮಣಿ ಬರುತ್ತಿರಲ್‌ (ಪಾಸೋಪು. ೪-೧೪೮) : ಇರದಮೃತ 
ಕಾಂತಯಂ ಕೈವೀಸಿ ಕರೆವಂತೆ ಕರವ ಮಂಂದಿಟ್ಟಲ್ಲಿ ತೆವಳುವಳು 
ಬಳಲುವಳು (ಸಿದ್ಯಕಾ. ೫-೩೦); ಕೊನೆಯ ನಾಲ್ಕೈದು ಮೈಲಿಗಳನ್ನಂತೂ 
ತೆವಳಿಕೊಂಡು ಬಂದ ಹಾಗೇ ಬಂದಿದ್ದ (ಅನಾಥೆ. ೨೬೩) ; ಉತ್ತು ಬರುವ 
ಮಗ ತೆವಳಿ ಬಂದರೆ ಹೆತ್ತ ತಾಯಿಯ ಪುಣ್ಯ (ಗಾಜಿ). ೯. ನಿಧಾನವಾಗು; 
ಮಂದಗತಿಯಾಗಂ : ದೈಹಿಕ ಶಿಕ್ಷಣಕ್ಕೆ ನೆರವಾಗುವ ಚಟುವಟಿಕೆ 
ತೆವಳುವುದು (ಶಿಕ್ಷರ. ೭೮). 
[ ದೇ.8 ತಮಿ, ತವಟ್‌್‌, ತಿವಳ್‌; ಮಲ. ತವಿಟು; ತೆಲು. ತೆಮಲು] 
ತೆಮಟ್ಟು, ತೆಮಳ್ಲು (ಕ್ರಿ). ೧. ಒಟ್ಟುಮಾಡು ; ಒಂದುಗೂಡಿಸು ; 
ಕೂಡಿಸು ; ಸಂಗ್ರಹಿಸು : ತುಮುಳಯುದ್ಧದೊಳಿಂತೆ ನಿರಂತರಂ 
ತೆಮಲ್ನಿ ಕಾದಲೆ ನಮ್ಮಯ ಸತ್ಪರಾಕ್ರಮಮನೆಂತಅಕಿಗುಂ ಜಗಮಂತಜ3೦ 
ಕ್ರಮದಿನೊರ್ವರೊಳೊವರ್ವರೆ ಕಾದುವಂ (ನೇಮಿಪು. ೦೨-೨); 
ವಿರಹಾನಲನಾಳಿಯರೊಂದಹರ್ನಿಶಂ ತಳಿಯೆ ತೆಮಟ್ಟು [ಪಾಕಾಂ. ರ್ದು] 
ಪೀರ್ದ ಪಬಿನೀರ್ಗ ಳನಟಿಸ್ಕಿಸಲಾಜದೆಯ್ಸೆ ಕಂಟಳಿಸಿ ಮಗುಳ್ಳಿದವ್ಪ 
ದೆನಲುವೆಿನೆ ಕಾಮಿನಿಯೇಂ ಬೆಮರ್ತೆಳೋ (ಲೀಲಾವ. ೦೨-೩೮) ; 
ಮೂಲೋಕಮಂವಂಂ ತನ್ನೊಂದು ಜೋಗದ ಜಾಣ್ಮೆಯ ಮೈಮೆಯ 
ಬಲ್ಮೆಯಿನೊರ್ಮೊದಲೊಳೆ ತೆಮಲಟ್ಲಿ ಬಿಚ್ಚಟಿಸಿ ನೋಡಲ್‌ (ರಾಮಕ್ಕ. 
೬೯-೦೬). ೨. ಬಳಿದಂಕೊಳ್ಳು ; ಪೂನು ; ಹಚ್ಚಿಕೊಳ್ಳು : ಕುಮುದದ 
ಕೇಸರರಜಮಂ ತೆಮಳ್ಲಿ ತಬಕ್ಕಿ ಸಿ (ಲೀರಾವ. ೫-೮೫). ತೆಮಳ್ಳು : ೧. 
“ತೆಮಳ್ಳು - ಚಯನೇ (ಕೂಡಿ ಹಾಕು) (ಶಮಧಾ)”. ೩. ಒಟ್ಟಾಗಂ ; 
ಒಂದುಗೂಡಂ : ತಾಳ್ವನಸುರಾರಿ ಭೀತಿಯನೆಳ್ಹೋಡಿದನಿಂದ್ರನಖಿಳದೇವ 
ಪ್ರತತಿ ತೆಮಳ್ಳುದು (ವೀರವಿ. ೦೦-೮). , 
ತೆಮಟ್ಟುಕೊಳ್‌ ಎ ೧. ಒಟ್ಟುಮಾಡಂ ; ಒಂದುಗೂಡಿಸಂ : ಜಾತ 
ರೂಪಧರನಾಗಿ ತನ್ನ ಪಜಃದು ಬಿಸುಟ ಸಹಸ್ರಕುಂತಳಂಗಳಂ ತನ್ನ 
ತಳದೊಳ್‌ ತೆಮಲಸ್ನಿಕೊಂಡು ತುಂಬಿಯ ಬಂಬಲ್ಲಳಂ ಕೆಂದಾವರೆಯರಲ್ಲ 
ಳೊಳ್‌ ಪುದಿದುಯ್ದಂತುಯ್ಲ್ದು (ಅದಿಪು. ೨-೩೯ ವು; ತಾನುಗುಟುತ್ತು 
ಮಿರ್ಪ ಪೊಸಗಂಪುಮನಿತ್ತೆ ತೆಮಟ್ಲಿ ಕೊಂಡು ಮಂದಾನಿಳನುಯ್ಕುಶಿರ್ಪ 


ತೆಮ್ಮ 
ತನಿಗಂಪುಮನಿತ್ರೆ . . . ಗಡಂ ಪ್ರಫುಲ್ಲಮಲ್ಲೀನವಪ್ರಷ್ಟಮೋಗರದ ಕಂಪು 
ಗಳಾಗರಮಾಯ್ತು ಸುಗ್ಗಿಯೊಳ್‌ (ಕಂದ್ರಪು. ೭-೪೪). ವಿ. ಬಳಿದಂ 


ಕೊಳ್ಳು; ಪೂಸಂ; ಲೇಪಿಸಿಕೊಳ್ಳು : ಕೆದಚುತ್ತುಂ ಮಣಲಂ ತೆಮಟ್ಸ್‌ 
ಕೊಳುತಂ ಭೂರೇಣುವಂ . , 'ಪೂಕ್ಕುದು ಬೀಡಂ ಅಸು 
ವಿಚಲದ್ಭೀಮಾರುತಂ ಮಾರುತಂ (ಕಾವ್ಯಾವ. ೪೯). [ ಆತೆಮಲ*] 

ತೆಮ್ಮ "ತೊಂಬೆ,' ನೋ. 

ತೆಮ್ಮಲ್‌, ತೆಮ್ಮಲಂ (ನಾ). ಗುಂಪು; ಸಮೂಹ: “ಬಂಬಲ್‌, 
ತುಜುಗಲ್‌ . .. ತೆಮ್ಮಲ್‌, ಗುಮ್ಮಿ, ಗೊಂದಣಿ (ಉಂದಲ್‌) ಈ ೪೦ 
ಸಮೂಹಂ” (ಕಠಸಾ. ೫೯-೨೨೨); “ತಂಡಂ ತೆರಳ್ಳೆ , . . ತೆಮ್ಮಲ" ... 
ಪಂಡಿತರಿಂ ಗಡಣ ವಂಗಡಂ ಕಿಕ್ಕಿಂದಂ” (ಕವಿಕಂ. 0೦೬). ತೆಮ್ಮಲು: 
ತೆಮ್ಮಲಿನ ತಿಂಡಿಗಳ ಹಸುರೆಲೆಯ ತಟ್ಟೆ (ಳಾಲರ. ೬೩-೦೦೯). 
“ಸಂಗ್ರಹ” (ಉಲೂರ. ಕೋಶ). [ತೆಮ್ಮ (ಎತೊಂಬೆ) + - ಅಲ್ವ) 

ತೆಮ್ಮಲು 'ತೆಮ್ಮಲ್‌' ನೋ. 

ತೆಮ್ಮೂಡಲು “ತೆಂ' ಡೆ 

ತೆಮ್ಮೂಡು "ತೆಂ' ಪರ 

ತೆಮ್ಮೆ 'ತೊಂಬೈ,' .. 

ತೆಮ್ಹೊಲ (ನಾ). ದಕ್ಷಿಣ ದಿಕ್ಕಿನಲ್ಲಿರಂವ ಹೊಲ: ಬಸದಿಗೆ ಪಡುವಣ 
ತೆಜ್ಜತೋಣ್ಮ ಶಮಂ ತೆಮ್ಮೊ ಿಲದೊಳ್ಳಾಲ್ಲೊಳಿವೆಡೆ ಪಳ್ಳ ಕಳನಿ (ಎಕ, ೩, 


ಕೋಲಾರ. ೯೦-೯೨ ; 909). "ತೆಂಬಾಲ* ಪರಾ. (ತೆಂ. ಪೊಲ) 
ತೆಯ್‌ 'ತೇ' ನೋ. 
ತೆಯಲಯ್ಯಜೂಬು (ನಾ). ಒಬ್ಬಾತನ ಹೆಸರಂ : ತೆಯಲಯ್ಯಜೂಬು 


ಕಾಲಂ ಕಟ್ಟ್‌ » * * ಎಜ್‌ಯ[ರ]ಸಂಗೆ ಬಿಟ್ಟಗ್ರಹಾರ (ಎಕ. 1, ೯೦-೧; 
10ನೆಯ ಶತ). . [?) 
ತೆಯಲ್ಲಿ (ನಾ). ಒಂದಂ ಬಗೆಯ ಆಯಂಂಧ (?) : ಖಡಲ್ಲಿ ತೆಯಲ್ಲಿ ಬಿಲ್ಲು 


ನಾರಾಚ ಗದೆ, . . ಚಿಲುತಲಿ ಮೊದಲಾದ ಬತ್ತೀಶಾಯುಧಾ 
ಶಕ್ತಿಸಮರ್ಥಕರಾದಾ (ಎಕ. ೩೪1, ಗುಬ್ಬಿ. ೭೪-೨೦; 1776), [?] 
ತೆರ "ತೆಜ್ಕ' ನೋ. 
ತೆರ್ಕ "ತೆಚಿಕ್ಕಿ' ನೋ. 
ತೆರಂ "ತೆಅಂ' ನೋ. 
ತೆರಂಗುಣಿ (ಕ್ರಿ). ಚೆನ್ನಾಗಿ ಕುಣಿ; ಅತಿಶಯವಾಗಿ ನರ್ತಿಸಂ: ಎನಗಿದೆ 


ಎಂತೆ ಮೆಯ್ನಡುಕವೋವೊ ನವಿರ್ಗುಡಿಗಟ್ಟುಹಂ ಚಿಳಿಲ್ಲನೆ ಬೆಮರಶ್ರು 
ವಾಲೆ ಬಗೆದೇಂಕು ತೆರಂಗುಣಿವಾಸೆ ಪೊಂಕಮೇಕಿನಿತೊ (ಸಂಸಪ. -೨೦-೫೩), 
[ತೆರಂ (ಎತೆಅಂ) + ಕುಣಿ] 
ತೆರಂಟು, ತೆರಟಂ, (ಕ್ರಿ). ವಧೂವರರಿಗೆ ಉಡುಗೊರೆಯನ್ನು ಕೊಡಂ; 
ಮಂಯ್ಯಿಕೊಡಂ: “ತೆರಂಟುನಿವಸನೋದ್ವಹನೇ (ಮಂಯ್ಯ ಸೀರೆ ಕೊಡು) 
(ಕಮಧಾ); ನಿತ್ಯ ಬಿಂದುಗೆ-ಬೆಡಂಗು ... ತೆರಂಟು, ಸೀಂಟು (ಕಮದ. 
೩೬ ಪ್ರಯೋ). ತೆರಟ್ಟು: “ತೆರಟು-ನಿವಸನೋದ್ವಹನೇ" (ಕಮಧಾ. ನ). 
“ತೆಲ್ಲಂಟಿ' ಪರಾ. [ ಆತೆಜ್ನು] 
ತೆರಂಬಿಡು (ಕ್ರಿ) ತೆರವಾಗಿ ಬಿಡಂ; ಖಾಲಿ ಮಾಡು: ಅವು ಮುನ್ನ 
ತಮಗಿರ್ದ ಗೌರವಕ್ಕೆಳ್ಳು ನೀರ್‌ ಕೊಟ್ಟು ದಿಕ್ಕುಗೆಟ್ಟೋಡುವುವು, ಬಾಳ್‌ 
ಭೂವಿ ಸರ್ವಮಂ ವೈರಿಗೆ ತೆರಂಬಿಟ್ಟು (ಶ್ರೀರಾಮಾ. ೬೮೩-೧೪೪). 
[ ತೆರ್ಯ (ಎತೆಅಕ್ಕಿ) + ಬಿಡು] 
ತೆರಕೊಡು "ತೆಜಕೊಡು' ನೋ, 
ತೆರಗಾಲ (ನಾ). ಒಂದು ಪ್ರದೇಶದ ಹೆಸರು (?): ಪೆರ್ಮ್ಮಾಡಿಗಾವುಣ್ಣನ 
ಪೆಣ್ಣತಿ ಚಾವುಣ್ಣಬ್ಬೆ ಇ ದೇಗುಲವ ಮಡಿಸಿ ತೆರಗಾಲಂ ದೇವಟ್ಮ ಬಿಟ್ಟಳ್‌ 
[?] 


(ಮೈ ಆರಿ. ೧೯೩೦, ೦೪-೯; ಸು. 870). 


೩೬೧೩ 


5] ತೆರಟ್ಟು (ನಾ). 


10 


ತೆರಸಿ 


ತೆರಟ್ಟು, 'ತೆರಂಟು' ನೋ. 

ತೆರಟ್ಕು (ಕ್ರಿ), ೧. ದುಂಡಗೆ ಮಾಡಂ ; ಸಂತ್ತು ; ಸಂರಂಳಿ ಮಾಡು. 
೨. ಸೇರಿಸು: ಕೂಡಿಸಂ ; ಹೊಂದಿಸು: (8). 

[ದೇ.॥ ತಮಿ. ಮಲ. ತಿರಟ್ಟು) 

ಹಿಂದಕ್ಕೆ ಬೀಳುವಿಕೆ; ಹಿಂದಿರಂಗುವಿಕೆ ; ಕೆಳಗೆ 
₹ಳಂವಿಕೆ (?) : ಮಗ್ಗಿಗಳ ಮಿಗೆ ಕೂಡಿ ಕಳೆದರೆ ಸಗ್ಗವಹುದೇ ಮುಂದೆ 

ಭಾಗಿಸಿಯುಗ್ಗಡದ ಘನವರ್ಗಮ ೂಲವನಲ್‌ದೊಡೀ ' ಭವದ ಹಗ್ಗ 

ಹರಿದೇಜುವನೆ ಮುಕ್ತಿಯ ದುಗ್ಗವನು ಕೇಳಯ್ಯ ತೆರಟಿನ ಬುಗ್ಗಿ ಯಲ್ಲದೆ 


ಬರೆದೊಡಂತ್ಯದೊಳಿಲ್ಲ ಸುಖ ಇ ೦ದ (ಪ್ರಹ್ಲಾಚ. ೭-೦೯); "ಷ್ಟ kt 
(ಪ್ರಹ್ಲಾದ. ಕೋಶ). [ 2] 

| ತೆರಟುವಾಲ್‌ (ನಾ). ಕುದಿಸಿ ಗಟ್ಟಿ [ಗೊಳಿಸಿದ ಹಾಲಂ : ಬಟ್ಟವಾಲ್‌ 
ತೆರಟು[ಪಾಕಾಂ. ಡು]ವಾಲ್‌ ಚಿಲುಪಾಲುವೆಸರನದಕಿಟ್ಟು ಹಸಮಾಡು 
ವುದು (ಸೂಪಕಾ. ೨-8). [ «ತಮಿ. ತಿರಟ್ಟುಪ್ಪಾಲ್‌] 

ತೆರಣ್ಮಿ "ತೆರಳಿ” ನೋ. 

ತೆರಣಿಿ "ತೆರಳ್ಕೆ' ನೋ. 

ತೆರಣ್ಯಿ (ನಾ). ಒಂದು ಬಗೆಯ ಸಸ್ಯ : ಹೆತ್ತರಾಣಿಕೆ, ನಲ್ಲ, ಹೆದ್ದರಣೆ, 
ಬಿಳಚಿ, ತೆರಣಿ, ಕಕೋರ್ಲ (ಮೈಔಗಿ. ೬೩-೦೨೬೯). [71 

ಕಂಚಿನ 


ತೆರಣಿಗಟ್ಟು (ಕ್ರಿ). ಒಟ್ಟುಗೂಡಿಸಿ ಕಟ್ಟು ; ಉಂಡೆಗಟ್ಟು : 
ಕರಡಗೆಯೊಳಗೆ ಕಂಬಿಯ ತೆರಣಿಗಟ್ಟಿ ನಿಂತಾಳು (ಅವಡಂ. ೨೯೭-೦೩೦೦). 
[ತೆರಣ್ಮಿ (-ಆ ತರಳಿ) + ಕಟ್ಟು] 
ತೆರಣೆ ತೆರಳಿ” ನೋ. 
ತೆರತವಳಿ (ನಾ). ಒಂದು ಬಗೆಯ ಸೀರೆ : ಕಂಂಬಳಗಂಟಿ ತೆರತ [ಪಾಕಾಂ. 
ಥೆ] ವಳಿ ತೆಳುಗಾವಿಯುಂ ಬಿಳಿದಿನ ಸೀರೆ ಬರಹ ನಿಂಬೆಯ ಕಾಯ ಪೊಪ್ಪಳಿ 
ಕರ್ಕವಾಡಗಳಿಂಬ ಸೀರೆಗಳೊಪ್ಪಿ ಮೆಟಿ*ಯೆ (ಅಮುಸಾಂ. ೪-೧೯). 
[? * ಪಳ್ಳಿ (ಆ ಪಟಾ] 
ತೆರಪಿಚು (ಕ್ರಿ). ತೆರವುಮಾಡಂ (?) : [ ಕೊ ] ಡಕುಣಿಯ ಸ್ವಳದ ಸೇನ 
ಬೋವನೂ ಕರಸಿ ಆತನ ವಹಿಪ್ರಮಾಣಿನಲೂ ನೇಮಿಚಂದ್ರದೇವರೂ 
ಮಾಡಿಕೊಂಡ ಬಾಳ ತೆರಪಿಚಿ ಪಾಲಿಸಿದ ವಿವರ (ಕಠ. 127, ೦೦-೦೮; 1542). 
[ತೆರಪು (ಆತೆಅಪು) * - ಚು] 
ತೆರಪು “ತೆಣಪು' ನೋ. 
ತೆರಪುಕೊಡು 'ತೆಅಪುಗೊಡಂ' ನೋ. 
ತೆರಪುಗಾಣಿಸು "ತೆಅಪುಗಾಣಿಸಂ' ನೋ. 
ತೆರಪುಗೆಯ್‌ (ಕ್ರಿ). ಹೋಗಲಾಡಿಸಂ ; ಕಳೆ; ನಿವಾರಿಸಂ: ಭಾಸ್ಕರ 
ಬಾಣಮಂ ತೆಗೆದು ಪೂಡೆಚ್ಚು ಖಳನ ಕೃತತಿವಿರಮಂ ತೆರಪುಗೆಯ್ಕೆ 
ಹರಿದುದು ಕತ್ತಲೆಯು (ನವಮೋ. ೩೨-೨೦). 
[ ತೆರಪು (ಆ ತೇಆಪು) + ಕಯ್‌ ] 
ತೆರಪುಗೊಡು 'ತೆಜಪುಗೊಡಂ' ನೋ. 
ತೆರಪುಮೊಳೆ (ನಾ). ಅಕ್ಷರದ ಮೊಳೆಗಳನ್ನು ಜೋಡಿಸಂವಾಗ ಬಿಡಂವಿ 
ನಲ್ಲಿ ಸೇರಿಸಂವ ತಗ ಮೊಳೆ ; ಸೂಚೀ ಚಿಹ್ನೆಗಳು . . , ತೆರಪು ಮೊಳೆ 
ಗಳು » ಮತ್ತು ಸಂಯುಕ್ತಾಕ್ಷರಗಳೂ ಇರುತ್ತವೆ (ಮುದ್ರಕ. ೧೯). 
[ ತೆರಪು ( ಆತೆಅಪು) * ಮೊಳ್ಳೆ] 
ತೆರವು "ತೆಅವ್ರು' ನೋ, 
ತೆರವ್ಯ "ತೆಅವ್ಯ' ನೋ 
ತೆರವೆ “ತೆಣವೆ' ನೋ. 
ತೆರಸ “ತೇರಸ' ನೋ. 
ತೆರಸಿ "ತೇರಸಿ' ನೋ, 


ತೆರಸು 


ತೆರಸು (ನಾ). ತೆರೆಯುವಿಕೆ ; ವಿಕಾಸ: ಕಣ್ಣೆರೆಯ, ನಿನ್ನ ಕಣ್ಣಿಂದುಮಿನಿ 

ದೆರಸಂ ಮರಸದೆನ್ನಲಿ ಎನ್ನು ! (ಗಿಳಿವಿ. ೩೦-೧೩). 
[ತೆರ್ಕೆ (ಎ ತೆಅಕಿ) + -ಸ್ಟು] 

ತೆರಹ್ಮು (ಕ್ರಿ). ಬಿಚ್ಚು ; ತೆರೆ: ಸರಸಿಗೆ ತೆರಹಿ ತೋರುವದು ಜಗವು 
ಹೃದಯವ (ಉಯ್ಕೂಲೆ. ೨೨-೬). [ತೆರೆ (ಆತೆಆ್ಕ್ಕ) + -ಹ್ಮು) 

ತೆರಹ್ಕು “ತೆಅಪು' ನೋ. 

ತೆರಷ್ಕು (ನಾ). ಕುಣಿಕೆ; ಕಪ್ಪ ; ತೆರಿಗೆ: ತೆರಹುಗಳ ತೆತ್ತು ವರಹದ 
ಭಂಡಾರ ಇತು . (ಎಕ. 7೫8), ಕಾನಕಾ. ೩೩-೬: 

[ತೆರ್ಯ (-ಆತೆಣಕ್ಕಿ) + - ಹ್ಮು] 

ತೆರಹುಗುಡು “"ತೆಅಪ್ರಗೊಡು' ನೋ. 

ತೆರಳ್‌, ತೆರಳು (ಕ್ರಿ). ೧. ಹೋಗು; ಚಲಿಸು; ಸರಿ; ನಡೆ: ದಿಗ್ಗಜಂ 
ದೆಸೆಯಿನತ್ತ `ತೆರಳ್ಳುವು (ಪಂಪಥಾ, ೦೧-೭೧); ಎಸೆವ ನಭಸ್ಸರೋವರ 
ದೊಳುಣ್ಮೆ ಕೆಲಕ್ಕೆ ತೆರಚ್ಹ ನೀಲಿಕಾಪ್ರಸರಮೊ . , . ಎಂದೆನಿಸಿತಂದು 
ಪುರಂದರಚಾಪವಿಭ್ರಮಂ (ಜಂದ್ರಪು. ೪-೫೦) ; ಮಹಾಸಂಗರದೊಳೊಬ್ಬರ 
ನೊಬ್ಬರೊಪ್ಪಿಸಿ ತೆರಳಲಾಗದು (ಕುವ್ಕಾದ್ರೋ. ೨-೭): ಹಸಿವು ನೀರಡಿಕೆ 
ಸಂತಾಪವ ನೆಆ್‌ ವಾರಿಸಿಕೊಂಡು ಬಲಗೂಡಿ ತೆರಳು (ಮೋಹತ. ೧೯-೬೦); 
ತೆರಳು, ತೆರಳುವೊಡಿನಿಯ ; ಪಥದಲಿ ನಿನಗೆ ಮಂಗಳವೊದಗಲಿ (ಛಾರೆವೊ. 
3೯). ೨. ಹರಿ ; ಪ್ರವಹಿಸು: ಕಡಲ್‌ ಕಡಲಂ ಮುಟ್ಟಿ ತೆರಳ್ವ ನೆತ್ತರ 
ಪೊನಲ” ಕಣ್ಣೊಂಡುದುಗ್ರಾಜಿಯೊಳ್‌ (ಪಂಪಥಾ. ೧೦-೯೦) ; ಕುರವದಿಂ 
ಕೂಡೆ ನೆತ್ತರ್ತೆರಳ್ಳುಣ್ಮುವಿನಂ ಮೆಯ್ಕೆಲ್ಲಮಂ ಜರ್ಜರಿಸಿ(ಸುಕುಮೂ. ೭-೩೩); 
ನೆಲನನಿತುಂ ತೆರಳ್ಮೆಡಸಿ ಬಿಟ್ಟೊಣೆಯಂ ತವದೊಂದ ಮಾಬಕ್ಕಿಯಿಂ ನೆಲೆ 
ನೆಲೆವೆರ್ಚೆ ಮುಂಪರಿವ ಪೆರ್ದೊಟ್‌ಗಳ್‌ (ಕಾವೃಸಾ. ೪೬೩). ೩. ವ್ಯಾಪಿಸು; 
ಆವರಿಸು : ದಿನಕರಕರನಿಕರಂಗಳ್‌ ಘನವಿವರಪ್ರಸರಮಾಗಿಯುಂ ತಮ್ಮಂ 
ಕಂಡನಿತಣಕೊಳೆ ತೆರಳ್ಲೆನ್ನಾ ಮನೋಗತಧ್ವಾಂತಬಂಧಮಳಳಾಿತ್ತೆಲ್ಲಂ 
(ಕವಿರಾ ೨-೬೭); ನಟ್ಟ ಕೋಲ ಬಟ್‌ವಿಡಿದೆತ್ತಂ ಸುರಿದುವವಂದಿರ ಮುಳಿ 
ಸಿನ ತೆರಳ್ಹ ದಳ್ಳುರಿಯನಿಟಕಿಸಿ ನವರುಧಿರಂಗಳ್‌ (ಪಂಪಭಾ. ೦೨-೦೪೮). 
೪. ಎಬ್ಬಿಸು; ಹೊಮ್ಮಿಸು ; ತೆರಳ್ಳು ಸುರಭೂರುಹಪ್ರಸವಧೂಳಿಯಂ 
-.*ನಯದಿನಾಡಿಸಿತ್ತಾಗಳಪ್ಸರಃ ಪ್ರಕರದೊಳ್ಳುರುಳ್ಳಳನದೊಂದು ಮಂದಾ 
ನಿಳಂ (ಆದಿಫು. ೩.೬೬), ೫. ಮೇಲೇಳು; ಚಿಮ್ಮು; ನೆಗೆ: ಕರಿಕರಶೀಕರಮದ 
ಜಳತುರಂಗಲಾಲಾಂಬುಸೇಕದಿಂದಟಿದುಟ್‌ದಿರ್ದ ರಜಂ ನರೇಂದ್ರಚಾಮರ 
ಮರುದಭಿಹತಿಯಿಂ ತೆರಳ್ನು ತೂಳ್ಳತ್ತಾಗಳ" (ಅದಿಪು. ೧೦-೩೮). ೬. ಓಟಂ್ಬ 
ಗೂಡು ; ಒಂದಾಗು : ಅಡಿಯೊಳ್‌ ಪಾಸಿದ ಚರ್ಮ ರತ್ನ ಪಟಮಂಂ 
ತಚ್ಛತ್ರರತ್ನಂ ಬೆಡಂಗಿಡಿದೋರಂತಿರೆ ಮುಟ್ಟಿ ಪೊಲ್ಹ ತೆಅದಿಂದಿಂಬಾಗೆ 
ತನ್ಮಧ್ಯದೊಳ್‌ಸೊಡರಿರ್ಪಂತಿರೆ ಚಕ್ರರತ್ನಮದಣಕೊಳ್‌ನಿರ್ಬಾಧಮಿರ್ದತ್ತು 
ಪೆರ್ವಡೆ ವಾರಾಶಿಯೊಳಿರ್ದ ಭೈತ್ರದೊಳಗಂದೆತ್ತಂ ತೆರಳ್ಹಿರ್ದವೊಲ್‌ 
(ಆದಿಪು. ೦೩-೬೦); ತಳೆರ್ದು ಕುಳಾಯದಿಂ ಬಿದಿರ್ದೆಟಿ್‌ಂಕೆಯ ನೀರ್ವನಿಯಂ 
ತೆರಳ್ಹ ತುಪ್ಪುಟಿನೊನೆದಂಟಿ ಚಂಚುಪುಟದಿಂ . . . ಪಕ್ಕಿಗಳ್‌ ಮರಂಗಳ 
ತುದಿಗೋಡ ಮೇಲೆ ದನಿಗೆಯ್ಯೂತುಮಿರ್ದುವು (ಜಗವಿ ೦೪-೧೦). 
೭. ಅಲುಗು ; ಅಲ್ಲಾಡು : ಮಲಯಾನಿಲನೂದೆ ತೆರಳ್ವ ಚೂತಪಲ್ಲವದ 
ತೆರಳ್ಕೆ (ಪಂಪಭಾ. ೨-೧೪). ಲೆ. ಹಿಮ್ಮೆಟ್ಟು ; ಹಿಂಜರಿ ; ಹೆದರು: 
ಬಿಸಿಲಂ ಬೆಳ್ಚಿಂಗಳುಮಂ ಪಸರಿಸೆ ಕಟ್ಟಲೆ ತೆರಳ್ಲು ತೂಳ್ಳೊಡೆ (ಆದಿಫು. 
೧೩-೩೦) ; ಸಂತಾಪಭೀತಿಯಿಂ ತನುಕಾಂತಿ ತೆರಳ್ನೋಡಿದಪುದೆನಲ* 
(ಕಾದಂಉ. ೨೨೫) ; ನಿದಾಘದ ದೀಪ್ತಿವರ್ತಿಯೊಳ್‌ ಕುಸಿ ತೆರಳ್ಳ ಪಿಂಜರಿಯ 
ವೋಲ್‌ ಕಿಸುಸಂಜೆ ತೆರಳ್ವಿನಂ ಪಟಂಗಾಸಿನ ಪೊನ್ನಗಂಟೆಯವೊಲೊಪ್ಪಿ 
ದುದ್ಧತಭಾನುಮಂಡಲಂ (ಅಜಿಪು. ೬-೭೦) ; ಕರಿ ಕೆಡೆಯೆ ಕಾಲಿನಲಿ 


27ನೆಯ ಶತ). 


ಜೋದರು ತೆರಳದೆಚ್ಚಾಡಿದರು (ಕುವ್ಕಾಕ. ೧೫-೨೮), ೯. ಮುಂರಂಟಂ ; 


೩೬೧೪ 


40 


ತೆರಳಿಚು 


ಸಂಕ್ಕುಗಟ್ಟು : ಮುಸು ಮಂತ್ತಂತೆ ತೆರಳ. ತನ್ನ ಮೊಗಮಂ 
ಕಂಡಳ್ಯನೋ ಕೂಡೆ ಜೋಲ್ಡು ಸಡಿಲ್ದಿರ್ದೊಡಲಳ್ಳೆ ಜೊಳ್ಳೆತನಮಂ 
ಮೇಣ್ಯಾಣನೋ (ಆದಿಪು. ೨-೪೩) ;: ಭೀಮಸೇನನ ಗದಾಘಾತದೊಳೂರು 
ಭಂಗಮುಂ ಪದಘಾತದೊಳ್‌ ಮಕುಟಭಂಗಮುಮಾಗೆ ಸುರುಳ್ಳು ತೆರಳ್ಳು 
ಸುಯೋಧನನಿರೆ (ಗದಾಯು. ೯-೦೬ ವ). ತೆರಳು ; ೧. ಹೈಮವತಿ ಕೈಲಾಸ 
ಗಿರಿಗೆ ತೆರಳಿದಳು (ಸಿದ್ಧರಾ. ೧-೬೦); ಸರ್ವಾಭಿಸಾರ, ಸರ್ವೌಘ, ಸರ್ವ 
ಸನ್ನಹನ-ಎಲ್ಲಾ ಸೇನೆಯು ತೆರಳುವುದು (ನಾಚ. ಕಿ); ತೆರಳಿ ಮುಂದಕೆ 
ಹೋಗಬಾರದು ಮರಳಿ ಹಿಂದಕೆ ಬರಲು ಬಾರದು (ಬಸಪು. ೪೦-೮); 
ಧನಂಜಯ ತೆರಳಿದನು ಪಾಳೆಯದ ಪಥವಿಡಿದು (ಕುವ್ಕಾಕ. ೦೪-೩೨) ; 
ಸರಸಿಜಗಂಧಿಯ ದಿವ್ಯಾಂಗ ಲಾವಣ್ಮಶರಧಿಯೊಳ್ನಿರವಿಗರಕ್ಷಿ ವರ ವಿಸನು 
ಗಳು ನೆಂ ಪೊರಳುತ ತೆರಳುತ ಮರಳಿ ಮುಳುಗುತೊಪ್ಪಿದುವು (ಕಂನವಿ: 
೯-೯೩). ೨. ಕಣ್ಗಳಿಂ ಶೋಕಜಲಬಿಂದು ತೆರಳೆ... ಗದುಗದಿಸಿ ಬಿಕ್ಕುತೆ 
ಬಿದ್ದು (ಬಸರ. 8-೧೯). ಲೆ, ಅರಸನಂ ಕೆಡಿಸಿ ಹುಸಿ ತೋಟಕಂದಡೆನಗವಂ 
ತೆರಳುವವನೇ (ಹತಳಾ. ೯-೦೭) ; ರವಿಯ ಕೈ ಕತ್ತಲೆಯ ಹೊರಳಿಯ 
ತಿವಿಗುಳಿಗೆ ತೆರಳುವುದೆ (ಕುವ್ಮಾಕ. ೧೦-೪೬). ೯. ಒಳೆಗೆ ಮಂಚದ ಮೇಲೆ 
ನಡುಗುವ ತಲೆಯ ತೆರಳಿದ ಮೈಯ . * . ಚಲಿತ ವಚನದ ವೃದ್ಧರನು 
ತೋಜಿಿದನು (ಕುವ್ಮಾಅ. ೧೫-೧೦). ೧೦. ಅಳಿಸಿ ಹೋಗು; ಇಲ್ಲವಾಗು: 
ಪೊರೆದ ದುಕೂಲಮೊಂದಿನಿಸು ಮಾಸಿದೆ ಭಾಳದೊಳಿಟ್ಟ ಚಂದನಂ ತೆರಳಿದೆ 
(ರಶಕು. ೧೧-3೧). ೧೧. ತೆಗೆ; ಕಳೆ; ಬಿಡಿಸು: ಹಿರಿದು ಹೊರೆಗಳನೊಂದ 
ನೊಂದಂ ತೆರಳಿ ಸುಲಿಯಲು ಬಾಳೆಯದು ತಾನೊರೆಯಲಿಲ್ಲದೆ ಮುನ್ನಿ 
ನಾಕೃತಿಯಿಲ್ಲದಿಪ್ಪವೊಲು (ಬಸಪು. ೩೫-೩೮). 
[ ದೇ. ೫ ತಮಿ. ತಿರಳಿ್‌ ; ತೆಲು. ತೆರಲು. ತೆರ್ಲು) 

ತೆರಳಿ, ತಿರುಳ್ಳಿ, ತೆರಣಿ,, ತೆರಣೆ, ತೆರಳ್ಗೆ; (ನಾ). ೧.. ಮಣ್ಣು, ಮಲ 
ಮೊದಲಾದುವುಗಳನ್ನು ಉಂಡೆಗಟ್ಟಿ. ಸಾಗಿಸುವ ಒಂದು ಬಗೆಯ 
ಹಂಳು : ಸ್ಪರ್ಶ ರಸ ಗಂಧ ರೂಪುಗಳೆಂಬೀ ನಾಲ್ಕುಮನಜ್‌ೌವ... 
ಮಿಡುತೆ ತೆರಳಿ ಕೊಟ್ಟಾರಿಗಂ ಯೆಡೆವುಟುಯೆಂದಿತ್ಯೇವಮಾದಿಗಳೊಳಂ 
(ಪಸಾರ. ೪೯). ೨. ತನ್ನ ಶ್ಲೆ *ಹ್ಮದಿಂದ ತನ್ನ ಸುತ್ತಲೂ ಎಳೆಯನ್ನು 
ನೆಯ್ದು ಸುತ್ತಿಕೊಳ್ಳುವ ಒಂದು ಬಗೆಯ ಹುಳು; ರೇಷ್ಮೆಹುಳು: 
ನಿಷ್ಕಾರಣಂ ತೆರಳಿಯ ಪುಟುವಿನಂತೆ ನಿನ್ನಂ ನೀನೆ ದುಷ್ಪರಿಣಾಮದಿಂ 
ಸುತ್ತಿಕೊಂಡು (ಛರ್ಮಾಮ್ಮ. ೧೪-೮೪); ತೆರಳಿ[ಪಾಣಾಂ. ತೆರಣೆ, ತೋರಣೆ]ಯ 
ಪುಟುವಂ ತನಗೆ ಮನೆ ಮಾಖಸ್ತಿನೆಂದು ತನ್ನೊಳ್‌ ಪುಟ್ಟಿದ ನೂಲಿಂ 
ತನ್ನನೆ ಸುತ್ತಿಕೊಂಡು ಪೊಜಮಡಲಣಕಿಯದೆ ಸಾವಂತೆ (ಜೀವಸಂ. 
೧೪೦-೦೦ ವ) ; ಹಲವು ಮಾಯಾಮೋಹಪಾಶದ ಬಲೆಯೊಳಗೆ ನೆಲ 
ಸಿಲುಕಿ ತೆರಳಿಯ ಹುಳುವಿನಂತೊಳಗಿರ್ದು ತಾಪತ್ರಯದ ದುಃಖದಲಿ. 
(ನಿಭಾಗ. ೭೬-೧೩೫. ತಿರುಳ್ಳಿ : ೨. ಹಲವು ವನಯಾಮೋಹಪಾಶದ 
ಬಲೆಯೊಳಗೆ ತನು ಸಿಲುಕಿ ಶಿರುಳಿಯ ಹುಳುವಿನಂತಳವಳಿದು 
ತಾಪತ್ರಯದ ಬೇಗೆಯಲಿ (ನಿಧಾಗ. ೩-೧೪-೪). ತೆರಣ್ಮಿ : ೨. ತೆರಣಿಯ 
ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ 
ಸುತ್ತಿ ಸಾವ ತೆಚನಂತೆ (ಮಹಾದೇ. ಬ. ೧೫-೧೭). ತೆರಣೆ : ೨. ಮೇಲಿನ 
“ತೆರಳಿ” ಉಲ್ಲೇಖದ "ಜೀವಸಂ' ಪ್ರಯೋಗದ ಪಾಠಾಂತರವನ್ನು 
ನೋಡಿ. ತೆರಳೆ, : ೨. ಕೌಶೇಯ-ತೆರಳೆಯ ಹುಟು ಮುಕುಲಾಕಾರ 
ದಿಂದ ಮಾಡಿದುದ ಬಿಡಿಸಿ ನೆಯ್ದ ಸೀರೆ (ನಾಜರಾ- ಕಿ) : ಪರಿಪರಿಯ 
ಸಂಸಾರವಿಷೆಯದಿ ಹಿರಿದು ಬಿಗಿವಡೆದಿರ್ಪ ಮನುಜಗೆ ದೊರಕುವುದೆ 
ಪರತತ್ವ ತೆರಳೆಯ ಹುಳುವಿನಂತಿಹಗೆ (ಅಮೃತ. ೧-೩೭). [ ಇತೆರಳ್‌ ] 


45 ತೆರಳಿಕೆ "ತೆರಳ್ಳಿ' ನೋ. 


ತೆರಳಿಚು ತೆರಳ್ಕೂ ' ನೋ. 


ತೆರಳಿಸು ೩೬೧೫ 


ತೆರಳಿಸು (ಕ್ರಿ). ೧. ಹೋಗುವಂತೆ ಮಾಡಂ; ಹೊರಡಿಸು; ಕಳುಹಿಸು: 
ಬೆಸವೇಳ್ಸು ತೆರಳಿಸಿದನನುಜನನು (ತೊರರಾ. 9-8-೨೭) ; ಆತನನಲ್ಲಿಂದ 
ತೆರಳಿಸಿ ಬಿಟ್ಟಳು (ಕಂನವಿ. ೬-೦೬೪). ೨. 'ಹೊಗಿಸಂ; ಪ್ರವೇಶ 
ಮಾಡಿಸು: ಇಂತು ಸಿಂಗರವಾದ ಸ್ವಯಂವರಮಂಟಪಕಂ ತೆರಳಿಸಲು 
ಸುವುತಿಯ ಮಂತಣದಿಂದ ಸಿಂಗರಿಸಿದರಾ ದೇವಕಾಂತೆಯ ಶೃಂಗಾರ 
ದಂತೆ (ಶಾಂತೀಕ. ೩-೬೫). ೩. ಕೆದರು; ಚೆಲ್ಲಾಪಿಲ್ಲಿ ಮಾಡು: 
ತೆರಳಿಸಿತು ಬಿಜುಗಾಳಿ ತಾರೆಯ ನೆರವಿಯನು (ಸಾಳೃಧಾ. ೧೬-೩೪). 
[ತೆರಳ + - ಇಸ್ಕು] 
ತೆರಳು "ತೆರಳ್‌' ನೋ. 
ತೆರಳ, “ತೆರಳಿ' ನೋ. 
ತೆರಳ್ಳೆ, ತೆರಣಿ, (ನಾ). ತುತ್ತು; ಮುದ್ದೆ ; ಉಂಡೆ : ತೆರಳೆ ಕೈಯೊಳಗಿದೆ 
ಬಾಯೆಮ್ಮ ತಂದೆ ಕುಳ್ಳಿರುಯೆಂದು ಕರೆದರಚ್ಕುತನಾ (ಕೃಷ್ಣಗೋ. 
೨-೮೨); ಭಕ್ತನು ಒಂದು ಹೊತ್ತು . ಅಡಿಗೆ ಮಾಡಿಕೊಟ್ಟ ಊಟದ 
ಶೆರಳೆಯನ್ನು ಮಧ್ಯಾಹ್ನ ದೇವರೆದುರಿಗೆ ಭಿಕ್ಷವಾಗಿ ಸ್ವೀಕರಿಸಿ ಉಂಡು 
(ಸಣ್ಮಳ. ೪1, ೨೬). ತೆರಣಿ : "ತೆರಣಿಗಟ್ಟು'` ಪರಾ. 
[ ದೇ.॥ ತಮಿ. ತಿರಳ್ಳೆ, ತಿರಣೈ ; ತೆಲು. ತೆರಲ 
ತೆರಳ್ಕೆ, ತೆರಳಿಕೆ (ನಾ). ೧. ಚಲನೆ; ಅಲುಗಾಟ ; ಸ್ಪಂದನೆ: ಮಲಯಾ 
ನಿಲನ ದೆ ತೆರಳ್ತ ಚೂತಪಲ್ಲವದ ತೆರಳ್ಳೆ ತದ್ವನವಿಳಾಸಿನಿಯುಟ್ಟ ದುಕೂಲ 
ದೊಂದು ಪಲ್ಲವದ ತೆರಳ್ಕೆಯಂತೆಸೆಯೆ (ಪಂಪಥಾ. ೨-೧೪); ಕಲಶಮ 
ನೆತ್ತಿ ನೀರೆಅ3ವ ಕಾಂತೆಯ ತೋಳ ತೆರಳ್ಕೆ ಮೇಲುದಂ ತೊಲಗಿಸೆ 
(ತಂದ್ರಪು. ೧-೯೮); ಚರಣನ್ಯಾಸದ ತುಟುಗಲ ತೆರಳ್ಳೆಯಭಿನಯ 
ದೊಳಭಿನವಂಬೆತ್ತು ಮನೋಹರವಕಾಗೆ (ಮಹಾನೇ. ೯-೦೦) ; ಉರಿಯಂಂ 
ಮೇಣ್‌ ಕಣ್ಗಳ ತೆರಳ್ಕೆಯಂ ಪೋಲ್ವ ರಶ್ಮಿ ತುರಗಂ ಕಿಳಿಚುತ್ತಿರೆ (ಅಕ್ವಶಾ* 
೪-೭೨). ೨. ಓಡಂವಿಕೆ ; ಓಟ : ಪೂಡಿದ ವಾರುವಂಗಳ ತೆರಳ್ಕೆಗೆ ನೇಸಲ 
ತೇರ ತೇಜಿಗಳಂ ಪಾಡಟ್‌ದಿರ್ಪಿನಂ . . . ಪರಿತಂದುವು ತೋರ್ಕೆಯ 
ತೇರ್ಗಳೋಳಿಯಿಂ (ಕಬ್ಮಿಕಾ. ೨೦೫). ೩. ವ್ಯಾಪಿಸುವಿಕೆ ; ಹರಡುವಿಕೆ : 
ರಾಜ್ಯಸಂಪದದ ಪೊದಳ್ಳೆ ತೇಜದ ತೆರಳ್ಕೆ ವಿರೋಧಿಯ ಬಾಳೆ ತನ್ನದೆಂಬು 
ದನೆನೆ ಪೆಮ್ಮ್ಮೈಯಂ ತಳೆದನೋ ನ್ರಿಪರೊಳು ನ್ರಿಪಶೈಲಶಾನ್ತರಂ (ಎಕ. 
೪111, ಸಾಗರ. ೦೩೯-೧೩: 1159). ೪. ಹೆಚ್ಚಳ ; ಆಧಿಕ್ಕ ; ಅತಿಶಯ : 
ಸೋರ್ವ ಕಂಬನಿಯ ತೆರಳ್ಕೆ ಗದ್ಗದಿಕೆಗೊಳ್ವ ಸರಂ (ಆದಿಪು. ೯-೭೬); ಸಿರಿಯ 
ತೆರಳ್ಕೆ ಜವ್ಮನದ ಪೆರ್ಚುಗೆ ರೂಪವಿಳಾಸದೇಳ್ಲಿ . . . ಮೂರ್ತಿವೆತ್ತುದು 
(ವರ್ಧಪು. ೨-೩೪). ೫. ಸಮೂಹ ; ಗುಂಪು; ನೆರವಿ: “ ತಂಡಂ ತೆರಳ್ಳೆ 
- : ಪಂಡಿತರಿಂ ಗಡಣಿವಂಗಡಂ ಕಿಕ್ಕಿಂದೆಂ” (ಕವಿಕಂ, ೧೦೬): ಈಳೆ 
ಯಿಟ್ಟೆಡೆಯುಂ ತಿಲಕದ ತೆರಳ್ಕೆಯುಂ ಅಸುಗೆಯ ಕುತ್ತುಲಂ ... 
ಎನಿಸಿದ ದೇವರಮಣೆ «ದ್ಯಾನಮಂ , . . ಪುಗುತರ್ಪಾಗಳ್‌ (ಉಾತೀಶೈ- 
೧೦-೬೮ ವ): ಸುವಿಲಾಸದಿಂದಷ್ಟವಸುಗಳ ತೆರಳಿ ಘನಜವದಿಂದೆ ಸಪ್ತ 
ಯಪಿಗಳ ನೆರವಿ .'. . ಓಲಗಕೆ ಬಂದುದು (ಜಿಬಪು. ೨-೧೭) ; ಸುಯ್ವಿಟ್ಟ 
ಪೊರೆಗಳಂ ಬಿಟ್ಟು ಮೈಗರೆದು . . . ಪೆಣ್‌ ತೆರಳ್ಳೆಯು ತೆರಳೆ (ಕಾಲೂರ- 
೧೩೧-೨೭೯). ೬. ಮಡಿಕೆ ; ನಿರಿಗೆ. "ತೆರಳ್ಳೆವೆಟು' ಪರಾ. ೭. ಠೀವಿ; 
ಒಯ್ಯಾರ; ಬೆಡಗು: ಸ್ಮರಶರಮುಂ ತದೀಯಮೃದುಗೇಯಮುಮುರ್ಚಿದ 
ಪುಣ್ಣನೊಕ್ಕ ನೆತ್ತರನಅಸಲೈವೇಡ . , . ಬರ್ಬರೆಯ ಕಿರಾತೆಯೊಟ್ಟಜೆಗೆ 
ಕಿನ್ನರರೊಟ್ಟಜೆಯುಂ ತೆರಳ್ಳೆಯುಂ (ಕಾಂತಿಪು. ೨-೨೨) ; ಮಾತಿನ ತೆರಳ್ಳಿಗಳಿಂ 
ರಸಗೇಯದಂತಿರೀ ಕೃತಿ ಪೊಸದೇಸಿಯಿಂದಸೆದು ಸೋಲಿಪುದಚ್ಚರಿಯೇ 
ರಸಜ್ಞರಂ (ಲೀರಾವ. ೪-೭೩); ಧರೆಗೆಸೆದತ್ತು ತಾರಕನಾಜ್ಞೆ ತಾರಕಾಸುರನ 
ತೆರಳ್ಕೆ ತಾರಕನ ತೀವ್ರತೆ ತಾರಕನುರ್ಬು (ಗಿರಿಕ. ೬-೧೧); ವಳಿಯ 
ತೆರಳ್ಕೆಯಂ ವಹಣಿ ಯೊಟ್ಟಿ ಜೆಯಂ ಪಸರಂಗಳಿಂಪನುಜ್ವಳಿಸುವ ಡಾಳಮಂ 


20 


25 


30 


ತೆರಳ್ಳು 


. , ಅಜಿಿವನ್ನರಾರ್‌ (ಅನಂಪು. ೪-೮೮). ತೆರಳಿಕೆ : ೫. ನೆರದರಬಲೆಯ 
ರಂಗವಟ್ಟದ ಪರಿಮಳದ ಮುತ್ತಿಗೆಯ ತುಂಬಿಯ ತೆರಳಿಕೆಯ ಕತ್ತಲೆಯ 


-ಕೆದಜಿ`ವ ಕಣ್ಣ ಬೆಳಗುಗಳ (ಕುವ್ಕಾಅ. ೮-೬) ; ತೇರುಗಳೆ ತೇಜಿಗಳ 


ಬಲುಮದವಾರಣಂಗಳ ತೆರಳಿಕೆಯ ರಣಚೋರಗಂಡಿಯ . , . ವೀರ 
ವಣಿೆಗಳ ರಭಸದಶಲಿ ರಂಜಿಸಿದುದಾ ದುರ್ಗ (ತೊರರಾ. ೬೨೭೨೧೫); 
ಶಿಖರಿದಶನದ್ಯುತಿಯ ಬೆಳ್ನಗೆಯ ಸೂಸಲೆನೆ ನಖರುಚಿಯ ತೆರಳಿಕೆಯ 
ಹೊರಳಿಯೆನೆ , , , ತಿಳಿನೀರ ತುಂತುರ್ವನಿಗಳಿಸೆದಿರ್ದುವು (ಜೈಮಿಭಾ. 
೩೦-೦೧). ಲೆ. ತೆರಳಿಸುವಿಕೆ ; ಸಾಗಿಸುವಿಕೆ : ಪುರವರವನಲ್ಲಿಂದ ಮೌಲ್ಯದ 
ತೆರಳಿಕೆಯ ಮಾಡಿದನು ಮೂಡಲು ಹರಿದು ಮುರಿದು ಸಮುದ್ರಸೇನನ 
ಸರ್ವಗವತೆಯಲಿ ತೆರಳಿಯಲ್ಲಿಂದಿಂದ್ರಸೇನನನೊರೆಸಿ ಭಂಡಾರವನು ಹೇರಿಸಿ 
ಮರಳಿ ವಂಗನನಪ್ಪಳಿಸಿದನು (ಕುವ್ಶಾಸ. ೪-೯). ೯. ಆಕ್ರಮಣ; 
ಮುನ್ನುಗ್ಗುವಿಕೆ ; ರಭಸ : ಸರಳ ತೆರಳಿಕೆಗೆ ಮರಳಿತು ಕರುಳ ಸುರುಳಿ 
ಯೊಳು ಹೊರಳುತ್ತ ಬೀಳುತ್ತಲು . . . ಹಂದಿ ಮರಳಿ ಕಾನನಕೆಯ್ದಿತು 
(ಹಡಕಾ. ೬-೩೦) ; ಇಂದಿನೀ ಬಲವೀ ಸಮರಜಯದಂದವೀ ಸೌರಂಭವೀ 
ಸರಳಂದವೀ ತೆರಳಿಕೆಯದೂವಂಗೆಂದನವನೀಶ (ಕುವ್ಯಾದ್ರೋ. ೫-೧೭). 
[ತೆರಳ್‌ + - ಕೆ] 


ತೆರಳ್ಕೆಯಿಡು (ಕ್ರಿ). ಅಧಿಕಗೊಳಿಸು ; ಒತ್ತುಗೊಳಿಸು : ಇತ್ತಲೆಳ್ಳು 


ಮಳೆಯ ರಾಜನುತ್ಸವಕ್ಕೆ ಹೆಚ್ಚುಗೊಟ್ಟು ಚಿತ್ತದೊಳ್ಳಮಸ್ತಸಂತಸಂಗಳಂ 
ತೆರಳ್ಕೆಯಿಟ್ಟು ರಂಗಮಂಟಪಕ್ಕೆ ಬಂದು (ಮಳಿರ.ಹೆ. 3೩೧-೧೦). 
[ತೆರಳ್ಕೆ + ಇಡು;] 


ತೆರಳ್ಕೆವೆಣು (ಕ್ರಿ). ಪದರವಾಗು ; ನಿರಿಗೆಯಾಗು : ಕರೆವೆರಸಿದ ಪೊಸ 


ದುಗುಲವ ತೆರಳ್ಳಿವೆತ್ತುಡೆ ಹಟತ್ಯಟೀಸೂತ್ರಪರಿಸ್ಸುರಿತದೊಳಂ ... 
`ಜನಮನೇಂ ಮನಂಗೊಳಿಸಿದುದೆ೧ೀ (ಆದಿಪು. ೪-೩೬). 
[ ತೆರಳ್ಳೆ + ಪೆಣ್ಮು) 


ತೆರಳ್ಳು, ತೆರಳಿಚು (ಕ್ರಿ). ೧. ಚಲಿಸುವಂತೆ ಮಾಡಂ; ಚಲನಗೊಳಿಸು ; 


ಸರಿಸಂ; ತಳ್ಳು: “ ತೆರಳ್ತು-ಚಲನೇ, ಚಯನೇ ಚ” (ಶಮಧಾ) ; 
ಅಂತೀೀತನ ಕಟಕಕ್ಕೆ ನಿತ್ಯಕ್ಷಯವ್ಯಯಪ್ರತ್ಯವಾಯಂಗಳಂ, ಮಾಡಿ 
ಬೇಸಟ?ಸ ನೆಲದಿಂ ತೆರಳ್ಳುವಂ (ಆದಿಪು. ೧೩-೫೮ ವ): ಪವನದ 
ತರುಲತಾಗುಲ್ಮಜಾಲಮಂ ಸೋಂಕಿ ಬಂದು ತಿಳಿಗೊಳಂಗಳೊಳ್‌ ತೆರೆಯ 
ನೆರವಿಯಂ ತೆರಳ್ಳಿ .. . ಸಾಯಂತನಸಮಯ ಸವೂರಣಂ ಸೌಖ್ಯಸಾರ 
ಸರ್ವಸ್ವ ಮೆನಿಸಿದಾಗಳ್‌ (ಶಂದ್ರಪು. ೮-೪ ವ); ವಾಯುವು (ನನ್ನ) 
ಹಟ್ಟಿಯ ಬಾಗಿಲ ರಜಗಳಂ ತೆರಳ್ಳುವನು (ಶುಕಸ. ೧೪೪). ಪಿ. ಅಲು 
ಗಾಡಿಸು; ಕಲಕು: ಕ್ಷೋಭೆಗೊಳಿಸು ; ಕದಲಿಸಂ : ಮಿಡಿಯಂ 
ತೆರಳ್ಹಿ ತೆಗೆದೋವದೆ ಕಾಯದೆ ಕೂರಕರ್ಮದಿಂ ಸೊನೆ ಸುರಿವನ್ನೆಗಂ 
ಪಜ್‌ದು ನೋಯಿಸಿ ಕಾಡಿದೆವು (ಆದಿಪು. ೧೧-೧೩೨) ; ಆನುಂ ಕುಲಗಿರಿಗಳ 
ನಪ್ಪೊಡೆಂತುಂ ತರಳ್ಕಲಾಅಕನದ್‌ಂದೆನೆಗಂ ನಗಂಗಳ" ಪಿರಿಯವೆನೆ 
(ಪಂಡತಂ 3೫೯-೬); ಸಾಗರಮಂ ಕೂಡೆ ತೆರಳ್ಳಿದಂ ತೊಬಸಿದಂ ತುಳ್ಳಾಡಿದಂ 
(ಜಗವಿ. ೭-೦೮); ತೆರಳ್ವಿ ತರಂಗನೀವಿಯಂ... ಭುಜಂಗನವೋಲ್‌ ಸುಳಿಗುಂ 
ಸವೂರಣಂ (ಶಬಶಂ. ೨-೬೦. ೩. ಅಲಂಗಾಡು ; ಕದಲು; ಇಡು 
ಮೊಲನಂ ತೆರಳ್ಹದಿಸು ಪುಲ್ಲಿಗಳೆಂ (ಗಿರಿಕ. ೧-೮೩. ೪. ಕಳುಹಿಸಂ ; 
ಸಾಗಿಸು: ಗೋವ್ರಜಂಗಳುಮನಿಂದ್ರಪ್ರಸ್ಥಕ್ಕೆ ತೆರಳ್ಹಿ (ಪಂಪಧಾ. ೬-೩೩ ವ). 
೫. ಸುತ್ತಿಸಂ; ತಿರುಗಿಸು : ವಿರಹಿಗಳಂ ತೆರಳ್ಹಿ ತುಲಃವಲ್ಲಿಗೆ ನೀಂ ನೆರ 
ಮಯ್ಯೊಳಕ್ಕೆ (ಅದಿಪು. ೧೧-೦೦೦ ಅಡಿಟ.): ಇರದೊಯ್ವುದು ತನ್ನಿಚ್ಛೆಗೆ ವರ 
ಯವ್ವನದಂದು ಪುರುಷನಂ ಪ್ರಕೃತಿರಜಂಬೊರೆದು ತಿರುಪ್ಪತ್ತೆ ಸುಟ್ಟುಅಕ 
ತೆರಳಿ ತಅಗೆಲೆಯನುಯ  ತೆಅದಿಂದೆತ್ತ ೦ (ಕಾದಂಪೂ. 888) ; ಕೆ೦ದಳದಿಂ 
ಸಣ್ಣಿಗೆಯಂ ತೆರಳ್ಹಿ ತಿರುಪತ್ತುಂ (ಕುಸುಮಾ. ೨-೧೦೬). ೬. ಒಂದ 


ತೆರಾಣೆ 


ಗೂಡಿಸಂ ; ಸೇರಿಸು; ಕೂಡಿಸು: ಮೂಜುಲೋಕದ ಚೆಲ್ವೆಲ್ಲಮಂ 
ವಿಧಾತ್ರನೊಂದೆಡೆಗೆ ತೆರಳ್ಹಿ ದಂತೆ (ಪಂಪಭಾ. ೧-೩೮ ವ); ಮಾಂಸ 
ವ್ರಾತಮೆಂ ಪೊತ್ತು ಕೇಸರಿಚಮರೀವಾಲಂಗಳಂ ತಾಳ್ಗು ಬಂದರನೇಕರ್‌ 
(ಕಾದಂಪೂ. ೦೬೪); ತಂತಮ್ಮ ಭಂಟರರ್ಥಮಂ ತೆರಳ್ವಿ ಕಟ್ಟಿಕೊಂಡು 
ಪೊಲಲ್ಗೆವಂದು (ಛರ್ಮಾಮೃ. ೨-೧೯೩). ೭. ಹರಡಂ; . ಪಸರಿಸು: 
ಪಷ್ಪಕೇಸರಂ ತೆರಳೆ ತೆರಳ್ವಿ ಬೀಸಿದುದು ತಂಬೆಲರ" (ಅದಿಪು. ೨-೬೫) ; 
ಓಡೆಯರ್‌ ತೊಡೆದಂಗಾನುಲೇಪನದ ಸೌರಭ್ಯಮಂ ತೆರಳ್ಳಿ ವಿಟಜನ 
ಘ್ರಾಣಕೆ ಪಾರಣ್‌ಯನೊಡರ್ಚಿಯ:ಂ (ಕುಸುಮಾ. ೪-3೯ ವ); ಇಂಬುವೆತ್ತ 
ತಣ್ಣುಟ್‌ಲೊಳಗೊಲ್ಲು ಕೂಡುವಿನಿಯರ್ಗೆ ತೆರಳ್ಳಿದ ಕಂಪು ತಣ್ಣು 
ಪೊಂಪುಟಕ8ಯನಲರ್ಜಿ ಶೀಡುವುದು ತತ್ಪುರಬಾಹಿರ ಮಂದಮಾರುತಂ 
(ಅನಂಪು, ೩-೧೬); ಸರ್ಬದಳಮಂ ತಗುಳ್ಳುವು ಬೇಸಗೆಯ ಬಿಜುವೆ 
ಲರ್ಬೀಸಿ ರಜಮಂ ತೆರಳ್ಳುವಂತಾಗ ವೀರರ್ಬಿಂಕದಿಂದಾಂತು ನಿಂದರ್‌ 
(ಹೈಮಿಧಾ. ೨೩-೨೭). ೮. ಅಧಿಕವಾಗಿಸು ; ಅತಿಶಯವಾಗಿಸಂ : ಗುರು 
ಗಳುಮಂ ಸುತರಂ ಸೋದರರಂ ಕೊಲಲಾಲಅಕಿನೆಂದ ಪಾರ್ಥನನಾಗಳ್‌ 
ಹರಿ ರಥಮಂ ಹರಿಯಿಸುತುಂ ತೆರಳ್ವಿ ತತ ಮನೆ ಪೇಟ್ಮು ಗಡ ಕಾದಿಸಿದಂ 
(ಸಮಪ, ೧೦-೧೬೨. ೯. ಉಂಟುಮಾಡು; ಹೊಂದಿಸು: ಕಳೆಯಂ 
ಪತ್ತಿಸಿ ರಾಗಮಂ ನಿಲಿಸಿ ನುಣ್ಣಂ ನಣ್ಣುಗೆಯ್ಲಿಂಪನಿರ್ಕಳಿಗೊಂಡು . . - 
ತೆರಳ್ಳಿ ಜತಿಯಂ ಸೈತೋಜೆಯಂ ತಾಳಿ ಗೋವಳರಾಯಂ ಕೊಟಲೂದಿದಂ 
ನೆಗಟಿ ನಂ ಮಾಧುರ್ಯ ತೂರ್ಯಸ್ವನಂ. (ಜಗವಿ. 8-೨) ; ಕವಿಕಂದರ್ಪನ 
ಬಾಳಚಂದ್ರನ ಲಸದ್ಭಾಣೋತ್ಕರಂ ಕೂರ್ತುವಂದವರ್ಗಂ ನೆಟ್ಟನೆ ಕೂರ್ತು 
ಕೂಡಿದವರ್ಗಂ ರಾಗಾದಿ ಕಲ್ಲೋಲಮಂ ಕಿವಿಯಂ ತಾಗಲೊಡಂ ತೆರಳ್ಳು 
ವುದು (ಅನಂಪು. ೦-೩೩). ೧೦. ಹಿಮ್ಮೆಟ್ಟಿಸು; ಓಡಿಸು; ಅಟ್ಟು: 
ಪುಂಖಾನುಪುಂಖಮಿಸುತ್ತಿರ್ಪೆಡೆಯೊಳ್‌ ತೆರ ಳ್ಲಿದುವಗುರ್ವಿಂ ಪರ್ವಿ 
ಬುದಿರ್ದ ಮೇಘಮುಖಾಹೀಂದ್ರರ ಪೊಂಕಮಂ ಜಯಕುಮಾರೋನ್ಮುಕ್ತ 
ಬಾಣಾಳಿಗಳ್‌ (ಅದಿಪು. ೧೩-೬೦) ; ಗಂಗನ ಮೊತ್ತಮೆಲ್ಲಮಂ ಬೆದಜುವಿನಂ 
ತೆರಳ್ಹಿ ಪಲರುಂ ತುಟೌಲಾಳ್ನಳನಿಕ್ಕೆ (ಎಕೆ, 11, ೧೩೮-೧೨: ಸು. 940). 
೧೧. ಹೋಗಲಾಡಿಸು ; ನಿವಾರಿಸು ; ಕಳೆ: ಭುಜಕಂಡುವಂ ತೆರಳು 
ವುದರ್ಕಿದುವೆ ಪದನೆಂದು ಕದನೋದ್ಯುಕ್ತನಾಗಿ (ಜಗವಿ. ೭-೭೦ ವು. 
ತೆರಳಿಚು : ೪. ಅಲ್ಲಿಗಲ್ಲಿಗೆ ನಡೆದು ಸಾಧಿಸಿ ಕೆಲ್ಲೆ ಕುಹರದ ಕೋಣೆ ಬಾಗು 
ಗಳಿಲ್ಲವನು ಹೊಕ್ಕಟಸಿ ತೆರಂಚಿದನು ಮಹಾಧನವ (ಕುವ್ಕಾಸ. ೩-೪೭); 
ಸುಧಾಮನ ವರಶತಾನಂದನನ ತೆರಳಿಚಿ[ಪಾಕಾಂ. ಸಿ]ದನು ಮಹೀಪಾಲ 
(ತೊರರಾ. ೦-೧೬-೧). ೭. ಆಲಿಗಳನರಳಿಚುತ ನಗೆಗಳ ಮಾಲೆಗಳ ತೆ[ಪಾಕಾಂ., 
ಕೆ1ರಂಚುತ ಕರೆ ಕಟ್ಟೂಳಿಗದ ಕಾತರರನೆಂದನು ಹರಿ ಸುಪರ್ಣಂಗೆ (ತೂರರಾ. 
0-6-೫೪). ೧೦. ಕರ್ಣನ ತೆರಳಿಚಿದನೈನೂಟಿ ಹಜ್ಜೆಯಲಿಂದ್ರಸುತೆಸೂನು 
(ಕುವ್ಕಾದ್ರೋ. ೬-೫೧) ; ನೀನಿಂದು ಮುರವೈರಿಯಂ ತೆರಳಿಚಿದೆ . . . 
ಕರ್ಣಜನೆ ನಿಲ್ಲೆನುತೆ ತೆಗೆದೆಚ್ಚು ಬೊಬ್ಬಿ ಅಂದನು (ಜೈಮಿಭಾ. ೭-೫೮). ೧೧. 
ಶಂಕರನ ಪರಮಮೂರ್ತಿಯ ಹೃದಯಕಮಲದೊಳಿರಿಸಿ ಸಂಧಾನದಲಿ 
ಜೀವನ ತೆರಳಿಚಿದನು (ತೊರರಾ. ೨-೩-೧೯). ಗವಿ... ಅಧಿಕವಾಗು ; 
ಹೆಚ್ಚಾಗು : ಕರಿಯ ಬರಿಕೈಗೆಣೆಯೆನಿಪ ನಿಷ್ಮುರದ ಧಾರಾಸಾರ ತೆರಳಿಚಿ 
ಸುರಿದುದು (ಕುವ್ಕಾಆ. ೨೦-೩೩). [ತೆರಳ + -ಚು;] 

ತೆರಾಣೆ (ನಾ). ಕೊಡಂವ ಹಣ; ಸುಂಕ; ತೆರಿಗೆ; ಸರಕಾರಕ್ಕೆ ತೆರ 
ಬೇಕುದ್ದೆಷ್ಟು? ಹೊರಗಿನ ತೆರಾಣೆ ಎಷ್ಟು? . . . ನೇರವಾಗಿ ತೆರುವ 
ಅಥವಾ ಸಾಲ ಸಿಬ್ಬಂದಿಗಳ ರೂಪದಲ್ಲಿ ತೆರುವ ತೆರಾಣೆ ಎಷ್ಟು? 
(ಹಣಪ್ರ. 3೬೩). [ತೆರು, (ಆ ತೆಟು,) - ಆಣ್ಯೆ) 

ತೆರಿಗಲು (ನಾ). ಗಡಿಯ ಗುರುತಿಗಾಗಿ ನೆಟ್ಟ ಕಲ್ಲಂ : ಅಲಿಂದಂ ಪಡುವ 
ನಡುದು ನಟ ಗುಡುಕಲು ಅಲಿಂದಂ ಪಡವ ನಡದು ನಟ ತೆರಿಗಲು 


೩೬೧೬ 


ಳಾ 


ತೆರ 


ಅಲಿಂದಂ ಪಡುವ ನಡದು ನಟ ಹಲಗೆಗಲು (ಎಳ. ೩11, ತಿಪಲೂ. 
೧೩೯-೬೮ ; ?). ಓ ಇದು "ಕರಿಗಲ್ಲು' ಇರಬಹಂದೇ ? 
[ ತೆರಿ? + ಕಲು (ಕಲ್‌) 

ತೆರಿಗೆ "ತೆಅಿಗೆ' ನೋ. 

ತೆರಿಗೆದಾರ (ನಾ). ತೆರಿಗೆಯನ್ನೂ ಕೊಡುವವನಂ: (೩ 8೪. ಪತ್ತಿನಿ. 
೬೭). [ತೆರಿಗೆ (ಎ ತೆಜಗೆ) + - ದಾರ್ಮ) 

ತೆರಿಮೆದ್ದು (ನಾ). ಒಂದಂ ಬಗೆಯ ಸಸ್ಯ: (82... !?] 

ತೆರಿವಿಳಾಸ (ನಾ). ಒಂದಂ ಬಿರುದು: ಮಹಾರಾಜಾಧಿರಾಜಪರಮೇಶ್ವರ 
ನೆಲ್ಲರ ಮರುಳಂ ತೆರಿವಿಳಾಸಂ ಮದಗಜಮಲ್ಲ . .. ಮಾಡಿದ ಮರ್ಯಾದೆ 
(ಸೌಇಇ. IX-1, ೬೬-5; 991). (ತೆರಿ? + ವಿಳಾಸ ( ಎ ವಿಲಾಸ) ] 

ತೆರಿಸು "ತೆಅಿಸು' ನೋ. 

ತೆರು, "ತೆಜ್ಮು' ನೋ. 

ತೆರು, "ತೆಅ್ಕಿ' ನೋ. 

ತೆರುಗಡೆ "ತೆಜಂಗಡೆ' ನೋ. 

ತೆರುವಣ (ನಾ). ಸಂಂಕ ; ತೆರಿಗೆ : ಶಾಸನಗಳಲ್ಲಿ ಬರುವ ತೆರುವಣಗಳು :- 
ತೆರು, ಮಂಡಗಡಿ, ಅರುಗಡಿ (ತುಳುನಾ. ೨೭೦). 

(ತೆರು (< ತೆಕ್ಕಿ) + ಪಣ ] 

ತೆರೆ "ತೆಟಕ್ಸಿ' ನೋ. 

ತೆರೆ "ತೆಜಕಿ' ನೋ. 

ತೆರ್ಕೆ “ತೆಚಿಕ್ಕಿ' ನೋ. 

ತೆರ್ಕೆ (ನಾ). ೧. ಅಲೆ; ತರಂಗ: * ವೀಚೀ, ಭಂಗಃ. ತರಂಗಃ _ ಈ 
೩ ತೆರೆ” (ಹಲಾಯು. ೧೦೮-೩೧); ಪಾಲ್ಸಡಲ ತೆರೆಯ ನೊರೆಯ ದೊರೆಯ 
ದುಕೂಲಾಂಬರಮನುಟ್ಟು (ಅದಿಫು. ೪-೪೦ ವ); ಗಂಗಾದೇವಿಯುಮಾ 
ಕೂಸಂ ಮುಲಟುಗಲೀಯದೆ ತನ್ನ ತೆರೆಗಳೆಂಬ ನಳಿತೋಳ್ಗಳಿನೊಯ್ಯ 
ನೊಯ್ಯನೆ ತಟಕ್ಕಿಸಿ ತರೆ (ಪಂಪಥಾ. ೦-೯೫ ಐ); ಕುಳಿರ್ವಚ್ಛ್ಚೋದದ 
ತೆರೆಯೆಲರೊಳೆ ಪುಳಕಂ ಪೊಣ್ಮಿದಂತೆ ತಣ್ಣದಿರ್ಗಳ್‌ ಕಣೆ ಳಿಸಿರೆ ಶಶಿಕಾಂತ 
ಶಿಲಾತಳಮೊಂದುಜ್ವಳಿಸಿತಾ ಲತಾಮಂಟಪದೊಳ್‌ (ಕಾದಂಉ. 9೪೨) ; 
ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿ 
ದೊಡೆಂತಯ್ಯ (ಮಜಾದೇ. ಕ. ೩೧-೦೩೪); ತೆಂ ೦ತು ಅೌ೦ ತೆರೆಯಿಂ 
ಪೆರ್ದೆರೆಯಿಂ ಒಪ್ಪಿತ್ತು ನೀರಂಕರ೦ (ಗಿರಿಕ. ೧-೪೭೦; ವಾರ್ಧಿ 
ಯೊಗ್ಗಿನ ತೆರೆಯಂತೆ ಗಾಳಿಗಿದಿರೊಡ್ಡಿದ ಕೆಂಜೊಡರಂತೆ (ದಕಕು. ೦೪-೨೬); 
ತೆರೆಯ ಮೇಲಣ ತೆಪ್ರದಂತಿರೆ ಧರಣಿಯೊಲೆದುದು (ಕುವ್ಕಾವಿ. ಓರಿಇ. 
೬-೩೯): ತೇಜಿಯ ಸಾಲೋ ಶರಧಿಯ ತೆರೆಗಳ ರಾಜಿಯೊ . . . ಎನೆ 
ತಿರುಮಲರಾಜನೈತಂದನುಬ್ಬಿನಲಿ (ಕಂನವಿ. ೩-೩4): ತೀರಕ್ಕೆ ಬಂದ ಮೇಲೆ 
ತೆರೆಯ ಭಯವೇನು ? (ಗಾಜಿ). ೨. ಸುಕ್ಕು; ವಂಡಿಕೆ ; ಜರೆಯಿಂದಂ 
ಪುರ್ಬು ಜೋಲಲ್ತೆರೆ ತರತರದಿಂದುಣ್ಮಿ ಪೊಣ್ಮಲೈ (ಕಾದಂಪೂ. ೦೭೫): 
ನೆರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗೂಡುವೋಗದ ಮುನ್ನ . . . ಪೂಜಿಸು 
ನಮ್ಮ ಕೂಡಲಸಂಗಮದೇವನ (ಬಸವ. ೧೬೧); ಕಯ್ಯ ಕೊಡೆಯಿಂ ಮಯ್ಯ 
ತೆರೆಯಿಂ ಜೋಲ ಪುರ್ವಿಂ ಮೆಲ್ಲಮೆಲ್ಲನೆ ಚಪ್ಪರದ ಬಾಗಿಲ್ಗೆ 
ಬಂದೊಡೆ (ನಂಬಿರ. ೬-೨೩) : ನರೆ ತೆರೆಗಳಿಡಿದಡರಿ ತನು ಜರ್ಜರಿತವಾಗಿ 
ಯನೇಕ ದಿನದಲಿ ಹಿರಿಯರೆಂದೆನಿಸಿದರೆ ಹಿರಿಯರೆ (ಪ್ರಭುಲೀ. ೧೭-೦೮). 
೩. ಪರದೆ; ಜವನಿಕೆ; ವುಂಂಸುಕಂ: “ಅಪಟೀ, ಕಾಂಡಪಟಃ, ಪ್ರತಿಸೀರಾ, 
ಯವನಿಕಾ, ತಿರಸ್ಕರಿಣೀ - ಈ (೫) ತೆರೆ” (ಹಲಾಯು. ೩೨-೦೫೪) ; 
ಕೆಮ್ಮ್ಮೂಗಿಲ ತೆರೆಯ ಪೊರೆಯೆೊಳ್‌ ನೆಗೆದು ಪೊಅಮಡುವ ವಿದ್ಯಾಧರಿಯಂತೆ 
ಎ. ಚೌಪಳಿಗೆಯ ಬಾಗಿಲೊಳ್‌ ನಿಂದು (ಪಂಪಥಾ. ೪-೩೯ ವ) : ಅಸು 
ರೇಂದ್ರಂ . , . ಅಂಬರದ ನಿಅಂಿಮಂಗಿಲ ತೆರೆಗಳ ಪೊರೆಯೊಳಗಣ ನಿಜ 


ತೆರೆಗಟ್ಟು 


ವಿಮಾನದೊಳಗಂ ಪೊಕ್ಕ೦ (ಶಾಂಕಿಪು. ೮-೩೨); ರವಿ ಬಂದನಸ್ತಾಚಲಕ್ಕು 
ದಯಕಾಲಕ್ಕೆ ಸುತ್ತಿದ ಕರಿಯ ತೆರೆಯೊ ಎನಿಸಿ (ಸಿರ್ಧರಾ. ೧-೩೪) ; ಗುರು 
ಕಾರುಣ್ಯಮುಹೂರ್ತಕ್ಕೆ ಜನನಮರಣಂಗಳೆಂಬ ತೆರೆಯರ್‌ ಪಿಡಿದ 
ಸಂಸಾರದ ತೆರೆ ಸರಿಯೆ (ಬಸರ. ೪-೧೦೨) ; ತೆರೆಯ ಹಿಡಿದುದು ಮಅವೆ 
ಸಮ್ಮಜ್ಞಾನ ದೀಧಿತಿಗೆ (ಕುವ್ಕಾಲ್ರೋ. ೦೮-೬೧) ; ತೆರೆಯ ಹಿಂದೆ ನಾನು 
ಅವಳ ಅಪೂರ್ವ ನೃತ್ಯವನ್ನು ನೋಡುತ್ತಿದ್ದೆ (ಬಾಇಆ. ೮೯); ಅತಿಪ್ರಚ್ಛನ್ನ 
ಪಟ ದೇಹ ಸುರ್ಕು ತೆರೆಯು (ಶಬ್ಮಮಂ. 00೬). 'ತೆರೆವಿಡಿ' ಪರಾ. 
೪. (ಪ್ರಕಾಶಗ್ರಾಹಿಯಾದ) ಕಣ್ಣಿನ ಪೊರೆ; ದೃಷ್ಟಿಪಟಲ ; 
ತೆರೆಯ ಮೇಲೆ ಬಿಂಬವು ಬೀಳಲು, ಆ ಅನುಭವವನ್ನು ಅಲ್ಲಿರುವ ಸೂಕ್ಷ್ಮ 
ನರಗಳು ಮಿದುಳಿಗೆ ತಿಳಿಸುವುವು (ಜಾಲಪ್ರ. 1, ೪೮೪). ೫. ಒಂದು 
ಬಗೆಯ ಕಣ್ಣಿನ ರೋಗ ; ಕೆಣ್ಣಿನ ಪೊರೆ : ಪೂವರಸೆ ತೆರೆಯೆಂಬ ಪಲ 
ವಕ್ಷಿರೋಗಮಂ ಕಳೆಗುಂ (ಅಕ್ಕಶಾ. ೧೫-೦೩) ೬. ಬೇಟಿಗಾರರು ಉಪ 
ಯೋಗಿಸಂವ ಒಂದಂ ಬಗೆಯ ಸಾಧನ ; ಮುಸಂಕಿನ ಆಕಾರದಲ್ಲಿ 
ಮಾಡಿರುವ ಬಲೆ : “ಪಟಹಂ ಎ ಬೇಂಟೆಯ ತೆರೆ” (ಕಮದ. ಪರಿ. ೧): 
ತೆರೆಯ ಸರಳಿಸುವೆರಳೆ ಬಲು ನಾಯ ಬಾಯಿಂದ ಮುರುಚಿ 
ಕೊಂಡೋಡುವ ಮೊಲಂ (ಸೋಮಶ. ೩-೭: ತೆರೆಯ ತೋಹಿನ 
ಮೇಹಿನ ನೀರ ಬೇಂಟೆಯಂರ್ವರೆಗಳನೀಕ್ಷಿಸುತವರು (ಅನಂಜ. ೦೭-೦೫). 
'ತೆರೆವೇ ೦ಟೆ' ಪರಾ. ೩. ಛಾಯಾಚಿತ್ರಪ್ರದರ್ಶನಕ್ಕಾಗಿ 
ಬಳೆಸಂವ ಬಿಳಿಯ ಪರದೆ ; ಸಿನಿಮಾದಲ್ಲಿ ಚಿತ್ರವನ್ನು ಮೂಡಿಸಂವ 
ಪಟ ; ರಜತಪರದೆ : ಹೆಚ್ಚು ಮಂದಿ ನಟನಟಿಯರನ್ನು ಏಕಕಾಲದಲ್ಲಿ 
ತೆರೆಯ ಮೇಲೆ ಅವರಿಗೆ ತರುವುದು ಸಾಧ್ಯವೇ ಇಲ್ಲ (ನಾಡಿಗೇ. ೬೧). 
ತೆರೆಯ ಊಳಿಗ - ಪರದೆಯನ್ನು ಹಿಡಿಯಂವ ಸೇವೆ: ಅರಮನೆ 
ಯಲ್ಲಿ ಪ್ರತಿದಿನದಲ್ಲಿಯೂ ನಡೆಯುವಂತೆ ಕಟ್ಟು ಮಾಡಿದ ಊಳಿಗಗಳ 
ವಿವರ. . . ಬೀಸಣಿಗೆಯ ಊಳಿಗ, ತೆರೆಯ ಊಳಿಗ . . . ಚಾವಡಿ 
ಕಾವಲು ಊಳಿಗ (ಕಾಮವು. ೪೫). ತೆರೆಯ ಸೀರೆ - ಅಂತಃಪಟ : ತೆರೆಯ 
ಸೀರೆ ಚನ್ನೆಯರೊಲಿದು ಕಟ್ಟಿದರು (ಅಂಜಜೆ. 9-90) : ವೇದಿಕಾಗ್ರದೊಳ್‌ 
ತೆರೆಯ ಸೀರೆಯಂ ಪಿಡಿದು ವರನಂ ಕನ್ನಿಕೆಯಂ ಇಕ್ಕೆಲದೊಳಿರಿಸಿ (ಧರ್ಮಪ 
೭-೫ ವ). "ತೆರೆಸೀರೆ' ಪರಾ. 
[ ದೇ.॥ ತಮಿ. ತಿರೈ; ಮಲ. ತಿರ; ತುಳು. ಸೆರೆ; ತೆಲು. ತೆರ] 

ತೆರೆಗಟ್ಟು (ಕ್ರಿ). ನಿರಿಗೆಗಳಿಂದ ಕೂಡಿರಂ; ಪದರ ಪದರವಾಗಿರು : 
ಮಿಜುಮಿಅನಾದ ಮೈ ಹೊಳಹಿಂದ ತೆರೆಗಟ್ಟಿ ನಿಅಂದೇಳ್ವ ಹೊಂಗಾಸೆ 
ಯಿಂದ... ಬಯಲ್ಲೊಟಕ ಹೊಳೆವಂತೆ ಹೊಳೆವರು (ಧರಣ. ೧೩-೧೦೧). 

[ ತೆಕ್ಕೆ * ಕಟ್ಟು, 

ತೆರೆಗಣ್ಣು (ನಾ). ಬಿಟ್ಟಿರುವ ಕಣ್ಣು ;ಬಿಡುಗಣ್ಣು : ತೆರೆಗಣ್ನ್ಣಾಗಿ ನೋಡು 
ತಿರೆ, ಗುರುತಿಸಿದೆನಯ್‌ ಪಿತನನು (ಶ್ರೀರಾಮಾ. ೦೦೪-೧೦೭) ; ಅವನ್ನೆಲ್ಲ 
ತೆರೆಗಣ್ಣಿನಿಂದ ನೋಡಲು ಕಲಿತಿದ್ದಾನೆ (ಸೃಪ್ನಹೊ. ೨೦೨). 

[ ತೆರೆ, (ತೆಲ್‌) + ಕಣ್ಣು (< ಕಣ್‌)] 

ತೆರೆಗಯ್‌ "ತೆಅ3ಗಯ್‌' ನೋ. 

ತೆರೆಗೂಡ್ಗು; (ಕ್ರಿ). ಅಲೆಗಳಿಂದ ಕೂಡಿರು,-ತುಂಬಿರು ` ದೇವಗಂಗಾನದಿ 
ಗಗನಗಾಮಿನಿಯಾದ ಭಾವವ ನೋಡಬೇಕೆನುತ ಭಾವಿಸಿ ತೆರೆಗೂಡಿ 
ಕಾವೇರಿ ನೆಅ್‌ ಗಗನಾವಲಂಬಿತೆಯಾಗಿಹಳು (ಕಂನವಿ. 8-೪೪). 

[ ತೆರ್ಕೆ ೬ ಕೂಡ) 

ತೆರೆಗೂಡ್ಕು (ನಾ). ಒಳಗಿರುವುದು. ಕಾಣಂವಂತಿರುವ ಗೂಡು,- 
ಕೋಶ: ದಿಂಡುಗಳು ಆವರಿಸಿದ್ದರೆ ಆವರಣಗಳು (010868 0116) ; 
ಗೂಡು ರೆಕ್ಕೆ ಅಂಚಿನವರೆಗೂ ಇದ್ದರೆ ತೆರೆಗೂಡುಗಳು (pen Cell) 


(ಕೀಟಜಿ. ೧೯). [ತೆರೆ (ಎತೆಟ್‌|) * ಗೂಡು] 


೩೬೧೭ 


ತೆರೆದೊಂಗಲ್‌ 


ತೆರೆಗೆಯ್ಸು (ಕ್ರಿ). ಪರದೆಯಂನ್ನಿ ಹಾಕಿಸಂ ; ವಂರೆಮಾಡಿಸು: ವೃಷ 
ಭೇಂದ್ರನಂ ಕರೆಯಲೈಂದದೆಳಸಿ ತೆರೆಗೆಯ್ಸಿ ಬಸವಂ . . . ಅದಅ ಮಣ! 
ಯೊಳಗಿರ್ದಂ (ವೃಷವಿ. ೪೧-೫). [ತೆರೆ * ಕೆಯ್ದೂ] 

ತೆರೆಗೈ "ತೆಜಕಗಯ್‌' ನೋ. 


5] ತೆರೆಗೊನೆ (ನಾ). ಅಲೆಯಮೇಲ್ಭಾಗ, -ನೆತ್ತಿ,-ತಂದಿ: ಎಲರಲೆಪದಿನೊಗೆದ 


೩6 


45 


ತೆರೆಗೊನೆ[ಪಾಕಾಂ... ಮೇಗೊನೆ]ಯು. ತೂರ್ಪನಿಯ ತುಂತುಟಿಗಳಿಂ 
ಮಸಗುವ ಮಂಜಿನೊಳಂ ಅಂಜದೆ ಫೊಕ್ಕು (ಕಾದಂಪೂ. 
ನೀರ್ವಾನಸಂ ಮೆಲ್ಲು ಬಿಸುಡೆ ಪಸರಿಸುವ ತೆರೆಗೊನೆಯೆೊಳ್‌ ತೇಂಕಿ ಬರ್ಪ 
ಜಳಮೃಣಾಳನಾಳಮಂ ಜಳವ್ಯಾಳಮೆಂದು ಕೆಲದ ಬಿಲದಿಂ ಪಿಡಿಯಲೆಂದು 
ಧೀಂಕಿಡುವ ವಿಷುಪಹಾರಶಾಲೂರಜಾಲ೦ಗಳ್‌ (ಕಂದ್ರಫು. 8-೪೦ ವ); 
ತೆರೆಗೊನೆಯೊಳ್‌ ತೆರಳ್ಮು ನಿಜ್‌ಗಟ್ಟಿದ ಕತ್ತುರಿಯೊಳ್ಳೆಸಜಸ್‌ . 
ಮನಕ್ಕೆ ಬಂದಿರೆ (ವರ್ಧಪು. ೪-೭೩). (ತೆರೆ * ಕೊನೆ] 

ತೆರೆಗೊರಳು (ನಾ). ತೆರೆದ ಕೊರಳು; ಮುಕ್ರಕುಠ: ಈ ಗೀತಪದ್ಭತಿ 
ಶಕ್ತಿಯುತವಾದದ್ದು, ಹಾಗೆಯೇ ಗಟ್ಟಿಯಾಗಿ ... ತೆರೆಗೊರಳಿನಿಂದ ಹಾಡ 
ಬೇಕಾದುದು (ಯಕ್ಷಬ. ೬೭) - [ತೆರೈ, (-ಆತೆಅಕ್ಕೆ) + ಕೊರಳು (ಎಕೊರಲ್‌)] 

ತೆರೆಗೊಳ್‌ (ಕ್ರಿ). ೧. ತರಂಗಗಳಿಂದ ಕೂಡಿರು ; ಅಲೆಅಲೆಯಾಗಂ : 
ಪರಿಕಲಿಸಿ ಕಲಸಿ ಕಪ್ಪುರದ ರಜಂ ಕುಂಕುಮದ ರಜಂ ಮೃಗೋದೃವರಜ 
ಮೇಂ ತೆರೆಗೊಂಡುವೊ ಸಿತಚಾಮರಮರುದಭಿಹತಿಯಿಂದಮಾ ಸಭಾ 
ಕುಟ್ಟಿಮದೊಳ್‌ (ಜಗವಿ. ೧೦-೬೩). ೨. ಮಡಿಕೆಯಾಗು; ನಿರಿಗೆಗಟ್ಟು; 
ಸುಕ್ಕುಗಟ್ಟು : ತೆರೆಗೊಂಡ ಮೊಗಂ ನಡುಗುತ್ತಾಮಿರ್ಪ ಕೈ... -ಸೆರೆ 
ಗೊಂಡ ಕಾಲ್ಗಳಿಂ ಮನಕೆ ವಿರಕ್ತಿಯಂ ಪಡೆವ ಮುಪ್ಪಿನ ಪಾರ್ವನೆ 
ದೊರ್ಬನೊಪ್ಪಿದಂ (ಪುಣ್ಮಾಸ ನೆರೆದರೆಗೆ ಮಸಿದೊಡೆದು 
ತೆರೆಗೊಂಡೊಡಲನು ಕತ್ತಲೆಯ ಮಣಕಿಗೆಯನ್ಹ್ಸಿ (ಜಿಬಪು. ೧೦-೭೬). 

[ತೆರ್ಮೆ *- ಕೊಳ] 

ತೆರೆಚಿಮ್ಮಿಸು (ಕ್ರಿ). ಅಲೆಯನ್ನು ಹೊವಿಷ್ಠಸು,-ಉಂಟುಮಾಡು : ಈಗ 
ಚಕಾರ ಎತ್ತದ ಈ "ಮಹಾಪ್ರಾಣಿ' ಆಮೇಲೆ ಒಂಟಿಯಾಗಿ: ತೆರೆಚಿಮ್ಮಿಸುವ 
ಅಳಲ ಮೊರೆ (ಬದ್ಮಪ್ರ. 1, ಪಂಕ). [ತೆರ್ಮೆ * ಚಿಮ್ಮಿಸು] 

ತೆರೆದುಜುಗಲ್‌ (ನಾ). ಅಲೆಗಳ ಸಮೂಹ್ಮ._ಗಂಂಪು: ಜಲಚರಂಗಳ 
ಪೊಳಪಿನೆಸಕದಿಂ ಮಸಗಿ ಮೊಆ್‌ವ ತೆರೆದುಜುಗಲ್‌ (ಕಾದಂಪೂ. ೧೦೭) ; 
ಮಿಥ್ಕಾತ್ವವಿಷಜಳಧಿಯ ತೆರೆದುಉುಗಲೆನಿಸಿ ಪೊಟಿಪೊಣ್ಮಿದಸಂಖ್ಯಾತ 
ಲೋಕಮಾತ್ರ ದುಃಪರಿಣಾಮಂಗಳೆಂ (ವರ್ಧಪು. ೦೦-೩೯ ವ) ; ಪೊಳೆಪು 
ವಡೆದ ಪಾಲ್ಗಡಲ ತೆರೆದುಜುಗಲೊಳ್‌ ಪವಡಿಸುವ ಸಿರಿಯಂ ಫೋಲ್ತಿ 
ರ್ಪಳ್‌ (ಕಬ್ಬಿಕಾ. ೩೦೫). [ತೆರೆ + ತುಟುಗರ್ಲ ( ಎತುಅುಂಗಲ್‌) ] 

ತೆರೆದೆಗೆ (ಕ್ರಿ). ೧. ಪರದೆಯನ್ನು ಓಸರಿಸು,-ಸರಿಸಂ : ನುಂದಿಯನೋದಿ 
ಸೂತ್ರಧಾರಕಂ ಭೋಂಕನೆ ತೆರೆದೆಗೆಯೆ (ರಾಜಕೇ. 8-೦೯ ವ) ; ತೆರೆದೆಗೆಯ 
ಲಲರಿಚಂ ಬೇಡೆಂಬ ಬಗೆಗೆ ಪೊರೆಯಲ್ಲಿ? (ಕಾಲೂರ. 
೨. ಅಂತಃಪಟವನ್ನು ಎತ್ತೂ: ಅಂತು ತೆರೆದೆಗೆಯಲೊರ್ಬರೊರ್ಬರ 
ಮೊಗಮಂ ನೋಟ್ಟಿ ಸಮಯದೊಳ” ಹೇಮದತ್ತಂ ಕೈನೀರೇಶಿಯೆ 
(ದಕಕು. ೪-೦೨೪ ವ). [ ತೆರೆ + ತೆಗೆ;] 

ತೆರೆದೆಗೆಸು (ಕ್ರಿ). ೧. ಪರದೆಯನ್ನ ಓಸರಿಸಂ,-ಸರಿಸಂ: ೨.ಎತೆರೆದೆಗೆ ೨ 
ಸುಮಂಹೂರ್ತಮಂ ಕೇಳ್ದು ತೆರೆದೆಗೆಸಿ ಭೂದಿವಿಜರ ನಲ್ಮರಕೆವೆತ್ತು ‘ 
ಧಾರೆಯನೆಅಕದನು (ಚ ಮಿಧಾ. ೩೦-೧೬). 

[ ತೆರೆ * ತೆಗೆಸು ( ಆ ತೆಗೆಯಿಸು) 

ತೆರೆದೊಂಗಲ್‌ (ನಾ). ಎ ತೆರೆದಂಟುಗಲ್‌ ; ತೆರೆದೊಂಗಲ್ಲೊರೆದಿರ್ದ ತಣ್ಣೆ 
ಲರ್ಗಳಿಂ . - . ಮೆಲ್ನುಣ್ಣರಂಗೆಯ್ಯ 2 ಹಂಸ ರಥಾಂಗಂಗಳಿಂ (ಕಾದಂಉ. 

[ತೆಕ್ಕೆ + ತೊಂಗಲ್‌ ] 


೧೧೭) ; 


&-೮೧) ; 


೧೮೮-೪೨೮). 


೩೫೬) 


ತೆರೆದೊಗಲು 


ತೆರೆದೊಗಲು (ನಾ). ಸಂಕ್ಕುಗಟ್ಟಿದ ಚರ್ಮ,-ತೊಗಲಂ: ಬಟ್ಟಹೊಟ್ಟೆಯ 
ತೆರೆದೆೊಗಲ ಜೀರ್ಲಾಂಗದ ಗಡವ ಗರುಡಿಯ ನಿನ್ನ ಜಗಜಟ್ಟಿತನವನ್ನು 
ಎಕ್ಕತುಳದಿಂದ ಸವಿಗೊಳ್ಳಬೇಕೆಂಬ ರಣರಣಿಕೆಯು ನನ್ನನ್ನೀ ವೀರತಾಣ್ಣವ 
ದಿಂದಂಡಿಸುತ್ತಿದೆ (ಮಂತ್ರಶ. ೬೩-೧೨). 
[ ತೆರೆ + ತೊಗಲು (ಆತೋಲ್ಡ್‌, )] 
ತೆರೆದೋಜು (ಕ್ರಿ). ಅಲೆಗಳನ್ನು ಕಾಣಿಸು. -ತೋರು; ಚಂಚಲವಾಗು: 
ಕಲೆ ಇಲ್ಲದ ಮೌಕ್ತಿಕದಂತೆ ಜರವಿಲ್ಲದ ರತ್ನದಂತೆ ತೆರೆದೋಅದ ಅಂಬುಧಿ 
ಯಂತೆ ಒಡಲಳಿದವಂಗೆ ನೆಜ್‌ ಅಜ೨ದವಂಗೆ , . , ಬೇಜಕೊಂದೆಡೆ ಇಲ್ಲ 
(ಮೋಳಿಮಾ. ೧೧೧-೪೩೮). [ತೆರೈೆ * ತೋಟು) 
ತೆರೆಪೊಡೆ (ನಾ). ಮಡಿಲು; ಉಡಿ: “ತೆರೆಪೊಡೆ ಯೆಂದು 0 ಸೋಗಿಲೆಂದುಂ 
ಮಡಿಲ್‌” (ಕಶಸಾ. ೬೩-೩೯೬); “ತೆರೆಪೂಡೆಯೆನೆ ಮಡಿಲ” (ಕಬ್ಬಿಕ್ಕೆ. ೭೫). 
[ ತೆರೆ + ಪೊಡ್ಕೆ ) 
ತೆರೆಬಟ್ಟೆ (ನಾ). ಜವನಿ3; ಪರದೆ: “ಪ್ರತಿಸೀರಾ. 
ತಿರಸ್ಕರಣೀ- ೩ ತೆರೆಬಟ್ಟೆ, ಫರದೆ `' (ಸಿದ್ಧಾಂತಿ. ೧೭೮). 
[ತೆರೈ + ಬಟ್ಟ] 
ತೆರೆಬಾಯಿ "ತೆಅ್‌ವಾಯ್‌' ನೋ. 
ತೆರೆಬೀಳು (ಕ್ರಿ). ೧. ಪರದೆ ಕೆಳಕ್ಕೆ ಬರು: ದೃಶ್ಯ ಮುಗಿಯುವ ಮೊದಲೇ 
ತೆರೆಬಿತ್ತು (ಕೂಢಿ). ಪಿ. (ಆಲಂ) ಮುಗಿ: ಪೂರೈಸು : ಅಲ್ಲಿಗೆ ಆ 
ಕೆಲಸಕ್ಕೆ ತೆರೆಬಿದ್ದ ಹಾಗೆಯೇ (ರೂಢಿ). 
[ ತೆರೆ * ಬೀಳು, (ಬೀರ್‌) 
ತೆರೆಮಗುಳ್ಳು (ಕ್ರಿ). ಆಲೆಯನ್ನೂ ಹೊವ್ಮಿಸಂ._ಅಪ್ಪಳಿಸು: ಕಾಳಜಲ 
ಶರಧಿ, ಮೆಯ್ಕ ಮುರಿಯುವ ತೆರದಿ ತೆರೆಮಗುಳ್ಹುತೆ, ಭರದಿ ಮಲೆತುದು, 
ಮಹೇಂದ್ರ ಶಿಖರಂಗಳುಂ ನಾಣ್ಟೆದರಿ ಗೋಣ್ತಳ್ಳುವೋಲ್‌ (ಶ್ರೀರಾಮಾ. 
೫೮೬-೬೫). [ತೆರ್ದಿ+ ಮಗುಳ್ವು (ಆಮಗುಟ್ಟು) 
ತೆರೆಮರೆ 'ತೆರೆಮಖಕಿ' ನೋ, 
ತೆರೆಮಸಗು (ಕ್ರಿ). ೧. ಅಲೆಯು ಉಂಟಾಗು.-ಏಳು, -ಉಕ್ಕೇರು : ಎಸೆ 
ವುದು ವಳಿತ್ರಯಂಗಳಿನೆಸೆವಸಿಯಳ ತೆಕ್ಹಸಿರ್ಜ್‌. . , ತೆರೆಮಸಗಿದ ಲಾವಣ್ಯ 
ರಸದ ಫೊನಲೆಂಬಿನೆಗಂ (ಮಲ್ಲಿಪು. &-೬೬) ; ಕವಲಿಟದ ಕುಂತಳಂ ಗಂಗಾ 
ಧರನೊಳ್‌ ಪುರುಡಿಸಿ ತೆರೆಮಸಗಿದ ಕಾಳಿಂದೀನದಿಯಂ ಶಿರೋ ಗ್ರ 
ದೊಳ್‌ ಧರಿಸಿದಂತಿರ್ಪುದು (ನಂಬಿಕ. ೪-3೪) ; ಸಾಂದ್ರಚಂದ್ರಿಕೆಯಿಂದಾ 
ಸಂದಸುಧಾಬ್ಧಿ ತೆರೆಮಸಗಿದಂತೆ ಪಲ್ವಳಗು ಪಸರಿಸೆ (ರಾಜಕೇ. ೩-೮೦ ವ). 
೨. (ಆಲಂ) ಹೆಚ್ಚಾಗು ; ಅಧಿಕವಾಗು ; ಅತಿಶಯವಾಗು : ಆತ್ಮಜ 
ಮುಖಸರೋಜಮಂ ಮೋಹರಸಂ ತೆರೆಮಸಗೆ ನೋಟ್ಟ ಜನನಿಯ 
ಕರಿಯಾಲಿಗಳಿಂಬ ತುಂಬಿಗಳ್‌ ಧನ್ಯಂಗಳ್‌ (ಮಲ್ಲಿಪು. ೩-೧೨೦) ; ತೆರೆಮಸಗೆ 
: ಕಾಂತಿ ನಾಭೀಸರೋಜಮಲ್ಲಾಡೆ (ಗಿರಿಕ. ೩-೪೪) ; ದಳ್ಳುರಿದುಜುಗಲನು 
ತನಿಬಿಗಿದು ಭೀಮನ ರಥದ ಸುತ್ತಲು ಸೂಸಿ ತೆರೆಮಸಗೆ . . . ಉರವಣಿ 
ಸಿತಮಳಂಸ್ತ್ರ (ಕುವ್ಕಾದ್ರೋ. ೧೯-೪೭) ; ಸಿರಿವೆತ್ತ ಮೆಲ್ಲಡಿಯ ಚೆಲ್ಪಿಕೆಗೆ 
ಮಂಗಳಂ ತೆರೆಮಸಗುವುಗುರ ಕಾಂತಿಗೆ ಮಂಗಳ೦ (ಗೀತಗೋ. ೩೪-೪); 
ಮರುಳ್ಲಿ ಧೂಪಂದೋಲುತಾ ಮನಃಕ್ಷೋಭಂ ತೆರೆ.ಎಂಸಗೆ ಊದಿದೆನ್‌ 
(ಅಶ್ವತ್ಮಾ. ೩-೪೮). [ತೆರೆ * ಮಸಗು] 
ತೆರೆಮಟಕಿ,ತೆರೆಮರೆ (ನಾ). ೧. ಪರದೆಯ ಹಿಂಭಾಗ: ತೆರಮಣಕಿಯೊಳಿರ್ದ 
ವಂ ನುಡಿಯೆ ಹಾಹೆಗಳುಲಿದೊಲಜಸುವುದು ಜಗದೊಳು (ನಂದಿಮಾ. 
೧-೧೮). ೨. ಮುಚ್ಚುಮರೆ ; .ಗುಟ್ಟು ; ರಹಸ್ಯ: ಪ್ರಾಣಕ್ಕೆ ಪ್ರಾಣ 
- ಸಮದರುಶನವಾಗಿದ್ದವರಲ್ಲಿ ತೆರೆಮುಣಕಿ ಎಂಬುದಿಲ್ಲ ನೋಡಯ್ಯ (ಶೂನ್ಮಸಂ. 
೯೨-೩). ತೆರೆಮರೆ: ೧. ಅಮಲಾಂಗೆ ತೆರೆಮರೆಯಲ್ಲಿ ತಾಂ ಕುಳಿತು 
"ಕಜಔಮಜಣ' ಪರಾ. 


ಯವನಿಕಾ, 


(ಸೌಗಂಧಿ. ೮೨-೪). 


೩೬೧೮ 


45 


ತೆರೆವಳಿಗೆ 


ತೆರೆಮರೆಯ ಪದ್ಧತಿ - ಬುರಕಿಯನ್ನು ಧರಿಸುವ ಪದ್ಧತಿ; 
ಘೋಷಾ ಪದ್ಧತಿ : ಈ ಕಾಲದಲ್ಲಿ ತೆರೆಮರೆಯ ಪದ್ಧತಿ ಪ್ರಚಾರದಲ್ಲಿ 


ಬರುತ್ತಿತ್ತೆಂಬುದು . . . ತಿಳಿದು ಬರುತ್ತದೆ (ಕರ್ನಾಕ. ೧೩). 
[ ತೆರೆ «+ ಮಸ್ಕಿ ] 
ತೆರೆಮಾಲೆ (ನಾ). ಅಲೆಗಳ ಮಾಲೆ.-ಸಾಲು: ಕೂಡೆ ಮಸಗಿತು 


ರಿಫಚತುರ್ಬಲ ಜೋಡು ಮಾಡಿತು -ಕಡಹದಮರರು ಹೂಡಿದದ್ರಿಯ. 
ನಂಬುಧಿಯ ತೆರೆಮಾಲೆ ಕವಿದಂತೆ (ಕುವ್ಕಾದ್ರೋ. ೧೦-೨೯) ; ಶರಧಿಯ 
ತೆರೆಮಾಲೆಗಳಂತೆ ಖಾನರ ತುರಗದ ಫೌಜೇಜ್‌ದುದು 
೨೦-೨೪). [ತೆರೆ * ಮಾಲೆ] 

ತೆರೆಮುಗಿಲ್‌, ತೆರೆಮುಗಿಲು (ನಾ). ಅಲೆಅಲೆಯಾದ ಮೋಡ: ತೆರೆ 
ಮುಗಿಲ ಮಗೆ ನಲ್ಲಂ ಬರೆ ತೆಗೆದೆಳಸುವುದುಮೊಗೆವ ಸುಯ್ಕೆಲರ್ಗಳಿನಾ 
ನೆರೆದ ಮುಗಿಲ" ಕರಗೆ ವಿಯಚ್ಚರಿಗೇಂ ಕಲಿಸಿದುದೊ ಲಜ್ಞೆಯೊಳ್‌ 
ಕರಗುವುದಂ (ವರ್ಧಪು. 8-೨೭) ; ತೆಶೆಮುಗಿಲ ಬಟಿಎಿಡಿದು ಭಾಸ್ಕರರಥ 
ಪರಿಪರಿವ ತೆಣದೆ (ಪಾರ್ಶ್ಮಪು. ೧೦-೧೦೨) ; ತೆರೆಮುಗಿಲನಡರ್ವ ವಿದ್ಯಾಧರಿ 
(ಯಶೋದ. ೪-೯). ತೆರೆಮುಗಿಲು : ದೊರೆಮುಗಿಲು ತೆರೆಮಂಗಿಲು 
ನಿಡುಮೋಹರದ ಮುಗಿಲು (ತೂರರಾ. ೪-೬-8). [ತೆರೆ * ಮುಗಿಲ್‌] 

ತೆರೆಮುಗಿಲು "ತೆರೆವಂಗಿಲ್‌? ನೋ. 

ತೆರೆಮುಟುಗು (ಕ್ರಿ). ಅಲೆಯಲ್ಲಿ ಮುಳುಗು ನೆತ್ತಿಯಮಿದುಳೊಡೆ 
ದುಣ್ಮುವ ನೆತ್ತರ ಧಾರೆಗಳೆ ತೀವೆ ತನ್ನಯ ಮುಖದೊಳ್ಗತ್ತರನೆ ಕಾಃ 
ಕುರುಪತಿ ನೆತ್ತರ ಕಡಲೊಳಗೆ ತೇಂಕ ತೆರೆಮುಟುಗಿರ್ದ೦ (ಗದಡಾಯು. 
೯-೧೩). [ತೆರೆ * ಮಂಟುಗುಃ (ಆ ಮುಟುಂಗು)] 

ತೆರೆಯ (ನಾ). ಪರದೆಯನ್ನು ಹಿಡಿಯುವವನಂ : ಜನನ ಮರಣಂಗಳೆಂಬ 
ತೆಕೆಯರ್‌ ಪಿಡಿದ ಸಂಸಾರದ ತೆರೆ ಸರಿಯೆ (ಬಸರ. ೪-೧೦೨). 

[ತಕ್ಕ 3 ಎಲ್ಛಾ?] 

ತೆರೆಯಾಡು (ಕ್ರಿ). ಅಲೆಗಳ ಚಲನೆಯನ್ನು ಹೊಂದಂ : ಇರವಿನಲ್ಲಿ ಆ 
ತೆರವು ತುಂಬಿ ತೆರೆಯಾಡುವಂತೆ ಕಡಲು ಅರಿವಿನೊಂದು ಹೊಸಬರವಿಗಾಗಿ 
ಹಾತೊರೆಯಂತಿಹಂದು ಒಡಲು (ನೆಲಮು. 4೬-೩). [ತೆರೆ ೬ ಆಡು ,) 

ತೆರೆಯಿಸು "ತೆಜ5ಯಿಂಸು' ನೋ, 

ತೆರೆಯುಲಿಪು (ನಾ). ಅಲೆಗಳ ಧ್ವನಿ, _ ಮೊರೆತ : ಪಲತೆಜದ ಪಜಕಿಯ ದನಿ 
ತೆರೆಯುಲಿಪೆನೆ ಪೊಕ್ಕತ್ತು ಕಟ3ಮಂ ನೋಲ್ಪರ ಕಣ್ಣಲಸೆ ವಿಭೀಷಣ 
ವಾಹಿನಿ ಜಲನಿಧಿಯಂ ಬಂದು ಪುಗುವ ಕುಲವಾಹಿನಿವೋಲ್‌ (ಪಂರಾಮಾ. 
೧೨-60). [ತೆರ್ಕೆ * ಉಲಿಪು] 

ತೆರೆಯೇಟ (ಕ್ರಿ). ಅಲೆಯೇಳಂ ; ಉಬ್ಬರ ಹೊಂದು : ಸಂಗರಮಂ 
ಕೂಡೆ ತೆರಳ್ಹಿದಂ ತೊಟಸಿದಂ . . . ತೆರೆಯೇಟಲ ಕದಡಲ್‌ ಕೆಸರ್ಮಸಗ 
ಗಲಂತೀ ದೇವಕೀನಂದನಂ (ಜಗವಿ. ೭-೧೮). [ತೆಕ್ಕೆ * ಐಟ್‌,] 

ತೆರೆಯೊಟ್ಟಿಲ್‌ (ನಾ). ಎತೆರೆದುಜುಗಲ” : ತರುಣಿಯರಂಬುಕೇಳಿಗೆ ಲಸಜ್ಜ 
ಳವಂ ಪುಗುವಾಗಳೊರ್ಬರೊರ್ಬರ ನೆಟಲೊಂದನೇಕವಿಧದಿಂ ತೆರೆಯೊಟ್ಟಿ 
ಲೊಳೆಯ್ದೆ ತೋಟಲ್‌ (೭ಶಳು. ೧೧-೮೬). [ತೆರೆ * ಒಟ್ಟಿಲ್‌] 

ತೆರೆವಂಕು (ನಾ). ಅಲೆಯ ಡೋಕು,-ವಕ್ರತೆ: ಆಗಸದ. ಬಾಗು. 
ಚಂದ್ರಮನ ಗುಂಡಿನ ನುಣ್ಣು, ಸಾಗರದ ತೆರೆವಂಕು ... ಈ ಸೃಷ್ಟಿಯಿಂ 
ನಮ್ಮೊಳಾಗಿಹುದು ರೂಪರುಚಿ (ಮೇಕುಕ. ೨೧೭). [ತೆರೆ * ವಂಕ್ಕು] 

ತೆರೆವಳಿಗೆ (ನಾ). ಗೌಸು; ಅವಕುಂಠನ: ಆ ಸಮರಸಂಭ್ರಮದೊಳ 
ಹೊರಜೆಯೊಳ* ಕಾಲ್ಗೋದು ನಿಂದ ಮಂದರಾಚಲಧರನಗಲದೆಗೆದ 
ಮೊಗದ ಹರಿಗೆಯಿಂ ಮುಗಿಲ ತೆರೆವಳಿಗೆದೆ (ಪಾಕಾಂ. ತೆರವಳಿಗೆದೆ, 
ತೆರೆಯೊಳೊಗಗೆದ ಬಆಸಿಡಿಲಂತೆಯಂಂ (ಅನಂಪು. ೧೪-೬ ವ). 

( ತೆರೆ + ಪಳಿಗೆ; ] 


(ಕುರಾಸಾಂ. 


ತೆರೆವಾಯ್‌ 


ತೆರೆವಾಯ್‌ "ತೆಅಕಿವಾಯ್‌' ನೋ, 

ತೆರೆವಾಯಿ "ತೆಅ3ವಾಯ್‌' ನೋ, 

ತೆರೆವಿಡಿ (ಕ್ರಿ). ೧. ಅಲೆಗಳನ್ನು ಅನುಸರಿಸು, ಹಿಂಬಾಲಿಸು : ಕಲುಷರ 
ಹಿತಂಗಳೆನಿಸುವ ಕೊಳದೊಳಗೆ ... ಕಣ್ಗೊಳಿಪುವು ತೆರೆವಿಡಿದು ಪೊಳೆವ 
ರವಿಬಿಂಬಂಗಳ್‌ (ಕಾದಂಪೂ. ೨೦೯) ; ನಡುನೀರೊಳೊಗೆದ ನಳಿನಮಂ 
ಮಂಜ್‌ಯಲೆಳಸಿ ಮಗುಳ್ಳು ತೆರೆವಿಡಿದೀಸುವೆಳೆವೇಡಿತಿ (ರಾಜರೀ. ೬-೨೪ 
ವ). ೨. ಅಂತಃಪಟವನ್ನು ಹಿಡಿ: ಜೋಯಿಸರ್‌ . .. ಅಚ್ಚದುಗುಲ 
ದಿಂದೆರೆವಿಡಿದರ್‌ (ಉದ್ಯಟಿ. 6-8೬) ; ಮೃದುಶುಭ್ರತೆಯಿಂ ಮೆಜಕಿದಿರ್ಪ 
ಸೀರೆಯಂ ತೆರೆವಿಡಿದರ್‌ (ದಕಕು. ೪-೧೨೩) ; ನೆಟ್ಟನೆ ತೆರೆವಡಿದರು ಕ್ಷತ್ರ 
ವಿಧಿಯಿಂದೆ ಮೆಟ್ಟಕ್ಕಿಯ ಮೇಲೆ ನಿಲಿಸಿ (ಮೋಹತ. ೧೩-೬೮). ೩. ಮರೆ 
ಮಾಡು ; ಮಚ್ಚು: ನಾರಿಯರು ಕಂಡರು ಸ:ಲಜ್ಡಾಭಾರದಲಿ ತಡಿಗಡಿಗೆ 
ಹಾಯಿದು ಸೀರೆಗಳ ತೆರೆವಿಡಿದರಂಗೋಪಾಂಗಲತೆಗಳಿಗೆ (ಕುವ್ಯಾಆ.೧೧-೩೦). 

[ ತೆರೈ + ಪಿಡಿ] 

ತೆರೆವಿಡು (ಕ್ರಿ). ಪರದೆಯನ್ನು ಬಿಡು : ದೆಶೆಗೆ ತೆರೆವಿಡಲ್ಕೋಮದೆರೆ 
ಯಕ್ಕುಂ (ಮಂಗರಾ. ೬೧-೧೭). [ ತೆರೆ + ಬಿಡ್ಮು] 

ತೆರೆವೇಂಟೆ (ನಾ). ಮಂಸುಕಿನ ಆಕಾರದ ಬಲೆಯನ್ನು ಹಾಕಿ ಬೇಟೆ 
ಯಾಡುವಿಕೆ : ಕಂತು ವಸಂತರ್‌ ತೆರೆವೇಂಟೆಗಿಟ್ಟ ದುಗುಲಂ ಪರ್ವಿತ್ತು 
ಚಂದ್ರಾತಪಂ (ಅನಂಪು. ೭-೮೬). "ಪಟವೇಂಟೆ' ಪರಾ. 

[ತೆರೈೆ + ಬೇಂಟೆ] 

ತೆರೆವೊಯ್ಲು, ತೆರೆಹೊಯ್ಲು (ನಾ). ಅಲೆಗಳ ಹೊಡೆತ: ಪರಿಖೆಯ 
ತೆರೆವೊಯ್ಲಿಂದಂ ತೆರಳ್ಲು ತಡಿವಿಡಿದು ತೆಕ್ಕೆಗಟ್ಟಿದ ಪೊಂದಾವರೆಯ 
ರಜದಂತೆ (ಮುಲ್ಲಪು. ೨-೬೪); ತೆರೆವೊಯ್ಲೊಂದಾದ ತುಂತುರ್ವನಿ ನಿಜತನುವಂ 
ತೀವಿ ನಿದ್ರಾಂಗನಾನಿರ್ಭರ ಸಂಭೋಗೂಂತ್ಯದೊಳ್ಳೊಣ್ಮಿದ ಬೆಮರ್ವನಿಯಂ 
ಪೋಲೆ (ಜಗವಿ. ೧-೫೩) ; ಮರದುಜುಗಲ್ಲಿರದೆಜಗಿ ಮುಖವ 
ಕರಿಕರಕಂಜಿ ನೀರ್ವೊಕ್ಕು ನಡುಗುವಂತೆ ತೆರೆವೊಯ್ಲಿಂ ಕಂಪಿಪದಆ 
ಪಡಿನೆಳಲ್‌ ಪರಿರಂಜಿಸೆಯಂ೦ (ರಾಜಕೇ. ೬-೨೪ ವ) ; ಲಾಲಾಜಲದಿಂ 
ತೀವಿದ ಬಾಲೆಯ ಬೆಳರ್ಗೆಂಪನಾಂತ ಬಾಯ್‌ ಕಂಗೊಳಿಸಿತ್ತಾಲೋಕಿಸೆ 
ತೆರೆವೊಯ್ಲೌಳಕಾಅದೆ ಬಾಯ್ದೆರೆದ ಸಜಲ ಶುಕ್ತಿಪುಟಂಬೊಲ" (ರಮಸ್ಕ. 
೧-೪೨). ತೆರೆಹೊಯ್ಲು : ಲವಣಾಬ್ಬಿ . . . ಬಡವರಿಗೆ ಬದುಕಿಲ್ಲವೆಂದಳ್ಳೆ 
ಹೊಯ್ವಂತೆ ತೆರೆಹೊಯ್ಲಿನಿಂ ಮೆರೆದುದು (ನವಮೋ. ೨-೯). 

[ ತೆರೆ - ಪೊಯ್ಲೂ] 

ತೆರೆಸೀರೆ (ನಾ). ೧. ಪರದೆಯಾಗಿ ಉಪಯೋಗಿಸುವ ವಸ್ತ್ರ ; 
ಕಾಂಡಪಟ ; ಜವನಿಕೆ : “ಕಂಡವಡಂ ತೆರೆಸೀರೆ” (ಕರ್ಣಾನಿ. ೪) ; ಅರುಣ 
ಮಣಿಭೂಷಣಂಗಳ ಕಿರಣಂಗಳ*. ಪಸರಿಸಲೈ ಮಣಿಭಿತ್ತಿಗಳಾಧರಿಸು 
ಕ್ವಿರ್ದವು ಕೆಂಪಿನ ತೆರೆಸೀರೆಗಳೆಂಬ ಶಂಕೆಯಂ ಭರದಿಂದಂ (ಬಾಧಪು. ೩-೯೩); 
ಹೊಂಬಳಿಯ ತೆರೆಸೀರೆಗಳ . . . ಸುವರ್ಣಾವಳಿಯ ದಿಂಡುಗಳೊಟ್ಟಿದವು 
ಬಂಡಿಗಳ ಜವ ಜಡಿಯೆ (ಕುವ್ಯಾಗ. ೪-೦೪) ; ಸುತ್ತುವಳಸಿನ ತೆರೆಸೀರೆ 
ಕಣ್ಣೆ ರಂಜಿಸಿತು (ಮೋಹತ. ೩೬-೬೯) ; ಹೊಳೆವ ದೀಪಂ ಸೋಕಿ 


೩೬೧೯ 


15 


25 


80 


ತೆರೆಸೀರೆ ಬೇವುತಿರಲು (ಜಿಬಪು. ೬೨-8೩); “ತೆರೆ” ಯಾಗಿ ಉಪಯೋಗಿಸುವ 


ಸೀರೆ (ಎ ವಸ್ತ್ರ) ಇದು, ಬಯಲಾಟಗಳಲ್ಲಿ ವೇಷವು ಮೊದಲ ಬಾರಿ 
ರಂಗಸ್ಥಳಕ್ಕೆ ಬರುವಾಗ ಕೆಲವು ವೇಷಗಳಿಗೆ “ ತೆರೆಸೀರೆ ” ಹಿಡಿವ ಕ್ರಮವಿದೆ 
(ಸ4ರಕೋಧ. ೧೭೮). ೨. ಬೇಟೆಯಲ್ಲಿ ಪ್ರಾಣಿಗಳನ್ನು ಹಿಡಿಯಲು 
ಉಪಯೋಗಿಸುವ ಒಂದಂ . ಬಗೆಯ ಬಟ್ಟೆ: ಹೆಬ್ಬಲೆ ತೆರೆಸೀರೆ 
ಕಾಲ್ಕಣ್ಣಿ ಬೆಳ್ಳಾರ ಹಬ್ಬುಗೆವಲೆಗಳ ... ಹೊತ್ತೂ ನಡೆದರಂದಬ್ಬರ 
ಮಸಗೆ ಶಬರರು (ಕುರಾಸಾಂ. ೨೭-೪೩). [ತೆರೆ + ಸೀರೆ] 

ತೆರೆಸು "ತೆಆಟ3ಯಿಸು' ನೋ, 


45 


ತೆಲಿವಿ 


ತೆರೆಸುತ್ತು, (ಕ್ರಿ). ಪರದೆಯಿಂದ ಸಂತ್ತುಗಟ್ಟೂ, _ಆವರಿಸಂ: ತನ್ನ 
ಕೇಸಡಿಯ ಕೆಂಪಿನೊಳುಜ್ಜ್ವಲಚಿತ್ರಭಿತ್ತಿನಿಸ್ತುಳ ನಿಜಮೌಕ್ರಿಕಾಭರಣ 
ದೀಧಿತಿಯಿಂ ತೆರೆಸುತ್ತಿದಂತೆ ಕಣ್ಗೊಳಿಸೆ (ಮಲ್ಲಿಪು. ೩-೯೭) ; ತುರ 
ಗಾವಳಿಯಂ ತೆರೆಸುತ್ತಿದಂತೆ ಕಾಯಾರವ ಬೀಸಿದಂತೆ (ಎಕ. ೫1, ಚಿತ್ರದು. 
೧-3೨; 2819). [ತೆರ್ಕೆ * ಸುತ್ತು) 

ತೆರೆಸುತ್ತು, (ನಾ). ಅಲೆ ಆಲೆಯಾಗಿ ಸುಂ್ತಿಕೊಂಡಿರುವುದು : 
ಎಳವಾಟ್‌ಯ ತಿಿರುಳೆಲೆಯ ತೆರೆಸುತ್ತಿನೊಳಮೆಸೆವ ಪಸುರ್ವಂದರೊಳಗೆ 
(ಲೀಲಾವ. ೧೦-೩೧ ವ) ; ಅದಿರ್ಮುತ್ತೆಯ ಸುತ್ತುಗಳೆ ತೆರೆಸುತ್ತುಗಳಾಗೆ 
ಯುಂಂ (ಕಂದ್ರಫು. ೬-೮೭ ವ). [ತೆರ್ಮೆ * ಸುತ್ತು) 

ತೆರೆಸೇಲೆ (ನಾ). ಎ ತೆರೆಸೀರೆ ೧ : ತೆರೆಸೇಲೆ ಮಲಯಾಳ ತೆಅಕಿದ ಗವಾಕ್ಷ 
ದೊಳೊರೆದು ನೋಡುತ ಬಾಹ್ಯಜನವ ಅರಸಿಯರಿದ್ದರು , . . ಸಾಲಾಗಿ 
(ಭರಡ. ೧೨-೩೨). [ತೆರೈ + ಸೇಲೆ] 

ತೆರೆಹೊಯ್ಲು "ತೆರೆವೊಯ್ಲೂ' ನೋ. 

ತೆರ್ಕಯ್ಸು "ತಟಿ್ಕಿಸಂ' ನೋ. 

ತೆರ್ಕ 'ತಟ್ಕಿ' ನೋ. 

ತೆರ್ಕೆಗಡಲ್‌ (ನಾ), ಇನ್ನೊಂದಂ ಸಮಂದ್ರದೆೊಡನೆ ಸೇರಿದ ಸಮುದ್ರ; 
ಒಟ್ಟುಗೂಡಿದ ಬೇರೆಬೇರೆ ಕಡಲುಗಳು : ಅದಟ ಕರ್ಣಚಮರದ 
ರುಲ್ಲಿಯಂತೆ ಜಲ್ಲೆನೊಳ್ಳಿ ಧಾರೆಗೆದಆ ಪೇರೈಸಿ ಸೂಸುವುಭಯಕಟತಟದ 
ಸೊರ್ಕುಕದಡಿನ ತರ್ಕೆಗಡಲ್ಲ ಳೊಕ್ಕೈಸಿ ಜಗಮನಿಕ್ಕಲೆಂದು ಮಹಾವ್ರತಮ 
ನೆತ್ತಿಕೊಂಡ ಕಲ್ಪಾಂತಕಾಳನ ಕೂರ್ಚಜಾಳಂ ಪರ್ಚಿಕ್ಕಿ ಬೇ? ಬೆರ್ಚಿ 
ದಂತಿರ್ದಪುದು (ಅನಂಪು. ೧೩-೨೦ ವ). [ತೆರ್ಕೆ (ಆತಟಸ್ಕಿ) + ಕಡಲ್‌, ] 

ತರ್ಕೆಗೊಳ್‌ "ತಟಕ್ಕಿಗೊಳ್‌' ನೋ. 

ತೆರ್ಪಂಬಡೆ “ತೆಅಪುವಡೆ' ನೋ. 

ತೆರ್ಪತ್ತು "ತೆಪ್ಪಜು' ಪರಾ, 

ಹ ತೆರ್ಪಟು "ತೆಪ್ಪಜು' ನೋ, 

ತೆರ್ಪು “ತೆಅಪು' ನೋ. 

ತೆರ್ಪುಜು (ಕ್ರಿ). ಅವಕಾಶವನ್ನು ಹೊಂದು: ಇನಿತಂ ಕೋಪಾವಳೇಪ 
ಭ್ರುಕುಟಿನಿಟಿಲದೊಳ್‌ ಪುಟ್ಟೆ ತೆರ್ಪ್ಸುತ್ತಿವಂ ತೊಪ್ಪೆನೆ ಮಾರ್ಪಾಯುಂ 
ದಿಶಾಧೀಶರನಿದರ ದಿಶಾಧೀಶರೊಳ್‌ ತಾಗಿಕು೦ (ಎಕ. 

[ತೆರ್ಪು (ಆತೆಅಪು + ಉಜು] 


೪1, ಜಿಕ್ಕಮ. 
೧೬೦-೨0 ; 2೩08 ?). 
ತೆರ್ಬು "ತಿರಂವ್ಯ' ನೋ. 
ತೆಲಂಬಯ (ನಾ). ಒಬ್ಬಾತನ ಹೆಸರು: ಇದಕ್ಕೆ ಸಾಕ್ಷಿ ಆಮಚ್ಚಾರ್‌ 
ತೆಲಮ್ಬಯರ್‌ ಕರಾಸರ್‌ (ಎಕ. 1೪, ಗುಡ್ಲುಪೇ. ೮೬-೩ ; ಸು, 760). 
[? + ಆಯ್ಕ (ಆಆಯ್ಯ])] 

ತೆಲವಿ “ತೆಲಿವಿ' ನೋ, 

ತೆಲಸಂಗ (ನಾ). ಒಂದಂ ಊರಿನ ಹೆಸರು; p ಈಗಿನ ಬೆಳಗಾವಿ 
ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರಂವ ಊರು: ಅಯ್ನೂರ್ವ್ವರ್ವ್ಮಿದ್ಯಾ 
ಕುಶಳಧರಾಮರರಿಂ ಲೋಕೋತ್ತರಮೆಸೆವ್ರದಸದಳಂ ತೆಲಸಂಗ (ಕಣ. 11, 
೧೮-೧0; ?). [?] 

ತೆಲಿಗ "ತೆಲ್ಲಿಗೆ ನೋ, 

ತೆಲಿಗೆ, ತೆಲುಗೆ (ನಾ). ಒಂದಂ ಬಗೆಯ ವಂರ ; ಶಿಲಕವೃಕ್ಷ: “ತಿಲಕಃ ಎ 
ತೆಲಿಗೆಯ ಮರಂ ” (ಕಾಶಕ್ಕ. ೪ಬ. ತೆಲುಗೆ ; * ತಿಲಕ _ ತೆಲುಗೆಯ 
ಮರನುಂ, ಹಣೆಯ ಬೊಟ್ಟುಂ " (ಕಾಶಕ್ಕ. ೨೨೬). [ -ಆಸಂ. ತಿಲಕ] 

ತೆಲಿವಿ, ತೆಲವಿ, ತೆಲುಮೆ, ತೆಲ್ಮೆ (ನಾ). ಜಾಣತನ: ಬುದ್ಧಿವಂತಿಕೆ ; 
ತಿಳಿವು : ತೆಲಿವಿಯ ತಬ್ಬಸಿ ಬಲವನ್ನು ಹೋಗಾಡಿ ಅಲೆಯಪಡಿಸಿದನಾಗ 


ಚಲದೊಳು ಶನಿಯು (ಯನಳ. 6೭). ತೆಲವಿ: ತೆಲವಿಗೆ ತಾನು 


ತೆಲುಂಗ ೩೬೨೦ ತೆಲ್ಲಂಟಿಗೆ 


ತೆಲವಿಯಾಗಿಯು ಯಾ ಭೇದಭಾವಗಳನ್ನೆಲ್ಲ ಗುರು ಅನುಗ್ರಹದಿಂದ ತಿಳಿದು 
(ತತ್ಕಚಿಂ. 3೮-3). ತೆಲುಮೆ: ವಿಶೇಷವಾಗಿ ತೆಲುಮೆಯುಳ್ಳ ಮಹಾಪುರು 
ಷರು ತಮ್ಮ ತರುವಾಯ ಹೆಸರು ನಿಲ್ಲುವ ಹಾಗೆ ಕ ಬೇಕು 
(ಕಾಂಪೂಡೆ. ಸೂ). ತೆಲ್ಮೆ : ಯುಕ್ತಿಗಳೊಳ್‌ ತೆಲ್ಮೆಯಂ (ಸೌಗಂದಿ. 
330-9). “ಶಿಳ್ಕಿ' ಪರಾ. 

[ದೇ.॥ ತಮಿ, ಮಲ, ತೆಳಿವು. ತುಳು, ತೆರಿವು; ತೆಲು. ತೆಲಿವಿ] 
ತೆಲುಂಗ, ತೆಲುಗ, ತೇಲುಂಗ, ತೈಲಂಗ (ನಾ). ೧. ತೆಲುಗು ಭಾಷೆ 
ಯನ್ನಾಡಂವ ಜನರ ದೇಶ; ಆಂಧ್ರ: ಕೊಂಗು ಕಳಿಂಗ ಸಿಂಗಳೆ 
ಸುಲಾಟ ವರಾಟ ತೆಲುಂಗ ಮಾಗಧೊತ್ತುಂಗ ನ್ರಿಪಾಳರಾರುಮಿದಿರಾಂ 
ಪವರಿಲ್ಲೆನಗೆ (ಎಕ, ೪1, ಕಡೂರು. ೧೪೬-೪ ; ಸು. 1180) ; ಪಾಂಚಾಳ 
ಚೋಳ ತೆಲುಂಗ ಭೂಭುಜರವನೆಸುಗೆಯ ತಾಳಲಾಜದೆ ತೊಲಗಿದರು 
(ನೇಮಿಸಂ. ೧೨-೮೩). ಪಿ. ಆಂಧ್ರ ದೇಶಕ್ಕೆ ಸೇರಿದವನು: ಕಿಕ್ಕಿಜ 
ಗಿಜಿದು ಕುಳ್ಳಿರ್ದ ಲಾಳ ಗೌಳ , . . ತೆಲುಂಗ ಗುರ್ಜರ ಹಮ್ಮಿರ 
ನೇಪಾಳರ್ಮೊದಲಾದ ರಾಜಪುತ್ರರ ಪಂಜಶ್ತಿಗಳೊಳಂ (ಗಿರಿಕ. ೨-೦೦೫ ವ). 
ತೆಲುಗ ; ೨. “ತೆಲುಗನಾಂಧ್ರನೆನಿಕ್ಕು” (ಮಂಗರಾ. ೦೧೨-೭) ; ನಡುಭವ 
ಗಾ[ವು]ಣ್ನಂಗೆ ತೆಲುಗರ ಮಾರಿಗಾವುಣ್ಣನೊಳ್ಳೆಟಬ್ಲಟಿ (ಎಕ. 1೪, ಹೆಗ್ಗಡ. 
೧೦೪-೧೮ ; 1037) ; ತೆಲುಗರ ಮಾಗೆಯ ಕ್ರವಿತರಮನೆ (ಎಇ. ೫1, 
೪೮-೭೯; 1112); ಇವನು ತೆಲುಗನಿವ ಮಗಧ ಇವನು ಕನ್ನಡಿಗ 
(ನೇಮಿಸಂ. ೨೩-೨೩೬) ; ಅಯ್ಯಯ್ಯ ಚೆನ್ನೂದುದೆನೆ ಕನ್ನಡಿಗರು ರಯ್ಯಾ 
ಮಂಚಿದಿಯನೆ ತೆಲುಗ ಅಯ್ಯಯ್ಯ ಎಂಚಪೊರ್ಲಾಂಡೆಂದು ತುಳುವರು 
ಮೆಯ್ಯೂಬ್ಬಿ ಕೇಳೆಬೇಕಣ್ಣ (ಭರಡ. ೧-೭). ತೇಲುಂಗ: ೧. ದೊರೆಕೊಳ್ಸೀ 
ಬಲುಪಿಂತದಲ್ಲದಡೆಯಾ ತೇಲುಂಗ ರಾಜ್ಕಂಗಳಂ ಪುರ ಮೂಜಕ್ಕೆಣೆಯಾಗಿ 
ಮಾಡಿ ಕಳದಾ ತೇಜೋಗ್ರಮೆಂತಾದುದೋ (ಎಕ. ೫7, ದಾವಣ. ೩೯-೨೮; 
1290). ತೈಲಂಗ : ೨. ತೆಲಗು ಬ್ರಾಹ್ಮಣರು (ತೈಲಂಗರು) (ಕಥಾಗೆ. ೪೩). 

ತೆಲ್ಲರ ಮಾರಿ ಎ ಒಂದು ಬಿರಂದಂ: ಆಚರಸನ ಪುತ್ರಂ ಸರ್ವ್ವಾಧಿ 
ಕಾರಿ ತೆಲ್ಲರಮೂರಿ ಪತಿಕಾರ್ಯದುರಂಧರ೦ (ಎಇ. RIV, ೨೭೨-೩೪; 
1109). ತೆಲ್ಲಂಗರಾಯಸ್ಮಾಪನಾಚಾರ್ಯ ೬ ಒಂದಂ ಬಿರುದು: ತೆಲ್ಲಂಗ 
ರಾಯಸ್ಕಾ ಪನಾಚಾರ್ಯ . .. ಕರ್ನಾಟರಾಯ ದಿಸಾಪಟ್ಟಃದ್ಲಾ ರಾಪತೀ 
ಪುರವರಾಧೀಶ್ವರ ವಿಷ್ಣುವಂಸೋದ್ಭವ (ಕೊಲ್ನಾಶಾ, ೧೯-೩; 1261). 

[ ತೆಲುಂಗು + - ಆಅ, 

ತೆಲುಂಗಿತಿ, ತೆಲುಗಿತಿ (ನಾ). ತೆಲುಗು ಭಾಷೆಯನ್ನಾಡಂವವಳಂ ; 
ತೆಲುಗಿನವಳು ; ಆಂಧ್ರಸ್ತ್ರೀ : ಕುಣುಂಬಿತಿ, ತೆಲುರಿಗಿತಿ, ತೆಲ್ಲಿಗಿತಿ 
(ಕಮದ. ೨೦೮ ಪ್ರಯೋ). ತೆಲುಗಿತಿ: 8). 

[ ತೆಲಂಂಗ + _ ಇತಿ) (ಆ. ೨ ಇತ್ತಿ) 
ತೆಲುಂಗು, ತೆನುಂಗು, ತೆನಂಗು, ತೆಲುಗು (ನಾ). ೧. ದ್ರಾವಿಡ ಭಾಷಾ 
ವರ್ಗಕ್ಕೆ ಸೇರಿದ ಒಂದಂ ಭಾಷೆ; ಆಂಧ್ರಭಾಷೆ. ತೆಲುಂಗ' ಪರಾ 
ತೆನುಂಗು : ೧. ತೆಲುರಾಗು. ತೆನುಗು, ತೆನುಂಗು ಎಂಬುದಾಗಿ ತೆಲುಗು 
ಭಾಷೆಗೆ ರೂಪಗಳನ್ನು ಕೊಡುವುದು (ನೀತಿಸಾ. ೬ ಬಂಕ). ತೆನುಗು : 
೧. ಮೇಲಿನ "ನೀಶಿಸಾ' ಪ್ರಯೋಗವನ್ನು ನೋಡಿ, 
ತೆಲುಗು; ೨. ತೆಲುಗುದೇಶ ; ಆಂಧ್ರ: ಒಡೆಯಗೆ ಕೈಮುಗಿದೊಯ್ಯನೆ 
ತೆಲುಗು ನಾಡೊಡೆಯ ಸಾಗಿದನೊಂದು ಬಳಿಗೆ (ರಚ. ೨೨-೨೦); ಭುಜ 
ಬಲಾನ್ವಿತರಾದ ತೆಲುಗು ಭೂಪಾಲರ ತ್ರಿಜಗ ಮೆಚ್ಚಲು ಗೆದ್ದು ತಂದ 
ಗಜಘಟೆಗಳ ಶಾಲೆಗಳೊಪ್ಪಿದುವಾಗೆ (ಕಂನವಿ. ೬-೩೦). 
[ ದೇ.॥ ತಮಿ. ತೆಲುಕು, ತೆಲುಜ್ಯು; ಮಲ. ತೆಲುಜ್ಗು ;ತುಳು. ತೆಲುಂಗು, 

ತೆಲುಗು ; ತೆಲು. ತೆಲುಂಗು. ತೆನುಂಗು] 


ತೆಲುಗ (ತೆಲುಂಗ' ನೋ 


30 


ತೆಲುಗಕಾಂಬೋದಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಗುಮ್ಮ 
ಕಾಂಬೋದಿ ತೆಲುಗಕಾಂಬೋದಿ ಎಂಬಿವೇ ಕಾಂಬೋದಿಯ ಮಿಶ್ರರಾಗಂ 
ಗಳು (ವಿವೇಕ. ೨೩೩). [ತೆಲುಗ (<ತೆಲುಂಗ) + ಕಾಂಬೋದಿ] 

ತೆಲುಗಾಣೆಯ (ನಾ). ಆಂಧ್ರ ಪ್ರದೇಶ : ತೆಲುಗಾಣೆ [ಪಾಣ. ತಿಗುಳಾಣ] 
ಯ ತೇರಬೀದಿ ತಿಗುಳನಾಡು ತಿಳಿದೆಡೆಯಾಡುವ ದಾರಿ (ಕುರಾಸಾಂ. 
೩-೪೭). "ತಂರಂಕಾಣ್ಯ' ಪರಾ. 

[ತೆಲುಗು ೬ ಆಣ್ಯಂ' (P « ತೆಲು. ಆಣೆ - ದೇಶ) 

ತೆಲುಗಿತಿ "ತೆಲುಂಗಿತಿ' ನೋ, 

ತೆಲುಗು "ತೆಲುಂಗು' ನೋ. 

ತೆಲುಗೆ "ತೆಲಿಗೆ' ನೋ, 

ತೆಲುಮೆ "ತೆಲಿವಿ' ನೋ. 

ತೆಲ್ಮೆ `ತೆಲಿವಿ' ನೋ, 

ತೆಲ್ಲ (ನಾ). ಶುಭ್ರವಾದಂದು ; ಹೊಳಪುಳ್ಳುದಂ, 'ತೆಲ್ಲವಣ್ಣ' ಪರಾ, 

[ —ತೆಲು. ತೆಲ್ಲ) 


ತೆಲ್ಲ, (ನಾ). ಎಳ್ಳೆಣ್ಣೆ : ತೈಲ. “ತೆಲ್ಲಿಗ' ಪರಾ 


[ ಪ್ರಾ. ತೇಲ್ಲ. / ಸಂ. ತೈಲ] 
ತೆಲ್ಲಂಟಿ, ತೆಲ್ಲಂಟೆ, ತೆಲ್ಲಟಿ, ತೆಲ್ಲಟೆ, ತೆಲ್ಲಟ್ಟಿ, ತೆಲ್ಲಟ್ಟು (ನಾ). ೧. 
ಉಡುಗೊರೆ ; ಬಹಂಮಾನ : ಎನಗೆನ್ನೊ ಆ ಬಂದುದರ್ಕಿದುವೆ ದಲಾ 
ತೆಲ್ಲಂಟಿ (ಆದಿಪು. ೧೨-೪೪) ; ಈಶ್ವರಂ ಕೊಟ್ಟುದರ್ಕೆ ತೆಲ್ಲಂಟಿಯೆಂದು 
ಗೌರಿದೇವಿಯಂಮಂಜಲಿಕಂಸ್ಥ ಕ ಮಂಬಮೋಫಾಸ್ತ ಮಂ ವಿಕ್ರಮಾರ್ಜುನಂಗೆ 
ಕುಡೆ (ಪಂಪಭಾ. ೮-೨೬ ವೆ) ; ಲೆಕ್ಕವಿಲ್ಲದೆ ತೆಲ್ಲಂಟಿಯನಾರ್ತ್ತ್ತು ಕೊಟ್ಟು 
ನೆಗಳ್ಲೆಂ (ಎಇ. ೫111, ೩೦೩-೨೪ ; 1125) ; ಅದಂ ಕಂಡರ್ಹದ್ಧಾಸದೇವಂ 
ಕಾಮದೇವಂಗೆ ಪಟ್ಟಂಗಟ್ಟಿ ಕೊಟ್ಟ ರಾಗರಾಜ್ಯಕ್ಕೆ ತೆಲ್ಲಂಟಿಯಾಗಿ (ಅರ್ಥನೇ. 
೨-೩ರ ವ) ; ನಾನು ಹೋಗಿದ್ದೆ ಪಾಪಿ. ನನ್ನ ಸಿರಿಗೌರಿಗೆ ತೇರು ಹಬ್ಬದ 
ತೆಲ್ಲಂಟಿ ತರಲೆಂದು (ತುಂಗಳ. ೩4). ೨. ಮದುವೆಯ ಕಾಲಕ್ಕೆ ವಧೂ 
ವರರಿಗೆ ಕೊಡಂವ ಬಳುವಳಿ ; ವಯಯ್ಕಿ : “ ತೆಲ್ಲಂಟಿ - ನಿಬ್ಬಣಂ” 
(ಕಮದ. ಪರಿ. ೨) ; ಕರಮೊಸೆದಾ ದ್ರುಪದಜೆಯೊಳ್‌ ನೆರೆದೊಸಗೆಗೆ ತಮ್ಮ 
ಬೀರಮಂ ಬಿಂಕಮುಮಂಂ ತೆಅವುಂ ತೆಲ್ಲಂಟಿಯು ಹೆಂಂದರಿಕೇಸರಿಗಾಗಳೀವ 
ವೋಲ್‌ ಬೆನ್ನಿತ್ತರ್‌ (ಪಂಪಥಾ. ೩-೬೨). ತೆಲ್ಲಂಟೆ: ೨. ಪ್ರಣತೇಂದ್ರಂ 
ವರನಂದು ಬಂದೆಸೆವ ಸೌಧರ್ವಾದಿಗಳ್‌ ಬಂದ ನಿಬ್ಬಣಿಗರ್‌ 
ಕಲ್ಪದನಲ್ಪವಸ್ತುನಿವಹಂ ತೆಲ್ಲಂಟೆ (ಪುಷ್ಪಪು. ೦೨-೦೦೪). ತೆಲ್ಲಟಿ: ೧. 
ತೆಲ್ಲಟಿಯೆಂದು ಗಿರಿಜೆಯ ಮೆಚ್ಚಿ ಕೊಟ್ಟ ನಿಶಿತಾಸ್ತ್ರಮಂ . . . ಕೊಂಡು 
(ಪಂಪಭಾ. ೧೨-೨೧೧ ವ) ; ಮುಂಡಿಗೆ ಜೋಳೆಯ ತೆಲ್ಲಟಿಯೆಂಬ ನಾಲಟ್ಲೂಡಿ 
ಯಂತೆ (ಧರ್ಮಾಮೃ. ೬-೦೭೫) ; ಈ ಧರ್ಮಕ್ಕೆ ತೆಲ್ಲಟಿಯಾಗೆ , . 
ಕರಂಬಂ ಮತ್ತರು ಹೆತ್ತುಮನಿತ್ತೆ (ಕಣಆ. ೮೨-೬೮-೮೮ ; 1117); 
ಚಲ್ಲಿದವು ರಥ ಗಾಲಿ ಮುಜ್‌ದವು . . . ಎಲ್ಲಿಯವು ರಥವಾಜಿ ವಾಜಿಗೆ 
ತೆಲ್ಲಟಿಯಲೇ ರಥಿಕ ಸೂತರು (ಕುವ್ಕಾಗ. ೧-೩೦) ; ಮೆಲ್ಲೆಲ್ಲ ಕುಳಿರ 
ತೆರೆ ಚೆಲ್ಲಾಡುತ್ತಿರಲು ತೆಲ್ಲಟಿಯ ನಗೆನುಡಿಯ ದೊಡ್ಡನೆಂದಂ ಪೋಪೆ 
(ಉಾಲೂರ. ೭೧-೧೨೮). ತೆಲ್ಲಟೆ; ೨. “ ತೆಲ್ಲಟೆ[ಪಾಕಾ9. ಟನ್ಬಿ]ಯೆನಲೈ 
ಮುಯ್‌ " (ಕತುನಿ. ೬೦) . ತೆಲ್ಲಟ್ಟಿ : ೧. ರಸದಂಬುಲದಿನಿಗುಟಿಕಿಂದೆಸೆ 
ದರ್ತಮ್ಮೆರ್ದೆಯೊಳೊಪ್ಪುವನುರಾಗವನೇ ರಸನೆಯೊಳುಆಕ್‌ ತೆಲ್ಲಟ್ಟಿಯ 
ನೊಸೆದೊರ್ವರ್ಗೊರ್ವರೀವವೋಲ" (ವೀರವಿ. ೬-೭೫). Wi CN 
ತೆಲ್ಲಟೆ' ಪ್ರಯೋಗದ ಪಾಠಾಂತರವನ್ನು ನೋಡಿ 
[ *-ತೆಲು, ತೆಲ್ಲಂಟಿ, ತೆಲ್ಲಟಿ ] 


45 ತೆಲ್ಲಂಟಿಗೆ, ತೆಲ್ಲಟಿಗೆ (ನಾ). ೧. ಬಹುಮಾನ ; ಉಡಂಗೊರೆ. ೨. ಬಳು 


ವಳಿ; ಮುಯ್ಯಿ: *ತೆಲ್ಲಂಟಿಗೆಗೊಡು' ಪರಾ. ತೆಲ್ಲಟಿಗೆ : ೧. “ತೆಲ್ಲಟಿಗೆ 


ತೆಲ್ಲಂಟಿಗೆಗೊಡು 


ಯೆನಲ್‌ ಮರ್ಯಾದೆಯಕ್ಕು " 
ತೆಲ್ಲಟಿಗೆಯಾಗೆ (ಎಇ. 1%, 1117). ೨. * ತೆಲ್ಲಟಿಗೆವೆಸರು 
ಮುಯ್ಯೆಂದಕ್ಕು '' (ಕಬ್ಮಮಂ. ೬೩). ಔ ಇಲ್ಲಿ "ತೆಲ್ಲಟಿ' ಎಂಬ ಶಬ್ದದ 
ಚತಂರ್ಥೀವಿಭಕ್ತಿಯ ರೂಪವಾದ 'ತೆಲ್ಲಟಿಗೆ' ಎಂಬುದನ್ನು ಸ ತಂತ್ರ ತೆ 
ರೂಪವನ್ನಾಗಿ ಕೆಲವರು ಶ್ವೀಕರಿಸಿರಂವಂತಿದೆ. [ ಎತೆಲ್ಲಂಟ] 
ತೆಲ್ಲಂಟಿಗೆಗೊಡು, ತೆಲ್ಲಟಿಗೆಗಂಡು (ಕ್ರಿ). ೧. ಎ ತೆಲ್ಲಂಟಿಗೊಡು: 2ರ 
ವೆಂಬ ನಲ್ಲನೊಡನೆ ಸಿರಿ ಕೂಡಲು ಶರಧಿ ತನ್ನಯ ವಸ್ತುಗಳನೂ ತರಿಸಿ 
ತೆಲ್ಲಂಟಿಗೆಗೊಟ್ಟವೊಲ್‌ (ವರ್ಥಶ. ೧-೧೦೯). ತೆಲ್ಲಟಿಗೆಗುಡು: ೨. ಉಡು 
ಗೊರೆಯಾಗಿ ಕೊಡು: ತನ್ನಸುವಂ ತೆಲ್ಲಟಿಗೆಗುಡುವ ತೆಆದೊಳ್ಕೊಟ್ಟಂ 
(ಗದಾಯು, ೨-೧೩). [ಕೆಲ್ಲಂಟಿಗೆ + ಕೊಡು] 
ತೆಲ್ಲಂಟಿಗೊಡು (ಕ್ರಿ). ಬಳುವಳಿ ಕೊಡು: ವಸ್ತುವಾಹನಸಂದೋಹಮಂ 
ತೆಲ್ಲಂಟಿಗೊಟ್ಟು ವಧೂವರರಂ ತದೀಯಾಗಾರಕ್ಕೆ ಕಳಿಪಿ (ನೇಮಿಪು. 
೧-೬೭ ವ). [ತೆಲ್ಲಂಟಿ ೬ ಕೊಡು) 
ತೆಲ್ಲಂಟಿದರ್‌, ತೆಲ್ಲಟಿದರ್‌ (ಕ್ರಿ). ಕಾಣಿಕೆಯನ್ನು ತರಂ ; ಉಡುಗೊರೆ 
ಯನ್ನು ತರು: ತೆಲ್ಲಂಟಿದರ್ಪ ಸಾಮಂತಸಂದೋಹದಿಂ . . , ಕರಮೆ 
ಕಣ್ಣೆಸೆದುದು ನರೇಂದ್ರಭವನಾಂಗಣರಿ (ಅಜಿಪು. ೪-೭ ಕಗಳಿ). ತೆಲ್ಲಟಿದರ್‌: 
ಚಿಲಾ ದರಾ ಕಾಮನುತ್ಸವದಿಂ ತೆಲ್ಲಟಿದಂದ ಮಾಧವಪುರ ಶ್ರೀಲೀಲೆಯಂ 
ಬಾಲೆಯರ" (ಶಾಂತಿಪು. ೮-೧೫). [ತೆಲ್ಲಂಟಿ ತರ್‌] 
ತೆಲ್ಲಂಟೆ “ತೆಲ್ಲಂಟಿ' ನೋ. 
ತೆಲ್ಲಕಾಕಮುಷ್ಟಿ (ನಾ). ಒಂದಂ ಬಗೆಯ ಸಸ್ಯ: ಬಿಳೀಕಾಕವ:ಎಷ್ಟಿ. ಪೆಲ್ಲೆ, 
ತೆಲ್ಲಕಾಕಮುಪ್ಪಿ (ಮೈಔಗಿ. ೧೯-೩೩೪). [7] 
ತೆಲ್ಲಟಿ "ತೆಲ್ಲಂಟಿ' ನೋ. 
ತೆಲ್ಲಟಿಗ (ಗಂ). ಹೊಳವಪುಳ್ಳೆ ; ಪ್ರಕಾಶಮಾನವಾದ: ಅಲ್ಲಿ ರಂಜಿಪು£ ಪ3 
ಪಲ್ಲವಿತಮಾದ ಮರಕತ ನೀಲವಜ್ರದಿಂ ತೆಲ್ಲಟಿಗ ಮಣಿಗಳಿಂದ 
(ಅಂಗಪು. ೩-3೭0). [ ಎತೆಲ್ಲ1 
ತೆಲ್ಲಟಿಗೆ "ತೆಲ್ಪಂಟೆಗೆ' ನೋ. 
ತೆಲ್ಲಟಿಗೆಗುಡು "ತೆಲ್ಲಂಟಿಗೆಗೊಡಂ' ನೋ. 
ತೆಲ್ಲಟಿಗೊಳ್‌ (ಕ್ರಿ). ೧. ಬಹಂಮಾನವಾಗಿ ಪಡೆ. ೨. ಬಳಂವಳಿಯನ್ನು 
ಸೆಳೆ; ವುಯ್ಕಿಯನ್ನು ತೆಗೆದುಕೊಳ್ಳು: ಅವನಿಪ ಕಂತುವೆಚ್ಚ ಭವಬಾಣ 
ಮದೋವದೆ ಕೊಂಡು ಚಂಡವಿಕ್ರಮನ ಶಿರಕ್ಕೆ ತನ್ನ ಶಿರಮಂ ತವೆ ತೆಲ್ಲಟಿ 
[ಪಾಕಾಂ. ತಲೆ]ಗೊಳ್ಳುಮೆಂದು » ಓಡಿದಂ ನಿಜಪುರಕ್ಕೆ (ಕುಸುಮಾ. 
೧೧-೮೮). [ತೆಲ್ಲಟಿ (ಎತೆಲ್ಲಂಟಿ) + ಕೊಳ್‌] 
ತೆಲ್ಲಟಿದರ್‌ “ತೆಲ್ಲಂಟಿದರ?' ನೋ, 
ತೆಲ್ಲಟೆ "ತೆಲ್ಲಂಟಿ' ನೋ, 
ತೆಲ್ಲಟ್ಟಿ "ತೆಲ್ಲಂಟಿ' ನೋ. 
ತೆಲ್ಲಟ್ಟು 'ತೆಲ್ಲಂಟಿ' ನೋ. 
ತೆಲ್ಲಪುನಿ (ನಾ). ಒಂದು ಬಗೆಯಂ ಸಸ 
. ೬ ಬಿಳಿತಾಳೆ, ತೆಲ್ಲಪುನಿ (ಮೈಔಗಿ. ೩೯-೭೭೩). [?) 
ತೆಲ್ಲಯಿಸು, ತೆಲ್ಲಯ್ಲ, ತೆಲ್ಸೈಸಂ (ಕ್ರಿ). ೧. ದಪ್ಪವಾಗು ; ವಂಂದ 
ವಾಗು : (8). ೨. ಗಟ್ಟಿಯಾಗಂ ; ಬಲಗೊಳಂ್ಫಿ; ಶಕ್ತಿಯಂತವಾಗು: 
(8). ೩. ಹೆಚ್ಚಾಗು ; ಅಧಿಕವಾಗಂ : (೪. ೪. ಒಟ್ಟಾಗಂ; 
ಗುಂಪಾಗು : ಕಲ್ಲದಾಡುವ ತೆಲ್ಲಯಿಸಿದ ಮಲ್ಲಗಿಳಿಯ ಸವಿನುಡಿಗೆ .. . 
ತಲ್ಲಣಂಗೊಂಡು (ರಾಮಾಶ್ಮ. ೭೩-೪). ೫. ಜಿಡ್ಡಿನಿಂದ ಕೂಡಿರಂ ; 
ಸ್ನಿಗ್ಗವಾಗು ; ಅಂಟಂಟಾಗು : (೪). ೬. ಬೆಳಗಿಸು; ಪ್ರಜ್ವಲ 
ಗೊಳಿಸು : ತೆಲ್ಲಯಿಸಿ ಮಂಗಳಾರತಿಯ ವನಿತೆಯರೆಲ್ಲ ಭುಲ್ಲಯಿಸಿ ಹಾಡಿ 
ಹರಸುವ ಹೊತ್ತು ೮-೮೮) ; ತೆಲ್ಲಯಿಸಿದಂ ಮೇಳಯಿಸಿದಂ 


(ಕರರ. 


೨೬೪-೮೮ ; 


ಮತ್ತಮಾ ಧರ್ಮಕ್ಕೆ 


೪೮) ; 


6; ಬಿಳಿಯ ತಾಳಿ: ಬಿಳಿಪೊಳಿಕು 


(ಸಿದ್ಧರಾ. 


೩೬೨೧ 


| 
| 
| 


15 
| 


Fl 
| 
} 
| 


20 


95 


85 


40 


| ತೆಲ್ಲಿಗಗೆಟಕ (ನಾ). ಒಂದು ಕೆರೆಯ ಹೆಸರ 


45 


ತೆಲ್ಲಿಗಗೇರಿ 


(ಕಮದ. ೩೪ ಪ್ರಯೋ) ; ಪೊಲ್ಲಮೆಯಂ ನಿರ್ಗುಣಮಂ ತೆಲ್ಲಯಿಸುತೆ 
ತಮಗೆ ತಮಗೆ ಪುದುವಲ್ಲದೊಡಂ ನಿಲ್ಲದೆ ಜಗದೊಳ್ತಾಳ್ವರೆ ಸಲ್ಲಲಿತರ್‌ 
(ಶಂದ್ರಭ್ಯು. ೧೨-೨೭). ತೆಲ್ಲಯ್ದು : ೬ ಅಲ್ಲಲ್ಲಿ ಕೈದೀವಿಗೆಗಳು ತೆಲ್ಲಯ್ದೆ 
[ಪಾಕಾಂ. ತೆತ್ತೈಸೆ, ಬೆಳೆಗೆ]ಪಲ್ಲವಿಸೆ ಪಲ್ಲವಸತ್ತಿಗೆ ಮೇಲ್ಮಸಗೆ (ನಂಬಿಕ. 
೧೦-೪೯). ತೆಲ್ಲೈಸು: ೧. “ ತೆಲ್ಲೈಸಿತೆಂದು ಮಂದೈಸಿದಕ್ಕೆ ನಾಮವದು” 
(ಶಲ್ಮ್ಗಮಂ. ೩0) ; “ ತೆಲ್ಲೈಸಿತೆನೆ ಬುಧರಿನದು ಮಂದೈಸಿಯೆ ನಿಂದರ್ಥ 
ಮಪ್ಪುದು” (ಕವಿಕಂ. ೨೦೨): ೩. ತೆಂಪಿನಿಂ ತೆಲ್ಲೈಸಿ ಕೋಡುಗುಟ್ಟುವ 
ಗಾಳಿ (ಕಾಲೂರ, ೭೫-೧೩೪). ೬. ಭರದಿಂ ತೆಲ್ಲೈಸಿದ ಬಹು ಕರದೀಪಿಕೆಗಳ 
ಮರೀಚಿಮಾರ್ಗವ ನಂತಾ ಪುರಲಕ್ಷ್ಮಿಯ ಸೀಮಂತದ ಸುರುಚಿರಕುಂಕುಮದ 
ರೇಖೆಯೆನಿಸಿತ್ತಾಗಳ್‌ (ಮಹಾನೇ. ೭, ಅಳವಡಿಸು (2): 
ಅಂತು ದೇವತೆ ಕೊಟ್ಟ ಗದಾದಂಡಮನುರ್ಚಿದಮರಿಯಂ ನಿಮಿರ್ಚಿ 
ಪುಲ್ಲಿಯಂ ತೆಲ್ಲೈಸಿ ಗೊಂಡೆಯವಂ ದಂಡೆಗೊಳಿಸಿ ಚಾರಣಾಕೃತಿಯಂ 
ಪಿಡಿದಾಗಳ್‌ (ದಶಕು. ೨-೨೫ ವ). [ತೆಲ್ಲ? ೬ - ಇಸ್ಕು] 

ತೆಲಯ್ದು “ತೆಲ್ಲಯಿಸಂ' ನೋ. 

ತೆಲ್ಲವಣ್ಣ (ನಾ). ಶುಭ್ರವಾದ ಬಣ್ಣ ; ನುಣುಪಾಗಿ ಹೊಳೆಯುವ 
ಬಣ್ಣ : ಚೊಲ್ಲಣಿಗೆವಡೆದ ಚಿಂತಾರತ್ನಕಳಶದಿಂ ತೆಲ್ಲವಣ್ಣದ ಬಾಗಿಲಿಂ 
ಕನಕವಲಗೆಯಿಂ (ಲಿಂಗಪು. ೩-೨೧) ; ಪಲ್ಲವಿತಮಾದ ಹಲಸವರೆ ಷರ್ಕರೆ 
ಯವರೆ ತಲ್ಲಣಿಪ ಸವಿಗೊಡುವ ಸಾಲವರೆ ಸರಳವರೆ ... ತೆಲ್ಲವಣ್ಣದ 
ಸೊಂಪಿನವರೆ (ಲಿಂಗಪು. 5-೪೫). [ಶೆಲ್ಲಿ * ಬಣ್ಣ 

ತೆಲ್ಲಿಗ, ತೆಲಿಗ, ತೇಲಿಗ್ಯ (ನಾ). ಎಣ್ಣೆಯನ್ನು ತೆಗೆದು ಮಾರಿ ಜೀವಿಸು 
ವವನು ; ಗಾಣಿಗ: “ತೆಲ್ಲಿಗಎತೈಲಿಕ- “ಎಣ್ಣೆ ವ್ಯಾಪಾರಿ” (ತದೃಕೋ. ೧೪); 
ತೆಲ್ಲಿಗ ಸೇಣಿಗ ಮನೆವೀಡಿಲ್ಲಾದದು ತೆಜಿಕಿಯುಂ (aa. XIV, ೧೯೦೧-೨೯; 
728); ಅಲ್ಲಿಯ ತೆಲ್ಲಿಗರು ಬಿಟ್ಟ ಧರ್ಮವೆಂತೆಂದಡೆ . ಸೋಟಿಗೆ 
ಯೆಣ್ನೆಯಂ ಬಿಟ್ಟರು (ಎಕ. ೪11 (8), ಶಿಕಾರಿ. ೩೩೪-3೨೭; ಸಾ. 1100); 
ಹಿಂಡಿಯಂ ನಂಬಿಯೆಣ್ಣೆಯನುಗುವ ತೆಲ್ಲಿಗನುಮ೦ (ಧರ್ಮಾಮ್ಮ. 
ಪಡವಂದಿಗಂ, ಪತ್ತಳಿಗಂ, ತೆಲ್ಲಿಗಂ (ಧಾಷಾಧೂ. ೧೭೩ ಪ್ರಯೋ) ; ಹೇಟ್‌ 
ಬಂದೆಳ್ಳ ರಾಸಿಗಳ ತೆಲ್ಲಿಗರೋಯ್ದು ಗಾಣವಾಡೊಳ್ಳಿತೆನಿಸಿದ ತೈಲಕುಂಭ 
ಕೋಟಿಗಳ ತಂದರು (ಸಿದ್ಧರಾ. 6-80) ; ಖಲಪ್ರವರ್ತನಂ ತೆಲ್ಲಿಗರೊಳ್‌ 

. ಅಲ್ಲದೆ ತನ್ನೊಳಿಲ್ಲೆನಿಸಿರ್ಪುದು (ದಶಕು. ೧-೨೨ ವ) ; ತೆಲ್ಲಿಗಂಗೆಳ್ಳ 


೧೪-೪೭). 


೮-೫೦); 


ನುದಿನಂ ಬೆಳೆದಂದವಾಯ್ರೂ (ಬಸಪು. ೪೩-೭೦). ತೆಲಿಗ: ತೆಲಿಗರು 
ಸೇಡೆಯಂ ಬಿಟ್ಟರು ನಖರ ಸೇಡೆಯಂ ಬಿಟ್ಟರು (ಎಕ. ೪, ಬೇಲೂರು. 
೭೬-೨೮; 1162). ತೇಲಿಗ್ಯ: ಪಟ್ಟಣಸಾಮಿ. ಸೋಮಿಶೆಟ್ಟಿಯರು 


ಮುಖ್ಯವಾದ ಸಮಸ್ತ ನಗರಂಗಳುಂ ತೇಲಿಗರುಮಿರ್ದ್ದ ಬಿಟ್ಟ ದತ್ತಿ 
(ಎಳೆ. ೪111, ಸೊರೆಬ.೦೪೦-೮೩ ; 1199); ದೂಸಿಗರುಂ ಮುಖ್ಯವಾಗುಳಿದ 
ಪರದರುಂ ತೇಲಿಗರುಂ (ಎಇ. 2113, 1204) ; ತೇಲಿಗರ 
ಗಾಣವೊಳೆಗಾಗಿ ಅರಮನೆಯ ನ್ಯಾಯವನ್ಯಾಯ ಮಳ ಬ್ರಯ ಏನು 
ಬಂದಡಂ ಆ ಸ್ಕಳದಾಚಾರ್ಯ್ಯರು ತಾವೇ ತೆತ್ತು ನಿನ್ನ ೯ಯಿಸುವರು 
(ಎಕ. 11, ೩೩೩-೧೭; 12067); ತೇಲಿಗ ಹಿರಿಯ ತಂಮನ ಮಗ 
ರಾಮಗೆ ವೊಂದು ಗ ೧ (ಎಕ. 111, ತಿರುಮ. 3-೭; 1367). 
[ ತೆಲ್ಲ * -ಇಗ. [ಸಂ. ತೆ ತೈಲಿಕ 
ಹಿರಿಯ ಕೆಟ3ಯ ಕೆಳಗೆ 
ಗದ್ದೆ ಮು ೧ ತೆಲ್ಲಿಗಗೆಆ್‌ಯ ಕೆಳಗೆ ಗದ್ದೆ ಮರ್ತ್ತ ೧ ಕ ೪೫೦ (ಎಳ. ಸ], 
ದಾವಣ. ೨೦-೧೯ ; 1045). [ತೆಲ್ಲಿಗ +೬ ಕೆಲ್‌] 
ತೆಲ್ಲಿಗಗೇರಿ (ನಾ). ಗಾಣಿಗರ ಬೀದಿ,-ಕೇರಿ : ಮಂತ್ರವಾದಿಯಂ ಕಂಡ 
ಗ್ರಹದಂತೆ ತೆಲ್ಲಿಗರ್‌ ತಲ್ಲಣಿಸೆ ತೆಲ್ಲಿಗಗೇರಿಯಂ ಪೊಕ್ಕು (ಧರ್ಮಾಮ್ಮ . 3-೨೧). 
[ತೆಲ್ಲಿಗ * ಕೇರಿ] 


೨೧-೫೦ ; 


ತೆಲ್ಲಿಗವನೆ 


ತೆಲ್ಲಿಗವನೆ (ನಾ). ಗಾಣಿಗನ ವಂನೆ : ಮೂಡಣ ತ[ಳ]ದ ಮೂಲು 
ಹ[ತ್ತಿ]ಯ ತೆಲ್ಲಿಗವನೆಯುಮನಾ ಶತದೊಳಗೆ , .. ಸವ ರ ಬಾಧಾಪರಿ 
ಹಾರವಾಗಿ ಬಿಟ್ಟರು (ಕಣ. 11, ೧೦-೩೦; ೩090) ; ದೇವರ ನಂದಾ 
ದೀ(ವಿ?ಗೆಗೆ ಬಿಟ್ಟ ೫೫% ತೆಲ್ಲಿಗವನೆ (ಸಾಇಇ. ೫1-11, ೧೨೯-೩೯ ; 1083). 

[ತೆಲ್ಲಿಗ + ಮನೆ 

ತೆಲ್ಲಿಗಿತಿ (ನಾ). ಗಾಣಿಗರ ಹೆಂಗಸು ; ಗಾಣಿಗಿಶ್ತಿ : ತಲುಗತಿ, ತೆಲ್ಲಿಗಿತಿ, 
ಚಿಬ್ಬಿಗಿತಿ (ಕಮದ. ೨೦೮ ಪ್ರಯೋ). [ತೆಲ್ಲಿಗ * - ಇತ್ತಿ (ಆ -ಇತ್ತಿ)] 

ತೆಲ್ಲೈಸು "ತೆಲ್ಲಯಿಸು' ನೋ. 

ತೆವಟಿಗೆ "ತಿವದಿಗೆ' ನೋ. 

ತೆವಟಿಗೆಬುಲ್ಲು" ತಿವಟೆಗೆ ಬುಲ್ಲು' ನೋ. 

ತೆವಟು "ತೆಂಟು' ನೋ, 

ತೆವಡೆ ತೆಟ್ಟೆ' ನೋ. 

ತೆವಡೆಗಟ್ಟು (ಕ್ರಿ). ಕಂತೆಕಟ್ಟು ; ಸಿವುಡುಗಟ್ಟು : ಹೊಲದಲ್ಲಿ ಆಳುಗಳು 
ಜೋಳದ ತೆನೆಗಳನ್ನು ತೆವಡೆಗಟ್ಟುತ್ತಿದ್ದಾರೆ (ರೂಢ). 

[ತೆವಡೆ (ಎ ತೆಟ್ಟೆ) + ಕಟ್ಟು) 

ತೆವರ್‌ "ತೆವಂರ್ಕ್‌' ನೋ. 

ತೆವರ "ತೆವುರ್ಕ್‌' ನೋ. 

ತೆವರಿ 'ತೆವುರ್ಕ್‌` ನೋ. 

ತೆವರಿಕೆ (ನಾ). ಹೀಯಾಳಿಕೆ : ಆಅಗವೋಡಲ್ಕವರು ಪಿಡಿತಂದು ನಮ್ಮ ತೆವರಿಕೆ 
ಗುಮ್ಮ ಟಲಿಲ್ಲಲೆ ಈಗ ದಂಡಂ ಮಣಿಯೆನುತ್ತ ಬಗ್ಗಿಸಿ ಕೆಡಹೆ (ಕತುಪು. 
೨-೩-೩೭). [ ತೆವರು, (ಆ ತೆಮರ್‌]) + - ಇಕಿ] 

ತೆವರಿಸು (ಕ್ರಿ). ೧. ಅಟ್ಟು ; ಓಡಿಸಂ ; ಇಲ್ಲಿಗಾತಂ ಬರಲು ಕದಹುದೆಟ್‌ 
ಯದೆ ಕಟಕಿಗಳನಾಡಿಸಿ ಕೆಳದಿಯರ ಕಯ್ಕಿಂದ ತೆವರಿಪುದೆನುತೆ ಬುದ್ಧಿಗಲಿಸಿ 
(ಸೌಂದಪು. ೧೩-೨೦); ತವಕದಲಿ ತತ್ಮ್ಮಣದಿನಭ್ರಕೆ ನವ ರುಧಿರ 
ಮುಬ್ಬೆದ್ದು ಸುರಸೈನ್ಯವನು ತೆವ[ಪಾಕಾಂ. ಬೆದ]ರಿಸಿತೇನನೆಂಬೆನು ಸಮರ 
ಸಂಭ್ರಮವ (ತೊರರಾ. ೬-೩೩-೪); ಬವರ ಕೈ ದುವ ಸಿದ್ಧಸಾಧ್ಯರ 
ತೆವರಿಸುತೆ ರಣವಿಷಯ ರಭಸದ ರವಳಿಯಿಂ ಸಂಚರಿಪ ಸಾಲ್ವನ ಕಂಡ 
ವಿಹಗೇಂದ್ರ (ಅಂಬಿಕಾ. ೨೨-೧೪). ೨. ಧ್ವಂಸ ಮಾಡಂ; ನಾಶಗೊಳಿಸು: 
ತೆವರಿಸಿದನನಿಬರ, [ ಪಾಕಾಂ. ಸವರಿದನು ಮತ್ತಾ ] ಚತುರ್ಬಲನಿವಹವನು 
ನಿವಿಷಾರ್ಧದಲಿ (ಕುವ್ಮಾಗ. ೨-89) . ೩. ಕಳೆ; ನಿವಾರಿಸಂ ; ಪರಿಹ 
ರಿಸು: ಲಿಂಗವಿದು ತಾಪತ್ರಯಂಗಳಂ ತೆವರಿಪು ದು (ಸಿದ್ಧೇಪು. 
೨೨-೧೦೬) ; ತಂದೆ ಪಂಚಾಕ್ಷರಿಯ ಮಂತ್ರಲಸದುಪದೇಶಮಂ ದಯದೊ 
ಇತ್ತೆನ್ನ ಪಾಪಕುಲಮಂ ತೆವರಿಸು (ಕರಾಘಕ. ೧೦-೧೯). ೪. ಜರೆ; 
ಹೀಯಾಳಿಸು : ಇರುಳರಸನಂ ಜಅಕವ ವದನವನಜದಯೆಸಳ ತೆಜನಂ 
ತೆವರಿಸುತಿರದೆ ತೊಳಗುವ ನಯನವೆಳಹರಿಯಿರವ ನೆಅಕಿ ನಗುವ ನಡು 

. ನೆಲವರೆಗಿಳಿದ ನಿಡುಜಡೆಯ ತರುಣಿಯರು (ನಂದಿವಾ. ೯-೩೪). 
[ ತೆವರು, ( ಎತೆಮರ್‌;) + - ಇಸು) 

ತೆವರು, "ತೆವಂರ್‌,' ನೋ, 

ತೆವರ್ಕು "ತೆವಂರ್ಕ್‌' ನೋ. 

ತೆವರೇರು "ಶೆವರೇಟು' ನೋ. 

ತೆವರೇಜು, ತೆಎರೇರು (ಕ್ರಿ). ದಿಣ್ಣೆಯನ್ನು ಹತ್ತು ; ಗುಡ್ಡವನ್ನು 
ಏರಂ: ಕಾಲುವೆಯಗಳು ಕುಳಿತೆವರೇಅಲರಿದೆನಲು ಗಾಲಿವೊಗೆದುವು ಕೀಲು 
ಮುಟ್‌ದುವು ಗೋಳುಗುಟ್ಟಿತು ಪುರಜನಂಗಳು (ಉಶಿರಾ. ೧೧-೪೪) ; 
ತೆವರೇರು : ತವರುಮನೆಯಾ ದೀಪ ತೆವರೇರಿ ನೋಡೇನಂ (ಹಳ್ಳಿಯ. 
೯೩). [ ತೆವರು ( ಆ ತೆಮರ್‌್‌) * ಏಲ್ಲು ( ಆ ಏಯ್‌) 

ತೆವರ್ಚು 'ತೆಮಳ್ಳು' ನೋ. 


೩೬೨೨ 


10 


16 


20 


80 


86 


40 


46 


ತೆಳುಗಲಟಾ 


ತೆವಲು, ತೆವುಲಂ (ನಾ). ೧. ಉತ್ಕಟವಾದ ಇಚ್ಛೆ ; ಗೀಳಂ; ಚಟ: ಈ 
ಮಾತುಗಳಿಂದ ಮಾಸ್ಲೋವಳಿಗೆ ಹೆಂಡದ ತೆವಲು ಹತ್ತಿತು (ಭುನಕು. 
೧೪೬) ; ಆ ಕೂಟಕ್ಕೆ ಹೊಗೇಸೊಪ್ಪ ಎಲೆ ಅಡಿಕೆ ನಶ್ಯ ಸುಣ್ಣ ಮುಂತಾದ 
ತೆವಲು ಸಾಮಾನುಗಳನ್ನೊದಗಿಸಿ (ಹುಟ್ಕಹ. ೨೦). ೨. ಬೇನೆ; ವ್ಯಾಧಿ: 
ನಿನಗೇನು ಬಂತು ತೆವಲು' (ನಮ್ಮನು. ೧೧೨) ; ಸುಳ್ಳು ಹೇಳಲಿಕ್ಕೆ ನನಗೆ 
ಏನು ತೆವಲು (ಮಲವ. ೩೯೨): ತೆವುಲು: ೧. ಅವಳಿಗೆ ಅಡಕೆಲೆ ತೆವುಲು 
ಜಾಸ್ತಿ (ರೂಡ). ೩. ತೀಟೆ ; ಬೆದೆ; ನಸೆ: ತೆವಲು ಶೀರಿದ ಮೇಲೆ 
ಲೌಡಿಯ ಸಂಗವೇಕೆ ? (ಗಾದೆ). 

[ದೇ.8 ತುಳು. ತೆವಲಿ ; ತೆಲು. ತೆವಲು ತೆಗುಲು] 
ತೆವಲುಗಾರ (ನಾ). ಗೀಳಂ ಹಿಡಿದವನು ; ಚಟವುಳ್ಳವನಂ :(8). 
[ತೆವಲು + _ ಗಾರ ( ಆ - ಕಾಲ) 

ತೆವಳ್‌ “ತೆಮುಟ್‌*' ನೋ. 

ತೆವಳಾಟ (ನಾ). ತೆವಳುವಿಕೆ ; ದೇಕುವಿಕೆ : ಎಳೆಯ ಮಕ್ಕಳ ತೆವಳಾ 
ಟವೂ ಹಾವಿನ ಹರಿದಾಟವೂ ಒಂದು `ದೃಷ್ಟಿಯಲ್ಲಿ ಇದೇ ರೀತಿಯದು 
(ಮುನೋನಂ. ೧೬೭). [ತೆವಳು( ಆ ತೆಮಲಟು”') + ಆಟ) 

ತೆವಳು "ತೆಮಟ್‌' ನೋ. . 

ತೆವಳೆ (ನಾ). ಅಲಕ್ಷ; ಉದಾಸೀನ. 'ತೆವಳೆಗಾಣ' ಪರಾ. [?] 

ತೆವಳೆಗಾಣ್‌ (ಕ್ರಿ). ಉದಾಸೀನಮಾಡು; ಕಡೆಗಣಿಸಂ: ಸತಿ ಪಯ್ಕೆಲ್ಪಿದ 
ಪಳ್‌ ರಘೂದ್ವಹ ಕುಲಸ್ತ್ರೀ ಸೀತೆ ಪೆಣ್ಣುಯ್ಯಲಂ ಶ್ರುತಿ ಕಯ್ಕೊಂಡುದು 
ಕೇಳ್ದಿದಂ ತವಳೆಗಂಡಂದೆನ್ನ ವಿಖ್ಯಾತಿ ದೂಷಿತಮಕ್ಕುಂ (ಪಂಠಾಮಾ. 
೯-೧೪೪). [ತೆವಳೆ . ಕಾಣ್‌: 

ತೆವುಲು "ತೆವಲು' ನೋ. 

ತೆಳ್‌, ತೆಳು (ಗು). ತೆಳ್ಳಿತು, ತೆಳ್ಳಿತ್ತು ಎಂಬುದಕ್ಕೆ ಸಮಾಸದ ಪೂರ್ವ 
ಪದವಾಗಿದ್ದಾಗ ಬರುವ ಆದೇಶ ರೂಪ. “ತೆಳ್ಗನ್ನಡ', `ತೆಲ್ನಡಂ', 
ತೆಳ್ವರಿಜು' ಪರಾ. ತೆಳು. “ತೆಳಂಗದಪು', "ತೆಳುವಸಿಆ*' ಪರಾ. 
“ತಿಲ್ಲಿ' ಹೋ. 

ತೆಳ್ಳನೆಯ 2 ತೆಳ್ಳಗಿರುವ: ತೆಳ್ಳನೆಯ ಕೋಟು ಧರಿಸಿದುದರಿಂದ 
ನೆಕುದೋವನ ಮೈಯಲ್ಲಿ ನಡುಕ ತಲೆದೋರಿತ್ತು (ಪುನರು. ೩೯); ದೃಷ್ಟಿ 
ಪಾಟವುಳ್ಳವರ ಬರಿಯ ಕಣ್ಣುಗಳಿಗೆ, ಮಬ್ಬಿನಲ್ಲಾಗಲಿ ತೆಳ್ಳನೆಯ 
ಮೋಡ ಮುಚ್ಚಿಕೊಂಡಿರುವಾಗಾಗಲಿ, ಶುಕ್ರನ ಕಲೆಗಳು ಅನೇಕ ವೇಳೆ 
ಕಾಣುವುದು೦ಟು (ಜ್ಯೋತಿರ್ವಿ. ೧೧೬). [< ತೆಳ್ಳಿತು] 

ತೆಳಗು (ನಾ). ಕೆಳಭಾಗ; ಅಡಿಭಾಗ: ಆ ಪುಸ್ತಕ ಪೆಟ್ಟಿಗೆಯ ತೆಳಗಿದೆ (ರೂಂ). 

ತೆಳಗಣ ಎ ಕೆಳಗಿರಂವ ; ತಳದ: ನಾಉ ಆಳುವ ರಾಂಜ್ಯಘಟ್ಟದ 
ಮೇಲಣ ಠಾಣ್‌ಯ ಘಟ್ಟತ್ತೆಳಗಣ ಠಾಣ್‌ಯಗಲಲ್ಲಿ (ಮೈಳರಿ. ೧೯೪೩, 
&೭-೦೭ ; 1642). [ <ಕೆಬಗು) 

ತೆಳಗೆ (ಆ). ಕೆಳಗೆ; ಅಡಿಯಲ್ಲಿ : ಇದೊ ತಗ್ಗು, ಅದೊ ಗುಡ್ಡ, ಅಗೊ 
ಮಲೆಯ ಬೆಟ್ಟ ನೆಲ ತೆಳಗೆ ಬಿಟ್ಟ (ಗಂಗಾತ. 9೦-೦೨). [ ಕೆಟಗೆ ) 

ತೆಳು "ತೆಣಜು' ನೋ. 

ತೆಳು "ತೆಳ್‌' ನೋ. 

A ತೆಳುಂಪು "ತೆಳಂ' ನೋ. 

ತೆಳುಕಾಗದ (ನಾ). ದಪ್ಪವಲ್ಲದ ಕಾಗದ: ತೆಳುಕಾಗದದ ಮೇಲೆ ಊರಿ 
ಬರೆಯಬಾರದು (ಕೂಢಿ). [ತೆಳು (ಎತೆಳ್‌) + ಕಾಗದ] 

ತೆಳುಗದಪು "ತೆಳ್ಸದಂಪು' ನೋ. 

ತೆಳುಗನ್ನಡ "ತೆಳ್ಳನ್ನಡ' ನೋ. 

ತೆಳುಗಲ್ಲ "ತೆಳ್ಗೆಲ್ಲ' ನೋ. 

ತೆಳುಗಟಿೌ “ತೆಳ್ಗಟ್‌' ನೋ. 


ತೆಳುಗಾವಿ 


ತೆಳುಗಾವಿ (ನಾ). ತಿಳಿಯಾದ ಕಾವಿಬಣ್ಣದ ಸೀರೆ: ಸಾರಂಗವಟ್ಟಿ ಪಳಿ 
ಸಂಧ್ಯೂರಾಗಂ ತ್ರಿವಳಿ ಮಂಚಿಟಿಗೆ ಪಲ್ಲಕಿ ನಲ್ಲೂರ. ತೆಳು[ಪಾಕಾಂ. ೪] 
ಗಾವಿಯೆಂಬಾ ಸೀರೆಗಳಂ ಸತಿಯರೊಲೆಯೊಳುರುಪಿದರಾಗಳ್‌ (ತ್ರಿ ಪುವಿ. 
ಕುಂಬಳಗಂಟಿ ತೆರತವಳಿ ತೆಳುಗಾವಿಯುಂ ಬಿಳಿದಿನ ಸೀರೆ 
(ಅಮಂಸಾಂ. ೪-೦೯). [ತೆಳು ( ಆ ತೆಳ್‌) ೬ ಕಾವಿ] 
ತೆಳುಗಾಳಿ (ನಾ). ವೆಂಲ್ಲನೆ ಬೀಸುವ ಗಾಳಿ ; ವೆಂಲಂಗಾಳಿ ; ಮಂದ 
ಮಾರುತ : ತೆಳುಗಾಳಿಯಂ ಬಯಸಿ ಭದ್ರದೊಳು ಚರಿಸುವ ರತಾಂತ 
ಸತಿಯರ ಕಂಡನು (ಹಡಳಾ. ೪-೩೩); ಬಳಲಿಕೆಯಿಲ್ಲೆಮಗಣ್ಣಾಜಿ ನಿನ್ನಯ 
ನಿಳಯಕ್ಕಿನ್ನೆಯ್ದಿ ಬಹಾಗ ತೆಳುಗಾಳಿಯಲ್ಲದೆ ಬಿಜುಗಾಳಿಯಿಲ್ಲ (ಥಂಡ. 
೩೯-೧೮) ; ತೆಳುಗಾಳಿಗೊಯ್ಯನೆಯೆ ನಿರಿನಿರಿ ವಿಕಂಪಿಸುವ ಪಟಿಕನಿರ್ಮಲ 
ನದಿಯ ಪುಲಕಿತಮುಕುರದಲ್ಲಿ ಮಜ್ಜನಕ್ಕುಜ್ಜಗಿಸಿ (ಶ್ರೀರಾಮಾ. ೧-೯). 
[ತೆಳು( ಆ ತೆಳ್‌)  ಗಾಳ್ಮಿ) 
ತೆಳುಗೊರಳು (ನಾ). ತೆಳ್ಳನೆಯಂ ಕೊರಳು : ನೀಳವಾದ ತೆಳುಗೊರಳಿನ 
. . ಎಂಟು ವರ್ಷದ ಹುಡುಗನೊಬ್ಬ . . . ನಾವಿಕ ಟೋಪಿಯನ್ನು 
ಧರಿಸಿಕೆೊಂಡಿದ್ದನು (ಪುನರು. ೪೪೦). 
[ತೆಳು ( ಆತೆಳ್‌) + ಕೊರಳು ( ಆ ಕೊರಲ್‌)] 
ತೆಳುತೆರೆ "ತೆಳ್ಜೆರೆ' ನೋ. 
ತೆಳುದಗಡು (ನಾ). ತೆಳಂವಾದ ಲೋಹದ ಹಲಗೆ,-ಫಲಕ : ರುಗ 
ರುಗಿಪ ಬೆಳುದಿಂಗಳಿನ ತೆಳುದಗಡೆನಲು ತೊಳಗುವ ದುಕೂಲವ ಬಿಗಿದು 
(ಕುವ್ಶಾಗ. ೫-೪೦). [ತೆಳು ( ಆ ತೆಳ್‌) ೬ ತಗಡು] 
ತೆಳುದುಗುಲ (ನಾ). ಶುಭ್ರವಾದ ಬಟ್ಟೆ: ಮಳಯಜದ ಮಲ್ಲಿಗೆಯ 
ಮುತ್ತಿನ ತೆಳುದುಗುಲ ಸುಲಿಪಲ್ಲ ನಿಡುಗಂಗಳ: ಬೆಳಗು ದೆಸೆ ಮುಸುಕು 
ತಿರೆ (ಸಾಳ್ಮಛಾ, 8-೩8). [ತೆಳು ( ೬ ತೆಳ್‌) * ದುಗುಲ] 
ತೆಳುದೊಗಲು (ನಾ). ಸೂಕ್ಷ್ಮವಾದ ಚರ್ಮ ; ನವುರಾದ ಚರ: 
ತೆಳ.ದೊಗಲ ನಿಡುಸೋಗೆಯುಡುಗೆಯನೆಳಗರುಳ ಸಿಂಗಾರದುಟಿಬಿನ... 
ಕಾಳಿಜದಟ್ಟುಗುಳಿಗಳ ಕೆಳೆಗಳೊಳು ಕೊಡಗೂಸು ಪೂತನಿನಿಕರವೊಪ್ಪಿದವು 
(ಕಾವ್ಯಾಳೀ. ೫-೩೪). [ತೆಳು (ಆ ತೆಳ್‌) + ತೊಗಲ್‌ (ಆ ತೋಲ್‌,)] 
ತೆಳುನಿದ್ರೆ (ನಾ). ಸಣ್ಣ ನಿದ್ರೆ; ಮಂಪರು ; ಸಿರಿಮಂಚಮಂ ಸುತ್ತಿ 
ಮುತ್ತಿ ಕುಳ್ಳಿರ್ದ ಸತಿಯರು ಕೂಡೆ ಮಾತಾಡುತಿರುತಿರಲು ತೆಳುನಿದ್ರೆ 
ಕವಿದುದೇಂ ವಣ್ಣಿಸುವೆನರಿ (ಸೋಮ. ೧-೮೪). [ತೆಳು (ಎತೆಳ್‌)+ನಿದ್ರೆ] 
ತೆಳುನೀರು (ನಾ). ತಿಳಿಯಾದ ನೀರಂ; ಶಂಭ್ರವಾದ ನೀರು: (8). 
[ತೆಳು (ಎತೆಳ್‌) + ನೀರ್ಮು (<ನೀರ್‌,)] 
ತೆಳುನೋಟ (ನಾ). ಸ್ವಚ್ಛವಾದ ನೋಟ ; ನಿರ್ಮಲವಾದ ನೋಟ: 
ಸನ್ನೆಯ ನೋಟ ಸನ್ಮಾನದ ಸವಿನೋಟ . , . ಭಿನ್ನದೋಟಜದೆ ತೆಳು 
ನೋಟದ ಲಲಿತಾಂಗಿ [ಪಾಕಾಂ.ಬಿನ್ನಣದ ತೇಲ್ವ ನೋಟವ ನೋಡುತಲಾಗ] 
ಚೆನ್ನೆಯರಿರ್ದರೊಂದೆಸೆಯ (ಅಬೃಲೂ . ೩-೦೦೭). 
[ತೆಳು (ಆ ತೆಳ್‌) + ನೋಟ] 
ತೆಳುಪು “ತೆಳ್ಪ' ನೋ. 
ತೆಳುಬಣ್ಣ "ತೆಳ್ವಣ್ಣ' ನೋ. 
ತೆಳುಮಜ್ಜಿಗೆ (ನಾ). ತಿಳಿಯಾದ ವಂಜ್ಚಿಗೆ ; ನೀರಂವಂಜ್ಜಿಗೆ: ಪನಸಿ 
ಮ್ಮಾವು ಕಜ್ಜುರದ ಪಣ್ಗಳ . ರಸಾಯನಮನೀಂಟಿ ತೆಳುವುಜ್ಜಗೆಯ 
ಕೊಂಡು ನೀರ್ಗುಡಿದು ಹೊಟ್ಟೆಯ ತಡಹುತೆಳ್ಲು ಕಯ್ದೊಳೆದರು 
(ಸಮ್ಮಕ್‌. ೭-೨೮). [ತೆಳು (ಎತೆಳ್‌) + ಮಜ್ಜಿಗೆ] 
ತೆಳುಮೆಯ್‌, ತೆಳುಮೈ (ನಾ). ಸ್ಥೂಲವಲ್ಲದ ದೇಹ ; ಕೃಶ ಶರೀರ: 
ಕಚ್ಚುಕನ್ನ ಡಕದ ತೆಳುಮೆಯ್ಯ ಬಾಲೆಯೊಬ್ಬಳು ಆ ಭಾಷಣವನ್ನು . 
ತರ್ಜುಮೆ ಮಾಡುತ್ತಿದ್ದಳು (ಪುಸರು, ೩೪೩). ತೆಳುಮೈ: ಅತ್ತಿಂದಿತ್ತ 


೦೦-೨೮) ; 


೩೬೨೩ 


1 


ಐ 


40 


೬ [45 


ತೆಳ್ಗಲ್‌ 


ಶಿರ:ಗಾಡುತ್ತಿದ್ದ ತೆಳುಮೆ ಥಯ ಗುಜ್ಜಾರಿಯನ್ನು ಕಂಡು ಅವನು ಬಳಿ 
ಸಾರಿದನು (ಪುನರು. ೧೮೭). [ತೆಳು (ಆ ತೆಳ್‌) 4 ಮೆಯ್‌ ] 

ತೆಳುಮೈ "ತೆಳವೆಂಯ್‌' ನೋ. 

ತೆಳುಮೊಗ (ನಾ). ತೆಳುವಾದ ಮಂಖ; ಕೃಶವಾದ ಮುಖ: 
ಅವರಲ್ಲೊಬ್ಬಳ ವಯಸ್ಸು ಸುಮಾರು ನಲವತ್ತು. ಅವಳ ತೆಳುಮೊಗ 
ಬಿಳಚಿಕೊಂಡಿತ್ತು (ಪುನರು. ೧೪೧). [ತೆಳು (ಆ ತೆಲ್‌) + ಮೊಗ] 

ತೆಳುವಸಿಲಾ "ತೆಳ್ಬಸಿಜಿ್‌' ನೋ. 

ತೆಳುವಸಿಜು "ತೆಳ್ವಸಿಅ್‌' ನೋ. 

ತೆಳುವಸುಜು "ತೆಳ್ವಸಿಲ್‌' ನೋ. 

ತೆಳುವಳುಕು “ತೆಳ್ವಳಿಕು' ನೋ. 

ತೆಳುವಾಸೆ "ತೆಳಾ ಸೆ ನೋ. 

ತೆಳುವು 'ತೆಳ್ಬು' ನೋ, 

ತೆಳುವುಡಿ (ನಾ). ಸಣ್ಣ ಪುಡಿ; ನವುರಾದ: ಹುಡಿ: ತಳುವುಡಿಯ 
ಮಳಲಿಡಿಯಲಿತ್ತಡಿಯ ತಳಗಡಿಯ ಪೊಳೆ ನೆಜಹಯಲುಜ! . . . ಸಲೆ 
ಕಣಕ ಸೆದಳಂದು ದಿವಿಜಸಿಂಧು (ಜೈಮಿಭಾ. ೯-೨೪). 

[ತೆಳು (ಎತೆಳ್‌) + ಪುಡಿ? 

ತೆಳುವೆಣ್ಣು (ನಾ). ತೆಳುವಾದ ಶರೀರವನ್ನುಳ್ಳ ಹೆಣ್ಣು ; ಕೋಮಲೆ : 

“ ತೆಳುವೆಣ್ಣು, ಲತಾಂಗಿ ” (82108. ಇಂಕನಿ). 
[ ತೆಳು (-ಆತೆಳ್‌) + ಪೆಣ್ಣು (ಪೆಣ್‌) 

ತೆಳುವೆಲರ್‌ ತೆಳ್ಳೆಲರು' ನೋ. 

ತೆಳುವೆಳಗು ತೆಳ್ವೆಳಗು' ನೋ. 

ತೆಳ್ಗದಂಪು, ತೆಳಂಗದಪು, ತೆಳ್ಸದಪು (ನಾ). ಸಂಂದರವಾಗಿರಂವ ಕೆನ್ನೆ ; 
ನುಣುಪಾದ ಕೆನ್ನೆ; ಕೋವಂಲವಾದ ಕಪೋಲ: ದೇವಿಯ ತಾಂಬೂಲ 
ಚ್ಛಾಯಾವಿಷ್ಠ ತಮಾದ ತೆಳ್ಗ ದಂಪುಗಳಿಸೆಗುಂ (ಪುಷ್ಪಪು. ೩-೪೮) ; ಕರ್ಮ 
ಧಾರಯಕ್ಕೆ - ತೆಳ್ಗೆದಂಪು, ಒಳ್ಳನ್ನಡ೦ (ಕಮದ. ೧೬೪ ಪ್ರಯೋ); 
ಸೊಗಸುವ ತೊಳಪಗಣ್ಣಳ ತೆಳ್ಗದಂಪುಗಳ ಸಂಪಗೆಯ ಪಳಿವ ಮೂಗಿನ 
- ೬ ೬ ಪೆಣ್ಗಳಿರ್ದರು (ಜಬಪು, ೭-೧೨). ತೆಳುಗದಪು : ಅವನ ಕುಳ್ಳಿರಿಸಿ 
ತೆಳುಗದಪಮಳಾಧರವ ಚುಂಬಿಸಿ ಸುಖದಳೆದಳು (ಕಂನವಿ. ೧೦-೩೦). 
ತೆಳ್ಗ ದಪು: ಭುಜಂಗಳ ತಣ್ಬಿನೊತ್ತು ಬಿಂಕಂಬಡೆದಿರ್ದ ತೆಳ್ಗೆದಪಿನೆ ಎತ್ತು 
(ಸೂಕ್ತಿಸು. ೦೦-೨೬೧) ; ಪಸರಿಪೆಳನಗೆಯ ತೆಳ್ನ ದಪಿನಿಂ . ೬ ೬ ಕಾಂತೆ 
ಕಣ್ಣೆ ಸೆದಿರ್ದಳು (ಜೃಮಿಭಾ. ೦೮-೨೯) ; ಮೆಣ್ಪಡಿ, ಒಳ್ಳಾಳ್‌, ತೆಳ್ಗದಪು 
(ರಬ್ಮಾನು. ೬೦ ಪ್ರಯೋ) ; ಪೆರೆನೊಸಲ ಚೆಂದುಟಿಯ ನುಣ್ಮನಿಯ 
ತೆಳ್ಗದಪಿನ ಕ ಮುಗ್ದೆ (ವೆಂಕಾರಾ. 8-೬-೩೮). [ತೆಳ್‌ + ಕದಂಪು] 

ತೆಳ್ಗ ದಪು ತೆಳ್ಸದಂಪು' ನೋ. 

ತೆಳ್ಸನ್ನಡ, ತೆಳಂಗನ್ನಡ (ನಾ). ತಿಳಿಯಾದ ಕನ್ನಡ; ಶುದ್ಧಮದ 
ಕನ್ನಡ: (8). ತೆಳುಗನ್ನಡ: ಒಳುಗನ್ನಡವಚ್ಚಗನ್ನಡಂ ಪೊಸತೆಂಬುದು 
ತೆಳುಗನ್ನಡ ಮಿಶ್ರದಿನಿದರಿಳೆಯೊಳ್‌ ಸತ್ಪುರುಷರೋದಿ ಕೇಳ್ಕುದು ಸತತಂ 
(ಕವಿಡ. 111, ೧೪೯. ರಾಜಾವಳೀ ಕಥಿ). [ತೆಳ್‌ 4 ಕನ್ನಡ] 

ತೆಳ್ಳಪ್ಪುರ (ನಾ). ಶಂಭ್ರವಾದ ಕರ್ಪುರ: ನೋಡಿದ ಕಣ್ಗಳಿಟ್ಟ ತೆಳ್ಗ 
ಪುರದ ಸಲಗೆಯಂತಟ್ಕರಿಂ ಕೂಡೆ ಕೊಂಡಾಡಿದ ಬಾಯ್ಗ್ಸೋರಂದದಿಂ 
ತೀವಿದ ತನಿಗೆನೆವಾಲಂತೆ ನೇರ್ಪಟ್ಟ ನಿನ್ನಗ್ಗದ ದೇಹಚಾಯೆಯಿಂ ತಣ್ಣನೆ 
ತಣಿಯದೆ ಲೋಕತ್ರಯಂ ಚಂದ್ರನಾಥ (ಧರ್ಮನಾ. ೫-೬೩). 

[ ತೆಳ್‌ + ಕಪ್ಪುರ ] 

ತೆಳ್ಗೆಲ್‌ (ನಾ). ಸಪುರವಾದ ಕಲ್ಲಂ._ಚಪ್ಪಡಿ: ಕಂಟಿ: ತೆಮರಂ ಪಸರಿಸಿ 

ತೆಳ್ಗಲ್ಲೊಳ್‌ ಘಟಿಯಿಸುವುದು ಸುಸ್ಕಾನಶಯನನ (ಮ ಪ್ಹಂತೆ ನೆಲಂ 


(ಅಕ್ಕಶಾ. ೭-೩). [ ತೆಲ್‌ + ಕಲ್‌] 


ತೆಳ ಲ 
ne 


ತೆಳ್ಗಲ್ಲ, ತೆಳಂಗಲ್ಲ (ನಾ). ಎ ತೆಳ್ನದಂಪು: ಗಲ್ಲಕ್ಕೆ - ಗಲ್ಲಗಿವಿ . . . ಗಲ್ಲ 
ಸ್ಥಳಂ, ತೆಳ್ಗೆಲ್ಲ (ಕಮದ. ೨೯೮ ಪ್ರಯೋ) ; ತೆಳ್ಗಲ್ಲ, ಪೂಸರನ ತೋಳ್ಲೆಲ್ಲ 
ದಟ್ಟಡಿಗಳೊಳ್ಳಾಡಿ ಜೋಗಿಗಳ ಬುಳ್ಗೇಡಿ ನಳಿಸುಳಿಗುರುಳ್ಗರ್ಪಿನೊಳ್ಸಿ 
ನೊಂದೇಳ್ಸೆ ವಿಟರೆರ್ದೆವಾವುಗಳ್ಗಿಟ್ಟ ಪೇಳ್ಗೆ (ಉದೈದೇ. ೩-೨೦). 
ತೆಳುಗಲ್ಪ: ತನುರುಚಿ ನಗುವುದು ರನ್ನದ ತೊಡವ ಮಿಗೆ ಪಚ್ಚೆಗೆಂಪ 
ಲತಗೆಯ ಹುರುಡಿಪುದು ತೆಳುಗಲ್ಲವಾ ಸ ಓಯಂಪುಭೆಗೆ (ವರ್ಧಡ. ೪-೮೦). 
[ತೆಳ + ಗಲ್ಲ] 
ತೆಳ್ಗಟಿಿ ತೆಳಂಗಟ (ನಾ). ತಿಳಿಯಾದ ಗಂಜಿ,-ಅಂಬಲಿ : ಎರಡುಂ 
ಬಾಳಕ ಪದ್ಮಕಮೆರಡುಂ ಚಂದನಮೆನಿಪ್ಪುವಂ ತೆಳ್ಸಬ*ಯಿಂದರೆದು 
ನಡುನೆತ್ತಿಯೊಳ್‌ ಪೂಸೆ ರುಜಾರ್ತನ ತೃಷೆಯ ದಾಹದೊದವಂ ಕಳೆಗುಂ 
(ರೋಕೋಪ. ತೆಳುಗಟಿ : “ಗಂಜಿ ಕಾಂಜಿಕಮೆನೆ 
ತೆಳುಗಲಟ್‌ ” (ವಸ್ತುಕೋ. ೯೨-೪9). [ತೆಳ್‌ ೬ ಕಲ್ಮಿ (ಕಳ್ಳಿ)? 
ತೆಳ್ಗೂದಲು (ನಾ). ನವುರಾದ ಕೂದಲು ; ತೆಳ್ಳಗಿರಂವ ಕೂದಲು : 
ನೀಟಾಗಿ ಬಾಚಿಕೊಂಡಿದ್ದ ತೆಳ್ಗೂದಲಿನ ಬಿಳಿಚುಮೋರೆಯ ತರುಣ ಕಲಾ 
ವಿದ (ಪುನರು. ೩೩4). [ತೆಳ್‌ * ಕೂದಲು (ಆ ಕೂಂದಲ್‌) ] 
ತೆಳ್ತುಟಿ (ನಾ). ತೆಳುವಾದ ತಂಟಿ ; ತೆಳ್ಳಗಿರುವ ತುಟಿ: ಕೆದರ್ದ ತಲೆ 
ನವಿರರಮೆ ಮುಗಿದ ಕಣ್ಣಳ್‌ ಜೋಲ್ಡ ವದನದಿಂ ಭುಜದೊಳೊಜಗಿದ 
ಕೊರಲ್‌ ತೆಳ್ಳುಟಿಯ ತುದಿ (ಡಬಪು. ೧೦-೬೩). [ತೆಳ್‌ + ತುಟಿ] 
ತೆಳ್ಳರೈ ತೆಳಂತೆರೆ (ನಾ). ೧. ಸಣ್ಣ ಅಲೆ,_ತರಂಗ; ಶರದೊಳ್ಳುಳುಂಗಿ 
ನೆಗಪಿದ ಕರಿಕುಂಭಂ ಫೇನ ಪಿಹಿತವಿಂಬಾದುದು ತೆಳ್ಲಿರೆ ಮೇಲುದಟ್‌ಂ 
ಪೊಣ್ಮಿದ ಸರಸಿಯ ಮಲಯಜ ವಿಲಿಪ್ತ ಕುಚಕುಂಭದವೋಲ್‌ (ರಬಶಂ. 
೨-೫೬), ತೆಳುತೆರೆ: ೧. ತೆಳುತೆರೆಯಿಲ್ಲದಿಂಗಡಲೊಳು ತೇಲುವ ಪೊಳೆವ 
ಚೆಂದಿರನೊಲು . . . ಬೆಳ್ಳಿಯ ಘಳಿಗೆವಟ್ಟಲು ರಂಜಿಸಿದುದು (ವರ್ಧಡ. 
5-೪೮). ೨. ತೆಳುವಾದ ಮುಸುಕು, _ಪರದೆ : ತೆಳುತೆರೆಯ ಮರೆಯಲ್ಲಿ 
ಅವಳ ಸುಂದರವಾದ ಮುಖ ಕಾಣಿಸುತ್ತಿತ್ತು (ರೂಡಿ). ([ ತೆಳ್‌+೬ತೆರೈ] 
ತೆಳ್ಳೇಹ (ನಾ). ಎ ತೆಳಂಮೆಯ್‌ : ಇಂತಪ್ಪ ಶೂರೆಯರೆನುತಿರ್ದು 
ತೆಳ್ಳೇಹಮಂ ತಾಳ್ವಿರೇಕೆಂದಳವಳು (ಮೋಹತ. ೪-೬೪). 
[ತೆ೪್‌ + ದೇಹ] 
ತೆಳ್ನಡು (ನಾ). ಕೃಶವಾಗಿರಂವ ಸೊಂಟ; ಸಣ್ಣ ನಡಂ : ಬಂದರ್‌ ಗಡಣದೆ 
ತೆಳ್ನಡುವಿನ ಸೆಳೆನಡುವಿನ ಬಡನಡುವಿನಸಿಯನಡುವಿನ ಸತಿಯರ?" (ಗವಿ. 
೪-೦೨೦) ; ತೆಳ್ನೆಡು ಬಳ್ಳೆ ಸಖೀಕದಂಬಕ್ತಂ ನಲಿದೊಡನೇಆಅ್‌ ನೀಟ 
ಬಿಡದೇಟ್‌ದಳೊಯ್ಯನೆ ರಮ್ಮಹರ್ಮ್ಯಮಂ (ರಾಜಶೇ. ೭-೦೭). 
[ತೆಳ್‌ + ನಡ್ಕು 
ತೆಳ್ಳಟ್‌ (ಕ್ರಿ). ಕೃಶತೆ ಅಳಿದಂಹೋಗಂ; ದಪ್ಪವಾಗಂ: ಪೆತ್ತುಂ 
ತೆಳ್ಳಆಿಯದ ನಡು . . . ಮುನಿದುಂ ಚಿಲ್ಕೊತ್ತೆರಿಪ ನಗೆಮೊಗಂ 
ಮೆಯ್ದೆೈತ್ತಿರೆ ಕರಮೊಪ್ಪಿದಪ್ಪರಲ್ಲಿಯ ಪೆಂಡಿರ್‌ (ಕಾವ್ಯಾವ. ೭೪೪). 
[ ತೆಳ್ಳು ೬ ಅಲಿ 1 
ತೆಳ್ಳು, ತೆಳಂಂಪು, ತೆಳಂಪು (ನಾ). ೧. ಪರಿಶುದ್ಧತೆ; ನಿರ್ಮಲತೆ ; 
ಶುಭ್ರತೆ: ನೀರ ತೆಳ್ಳು ದಗ್ಕಾಬ್ಮಿಗೆ ದೊರೆ ಸರಿ ಫೋಲ್ವೈಯೆಂಬೆನಟ್‌ಯೆಂ 
ಪೊಗಟಲ್‌ (ಶಾಂತಿಪು. ೩-೫); ದಯೆಯಿಂದೊಳ್ಳಿನ ತೆಳ್ಳಿನ ಗುಣಗಣಾಳಂ 
ಕಾರದಿಂ ಮಾರ್ಗ್ಗನಿರ್ಣ್ಣಯದಿಂ ತತ್ವವಿಚಾರದಿಂ . ಅಧಿಕನೆಂದು 
(ಸೌಇಇ. XX, ೧೮-೧೯ ; 980); ಕಲಿಕಾಲದೇಳ್ಸೆಯಂ ದೆಸೆಗಿಡೆ ` ತೂಳ್ಡಿ 
ತಾಳ್ಡಿ ಕೃತಲಕ್ಷ್ಮಿಯನೊಳ್ಬಿನ ತೆಳ್ಳುಗಳ್‌ ಜಗಕ್ಕೆಸೆದಿರೆ (ಎಕ. 711, 
ಶಿಕಾರಿ. ೧೨೩-೧೩; 1019) ; ಪೂತ ಪೂಗೊಳಗಳ ತೆಳ್ತು [ಪಾಳಾಂ. ತಣ್ಣು] 
ತೆಂಕಣೆಲರೊಳ್ಳು ಲತಾಳಿಯ ತಳ್ಳು (ಬಂಹರಿ. 3-8) ; ನಿಳ್ಬುಂ ಬೆಳ್ಳುಂ 
ತೆಳ್ಳುಂ ತಳ್ಳೊಯ್ದಿರೆ , . . ಒಳ್ಬಂ ಗೆಡೆಗೊಂಡು ಸೊಗಯಿಸುವ 


೯_೨೮). 


೩೬ 


30 


80 


85 


46 


೯ 
೪ ತೆಳ್ವಸಿಜಿ೨ 


ಮಂಡಗೆಯಂ ... ಇಟ್ಟರ್‌ (ಪಾರ್ಶ್ವ್ಯು. ೮-೩೧); ಶೋಭಿಸಿ ತೆಳ್ಳಂ 
ತಾಳ್ತ ಚಂದ್ರೋಪಳಮಮಳೆ ಶರತ್ಪೂರ್ಣ ಶುಭ್ರಾಂಶುವ೦ (ಪುಷೃಪು. 
4-೭೬). "ಕಡುದೆಳ್ಳು' ಪರಾ. ೨. ತೆಳಂವಾಗಿರಂವುದಂ ; ಸಣ್ಣಗಿರಂ 
ವುದಂ ; ಕೃಶವಾಗಿರುವುದಂ : ನುಣ್ಬಸಿಟ್‌ನೆೊಳ್‌ ತೆಳ್ಳು ಬಾಳೆದೊಡೆ 
ಯೊಳ್‌ ನುಂಪು ನುಡಿಯೊಳ್‌ ಸೊಗಸಿನಿಂಪು ಸಂಜನಿಸಿ ಮೆಜ್‌ಯೆ 
(ಜೆಬಪು. ೩೪-೬). ಸಿ ತೆಳುಂಪು: ೨. ಬಸಿಜಿ ತೆಳುಂಪು ಕುಂದದೆ... 
ನುತ ತ್ರಿವಳಿ ಕೆಟ್ಟಿರದೆ (ನೇಮಿಪು. ೪-೦೦೨). ತೆಳುಪು: ೨. “ತೆಳು 
ಪಾದುದು-ಪೇಲವ, ವಿರಲತನು” (ನಾಚಿರಾ. ಕಿ); ಲೋಲಲೋಚನಂಗಳ 
ಪೊಳೆಪುಮಂ ತೆಳ್ವಸಿಅ ತೆಳುಪುಮಂ (ಮಹಾನೇ. ೧೪-೬೦ ವ). 
[ತೆಳ್‌ + - ಪ್ರ-/ತಮಿ. ತೆಂಪು ; ತೆಲು. ತೆಲ್ಲು, ತೆಲುಪು] 
ತೆಳ್ಳುಗೆಡು (ಕ್ರಿ). ಶಂಭ್ರತೆಯನ್ನೂ ಕಳೆದುಕೊಳ್ಳೂ; ಮಲಿನವಾಗಂ: ಮದ 
ವದ್ಮಂತಿ ವರೂಧವಾಜಿಭಟ ಸಂಘಫಾತಂಗಳ್‌ ... ತಳ್ನುರ್ವಿ ಪರ್ವಿದೊಡಾ 
ಮುನ್ನಿನ ತೆಳ್ಳೆಗೆಟ್ಟು ಕೆಸಖಾಯ್ತಾಕಾಶಗಂಗೂಜಲಂ (ಪಂಪಧಾ. ೦೦-೨೯). 
[ತೆಳು * ಕೆಡು] 
ತೆಳ್ಬುವೆಜು (ಕ್ರಿ). ಶೋಭೆಯಂನ್ನು ಪಡೆ,_ಹೊಂದಂ ; ಶೋಭಿಸಂ: 
ಶರೀರಮಬ್ಬ ಜನ್ಮನೆ ಸಮೆದಿಂದುಕಾಂತವನಕಾಂತೆವೊಲೇಂ ತೆನೆ ತೆಳ್ಳುವೆ 
ತ್ತುದೋ (ಕಾಂತಿಪು. ೯-೧೯೮). [ತೆಳ್ತೆ * ಪೆಣಜ್ಮು) 
ತೆಳ್ಬೊಡೆ 'ತೆಳ್ವೊಡೆ' ನೋ. 
ತೆಳ್ಬೊರೆ “ತೆಳ್ವೊರೆ' ನೋ. 
ತೆಳ್ಟೊಟಲ್‌ (ನಾ). ಕಿರಿದಾದ ಪೊಟರೆ,_ಡೊಗರಂ : ಪೆರ್ಮರನ 
ಪಾಣುಗೊಂಬಿನೊ೪? ಪೊಡೆಯ ತೆಳ್ಳೊಬಲೊಳೊತ್ತುಗಟ್ಟಿದ ಕಿಜುನೊಲನ 
ಸವಿಜೇನ ಸಜ್ಜಿನಿಂಬನಿಯನೆಜಕಿದು (ರಾಮಾಶೈ. ೧೦೦-3೯). 
[ತೆಳ್‌ + ಪೊಲಲ್ಮ್‌್‌ (ಆ ಪೋಟಲ್‌)] 
ತೆಳ್ಮಡಿ (ನಾ). ಶಂಭ್ರವಾದ ವಸ್ತ್ರ; ಸ್ವಚ್ಛವಾದ ಬಟ್ಟೆ: ಬೆಳ್ಳೆರೆಯ 
ಮುಗಿಲ ಹತ್ತಿಯ ತೆಳ್ಮಡಿಯನುಟ್ಟು ಪೂರ್ಣಿಮಾರಜನಿಯಂತೆಸೆದಳಾ 
ಕೌಸಲ್ಮೆ (ಶ್ರೀರಾಮಾ. ೧೪-೩೮೦). [ತಳ + ಮಡಿ ] 
ತೆಳ್ವಣ್ಣ, ತೆಳಂಬಣ್ಣ (ನಾ). ೧. ತಿಳಿಯಾಗಿ ಬಳಿಯುವ ಬಣ್ಣ : ತೊಡೆವ 
ಬೆರಸುವ ತೆರಳ್ಕುವಿಡುವರ್ಣದ ತೆಳೆ ಣ್ನ[ಪಾಠಾ. ರ್ಣ]ದರ್ಧೋದಕದ 
ಬಹುವಿಧದ ವರ್ಣಕ್ರಮಮಂಂ (ವರ್ಧಪು. ೭-೩ ವ). ತೆಳುಬಣ್ಣ : ೨. 
ತಿಳಿಯಾದ ಬಣ್ಣ : ಗಂಡ ಮಾಟವಾಗಿ ಹೊಲಿದ ತೆಳುಬಣ್ಣದ ದೂಳು 
ಕೋಟನ್ನೂ ದೋರೆಟೋಪಿಯನ್ನು ಧರಿಸಿದ್ದನು (ಪುನರು. ೪೩೯). 
[ ತೆಳ್‌ + ಬಣ್ಣ] 
ತೆಳ್ವದ (ನಾ). ವಂನ್ಮಥದ್ರವ : ಕಾವಂರಸ : ತುಳ್ಳಿದವು ತೆಳ್ಟದದಂತೆ ನವ 
ದ್ರವಾಂಬುಗಳ್‌* (ಲೀಲಾವ. ೨-೪); ಪ್ಲೆ ಅವಾಜಿಸೊಳುಚ್ಛೆಳಿಪ ತೆಳ್ವದಮಿ 
ರ್ವರೊಳೊಪ್ಪೆ (ಕಲಿಕಾ. ೩೩೨) ; ತಳ್ಳಿ ಲ್ಲದೆ ತೆಳ್ವದಂ ಸುರಿಯೆ (ಸೂಕ್ತಿಸು. 
೧೪-೩೭) ; ಮಾನಿತ ವರಾಂಗದೊಳ್‌ ತೆಳ್ವದಂ ಸೂಸೆ (ಜಿಬಪು. ೨೦-೨೦). 
[ ತೆಳ್‌ ೬ ಪದ] 
ತೆಳ್ಟರಿಜು (ನಾ). ನವುರಾದ ಉಡಂಪು,-ಉಡುಗೆ : ತೊಟಲ್ವ ಕಣ್ಮಲರು 
ಮನಾಕುಳಂ ತಳಿದ ತೆಳ್ವರಿಜುಂ ಅಪೂರ್ವಭಾವಮಂ ಲಲನೆಗೆ 
ತಂದುವಂದನುದಿನಂ ಬಳೆಯುತ್ತಿರೆ ಗರ್ಭದರ್ಭಕಂ (ಪುಷ್ಕಪು. ೪-೦೫). 
[ತೆಳ್‌ + ಪರಿಜು) 
ತೆಳ್ಳಸಿರು "ತೆಳ್ವಸಿಟ್‌' ನೋ. 
ತೆಳ್ವಸಿಟ್‌, ತೆಳಂವಸಿಅ*; ತೆಳಂವಸಿಜಂ, ತೆಳಂವಸಂಜಂ, ತೆಳ್ಹಸಿರಂ, 
ತೆಳ್ಹಸಿಐಂ, ತೆಳ್ವೆಸಂರಂ, ತೆಳ್ವಸಂಜು (ನಾ). ಕೃಶವಾದ ಹೊಟ್ಟೆ,- 
ಉದರ : ತನುರೇಖೆಗೊಂಡ ಕೊರಲೊಡ್ಡಿದ ಪೆರ್ಮೊಲೆ ತೆಳ್ವೆಸಿಆ್‌್‌ 
(ಪೂಪಧಾ. ೧-೦೦೮): ಸುದತಿಯ ತೆಳ್ವಸಿರ್ನೆಆಕೆ ಪೊದಬ್ಟುದು ವಕ್ವ 


ತೆಳ್ವಸಿಜು 


ಸರೋರುಹಂ ಬೆಳರ್ತುದು (ಸುಕುವೂ. ೧೦-೧೪): ಎಸೆವುದು ವಳಿತ್ರಯಂ 
ಗಳಿನೆಸೆವಸಿಯಳ ತೆಳ್ವಸೀಂ* (ಮಲ್ಲಿಪು. ೩-೬೬) ; ಅವಳ ತೆಳ್ವಸಿಅತಿಸೆಗುಂ 
(ಜಗವಿ. ೧೦-೨೬) ; ತೆಳ್ವಸಿಜಕೊಳೆಸೆವ ಸೊಂಪಿನಿಂ ತಾನುಂ ನೆಗೆತರೆ 
(ಕುಸುಮಾ. 8-೮). ತೆಳುವಸಿಟು : ಸಿದ್ಧ ರಾಮನರಿಷಡ್ವರ್ಗಮಂ 
ಗೆಲಲು ನಡೆವಡಜನಿಟ್ಟ ಗೂಡೂರಮಾ ಕಂಗೊೊಳಿಸಿತೆನೆ ತೆಳುವಸಿಜಸ್‌ 
ಪೆರ್ಚಿತು (ಸಿದ್ಧರಾ. ೧೪೯). ತೆಳುವಸಿಟಿು : ಹೊಳೆವ ಕಂಗಳ ದೀರ್ಫ್ಥ 
ಕೇಶದ ತೆಳುವಸಿಅ ಶಂಕಿನಿಯರ ನೃಪಾಲನೀಕ್ಷಿಸಿದ (ಜೀವಂತ. 
೧೭-೪೨). ತೆಳುವಸುಜು : ತೆಳುವಸುಅ ಬಿಟುವೊಯ್ಲ . .. ಹಾಹಾರವದ 
ಕಾಯದಲಿ ಲಲನೆ ಬರೆ (ಕುವ್ಯಾದ್ರೋ. ೭-೧೨) ; ಸೂಳೆವೊಯ್ಲಿನ ತೆಳು 
ವಸುಜ ಕರತಾಳದಲಿ ಹಾಹಾವಿರಾವದ ಮೇಳವದ ಗೀತದಲಿ ಬಂದಳು 


ದ್ರೌಪದೀದೇವಿ (ಕುವ್ಯಾಗ. ೧೦-೦೪); ತ್ರಿದಶರ ಹೊಟ್ಟೆ ತೆಳುವ 
ಸುಖಾಯ್ತೂ ಬೀತುದು ದೈವಗುರುಭೀಶಿ (ನಿಭಾಗ, ೪-೦೦-೦೭). 


ತೆಳ್ಳಸಿರು : ಸುಳಿಗುರುಳು ತೆಳ್ವಸಿರು ಬಡನಡುವು ನಡುಗೆ (ವೆಂಕಾರಾ- 
೫-೬-೬೩೯). ತೆಳ್ವಸಿಯಿ : ಕಂಪಿಸುವ ನುಣ್ಣೊಡೆಗಳ ಬಿದಿರುವ ಜಘನ 
ತೆಳ್ಳೆಸಿಐ (ಮೋಹತ. ೦೯-೬೫). ತೆಳ್ವಸುರು; ಅಡಿ ಜಘನ ನಡು ತೆಳ್ವಸುರು 
, * * ಮುಡಿಗಡಣದಿ ಸಲೆ ಸೊಗಸುತಿರಬು (ನವಮೋ. ೨೪-೧೯). 
ತೆಳ್ಚಸುಚು: ನಗೆಮೊಗದಲರ್ಗಣ್ಣ ಬಡಬಾಸೆ ತೆಳ್ವಸುಜಿ ತೊಂಗಲ್ಲುರುಳ 
ವಿಮಲ ಪದ್ಮಾವತಿಯ ನಟಿ ಸಿದನು (ರಾಘಡ. ೧೩-೨೪). 
{ ತೆಳ್‌ + ಬಸಿಟ್‌ ) 

ತೆಳ್ಚಸಿಜು 'ತೆಳ್ವಸಿಜ್‌' ನೋ. 

ತೆಳ್ಚಸುರು "ತೆಳ್ವಸಿಆ*' ನೋ. 

ತೆಳ್ವಸುಜು "ತೆಳ್ವ «85 ನೋ. 

ತೆಳ್ವಳಿಕು, ತೆಳಂವಳಂಕಂ (ನಾ). ಶಂಭ್ರವಾದ ಸ್ಫಟಿಕ ; ನಿರ್ಮಲವಾದ 
ಪಟಿಕ : ಪಗಲನುದಂಶುವಿಂದುಗುಟ್ವ ದೀವಿಗೆ ತೆಳ್ವಳಿಕಿಂದಮಾದ ನುಣ್ಣಗ 
ಲಿಯೊಳ್‌ , , , ಸಜ್ಜೆ ಯೋವರಿಯಿದೋವರಿ ಮಾಡಿತು ಕಂತಂಗೆಮನ್ಮಿಮಂ 
(ಹಂದ್ರಪು. ೮-೬೦), ತೆಳುವಳುಕು : ಕಡೆಗಣ್ಣೆಳಗೆಸೆದುವು ತತ್ಯಳಮೆಗೆಅಗ 
ಲೆನುತಾಗಸದೊಳ್ನಿ೦ದ ಗಿಳಿಯಂ ಸೆಳೆಯಲೆನುತ್ತವರೆತ್ತಿದ ತೆಳ್ಳವಳುಕಿನ 
ಸೆಳೆಯೋ ಪಸುರ್ವಟ್ಟೆಯ ತೊಳಗುವ ಗಾಳಿಪಟಕೆ ಕಟ್ಟಿದ ರಜ್ನಾವಿದೋ 
ಎಂಬಂತೆ (ಜಯಕಾ. 9-೪೧) ; ತೆಳುವಳುಕಿನ ಬಟ್ಟಬಟ್ಟಲೊಳಗೆ ಕಣ್ಣೊಳಿ 
ಸುವ ಕತ್ತುರಿಗೆಸಜು ಎಳೆಸಿದುದಿಂದುಮಂಡಲದ ನಡುವೆ ನಳನಳಿಪ 
ಕಳಂಕವಿದೆನಲು (ಕುರಾಸಾಂ. 6-೧8). [ತೆಳ್‌ ೬ ಪಳಿಕ್ಕು (ಪಟಿಕ) 

ತೆಳ್ಟಳ್ಳಿ (ನಾ). ತೆಳ್ಳಗಿರುವ ಅಳ್ಳೆ ; ತೆಳುವಾದ ಪಕ್ಕೆ: ಆಜದ ಬೆಮರ್‌ 
ನಿಟ್ಟುಸುರ್ಗಳಿಂ ಪೊಯ್ವ ತೆಳ್ವಳ್ಳೆ[ಐಾಕಾಂ. ತೆಳ ೈಳಿಯ]ಬಳಲ್ಲ ಕೈ ಮೈಯ 
ಪೊಸಗಂಪು ಕೆದಟ್‌ದ ನಿಜ್‌ಿಯ ಸುರತಾಂತೆಯರ್‌ ದೇವಕಾಂತೆಯರ್‌ 
ಬರುತಿರ್ದರು (ಜಿಬಪು. ೧೯-೨೩). [ ತೆಳ್ತು * ಅಳ್ಳಿ;] 

ತೆಳ್ಳಾಸೆ, ತೆಳಂವಾಸೆ (ನಾ). ನವುರಾದ ಬಾಸೆ: ಸಣ್ಣನಡು ಬಳೆಯೆ 
ತಿವಳಿಗಳಡಗೆ ತೆಳ್ವಾ[ಾಕಾ. ಳುವಾ]ಸೆ ನುಣ್ಣನೆ ಪೊಗರ್ವಡೆಯೆ (ಜೈಮಿಲ್ನಾ 
೧9-೩೪). ತೆಳುವಾಸೆ : ವೆೀಂಲಿನ ಪ್ರಯೋಗದ ಪಾಠಾಂತರವನಂ. 
ನೋಡಿ. ([ತೆಳ್ವ್‌ + ಬಾಸೆ] 

ತೆಳ್ವು, ತೆಳಂವು (ನಾ). ೧, ಎ ತೆಳ್ಬು ೨: ನಿಲಿಯ ಸಿಂಗರದುಡೆ ತೆಳು 
ದಸಿಯ ಪೊಡೆಯ . . . ಸೌಂದರಿಯದರಸಿ (ಜೈಮಿಥಾ. ೧೦-೯).ತೆಳುವು. 
೨ಎತೆಳ್ಳು ೧: “ಸ್ಫುಟ ತೆಳುವುಂ, ವಿಕಾಸವುಂ” (ಕಾಶತ್ಮ. ೨). 
೩. ಅಸ್ಥಿ ರವಾದಂದಂ; ಬೇಗ ಮರೆತಂಹೋಗಂವಂಣ: ೨: 
ಜನತೆಯ ನೆನಪು ತೆಳುವಾದುದು ; ತಾತ್ಕಾಲಿ ಪ್ರಮೇಯ ಪ್ರಸ”ನಗಳಲ್ಲಿ 
ಅದಕ್ಕೆ ಹೆಚ್ಚು ಆದರ (ಜದೇವ. ೦೫೬). [ತೆಳ್‌ « ವು) 

ತೆಳ್ವುಸುರು "ತೆಳಂಸಂರಂ' ನೋ. 


೩೬೨೫ 


ತೆಳ್ಳಗೆ 


ತೆಳ್ಳೆಮರ್‌ (ನಾ). ಕಿರಂಬೆವರಂ; ಸಣ್ಣನೆಯಂ ಬೆವರಂಹನಿ: 
ವಿಭೂಷಣಾಂಶುಲತೆ ತಂದಲ ಬಿಂದುವೊಲುಣ್ಮಿ ತೆಳ್ಳೆ ಮಗ ೪ಿಯಿಸೆ 
ಮೇಘಮಾಳಿವೊಲದೇನೆಸೆದತೆೊ ನಭಃಪ್ರಯಾಣದೆ೧೪ . . . ಖಚರಾಂ 
ಗನಾಜನಂ (ವರ್ಧಪು. 8-೨೭). [ತೆಳ್‌ + ಬೆಮರ್‌,] 


5 ತೆಳ್ವೆಳಗ (ನಾ). ಶುಭ್ರವಾದ ಬೆಳೆಕನ್ಲ ಳ್ಳವನು ; ಚಂದ್ರ : ಮಿಗಲ 


16 


26 


40 


45 


ಚ್ವಣಂ ತೆಳ್ವೆ[ಪಾಕಾಂ. ತಣ್ಣೆ]ಳಗನಮರ್ದುಕಳೆವೆಳಗ . 
ನಾಮಂ (ಕಬ್ಳಿಕ್ಕೆ. ೪೩). [ತೆಳ್ತಿಳಗು + -ಅ,] 
ತೆಳ್ಳೆಳಗು ತೆಳಂವೆಳಗು (ನಾ). ಬೆಳ್ಳನೆಯಂ ಬೆಳಕು ; ಶಂಭ್ರವಾದ 
ಬೆಳಕಂ; ತಿಳಿವೆಳಗಿನ ತೆಳ್ವಿಳಗಿನ ಬಳಿವೆಳಗಿನ ಬಳ್ಳಿವೆಳಗಿನೆಲ್ವಿಳಗಿನ 
ಬೆಳ್‌ವೆಳಗಿನ ಬೆಳಸಿನ ಸಿರಿಯೆನೆ ತೊಳ ತೊಳ ತೊಳಗಿದುದು ಮೂರ್ತಿ 
ಚಂದ್ರಪ್ರಭನಾ (ಕಜ್ಮಾನು. ೧೪೦ ವ್ಯಾವ್ಮಾ). ತೆಳುವೆಳೆಗು : ಪಳಿಕಿನ ಕಲಶದ 
ತೆಳುವೆಳಗಿನೆಳಕದಿನೆಳನೀರ ಪೊನಲೊಳ್‌ ಮುಟುಗಿಸುವಂತೆಯಂಂ (ಅನಂಪು. 

[ತೋ + ಬೆಳಗ್ಗು] 

ತೆಳ್ಟಣ* (ನಾ). ಗೆರೆಯಾಗಿರಂವ ಚಂದ್ರ; ಬಾಲಚಂದ್ರ : ಜಡೆಗಳ 
ಬಂಬಲೇ ತಲೆದಳಿರ್‌ ಫಣಿ ಸುತ್ತಿದ ಬಳ್ಳಿ ತಾಳ್ಮೆ ಬಾನ್‌ಗಡಲದು ಪುಷ್ಪ 
ಮಾಲೆ ಗಜಳಿವೂ ಗಲ್‌ ತೆಳ್ಟೀಆ್‌ (ಶಬಶಂ. ೩-೩). [ತೆಳ್‌ ೬ ಪೆಲಿ] 

ತೆಳ್ಳೊಗೆ (ನಾ). (ಹಿತವಾದ ಪರಿವಂಳದ) ತೆಳುವಾದ ಹೊಗೆ, -ಧೂಪ: 
ಚೌಮೂಲೆಗಳಲ್ಲಿಯೂ ಸೋಂಬಿನಿಂದ ಪಲವಾಕೃತಿಗಳಿಂದ ತೆಳ್ವೊಗೆಯ 
ಸಂಪದವನ್ನೊಯ್ಯನೆ ಏರಿಸಿ ಕುಡುತ್ತಿರುವ ಅಗುರು (ಜಿಟ್ಕಅ. ೮3-೧೮). 

[ತೆಳ* + ಪೊಗ್ಗೆ) 

ತೆಳ್ಹೊಡೆ, ತೆಳ್ಬೊಡೆ (ನಾ). ಎ ತೆಳ್ವಸಿಜ* : ತೆಳ್ತೊಡೆ ಕಡುಚೆಲ್ವಡೆದುದು 
(ಅನಂಪು. ೬-8). ತೆಳ್ಬೊಡೆ : ಕಡು ಬಿಣ್ಣುವೆತ್ತ ಪೊ: ೭೦೯ಜುಗಿರ್ದೆವೆ 
ಸಣ್ಣ ಪುರ್ಬು ತೆಳ್ಳೊಡೆ ಸುಲಿಪಲ್ಲಳಂದದ ಕದಂಪಿರದೊಬ್ಬಿನ ಕಣ್ಣೆ 
ತೋಟಜದಳ್‌ (ರಾಜರೇ. ೧೧-೮೩). [ತಳ + ಪೊಡೆ] 

ತೆಳ್ಹೊರೆ, ತೆಳ್ಬೊರೆ (ನಾ). ನವುರಾದ ಪೊರೆ,-ಪದರ: ಬೆಳ್ಮುಗಿಲ ತಳ್ಳೊರೆ 
ಯಿನಿಂದ್ರಚಾಪಲೇಖೆಯಂ ತೆಗೆವ ಶರಲ್ಲಕ್ಕಿಯಂ ಪೋಲ್ತು ನಿಜೋತ್ತ 
ರೀಯ ಪಲ್ಲವದ ಪೊರೆಯಿಂ ತೆಗೆದು... ಮಣಿದೊಡವನೊರ್ವಳಂಗ 
ನೆಗಿತ್ತಳ್‌ (ಮಲ್ಲಿಪು. ೪-೬೧ ವ); ಕೆಮ್ಮುಗಿಲ ತೆಳ್ಟೊರೆಯ ಮಜಕಿಯೊಲಳ್‌ 
ವಿಜುಪ ಸಂಜಿವೆಆ್‌ಯ ಮುಜುಕಮಂ ಮೆಅ3ದಮುಂ (ವರ್ಧಪು. ೧೦-೩ ವ). 
ತೆಳ್ಬೊರೆ : ಕರಗಿಸೆ ಬೆಳ್ಳಿಯಪ್ಪುಡಿದು ತೆಳ್ಳೊರೆಯೆತ್ತ ದುಕೂಲವಪ್ಪ 
ಕಂಡರಿಸೆ ಮರಾಳವಪ್ಪ ... ಅಗುರ್ವನೊಳಕೊಂಡುದು ಚಂದ್ರಿಕೆ ಸಾಂದ್ರ 
ಭಾವದಿಂ (ಜಗವಿ. ೧೬-೦೦೪) ; ಪಿಡಿದ ಜವನಿಕೆಯ ಮಂಜ3ಯೊಳ ಕುಡು 
ಮಿಂಚಿನ ಬಳ್ಳಿ ಮುಗಿಲ ತೆಳ್ಬೊರೆ[ಪಾಉ. ತೆಣ್ಣೊರೆ]ಯೊಳ್‌ ಕಣ್ಣೆ ಡರಂ 
ವೊಲಡಶ ತೋರ್ದುವು ತೊಡವಿನ ಬಿಡುವುಂ ಬಿಡೌಜನಂಗಚ್ಛ್ಚದಿಯಂ 
(ಅನಂಪು. 8-೯೪). [ತೆಳ್‌ ೬ ಪೊರೈ] 

ತೆಳ್ಸರಿ (ನಾ). ಸಣ್ಣನೆಯ ವಂಳೆ ; ಹನಿಮಳೆ : ಮೆಲ್ಸರಿ ಸೂಳ್ಸರಿ ದುಂಗಿ 
ಲೊಳ್ಗಲ್ಲರಿ ತೆಳ್ಸರಿ ಕರಂ ಪೊನಲ್ವರಿಯಿಪ ಬಂಬಲ್ಲರಿ (ರಾಜ. ೮-೧೧.); 
ಮೆಲ್ಸರಿ ತೆಳ್ಸರಿ ಸಾಲ್ಲರಿ ಸೂಳ್ಳೆರಿ ಕಾಲ್ದರಿ ಸುರಿದವು 
ಉಧೋ (*ಸ್ರಾಂಡಧ್ಮ. 83-50). [ ತೆಳ್‌ + ಸರೀ] 

ತೆಳ್ಳೆ (ನಾ). ೧. ಒಬ್ಬಾತನ ಹೆಸರಂ : ತೊರೆ ಕಾವಗದನುಂ ಬೀವಗದನ್ನುಂ 
ವಾರಬದಿಗದಾಲನುಂ ತೆಳ್ಳನುಂ ತಾಟಲಿಯನುಂ (ಎಳ. 111, ನಂಜನ. 
೧೩೯-೬; 915 ?). ೨. ಒಂದು ಕುಲದ ಹೆಸರು: ಶೀತಿಪ್ಪೂರುತಶೀರ್ತ್ವದ 
ಹಳ್ಳಿ ಹಾದಿಲವಾಗಿಲ ಭೂಮಿಗಾರಂ ತೆಳ್ಳರ ಕುಲದ ಎಜಕಿಯಂಗ 
ಗಾಉಂಡನ ಮಗಂ (ಎಕ. 111, ಮಳವ. ೪೮-೧೦; 3690). [72] 

ತೆಳ್ಳಗೆ (ಅ). ೧. ಸ್ಪಷ್ಟವಾಗಿ; ನಿಷ್ಕೃಷ್ಟವಾಗಿ ; ತಿಳಿಯಂವಂತೆ : 
ಉಳ್ಳೋದುಗಳೊಳಗೆನಿತಟ್‌ವುಳ್ಳರ್ಗಂ ತಿಳಿಪಲಲ್‌ಯದೆನಿಪೆಡೆಗಳುಮುಂ 


ಶಶಿಯ 


2-೭೧ ವ). 


ಉಧೊ ¢ 


ತೆಳ್ಳನೆ 


೪ 


ತೆಳ್ಳಗಿರೆ ತಿಳಿಪುಗು೦ (ಪಂಪಭಾ. ೨-೩೩). ವಿ. ತಿಳಿಯಾಗಿ; ನೀರಾಗಿ ; 
ಅಳ್ಳಕವಾಗಿ : ಒತ್ತರಿಸಿಯದನು ತೆಳ್ಳಗೆ [ಐಾಕಾಂ. ನೆ]ವಾಾಡಿ (ಸೂಪಶಾ. 
೧-೨೫) ; ಜೀರಿಗೆ, ಮೆಂತ್ಯ, ನುಚ್ಚು ಈ ಮೂರನ್ನೂ ಮಜ್ಜಿಗೆಯೊಡನೆ 
ಅರೆದು ತೆಳ್ಳಗೆ ಕಲಸಿ . .. ಕೊಡಲು ಮತ್ತೊಂದು ಸಲ ವಾಂತಿಯಾಗು 
ವುದು (ಸಕವೈ. ಪರಿ. 966), ೩. ತೆಳುವಾಗಿ; ಸಪುರವಾಗಿ: ಕೃಶವಾಗಿ: 
ಒಂಟೆಯ ಶರೀರವು ತೆಳ್ಳಗೆ ಇರುತ್ತದೆ (ಮುಂಬಯಿ. ೩-೬೪); ಗೆಡ್ಡೆಗಳನ್ನು 
ತೊಳಿದು ಸಿಪ್ಪೆ ತೆಗೆದು, ತೆಳ್ಳಗೆ ಕೊಯಿದು . . . ನೀರಿನಲ್ಲಿ ಬೇಯಿಸ 
ಬೇಕೆ (ಅಡುಸಾ. ೦೦೩). 

ತೆಳ್ಳಗಾಗು ಎ ೧. ನೀರಾಗಂ: ಅಂಬಲಿ ತೀರ ತೆಳ್ಳಗಾಗಿದೆ (ರೂಢ). 
೨. ತೆಳುವಾಗಂ ; ವಿರಳವಾಗಂ ; ಹಗಂರವಾಗು : ಹವೆಯು . 
ಮೇಲಕ್ಕೆ ಹೋದ ಹಾಗೆ ತೆಳ್ಳಗಾಗಿರುತ್ತದೆ (ಮುಂಬಯಿ. 9-೬೦). 
೩. ಸಣ್ಣಗಾಗಂ ; ಸೊರಗಂ : ಪ್ರೇವಿಯಾದವನು ಯೋಚಿಸಿ ಯೋಚಿಸಿ 
ಸಣ್ಣಗಾಗಬೇಕು, ತೆಳ್ಳಗಾಗಬೇಕು (ಆಲಹೂ. ೩೩). [ತೆಳ್‌ + - ಆಗೆ] 
ತೆಳ್ಳನೆ (ಅ). ೧. ಸ್ಪಷ್ಟವಾಗಿ ; ಚೆನ್ನಾಗಿ: ಮುನಿವಚನದೊಳಂ ನಂದನ 
ರೊಳಮಾಗಳ್‌ ಯಶೋಮತಿ ಕ್ಷಿತಿಪಂ ತೆಳ್ಳನೆ ತಿಳಿದು (ಯಶೋ. ೪-೬೨); 
ಬಂದ ಕಾರ್ಯವ ನೀವು ತೆಳ್ಳನೆ ತಿಳಿವೊಲು ಪೇಳಿ (ವರ್ಧಜ. ೬-೦೪). ೨. 
ತೆಳುವಾಗಿ : ಕಳ್ಳಿಯುಮೆಕ್ಕೆಯುಮಂ ಸುಟ್ಟಿಳ ರಿ ಮಸಿಯಾಗಿ ಪುರಿದು 
ಚೂರ್ಣಸಮೇತಂ ತೆಳ್ಳನೆ ಪೂಸುಗೆ (ಅಕ್ಕಶಾ. ೦೩-೨೦). 

ತೆಳ್ಳತೆಳೃನೆ, ತೆಳ್ಲಿಳನೆ (ದ್ವಿರಂಕ್ತಿ) : ಅದಂ ಚಾರಿಸಲು ತೆಳೃತೆಳ್ಸನೆ 
ಮಡಕೆಯಡಿಯೊಳಗೆ ಬಿಳ್ಕು ಹಳೆಯಂತೆ ಹಾಲಹುದು (ಸೂಪಕಾ. ೨-೩) ; 
ತೆಳ್ಳೆಳ್ಳೆನಂ[ಪಾಕಾಂ. ತಳ್ಳಿಳ್ಳಮಾ]ದ ಪಾಲ್ಗುಡಲಳ್ಲಿರೆಯೊಳ್‌ ಮಸುಳ 
ಮಸುಳನೆಸೆದುವು ಮಣಿಗಳ" (ಅನಂಪು. ೫-೭೩) ; ತೆಳ್ಗೆಳ್ಳನಾದ ಪಾಲ್ಗಡ 
ಲೊಳು ತಳತಳಿಸುವ ಮಣಿನಿಚಯ (ಅನಂಶ. ೭-೦೨೬). [ತೆಳ್‌ + -ಅನ್ನೆ] 
ತೆಳ್ಳಿತು, ತೆಳ್ಳಿತ್ತು (ಗು). ೧. ತೆಳ್ಳ ಗಿರುವ; ಕೃಶವಾದ ; 
ತೆಳುವಾದ : ಬೆಟ್ಟಿತು ತೆಳ್ಳಿತು . . . ನಿಡಿದಿನಿದೆಂಬಂತುಳ್ಳುವು ತುದು 
ಕಡೆಯೆನೆ ಕೈಕೊಳ್ಳಿಂ ಗುಣವಾಚಿ ಮೇಣ್‌ ತುಕಾರಂ ದ್ವಿತ್ವೆಂ (ಕಮದ. 
೭೭ ಪ್ರಯೋ). "ತೆಳ್ಗೂದಲು' ಪತಾ. ೨. ಸುಂದರವಾದ; 
ಕೋಮಲವಾದ. 'ತೆಳ್ಗದಂಪು' ಪರಾ. ೩. ಶುಭ್ರವಾದ ; ಬೆಳ್ಳ 
ಗಿರಂವ. "ತೆಳುದುಗುಲ', *ತೆಳ್ಮಡಿ' ಪರಾ. ತೆಳ್ಳಿತ್ತು: ೧. 
* ಕೃಷ್ಣಂ, ಕೃಷ್ಟಿ ಃ ... ಕರ್ಶಿತವ್ಯಂ_ ಈ ೭ ತೆಳ್ಳಿತ್ತು” (ಕಾಶಕ್ಕ. ೦೯೪) ; 
ತೆಳ್ಳಿತ್ತು ಕೆಂಪಸಿದೆನಿಪ್ಪ ನಾಲಗೆ ಲೇಸು ಕಕ್ಕು ಕವಲಾಗೆ ಪೊಲ್ಲಂ 
(ಮಂಗರಾ. ೮೨-೧೩೬). 

ತೆಳ್ಳಿದ ಎ ತೆಳ್ಳೆಗಿರಂವವನಂ ; ಸಣ್ಣಗಿರುವವನಂ : " ಕೃಶಾನುಃ - 
ಬೆಂಕಿಯುಂ, ತೆಳ್ಳಿದನುಂ”  (ಕಾಶಕ್ಕ., ೧೯೪); ದಕಾರಾದೇಶಕ್ಕೆ - 
ಒಳ್ಳಿದಂ, ತೆಳ್ಳಿದಂ, ಮೆಲ್ಲಿದಂ (ಕಮದ. ೧೫೨ ಪ್ರಯೋ). ತೆಳ್ಳಿದುವು 
(ಬಹುವ): ನಡೆ ನೋಟಕ್ಪೊಡಮಂತುಮಿಂತು ಮೂಜಸಿಯವು ಮೂಟು 
ದೊಡ್ಡಿದುವು ಮೂಆ್‌ಡೆ ತೆಳ್ಳಿದುವಂಬು ಜಾಕ್ಷಿಯಾ (ಪಂಪಭಾ. ೪-೭೨) ; 
ಒಳ್ಳಿದುವು ಮೆಲ್ಲಿದುವು, ತೆಳ್ಳಿದುವು (ಕಬ್ಮಾನು, ೨೩೭ ಪ್ರಯೋ). 

[ ದೇ॥8 ತಮಿ. ಮಲ. ತೆಳಿ, ತೆಳಿವು; ತುಳು. ತೆಳಿ, ತೆಲಿ, ಸಲಿ] 
ತೆಳ್ಳಿತ್ತು "ತೆಳ್ಳಿತಂ' ನೋ. 
ತೆಳ್ಳುಸುರು, ತೆಳ್ಹುಸಂರಂ (ನಾ). ನಿಧಾನವಾದ ಉಸಿರಂ ; ವಂಂದ 
ನಿಶ್ವಾಸ : ಸಂಭೋಗಿಸುವಾಗ ಬೊಟ್ಟು ಕಲಕಿ ತುಜುಬಳಿದು ತೆಳ್ಳು 
ಸುರುಬ್ಬಿ ಪುಟ್ಟದಿಹುದೆ ಮೈಗೆ ಬೆಮರು (ಧರ. ೧೩-೬೪). ತೆಳ್ವುಸುರು:; 
ಎಂದೆಂದು ದನಿಗೆ ತೆಳು ಸಾರಿಗೆ ಸರಿಯಲ್ಲವೆಂದು ಜಜ್‌ವರೆಮ್ಮನೆಂದು 
ಅಂದು ವೇಳೆಯ ಕಂಡು ಕೊಂದರಾ ಕಳಕಂಠ ಮಂದ ಮಾರುತರು 
ನೀಜಕಿಯರ (ಛರಡ. ೪೮-೮೨). [ತೆಳ್‌ ೬ ಉಸುರು ( ಆಉಸಿರ್‌ಫಿಸ 


೩೬೨೬ 


15 


20 


25 


40 


«5 


ತೆಲ್ಲಿ 


ತೆಳ್ಳೆ (ನಾ). ೧. (ಕೆಸರಂ) ನೀರಾಗಿರಂವಂತೆ ಮಾಡಿರುವುದು: ಎರಡು 


ಸಾಲಾಗಿದ್ದ ಗದ್ದೆಗಳನ್ನು 'ತೆಳ್ಳೆ' ಮಾಡಿ ಸಸಿಹಾಕಿ, ಹೆಂಗಸರು ಬರುವ 
ನಿರೀಕ್ಷಣೆಯಲ್ಲಿ . . . ಕಾದರು (ಗಂಗಾಳ. ೧೩೨). ೨. ಆಳವಿಲ್ಲದ ನೀರಿನ 
ಜಾಗ, ಸ್ಥಳ: ದಡದೆಡೆಯ ತೆಳ್ಳೆಯೊಳಿಳಿದು ಕೆಲಕೆಲರ್‌ ಮಿಂದರೆದೆ 
ಯಾಳದಾ ನೀರೊಳಗೆ (ಶ್ರೀರಾಮಾ. ೫೪೪-೧೨೦). ೩. (ಆಲಂ) ಹಗಂರ; 
ಲಘಂ : ಅವರದೆಲ್ಲ ಅದೇ ಚಾಳಿಯಲ್ಲವೆ? ನಾನಂತು ಪೊಳ್ಳಾಗಬಾರದು; 
ತೆಳ್ಳೆಯಾಗಬಾರದು ; ಹಾಗಾಗುವುದಾದರೆ ನನ್ನ ಗತಿ ಮುಗಿದಂತೆಯೆ 
(ಪುನರು.' ೧೬೮). [ ಆತೆಳ್ಳಿತು) 


ತೆಳ್ಳೆಗಂಪು (ನಾ). ತೆಳಂವಾದ ಕಂಪು; ಹಿತವಾದ ಸುವಾಸನೆ : ತನೆ 


ಪಾಲೇಅಕಿದ ಶಾಲಿಗಂಪುಗಡಲೊಳ ಮ:ಬ್ಗಾಡಿ ಮುಟ್ಗಾಡಿ ಕೌಂಗಿನ 

ಪೊಂಬಾಟ್‌ಯ ನಟ್ಟಿಗಂಪುಗಡಲೊಳ್‌ ಚುಳ್ಳಾಡಿ ಚುಳ್ಕಾಡಿ ಮಾವಿನ 

ರಲ್ಲೊಂಚಲ ತೆಳ್ಳೆಗಂಪುಗಡಲೊಳ* ತೇಂಕಾದಿ ತೇಂಕಾಡಿ ಪದ್ಮಿನಿಯೊಳ್‌ 

ತುಂಬಿ ವ:ಲಂಗಿ ಸೇದೆಗಟ್‌ ಗುಂ ಕಾಸಾರತೀರಂಗಳೊಳ್‌ (ಅನಂಪು. ೩-೧೦). 
[ ತೆಳ್ಳೆ + ಕಂಪು) 


ತೆಳ್ಳೆನೀರು (ನಾ). ಆಳವಿಲ್ಲದ ನೀರಂ; ದಡದಲ್ಲಿರಂವ ನೀರಂ: ಧರ್ಮು 


ಹೊಳೆಯ ಅಂಚಿನ ತೆಳ್ಳೆನೀರಿಗಿಳಿದನು (ಮಲಿಮ. ೫೦೫). 
[ ತೆಳ್ಳೆ * ನೀರು, (ನೀರ್‌) ] 


ತೆಳ್ಳೆಲರು, ತೆಳುವೆಲರ್‌ (ನಾ). ತೆಳುವಾಗಿ ಬೀಸಂವ ಗಾಳಿ; ಸುಳಿಗಾಳಿ; 


ವಂಂದ ಮಾರುತ : ಸಕ್ಕರೆ ತೀವಿದ ತನಿವಾಲೂದುವ ತೆಂಕಣ ತೆಳ್ಳೆಲರು 


(ಜಯಳಾ. ೧-೨೪). ತೆಳುಷೆಲರ್‌: ನವ್ಯಪರಿಮಳದಿಂದೆ ಸೊಗಸು 
ತೀಡುವ ತೆಳುವೆಲರ್ಗೆ ಮೈಯೊಡ್ಡಿ ಮಾರ್ಗಶ್ರಮವನು ಕಳೆದರು 
(ಕೈಮಿಭಾ. ೮-3). [ತೆಳ್‌ + ಎಲರು (ಎಲರ) ) 


ತೆಟ್ನಿ, ತಜಿ, ತೆರ (ನಾ). ೧. ರೀತಿ; ಕ್ರಮ; ಬಗೆ: ಸುರಚಾಪಂಬೋಲೆ 


ವಿದ್ಯುಲ್ಲತೆಗಳ ತೆಅವೋಲ್ಮಂಜ.ಮೋಲ್ಲೋಟನ ಬೇಗಂ ಪರಿಗುಂ ಶ್ರೀರೂಪ 
ಲೀಲಾಧನವಿಭವಮ ಹಾರಾಶಿಗಲ್ಲಿಲ್ಲವಾರ್ಗ್ಗಂ (ಎಕೆ. 11, ೮೮-೦; ಸು. 
700) ; ಮುನಿ ವೀತರಾಗನೆಂದುಂ ಬನಮಂ ಸಾರ್ತಕ್ಕುಮಾವ ತೆಜದಿಂ 
ಪೋಪಂ (ಕವಿರಾ. ೧-೭೮) ; ಪದಿನೆಂಟಂ ತೆಅದ ಭಕ್ಷ್ಯರೂಪಂಗಳುಮಂ 
ನಾನಾಪ್ರಕಾರದ ಪಾನಂಗಳುಮಂ ಭಟ್ಟಾರರ್ಗೆ . . . ಬಡ್ಡಿಸಿದೊಡೆ 
(ವಡ್ಮಾರಾ. ೭೮-೦೭) ; ಪುಂಡ್ರೇಕ್ಷೂದುಡಂಗಳಂ ಕಡಿಕಡಿದು ಯಂತ್ರ 
ಪೀಡನೆಯಿಂ ರಸಂಗೊಳ್ಳ ತೆಜುನುಮಜ*ಯೆ ಪೇಟ್ಜು (ಆದಿಪು. ೬-೭೭ ವ); 
ಮುನಿವಧದೋಷಮಾವ ತೆಜದಿಂ ಕಳೆಗುಂ (ಕಾದಂಪೂ. ೮೭೬): ತೆರಣಿಯ 
ಹುಳು ತನ್ನ ಸ್ನೇಹೆದಿಂದ ಮನೆಯ ಮಾಡಿ ತನ್ನ ನೂಲು ತನ್ನನೇ ಸುತ್ತಿ 
ಸುತ್ತಿ ಸಾವ ತೆಅನಂತೆ (ಮಹಾದೇ. ಬ. ೧೩-೦೭) ; ತೆಅನಂ ಕಾಣದ ತಾಣ 
ದಲ್ಲಿ ಕಪಟಂಗಳ್‌ ಮುಟ್ಟರಿರ್ಪಲ್ಲಿ .. . ಇರ್ದೊಡೆ ಹಾನಿಯೈ (ಸೋಮೇಶ. 
೨೫) ; ಸುಮುಹೂರ್ತವೇ ಗಂಡ:ರೂಪಾದ ತೆಜನಾಗೆ ಅಮಮ ಕಾರಣಿಕ 
ಶಿಶು ಜನಿಯಿಸಿದನನುವಾಗೆ (ಬಸರ. ೦-೦೩೧) ; ತೆಅನಖಿದೀವ ಕಾರ್ಯ 
ವಟದಂಜುವ . . . ಊರ್ಜಿತ ಬುದ್ಧಿಯಲ್ಲದಿಂಬಜ್‌ಿಯದ ಗಾವಿಲಂಗೆ 
ದೊರೆಕೊಳ್ವರೆ ಸೂಳೆಯರೆಂಬ ಡಾಳೆಯರ್‌ (ಸೂಕ್ತಿಸು. 6-999) ; ಭರತ 
ಸಂತತಿ ಫಲಿತ ಕದಳಿಯ ತೆಜದೊಳಾಯಿತಲಾ (ಕುವ್ಮಾಅ. ೨-೨೧); ದೂಟಿ 
ಬರುವ ತೆಆ ನಂಬಿಕೆ ಕೊಟ್ಟರೆ ದುರ್ಜನ ಬರುವುದು ತಪ್ಪೀತೆ (ಪುರಂದ. 
9-08೭-೦). ೨. ಅಂದ; ವಂನೋಹರತೆ: ತಂನನೆ ಜಗಂ ಸಂಪ್ರೀತಿಯಿಂ 
ಬಣ್ಣಿಸಿತ್ತೆನೆ ತಾನುಂ ತೆಜದಿಂ ಜಸಕ್ಕೆ ನೆಲೆಯಾದಂ ನಾಚಿದಣ್ಣಾಧಿಪಂ 
(ಎಇ. XXVIII, ೫-೨೬; 1082). ೩. ಸಂಗತಿ; ವಿಷಯಂ: ಪೆಜರಂ 
ದೂಜುವರೊಳ್‌ ತೆಅನಟ್‌ಯದೆ ನುಡಿವವರೊಳ್‌ . . ಬಜುದಲೆ 
ಯೆಂದೆಳಸಿ ಕೇಳಲಾಗದು ಪುರುಷಂ (ಧರ್ಮಾಮೃ. ೬-೨೧೩) ; ಅಜಸಿವಿ 
ನೊಳಗಣ ಅವ ತೆಣದೊಳಗಣ ತೆಜವ ಕುಜುಹಿಟ್ಟು ಕುಜುಹ ಕುಜಂಹೆ 


ತೆಣ್ಮಿ 


- ಅವಗವಿಸಿ ಭಿನ್ನವಿಲ್ಲದೆ ನಿರ್ವಾಹ ನಿರ್ಲೇಪವಾದುದು 


ಲ 
ಪುತ್ರರು ನಿರಾಯುಪರೇಕೆ ತನಗೀ ತೆಜನ ಹೇಳೆನೆ ಕರ್ಮವಶ ತಾನೆಂದನಾ 
ಮುನಿಪ (ಜೀವಂಕ. ೫-೩3). ೪. ಮಾರ್ಗ: ಹಾದಿ; ಉಪಾಯ: 
ಚೆಂತಿಸಿದಳೊಂದು ತೆಣಿನಂ ಶಿವಂ ಮೆಚ್ಚು ತಿರೆ ೆ 
ಪಸಿವನಾಅಾಸುವುದೆಂದು (ಇಳಿರ. ದೇ. 84-೨0). ೫. ಸ್ಪಷ್ಟವಾದಂದಂ; 
ವ್ಯಕ್ತವಾದಂದು. "ತೆಜದರುಶನ' ಪರಾ. ತಜಿ: ೧. ನಿಜಪರಿಭವವ 
ನೆಲ್ಲವನನು ಪರಿ ಪದಸರಸಿಜಕೆ ತಜವಾಗಿ ಬಿನ್ನಹ ಮಾಡಿದನು 
(ನಿಭಾಗ. ೧೦-೬೯-೨). ತೆರ[ : ೧. ಶ್ರುತಿಯೊಳಗಾಡುವ ಹಾಡಿನ ತಿರದಿ 
ಸ್ವತಂತ್ರ ನೀನೀ ಪಾರತಂತ್ರ್ಯದಿ (ಗಣೇಶ. ೪-೮೩); ಶುದ್ಧನೀಲಿ ಬಣ್ಣಕ್ಕೂ 
ಶುದ್ಧಬಿಳಿಯ ಬಣ್ಣಕ್ಕೂ ಮಧ್ಯೆ ಒಂದು ತೆರನಾದ ಬಣ್ಣವಿರುತ್ತದೆ 
(ಜೀಪಾತ್ಮ. ೦೩೩) ; ಭಕ್ತಿಯಲ್ಲಿ. ನಾನಾ ತೆರ (ಜಗದಾ. ೧೮). 
ತೆಆತೆ€, ತಅಂತಜ, ತಅತಣ (ದ್ವಿರಂಕ್ತಿ) : ದಿವಕ್ಕೆ ಪೋಪ ಬಟ್ಟೆಗೆ 

ಸೋಪಾನಂಗಟ್ಟಿದಂತೆ ಶೆಅತೆಅದಿಂ ನೆಗೆದೊಗೆದ ಪೊಗೆಯಂ ಕಂಡು 
(ಪಂಠತಂ. ೧೧೬-೬) ; ತೆಅತೆಅದ ಕಲ್ಲೋಲಮಾಲೆಗಳ ಲೀಲೆಗಳ ಬೆರೆಬೆರೆವ 
ರಾಜಹೆಂಸಾಳಿಗಳ ಕೇಳಿಗಳ . . . ಮಂನಿಜನಂ ಸೇವಿಸುವ ಭಾವಿಸುವ 
ಗಂಗೆಗವನಿಜೆ ಬಂದಳು (ಕೃಮಿಭಾ. ೧೯-೫) ; ತಜಂತಣದಿಂ ಶಿರೋಜಮಂ 
ನೆಗಪುವ ಭಂಗಿ (ಜಗವಿ. 90-೯೪) ; ತಜತಣ ಮೆಟ್ಟಿ ರಾಗದೊಡಗೂಡಿ 
ಬೆಡಂಗು ಪರಿಶ್ರವುಂಗಳೊಳ್‌ ನೆಣಕಿದಿರೆ . ನರ್ತಿಸಿದಾಕೆಯ,ರೊಪ್ಪಿ 
ತೋಆಕದರ್‌ (2) (ಸೂಕ್ತಿಸು. ೧೩-೧೮). ತೆಚತ್ತು ಎ ಹೀಗೆ; ಈ ರೀತಿ 
ಯಲ್ಲಿ: ನೀತಿನಿರಂತರಾನುಗತವೃತ್ತಿವಿಕಲ್ಲಿತಮಂ ತದೀಯ ನಿರ್ಣೀತಿ ಯನೀ 
ತೆಅತ್ತು ತಖ್‌ಸಲ್ಲೆ ಬುಧೋತ್ತಮರುಕ್ತಿಪೂರ್ವಕ೦ (ಳವಿರಾ.3-೧೦೦). 
[ ದೇ.೫ ತಮಿ. ತಿಜ; ಮಲ, ತಿಜ, ತಿಣವು; ತೆಲು. ತೆಅಂಗು, ತೆಳವು] 

ತೆಆ್ಯ "ತೆಆಸ್ಥಿ' ನೋ. 

ತೆಂ, ತೆರಂ (ಅ), ಚೆನ್ನಾಗಿ: ಅಧಿಕವಾಗಿ. "ತೆಕಿಂಬೊಳೆ' ಪರಾ. 
ತೆರಂ. “ತೆರಂಗುಣಿ' ಪರಾ. [ಎತೆಣ,) 

ತೆಅಂದಿರಿ (ಕ್ರಿ). ೧. ಬಹುವಾಗಿ ಅಲೆದಾಡಂ, _ಸಂತ್ರ: ಅದೇಂ 
ತೆಆಂದಿರಿದು ಪಾಯ್ಜ್ದುವೋ ಕೇತಕಿಯೊಳ್‌ ಮದಾಳಿಗಳ್‌ (ಅದಿಪು, 
೧೦-೦೨೦) ; ಅತ್ತಣ ಪಂಬಲ ಬಂಬಲೆೊಳ್‌ ತೆಲಂದಿರಿದುದು ಚಿತ್ತಮಾ 
ದೊರೆಯ ಯೋಗಿಗಮಿಂತುಟೆ ಮೋಹಮಾಗದೇ (ಪಂಪಧಾ. ೧೩-೬೩) ; 
- ಅಲರ್ವಂಡನುಂಡು ತನಿಸೊರ್ಕಿಂ ಸೊರ್ಕಿ ತೆಅಂದಿರಿದು ಪಾಜುವ ಪೆಣ್ಣುಂಬಿ 
ಗಳ ಬಳಗಮನೊಳಕೊಂಡ ಲತಾಮಂಟಪಂಗಳೊಳಂ (ಕಾದಂಉ. ೩೨೬). 
೨. ಒವ್ಮೊಲೇ ಹೊರಳು ; ರಭಸದಿಂದ ತಿರಂಗು : ಮೆಯ್ವಸಮೊಂದೆ 
ಪೂವಿನೊಳೆ ಪೋಗಿ ತೆಅಂದಿರಿದಳ್ಳೆಗೆ ೧ಂಬಿನೊಳ್‌ ಪಾಯ್ವುದುಂ (ಕಾಂತಿಪು. 
೧-೬೩) : ತೆಆಂದಿರಿದಾಂತ ಮೆಯ್ದೆ ಸಂ ಸುತ್ತುವ ಬಲ್ಬು . . . ತಮ್ಮೊ 
ಳೆಯ್ದೆ ಮೆಯ್ದೆ ಶ್ತಿರೆ ಬಿಚ್ಚತಂ ಪೊಣರ್ದುವಂದೆರಡುಂ ಬಲದಂಕದಾನೆಗಳ* 
(ತಂದ್ರಪು. ೦೦-೮೪) ; ಬಿದಿರ್ಚಿ ದಳಂಗಳಂ ತೆಅಂದಿರಿದುದು ಜಕ್ಕವಕ್ಕಿ 
(ಅಸಂಪು. ೭-೭೧); ಭರದಿ ತೆಳಿಂದಿರಿವಾ ತಿಹುರಿಯ ಮೇಲೆ ಇರದಿಟ್ಟು 
ಕುಂಬಜಿಗೋಲಾ ಪರಿಯೆನೆ ಗಜವೆಡೆಯಾದಶ್ವನ ಮೇಲೆ ಪಿರಿದೊಪ್ಪಿದನು 
ವಾಹಕನು (ಶ್ರೀಪಾಲ. 9-೧೨). ೩. ವಂನೋಹರವಾಗಿ ತಿರುಗಂ ; 
ಸುಂದರವಾಗಿ ಸಂತಿ: ಒಲವಿನೊಳಾದ ಕಾಯ್ದು ಮಿಗೆ ಕಾದಲನಂ 
ಬಿಸುಟಂತೆ ಪೋಪ ಕಾದಲಳಟುತುಂ ತೆಜಂದಿರಿದು ನೋಡಿದ ನೋಟ 
ದೊಳ್‌ (ಪಂಪಧಾ. ೪-೦೦೮). [ತೆಜ್ಶ 4 ತಿರ್ಕಿ) 

ತೆಅಂದಿರಿಪು (ಕ್ರಿ). ಬಗೆ ಬಗೆಯಾಗಿ ತಿರುವು, -ಹೊರಳಿಸಂ: 
ಬಿಡದೊಯ್ಯನೆ ನೀವಿಯಂ ತೆಅಂದಿರಿಪುತುಮಲ್ಲಿ ತೀಡುವುದು ಕಾಮುಕ 
ನಂದದೆ ಸಾರಮಾರಂತ6 (ಕುಸುಮಾ. ೨-೧೧೧). [ತೆಜಿ, + ಶಿರಿಪು,] 


(ಮದೇವ. | 
3೭೪-೧೬); ಆ ನೃಪ ಸುವ್ರತಾಖ್ಯಮುನಿ ಬರಲೆಅಗಿ ತನಗುದಯಿಸಿದ 


ತೆಅತ್ತು 


A ತೆಜಿಂಪು "ತೆಜಪು' ನೋ. 

ತೆಜಂಬಾಯ (ಕ್ರಿ). ಚೆನ್ನಾಗಿ ಓಡಾಡಂ : ಮೊರೆವುನ್ಮತ್ತ ಮಧುಬ್ರಜಂ 
ಸುಟಿಿವ ಕಾದಂ[ಬಂ) ತೆಜಂಬೊ £ ಬಾ] ಯ್ತು ಭೋರ್ಗರಿದೆತ್ತಂ ಪುಗಲೆಂಬ 
ಕೋಕಿಲೆ (ಸುಕುಮೂ. ೦-೭೩). [ ತೆಆಂ 4 ಪಾರ್ಯ್ಯ) 


ಪನ್ನಗಾಭರಣನ | 6| ಗಿ ತೆಜಿಂಬು "ತೆಜಿಪು' ನೊ. 


ತೆಣಿಂಬೊಯ (ಕ್ರಿ). ಚೆನ್ನಾಗಿ ಹೊಡೆ: ಕಾಲ್ಗಾಳ್ಗಳಿಂ ಪಿಡಿದೀಡಾಡಿ 
ಯುಮರ್ದಿಯುಂ ತಿರಿಪಿಯುಂ ತೇದುಂ ಶೆಜಂಬೊಯ್ದುದಾ ದಡಿಗಂ 
ದಾನವ-ಂದದಿಂ ಕೆಡಪಿದಂ ಸಂಗ್ರಾಮರಂಗೂಾಗ್ರದೊಳ್‌ (ಮುಹಾನೇ. ೧೨ 
೨೦೪). [ತೆಆಂ * ಪೊಯ್‌,;] 
10| ತೆಆಂಬೊಳೆ (ಕ್ರಿ). ಚೆನ್ನಾಗಿ ಪ್ರಕಾಶಿಸಂ ; ಅಧಿಕವಾಗಿ ಹೊಳೆ: " ತೆಆಂ 
ಬೊಳೆದುದೆಂದು ತೋ ರ್ಕೆವಡೆದ ಕಾಂತಿ” (ಕಶಸಾ. 
ಪೊಅಪೊಣ್ಮುವ ಕಣ್ಣ ' ಬಿಳ್ಳುಮೋಪರ ಮನಮೊಳ್‌ ತೆಜಂಬೊಳೆವ 
ಬಾಳೆಗಳುತಿರೆ (ಆದಿಪು. ೧೧-೪೬); ತೆಅಂಬೊಳೆವ ಮಾಂಗಳೆನುಳ್ಕುವ 
ಕೈದುಗಳ್‌ ನಿರಾಕರಿಸಿರೆ. ಮೇರೆದಷ್ಬ ಕವಿದತ್ತು ನರಾಧಿಪ ಸೈನ್ಯಸಾಗರಂ 
(ಪಂಪಭಾ. 4-೩೮); ಪುಷ್ಪಶರಪ್ರನ್ನ್ನಗಘಟೆಯ ಕಟದಿನು -ತೃಟಮಾದ 
ಮದವೃಷ್ಟಿಯಿಂ ತೆಅಂಬೊಳೆವ ಮಲ್‌ದುಂಬಿಯ ಬಂಬಲಿಂ... ಅತಿ 
ರಮಣೀಯವನಾಗಿ (ಮಲ್ಸಿಪು. ೨-೩೩); ಒಪ್ಪಂಬೂಸಿದ ವೋಲ್‌ ತೆಆಂ 
ಬೊಳೆವ ಕೊಂಕುಂ (ಕಲ್ಕಿಳಾ- ೫); ಕೆಂಬಟ್ಟೆಯ ಮೃದುತಲ್ಪದೊಳೊಲಗಿ 
ತಅಂಬೊಳೆದೊಪ್ಪುವ ರತಿಯೆನೆ (ಟಯಳಾ. ೩-9). [ತೆಅಂ* ಪೊಳ್ಳೆ) 
20| ತೆಜಿಂಬೊಳೆಯಿಸು (ಕ್ರಿ). ಚೆನ್ನಾಗಿ ಪ್ರಕಾಶಿಸಂವಂತೆ ಮಾಡಂ ; ಹೆಚ್ಚು 
ಶೋಭೆಯುಂಂಟಾಗುವಂತೆ ಮಾಡಂ : ವನಮಧ್ಯಮದೇಂ ದೇವನ 
ವನಮಾಲೆಯಂ ತೆಚಿಂಬೊಳೆಯಿಸಿತೋ (ಜಗವಿ. ೦೦-೫೬). 
[ ತೆಅಂಬೊಳೆ + - ಇಸ್ಕು) 
ತೆಅಕಾಛಿ (ನಂ). ತೆರಿಗೆಯನ್ನು ವಸೂಲು ಮಾಡಂವವನು : ನೀನಿತ್ತವಧಿ 
ಕಿಅದೀವರಿಲ್ಲ ಧನವಂ ಗಳಿಸಿ ತಂದೀವೆನೆನಲು ದಿನವಿಲ್ಲೊಬ್ಬ ತೆಅಕಾಜನಂ 
ಕೊಟ್ಟೊಡಾತಂಗೆ ನಿರ್ಣಯಿಸಿ ಕೊಡುವೆನೆನಲುೂ (ಹಡಳಾ. 
ಸುರಿದನರ್ಥವನು ಕೌಶಿಕಮುನಿಯ ತೆಅಕಾಆ ತಲೆದೂಗಲು 
೧೦-೨೬). [ತೆಲ್ಮಿ (ತೆಕ್ಕೆ) ೪ - ಕಾಲ) 
ತೆಅಿಕೈ (ನಾ). (ಹಣವನ್ನು) ಸೆಳೆದಂಕೊಳ್ಳೂವ ಕೈ: (ಸಿರಿಯನ್ನು) 
ದೋಚುವ ಕೈ: ಠೌಳಿಕಾಜತನ ತೆಜಕೈ ಬಲುಬೋಸರಣೆ ಹೇವ ಹಳಿವು 
ಬೆಳ್ಳುಕ್ಕೆ ಬೆಳ್ಳುನಿಸು ಕೈತವಮಂ ಕನಸಿನೊಳ್‌ ನೆನೆಯದೆ ಮದೆನಾಗಮ 
ವೆಂಬ ಮಹಾನಾಟಕಮನಭಿನೈಸುತೆ (ವಿರೂಪಾ? ೬೮). 
[ತೆಜ್ಮ (ತೆಲ್‌) + ಕೈ (ಆಕೆಯ) 
ತೆಅಕೊಡು, ತೆರಕೊಡಂ (ಕ್ರಿ). ೧. ತೆರಿಗೆಯನ್ನೂ ತೆರು, -ಕೊಡಂ : 
ಬಾಳ ಬಡವರು ತೆಜಿಕೊಟ್ಟು ಬಾಹೆರು (ಕೆಇ. 1, ೫೦-೨೮: 14827). 
ತೆರಕೊಡು: ೨. ತಪ್ಪುಕಾಣಿಕೆಯನ್ನು ಕೊಡಂ ; ದಂಡ ತೆರಂ : 
ಬಿಡುಗಡೆಯಾಗಬೇಕಾದರೆ ತೆರಕೊಡಬೇಕು (ಉಡುಗೊ. ೬). ೩, ಕನ್ಯಾ 
ಶುಲ್ಕವನ್ನ್ನ ಕೊಡು, _ತೆರಂ : ಬಿಟ್ಟಿಯೇ ಸಿಕ್ಕುವುದಾದರೆ ಹೆಣ್ಣೊಂದು 
ನನಗೊಂದು ನಮ್ಮಪ್ಪಗೊಂದು ತೆರಕೊಟ್ಟು ತರುವ ಹಾಗಿದ್ದರೆ 
ಮುದುಕನು ನಮ್ಮಪ್ಪ, ಹುಡುಗನು ನಾನು (ಇಂಡಾಪ. ೧೦೦-೮೭). 
[ತೆಣ್ಯ (ಎತೆಟ್ಕ್‌) + ಕೊಡು, ) 
ತೆಣಿಗೊಳ್‌ (ಕ್ರಿ). ಸುಂಕವನ್ನು ಕೊಳ್ಳು ; ತೆರಿಗೆಯನ್ನು ಐಸೂಲು 
ಮಾಡಂ : ಘೋಷಾಕರಸಂಗ್ರಾಹಕರ ಗೋವ್ರಜಂಗಳುಮಂ ಅವನಾಳ್ವ 
ತೆಅ[ಪಾಕಾಂ. ಜಿಕ]ಗೊಳ್ಳ ಬಿಟ್ಟಿ ಬೆಸಕೆಯಿಸಿಕೊಳ್ವ ಭೋಗಿವ ನಿಯೋಗಂ 
ಗಳುಮಂ ವತಾಡಿದಂ (ಆದಿಪು. ೮-೬೩ ವ). [ತೆಲ್ನ (-ತೆಆಕ್ಕಿ) + ಕೊಳ್‌,) 
ತೆಜಿತ್ತು "ತೆಅ(' ಪರಾ. 


೫೬-೨೧೬) ; 


೨5 
೮-೩೬); 


(ಹೆಜಕಾ. 


30 


86 


46 


10 


ತೆಅದರುಶನ FE 


ತೆಣದರುಶನ (ನಾ). ಸ್ಪಷ್ಟವಾದ ನೋಟ, _ಕಾಣ್ಯೆ : ಭಕ್ತ ಮಾಹೇಶ್ವರ 
ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಕನೆಂಬ ಷಟ್ಟಲವನಟ್‌ಯಬೇಕೆಂಬಿರಿ 
ಅಟೀವೆದಕ್ಕೆ ಕುಲುಹು ತೆಜದರುಶನವ ಕಾ ಣಿರಣ್ಣಾ (ಮೋಳಿಮಾ. 
೧೫೧-೫೭೩). [ತೆಜ + ದರುಶನ] 

ತೆಜದರ್ಶನ (ನಾ). ಎ ತೆಅದರಂಶನ: ಕುಲು ಹಿಂಗೂ ಅಟುವಿಂಗೂ 
ತೆಣದರ್ಶನವಿಲ್ಲವಾಗಿ ಸೊಪ್ಪನೊಳಕೊಂಡ ಬಿತ್ತಿನ೦ತೆ (ಮೋಳಿಮಾ. 
6೪-೩೩೧). [ತೆಜ್ಮ + ದರ್ಶನ] 

ತೆಜಪಣ (ಕ್ರಿ). ೧. ಅವಕಾಶವನ್ನೂ ಶಿಳಿ: ಬರವಂ ಪಡಿಯಜರ್ಗಟೀಪಿ 
ತೆಕಿಪಆ್‌ದೋಲಗದೆಡೆಯಂ ಪುಗಲು (ಕಲಿಕಾ. ೧೬೦). ೨, ಎಡೆಯನ್ನು 
ತಿಳಿ ; ಸ್ಥಳವನ್ನೂ ಅರಿ: ಕೆಲಬಲದೊಳಲ್ಲಲ್ಲಿ ತೆಅಪಣಸಿದು ಕುಳ್ಳಿರಲು 
ನಲಿನಲಿದು ತುಂಬುರಂ ಬಲವಂಕದೊಳಗಿರಲು (ಸಂಬಿರ. ೫-೯೯). 
೩. ಗುರುತನ್ನಲ್ನ ತಿಳಿ; ತೆಅಪಟ್‌ದಾ ಯತುಪರ್ಣಂಗಜ್‌ಪದೆ ವಾರಾಂಗನಾ 
ನಿವೇದಿತನಾಗಲ್‌ ಪೊಜಮಟ್ಟು ಬಂದನೆಲ್ಲರ್ಬೆಣಗಾಗಲ್‌ ಸತಿಯ ಮನೆಗೆ 
ಬಾಹುಕಂ (ನಳಕಂ. ೭೨೨). [ತೆಜಪು - ಅಜ್‌) 

ತೆಜಿಪೀ (ಕ್ರಿ). ಅವಕಾಶವನ್ನು ಕೊಡು: ನೆಗಟ್ಟಿ ಚತುರ್ದಶರತ್ನದೆ 
ಸೊಗೆಯಿಪೆನಾನನ್ಯವಾಹನಿಗೆ ತನ್ನವೊಲಾನಗಿದು. ತೆಅಪೀಯೆನೆನುತಂ 
ನಗುವುದು ವಿಜಯಾರ್ಧಕಟಕಕ್ಕೆ ವಿಭುಕಟಕಂ (ಪಾರ್ಶ್ಕೈೇಫು. ೧೦-೦೯) ; 
ಬಾಯನೊಡೆ ಬಡಿ ಮಾಸೆಗೀಳ್‌ ಕುರುಳ್ಗೊಯ್‌ ಪುಗಲ್‌ ತಾಯೊಡಲ್‌ 
ತೆಜಪೀವುದೇ ನಿಮಗೆ ಪೊಯ್ದಾಡಿ ಸಾಯಲೂಣೆಯವಹುದೆ ಸುಡು ನಿಮ್ಮ 
ಬಾಳ್ಕೆಗಳನೆನುತೆ ಜಆ್‌ದಮರಕುಲಮಂ (ಜಿಲಪು. ೪೯-೪೪). 

[ತೆಜಪು * ತ್ಯ] 

ತೆಜಪು, ತೆರಪು, ತೆರಹ್ಣ, ತೆರ್ಪು, ತೆಅಂಪು, ತೆಅಂಬಂ, ತೆಅಹಂ, 
ತೆಣಿಪು (ನಾ). ೧. ತೆರೆದ ಸ್ಥಿತಿ; ಮರೆಯಿಲ್ಲದಿರಂವುದಂ ; 
ಬಯಂಲಂ : ಮಜಸಿರ್ದಂಬರಮೆಯ್ಲೆ ನಾಂದ ತನುವಂ ಪತ್ತಿರ್ದು 
ಕಣ್ಣೆಲ್ಲಿಯುಂ ತೆಜಪಂ ಮಾಡಿ (ಆದಿಪು. ೧೦೧-೧೩೩) ; ಬಾಲೆಯರುರದೊಳ್‌ 
ಕಿಜುಮೊಲೆ ಮೇಲುದು ನಸುದೊಲಗೆ ತೋರ್ಪ ತೆಅದಿಂ ಸರಸೀಮಾಲೆ 
ಯೊಳೆಸೆದುವು ನವಪತ್ರಾಲಿಯ ತೆಅಪಿಂದೆ ಕೋರ್ಪ ಕಮಲದ ಮುಗುಳ್ಗ೪* 
(ಜಗವಿ. ೪-೬೩) ; ಮೇಲುದಿನ ತೆಜಪಿನೊಳು ಮೊಲೆಗಳಲುಗಲು (ಹಠಕಾ. 
೪-೧೩). ವ. ಎಡೆ; ಸ್ಥಳ; ಜಾಗ: ದಿಗ್ಭಿತ್ತಿಗಳನೊಡೆದು ತೆಣಪಂ 
ಮಾಡಲ್‌ ಪರಿವಂತೆ ದುಂದುಭಿಧ್ವನಿ ಪರಿವಿನೆಗಂ ದಿಗ್ಹಯಕೆ ಹರಿ 
ಪೊಟಿಮಟ್ಟಂ (ವರ್ಧಪು. 6-೬೬); ಮಾಣಿಕವರಿಗೆಯ ತೆಜಪುಗಳೊಳ್‌ ಪೊಳೆವ 
ಬಾಳ ಬೆಳ್ವೆಳಗಂದೇಂ* ಮೆಜತಿದುವೊ :ಕಬ್ಬಿ ಕಾ. ೨8೯; ತುಟಿಗಿದ 
ತೂಟಲ್ಲೊಂಬಿನ ತೆಜಪುಗಳೊಳ್‌ ಕೂಡಿ ನುಸುಳಲಾಣದೆ ಸಿಲ್ಕಿಂ ಪಟ್‌ದಿರ್ದ 
ಬೆಳ್ಳುಗಿಲ್ಲಳ ಮುಜಗಳಿವೆನಿಸಿದುವು ಶಾಳ್ಮಳೀಫಳತೂಳಂ (ಪುಷ್ಪವು. 
೫-೮೫) ; ಆನುದ್ದಂಡತ್ವದಿಂದಾಕ್ರವಿಸಿದೊಡಮದಂ ಸೈರಿಸಿರ್ದುಂ ನಭಶ್ರೀ 
ತಾನೀಗಳ್‌ ಕೊಟ್ಟಳಾದಂ ತೆಜಿಪುಮನೆವಗಿಂತೆಂದು (ದಾಧಪು. ೧-೦೦೪) ; 
ತಿಂತಿಣಿಯ ರಘುವರಚರಿತೆಯಲಿ ಕಾಲಿಡಲು ತೆಅಪಿಲ್ಲ 

ಪಾರ್ದಿರ್ಪಂ ಮಾಯ್ದಣಗುಲಿ ಜವನದಟ್‌ನಿನಿಸು ಪೊಟ್ಟುಂ ತನ್ನಂ 

ಮಟ್‌ದಿರಲಕ್ಕುಮೆ ತಳ ರದೆ ತಣಸಲದಿನ್ನೆಟಿದುಮಜಿದುಮಿರ್ಪದೇ 

ಚದುರಂ (ಆದಿಫು. ೪-೭೬) ; ನೆಜಿನೀತಂಗೂರುಯುಗ್ಮಂ ನೆಜನನಜೌ್‌ಯದಾ 

ನಿನ್ನೆಗಂ ಮಾಣ್ಣೆನಿಂ ಪೋ ತೆಜಪಂ ಪಾರ್ದಿರ್ಪೆಂ (ಪಂಪಭಾ. ೧೩-೯೭): 

ತೆಜಪಂ ನಿಟ್ಟಿಸಿ ಕುರುಪತಿ ಬಲಸಿಡಿಲೆಜಗುವವೊಲೆಣಗಿ ಪೊಯ್ಯ ಲ್‌ 

(ಗದಾಯು. ೮-೨೬) ; ತೆಅಪಂ ಪಾರ್ದು ಸುಗ್ರೀವನಂ ಮಾಯಾಸುಗ್ರೀವಂ 

ಗದಾದಂಡದಿನಡಸಿ ಸಿಡಿಲ್‌ ಪೊಯ್ವ ವೋಲ* ಕಾಯ್ದು ಪೊಯ್ದಂ (ಪಂರಾಮಾ. 


೦೦-೨೬); ಬಲಂ ಪಟಿವಡೆ ಜೊಮ್ಮನೆ ಜೋಲ್ಡುಂ ತೆಜಪಂ ಪಾರ್ದಿರದೆ 


(ಕುವ್ಮಾಅ. 
0-0೭). ೩. ಅವಕಾಶ ; ಸಮಯ ; ಸಂದರ್ಭ ; ಬಿಡುವು : ತೆಅಪನೆ 


25 


ತೆಅಪು 


ತಡೆಯದೊರ್ಮೆಯೆ ಮುನಿಪಂ (ಧರ್ಮಾಮೃ, 9-೧೬೨). ೪. ವಿಸ್ತಾರ; 
ಹರಹು: ಭರದಿಂ ಭೂದೇವಿ ಭೂಷಾಳಿಗೆ ಬಯಸಿ ಕೊಳಲ ನೀಡಿದ 
ಕೈಗಳಂ ನೀಟ್ಜುರು ತಾರಾಮಾಲೆಗೆಂಬಂತಿರೆ ತುಜುಗಿದ ಶಾಖಾಳಿಯಿಂ 
ಚುಂಬಿಸುತ್ತಂಬರವಂ ತಾನಿರ್ದುದಾ ಶಾಖೆಗಳ ತೆಅಪುಗಳ” (ಕುಸುಮಾ. 
9-000) ; ತೆಜಪಿನೆದೆಯ ಹೊನ್ನ ಜನ್ನಿವಾರದ ರೇಖೆ ಮೆಣಿಯೆ 
ರಾಜೇಂದ್ರ ಮೆಟ*ದನು (“ಕತ ೧-೩). ೫. ಸ್ಪಷ್ಟತೆ: ನೀಂ 
ಪಲವುಂ ರಾಯಭಾರಿಗಳೊಳಂ ಮೆಲ್ಬುಂ ಬಲ್ಬುಂ ತೆಜಪುಂ ಮಜಪುಂ 
ಅನುವುಂ ಮೊನೆಯುಮಾಗಿ ನುಡಿದು ನಿನ್ನ ಬಿನ್ನಣಮಂ ಬಿತ್ತರಿಪಂತಾನು 
ಮಿವಳ್ಳಿರಂತರಮಂ ತಿಳಿದು ನುಡಿವೆಂ (ಆಕವಿ. ೬-೦೩೩ ವ). ಓ, ಗಂರಂತಂ; 
ಚಿಹ್ನೆ: ತೃಣ ತ್ರಿಣಯನ ಹೆಡಗೈಯ ಕಟ್ಟಿತ್ತು ಭವಕಾಲನ ಸಂಕೋಲೆಯ 
ನಿಕ್ಕಿತ್ತು ಕುಟುಹು ಅಟ್‌ವವರ ಕೈಯಲ್ಲಿ ನೆಟ್‌ ನಂಬಿ ಎಂದು ತೆಅಪ 
ಹೇಳಿತ್ತು (ಮೋಳಿಮಾ. ೨೩೨-೭೮೦). ಪಿ ರೀತಿ; ಬಗೆ: ಸೆಜಗ ಹಿಡಿದೆಳದಪ್ಪಿ 
ಮುದ್ದಿಸಿ ತುಚುಬ ಪಲ್ಲಟಗೈದ ಮದನನ ತೆಜಿಪನೆಲ್ಲವ ಪೇಳು ತಿಳಿಪಿದನತಿ 
ವಿನಯದಿಂದ (ಸಾಳ್ಕಳಾ. ೩೦-3). ತೆರಪು: ೩, ದಾರಿಗಾಣದ ಮನಸ್ಸಿಗೆ 
ಈ ಸಂದರ್ಭವೇ ಒಂದು ತೆರಪನ್ನೊದಗಿಸಿತು (ನಾಡೋಜ. ೩೬೯); ತೆರಪ 
ನರಿಯದೆ ಪರಿವ ಕಾಲಪ್ರವಾಹದಲಿ ಪುರುಷರಚಿತಗಳಿನಿತೊ ತೇಲಿಹೋಗಿ 
ಹವು (ಮಂಳುಕ. ೪೧೧); ಹಗಲುರಾಶ್ರಿ ತೆರಪಿಲ್ಲದೆ ಮಳೆ ಹತ್ತಿದ್ದರಿಂದ 
ಇದ್ದ ಉರುವಲು ಒದ್ದೆಯಾಗುವುದು ಸಹಜವೇ (ಜಿಟ್ಕಹೊ. ೪೩): 
ತೆರಪಿಲ್ಲವೆಂತ ತೆರಿಗೆ ಇಟ್ಟುಕೊಂಡು, ಚರಿಗೆ ತಪಲೆ ಮಾರಿಸಿಕೆ 10ಡ (ಗಾಜಿ). 
೮. ಬರಿದಾದ ಸ್ಥಳ,-ಎಡೆ ; ಖಾಲಿಜಾಗ : ಈಗ ಇರುವ ಸಂಸ್ಕೃತ 
ಸಾಹಿತ್ಯದಲ್ಲಿ ಭಾರಿ ತೆರಪು ಅಥವಾ ಖಾಲಿಜಾಗಗಳಿವೆ (ತತ್ಕಪ್ಪಾ. ೪೮೨)- 
ತೆರಹ್ಮು: ೪, ಇಳೆಯ, ಗಾಳಿಯ ತೆರಹನೆಲ್ಲವ ಕೆಲೆವ ನಿನ್ನುಲಿ ತುಂಬಿತು 
(ಇಂಗೀತ. ೦೨-೬). ರ. ಈ ಗುಡಿಯ ಶೂನ್ಯತೆಗೆ ಪೂರ್ಣತೆಯ ತಾ ನೀರ 
ತೆರಹಿಗೊಲವಿನ ಅಚ್ಚಕುರುಹಾಗಿ ಬಾ! (ಮಾನಸ, ೪೬-೦೦). ತೆರ್ಪು: 
೨. “ಅಡಂಕುಎತೆರ್ಪಿಲ್ಲದೆ ಇಡು: ಬಿಡತೆ ಇಲ್ಲದೆ ಇಡು” (ಗಂಗಾಮ. 8). 
“ತೆರ್ಪಂಬಡೆ' ಪರಾ. ಸ ತೆಜಂಪು: ೨. ತಂಪಿನೊಳಗೆ ನಡೆಸುವನು 
ಸೇನೆಯನು ತೆಅಂಪನಣಿದು ಬಿಡಿಸುವನು (ಛರಣ. ೨೭-೯). ಸಿ ತೆಜಿಂಬು: 
೧. ನೆಟ್‌ದಾಯುಷ್ಯಮೆ ಮಿಟ್ಟುವನಜಸುವ ತೆಅದಿಂದಮವರ ಪೋಬಲ್‌ 
ಯನೆ ಬಂದಜಸಿ ನಭಸ್ಮಳದೆ೧ದವಿದ ತ ತೆ] ಅಂಬು ಕಳನಾಗಿ ಕಾದ 
ಲೆಂದಿರ್ದವರಂ (ಕಾಂತಿಫು. ೩-೬೪); ತದ್ದಿವ್ಯರಥಮನಾ ಫಣಾಧರನೆ ಸಾರಥಿ 
ಯಾಗೇಆಂ ಗಗನಕ್ಕೆ ನೆಗೆದಂಬರದ ತೆಜಂಬೆ ಕಳನಾಗಳುಂಬಮಾಗೊಡ್ಡಿ 
ನಿಂದ ವಿದ್ಯಾಧರವರೂಥಿನಿಯಂ ನೋಡಿ (ಜೆಂದ್ರಪು. ೬-೨೭ ವ); 
“ಸ್ಥಾನ, ಪ್ರದೇಶ” (ಪ್ರಠಣ್ಮ). ೨. ತನುವಿನೊಳಾದ ಜಲ್ಲಮಲ 
ಮಾಭರಣಂ ಪುಲಿಯಿರ್ಪುದೊಂದು ಕಾನನದ ಗುಹಾಂತರಂ ಮನೆ ಪರಲ್ಲಳ 
ನುಳ್ಳ ತ(ತೆ]ಅಂಬು ಪಾಸು (ವಸು. 80-35); “ನೊರಜಂಕಲ್ಲಿನ 
ನೆಲ” (ಜೀವಸಂ. ಕೋಶ); ಪೌರೋದ್ಯಾನಮೆಲ್ಲಂ ಸುರಕುಜಮೆ ತ ತೆ] 
ಅಂಬೆಲ್ಲಮುತ್ಕೀರ್ಣಕೇದಾರಮೆ (ಅನಂಪು- ೩-೭). ಹ. ಇಡಿದಿರೆ ರೋಮ 
ಕೂಪದೊಳಗುರ್ಚಿದ [ಸಾಲ) ಸರಲ್ಫ[ಳುಂ ತೆಅಂಬಿಡಿದಿರೆ ಬೆಟ್ಟುವೋ) 
ರ್ಗುಡಿಸಿದಂತೆ ನೆಜಲ್ಡಿರೆ. .. ಬಿಟ್ಟ ದೇನೆಸೆದನೋ ಶರಶಯ್ಕೆಯೊಳಂದು 
ಸಿಂಧುಜಂ (ಪಂಪಭಾ. ೦೩-೬೨). ಇತೆಅಂಬಿಡಿದರೆ-ನಾನಾತೆರನಾಗಿ” 
(ಪಂಪದೀ. ೫೩೪). ತೆಜಿಹು: ೨. ಹರಿಯಂತರ ವಿಶಾಲ ಮಹಾಸಭಾ 
ವಿಸ್ತ್ರರಣವದಲಲಿ ತೆಜಹ ಕಾಣೆನು (ಕುವ್ಯಾಸೆ. 
೩. ಬೆರಣಿಯನಾಯಲಲ್ಲದೆ ಅಟ್ಟುಣ್ಣ ತೆಆಹಿಲ್ಲವೆನಗೆ (ಬಸವ. ೨೭೦) ; 
ಅತ್ತಲಾ ಕೋಳಾಷಳದಲಿರಲಿತ್ತಲಾದುದು ಜೂಜು ನಿಮ್ಮ ವಿಪತ್ತು 
ಕಂಡುದು ತೆಜಿಹ ತಪ್ಪಿಸಿ ನಮ್ಮ ಸುಳಿದುಗಳೆ (ಕುವ್ಕಾಆ. ೨೨-೨೭) ; 
ತೆಜಿಹಿಲ್ಲ ತೆಜಹಿಲ್ಲವಯ್ಯಾ ನುಡಿಗಡಣಕ್ಕೆ (ಅಖಂಡೀ. ೩೩೮-೫೦). ೪. ಉರುದ 


೧೩-೩೨). 


ತೆಜಪುಗಣ್‌ ೩ 


ಭಂಡಾರದ ಮಹಾರ್ಫ್ಥದ ನೆಅವಣಿಗೆ ಗಾಢಿಸಿತು ಬೀದಿಯ ತೆಅಹು 
ಕೆತ್ತವು ಹೊತ್ತ ಸರಕಿನ ಬಹಳ ಬಂಡಿಗಳ (ಕಾವ್ಮಾಗೆ. ೪-೧೬). ೬ ಕಾಣ 
ಬಾರದ ಘನವ ಹೇಳಬಾರದಾಗಿ ಹೇಳುವುದಕ್ಕೆ ನುಡಿಯಿಲ್ಲ ನೋಡುವುದಕ್ಕೆ 
ರೂಪಿನ ತೆಅಹಿಲ್ಲ (ಲಿಂಗನ ೬೦-೪೭). ₹, ಭೇದ; ವ್ಯತ್ಯಾಸ; 
ಅಂತರ : ತೆಜಹಿಲ್ಲದ ನಡೆ ತೆಅಹಿಲ್ಲದ ನುಡಿ ತಜಹಿಲ್ಲದ ಸಂಭಾಷಣೆಯ 
ಸಂಖವು (ಬಸವ. ೯೧೮); ಎನಗೆ ತನಗೆ ತೆಣಿಹಿಲ್ಲದಂತೆ ಮಾಡಿ ತೋಟದನು 
(ಮಹಾದೇ. ಬ. 23-೪೧) ; ಪರಶಿವನೇ ಲಿಂಗವಾ ಪರಮಾತ್ಮನೇಯಂಗವೆರಡ 
ಅಳ್‌ ತೆಅಹಿಲ್ಲದಿರ್ಪದೇ ಸಂಯೋಗ (ಚಿಲಪು. ೬೦-೬೭). ೧೦. ಶಕ್ಕತೆ; 
ಸಾಧ್ಯತೆ (?): ಮಹಾದೇವಿಯಕ್ಕನ ನಿಲವ ಕೊಂಡಾಡುವುದಕ್ಕೆ ತೆಲಹಿಲ್ಲ 
ಕಾಣಾ (ಅವಶಂ. ೨9೩-೦೧೦೪), ತೆಜಿ್‌ಪು: ೧. ಹರಿಕರಯಂತ್ರಾಂಬು 
ಧಾರಾವಳೀಸ್ಪರ್ಶನಸೌಖ್ಯಾಪೇಕ್ಷೆಯಿಂ ಭೋಂಕೆನೆ ಮೊಲೆದೆಅೌಪಂ ಪೆತ್ತ 
ಮೋಲ್‌ ಶೋಭೆವೆತ್ತ೪" (ಜಗವಿ. ೧೪-೧೦೫). 

ತೆಆಪಾಗು, ತೆರಪಾಗು- ೧. ತೆರೆ; ಬಿಚ್ಚು ; ಬಯಲಾಗಂ : ಅಜ್‌ವು 
ಮಣಿವೆ ಎರಡ ನೂಂಕಿ ನಿಂದರೆ ಮುಂದೆ ಕಣ್ಣು ತೆಜಪಾಗಿ ತೋಟುವ 
ಬಯಲೇ ಲಿಂಗದ ಬೆಳಗು (ವಹಸಂ. ೨೨-೧೧೬); ಇನಿಯನನೆಯ್ದೆ ಸವಬ್ಮುಖ 
ದೊಳೀಕ್ಷಿಸಲಣ್ಮದೆ. ಮುಗ್ಧೆ ಪಾರ್ಶ್ವಯಾಯಿನಿ ತೆಜಪಾಗೆ ನೋಟ್ಬ 
ನಯನೇಂದ್ರಿಯದೊಳ್‌ ಸಕಲೇಂದ್ರಿಯಂಗಳಂ , . . ಸಲಿಪ್ಪನಿತುವರೆಂ 
ಕಡಂಗಿ ಕರೆಗಣ್ಮಿದಳುಣ್ಮಿದ ಘರ್ಮವಾರಿಯಿಂ (ಅನಂಪು. ೬-೬೦). ವಿ. 
ವಿಸ್ತಾರವಾಗು ; ವಿಶಾಲವಾಗಂ : ಪಂಚಾಗ್ನಿದೀಕ್ಷಿತರೂ ಕೋಡಿಯನೂ 
ತೆಅಪಾಗಿ ತೆಗಿಸಿ (ಎಳ. 7%, ಮಾಗಡಿ. ೩೭-೫ ; 1369 ೧); ಶ್ಲೇಷ್ಮಪ್ರಕೃತಿ 
ಯುಳ್ಳ ಪುರುಷನು... ತಜಪಾದ ಹಣೆಯುಳ್ಳವನಾಗಿ ಹೊದಅತಾಗಿ ಕಪ್ಪಾದ 
ಕೇಶಪಾಶವುಳ್ಳವನಾಗಿಹನು (ವೈದ್ಯಸಾ. 1, ೧೭), ೩, ಖಾಲಿಯಾಗಂ ; 
ಬರಿದಾಗಂ : ಕೆಲವು ಸದಸ್ಯರ ಸ್ಥಾನಗಳು ತೆರಪಾಗಿ ಹೊಸ ಚುನಾವಣೆ 
ಗಳಾದುವು (ದಿಲ್ಲಿಪ ೧೨೨). ತೆಅಪು ಮಾಡಿಸು ಎ ಖಾಲಿ ಮಾಡಿಸಂ; 
ಬರಿದಂ ಮಾಡಿಸಂ ; ದೂರ ಕಳಂಹಿಸಂ : ಎಲ್ಲರ ತೆಜಪು ಮಾಡಿಸಿ 
ಎಂದಳೇನೆಂದುಸುರಬಹುದೀ ಬೆಂದ ಬಯಕೆಯ ನಿನ್ನೆದೆಯನಲಗಿಂದೀ*ಯೆ 
ಹರಿದು ಬಂದ ನೆತ್ತರನೀಂಟಬೇಕೆಂಬೊಂದು ಬಯಕೆಯು ಪುಟ್ಟಿತೆಸಗೆ ... 
ಎಂದಳು ಭೂವರನ ರಾಣಿ (ಸಾಳೃಫಾ. ೧೯-೪೩). ತೆಣಪುಮಾಡು, ತೆಟಹು 
ಮಾಡು - ೧, ತೆರೆ; ಬಿಚ್ಚು : ದಕ್ಷಿಣದಿಶಾಂತದೊಳೆಗೆಲರು ತಣ್ಣನೆ 
ಕೀಡೆ ಕೋಕಿಲಂಗಳ್‌ ಕೊರಲ್ಲೆಆಪು ಮಾಡೆ (ಛಾವಟೀ. ೪-೧೬) ; ಉದಯ 
ಕಾಲದಲಷ್ಟದಳಮಂಟಪವ ತೆಅಹುಮಾಡೆಯವ್ಮ (ಶಿವಗೀ. ೧೫೫-೭೯೨ ವ). 
೨. ಎಡೆಮಾಡು ; ಜಾಗಮಾಡಂ : ಮುಟ್‌ದು ಕೋಟೆಯನೆನಂದು 
ಕಡೆಯಲಿ ತೆಅಹುಮಾಡಿ ಮಹಾರಥರು ಜನವಟಯದವೊಲೊಳಹೆಕ್ಕು 
(ಕುವ್ಯಾಗ. ೯-೧೪). ತೆರಪಿನ ಶಿಕ್ಷಣಎ ಅವಕಶ ಸಿಕ್ಕಾಗ ವಿದ್ಯೆ ಕಲಿಯಂವ 
ವಿಶೇಷ ಶಿಕ್ಷಣವ್ಯವಸ್ಥೆ : ಇತ್ತೀಚೆಗೆ ವಿಶ್ವವಿದ್ಯಾಲಯಗಳು ತೆರಪಿನ 
ಶಿಕ್ಷಣಕ್ಕೆ ಅವಕಾಶವನ್ನು ನೀಡುತ್ತಿವೆ (ಊಂ). 
[ ತೆಚ್ಕ + - ಪ್ರ-/ತಮಿ. ತಿಜಪ್ಪು; ಮಲ. ತುಜಪ್ಪು; ತುಳು, ತೆರಪು; 

ತೆಲು. ತೆಣಪ, ತೆಐಏ) 
ತೆಟಪುಗಣ್‌, ತೆಅಪುಗಣ್ಣು (ನಾ). ವಿಶಾಲವಾದ ಕಣ್ಣು ; ಅಗಲವಾದ 
ಕಣ್ಣು : ತೆಜಪುಗಂಗಳ ತೆಳುವಸಿಆ ತರುಣಿ ನಿನ್ನೆಅಕವನಿರದುಸುರುವೆನು 
(ನೇಮಿಸೆಂ. ೨೦-೬೧). ತೆಣಪುಗಣ್ಣು : ಎವೆವೊಯ್ಯದೆ ತೆಖಕಿದ ತೆಜಪುಗಣ್ಣು 
ಬಳಲುವಂದದಿ ನೆಆ ನೋಡಿ (ನೇಮಿಸಂ. ೩೨-೧೨೧). 
[ತೆಅಪು + ಕಣ್‌ ] 

ತೆಜಪುಗಣ್ಣು “ತೆಅಪುಗಣ್‌' ನೋ. 


ತಖಚ್ರಗೊಡು 


ಮೊರ್ಮೊದಲೆ ತೊಲಗೆ ತೆಜಿಪುಗಂಡು ತೊಳ್ಳಿ ಸುತ್ತಿ ಮಣ್ಕಯಟ್ಟುವಂಗ 
ಭವನಾಣಡಿಗೆ ಬೆಗಡುಗೊಂಡು ತಲ್ಲಣಿಸಿದಂತೆ ನಲ್ಲಳಂ ಬಿಸುಟು ದೆಸೆಗೆಟ್ಟು 
ಚಕ್ರವಾಕಂ ಕೋಕನದಸದನದಿನೆಟ್ಟು ಹೋಗೆಯುಂ (ವಧು. ೬-೨೩ ವ); 
ಆ ಕುಟಿಲನಾಕೆಯೊಳ್‌ ತೆಅಪುಗಾಣದೆ ಮುಳಿದು (ಅನಂಪು. ೦೧೨೯೪ ವ). 
೨. ಬಿಡಂವನ್ನು ಕಾಣು; ಕೊನೆಗಾಣು : ಸಂಸಾರಾನುಯಾತ್ರೆಗೆ 
ತೆಜಪುಗಾಣನುಪದ್ರವದ ಬಹುವಿಧ ಪರಾಭವಕೆ (ನಿಭಾಗ. ೪-೧೮-೨೫), 
ತೆಜಿಹುಗಾಣ್‌ : ೩, ಮಾರ್ಗವನ್ನೂ ತಿಳಿ, -ಅರಿ: ತೆಜಹುಗಾಣದಲುಹು 
ಗುಂದಿ ಮಅಹುಗೊಂಡೆನೆನ್ನ ಗುರುವೆ (ಹಂಪರ. ಹ. ೩೧೧-೧೨). 
[ ತೆಅಪು + ಕಾಣ್‌] 


10| ತೆಅಪುಗಾಣಿಸು, ತೆರಪುಗಾಣಿಸಂ (ಕ್ರಿ) - ಬಿಡುವು ಕಾಣಿಸು; ಎಡೆ ಬಿಡಂ: 


ಭೂ ದಿವಗಳ ಕೆಚ್ಚಿಪಂದದ ಕೆಂದೂಳ ಹಾದಿಯ ತೆಜಪುಗಾಣಿಸದೆ ವೇದೋ 
ಜಿಯು ಬಲುಗುದುರೆ ಸಹಿತ ನೆಜ್‌ ಕಾದುವೂಡೈತಂದನಾಗ (ಕಂನವಿ. 
೧೮-೮೦). ತೆರಪುಗಾಣಿಸು: ಆರು ಜೀವವನಿಂತು ಸೆಳೆವರು ದಿವ್ಯಶಾಂತಿಯ 
ಧಾಮಕೆ? ತೀರದಾಸೆಗೆ ತೆರಪುಗಾಣಿಸಿ ವಿಶ್ವತತ್ವವಿರಾಮಕೆ ? (ಸವಿಕಾ. 


೮೮-೧೪). [ ತೆಅಪುಗಾಣ್‌ * - ಇಸ್ಕು] 


ತೆಜಪುಗುಡು "ತೆಜಪುಗೊಡಂ' ನೋ. 
ತೆಅಪುಗೊಡು, ತೆರಪುಕೊಡಂ, ತೆರಪುಗೊಡಂ, ತೆರಹಂಗಂಡಂ, ತೆಜಪು 


ತೆಅಪುಗಾಣ್‌, ತೆಜಿಹುಗಾಣ್‌ (ಕ್ರಿ). ೧. ಅವಕಾಶವನ್ನು ಕಾಣು ; |45 


ಅನಂಕೂಲವನ್ನು ಕಾಣು : ತಮ್ಮ ಮೆಯ್ವೊರೆದ ರವಿಕಿರಣಕವಚ 


ಗಂಡಂ, ತೆಜಿಹಂಕೊಡಂ, ತೆಜಹುಗಂಡಂ, ತೆಅಹಂಗೊಡಂ (ಕ್ರಿ). 
೧, ಸ್ಥಳ ಕೊಡಂ ; ಎಡೆ ಕೊಡಂ : ಪುದಿದಿರ್ಪ ಸಕಲಸಾಮ್ರಾಜ್ಯದ 
ಪಟ್ಟಸ್ಥಿತಿಗೆ ಪದೆಪಿನಿಂ ಮುನ್ನಮೆ ತಾನದು ತೆಜಿ ಸ್ರಗೊಟ್ಟುದೆನಲೆಸೆದುದು 
ಬಾಲನ ಭಾಳೆಮಾ ವಿಶಾಲತೆಯಿಂದಂ (ಕುಸುಮಾ. ೬-೧೨೧). ೨. ಅವಕಾಶ 
ಕೊಡಂ; ಸವಂಯ ಕೊಡು: ಬೆಜಗಿದೇನೈ ಮೊದಲು ಬಂದಬ್ಬರದ 
ರಕ್ಕಸನಂತೆ ನೋಟಕೆ ತೆಅಖ್ರುಗೊಡುತಿದೆ ಚಿತ್ತವಿವನ 
ವನಲ್ಲವಲೆ ನೋಡು (ತೊರರಾ. ೬-೨೮-೦೦). ತೆರಪುಕೊಡು: ೧. 
ದೂರದೂರ ಇಡು; ತೆರಪುಕೊಡು; ಅಂತರ ಬಿಟ್ಟು ಇಡು (98266. ಪತ್ರಿನಿ. 
೭). ತೆರಪುಗೊಡು : ೨. ಇಂಧನವನಟ್ಟಗ್ನಿಯಾರಿಪನಂದ ಸಂಸಾರ 
ದೊಳುಯಿನಿತೆೊಂದುಯಚ್ಚ ತಲೈದೆ ಪರಿಗ್ರಹ ಶೆರಪುಗೊಡದಂತೆ (ಜಿನಸಾ. 
೬೯). ತೆರಹುಗುಡು: ೨, ಅಂತರಿಕ್ಷದ ತೆರದೊಳಾ ಶರಣರಿಚ್ಛೆಗಂ 
ತೆರಹುಗುಡುವಂ ಶಿವನೊಲು ಸಂತತಂ (ಏಕೋಪು. ೭-೪೭). ತೆಜಪು 
ಗುಡು: ೧. ಪೊಣರ್ವಕ್ಕಿ ವಿಳಾಸಮನೆನಿಸಂ ತಳೆದ ಘನಕುಚಂ . . - 
ಪಾರಮಣಿಗೆ ನುಸುಳಲ್ಮೆ ತೆಜಿಪುಗುಡದನವರತಂ (ಅಗವಿ. ೧೦-೩೦) ; 
ವಿಕಾಸಲಕ್ಷ್ಮಿಯ ಬರವಿಂಗೆ ತೆಅಪುಗುಡುತಲಿರ್ದು ಕುವಲಯಂಗಳೆ ಕಿಬ್‌ಸ 
ಟ್ಲಳೊಳ್‌ ಪೊಕ್ಕು . , . ಸಾಯಂತನಸಮಯ.ಸಮಾರಣಂ ತೀಡುತ್ತು 
ಮಿರ್ಪಾಗಳ್‌ (ಕುಸುಮಾ. ೪-8೯ ವ); ಬೆಂಗದಿರ್ಗಂ ತಣ್ಣ ದಿರ್ಗಂ ತೆಜಪುಗುಡದ 
ಮರದುಅಂಗಲ ಕಟ್ಟಲೆಯಂ ಕಾರಿರುಳ್ಲಿತ್ತು ಸುಟ್‌ಯಲನುಗೆಯ್ವ ಗೂಗೆ 
ಗಳಂವಂಂ (ಕಲ್ಮಿಕಾ. ೨೩೪). ೨. ಇರುಳುಂ ಪಗಲುಂ ಜೀರೆನುತುಂ ತೆಅಪು 
ಗುಡದೆ ಕಅದುವು ಮಳೆಗಳ್‌ (ಗಿರಿಕ. ೯-೪೯): ಓದಿ ಕೇಳಿಸುತ್ತಾ ಭ್ರಮಾರಿಕೆ 
ಪರಿಮಳೆಗೆ ತೆಅಪುಗುಡಲೊಡ೦ (ಅನಂಪು. ೬-೪೦ ಐ). ತೆಜಿಹುಕೊಡು : 
೨. ತೆಜಹುಕೊಡದಿರಿ ಸೋತ ಕರ್ಣನ ಹರಿಬವೆಮ್ಮದು ನೂಕುನೂಕೆಂದು 
ರವಣಿಸಿದರು ಮತ್ತೆ ಕೌರವನನುಜರವಗಡಿಸಿ (ಕುವ್ಮಾದ್ರೋ. ೧೩-೨೭). 
ತೆಜಹುಗುಡು : ೧, ತನುವಿನೊಳಗೆ ತಜಹುಗು[ಪಾಕಾಂ. ಗೊ1ಡದೆ ತೀವಿ 
ನಿಲ್ಲು ಹಂಪೆಯರಸ (ಜಂಪರ. ಹ. ೩೧೨-೨೩). ೨, ಎನ್ನಲ್ಲಿ ನಾನಜಾದೆನೆಯ 
ಅಆಟ್‌ವಿಂಗೆ ತೆಅಹುಗುಡದೆ (ಶಿವಗೀ. ೧೩೦-೬೪೪) ; ಆಜಿ ಹೊಗಲು 
ಮ್ನಾಯ ನಿಕರಕೆ ತೆಅಹುಗುಡದ ಪರಸ್ವರೂಪನು (ಕುಷ್ಕಾಫೀ- ೮-೧೬): 
ಕರಣದುಪಹತಿಗೆ ತಿಅಹುಗುಡದನುಭವಿಸು (ಆನುಸಾ. ೮-3-೪) ; ತೆಜಿಹು 
ಗ:ಡದೊರ್ವರೊರ್ವರ ಮೇಲೆ ಮುಳಿದು ಜಅದೆಚ್ವಾಡಿದರ್ಧರದೊಳು 


ತೆಅಪುಗೊಳ್‌ 


(ಜೈಮಿಭಾ. ೧೨-೨೦). ತೆಜಿಹುಗೊಡು : ೧, ಗೌಳ ತೆಅಹುಗೊಡು ಲಾಳ 
ಮೈಯಿಕ್ಕು ಗುರ್ಜರ ಬಿನ್ನವಿಸು (ಬಸರ. ೬-3೭): ತರಣಿಗುಂಟೇ ಸಮಯ 
ವನಿಲಗೆ ತೆಚಿಹುಗೊಡುವವರನಿರು (ಕುವ್ಕಾಆ. ೧೨-೩); ಒಟಿಲಿ ಫಲವೇನರಸ 
ಬಟ್ಟೆಯ ತೆಅಹುಗೊಡಿರೈ ಹೋಗಲೀ ನೃಪರು (ತೊರರಾ. ೪-೩-೨೪) ; 
'ಕಿಜುಬಿದಿರುಗಳ ಕಂಟಕಿಗಳು . . - ಧರಣಿಯೊಳ್ಬಸರಿಸಿಕೊಂಡು ಪಚ್ಚೆಗಳಿಗೆ 
ತೆಅಹುಗೊಡದೆ ಮುಸುಕಿಹುವು (ಕಂನವಿ. ೦೮. ೪೫). ೨. ಮಲದಹೆನೆಂದು 
ಭಾವಿನಹೋದರೆ ತೆಅಹುಗೆೊ [ಪಾಕಾಂ. ಗು]ಡದು (ಅವರು. ೯೮-೪೪೨) ; 
ಬಾಯಿಬಡಿತರು ನಾವುನೀ ಗರುವಾಯಿಕೂಅನು ಬಯ ಸ ಬಿರುದಿನ ಬಾಯ 
ನೋಡಾಯೆನುತ ತೋಟಿಗೆ ತೆಜಹುಗೊಡದೆಸಲು (ಕುವ್ಯಾಕ. ೪-೪). 

[ ತೆಅಪು ೬ ಕೊಡು) 
ತೆಜಪುಗೊಳ್‌, ತೆಅಹಂಗೊಳ್‌ (ಕ್ರಿ). ೧. ಎಡೆಯನ್ನು ಪಡೆ; 
ವ್ಯಾಪಿಸಂ; ಸ್ಥಳವನ್ನಾಕ್ರಎಂಸಂ: ಅಚ್ಚಸೊಗದ ಮೊಳೆ ಬೆಳೆಯುತ್ತುಂ 
ತೆಜಿಪುಗೊಳುತ್ತಿರೆ ಮೇನೆಯ ಹೊಣಗೊಗೆದುದು 'ಗರ್ಭಸೂಚನಾ 
ಸೌಂದರ್ಯಂ (ಗರಿಳ. ೩-೩೬). ೨. ತೆರೆ; ಬಿಚ್ಚು ; ತೆರವಾಗಂ : 
ಕೋಗಿಲೆಯ ಕೊರಲೂ ತೆಜಿಪುಗೊಂಡಿತು (ತಿಮ್ಮ ಅ. 8-೨). ತೆಲಿಹು 
ಗೊಳ್‌: ೧. ಎನ್ನ ಮನವ ತನ್ನತ್ತ ಸೆಳೆದು ಮಅಹ ಮಾಣಿಸಿ 
ಕುಟುಹಳಿದ ತೆಜಹುಗೊಂಡ ಸೌರಾಷ್ಟ್ರ ಸೋಮೇಶ್ವರಲಿಂಗವ ಬಲ್ಲರೆ 
ಬಲ್ಲೆ (ಅದವ. ೨3-೩೦). [ ತೆಅಪು * ಕೊಳ್ಳ) 
ತೆಅಪುವಡೆ, ತೆರ್ಪಂಬಡೆ (ಕ್ರಿ). ೧. ಸ್ಥಳವನ್ನು ಪಡೆ,-ಹೊಂದು : 
ಮುಂದೆ ಕಿಜಪುವಡೆಯದೆ ಸುತ್ತುಂ ಪರಿವಡೆದುದು ಪುರಜನಂ (ವರ್ಧಪು. 
8-80). ೨. ಅವಕಾಶವನ್ನು ಪಡೆ,-ಹೊಂದಂ ; ತೆಅಪುವಡೆದಂಗಜಂ 
ಕೆಯ್ದೆಟ್‌ಗೊಳೆ ನೋಟಕರೆ ಮನಮನಾಗಳ್‌ (ಪಂಪಥಾ. ೩.೬೭) ; ತೆಅಪು 
ವಡೆದಡಸಿ ರುಚಿ ಮೆಯ್ಮಲುಗುವಿನಮವುಂಕಿ ಸೋಂಕಿ ನಿಃಕರುಣತೆಯಿಂ 
(ಸುಕುಮಾ. ೨-00); ಅಂತು ಪಾಯದಟಮೆಲ್ಲಮೆಚ್ಚು ಮುಖಿದುಂ ಕುಲಕ 
ದಜ್‌ಯಾಗೆ ತೆಜಿಪುವಡೆದಿದಿರೊಡ್ಡಿನ ತೇರೊಡ್ಡುಗಳ್‌ ಶೂರಸಾರಥಿ 
ಪ್ರೇರಣದಿನೋರೊಂದಂ ` ಪತ್ತೆಸಾರ್ಚಿದಾಗಳ" (ಡಂದ್ರಪು. ೧೦-೭೪ ವ). 
ತೆರ್ಪಂಬಡೆ : ೩, ತೆರವಾಗು ; ಖಾಲಿಯಾಗು ; ಬರಿದಾಗಂ : ಕೆಸಜು 
ರ್ಬುರ್ಬೆೇಟ* ನೀರ್ಬೊಬ್ಬುಳಿಸೆ... ತೆ[ಪಾಣಂ. ನೆ]ರ್ಪಂಬಡೆದಲುಗೆಅಕಿಗಳ್‌ 
ಬೀಡೆವೋಗಿರ್ದ ತಣ್ಣೀರೊಸರ್ದಾಣಂ ಬ:ವಿಯಾದತ್ತು (ಗವಿ. ೦೭-೬೨). 
P ಇದಂ ಛಂದಸ್ಸಿಗಾಗಿ ಮಾಡಿಕೊಂಡ ರೂಪ. [ ತೆಅಪು * ಪಡೆ,] 
ತೆಜಿಪುವಾರ್‌ (ಕ್ರಿ). ಅವಕಾಶವನ್ನು ನೋಡು,-ನಿರೀಕ್ಷಿಸಂ ; ಸವಂಯಂ 
ಕಾಯಂ: ಬಂದಿಕಾಅನಂತೆ ತೆಅಪ್ರವಾರ್ದು ಬಡಿವ ಶಾಕಿನಿಯರಿಂ 
(ಕಾವ್ಮಸಾ. ೫೨೯ ಶೂದ್ರಕ) ; ತೆಜಪುವಾರ್ದು ನನೆವಿಲ್ಲ ಬಲ್ಲಹನಂ ಕಂಡು 
(ಕಬ್ಬಿಕಾ. ೦೮6). [ತೆಅಪು+ ಪಾರ್‌) 
ತೆಜಪುವೆಜು (ಕ್ರಿ). - ತೆಜಪುವಡೆ ೨: ತೆಅಪುವೆತ್ತು ಪುಪೇಭಕಂಠೀರವ 
ನೆಚ್ಚೊಂದಪೂರ್ವಸಾಯಕಂ ಚಿತ್ರಾನೀಕನಂ ನೆರೆಗೊಳ್ಳುದುಂ (ಕಾಂತಿಪು. 
೪-೨೩ ವ); ಅಂತೆಚ್ಚಿ ಹುನಿಕರವುನೋರಂತಿರೆ  ತಆ್‌ತಅದು ಕಾದೆ 
ಪಾಂಚಾಳನ ವಿಕ್ರಾಂತತೆಗೆ ವಿಳಯಕಾಲಕೃತಾಂತನ ತೆಅದಿಂದೆ ತೆಜಪುವೆತ್ತಾ 
ಕ್ಷಣದೊಳ್‌ (ನೇಮಿಪು. ೧೨-೧೩೦). [ತೆಅಪು ೬ ಪೆಜ್ಮು) '` 
ತೆಜಯಪ್ಪೈ(?) (ನಾ). (?) : ಶ್ರೀಪುಭುಮಾಣಿ ಪರಮಸುಭಗನ್‌ 
ಪಗೆವರ ಗನ್ಮಾಸ್ತಿ ಪಾರ್ವ್ವರ ಇಚ್ಚೆನತ » ೬ « ಪೂರ್ವ್ವಾಚಾರದಾ, ಈ 
ತೆಜಯಪ್ಪೈ ಈಯೆಮೆನ್ನೊಡೆ 'ಬೊನ್ನೆರನಂಂ/ ಚೋಲಮಹ೯ರಾಜನುಂ 
ಮೂವದಿಮ್ಚಪರ್ನ್ನರ್ವ್ವರಾನ್ಯೊನ್ನ (ಎಳ. ೫98, ಮದ್ಮಗಿ. ೦೦೮-೩: 
8ನೆಯ ಶತ). [?] 
ತೆಅಿವಲಿತನ (ನಾ). ಬಾಲಿಶಭಾವ ; ದಡ್ಡತನ; ಅವಿವೇಕ: ಬಜು 
ವಲಿಯರ ಮಾತಂ ಕೇಳ್ತಜ್‌ಯದೆ ದೆಸೆಗೆಟ್ಟು ಜೀವಮುಂ ಗತಿಯು 


೩೬೩೦ 


ತೆಿವು, 


ಕೇಳಟಿನುಂ ತಾವೊಳಮೆಂಬೀ ತೆಜವಲಿತನವೇಕೆ ನಿನಗೆ ಭುವನಾಧಿಪತೀ 
(ಧರ್ಮಾಮೈ. ೯-೪೦). 
[ P ಇದು 'ತರುವಲಿತನ' ಎಂಬುದರ ಅಪಲಿಖಿತವಿರಬಹುದು ] 


ತೆಅವಾಳಿಕೆ (ನಾ). ಒಂದಂ ಬಗೆಯ ತೆರಿಗೆ: ಆ ಸೀಮೆಯ ದೇವರ 


ಸ್ಥಾನಿಕದಲು ಸ್ಥಾನಿಕರ ಮನೆ ಮೊದಲಾದ ಮದವಳಿಕೆ ಸಲು x ೫೬ 
ರಾಯ ಕಾಣಿಕೆ ಸುಂಕ ತೆಅವಾಳಿಕೆ ಸಹ ಸರ್ವ ಮಾ x ೬ (ಎಳ. », 


ಕೋಲಾರ, ೯೪.೦೭ ; 1406). ([ ಎತೆಟ್ಯ ?) 


ತೆಜಿವಿ (ನಾ). 2 ತೆಜಿಪು ೧. “ಕಣ್ಣೆ ಅವಿ' ಪರಾ. 


[ತೆಲ್‌ + ವಿ) 


19| ತೆಜಿವಿಡು (ಕ್ರಿ). ಪಣವಾಗಿ ಇರಿಸು ; ಶುಲ್ಕವನ್ನಾಗಿ ಇಡಂ : ಆಯುಧಕೆ 


16 


40 


ತೆಣವಿಟ್ಟೆನೈ ನಿನ್ನಾಯುಷವ ಹಿಂದಿಕ್ಕಿಕೊಂಬನೆ ತಾಯೆನುತ ಬೆೊಬ್ಬಿಅೌದು 


(ಕುವ್ಕಾದ್ರೋ. ೧೬-೩೨). [ತೆಲ್ಮಿ (ಎತೆಟ್ಟ್‌) + ಇಡ್ಮು) 


ತೆಅವು,, ತೆರವು, (ನಾ). ೧. ಎಡೆ; ಸ್ಥಳ ; ಜಾಗ: ತೆಅವಿಂ ನೀಳ್ಳಿ 


ಗವಾಕ್ಷಮಂ ತೆಣಿಕೆವ ನೀರಂ ಮುಕ್ಕುಳೊಳ್‌ ತೀವಿಕೊಂಡೆಜಿವ , . , 
ಓಪರಲ್ಕಅಲಂಪಂಗನೆಯರ್ಗೆ ರಾಗಮನದೇಂ ಮಾಡಿತೆ2್ತಿ ರತ್ಯಂತದೊಳ* 
(ವರ್ಧಪು. ೬-೩೨); ಉತ್ತಂಸವಲಯದೊಳಡ್ಡಂಗೆಡೆವ ಸಾರ್ವ ಕಬರಿಃ 
ಭಾರಮಂ ತೆಜಿವಿನೊಳ್‌ ಪೊಜಮುಯ್ವಿಂಗಣೆದು ನೂಂಕುತ್ತುಂ (ಅನಂಪು. 
೭-8೦ ವು. ತೆರವು, : ೧. ಉರುವಲು ತುಂಬಲು ಎದುರಿನಲ್ಲಿ ತೆರವು 
ಇದೆ (ಅಡುಸಇ. ೨೨). ೨. ಅವಕಾಶ ; ಬಿಡುವು: ಪ್ರೇರಣೆಯಾದಾಗೆಲ್ಲ 
ಕಾವ್ಯವು ಮನದಲ್ಲಿ ರಚಿತವಾಗಿ ತೆರವು ದೊರೆತಾಗ ಅದನ್ನು ಕಾಗದದ 
ಮೇಲೆ ಬರೆಯುವವರೆಗೂ ಅದು ಸಮಗ್ರವಾಗಿ ಸ್ಮರಣೆಯಲ್ಲಿ ಉಳಿಯು 
ತ್ತಿತ್ತು (ಮಹಾಯೋ. ೧೮೫). ೩. ಖಾಲಿಯಾದಂದಂ ; ಬರಿದಾದಂದಂ : 
ಬರಿದೋ ಬರಿದು ತೆರವೋ ತೆರವೂ ಬಡವರ ಬಗ್ಗರ ತುತ್ತಿನ ಚೀಲಾ 
(ಗರಿ. ೬೦-೦೮) ; ಭೋಜನಶಾಲೆಯನ್ನು ಪ್ರವೇಶಿಸಿ ಎಡಬಲಕ್ಕೆ ನೋಡದೆ 
ತೆರವಿದ್ದ ಒಂದು ಎಲೆ ಹಿಡಿದು ಕುಳಿತು (ಜಿಲುನಿ. ೧೧): ಎರಡನೆಯ 
ನಂಬರ ಶಾಲೆಯಲ್ಲಿ ಒಂದು ಸ್ಥಳವು ತೆರವಿರುವದು (ಸ್ಕೂಲಮಿ. ೫ ; 
ಇರವಿನಲ್ಲಿ ಆ ತೆರವು ತುಂಬಿ ಕೆರೆಯಾಡ:ವಂತೆ ಕಡಲು ಅರಿವಿನೊಂದು 
ಹೊಸ ಬರವಿಗಾಗಿ ಹಾತೊರೆಯುತಿಹುದು ಒಡಲು (ನೆಲವು. ೩೬-೩). 

ತೆಅವುಮಾಡು, ತೆರವುಮಾಡು - ೧. ಬರಿದು ಮಾಡು: ಖಾಲಿ 
ಮಾಡು: ಮೆಣಿವ ಮಣಿಭವನವನು ರವಿಗೆ ತೆಅವುಮಾಡಿದ (ಕೌಶಿಂ. 
೪೪-೩೦) : ಹಿತ್ತಲಲ್ಲಿಯ ಒಂದು ಕೊ:ಣೆಯನ್ನು ತೆರವುಮಾಡಿ ನೀಲಾಂ 
ಬರಿಯು ಇರುವಂತೆ ವ್ಯವಸ್ಥೆ ಮಾಡಲಾಗಿದ್ದಿತು (ಜಯಂತ. ೪೨೬). 
೨. ಅವಕಾಶ ಮಾಡಿಕೊಡು: ಆ ಗಡಿಯಾರ . . . ತಡವಾಗಿ ಶಾಲೆಗೆ 
ಬಂದರೂ ಬೇಗನೇ ವನನೆಗೆ ತೆರಳಲು ತೆರವುಮಾಡಿಕೊಡಲು ಪೂರ್ಣ 
ಸಹಕರಿಸುತ್ತಿದ್ದಿತು (ಕೂಪಸಂ. ೬೦). ತೆರವಾಗು ಎ೧ ಬಿಡುವಾಗಂ ; 
ಪುರಂಸೊತ್ತು ಹೊಂದಂ : ಈಗ ಸಾಹೇಬರು ತೆರವಾಗಿದ್ದಾರೆ. ನೀವು 
ಸುದ್ದಿ ಮುಟ್ಟಿಸಿರಿ (ಜಮಿನ್ಮಾ. ೧೩೨). ವಿ. ಖಾಲಿಯಾಗಂ : ಆ ಮನೆ 
ತೆರವಾಗಿದೆ (ರೂಢಿ). 

(ತೆಲ್‌, + - ವು./ತಮಿ. ತೆಅವು ; ಮಲ, ತುಅವು] 


ತೆಜವು,, ತೆರವು, (ನಾ). ೧. ಕಾಣಿಕೆ; ಕಪ್ಪ: ತಮ್ಮ ಬೀರಮಂ 


ಬಿಂಕಮುಮಂ ತೆಅವುಂ ತೆಲ್ಲಂಟಿಯುಮೆಂದರಿಕೇಸರಿಗಾಗಳೀವವೋಲ್‌ 
ಬೆನ್ನಿತ್ತರ್‌ (ಪಂಪಭಾ. ೩-೭೬೨). ೨. ತಪು ಒಕಾಣಿಕೆ. ತೆರವು, : ೩. ಕನ್ಯಾ 
ಶುಲ್ಕ; ತೆರ : ತೆರವಿನ ಹಣ ಪಡೆದು ಸಾಲ ತೀರಿಸಿ ಗದ್ದೆ ಜಮಾನು 
ಉಳಿಸಿಕೊಳ್ಳಬಾರದೇಕೆ? (ಮನೆಜಿ. ೧೬೧); ಹೆಣ್ಣಿನ ತಂದೆಗೆ ಒಂಬತ್ತುನೂರು 
ರೂಪಾಯಿ ತೆರವು ಎಣಿಸಿ, ಒಂಬತ್ತುವರುಷದ ಎಳೆಹುಡುಗಿಯನ್ನು 
ಅವನು ಮದುವೆಯಾಗಿದ್ದ (ಎರಸೆ. ೪). ೪. ಸಾಲ; ಕಡ : ಉಪದೇಶ. 


ತೆಅವೆ 


ವ್ಯವಹಾರಜ್ಞಾನಗಳು ಕಾವ್ಯದಲ್ಲಿ ಸೇರಬೇಕಾದರೆ. ಕಾಂತೆಯರ ನಾಲಿಗೆ 
ಯನ್ನು ತೆರವು ತರಬೇಕು (ಸಾಹಿವಿ. ೯೪೪). "ತೆ್‌ ಪರಾ. 
[ತೆಜ್ಮು + - ವು] 

ತೆಅವೆ, ತೆರವೆ (ನಾ). ೧. ತೆರೆಯಖವಿಕೆ : ತೆಅವೆ. ಪಳವೆ, ಎಳವೆ (ಕಮದ. 
೨೦೦ ಪ್ರಯೋ). "ಕಂದೆಅವೆ' ಪರಾ. ೨. ಕಾಣಿಸಿಕೊಳ್ಳುವಿಕೆ ; 
ಉಂಟಾಗುವಿಕೆ : ತೆಅವೆಯಾದುದು ಭೀತಿ ಬಲು ಬೊಬ್ಬಿಿತಕಸುರನ 
ಧೈರ್ಯ ಕಾಲನ ಮಯ ಹೊಕ್ಕುದು (ತೊರಂಾ. 4-೬-೩೦). ತೆರವೆ: 
ವಿ, ಹೊಳೆದವು ರಥಗಳಾನೆಯ ಮೇಲೆ ಜೊಂಪಂಡಿ ತಲೆಮುಟ್ಟಿ 
ನಿಂದವಾಳುಗಳೂ ಹಲವೇನು ತೆರವೇನು ತೆರವೆ ಮರವೆಯಿಲ್ಲ (ಸೌಂದಕಾ. 
೦೧-೦೯). [ತೆಲ್‌ +೬ -ವೆ] 

ತೆಜಿಪೊನ್‌ *ತೆಜಪೊನ್‌' ನೋ. 

ತೆಜಿಸಲಿಕೆ (ನಾ). ಕಂದಾಯವನ್ನು ಸಲ್ಲಿಸಂವಿಕೆ ; ಸುಂಕವನ್ನು ತೆರುವಿಕೆ: 
ಮಲ್ಲೆಗ್ರಾಮುದವರು ಅರಮನೆಗೆ ತೆಜುವ ಕುಳದ ಹೊಂನಿನೆ ವೊಳಗೆ 
ತೆಅಸಲಿಕೆಯ ಹಂನೆರಡು ಹೊಂನನೂ (ಳಇ. 1, ೩೮-೧೬; 446). 

[ ತೆಜ್ಯ (ಎತೆಟ್ಸ್‌) * ಸಲಿಕ್ಕೆ 

ತೆಜಸು "ತೆಆ*ಯಿಂಸು' ನೋ. 

ತೆಅಹಾರ (ನಾ). (2): ವೆೊಅಹಾರ ನೀಡಿದರೆ ತೆಜಹಾರ ಕೈಕೊಳ್ಳುತೈದಾನೆ 
ಅಹುದಹುದು ದೇವರ ಹಸಿವು ನಮಗೆ ಹೆ.ಸತು ದೆಸೆದಿಕ್ಕೆಲ್ಲ ವಿಶ್ವತೋ 
ಮುಖದ ಕೂಡಲಸಂಗಮದೇವಂಗೆ ದೆಸೆದೆಸೆಯಲ್ಲಿ ನೀಡಿ (ಬಸಣೆ. ೧೦೮- 
೩೨೫): “ತೆರವಿಲ್ಲದೆ” (ಬಸವ. ಕ. ಕೋಶ). (7?) 

ತೆಟಹು 'ತೆಣಪು' ನೋ. 

ತೆಅಹುಕೊಡು "ತೆಅಪುಗೊಡು' ನೋ. 

ತೆಅಹುಗಾಣ್‌ 'ತೆಅಪ್ರಗಾಣ್‌' ನೋ. 

ತೆಕಿಹುಗುಡು -ತೆಅಪುಗೊಡಂ' ನೋ. 

ತೆಆಹುಗೊಡು "ತೆಜಪುಗೊಡಂ' ನೋ. 

ತೆಅಜಹುಗೊಳ್‌ "ತೆಅಪುಗೊಳ್‌' 'ನೋ. 

ತೆಜಹುದೋಜು (ಕ್ರಿ). ಅವಕಾಶವನ್ನು ಕೊಡಂ ; ಎಡೆಮಾಡಿಕೊಡು : 
ಅಜಿಸದಿರಿ ಬೆ:ಟಿತ್ತಲಿತ್ತಲು ತೆಆಹು (ಪಾಂ. ಪು]ದೋಟುವೆ ನೋಡಿ 
ಸಮರವ ಮೆಣಕಿವುದುಳ್ಳೆಡೆ ಮೈಗುಡುವುದಗ್ಗಳಿಕೆ ನಿಮಗೆನುತೆ (ತೊರರಾ, 

[ ತೆಜಿಹು (ಎತೆಜಪು + ತೋಟು) 

ತೆಜಹುಮಜಹು (ನಾ). ೧, ಮೈಮರೆವು; ತಲ್ಲೀನತೆ: ಇಂತು 
ಬಸವರಾಜದೇವರು ಲಿಂಗಾರ್ಚನೆಯಂ ಮಾಡುತ್ತಾ ತೆಅಹುಮಲಹಾಗಿರ್ದ 
ವೃತ್ತಾಂತಮಂ ಪ್ರಭುದೇವರು ಎಚ್ಚಟಿ೨ಿಸಿ (ಕೂನ್ಮಸಂ. ೧೦೩-೪೦). 
೨. ಉದಾಸೀನತೆ ; ಉಪೇಕ್ಷೆ; ಅಸಡ್ಡೆ : ಒಡೆಯರು ಮನೆಗೆ ಬಂದ:ದ 
ಕಂಡು ತೆಅಹುಮಜಹಾಗಿಪ್ಪನೆ ಭಕ್ತನು (ಜನ್ನವ. ಕ. ೧೨೦-೨೭೭). 

[ ತೆಜಹು (-ಆತೆಅಪು) + ಮಜಹು./ತೆಲು. ತೆಜಿಪುಮಅಪು] 

ತೆಟ್‌ಗೆ, ತೆರಿಗೆ, ತೆಆಂಗೆ, ತೆಟ್‌ಗೆ (ನಾ). ೧. ಸಂಂಕ ; ಕರ : ನಿಮಗೆ 
ತೆಣಿಗೆ ಕಾಣಿಕೆ ಬೇಡಿಗೆ ಬಿರಾಡಯೇನುಂಟಾದದನೂ ನಾಉ ನಿಮಗೆ 
ಬಿಟೇಉ (ಮಆರಿ. ೦೯೪೬, ೨-೮: ಸು. 1564) ; ಹಾಗದ ತೆಜಗೆ ಬೇಕೆಂದು 
ನಾ ನಿನ್ನೂರ ಬಾಗಿಲ್ಲೆ ಭಟರನಟ್ಟಿದೆನೆ (ಆರ. ೩೦-೭೨). ವಿ. ಕಾಣಿಕೆ: 
ಕಿರೀಟಿಯ ತಲೆಯ ತೆಜ್‌ಗೆಗೆ ತಾವೆ ಹೊಣೆಯೆಂದುದು ಭಟಸ್ತೋಮ 
(ಕುವ್ಕಾಕ. ೨೨-೨೩). ತೆರಿಗೆ: ೧, ಯಾ ತೆರಿಗೆ ಹಣವಿ x೫ (ಎಕ. ೪11, 
ಶಿವಮೊ. ೨೦-೦೦; ?) ; ಜನರಕ್ಷಣೆಯಗರೆಯದೆ ತೆರಿಗೆ ದಂಡಗಳಾಸೆಗೈವರೆ 
(ಬಿಜ್ಮಪು. ೭೦-೩೨): ಪ್ರಜೆಗಳಿಂದ ಹೆಚ್ಚು ತೆರಿಗೆ ವಸೂಲು ಮಾಡಬೇಕೆಂಬುದು 
ನನ್ನ ಸಲಹೆ (ಪ್ರತಾಪ. ೯೦); ವೃತ್ತಿಗಳೆಲ್ಲದರ ಮೇಲೂ ತೆರಿಗೆಗಳು 
ಕ್ಸು ಪ್ರವಾಗಿದ್ದುವು (ಭಾರದ. ೩೩೮). ತೆಟಿಗೆ: ೨, ಕ್ರತುವಿನಲಿ ತೆಟುಗೆಯ 


15 


20 


೫-೯-೨). 


6 


«5 


೩೬೩೧ 


ತೆಜುಮಾನ್ಯ 


ತೆಚುವರೆಮಗೆ ಮನ್ನಿ ಸುವರೆಂತಾದರೂ (ನಿಭಾಗ. ೦೧-೮-೨೪). ತೆಅಕಿಗೆ 
ಹದಿನಅಯ್ದು ಹಣವಿನ ತೆಚಿಗೆಯ ಭೂವಿಂ (ಎಕೆ. ೫111, ತೀರ್ಥಹ. 
೦೪೮-೨೦ ; 1417) ; ಸಮಸ್ತ ತಟ್‌್‌ಗೆ ಹೊಟಿಗೆ ಎಲ್ಲವನು ಕುಳವ ಕಡಿದು 
ಬಿಟ್ಟು ಸರ್ವಮಾನ್ಯದ ಅಗ್ರಾರವಾಗಿ ಚಿಕ್ಕರಾಯಪುರವೆಂಬ ಹೆಸರನು 
ಯಿಟ್ಬಿ (ಎಳ. 11, ಗುಂಡ್ಲುಪೇ. ೬೭-೪೭: 1505). 

[ ದೇ.8 ತುಳು. ತೆರಿಗೆ] 

ತೆಜ್‌ಗೆದೆಣು (ಕ್ರಿ). ೧. ಸಂಂಕವನ್ನು ಕೊಡಂ. ೨. (ಆಲಂ) ಒಡ್ಡು; 
ನೀಡು: ಮಲಯಪವನಗೆ ತೆಅುಗೆದೆತ್ತರು ಮಯ್ಯ ಮನುಜರು 
(ತಿಮ್ಮಅ. ೫-೨). [ ತೆಟೌಗೆ ೬ ತೆಜ್ಮು) 


10] ತೆಜಿದಾರ (ನಾ). ಒಬ್ಬಾತನ ಹೆಸರು (?) : ಕಡುಕಲ್ಲ ಪುಲ್ಲಮಜ್ಗಲ 


ತೆಜ್‌ದಾರ ಪನ್ನಾಡನಾಳೆ (ಎಳ. 1೫, ದೇವನೆ. ೪೩-೩;ಸು. 900 7). [?] 
ತೆಜಸು, ತೆರಿಸು (ಕ್ರಿ). ೧. ಕೊಡುವಂತೆ ಮಾಡಂ : ಅವರ್‌ ಘೊಳ ನೆ 
ನಕ್ಕು ಕ್ರಮದಿಂ ತಿಳುಪಿ ಕನ್ನಡಿಯ ಬೆಲೆಯ ೦ ತೆಜ್‌ಸಿದರ್‌ (ಧರ್ಮಪ. 
೬-೧೩). ೨. ತಪ್ಪುಕಣಣಿಕೆ ಕೊಡಿಸು; ದಂಡ ಕೊಡುವಂತೆ ಮಾಡು: 
ಭೂಧವ ತೆಗೆ ನಿನ್ನ" ಮುಸುಕನಿವಳೊಳಪರಾಧವ ತೆಜ*ಸಿಕೊಡುವೆವು 
(ಭರದ. ೧೪-೧೨೯). ತೆರಿಸು : ೧. ಹತ್ತುರೂಪಾಯಿ ತೆರಿಸಿದರು (ಕೂರಿ). 
[ ತೆಣ್ಕು; * - ಇಸ್ಕು] 
ತೆಟ್ಟು, ತೆರಂಃ (ಕ್ರಿ). ತೆತ್ತ, (ಭೂತಕೃ), ತೆತ್ತು (ಭೂತನ್ಯೂ). 
ಕೊಡು ; ನೀಡಂ: ಅವರಾ ಪಡೆಯಂ ಪೆರ್ವ್ವಟ್ಟಿಯೂರುನ್ಹು ತೆಣಃ 
ಪೆರ್ನೈನ್ಹಿ ಎರಡು ತೆಟುವುದು (ಎಕ. 1೪, ಡೆಗ್ಗಡ. ೪-೨೨; ಸು. 750); 
ಪರಮಂಡಳವ್ಯಸನಮನಾರಯ್ವಮವ್ಪೊಡಿತ್ತಿ0 ತೆತ್ತುಂ ಬಾಟ್ವಿ ವಂಂಡಲ 
ಮಲ್ಲದೆ ಕೀಅ೨ಯುಂ ವಿಾಾಆ್‌ಯುಂ ನೆಗಟ್ವ ಮಂಡಲವಮಿಲ್ಲ (ಪಂಪಭಾ. 
ಮಧುಕರಂ ಮಧುಕರಮಂ ತೆಜಲಾರದೆ ಮಲ್ಲಿಗೆಯೊಳೆ 
ಸೆಜಗೆಯ್ದಂತಿರ್ದು ದೊಂದು ಪರಿಮಳಫಲಮಂ (ಅಜಿಪು. ೬-66): ಇರುಳು 
ರಾಯನ ಮನೆಗೆ ಕಪ್ಪವ ತೆಜುವುದೋ ಹಗಲು (ಕುವ್ಯಾದ್ರೋ. ೩-89); 
ತೆಜುವರೀತಗೆ ಕಪ್ಪವನು ಸಾಗರಪರೀತಸಮಸ್ತಪೃಢ್ವೀಶ್ವರರು (ತೊರರಾ. 
೧-೩-೨೨). ತೆರೆ: ಹಣವನ್ನು ತೆತ್ತು ನೀ ಹೊತ್ತನು ಕೊಳಲ್ಲಾರೆ ಹೊತ್ತಿಗೆ 
ಬೆಲೆ ಹೆಚ್ಚು ಗೊತ್ತೆ (ಇಂಡಾಪ, ೦೩೪-೩೬): ಕನ್ನುಡಿಯ ಮೇಲಣ 
ನಲ್ಮೆಯಿಂದ ಕೆಲವರಾದರೂ ತಪ್ಪನ್ನು ಊದಿ ಓದಿದರೆ ಬರೆಹಕ್ಕೆ 
ಕೀಳ್ಮಟ್ಟದ ಬೆಲೆಯನ್ನಾದರೂ ತೆತ್ತಿಂತಾಗುವುದು (ಕಾಲೂರ. ೫ ಮುನ್ನುಡಿ); 
ಎಲ್ಲವನ್ನು ತೆರಲು ಅವರು ಹಿಂಜರಿಯುವುದಿಲ್ಲ (ಮುನಿಮಾ. ೨೮). “ತಿಟಿಂ' 
ಪರಾ. 
\ [ಡೇ ಕೊಡ. ತೆರ್‌ಎದಂಡ ಕೊಡು; ಕುಣ. ತೆಹ್ಟ-ಹಿಂದಿರುಗಿಸು ] 
ತೆಣ್ಮು "ತೆಆ್ಕಿ' ನೋ. 
ತೆಟುಗಡೆ, ತೆರಂಗಡೆ (ನಾ). ಎ ತೆಟ್‌ಗೆ ೧: ಆ ಖಂಡಿಕದ ವ್ರಿತ್ತಿಗೆ ತೆಟುಗಡೆ 
ಹೊಟುಗಡೆ ನಿಮಿತ್ತವಾಗಿ ಆ ಮಹಾಜನಂಗಳು ಕೊಟ್ಟ ನಾಗಂಡುಗ 
ಗದ್ದೆ (ಎಕ: ೩11, ಚಿಕ್ಕನಾ. ೨-೨೦; 1261). ತೆರುಗಡೆ : ಶ್ರೀವಿಶ್ವನಾಥ 
ದೀಕ್ಷಿತೈಯ್ಯನವರಿಗೆ ದಂಣಾಯಕ ಸಿಂಗಮಗುಮಂಣ್ಣಂಗಳು ಕೆರೆಯ 
ಕಟ್ಟಿಸಿದದ ಕೊಡಗೆಯಾಗಿ ಯಾವ ತೆರುಗಡೆಯಂಯಿಲ್ಲದೆ ಸರ್ವಮಾನ್ಯವಾಗಿ 
ಬೀಜವರಿಯಲಿ ಕೊಟ್ಟರು (ಮೈಆರಿ. ೦೯೩೦, ೮- ೬; ?). 
[ ತೆಣ್ಕು* ಕಡೆ ?] 
ತೆಳುಗೆ ತೆಆೌಗೆ' ನೋ. 
ತೆಜುಮಾನ್ಯ (ನಾ). ತೆರಿಗೆಯಿಲ್ಲದುದು ; ತೆರಿಗೆಯ ವಿನಾಯಿತಿ : ಬೇಣ 
ಬಿಳಿರು ಭೆಟು ಚಿಟಿ ಸೀವೆ? ಸಾಮ್ಯ ಮುಂತಾದ ಲ್ರುತ್ತಿಯೆಲ್ಲವನು 
ತೆಜುವಾನ್ಯವಾಗಿ . . . ಪಾಲಿಸಿಕೊಂಡು (ಕಇ. 111-1, ೯-೩೩ ; 1689). 
[ ತೆಜ್ಮು (-ಆತೆಅಕ್ಕೆ) + ಮಾನ್ಯ] 


೬-೬೭ ವ); 


ತೆಚುಮಾರು ೩೬೩ 


ತೆಜುಮಾರು (ನಾ). (?) : ಪ್ರಥಮಸ್ತಳಸಂಜಾತವಾದ ಹಳಿಕಾಜಿ ಹರವಾಗಿ 
ಗೌಡುಂಕೆಯಾಗಿ ಅರಮನೆ ತೆಜುಮಾರುಗಳನೂ ಉಂಡಿಗೆಯ ಕಿರುಕೊಳ 
ಸಲ್ಲ (ಸೌಇಇ. 1%. 11, ೪೩೩-೫೭೮; 1408). [?) 

ತೆಜುವಟ್ಟಲ್‌ (ನಾ). ಒಂದು ಬಗೆಯ ಪಾತ್ರೆ (?) : ತಳಿಗೆ ಕನ್ನಡಿ 
ಸಿಪ್ಪು ಕಂಚಿನ ಸಟ್ಟುಗಂ ತೆಜುವಟ್ಟಲಗ್ಗಳದ ಕೈಮಳೆ ತಾಳಮೊಪ್ಪುವ 
ಗಿಣ್ಣಲೆಂಬಿವನಾವಗಂ ಕಳೆದುಕೆ.ಂಡೊಡನಿರ್ದ ಧೂರ್ತಜನಕ್ಕೆ ಜೀವಿತ 
ಮೆಂದು ತನ್ನೊಳೆ ವಿಚಾರಿಸಿ ನಿಚ್ಚಲುಂ ಕುಡುವಂ ನೃಪಾತ್ಮಜನರ್ತಿಯಿಂ 
(ಧರ್ಮಾಮ್ಮ. ೨-೨೬). [೧ ಇದು "ಕಿಜುವಟ್ಟಲ*' ಇರಬಹುದೇ ? ] 

ತೆಜುವಾಳು (ನಾ). (?) : ತೋಳು ಸಾವಿರವವುರಪತಿ ತೆಳು [ಪಾಕಾಂ. 
ಅ)ವಾಳಿನೆೊಕ್ಕಲು ಕಂತುಕದ ವೈಹಾಳಿ ಪಾತಾಳದಲಿ ಸಪ್ತದ್ದೀಪ ಮನೆ 
ತನಗೆ (ಕುನ್ಠಾಸ. ೯-೬೦). “ಜೀತಗಾರ ; ದಂಡ ಕೊಡುವವನಂ” 
(ಪ್ರಥಣ್ನ್ಮ). [ಔ "ಇದು ತೆಚು * ಬಾಳು' ಇರಬಹುದೇ? ) 

ತೆಳುವೆ (ನಾ). ಎ ತೆಗೆ ೧: ಗುತ್ತಿಗೆ ಭೂಮಿ ೩೩೦೦ಕ್ಕೆ ಸಿದ್ಧಾಯಗ 

೩501). 


ಲಾ 


೨೦ ವನು ತೆಜುವೆ ಬಿಟ್ಟು ಕೊಟ್ಟ (ವ್ಯಆರಿ. ೧೯೨೮, ೩೭-೧೬: 
| ತೆಜ್ಲು (ಎ ತೆಲ್‌) 4 _ ವೆ] 
ತೆಟ್ಸ್‌,, ತೆರೆ, (ಕ್ರಿ). ೧. (ಮುಸುಕು, ಬಾಗಿಲು ಮುಂತಾದುವನ್ನು) 
ತೆಗೆ,-ಬಿಚ್ಚು : "ತೆಟ್‌ - ಅನಾವರಣೋದ್ಭಾಟನಯೋಃ ಕರೊ ಚ 
(ಕಪ್ಪ, ಕಾಣಿಕೆ)” (ಶಮಧಾ) ; ತೆಜ3ಯದೆ ಮುನ್ನ ಕೆತ್ತ ಪಡಿಗಳ್‌ 
ಸವಸೌರಭಮಂಣ್ಮೆ ಮೊಕ್ಕಳಂ ತೆಅಕದುವು (ಅದಿಪು. ೨-೬೩); ಕರಮಂ 
ಪೇಜ್‌ ರದಂಗಳಿೊರ್ಳ ತೆಅ್‌ದು ಕರ್ಣದ್ವಂದ್ವಮಂ ತಾಮ್ರಭೀಕರಮಂ 
ಬಿಚ್ಚನೆ ಬಿಟ್ಟು ಕಣ್ಣನೆರಡುಂ . , .: ವನದಂತಿ ಪೋರ್ವುದು (ಕಾಂತಿಪು. 
೨-೧೦೨): ಮಗಳೆ ತೆಜ್‌ ನೀಂ ಕಣ್ಣಂ (ಕಾದಂಉ. ೬೮೧) ; ಅರೆಮುಗಿದ 
ಅಕಿಪ್ಟೆಗಳ ಬೆಳ್ಳಿನ ತಿರುಗದಿಹ ಕಣ್ಣಾಲಿಗಳ ನಸುಮುರಿದ ಕೊರಳ್ಗಳ 
ಬಿಗಿದ ನರಗಳ ತೆಟ್‌ದ ನೊರೆವಾಯ (ಲಸಪು. ೪೬-೫೬) : ಲಲಾಟನೇತ್ರವ 
ತೆಅ್‌ದರೆ ನೀನು ಬೆಂದುಹೋದಪೆ (ಮೋಹತ. ೭-೨೬). ೨. ಸೀಳು; 
ಬಿರಿ: ತೆಅಿಕಿದಿರ್ದ ಪ್ಪಣ್ಣಳೆಸೆವಕ್ಕರದಂತಿರೆ (ಪಂಪಭಾ. `` ೦೦-೪೬) ; 
ಸುತಶೋಕದಿಂದಾವಗೆಯಂತೆೊಳಗುರಿಯೆ ಭೋಂಕನೆರ್ದೆ ತೆಚ್‌ಯಲ 
(ಪಂಪಾ. ೧೨-೨೮) : ಕೇಳ್ತರೆರ್ದೆ ತೆಅ*ವಿನಮೊಳಅಕಿ ಪೆಂಟೆಯ ಪೊಟ್ಟೆಯಂ 
ಕರ್ಚಿ ಸೆಳೆಯೆ (ಅರ್ಥನೇ. ೭೨೪೯೧ ವ). ಶಿ ಸ್ಪಷ್ಟಪಡಿಸಂ ; ಸ್ಟ 
ಗೊಳಿಸು : ಕುಅ*ತಂತು ಪೆಜರ ಬಗೆಯಂ ತೆಚಿಕೆದಿರೆ ಪೆಅರ್ಗಟ್‌ಪಲಾ 
ರ್ಪವಂ ಮಾತಟೀ್‌ವೆಂ (ಕವಿರಾ. ೧-೧೩): ಗಂಭೀರೆೋೀದಾರ ಸಾರ ಭಿನ್ನನಯ 
ಸಂತತಿ ಸಮನ್ವಿತೆಮನ ಆಯೆ ತೆಳ್‌ಯೆ ನೆಅ್‌ಯೆ ನುಡಿದು 
(ಕಾಂತಿಫು. ೩-೮೯ ವ). ತೆರ್ಮೆ: ೧, ತಟ್ಟಿದೊಡನೆಯೆ ತೆರೆವ ಕದವದಲ್ಲ 
(ಅನಿಕೇ. ೨-೧೦): ದಿನಸಿಯ ಜವಳಿಯ ಅಂಗಡಿ ತೆರೆಯಿತು ' (ಇಂದಾಪ. 
೩-3೪). ೪, ಆರಂಭಮಾಡು ; ಪ್ರಾರಂಭಿಸು : ೧೭೮೧ರಲ್ಲಿ ಒಂದು 
ಶಾಲೆಯನ್ನು ತೆರೆದರು (ಭಾರದ. ೪೨೬). 
ತೆಟ್ಟಂದೆಜ್‌, ತೆಟ್ಟುಂತೆಣ, ತೆಟ್ಟುಂದೆಣ* - ಪೂರ್ಣವಾಗಿ ತೆರೆ; 
ತಡೆಯಿಲ್ಲದಂತೆ ತೆರೆ; ತನ್ನ ಹೃದಯಕವಾಟಮಂ ತೆಟ್ಟಂದೆಆದತ್ತಳಗ 
ಮಾಡುತ್ತುಂಡವೇಟಮಂ ಬಯಶೊಳಿಕ್ಕಿ ಬಾಯಟಾದ ನಿಜಪತಿಯ ನುಡಿಗೆ 
ಸುದರ್ಶನನೆಂದಂ (ಆನಂಪು. ೧೧.೩೨ ಪ): ನೆಟ್ಟನೆ ತನ್ನಯ ಮನಮಂ 
ತೆಟ್ಟುಂತದುಸಿರ್ವ ನೃಪಮನೋಜನ ಮಾತಂ ತೊಟ್ಟನೆ ತಂ0 ಕೇಳ್ದು 
(ಕುಸುಮಾ. ೧೦.೧೨೪) ; ಕೀಲಿಕ್ಟೊಂಬಿನೊಳಡ್ಡ9 ಮೆಟ್ಟಿ ತೆಟ್ಟುಂದೆಆ*ಯೆ 
ಗಳಹಿದತ್ತಾಮ್ರದೊಳ್‌ ತಾಮ್ರತುಂಡಂ (ಕಂದೃಫು. ೭-೮೭). ತೆರೆದ 
ಹೃದಯ ಎ ಬಿಚ್ಚುಮನಸ್ಸು ; ನಿಷ್ಕಪಟತೆ : ಮುಂಚ್ಚುಮರೆಯಿಲ್ಲದಿರು 
ದು; ತೆರೆದ ಹೃದಯ ; ನಿಷ್ಕುಪಟ್ಯ ; ಸಂಶಯಂರಾಹಿತ್ಯ ; ದಯಾಪರತೆ ; 
ಇಂಳನಿ). ತೆಜ್‌ದ ಹಸ್ತ, ತೆರೆದ ಹಸ್ತ ಎ 


20 


ಸೌಹಾರ್ದ (0೧8-108೬. 


3 ತೆಟ್‌್‌, 


ಕೊಡಂಗೈ ; ವಂಂಕ್ರಹಸ್ತ ; ಔದಾರ್ಯು: ತೆಜಿ್‌ದ ಹಸ್ತವು ಲೇಸು 
..* ಸರ್ವಕು ಶಿವನಿಂಗೆ ಶರಣವೇ ಲೇಸು (ಸರ್ವಜ್ಮ. 590); ದಾನೆ ಮಾಡು 
ವುದರಲ್ಲಿ ಅವರದು ತೆರದ ಹಸ್ತ (ರೂಗಿ). ತೆಜ್‌ಯೆ ನುಡಿ = ಸ್ಪಷ್ಟ 
ವಾಗಿ ಹೇಳಂ; ನೇರವಾಗಿ ನಂಡಿ: ತೆಅ್‌ಯೆ' ನುಡಿದುದರ್ಕೆ ಕಡು 
ಮುಳಿದು (ಪಂರಾಮಾ. ೯-೯೩ ವ). ತೆಟ್‌ಯೆ ಬಣ್ಣಿಸು ಎ ಚೆನ್ನಾಗಿ 
ಶಿಳಿಯಂವಂತೆ ವರ್ಣಿಸು: ಸಂಗತಜಿನಧರ್ಮದುತಿಗೆ ನಾಂಗಳ್‌ 
ನಿನಗಲೀಯೆ ತೆಅ್‌ಯೆ ಬಣ್ಣಿಸೆಮಾದಿತ್ಯಂಗೆ ಸೊಡರೆತ್ತುವೀ ಗಾಂಪಿಗಾಗರ 
ಮಾಗಿ ತೊಜಕಿಗೆ ನೀರಡುಕುವಮೋಲ್‌ (ಅಜಿಪು. ೬-೭೯). ತೆಣ್‌ಯೆ ಮೆಚ 
ಅಧಿಕವಾಗಿ ಮೆರೆ: ರಾಜಾಯತನಕ್ಕೆ ನೊಸಲ ಕಣ್ಣೆನಿಸಿ ತೇಜಮುಂ 
ತೆಆ್‌ಯೆ ಮೆಜ3ವಾ ಪೂರ್ವದಾ ರಂ (ವರ್ಧಪು. ೧-೦೩). 
[ ದೇ.॥ ತಮಿ, ತಿಅ; ಮಲ, ತು; ತೆಲು. ತೆಆಚು, ತೆರಚು] 
ತೆಜ್ಸೌ, ತೆರೆ, (ನಾ). ತೆರೆಯಂವಿಕೆ ; ತೆರೆದಿರಂವ ಸ್ಥಿತಿ, "ಬಾಯ್ದೆ ಅಕ್ಕಿ? 
ಪರಾ. ತೆರೆ: 'ಕಣ್ಣೆರೆ', “ಬಾಯ್ದೆರೈೆ' ಪರಾ. [ತೆಲಿ] 
ತೆಅ್ಕಿ, ತೆರ್ಕ, ತೆರು, ತೆರೆ, ತೆಜ್ಜ, ತೆಜು (ನಾ). ೧. ಕಾಣಿಕೆ: ದೇವರ 
ನನ್ಮಾದೀವಿಗೆಗೆ ಬಿಟ್ಟ ಗಾಣ ಮೂಣು ದೇವರಂಗಛೋಗಕ್ಕೆ ಅವರ ತೆಜ್‌ 
ಯೆೊೊಳೆಗಾಗಿ ಬಿಟ್ಟ ಸೂಳೆಯರೆ ೧೨ (ಎಳ. ಸ, ದಾವಣ. ೦೧-೨೬) ; 
1069). ೨, ಕರ; ಸಂಂಕ; ತೆರಿಗೆ: “ತೆಅ₹-ಅನಾವರಣೋದ್ಭಾಟನಯೋಃ 
ಕರೇ ಚ (ಕಪ್ಪ, ಕಾಣಿಕೆ) ” (ಕಮರಾ) ; ದೇಶುಧಿಪಶಿಗಳಪ್ಪೊರ್ಗೆ ಕುಡುವ 
ತೆಚ್‌ (ಎಇ. ೩೪, ೧೯೦-೦೩; 725); ಪೆಅಗಣ ಮುಂತಣ ರಿತುಗಳ 
ತೆಜ್‌ಯಂ ನಿಶ್ಚಯಿಸಿ ಮಧಂತರಂ ಮಧುಕರಮಂ ತೆಜಲಾಜದೆ ಮಲ್ಲಿಗೆ 
ಯೊಳ್‌ ಸೆಣಿಕಿಗೆಯ್ದ ಂತಿರ್ದುದೊಂದು ಪರಿಮಳಫಲಮಂ (ಅಜಿಪು. ೬-೦೪); 
ಭೂಪರ್‌ ತೆಅಹಯೊಳ್‌ ಮಗಂ ಮು್ಟಿನೊಳ್‌ ಪೆಂಡತಿ ಕುತ್ತದೆೊಳ್‌ ಫಲ 
ಮಂ ತೋರ್ಷಂತೆ (ಧರ್ಮಾಮ್ಮ. ೧೨-೩೮) ; ಪೂಜೆಗೆ ಬಿಟ್ಟ: ಧರ್ಮ್ಮಮಂ 
ಮಂನಿಸಿ ಕಾವುದಲ್ಲದಿನಿಸಂ ಶೆಣ ಕಾಣಿಕೆ ಸೇಸೆಯಾಸೆಗಳೆ ಮಂನೆಯ 
ವಾಯದಾಯವಿವು ಸಲ್ಲವು (ಎಇ. ಸಸ೪71, ೦೩-೦೭ ; 1114); ಬಿಟ್ಟಿ 
ಬೀಡಾರಂ ಹೊಚಕಿಗೆ ತೆಅ್‌ ಕೊಟ್ಟಣಂ ಕಾಣಿಕೆಯಂ (ಬಸಪು. ೨೭-೫೨). 
ತೆರ್ಯ : ೨, ತೆರದ ರೂಪದಲ್ಲಿ ಸಂಬಳ, ಕಂದಾಯ, ಬಡ್ಡಿ ಮುಂತಾದ 
ಸಲುವಳಿಗಳ ರೂಪದಲ್ಲಿ ಹಣವು ಬಳಕೆಯಲ್ಲಿ ಬರುವುದು (ಮಾವಾದ. ೦೦೭); 
ಬನ್ನಿ, ನೋಳ್ಸಂ1 ನಿಮ್ಮೂಲ್ಲಸಮೆ ತೆರಂ! ಕಾಣ್ಬವಿಖ ಕುಂಭಕರ್ಣನ 
ಕರಡಿಯಾಟಮಂ | (ಶ್ರೀರಾಮಾ. ೬೮೯-೩೦೪). ೩, (ವಂದಂವೆಯ 
ಇಲಕ್ಕೆ) ವಧಂವಿಗೆ ಕೊಡಬೇಕಾದ ಶುಲ್ಕ; ಕನ್ಯಾಶುಲ್ಕ: 
ನಾನೂ ಆ ಕುದುರೆಗಳನ್ನು ತೆರವಾಗಿ ಕೊಟ್ಟು ಈಕೆಯಲ್ಲಿ ಒಬ್ಬ ಪುತ್ರನನ್ನು 
ಪಡೆಯಂವೆನು (ಕೃವಾಉ. ೧೮೬) ; ನೀರೀಗೆ ಹೋಗೋಳೆ ನೀಲದುಂಗುರ 
ದವಳೆ , . . ವೈಯ್ಯಾರ ಬಿಟ್ಟು ತೆರ ಹೇಳೆ (ಹಳ್ಳಿಯ. ೫೪): ಮದುವೆಯ 
ಖರ್ಚಿಗಾಗಲೀ, ಮದುಮಗಳ ತೆರಕ್ಕಾಗಲೀ ಸಿದ್ದಣ್ಣ ಸಾಲ ಮಾಡಬೇಕಾದ 
ಪ್ರಮೇಯವಿರಲಿಲ್ಲ (ಪಂಜಪಂ: ೩೪): ಮದುವೆ ಮಾಡಿಕೊಳ್ಳಬೇಕಾದರೆ 
ಎ ತೆರ ಕಟ್ಟಬೇಕು (ಹಳ್ಳಿಆಃ. ೨೦) ; ಮದುವೆಯ ಕಾಲಕ್ಕೆ ಕೊಡ 
ಬೇಕಾಗಿದ್ದ. "ತೆರ' ದ ಹಣದಲ್ಲಿ ಅರ್ಧಭಾಗವನ್ನು ಆತನಿನ್ನೂ ತಂದು 
ಕೊಟ್ಟಿರಲಿಲ್ಲ (ಬೀಡಿಬಿ. ೨೪). ೪, ದಂಡ ; ತಪ್ಪಕಾಣಿಕೆ, "ತೆರಕೊಡಂ' 
ಪರಾ. ತೆರ್ಕು : ೨, ಮೂವರಿಂದ ಸಲುವ ಕಾಶವರ್ಗದ ತೆರು ಯಾ 
ಆರುಮಂದಿಗೂ ಹರುಗೋಲತ್ತೆರು ಸಹಾ ಬಿಟಿಧೇವೆ' (ಎಳ. ೪11, ಶಿವಬೊ. 
೩-೨೮ ; 1671): ತೆರುವಿಂ ಮಂದಿ ನೋಯಿಸಂ (ಸನಂ. ೨-೨೭): 
ಶಾಸನಗಳಲ್ಲಿ ಬರುವ ತೆರುವಣಗಳು : - ತೆರು, ಮಂಡಗಡಿ, ಅರುಗಡಿ 
(ತುಳುನಾ. ೨೭೧). ತೆರೈ: ೨, ಕಯ್ಗೊಳ್ಳಂ ರಾಪ್ಟ್ರದಿಂದೆಂದುಂ ತೆರೆಯಿಂ 
ಪೆರತೇನನುಂ (ಸಾನಂದ. ೨-೩೩). ತೆಟ್ಟಿ: ೨, ನಾಲ್ಕ ಮೇಲೆ » » ಬಹ 
ತೆಜನೂ ದನಿಯರು ತಮ್ಮ ಬದ್ಧ ಭೋಜನ ನಡವಂತಾಗಿಯಿಕ್ಕಿ 


ತೆಟ್‌ಕುಟುಪು 


ಕೊಂಡು (a. I-11, ೪೦೯-೨೬ ; 1965), ತಟ್ಟು: ೨. ಅರಸಂಗೆ 

ತಪ್ಪು ಕಾ ಗ [೨1೦೦೦ ಹೊಂನ ತೆಣು ಅಡತು ಅರಸು (ಸಾಇಎ. ೦೯೨೯, 

ತೆಅವ ತೆಆು ಕಟಿಗ ೪೮೨ ಹೊಂನೆ 
ಬಳಿಯ ಭತ ನಾಗಂಡುಗದಲು ಮೂಡೆ ೪ (ಸಾಇಇ. 1ಸ-11, ೪9೨೪-೪೧; 
1401) ; ಮಲ್ಲಪ್ಪನಾಯಕನ ಮಕ್ಕಿ ೮ ಗದೆಗೆ ತೆಜು ದೇವರಿಗೆ ವರುಷ ೧ಕ್ಕೆ 
ಬೆಳ್ಳಿ ಗ ೧ (ಳಇ. ೫, 8೦-೨೭; 1432). 

[ದೇ.8 ತಮಿ. ತಿಲ್‌; ಮಲ, ತಿಜ) 

ತೆಅ*ಕುಣುಪು (ನಾ). ತೆರೆಯಲಂ ಮಾಡಿದ ಗುರುತು ; ತೆಗೆಯಂವ 
ಸ್ಥಳದ ಕಂರುಹಂ; ಅಂಬುಜೋದೃವನತಿಪ್ರೀತಿಯಿಂ ಪೊಂಗಳಸವೆರಡಜಲ್ಲಿ 
ಪಿರಿದು ಸುಧೆಯಂ ನಿಜದೆ ತುಂಬಿ ಜತುಮುದ್ರೆಯಂ ತೆಆ್‌ಕುಜುಪುಗೆಯ್ದ 
ನೋಯೆನಲೆಸಕದಿಂ ಪಯೋಧರದ ಚೂಜುಕವೆಯ್ದೆ ಕಪ್ಪನಾಂತಿರ್ದುವು 
(ಪಾಸೋಪು. ೨-೩೩). [ತೆಟಿ ೬ ಕುಲುಪು (ಆ ಕುಜ್‌ಪು] 

ತೆಅಿೆಗಯ್‌, ತೆರೆಗಯ್‌, ತೆರೆಗೈ (ನಾ). ಬಿಚ್ಚಿದ ಕೈ; ಚಾಚಿದ ಕೈ: 
ಎನ್ನ ಕಡುಪಗೆಯಿದಿರ್‌ ಸೆಆಗೊಡ್ಡಿ ಮೊಟಯಿಟ್ಟು ತೆಆಕಗಯ್ಯನೆತ್ತುವೆನ್‌ 
(ಬದ್ಮಪ್ರ. ೩೩-೧೦೬೧). ತೆರೆಗೆಯ್‌ : ಕಡುಪಗೆಯ ಎದುರಿನಲ್ಲಿ ಬಿಡುಗಡೆ 
ಗಾಗಿ... ತೆರೆಗಯ್ಕನ್ನು ಎತ್ತುವ ಕ್ಷುದ್ರತರ ದೈನ್ಯ ತನ್ನಲ್ಲಿ ಇಲ್ಲ 
ಎನ್ನುತ್ತಾನೆ (ಬದ್ಮಪ್ರ. ಸ11, ಹೀಕಿಕೆ). ತೆರೆಗೈ : ಅವ್ವಾ ನೋಡಿರೆ! 
ಭೂವೈಕುಂಠನಿವಾಸಿ ವೆಂಕಟರಮಣನ. ತೆರೆಗೈ ತಿರಂಕನ (ಉಯ್ಕೂಲೆ. 
೯೬-೧೬) ; ಸತ್ಯವನ್ನು ಮೊದಲು ಯಾರು ತೆರೆಗೈಗಳಿಂದ ತಬ್ಬಿಕೊಂಡಿಲ್ಲ 
(ಬಾಬಲ. ೮೩). [ತೆಲ್‌ 4 ಕಯ್ಮ್‌ (ಆ ಕೆಯ್ಯ್‌)) 

ತೆಟ್‌ಗೆ "ತೆಗೆ? ನೋ. 

ತೆಣ್‌ಗೊಳ್‌ (ಕ್ರಿ). ಸುಂಕವನ್ನು ತೆಗೆದಂಕೊಳ್ಳೂ, -ಪಡೆ ; ಕಂದಾಯ 
ಎತ್ತು : ಸ್ವಾತಿತ್ರಯದೊಳ್‌ ಗಮನ್ಯೋದ್ಯೋತಾಸ್ತಮಯಿಪ್ಪ ಶುಕ್ರನಿಂ 
ಫೆಶುಗೆ ಭಯಂ ವಕಾತೇಂ ತೆಣ*ಗೊಳೆ ರ್‌ ಸಂಪ್ರೀತಿಯ ನೈಪಸಮಿತಿ 
ಮುಳಿದು ತಮ್ಮೊಳಗಿಟವರ್‌ (ಅಟ್ಟಮು. ೭-೧೩೭). 

[ ತೆಜಿ್ಕ್ಕೆ + ಕೊಳ್‌] 

ತೆಜ್‌ದೆಜು (ಕ್ರಿ). ತೆರಿಗೆಯನ್ನು ಕೊಡು, -ಸಲ್ಲಿಸಂ: ಕ್ರಿಯಾಸಮಾಸಕ್ಕೆ 

»» ೬ ತೆಟಿ್‌[ಪಾಠಾಂ. ಅ)ದೆತ್ತಂ, ಮಜಕವೊಕ್ಕ೦ (ಕಮದ. ೦೬೭ ಪ್ರಯೋ). 
[ ತೆಟ್ಕ್‌ + ತೆಟ್ಚು ] 

ತೆಣ್‌ಪಡು (ಕ್ರಿ). ಸಂಂಕವನ್ನ ಕೊಡಬೇಕಾಗಿ ಬರಂ (?) : ದೇವರ್ಗೆ 
ದೇವಪೂವಿನ ಮಂದನೆವಯ್ಯ ತೆಜಿಪಟ್ಟ ಕ್ರಿ ಪೂಳಿಯ ಪೊನ್ನರ ಕೊಟ್ಟು 
ಮಣ್ಣರ ಕೊಣ್ಣು ಬಿಡಿಸಿದಡೆ ಶ್ರೋತಿಯೂರ ಮಾರಯ್ಯಸೆಟ್ಟಿಯ ಮಗಂ 
ದೊರೆಯ್ಯ ಸೆಟ್ಟಿ (ಮೈಆರಿ. ೦೯೪೬, ೨೮-೨೧ ; 1092). 

[ತೆಲಿ + ಪೆಡು;1 


ಮಂಗೆಳೂರು. ೪೬೦-30೦ ; 12917) ; 


ತೆಟ್‌ಪ್ಪ 'ತೆಅಪು' ನೋ. ಕ 

ತೆಅಕಿಪೊನ್‌, ತೆಜವೊನ್‌ (ನಾ). ತೆರಿಗೆಯಾಗಿ ಕೊಡಂವ ಧನ,-ಹಣ : 
೬ನ್ರೊ ಸಲೆ ಬಾಣರಾಜರ ವಿಷಯದ ಅಗ್ರಹಾರಂಗಳನ್ತೆಅಪೊನ್ವೇಡಿ 
ಕೊಣ್ಣು (ಸೌಇಇ. 1೫-1, ೪೬-೬; ಸು. 8ನೆಯ ಶಶ). ತೆಜಿವೊನ್‌: ತೆಜವಿನ 
ಫೊನ್‌, ತೆಜವೊನ್‌ (ಕಜ್ಮಾನು. ೩89 ಪ್ರಯೋ). (ಶೇನ್ಯೆ ೬ ಪೊನ್‌] 

ತೆಟ್‌ಯಿಸು, ತೆರೆಯಿಂಸಂ, ತೆರೆಸಂ, ತೆಜಸಂ (ಕ್ರಿ). ತೆಗೆಯುವಂತೆ ಮಾಡಂ; 
ಬಿಚ್ಚಿಸು: ಕದವಂ ತೆಜಿಿಯಿಸಿರೆ ಎಲೇ ಅಪ್ಪರೇ (ಏಾಗೀಕೆ. ದೇ. ೨೭೬-೦). 
ತೆರೆಯಿಸು ; ತೆಗೆದ ಬಾಗಿಲ್ಲಳಿಂ ದಾರಿ ತೆರೆಯಿಸಿತು (ಕಾಲೂರ. ೪೪-೩೮); 
ಆಸ್ಕದಲ್ಲು”ಟಾದ ಮಹಾಪರಿವರ್ತನೆ ಭಂಡವಾಳಿಶಾಹಿ ಜನಾಂಗಗಳ ಕಣ್ಣು 
ತೆರೆಯಿಸುತ್ತದೆ (ಉಾಲಯಾ. ೩೬). ತೆರೆಸು : ಅನೇಕ ದಿನಗಳಿಂದ ಬೀಗ 
ಹಾಕಿದ ಬಾಗಿಲನ್ನು ತೆರೆಸಿದರು (ರೂ). ತೆಜಿಸು: "ಬಾಯ್ದೆ ಅಸು' 
ಪರಾ. [ತೆಜ್‌ +೬ - ಇಸ್ಕು) 


೩೬೩೩ 


ತೆ 


ತೆಜಿಕವಾಯ್‌, ತೆರೆಬಾಯಿ, ತೆರೆವಾಯ್‌, ತೆರೆವಾಯಿ (ನಾ). ೧, ತೆರೆದ 
ಬಾಯಿ ; ಅಗಲಿಸಿದ ಬಾಯಿ ; ಬಿಟ ಕ ಬಾಯಿ ಸ ಮಿಗವಲ್ಲ ಮಾನಸ 
ರೂಪಲ್ಲ ಕೇಸರಿಮೊಗ ತೆಆ್‌ವಾಯ ಪಲ್ಲಿಲ್‌ದು ನಖದಿಂದಲಹಿತನ 
ಗೆಂಡಿಕೊಂಡಜುಹಿದ ಪ್ರಕಟಿತ ಬಲುಹ ತೋಟಸನೆಗೆ (ಮೋಹತ. ೪೦-೨೨). 
ತೆರೆಬಾಯಿ: ೧, ನನ್ನ ಭಾಷಣಕ್ಕಾಗಿಕ್ಕಿನಿಮ್ಮ ತೆರೆಬಾಯಿ ನೀರೊಡೆ 
ದಿರಬಹುದು (ಹುಕ್ಕುಹು. ೧೦೩). ೨. ಪಕ್ಕನೆ ಬಾಯಿ ಬಿಡುವ 
ಸ್ವಭಾವ ; ಒಡಕುಬಾಯಿ : ನೋಡು ನೀನು ತೆರೆಬಾಯಿ ಮನುಷ್ಯ; 
ಪಿಸಕ್ಕನೆ ನಕ್ಕುಬಿಡುವಿ (ಕುಂಹಿ. ೧೬). ತೆರೆವಾಯ್‌ ;: ೧, ಮರಿಯ 
ತೆರೆವಾಯ್ಲಿಡುತೆ ತನ್ನ ಕೊಕ್ಕಂ ಕುಟುಕು ಕೊಡುತಿರ್ದ ತಾಯ್ವಕ್ಕಿಯಂ 
ಕಂಡು (ಶ್ರೀರಾಮಾ, ೮-೧೯೫). ತೆರೆವಾಯಿ: ೧. ಈ ಗುಚ್ಚಗಳು ಅನೇಕ 
ವೇಳೆ ಕಿರೀಟಗಳಂತೆಯೂ . . . ತೆರೆವಾಯಿಗಳಂತೆಯೂ . . . ಮೆರೆ 
ಯುತ್ತಿರುವುವು (ಜ್ಯೋತಿರ್ವಿ. ೩೪). [ತೆಜಕ್ಕಿ ೬ ಬಾಯ್‌] 

ತೆ ತೆಯ್‌, ತೇಯ್‌, ತೇಯಂ (ಕ್ರಿ). ತೆಯ್ದ್ಹ,[ತೇದಂ, ತೇಯಿದಂ, 
ತೇಯಂ್ಲ (ಭೂತನ್ಯೂ). ೧. ಆರೆ; ಉಜ್ಜ ; ನುಣ್ಣಗೆ ಮಾಡಂ : 
ಇಟಿ್‌ಯದೆ ಕೆಮ್ಮನುಂತೆ ಭುವನಂಗಳೆಸುಂಗೊಳೆ ತಕ್ಕುದೆಂದೊಡೇ 
ಮಮಿಕಮನೆಂಬುದೇವಿರಿದಿದೆನ್ನ ಭುಜಾಸಿಗೆ ತೇದು ಪೊಸಲುಂ ನೆಜ್‌ಯದು 
(ಕಾವ್ಯಸಾ. ೪೧೧ ಶೂದ್ರಕ) : ಆದ ಮುಳಿಸಿಂದಮೆಲ್ವಂ ತೇದುಂ ಕುಡಿಯಲ್ಕೆ 
ತಕ್ಕ ಪಗೆವನ ರುಧಿರಾಚ್ಜೋದಮನೆ ಕುಡಿದು ಮಾಣ್ಣ ವೃಕೋದರನೇನಾವ 
ತೆಜಿದೊಳಂ ದೂಷಿಗನೇ (ಪಂಪಭಾ. ಚಂದನವ ಕಡಿದು 
ಕೊಟ್‌ದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ (ಮಹಾದೇ. ಬ: 
೨೮-೩೮) : ಒರೆಯೆ ಸುವರ್ಣಂ ತೇಯೆ ಮೆಳಯಜಂ . . . ಪರಿಮರ್ದಿಸಿ 
ಹಿಮಕುಂಕುಮಮೃಗಮದಮೊರಸೆ ಕರಂ ಸಾದಿನ ಪುಣಿಗಿನ ಘನಪರಿ 
ಮಳಮೆನೆ ಮತ್ಕೃತಿ ಮಾಡುವುದು ಚೆಮತ್ಕ,ಶಿಯಂ ಸಂಘರ್ಷಿಸಲು 
(ಕುಮುರಾ. ಪೀರಿಕಾಸಂಧಿ ೪3); ಮುಂಸುಡನಮರಾದ್ರಿಯಲಿ ತೇವೆನು ದೇವ 
ಸಂತತಿಯ (ಕುವ್ಕಾವಿ. 4-೬೮); ಕರದ ಕಂಕಣ ರುುಣರೆನೆಲು ಗಂಧವ ತೇವ 
ತರುಣಿಯರೊಪ್ಪಿದರು (ಕಂನವಿ. ೬-೮೯) ; ಗಂಧವನಂ ತೇವಲ್ಲಿ ಒಂದು 
ನೊಣವನು ಕಾಣೆ (ಸರ್ವಜ್ಞ. 606). ೨. ಸವೆ; ಕ್ಷಯಿಸಂ : ನೆಲನೆಲ್ಲ ಜವು 
ಗಾಯ್ತ ಮೊದಲು ಮತ್ತುಆ್‌ ತೇದು ತೊಳೆದುಹೋದ:ವು ಬಡಬೆಟ್ಟ 
(ಛರಜ. ೩೪-೩೧). ೩, ಸವೆಯಿಂಸಂ ; ಸವೆಯುವಂತೆ ಮಾಡು ; ಕೃಶ 
ವಾಗಿಸು : ಯುಷ್ಕಾಶ್ರಮದೊಳೆ ತನುವಂ ಮುಪ್ಪಿನೊಳ್ತೇದು ಮೋಕ್ಷಾ 
ಸ್ಪದಮಂ ಕೈಕೊಳ್ವೆಂ (ಕಾದಂಉ. ೬೮೭); ಮಾಟುಡೆ ಗಾಣದಂತಿರಟ್ಟುಂಬರಿ 
ಗೊಂಡು ತೇದಪುದು ಬೇಟಮಿದೆನ್ನಯ ಪಾಪಮಲ್ಲದೇ (ಉಲೀರಾವ. 
೨-೦೧೬) ; ಮುತ್ಸದ್ದಿಯು ತಂದೆ ತಾತಂದಿರ ಕಾಲದಿಂದಲೂ ಅರಮನೆಯ 
ಸೇವೆಯಲ್ಲಿ ಶರೀರವನ್ನು ತೇದಿದ್ದ ರಾಜಭಕ್ತನಾಗಿದ್ದನಂ (ಶ್ರೀರಾಯ. 
0೨6). ೪. ಹಿವೆ್ಮಿಟ್ಟು ; ವಂರಳಿಹೋಗಂ: “ ತೇ-ಅಪಸರಣೇ 
(ಹೊರಟುಹೋಗು)”(ಕಮರಾ) ತೆಯ; ೧, ಮಲಯರುಹಕ್ಕುದ್ಧತಿಯಿಂ 
ಸಾಪಮನಿತ್ತೊಡೆ ಚತುರಾಸ್ಕಂ ತೆಯನ್ನು ಬೊಟ್ಟನಿಡುವರ್ಪಲರುಂ 
(ಧರ್ಮಾಮ್ಮ. ೩-೧೬೦). ೩, ತನುವಂ ತೆಯ್ದಪ್ಪಳಕ್ಕಂ ಬ್ರತದೊಳ್‌ 
(ಕಾದಂಉ. ೭೯). ತೇಯ್‌ : ೧. ಶ್ರೀಗಂಧವಂ ತೇ[ಪಾಕಾಂ. ತೆ]ಯ್ಮೆಂಗದಲಿ 
ಪೂಸಿ (ಬಸೆಪು. ೪೩-೩೦). ೩, ಕೊಳೆಯ ತೊಳೆಯಬೇಹುದಿಲ್ಲಿ ಒಡಲ 
ತೇಯಬೇಹುದಿಲ್ಲಿ (ವಿಸೀಗೀ. ೮೨-೨); ಅಖಂಡ ಆಯುಷ್ಯವನ್ನು ಅವಳ 
ಸೇವೆಯಲ್ಲಿ ತೇಯ್ದ ರಘು (ರೀಪಹ. 11, ೪೧೬). ತೇಯು:: ೧. ಕಾಲು 
ಗಳಿಂದ ತೇಯುವುದೂ (ಕೃವಾಕ. ೧೯). &. ದಿನದ ಇಪ್ಪತ್ನಾಲ್ಕು 
ತಾಸು ಪಿರಿಪಿರಿ ತಿರುಗಿ ದೇಶದುದ್ಧಾರಕ್ಕೆ ದೇಹವನು ತೇಯಬಲ್ಲ (ನೆಲಮು- 
೨೮-3೬). 
[ದೇ.॥ ತಮಿ. ತೇಯ' ; ಮಲ. ತೆಲು, ತೇಯು ; ಕೊಡ, ತೆಯ] 


೧೨-೦೫೯) ; 


ತ್ಯೆ 


ತೆ "ಟೇ' ನೋ. 
ತೇಂಕಾಡಿಸು, ತೇಕಾಡಿಸು (ಕ್ರಿ). ತೇಲುವಂತೆ ಮಾಡು ;' ತೇಲಾಡಿಸು ; 
ತೇಲಿಸು : ಅಂಗಪ್ರಭೆಯೊಳಖಿಲಕಾಂತಂರಮಂ ಕೂಡೆ ತೇಂಕಾಡಿಸಂತಂ 

, ಬಂದನೆ ಇರ್ವಂ ಕುವಹಿಶಂ (ಕಾದಂಉ. 59೭); ಕೂಡೆ ಮೂಜಗವಂ 
ಮುಸುಕಿ ತೇಂಕುಡಿಸುವ ಗುಗೆಯನುಮೇಶನು ಸೂಡಿದನಲಾ ಮಲ್ಲಿಕಾ 
ದಳದಂತೆ ಮೌಳಿಯಲಿ (ಬಸಪು. 39-88) : ೧ೀಆ3ಯರ ಮಂಕು ಮಾಡುವ 
ಮತಿದೋಜುವ ಸುಖದಲ್ಲಿ ತೇಂಕಾಡಿಸುವನೇನನೆಂಬೆ (ಭರಚ- ೬-೮೫). 
ತೇಕಾಡಿಸು ; ಪಗೆವಡೆಯ ನೆತ್ತರ ಪೊನಲಿನಲಿ ತೇಕಿಂಡಿಸಲು (ಸಾಳ್ಕಫಾ. 
೨೩೩೯. ([ತೇಂಕಾಡು - -ಇಸ್ಕು] 
ತೇಂಕಾಡು, ತೆಕ್ಕಾಡಂ, ತೇಕಾಡು, ತೆಗದು (ಕ್ರಿ). ೧. ತೇಲು ; 
ಇಳೆ ಜಲದ ಮೇಲೆ ತೇಂಕಾಡುತ್ತಿದೇಬಂತೆ ಬಂದ 
ಮಳೆಯೆ: ಕವಿದ ಕತ್ತಲೆ -ಕರಂ ಹೆಚ್ಚೆ (೩ರ. ದೇ. ೫೧-೨೬); ಜನನಾಥಂ 
ಜನಿತೂನುರಾಗರಸದೊಳ್‌ ತೇಂಕಾಡುತಿರ್ದಾಗಳ್‌ (ಕುಸುಮಾ. 
ವಲ್ಮೀಕನಗರಿ ಬಲ್ಜೆರೆ ತೆಪ್ಪವಾಗೆ ತೇಂಕಾಡಿ ತೊಳೆತೊಳಗಿ ಬೆಳಗುತ್ತ 
ಬರಬರಲ (ಸಿಂದಪು. ೫-೮೬) ; ನಿದ್ದೆ ಎಚ್ಚರಗಳಲಿ ಒಂದೆ ಬಾಳಿನ ಬಿಂಬ 
ತೇಂಕಾಡುವದು (ಉಯ್ಕಾಳೆ. ೩-೧೨). ೨. ತುಂಬಿ ತುಳುಕು: ಅಮೃತಾ 
ಇರದಿನಾ ಪ್ರದೇಶಮನಿತುಂ ತೇಂಕಾಡಲ್‌ (ಕಾದ ಂಉ. ೬೦೨ 
ಎ ಮುಖಿ ಏಳು : ಅಖಿಕೆ ಕಾಮುತನಿಕಾಯಮವಿರಳಸುಖಾವಗಾಹ 
ಇಲ್‌ ವಾಡೆ ತೇಂಕಾಡಿ ತಣಿವಿನಂ (ವರ್ಧಪು. ೬-83 ವ) ; ಕೊಳೆಯೊಳ" 
€೦5೦ಡಿ ವಿಣ್ಯೂತ್ರದೊಳ್‌ ಪುದಿದೇತಕ್ಕೆ ಬಟಃಕ್ಕೆ ಬೇಟ್ವಿರದಜಂ 
ಮರ್ತ್ಯಂ ಜುಗುಪ್ಸಾಕರಂ (ಅನಂಪು. ೩-1೨); ಸುರತಾಂಭೋನಿಧಿಯೊಳ 
ಗೆ೧ಗುಮಿಗೆ ತೇಂಕಾಡಿದನರಸಂ ಮದನಾಗ್ನಿ ತವಿಪ ತೆಜಿದಿ (ಜಯಕಾ. 
೪-89). ತೆಕ್ಕಾಡು : ೩. ನೀರಿದೆ ಕೊಳ್ಳಿಯೆಂದು ಕಮಂಡಲವ ಮರುಗೆ 
ತೊಿವೂದುದದು ಬಾಲವೃದ್ಧ ರು ಮೊಜಕಿಯಿಡುತ ತೆಕ್ಕಾ[ಪಾಠಾಂ. 
ತೇಕಾ]ಡುತಿರ್ದರು (ಸಾಳ್ಮಧಾ. ೩೦-೩೬). ತೇಕಾಡು: ೧. ವಹೆಣಿಯ 
ತೆರೆಯೊಳ್‌ ತೆ:[ಪಾಕಾ. ತೇಂ]ಕಾಡುತ್ತಿರೆ (ಛೃಂಗೀರ. ಹ. ೪೬೬-೧8) ; 
ಸಟೆಯ ಸಾಗರದೊಳಗೆ ತೇಕಾಡುತಿರ್ದರು ಕೆಲವರು (ಗಣಭಾ. ೧೬೮-೨); 
ತಾಕ:ಡುವಂಗ ಇತ್ತ ತೇಕಾಡುತಾವ ಚಿತ್ತೆ (ಗಂಗಾವ. ೧-೪). ೩. ಭಯ 
ಜಲಧಿಯಲಿ ತೇಕಾಡಿದರು ಕೌರವಜನಪರು (ಕುಭ್ಯಾಳೀ. ೧೦-೧೩). 
ತೇಗಾಡು: ೧. ಗಣಿಕಾಜನಗಳು ಭೋಗಸಾಗರಮಧ್ಯದೊಳಗೆ ತೇಗಾಡುತ 
ವಿಟಜನೆಗಳ ಚಿತ್ತ ಮನಾಕರ್ಷಣಮಾಡುತಿಹರು (ಅಂಜ. ೩-೩೦೯). 

[ ತೇಂಕು , * ಆಡು] 

ತೇಂಕಿಸು, (ಕ್ರಿ). ತೇಲಾಡಿಸು; ತೂಗಾಡಿಸಂ: ನುಣ್ಣುವಡೆದ ನಳಿತೋಳ್ಗ 
ಳೆಂಬ ಸೆಳೆಗೊಂಬುಗಳ್‌ ಕಾವನೆಂಬ ಗಂಡುಗೋಗಿಲೆಯಂ ತೇಂಕಿಸೆಯುಂ 
(ಕಲ್ಬಿಕಾ. ೧೨೩) ; ಲಾವಣ್ಯರಸದ ಪೊಸಲ” ಜನಲೋಚನ ಪಾಠೀನಮಂ 
ಶೇಂಕಿಸೆಯುಂ (ಪುಷ್ಪಪ್ಪ.೫-«೪ ವ). [ತೇಂಕು,+ - ಇಸು] 
ತೇಂಕಿಸು, (ಕ್ರಿ). ಬಳಲಿಸಂ; ದಣಿಸಂ; ಆಯಾಸಗೊಳಿಸಂ : ವಜ್ರ 
ಖಾನನಾದಂ ತೇಂಕಿಸಿ ರಾವುತ ಖಾನನನಂಕದೆ ಗೆಲ್ದೆಸೆವ ಮುನಿಲಖಾನನ 
ಮಂಜಕಿದಂ (ಕಳನ್ನ. ೨-೦೨). [ತೇಂಕ್ಕೂ (ಆ ತೇಗು) + - ಇಸ್ತು) 
ತೇಂಕು,, ತೇಂಗಂ, ತೇಕ್ಕು(ಕ್ರಿ). ೧. ತೇಲು : “ತೇಂಕೆಂದು ತೇಲ್ವೂದು” 
(ಕರಸಾ. ೩೦-೬೩೫) ; ಜಿನೆಸವನಾಂಬುವಿನೊಲ" ಭೋಂಕೆನೆ ಚಂದ್ರಂ 
ತೇಂಕಿ (ಆದಿಪು. ೭-೯೯) ; ಅಬ್ದುದಿಲ್ಲೆಳೆ ತೇಂಕಿರ್ದುದು ಭಾರದಿಂ ಬಡಗೆ 
ನಲ್‌ ಪೆಂಪಾರ್ಗಗಪ್ತ್ಯಂಬರಂ ಯ(ಪಂಪಥಾ. 9-30) ; ಪೂಗೊಳಂಗಳೊ 
ಫ್ರೀಂಕಿ ಪಾಣುವ ಪಕ್ಕಿಗಳ' (ಕಾರಂಉ. 8೨೬) ; ನೆತ್ತರನೆ ಕಾಟ ಕುರುಪತಿ 
ನೆತ್ತರ ಕಡಲೊಳಗೆ ತೇಂಕಿ ತೆರೆಮುಟುಗಿರ್ದಂ (ಗದಾಯು, ೯-೧೭) ; 
ತೆರೆಯಂತೆ ನೂಂಕದೆ ಬೆಂಡಿನಂತೆ ತೇಂಕದೆ . . . ಶುಭಧ್ಯಾನಾರೂಢ 


ಆನ್‌ 
CLS: 


೮-೩೩); 


೬೦೨). 


೩ ೫ u 


(ಲ 


೩೬೩೪ 


ತೇಂಗುಹ 


ತೀವಿದ ತಿಂಗಳ ಬೆಳಗಿನೊಳಗ 
ರ್ಮಿಕಾರನುಂ ನಿರೀಹಿತನಂಂ 


ನಾಗಿರ್ಪುದುಂ (ಛರ್ಮಾಮ್ಮ, ೭-೧೦೩) ; 
ತೇಂಕುವ ರಾಕಾಶಶಾಂಕನಂತೆ ಶಾಂತನುಂ 
ನಿರ್ಮಲನುಮಾಗಿ (ಅನಂಪು. ೬-೨೨ ವ); ಬೆಳ್ಳಿಂಗಳಿ  ಬೆಳ್ಳೆಡೊಳಗೆ 
ಬಿನದದಿ ತೇಂಕುವ ಕುಸುಮಾಯುಧನೊ ಏನಲಂಗನೆಯರ 
6) ಕಣ್ಣೆಳಗಿನ ಕಾಳ್ಟೂರದೆ೧೪ಾ ವಿಭು ನಡೆದಂ (ಜಯಳಾ. ೧೦-೬೨ ವ). 
೨. ತೇಲಿದಂತಾಗು ; ತಲೆ ಸುತ್ತು ; ಬವಳಿ ಬರು: ಅರಸಂ ನಿಟಿಲದ 
ಗಾಯಕ್ಕೆ ತೇಂಕಿ ಮೈಮಣಕದಂ (ದಕಕು. ೨-೩೦). ೩. ಪರವಶಶೆಗೆ 
ಒಳಗಾಗಂ ; ವೈಮಂರೆ ; ಪರವಶಗೊಳ್ಳು : ಸೂಡಿದ ಪಾಂಜಾತ 
-ದಲರ್ಗಂಪಿಂ ತೇಂಕೆ ವೈಮಾನಿಕಂ ( ಅನಂಪು. ೪-೭೦). ೪. ತುಂಬಿ ತುಳಂಕು: 
ತೆಂಕಣದೆಸೆಯೊಳ' ಮೆಚ್‌ಗುಂ ಸಂಕರ್ಷಣರಾಜಧಾನಿ ನಿರರುತಿದೆಸೆ 
ಯೊಳ್‌ ತೇಂಕುವುದವನರಸಿಯ ತನಿಬಿಂಕದ ಸರಸತಿಯ ರಾಣಿವಾಸಂ 
ಲೇಸಂ (ಚಿಕವಿ. 3-೧3೯). ತೇಂಗ್ಳು : ೧. ಮೃಗೋದ್ಭವಕಲ್ಕಂ ಘನಸಾರ 
ರೇಣುಪಟಲಂ ಶ್ರಿ:ಖಂಡಜಂ ಬಾಳೆಯೆಂಬಿವಜ್‌೦ ತೇಂಗೆ ತರಂಗಮಾಲೆ 
ರತಿಕಂದರ್ಪಂಗೆ ತೀವಿಟ್ಟ ಬಣ್ಣವುರಂ ತಾನೆನೆ ಕಣ್ಣೆ ಮಾಡಿದುದು ಕಾಸಾರಂ 
(ಅನಂಪು. ತೇಕ್ಲು: ೧. ಸಂತೋಷಾರ್ಣವದೊಳು ಮೂಡಿ 
ಮುಳುಗಿ ತೇಕಂತಿರ್ದಾ (ಗೂಮ್ಮಡ. ೬-8೧). [ದೇ.॥ ತಮಿ. ತೇಜ್ಯು) 
ತೇಂಕ್ಳು 'ತೇಗ್ಮು' ನೋ. 
ತೇಂಕ್ಕು "ತೇಗ್ಕು' ನೋ. 
| ತೇಂಕುದಾಣ (ನಾ). ನಾಡಿ ಮಿಂಡಿಯಂವ ಸ್ಥಳ, ಉಸಿರಾಡುವ ಜಾಗ 
20| ಮಂತಾಮವು : ತೇಂಕುದಾಣಂಗಳೆನಂಟಂಟೆಲ್ಲಿಯುಂ ಕಾಣದೆ ಹರಣ 
| ಮನತ್ಯುಷ್ಣದಿಂ ಸುಯ್ಕೆ (ಲೀರಾವ. ೯-30); ಜೀವವಿಕ್ಕೆಂಬಾಸೆಯಿಂ 
| 


೭-೩೨). 
10 


ತೇಂಕುದಾಣಂಗಳಂ ಬಗೆದಳು (ಹಕಕಾ. ೧೨-೨೫); ಎಳೆದು ಬಾಯ್‌ 
ನಸುನಗುತ್ತಿದೆ ತೇಂಕುದಾಣಂಗಳಲುಗುವಂಗಂಗಳತಿ ಬಿಸಿವೆತ್ತಿವೆ (ಸಿದ್ಧರಾ. 
೨-೩). [ತೇಂಕ್ಕು (ಆತೇಗ್ಯು) * ತುಣ] 
25| ತೇಂಕುಮ್ಮುಗಿಲ್‌ (ನಾ). ತೇಲುವ ಮೋಡ,-ವಣಗಿಲಂ: ತೇಂಕು 
ಮ್ಮುಗಿಲ್ಲೆ ಕಾಲ್ಮೊಳೆತಂತೆ ಕನಸಿನೊಳ್‌ ಚರಯಿಪಂಬೊಲ್‌ ಪೋಗುತಿರ್ದೆನ್‌ 
(ಸಂಸಪ. ೩೨-೧೮೭). [ ಶೇಂಕ್ಕು + ಮುಗಿಲ) 
ತೇಂಗಾಯ್‌ "ತೆಂಗಾಯ್‌' ನೋ. 
ತೇಂಗಾಯ್ಕೊಲೆ "ತೆಂಗಾಯ್ಕೊಲೆ' ನೋ. 
$0| ತೇಂಗ್ಳು "ತೇಂಕು' ನೋ. 
ತೇಂಗ್ಳು, ತೆಂಗ್ಳು, ತೇಗ್ಯು (ಕ್ರಿ). ೧. ನೆಲಸು : ಜವದಿಂದಾಗಸದೊಳ್‌ 
ಪಾಟಿವ ಪಕ್ಕಿಯುಮಂತುಗಾಣಲಣಮುಣಜದೆ ತೇಂಗುವುದು ಪತಾಕಾಗ್ರ 
ದೊಳ್‌ (ಜಂದ್ರಪು. ೧೦-೨೫). ತೆಂಗ್ಳು: ೨. (ಹಕ್ಕಿಯಂತೆ) ಎರಗು: 
(8). "ತೆಂಗುಹ' ಪರಾ. ತೇಗ್ಯು; ೧. ಸಕಳಂವನಿ ರಾಗಿಸಿ ಬೀಗೆ 
ಕೀರ್ತಿ ದಿಕ್ತತಿಗಳ ಮೇಗೆ ತೇಗೆ ತಳೆದಂ ಭುವನಪ್ರಭು ರಾಜ್ಯಲಕ್ಷ್ಮಿಯಂ 
(ಪುಷೃಪು. ೧೩-೨). (?] 
ತೇಂಗ್ಳು (ನಾ). ಹೋಲಿಕೆ: ಎಣೆ; ಸಾದೃಶ್ಯ: * ಸದೃಶಾರ್ಥ ತೆಗೆ 
ತೇಂ[ವಾಣಂ. ತೆಂಗು” (ಕಬ್ಬಿಕ್ಳೆ. 30). "ಪಾಂಗು' ಪರಾ. ([?) 
ತೇಂಗುಹ, ತೆಂಗುಹ (ನಾ). ೧. ಹಕ್ಕಿಯು ಎರಗುವಿಕೆ: “ತೇಂಗುಹಮೆಂದು 
ಪಕ್ಕಿಯೆಜಗುಹಂ” (ಕಶಸಾ. 8೧-೧೪). ೨. ಹಕ್ಕಿಯಂತೆ ಎರಗಂವಿಕೆ ; 
ರಾಯಗದ್ದುಗೆಯ ಸೆಜ್ಜೆಗೆ ಮುಟ್ಟಲು ತೇಂಗುಹದ ಹವಣು ಒಂದೆರಡ) 
ಅಂಗುಲಗಳಷ್ಟು ಸಾಲದೆ . . . ಬಿದ್ದು (ಜಿಟ್ಕಅ. ೧೦೯-೧೬). ತೆಂಗುಹ: 
೧. “ತೆಂಗುಹಂ- ಹಕ್ಕಿಯೆಅಗುಹಂ" (ಕಮದ. ಪರಿ, ೨); “ತೆ೦[ಪಾಕಾಂ. ತೇಂ) 
ಗುಹವೆಂಬ ನುಡಿ ಹಕ್ಕಿಯೆಅಗುವುದಕಕ್ಕು” (ಕಲ್ಪಿಕ್ಕ. ೮೩); “ ತೆಂಗುಹ 
ಮೆನಲ್‌ ಪಕ್ಕಿಯೆಅಗುವುದಕಪ್ಪುದು ” (ರಬ್ಮವುಂ. ೩೧). 
[ ತೇಂಗ್ಳು * -ಹ್ಯ) 


ತೇಂಗೊಳಲು 


ತೇಂಗೊಳಲು (ನಾ). ಅಕ್ಕಿಹಿಟ್ಟು ವಂತ್ತು ಉದ್ದಿನ ಹಿಟ್ಟು ಮುಂತಾ 
ದುವುಗಳನ್ನು ಕೂಡಿಸಿ, ಎಣ್ಣೆ ಯಲ್ಲಿ ಕರಿದು ಮಾಡುವ ಒಂದು 
ಬಗೆಯಂ ತಿಂಡಿ: ಕೈಗಾವಲು ತಿಂಡಿ ಇರಲೆಂದು ಮಾಡಿಕೊಟ್ಟಿದ್ದ 
ತೇಂಗೊಳಲು, ಚಕ್ಕುಲಿ ಮತ್ತು ಬೇಸಿನ್‌ಲಾಡುಗಳ) ಅದರಲ್ಲಿದ್ದುವು 
(ಕಂಗಳ, ೬೧) ; ಎದುರಿಗೆ ತಟ ಕೈಯಲ್ಲಿ ಗರಿಗರಿಯ ಚಕ್ಕುಲಿ, ಖಾರವಾದ 
ತೇಂಗೊಳಲು ಹೊಳೆಯುತ್ತಿದ್ದುವು (ವೈದ್ಯವಿ. ೦೦೯); 
ತೇಂಗೊಳಲನ್ನು ವಣಷ್ಟಿಯಲ್ಲಿ ಮುರಿಮ'ರಿದು ಮುಕ್ಕಿದ ಹಾಗೆ 
(ರಾಮರಾ, ೬೮) ; ರಾಮಾನುಜರು ಕಂಡ ವೈಕುಂಠ ಕನಸು ಆಹಾ 
ನಮಗಾಗುತಿದೆ ತೇಂಗೊಳಲ ನನಸು (ಗಣೇಶ. ೭೦-೨೬). 
[ದೇ.॥ ತಮಿ. ತೇಜ್ಕುಟಲ್‌ ; ತೆಲು. ತೇನೆತೊಲ, ತೇನೆತೊನ ] 
ತೇಕರೆ (ನಾ). ಕವಂರುತೇಗು ; ಅಜೀರ್ಣದ ತೇಗು: ಲೋಕರಕ್ಷಕ 
ಮಂತ್ರಕಾರಣ ನಾಕೆಜಾಧಿಪ ಮುಖ್ಯಸುರರಿಗೆ ತೇಕರೆಯ ಮಾಡಿದರು 
ನುಂಗುವ ಮೃತ್ಯು ಕೇಳೆನಲು (ಸಂಭಪ. ೮-೮೪). "ಕಟ್ಟಿ ಕಿ? ಪರಾ. 
[ತೇಕ್ಕು (ತೇಗು) + ಅರ್ಯೆ) 
ತೇಕಲ್‌ (ನಾ). ಒಂದು ಊರಿನ ಹೆಸರಂ ; £ ಮಾಲೂರು ತಾಲ್ಲೂಕಿನ 
ಈಗಿನ ಟೇಕಲ್‌ : ಅವಜ ಮೇಗೆ ಬಾಣರಾಅಸರ್‌ ತೇಕಲ್ಲ ಟೆ ೫ ೬ ೬ 
ದೆಯೊನ್‌ ಅಗ್ಗಳಾ ಆರಸರಾ ಬೆಸಸಿದೊಡೆ (ಎಕ. ೩ (8), ಜಾಗೇಪ. 
೯೬-೬; ಸು. 820); ನಾಯಕತನಕ್ಕೆ ಪಾಲಿಸಿದ ತೇಕಲಸೀಮೆವೊಳಗಣ 
ಉಳ್ಳಿ ಯರ ಹಳ್ಳಿ (ಎಕ. ೩, ಮಾಲೂರು. ೩8೫-೪; 1525). [7] 
ತೇಕಾಡಿಸು 'ತೇಂಕಾಡಿಸಂ' ನೋ. 
ತೇಕಾಡು “ತೇಂಕಾಡಂ' ನೋ. 
ತೇಕ್ಷು "ತೇಂಕ್ಕು' ನೋ. 
ತೇಕು; "ತೇಗಂ,' ನೋ. 
ತೇಕ್ಕು "ತೇಗ್ಗೂ' ನೋ. 
ತೇಕೆ (ನಾ). ಅಳತೆಯಲ್ಲಿ ಧಾನ್ಯವನ್ನೂ ತಲೆಸವರಿ ಅಳೆಯಂವಿಕೆ. 
[ ಆತೇಂಕು, ) 
ತೇಗ, 'ತೇಗ್ಯು' ನೋ. 
ತೇಗ್ಯ, ತೇಹ (ನಾ). ಒಂದಂ ಬಗೆಯ ಬಾಗಿರಂವ ಕತ್ತಿ : ಕತ್ತಿ, ಕಠಾರಿ, 
ಕೈಚೂರಿ, ಪತಾತ, ಪಿಸ್ತೂಲ, ಕರುಳಿ, ತೇಗ (ಪಾಶ್ಶಾವಿ. ೩೧). ತೇಹ : 
ಸುರಾಯು, ಬಾಕು, ಕಠಾರಿ, ತೆ£ತೇ]ಹ ಮೊದಲಾದ ಆಯು” 
ಗಳನ್ನು ತಂದು ಆತನ ಸಮಯವನ್ನು ನೋಡುತ್ತಿದ್ದರು 
(ಕೃವಾಸೆ. ೧೦೮). 
[ «ಪಾರ. ಅರ. ಹಿಂ. ತೇಗ"; ಮರಾ. ತೇಗಾ, ತೇಘಾ) 
ತೇಗಟ್ಟೂರ್‌ (ನಾ). ಒಂದಂ ಊರಿನ ಹೆಸರಂ: ತೇಗಟ್ಟೂರ್ವಿಷಯೇ 
ಬಾರದೂರ್ನಾಮಗ್ರಾಮ (ಮೈಲಆರಿ. ೧೯೪೪, ೧೫-೩೩; 726). 
[? + ಊರ್‌] 
ತೇಗಳಿ 'ತೇವಂಳಂ' ನೋ. 
ತೇಗಾಡು 'ತೇಂಕಾಡು' ನೋ. 
ತೇಗ್ಕು, ಡೇಗಂ,, ತೆಕ್ಕು;, ತೇಂಕೂ, ತೇಕ್ಕು (ಕ್ರಿ). ೧. (ತೃಪ್ತಿಯಿಂದ) 
ಢರಕೆಹೊಡೆ ; ಉದಾನವಾಯಂ ಬಿಡು : “ ತೇಗು- ಉದಾನವಾಯೌ, 
ವೃಕ್ಷ ಭೇದೇ ಚ” (ಕಮಧಾ); ಕೆನ್ನೆತ್ತರೊಳೊವಃ ರೊರ್ವರಂ ತಳ್ಳಿಲ್‌ದುಂ 
ಬೊಬ್ಬಿಜಿನಿದುಂ ತ್ರಿಪುಂಡ್ರಮಿಟ್ಟುಂ ಕೂಕಿಜ್‌ದುಂ ತೇಗಿಯುಂ 
ಆಡುವಾಗಳ್‌ (ಪಂಪಧಾ. ೧೨-೦೩೮ ವ) ; ಗಜಕ್ಕಿಂದೋವದೆ ತೇಗಿಯಂಂ 
ಮಿಡಿಗಳಂ ಕುಂಟಾಗೆ ಕೆೊಯ್ಧಿಂ ಖಳರ್‌ (ಧರ್ಮಾಮ್ಮ. ೬-೧೮೯): ಭಕ್ತಿ 
ಯಿಂದವೆ ತಣಿದು ತೇಗಿ ತೂಗಾಡುತ೦ (ಕಣ್ಮರ. ದೇ. ೧೩೦-3೨): ತೇಗಿ 
ದನು ಡಜ್ಜನೆ ... ಖಳನಧಿತತೃಷ್ತಿಯಲಿ 


(ತೊರರಾ. ೬-೨೬-೩೯) ; 


ಆ 
ಮ ನಾರಾ ನಾರಾ 


೩೬೩೫ 


20 


86 


40 


45 


ತೇಗ್ಕು 


ಉಂಡವ ತೇಗುವಂತಾತ್ಮನ ಭಾವಿಸಿ ಕಂಡು ಕಂಡವ ಪೇಳಬೇಕು (ಧರ, 
3೯೬): ಕುರುಡ ಕುಂಟ ಹೆಳವರಲ್ಲಿ ಮರುಕಗೊಂಡು ಬೋನವಿಕ್ಕು 
ಹರನು ಮೆಚ್ಚಿ ತೇಗಿ ತಾನು ಹರಸಿ ಪೊರೆ ವನಂ (ಕವಿಸೋ. 
೪೪-೩). ೨. ಏಗು ; ಕಷ್ಟ ಶಪಡಂ ; ಆಯಾಸಪಡಂ : ಬೆವರುತಂ 
ಬಿಕ್ಕುತಂ ತೇಗುತಂ :ತೂಗುತಂ ಕ್ರಮವಳಿದು ಸುಳಿದು ಸಂಖಿ 
ಯಾಗುತಂ (ಐಸರ. ೩-೧೦ಟಿ. ೩. (ಆಲಂ) ತಿಂದಂ ವಂಂಗಿಸು : ಕದನ 
ದಲಿ ದುಶ್ಶಾಸನನ ತೇಗಿದನಲಾ ಬಕವೈರಿ (ಕುವ್ಮಾಗ. ೩-3೯). ಡೇಗ್ಗು : 
೧. ಬಿಠಿವಂತಾಯಿತುದರವೆಂದಂಜಿ ಬಿಟ್ಟನೋ ಎಂಬವೊಲ್‌ ಡೇಗಿ 
ಭೋಜನವ ಮುಗಿಸಿ (ಮಲ್ಲನ. 8-೧೫) : ಜನನಿ ತುಪ್ಪನಾದೆನು ಸಾಕು 
, . . ಎಂದಾತನುರೆ ಡೇಗಲು (ಮಲ್ಲಠ. ೮-೪೪). ತೆಕ್ಟು: ವ. ತೆಕ್ಕು 
ವಳ್ಳಿಯ ಬಿಟ್ಟ ಮಂಡೆಯ ಉಕ್ಕಿ ನೊರೆಗಟ್ಟಿಳಿವ ರಕ್ತದ ಲಕ್ಕೆ ಬಾಯೆತ್ತ 
ಣದು (ಕೌಶಿರಾ. ೨-೨೦) ; ಶೆಕ್ಕುತಿಹ ಕಿಬ್ಬದಿಯ ಬಸುಅಳಿಂಗೊಲಿವ , , , 
ಚಿಂತಾಹೃದಯ ನೋಡುತ ಮಜಕಿಯ ಹೊಕ್ಕನು ದೈತ್ಯ ದಲಪತಿಯ 
(ಳೌಶಿರಾ. ೩೯-೨೮). ತೇಂಕ್ಕು : ೧. ಆರೋಗಣೆಯನಾ ಹೊಟ್ಟೆಯೊಡೆವ 
ಮುರ್ಯಾದೆಯೊಳಗುಂಡು ತೇಂಕು [ಪಾಕಾಂ. ಗು]ತ್ತಿರ್ದರು (ಸಮ್ಮಕಾ. 
೭-೨೬). ೨. ತಪೋವನಮಂ ಶಶಿಮೌಳಿ ಪೊಕ್ಕು ಮೆಲ್ಲನೆ ಬರುತುಂ ಪಥ 
ಪ್ರಮವನಾಂತು ಬಳಲ್ಹವೊಲಾಗಿ ತೇಂಕುತುಂ (ಗಿರಿಕ. ೯-೮೯); ಹಣೆಯಿಂದ 
ಬೆಮುರುಗೆ ನೆತ್ತಿ ಹೊತ್ತಿ ತೇಂಕುತ್ತ ಹರಿತಪ್ಪಾಗಳ್‌ (ಹಠಕಾ. ೧೨-೭); 
ಕೆಮ್ಮುಗುಂ ತೇಂಕುಗುಂ (ಜಾಲಿ. ೧೨೭-೪). ತೇಕ್ಯು: ೨. ಮೊಗ 
ಬೆಮರೆ ತೇಕಂತಂ ಪರಿತಂದು (ಬಸರ. ೯-೯೬) ; ತೇಕಿ ತಲೆಕೆಳಕಾದನೀ ಯವಿ 
ವೇಕಸಾಗರನೆಲೆ ನೃಪತಿ ಜಗದೇಕವೀರನು ಕರ್ಣ ತಾನಿರೆ ಸಂಧಿಯೇಕೆಂದ 
(ಕುವ್ಶಾಉ. ೩-೧೩) ; ಮಂನಿಮನಂಗಳು ಶೇಕಿ ತಲೆಕೆಳಗಾದುವೈ ಕಾಣಿಸದೆ 
ನಿಜಪದವ (ನಿಭಾಗ. ೩-೭-೨೨) ; ಕೌರವಂ ನೋಡಿ ಹಸುಮಕ್ಕಳಂ ಬರಿದೆ ನೀ 
ಕೊಂದೆಯಾಯೆಂದು ಪ್ರಾಣೋತ್ಕಟಂಗಳಿಂ ತೇಕೂತಿರೆ (ತುರಂಗ. ೭೬-೩೭); 
ಅದಾಗ ಏದುತ್ತ ತೇಕುತ್ತ ಅಲ್ಲಿ ಬಂದು ತಲುಪಿದ ಸುರೇಶ (ಆಜೋಲೀ. 
೯೬) ; ಬಾಗಿಲು ಕಾಯುವವನು ತೇಕುತ್ತಾ ಬಂದ (ಜಮಿನ್ಮಾ. ೯). 
ತೇಗಿ ತೊನೆ  ತೃಪ್ತಿಪಡು : ಗಣಪತಿಯು ಶಿವನ ಮುಂದೆ ಜಗತ್ತಿನಲ್ಲಿ 
ಎಲ್ಲಿ ನೋಡಿದರೂ ಸುಖವೇ ಉಂಟೆಂದೂ ಆ ಸುಖವನ್ನುಂಡು ತೇಗಿ 
ತೊನೆದು ಉಬ್ಬಿ ಬಂದನೆಂದೂ ಮುಂಚಿತವಾಗಿ ಹೇಳಿರಲು (ಕನ್ನಜಾ. 
[ದೇ.॥8 ತಮಿ. ಮಲ. ತೇಕ್ಕು ; ತುಳು. ತೇಗು, ತೇಂಕ್‌, 
ಸೇಂಕ್‌; ತೆಲು. ತೇನು, ತೇಪು, ತ್ರೇಪು 7 
ತೇಗ್ಕು 'ತೇಂಗ್ಯು' ನೋ. 
ತೇಗ್ಕು, ಡೇಗ್ಯು, ತೇಂಕಂ,, ತೇಕ್ಕೂ (ನಾ). ೧. ತೇಗಂವಿಕೆ ; ಢರಕೆ : 
ಆಗುಳಿಕೆ ತೇಗು ಸೀನಿದನಾಗಿಸ:ಗುಂ (ಕಲ್ಯಾಳಾ. ೨-೧೭); ಮಹೇಶ್ವರಾಲಯ 
ದಂತೆ ಗೊರವು . . . ತಣೆಯಂಂಡನಂತೆ ತೇಗು (ಬಂಹರಿ. ೨-೩೮ ವ): 
ಎರಡಳ್ಳೆ ಪಿಟಿ ತೇಗುಬ್ಬರಿಸಲ್‌ ಕುಳಿರ್ವಮಳಜಲಮನೀಂ೦ಟಿದೆಂ (ದಕಕು. 
೪-೩೪) ; ವರಸಮಹಿಧಾನದಲಿ ಕೈದೊಳೆದುರವಣಿಪ ತೇಗಿನ ತರಂಗದ ಪರ 
ಬಲಾಂತಕನೆದ್ದು ನಿಂದನು (ಶುವ್ಯಾಆ. ೧೦-೩೪). ಡೇಗ್ಕು : ೧. 'ಅಬ್‌' 
ಎಂದು ಡೇಗುಹಾಕುತ್ತಾ ಮಧ್ಯಮದ ವಯಸ್ಸು ಸಮಾಪಿಸಿದ ಆ 
ಪಟೇಲರು . . . ಕುಳಿತಿದ್ದರು (ಬರಹಾ. ೬೩). ತೇಂಕ್ಳು: ೨. ಏದಂ 
ಸಿರು; ಮೇಲುಸಿರಂ : ಪಿಪ್ಪಲಿಯ-0ಂ ಶ್ರಿಫಳೆಯುಮನರೆದು . 
ತಿನೆ ನೆಗಡಿ ತೇಂಕರೆತಲೆಬೇನೆ ಜ್ವರಂಗಳೆಂಬಿವಿನಿತುಂ ಕಿಡುಗುಂ 
(ರೋಳೋಪ. ೯-೯೨). ತೇಕ್ಕು: ೨. ಬಾಯಂ ಬಿಡುತುಂ ತೇಕುಣ್ಮಿ 
ಜಿಹ್ವಾಲತೆಯೆಟಲೆ ಜವಂಗುಂದುತುಂ ಬಂದು (ಶಾಂತೀರ್ಕ. ೦೨-೩೬) ; 
ಓಡಿ ಓಡಿ ಬಂದುದರಿಂದ ಅವನಿಗೆ ತೇಕು ಹೆಚ್ಚಾಗಿತ್ತು (ಬನಸಿ. ೭೬). 
[ ಎತೇಗಂ;./ತಮಿ. ತೇಕ್ಕು: ತುಳು. ತೇಗ್‌. ತೇಂಕೆ ) 


೧೫೬). 


ತೇಗ್ಮು 


ತೇಗ್ಕು, ಚೇಗ್ಗು;, ತೇಗ, (ನಾ). ಒಂದಂ ಬಗೆಯಂ ವಂರ ; ಸಾಗಂವಾನಿ: 
“ತೇಗಿನ ಮರನದೆ ಸಾಕಂ” (ವಸ್ತುಕೋ. ೩೫-೦೬) ; “ ತೇಗು ಉದಾನ 
ವಾಯೌ, ವೃಕ್ಷ ಭೇದೇ ಚ” (ಕಮಧಾ); “ ತೇಗುಮುರಿಮೇಷವಕ್ಕು ” 
(ಮಂಗರಾ. ೩೬-೧೮) ; ಸಿರಿಸಂ ಸೀರೆ ಬೆಳಲ್ಲವಂಗಮೆಲವಂ ಬಳ್ಳಾಲೆರಂ 
ಬಿಕ್ಕೆ ತೇಗು (ಕಾವ್ಯಸಾ. ೦೦೪೦ ಕೂದ್ರಳ) ; ಮೊಗಮಂ ತೊಳೆವಂತೆ ಬಾಗಿ 
ಮಾತಟ೨ಯದಳಂತೆ ಮೂಗಿ ಮಿಗಿಲುಂಡವರಂತಿರೆ ತೇಗು ... ಕರೆವಂತೆ 
ಪಾಲೆ ಶಂಕರಸಖನಂತೆ ಹೊನ್ನೆಯಳಿಯಂತೆರದಂತಿರರಣ್ಕಮೊಪ್ಪುಗುಂ 
(ಮಲ್ಲಕಾ. ೩-೧೩೭); ತೇಗಾಲದ ನೇಟ್‌ಲ . . . ಹೊನ್ನೆಯ ತರುಗಳ್‌... 
ಮೆಟ್‌ಗುಂ (ಹಮ್ಮಿರ, ೪-೬೯); ತೇಗರುಟಾಳ ಚಿಲ್ಲ ನೆಲ್ಸಿಯು ಹೊಂಗೆ 
ನೇಜಿರಿಲು.. . . ಸೂರಮಾರ್ಗವ ತಡೆದಿಹುವು (ಕಂನವಿ. ೧೮-೩೭) ; ಎಕ್ಕೆ 
ಯಂಬಟಿ ತೇಗು ಮತ್ತಿಯು . . . ಕಿಕ್ಕಿಅದು ಬೆಳೆದಿರ್ದುವು (ಪ್ರಹ್ಮಾಡ. 
೪-೧೧) ; ಭಸಿತಧಾರೆ ಪೊಣ್ಮುವ ರಂಧ್ರಮಂ ಭೋಂಕನೊಂದು ತೇಗಿನೆಳೆ 
ದಳಿರಿಂ ಕಟ್ಟಿ ಬಂಧಿಸುತ (ವೃಷವಿ. ೨೯-೧೩೫ ಪ); ತೇಗಿಗಿಂತ ಗಟ್ಟಿಯಿಲ್ಲ 
ಜೋಗಿಗಿಂತ ಕುಂಬು ಇಲ್ಲ (ಗಾದ). ಚೇಗು, : ಚೆನ್ನಾಗಿ ಬಲಿತ ಚೇಗಿನ 
ಮರ ; ಒಂದಕ್ಕೊಂದು ತಟ್ಟಿದರೆ ಖಣಿಖಣಿಗುಟ್ಟುವಂತಿರುತ್ತದೆ (ಪಾಪದ, 
೪ ಪರಿಶಯ). ತೇಗ: ನಿಗುರ್ದ ಹೆತ್ತೇಗದಿಂ ತೇಗದಿಂ ಕಾನನಂ 
ಕಣ್ಣೆಸೆದುದು. (ಕಾಘಠ. ಬಿದಿರುಮೆಳೆ ಮತ್ತು ತೇಗದ 
ಮರಗಳ ಭೀಕರ ಕಾಡಿನ ಮಧ್ಯೆ ಹತ್ತು ಮನೆ (ಹೊಸಕ್ತಿ. ೧೨೩) : ತೇಗದ 
ಮರ, ಸಾಗವಾನಿ (ಮೈ ಔಗಿ. ೭೩-೧೩೦3). 
[ ದೇ.8 ತಮಿ. ಮಲ. ತೇಕ್ಕು ; ತೆಲು. ತೇಕು ; ಟೇಕು ; ಕೊಲಾ. ಟೆಕ್‌; 

ಪರ್ಜಿ. ಟೇಕ್‌ ; ಗೊಂಡಿ; ಶೇಕಾ. /ಇಂ. res ] 

ತೇಗುರು (ನಾ). ಒಂದು ಊರಿನ ಹೆಸರು : ಯಿದಕ್ಕೆ ಸಾಕ್ಷಿ ಮುಗುಳಿ 
ಚಣ್ಣಯೂರ ಪಲ್ಮಾಡಿ ಅಮ್ಮಾಳೆ ಕಿರಿಯ ಮುಗುಳಿ ಮುಲ್‌ವಳ್ಳಿ ನಲ್ಲೂರು 
ಮಾಗುಣ್ಣ ತೇಗುರು ಆರಮಣ್ಣಂ ಬಿಟ್ಟ ಮಂಗಳಂ (ಎಕ. ೪1, ಚಿಕ್ಕಮ. 
೪೨-೨೨ ; 959). 

{ ಇದು `ತೇಗೂರು' ಎಂಬುದರ ಅಪಲಿಖಿತವಿರಬಹುದು) 

ತೇಜ, (ನಾ). ೧. ಹೊಳಪು; ದೀಪ್ತಿ ; ಪ್ರಕಾಶ; ಕಾಂತಿ: ತೇಜಕ್ಕೆ 
ನ್ನೊಳ್‌ ಸೆಣಸುವನೀ ಜನಪತಿಯೆಂದು ಕಾಯ್ದ ತೆಜದಳುರ್ದಂ ನೀರೇಜ 
ಸಖಂ (ಲೀಉಾವೆ, ೬-೪೫) ; ರತಿಪತಿಗೆ ಮೂಲೋಕವಾವರಿಸುವ ರೂಪಂ 
ಸರಿತ್ಸತಿಗೆ ಗಂಭೀರತೆಯನು ಸ್ವಾಹಾಪತಿಗೆ ತೇಜಮಂ ಕೊಟ್ಟ ಗುರು 
ಮುರ್ತಿ (ಹಠಳಾ. ೧-೧) ; ಪೃಥ್ವೀಪಾಲರಿದ್ದರು ತರಣಿಕಿರಣವನೇಳಿಸುವ 
ಮಣಿಭೂಷಣಂಗಳ ಬಹಳ ತೇಜದಲಿ (ತೂರರಾ. 9-09-8). ೨. ಕದಿರು; 
ರಶ್ಮಿ ; ಕೆರಣ :: ತೇಜಂ ಪುದುವಿಲ್ಲೆನಿಸಿ ವಿರಾಜಿಸೆ ಪರರಾಜಮಂಡಲಂ 
ತನ್ನಿಂ ನಿಸ್ತೇಜಂಜೆತ್ತಿರೆ ಬೆಳಗಿದನೀ ಜಗಮಂ ಭಾನಂವೆಂಬಿನಂ ಭಾನುರಥಂ 
(ಪಂರಾಮಾ, ೨-೬೬), ೩. (ಪಂಚಭೂತಗಳಲ್ಲಿ ಒಂದಾದ) ಬೆಂಕಿ; 
ಅಗ್ನಿ : ಈ ಅವಸ್ಥೆಗಳಲ್ಲಿರುವ ಬ್ರಹ್ಮನೇ ಪೃಥಿವ್ಯಪ್ತೇಜೋವಾಯ್ವಾಕಾಶ 
ವೆನ್ನಲ್ಪಡಂವನು (ಹಿಂದಸಾ. ೨೩೩. ೪. ಸೂರ್ಯ; 
೫. ಹರಿತವಾಗಿರಂವಿಕೆ; ತೀಕ್ಷ್ಣತೆ. ೬. ಶಕ್ತಿ; ಸಾವಂರ್ಥ್ಯ; ಪರಾಕ್ರಮ; 
ಪೌರಂಷ : “ಪೌರುಷಂ ತೇಜಂ ಪ್ರತಾಪಂ ಪರಾಕ್ರಮಂ ವೀರಕ್ಕೆ ಪೆಸರು” 
(ಮಂಗರಾ. ೧೩೦-೧೬) ; ಆರಾನುಂ ತೇಜದವರ* ವಲ್ಲೆಯೆಂದು ಸುಟ್ಟಿಸಿ 
ತೋಟಿಲ್‌ ಸಲ್ಲದು (ಎಇ. ೫11, ೨೮೪-೨೩೭: 1077) ; ಶತ್ರುಸಂತತಿ ತಲೆ 
ವಾಗೆ ಶಿಷ್ಟಜನದಾಳಡಿ ನಾಟ್ಕಿಡೆವೋಗೆ ತೇಜಮುದ್ಧತರನೆ ಕೊಂದು ಕೂಗೆ 
(ಪುಷ್ಪಪು. ೦೩-೨3); ತೇಜ ಇದ್ದವನೇ ಪೂಜ್ಯ (ಗಾಜಿ). ೭. ಹೆಚ್ಚಳ ; 
ಗೌರವ ; ವಂಹತ್ವ ; ಘನತೆ: ವಿಶ್ವಾವಿಂತ್ರಮುನಿಸುತೆಯರಂ . , . 
ಹರಿಶ್ಚಂದ್ರರಾಯಂ ತಂದನೆಂಬೊಂದು ತೇಜಮಂ ಕೊಡಬೇಹುದೆನಗೆ 
(ಹಡಕಾ. 6-೩0) ; ಸುಮ್ಮನಾಕೆಗೆ ತೇಜವಿತ್ತು ತಂದಾಳರೆ ಹೆಮ್ಮಕ್ಕಳೇನ 


೧೭-೨೫೪) : - 


ರವಿ.: 


೩೬೩೬ 


30 


86 


46 


ತೇಜಃಕಣ 


ಮಾಡುವೆವು (ಫರಜ. ೩೭-೧೦೦) ; ಒಡೆಯನ ತೇಜವ ಕೆಡಿಸಿಯಾಡದವನ 
ತಡೆಯದೆ ಕಾರ್ಯ ಮಾಳ್ಬವನ , . , ನೀಂ ಪೊರೆವೆ (ಶತಸಾಂ. ೪೮-೪೦); 
ಅನವರತವಗಲದಲೆ ಜನಪತಿಯನೋಲಯಿಸು ಧನಮಕ್ಕು ತೇಜ ಪಿರಿದಕ್ಕು 
(ಸರ್ವಜ್ಞ. ೭೩4). ೮. ತನಂ; ದೇಹ; ಶರೀರ. ೯. ವಂನೆ ; ಗೃಹ". 
೧೦. ಹೊನ್ನು ; ಸಿರಿ; ಚಿನ್ನ: “ಕಿರಣಂದ್ಯುತಿ ರುಗ್ದೀಧಿತಿ... 
ದೀಪ್ತಿ... ಅಂಶುಭಾ ಭಾನು ರಶ್ಮಿ ಫೃಣಿವಸು ಗಭಸ್ತಿ ಪಾದಂ ತೇಜಂ 
” (ವಸ್ತುಕೋ. ೧೨-೬೫); “ತನು ಭವನಾ ನಲಾರ್ಕಕಿರಣಂಗಳು ತೇಜಸ 
ಮಾಹ್ವಯಂ ” (ನಾನಾರ. 83). ೧೧. (ಬಹುವ್ರೀಹಿ ಸಮಾಸದಲ್ಲಿ) 
ಕಾಂತಿಯನ್ನುಳ್ಳವನು ; ತೇಜಸ್ಸಿನಿಂದ ಕೂಡಿದವನು : ಅತುಳತರ 
ತೇಜಂ ಮಲಪರೊಳ್ಗಂಡಪ್ರಚಂಡನಸಹಾಯಶೂರನೇಕಾಂಗವೀರಂ 
ಸುಕಸಂಕಥಾವಿನೋದದಿಂ ಪ ೈಥ್ವೀರಾಜ್ಯಂಗೆಯುತ್ತಮಿರೆ 
(ಎಕ. ೪1, ತರೀಕೆ. ೪೩-೫೦ ; 1196). ೧೨. [ಛಂದ] ಒಂದಂ ಅಕ್ಷರ 
ಗಣ; ರಗಣ(-ಲ-): ತೇಜಮರ್ಕನೀಶನಿಂದೋಜಿವೆತ್ತು ಬಂದೊಡಂ 
ಭೋಜನೇತ್ರೆ ಕೇಳ ನೀನೀ ಜಗದ್ವಿಭೂತಿಯಂ (ಛಂದೋಂಬು. ೨-೮೫). 
ತೇಜಮಾರ್ತಂಡ ಎ ತೇ ಜಸ್ಸಿ ನಲ್ಲಿ ಸೂರ್ಯನಂತಿರುವವನು ; 
ಒಂದಂ ಬಿರಂದಂ: ಸ್ವಸ್ತಿ ಸಮಧಿಗತ ಪಂಚಮಹಾಶಬ್ದ ಮಹಾ 
ಸಾಮನ್ತಂ ತೇಜಮಾರ್ತಣ್ಣಂ (ಸೌಇಇ. XX,0F-sr ; 1016). 
[ ಸಂ. ತೇಜಸ್‌] 
ತೇಜ್ವ, ತೇಜಿ, (ನಾ). (ವ್ಯಾಪಾರದಲ್ಲಿ) ಬೆಲೆಯೇರಿಕೆ, _ ಉತ್ಕರ್ಷ : 
ವ್ಯಾಪಾರಕ್ಕೆ ಬಹಳೆ ತೇಜ ಬಂದದರಿಂದ ಆವನಿಗೆ ಬಹಳೆ ಲಾಭ 
ವಾಗುತ್ತಿತ್ತು (ಮುಂಬಯಿ. ೫-೨೮೧). ತೇಜಿ: ಹೊರದೇಶದ ವ್ಯಾಪಾರ 
ಬಹಳ ತೇಜಿಯಲ್ಲಿದೆ (ಹೇಮಕೂ. ೦೫) ; ಎಲ್ಲಾ ಮಾಲುಗಳಿಗೂ 
ಒಳ್ಳೆಯ ತೇಜಿಯ ಸಮಯ ಬರುತ್ತದೆ (ಜಾರುದಾ. ೦೪೫) ; ಆ ಕಾಲಕ್ಕೆ 
ವರಗಳ ವ್ಯಾಪಾರವೇ ತೇಜಿಯಲ್ಲಿತ್ತು (ತೊಳೆಮಂ. ೧೯೦). "ವಂಂದ್ಕಿ' 
ಪರಾ. 
ತೇಜಿಮಾಡು ಎ ಬೆಲೆಯನ್ನು ಹೆಚ್ಚುಮಾಡು,-ಏರಿಸಂ : ಆ 
ರೇಶಿಮಿ ಮಾರುವವನು ಬೆಲೆಯು ಹೆಚ್ಚು ಬೆಳಿಸುತ್ತಾನೆ. ಅಂದರೆ ತೇಜಿ 
ಮಾಡುತ್ತಾನೆ (ಮುಂಬವ್ಕಾ. ೬೬). [ «ಪಾರ. ಹಿಂ. ಮರಾ. ತೇಜೀ) 
ತೇಜಂಗಿಡಿಸು (ಕ್ರಿ). ೧. ಕಾಂತಿಹೀನಗೊಳಿಸಂ. ೨. ಪರಾಕ್ರವಂವನ್ನು 
ಕುಗ್ಗಿಸು ; ಶಕ್ತಿಗಂಂದಿಸಂ. ೧, ೨: ಜಾಂಬವನಂ ಪಿಂಬಗಲಾದಿತ್ಮನಂತೆ 
ತೇಜಂಗಿಡಿಸಿ ಹನುಮನನನುಮಾನಂ ಮಾಡದೆ ನೆಲಕಿಕ್ಕಿ (ಧರ್ಮಾಪ್ಶು. 
೭-೨೯೫). [ ತೇಜಂಗಿಡು (-ಆತೇಜಂಗೆಡು) + - ಇಸ್ಕು] 
ತೇಜಂಗಿಡು "ತೇಜಂಗೆಡು' ನೋ. 
ತೇಜಂಗುಂದು (ಕ್ರಿ). - ತೇಜಂಗೆಡಂ : ತಾರಗೆಗಳ್ತೇಜಂಗುಂದೆ ಕೊರಗೆ 
ಚಾರುಚಕೋರಂಗಳ್‌ (ಉದೃಟ. ೧೦-೬). [ ತೇಜ, * ಕುಂದು,] 
ತೇಜಂಗೆಡು, ತೇಜಂಗಿಡು (ಕ್ರಿ). ೧. ಕಾಂತಿಗುಂದು ; ಕಾಂತಿಹೀನ 
ವಾಗಂ : ಪಗಲ ಚಂದ್ರನಂತೆ ತೇಜಂಗೆಟು ಲ (ಧರ್ಮಾಮ್ಮ. ೧-೦೬೮) ; ತರಣಿ 
ತೇಜಂಗೆಡದಿರಗ್ನಿ ಬಿಸುಪಾಆದಿರು (ಹರಣ. ೨-೩೦). ತೇಜಂಗಿಡು : ೨. 
ಪರಾಕ್ರವಂ ಕಂಂದಂ.-ಕಂಗ್ಲೂ. "ತೇಜಂಗಿಡಿಸಂ' ಪರಂ. 
[ ತೇಜ, + ಕೆಡು] 
ತೇಜಂಬೊಂದಿಸು (ಕ್ರ). ಕಾಂತಿಯಂನ್ನು ಹೊಂದುವಂತೆ ಮಾಡುಂ,- 
ಹೊಂದಿಸಂ :  ಆರ್ಗಂದೆಡಕೂಳಲ್ಲದೆ ತೇಜಂಬೊಂದಿಪರ್ಗಲ್ಲದದೆಂತುಂ 
(ಎಕ. ೪11, ಶಿವಮೊ. ೯೭-೪೧; 1113). [ತೇಜ + ಪೊಂದಿಸು] 
ತೇಜಃಕಣ (ನಾ). ಬೆಂಕಿಯ ಕಣ,-ಅಂಶ : ಧಾರಾವಿಸರಥೂತವಪರಿಸ್ಸು 
ಲಿಂಗಪ್ರಸರತೇಜಃಕಣಪರಿಷ್ಕತನವ್ಯಶತೆಭಾನು 
[ಸಂ. ] 


(ಕುವ್ಕಾಸ. ೦೦-೭೭). 


ತೇಜಃಕ್ಷಯ 


ತೇಜಃಕ್ಷಯ (ನಾ). ಕಾಂತಿಯಂ ಅಳಿವು ; ತೇಜೋ ಹೀನತೆ : ಕಾಲವಶದಿಂ 


ತೇಜಃಕ್ಷಯಂ ಭಾನುಗೆಂದಗಿದಾರ್ತಂಬಡುವಂತೆ (ಪುಷ್ಕಪು. ೬-೪೦). 
[ಸಂ.] 

ತೇಜಃಪಿಂಡ (ನಾ). ಆಗ್ನಿಯಂ ರಾಶಿ: ರಘೂದ್ವ ಹ ೦.ಗೆ ಪರಿತಾಪಂ 
ಲಕ್ಷ್ಮಣಂಗಾಗಳುಬ್ಬರವಹಾದತ್ತು ಲತಾಂಗಿ ಸೀತೆ ಪುಗೆ ತೆ:ಜಃಪಿಂಡಮಂ 
ಕುಂಡಮಂ (ಪಂರಾಮಾ. ೧೬-೨೭). [ಸಂ.] 

ತೇಜಃಪುಂಜ (ಗು).೧. ಪ್ರಕಾಶದಿಂದ ಕೂಡಿದ ; ಕಾಂತಿಯುತವಾದ : 
ಮರೆಯಾದುದಾ ದೇವ ತೇಜಃಪುಂಜ ಮಖಮುೂರ್ತಿಯಗ್ನಿ ಮೆಯ್‌ 
ಜ್ಯಾಲಾನಿಮಗ್ಗ ಮೆನಲ್‌ (ಶ್ರೀರಾವೂ. ೧೪-೩೬೫); ತೇಜಃಪುಂಜ ಮುಖದ 
ಅಧಿಕಾರಿಯೊಬ್ಬನನ್ನು ನೋಡಿದನು(ಪುನರು. ೩೧೦).(ನಾ).೨. ಕಾಂತಿಯ 
ಸವಂಹ : ಮಿಣುಪ ತೇಜಃಪುಂಜವುಕ್ಕಿತು ಹೊದ ಹೊಳಹಿನಲಿ 
(ಕವ್ಕಾಸ. ೧೦-೭೮) ; ಧೂಮಕೇತು. . . ಪ್ರಕಾಶಮಾನವಾಗಿ ಇರುತ್ತದೆ. 
ಬಾಲ ಬಹಳ ಉದ್ದವಾಗಿ ತೇಜಃ ಪಂಜವಾಗಿ ಇರುತ್ತದೆ (ಅಳಾಶ. ೩೬). 
೩. ಸೂರ್ಯ: ಅಂತು ಬಾಹುಬಲಿ ತೇಜಃಪುಂಜಮೆ [ ಪಾಕಾಂ. 
ತೇಜಸ್ಸಾರಿತಮೆ ) ಕಣ್ಣೊಳುಳ್ಳುವಂತೆ ಸೈರಿಸದೆಮೆಯಿಕ್ಕಿ ದೃಷ್ಟಿಯುದ್ಧ 
ದೊಳ್‌ ಸೋಲೆ (ಆದಿಪು. ೧೪-೦೦೫ ವ). [ಸಂ. ) 

ತೇಜಃಪ್ರಸರ (ನಾ). ಕಾಂತಿಯ ವಿಸ್ತಾರ, - ಹರಹಂ: ಎಸೆವ ಕಿಸುಗಲ್ಲ ತೇಜಃ 
ಪ್ರಸರಂ ದಾವಾಗ್ನಿಶಂಕೆಯಂ ಮನದೊಳ್‌ ಪುಟ್ಟಿಸಿ (ಶಾಂತಿಪು. ೨೯-೯೬) ; 
ಕರಣಗಣದ ತೇಜಃಪ್ರಸರದೊಡನೆ ಬಿಸಿಲ ಬಿಸುಪಸದಳಮಾಗೆಯುಂ 
(ಡಂದ್ರಪು. ೭-೬೦ ವ), [ಸಂ,] 

ತೇಜನಕ (ನಾ). ಒಂದು ಬಗೆಯ ಹಂಲ್ಲಂ ; ಕಾಗೆಬಿದಿರು : “ಗುಂದ್ರಃ, 
ತೇಜನಕಃ, ಶರಃ _ ಈ ೩ ಕಾಕಬ್ಬು” (ನಾಜಿರಾ. ೧೦೨) ; “ ಗುಂದ್ರಃ, 
ತೇಜನೆಕಃ, ಶರಃ - ೩ ಕಾಗೆ ಬಿದಿರು” (ಸಿದ್ಧಾಂತಿ. ೧೩೧). [0.7 

ತೇಜನಿ (ನಾ. ೧. ಕುರಂಟಗೆಯ ಗಿಡ. ೨. ಜ್ಯೋತಿಷ್ಮತೀಲತೆ. 
೩. ತೃಣ ; ಹಂಲ್ಲಂ. [ಸಂ. ತೇಜನೀ] 

ತೇಜಪುಂಜ (ನಾ). ಕಾಂತಿಯ ಸವಂಹ : ನೀ ತೇಜಪುಂಜ, ನಾನೊಂದು 
ಚುಕ್ಕೆ (ಹೃದಸ. ೨೨-೦೩). [ಎ ತೇಜಃಪುಂಜ) 

ತೇಜಫಲ (ನಾ). ಒಂದಂ ಬಗೆಯಂ ಹಣ್ಣಿನ ವಂರ : “ ಶಾಲ್ಮಲೀಫಲಃ. 
ತೇಜಫಲ” (ಓಷಧಿ. ೧೬೩) ; ತೇಜಫಲ, ಜಿವಿ, ತುಂಬುರು (ಮೈಔಗಿ. 
೬-೦೬೨೦). [ <ಸಂ. ತೇಜಃಫಲ) 

ತೇಜಮಾನ್ಯ (ನಾ). ಅಷ್ಟಭೋಗಗಳಿಂದ ಕೂಡಿರಂವಕೆಕೆ ಕೊಟ್ಟ 
ಮಾನ್ಯದ ಭೂವಿಂ (?) : ನೀವೆಲ್ಲರೂ ತೆತ್ತು ನಿ೦ ೫ ೫ » ತೇಜಮಾಂನ್ಯ 
ಸಂಕ (ಸೌಇಎ. ೧೯೩೨, ಉಡುಪಿ. ೩೦೩-೧೦; 1397). 

[ ತೇಜ; + ಮಾನ್ಯ] 

ತೇಜವಂತ (ನಾ). ಕಾಂಶಿಯಂಳ್ಳವನಂ ; ತೇಜಸ್ವಿ : ರವಿಯ ತೆರದಿ 
ತೇಜವಂತಸಾದೆ ಕವಿಯೆ (ಪಯಣ. ೬-೧೯). (ತೇಜ; + - ವಂತ] 

ತೇಜಶ್ಚಕ್ರ (ನಾ). ಕಾಂತಿಯಿಂದ ಕೂಡಿವ ಚಕ್ರ ; ತೇಜೋವಂಂಡಲ: 
ಉಗ್ರಪ್ರತಾಪೋರ್ಜಿತ ತೇಜಶ್ವಕ್ರಮಿರ್ದತ್ರೊಳೆಪೊಗದೆ ಪ್ರರೋಪಾಂತ 
ದೊಳ್‌ ಚಕ್ರರತ್ನಂ (ಅದಿಪು. ೧೪-೩); ತೇಜಶ್ಚೆ ಕ್ರಧರಂ ರಿಪುರಾಜ್ಕಾಪಹಾರಿ 
ತನ್ನೆಪೊಲುರ್ವೀಧರ ವಿಭ್ರಾಜಿತಕರನುದಯಿಪಂ ತನೂಜರ (ಪಾರ್ಶ್ಮಪು. 
೭-೬೨). [Xo.) 

ತೇಜಸಾಮ್ಯ (ನಾ). - ತೇಜಸ್ವಾಮ್ಯ : ಹಳ್ಳದಿಂ ಮೂಡಣ ಶ್ರಿಭೋಗ 
ಸುಂಕ ತೇಜಸಾಮ್ಮ ದೇವರ್ಗೆ ಸರ್ವಬಾಧಾಪರಿಹಾರಮಾಗಿ ಕೊಟ್ಟರು 
(ಸೌಇಇ. ೩೫, ೨೩-೨೭; 1029) ; ಕೊಳ್ಳೆಂಪೂರ ಸಗರದಕೆಯಿಮನ ತೇಜ 
ಸಾಮ್ಮವೆಲ್ಲಿಮುಂ ಮಲ್ಲಿಮಯ್ಯಂಗಮರ್ಕ್ಸಳಂಗವೊಬ್ಬಸಿತಾವ್ವ ವಿಶ್ತಿಗಂ 
ಜೊತೆಗಂದೊಜಂಗಾಗಿ ಪೊದರವರನಾ ಕೈಕೊಣ್ಹೂಡ ಸದಹಚೆರಿಸಿದೊಡೆ 


೩೬೩೭ 


ತೇಜಸ್ಸು 


(ಕಇಆ. ೦೨೪-೩೩-೭ ; 1085) ; ಆ ಹೆಬ್ಬಾಳು ಹನ್ನೆರಡಜಿ ಬಳಿಯ ಬಾಡಂ 
ಬಡಗನೂ ಯಷ್ಟಭೋಗ ತೇಜಸಾಮ್ಮವಂ ಯಾ ಬಾಳ ಸೋವರಸಂಗಳ: 
ಕ್ರಯಮಂ ಕೊಂಡು ತಮ್ಮ ದೇವರ್ಗ್ಗೆ ಬಿಟ್ಟರು(ಕೊಲ್ನಾಶಾ. ೧೪-೪೩; 1176). 
[ <ತೇಜಸ್ವಾಮ್ಮ] 
5| ತೇಜಸ್ಕಾಯ (ನಾ). [ಜೈನ] ಐದು. ವಿಧವಾದ ಸ್ಮಾವರವಸ್ತಾಗಳ 
ಲ್ಲೊಂದಂ ; ಅಗ್ನಿ : ಪೃಥ್ವೀಕಾಯ, ಅಪ್‌ಕಾಯ, ತೇಜಸ್ಕಾಯ, 
ವಾಯಂಕಾಯ, ವನಸ್ಪತಿಕಾಯ ಎಂದು ಸ್ಥಾವರಗಳಲ್ಲಿ ಐದು ಪ್ರಕಾರಗಳು 
(ಜೈನಧ. ೩೦). ಸಂ.) 
ತೇಜಸ್ತತ್ವ (ನಾ). [ಜ್ಯೋತಿ] ದಿನದ ಕಾಲಮಾನದ ಒಂದಂ ಭಾಗ: 
ದಿನದ ಕಾಲಮಾನವನ್ನೂ ಪಂಚತತ್ವಗಳನ್ನಾಗಿ ವಿಂಗಡಿಸುವಾಗ 
ತೇಜಸ್ಸಿನ ಭಾಗಕ್ಕೆ ಬರುವ ಕಾಲ : ದೂರಪ್ರಯಾಣಕ್ಕೆ ಚಂದ್ರಸ್ವರ 
ಸಮಾಪಪುಯಾಣಕ್ಕೆ ಸೂರ್ಯಸ್ವರ ಚಿರಕಾಲಪುಯಾಣಕ್ಕೆ ಅಪ್ತತ್ವ ಕ್ಷಿಪ್ರ 
ಪ್ರಯಾಣಕ್ಕೆ ತೇಜಸ್ತತ್ವವಿರಬೇಕೆಂಬುದು ಮೊದಲಾದುವುಗಳಂ ಶಿಳಿದು 
(ವಿವೇಕ. ೧೪೩). [ಸಂ.] 
ತೇಜಸ್ಪತಿ (ನಾ). ತೇಜಸ್ಸಿನ ಒಡೆಯ; ಸೂರ್ಯ: ರಾಜಪುತಾಪನುಪಮಿತ 
ತೇಜಸ್ಪತಿ ಖಚರರಾಜ೦ (ಶಾಂತಿಪು. ೩-೩4). [ಸಂ.) 
ತೇಜಸ್ವಾಮ್ಯ (ನಾ). ಅಷ್ಟಭೋಗಗಳೊಂದಿಗೆ ಕೂಡಿದ ಭೂಮಿಯಂ 
ಒಡೆತನ,- ಸಂಪೂರ್ಣ ಒಡೆತನ : ಅಷ್ಟಭೋಗ ತೇಜಸ್ವಾಮ್ಮವನೂ 
ಸೂಖದಿಂ ಬೋಗಿಸಿ ಬಹಿರಿ (ಮೈಅರಿ. ೧೯೪೦, ೨೮-೨೫ ; 1509); ಈ 
ಭೂಮಿಯೊಳೆಲ್ಲಿಯಾದೊಡಂ ಸುಂಕಂ ದಂಡಂ ತೇಜಸ್ವಾಮ್ಮಂ ಮೊದಲಾಗೆ 
ಮತ್ತಂ ತೇಜಮೆನಿಸಿದವೆಲ್ಲಂ ದೇವರ ಸೊಮ್ಮಾಗೆ ಸರ್ವ್ವಬಾಧಾಪರಿಹಾರಂ 
ಮಾಡಿದೆಎರ್‌ (ಎಇ ೫11, ೨೮೪-೨೨೫೫; “ಅಷ್ಟಭೋಗ' 
ಪರಾ. [ ಸಂ. ತೇಜಸ್ಸ್ಟಾಮ್ಯ ) 
ತೇಜಸ್ವಿ (ನಾ). ೧. ಕಾಂತಿಯುಳ್ಳವನಂ : ಅಂಜದರಾರ್‌ ಮುಟ್ಟುವಲ್ಲಿ 
ತೇಜಸ್ವಿಗಳಂ (ಪ್ರಷ್ಠಪು. ೧೦-೧೮) ; ವಾಲ್ಮೀಕಿ ತಾಂ ನಡೆತಂದನ* 
ತೇಜಸ್ವಿ, ತರುಣಂ, ತಪೋವಲ್ಕಲವಸ್ತ್ರಶೋಭಿ (ಶ್ರೀಂಾಮಾ. ೦-೫). 
೨. ಪ್ರಭಾವಶಾಲಿ; ಸವಂರ್ಥ : ರಾಜವತಿಯಕ್ಕುಮಲ್ಲದೆ ರಾಜನ್ವತಿ 
ಯಾಗದಲ್ಲೆ, ಧರೆ ಮತ್ತೊರ್ವಂ ತೇಜಸ್ವಿ ಪೊಡರ್ನೊಡದಲಂ ರಾಜನ್ವತಿ 
ಮಾಡು ಧರಣಿಯಂ (ಆದಿಫು. ೧೪-೨೦) ; ಎನ್ನ ಪಕ್ಕದೆ ತೇಜಸ್ವಿಯನಂತಾ 
ಡಿದನಾ ಕಳಶಯೋನಿ (ಗದಾಯು. ೨-೦೯). ೩. ಓಂದಂ ಬಗೆಯ ಸಸ್ಯ; 
ತುರಂವೆಗಿಡ; ಕಾಸಂಳಿ: “ತುಜುವೆ ತೇಜಸ್ವಿ ಕಾಸಂಳಿಯಕ್ಕೂ” (ಮಂಗರಾ 
೩೯-೨೭). [ಸಂ. ತೇಜಸ್ವಿನ್‌ ] 
ತೇಜಸ್ಸು (ನಾ). ೧. ಹೊಳಪು ; ಪ್ರಕಾಶ ; ಕಾಂತಿ: ವಿಕಲ್ಮಾರ್ಥದಿಂ 
ಸಕಾರಾಂತದಲ್ಲಿ-ಯಶ, ಯಶಸ್ಸು; ತೇಜ, ತೇಜಸ್ಸು (ಕಮದ. ೮೬ ಪ್ರಯೋ); 
ತೇಜಸ್ಸಮಗ್ರ ನೀನು (ವೀಶೈಪು. 8೩-೧೯-೨೬) ; ಮೂರ್ತಿ ಸಣ್ಣದಾದರೂ 
ನಿಂತ ಆ ನಿಲುವಿನಲ್ಲಿ ಒಂದು ತೇಜಸ್ಸಿತ್ತು (ಹೊಸಕ್ಷಿ. ೩). ೨. ಬೆಂಕಿ; 
ಅಗ್ನಿ : ಮತ್ತಂ ತೇಜೋಂಶಮರ್ಧಮುಂ ಮಿಕ್ಕ ನಾಲ್ಕುಂ ಭೂತಂಗಳಷ್ಟ 
ಮಾಂಶಂಗಳ್‌ ನಾಲ್ಕುಂ ಕೂಡಿ ತೇಜಸ್ಸೆನಿಕ್ಕು೦ (ಚಿಕಲಿ. ೨೬); ಪೃಥ್ವಿ ಜಲ 
ತೇಜಸ್ಸು ವಾಯ ಮನಸ್ಸು ಎಂಬ ಐದು ದ್ರವ್ಯಗಳು ಪುದ್ಧಲದಲ್ಲಿ 
ಸೇರಿದವು (ಹಿಂದಸಾ. ೮9) ; ಪ್ರಪಂಚವು ಪೃಥಿವೀ, ಉದಕ, ತೇಜಸ್ಸು 
ಮತ್ತು ವಾಯುಗಳೆಂಬ ನಾಲ್ಕು ತತ್ವಗಳನ್ನು ಉಳ್ಳುದು (ಭಾತತ್ತ, 
968). ೩. ಪರಾಕ್ರಮ ; ಶೌರ್ಯ: ಕೌರವರಲ್ಲಿ ತೇಜಸ್ಸನನ್ನಿ ತೋರಿಸ: 
ವುದಕ್ಕೆ ಕಾಲವೆಂದು ನಾನು ತಿಳಿದಿದ್ದೇನೆ (ವಕಥಾ. ೧೦೪). ೪. ಗೌರವ ; 
ವಂರ್ಯಾದೆ. "ತೇಜೋಭಂಗ' "ತೇಜೋವಧೆ' ಪರಾ. 
ತೇಜಸ್ಸಿನ ಸ್ವರ ಎ ಪಂಚಭೂತಗಳಲ್ಲಿ ಒಂದಾಡ - ತೇಜಸ್ಸಿಗೆ 
ಸಂಬಂಧಿಸಿದ ನಾಳದಿಂದ ಹೊರಡಂವ ಸ್ವರ ; ಪಂಚೆಸ್ವರಸಂಜ್ಞೆಗಳಲ್ಲಿ 


ಶ್‌ 
[2 


15 


1827). 


36 


ತೇಜಿ 


ಒಂದರ: ಒಂದೊಂದು ನಾಳದಲ್ಲಿ ಪೃಥ್ವೀಸ್ವರ ಅಪ್ಪುಸ್ವರ ತೇಜಸ್ಸಿನ ಸ್ವರ 
ವಾಯುವಿನ ಸ್ವರ ಆಕಾಶಸ್ವರ ಇಂತೀ ಪಂಚಸ್ವರಸಂಜ್ಞೆಯಂ ತಾಳಿ 
(ವಿವೇಳ. ೧೮೭), [ಸಂ. ತೇಜಸ] 

ತೇಜಿ, (ನಾ). ಕಂದುರೆ; ಅಶ್ವ: ಕಾಯವೆಂಬ ಪಟ್ಟಣದೊಳಗೆ... 
ವಶೀಕರಣವೆಂಬ ಸೇನಬೋವ ಸಂಚಲವೆಂಬ ತೇಜಿ ಅಷ್ಟಮದವೆಂಬ ಆನೆ 
(ಜನ್ಮವ. ಕ. ೪೪೪-೯೪೨) ; ತೇಜಿಯ ತಿರುಹಿದನು ಶಲ್ಕ (ಕುವ್ಮಾಕ. 

ಬಿಳಿಯ ತೇಜಿಯ ಹೇಮರಥವನು ಸುಳಿಸಿದನು (ಕಾಶಿರಾ. 
೨೬-3) ; ಊರ್ಗೆ ಮರಳುವ ತೇಜಿಗಳ ಸಾಲ್ಗಳಾ ಮಧ್ಯಮಾರ್ಗದೊಲ್ತವೆ 
ತೀವಿ ಸಂದಣಿಸುತಿವೆ (ಕೈಮಿಥಾ. 4-90) ; ಪಲಾಯನ ತೇಜಿಯನ್ನೇರಲ್ಲೆ 
ತವಕಿಸಿತು ಜೀವಮಾ ಜಾನಕಿಜೀವಿತೇಶ್ವರಗೆ ! (ಶ್ರೀರಾಮಾ. ೨೬೫-೩೨) ; 
ಕಪಿಲವರ್ಣದ ಮೂರು ತೇಜಿಗಳನ್ನು ಸಂಪಾದಿಸಿದ್ದಾನೆ (ಪುನರು. ೨೬೩). 

[ -ಮರಾ. ತೇಜೀ, ತೇಜಿಕಾ : ಪಾರ. ಹಿಂ. ತಂಜಿ:] 

ತೇಜ್ಮಿ "ತೇಜ್ಯ' ನೋ. 

ತೇಜಿತ (ಗು). ೧. ಹರಿತ ಮಾಡಿದ ; ವಂಸೆದ ; ಮೆರಂಗಂ ಕೊಟ್ಟ. 
(ನಾ). ೨. ವಂಸೆದಂದಂ ; ಹರಿತವಾದಂದಂ ; “ ನಿಶಾತಂ, ನಿಶಿತಂ, 
ಧೌತಂ, ತೇಜಿತೆಂ _ ಈ ೪ ಮಸೆದುದು” 

[ಸಂ.] 

ತೇಜಿಮಂದಿ 'ತೇಜೀವಂಂದಿ' ನೋ. 

ತೇಜಿವಾರು (ನಾ). ಕಂದುರೆಗೆ ಕಟ್ಟುವ ಚರ್ಮದ ಬಾರಂ,-ಪಟ್ಟಿ : 
ಪೊನ್ನ ಪಲ್ಲಣಂ ಪಕ್ಕರೆ ತೇಜಿವಾರು ಕಲಿದಿರ್ಕಡಿಯಾದುವು (ಕಬ್ಬಿಕಾ. 
೨೪0). [ತೇಜಿ ಬಾರ್ದು (ಎಬಾರ್‌,)] 

ತೇಜಿಎಿಂಡು (ನಾ). ಕುದುರೆಗಳ ಸಮೂಹ ; ಅಶ್ವಸೈನ್ಯ : ಇತ್ತರದಲಿ 
ತಳಿರ್ವಡೆದಿರ್ದ ಮಾಮರ ಮತ್ತೇಭ ಗಿಳಿ ತೇಜಿವಿಂಡು ವೃತ್ತ ವಿಹಂಗಂ 
ಚಕೋರ ಕಾಲಾಳೆಳ ಮೊತ್ತದಿ ನಡೆದನಳ್ತಿಯಲಿ (ಮೋಹತ. ೬-೦೯)- 

[ ತೇಜಿ, * ಪಿಂಡ್ಯು) 

ತೇಜಿಷ್ಠ (ನಾ). ೧. ಕಾಂತಿಯಂತನಾದವನಂ ; ತೇಜಸ್ವಿ: ಬಹಳ 
ಮನ್ನಣೆಯ ತೇಜಿಷ್ಠಗಣವಿರ್ದುದೇವೊಗಳ್ವೆನು (ಸಿದ್ಧಾ. 
೨. ಅಧಿಕನಾದವನಂ; ಶ್ರೇಷ್ಠ: ಶೌರ್ಯನಿಕುರ:ಂಬದೋಳ್‌ 
ತೇಜಿಷ್ಮನರ್ಜುನಂ (ತುರಂಗ. 50-೭). ೩. ಕೋಪಿಷ್ಠ; ದಂಡುಕಂವವನಂ: 
ಮಳಯಕೇತುವೆಂಬ . ರಾಜತನೂಜನತಿತೇಜಿಷ್ಠನಾಗಿ ತನ್ನ ಮಂತ್ರಿ 
ಮುದ್ರಾರಾಕ್ಷಸಂಗೆ ತಥ್ಯಾಭಿಯೋಗಮಾದೊಡಂ ಮಿಧ್ಯಾಭಿಯೋಗಮೆಂದು 
ನಿಶ್ಚೈಸಿ (ಪಂದತಂ. 3೪೮-೦೭). [ಸಂ.) 

ತೇಜೀಮಂದಿ, ತೇಜಿಮಂದಿ (ನಾ). ೧. ಮಾರುಕಟ್ಟೆಯಲ್ಲಿ ಸರಕಿನ ಬೆಲೆ 
ಹೆಚ್ಚುಅಥವಾ ಕಡವೆಂಯಾಗಂವುದಂ ; ಬೆಲೆಗಳ ಏರಿಳಿತ : ವಿಶ್ವಾಸನಿಗೆ 
ತೇಜೀಮಂದಿಯ ಅರ್ಥವಾಗಲಿಲ್ಲ (ರೀಪಹ. 1 ೮೭). ವಿ. ವಾಣಿ 
ಜ್ಯೋದ್ಯವಂಗಳಲ್ಲಿ ಶೆ:ರುಗಳನ್ನು ಕೊಂಡು ಮಾರಂವುದಂ. ೩. 
ತಂರಂಘನ್ನು ಕೊಂಡಂ ಆಡಂವ ಒಂದಂ ಬಗೆಯ ಜೂಜಂ: ಅವನು 
ತೇಜೀಮಂದಿಯಲ್ಲಿ ಆಡುತ್ತಿದ್ದನೆಂದು ಹಲವರು ಊಹಿಸಿದ್ದರು, ಆದರೆ ಆ 
ಆಟಗಾರರಲ್ಲಿ ಇವನು ಅಪರಿಚಿತಿನಾಗಿದ್ದನು (ರಕ್ತಥೃ. ೪). ತೇಜಿಮಂದಿ: 
೧. ಇಂಗ್ರೆಜಿ ಪತ್ರವ್ಯವಹಾರವನ್ನಿಟ್ಟು ತೇಜಿವ:ಂದಿಯ ತಾರುಗಳನ್ನು 
ಮಾಡುವುದ: (ಮುಂಬಪ್ಶಾ. ೨೭೯). [ *-ಮರಾ, ತೇಜೀಮಂದೀ) 

ತೇಜೋಜೀವಿ (ನಾ). ೧. ಕಾಂತಿಯುಳ್ಳವನು. ೨. ಆಧ್ಯಾತ್ಮಿಕ ಕಾಂತಿ 
ಯುಳ್ಳವನಂ : ಯಷಿಯೂ ಭಕ್ತನಂತೆ ತೇಜೋಜೀವಿ (ಸಾಹಿವಿ. ೩೪) ; 
ಇಂದ್ರಿಯಜೀವಿಯದು ಪ್ರಾಣಾನುಭವ ; ಭಾವಜೀವಿಯದು ಕಾವ್ಕಾನು 
ಭವ : ತೇಜೋಜೀವಿಯದು ಶಿವಾನುಭವ (ಸಾಸಮಾ. ೩೯). 

[ ಸಂ. ತೇಜೋಜೀವಿನ*್‌7 


೧೩-೪೮) ; 


(ಹಲಾಯುು. ೭೮-೩೨೦). 


೧-೧೮). 


೩೬೩೮ 


ತೇಜೋಲಿಂಗ 


ತೇಜೋತಿಶಯ (ನಾ). ಅಧಿಕವಾದ ತೇಜಸ್ಸು, - ಕಾಂತಿ: ಜಾತಪ್ರಿಯ 
ನಾತಂ ತನುಜಾತನೆ ತಾನಾಗೆ ತನ್ನ ಕಣ್ಣಂ ಮನಕಂ ಜಾತಕುತೂಹಲನಾ 
ತೇಜೋತಿಶಯಮನರಸನಚಲದಂತಿರೆ ನೋಟ್ಕುಂ (ಅಚಪು. ೫-೩೩). [ಸಂ.) 
ತೇಜೋದ್ವಯ (ನಾ): (ಬ್ರಾಹ್ಮತೇಜ ಮತ್ತು ಕ್ಷಾತ್ರತೇಜಗಳಿಂಬ) 


ಎರಡಂ ಬಗೆಯ ಶಕ್ತಿ,- ಸಾಮರ್ಥ್ಯ: ನೀವಿರಲು ಕೃಪನಿರಲು 
ದಳವಾಯ್‌ ನಾವಹೆವೆ 


ನೀವಿಂದು ತೇಜೋದ್ವಯದಲಧಿಕರಲೆ ನಾವು 
ತಜುವಾಯವರು (ಕುವ್ಕಾರ. ೦-೨೦). [ಸಂ,] 
ತೇಜೋನಿಧಿ (ನಾ). ೧. ಕಾಂತಿಯ ನಿಧಿ,-ಆಗರ. ೨. ಸಾಮರ್ಥ್ಯದ 
ನಿಧಿ. ೧, ೨: ತೇಜೋನಿಧಿ ಕರಹತ ಪರರಾಜಕ ನವಪೋಷದಿಗ್ವಯಂ 
* : : ಉಪಮಿತ ತೇಜಸ್ಪತಿ ಖಚರರಾಜಂ (ಕಾಂತಿಪು. ೩-೩4); ವೀರ 
ವೈರಾಗ್ಯದ ತೇಚೋನಿಧಿ ಅಕ್ಕ (ಕರ್ನಾಕ. ೭೩). [ ಸಂ.) 
ತೇಜೋನಿಳಯ (ನಾ). ಕಾಂತಿಗೆ ನೆಲೆಯಾದವನಂ ; ತೇಜಸ್ವಿ: 
ಅಮರೇಜ್ಯಂ ಕುಜಗೇಹದೊಳ್‌ ನಿಲೆ... ಕ್ಷಮಿ ತೇಜೋನಿಳಯಂ . 
ಗುಣಾಢ್ಮನೆನಿಕುಂ (ಜಾತತಿ. ೧೩-೨೬). [ಸಂ. ತೇಜೋನಿಲಯ 
ತೇಜೋಪಾರ್ಜನೆ (ನಾ). ಒಡೆತನದ ಭೂವಿಂಯಿಂದಾದ ಗಳಿಕೆ: ಈ 
ಗ್ರಾಮದ ಸ್ತಳ ಸುಂಕಕೆ ಸಲುವ ಏನುಂಟಾದ ತೇಜೋಪಾರ್ಜನೆಯನು 
ನಾನು ಶ್ರೀವಿಟಲದೇವರಿಗೆ ಸರ್ವಮಾ(ಂ)ನ್ಯವಾಗಿ ಸಮರ್ಪಿಸ್ತೆನೂ 
(AR. IX-1i, 60೬-3; 1545). [ಸಂ. ತೇಜೋಪಾರ್ಜನ] 
ತೇಜೋಭಂಗ (ನಾ). ಗೌರವದ ಹಾನಿ; ಅಭಿಮಾನಕ್ಕೆ ಬೀಳುವ ಪೆಟ್ಟೂ; 
ಅವಮಾನ : ಹೊಗೆ ಬಿಡುತ್ತಿರುವ ಜ್ವಾಲಾಮುಖಿಯಂತೆ ವಿಷ್ಣು ತೇಜೋ 
ಭಂಗವನ್ನು ಸಹಿಸುತ್ತ ಕುಳಿತೆ (ಸಮಜೀ. ೭೧೩). (ಸಂ.] 
ತೇಜೋಭಿಮಾನ (ನಾ). ಆತ್ಮಗೌರವದಲ್ಲಿ ವಿಶ್ವಾಸ: ಆನತರ ತೇಜೋಭಿ 
ಮಾನವ ನೀನೊಲಿದು. ಸಲಹೆಂದು ಮುದೆದಲಿ ಭಾನುಮತಿ 
ಮೈಯ. ಕ್ಕಿದಳು ಮುರಹರನ ಚರಣದಲಿ (ಕುವ್ಯಾಉ. ೨-೮೭). [ಸಂ.] 
ತೇಜೋಭಿರಾಮ (ನಾ). ಪರಾಕ್ರವಂದಿಂದ ಶೋಭಿಸಂವವನಂ ; ಒಲ್ದೀಕ್ಷಿ 
ಸಿದಂ ನಿಜಾಗ್ರಭವನಂ ದೈತ್ಕಾರಿ ತೇಜೋಭಿರಾಮನನುಗ್ರಾರಿವಿರಾಮನಂ 
(ಜಗವಿ. ೪-೫೮). [ ಸಂ.) 
ತೇಜೋಮಂಡಳ (ನಾ). ಬೆಳಕಿನ ವಂಂಡಲ; ಕಾಂತಿಯ ವಲಯ: 
ಬಳೆವಾ ನೃಪತೇಜೋಮಂಡಳಕ್ಕೆ ಕಣ್ಣಳ್ಳೆ ವಿನಯವಿನವಿತನವನೀತಳ 
ದೊಳೆ ಮೆಯ್ಕ್ಯಿಕ್ಕಿ (ಕಾಂತಿಪು. ೩-೩೧). [ ಸಂ. ತೇಜೋಮಂಡಲ) 
ತೇಜೋರಾಶಿ (ನಾ). ತೇಜಸ್ಸಿನ ರಾಶಿ; ಬೆಳಕಿನ ಪುಂಜ: ಮತ್ತಮಾ 
ಪರಮಕ್ಷತ್ರ ತೇಜೋರಾಶಿಗೆ (ಕಾಂತಿಪು. ೯-೧೩೨ ವ); ವಿಪರೀತವಾದ ನಕ್ಷತ್ರ 
ರಾಶಿ ಒಂದೆಡೆ ನೆಲೆಸಿ ಸುಳಿ ಸುತ್ತುವಂತೆ ಸುತ್ತುತ್ತಿದ್ದರೆ ನಾವು “ತೇಜೋ 
ರಾಶಿ” ಎನ್ನುತ್ತೇವೆ (ಆಕಾರ. ೬೩) ; ವ್ಯಾಧಖಡ್ಗದ ಮಧ್ಯತಾರೆಯನ್ನು 
ದೂರದರ್ಶನಿಯಿಂದ ನೋಡಿದರೆ ಅದು ಒಂದು ವಿಶಾಲಾಕಾರದ 
ತೇಜೋರಾಶಿಯಾಗಿ ಹರಡುವುದು ಕಾಣುತ್ತದೆ (ನಕ್ಷತ್ರ. ಇ). [ಸಂ.) 
ತೇಜೋಲಿಂಗ (ನಾ). ಈಶ್ವರನ ಐದಂ ಲಿಂಗಸ್ವರೂಪಗಳಲ್ಲಿ ಒಂದಂ; 
ಅಗ್ನಿಸ್ವರೂಪವಾದ ಲಿಂಗ : ಕಾಂಚೀಪುರದಲ್ಲಿ ಪಾರ್ಥಿವಲಿಂಗ, ಜಂಬೂ 
ಕ್ಷೇತ್ರದಲ್ಲಿ ಅಪುಲಿಂಗ, ತಿರುವಣ್ಣಾ ಮಲೆಯಲ್ಲಿ ತೇಜೋಲಿಂಗ, ಕಾಳಹಸ್ತಿ 
ಯಲ್ಲಿ ವಾಯುಲಿಂಗ, ಚಿದಂಬರದಲ್ಲಿ ಆಕಾಶಲಿಂಗ - ಹೀಗೆ ವಿಶ್ವದಲ್ಲಿ 
ಕಾಣುವ ಪಂಚಭೂತಗಳ ರೂಪದಲ್ಲಿಯೂ ಪರಮಾತ್ಮನು ಸಾದಾಖ್ಯ 
ಗಳಿನಿಸಿ ವಿರಾಜಿಸುತ್ತಿರುವುದನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ 
(ಶಕ್ತಿವಿ. ೨೬): ತೇಜೋಲಿಂಗವೆಂದರೆ.  ಪ್ರಕಾಶವೇ ಲಿಂಗವಾಗಿಯೂ 
- ಆಕಾಶಲಿಂಗವೆಂದರೆ ಬಯಲೇ ಲಿಂಗವಾಗಿಯೂ ಹಿಂದೆ ತಿಳಿಸಿದ 
ಕ್ಷೇತ್ರಗಳಲ್ಲಿ ಈಗಲೂ ಕಾಣುತ್ತಿವೆ (ಕಕ್ಕಿವಿ. ೩). "ಜ್ಯೋತಿರ್ಲಿಂಗ' 
ಪರಾ. [ಸಂ.1 


ತೇಜೋವಧೆ 


ತೇಜೋವಧೆ (ನಾ). ಅವಮಾನ ; ಮಾನಹಾನಿ: ಆದೊಡಾ ಕರ್ಣಂಗೆ 
ಸಾರಥಿಯಾದಿರಾದೊಡೆ  ಸಮರಮುಖದಲಿ ವಾದ ತೇಜೋವಧೆಯ 
ಮಾಡುವುದವನನವಗಡಿಸಿ (ಕುವ್ಯಾಉ. ೨-೦೭) ; ದ್ರುಪದನಿಗೆ ತೇಜೋ 
ವಧೆಯಾಯಿತು (ವಭಾ. ೪); ವೀರಂಜಯ್ಯನಿಗೆ ತೇಜೋವಧೆ 
ಯಾಯಿತು (ಒಡಳ. ೦೫). [ಸಂ. ತೇಜೋವಧ] 

ತೇಜೋವೃತ್ತಿ (ನಾ). ಹೊಳಪುಂಟಾಗಂವಿಕೆ ; ಕಾಂತಿಗೂಡಂವಿಕೆ : 
ಖರಶಾಣಕಷಣದಿಂ ಮಣಿಗುರುತೇಜೋವೃತ್ತಿ ನೆಗಬ್ವವೋಲಕ್ಕುಂ ನಿಷ್ಮುರ 


ವಾಕನ್ಪಿಷಾಣ ಪರಿಸ್ಫುರಿತಂ ಕೃಶಿರತ್ನದೊಳ್‌ ಸಮುಜ್ವಲಭಾವಂ 
(ಜಂದ್ರಪು. ೧-೪೪). [ಸಂ.] 


ತೇಟ್‌ "ಥೇಟ್‌' ನೋ. 

ತೇಟಗೀತೆ (ನಾ). [ಛಂದ] ಒಂದಂ ಬಗೆಯ ದೇಶೀಯಂ ಛಂದೋ 
ರಚನೆ ; ಅಂಶಗಣದಿಂದಾಗುವ ಪದ್ಮ: ತೇಟಗೀತೆ ಒಂದು ಬ್ರಹ್ಮ, 
ಎರಡು ವಿಷ್ಣು, ಎರಡು ಬ್ರಹ್ಮ- ನಾಲ್ಕು ಸಲ (ಕಬಡಿ. ೦೩೨). 

[ — ತೆಲು. ತೇಟಗೀತಿ] 

ತೇಟಿಗ (ನಾ). (ಸಾಣೆ ಹಿಡಿದಂ) ಹೊಳಪುಗೊಳಿಸುವವನಂ ; ಒಪ್ಪ 
ಹಾಕುವವನು : ಸಾಣೆಯ ಮೇಲೆ ರತ್ನಗಳಿಟ್ಟು ಮಸೆದೊಪ್ಪಗಾಣಿಸಿ 
ಕುಡುವ ತೇಟಿಗರು (ಮೋಹತ. 8-೨೬). [ ತೇಟು ( ಆಥೇಟ್‌) + - ಇಗ) 

ತೇಟು, "ಥೇಟ್‌' ನೋ. 

ತೇಡಿಸು (ಕ್ರಿ). (ಶಿವಿದಂ) ಹೀಯಾಳಿಸಂ ; ರೇಗಿಸಂ; ಚುಡಾಯಿಸಂ: 
ಸ್ರುಕ್‌ಸ್ರುವವ ಮುಟ್ಟಿದರು ಧೌತಾಂಶುಕದೊಳಗೆ ತಂಬುಲವ ಕಟ್ಟಿದ 
ರಕಟು ಪಾಧ್ಯರ ಮೋಹಜಕಿಯನು ತೇಡಿಸುತ ಬೆರಳಿನಲಿ (ಕುವ್ಮಾಅ. 
0೮-೮). "ಏಡಿಸು' ಪರಾ. [ಎ ಛೇಡಿಸು] 

ತೇದಿ (ನಾ). (ಸೌರಮಾನದ) ದಿನಾಂಕ; ತಾರೀಖು: ಪ್ರಜೋತ್ಪತ್ತಿ 
ಸಂವತ್ಸೆರದ ತುಲಾಮಾಸ ೨೬ನೇ ತೇದಿ ಷಷ್ಮಿಯೂ ಸೋಮವಾರ 
(ಮೈಆರಿ. ೧೯೩೫, ೨೮-೦೨ ; 1751); ಕಾಂಗ್ರೆಸ್‌ ಅಧಿವೇಶನವು ಜನವರಿ 
ಇಪ್ಪತ್ತಾರನೇ ತೇದಿಯನ್ನು ಸ್ವಾತಂತ್ರ್ಯದಿನವಾಗಿ ಆಚರಿಸಬೇಕೆಂದು 
ದೇಶಕ್ಕೆ ಕರೆ ನೀಡಿತ್ತು (ಆತ್ಮಾರ್ಪ. ೦೩೭) ; ಅಥರ್ವವೇದ ಪರಿಷ್ಕರಣದಲ್ಲಿ 
ಮುಹೂರ್ತಗಳು ಚಂದ್ರನ ತೇದಿಗಳು, ಕರಣಗಳು ಮತ್ತು ಯೋಗಗಳು 
ಇದ್ದು ವಾರದ ದಿವಸಗಳು ತಿಳಿಸಲ್ಪಟ್ಟಿವೆ (ತತ್ಕಪ್ಪಾ. ೪೮೩). 

[ದೇ.8 ತಮಿ. ತೇತಿ; ತುಳು, ತೆಲು, ತೇದಿ] 

ತೇದಿರೇಖೆ (ನಾ). ದಿನದ ಗೊತ್ತೂಪಾಡಿಗೆ ಸಂಬಂಧಿಸಿದ ಒಂದಂ 
ಸಂಕೇತ,-ಗಂರಂತಂ ; ಓ ಶಾಂತಸಾಗರದಲ್ಲಿರಂವುದೆಂದು ಭಾವಿಸ 
ಲಾಗಿರಂವ ಗ್ರಿನಿಚ್‌ ಪಟ್ಟಣದಿಂದ ೧೮೦ನೆಯ ಡಿಗ್ರಿಯ ವಂಧ್ಯಾಹ್ನ 
ರೇಖೆ; ಈ ಗುರಿರೇಖೆಯಲ್ಲೂ ಇತರ ಎಲ್ಲಾ ಪ್ರದೇಶಗಳಲ್ಲೂ 
ಪಂಚಾಂಗದ ದಿನದ ಆರಂಭಾಂತ್ಯಗಳು ವಂಧ್ಯರಾತ್ರಿಯಿಂದ ಮಧ್ಯ 
ರಾತ್ರಿಯವರೆಗೆಂದಂ ಎಣಿಸಲಾಗಿದೆ. ದಿನದ ಆರಂಭಾಂತ್ಯಗಳ 
ಸವಂಯಂ ವ್ಯತ್ಕಾಸ.ಹೊಂದಂವುದರಿಂದ ಈ ರೇಖೆಯಂ ಪೂರ್ವಕ್ಕೂ 
'ಮತಂಾ ಪಶ್ಚಿವಂಕ್ಕೂ ಒಂದಂ ದಿನದ ಅಂತರವುಂಟಾಗಂತ್ತದೆ. ಈ 
ಸಂಕೇತಕ್ಕೆ ಎಲ್ಲಾ ರಾಷ್ಟ್ರಗಳೂ ಸವ್ಧತಿಸಿವೆ: “ತೇದಿಗಳಿಗೆ ಸಂಬಂಧ 
ಪಟ್ಟ ರೇಖೆ: ತೇದಿರೇಖೆ” (೩೬-1. ಇಂಕನಿ). [ತೇದಿ ರೇಖೆ) 

ತೇದಿಸು (ಕ್ರಿ). ಕಾಲಕ್ರಮವನ್ನು ನಿರ್ಧರಿಸಂ ; ತಾರೀಖನ್ನೂ ನಿರ್ಣ 
ಯಿಸು : ಕಳಚುರ್ಯ ಬಿಜ್ಜಳನೇ ಬಸವೇಶ್ವರನ ಬಿಜ್ಜಳನೆಂದು ನಿಷ್ಕೃಷ್ಟ 
ವಾಗುವುದರಿಂದ, ಇನ್ನು ಬಸವೇಶ್ವರನ ಜೀವಮಾನದಲ್ಲಿಯ ವಿಶೇಷ 
ಘಟನೆಗಳನ್ನು ಹೀಗೆ ತೇದಿಸಬಹುದು (ಮೂರುಉ. ೮೭). 

[ತೇದಿ * _ ಸ್ಮು) 
ತೇನಂದಾಕಗೆಆ್‌ "ತೆನಂದಾಕಕೆಅೌ' ನೋ. 


30 


15 


38 


45 


೩೬೩೯ 


ತೇಪೆ, 


ತೇನತೇನ "ತೇನತೇನಂ' ನೋ. 

ತೇನತೇನಂ, ತೇನತೇನ (ಅ). ಹೆಚ್ಚು ಹೆಚ್ಚಾಗಿ: ಮೇಲಿಂದ ಮೋಲೆ: 
“ತೇನತೇನಂ ಎ ಮೇಲೆಮೇಲೆ” (ಕಮದ. ಪರಿ. ೨); ತರವೇಟ 
ಛೊಡಂ ಸುರರೊರ್ವರೊರ್ವರಂ ಕಣಯೆ ತೇನತೇನಂ ತಳರ್ದುಂ ಭರದಿಂ 
ನೀರಂ ಮೊಗೆದುಂ ಪರಿತಂದರ್‌ ಕನಕಕಳಶವಿಶದೋದಕಮಂ (ಣಂತಿಪು. 
೧೦-೩೯) ; ಇದು ಚಿತ್ರಂ ತೇನತೇನಂ ನೆಗೆದಂದು ,ಜಗವಿ. ೮-೮೦) ; ಅಂತು 
ಕೈಕೊಳ್ಳದೆ ಬೆಂಬತ್ತಿ ತೇನತೇನಂ ಮಸಗಿ ಸಂದಣಿಸಿ ಬರ್ಪ ಸೊರ್ಕಾನೆಗಳ್‌ 
(ಕಬ್ಬಿಕಾ. ೨೮೮) ; ತೇನತೇನ: “ತೇನತೇನಮೆಂದು ಮೇಲೆಮೇಲೆಂ 
ಬರ್ಥಂ ” (ಕರಸಾ. ೭೧-೬೦೯) ; “ ಮೇಲೆಮೇಲೆಂಬರ್ಥಮ9 ಶೇನತೇನ 
ಮೆನಲ್‌ `' (ಕಬ್ಬಿಕ್ಕೆ. ೮೯); ನವೀನ ನಾಟಕಶಾಲೆಯಲ್ಲಿ ತೇನತೇನದೊಳು 
ಲೀಲೆಯ ತೋಖಿಳ (ಧರಡ. ೩೮-೫೨). [?] 

ತೇನು "ಜೇನ್ಕ್‌' ನೋ. 

ತೇನೆ (ನಾ). ಒಂದಂ ಬಗೆಯ ಪಕ್ಷಿ: ಪಾರಿಜಾತದ ರೆಂಬೆಯೊಂದರ ಮೇಲೆ 
ಕುಳಿತ ತೇನೆ ಹಂಡೆೊಂದ ಹಾಡುತ್ತಿತ್ತು (ಹೇಮಕೂ. ೫೧) ; ಆಗಾಗ 
ತೇನೆ, ಗಿಳಿ ಮಲೆವಕ್ಕಿಗಳ ಉಲ್ಲೇಖ ಬರುತ್ತಿದೆ 
(ಸಾಸಮಾ. ೯೮). [ದೇ.8 ತೆಲು, ತೇನೆಪಿಟ್ಟ ] 

ತೇನೆಹಕ್ಕಿ (ನಾ). ಎ ತೇನೆ: ತೇನೆಹಕ್ಕಿಗ ಹಾಡನ್ನೂ ಕಪ್ಪೆಗಳ ವಟವಟ 
ಧ್ವನಿಯನ್ನೂ ಕೇಳಿದಾಗ .. . ಮಗಳ ಸಂಗೀತದ ನೆನಪಾಯಿತು 
(ಪುನರು. ೨೬೭); ತೇನೆಹಕ್ಕಿಯೊಂದು ವಾಣಿ ಕೇಳುತ್ತಿತ್ತು (ಅನಿಕೇ. ೪೩-೫). 

[ ತೇನೆ + ಹಕ್ಕಿ; (ಪಕ್ಕಿ) 1 

ತೇಪಾಡು (ಕ್ರಿ). ತಂಂಬಿ ಸೂಸಂ; ತಂಳಂಕಂ: ದೊಡ್ಡದೊಂದು ಕೆರೆ 
..* ತುಂಬಿ ತೇಪಾಡುತ್ತಿರುತ್ತದೆ (ನನ್ನೂರು. ೩).  ತೇಪು * ಆಡು 

ತೇಪು, ಚೇಪು; (ಕ್ರಿ). ೧. ಎರಚು; ಚೆಲ್ಲು: ಆ ಬಟ್ಟಲು ಹಿಡಿದುಕೊಂಡು 
ತೋಡಿನಲ್ಲಿ ನಿಂತಂ ತೇಪಿದಿರಿ (ಛಾ*ಗಿ. ೨೦೪). ೨. ಉಜ್ಜ ; ಕಿಕ್ಕು: 
ಮುಂದೆ ಅದರ ಮೈಯ ಬಾಗುವಿಕೆಯು ಅತಿ ಶುದ್ಧವಾಗುವಂತೆ ತೇಪು 
ತ್ತಾರೆ (ಜಾಲಪ್ರ. 111, ೦೪೨೮). ಚೇಪು, : ೧. ವರ್ಷವೆಲ್ಲ ದಂಬೆ 
ನೀರಿದ್ದರೂ ನೀರಿನ ಹನಿಯನ್ನು ಅದಕ್ಕೆ ಚೇಪಿದವರಿಲ್ಲ. ಮರಗಳೆಲ್ಲ 
ಬಾಡಿದ್ದುವು (ಔದಾಉ. 4೬೦). [ “ತುಳು. ತೇಪು, ಚೀಪು) 

ತೇಪೆ, (ನಾ). ೧. ಹರಿದಂದನ್ನು ಕೂಡಿಸುವುದಕ್ಕಾಗಿ ಸೇರಿಸಿ ಹೊಲಿದ 
2೦೦ಡಂ೦: ಉಟ್ಟ ಧೋತರ ಹಲವಾರು ತೇಪೆಗಳಿಂದ ಕೂಡಿದ್ದಿತು 
(ಜನಜೀ. ೦೨೭). ೨. ಹರಿದಂದನ್ನ ಸರಿಪಡಿಸಿದ ಸ್ಥಿತಿ, ೩, ಬಟ್ಟೆ 
ಮಂಂತಾದಂವುಗಳ ಹರಿದ ಭಾಗಕ್ಕೆ ಬೇರೊಂದು ತಂಂಡನ್ನು 
ಹೊಂದಿಸಂವುದಂ. ೪. ಅಲ್ಲಲ್ಲಿ ಬಿಟ್ಟುಹೋದಂದಂ : ಕಲಿತ ಗಿಳಿಯ 
ಪಾಠ ತಲೆಕೆಳಗಾಗಿ, ಸೊಟ್ಟಾಗಿ, ಚೂರಾಗಿ, ತೇಪೆಯಾಗಿ ಏನೇನೋ ಆಗಿ 
ಹೋಗಿ ತನ್ನ ಆಕಾರವನ್ನೇ ಕಳೆದುಕೊಂಡಿತ್ತು (ರಂಗನಾ. ೦೫). 

ತೇಪೆಹಚ್ಚು - ೧. ಹರಿದಿರಂವುದರ ವೇಲೆ ಚೂರಂಬಟ್ಟೆ ಕೂಡಿಸಿ 
ಹೊಲಿಗೆ ಹಾಕು: ಒಬ್ಬ ಹೆಂಗಸು, ತನ್ನ ಮತ್ತು ತನ್ನ ಮಕ್ಕಳ ಬಟ್ಟೆ 
ಗಳಗೆ ತೇಪೆಹಚ್ಚು. ವುದು ನೋಡುವುದಾಗುತ್ತಿರಲಿಲ್ಲ (ಮಹಾತ್ಮಾ. ೨೦). ೨. 
ತಾತ್ಕಾಲಿಕ ದಂರಸ್ತಿಮವಾಡಂ: ಅದರ ಹರಕಮುರಕ ಛಿದ್ರಕ್ಕೆ ತೇಪೆ 
ಹಚ್ಚುವ ಕಾಲವಿನ್ನೂ ಸಂಪೂರ್ಣ ಕೈವಿಸಾರಿ ಹೋಗಿಲ್ಲ (ಇಪೃಕ. ೪೭೯). 
ತೇಪೆಹಾಕು - ೧. ತೇಪೆಹಚ್ಚ ೧ : ಅವಳು ಬಹಳ ಒರಟಾದ ತೇಪೆ 
ಹಾಕಿದ್ದ ಒಂದು ಹಳೆಯ ಲಂಗವನ್ನು ಧರಿಸಿದ್ದಳು (ಮಲೆನಾ. ೯೪) ; 
ಹರುಕಿಗೆ ತೇಪೆಹಾಕುವುದೇ ಹೊರತು ಅದು ಬೇರೆ ಸರಿಯಾಗುವುದಿಲ್ಲ 
(ಬಂಕಿಮ. ೦೬೭). ೨. ಎ ತೇಪೆಹಚ್ಚು ೨: ಈ ಮುರುಕಲು ಮನೆಗೆ 
ವೃಥಾ ತೇಪೆಹಾಕಿದರೆ ಏನು ಪ್ರಯೋಜನ (ಯೋಧಪು. ೨೮). 
[ ದೇ.॥8 ಮಲ. ತೈಪ್ಪು - ಹೊಲಿಗೆಕೆಲಸ] 


ಕಾಚಾಣ, 


ತೇಪೆ, ೩೬೪೦ `ತೇರ 
ತೇಪೆ (ನಾ). ೧. ವೇಶ್ಯೆ; ಗಣಿಕೆ: ಪತ್ತದರಾರೊ ಧೂರ್ತ ಒಡವೆಗೆ ತೇಮಾನ ತೆಗೆದು ನಯ ಮಾಡಿದಂತೆ (ಕನ್ನನು, 11, ೧೩೬). 
ವಿಟಹೃತ್ಸಂತಾಪೆಯ ಂ' ತೇಪೆಯಂ (ಲೀಲಾವ, ೨-೯೬) ; ೨. ನಷ್ಟ ; ಹಾನಿ; ಮಾಡಬೇಕಾಗಿದ್ದ ಎಷ್ಟೋ ಕೆಲಸ ಮಾಡದೆ 


ಆತ್ಮಸಾರಸರ್ವಸ್ಥಮಂಮಂ ನೆಜಕಿಗೊಂಡು ತೇಪೆ ಬರೆ ಮಂತ್ತುರು 
ದಂಡಂ ಕೊಂಡೊ ಡಲ್ಲದೆಂತು0 ನಡೆಸಳ್‌ (ಪುಷ್ಕಪು. ೧೩-೩೭) ; ಕಥೆವೇಳ್ವ 
ತೇಪೆಯೊಡನಾಡಿದ ಪೆಂಡಿತಿಗುಂಟೆ ಸಜ್ಜನಂ (ಮನ್ಮವಿ. ೧೫-೭); 
ಯೊಡನಿರ್ದ ಗರುವನ ಪಾಪದ ಫಲವೆಂತೋ (ನೀತಿಸಾ. ೧೦೩೦). ವಿ. 
ಚೆಲ್ಲಾಟವಾಡಂವವಳಂ; ಆಟಗಾತಿ; ವಿನೋದಗಾಶಿ: ಗಣಿಕಾಸಂದೋಹ 
ದೊಳ್ತೇಪೆಯೆ ಪುರುಷಗುಣಶ್ರೀ ಗಳಗ್ರಾಹಿಯಲ್ಲೇ (ಲೀರಾವ. ೨-೯೭). 
“ತಾಪು', ತಾಪೈ' ಪರಾ. [7] 

ತೇಪೆಕೆಲಸ (ನಾ). ೧. “(ಬೇರೆ ಬೇರೆ ಬಗೆಯ ವಂತ್ತೂ ಬೇರೆ ಬೇರೆ 
ಬಣ್ಣದ ತಂಂಡಂಗಳನ್ನೂ ಸೇರಿಸಿ ಮಾಡಿದ) ತೇಪೆಕೆಲಸ” (೫೩೫ 
Work. ಇಂಕನಿ). ೨. ಅರ್ಧಂಬರ್ಧ ಮಾಡಂವ ಕೆಲಸ ; ಪೂರ್ಣವಾಗಿ 
ಮಾಡದ ಕೆಲಸ : ಅವನದೆಲ್ಲಾ ತೇಪೆಕೆಲಸವೇ (ಕೂಂ). 

( ತೇಪೆ + ಕೆಲಸ] 

ತೇಮ (ನಾ). ನೆನೆದಿರಂವಿಕೆ ; ಹಸಿ; ಒದ್ದೆ ಇ ತೇವ: ಕವಿತ್ಯಕುಜದಿಂದೆ 
ತೆಂಕದಿಸೆಯೊಳ್‌ ಕರಂ ಸಾರ್ಕೆವೆತ್ತ ಪುತ್ತು ದೊರೆಕೊಂಡೊಡೆ ... 
ಪಂಚಪುರುಷ ಪ್ರಮಾಣದೊಳೆ ತೇಟಿ £ ವಂ]ಿಮಕ್ಕುಂ (ಯೋಳೋಪ. 
೩-೩೦) ; ಉದಕ" (ಲೋಕೋಪ. ಬೀಳೆ. [ಸಂ.1 

ತೇಮಗೊಳು (ಕ್ರಿ). ಒದ್ದೆಯಾಗಂ ; ಹಸಿಯಾಗುಂ ; `ತೇವಗೊಳ್ಳ : 
ಗಗನದಮೃತದ ಮೊಲೆಯ ಸೀಪುವೆಲೆಗಳ ನಡುವೆ ಮುದದಿ ಹನಿಯಾರಿ 
ಸುತ ತೇಮಗೊಳುವಂತೆ (ಮಲೆದೇ. ೩೪-೮). 

[ ತೇಮ * ಕೊಳು (ಕೊಳ್‌) ] 

ತೇಮನ (ನಾ). ೧. ಒದ್ದೆಮಾಡಂವಿಕೆ. ೨. ಒದ್ದೆ; ಹಸಿ; ತೇವ. ೩. 
ಒಂದಂ ಬಗೆಯ ವ್ಯಂಜನ,-ಪದಾಜ್‌- : “ ತೇಮನಂ, ನಿಷ್ಕಾನಂ-೨ 
ತೇವನವೆಂಬ ಮಜ್ಜಿಗೆಪಳಿದ್ಕ, ಹಸೀಮಜ್ಜಿಗೆ, ಪಳಿದ್ಧ. ಮೊಸರುಚಟ್ನಿ ” 
(ಸಿದ್ಧಾಂತಿ. ೨೪೩೬) ; “ ತೇಮನ- ಪಳದೆ ” (ಗಂಗಾಮ. ೧೩೭). { ಸಂ.] 

ತೇಮಳು, ತಿಗಳಿ, ತೆಗಳ್ಳಿ, ತೇಗಳಿ, ತೇವುಳ್‌, ತೇವುಳಿ, ತೇವುಳು 
(ನಾ). ಕೂದಲು ಉದಂರಂವ ಒಂದಂ ಬಗೆಯ ರೋಗ: “ಕೇಶಫ್ನ 
ಮೆನಲು ತೇಮ[ಪಾಠಾಂ. ಉಳು” (ಮಂಗೆರಾ. ೦೦೪-೩). ತಿಗಳಿ: ಏನು 
ತಲೆ ಬಣ್ಣಿಸಲಿ ತಿಗಳಿ ವೇಯಂಂವ ಹೊಲವ? (ನಾದಲೀ. ೩೩-೩) ; 
ತಿಗಳ ತಿಂದು ಮರುಳುಗಾಡಾದ ಅವಶೇಷಗಳನ್ನೂ ಕುಹಕಿಗಳ ಕಣ್ಣಿಗೆ 
ಬೀಳದಂತೆ ತನ್ನ ಎದೆಯಲ್ಲಿ ಅಡಗಿಸಿಟ್ಟು ಟೊಪ್ಪಿಗೆ ಒಡೆಯ ನ ಮಾನ 


ಕಾಯುತ್ತದೆ (ಗಾಳಿಪ. ೦೩9). ತೆಗಳಿ: ಇಂದ್ರಲುಪ್ಪಕ ಎ ತಲೆಯ 


ತೇಪೆ |6 


10 


ಹೋಯಿತು ಇಲ್ಲವೆ ತೇಮಾನವಾಯಿತು (ಕಂನಾಸಾ. ೧೩). ೩. ಯಂತ್ರ 
ಮೊದಲಾದಂವುಗಳ ಸವೆತದಿಂದಾದ ನಷ್ಟ ಎಂದಂ ವರ್ಷಾಂತ್ಯದಲ್ಲಿ 
ತೆಗೆದಿಡಂದ ಹಣ: ಈ ವರ್ಷದ ಉಳಿಕೆಯ ಕಾಲುಭಾಗದ ಹಣವನ್ನು 
ತೇಮಾನವೆಂದು ತೆಗೆದಿರಿಸಲಾಯಿತು (ರೂಢಿ). 

[ದೇ.8 ತಮಿ. ತೇಯ್ಮಾನ; ಮಲ. ತೇಮಾನ; ತುಳು, ತೇಮಾನ, ಶೇಮಾನೊ, 
ತೇಮನ ; ತೆಲು. ತೇಮಾನ ೬ ಹಣದ ಮೇಲಿನ ಬಡ್ಡಿ] 
ತೇಮೋಷ್ಣ (ಗಂ). ತೇವವೂ ಉಷ್ಣವೂ ಕೂಡಿರಂವ : ಸಮಭಾಜಕವೃತ್ತದ 
ತೇಮೋಷ್ಟ ವಾಯುಗುಣ (ಕೂವಿವ. ೧೪೨). [ ತೇಮ + ಉಷ್ಣ) 

ತೇಯ್‌ "ತೇ? ನೋ. 

ತೇಯಿಸು (ಕ್ರಿ). ಸವೆಯಂವಂತೆ ಮಾಡಂ : ಈಯಿಸಿದಂ, ತೇಯಿಸಿದಂ 
(ಶಮದ. ೨೩೦ ಪ್ರಯೋ). [ತೇ;+ -ಇಸಂ] 

ತೇಯು "ತೋ? ನೋ. 


15| ತೇಯೆಲೆ (ನಾ). ಚಹದ ಎಲೆ; ಟೀಸೊಪ್ಪ : ತೇಯೆಲೆ, ಟೀಸೊಪ್ಪು 


(೫68-168೯. ಇಂಕನಿ) ; ಹತ್ತಿ, ತೇಯೆಲೆ, ಕರ್ಪೂರ, ದಾಲ್ಚಿನ್ನಿ . ಈ 
ದಾರ್ಥಗಳಲ್ಲಿ ಚೀಣಾದೇಶದೊಡನೆ ವ್ಯಾಪಾರ ನ ಡೆಸುತ್ತಿದ್ದರು 
(ಭಾಗ್ಯಶಿ. ೮). [ತೇ (ಆಟೀ) + ಎಲ್ಲೆ) 
ತೇರ್‌, 'ತೇರಂ' ನೋ. 


20| ತೇರ್‌, ತೇರಂ, (ನಂ). ೧, ಒಂದಂ ಬಗೆಯಂ ವಾಹನ,-ಬಂಡಿ; ರಥ: 


26 


30 


ಮೇಲಿನ ಕೂದಲು ಇಲ್ಲದ ಹಾಗಾಗುವ ಬೇನೆ: ತೆಗಳಿ ನೆಕ್ಕೋಣ | ' 


(ಗಂಗಾಮ. ೩೨). ತೇಗಳಿ : ಇಂದ್ರಲುಪ್ತ ಅಥವಾ ತೇಗಳಿ ಅಂದರೆ ತಲೆಯ 
ಇಲ್ಲವೆ ಮೋರೆಯ ಮೇಲಿನ ಕೂದಲು ಉದುರುವುದು (ಗೃಹವೈ. ೬೭). 
ತೇವುಳ್‌ : ಗುಳ್ಳದ ಪಣ್ಣಂ ಗುರುಗುಂಜೆಯೆಂಬಿವಂ . . . ಪೂಸಿದಂದು 
ತೇವುಳ್‌ [ಪಾಕಾ. ತೆಗುಳೆಂ] ಕಿಡುಗಂ೦ (ಲಯೋಕೋಪ. ೯-೫೫). ತೇವುಳಿ : 
“ಕ್ಷೇಶಫ್ನಂ, ಇಂದ್ರಲುಪ್ತಂ - ಈ ೨ ತೇವುಳು [= ತೇವುಳಿ]” (ಹಲಾಯು. 
೯೯-೪೩0). ತೇವುಳು: ಮೇಲಿನ "ಹಲಾಯಂಂ' ಪ್ರಯೋಗವನ್ನು 
ನೋಡಿ. 
[ ದೇ.8 ತಮಿ. ತೇಮಲ್‌ ಇ ಮಚ್ಚೆ, ಹುಳುಕಡ್ಡಿ, 
ಒಂದು ಬಗೆಯ ಚರ್ಮರೋಗ] 

ತೇಮಾನ (ನಾ). ೧. (ಲೋಹಗಳು) ಶಿಕ್ಯವಿಕೆಗೆ ಒಳಪಟ್ಟ ಸವೆಯಂ 
ವಿಕೆ; ತಿಕ್ಕುವುದರಿಂದಾಗಂವ ನಷ್ಟ ; ತೇಯಂವುದರಿಂದ ಅಗುವ 
ನಷ್ಟ: ಘರ್ಷಣಕ್ಷಯ ; ತೇಮಾನ (triton. ಇಂಳನಿ) ; ಚಿನ್ನದ 


86 


45 


ಸ್ಯಂದನ : ಸಾರಥಿ ಕಣ್ನಟ್‌ದೆೊಯ್ಯನೆ ತೇರಂ ಕೊಸೆಗೊಂಡು ಚಕ್ರಿಯಂ 
ಬಿನ್ನವಿಕು0 (ಆದಿಪು. ೧೧-೩೭) ; ಪೆಜರ್ಗೇಕೆ ತೇರನೆಸಪಂ ಧರ್ಮಾನುಜಂಗೇಕೆ 
ಕಿಂಕರನಾದಂ , . . ಆದಿದೇವನೆನಿಸಲ್‌ ಕೃಷ್ಣಂಗದೆಂತೊಪ್ಪುಗುಂ 
(ಗೆದಾಯು. ೩-೪4); ತೇರ್ಗಳುಮನೋಜೆಯಿಂ ಪಣ್ಣಿದರ್‌ (ಜೆಬಪು. 
೨೩-೨೫). ತೇರ್ಕು : ೧. ನಿಮಿಷಕೆ ಹೂಡಿದುವು ತೇರುಗಳು (ಕುವ್ಯಾದ್ರೋ. 
೨-೦೪): ದಾರಿದೆಗೆದುವು ಮಂಂದೆ ಹೂಡಿದ ತೇರುಗಳು (ತೊರರಾ. ೨-೩- 
೩೧) : ಧರೆಯ ತೇರನು ಮಾಡಿ ಅಜನ ಸಾರಥಿ ಮಾಡಿ ಹರಿಯ ಶರಮಾಡಿ 
ತ್ರಿಪುರವನು ಅಳಿದಂಗೆ ಸರಿ ಯಾರು (ಸರ್ವಜ್ಞ. ೨30), ಪಿ. ದೇವರ 
ವಿಗ್ರಹವನ್ನಿಟ್ಟು ವೆಂರೆಯಿಸಂವ ಅಲಂಕಾರದ ಬಂಡಿ: ಬಾರೊ 
ಸಾಧನಕೇರಿಗೆ. . . ಮಳೆಯು ಎಳೆಯುವ ತೇರಿಗೆ (ಗಂಗಾಕ. ೧೨-೩). 
೩. ರಥದಲ್ಲಿ ದೇವರ ವಿಗ್ರಹವನ್ನಿಟ್ಟಿ ಮಾಡಂವ ಉತ್ಸವ; 
ರಥೋತ್ಸವ ; ಜಾತ್ರೆ: ರೈತರಿಗೆ ತೇರಿಗಿಂತ ದೊಡ್ಡ ಹಬ್ಬ ಯಾವುದೂ 
ಇಲ್ಲ (ಹಳ್ಳಿಜಾ. ೧೯); ತೇರು ನುಂಗುವವನಿಗೆ ಪರಿಸೆ ಹಪ್ಪಳ ಸಂಡಿಗೆ 
(ಣಾದೆ)- 

ತೇರ ಕಾಣಿಕೆ 2 ರಥೋತ್ಸವ ನಡೆಸಲೂ ಕೊಡಂವ ಕಾಣಿಕೆ: 
ಯಾ ತೇರ ಕಾಣಿಕೆಯ ಹೊನ್ನ ತೆರಕಣೂಂಬೆಯ ಚಾವಡಿಗೆ... ಕೊಟ್ಟು 
(ಎಕ. ೫1%, ಗುಂಡ್ಲುಪೇ. ೮-0೪; 1520). ತೇರ ಬೀದಿ ಎ ತೇರಂ ಹರಿದು 
ಬರಂವ ಮಾರ್ಗ; ರಥಬೀದಿ: ಇಳೆಯ ಮೇಲಣ ಸರ್ವಜನರು 
ನಳಿನಾಕ್ಷ ರಂಗಧಾಮನ ತೇರ ಬೀದಿಯೊಳಳವಟ್ಟು ಮೆಟದರತ್ತ್ರೀಿ ಯಲಿ 
(ಕಂಸವಿ. ೨೪-೧). ತೇರಾಗು - ರಥೋತ್ಸವವಾಗಂ ; ಜಾತ್ರೆಯಾಗಂ ; 
ವೆಂರವಣಿಗೆಯಾಗಂ : ಸೋವೆಂಯದೇವರಿಗೂ ರಾಮಚಂದ್ರದೇವರಿಗೂ 
ಪರದೇಗಿನ ತೇರಾಗಿ . .. ರತೋತ್ಸವ ನಡೆಯಬೇಕೆಂದು ವನಾಡಿಸಿದನು 
(ಎಕ. (8), ಮಾಲೂರು. ೧೪೭-೧೪ : 1498) ; ಶೇರಾದ ಮೋಲೆ ಜಾತ್ರೆ 
ನೆರೆಯಿತು (ಗಾಜಿ). 

[ದೇ.8 ತಮಿ. ಮಲ. ತುಳು. ತೇರ್‌ ; ತೆಲು. ತೇರು] 
ತೇರ 'ಥೇರ' ನೋ. 


ತೇರಂಜಿಸು 


ತೇರಂಜಿಸು (ಕ್ರಿ). ಸಾಣೆ ಹಿಡಿದಂ ಹೊಳೆಯಂವಂತೆ ಮಾಡಂ,-ಹೊಳಪು। 
ಕೊಡಂ : ಮಣಿಯಂ ತೇರಂಜಿಪಂಕೊಪ್ಪಮನೆಸಗುಗೆ ಕೆಯ್ಕೊಂಡು . . . 
ಅನುಪಮ ಮತ್ಕಾವ್ಯಮಂ ಸತ್ಯವೀಂದ್ರರ್‌ (ಪುಷ್ಕಪು. ೧-೩೯). 

[೧ ಇದು "ನೀರಂಜಿಸು' ಎಂಬುದರ ಅಪಲಿಖಿತವಿರಬಹುಬೇ? ] 

ತೇರಂಟಿ "ತೇರಂಟೆ' ನೋ. 

ತೇರಂಟೆ, ಚೇರಟೆ, ತೇರಂಟಿ (ನಾ). ಸಾವಿರಕಾಲಿನ ಹುಳು; ಕಪ್ಪರ 
ಚಟ್ಟಿ ; ಒನಕೆವಂಂಡಿ ; ಬೆಟ್ಟಿಬೆನಕ (ಉಕ) : ಬೆಸದವರಂತೆ ಮುಯ್ದಂ 
ನೋಡದೆ ತೇರಂಟೆಯಂತೆ ಕುಮತಕ್ಕೆ ಸೂರುಳದೆ . .. ಧರ್ಮದೊಳ್‌ 
ನಿಶಂಕನುಮಪ್ಪದು (ಧರ್ಮಾಮ್ಮ. ೪-9೬). ಚೇರಟೆ: ಚಳಿಯ ಹಿಡಿತ 
ಕ್ಕೊಳೆಗಾಗಿ ಬೆರಳು ಮುಟ್ಟಿದ ಚೀರಟೆ(ಶತಪದಿ)ಯಂತಿ ಎಂಟುಗೇಣಿನ 
ಮೈ ಎರಡುಗೇಣಾಗಿ ಜನಸಂದಣಿಗೆ ಸಂದಣಿ ಸುತ್ತಿ ಸುರುಟಿಹೋಗಿತ್ತು 
(ವೀರಲಂ. ೪೦). ತೇರಂಟಿ: ಸ್ಪರ್ಶರಸಗಂಧಂಗಳೆಂಬೀ ಮೂಜಿನಟಿವ 
ಇಟುವೆ . . , ಇಂದ್ರಗೋಪ ತೇರಂಟಿ (ಪಸಾರ. ೪೯). 

[ «ತುಳು. ತೇರಂಟೆ, ಚೇರಟೆ, ಚೋರಟೆ, ಶೇರಂಟೆ, ಶೇರಟಿ ] 

ತೇರಜೆ (ನಾ). ಒಂದಂ ಬಗೆಯ ಪ್ರಾಣಿ: ಶ್ರೀಮದಮುಳ್ಳಂ 
ಮೊಸಳೆಯಾಗಿಯುಂ ರೂಪಮದಮುಳ್ಳಂ ಕಟಕ್ತಿಯಾಗಿಯಂಂ ಆಜ್ಞಾ 
ಮದವರಳ್ಳೆಂ ತೇರಜೆಯಾಗಿಯುಂ ಪುಸಿಯುಳ್ಳಂ ಕರಡಿಯಾಗಿಯುುಂ ... 
ನರಕದೊಳ್‌ ಪುಟ್ಟಿ (ಛರ್ಮಾಮ್ಮ. ೬-೧೮೮). 
[?./ಮರಾ. ತರಸ್‌- ಕತ್ತೆಕಿರುಬ. /ಪ್ರಾ. ತರಚ್ಛ ವ್ಮಾಘ್ರು./ಸಂ. ತರಕ್ಷು] 

ತೇರಣ್ಣ, ತೇರಣೆ, ತ್ಕಾರಣ (ನಾ). ೧. ಒಂದಂ ಬಗೆಯ ಸಸ್ಯ; 
ಕುರವಕ ; ಗೋರಂಟಿ: “ತೇರಣಂ ವ್ರಣಿಯಕ್ಕ್ಯ” (ಮಂಗರಾ. ೩೫-೧೫) ; 
ತೇರಣದ ಬೀಜವಂ ಮೊಸರ ನೀರಿಂದ ಕೇದು (ಪಿವೈವಿ. ೩೩ ; ತೇರಣದ 
ಹೊವನ್ನು (ಕಂರವಕ) ಧರಿಸುವುದರಿಂದ-ವ್ಯಾಪ್ತವಾದ ಪರಿಮಳ ಉಂಟಾಗಿ 
(ಸಳವೈ. ೪೪). "ಗಿಡಂದೇರಣ' ಪರಾ. ತೇರಣೆ : ೨. ಒಂದಂ ಬಗೆಯಂ 
ವಂರ: ಂಬಟೆ, ಅತ್ತಿ, ಅರಳೆ, ತೆಂಗು. ತೇರಣೆ (ಶಿವದ. ೭-೧೬): 
ತ್ಯಾರಣ : ೧. ಕೆಂಪಿನ ತ್ಯಾರಣದ ಹೂವಿನಂತೆ ಶುದ್ಧರಕ್ತದಂತೆಯೂ 
ಹೊಳಪುವುಳ್ಳ ರತ್ನವು (ಸೌಗಂಧಿ. ೩೬೬-೨0). ೨. ಹೆದ್ದರಣ ತ್ಕಾರಣ 
ಗೊರವಿ , , . ಮೊದಲಾದ ಗಗನವಂ ಶುಡುಕುವ ವೃಕ್ಷಂಗಳ್‌ (ಸಾಗರಿ. 
av-s). [?) 

ತೇರಣ, (ನಾ). ಗೆದ್ದಲಂಹುಳಂ (2): ಪೇನಂತೆ ತಲೆಯಂ ಪತ್ತಿ 
ಪಲ್ಕಡಿವರ್‌ ತೇರಣದಂತೆ ತಳಮಂ ಪತ್ತಿ ಕತ್ತರಿಸುವರ್‌" ಕಂಕಣದಂತೆ 
ಮುಂಗೈಯಂ ಪತ್ತಿ ಕೊಣಿಕಿವರ್‌ (ಧರ್ಮಾಮ್ಮ. ೩-೭೩). [?] 

ತೇರಣೆ “ತೇರಣ್ಕ' ನೋ. 

ತೇರಯ್‌ (ಕ್ರಿ). ೧. ಆಕ್ರವಂಣ ಮಾಡು ; ಮೇಲೆ ಬೀಳಂ: ಕಡುಪಿಂದಾ 
ಕಾಕನಂ ಕುಪ್ಪಳಿಸಿದೆಡೆಯಿದಾ ಪೂತನಿ ರಕ್ತಮಂ ಪೀರ್ದೆಡೆಯಾ ತೇರಯ್ಯ 
ತೇರಂ ಪರಪಿದೆಡೆಯಿದಂ (ಅರ್ಥನೇ. 6-೨೩. ೨. ತವಕಪಡಂ; ತವಕಿಸಂ: 
ಆಡಿಸುವ ತೋಳ್‌ ತೇರಯ್ಯ್ವಬಾಯ ತಪ್ಪಿ ಬರ್ಪರೆವಾತುಣ್ಮುವ 
ಕಿತ್ತುಸಿರ್‌ (ವರ್ಧಪು. ೪-೬೦). [?) 

ತೇರಯಿಸು, ತೇರಯಲ್ಲ, ತೇರೈಸು (ಕ್ರಿ). ೧. ಆಕ್ರವಿಂಸಂ; ಮೇಲೇರಿ 
ಹೋಗು: ಆಂತು ರಕ್ಕಸವಡೆ ತನ್ನ ಪಡೆಯೆಲ್ಲಮಂ ತೆರಳ್ಳಿ ತೇರಯಿಸಿ 
ನುಂಗಿದೊಡೆ (ಪಂಪಭಾ. ೦೨-೮ ವ). ೨. ಅಧಿಕವಾಗಿರಂ ; ಹೆಚ್ಚಾಗು ; 
ಮಾರಂ: ಬೆಳ್ಮುಗಿಲ್ದುಣುಗಲಂ ತರತರದಿಂ ತೇರಯಿಸುವ ತೆರೆಗಳಿಂ 
(ದಶಕು. ೪-೩೩ ವ). ೩. ಆತುರಪಡು : ತವಕಿಸಂ ; ಲವಲವಿಸಂ : 
ಒಡನುಡಿಯಲೈ ತೇರಯಿಸೆ ನಾಲಗೆ (ಜಗವಿ. ೦೭-೦೨೦) ; ತೇರಯಿಸ 
[ಪಾಕಾಂ. ತೇರೈಸ]ದಿರ್ದನವನತಿಸತ್ವದಿಂದೆ (ಜೈಮಿಭಾ. 6-36). ತೇರಯ್ಸು: 
೧. ತುಂಬಿಗಳುಮೊಡನೊಡನೆ ತೇರಯ್ಲುತಿರೆ ಪಾಡಿ (ಪುಪ್ಪಪು. ೨-೪೪) ; 


ಬಾ 


25 


30 


೩೬೪೧ 


ತೇರಸ 


ದುರ್ಧರ ಗ್ರೀಷ್ಮರಾಜನ ನೆಗಳ್ಮ ಚತುರಂಗಮೆನಲು ರವಿಯ ಕಡುಗಾಯ್ದು 
ಗಳ್ತೇರಯ್ಗ್ಸ[ಪಾಕಾಂ. ರೈಸ]ಲೊತ್ತರಿಸಿ ಕವಿದವು `'(ಜೈಮಿಧಾ. ೧೫-೪); 
ಥಟ್ಟುವರಿಯಿಪ ತೇರಯ್ದ [ಖಕಾ. ತೇರೈಪ] ಬೋಳ್ಳಿಪ ಬೋಹರ 
ದೊಳೆ ಅಕಿಗೆಯ್ವ ಚೌಪಟದೇಜಹಿಟದೊಳ" (ರಾಜಕೀ.೬-೦೧ ವ). ತೇರೈಸು: 
೧. ವೃಕೋದರಂ ಚತುರ್ದಶಭುವನಂಗಳೆಲ್ಲಮೇ ತೆರಳ್ಲಿ ತೇರೈಸಿ ನಂಂಗಂ 
ವಂತು ಮಸಕದಿಂ ಭಗದತ್ತನಂ ಮಾರ್ಕೊಂಡು (ಪಂಪಥಾ. ೧೧-೮ ವ); 
ಸುರಪನುಖುಬೆಗೆ ಸೀವರಿಸೆ ಮೋಹರಿಸಿ ಮುರಿದೆಅಗುವ ಮಹೀಧರದುರ 
ವಣೆಯ ತೆಅನಂತೆ ತೇರೈ![ಐಾಕಾಂ. ರಯಿ]ಸಿದವು ಗಗನದಲಿ (ತೂರರಾ. 
೪-೪-೦೭). ಪಿ. ಬುದ್ಧಿ ಯೊಳಗಂ ಸಾರೈಸಿ ಅಹಂಕಾರಮಂ ತೇರೈಸಿ 
ಚಿತ್ತದೊಳು ಪೂರೈಸಿ (ಬಸರ. ೪-೬೧); ನೀರಾಟಕ್ಕೆಳೆಸಿದ್ಯೈೆರಾವತವಾರಣ 
ಶರೀರ ಗೌರವರ್ಣಂ ತೇರೈಸಿದಂತೆಯುಂ . . . ನೈರ್ಮಲ್ಯದಿಂ ನೂರ್ಮಡಿ 
ಸಿರ್ದ ಅಮರನದಿಯಂ ಕಂಡು (ರಕಳು. ೯೯ ಬ); ಅಂಧಕಾರವನು 
ತೆವರಿ ತೇರೈಸುತಿಹ ತೇಜದೇಳ್ಗೆ (ಸೌಂದಪು. ೦-೨೬) ; ನೀಡಿಡುವಾ ಮೊಗ 
ನಿಡುಸುಯ್ಯು ನಾಸಿಕ ತೇರೈಸುವಾ ತಳ್ಳಂಕ (ಶ್ರೀಪಾಲ. ೪-೯೫). ೩. 
ದುಶ್ಶ್ಕಾಸನೋರಸ್ಮಳೋಷ್ಟಸೃತಾಸೃಗ್ವಲಪಾನಮಂ ಬಯಸಿ ಬಾಯ್‌ 
ತೇರೈಸೆ ಸೈತಿರ್ಪೆನೇ (ಪಂಪಭಾ. ೭.೫೮1; ಹಬ್ಬಿ ಹಾರೈಸಿ ತೇರೈಸಿ ಫಗ 
ಪರಿಪರಿದಾಡಿ (ಅಸರ. ೯-೨೭) ; ಚುಂಬನಕೆ ಬಾಯ್ತೇರೈಸಿಯಾಲಿಂಗನಕ್ಕೆ 
ನಿಜೋದ್ಯದ್ಭುಜ ಶಾಖೆಗಳ್‌ ನಿಮಿರೆ ಮೇಲ್ವಾಯ್ಡಂ ಪಟಾಲೇಖದಂಗನೆ 
ಗಾಗಳ್‌ (ಕುಸುಮೂ.೯-೭ಂ) ತನುರೋಮೋದ್ಗಮ ಘರ್ಮದೊಳ್‌ಪುದಿಯೆ 
ಬಾಯ್‌ ತೇರೈಸೆ (ಕಾಂತೀಶ್ಶ. ೫-೩೪). ೪, ಗಂಂಪಾಗಂ; ಒಟ್ಟಾಗಂ: ಮೇಲೆ 
ಮೇ ಂಬ್ಬೇಳ್ವ ರಿಪುಶರಜಾಲಧಾರುಧೂಮವಸ್ನಿಜ್ವಾಲೆಗುಣಿ್‌ ತೇರೈಸಿ 
ಕೋರೈಸಿತು ಕುರುಸ್ತೋಮ (ಕುವ್ಯಾಕ ೦೯-೦) ; ತೇರೈಸಿ ಮಾಗಧ ಹಿಮ 
ವಂತರೊಳಗಾದ ಭೂರಿವ್ಯಂತರರಿಗೆ ಕೂಡೆ ಚಾರು ರತ್ನಾಂಬರಗಳನಿತ್ತ 
ನೊಲ್ಲು (ಕರಣೆ. ೭೩-೦೦೬); ತೇರೈಸಿ ಬರ್ಪ ತುಂಬಿಗಳ ಮೈಗಪ್ಪು ಮುಂಗಾರ 
ಮುಗಿಲ್‌ (8ಬಫು. ೪8-೨೨). ೫. ನಿಧಾನವಾಗಂ; ವಂಂದವಾಗಂ: ಒಳಗೆ 
ಗರ್ಭಂ ಬೆಳೆಯೆ ಪೊಜಗೆ ತನು ನಳನಳಿಸಿ ತಿಳಿದು ಮೆಲ್ನಡೆ ಜಘನಭಾರದಿಂ 
ತೇರೈಸಿತ್ರಿವಳಿ ಮೈಗರೆಯೆ (ಕಲ್ಲರ. ೨೨೯-೪). [ತೇರಯ' + - ಇಸ್ಕು] 

ತೇರಯ್ಕೆ (ನಾ). ೧. ತವಕ ; ತಂಡಿತ ; ಲವಲವಿಕೆ: ಅಚ್ಚವಣ್ಬೀಅೌದ 
ದಾಳಿಂಬಂ ತೆದುದ್ಯಾನದೊಳೊದವಿಸ:ಗುಂ ಬಾಯ್ಗೆ ತೇರಯ್ಕೆಯುರ್ವಂ 
(ನಂದ್ರಪು. ೦೧-8೪). ೨. ಕಾಳಗದ ಒಂದು ಪಟ್ಟು; ಯಂದ್ಮದ 
ಒಂದಂ ರೀತಿ: ತೆಜಿಪು ಪಸರವಾರೈಕೆ ತೇರಯ್ಕೆ ಕೂರ್ಪಂ ಕಿತವಾಕಾರಂ 
ತಡಂ ಕಿತ್ತಡವೆನಿಪ. ಭೃಗು ಪ್ರೌಢಿಯಿಂ ಕೊಲ್ವನುಗ್ರಾಹಿತನೆಂ 
(ಎಕ. VIII, ಸೊರಬ. ೧೪೦-೩೪ ; 1108), [ತೇರಯ್‌ ; - ಕೆ] 

ತೇರಯ್ಸು "ತೇರಯಿಂಸಂ' ನೋ. 

ತೇರವಾದ (ನಾ). [ಬೌದ್ಧ] ವಂಹಾತ್ಮರ ಉಪದೇಶ ; ಸ್ಕವಿರವಾದ 
ತೇರವಾದವೆಂದರೆ ಮಹಾತ್ಮರ ಉಪದೇಶವೆಂದರ್ಥ (ಛಾತತ್ತ,. ೧೯೦). 

[ತೇರ («ಎ ಥೇರ) + ವಾದ್ಯ./ಪಾಲಿ. ಥೇರವಾದ] 

ತೇರಸ, ತೆರಸ (ನಾ). ೧. ಒಂದಂ ಸಂಖ್ಯಾವಾಚಕ ; ಹದಿಮೂರಂ : 
“ತೇರಸ - ತ್ರಯೋದಶ” (ತದೃಕೋ. ೧೮); ಕರೆಯಬಹೆನಾ ನಿನ್ನನಾಯ 
ವಸರಕೆ ತೇರಸವೀರಷೋಡಿಶವರ ಗಣಾರ್ಚನೆಗೆ (ಬಸಪು. ೦೪-೦೨) ; 
ದಶಗಣ ತೇರಸ ಷೋಡಶ ದ್ವಾದಶ ಮಿಸುವೇಕಾದಶ ರುದ್ರರುಗಳು .. . 
ಬಂದರು (ಬಸಪ. ೧-3೩). ಪಿ. ಎ ತೇರಸಿ: ಮಾಘಶುದ್ಧ ತೇರಸದೊಳ್‌ 
ಗುರುಯೋಗದೊಳ್‌ ಪುಟ್ಟೆ (ಜಾವುಂಪು. ೪9-೧೪) : ಎಸೆವಾಶ್ವಯುಜದ 
ತೇರಸದಿಂ ತೊಟ್ಟಯ್ದುದೆವಸ (ಮಂ)ಂ ಮಟ ಕಣಯಲ್‌ (ಅಟ್ಟ: 
೪-0೭೪). ತೆರಸ: ೨, ಫಾಲ್ಗುಣ ಶುದ್ಧ ಶೆರಸ[ಮುಂ) ಆದಿತ್ಯವಾರ 
ಮುಮಾದನ್ನು (ಸಾಇಇ. ೩೫-;, ೩೧-೨; 30ನೆಯ ಶಶ). 


ತೇ ರಸ 


ತೇರಸರ್‌ - ಪ್ರಸಿದ್ಧರಾದ ಹದಿಮೂರು ಜನ ಶಿವಶರಣರಂ ; ಐ 
(ಪಾಲ್ಕುರಿಕೆ ಸೋಮನಾಥನು ಹೇಳಿರಂವಂತೆ) ಕಲ್ಯಾಣಪಟ್ಟಣದಲ್ಲಿ 
ಪ್ರಸಿದ್ಧರಾಗಿದ್ದ ಬಸವರಾಜ, ಸಂಗಯ್ಯ, ಬೊವ್ಮಿಸೆಟ್ಟಿ, ಸಾತ್ವಿಕ 
ಸಂಗಯ್ಯ, ಮೋಳಿಗೆ ನಿಜಸಂಗವ್ವೆ, ದೇವರಸ, ಕನ್ನಮರಸಿ, 
ಪಡಿಹಾರಿ ಬಸವಯ್ಯ. ಹೂವಿನ ಬಾಚಿದೇವಯ್ಯ, ದೇವಯ್ಯ, 
ಓಹಿಲದೇವಯ್ಯ, ಬೊಪ್ಪಿದೇವ ಮತ್ತು ಕಾಮಲದೇವಿ ಎಂಬ 
ಹದಿವಂರಂ ವಂಂದಿ ಶರಣರು: ನರರು ಕೇಳಲು ಕೂಡೆ ಸಾಆ್‌ಸಿ 
ಭರದೊಳವರೊಳು ತೇರಸರುಮೆನೆ ಬಿರಿ£ರು]3ಿದೆಸೆವ ಪದಿಮೂವರುಂ 
(ಬಸಪು, ೫೧-೬೦); ಹರುಷದಿಂ ಪ್ರಮಥರಂ ರುದ್ರರಂ ತೇರಸರನುರುದಶ 
ಗಣಂಗಳಂ . , . ಭಕ್ತಿಯಿಂಂದೊರೆದು (ಅಶಿಚಿಂ. ೩೪-೩೩); ಕಾಣುತೊಲವಿಂ 
ಸಂಶವಿಸಿ ತೇರಸರ್ಗೂಡಿ . . . ಲಿಂಗಮಂ ಪೂಜೆಗೈದು (ಸಿದ್ಮೇಪು. ೭-೭೦): 

[ ಆ ಪ್ರಾ. ತೇರಸ./ಸಂ. ತ್ರಯೋದಶ] 
ತೇರಸಿ, ತಿರಸೆ, ತೆರಸಿ, ತೇರಸೆ (ನಾ). ಚಾಂದ್ರಮಾನಮಾಸದ ಪಕ್ಷಗಳ 
ಹದಿಮೂರನೆಯ ದಿನ,-ತ್ರಯೋದಶಿ: “ತೇರಸಿಯೆ ತ್ರಯೋದಶಿ” 
(ಕತುನಿ, ೬೪); ವೈಶಾಖಶುದ್ಧ ತೇರಸಿಯ ಬೆಳಗಪ್ಪ ಜಾವದೊಳು (ಜಾವೂಪು. 
೪೪-೯); ಕದನಂ ಮಾರ್ಗಶಿರದ ಶುದ್ಧದಿನಂ ತೇರಸಿ . . . ಅಮಾವಸೆಯ 
ದಿವಸದೊಳಂ ನಿರ್ಮೂಲವಕಾಯ್ತು ಕೌರವವಂಶಂ (ಗದಾಯು. ೯-೩೭). 
ತಿರಸೆ: “ತ್ರಯೋದಶಿ-ತಿರಸೆ” (ಹೊನುಗ. ೧೦೪). ತೆರಸಿ : “ತೆರಸಿ ತ್ರಯೋ 
ದಶಿ” (ಕವಿಕಂ. ೨೬೦). ತೇರಸೆ: ಸಿತಪಂಚವಿ: ಸಪ್ತಮಿ ದಶಮಿ ತೇರಸೆ ಬಿದಿಗೆ 
ತದಿಗೆಯೇಕಾದಶಿಯೆಂಬತಿಶಯದಿನಂಗಳೊಳ್‌ , , . ಯಾತ್ರೆಗೆ ಶುಭದಂ 
(ಉೋಕೋಪ. ೨-೪೫) ; ತ್ರಯೋದಶಿ, ತೇರಸೆ (ಶಬ್ಮಾನು. ೧೬೦ ಪ್ರಯೋ)- 
[ ಆಪ್ರಾ. ತೇರಸೀ./ಸಂ, ತ್ರಯೋದಶೀ] 
ತೇರಸೆ 'ತೇರಸಿ' ನೋ. 
ತೇರಹಪಂಥ (ನಾ). [ಜೈನ] ಒಂದಂ ಪಂಥದ ಹೆಸರಂ : ಹದಿಮೂರು 
ತರದ ಚಾರಿತ್ರವುಳ್ಳವರಾದುದರಿಂದ ತೇರಹಪಂಥದವರೆಂದೂ ಹದಿಮೂರು 
ಜನರು ಕೂಡಿ ಈ ಪಂಥದ ಸ್ಥಾಪನೆ ಮಾಡಿದುದರಿಂದ ಇದಕ್ಕೆ ಈ ಹೆಸರು 
ಬಂದಿತೆಂದೂ `'ಲವರು ಹೇಳುತ್ತಾರೆ (ಜೈನಪ. ೭೬). 
[ತೇರಹ್ಯ (p «ಪ್ರಾ. ತೇರಹ) + ಪಂಥ (ಆಪಂತ್ಯ) ] 
ತೇರಾಳ್‌ (ನಾ). ಬಂಡಿಯನ್ನು ನಡೆಸಂವವನಂ ; ರಥಿಕ ; ಸಾರಥಿ : 
ತೇರಾಳ್ಗಳ ಚಪ್ಪರಣೆಯೊಳ್‌ . . . ಕಿಲ್‌ಗಿಅಿವ ಪೊಂದೇರೋರಣವಿಂ 
ಬಿಡಿದಿರೆ (ರಾಮಾಶ್ಮೆ. ೩೦-೩) ; ಕುದುರೆಯಾಳಕ್ಕೆ, ತೇರಾಳಕ್ಕೆ, ಕಾಲಾಳಕ್ಕೆ, 
ಮೇಣುನೆಯಾಳಕ್ಕೆ. ನಿಮ್ಮೊಳೋರೊರ್ವನ:ಂ ಕಾಳೆಗಂಗುಡುವನು 
(ಶ್ರೀರಾಮಾ. ೬8೧-೭೧). [ತೇರ್‌ * ಆಳ್‌) 
ತೇರಿಸು (ಕ್ರಿ). ಮಂಟ್ಟಿಸು ; ತಲುಪಿಸಂ: ಕನ್ನಡ ಸಂಸ್ಕೃತ ವಾದವನ್ನು 
ಆಂಡಯ್ಕನು ಒಂದು ಘಟ್ಟಕ್ಕೆ ತೇರಿಸಿದನೆಂದು ಹೇಳಬಹುದು (ಕನ್ನನು. 1, 
೧೫೨). [ತೇರು + - ಇಸ್ಕು] 
ತೇರೀಜು (ನಾ). ೧. ಒಟ್ಟು ಮೊತ್ತ: ಕಲಿತು ದಿನದಿನದಿಯತಿ ಚಮತ್ಕಾರದಿಂ 
ಗುಣಿತಗಳ ಭಾಗಿಸಿ ಲೆಖ್ಬ ತೇರೀಜುಚೇರೀಜುವುಂ (ನವಮೋ. ೧೩-೬೨). 
೨. ಕೂಡಂವಿಕೆ ; ಸಂಕಲನ. 
[ « ಮರಾ. ತೇರೀಜ್‌ ; ಹಿಂ. ತೇರಿಜ್‌ ] 
ತೇರ್ಮು, ತೇರ್‌, (ಕ್ರಿ). ೧. ಬಲವಾಗಂ ; ಅಭಿವೃದ್ಧಿ ಹೊಂದಂ ; ಅಧಿಕ 
ವಾಗಂ : ಕುವರಂ ನವಯೌವನದೊದವಿಂಗೆ ನೆಅ*ವೆಆ್‌ಯಂತಿರೆ ತುಂಬಿ 
ತೇರಿದೊಂದು ಮೆಯ್ಸಿರಿಯಿಂ ಸೊಗಯಿಸಿದನಪ್ಪುದುಂ (ರಾವಾಕ್ಕ. 
೦೦೮-೮6) ; ವಯಸ್ಸೇರಿದಂತೆ ಜೀವದಾಸೆಯೂ ಲೋಭವೂ ತೇರಿ ಬೆಳೆ 
ಯುಂತ್ತಿರುವುವು (ಮಂತ್ರಶ.. ೬೨-೧೬) ; ಅವುಗಳ ವರ್ಣನೆಯನ್ನು ನನಗಿಂತ 
ಬರವಣಿಗೆಯಲ್ಲಿ ತೇರಿದವರಿಗೆ ಬಿಟ್ಟುಕೆಟ್ಟಿದ್ದೇನೆ (ಛಾರವೀ. ೧೩೨). 


5 


20 


40 


೩೬೪೨ 


ತೇರ್ಗಡೆ 


೨. ಉತ್ತೀರ್ಣವಾಗು: ಶಿಕ್ಷಕನಾಗಬೇಕೆಂಬ ಹುರುಪಿನಿಂದ ಬಿ. ಟಿ, 
ಪರೀಕ್ಷೆಯಲ್ಲಿ ತೇರಿ. . . ಸಂಸಾರವೂ ಕಾವ್ಯಸಂಸಾರವೂ ಹೊಸ 
ಹುಮ್ಮಸ್ಸಿನಿಂದ ಮೊದಲಾದುವು (ಕಂನಾಸಾ. ೪೬). ೩. ತಿಳಿಯಾಗು : 
ಸ್ವಚ್ಛವಾಗು : ನೀರು ತೇರಿತು ರೂಡ). ೪. ನಿರ್ಣಯಂವಾಗಂ ; ಶೀರಂ ; 
ಫಲಿತಾಂಶಕ್ಕೆ ಬರು: ಲೆಕ್ಕ ಇಷ್ಟಕ್ಕೆ ತೇರಿತು (6ೂ9). ೫. ಸೇರು; 
ತಲುಪು. "ತೇರಿಸು' ಪರಾ. ತೇರ್‌: ೨. "ತೇರ್ಗಡೆ' ಪರಾ. 
[ ದೇ.8 ತಮಿ. ತೇಲಿ, ತೇಟ್ಲಿ : ಮಲ. ತೇಲು; ತೆಲು. ತೇರು, ತೇಟು) 

ತೇರ್ಕು ತೇರ್ಕ್‌' ನೋ. 

ತೇರ್ಕು (ನಾ). ಒಂದಂ ಬಗೆಯ ಔಷಧಿ ಸಸ್ಯ,-ಮೂಲಿಕೆ: "ಕರ್ಕಶಚ್ಛದಃ- 
ಸುರಸುರಲಿಕೆ, ತೇರು, ಮಿಟ್ಟಲಿ, ಸೌತೆ" (ಓಷಧಿ. ೨೬). 7?) 

ತೇರುಕಟ್ಟು (ಕ್ರಿ). ೧. ರಥೋತ್ಸವಕ್ಕಾಗಿ ರಥವನ್ನು ಸಿದ್ಧಮಾಡು,- 
ಅಲಂಕರಿಸಂ : ರಥಸಪ್ತಮಿಗಾಗಿ ದೇವಾಲಯದಲ್ಲಿ ತೇರುಕಟ್ಟುತ್ತಿದ್ದಾರೆ 
(ಕೂ9). ೨. ಶವವನ್ನು ಸಾಗಿಸಂವುದಕ್ಕಾಗಿ ವಿಮಾನವನ್ನು ರಚಿಸಂ ; 
ಚೆಟ್ಟ ಕಟ್ಟು: ಆ ತಮ್ಮನ ಹೆಣಾ ಕೆಡವಿ, ತೇರುಕಟ್ಟೆ ಎಳ್ಳೋ ಮಟ 
ನನಗಂತೂ ಸಮಾಧಾನ ಇಲ್ಲ (ಹೊಸಂಸಾ. ೨). 

[ತೇರ್ಕು (ತೇರ್‌) + ಕಟ್ಟು, 

ತೇರುತೆಕ್ಕೆ (ನಾ). ಕೈವಾಡ ; ಕುತಂತ್ರ : ತಂತಮ್ಮಿನಿಯರಂ ನೆನೆದು 
ಪುರಜನಂ ಮಂತಣಂಗೊಂಡು ಮಟುಗುತ್ತಿರಲ್ಯಾಣುತಾ ಕಂತು ಮಾಡುವ 
ತೇರುತೆಕ್ಕೆಯಿಂದಾ . . . ಕೆಟ್ಟೆವಿನ್ನೇವೆವೆನುಶಿರ್ದರು (ಸಮ್ಮಳೌ. ೩-೧೯) ; 
ಇದು ನಿಮ್ಮ ಮಗಳು ಕಮಲೆಯ ತೇರುತೆಕ್ಕೆಯಿಂತಿದ ನೀವು ಬಲ್ಲಿರೋ 
(ಸಮ್ಮಕ್‌. ೧೦-೨೩). [?] 

ತೇರುಬೀದಿ (ನಾ). ದೇವರ ವಿಗ್ರಹವನ್ನಿಟ್ಟ ರಥವನ್ನು (ಮಾಮೂಲಾಗಿ) 
ಎಳೆಯುವ ದೊಡ್ಡ್ಮರಸ್ತೆ; ರಥಬೀದಿ: ನಮ್ಮೂರಿನಲ್ಲಿ 
ತೇರುಬೀದಿಯೊಂದು ಬಿಟ್ಟರೆ ಉಳಿದವುಗಳೆಲ್ಲಾ ಚಿಕ್ಕ ರಸ್ತೆಗಳೇ (ರೂಢಿ). 

[ತೇರ್ಕು (« ಕೇರ್‌) + ಬೀದಿ] 

ತೇರುಹಬ್ಬ (ನಾ). ರಥೋತ್ಸವ ; ಜಾತ್ರೆ: ಕೆಸರೂರಿನಲ್ಲಿ ತೇರುಹಬ್ಬದ 
ಸಂದರ್ಭದಲ್ಲಿ ಇನ್ನೊಂದು ವಿಶೇಷಸಮಾರಂಭ ನಡೆಯಲು ಏರ್ಪಾಡಾಗಿ 
ದ್ದಿತು (ಚಿಳುಮ. ೧೬೬). [ ತೇರ್ಳು (ಆ ತೇರ್‌) * ಹಬ್ಬ (ಪರ್ಬ) 

ತೇರೆಸೆಗು (ಕ್ರಿ). ರಥವನ್ನು ನಡೆಸಂ; ಸಾರಥಿಯಾಗು: ಮಿಳಿರ್ವ ಪೊಸದಳಿರೆ 
ಪಟಯಿಗೆ ಗಿಳಿಗಳೆ ಪೂಡಿರ್ದ ಕುದುರೆ ತೆಂಗಾಳಿಯೆ ಕಣ್ಣೊಳೆ ತೇರೆಸಗಂವನೆನೆ 
ಬಂದೆಳೆವಾವಿನ ತೇರನೇಟ್‌ ನಡೆದಂ ಕಾವಂ (ಕಲಿಕಾ. ೨೦೯). 

[ತೇರ್‌ * ಎಸಗು,]) 

ತೇರೆಳೆ (ಕ್ರಿ). ದೇವರ ವಿಗ್ರಹವನ್ನು ಕೂರಿಸಿದ ರಥವನ್ನು ಎಳೆ: 
ಜಾತ್ರೆಯಲ್ಲಿ ತೇರೆಳೆಯುವಾಗ ಉಂಟಾದ ನೂಕುನುಗ್ಗಲಿನಿಂದ ಜನ 
ಕಂಗೆಟ್ಟರು (ಕೂಢಿ). ₹ತೇರ್ಯು (ಆ ತೇರ್‌) * ಎಳಿ,] 

ತೇರೈಸು “ತೇರಯಿಂಸಂ' ನೋ. 

ತೇರೊಡ್ಡು (ನಾ). ರಥಗಳ ಗಂಂಪು ; ರಥಗಳ ಸೈನ್ಯ: ತೇರೊಡ್ಡು 
ಗಾಳಿಗೊಡ್ಡಿದ ನೀರದದೊಡ್ಡಿ ನವೊಲಾಗೆ (ಪಂರಾಮಾ. ೧೩-೭೩) ; ತೆಲಪು 
ವಡೆದಿದಿರೊಡ್ಡಿನ ತೇರೊಡ್ಡುಗಳ ಶೂರಸಾರಥಿ ಪ್ರೇರಣದಿನೋರೊಂದಂ 
ಪತ್ತೆ ಸಾರ್ಚಿದಾಗಳ* (ಹಂದ್ರಪು. ೧೦-೭೪ ವ). 

[ತೇರ್ಸ್‌ + ಒಡ್ಡು] 

ತೇರೋಟ (ನಾ). ೧. ರಥದ ಒಟ. ೨. (ಆಲಂ) ರಥವನ್ನು ವೇಗವಾಗಿ 

ಓಡಿಸುವ ಕೌಶಲ್ಯ: ಬಿಲ್ಲ ಜಾಣನ" ಈವಿಸಾಯಸ್‌ . . . ತೇರೋಟದ 


ಸೊಸ್ಮಾನೀಸ್‌ (ಪಾರಸಿ. 8-೬೦). [ತೇರ್‌ + ಓಟ] 


45| ತೇರ್ಗಡೆ (ನಾ). ಜಯಂ; ಗೆಲುವು ; ಉತ್ತೀರ್ಣತೆ; ಸಫಲತೆ : 


ತೇರ್ಗಡೆಯಾಯಿತು ನನಗೆಂಬ ಗೆಲುವಿನ ಸುದ್ದಿಯು ಬರುವಷ್ಟರೊಳಗೆ 


ತೇರ್ಗುದುರೆ 


ಸ್ವರ್ಗಸ್ಥರಾದರು ತಂದೆ (ಇಂಜಾಪ. ೨೦-೯೫) ; ವರ್ಷದಲ್ಲಿ ಕೆಲವು ವಾರ 
ದುಡಿದಿದ್ದರೆ ಒಂದೆರಡು ವಿದ್ಯಾರ್ಥಿಗಳಾದರೂ ತೇರ್ಗಡೆ ಹೊಂದುತ್ತಿದ್ದರು 
(ಸ ಅಮಿ. ೬೧). 
[ ತೇರ್‌; (< ತೇರು) + ಕಡ್ಕೆ./ತುಳು, ತೇರ್ಗಡೆ ; ತೆಲು. ತೇರುಗಡ] 

ತೇರ್ಗುದುರೆ (ನಾ). ರಥಕ್ಕೆ ಹೂಡಿದ. ಕಂದುರೆ ; ರಥಾಶ್ವ : ಒಯ್ಯನೆ 
ನಡೆವ ತೇರ್ಗುದುರೆಯಂ ಕಂಡು (ಕೈಮಿಥಾ. ೩-೪೦). [ ತೇರ್‌ *-ಕುದುರೆ) 

ತೇರ್ದೆಗೆ (ಕ್ರಿ). ರಥವನ್ನು ಎಳೆ: ಆ ಸುಧನ್ಮನಿಪ್ಪತ್ತುನಾಲ್ಕಂಬಿನಿಂ 
ತೇರ್ದೆಗೆವ ಕುದುರೆಗಳ ಕಾಲ್ಗಳಂ ಗಾಲಿಗಳ ಕೀಲ್ಲಳಂ ಮೂಡಿಗೆಯನು 
ಮಾರ್ದಿಸುವ ಚಾಪಮಂ , , , ಕ್ಷಣಾರ್ಧದೊಳ್‌ ಕಡಿಯೆ (ಕೈಮಿಭಾ. 
6೨-೩8). [ತೇರ್‌ + ತೆಗೆ] 

ತೇರ್ನೊಗ (ನಾ). ರಥದ ನೊಗ: ವಿಗಡ ತೇಜಿಗಳುಮನ್‌ ತೇರ್ನೊಗಕೆ 
ತಂದೆನ್‌ (ಬದ್ಮಪ್ರ. ೨೩-8೩೨). [ತೇರ್‌ * ನೊಗ] 

ತೇರ್ಮನೆ (ನಾ). ೧. ರಥವನ್ನಿಡುವ ಮನೆ. ೨. ರಥದ ಹಾಗೆ ಅಂತಸ್ತು 
ಗಳಿಂದ ಕೂಡಿರುವ ಭವನ - ಸೌಧ: ವಿಭೀಷಣಂ . . . ತೇರೈಸಿದನು 
ನೇರಮಲ್ಲಿಂ ತನ್ನ ತೇರ್ಮನೆಗೆ (ಶ್ರೀರಾಮಾ: ೩೭೪-೬೦೮). 

[ತೇರ್‌ * ಮನೆ] 

ತೇರ್ಮರ (ನಾ). ರಥವನ್ನು ಮಾಡಲಂ ಬಳಸಂವ ವಂರ: ತೇರ್ಗೆ ಮರಂ 
ತೇರ್ಮರಂ . . . ಮರಂ ತೇರ್ಗೆ, ಬಣ್ಣಂ ಮನೆಗೆ (ಕಜ್ಮಾನು. ೨೯೨ 
ಪ್ರಯೋ). [ತೇರ್ಕ್‌ * ಮರ್ಕ) 

ತೇರ್ವಾಯ್‌ (ಕ್ರಿ). ರಭಸದಿಂದ ವಂಂನ್ನುಗ್ಲು,-ಹಾಯಂ : ತನ್ನುಪ 
ಚಮೂಪತಿಗಳಂ ಕಡಿದು ತನ್ನುರುವ ಕಡಿತಲೆಗೆ ಬಲಿಗೊಟ್ಟುದಂ ಕಂಡು 
ನಮ್ಮ ಕಲಿ, ನಿಮ್ಮಾನೆ, ತೇರ್ವಾಯ್ಡ್ನನೈ ಪ್ರಹಸ್ತಂ (ಶ್ರೀರಾಮಾ. ೬೩೩- 
೩೬೪). [ತೇರ್‌; (ತೇರು) * ಪಾಯ್‌; ] 

ತೇಲ್‌, ತೇಲು (ಕ್ರಿ). ನೀರಿನಲ್ಲಿ ಮುಳುಗದೆ ಬೆಂಡಿನಂತೆ ಮೇಲೆ ಇರಂ; 
ನೀರಿನ ಮೇಲೆ ಚಲಿಸು: “ಬೆಂಡೇಟ್ಹುದೆಂದೊಡೆ ತೇಲ್ವೂದಕ್ಕು” (ಕಬ್ಮಿಕ್ಕೆ. 
೬೬); ಪೊಸತೆರೆಗಳೊಳ್ಳಿಲ್ಕಿ ತೇಲ್ವ ಹಂಸಂಗಳಿಂ (ಉದ್ಯಟಿ. ೩-೮೬); 
ಶಾರ್ಜ್ಣಭೃತ್ನುಧಾಸರಸಿಯೊಳಲಟ್ಲು ತೇಲ್ಲು ತಣಿದಾಂ ಕಳೆವೆಂ ಭವದಾವ 
ತಾಪಮಂ (ಜಿಕವಿ. ೦-9). ೨. (ಗಾಳಿಯಲ್ಲಿ) ಹಾರಂ; ಹಗಂರವಾಗಿ 
ಚಲಿಸು: ಗಾಳಿಗೆ ತೇಲ್ವ ಮುಗಿಲುಗಳಂದದಿಂದೋಡಿದವು (ಸಾಕ್ಮಛಾ. 
೦೬-೦೨); ನಲುಸಂಯ್ವ ಗಾಳಿಗೆ ತೇಲ್ವ ದುಕೂಲದ ಸೆಜಗು (ಭರಣ. ೦-೩೩); 
ಕೈಪಲ್‌ಗುಟ್ಟುವಂಡಲೆಗೆ ತೇಲ್ಲು ಮೇಲುದು ಜಾಲ? (ತೃಮಿಧಾ. ೩-೭). 
೩. ಪಕ್ಕಕ್ಕೆ ಸರಿ ; ನುಣಂಚಿಕೊಳ್ಳು ; ಜಾರಂ; ತಪ್ಪಿಸಿಕೊಳ್ಳು : 
ತೇಲ್ವುದು. ರಣಾಗ್ರದಿಂದಲ್ಲದೊಡುಳುಹೆನೆನುತೆ' ಕೋಲ್ಕ ಿಳೆಗಣಕಿದನವಂ 
(ಜೈಮಿಳಾ. ೦೨-೩೬). ೪. ಪ್ಲಿರತೆಯಿಲ್ಲದಿರು ; ತಾರಾಡಂ; 
ಹೊಯ್ದಾಡಂ: ಮದಿರಾಪಾನಮಂ ಮಾಡಿಯುರ್ಕಿ ಸೊರ್ಕಿ . ... 
ಜೋಲುತುಂ ತೇಲುತುಂ ಮಲೆಯುತಂಂ ಮನಂಗೊಳಿಪ ತದ್ವನಿತಾಜನ 
ಮಧ್ಯದಲ್ಲಿ. .. ಇರ್ದಂ (ಉದೃಟ. ೫-೯೦ ಭವ); ಪುಸಿಲಜ್ಜೆಯಿಂದೆ 
ತೇಲ್ಲವಳ ತೆಅದಿಂದೆ ನಸುನಗೆಯ ಪಸರಿಸುತೆ (ಜೈಮಿಧಾ. 8-೬೦). ೫, 
ಮೂರ್ಛೆಯಂಂಟಾಗಂ ; ವೈೈವಂರೆ : ಅಳವಳಿದು ಪವನಜಂ ತೇಲ್ವನಿ 
ತಳಿಸೊಳ್ಳಂಡು , . , ಅಚ್ಕುತಂ ತಾನೆ ಕೋಪದಿಂದಾಹವಕೆ ನಡೆತಂದನು 
(ಜೈಮಿಥಾ. ೭-೪೯). ತೇಲು : ೧. ಗುರುಕರುಣವಾರ್ಧಿಯೊಳಗೋಲಾ 
ಡುತಂ ಸಂಭ್ರಮಾನಂದದೊಳಗಕ್ಕುಡಿ ತೇಲು[ಶಾಕಾಂ. ಗಂ]ತೆಂ (ದೀಕ್ಷಾರೋ. 
೩೪-೧೮): ನೀತಿಯೆಂಬುದು ನೀರ ಮೇಲೆ ತೇಲುವ ತೆಪ್ಪ ಮಾತ ಬಲ್ಲವರೆತ್ತ 
ತೆಗೆದಂತೆ ಬಹುದು (ಸಮ್ಮಳ್‌. 6-06) ; ವನಚರಶ್ರೇಣಿ ಬೆಂಡೆದ್ದು 
ತೇಲಿದುವು (ಮೋಹಕ. ೦೯-೪೫); ಕಪ್ಪರ ನೀರಿಗಿಂತ ಹಗುರವಾಗಿರುವುದ 
ರಿಂದ ನೀರ ಮೇಲೆ ತೇಲುತ್ತದೆ (ಮುಂಬಯಿ. ೪-೭೦): ಬಾಳಿನ ಹೊಳೆ 


೩೬೪೩ 


20 


26 


85 


"| ತೇಲಿಕೆ (ನಾ). ೧. 


ತೇಲಿಗೃ 


ಯೊಳು ಕಸದಂತೆ ತೇಲಿದರಾಗದು ಗೆರಿ ಬೇಕು ಕಂದ (ಇಂದಾಪ. 
೦೦೭-೭೧). ೨. ಬಿಳಿಯ ಮೋಡ ಬೆಳಕಿನಲ್ಲಿ ತೇಲುವಂತೆ ಬಂದಳೋ 
(ಗಂಗಾತ, ೯೬-೦೧). ೬. ಲಾಭವಾಗಿ ಬರಂ; ಒದಗಂ: ತೊಡಗಿಸಿದ 
ಹಣದ ಮೇಲೆ ಸ್ವಲ್ಪವಾದರೂ ಬಡ್ಡಿ ತೇಲಬೇಡವೆ? (ರೂಢ). 
೭, (ಎಳೆಯ ಸಸ್ಯಗಳಂತೆ) ಬೇರಂ ಬಿಡದೆ ಮೇಲೆ ಬರಂ: ತೆಂಡೆ ತೀಲಿದೆ 
(ಕೂಡ). ೮. ಭೂವಿಂಯ ಮೇಲೆ ಕಾಣಿಸಂ; ಹುಲು ಬೇರ್ಕ 
ಕರಿಕೆ ಕಣ್ಣಿಗ ತೇಲುವಂದದಿಂದಲಿ ಹೊಡೆ ಹಣವಿನ ಹೊಲನ 
(ಅಮುಸಾಂ. ೩-೦3೨). 
ತೇಲಕಟ್ಟು ಎ ಜೋಲುಬಿಡು ; ತೂಗಂಹಾಕು: ತೇಲಕಟ್ಟಿದ ಕಂಠ 
ಮಾಲೆಗಳ ಗಳಿತಮಂಕ್ತಾಳಿಗಳಗಲಕೆ ಪರಿದೆಸೆಯೆ ಮುತ್ತಿನ ರಂಗವಾಲಿ 
ಗಳನಿಕ್ಕಿದರು ದರುಶನೋತ್ಸವಕೆಂಬ ತೆಅನಾದುದು (ಜೃಮಿಭಾ. ೦೭-೨೪). 
ತೇಲಬಿಡು, ತೇಲಿಬಡು - (ನೀರಿನಲ್ಲಿ) ಮುಳಂಗದ ಹಾಗೆ ವಂಂಂದಂ 
ವರಿಯಲಂ ಬಿಡಂ : ಆ ಹುಡುಗನ ಕೈಗೆ ಸಿಗುವ ಹಾಗೆ ಹೊಳೆಯಲ್ಲಿ 
ತೇಲಬಿಟ್ಟನು (ಮುಂಬಯಿ. ೪-೩೮) ; ನನ್ನವೀ ನುಡಿಗಳಿರ! ಕಾಲದಲೆಗಳೆಲಿ 
ನಿಮ್ಮ ನುರಿಹಣತೆಯಂತಿದೊ ತೇಲಬಿಡುವೆ (ಗಿಳಿವಿಂ. ೩111) ; ಸಾನು 
ರಾಗದಿಂದ ಇಂದು ದೀಪ ತೇಲಿಬಿಟ್ಟೆವೇ - ದೀಪ ತೇಲಿಬಿಟ್ಟೆವು 
(ನಾದಲೀ. ೬೨-೨೦) ; ವಿಶ್ವದಂಚಿನವರೆಗು ತೇಲಿಬಿಡು ನೌಕೆಗಳ (ನೆಲಮು. 
೧೮-8). ತೇಲಿಬರು - ನಿಧಾನವಾಗಿ ಬರಂ: ಗಾಳಿಗಡಲಿನಲ್ಲಿ ತೇಲಿಬರು 
ತಲಿಹವು ನಾದಾ (ಗಂಗಾತ. ೦೦೩-೦). ತೇಲಿಹಾಕು 2 ಮೇಲಿರಂವಂತೆ 
ನೆಡಂ; ಆಳವಾಗಿ ನೆಡದಿರಂ : ತೆಂಗು ತೇಲಿಹಾಕು, ಬಾಳೆ ಬಗೆದು 
ಹಾಕು (ಗಾದ). ತೇಲಿಹೋಗು - ೧. ನೀರಿನಲ್ಲಿ ವಂಂಳುಗದಂತೆ 
ಮುಂದಂವರಿ, ೨. ಕೊಚ್ಚಿಹೋಗಂ: ಪ್ರವಾಹದಲ್ಲಿ ಈಜಿ ಈಜಿ ಶಕ್ತಿ 
ಗುಂದಿ ತೇಲಿಹೋಗುತ್ತಿದ್ದೆ (ರಾಮೂನೆ. ೦೦೦) ; ಜಗವೆಲ್ಲ ತೊಯ್ದ 
ಹೋಗಿದೆ, ತಿಳಿಮಣ್ಣು ತೇಲಿಹೋಗಿದೆ (ನೆಂಮು. ೦೬-೨೨). 
[ ದೇ.॥ ತುಳು. ತೇಲ್‌, ಕೇಲು; ತೆಲು. ತೇಲು. ಪರ್ಜಿ. ಗಡಬ. 
ತೇಲ್‌; ಕುವಿ. ತೇಲಲಿ] 
ತೇಲಾಡಿಸು (ಕ್ರಿ). ನೀರಿನ ಮೋಲೆ ಚಲಿಸಂವಂತೆ ಮಾಡಂ,- 
ಓಲಾಡಿಸು : ಚಿಕ್ಕಹುಡುಗರಿದ್ದಾಗ ಕಾಗದದ ದೋಣಿಯೆನ್ನು ಮಾಡಿ 
ನೀರಿನಲ್ಲಿ ತೇಲಾಡಿಸುವುದೂ ಒಂದು ಆಟ (ರೂಢಿ). 
[ ತೇಲಾಡು * - ಇಸ್ಕು 
ತೇಲಾಡು (ಕ್ರಿ). ೧. ನೀರಿನ ಮೋಲೆ ಚಲಿಸಂ ; ನೀರಿನಲ್ಲಿ ವಂಳಂಗದ 
ಹಾಗೆ ಇರಂ: ಕುಲಪರ್ವತಗಳು ಸಮುದ್ರದಲ್ಲಿ ತೇಲಾಡಿದರೂ . . . 
ಅರ್ಜುನನು ಕರ್ಣನನ್ನು ಜಯಿಸಲು ಸಮರ್ಥನಾದಾನೆ (ಕೈವಾಳ- ೦೬೮). 
೨. (ಆಲಂ) ಉತ್ಸಾಹದಿಂದ ಕೂಡಿರು ; ಸಂತೋಷಿಸಂ : ಶೇಲಾಡು. 
ವಾಗ ಮನಸು ಮೇಲಾಡಶಾವ ಕನಸು (ಗಂಗಾತ. ೦೮-೦). 
[ತೇಲು (ಎ ತೇಲ್‌) + ಆಡು) 
ತೇಲಿ (ನಾ). ಗಾಣಿಗ: ಉಜ್ಜನಪುರದಾ ತೇಲಿ ತಾಮಲಿಂದಾಪುರಕೆ ತನ್ನ 
ಮಗಳನು ಕೊಟ್ಟು ಲಗ್ನ ಮಾಡಿರಲು (ಕನಿಮಾ. ೦೭). "ತೆಲ್ಲಿಗ' ಪರಾ. 
[ ಆಂ. ತೈಲಿನ್‌ ) 
ನೀರಿನಲ್ಲಿ ವಂಂಳಂಗದಂತೆ ಇರಂವುದಂ: “ತೇಲುವುದು, 
ತೇಲಿಕೆ, ಪ್ಲವನ” (೫10೩1೩6102. ಇಂಕನಿ). ೨. ಹಗಂರವಾದಂದಂ : 
ಸಮುದ್ರವು ಉಪ್ಪಾಗಿಯಿರುವುದರಿಂದ ಅನೇಕ ಗುಣಗಳು ಉಂಟು . . 
ಅದರ ನೀರು ಸೀನೀರಿಗಿಂತಲೂ ತೇಲಿಕೆಯಾಗಿ ಇರುತ್ತದೆ (ಅಸಂಶೆ. ೩೪). 
[ ತೇಲ್ಲು (ಎತೇಲ್‌) + - ಇಕೆ./ತಮಿ. ತೇಲಿಕ್ಕೈ: ತೆಲು. ತೇಲಿ] 


45! ತೇಲಿಗ್ಯ (ನಾ). ತೇಲಂವವನಂ: ನೀಲಾಕಾಶದ ತೇಲಿಗನಾಗಿ ಓಲಾಡಿ ಪುಣ್ಮರ 


[ತೇಲ್ಲು(ಎತೇಲ್‌) + - ಇಗ) 
81 


ನಾಡಿಗೆ ಹೋದೆ (ಹಂಸದ. ೧೭೨-೦೮). 


ತೇಲಿಗ್ಕ 


ತೇಲಿಗ್ಯ ತೆಲ್ಲಿಗ' ನೋ. 
ತೇಲಿಸು (ಕ್ರಿ). ೧. ನೀರಿನಲ್ಲಿ ವಂಳಂಗದಂತೆ ಮಾಡಂ ; ತೇಲಾಡಿಸಂ : 
ರಾಯರ ಉತ್ಸಾಹವು ನನ್ನನ್ನೂ ಸಂತೋಷದ ಕೆರೆಯಲ್ಲಿ ಮುಳುಗಿಸಿ 
ತೇಲಿಸಿತು (ರಾಯಳ. ೯೦) ; ಕಾವಿನಲಿ ಬೆಂದೋಡಿ ಆತ್ಮಜಯವಾದಾಗ 
ನೆಲ ಮುಗಿಲ ತೇಲಿಸುವ ಚಿಳಕಿನುಬ್ಬು (ನನಲ್ಲ. ೬೩-೭). ಪಿ. ಅವಬುಖ್ಯ 
ವೆಂದಂ ಪರಿಗಣಿಸಂ ; ಗೌಣವಾಗಿಸಂ : ನಾನು ಆ ಮಾತನ್ನು ತೇಲಿಸಲಂ 
ಯತ್ನಿಸಿದೆ (ಆಲಹೂ. ೬3): ಮಾತುಗಳನ್ನು ಲಘುವಾಗಿ: ತೇಲಿಸಬೇಡಿ 
೩. ಶಿಥಿಲವಾಗಿ ಉಚ್ಚರಿಸಂ ; .ಹಗಂರವಾಗಿ 
ಉಚ್ಚರಿಸಂ : ಉಚ್ಚಾರಣೆಯಲ್ಲಿ ಒಮ್ಮೆ ಒತ್ತಿ ಹೇಳುತ್ತೇವೆ. ಇನ್ನೊಮ್ಮೆ 
ತೇಲಿಸಿ ಹೇಳುತ್ತೇವೆ (ದ್ರಾವಿವಿ. 839). ೪. ಚಾಚು ; ನೀಡಂ: ಬೆನ್ನನು 
ಕೋದು, ಕೈಕಾಲ್ಗಳನು ತೇಲಿಸಿ, ಹೊಳೆದಳು ಮಳೆಯ : ಬಿಲ್ಲಿನ ಹಾಗೆ 
ಸ್ಥಾಣುವಿನೆಳೆಯ ಚಂದ್ರನ ಚಂದದಿ (ಳಎಪು. ೩೮-೦೩). ೫. (ಆಲಂ) 
ಪಾರುಮಾಡಂ ; ರಕ್ಷಿಸಂ: ತೇಲಿಸೋ ಇಲ್ಲ ಮುಳುಗಿಸೋ ನಿನ್ನ 
ಪಾಲಿಗೆ ಬಿದ್ದೆನೊ ಪರಮಕೃಪಾಳೋ (ಪುರಂದ. ೨-೦೮೪ ಪಲ್ಲವಿ). ೬. 
(ಆಲಂ) ನಿವಾರಿಸಂ ; ಪರಿಹರಿಸಂ : ಪೆಜರುಪದ್ರಂಗಳಂ ತೇಲಿಸುವವರ್‌ 
ತಾವೆ ಲೋಕಕಂಟಕರಾದರಿದ ಪರಿಹರಿಸದಿರ್ಪುದು ಬಾಲೇಂದುಮೌಳಿಗೇಂ 
ಸೈರಣೆಯೇ (ಜಬಪು. ೦೬-೨೬). [ತೇಲು (ಆತೇಲ್‌) + - ಇಸ್ಕು] 
ತೇಲೀಜು (ನಾ). ನೀರಿನ ಮೇಲೆ ಹೊಟ್ಟೆ ಮೇಲಾಗಿ ವಂಲಗಿರುವಂತೆ 
ಈಜುವುದಂ : ಅವರು ತೇಲೀಜಿನಲ್ಲಿ ಗಟ್ಟಿಗರು, (ಕಠ). 
[ ತೇಲ್ಲು (ಎತೇಲ್‌) * ಈಜ್ಯು (ಆ ಈಸ್ಕು)] 
ತೇಲ್ಲು "ತೇಲ್‌' ನೋ. 
ತೇಲ್ಕು (ನಾ). ೧. ನೀರಿನ ಮೋಲೆ ಚಲಿಸಂವಿಕೆ: (೪. ೨. (ಉಕ) 
ಕೋಡಿ ; ಹೆಚ್ಚಿನ ನೀರಂ : ನಿನ್ನಿನ ಮಳೆಯಿಂದಲೇ ಹಿರಿಕೆರೆಯು ತೇಲು 
ಬಿದ್ದು, ಇನ್ನೂ ತೇಲು ಹರಿಯುತ್ತಿದೆ (ಕೂರಿ). [ ಆ ತೇಲ್‌) 
ತೇಲುಂಗ "ತೆಲುಂಗ'. ನೋ. 
ತೇಲುಗಣ್ಣ (ನಾ). ಬಸವಳಿದ ಕಣ್ಣುಗಳನ್ನು ಉಳ್ಳವನು : ನಿನ್ನ ಕೆಣಕೆ 
ಶ್ಯಾಸಪಿತ್ತ ತೇಲುಗಣ್ಣರಾಗಿ ಚಿತ್ತವ್ಯಾಕುಲವಿರೆ. ಹಗಲಿರುಳೂ ನಿದ್ದೆಯಿಲ್ಲ 
(ಜಿಂತನ. ೨೨-೨೦), [ ತೇಲುಗಣ್ಣು + - ಅ] 
ತೇಲುಗಣ್ಣು (ನಾ). ೧. ಸ್ಥಿರತೆ ತಪ್ಪಿದ ಕಣ್ಣು ; ಬಸವಳಿದ ಕಣ್ಣು : 
"ಲುಗಣ್ಣು ಹಾಕುತ್ತ ನಡೆದ ಅವನಿಗೆ ನವಚೈತನ್ಯ ಬಂದಂತಾಯಿತು 
(ಜಿಂದುಟ. ಆ ಭಯಂಕರದೃಶ್ಯದಿಂದ ತನಗೆ ತೇಲುಗಣ್ಣಾದು 
ದಾಗಿಯೂ ಹೇಳಿ... ತನ್ನ ಕಥೆ ಮಂಗಿಸಿಧಳು (ಪುನರು. ೨೦೯). 
ಪಿ. ಚಂಚಲವಾದ ಕಣ್ಣು: ಆ ಪಾಂಡಿತ್ಯವನ್ನು ಗೌರವಿಸುತ್ತ 
ಮೂರ್ತಿಯ ತೇಲುಗಣ್ಣುಗಳನ್ನೆ ನೋಡುತ್ತಿರುವ ಚಪಲ ಯಾಕೆ? 
(ಪಾತ್ಮಲ್ಕ. ೨೨೪), 
ತೇಲುಗಣ್ಣು ಮೇಲುಗಣ್ಣುಎ೧. ಆಯಾಸಗೊಂಡ ಸ್ಥಿತಿ ; ಬಳಲಿರಂ 
ವಿಕೆ: ಏಕಾದಶೀಭಕ್ತಮಂಡಳಿ ಅನಶನಸ್ಥಿತಿಯಲ್ಲಿ ಕುಳಿತು, ಮಲಗಿ 
ತೇಲುಗಣ್ಣುಮೇಲುಗಣ್ಣು ಹಾಕತೂಡಗಿತ್ತು (ದೀಪಹ. 11, ಟಿ. 
೨. ಸಾಯುವ ಸ್ಥಿತಿ: ಸ್ವಲ್ಪ ಹೊತ್ತಿಗೆ ಮುಂಚೆ ಅವರ ಸ್ಮತಿ ತೇಲು 
ಗಣ್ಣು ಮೇಲುಗಣ್ಣು ಆಗಿತ್ತು (ಕೂರಿ). 
[ತೇಲ್ಲು (ಆ ತೇಲ್‌) + ಕಣ್ಮು(<ಎಕಣ್‌)] 
ತೇಲುನೋಟ "ತೇಲ್ಲೋಟ' ನೋ. 
ತೇಲುನೋಟಕ (ನಾ). ಮೇಲಂಮೇಲಿನದನ್ನ್ನ ಮಾತ್ರ ನೋಡಂ 
ವವನು; ಆಳವಾಗಿ ಅಭ್ಯಾಸ ಮಾಡದವನಂ: ಕವಿ ಶೃಂಗಾರವನ್ನು 
ಹೆಚ್ಚು ಬಳಸಿರುವುದಾಗಿ ತೇಲುನೋಟಕರಿಗೂ ಅನಿಸದಿರದು (ನಂಜುಂಡ. 
[ತೇಲಂ (ತೇಲ್‌?) + ನೋಟಕ) 


(ಬದುಜ. ೧೦೫). 


೩೯); 


೧೦೦). 


೩೬೪೪ 


ತೇವಿಸು 


ತೇಲುಪಟ್ಟಿ (ನಾ). ಸವಂಂದ್ರಪ್ರಯಾಣದಲ್ಲಿ ಹಡಗಿನಲ್ಲಿಟ್ಟಿರಂವ 
ಪ್ರಾಣರಕ್ಷಣೆಯ ಸಾಧನಗಳಲ್ಲಿ ಒಂದಂ ; ತೇಲಂವುದಕ್ಕೆ ಸಹಾಯಂ 
ವಾಗಂವಂಥ ಸಾಧನ: ಪ್ರತಿಯೊಬ್ಬರಿಗೂ ಒಂದೊಂದು ತೇಲುಪಟ್ಟಿ 
ಯನ್ನ್ನೆ ಒದಗಿಸಿರುವರು (ಕಪಪು. ೩-೦೨೬). 
5 [ತೇಲು ( ಆ ತೇಲ್‌) * ಪಟ್ಟೆ (ಆ ಪಟ್ಟ)? 
ತೇಲುಮನೆ (ನಾ). ನೀರಿನ ಮೇಲೆ ಚಲಿಸುವ ವಂನೆ; ದೋಣಿ; 
ತೆಪ್ಪ : ಸುತ್ತಲೆಲ್ಲ ತನ್ನವರ "ತೇಲುಮನೆ'ಗಳು, ಕೆಳಗೆ. ಅನ್ನವನ್ನು 
ನೀಡುವ ತಾಯಿಕಡಲು (ಮುಂಗಾಮು. ೭೪). 
[ ತೇಲ್ಲು, ( ಆ ತೇಲ್‌) + ಮನೆ] 
10| ತೇಲುಮಾತು (ನಾ). ಅವಂಂಖ್ಯವಾದ ಮಾತಂ ; ಗೌಣವಾದ ಮಾತಂ; 
ಹಾರಿಕೆಯ ಮಾತಂ: ಛೆ, ಛೆ, ಇದೆಲ್ಲ ಬರೀ ತೇ ಲು ಮಾತು! 
(ಹೊಸಕ್ಷಿ. ೫೬).[ ತೇಲಂ, (-ಆ ತೇಲ್‌) * ಮಾತು,] 
ತೇಲ್ನೋಟ, ತೇಲಂನೋಟ (ನಾ). ಅಸ್ಥಿರವಾದ ನೋಟ: ನಿಂದು 
ತೇಲ್ನೋಟದಿಂದಾಸ್ಕವ ನಿರೀಕ್ಷಿಸಲು ಕಂದರ್ಪ ಕಂಡು (ನವಮೋ. 
8-೨೦). ತೇಲುನೋಟ : ಅವಳತ್ತ ತೇಲುನೋಟದಿಂದ ನೋಡಿದನು 
(ರೂಢಿ). [ತೇಲ್‌ + ನೋಟ 
ತೇಲ್ಮುಗಿ (ಕ್ರಿ). ನಿಧಾನವಾಗಿ ವಂಚ್ಚು : ಕರಣದಿಂ ಬೆರಸಿ ಬೋಸರಿಸಿ 
ದೈನ್ಯದಿ ನಾಮೋಚ್ಚರಣೆಗೈವುತ ನೇಮಗಳಿಗೆ ಕರವಿಡೆ ತೇಲನ್ಮಿಗಿವರೆ 
ಗಣ್ಣುಮ್ಮಿಅ*ಿದು. ತಂಪೊರೆದೊಗುವರಲಂಬುಜಲವು (ಳೈರಸೂ. ೨೯೭). 
[ತೇಲ್‌ * ಮುಗಿ] 
ತೇಲ್ಮೆ (ನಾ). ನೀರಿನ ಮೇಲೆ ಚಲಿಸಂವಿಕೆ : “ ತೇಲುವುದು ; ತೇಲ್ಮೆ” 
(೫1081366. ಇಂಕನಿ). [ತೇಲ್‌ + - ಮೆ] 
ತೇವ (ನಾ). ಹಸಿ; ಒದ್ದೆ; ಆರ್ದ್ರತೆ : “ತೇವಂ ಎ ಆರ್ದ್ರಂ” (ಕಾಕಕ್ಕ. 
6೦೫) : ದ್ರಾಕ್ಷೆ, ಖರ್ಜೂರ . . . ತೇವ ತಾಗಿದರೆ ಹಾಳಾಗಬಹುದು 
(ಅಡುಸೌ, ೩೪) ; ಕೆಸರುಗದ್ದೆಯ ವಿನಾ ಭೂವಿಂಗಳನ್ನು ಉಳುವಾಗ 
ಭೂಮಿಯಲ್ಲಿ ತೇವ ಹೆಚ್ಚಾಗಿರಬಾರದು (ವ್ಯಪಮು, 09): ದೀದಿಯ 
ಕಣ್ಣುಗಳು ತೇವವಾಗಿರುವುದು ನನ್ನ ಕಣ್ಣಿಗೆ ಬಿದ್ದಿತು (ಬಾಇಆ. 8). 
[ ಆಸಂ. ತೇಮ ) 
ತೇವಗೊಳ್ಳು (ಕ್ರಿ). ಒದ್ದೆಯಾಗಂ ; ಹಸಿಯಾಗಂ : ಬಡಬ್ರಾಹ್ಮಣನ 
. ಒಣಗಿದ ನಾಲಗೆ ಆಗಲೇ ತೇವಗೊಂಡಿತ್ತು (ಪದ್ಮಸೆ. ೦೩೬); ಭಟ್ಟಿನಿಯ 
ಕಣ್ಣುಗಳು ತೇವಗೊಂಡವು (ಬಾಣಆ. ೦೪೨) ; ಕಣ್ಣುಗಳತ್ತರೆ ಬಹು ಬೇಗ 
ಮೂಗುವೆ ತಾನಾಗಿ ತೇವಗೊಳ್ಳುವುದು (ಇಂಜಾಪ. ೨೩೭-೭೦). 
[ ತೇವ + ಕೊಳ್ಳು, (ಕೊಳ್‌) ) 
ತೇವಟಿಗೆ "ತಿವದಿಗೆ' ನೋ. 
85 ತೇವನ (ನಾ). ಒಂದಂ ಬಗೆಯ ಮೇಲೋಗರ: “ತೇವನ - ತೇಮನ 
ಎ ಒಂದು ಬಗೆ ಮಜ್ಜಿಗೆ, ತೇವ” (ತದ್ಕಳೋ. ೧೮); “ತೇಮನಂ, ನಿಷ್ಮೂನಂ- 
೨ ತೇವನವೆಂಬ ಮಜ್ಜಿಗೆಪಳಿದ್ಕ. ಹಸೀಮಜ್ಜಿಗೆ . ಚಟ್ಟಿ” 
(ಸಿದ್ಧಾಂತಿ. 3೮೬). [ ಆಸಂ. ತೇಮನ] 
ತೇವಾರ (ನಾ). ತವಂಳುನಾಡಿನ ಪ್ರುಚೀನ ಶಿವಶರಣರಂ ಶಿವನನ್ನು 
ಕಂರಿತಂ ರಚಿಸಿದ ಭಕ್ತಿಗೀತೆಗಳ ಸಂಗ್ರಹ : ಕನ್ನಡಗೀತಾಸಾಹಿತ್ಯದ 
ಮೇಲೆ ತಮಿಳುನಾಡಿನ ಶಿವಶರಣರ ತೇವಾರಗಳ ಪ್ರಭಾವ ಅಪರಿಮಿತ 
ವಾಗಿ ಆಗಿರುವುದು (ಅವಜಂ. ೧೪ ಏರಿಕೆ); ವೀರಶೈವರು ಶಿವಶರಣರ 
ವಚನಗಳನ್ನೂ ತಮಿಳು ಶೈವಸಿದ್ಧಾ ್ಲೀತದವರು ತೇವಾರಗಳನ್ನೂ ಪ್ರಮಾಣ 
ಗಳಾಗಿ ಅಂಗೀಕರಿಸಿದ್ದಾರೆ (ಭಾರದ. ೨೧೦). [ -ತಮಿ. ತೇವಾರ] 
45[ತೇವಿಸು (ಕ್ರಿ). ತೇವಮಾಡಂ ; ಒದ್ದೆಯಾಗುವಂತೆ ಮಾಡಂ : ಜಲಶಿ 
= ತೇವಿಸಿದಪಂ (ಕಾಶಕ್ಕ. 9೪೬). [ತೇವ - ಇಸ್ಕೂ] 


16 


20 


30 


40 


ತೇವುಳ* 


ತೇವುಳ್‌ "ತೇವಂಳಂ' ನೋ. 

ತೇವುಳಿ "ತೇವಂಳಂ' ನೋ. 

ತೇವುಳು "ತೇವಂಳಂ' ನೋ. 

ತೇಹ "ತೇಗ್ಯ' ನೋ. 

ತೇಳ್‌ "ತೇಟಹ್ಮ್‌' ನೋ. 

ತೇಳು "ತೇಟನ್ಗೌ' ನೋ. 

ತೇಳ್ಬೇರ "ತೇಟಕ್ತೀರ”' ನೋ. 

ತೇಣಿೌತು (ನಾ). ಪುಷ್ಟಿಯಾದುದಂ; ಬಲವಾದಂದಂ; ಗಟ್ಟಿಯಾದುದಂ: 
ಘನಮಪ್ಪುದು ಗಂಭೀರಸ್ವನಮಪ್ಪದು ತೇಜ್‌ತಪ್ಪುದುತ್ಸಾಹೋನ್ಮೀಲನ 
ಮಪ್ಪುದು ಹೇಷಿತಮದು ಧನಕನಕಸಮೃದ್ಧಿ ಮಾಡಲಾರ್ಕುಂ ಜಯಮಂ 
(ಅಶ್ಶಕಾ. ೩-೨೩). 

ತೇಜೌದಂ - ಪುಪ್ಪನಾದವನಂ ; ಬಲಿಷ್ಠ ;: “ತೇಟ್‌ದನೆನೆ ಪುಷ್ಟಿ 
ಯಾದಂ” (ಕರ್ಣಾನಿ. ೩೦). 
[ ದೇ.8 ತಮಿ. ಮಲ. ತೇಜ್ಜಿ ಎ ಉತ್ಕರ್ಷ, ಬೆಳವಣಿಗೆ 

ತೇಲ್‌, (ಕ್ರಿ). ನಾಶವಾಗು ; ಅಳಿ (?): ಬೀಟುವಿನಂ ಕಣ್ಣುಳ್ಳೆ ನಿರಾಳಂ 
ಬನಮಾಗೆ ಮನದ ಮೋಹಸ್ತಂಭಂ ಬೀಟ ವಿಷಯಾನುರಾಗಂ ತೇಟಿಃ 
ನಭಸ್ಮಲದೊಳಾದುದುಳಾ ಪಾತಂ (ಅಜಿಪು. ೬-೪೬). 

[ಐ ಇದು "ಕೀಟ್‌್‌' ಎಂಬುದರ ಅಪಲಿಖಿತವಿರಬಹುದು ] 

ತೇಟ*,, ಚೇಳಂ,, ಚೇಟ್‌, ಚೋಳಂ, ತೇಳ್‌, ತೇಳು, ತೇಲಿ (ನಾ). 
ಬಾಲದಲ್ಲಿ ಕೊಂಡಿಯನ್ಲಿ ಉಳ್ಳ ಒಂದಂ. ಬಗೆಯಂ ವಿಷಜಂತಂ ; 
ವೃಶ್ಚಿಕ : “ ದ್ರುತಃ, ಆಳಿಃ, ವೃಶ್ಚಿಕ -ಈ ೩ ತೇಬಿಕ್‌ (ಚೇಳು) ” 
(ಹಲಾಯು. ೧೦೬-೨೩) ; “ತೇಟಕಿಂದೆನೆ ವೃಶ್ಚಿಕದೊಳ್‌” (ಕರ್ಣಾನಿ. ೮೦); 
ಪುಟ್ಟಿದ ತಾಣಕ್ಕಟಿವಂ ಪುಟ್ಟಿಸಲೊಡರಿಸುವ ಕಿಚ್ಚು ತೇಟ* ಕ್ರಿಮಿ 
ಕುತ್ತಂ ಪುಟ್ಟುವವೋಲ್‌ ದುಷ್ಕೃತದಿಂ . ಪುಟ್ಟಿದನೀ ಪಾಪಕರ್ಮನೆನ್ನಯ 
ಬಸುಜ0 (ಕಾದಂಉ. ೪53) ; ಪರ್ದಿನಂತೆ ಕೀಟ್ವರ್‌ ತೇಟಿನಂತೆ ನೋಯಿ 
ಸುವರ್‌ (ಧರ್ಮಾಮೃ, ೩-೭೩); ತಿಂದ 'ತೇಟ್‌ನಂತೆಯುಂ ಪೊಡೆವ 
ಸಿಡಿಲಂತೆಯುಂ . . . ಪೋದಳ್‌ (ಲೀಲಾವ. ೦೪-೦೦೬ ವ); ಕೇಡುಗಾಲಕ್ಕೆ 
ತಾಮೊಗೆವರ್ತೇಟಕೊಗೆವಂತಿವರ್ನಿನಗೆ (ಅನಂಪು. ೦೩-೪೪) ; ಮಾಡಿದ 
ನೇಕೆಯೊ ಮೇಲಂ ನೋಡದೆ ಬಿದಿ ವಿಷಮಫಣಿಗಣಲ್ಲಳ ಪಲ್ಲಂ ರೂಢಿಸಿದ 
ತೇಟಿಕ್ಸಿ ಮುಳ್ಳಂ ನಾಡಲ್‌ಕೆಯ ದುರ್ಜನಂಗೆ ನಿಡುನಾಲಗೆಯಂ (ಧರ್ಮನಾ. 
9-೬೨) ;ಪುದಿದಿರ್ಪುದು ತೇಟಿಕ್ಸಿ ವಿಷಂ ತುದಿವಾಲದೊಳ್‌ (ಜಿಕವಿ. ೦-೩೩). 
ಚೇಳು : ಊಲದ ಚೇಳಿನ ಏಐದ ಬೇನೆಯಲ್ಲಿ ಮೂಜುಲೋಕವೆಲ್ಲಾ 
ನರಳಿತ್ತು (ಅವದಡಂ. 0೪-೩೭೩) : ಚೇಳಿಂಗೆ ಬಸುಖಾಯಿತ್ತೆ ಕಡೆ ಬಾಳೆಗೆ ಫಲ 
ವಾಯಿತ್ತೆ ಕಡೆ (ಬಸವ-೩೬೪); ಚೇಳ ಬೆನ್ನಿನೊಳೊಡೆದು ಮೂಡುವ ಬಾಲ 
ವೃಶ್ಚಿಕದಂತೆ (ಕುವ್ಕಾಛೀ. ೦೦-೯): ಚೇಳಿನ ಮಂತ್ರ ಬಾರದವನು ಹಾವಿನ 
ಗುದ್ದಿಗೆ ಕೈ ಹಾಕಿದನಂತೆ (ಗಾದೆ) ;: ಹಾವಿಗೆ ಹಲ್ಲು, ಚೇಳಿಗೆ ಬಾಲ (ಗಾದೆ). 
ಚೇಟಿಕ್‌ ; “ ದ್ರುತಮಾಲಿ ವೃಶ್ಚಿಕಂ ಕ್ರೂರಚೇಟಕಿನಿಕುಂ” (ಮಂಗರಾ. 
೦೦೯-3); ಚೇಟಿಕ್‌ ಚಿಕ್ಕದೆಂದಟ್ಕಆಂ ತೆಗೆಯಲ್‌ ಕಚ್ಚದೆ (ಸೋಮೇಕ. ೪೦). 
ಚೋಳು : ಜೋಳಿಗೆ ಪಾರುಪತ್ಯ ಕೊಟ್ಟ ಹಾಗೆ (ಗಾದ). ತೇಳ್‌ : ಅಹಿ 
ಕೊಣ್ಣಡೆ ತೇಳ್‌ ತಿನ್ನಡೆ (ಎಇ. ೫11, ೨೮೨-೦೯೩; 1077). ತೇಳು: 
ವೇಣು ಕದಳಿ ತೇಳು ಕರ್ಕಟಗಳು ಕೇಡು ಮಾಣದೆ ತಮಗಾಗುವಲ್ಲಿ ಹುಣಿಸೆ 
ಫಲವಾಗುವಂತೆ ನೀ ಮಕ್ಕಳ .ಜಾಣ ಪಡದೆ ಕೆಡುವುದಕೆ (ಅನಂಡ. 
೨0-9೨೬) ; ನಾನೊಂದು ತೇಳಾಗಿ, ಆಮೆಯಾಗಿ. ಅಂತಹ ಇನ್ನೇನಾದರೂ 
ಆಗಿ ಹುಟ್ಬಬಾರದಾಗಿದ್ದಿತೇನು (ಸುಗುಗಂ. ೧೦೪-೭). ತೇಟಿ: ಸ್ಪರ್ಶ ರಸ 
ಗಂಧಂಗಳಿಂಬೀ ಮೂಅನಜೌವ . . . ಪೇನು ಸೀರು ತೇಲು ಇಂದ್ರಗೋಪ 
ತೇರಂಟಿ (ಪಸಾರ. ೪೯). 


೩೬೪೫ ತೈಜಸ 


ತೇಟ ಬಾಲ ಎ ೧. ಚೇಳಿನ ಬಾಲ: “ ಅಳಂ, ವೃಶ್ಚಿಕಲಾಂಗೂಳಂ - 
ಈ ೨ ತೇಟ (ಚೇಳ) ಬಾಲಂ” (ಹರಾಯು. ೧೦೬-೨4). ನ. ಒಂದಂ 
ಬಗೆಯ ಸಸ್ಯ ; “ಕತ್ತರಿ” (ಡತುನಿ. ಕಿ. 1, ೬೬). 
[ದೇ.58 ತಮಿ. ಮಲ. ತೇಳ್‌ ; ತುಳು. ತೇಳ್‌, ತೇಲ್‌, ಚೇಳ್‌ ; ಕೊಡ. 
ಕ ತೇಳೀ : ತೆಲು, ತೇಲು ; ಮಲ್ತೊ. ತೇಲೆ] 
ತೇಟು "ತೇಟಿಕ್ಯ' ನೋ. 
ತೇಟ್ಕುಟಿಗ (ನಾ). ಚೇಳಿನ ವಿಷವನ್ನು ನಿವಾರಿಸುವ ಒಂದು ಬಗೆಯ 
ಮೂಲಿಕೆ: ಜಲದಿಂದಂ ತೇಲ-ುಟ (ಡಿ) £ ಟಿ] ಗನ ನೆಲಗುಂಬಳಮೆಂಬಿವಂ 
ಸಮಂಗೊಂಡರೆದಿಂ ಪಲವಜಕೊಳೇಂ ಕುಡಿಸಲ್ಕಂ ಖಲ ವೃಶ್ಚಿಕ 
10 ವಿಷಮದಾಕ್ಷಣಂ ಪಜಶಿಪಡುಗುಂ (ಐಮದ. ೧೧-೨೭). 
[ ತೇಟ್‌್‌, + - ಕುಟಿಗ್ನ) 
ತೇಟಕ್ತೀರ, ತೇಳ್ಸೇರ(ನಾ).ಚೇಳನ್ನೂ ವಾಹನವಾಗಿ ಉಳ್ಳವನಂ; ಭೈರವ: 
“ತೇಟಿಕ್ಷೀರಂ ಬಿಗುರ್ವರಿಜಂ - ಈ ೨ ಭೈರವಂಗೆ ಪೆಸರ್‌ ” (ಜಿಶಸಾ. ೦-೮) ; 
“ ಬಿಗುರ್ವರಿಜಂ ತೇಟಕ್ಷೀರಂ ಬಗೆಯ:ಲ್ರಾಂ ಭೈರವಂಗೆ” (ಕವಿಕಂ. ೨೩) ; 
15] ಪೊದರ್ದಲೆಯ ಕರ್ಮೊಗದ ತೇಟಕ್ಷೀರನೊಂದು ಪೊಡರ್ಪಿನ . .. ಜವನ 
ದೂಲುಗಾಜಿರ ಜಂಗುಳಿ (ರಾಮಾಕ್ಕ. ೭೯-೧೪). ತೇಳ್ಬೇರ ; “ಭೈರವಂಗೆ 
ತೇಳ್ಡೇರನೆಂಬ.ವ ಪೆಸರ್‌ ” (ಕಠರ. ೪). 
[ತೇಟ್‌ , + ತೇರ್‌, + - ಅ]? 
ತೈ (ನಾ). .ಕುಣಿತದ ತಾಳವನ್ನು ಸೂಚಿಸಂವ ಒಂದಂ ಅನಂಕರಣ 
೩0 ಶಬ್ದ : (ಕಿ). 
ತೈಜಸ (ಗಂ). ೧. ಹೊಳಪುಳ್ಳ; ಪ್ರಕಾಶಮಾನವಾದ. (ನಾ). ೨. 
ಕಾಂತಿ; ಹೊಳಪು ; ಪ್ರಕಾಶ: ತೀಡುವೆಲರಿನ ಗುಂಪು ತೀವ್ರಾಭ್ರಗಳ 
ಗುಂಪು ಮೂಡಿ ಬಹ ಚಪಲುತಿಶಯದಿಂಪು ತೈಜಸದಿ ಕೂಡಿರುವ ವೈಭವದ 
ಲಂಪು . . . ಚಿರಮೆನುತ ಲಾಲಿಸುವ ಮೂಢರಿಂಗೇನೆಂಬೆನು (ವೆಂಕಾರಾ- 
25 ೨-೯-೨೩) : ಮಿಂಚೆ ರೋಮಹಂಚನಿಸಿತೆಂಬವೋಲ*್‌ ಮೊಗಕೆ ತುಳ್ಳಿದುದು 
ತೈಜಸಂ (ಶ್ರೀರಾಮಾ. ೩೯೯-೯೯೬). ಹಿ. ತೇಜಸ್ಸಿಗೆ ಸಂಬಂಧಿಸಿದ 
ಇಂದ್ರಿಯ ;.ನಯನೇಂದ್ರಿಯ ; ಕಣ್ಣು: ರೂಪವುಳ್ಳ ನಯನವು ತೈಜಸ 
(ಛಾತತ್ತ,. ೩೬4); P ಶಾಸ್ತ್ರಗಳಲ್ಲಿ ಫ್ರಾಣಕ್ಕೆ ಭೂವಿಂ, ರಸನಕ್ಕೆ 
ಜಲ, ನಯಂನಕ್ಕೆ ತೇಜಸ್ಸು, ಸ್ಪರ್ಶಕ್ಕೆ ವಾಯು, ಶ್ರವಣಕ್ಕೆ ಆಕಾಶ 
36( -ಹೀಗೆ ಪಂಚೇಂದ್ರಿಯಂಗಳಿಗೂ ಪಂಚಭೂತಗಳಿಗೂ ಸಂಬಂಧವನ್ನು 
ಹೇಳಿದೆ. ೪: ಲೋಹ: “ಎಲ್ಲ ಲೋಹಂ ತೈಜಸಂ” (ಮಂಗರಾ. 
೩೦-8೫). ೫. [ತತ್ತ್ವಶಾ] ಮೂರಂ ವಿಧವಾದ ಅಹಂಕಾರತತ್ತ್ವ 
ಗಳಲ್ಲಿ ಒಂದು ; ರಜೋಗುಣಪ್ರಧಾನವಾದ ಅಹಂಕಾರ : ಮುತ್ತೆ 
ಅದಹೆಂಕಾರವದಟ್‌ಂ ಸತ ದಿಂ ವೈಕಾರಿಕವು ತಿಳಿ ಮತ್ತೆ ತೈಜಸ .ರಜದಿ 
ತಾಮಸದಿಂದ ಭೂತಾದಿ (ಅಮ್ಮತ. ೪-೦೦) ;.ವೈಕಾರಿಕ, ತೈಜಸ, ತಾಮಸ 
ವೆಂದು ಮೂರು ವಿಧ ಅಹಂಕಾರತತ್ವಗಳಿರುವುವು (ಹಸಾರ. ೧೪-೧ 
ತಾತೃರ್ಯ) ; ಸಾತ್ವಿಕಾಹಂಕಾರಕ್ಕೆ ವೈಕಾರಿಕವೆಂದೂ ರಾಜಸಾಹಂಕಾರಕ್ಕೆ 
ತೈಜಸವೆಂದೂ ತಾವಂಸಾಹಂಕಾರಕ್ಕೆ ಭೂತಾದಿಯೆಂದೂ ನುಮಾಂತರಗಳು 
ಶಾಸ್ತ್ರದಲ್ಲಿ ಹೇಳಿವೆ (ತತ್ಮಶು. ೬. ೬. (ಸಂಖ್ಯಾದರ್ಶನದ ಮೇರೆಗೆ) 
40  ಸತ್ವಗಂಣಪ್ರಧಾನವಾದ ಅಹಂಕಾರ : ತೈಜಸಂ ವೈಕಾರಿಕಾಯತ್ತ 
ಭೂತಾದಿಯಂದಹಂಕಾರದಿಂತೀಯವನಿಯಲ್ಲಿ ಮೂದೆಜನಾದುದಾ ತೈಜಸವೆ 
ಸಾತ್ವಿಕದ ಗುಣವು (ವೀಕ್ಮಿ ಫು. ೬-೩-೧೦) ; ತೈಜಸದಲ್ಲಿ ಸತ್ವಗುಣವು ಪ್ರಧಾನ 
ವಾಗಿಯೂ ವೈಕೃತದಲ್ಲಿ ರಾಜಸಗುಣವೆೊ ಪ್ರಧಾನವಾಗಿ ಇರುವುವು 
(ಧಾತತ್ತ್ಮ. ೬೬೪). ೭. ಸ್ವಪ್ನಾವಸ್ಥೆಯನ್ನು ಅನುಭವಿಸುವ ಜೀವ ; 
45| ಆತ್ಮನ ಒಂದಂ ಅವಸ್ಥೆ : ಸೂಕ್ಷಶರೀರದಲ್ಲಿರುವ ಜೀವನಿಗೆ ತೈಜಸನೆಂದೂ 
ಅಂತರಾತ್ಮನೆಂದೂ . . . ಹೇಳುವರು (ಶಿವಾಸೂ. ೪೯); ಈ ವಿಧದವಸ್ಥೆ 


`85 


ತೈಜಸಾವರ್ತನಿ 


ಯಲಿ ಹೊಳೆಯುವ ಜೀವನೆನಿಸುತ ವಿಶ್ವ ತೈಜಸನೋವಿ ಪ್ರಾಜ್ಞನೆನಿಪ್ಪ 
ಪೆಸರನು ತಳಿದು ತೋಜುವನು (ಅಮ್ಮತ. ೯-೦೨) ; ಸೂತ್ರವೈಶ್ವಾನರರಧಿ 
ಗತವಿಶ್ವಾತ್ಮನುು ತೈಜಸಂ ಪ್ರಾಜ್ಞಕನಾದಂ ನೀನೆ (ಕಬಶಂ. ೩-೩೫); 
ಈ ರೀತಿಯಾದ ಪ್ರಾಜ್ಞ ತೈಜಸ ವಿಶ್ವರೆಂಬ ಹಂತಗಳನ್ನು ಹತ್ತಿ ಶಿವನೇ 
ಆಗುವನು (ಛಾರದ. ೨೦೭); p ಶಾಸ್ತ್ರಗಳಲ್ಲಿ ಸ್ಕೂಲ ಶರೀರದಲ್ಲಿರುವ 
ಜೀವನಿಗೆ ವಿಶ್ವನೆಂದೂ ಸೂಕ್ಷ್ಮ ಶರೀರದಲ್ಲಿರಂವ ಜೀವನಿಗೆ ತೈಜಸ 
ನೆಂದೂ ಕಾರಣಶರಿ:ರದಲ್ಲಿರುವ ಜೀವನಿಗೆ ಪ್ರಾಜ್ಞನೆಂದೂ ಹೇಳಿದೆ 
೮. [ಜೈನ] ಔದಾರಿಕ, ವೈಕ್ರೀಯಕ, ಆಹಾರಕ, . ತೈಜಸ ವಂತ್ತು 
ಕಾವರ೯ಣಗಳೆಂಬ ಐದಂ ಬಗೆಯ ಶರೀರಗಳಲ್ಲಿ ಒಂದಂ ; ಸ್ಕೂಲ 
ಶರೀರದಲ್ಲಿ ದೀಪ್ತಿಯನ್ನುಂಟುಮಾಡಂವಂಥ ಸೂಕ್ಷ್ಮ ಶರೀರ: 
ಅನುಕ್ರಮದಿನಯ್ಲ್ದು ಭೇದದಿನೌದಾರಿಕ ವೈಕ್ರೀಯಕ(ಮಾ)ಹಾರಕ ತೈಜಸ 
ಕಾವ್ವಣಂಗಳಿವು ತನುವೆನಿಕುಂ (ಸುಕುಮಾ. ೮-00); ಔದಾರಿಕ, 
ವೈಕ್ರೀಯಕ, ಆಹಾರಕೆ, ತೈಜಸ, ಕಾರ್ಮಣ ಎಂಬ ಐದು ತರದ ಶರೀರ 
ಗಳುಂಟು . . . ತೇಜಸ್ಸು ಹುಟ್ಟುವ ಯೋಗ್ಯತೆಯಂಳ್ಳ ಶರೀರವು 
ತೈಜಸವು (ಕೈನಧ. ೩). [ಸಂ.) 

ತೈಜಸಾವರ್ತನಿ (ನಾ). ಲೋಹವನ್ನು ಕರಗಿಸಂವ ವರಸೆ: “ತೈಜಸಾ 
ವರ್ತನೀ, ಮೂಷಾ - ೨ ಚಿನ್ನ ಮೊದಲಾದ್ದು ಕರಗಿಸುವ ಮೂಸೆಯ 
ಪೆಸರು” (ಸಿದ್ಧಾಂತಿ. ೨೭೦). [ಸಂ. ತೈಜಸಾವರ್ತನೀ] 

ತೈತಿಕ್ಕು (ಕ್ರಿ). (2): ಸಂಕಿಲಿನಾಚಿಯರ ನೋಟದೊಡನೆ ತನ್ನ ನೋಟಂ 
ಘಳಿಲನೆ ಸಂದಿಸೆ ನಡೆಗೆಟ್ಟು ಕಂಪಿಸಿ ನಸುಬೆಮರ್ತು ಹೊಸ 
ನೋಟಂ ಹೋರಟೆಗುಟ್ಟಿ ತೈತಿಕ್ಕಿ[ಪಾ9. ಕೈತೆಕೈ]ತಳರದೆ .ತಂತಮ್ಮೊಳ 
ಪೊಕ್ಕ ರೂಪು ಮಗುಳಲಾಆದೆ ನಟ್ಟು ನೋಡುತ್ತಿರಲ್‌ (ನಂಬಿರ. ೦೨-೩೪). 

[ ಐಇದು “ಸೈತಿಕ್ಕು' ಎಂಬುದರ ಅಪಲಿಖತವಿರಬಹುದು ] 

ತೈತಿಕ್ಷೆ (ನಾ). ಸಹನೆ; ತಾಳ್ಮೆ: ಮಿತಿಯನರಿತಾಶೆ, ಸಮುಚಿತವ ಮರೆಯದ 

ಯತ್ನ ತೈತಿಕ್ಷೆ ಕಪ್ಪಾಂಶದಪರಿಹಾರ್ಯತೆಗೆ (ಮಂಳುಳ. ೮೮೦). 
[ ಸಂ. ತೈತಿಕ್ಷ] 

ತೈತಿಲ (ನಾ). ೧. ಖಡ್ಗಮೃಗ ; ಘೇಂಡಾಮೃಗ. ೨. ಒಬ್ಬ ದೇವತೆ. 
೩. ಒಂದು ದೇಶದ ಹೆಸರಂ : ಬಿಸಕಾಂಭೋಜಕ. ಬಾಹ್ಲೀಕ ಸೈಂಧ 
ವಾರಟ್ಟ ತೈತಿಲಂ ವಾನೇಯಂ ಪೆಸರ ಕ್ಷೇತ್ರದ ಹಯಕಾ ಪೆಸರೆ ಪೆಸರ್‌ 
ಜಾತಿಗಳ ಗುಣಾಧಾರಂಗಳ್‌ (ಅಶ್ಶಶಾ. ೬-೭೬). ೪, [ಜ್ಯೋತಿ] 
ಹನ್ನೊಂದು ಕರಣಗಳಲ್ಲಿ ನಾಲ್ಕನೆಯಂದಂ. (ಸ6.] 

ತೃತ್ತಿರ (ನಾ). ೧. ಖಡ್ಗಮೃಗ ; ಘೇಂಡಾಮೃಗ. ೨. ಗೌಜಲಂಹಕ್ಕಿ ; 
ಕಿತ್ತಿರಿ. ೩.ಗೌಜಲಂಹಕ್ಕಿಗಳ ಸಮೂಹ, ಗುಂಪು. (ಸಂ.] 

ತೈತ್ತಿರೀಯ (ಗಂ). ೧. ತಿತ್ತಿರಿಶಾಖೆಗೆ ಸೆ:ರಿದ : ತೈತ್ತಿರೀಯ ಆರಣ್ಯಕ 
ವಂತೂ ಪ್ರತಿಮಾಶಿಲ್ಬಿಗಳಂದ ತ್ವಷ್ಟಾ, ವಿಶ್ವಕರ್ಮ ಮತ್ತು ಕಶ್ಯಪರ 
ಹೆಸರುಗಳನ್ನು ಸ್ಪಷ್ಟವಾಗಿ ಹೇಳುವುದು (ಭಾರದ. ೩೧೦). (ನಾ). ೨. 
ಈಶ, ಕೇನ, ಕಠ, ಪ್ರಶ್ನೆ, ಮುಂಡಕ, ಮಾಂಡೂಕ್ಯ. ತೈತ್ತಿರೀಯ, 
ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕಗಳೆಂಬ ದಶೋಪ 
ನಿಷತ್ತುಗಳಲ್ಲಿ ಒಂದಂ; ಶಿಶ್ತಿರಿ ಶಾಖೆಗೆ ಸೇರಿದ ಉಪನಿಷತ್ತು. [ಸಂ.] 

ತೈನಾತಿ (ಗು). ೧. ನಿಯುಕ್ತ ಮಾಡಿದ ; ನೇವಿಂಸಿರಂವ : ಮಣೆಗಾರನ 
ತಾಬೆಯಲ್ಲಿ ತೈನಾತಿ ಜವಾನರು ಕುಳವಾಡಿಗಳು . . . ಮುಂತಾದ 
ಚಾಕರರು ಉಂಟು (ಕಥಾಮಂ. 1೪, ೩೦); ತಾಲ್ಲೂಕಿನ ತೈನಾತಿ ಜವಾನ 
ನೊಬ್ಬ ಅವನನ್ನು ಎದೆರುಗೊಂಡನು (ಸಣ್ಮಕ. ೪1, ೩೯); ಟಿಳಕರ 
ತೈನಾತಿ ನೌಕರರಲ್ಲಿ ಭಿಸ್ತಿ ಎಂ ಪಕಾಲಿಯವನಿದ್ದ (ಸ್ಮೃತಿಜಿ. ೩೦೩). 
(ನಾ). ೨. ಪರಿಚರ್ಯೆ ; ಸೇವೆ; ಚಾಕರಿ; ಊಳಿಗ: ಕತ್ತಿ 
ಗೋಪಾಲಯ್ಯ ಅರಸಿನವರ ತೈನಾತಿಯಲ್ಲಿಯಿದ್ದರು (ಹೈದರ. ೩೦); 


೩೬೪೬ 


ತೈಲಕ 


ಮಂಂದೆ ಇವಳನ್ನು ಬಾದಶಹ ಬೇಗಮಳು ತನ್ನ ಖಾಸ ತೈನಾತಿಗೆಂದು 
ಕರೆಸಿಕೊಂಡಳು (ಹಂಸಾ. ೦೩೨); ತೈನಾತಿಗೊಂದು ಮನೆಯ ಆಳೂ 
ಹೋಗಲಿತ್ತು (ದೀಪಹ. 1, ೬೦) ; ನನ್ನ ತೈನಾತಿಯಲ್ಲಿ ಷೇಕ" ಮೊಹದಿನ್‌ 
ಎಂ ೨ ಕಾನ್ಸ್ಟೇಬಲ್‌ ಇದ್ದ (ಕಲನೆ. ೧೦೪). ೩. ಊಳಿಗಕ್ಕೆ ಇರಂವವನಂ; 
5) ಚಾಕರ ; ಕೈಯಾಳಂ : ಕಿಗ್ಗಟ್ಟನಾಡ ಮೋದೀಖಾನೆಯಲ್ಲಿ ಜೋಪಾನ 
ದಿಂದ ಮಡಗಿಸಿ ಅದಕ್ಕೆ ಒಬ್ಬ ತೈನಾತಿ ಮಾಡಿ (ಉಾಜೀಂದ್ರ. ೭೭) ; ಜತೆಗೆ 
ತೈನಾತಿಯೊಬ್ಬ (ಕುಡಿಕೂ. ೩೪) ; ಅವರಿಬ್ಬರ. ಬೆನ್ನ ಹಿಂದೆ ತೈನಾತಿಗಳು 
. ಹೊರಡುವಂತೆ ಹಿಂದಿನಿಂದ ಹಿಂಬಾಲಿಸುವ ಜನರು ಇದ್ದೇ ಇದ್ದಾರೆ 
(ಜಾರುದಾ. ೪೪), 
[( “ಹಿಂ. ಮರಾ. ತೈನಾತ್‌. ತೈನಾತೀ ; ಅರ. ತಇನಾತ್‌] 
ತೈಮಾಸ, ತಯಿಂಮಾಸ (ನಾ). ಸೌರಮಾನ ವರ್ಷದ ಒಂಭತ್ತನೆಯಂ 
ತಿಂಗಳಂ: ಸಂಕ್ರಾಂತಿ ಬಂದು ತೈ(ಮಾಘ-ಪುಲ್ಗುಣ)ಮಾಸ' ಹುಟ್ಟಿ 
ಬಿಟ್ಟಿತು (ಕೂನಷ್ಟೈ. ೩೬). ತಯಿಮಾಸ : ಸಾಧಾ[ರಣ]ಸಂವಛ್ಯರದ 
ತಯಿಮಾಸ ೫ ದಿಯಲೂ . , , ಆ ಸ್ತಾನಿಕರಿಗೆ ಕೊಟ್ಟ ಸಂಸ್ತೆ (ಸೌಇಇ. 
12-11, voa-v ; 3870). [ ತಮಿ. ತೈವಣಚ) 
ತೈರು (ನಾ). ಮೊಸರಂ. "ತೈರಂವಡೆ' ಪರಾ. 
( ದೇ.8 ತಮಿ. ಮಲ. ತಯಿರ್‌; ತೆಲು. ತೈರು] 
ತೈರುವಡೆ (ನಾ). ಮೊಸರಲ್ಲಿ ನೆನಸಿದ ವಡೆ; ಮೊಸರಂವಡೆ : 
ಹೈಡ್ರೊಜನ್‌ ಬಾಂಬಿನಿಂದ ಹಿಡಿದು ರಾಜಭವನದ ಪೂರಿ, ತೈರುವಡೆಗಳ 
ಎಸ್ತಾರಕ್ಕೂ ನಮ್ಮ ಹರಟೆ ಹಬ್ಬಿತ್ತು (ಇತಿನೋ. 9೬). [ ತೈರು * ವಡೆ ] 
ತೈರೂರ್‌ (ನಾ). `ಒಂದಂ ಊರಿನ ಹೆಸರು: ತೈರೂರ ಕೌಣ್ಮಿಲ್ಯಗೋತ್ರದ 
ಗಾಮುಣ್ಣ ಸಾಮಿಗಳ ಮಗನ್‌ (ಎಕ. ೩1೪, ಮಂಡ್ಕ. ೧೩-೬; 805). 
[? ಊರ್‌) 
ತೈಲ, (ನಾ). ೧. ಎಳ್ಳಿನಿಂದ ತೆಗೆದ ಎಣ್ಣೆ ; ಎಳ್ಳೆಣ್ಣೆ: “ತಿಲಮೆನಲೈಳ್ಳು 
ತೈಲಮದೆಣ್ಣೆ ತೈಲಕಂ ಹಿಂಡಿ” (ಮಂಗರಾ. ೧೦೦-೫). ೨. ಎಣ್ಣೆ : 
ತಕ್ಕುದೆ ಬೆರಸಲೈ ಫೃತಮುಮಂ ತೈಲಮುಮಂ (ರರ್ಮಾಮೃ. ೦-೪೨); 
ತಿಲದ ಮಿಯ ತೈಲದಂತೆ . , . ಚೆನ್ನಮಲ್ಲಿಕಾರ್ಜುನನ ನಿಲವನಾರೂ 
ಅಟ್‌ ಯಬಾರದು (ಮಹಾದೇ. ಬ. ೯-3); ಮಳಲೊಳ್‌ ತೈಲಂಗಳಂ 
ಹಿಂಡಲಕ್ಕು . ... ಕಡುಮೂರ್ಯಂ ಹಿತ ಕೇಳ್ವನೇ (ಸೋಮೇಶ. ೪೯): 
ಕಮಲಾಕ್ಷಿಯರು ಪೂರಿತ ಪರಿಮಳದ ತೈಲವನು ಮೊಗದು.. 
ನೇವರಿಸಿದರು ಸೆಳ್ಳುಗುರ್ಗಳಲಿ ಶಶಿಮುಖಿಯ ಸಿರಿಮುಡಿಯ (ತೊರರಾ. 
೦-೦೪-೧4) ; ರಘುರಾಮಚಂದ್ರನಿನಿಯಳ ಜೀವದೀವಿಗೆಗೆ ತೈಲವುುಂ 
ಕಾಂತಿಯುಂ ತಾನಾಗಿ ರಸವಾಹದೊಳ್‌" ತೇಲುತಿರ್ದನು (ಶ್ರೀರಾಮಾ. 
೫೫-೨೭) ; ಇಂದು "ಎಣ್ಣೆ' ಎಲ್ಲಾ ತರದ ತೈಲಕ್ಕೂ ಅನ್ಮಯಿಸುತ್ತದೆ 
(ಸಂಶೋಧ.66). ೩. ಕೆಲವು ಔಷಧಗಳನ್ನು ಸೇರಿಸಿ ತಯಾರಿಸಿದ ಎಣ್ಣೆ. 
[ಸಂ.] 
ತೈಲ್ಕ, ತೈಳ (ನಾ). ಎ ತೈಲಪ : ಮೊಲೆವೊತ್ತ ತೈಲಜನನಿಯ ಕೆಲದೊಳ್‌ 
ರಂಜಿಪರೆ ವಿಸಾಸೆವೊತ್ತಣ್ಣಂಗಳ* (ಅಜಪು. ೦-೬೫) ; ಶ್ರೀತೈಲಭೂಪಾಳ 
(ಸೌಇಇ. ೫1-11, ೨೦೩೬-೨೯; 1091). ತೈಳ: ತೈಳಭೂಪ()ಸ್ತತೋ 
ಜಾತೋ ವಿಕ್ರಮಾದಿತ್ಯಭೂಪತಿಃ (ಸೌಇಇ. ೫1-11, ೧೦೩೭-೨೨ ; 1091). 
ತೈಲನ ಸಿಂಘ - ಒಂದಂ ಬಿರಂದಂ : ವೈರಿನಿಃಕಂಟಂ ತೈಲನ ಸಿಂಘಂ 
ಸಾಹಸೋತ್ತುಂಗ೦ (ಇಇ. ಸಸ, ೪೦-೦೧ ; 3068). [?] 
ತೈಲಂಗ "ತೆಲಂಂಗ? ನೋ. 
ತೈಲಕ (ನಾ). ಎಣ್ಣೆಯಂನ್ನ ತೆಗೆದ ನಂತರ ಉಳಿಯಂವ ಸಾರವಿಲ್ಲದ 
ವಸೂ; ಹಿಂಡಿ : “ತಿಲಮೆನಲೈಳ್ಳು ತೈಲಮದೆಣ್ಣೆ ತೈಲ[ಪಾಠಾಂ, ಲಿ]ಕಂ 
[ಸಂ.) 


20 


40 


46 
ಹಿಂಡಿ” (ಮಂಗರಾ. ೧೧೦-೫). 


ತೈಲಕಾರ 
ತೈಲಕಾರ (ನಾ). ಎಣ್ಣೆಯನ್ನು ತೆಗೆಯಂವವನು ; ಗಾಣಿಗ: 
ಸುವರ್ಣಕಾರ . . . ತೈಲಕಾರಾದಿ ಅನಾಥಪ್ರೇಷ್ಯ ದಾಸೀದಾಸಪ್ರಭೃತಿ 


ತಪಶ್ಚರಣಕ್ಕೆ ಅಯೋಗ್ಯಂಗಳಪ್ಪ ಹೀನಜಾತಿಗಳ್‌ (ಪಸಾರ. ೫೦). [ಸಂ.] 
ತೈಲಚಿತ್ರ (ನಾ). ತೈಲವರ್ಣದ ಚಿತ್ರ; ತೈಲವರ್ಣವನ್ನೂು ಉಪಯೋಗಿಸಿ 
ಬರೆದ ಚಿತ್ರ: ಛಾಯಾಚಿತ್ರಗಳು, ತೈಲಚಿತ್ರಗಳು, ನೀರು ಬಣ್ಣದಿಂದ 
ಬರೆದ ಚಿತ್ರಗಳು, ಇವೆಲ್ಲವೂ ಹಾಫ್‌ಟ್ಟೋ ಪಡಿಯಚ್ಚಿಗೆ ಯೋಗ್ಯವಾದ 
ಮೂಲಪ್ರತಿಗಳು (ಮುದ್ರಕ. ೬೦) ; ಅರಸರ ತೈಲಚಿತ್ರಕ್ಕೆ ನಂದಾದೀವಿಗೆ 
ತಗುಲಿ, ಅದು ಉರಿದುಹೋಗುತ್ತಿದೆ (ಸಂಸಕ. ೯೯). 
[ತೈಲ + ಚಿತ್ರ) 
ತೈಲಧಾರೆ (ನಾ). ಎಣ್ಣೆಯಂ ಸಂರಿತ,-ಸಂರಿಯಂವಿಕೆ : ಕಾಲವಕ್ಷಯ 
ದೀಪವದರ ಪಾತ್ರೆಯಪಾರ ಬಾಳ್‌" ಅದರಿನಾದೊಂದು ಕಿರುಹಣತೆ 
ಮಿಣುಕು ಗಾಳಿಯಾರಿಪುದೊಂದನಿನ್ನೊಂದ ಹೊತ್ತಿಪುದು ತೈಲಧಾರೆ 
ಯಖಂಡ (ಮಂಕುಕ. ೦೦೪). [ತೈಲ ೬ ಧಾರೆ] 
ತೈಲನಿಕ್ಷೇಪ (ನಾ). ಭೂಮಿಯೊಳಗಿರಂವ ಎಣ್ಣೆಯಂ ದಾಸ್ತಾನಂ,- 
ನಿಕ್ಷೇಪ ; (011 Reserve. ಪತ್ರಿನಿ. ೩೯). [ ತೈಲ, + ನಿಕ್ಷೇಪ] 
ತೈಲಪ (ನಾ). ಚಾಳಂಕ್ಕವಂಶದ ಒಬ್ಬ ಪ್ರಸಿದ್ಧ ದೊರೆಯ ಹೆಸರಂ: 
ಚಕ್ರವರ್ತಿಯೊಳ್ತೆ 4ಲಿಪನೊಳ್‌ ಪಡೆದಂ ಮಹಿಮೋನ್ನತಿಯಂ0., . . ರನ್ನಂ 
(ಗೆದಾಪು. ೦-೩೭) ; ಶ್ರೀಮಚ್ಚಾಳುಕ್ಕಚಕ್ರೇಶ್ವರನತುಳಬಳಂ ತೈಲಪಂ 
(೪ಅ. 1೪, ೨೦೮-೨; 1076) ; ಕಾಲಾಗ್ನಿರುದ್ರನೆನಿಸಿದುದು ತೋಳ ಬಾಳ್‌ 
ತೈಲಪನಾ (ಕಮದ. ೦೦೭ ಪ್ರಯೋ). (?] 
ತೈಲಪಕ್ವ (ನಾ). ಎಣ್ಣೆಯ ಸ್ವರೂಪಕ್ಕೆ ಬರುವಂತೆ ಪಾಕವಾಗುವುದಂ : 
ಅರಗಿನ ಪುಡಿ ೧ ಪಡಿಯನ್ನು . . . ತೈಲಪಕ್ಕವಾಗಿ ಅಟ್ಟು, ಶೋಧಿಸಿ 
ಕೊಂಡು, ಈತೈಲದಿಂ ಶರೀರಕ್ಕೆ ಲೇಪ ಅಭ್ಯಂಗನಾದಿಗಳಂ ನಡೆಸಲು. ., 
ಶೋಭೆ ಮುಂತಾದ ರೋಗಗಳು ಗುಣಮಕ್ಕುಂ (ಸಕವೈ. ೧೨೮). 
[ ತೈಲ, * ಪಕ್ಕ] 
ತೈಲಪರ್ಣಿ (ನಾ). ೧. ಗಂಧ; ಚಂದನ: * ತೈಲಪರ್ಣಿ - ರಕ್ತ 
ಚಂದನ " (ಗಂಗಾಮ. ೦೩೭). ೨. ಸಾಂಬ್ರಾಣಿ; ಹಾಲಂವಂಡ್ಹಿ ; 
ಲೋಬಾನ. ೩. ದೇವದಾರಂವೃಕ್ಷದಿಂದ ತೆಗೆದ ಎಣ್ಣೆ : (8). 
[ ಸಂ. ತೈಲಪರ್ಣೀ | 
ತೈಲಪರ್ಣಿಕ (ನಾ). ಒಂದಂ ಬಗೆಯ ಗಂಧದ ವಂರ : “ತೈಲಪರ್ಣಿಕಂ, 
೧ ಬಹಳ ತಣ್ಣಗಿರುವ ಚಂದನವು” (ಸಿದ್ಯಾತತಿ. ೨೦೮). 
[ಸಂ. ತೈಲಪರ್ಣಿಕಾ) 
ತೈಲಪಾಕ (ನಾ). ೧. ಎಣ್ಣೆಯಲ್ಲಿ ಹಂರಿದ ಅಥವಾ ಕರಿದ ಪದಾರ್ಥ. 
೨, ಎಣ್ಣೆಯನ್ನೂ ಉಪಯೋಗಿಸಿ ಒಂದಂ ಹದದಲ್ಲಿ ಕಾಯಿಂಸಿ 
ತಯಾರಿಸಿದ ಔಷಧಿಯ ವಸ್ತು : . ತೈಲಪಾಕವನ್ನು ಮಾಡಲು ಎಣ್ಣೆ 
ಯನ್ನು ಹೇಳದಿರುವಲ್ಲಿ ಅಚ್ಚಳ್ಳೆಣ್ಣೆಯೆಂದು ತಿಳಿಯಬೇಕು (ಸಕವೈ. 
೫11). ೩. (7?) : ಅನವರತ ಪುಮುಚ್ಯಮಾನಪ್ರಚುರನಿಜನಾರಾ 
ರಾಜಿಯಿಂದಮವಿರಳ ಮದಜಳ ತೈಲಪುಕ ದುರಾಲೋಕಂಗಳಪ್ಪ ತದ್ವಲ 
ಕರಟಿಘಟಂಗಳನಲ್ಪತುಚ್ಛಚ್ಛಿದ್ರಂಗಳ್ಮಾಡಲ್ಲ ್ಲಿಡೆಯದೆಯಂುಂ (ಆ ದಿ ಫು. 
೧೪-೦೧೩ ಐ). [ತೈಲ, * ಪಾಕ] 
ತೈಲಪಾಯಿಕೆ (ನಾ). ೧. ಜಿರಳೆ; ತೊಂಡಂಗಿ. ೨. ಒಂದಂ ಬಗೆಯ 
ಕೀಟ; ಜೀರುಂಡೆ. ೩, ತೊಗಲಬಾವಲಿ: “ತೈಲಪಾಯಿಕೆ-ತೊಗಲ 
ಬಾವುಲಿ” (ಗಂಗಾಮ. ೧೫೭). [ಸಂ. ತೈಲಪಾಯಿಕಾ) 
ತೈಲಯ (ನಾ). ಒಬ್ಬಾತನ ಹೆಸರು: ಚಾಗಿಗಳ ಬಲ್ಲಹಂ ಮಾರಹೂರ 
ತೈಲಯ (ಎಳ. ೪111, ಸಾಗರ. ೭-೧೪ ; 1026). 
[ತೈಲ್ಯ * ಅಯ್ಯ (ಅಯ್ಯ) 1] 


೩೬೪೭ 


ತೈಲಿಗ 


ತೈಲಯಂತ್ರ (ನಾ). ೧. ಎಣ್ಣೆಯನ್ನೂ ತೆಗೆಯಂವ ಯಂತ್ರ ; ಗಾಣ. 
೨. ಎಣ್ಣೆಯ ಹಬೆಯ ಸ್ಫೋಟನದಿಂದ ನಡೆಯುವ ಯಂಂತ್ರ,- 
ಎಂಜಿನಂ: ತೈಲಯಂತ್ರ. (0 11-881) -ಇದರಲ್ಲಿ ಡೀಸಲ್‌ ಎಣ್ಣೆಯಂಧ 
ಭಾರವೂದ ಎಣ್ಣೆಗಳನ್ನಿ ಇಂಧನವಾಗಿ ಬಳಸುತ್ತಾರೆ (ಶಿಲ್ಪಸಾ- ೨೦೩). 
[ ತೈಲ * ಯಂತ್ರ] 
ತೈಲರಂಥ್ರ (ನಾ). “ಯಂತ್ರಗಳಲ್ಲಿ ತಿಕ್ಕಾಟ, ಮಸೆದಾಟ, ಕಡವೆಂ 
ಮಾಡಲು ಘರ್ಷಣಾಪಹರಣಕ್ಕಾಗಿ ಎಣ್ಣೆ ಒಳವೊಸರುವಂತೆ 
ಮಾಡಿರುವ ರಂಧ್ರ” (01-೫೦1. ಇಂಕನಿ). [ ತೈಲ್ನ * ರಂಧ್ರ] 
ತೈಲವರ್ಣ (ನಾ). “ವರ್ಣದ್ರವ್ಯಕ್ಕೆ ಎಣ್ಣೆಹಾಕಿ ಅರೆದು ಮಾಡಿದ 
ಬಣ್ಣ” (011-0010. ಇಂಕನಿ) : ಅನಂತರ ಈ ಕೆಲಸಗಳಿಗೆ ತೈಲವರ್ಣ 
(011-010886) ವನ್ನಿ ಉಪಯೋಗಿಸತೊಡಗಿದರು (ಲಾಲಪ್ಪ. 1, ೩೯೩). 
[ತೈಲ, * ವರ್ಣ) 
ತೈಲವರ್ತಿ (ನಾ). ೧. ಎಣ್ಣೆಯಲ್ಲಿ ಅದ್ದಿದ ಬತ್ತಿ. ೨. ಎಣ್ಣೆಯ 
ಬತ್ತಿಯಿಂದ ಕೂಡಿದ ದೀಪ: ಕೈಲವರ್ತಿ, ಫೃತವರ್ತಿ, ಕರ್ಪೂರವೆಂಬ 
ತ್ರಿವಿಧದೀಪಂಗಳಂ (ವಿವೇಕ. ೧೧೨). [ತೈಲ + ವರ್ತಿ] 
ತೈಲವಾಯು (ನಾ). ಇಂಗಾಲ ವಿಂಶ್ರವಾದ ವಾಯು : ಕಾರ್ಬೊನ್ನು, 
ಜಲವಾಯೂಗಳ ಮಿಶ್ರಣದಿಂದ ಹುಟ್ಟುವ ಅಪಕಾರಕ ವಾಯುಗಳು-ಇವು 
ಕರ್ದಮೋತ್ಸವಾಯುನವೆಂತಲೂ ತೈಲವಾಯಂವೆಂತಲೂ ಎರಡು ಇರುತ್ತವೆ 
(ಮುಂಬಯಿ. ೬-೪೦). [ತೆ ಲ್ಯ + ವಾಯು) 
ತೈಲಶೋಧನಾಗಾರ (ನಾ). ಎಣ್ಣೆಯನ್ನು ಶುದ್ಧೀಕರಣಗೊಳಿಸಂವ 
ಕಾರ್ಯಾನೆ : (011-೫660687- ಪತ್ರಿನಿ. ೫೯). 
(ತೈಲ, * ಶೋಧನ +೬ ಆಗಾರ) 
ತೈಲಸಿಕ್ತ (ನಾ). ಎಣ್ಣೆಯಂನ್ನು ಲೇಪಿಸಿಕೊಂಡಿರುವವನಂ : ತೈಲಸಿಕ್ತಂ 
ವಿರೋಧಿಪನೊರ್ವಂ ದ್ವಿಜ ಮುಕ್ತಕೇಶಿ... ಧೂಮಮಂ ನಿಪುಣರ್‌ 
ಕಂಡರೆ ಪೋಗರೈ (ಸೋಮೇಶೆ. ೬). [ತೈಲ, * ಸಿಕ್ತ] 
ತೈಲಸ್ಪಟಿಕ (ನಾ). ಒಂದಂ ಬಗೆಯಂ ಹವಳ ; ಶಿಲಾರಾಳ ; ಕರೋಬಾ 
ಮಣಿ: ಕಾರೂಬಾಮಣಿ, ಶಿಲಾರಾಳ, ತೃಣಮಣಿ, ತೈಲಸ್ವಟಿಕ, 
ಅಂಬರ್‌ (೩ಬಶೀr- ಇಂಕನಿ). [ ತೈಲ, + ಸ್ಪಟಿಕ] 
ತೈಲಾಭ್ಯಂಗನ (ನಾ). ತಲೆ ವಂತ, ವೈಗೆ ಎಣ್ಣೆಯನ್ನೂ ಹಚ್ಚಿಕೊಂಡಂ 
ಮಾಡಂವ ಸ್ನಾನ; ಎಣ್ಣೆ ಸ್ನಾನ: ಅಂಗನೆಗೆ ಸೌರಭ್ಯ ತೈಲಾಭ್ಯಂಗನ 
ವನಾಚರಿಸಿ. . . ತಂದುಡಿಸಿದರು ನವದುಕೂಲವನು (ಬಸಪು. ೪-೩೪). 
[ತೈಲ್ಗ * ಅಭ್ಯಂಗನ ) 
ತೈಲಾಭ್ಯಂಜನ (ನಾ). ಎತೈಲಾಭ್ಯಂಗನ : ಅಂದು ಎಲ್ಲರೂ ತೈಲಾಭ್ಯಂಜನ 
. ಮಾಡಿ ಕಣ್ತುಂಬ ನಿದ್ರೆಮಾಡಬೇಕೆಂದು ರಾಜನ ಅಜ್ಞೆ 
(ನಟಿಸಾ. ೬೪೦). [ತೈಲ * ಅಭ್ಯಂಜನ] 
ತೈಲಾರಿ (ನಾ). ಎಣ್ಣೆಯ ಶತ್ರು; ಎಣ್ಣೆಯನ್ನು ಹೋಗಲಾಡಿಸು 
ವುದು ; ಸೀಗೆ: “ತೈಲಾರಿಯೆನಲಾ ಸೀಗೆಯಕ್ಕು” (ಮಂಗರಾ. ೪೩-೪೮). 
[ ತೈಲ, + ಅರಿ) 
ತೈಲಾರ್ಚಿ (ನಾ). ಎಣ್ಣೆಯ ದೀಪ: ಒಂದಾದ ಮೇಲೊಂದು ನಿರ್ವಾಣ 
ವೊಂದಲು ತೈಲಾರ್ಚಿತತಿ ಮಂಜುಮಂಜಾಗಿ ತೋರ್ದಡಂ, ಕೈಗಣ್ಮಿ 
ದೋಲಾಯ್ತು ಶೈಶಿರಜ್ಕೋತ್ತ್ಸೆ (ಶ್ರೀರಾಮಾ. ೪೪೮-೧೦೪). 
(ತೈಲ, + ಅರ್ಚಿ] 
ತೈಲಿ "ಥೈಲಿ' ನೋ. 
ತೈಲಿಕ (ನಾ). ಎಣ್ಣೆ ತೆಗೆಯಂಂವವನಂ ; ಗಾಣಿಗ. [ಸಂ.) 
ತೈಲಿಗ (ನಾ). 2 ತೈಲಿಕ; ಮಿಗೆ ತೈಲಿಗಂಗೆಳ್ಳು ಬೆಳೆದಂದಮಾಯಲ್ತೂ 


(ಆರಾಹ. 6-೪೯). [ತೈಲ * -ಇಗ?) 


ತೈಲೀನ, 


ತೈಲೀನ,, ತೈಳೀನ (ನಾ). .ಎಳ್ಳು ಬೆಳೆಯುವ ಹೊಲ; ಎಳ್ಳಿನ'ಹೊಲ: 
“ತಿಲ್ಕಂ, ತೈಲೀನಂ-ಈ ೨ ಎಳ್ಳ ಕೆಯ್‌” (ಹಲಾಯು. ೨೭-೮): “ಎಳ್ಳ 
ಬೆಳೆವ. ಕೆಯ್‌ ತೈಲೀನಮೆನಿಸಿಕ್ಕು” (ಮಂಗರಾ: 3೯-೪) ; ಲೀಲೆಯಿನದಲ 
ನೆಲಂ ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಧಂ , ... ತೈಲೀನಂ 
ಕೌದ್ರವೀಣಮೌಮ್ಯಂ ಯವ್ಯಂ (ಕಂದ್ರಪು. ೧-೯೧). ತೈಳೀನ : ಏನೆಸೆವುವೊ 
ಕೌದ್ರವೀಣದೌವಿಇನದ ತೈಳೀನದ ಮಾಹೀಣದ ಮೌದ್ಗೀನದ ಬಹುಸಾರ 
ಸಸ್ಮಸಕಳಫಳಂಗಳ್‌ (ಪುಷ್ಕಪು. ೨-೦೨). [ಸಂ.] 

ತೈಲೋಕವೊಟಲ್‌ (ನಾ). ಒಂದಂ ಸ್ಥಳದ ಹೆಸರಂ : ತೈಲೋಕವೊಟಲಂ 
ದೊಮ್ಮಬ್ಬೆ ಆಳುತ್ತಿರೆ ಅಲ್ಲ ಕೊಟ್ಟದು ಆಜುಗಣ್ಣುಗ ಮಣ್ಣು (ಎಳ. 11, 
ಶಿರಾ. ೨೪-೪೩; ಸು. 900). ( ತೈಲೋಕ್ಯ + ಪೊಟಿಲ್‌, 1] 

ತೈಳ "ತೈಲ್ಕ' ನೋ. 

ತೈಳೀನ "ತೈಲೀನ' ನೋ. 

ತೊಂಗಲ್‌, ತೊಂಗಲು (ನಾ). ೧. (ತೂಗಾಡಂವ) ಗೊಂಚಲು ; 
ಗಂಚ್ಛ ; ಕಂಚ್ಚು; ಗೊಂಡೆ: “ ತೊಂಗಲ್‌ ತೊಂಬೆ ಗೊಂಚಲ್‌ 
ತೊಡಂಬೆ ನುಣ್ಣೊದೆದ ಜೊಂಪಂ ತೊಂಗೆ ಗುಚ್ಛಮೆಂದಿರದೊಪ್ಪಿ 
ಪದೆದ ನಾಮಂ? (ಕಬ್ಮಿಕ್ಕೆ. ೦೯); ಪೊಂದಳಿರ ತೊಂಗಲ್ಲಳ ಸುತ್ತುಗೊಂಡ 
ಸುರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ ಕಡೆಯಿಕ್ಕಿದ ಬಿಡುಮುತ್ತಿನ 
ಪೊಡರ್ದುಣ್ಮುವ ಬೆಳಗು (ಅದಿಪು. 5-08 ವು: ಘನನಿತಂಬಬಿಂಬಮಂ 
ಬಳಸಿದ ನೂಲ ತೊಂಗಲ ಮಧುರಧ್ವನಿ . . . ಪೊಣ್ಮೆಯುಂಂ (ಮಲ್ಲಪು- 
೪.೯೭); ತಳಿರ ತೊಂಗಲ ಗದ್ದುಗೆಯೊಳೋಲಗಂಗೆೊಟ್ಟು ಸ್ರ 
ಮುನಿನಾಥ ಕಣ್ಣೆ ಸೆದಿರ್ದನು (ಹಡಳಾ. 8-೬೬); ತಳಿರ ತೊಂಗಲ್‌ ಕೆಂಜೆಡೆಯ 
ಬಿಂಕಮಂ ಬೀಜ್‌... ನೇಜಿ೨ಿಲ್ವರಂ ಚೆಲಾ ದುದು (ಪದ್ಮರಾ. ೮-೩೦). 
೨. ಹೂವಿನ ಗೊಂಚಲು: “ತೊಡಂಬೆ . . . ತೊಂಗಲ್‌, ಜೊಂಪಂ, 
ಗೊಂಚಲ್‌, ಗುಚ್ಛಂ-ಈ ೭ ಷಪ್ಪಮಂಜರಿ”(ಕಕಸಾ. 9೦-೦೯೬). ೩. ಗುಂಪು; 
ರಾಶಿ: ಸವಂಹ: ಸಂಗಡಿಸಿದ ಕಿಜುಜಡೆಗಳ ತೊಂಗಲ್ಗಳಿನೊಪ್ಪೆ ಜಾನು 
ಚಂಕ್ರಮಣಂ . . . ಸಿಂಗದ ಮಟ್‌ಯಂತಿರೆಸೆದು ತೋರ್ಪ ಕುಮಾರಂ 
(ಕಾದಂಪೂ, ೩೩೭); ಧರಿತ್ರಿಯೊಳ್‌ ಕೆದಟುತುಮಿರ್ಪ ತಣ್ಣದಿರ ತೊಂಗಲ 
ಡಂಗೆ . . . ಮಾಸಿದ ಮುಕುರಂಬೊಲಂತೆ ವಿಗತಪ್ರಭನಾಯ್ತಮೃತಾಂಶು 
ಮಂಡಲಂ (ಕುಸುಮಾ, 9-೬೭) ; ನೆಣವಸೆಯ ತೊರಳೆಯ ತೊಂಗಲಿ 
ನೊಂದೆಸೆವ ಚಕ್ರವ ನೋಡಿದನು ದೈತ್ಕಾರಿ (ಕುವ್ಕಾಛೀ. ೬-೩೨). 
೪, ತಲೆಯಲ್ಲಿ ಧರಿಸುವ ಒಂದು ಬಗೆಯ ಆಭರಣ: ಒಪ್ಪುವ ವೀರಪಟ್ಟ 
ಮುದಯಂಗೆಯ್ವಿಂದುವಂ ತೋರ್ಪ ತೊಂಗಲೆ ಜಂಬೂವಿಟಪಪ್ರಹಾರ 
ರುಚಿಯಂ ವಕ್ತಾರುಣಂ ಸಂಜೆಯಂ ಗೆಲೆ ಪೋಲ್ತತ್ತು (ಕಾವ್ಯಸಾ. ೩೨೩ 
ಕೂಡ್ರಳ) ; ಹರನರಸಂ ಸುರರ್ನ್ನೆರದ ಗುಣ್ಣು ಜಟಾವಳಿ ತೊಂಗಲಿನ್ನ ) 
ದುರ್ಧರ ಗಿರಿಸೇತು ಧರ್ಮ್ಮಗಳೆಯಂಕದ ಮದ್ದಳೆ (ಎಕ. ಸ॥1, ಶಿರಾ. 
೨೪-೬೭; 943); ಆದಿತ್ಯನ ಎಲಮೆ ಮಾಬಲಮಾಗೆ ಚನ್ಮ ನೆ ಚನ್ಹ್ರಬಲ 
ಮಾಗೆ ನಕ್ಷತ್ರ ತಾರಾಗಣಗಳೆ ತೊಂಗಲಂಗೆ (ಎಕ. ಸ, ಕೋಲಾರ. ೧೬೦-೧೩; 
ಸು. 31801). ೫. ತೂಗಾಟ ; ನೇತಾಡಂವಿಕೆ. "ತೊಂಗಲಿಸು' ಪರಾ. 
೬, ಒಂದು ಬಗೆಯ ಆಯುಧ (?) : ರಾಹುವೇ ತೊಂಗಲಾಗಿ 
ಕೇತುವೇ ಸುರಿಗೆಯಾಗಿ ಕುಳಿಕನೇ ಮೊನೆಯಹಾಗಿ (ಎಕ. ೪11, ಶಿಕಾರಿ. 
೧೦೮-೪೩; 1054). ೭. ಜುಟ್ಟು (2: ಫೆಗದೆಡೆಮಾಡು ಚಪ್ಪರಿಸು 
ರೂಪಿಡು ಕೂಪಿಡು ಕೂರ್ಪುದೋಜು ಪಾಜಿಗಿಯದೆ ಕೂರ್ಮೆ ಮಿಕ್ಕು 
ತೆಗೆ ತೊಂಗಲನಿಂಬೆನೆ ನೂಂಕು ಯುದ್ಧಮಂ 
ತೊಂಗಲು : ೧. "ತೊಂಗಲೆನೆ ತೊಡಂಬೆಯೆನಲ್ಕೆ 
೪6); ತೊಡಕುಗರುಳಿನ ತೊಂಗಲಿನ 

ಹೊರಳುವ ಹೆಣನ 


(ಕಾಖ್ಯಾವ. ೪೦೬). 
ಗುಚ್ಛಂ” (ಕಠರ. 
ಹೊಟವಡುವ ನೆತ್ತರ ಬಾದಣದ 
ರಾಶಿಯಲಿಡಿದುದಿಳೆ ಕಲಿಕುಂಭಕರ್ಣನ 


೩೬೪೮ 


10 


* [೩0 


80 


35 


46 


ತೊಂಗಳೆ 
ಕರದ ಕದನದಲಿ (ತೊಕರಾ. ೬-3೮-೫೦0) ; ಹೊಂಗೇದಗೆಯದಿರ್ಗಂಚಿ 
ಕಮ್ಮಲರ್ಗಳ ತೊಂಗಲು ಮೆಟಕಿದುವಭ್ರದಲಿ (ಮೋಹತ. ೦೬-೧೯)- 


೬, ತುಣಸಲಸಂದಂಗನುವರಂ ಮುಟ್ಟಿದೊಡಂ 
ಪುಟ್ಟಿದೊಡಂ ಆತ 0೦ ತೊಂಗಲ[ಪಾಕಾಂ. 


ಶ್ರವಕಂಗೆ ಬೋಧಿ 
ತೊವಲ]ನೇಟ್‌ಸಿ ಕೊಂಡು 


ನಡೆವುದು ಈತಂ ಮಹಾವ್ರತಂಗಳನೇಟಿ*ಸಿಕೊಂಡು ತಪೋವನಕ್ಕೆ 
ನಡೆವುದು (ಜೀವಸೆ. ೨೧೨-೩). 
ತೊಂಗಲಾಡು - ತೂಗಾಡು; ಅಲುಗಾಡಂ: ಉರಿಗಣ್ಣ 


ಜಾಲ ದಳ್ಳಿಸೆ ನಿಚ್ಚವಚ್ಚದ ಪಂದಲೆ ತೊಂಗಲಾಡೆ . . . ಮಾರುತಿಗೈ 
ಮೊಗಂ ಮುಮ್ಮೊಗನಾಗೆ ಜಡಿದಂ (ರಾಮಕ್ಕ. ೦೩೨-೮). 
[ ದೇ. 8 ತಮಿ. ತೊಜ್ಜಲ್‌; ಮಲ. ತೊಜ್ಮಲ್‌ : 
ತುಳು. ತೊಂಗೆಲ್‌, ದೊಂಕೆಲ್‌ ; ತೆಲು, ತೊಂಗಲಿ] 

ತೊಂಗಲಿಸು (ಕ್ರಿ). ತೂಗಾಡಂ ; ನೇತಾಡು: ಚೆಲ್ವ ದಶಾಂಗಮುಖ್ಯದ 
ನಟುವೊಗೆಗಳಿಂ ತೊಂಗಲಿಪ ಸರಘಂಟೆಯಿಂ ಮೆಚಿಕಿವುದನರಸ ಕಂಡ 
(ಸಾಳ್ಮಧಾ. ೪-೪೦). [ ತೊಂಗಲ್‌ + - ಇಸ್ಕು) 

ತೊಂಗಲು "ತೊಂಗಲ್‌' ನೋ. 

ತೊಂಗಲುಗುರುಳ್‌ "ತೊಂಗಲ್ಲುರಂಳ್‌' ನೋ. 

ತೊಂಗಲ್ಲಂಟೆ (ನಾ). ಗಂಟೆಗಳ ಗುಚ್ಛ ; ಗಂಟೆಸರ : ತೋಳ ಕಚ್ಚಳಿಯ 
ತೊಂಗಲ್ಲಂಟೆಯ ಜೋಡುಶಂಖದ ಜಗಜಂಪಿನ ಸತ್ತಿಗೆಯ ಪಲಬಿರುದು 
ಗಳ್ನೆಗಳ್ತೆವಡೆಯೆ (ಉಾಜಕೀ: ೬-೦೦ ವ). [ ತೊಂಗಲ್‌ + ಗಂಟೆ) 

ತೊಂಗಲ್ಲು ರುಳ್‌, ತೊಂಗಲುಗುಗಂಳ್‌ (ನಾ). ದಟ್ಟವಾದ ಕೂದಲಂ; 
ಒತ್ತೊತ್ತಾಗಿರುವ ಮಂಂಗೂನಲು : ನೊಸಲಂ ತೊಂಗಲ್ಲುರುಳ್‌ 
ಮೇಲುದನೊಗೆವ ಕುಚಂ ಬೆನ್ನನಾ ನೀಳಕೇಶಪ್ರಸರಂ . . . ಓರಂತಲೆಯೆ 
ಭರತನಂ ನೋಡಲೈತಂದಳೊರ್ವಳ್‌ (ಆದಿಪು. ೧೧-೦೬); ರವಿ ಹಿಮಕಿರಣಂ 
ಕುಂಡಲಂ ನೀಲಮೇಫಘಪ್ರಕರಂ ತೊಂ೦ಗಲ್ಲುರುಳ್ಗಳ" (ಧರ್ಮಾಮ್ಕ. 
೯-೨೩೦): ನಗೆಮೊಗಂ ತೊಂಗಲ್ಲುರುಳ್‌ ಕೆಂದಳಂ ... ಚೆಲ್ಕಾಗಿರೆ 
ನಿಂದ ಬೇಡಿತಿಯರಂ ಕಂಡಂ ಮಹೀವಲ್ಲಭಂ (ಕಾವ್ಯಾವ. ೨೦೬); ತೆಳ್ವಸುಲಿ 
ತೊಂಗಲ್ಲುರುಳ ವಿಮಲ ಪದ್ಮಾವತಿಯ ನಿಟ್ಟಿಸಿದನು (ರಾಘದ. ೦೩-೨೪). 
ತೊಂಗಲುಗುರುಳ್‌ : ತೊಳಪಗಂಗಳ ನಗೆಮೊಗದ ತೊಂಗಲುಗುರುಳ 
ಸುಲಿಪಲ್ಲ . . . ಕಡು ಚೆಲುಶಬರಿಯರು ಕಾಳರಾತ್ರಿಯ ಸಿರಿಗಳೆನಿಸಿದರು 
(ಸಾಳ್ಮೆಭಾ. ೦೬-೭). [ ತೊಂಗಲ್‌ + ಕಂರುಳ್‌, ] 

ತೊಂಗಲ್ಲೊಳ್‌ (ಕ್ರಿ). ೧. ಗೊಂಚಲಾಗಂ ; ಜೊಂಪೆಯಾಗಂ : 
ತೊಂಗಲ್ಗೊಂಡುರು ಕರ್ಣಿಕಾರದಲರಂ ನಲ್ವಾಟಿವಣ್ಣಂ ಮಹೀಶಂಗಿತ್ತಳ್‌ 
(ಉದೈಟಿ. ೯-೦೨) ; ತೊಂಗಲ್ಲೊಂಡಿರ್ದ ಕೆಂಪಾದಸುಗೆಯ ತಳಿರಂ . . . 
ಕೊಟ್ಟನೊರ್ವಂ (ಕಬ್ಮಿಳಾ. ೮೮). ವಿ. ರಾಶಿಯಾಗು ; ಒಟ್ಟಾಗಂ : 
ಸದ್ಭಕ್ತೋಕ್ತಿ ತೊಂಗಲ್ಲೊಂಡಿರ್ಪಿನಮೊಲ್ಹು ನಿಟ್ಟಿಸಿ ಸಮಂತಾ 
ನಂದಮಂ ತಾಳ್ದು (ಉದಟ. ೧೧-೭೯). [ ತೊಂಗಲ್‌ 4 ಕೊಳ್‌) 

ತೊಂಗಲ್ಹೊಂಗು (ಕ್ರಿ). ಗೊಂಚಲಾಗಿ ತೂಗಾಡು: ಬಳ್ಳಿಯೊಳೆ ಪಣ್ತು 
ತೊಂಗಲ್ಹೊಂಗುವ ತೊಂಡೆಯ ಕಟತಿವಣ್‌ (ಉಾಮಾಶ್ಮ. ೬೦-೧೧). 

[ ತೊಂಗಲ್‌ + ತೊಂಗ್ಳು] 

ತೊಂಗಲ್ವರಜಿ (ನಾ). (ಅಲಂಕಾರದ) ಗೊಂಡೆಗಳಿಂದ ಕೂಡಿದ ಹಗ್ಗ : 
ಕನಕಘಂಟೆಗಳ್ಮಿಳಿರ್ವ ಕೊರಲ ಮಿಸುನಿಯ ತೊಂಗಲ್ವರಜಿಯ ಚಿನ್ನಮಣಿ 
ಪುದಿದ ಪಕ್ಕಗಂಟೆಯ ಗಂಧಸಿಂಧುರಸಂದೋಹದಿಂ (ಕಾಜರೇ. 
೬೨೧೦ ವ). [pಇದು 'ತೊಂಗಲ್ವೊರಜೆ' ಎಂಬುದರ ಅಪಲಿಖಿತ) 

ತೊಂಗಳೆ (ನಾ). (2) : ತೊರಳೆ ತೊಂಗಳೆ ಮಜ್ಜೆ ಮಾಂಸಗಳನು ಸವಿದುರು 
ಭೂತದೆಂಜಲು ಕೈಗೆ ಎಜಿ್ಕವ ಘಟದ ವಾರಿಗಳಿನೆ ರಕ್ತವ ಕಟ್‌ದುವು 
ಭಟರ ಖಡ್ಗಗಳು (ಕಂನವಿ. ೧೫-೩೩). [7] 


ತೊಂಗಿಸು 


ತೊಂಗಿಸು (ಕ್ರಿ). ಒದಗಿಸು ; ಒಡ್ಡು: ಅಂಗಜ ಹೆಂಗಳ ಸಿಂಗರ 
ವನದೊಳು ತೊಂಗಿಸಿ ಮಂನಿಮೃಗಾವಳಿಯ ಜಂಗುಳಿಗೊಡ್ಡಿದ ಬೆಳ್ಳಾರ 
ವಲೆಯೆನೆ ಕಂಗೊಳಿಸಿತು ಸೂಳೆಗೇರಿ (ಕಂನವಿ. ೬-೯೧). 
[ ತೊಂಗು, + - ಇಸ್ಮು] 

ತೊಂಗು, (ಕ್ರಿ), ೧. ತೂಗಾಡಂ ; ಜೋಲಾಡಂ; ತೊನೆದಾಡಂ: 
ತೊಂಗುವ ಫಲಾವಳಿಯ ಭಾರಂಗಳಾವಗಂ ಪಿಂಗವು (ಕೈಮಿಧಾ. ೧೯-೬): 
ಕಮ್ಮಲರ್ಜೊಂಪವೆ ಜಲ್ಲರಿಯಾಗೆ ಪಣ್ತು' ತೊಂಗುವ ಪಣ್‌ ಫಲಾವಳಿ 
ಯಾಗೆ (ಕಾಮೂಕ್ಕ. ೫೬-3೬). ೨. ಬಾಗು ; ಬಗ್ಗು : ತೊಲಗು ಚಿಂತೆಯೆ 
ವಿಕಟಗುಹೆಯೊಂದು ನಿನಗಿರಲಿ , ತೊಂಗಿದರೆಗಲ್ಲುಗಳ ಮರೆಗೆ 
ಬೇಗನೆ ಹಾರು (ಳಾವಗೀ. ೨೨೭). ೩. ಹೊರಟುಹೋಗು:; ಸರಿ: ಅವಳ 
ಪೊತ್ತ ಮನದ ತಲೆಗೆ ನೋವು ತೊಂಗದಾ ನೋಟಕಜನದ (ಕುರಾಸಾಂ- 
೨೦-೬೨) ; ತೊಂಗಿದ ಹಲ್ಲು ಬಹವೆ (ಛರಕ. ೩೯-೯೦). ೪. ಒದಗಂ ; 
ಉಂಟಾಗು ; ದೊರಕು : ಅಲಘುರುಜೆಗಳ್ಲೊಂಗೆ ನಾರುಬೇರ್ಮುಣಿ 
ಮಂತ್ರಗಳನೊಲ್ಲದಿಹುದು ಮೂವತ್ತೆಂಟನೆಯ ಶೀಲ (ಪಾಸೋಪು. 3-೬೭); 
ಲಿಂಗದ ಹಾರ ಜಂಗಮದರ್ಥದಾಗರ ತೊಂಗುವ ಭವಕೆ ನೀ ದೂರ 


೩೬೪೯ 


(ಅಮುಸಾಂ. ೫-೯೩); ವೈಭವಂ ಪಿಂಗಿ ತೊಂಗಿದ ದರಿದ್ರದುಃಖದೊಳಾರ್ಯ | 


ಚೂಡಾಮಣಿಯ ಬಳಿಗೆ ಬಂದು (ಕೂಟ್ಕೂಬ. ೦೩-೩೪). ೫, ಬಯಂಸಂ ; 
ಆಸೆಪಡಂ: ಹೊಂಗುವ ಮನ ಶಿವಪೂಜೆಗೆ ತೊಂಗುವ ಮನ 
(ಕಂಕಕಂ. 3೬). [ದೇ.8 ತಮಿ. ಮಲ. ತೊಜ್ಯು ; ತೆಲು. ತೊಂಗು ] 
ತೊಂಗ್ಗು (ನಾ). ೧. ಜೋಲು ಬಿದ್ದಿರಂವುದಂ ; ನೇತಾಡಂವಿಕೆ : (8). 
೨. ಆಧಾರವಿಲ್ಲದಿರುವಿಕೆ : ಹಂಗು ಹರಿದ ಮೇಲೆ ತೊಂಗೇನು 
ತೊಡರೇನು? (ಗಾರು). 4 
ತೊಂಗುತೊಸಗು - ತಪ್ಪನ್ನು ಹಂಡಂಕುವಾಗ ಆಡಂವ ಮಾತು: 
ಎಂಥ ಪದಾರ್ಥವನ್ನು ತಂದುಕೊಟ್ಟರೂ ತೊಂಗುತೊಸಗು ಎಂದು 
ಹೇಳುತ್ತೀರಿ (ಪಂಯಾತ್ರೆ. 88). [ ಎತೊಂಗು;] 
ತೊಂಗೆ, ಜೊಂಗೆ (ನಾ). ೧. ಗೊಂಚಲಂ ; ಗುಚ್ಛ : “ತೊಂಗಲ್‌ ತೊಂಬೆ 
* * * ತೊಂಗೆ ಗುಚ್ಛಮೆಂದಿರದೊಪ್ಪಿ ಪದೆದ ನಾಮಂ” (ಕಬ್ಳಿಳ್ಕೆ. ೧೯): 


“ತೊಡಬೆ ... ಗುಚ್ಚಂ ಸೊಗಯಿಪ ತೊಂಗೆಯೆ ತೊಂಗಲ್‌ ಬಗೆಯಲ್‌ 
ಬುಧರಿಂದೆ ಗುಚ್ಚಕಕ್ಕುಂ ನಾಮಂ” (ಕವಿಕಂ. ೭). ೨. ಹೂವಿನ 
ಗೊಂಚಲು : “ತೊಡಂಬೆ, ತೊಡಬೆ, ತೊಂಗೆ , . . ಗುಚ್ಛೆಂ-ಈ ೭ 


ಪುಷ್ಪಮಂ೦ಜರಿ” (ಕಠಸಾ. 88-೦೯೬). ಜೊಂಗೆ : ೧. ತ್ರಿಕೂಟವೆಂದೆಂಬ 
ತ್ರಿವಿಧಮೂಲೆಯ ಜೊಂಗೆ (ಜಿಜಾವ. ೩೮-೬). 

[ ದೇ.॥ ತುಳು. ತೊಂಗೆ, ಜೊಂಕೆ, ದೊಂಕೆ] 
ತೊಂಚವಂಚ, ತಂಚಾವಂಚ, ತೊಂಚಾವಂಚ (ನಾ). ಹಿಂದಂ ಮುಂದು 
ನೋಡುವಿಕೆ ; ಅನುಮಾನ ; ವಿತಾನಾಮೇಷ : ಎಣಿಸಂವುದಂ : ಏನು 
ಹೇಳಬೇಕೋ ತಿಳಿಯದೆ. _ ತೊಂಚವಂಚಪಡುತ್ತ ಇದ್ದ ಆನಂದ 
(ಮರಳ. ೩೬). ತಂಚಾವಂಚ : ಈ ತಂಚಾವಂಚದಲ್ಲಿಯೇ ಕಾಲ ಕಳೆದು 
ಹೋಗಿತ್ತು (ಕಪಸ. ೧). ತೊಂಚಾವಂಚೆ : ವಿಷಯವನ್ನೇ ಆಯ್ಕೆ 
ಮಾಡಿ ಎಂದರೆ ಕೊಂಚ ತೊಂಚಾವಂಚ (ಮನೋನಂ. ೦೪೪). [?) 


ತೊಂಚಾವಂಚ "ತೊಂಚವಂಚ' ನೋ. 


ತೊಂಟತನ (ನಾ). ತೊಂಡಂತನ (?): ಏಳನೆ ಗುಣ ಜಟ್‌ದು ಎಂಟ 
ಗುಣದ ತೊಂಟತನವ ಬಂಧಿಸಿ ತೋಜುವದಕ್ಕೆ ಮುನ್ನವೇಮನ ಜಾಜಿ 
ನಿಂದ ಮತ್ತೆ ವಿಸಿಅಲಿಲ್ಲವಾಗಿ (ಮೋಳಿಮಾ. ೦೯೩-೭೨೬). 

[ ತೊಂಟ್ಯ + - ತನ] 


28 


80 


40 


ತೊಂಡ,, ತಂಡ್ಕು (ನಾ). ೧. ಸೇವಕ ; ಗುಲಾಮ: ತೊತ್ತು ತೊಂಡರ | 68 


ಕಾಲ ತೊಳೆದು ಸೇವೆಯ ಮಾಡಿ ಬದುಕುವನ ಪಡಿದೊತ್ತಿನ ಮಕ್ಕಳೆಂದು | 


ತೊಂಡ್ಕ 


ಎಂಬರಲ್ಲದೆ ರಾಜಕುಮಾರನೆಂದೆನ್ನರು (ಜನ್ಮವ. ಕ. ೦೮೫-೪೦೫) ; ಮಡದಿ 
ತೊಂಡನೆನುತ್ತ ನೀರೆಆ್‌ಯದಿರೆ ಕೈಯ ಕಡಿದು ಹಾಯ್ಕಿಯೆ ಮೆಜಕಿದ 
ಕಲಿಕಂಬರು (ಅಶಿ೫9. ೩೩-೪4); ತೊತ್ತುಗೈವುದು ಲೋಕವೀತಗೆ ಮೃತ್ಯು 
ಗಿತ್ಕುಗಳಿವನ ತೊಂಡರು (ಳಾಶಿರಾ. 3೩-೭): ಚಿಾಮುಂಡಿಯನೊಲಿಸಿ 
ಕೊಂಡವನ ತೊಂಡನ ಮಾಡಿಕೊಡುವೆನು ನಿನಗೆ (ಕುರಾಸಾಂ. ೨೪-೩೬). 
೨. ಭಕ್ತ; ಆರಾಧಕ: ಮಾಡುವವರೆಲ್ಲರೂ ಮಹಾಲಕ್ಷ್ಮಿಯ ತೊಂಡಂದಿರು 
(ಸರ್ವವ, ೬೩-೩೩೯) ; ಪುರಂದರವಿಠಲನು ತೊಂಡರಿಗೆ ತೊಂಡನಾಗಿ 
ಸಂಚರಿಸುತಿಹನು (ಪುರದ. ೦-೧೪೭-೩) : ತಿರುಕುರುಂಬೆಯ ತೊಂಡ 
ರಂದು ಕಂಥೆಯನೊಗೆದು . . . ಕೈಲಾಸಮಂ ಪೊಕ್ಕರು (ಜಿಬಪು. 8೩-೩೭). 
೩.ವಂದಂಕ ; ವಯಸ್ಸಾದವನು ; ವೃದ್ಧ. "ತೊಂಡಜ್ಜ' ಪರಾ. 
ತಂಡ್ಕು : ೧. ನೀನಾಡಿಸಿದಂತೆ ನಾನಾಡುತ್ತಿದ್ದೆ ಸಂಜ್ಞೆಯನಟ್‌ದ ತಂಡಿ 
ನಂತೆ ವೇದಿಸಿದುದ ನಾ ಸಾಗಿಸಿದೆ (ಸಗಬೊ. ೮೩). 
ತೊಂಡಮಂಡಳಿಕ - ಮಲೆತ ಸಾಮಂತ ; ಸೊಕ್ಕಿದ ಮಾಂಡಳಿಕ: 
ಅಹಿತಮಂಡಳಿಕ ಕಾಳಾನಳ ತೊಂಡಮಂಡಳಿಕ ಮಂಡಳಪ್ರಚಂಡ 
ದೌರ್ವ್ಯಾನಳ (ಎಕೆ. ೫1, ೦೪೩-೨೩: 1131): ತೊಣ್ಣಮಣ್ಣಳಿಕ ಕುಳಾಚಳ 
ವಜ್ರದಣ ಬಿರುದ ಭೇರುಂಡ್ಡ ಕಂದುಕಾಚಾರ್ಯ್ಯ್ಶಂ (ಮೈಆರಿ. ೦೯೩೦, 
೭೯-೩: 1191), ತೊಂಡರ ತೊಂಡ ಎ ಸೇವಕರ ಸೇವಕ; ತೊತ್ತಿನ 
ತೊತ್ತು; ದಾಸಾನಂದಾಸ : ನಮ್ಮ ನೀಲವರ್ಣ ತೊಂಡರ ತೊಂಡ 


ಅ 


(ವಾದಿಕೀ. ೦೭-೧೪), (ದೇ. ತಮಿ. ತೊಣ್ಬ ; ಮಲ. ತೊಣ್ಣ ] 


ತೊಂಡ್ಕ, ತುಂಡ, (ನಾ). ೧. ಮಲೆತವನಂ; ತಂಂಟ ; ಸ್ವೇಚ್ಛಾವೃತ್ತಿ 


ಯವನಂ ; ಉದ್ಧಟ: ತೊಂಡ ಬೇಡನು ಇಂತು ಮಾಡುವನೆ (ಕಣ್ಮರ- 
ದೇ. ೦೪೩-೪): ತೊಡರ್ದರನೊತ್ತಿ ತೊಂಡರನವುಂಕಿ ಕಡಂಗುವರಂ ಕಳಲ್ಲಿ 
(ಎಳ. ೪11, ಸಾಗರ. ೦೫-೩೨ ; 1218): ದಯಾವಿಹೀನನಧರ್ಮಂ ತೊಂಡ 
ನತಿಕಲುಷಿತಪಾಪದ ಪಿಂಡನೆನಿಪ್ಪವನೆ ಕೃಷ್ಣಲೇಶ್ಯೈಯ ಜೀವಂ (ಕ್ರಾವಕಾ. 
೭೧-೯); ತೊಂಡ ಕೇಳ್ಳೆ ನಿನಗೆ ಸತಿಯರು ಹೆಂಡಿರಾಗಿಯು ಮಕ್ಕಳಾಗಿಯು 
ಹಿಂಡು ಗೋಧನವಿದ್ದು ನೀವೇ ಮತ್ತೆ ಬೇಜ್‌ಲ್ಲ (ಉಶಿರಾ. ೩೩-೨೭): 
ಪಡಿಮಾತೇನಾ ಪೂತಕ ತೊಂಡನ ಕೆಡಹಿ ಕೊರಲ ಕೊಯಿಸುವೆನು 
(ಕುರಾಸಾಂ. ೩9-೧8೬); ಬಡಿ ಬಡಿ ತೊಂಡರ ಬಾಯನೆಂದನು ಚಕ್ರಿ (ರಣ, 
೩೬-೮6). ೨. ಕಳವು ಮಾಡುವವನಂ; ಕಳ್ಳ; ಚೋರ: (8). ತುಂಡ: 
೧. ದ್ರವ್ಯಾಪಹಾರರಿಗೆ ತುಂಡರಿಗೆ. .. ಇದು ತಾ ಯೋಗ್ಯವಲ್ಲೆಂದ 
(ಜ್ಯಾನಸಿಂ. ೩೧-೪೬); ಜಗಳಗಂಟರೂ ತುಂಡರೂ ಅಪ್ರವಾಾಣಿಕರೂ 
ಇರುತ್ತಾರೆ (ಕಾಗೆ. 336). ೩. ನಿಷ್ಕರಂಣಿ; ಕಠೋರಮನಸ್ಸಿನವನಂ: 
ತುಂಡನಾದ ಯಮನು ಬಂದು ಮಂಡೆ ಮೇಲೆ ಹೊಯ್ಯುವಾಗ ಹೆಂಡಿರು 
ಮಕ್ಕಳು . . . ಬಿಡಿಸೋದಿಲ್ಲ (ಪುರಂದ. ೩-೮೦-೩). "ತುಂಟ' ಪರಾ. 

ತೊಂಡರ ಗಂಡ - ದಂಪ್ಪರನ್ನು ನಾಶಮಾಡುವವನು; ಒಂದಂ 
ಬಿರುದು : ತೊಣ್ಣರ ಗಂಡನುದ್ಧತರ ಗಂಡನೋಜಂಟರ ಗಂಡನುಕ್ಕಿ 
ದುದ್ದಂಡರ ಗಂಡನೀ ಬೇಡರ ಗಂಡ (ಸೌಇಇ. IX-;, 38೭-೨೦; 1150). 

[ ತೊಂಡು; + - ಅ;./ಮಲ. ತೊಣ್ಣಿ ] 


ತೊಂಡ್ಕ (ನಾ). ೧. ಬಾಯಿ; ವಂಂಖ: ನೀಳ ನಿಡುಗಣ್‌ ಬೆಳಗೆ ತೊಂಡಂ 


ಬೆಳಗೆ ತೊಂಡರದ (ಪಾಕಾಂ. ಚೆಂಬುದರ]ಮಾಟಕ್ಕಿ[ಯಿನೊಡಂಬಡುತ 
ಲಾಡಿದಳು ಬೆಂಬಲ್‌ಯ ಸಂಭ್ರಮದಲೊರ್ವಳ್‌] (ಸೂಕ್ತಿಸು. ೧೩-೦೦). 
೨. ಕೊಕ್ಕು; ಚಂಚು: €೦ಡಲೆವುತ ವಿಹಗರಾಜ ತೊಂಡದಿಂದಲೀ 
ತುಂಡಿಸಲೈ (ದೇವೀಪ್ಪ. ೬). ೩. (ಆನೆಯಂ) ಸೊಂಡಿಲು : ಬಂಧು 
ಜನರೆಲ್ಲರನ್ನೂ ಖಡ್ಗಪ್ರಹಾರದಿಂದ ಗಜತೊಂಡಕ್ಕೆ ಸಿಕ್ಕಿದ 
ಬಾಳೆಯ ಗಿಡದಂತೆ ಛಿನ್ನಭಿನ್ನವಾಗಿ ಖಂಡಿಸಿದರು (ಪುರಾವಿ. ೬೫). 

[ ಆಸಂ. ತುಂಡ] 


ತಂಡ 


ತೊಂಡ್ಕ (ನಾ). ಒಬ್ಬಾತನ ಹೆಸರಂ: ಆತನಿಂ ಬಳಿಕಂ ಗಾವುಣ್ಣಿಗೆ 
ನಿನ್ನನಾಹವಶೌಣ್ನಂ ತೊಣ್ಣಂ (ಹಾಇಇ. 1-1, ೪೫-೦೩; 960). [?) 

ತೊಂಡಂಗಿ, ಜೊಂಡಿಂಗ, ಜೊಂಡಿಗ, ತಂಂಡಂಗಿ, ತೊಣ್ಣಂಗಿ (ನಾ). 
ಒಂದಂ ಬಗೆಯ ಹಂಳಂ ; ಜಿರಲೆ: “ಮುಖಲೋಮಿ ತೊಂ [ ಪಾಳಾಂ. 
ತುಂ]ಡಂಗಿಯಕ್ಕುಂ” (ಮಂಗರಾ. ೪೯-೧೩). ಜೊಂಡಿಂಗ : ಸಣ್ಣ ಸಣ್ಣ 
ಇಲಿಗಳೂ ಜೊಂಡಿಂಗಗಳೂ ಪರಸ್ಪರ ಆಹಿಂಸಾಭಾವದಿಂದ ಸ್ವಚ್ಛಂದವಾಗಿ 
ಅತ್ತಿತ್ತ ಓಡಾಡುತ್ತಿವೆ (ಕುಂಹಿ ೦96). ಜೊಂಡಿಗ :. ರಾಜ್ಯದ 
ಹೆಗ್ಗಣಗಳ ತಾನೊಕ್ಕಿ ಜೊಂಡಿಗದಾ ಹುಲುಗಡಣವ ಮುಕ್ಕಿ . . . ಬೆಕ್ಕು 
ಹಾರುತಿದೆ ನೋಡಿದಿರಾ (ಗರಿ. ೮೨-೧೬) : ಬಡಪಾಯಿ ಜೊಂಡಿಗದ ಜೀವ 
ತಕ್ಕೊಳ್ಳುವದು ನನ್ನ ಬೆಕ್ಕು (ಸ್ಮೃತಿಚಿ. ೩೮೯). ತುಂಡಂಗ್ಕಿ : ಮೇಲಿನ 
"ವಂಂಗರಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. ತೊಣ್ಣಂಗಿ : 
ತೇವವಿರುವ ಜಾಗದಲ್ಲಿ ತೊಣ್ಣಂಗಿಗಳು ಬಹಳವಾಗಿ ಇರುತ್ತವೆ (ಕಂ). 

ತೊಂಡಜ್ಜ (ನಾ). (ಕರಾ) ಅಜ್ಜನ ತಂದೆ ; ಮಂತ್ತಾತ. 

[ ತೊಂಡ, + ಅಜ್ಜ] 

ತೊಂಡತನ, ತಂಂಡತನ (ನಾ). ಔದ್ಧತ್ಯ; ಉದ್ಧಟತನ : ವೀರವಳಿದುದು 
ತೊಂಡತನಗಳು ಹೋಗಿ ಕೈಕಾಲೊಡೆದು ನಾಚುತ್ತ . . . ತೆರಳಿದ 
(ಕಾಶಿರಾ. ೧೯-೩). ತುರಿಡತನ : ತಂಡತಂಡಾಗಿ ತಿರುಗುವ ನಾರಿಯರ 
ತುಂಡತನವನು ನೋಡು (ಕಾಲಸಂ. ೩3); ಚಂಡವಿಕ್ರಮಭೀಮನಡಿಗೆಜಿಗಿ 
ಕೀಚಕನ ತುಂಡತನವಂ ಪೇಳ್ದಳು ಭಾವೆ (ಪಾಂಡಕ. ೩೭-೨). 

[ ತೊಂಡ್ಕ + - ತನ] 

ತೊಂಡನೂರ್‌ (ನಾ). ಒಂದಂ ಊರಿನ ಹೆಸರಂ : ತೊಣ್ಣನೂರ್‌ 

ಬೋಯಸ್ಕ ಕೌಶಿಕಗೋತ್ರ ರೇವಶರ್ಮ್ಮಣ (ಇ೮. ೫1೭, ೪೨-೩೭ ; 666). 
[7 «+ ಊರ") 

ತೊಂಡಬಡಿಗೆ (ನಾ). ಒಂದಂ ಬಗೆಯಂ ಆಯುಧ: ಬೇಚಕಿವೇಚಕಿತ್ತಿ ತೆತ್ತಿಸಿದ 
ತೋಮರದ ತೋರದೊಂಗಲ ತೊಂಡಬಡಿಗೆಯ ಗಂಡರ ದಾವಣಿಯ ... 
ಸುಭಟಪೇಟಕಂ . . . ಅಜಾಂಡಮೊಡೆಯೆ ಗಜಟಾ ಗರ್ಜಿಸುತ್ತುಂ 
(ಮಹಾನೇ. ೦೨-೧೯ ವ). [ತೊಂಡ್ಯ್ಕ + ಬಡಿಗೆ] 

ತೊಂಡಬ್ಬೆ (ನಾ). ಒಬ್ಬಾಕೆಯಂ ಹೆಸರಂ: ನಾಗತ್ತರನ ಮಗಳ್ತೊಂಡ 
ಬೈಯು (ಎಕ. 7%, ಬೆಂಗಳೂ. ೮೮-3; ಸು. 0೧. [ತೊಂಡ್ಯ್ಮ + ಆಬ್ಬೈ) 

ತೊಂಡಮಂಡಲ (ನಾ), ಚೋಳವಂಂಡಲ; ಪ್ರಾಚೀನ ತವಿಂಳಂರಾಜ್ಯದ 
ಒಂದಂ ಭಾಗ ; ಐ ಕಾಂಚಿಯನಲ್ನ ರಾಜಧಾನಿಯಾಗಿ ಹೊಂದಿದ್ದ 
ಆರ್ಕಾಟಂ, ಚೆಂಗಲ್ಪಟ್ಟು ವಂತ್ತು ನೆಲ್ಲೂರಂಗಳನ್ನೊಳಗೊಂಡ 
ಭಾಗ : ತೊಂಡಮಂಡಲದಲ್ಲಿ ಶೋಭಿಪ ಶಕ್ತ್ಯರಣ್ಯಮೆನಿಪ್ಪ ನಿಖ್ಬಂಡಿ 
ತೋತ್ಸವಮೊಂದು ಪಟ್ಟಣಮಿರ್ಪದು (ಉದೃಟಿ. ೧೨-೮೯). 

[ ತಮಿ. ತೊಣ್ಣೆ,ಮಣ್ಬಲ) 

ತೊಂಡಲ್‌, ತೊಂಡಲ, ತೊಂಡಲ್ಮು, ತೊಂಡಿಲ್‌, ತೊಂಡಿಲ್ಲು (ನಾ). 
೧. ತಲೆಯಲ್ಲಿ ಧರಿಳಂವ ಒಂದಂ ಬಗೆಯ ಮುತ್ತಿನ ಆಭರಣ, 
ಶಿರೋಭೂಷಣ : ದಂಡೆಯಂ ತೊಂಡ[ಸಾಕಾ. ಡಿ)ಲ೦ ನೂಂಕುತಂ 
ಛಂದದಿಂ ಚೆಂಡಿಕೆವಿಡಿದು ಮಗಳನುದ್ಧರಿಸುವಂದದಿಂ (ಮಾವರ. ದೇ. ೦೬೯-೩); 
ಪೂಂಡ್ಯಸತಿಯರ ತೊಂಡಲ್ಹೀವಿದ ಘನರತ್ನಂಗಳ್‌ ಪಾವುಗೆಗಳ ಬಳಸು 
ದೊಂಗಲೆಡೆಯೊಳ್‌ ತೋಕರ್ಕುಂ (ಚಕವಿ. ೩-೩೬) ; ತೊಂಡಲವು ಶಿವಗಣಕೆ 
ಗುಂಡಯ್ಯ ನೀನಾದಿ (ಕನ್ನಕಾ. ೩೦೨). ೨. ಸಾಲು ; ಶ್ರೇಣಿ: ಅಲ್ಲಲ್ಲಿಗೆ 
ಪರಿಯುತಿರ್ಪಿಆುಂಪೆಯ ತೊಂಡಲ್‌ (ಧರ್ಮಾಮ್ಮ. ೩-೭೪). ೩. ಹೂವಿನ 
ಹಾರ, - ದಿಂಡು, - ದಂಡೆ: ರೂಢಿಸಿತ್ತು ಕೆಂಪಿಡಿದ ಬೆಡಂಗಿನಿಂದಮೆ 

. - ವಿಳಾಸದಿಂ ಮುಡಿದ ಮಹೇಂದ್ರದಿಗ್ವಧುವ ಬಣ್ಣದ ತೊಂಡಲ 

ನಿಂದುಮಂಡಲಂ (ಉೀಳಾವ. ೨-೬): ತೊಂಡ[ ೫ಳಾ. ಡಿ]ಲ ಮುಡಿದು 


೩೬೫೦ 


20 


40 


ತೊಂಡಲ್ವೂವು 


ಕೊಂಡು ತೆಮ್ಮ ತಮ್ಮ ಗಂಡರ ಹಿಂದುಗೊಂಡು ನಾಡುವಿಂಡರ 
ನೋಡುತ್ತಲಿ ಇಂದು ನಮ್ಮ ಹುಲಿ ಹೋಯಿತ್ತು (ಐಸಣೆ. ೬೦-೦೬೭) ; 
ವಿಯಚ್ಚರಿಯರ ವೇಣಿಯಿಂ ಜಗುಟ್ಜ ತೊಂಡಲ ದಂಡೆಯೊ (ದರಳು. 
೯-೪೦); ಫೊಸತೊರಳೆಗಳ ದಂಡೆದೊಂಡಲ್ಗಳಂ ಮುಡಿದುಮೆಲ್ಲಳ 
ತೊಡಂಗಳನೆ ತೊಟ್ಟು . . . ಮರುಳ ಮದವರ್ಕಳಿಸೆಯಲ್‌ (ಜಿಲಪು. 
4೨-೨0) : ಪರಿಪರಿಯ ಚಂಡು ತೊಂಡಲ ಮಾಲೆಗಳ ಕೊಂಡು ತೆರಳ್ಳು 
ಸೊಗಸಿಂ ಸೂಳೆಗೇರಿಗೈತರಲು (ನವಮೋ. ೦೭-೬೩). ತೊಂಡಲ: ೧. 
ದಂಡ್ಕಾಗ ಒರಗಿರುವ ಮಂಡಲದ ಗಿಣಿರಾಮ ತೊಂಡಲವು ತೂಗಿದಳವೆಲ್ಲಿ 
(ರೋಕಗೀ. ೪೦). ಹ. ಖಂಡೆಯಕೆ ಪೊಂದಿರ್ದ ತೊಂಡಲವ ಕೂಡೆ 
ತೆಗೆದುಕೊಂಡು ಮುದದಿಂದ ಬರೆ (ಪ್ರಾಢರಾ. ೦೩-೨೭). ತೊಂಡಲ್ಲು, : 
೧. ದುಂಡುಮುತ್ತಿನ ರತ್ನ ಕೇವಣಿಸಿದ ಹೊನ್ನೆ ತೊಂಡಲ ಸೂಡಿದು 
ಮುದದಿ (ಮೋಹತ. ೦೩-೬೫) : ಕರುಳ ತೊಂಡಲು ಖಂಡದ ಬಣ್ಣಬಾಸಿಗ 
ನರದ ಹಂಜರ ಚಪ್ಪರದಲಿ ನೆರೆದು (ಕಂಸವಿ. ೧೫-೭೩) ; ೩. ಅಂಗಜ 
ವಿಭಂಗನವರಡಿದಾವರೆಗಳುತ್ತಮಾಂಗಕಮರಿದ ದಂಡೆ ತೊಂಡಲುಗಳಿನ್ನೇಕೆ 
(ಮದೇಪು. ೨೩-೩) ; ಕಾಂತೆಯರುಯತಿಕುಶಲದಿಂ ಮಾಲೆ ಕಂಕಣಂ ಚೆಂಡು 
ತೊಂಡಲುಗಳಿರದೇ ಸಾತಿಶಯದಿಂ ಕಟ್ಟಿ (ನವವೋ. ೦೦-೭೦); ತೊಂಡಲ 
ಮೇಗಣ್ಣೆ ಸೆರಗನ್ನೆಳೆದುಕೊಳ್ಳುತ್ತ ಕೊರಲ್ವಾಗಿ ಹೊರಡುವಳು (ಐಿರುಗಂ. 
೨೮-೦೨). ತೊಂಡಿಲ್‌ : ೧. ದಂಡೆ ತೊಂಡಿಲ ಮುಡಿಸಿ ಶುಂಡಾಲ 
ಗಾಮಿನಿಯ ಮಂಡೆಯೊಳು (ಜ್ಞಾನಕಂ. ೭-೨೪); ನರಮೌಸ್ತಿಕದ ತೊಂಡಿಲನು 
ಸಿರಿಮುಡಿಯೊಳಗಳವಡಿಸಿ (ಜ್ಮಾನಣ. ೩೬-೯೨) ; ಇಳೆಯೊಳ್ಳೆಂಡಿರ ತೊಡಿ 
ಲೊಳ್ಮಣಿಯನೀ ಚಂದ್ರಾಸ್ಕೆಯಂ ಸೃಷ್ಟಿಗೈದು(ಮಿತ್ರಗೋ. ೫೦). ಹಿ. ನಿರಾಳ 
ಬೋಳಿಂಗೆ ತೊಂಡಿಲ ಮುಡಿಸುವಂತೆ (ಅವಕಂ. ೦೩೩-೬೦೭). ೪. ಮದಂವೆ 
ಯಲ್ಲಿ ಹೆಣ್ಣಿನ ತಲೆಗೆ ತೊಡಿಸಂವ ಬಾಸಿಗ: ಶರಣರ ಪಾದಂಗಳೇ 
ತೊಂಡಿಲ ಬಾಸಿಗವೆನಗೆ (ಮಹಾದೇ. ಲ. ೩೭-೭೮). ತೊಂಡಿಲು, ; ೧. 
“ತೊಂಡಿಲು ಶಿರೋಗ್ರಂಧಥಿಯೆನಿಸಿಕ್ಕು (ಮಂಗರಾ. ೯೯-೨೦); ಮುಡಿಗೆ 
ಮಂಗಳಮಪ್ಪ ಮಣಿದೊಂಡಿಲಿಟ್ಟು (ಜೀರಮ. ೫-೪೧); ತೊಂಡಿಲು ಂಗುರ 
ತಾಳಿ ಬಂದಿ ಭೂಷಣದ ಕರಂಡಗೆಗೊಟ್ಟು ಸ ಕಳುಹಿದ (ಧರಣ. ೩೭-೦೨೬); 
ಮಣಿವ್ರಜಮಂಡಿತಮೊಂದಿ ತೊಂಡಿಲಾ ಸೋರ್ಮುಡಿಯಲ್ಲಿ . . . ಇಟ್ಟು 
ಸಿಂಗರಿಸಿ (ಕಾಟಕೀ. 5-86): ಮೆರೆವ ತೊಂಡಿಲ ಧರಿಸಿ (ಯನಳ. 8೪). ೩. 
ಮಲ್ಲಿಗೆಯಲರ್ಗಳಿಂ ಸಮೆದ ತೊಂಡಿಲಿನಿಂದ ಮೊಲ್ಲೆಯ ದಂಡೆಗಳಿಂದ 
(ಹಂಪ್ರಸಾಂ. ೦೨-೦೦೩). ೪, ತೊಂಡಿಲು ಬಾಸಿಗವನು ಸೂಡಿದರು ಚಂದ್ರ 
ಮಂಡಲ ರತಿಮನ್ಮಥರ್ಗೆ (ನೋಹತ. ೧೫-೨೩). 

ತೊಂಡಲ "ತೊಂಡಲ್‌' ನೋ. 

ತೊಂಡಲಿಪಿ (ನಾ). ಉದ್ಭತರ ಬರವಣಿಗೆ ; ಉದ್ಧತರಾಜರ ಶಾಸನ: 
ತೊಡೆ ತೊಂಡಲಿಪಿಯನೆಂದನು ಧೂಳಿಲಿಪಿಗಳ ತೊಡೆವಂತೆ ತೊಡೆದನಾ 
ಭೃತ್ಯ (ಫರಣ. ೩೬-೯೮).  [ ತೊಂಡ್ಕ * ಲಿಪಿ) 

ತೊಂಡಲು, "ತೊಂಡಲ್‌' ನೋ. 

ತೊಂಡಲ್ಲು (ನಾ). ಒಂದಂ ಬಗೆಯಂ ಹಕ್ಕಿ : ಗರುಡ ಕೊಣಕನು ಮೇಣು 
ಟೀವನು ಗರಗೆ ತೊಂಡಲು ಗಳಿಗ . , . ಪೆರುವರ್ದವಜಕೊಳೊಬ್ಬಿದವು 
(ಸಾಳ್ಮಭಾ. 8-೨೩). (7) 

ತೊಂಡಲ್ವಚ್ಚ (ನಾ). ತಲೆಯಲ್ಲಿ ಧರಿಸುವ ಒಂದಂ ಬಗೆಯ ಆಭರಣ ; 
ಬೈತಲೆಮುಣಿ : ಬೆಳ್ಳಿಗರಡಿಗೆಯೊ೪ ತಳತಳಿಪ ಪಟನುಡಿವೆಂಡಿರ ಪಚ್ಚೆಯ 
ತೊಂಡಲ್ವಚ್ಚದಂತೆಯುಂ (ಜಿಕವಂ. ೮೬-೭೦). [ ತೊಂಡಲ್‌ + ಪಚ್ಚ] 

ತೊಂಡಲ್ವೂವು (ನಾ). ಗೊಂಚಲಾಗಿರಂವ ಹೂವು: ತೊಂಡಲ್ವೂವಿನ 
ಗಾಲಿ ನನೆಯ ನಿಡುದಂಡೆ ಮನೋಹರಮಾದಚ್ಚು (ಜಯಕಾ. ೫-೬). 

[ ತೊಂಡಲ್‌ + ಪೂವು ( ಆಪ್ಯೂ) ) 


ತೊಂಡವಾಡಿ 


ತೊಂಡವಾಡಿ (ನಾ). ಒಂದಂ ಸ್ಥಳದ ಹೆಸರಂ : ತೊಣ್ಣವಾಡಿಯ ಪಳ್ಳಿಯ 
ಮಳೆಟುತ್ತಯ್ಯನ ಮಗ ಅಯ್ಕ್ಯಪಯ್ಯ (ಎಳೆ. 1೪, ಗುಂಡ್ಲುಪೇ. ೦-೯೩; 
976). [ತೊಂಡ+ ಪಾಡ್ತಿ] 

ತೊಂಡಾಣೆ (ನಾ). ಭಕ್ತನ ಆಣೆ: ಕೇಳಿನ್ನು ನಿನ್ನಾಣೆ ತೊಂಡಾಣೆ 
ಹೋಗೆಂದು ಕರುಣಿ ಕಳುಪಲೈ (ಸಿದ್ಧರ. ೬-೫೦). 

[ ತೊಂಹ್ಕ + ಆಣೆ ] 

ತೊಂಡಾಲ (ನಾ). ಒಂದಂ ಸ್ಥಳದ ಹೆಸರಂ: ಅಲ್ಲಿಂದ ತೆಂಕ ಪಡುವಲು 

ಉತ್ತನೂರ ತೊಂಡಾಲದ ಮುಕ್ಕೂಟಲ ಮಣ್ಮ್ಮೊಟಿಡಿ (ಮೃಆರಿ. ೧೯೨೩, 


೧0n-೪a ; 934). [7] 
ತೊಂಡಿ, (ನಾ), ದಾಸಿ; ಸೇವಕಿ : ಬಸುರಿಳಿಯೆ ಮಾಂಸದ 
ಚೀಲದಿಂ ಬೀಳೆಯೊಡನೆ ಗೂಂಧಾರಿಯುಂ ಮುಳಿಸಿಯದನೂ 


ಕಂಡಿದಕ್ಕಾಗಿ ತಾನೆರಡುವರುಷಂ ಧರಿಸಿಕೊಂಡೆನೆ ಗರ್ಭಮಂ ಬಿಸುಡು 
ಬಿಸುಡೆಂದಾಗ ತೊಂಡಿಯರಿಗುಸುರುತಿರಲು (ಲಕ್ಷ್ಮಛಾ. ೨೫-೩೭). 
[ತೊಂಡ[ * -ಇ] 

ತೊಂಡ್ಕಿ "ತೊಂಡ್ಕೆ' ನೋ. 

ತೊಂಡಿಕೆ (ನಾ). ತುಂಟತನ ; ತಂಂಟಾಟ: ಕರುಮಾಡದ ಫೊಲಗನೆ 
ಪೋಪಳಂ ವಸುದೇವಂ ಕಂಡವಳ ಕೆ ೈಯಿಂದವಾ ಕರಂಡಕಮಂ ಕೊಂಡೊಡ 
ವಳಿಂತೆಂಬಳ* ತೊಂಡಿಕೆಯನೊಪ್ಪೆ ನಿನ್ನೊಳ್‌ ಕಂಡುದಜನುಪಾಯದಿಂ 
ವನಾಂತರದೊಳ್‌ ಭೂಮಂಡಳಪತಿ ಸೆಆ್‌ಯಿಟು ಫಂ ಕೊಂಡಂಟದೊಳಿರ್ದೆ 
ನೆಂದು ಬಗೆಯದೆ ಕಂಡಾ (ಬಂಹಕಿ. ೨-೬), "ತೊಂಡಿಕೆಗೆಯ್‌' ಪರಾ. 

[ ತೊಂಡು, + - ಇಕೆ] 

ತೊಂಡಿಕೆಗೆಯ್‌ (ಕ್ರಿ). ತಂಂಟಾಟವಾಡಂ : ನಿಚ್ಚನಿಚ್ಚಂ ತೊಂಡಿಕೆಗೆಯ್ದು 
ಪುಯ್ಕಲ ಮಾಡುತ್ತಿರೆ (ಬಂತರಿ. 8-೩೦ ವ). [ತೊಂಡಿಕೆ + ಕೆಯ್ಮ್‌ ]- 

ತೊಂಡಿಗ, (ನಾ). ಒಂದಂ ಬಗೆಯಂ ಪಕ್ಷಿ: ಶಕುನಿ ಕಂಕಂ ತೊಂಡಿಗಂ 

ರತ್ನಖಗಮಿರ್ಕುಂ ತದ್ವನಾಗೌಘದೊಳ್‌ (ರಾಜಕೀ. ೫-೩೯) ; 

“ರಣಹದ್ದೂ” (ಕಾಜಶೇ- ಕೋಶೆ) ; ಟಿಟ್ಟಿಭಂ ತೊಂಡಿಗನುರುಳಿಗನಿರ್ಬಾ 
ಯನುಂ ಚಾತಕಂ . . . ಶಿಖಿ ಶುಕಂ :ತದ್ವನಾಂತಸ್ಥವಿಂರ್ಕುರಿ (ಕಬಶಂ. 
೩೩೩೪. [7] 

ತೊಂಡಿಗ್ಯ (ನಾ). ಒಬ್ಬಾತನ ಹೆಸರು: ಪಿರಿಯ ಮಗಂ ಕಾಳಿಧುರಂಧರ 
ನಾತಂ ತೊಣ್ಣಿಗ[0]ಗೆ ಮೆಚ್ಚಿಸಿದೋಂ (Aa. XI-1, ೪೩-೦೪ ; 980). 

[?] 

ತೊಂಡಿಲ್‌ "ತೊಂಡಲ್‌' ನೋ. 

ತೊಂಡಿಲು, "ತೊಂಡಲ್‌' ನೋ. 

ತೊಂಡಿಲು, (ನಾ). ತೊಂಡೆ, : ಯಸಿಕವ್ವಾ ತೆರೆದು ತೊಂಡಿಲ ಬಾಯಿ 
ಸಾಕವ್ವಾ ಮನವು ಮಾವಿನಕಾಯಿ (ಸಪೀಗೀ. ೯೦-0೭) ; ಸಂಜೆ ಬಂಜೆತನವ 
ಹರಿಸಿ ಮೆರೆಯೆ ತುಟಿಯ ತೊಂಡಿಲ (ಸೂರ್ಯಪಾ. ೧೧೮-೪). 

[ ಆತೊಂಡೈ, ) 

ತೊಂಡು,, ತಂಂಡಂ, (ನಾ). ೧. ಉದ್ಧಟತನ ; ದಂಷ್ಟತನ ; ಸ್ವೇಚ್ಛಾ 
ವೃಶ್ತಿ; ಪುಂಡಾಟ : ತೊಂಡಿನೊಳುರ್ಕಿ ಕೆಟ್ಟ ದಶಕಂಠನನಕ್ಕಟ ಕೊಂಡ 
ಪೆರ್ಮರುಳ್‌ ಕೊಂಡುದೆ ತನ್ನುಮಂ (ಪಂಪಳಾ. ೬-೩೩): ತೊಂಡಿನೊಳೆಮ್ಮ 
ಪೇರಡವಿಯಂ ಪುಗುತಂದಪರೆಂದು ಲುಬ್ಧಕರ್‌ ತಂಡದೆ ಸುತ್ತಿಮುತ್ತೆ 
(ಪಂರಾಮಾ. ೭-೧೦೫) ; ಕೊಂಡು ಕಮಂಡಳಜಳದೊಳ್‌ ದಂಡಿತರಿಪ್ರ 
ತೀವೆ ಕಂಡು ಗುಂಡುಲಿಯೆ ಕರಂ ತೊಂಡಿಂದಾ ಪ್ರರವರದೊಳ್‌ 
ಗುಂಡಿಗೆಯಂ ನೆಗವಿ ಸುರಿಯೆ ಪರಿದುದು ನದಿವೋಲ* (ನೀಮಿಪು. ೭-೦೮೨) ; 
ತೊಂಡಿನ ತೊಟಕ್ಕಿರ್‌ ಪಾಪದ ಪಿಂಡಮೆನಿಪ್ಪಂಗನಾಜನಂ ಬೆರಸಲ್‌ 
(ಖಮದ. ೧೪-೬೨) ; ತೊ೦ಂಡಿನ ತವರುಮನೆ ಬಾಹಿರರಿಗಾಶ್ರಯಭವನ 


೩೬೫೧ 


40 


ತೊಂಡುಗೂಳಿ 


ಖಳರಧಿದೇವ ಭೀಷ್ಮನ ಕೊಲುವರಿಲ್ಲೆಂದ (ಕುವ್ಮಾಸ. ೦೦-೦೨). ೨. 
ಸೊಕ್ಕಿನ ನಂಡಿ ; ಉದ್ಧಟತನದ ಮಾತಂ : ಕಂಡುಳಿದಡುಳಿದರಲ್ಲದೆ 
ತೊಂಡಂ ನುಡಿದೆಡಆ* ತೊಡರ್ವರುರವಣೆಯಂ ಕಂಡಿದಿರಲೆಟ್ಟು ಮುಳಿಸಿಂ 
ಖಂಡಿಪನೆನೆ ಹಬ್ಬಣಂಗಿದಿರ್ಚುವನಾವಂ (ಮುಂಬಕಾ. ೨೪೩-3೯ ; 1219). 
೩. ಉದ್ಧಟ ವ್ಯಕ್ತಿ; ಸ್ವೇಚ್ಛಾ ಚಾರಿ: ತೊಂಡೆನಿಸಿ ಬದುಕಿದವ ಪೆಣ 
ನಂತೆ ನಿಪ್ಪಲವು (ನಿಳಾಗ. ೦೧-೨೮-೧೭). ೪. ವಾಕ್ಚಟುತ್ವ : ಜನ್ನನ ದೇಸೆ 
ಪಂಪನ ಗುಣಂ ಗುಣನಂದಿಯ ತೊಂಡು ಪೊನ್ನನೊಳ್‌ ಸನ್ನಿದಮಾದ 
ಜಾಣ್ಣುಡಿ . . . ನೆಲಸಿರ್ಪವೀ ಸುಕವಿಮಲ್ಲನ ಕಾವ್ಯವಿಳಾಸಗೇಹೆದೊಳ್‌ 
(ಸೂಕ್ವಿಸು. ೧.೨೬). ೫. ಪರಾಕ್ರಮ; ಶೌರ್ಯ: ಪೇಟೇವುದೊ 
ಶುಚಿಯಿಲ್ಲದವನ ಗಂಡು ಂ ತೊ೦ಡು೦ (ಪಂಶಳಾ. ೮-೮69) ; ಗಂಡಿನ 
ತೊಂಡಿಸಂಕದಧಟಲ್‌ ಪೊಂಕಾಳ್ತನಂ (ಹೈಅಸಿ. ೧೩-೭-೬೩: 1090): 
ತೊಂಡಿನೊಳೆ ಮಲೆಮಹೀಪರ ಮಂಡಳಮಂ ಸೂರೆಗೊಂಡು (ಎಳ. ೪, 
ಅರೆಸೀ. 1100 9); ಭೇರುಂಡಪರಾಕ್ರಮಂಗೆ ಸಹದೇವ 
ಚಮೂಪತಿಗೆಂತು ಗಂಡಿನೊಳು ತೊಂಡನಿದಿರ್ಚ್ಜಿ ಚಾಳ್ವದಟನಾರ್ಗ್ಗಳ 
ಮೈಳುಗಿಯಂಕ[ಕಾ]ರನೊಳು (ಸಾಇಇ. XV, ೧೫೩೩-೨೩ ; 1206): ಬಲಂ 
ಗೊಂಡಂ ತೊಂಡಂ ಬಿಡದೆ ಗಜಕರ್ಣೂವನಿಭುಜಂ (ಪುಷೃಪು. ೭-60) : 
ತೋಟ್‌ಸಿದೆ ನೀ ತೊಂಡಿನೋಲೆಯಕಾಅತನವನು (ಕುವ್ಯಾಕೆ. ೧೬-೦೩). 
೬. ವಂದ; ಸೊಕ್ಕು: ಬಲವಂ ನೆಚ್ಚಿ ವಿರೋಧವಂ ಪಡೆವುದೇ 
ತೊಂಡಿಂದೆ ಸಾಮನ್ತರಂ ಕಲಹಂ ಬೇಡೆನೆ (ಎಕ. ೪1, ಳಡೂರು. ೩೫-೫೨; 
1136) ; ಕೂರ್ತನಂ ತೊಂಡಿನಿಂ ಕುಂಟಣಿ ಮಾಟ್ಬಳ್ಳೇಣದಿಂ ನಾಣೊಡೆಯ 
ನನೆಡೆಯೊಳ್ಲಿರ್ಧನಂ ವಹಲಬ್ಬಳ್‌ (ಲಾವ. ೨-೯೭); ಬಂದೊರ್ವ ಭವಿ 
ಯೆನಿಪ ಎಪ್ರಂಗೆ ತೊತ್ತಾಗಿ . . . ಅರಮನೆಯ ಕೆಲಸಮಂ ಮಾಡುತುಂ 
ತೊಂಡು ಮಿಕ್ಕುದು (ನಿಂಬರ. ೧೨೫-೦೬) ; ಜನಪನಾಜಡಿಯನಾನೆಯ 
ದೊಂದು ತೊಂಡ ಗುರುವಿನ ದುರುಚಾರಮಂ ಮಾಣಿಸಲ್ಪಲ್ಲರೇ 
(ಸಮ್ಮಳಾ. ೨-೭೫). "ತೊಂಡುಗೆಡ್ಕೆ' ಪರಾ. ತುಂಡ್ಕು : ೩. ಬಂಡು 
ಹೆಂಡತಿಯಾಗಿ ತುಂಡೊಬ್ಬ ಸೊಸೆಯಾಗಿ ಕಂಡಲ್ಲಿ ಹರಿವ ಮಗನಾದರಾ 
ಮನೆಗೆ ದಂಡ ತಪ್ಪುವದೆ (ಸರ್ವಜ್ಞ. ೦೭೫೩). 
ತೊಂಡಿನಿಕ್ಕು ಎ ದಂಷ್ಟತನದಿಂದ ವರ್ತಿಸು: ತೊಂಡನಿಕ್ಕಿ ಠವಾಳ 
ತನದಲ್ಲಿ ಭಂಡುಗೆಲೆವುತ ಮಲುಹಣಿಯ ತಾಯ್‌ ಮಿಂಡನಂ ಹೊಟವಡಿಸಿ 
ತಾ ತನ್ನುತ್ಮಜೆಯ ನೊಬ್ಬ ಮಂಡಳೇಶನ ಪೊರೆಗೆ ಕಳುಹಲು 
(ಬಸಪ. ೪೨-೧೯). ತೊಂಡಿನ ದನ - ತೊಂಡುದನ : ಮನಕ್ಕೆ ಲಿಂಗ 
ಬಾಹಾಗ ತೊಂಡಿನ ದನವೇ (ಮೋಳಿಮಾ. ೧೦೯-೪೬೭). 
ತೊಂಡ್ಕು (ನಾ). ಅಂಕೆ; ಹತೋಟಿ: ಮದವೆದ್ದಾನೆಗೆಲ್ಲಿಯ ತೊಂಡು 
(ಆನಂರಾ. ೬-೨೩-೨೭), [ದೇ.8 ತಮಿ. ತೊಣ್ಬು] 
ತೊಂಡ್ಕು (ನಾ). ಗುಂಪು; ಸಮೂಹ : ಇಡೀ ಜಗತ್ತೆಲ್ಲ ಮೋಹವಿಭ್ರಾಂತ 
ರಾದ ಜನರ ತೂಂಡಿನಂತೆಯೂ . . . ಅವಳಿಗೆ ಕಂಡಿತು (ಪುನರು. ೧೯೮). 
[ ಆ ತಂಡ) 
ತೊಂಡ್ಕ್ಮು (ನಾ). (ಕರಾ) ವಂಂಸಂರೆಯಂನಲ್ಲ ಹಾಕಂವ ಬಾನಿ,- ಕೂನಿ. 
? 


೧೦೨-೬8: 


ತೊಂಡುಗಿಳಿ (ನಾ). ಧ್ವನಿಮಾಡಂವ ಗಿಳಿ: ಗಳಪುವ ಗಿಳಿ: ಗಂಡು 
ಗೋಗಿಲೆಯ ತಂಡಮುಂ ತೊಂಡುಗಿಳಿಯ ಪಿಂಡುಂ ಮುಂ ಪಯಣಮಾಗೆ 
(ಶಾಂತಿಪು. ೭-೧೨೯ ವ); ಪರಿವಿಡಿಗೆಯ್ಯೆ ತೊಂಡುಗಿಳಿ ತಂದೆಯ ತಾಯ 
ಸವಿಷಾಪದೊಳ್‌ (ರಸಕ. ೪-೧೭೭). [ತೊಂಡ್ಕು + ಗಿಳಿ] 
ತೊಂಡುಗೂಳಿ (ನಾ). ಸೆ ್ರೀಚ್ಛಿಯಾದ ಬಸವ ; ದೇವರಿಗೆ ಬಿಟ್ಟ ಗೂಳಿ; 
ಪುಂಡಂಗೂಳಿ: ತೊಂಡುಗೂಳಿ ಬೆಳೆದ ಹಾಗೆ ಬೆಳೆದಿದ್ದೆ (ಸಂಧ್ಯಾರಾ. ೧೨). 
[ತೊಂಡು * ಗೂಳಿ] 


ತೊಂಡುಗೆಡೆ, 


ತೊಂಡುಗೆಡೆ, (ಕ್ರಿ). ೧. (ಗಿಳಿ ಯಂ) ಧ್ವನಿಮಾಡಂ,-ಗಳಹಂ: 
“ತೊಂಡುಗೆಡೆವುದೆಂದು. ಶುಕವಿಲಾಸಂ” (ಕಠಸಾ.! ೫8-೨೦೪) ; “ತೊಂಡು 
ಗೆಡೆದುದೆನೆ. ಗಿಳಿಯವಾತು " (ಕವ್ಮಿಕ್ಕೆ. 30: ತೊಂಡುಗೆಡೆದು ವಸಂತ 
ರಾಜನ ಪಡಿಯಜರಂತೆ ವಿರಹಿಗಳಂ ಚಪ್ಪರಿಪ ರಾಜಕೀರಂಗಳ್‌ (ಗಿರಿಕ. 
8-008 ವ); ಕ೦ಂಗೊಳಿಸಿದುದಂದು ತೊಂಡುಗೆಡೆಯುತ್ತುಮತೀವ ವಿಲಾಸ 
ದಿಂ ಶುಕಾವಳಿ (ಉದೃಏ. ೦೦-೯); ತೊಂಡುಗೆಡೆಯಿತ್ತು ಪದೇಶಿಕನಂತೆ ಕಾಮ 
ತಂತ್ರದ ತಿರುಳಂ ಕನತ್ಯನಕಪಂಜರಪಿಂಜರಿತಾಂಶುಕಂ ಶುಕಂ `(ಸೂಕ್ಮಿಸು. 
0೪-4) ; ಗಿಳಿಗಳೆಮ್ಮನೆ ಕಂಡು ಮೂಗ ಕಿಚ್ಚನೆ ಮಾಡಿ ತೊಂಡುಗೆಡೆದಪ 
ವೆಂದಳೊರ್ವ ವನಿತೆ (ಛಾವಳುಂ. ೬-೨೭) ; ಬಗ್ಗಿಪ ಕಳಕಂಠಂ ತೊಂಡು 
ಗೆಡೆವ ಗಿಳಿ ಪೂತೆಸೆದಿರ್ಪಲರ್ಜೊಂಪಂ (ರಾಜರೀ. ೨-೩೮), ೨. (ಸ್ವಚ್ಛಂದ 
ವಾಗಿ) ಕೂಗುಂ, -ಕಂಕಿಲಂ : ತೊಂಡುಗೆಡೆಯುತ್ತೆ ಪಿಕಾಳಿ ಶುಕಾಳಿ 
ಯೊಪ್ಪಗುಂ' (ಗಿರಿಕ. ೨.೩೬) ; ಪುಗಲ್‌ ಪುಗಲೆಂದು ಬಂಡಳಿಸಿ ತೊಂಡು 
ಗಿಡವ ಗಂಡುಗೋಗಿಲೆಗಳುಂ (ಪುಷ್ಪಥು. ೨-೩೯ ವ) ; ಶುಕಪಿಕಂ ತೊಂಡು 
ಗೆಡೆದು೫ಕಿ ಕೂಗಲ್‌ (ಭಾವ. ೪-೦೭). ೩. (ಆಲಂ) ಕೂಗಾಡು ; 
ಜರಂಚು : ಬಾಣದ ಮೊನೆಯೊಳು ಲೇಖೆಯಿಂ ಕಟ್ಟಿ ತೊಟ್ಟನೆಸೆವುದದಂ | ]6 
ಮಾಗಧಂ ಕಂಡು ತೊಂಡುಗೆ! ಪಾಕಾಂ. ಕೆ]ಡೆವುದುಂ ಮಂತ್ರಿಗಳು ಮಾಣಿಸಲ* 
(ಪುಣ್ಯಾಸ್ತು. ೦೦-೨೮ ವ) ; ಭಂಡ ನೀ ಬಾಯ್ಬಡಿಕತನದಲಿ ತೊಂಡುಗೆಡೆವರೆ 
(ಶಿರಾ. ೨೦-೫೦); ಅಲ್ಲಿಗೆ ಪೋಗಿ `ತೊಂಡುಗೆಡೆದು ನಿಂದಿಸಿ ನಮ್ಮ 
ಕಾಡಿದ ದಿಂಡೆಯದೇನ ಮಾಡುವೆನೆಂದ (ತ್ರಿ ಭುತಿ. ೯-೪೨). 
[ ತೊಂಡ್ಲು + ಕೆಡ್ಕೆ ) 
ತೊಂಡುಗೆಡೆ, (ಕ್ರಿ). ರಾಶಿಯಾಗಿ ಬೀಳಂ ; ಗಂಂಪಾಗಿ ಕೆಡೆ: ಕರಚಂಡ 
ಘಾತದೊಳ್‌ ತೊಂಡುಗೆಡೆದ ತುರಗದಳಂಗಳು೦ (ಅನಂಪು. ೦೪-೭ ವ) 
ಕಡಿದು ಖಗಚಯ ತೊಂಡುಗೆಡೆದ ಕಾಯಿಪಣ್ಣಳೊಳು (ನವಮೋ. 
೨೪-೫೬). [ತೊಂಡ್ಕು * ಕೆಡೈೆ) 
ತೊಂಡುಗೆಡೆತ (ನಾ). ವಂಧಂರವಾದ ಧ್ವನಿ,-ಕೂಗಂ: ಇಂದಿನ ಕನ್ನಡ 
ಕಾವ್ಯಪ್ರಪಂಚವು ಈ ಗಿಳಿವಿಂಡಿನ ತೊಂಡುಗೆಡೆತಕ್ಕೆ ಕಿವಿಗೊಟ್ಟೀತೆ ? 
(ಗಿಳಿವಿಂ. ೫1, ಮುನ್ನುಡಿ). [ತೊಂಡುಗೆಡೆ, * - ತ್ಯ] 
ತೊಂಡುಗೆಡೆಪ (ನಾ). ವಂಧಂರವಾಗಿ ಮಾತನಾಡುವುದಂ : ತಂಬೆಲರ 
ತನಿಸೋಂಕು ನಾಂ ಪ್ಯಗಲ್ಪುಗಲಂಶೆ ತೊಣ್ಣುಗೆಡೆಪಂ ಪುಷ್ಪವಿಕಸನವ 
ಮುದ್ದಿ ಪಲರ್ವಕ್ಕಿಯಾಮೋದಮುಂ (ಸಂಸಪ. ೩೦-೦೬೨). 
[ ತೊಂಡುಗೆಡ್ಕೆ * - ಪ್ಯ] 
ತೊಂಡುಗೆಯ್‌ (ಕ್ರಿ). (ಗಿಳಿಯು) ಧ್ವನಿಮಾಡಂ, - ಗಳಹಂ : 
ವಣ್ಣುಂಡು ಗಿಳಿವಿಂಡು ತೊಂಡುಗೆಯಲೆಳಸಿತು (ಜಿಬಪು. ೪೫-೦೦). 
[ ತೊಂಡು + ಕೆಯ್ಮ್‌ ) 
ತೊಂಡುಗೇಡು (ನಾ). ಸೊಕ್ಕು ಇಳಿಯಂವಿಕೆ ; ಅಹಂಕಾರದ ಕೇಡಂ : 
ಗಂಡುಗುಂದಿನ ಬೀತ ಬಿರುದಿನ ತೊಂಡುಗೇಡಿನ ಜಯದ ಜಾಟಾನ 
ಖಂಡಶೌರ್ಯದ ಧೀರರಿದ್ದುದು ನೃಪನ ಬಳಸಿನಲಿ (ಳುವ್ಕಾಳ. ೧೩-೪೭). 
[ ತೊಂಡ್ಲು + ಕೇಡು] 
ತೊಂಡುಗೊಳ್‌ (ಕ್ರಿ). ಸ್ವೇಚ್ಛೆಯಾಗಿ ಓಡಾಡಂ: ಭಂಡಿಯಂ ನಲವಿಂದ 
ನೂಂಕೆ ತದುಲ್ಲಸತ್ತುರವೀಧಿಯೊಳ್‌ ತೊಂಡುಗೊಂಡಿರಲೊಂದು ತರ್ಣಕಂ 
.- - ಬಿರ್ದೆಟಯಲ್‌ (ಉರ್ಮಟಿ. ೧೨-೭೭). [ತೊಂಡು + ಕೊಳ್‌, 
ತೊಂಡುತನ, ತಂಂಡುತನ (ನಾ). ೧. ಸ್ವೇಚ್ಛಾವೃತ್ತಿ: 
ತುಂಡುತನ : ೨. ತಂಂಟತನ : (8). ತೊಂಡು, + - ತನ] 
ತೊಂಡುತೆರೆ (ನಾ). ಪ್ರಕ್ಷಂಬ್ಬವಾದ ಅಲೆ ; ತೊಂಡುತೆರೆಗಳ ಮುಸುಕಿನಲ್ಲಿ 
ಕಂಡು ಮಗಳ ಕರಗಿಹೋದ (ಇಂಗೀತ. ೬೭-೨೧). 
[ ತೊಂಡು, + ತೆರ್ಮೆ) 


ಇನಿ 


(ಕಿ). 


೩೬೫೨ 


26 


35 


48 


ತೊಂಡುಮರುಳ್‌ 


ತೊಂಡುತೊಳಸ್ನು, (ಕ್ರಿ). ವಂನಬಂದಂತೆ ಸಂತ್ತು,-ಶಿರಂಗಂ : ತೊಂಡು 
ತೊಳಸುವ ದೋಣಿಯನ್ನು ನಂಬಿ ಬಂದೆನೆ? (ಗಿಳಿವಿಂ. ೫೫-೨೪). 
[ ತೊಂಡು, + ತೊಳಸ್ಕು ( ಆತೊಟಸ್ಕು) ] 
ತೊಂಡುತೊಳಸ್ಕು (ನಾ). ಸ್ವೇಚ್ಛಾವೃತ್ತಿ ; ಉದ್ಧಟತನ; ತೊಂಡು 
ತೊಳಸೆಕ್ಕಸಿಕ್ಕ ವಂಚನೆ ಕುಹಕ ಜೂದು ಕುತ್ಸಿತ. ಲಂಡು ಭಂಡು ದುರ್ಜನ 


ಮೆಂಬಿವೆಲ್ಲ ದುಷ್ಪಸ್ವಭಾವಂ (ಸಭಮ್ಮುಳಾ. ೬-೩೩) ; ಈ ನರದೇಹ 
ಕ್ರಿಮಿಗಳ ಮೊತ್ತದಾಗರ . ,.. ಇದು ಮುರಾರಿಯ ಶೆಕ್ತಿಯನಿಸುವ 
ಮಾಯೆ ಮಾಡುವ ತೊಂಡುತೊಳಸೆಂದ (ನಿಛಾಗ. ೧೦-೩೨-೨೦): 


ಉದ್ದಾಲಕಂ ಸಂತಸಗೊಂಡು , . . ಸಂಪ್ರೀತಿಯಿಂ ವಿಪರೀತದ ತೊಂಡು 
ತೊಳಸಂ ಮಜ್‌ದು (ಜೈಮಿಛಾ. ೧೦-೩೦); ಕಂಡಿರಾ ಗುರುಗಳಿರ ತನಯನ 
ತೊಂಡುತೊಳಸಿನ ಮಾತ (ಪ್ರಜ್ಞಾಕ. ೬-೩೭). 

[ತೊಂಡ್ಕು * ತೊಳಸ್ಮು ( ೬ ತೊಟಸು)]. 
ತೊಂಡುತೊಳಸುಗ (ನಾ). ಮನಬಂದಂತೆ ವರ್ತಿಸಂವವನು ; ತೊಂಡು 
ತೊಳಸುಗರನವನಿಯೊಳಂಡಲೆದಗಲಕ್ಕೆ ಪರಿದು (ಧರ್ಮನಾ. ೩-೯೦). 

[ ತೊಂಡುತೊಳಸು, + - ಗ್ಯ) | 
ತೊಂಡುದನ (ನಾ). ಅಗಡುದನ ; ಸ್ಟೆ ೀಚೈಯಾಗಿ ಅಲೆಯುವ ದನ; 
ತುಡುಗಂದನ : ಕಂಡವರ ಹೊಲಕಿಳಿವ ತೊಂಡುದನಮಲ್ಲು (೪8೮ರ. 
- 6೦-೦೫೨) ತ ನಾಲ್ಯುದಿಕ್ಕುಗಳಿಂದಲೂ ತೊಂಡುದನಗಳು ನುಗ್ಗಿ, ಮೇದು 
ತುಳಿದು ಹಾಳುಮಾಡಿದ ತೋಟವಾಯಿತು (ಳನ್ನನು. 11, ೫); ಜಗತ್ತಿಗೆ 
ಶಾಂತಿ ಸಂತೋಷಗಳನ್ನು ಕೊಡುವ ಹೂವೇ ಧನ್ಯ, ಮಾನ್ಯ. ಮುಳ್ಳು 
ಉಪಯೋಗಕ್ಕೆ ಬಂದರೆ ತೊಂಡುದನಗಳಿಗೆ ಅಡ್ಡಿ ಯಾಗುವಂತೆ ಬೇಲಿಹಾಕು 
ವುದಕ್ಕೆ (ಬಂಕಿಮ, ೧೭೧). [ತೊಂಡು ೬ ದನ] 
ತೊಂಡುನಗೆ (ನಂ). ತಂಂಟನಗೆ ; ಚೇಪ್ಪೆಯಂ ನಗೆ: ತೊಂಡುನಗೆಯ 
ತೊಂಡೆಬಾಯ ಕಂಡು ಕಂಡು ಮುತ್ತನಿಟ್ಟು (ನಾದಲೀ. ೭೭-೦೯). 
[ ತೊಂಡ್ಲು + ನಗೆ] 
ತೊಂಡುನಡೆ (ನಾ). ಸ್ವೇಚ್ಛಾ ವೃತ್ತಿ; ಉದ್ಧಟತನ: ಎರಸವನು ಬಿತ್ತುತ್ತೆ 
ತೊಂಡುನಡೆ ನಡೆದು ಕೊಲೆಗೆ ಕೊಲೆ ಸಂತತಿಯನಿಡುವವರ ಬೇಡಿದಿರಿ 
(ಅಮತಂ. ೨೩-೪). [ತೊಂಡ್ಕು + ನಡೆ] 
ತೊಂಡುನುಡಿ (ನಾ). ಚೇಷ್ಟೆಯಂ ಮಾತಂ ; ತುಂಟತನದ ನಂಡಿ: 
ನಗೆವೆರಸಿರ್ದ ತೊಂಡುನುಡಿಯಿಂ ತಗುಳ್ವ೪ ಸಲೆ ಧೀರೆ (ರಸರ. ೩-೯೦ 
ಸೂತ್ರ). [ತೊಂಡು + ನುಡ್ಮಿ] 
ತೊಂಡುಪಾಳೆಯಗಾರ (ನಾ). ಉದೃ್ಭಟನಾದ ಪಾಳೆಯಗಾರ ; 
ಸೊಕ್ಕಿದ ಪಾಳೆಯಗಾರ: ಚೆನ್ನರಾಜನು ಇದಿರುಬಿದ್ದು, ಉದ್ದ್ಭುರುಟು 
ತನದಿಂದ ತೊಣ್ಣ್ಮುಪಾಳೆಯಗಾರರೊಡನೆ ಸೇರಿಕೊಂಡು 
ಸ್ಮತನ್ವನಾಗಲು ಸಾಹಸಪಡುತ್ತಿರ:ವನು (ಜಿಟ್ಮಳ. ೪೪-೦೭). 
( ತೊಂಡು, + ಪಾಳೆಯಗಾರ] 
ತೊಂಡುಬಂಡು (ನಾ). (ಗಿಳಿಯು) ಧ್ವನಿಮಾಡಂವ ಗದ್ದಲ, -ಗಳಹಂವ 
ಕೋಲಾಹಲ : ತುಂಬಿಗಳ ಪಲ್ಮೊರೆಪದಿಂ ಗಿಳಿಯ ತೊಂಡುಬಂಡಿಂ 
ಬೆಟ್ಟಿತಾದ ನುಡಿಯಿಂ . . , ಮೆಟ್‌ದುದಾ ವನಂ (ಪದ್ಮರಾ. ೮-೨೫). 
[ ತೊಂಡು, * ಬಂಡ್ಯು] 
ತೊಂಡುಬೀಳು (ಕ್ರಿ). ಸ್ವೇಚ್ಛಾವೃತ್ತಿಗೆ ಬೀಳು; ತಂಂಟಾಗಂ: 
ಸಾಧು ಕುದುರೆಯಾಗಿ ಮನೆಗೆ ಬಂದರಂತೂ ಸರಿಹೋಯಿತು ; ಇಲ್ಲದೆ. 
ತೊಂಡುಬಿದ್ದರೆ? (ಬಂಕಿಮ. ೭೯). [ತೊಂಡ್ಕು- ಬೀಳು, (<ಎಬೀಟ್‌,] 
ತೊಂಡುಮರುಳ್‌ (ನಾ). ದಂಷ್ಟಪಿಶಾಚಿ: ಸುಭಟರಟ್ಟೆಗಳನೆಬ್ಬಟ್ಟಿ 
ಕುಟ್ಟುವ ತೊಂಡುಮರುಳ್ಗಳುಂ (ಪಂಪಧಾ. ೦೦-೧೧೬ ಬೆ), 
| [ ತೊಂಡು, + ಮರುಳ್‌, ] 


ತೊಂಡುಮೇ 


ತೊಂಡುಮೇ, ತೊಂಡುಮೇಯಂ (ಕ್ರಿ). ಸ್ವೇಚ್ಛೆಯಾಗಿ ಶಿನ್ನು- 
ಮೇಯಂ ; ತಂಡುಗುಮೇಯು : ತೊಂಡುಮೇವ ಪಸುವಿಂಡಿನ ತಪ್ಪೋ 
ಕಂಡು ಕಾಯದ ತುಣುಗಾವನ ತಪ್ಪೋ (ಗೀತಗೋ. ೬೦). 
ತೊಂಡುಮೇಯು : ಆಲ್ಲಿ ಯಾವ ಕಾಲದಲ್ಲಾದರೂ ಬರುವ ಮೂರು 
ವರ್ಷದ ಕೋಣಗಳು ತೊಂಡುಮೇಯುತ್ತಿರುತ್ತವೆ (ಸಣ್ಮಳ. ೪1, ೩); 
ಹಳ ಕ ಅಡಗಿ ಹರಿದಲ್ಲಿ, ತುಡುಗುದನ ತೊಂಡುಮೇಯುವಲ್ಲಿ ದಿಕ್ಕು 
ತಪ್ಪತಾರ ತಪ್ಪಿ ಹೊಕ್ಕರ ಕಕ್ಕಾವಿಕ್ಕಿಯಔಾಗಿ (ಗಂಗಾತ. ೮೭-೨). 

[ ತೊಂಡ್ಕು * ಮೇ) 

ತೊಂಡುಮೇಯು "ತೊಂಡಂವೇ' ನೋ. 

ತೊಂಡುವಾಡೆ (ನಾ). ಪುಂಡುದನಗಳನ್ನು ಹಿಡಿದು ಹಾಕಂವ ಸ್ಮಳ ; 
ದೊಡ್ಡಿ ; ಪೌಂಡಿಮನೆ ; ಕೊಂಡವಾಡೆ : ಯಾವ ರಾಸುಗಳಾಗಲಿ 
. : « ಮೇಯುತ್ತಿರುವ, ಕಾಲದಲ್ಲ ಹಿಡಿದು ಅಥವ ಹಿಡಿಸಿ ಸಾವಕಾಶ 
ಮಾಡದೆ ಸವಿಸಪವಾದ. ತೊಂಡುವಾಡೆ ದೊಡ್ಡಿಗೆ ದಾಖಲ್ಮಾಡಬೇಕು 
(ಗ್ರಾಮಾಳ. ೦೦೭). "ಕೊಂಡವಾಡೆ' ಪರಾ. (ತೊಂಡು, + ವಾಡೆ] 


ತೊಂಡುವೆಣ್‌ (ನಾ). ಸ್ವೈರಿಣಯಾದ ಹೆಣ್ಣು; ಜಾರೆ: ತೊಂಡುವೆಣ್ಗಳ | 


ನೇಹದೊಡ ಕಿಗೆ ಸಿಲುಕದೆ.... 
(ಹದಿಬ. ೮-9೬). : [ ತೊಂಡು; +೬ ಪೆಣ್‌] 

ತೊಂಡುವೆಣ್ಬುರುಳಿ (ನಾ). ಗಳಹಂವ ಹೆಣ್ಣುಗಿಳಿ ; ಹರಟುವ ಹೆಣ್ಣು 
ಗಿಳಿ: ನಡಪಾಡುವ ರಾಜಹಂಸೆ ಬಂದಾಡುವ ತೊಂಡುವೆಣ್ಬುರುಳಿ 
(ಪಂಪಛಾ. ೩-4೭). . [ ತೊಂಡ್ಕು + ಪೆಣ್ಬುರುಳಿ 

ತೊಂಡುವೆಸರ್‌ (ನಾ). ಹೆಮ್ಮೆಗಾಗಿ ಪಡೆದ ಬಿರಂದಂ : ನೀಚಂಗೆ . . . 
ಗಾವಿಲನೊರ್ವಂ ಕುಡೆ ಕೊಂಡ ತೊಂ([ಪಾಕಾಂ. ಕೊಂ]ಡುವೆಸರಿಂದೇಂ 
ಸಲ್ವುದೇ ನಿಲ್ವುದೇ (ಧರ್ಮನಾ. ೦-೪೯). [ ತೊಂಡು; + ಪೆಸರ್‌) 

ತೊಂಡುಸಲಗ (ನಾ). ವಂದಿಸಿದ ಸಲಗ ; ಮದ್ದಾನೆ: ತೊಂಡುಸಲಗ 
ನನ್ನು ಹಳ್ಳಕ್ಕೆ ಕೆಡವಿದ ಬೇಟಿಗಾರನ ಹೆಮ್ಮೆಯಿತ್ತು ಆ ಧ್ವನಿಯಲ್ಲಿ 
(ರಾಗಿಣಿ. ೬). [ತೊಂಡ್ಕು ೬ ಸಲಗ] 

ತೊಂಡುಹೋಗು (ಕ್ರಿ). ಸ್ವೇಸ್ಪೆಯಾಗಿ ತಿರಂಗು: ಎಮ್ಮೆ ಕೋಣ ಕುಲವ 
ನಾ ಕಾಯಲಿಲ್ಲ ಅವು ಎನ್ನ ತುಜುವಿಗೆ ಹೊಗು ತೊಂಡುಹೋಗದಂತೆ 
ಕಾದೊಪ್ಪಿಸುವೆ (ತುಣುಗಾ. 0) ; ಹಸುವಿಂಗೆ ಒಂದು ಕಚ್ಚು . . . ಕಟು 
ಎಂಗೆ ಮೂಜು ಕಚ್ಚು ಇಂತಿವ ನೋಡಿ ಮೇಯಿಸಿಕೊಂಡು ತೊಂಡು 
ಹೋಗದಂತೆ ನಾ ಕಾದೊಪ್ಪಿಸಬೇಕು (ತುಜುಗಾ. ೨). 

[ ತೊಂಡು, * ಹೋಗ್ಗು (ಆ ಪೋಗು,)] 

ತೊಂಡುಟ್‌ೌಸು (ಕ್ರಿ). (?): ಹರಿಣನಾ ಹಿಂಡ ಸವಣುತಲೆಸುತ ಖಂಡಿಸುತ 
ಶಬರಕುಳ ತೊಂಡುಜ್‌ಸಿ ಬೇಂಟಿಯಿಂ ಪೆಚ್ಚು ತಿರಲು (ಲಿಂಗಪು. ೬-೨೫) ; 
ಸುರುಚಿರಾಭರಣದಿಂ ಖಂಡಶಶಿನೊಸಲ್ಗಳಿಂದಾ ತೊಂಡುಜಿಸಿ ವಿಟರ 
ಮೇಲ್ವಾಯ್ಡು ಪಿಡಿದಪ್ಪುತಂ (ಉಗಪು. ೨೩-೪೬). ({?] 

ತೊಂಡೂರ್‌ (ನಾ). ಒಂದಂ ಊರಿನ ಹೆಸರಂ: ಮದರಿಕಲ್ಲೂ ತೊಣ್ಣೂರು 
ಮಲ್ಕರ್ಪ್ಯನ್ನೆರಡು ಅಮ್ಮವಳ್ಳಿ ಪನ್ನೆರಡು 
೩೪-೦೬; ಸು. 916). [? * ಊರ್‌) 

ತೊಂಡೆ, (ನಾ). ಒಂದು ಬಗೆಯ ಬಳ್ಳಿ ಮತ್ತು ಅದರ ಹಣ್ಣು : “ಓಹ್ಮೀ. 
ಬಿಂಬೀ, ತುಂಡಿಕಾ-ಈ ೩ ತೊಂಡೆ” (ಹಲಾಯು. ೩೪-೫೦): “ತುಂಡಿಕೇರೀ, 
ರಕ್ತಫಲಾ, ಬಿಂಬಿಕಾ, ಪೀಲುಪರ್ಣೀ ಈ ೪ ತೊಂಡೆ” (ನಾಚಿರಾ. ೧೧೦) ; 
ಗಾಣರ್ಗೆ ಬುಧರ್ಗೆ ಕವಿಶ್ರೇಣಿಗೆ ಪಗೆಯಾದೆವೆಂದು ತೊಂಡೆಯ 
ಪಣ್ಣಳ್‌ ನಾಣುಂ ಬೆಳರ್ತು ತೋರ್ಪವೊಲೇಣಾಕ್ಷಿಯರಧರಮಂದು ಬೆಳ್ಬ 
ಮರ್ದೆಸೆಗುಂ (ಉದ್ಯಟಿ. ೯-೦೨೬) ; ಮದಕರಿ ಮತ್ತೆ ಮೆಟ್ಟಿದ ಹಿರಿಯ 
ತೊಂಡೆಯ ಹಣ್ಣಿನಂದದಿ ಕರುಳನೋಕರಿಸಿದನು (ಉಶಿರಾ. ೨೨-೨೨): 


ನಲ್ವೆಂಡಿರೊಡನೆ ಬೆರಸುವುದು 


(ಎಕೆ. ೫1, ಹೆಳ್ಳಳೆ. 


೩೬೫೩ 


ತೂಂಡೆವಣ್‌ 


ಚಿಲುಪಾಲುವೆಸರನದಕಿಟ್ಟು «ಎ ಹಸಿಯ ತೊಂಡೆಯ ಬೇರ ಕಟ್ಟಿ 
ತೊಳಸಿದೊಡೆ ಬಿಳುಪಹುದು (ಸೂಪಕಾ. 3-4): ತರುಣಿಯೋರ್ವಳ 
ತುಟಿಯ ತೊಂಡೆಯ ಪಣ್ಣೆಂದರಗಿಣಿಯೆಅಗಲು (ಕಂನವಿ. ೫-೦೦೬). 
[ ದೇ. ತಮಿ. ತೊಣ್ಣೆ J: ಮಲ. ತೊಣ್ಣಿ ; ತೆಲು. ದೊಂಡ] 
5| ತೊಂಡೆ, ಡೊಣ್ಣೇ, ದೊಣ್ಣೆ, (ನಾ). ಓತಿಕೇತ ; ಗೋಸಂಂಬೆ ; 
ಊಸರವಳ್ಳಿ :. “ಸರಟಃ, ಕೃಕಲಾಸಃ-.೨ ತೊಂಡೆ ಹೆಸರು” (ಸಿದ್ಧಾಂತಿ. 
೩೭). "ತೊಂಡೆಕೇತ' ಪರಾ. ಡೊಣ್ಣೆ, : "ಡೊಸ್ಸೆಕೇತ' ಪರಾ. 
ದೊಣ್ಣೆ: "ದೊಣ್ಣೆ ಕಾಟ” ಪರಾ. (« ತೆಲು. ತೊಂಡ] 
ತೊಂಡ್ಕೆ, ತೊಂಡ್ತಿ, ದೊಂಡ್ಕೆ (ನಾ). ೧. [ಸಂಗೀತ] ಒಂದಂ ರಾಗದ 
ಹೆಸರು : ಆ-:ವಧು ಲಾಗು ಬಾಗು ಮೋಹ ಚಾಳೆಯಂ ನೆಆ ವಾಡಿ 
ತೊಂಡೆ ವೇಳಾವಾಳಿ ದೇಶಿ .ಗುಜ್ಜರಿ ವರಾಳಿಗಳಿಂದಮೆ ನಾಡೆ ಪಾಡುತಂ 
(ಧರ್ಮಪ. ೩-೯೦). ತೊಂಡಿ, : ೨. ಮಧುರವಾದ ಸ್ವರ; ಇಂಪಾದ 
ಧ್ವನಿ: ಶರೀರದ ಲಾಗು ಲಾಗಿನೊಳ್‌ ನೆಲಸಿದ ರೂಪು ರೂಪಿನೊಳ 
ಗುರ್ವಿಸುವುನ್ನತ ದೇಸಿ ದೇಸಿಯೊಳ್‌ ನೆಲಸಿದ ಗಾಡಿ ಗಾಡಿಯೊಳನಾರತ 
ಮೊಪ್ಪುವ ತೊಂಡಿ ತೊಂಡಿನೊಳ್ಗೆಲೆ ಬಳಸಿರ್ಪ ಭಾವವಳವಟ್ಟಿರೆ ನರ್ತಕಿ 
ನಾಡೆ ರಂಜಿಪಳ್‌ (ಧರ್ಮಜ. ೨-೨೪). ದೊಂಡ್ಕೆ : ೩. ಗಂಟಲು: 
ಕಂಠ: “ಅಯ್ಕೊ” ಎಂದು ಕಂಪಿತ ಚೀರ್ದನಿ ಮುನಿಯನ ದೊಂಡೆ 
ಯಿಂದ ಹೊರಟಿತು (ಕಾಲರುಹಿ. ೬೭). 
[ ದೇ.8 ತಮಿ. ತೊಣ್ಣೈ ; ಮಲ. ತೊಣ್ಣ; ತುಳು. ದೊಂಡೆ : 
ಕೊಡ. ತೊಂಡೆ] 
ತೊಂಡ್ಮೆ "ದೊಂಡ್ಕೆ' ನೋ. 
ತೊಂಡೆ, (ನಾ). ಕಬ್ಬಿನ ಜಲ್ಲೆಯ ನಿಸ್ಸಾರವಾದ ಮೇಲುಭಾಗ ; 
ಕಬ್ಬಿನ ಸೋಗೆ : ತೊಂಡೆ ಹೊಯ್ದು ಒಂದೇ ಅಳತೆಗೆ ಕಬ್ಬುಗಳನ್ನು 
ಕತ್ತರಿಸಿ ರಾಶಿ ಹಾಕಬೇಕು (ನನ್ನೂರು. ೨೮೩). (?] 
ತೊಂಡೆಕಾಯಿ (ನಾ). ತರಕಾರಿಯಾಗಿ ಬಳಸಂವ ಒಂದಂ ಬಗೆಯ 
ಕಾಯಿ : ತೊಂಡೆಕಾಯಿ, ನೆಲ್ಲಿಕಾಯಿ . . . ಬೆಣ್ಣೆ, ದ್ರಾಕ್ಷೆಹಣ್ಣು. 
` ಇವಿಷ್ಟು ಪಾಂಡುರೋಗ, ಕಾಮಿಲೆ, ಹಲೀಮಕಂಗಳಲ್ಲಿ ಪಥ್ಮವರ್ಗಂಗಳು 
(ವೈದ್ಯಸಾ. 1, ೩೪೯): ಕಾಗೆದೊಂಡೆ, ಸಿಹಿತೊಂಡೆ, ತೊಂಡೆಕಾಯಿ 
(ಮೈಡಔಗಿ. 3೩-೪೨೩). [ತೊಂಡೆ * ಕಾಯ್ಕಿ (ಎ ಕಾಯ್ಕ್‌)) 
ತೊಂಡೆಕೇತ, ಡೊಣ್ಣೆಕಾಟ, ಡೊಣ್ಣೆಕೇತ, ದೊಣ್ಣೆ ಕಾಟ (ನಾ). 
ಹಲ್ಲಿಯಂ ಜಾಶಿಗೆ ಸೇರಿದ ಒಂದಂ ಬಗೆಯ ಪ್ರಾಣಿ ; ಹೆಂಟೆಗೊದ್ದ : 
ಗಿಡದ ಮೇಲಿದ್ದ ತೊಂಡೆಕೇತವನ್ನು ನೋಡಿ ಮಗು ಹೆದರಿಕೊಂಡಿತು 
(ಕೂಢಿ). ಡೊಣ್ಣೆಕಾಟ : ಅವುಗಳಿಗೆ ಸರ್ಪಜಾತಿಗಳೆಂದರೂ ಸರಟ 
(ಡೊಣ್ಣೇಕಾಟ) ಜಾತಿಗಳೆಂದರೂ ಸಲ್ಲುವುದು (ಮುಂಬಯಿ. ೬-೨೫೪). 
ಡೊಣ್ಣೆಕೇತ : ಡೊಣ್ಣೆಕೇತವನ್ನು ಕಂಡರೆ ಮಕ್ಕಳು ಅದರ ಮೇಲೆ 
ಕಲ್ಲೆಸೆಯುತ್ತಾರೆ (ಕೂರಿ). ದೊಣ್ಣೆಕಾಟ : ವೆಂಕಟನ ಮೊಗ ತಮ್ಮನ 
ಕಲ್ಲಿನೇಟಿಗೆ ಬಿದ್ದ ಆ "ದೊಣ್ಣೆಕಾಟ'ದ ಮೃತಶರೀರವನ್ನು ನೋಡುತ್ತಿರು 
ವಂತೆ ವಿವರ್ಣವಾಯಿತು (ಬನಸಿ. ೦೧೪). ( ತೊಂಡೆ, + ಕೇತ್ಮ] 
ತೊಂಡೆಗರುಳು "ದೊಂಡೆಗರಂಳ್‌' ನೋ. 
ತೊಂಡೆದಾಳಿದ (ನಾ). ತೊಂಡೆಕಾಯಿಯಿಂದ ಮಾಡಿದ ಪಲ್ಯ: 
ತೊಂಡೆದಾಳಿದ ಪಟಲದಾಳಿದವ ಸವಿವುತಂ (ಅಂಗಪು. ೧೬-೦೬). 
[ ತೊಂಡೆ * ತಾಳಿದ) 
ತೊಂಡೆಬಾಯ್‌ "ತೊಂಡೆವಾಯ್‌' ನೋ. 
ತೊಂಡೆವಣ್‌, ತೊಂಡೆವಣ್ಣು. ತೊಂಡೆಹಣ್ಣು (ನಾ). ತೊಂಡೆಯ ಬಳ್ಳಿ 
ಯಲ್ಲಿ ಬಿಡುವ ಹಣ್ಣು ; ಬಿಂಬಫಲ : ಅವಳ ಚೆಂದುಟಿಯಂ ಪೊಸ 
ತೊಂಡೆವಣ್ಣಿ ದೊಂದಚ್ಚರಿಯಲ್ಲಿ ಪ್ರಟ್ಟಿತೆನುತಲಸಯಿನೊಲ್ಹು ಕರ್ದುಂಕಲ್‌ 


45 


'ತೊಂಡೆವಣ್ಣು 


(ಉದ್ಯಟ. ೬-೭೪) ; ತಳಿರಡಿಗೆ ತೊಂಡೆವಣ್ಣುಟಿಗೆ ತಾವರೆ ಮೊಗಕೆ... 
ಕೋಗಿಲೆ ಗಿಳಿಗಳಿಂಚರಕೆ ಸೋಲ್ಡವಯವಂಗಳೊಳ್ನೆಲಸಿದುವು (ಕೈಮಿಛಾ. 
೩0-೪). ತೊಂಡೆವಣ್ಣು : ಮುದದಿಂದ ಗಿಳಿ ತೊಂಡೆವಣ್ಣಿನ ರಸವನು 
ಕರ್ದುಕಿ ಪೀರ್ವಂತೆ (ಕಂನವಿ. ೯-೧೨೦): `ನಾರಿಯರಧರಂಗಳಂ ಕಂಡು 
ತೊಂಡೆವಣ್ಣುಗಳೆಂದು ತಿಳಿದು ಎಳೆಗಿಣಿಗಳೆಲ್ಲ ಒಟ್ಟುಗೂಡಿ ಬರುತ 
(ಸೌಗಂಧಿ. ೪೬೪-೬). ತೊಂಡೆಹಣ್ಣು ಬಿಂಬ, ಬಿಂಬಿಕೆ - ತೊಂಡೆಹಣ್ಣು 
(ನಾಚರಾ. $. ೬೯) ; ತೊಂಡೆಹಣ್ಣು ಮಣಿಯೆ ನಾಚಿ ನಗೆಯ ಚೆಲುವ 
ತುಟಿಯ ಚಾಚಿ: (ಅನಿಳೇ. ೧೮-೦). [ ತೊಂಡೆ, * ಪಣ್ಯ್‌) 
ತೊಂಡೆವಣ್ಣು "ತೊಂಡೆವಣ್‌' ನೋ. 
ತೊಂಡೆವಣ್ಣುಟಿ (ನಾ). ಬಿಂಬಫಲದಂತಿರಂವ ತಂಟಿ ; ಬಿಂಬಾಧರ : 
ಬಂದುಗೆದುಟಿ . ತೊಂಡೆವಣ್ಣುಟಿಯವರು ಮಂದಗಮನೆಯೊಳ್ಳೆದಿದರು 
(ಬೀವಂಸಾಂ. ೦೦-೪೭): ತುಣುಗೆವೆಗಣ್ಣ ಕಟಾಕ್ಷ . ಕೆಂಬಲ್ಗಳ ಮಿಚುಗುವ 
ತೊಂಡೆವಣ್ಣುಟಿಯ ಬೆಜಿಗಿಂದೆ ಮಾತನಾಡಿದಳು (ಮೋಹತ. ೦೬-೨೪) ; 
ಕಣ್ಣೆಟ್‌ದಾಕ್ಷಣ ಬರೆಸಳದಾ ತೊಂಡೆವಣ್ಣುಟಿಯಬಲೆಯನಪ್ಪಿ . . . 
ತೋಟ್‌ದನು ಸ್ವರ್ಗಸುಖವ (ಛರಣ. ೦೩-೬೨). 
[ ತೊಂಡೆವಣ್‌ + ತುಟಿ] 
ತೊಂಡೆವಾಯ್‌, ತೊಂಡೆಬಾಯ್‌, ತೊಂಡೆವಾಯಿಂ (ನಾ). ತೊಂಡೆಯ 
ಹಣ್ಣಿನಂತೆ ಕೆಂಪಾಗಿರಂವ ಬಾಯಿ, _ತಂಟೆ : ಬಂದರ್‌ ಪವಳವಾಯ 
ತಳಿರ್ವಾಯ ತೊಂಡೆವಾಯೊಳ್ಳಿಂಡಿರ್‌ (ಜಗವಿ. ೪-೦೨೨) ; ನಿಡುಸುಯ್ಲುಂ 
ತನ್ನನೊತ್ತಂಬರಿಸೆ ನಿಲುಪುತುಂ ನೀಳ ನಲ್ಶೇಶದಿಂದಂ ತೊಡೆಯುತ್ತುಂ 
ತೊಂಡೆವಾಯಂ ಶ್ರಮಜಲಕಣಮಂ ಮೇಲುದಿಂ ವಾರಿಸುತ್ತುಂ 
ಬಂದು ನಿಂದಳ್‌ (ಸೂಕ್ತಿಸು. ೪-೧೭೭) ; ಎನಗುಳಿದ ' ಗಂಡುಗಳೆಲ್ಲ 
ಸಹೋದರರೆಂದೀ ತೊಂಡೆವಾಯಬಲೆ ನುಡಿದಳು (ಶ್ರೀಪಾಲ. 8-5೬) ; 
ರಾಯ ಪರಾಕೆಂದು ಕೈವಾರಿಪ ತೊಂಡೆವಾಯ ಪಾಠಕಿಯರೊಪ್ಪಿದರು 
(ಮೋಹತ. ೪-೬). ತೊಂಡೆಬಾಯ್‌ : ತೊಂಡುನಗೆಯ ತೊಂಡೆಬಾಯ 
ಕಂಡು ಕಂಡು ಮುತ್ತನಿಟ್ಟು (ನಾದಲೀ. ತೊಂಡೆವಾಯಿ ; 
ತುಜುಗೆವೆಯಲರ್ಗಣ್ಣು ತುಂಬಿಗುರುಳ ತೊಂಡೆವಾಯಿ . , , ಇಂಬಾದವಾ 
ಬಾಲಕಿಗೆ (ಕ್ರೀಪಾಲ. ೩-೨೪). [ತೊಂಡೆ + ಬಾಯ್‌] 
ತೊಂಡೆವಾಯಿ “"ತೊಂಡೆವಾಯ್‌' ನೋ. 
ತೊಂಡೆವಾಯ್ದೆರೆ "ತೊಂಡೆವಾಯ್ತೊಜ್‌' ನೋ. 
ತೊಂಡೆವಾಯ್ದೆ ಆಕಿ, ತೊಂಡೆವಾಯ್ಡೆರೆ (ನಾ). ಎ ತೊಂಡೆವಣ್ಣುಟಿ : 
ತುಜುಗೆವೆಗಣ್ಣ ಮರಗಟ್ತಲೆಯಂ ಬೆದಜಟ್ಟೆ ತೊಂಡೆ 
ವುಯ್ದೆ ಕಿ ಕಿಸುಸಂಜೆವೀಣ (ಅಗವಿ. ೦೬-೨೫) ; ಸಕ್ಕರೆಸವಿಯ ತೊಂಡೆ 
ವಾಯ್ದೆ ಕೆಯ ಸೊಗಸನುಗುಳ್ವ ಕೃಜದ ಮುದ್ದುವಾತಿನ ಭತ ಪೆಣ್ಮಕ್ಕಳಿ 
ಯ್ಹೊಂದರೊಸೆದು (ಪದ್ಮಕಾ. ೩-೬೮) ; ತೊಂಡೆವಾಯ್ಡೆ ಆ್‌ಯೆ ಕಂಬು 
ಕಂಠದ . ನಿತಂಬಿನಿಗೆಣೆಯಾದರುಂಟೆ (ಜೀವಂಸಾಂ. ೦೦-೨೩) ; 
ಬೆಳರ್ವಣ್ಣಮಂ ತಳೆದ ತೊಂಡೆವಾಯ್ಕೆಜ*ಯ ಕೆಂಬೊಳಪಡರ್ದ ನಿಡು 
ಗಣ್ಣ ಎಳವೆಣ್ಣು (ಉದ್ಭದೇ. ೪-೩೪). ತೊಂಡೆವಾಯ್ದೆರೆ : 
ತೊಳಗುವ ತೊಂಡೆವಾಯ್ಡೆರೆಯ ಮುದ್ದು (ಯಾದದಂ. ೨-೭೦). 
[ ತೊಂಡೆ, + ಬಾಯ್ದೆ ಅಕ್ಕಿ ] 
ತೊಂಡೆಹಣ್ಣು "ತೊಂಡೆವಣ್‌' ನೋ. 
ತೊಂಡೇಳ್‌ (ಕ್ರಿ). ಎ ತೊಂಡುಬೀಳಂ : ತೊಂಡೆದ್ದ ದಿಂಡಿಗತನದ ಪುಂಡ 
ಹೆಣ್ಣು (ಮಂತ್ರಕ. 3೪-0೭). [ತೊಂಡು + ಏಳು (ಆ. ಐಟಿ“) 
ತೊಂತಗವಿತೆ (ನಾ). ವ್ಯರ್ಥಪದಪೂರಿತವಾದ ಕವಿತೆ ; ಹುರಂಳಿಲ್ಲದ 
ಕಾವ್ಯ : ` ಮುಂತೆ ಸರಿಯಿಲ್ಲೆಂದು ಪೊಗಳ್ಹ. ವರು ಪೊಣಮಟ್ಟ ಪಿಂತವನ 
ಕವಿತೆಯೇನೆಂದು ನಿಂದಿಸಿ ತಮ್ಮ ತೊಂತ[ಪಾಳಕಾ. ಕೊಂತ, ತೂಂತ] 


೭೭-೦೯). 


ಕಾಂತಿ 


೩೬೫೪ 


ತೊಂದರೆಗೊಳಿಸು 


ಗವಿತೆಯ ತೂಂಬನುರ್ಚೆ (ಹಕಳಾ. ೦.೨೯) ; (ಸೋಮ. ೦-೦೭ ನೋ) ; 
ತೊಂತೆಗವಿತೆಯ ಗುಣ್ಟ್ಣೇ೦ ಸುಪ್ರಬಂಧದೊಳ್ಳಿಂಗೆಣೆಯೇ 
(ಹಮ್ಮಿರ. ೧-೨೩). 

[ ಐಇದು "ತೂಂತಗವಿತೆ (ಆತೂಂತ್ಯು ೬ ಕವಿತೆ)' ಎಂದೇ ಇರಬಹುದು) 


5|ತೊಂತುು, (ಕ್ರಿ). ೧. ಮೇಲೇರು ; ಆಕ್ರವಿಂಸಂ ; ವಂತ್ತು: ಮನ್ಮಥ 


೩6 


26 


40 


45 


ಕುಮಾರಕ ತನ್ನ ತೊಂತಿದ ಖಳರನುತ್ತರಿಸಿ ಹಂತಿಯೊಳ್‌ ಕೆಡಹಲ್ಕೆ 
(ಮೋಹತ. ೩೪-೩೭) ; ಮಂತ್ರೀಶ್ವರನ ಮೆಯ್ಗ. ವಲ ರಥರಾಜಿ ದಂತಿಗಳಾ 
ಹವದೊಳಗೆ ತಿಂತಿಣಿ ಭರವಸದಿಂದಾಗ ಪರಿತಂದು ತೊಂತಿತು ನೀಲಾಂಬರನ 
(ಮೋಹತ. ೪೦-೬೩). ೨. ಸಂತಂ_ಹಾಕಂ; ಬಳಸು: ನೀನೀತನ 
ವರೂಥಮಂ ತೊಂತಿ ವಾಲಾಗ್ರದಿಂ ಗಗನದೊಳ್ತಿರಿಪಿಡು (ಕೈಮಿಭಾ. 
೨೭-೪೩); ಕಾಲು ತೊಂತಿದ ಹಾವು ಕಚ್ಚದೆ ಬಿಡದು(ಗಾದ). ೩. ಪ್ರೇರಣೆ 
ಮಾಡಂ; ಎಶ್ತಿಕಟ್ಟು ; ಪ್ರಚೋದಿಸಂ : (4). 
ತೊಂತಿಕೊಳ್‌ ಎ ೧. ಸಂತ್ರುಗಟಿ್ವಿ: ಬಸವಣ್ಣನ ಶೊಂತಿಕೊಂಡು 
ಬಸವಣ್ಣನ ಧರಿಸಿಕೊಂಡು ....ನಾಮ ಬಸವ ಬಸವಾ ಎನುತಿರ್ದೆನಯ್ಯಾ 
(ಅಐಂಡೇ. ೩೦೪-೮೩). ವಿ. ಹಬ್ಬು ಹ ವ್ಯಾಪಿಸಂ ; ತಂಂಬಿಕೊಂಡಿರಂ : 
ಮೂವತ್ತಾರುತತ್ತ್ವದೊಳನಂತ ಜನ ದೇವ ದಾನವರಾದಿಯಾಗಿಹರು 
ತೊಂತಿಕೊಂಡಿಹರು (ಲಕ್ಷ್ಮ೪8. ೩-೧೯-೬೨): ಈ ಮದನಕಾಂತೆ ಮನದೊಳ 
ಹೊರಗೆ ತೊಂತಿಕೊಂಡಿರ್ದತುಳಚಿಂತಾಗ್ಗಿ ಶಂಂತರಸದೋಳ್ಕುಳುಗಲು 
(ನವಮೋ. ೯-೪೭). ೩. ಸಿಕ್ಕಿಕೊಳಂ್ಫಿ : ತೊಂತಿಕೊಂಡಿರೆ ಶೋಕಸಾಗರದಿ 
ತೊಳಲುತಿರೆ ಪ್ರಣಂಗಳುಳಿಯವೆನಗೆ (ಜಿಂಕಾರಾ. ೨-೨೨-೩೬). 
[ *- ತಮಿ. ತೊತ್ತು] 
ತೊಂತ್ತು (ನಾ). ದಟ್ಟಣೆ ; ನಿಬಿಡತೆ : ಅಂತರಾತ್ಮಕನೈದುವವ ನಿಶ್ಚಿಂತನೈ 
ಸಂಸಾರಸಾಗರ ತಶೊಂತಿನಿಂ ಕೆಡೆದಿಹರು ನೃಪ ನಿಶ್ಚಿಂತರಲ್ಲೆಂದ 
(ಅಂಬಿಕಾ. ೩೭-೨೩) ; ಮರಗಳ ತೊಂತು ಬಹಳ ಚಾಸ್ತಿಯಾದ್ದರಿಂದಲೂ 
» * « ಕತ್ತಲೆಯಾದ ಮೇಲೆ ಜನರು ಆ ದಾರಿಯನ್ನು ಉಪಯೋಗಿಸು 
ಶ್ತಿರಲಿಲ್ಲ (ಿಂಗಾಳ್ಮೆ. 9೩೩). [ ೬ ತೊಂತ್ಶು./ತಮಿ. ತೊತ್ತು) 
ತೊಂತುಳಿ (ನಾ). ಅಜಿಗಿಜಿಯಾದ ಸ್ಥಿತಿ; ಅಸ್ತವ್ಯಸ್ತವಾದ ಸ್ಥಿತಿ: 
ನಿಲೆ ಪೊಲಮಚ್ಚು ತಮ್ಮ ಮನದೊಳ್‌ ಸಲೆ ಕಬ್ಬಸು ಪರ್ವಿದುರ್ವಿಯೊಳ್‌ 
ಚಲದಿಜ್‌ದಾಂತು ಬಿಬ್ಬಿ ಭಟರಂತ್ರದ ತೊಂತುಳಿಯೊಳ್‌ ಸಿಲುಂಕಿ 
(ನೇಮಿಪು. ೧೦-೦೫೩). 
[೯ ಇದು "ತೊಟ್ಟುಟ್‌' ಶಬ್ದದ ಅಪಲಿಖಿತವಿರಬಹುದು) 
ತೊಂದರೆ (ನಾ). ೧. ಕಷ್ಟ ; ಪೇಚಾಟ: ಇಲ್ಲದ ಸಲ್ಲದ ಹೆಚ್ಚಿನ ತೊಂದರೆ 
ಗಳೂ,ಕಾರ್ಯಭಾರವೂ . . . ಸಹನಿಗೆ ಬಂದೊದಗಿತೆಂ (ಸಸ್ಕಕ. ೦೩೦) : 
ಮನೆಮನೆಗಳಲ್ಲಿಯ ಜನಗಳಲ್ಲಿ ಒಮ್ಮನಸಿಲ್ಲದಾಗಿ, ತೊಂದರೆಗಳು ತಾಂಡವ 
ವಾಡುತ್ತವೆ (ಗಾ9ಗು. 8೦). ೨. ತೊಡಕು; ತಡೆ; ಅಡ್ಡಿ ; ಅನನಂ 
ಕೂಲ: ಮುಂದಡಿಯಿಡಬೇಕೆನ್ನುವವರಿಗೆ ಇನ್ನೂ ಕೆಲವು ತೊಂದರೆಗಳಿವೆ 
(ಯಕ್ಷಪ್ಪ. ೦೮೨) : ಅವನ ಈ ಒಡನಾಟದಿಂದ ನನಗಾದ ಒಂದು ತೊಂದರೆ 
ಯೆಂದರೆ ಸಂಜೆ ಯಮುನಾ, ಲಲಿತೆಯರನ್ನು ನೋಡಲು ಸಮಯ 
ಸಿಗದುದು! (ಆ೦ಹೂ. ೭ಟಿ. ೩. ಕಿರಂಕುಳ; ಕಾಟ; ಹಿಂಸೆ; 
ರಾಮಪ್ಪನವರು ಒಂದು ಪಿಳ್ಳೆಗೂ ಯಾವ ತೊಂದರೆಯನ್ನೂ ಕೊಡಲಿಲ್ಲ 
(ಕಂಬಹು. ೦೨೦). 
[ ದೇ.8 ತಮಿ. ತೊನ್ತರವು, ತೊನ್ತರೈ ; ಮಲ. ತೊನ್ಹರ; 
ತುಳು. ತೊಂದರೆ; ತೆಲು. ತೊಂದರ] 
ತೊಂದರೆಗೊಳಿಸು (ಕ್ರಿ). ಅಡ್ಡಿಪಡಿಸು; ತೊಡಕಿಗೆ ಈಡಂಮಾಡಂ : 
ಇತರರನ್ನು ಕಾರಣವಿಲ್ಲದೆ ತೊಂದರೆಗೊಳಿಸುವುದೇ ಕೆಲವರ ಸ್ವಭಾವ 
(ಕೂಡ). [ ತೊಂದರೆ - ಕೊಳ್‌, + - ಇಸ್ಕು 


ತೊಂದರೆಪಡು ೩೬೫೫ 


ತೊಂದರೆಪಡು (ಕ್ರಿ). ಕಷ್ಟಪಡಂ : ಕುಡಿವಿತಾಶೆ , . , ಇಲ್ಲದಿದ್ದಾಗ ಅನೇಕ 
ಕೀಟಗಳು ನಿಸ್ಸಹಾಯ, ತೊಂದರೆಪಡುತ್ತವೆ (ಕೀಟಜಿ. ೦೪); ನನ 
ಗೋಸ್ಕರ ನೀನು ತೊಂದರೆಪಟ್ಕೋಬೇಡ (ಕೂ9). [ ತೊಂದರೆ + ಪಡ್ಕು) 

ತೊಂದಿರ (ನಾ). (?): .ನಾಲುವಿರುದ್ರಮ ಮಂಖ್ಯಧಿದಾವ ತೊದಲುಂ 
ತೊನ್ನಿರರುವೈ ನೂರ್ವ್ವರುಮಿರ್ದ್ದು ವಿಟ್ಟ ಧರ್ಮ್ಮಮೆನ್ಹೆಂದಡೆ 
(aw. 21. ೨೭೪-೨೭; 1168). [?)] 

ತೊಂಪೆ "ತೊಂಬೈ' ನೋ. 

ತೊಂಬತು "ತೊಂಬತ್ತು' ನೋ. 

ತೊಂಬತ್ತು, ತೊಂಬತಂ, ತೊಂಭತಂ, ತೊಂಭತ್ತು (ನಾ). ಒಂದಂ 
ಸಂಖ್ಯಾವಾಚೆಕ ; ಒಂಬತ್ತನ್ನು ಹತ್ತರಿಂದ ಗುಣಿಸಿದರೆ ಬರುವ 
ಗುಣಲಬ್ಧ; ಹತ್ತು ಕಡವೆಂನೂರು: ಆರಕೆಸಿಗಳಾಣತ್ತಿ ಆಗಪಳ್ಳಿಟ್ಟಾಟ್ಟು 


ಳ ೦ ಜಟ 
ಪ್ರಸಾದಂಗೆಯ್ದಾರಿದರ್ಕ್ಕೆ ತೊಂಬತ್ತಟುಸಾಸಿರದಾ ಪ್ರಕೃತಿಗಳೆಲ್ಲೊರುಂ 
(ಎಳೆ. 717,. ತಿರುಮ. ೦-೯; 7726); ತೊಂಬತ್ತೊಂಬಯ್‌ಸೂಸಿರದ 


ಇನ್ನೂಟ್‌ಣ್ಬತ್ತು ನಾಲ್ಕು ವ್ಯಾಧಿಗಳುಂ (ವಡ್ಮಾಂಾ. ೯೯-೪); ಮುಂದೆ 
ಲಕ್ಷದ ಮೇಲೆ ತೊಂಬತ್ತಾಟುಸಾವಿರ ಶಿವಾಲಯಂಗಳಂ ಮಾಡುತಿಪ್ಪರಂ 
ಕಂಡು (ಶೂಸ್ಕಸಂ. ೩೩-೩). ತೊಂಬತು: ಲಕ್ಷದ ಮೇಲೆ ತೊಂಬತಾರ್ಸಾಸಿರ 
ಮಹಾಜಂಗಮಕ್ಕೆ ಮೃಷ್ಟಾನ್ನಮಂ ದಾಸೋಹಮಂ ಮಾಡುತ 
(ಜಿಬಪು. ೩-೩3). ತೊಂಭತು: ಬರಿಸಮಾಆಣಗೆ ಮತ್ತಂ ಶಕಾಬ್ಕಂ 
ವಿಸ್ತಾರಂ ತೊಂಭತೇಟೊಂಭತುಮೆನೆ (ಎಇ. ೪1, ೨೦೫-೭: 1067); 
ತೊಂಭತೊಂಬತ್ತು [ ಖಕಾ. ತೊಂಬತ್ತೊಂಬತ್ತು ] ಸಹಸ್ರಯೋಜನ 
ಗಳಿಂದಂಬರವನು ಮುಟ್ಟುತ್ತ... . ಮೇರುವಿಂಬಾಗೆ ಲಕ್ಷಯೋಜನದಿ 
(ಕೀವಂಸಾಂ. ೧-೨೪). ತೊಂಭತ್ತು : ಪ್ರಿಥುವೀರಾಜ್ಯಕೆಯೆ ಕಂಭರಸರ್‌ 
ತೊಂಭತ್ತೆಕಿಸಾಯಿ ೫ ೫ ೬ (ಎಳೆ. 1೪, ಹೆಗ್ಗಡ. ೪೩-3; ಸು. 780); 
ತೊಮ್ಭತ್ತಲುಸಾಸಿವ್ವ್ಯ£ರುಮಯ್ಞಾಮನ್ತರು ... ಇದಕ್ಕೆ ಸಾಕ್ಷಿ 
(ಎಕೆ. 1 ೨-೯; 887); ತನ್ನೊಡನಾಡಿಗಳಪ್ಪ ತೊಂಭ:[ ಪಾಕಾಂ-ಬ)ತ್ತಾಲು 
ಸಾಸಿರ ಗೋಪಕುಮಾರರೊಡನೆ ಕೂಡಿ (ಪಂಪಭಾ. ೯-೦೨ ವು; 
ಎಳೆಯೊಳಟ್ಟುದು ಸಾಸಿರಯೋಜನಂ ಗಗನಕ್ಕೆ ತೊಂಭತ್ತೊಂಭಯ್ಲೂಸಿರಂ 
ಬಳೆದುದು . ,. . ಮೇರುಮಹೀಧರೇಂದ್ರಂ (ಇಾಂತಿಪು. ೦೦-೬೬); ಅಂತು 
ತೊಂಭತ್ತ! ಪಾಕಾಂ. ತ್ತಾ ]ಟಿಂಸಾಸಿರಮಂತಃಪುರಂಗಳಿಂ . , . ನೆಆ್‌ದ 
ಸಾಮ್ರಾಜ್ಯಲಕ್ಷ್ಮಿಗಧಿಪತಿಯಾಗಿ (ಅಜಪು. ೧೦-೦ ಪ). 
ತೊಂಬದಿಂಬರ್‌ - ತೊಂಬತ್ತೂ ವಂಂದಿ ; ತೊಂಬತ್ತು) ಜನ: 
ಹಿಂಹಸೇನಂ ಮೊದಲಾಗೆ ತೊಂಬದಿಂಬರ್‌ ಗಣಧರರುಂ (ಅಜಪು. 9-೨೫ ವ). 
ತೊಂಬಯ್ಲಾಸಿರ  ತೊಂಬತ್ತಸಾವಿರ : ತೊಂ!ಪಾಕಾಂ. ಒಂ. ಎಂ] 
ಬಯ್ಸಾಸಿರ್ವರ್‌ ನಿಮ್ಮಂಬಿನ ಬಂಬಲೊಳೆ ಮಕುಟಬದ್ಧರ್‌ ಮಡಿದರ್‌ 
(ಪಂಪಳಾ. ೦೦-೨೯); ಕೇಶಿರಾಜನ ಮೇರೆಗೆ " ಒಂಬತ್ತು + ಪತ್ತೂ' 
ಎನ್ನುವುದಂ ಈ ಶಬ್ದದ ವೃತ್ತತ್ತಿ. 
[ ದೇ.॥8 ನಮಿ. ಮಲ, ತೊಣ್ಣೂಜು ; ಕೊಡ. ತೊಂಬದೀ ; 
ತೆಲು. ತೊಂಬದಿ, ತೊಂಭೈ) 

ತೊಂಬರೆ (ನಾ). ಒಂದೆಡೆ ನಿಲ್ಲದ ವನಂ; ಅಲೆದಾಡಂವವನು; ಅಲೆಮಾರಿ: 
ಅಂಬಲಿಯಲ್ಲದೆ ಉಂಬರೆ ಕೂಳಿಲ್ಲ ಕಂಬಳಿಗಳ ಹೊದ್ದಿಹೆವು ... ತೊಂಬರೆ 
ಬದುಕು ಕೇಳ್‌ ನಮಗೆ (ಕವಿತ. 11, ೩೮೯ ಪ್ರಸಾದಸಾಂಗತ್ಯ). 

[ ದೇ.8 ತಮಿ. ತೊಮ್ಮರೈ] 

ತೊಂಬಲ್ಕ "ತಂಬಂಲ' ನೋ. 

ತೊಂಬಲ್ಯ (ನಾ). (ಉಕ) ತೇವ: ಮಳೆಗಾಲದಲ್ಲಿ ಹವೆಯು ತೊಂಬಲ 
ವಾಗಿರುತ್ತಿದ್ದರೂ ನೆಲದ ಮೇಲಿನ ನೀರು ಸ್ವಲ್ಪ ಸ್ವಲ್ಪ ಬಾಷ್ಟವಾಗಿ 
ಹೋಗುತ್ತಿರುತ್ತದೆ (ಪತಿಂಬಯಿ, 8-೧೩೮). [ ಎತಂಬಲ] 


ಶಾ 
ಇ 


ತೊಂಬೈ 


ತೊಂಬಲು "ತಂಬುಲ' ನೋ. 
ತೊಂಬ್ಯಾರ್ಕ, ತೊಂಭಾರ (ನಾ). ೧. (ಧಾನ್ಯದ) ರಾಶಿ.-ಗಂಂಪು,- 


ಸಮೂಹ: (8). ೨. ಗುಂಪಿನ ಜನರಿಗಾಗಿ ಮಾಡಿದ ಅಡುಗೆ ; 
ಸಾವಂೂಹಿಕ ಭೋಜನ : ತಂಡದ ಊಟ: ಆವುದೊಂದು ಸಿರಿಗರ 
ಹೊಡೆದಲ್ಲಿ ಪಾಕಭೇದವಾಗಿ ತೊಂಬಾ[ಪಾಕಾ. ಬ]ರಕ್ಕೆ ಬೇಟ 
ಮಾಡಿದುದು ರಾಜಾನ್ನವು (ಬಸಹೆ. ೦೦೮-೩೫8) ; ತನ್ನ ಜೊತೆಯಲ್ಲಿಯೇ 
ಕೂತ ಉಳಿದವರಿಗೆ ತೊಂಬಾರದ ಅಡಿಗೆಯನ್ನು ಮಾಡಿಸಿ . .. 
ಹಾಕಿಸುತ್ತಿದ್ದನು (ನೀತಿಜಿಂ. ೫, ೦೫) ; ಗುಂಪಿನ ಅಡಿಗೆ, ಅಷ್ಟೇನೂ 
ಅಚ್ಚುಕಟ್ಟೆಲ್ಲದ್ದು... ತೊಂಬವಾರ, ತೊಂಬಾರ (ನಮ್ಮನಂ. ೧೦೮). 
ತೊಂಭಾರ : ೩. ಆಧಿಕ್ಯ; ಅತಿಶಯ: ಬಸವೇಶ್ವರದೇವರು . . . 
ಸರ್ವಾಲ೦ಕಾರಶೃಂಗಾರದ ತೊಂಭಾರದಿಂದಲಂಕಾರಂಗೊಂಡು 


(ಯಿಠಜೋರ. ೩೦). 


[ ದೇ. ತಮಿ. ತೊಮ್ಚರ, ತೊಪ್ಪಾರ ; ತುಳು. ತೊಂಬರ ; 
ತೆಲು, ತೊಮ್ಮರ] 


15| ತೊಂಬಾರ, (ನಾ). ಭವನ; ಸೌಧ: ಅಪ್ಪಾಜಯ್ಯನು ತನ್ನ ಸಂಗಡ 


45 


ಚನ್ನುವೀರನನ್ನು ಕರದುಕೊಂಡು, ಹಿತ್ತಲ ಬಾಗಿಲಿಗಾಗಿ, ತೊಂಬಾರದ 
ಹಿಂದಟ್ಟಿಗಾಗಿ * . * ಕೆರೆಬಾಗಿಲಿಗಾಗಿ ನುಗ್ಗಿ (ರ3ಣೇಂದ್ರ. ೨೭೭). 
[ « ತಮಿ. ತೊಮ್ಪಾರ, ತೊಮ್ಪರ, ತೊಪ್ಪಾರ] 


ತೊಂಬುವ್ಹೋಯ (ನಾ). ಒಬ್ಬಾತನ ಹೆಸರು: ತೊಮ್ಬುವ್ವೋಯನ 


ಮಕ್ಕಳ್‌ ನಾಗಯ್ಯನು ಕೆೊಣ್ಣಯ್ಕನು (ಎಕ. ಸ. ಕೋಲಾರ. ೯-೪: 
ಸು. 925). [?] 


ತೊಂಬೈ, ತೆಮ್ಮೂ, ತೆವ್ಮೈೆ, ತೊಂಪೆ, ತೊವೆಲ್ಮಿ, ತೋವೆಂ (ನಾ). ೧. 


ಗೊಂಚಲಂ ; ಗುಚ್ಛ: “ಮಂಜರಿಯೊಳ್ಳೊಂಬೆ ತೊಡಂಬೆ ಜೊಂಪ 
ಗೊಂಚಲ" ತಿಳಿಗುಂ” (ಕರ್ತಾನಿ. ೦೨): “ಜೊಂಪಮೆನಲ್‌ ತೊಂಬೆ” 
(ತುನಿ. ೯) ; ತಳ್ತ ಬಣ್ಣವಣ್ಣದ ಗುಡಿ ತೊಂ[ಪಾಕಾಂ. ಕೊಂಬೆ ಗೊಂಚ 
[ಲೆಲೆ]ಯಿಕ್ಕಿದ ಕಾವಣಮೆಲ್ಲಿಯುಂ ಪೊದಬಕ್ಹೊದವಿರೆ (ಪಂಪಛಾ. ೩-೩೮); 
ತಳಿರ ತೊಂಬೆಯ ನಲ್ಲಾಡಿ `ಹೂಗೊಂಚಲೊಳ್‌ ಸುಬಿಿದು (ಅಂಜಣೆ. 
೨-8೦) : ನನೆಗಳಿಂ, , , ತೊಂಬೆಗಳ ಕಾಯ್ಗಳಿಂ (ಜ್ಞಾನೆಕಂ. ೧-೬೩): 
ಹೀರಖಚಿತದ ಬೊಂಬೆ ಚಾರು ಪೂವಿನ ತೊಂಬೆ ತೋರಮುಡಿಯ 
ವಧೂಟಿ (ನಂಕಾರಾ. 8-೬-೫೭), ೨. ಗಂಂಪು.; ಸಮೂಹ ; ಸಂದಣಿ ; 
“ಬಂಬಲ್‌” (ಕತುನಿ. ಕಿ. 1, ೨೩) : “ದೊಂದಣಿ ತೆರಳ್ಳೆ ಸಾಲೊಬ್ಬುಳಿ 
ಎ. ಗಡಣಂ ಜಾಳಿಗೆಯು ತೊಂಬೆಯೆನೆ ಶ್ರೇಣಿಕಾಖ್ಯಂ” (ಕಬ್ಮಮಂ- 
೫8). ೩. ಸಾಲು; ಶ್ರೇಣಿ; ಪಂಕ್ತಿ: “ತೊಂಬೆಯೆನಲಕ್ಕದು ಶ್ರೇಣಿಗೆ” 
(ಕಠರ. ೪೯). ತೆಮ್ಮ: ೪, ಹೆಚ್ಚಳ; ಅಧಿಕ್ಯ; ಮೇಲ್ಮೆ. 
“ತೆಮ್ಮಂ ಶ್ರೇಣಿಯೊಳ್‌ ಪೆರ್ಚುಗೆಯೊಳಪ್ಪುದು” (ಕಕರ. ೪6). ತೆಮ್ಮೆ ; 
೨. ತೆಮ್ಮೆ ತೆಮ್ಮೆಯೊಳೆಯ್ದಿ ಸರ್ವರು ಮಾಡಿದ ಸಮ್ಮತಾರ್ಥವನೊಪ್ಪ 
ಗೊಂಡು (ಕಕತ, ೬೦-೬೪). ತೊಂಪೆ: ೧. ಎದೆಯ ಮೇಲೆ ಬಹುಮಾನಗಳ 
ತೊಂಪೆಯನ್ನು ನೇತುಹಾಕಿಕೊಂಡಿದ್ದ ವಿಠಾಸೆ ಪೋಲೀಸಿನವನ ಕಡೆಗೆ 
ತಿರುಗಿ. . . ಆಜ್ಞಾಪಿಸಿದನು (ಪುನರು. ೦೪೮). ತೊಮ್ಮೈ : ೪. 
"ತೊಮ್ಮೆವಡೆ' ಪರಾ. ತೋಮೆ : ೨. ಪಂದಿಯ ಗೊಂದಳದಂತೆಯುಂ 
ಅಮ್ಮಾವಿನ ಶೋಮೆಯಂತೆಯುಂ . . . ಎತ್ತಲುಂ ಮಿಡುಂಕಲ್ಪಡೆಯದೆ 
ಸಿಡಿವಿಡಿಗೊಂಡು (ಪುಸೃಫು. ೩-೧೨೭ ವ). 
[ ದೇ.॥ ತಮಿ. ತುಮ್ಚೈ: ತೆಲು. ತೊಂಬ, ಕೊಪ್ಪ] 


ತೊಂಬೈ, ಟೊಮ್ಮೆ, ತಂಪ್ಪೆ (ನಾ). ೧. ಧಾನ್ಯಗಳನ್ನೂ ಶೇಖರಿಸಿಡಂವ 


ಬಿದಿರಿನಿಂದ ಹೆಣೆದ ದೊಡ್ಡ ಬುಟಿ,,- ಗೂಡೆ; ಗಳಗೆ : “ ಗೊಂಚಲು 


ಬ 
ಗಳಿಗೆ ತೊಂಬೆಯೆನಿಕ್ಕು ? (ಕಜ್ಮಮಂ. ೧೦೨) ; ಸೀರೆಯನ್ನು ಹೊರ 


ತೊಂಬೆಗಡುಕು 


ತೆಗೆದು ಹತ್ತಿರದಲ್ಲಿದ್ದ ಅರೆ ತುಂಬಿದ ಭತ್ತದ ತೊಂಬೆಯೊಳಕ್ಕೆ ಹಾಕಿದ 
(ನಿಶಉ. ೨೬೪) ; ಶೀರಿಲ್ಲ ತಿಟುವಟವಿಲ್ಲ ಜಂಭ ಮಾತ್ರ ತೊಂಬೇ, ಅಷ್ಟು 
(3ರ). -೨. ಹೆೊಟ್ಟೆ ; ಉದರ : ತೋಕಿನ ನಳಿಗೆಯಿಂದ. ಹಾರಿದ ಬೆಡಿ 
ಕಿರುಬನ ಪಕ್ಕೆಗೆ ತಗಲಿ ಅದರ ತೊಂಬೆಯನ್ನು ಸೀಳಿತು (ಹುಲಿಹಾ. ೦೦೦). 
"ತೊಪ್ಪೈ' ಪರಾ. ಟೊಮ್ಮೆ: ೧. ಮಿಟ್ಟಮಿಟ್ಟನೆ ವಿಂಡುಕೆ ಟೊಮ್ಮೆಯ 
ಹೊಟ್ಟು ತವುಡಂ ಕರ್ಚಿ (ಮದೇಶು. 8-49). ತುಪ್ಪೆ: ೩. ಧಾನ್ಯದ 
ರಾಶಿ, -ಸಂಗ್ರಹ ; ಕಾಳಿನ ಗಂಡ್ಲೆ : ನೂರು ಮುಡಿ ಭತ್ತ ಆ ಬಾಕಿ 


೩೬೫೬ 


ಮಾೂರಿನಿಂದ ಪ್ರತಿವರುಷ ಭಟ್ಟರ ಮನೆಯ " ತುಪ್ಪೆ 'ಯಲ್ಲಿ ಬಿದ್ದೇ | 


ತೀರುತ್ತದೆಂದರೆ ಆಚ್ಚರಿಪಡಬೇಕಾಗಿಲ್ಲ (ದೆಂಬನಾ. ೧೨). 
[ ದೇ.ಕ ತಮಿ, ತೊಮ್ಮೈ, ತೊಮ್ಮೆ ;-ತುಳು. ತುಪ್ಪೆ) 

ತೊಂಬೆಗಡುಕು (ನಾ). ಗೊಂಚಲಿನಂತಿರಂವ, ಕಿವಿಯಲ್ಲಿ ಧರಿಸಂವ 
ಒಂದಂ ಬಗೆಯ ಆಭರಣ: ಹಸ್ತಕಡಗದ ನೀಲಮುತ್ತಿನ ತೊಂಬೆಗಡುಕಿನ 
ಕೊರಳ ದಾರಗಳ... ಧರಿಸಿ (ಬಸಪು. ೬೧-೨೭) : ಒಡನೆ ಕಿವಿಯೊಳೊಪ್ಪುವ 
ತೊಂಬೆಗಡು ಕಿನ ಕಡುಚೆಲ್ವ . -ಕೊಡಗಿತಿಯರು ರಂಜಿಸಿದರು 
(ಕಂಸವಿ. ೨೦-೮೬). [ತೊಂಬೆ * ಕಡುಕ್ತು] 

ತೊಂಭತು "ತೊಂಬತ್ತೂ' ನೋ. 

ತೊಂಭತ್ತು "ತೊಂಬತ್ತು? ನೋ. 

ತೊಂಭಾರ "ತೊಂಬಾರ,' ನೋ. 

ತೊಕಡಕನ ಮರ (ನಾ). ಒಂದು ಬಗೆಯಂ ವಂರ:. ಪೇನಾರಿಮರ, 
ಪೀನಾರಿ, ಪಾತಾಳಮರ, ಭೇತಾಳ, ಕೊಕಡಕನ ಮರ, ಭಾಕಾಳ (ಮೈಡಿಗಿ. 
೭೨-0೪೭೨). [74 ಮರ್ಮ] 

ತೊಕ್ಕಡ (ನಾ). (?) : ಚೊಕ್ಕಪಲ್ಗಳು ದಟ್ಟ ಸಣ್ಣವು ವುಕ್ಕಿ ನವರಸ ಲಗ್ಗೆ 
ಯೆಂಬುದು ತೊಕ್ಕಡವು ತಾನಾದ ದಂತವು ಕ್ಷತಕೆ ಅದು ಹಿತವು 
(ಕಕ್ಕೋಕ. ೧೦-೦೭). [?) 

ತೊಕ್ಕಲು (ನಾ). ಒಂದಂ ಬಗೆಯ ವ್ಯಂಜನಪದಾರ್ಥ : : ಅವನಿಗೆ 
ಮಜ್ಜಿಗಂಬರ . .. ಮಸೊಪ್ಪು, ತೊಕ್ಕಲು, ಒಂದೆಸರು - ಇವು ಸುತರಾಂ 
ಬೇಕಿಲ್ಲ (ನನ್ನೂರು. 8೭). [ ವ ತೊಕ್ಕು;] 

ತೊಕ್ಕಸ (ನಾ). ವಂಲ್ಲಯಂದ್ಧದ ಒಂದಂ ವರಸೆ (?): ಸಂದ ತೊ 
[ಪಾಕಾಂ- ಕೊ]ಕ್ಕಸ ಗುಂಡು ಗೋಣಿಯ ವಿಂದೆಪಟ್ಟಸು ಚೇಣಪಟ್ಟಸು 
ವೆಂದೆನಿಪ ವಿಂದಾಣದಲಿ' ಕಾದಿದರು ಜಟ್ಟಿಗಳು (ಸಾಳ್ಮಭಾ. 33-೭೨). 

[?) 

ತೊಕ್ಕು; (ನಾ). ಹಂಣಿಸೆಕಾಯಿಂ, ನೆಲ್ಲಿಕಾಯಿಂ, ಮಾವಿನಕಾಯಿ ಮೊದ 
ಲಾದಂವುಗಳು ಬಲಿತ ಮೇಲೆ ಹದಗೊಳಿಸಿ ಮಾಡುವ (ಚಟ್ಲಿಯಂಂಥ) 
ಒಂದಂ ಬಗೆಯ ವ್ಯಂಜನಪದಾರ್ಥ : ಹುಣಿಸೆಕಾಯಿ ತೊಕ್ಕು ರುಚಿ 
ಯಾಗಿರುತ್ತದೆ (ರೂಂ). [ದೇ.8 ತಮಿ. ತೆಲು. ತೊಕ್ಕು] 

ತೊಕ್ಕು, (ನಾ). ೧. ತೊಗಲು; ಚರು: “ತೊಕ್ಕು (ತೊಗೆ)-ತ್ವಕ್‌ 
(-ಚ್‌)" (ತದ್ಕಕೋ. ೧೮); ನಯನ ಕರ್ಣ ನಿಸಾ ರಸನೆ ತೊಕ್ಕು ಮನವೆಂಬ 
ಕರಗಳೊಳು ಬಿಡದರ್ಪಿಪಂ (ಸಿದ್ಮೇಪು. ೨೩-8೦); ತ್ವಕ್ಕಿಂಗೆ ತೊಕ್ಕು ನೇತ್ರಕೆ 
ನೇತ್ರವು. .. ಆಗಿಹುದು ಲಿಂಗಮುಖವು (ಜಲಪು. ೬೦.೪೫): ಪ್ರತಿ 
ನಿತ್ಯವೂ ಮೈ ತಿಕ್ಕಿಸಿ ಅಥವಾ ಹಿಸಿಕಿಸಿಕೊಂಡಲ್ಲಿ . . . ತೊಕ್ಕು ಬಲಿತು, 
ಸಂದುಗಳಲ್ಲಿ ತ್ರಾಣವು ಹುಟ್ಟಿ (ಸಕವೈ. ೩೦). ೨. ತೊಗಟೆ; ಸಿಪ್ಪೆ: 
ನೀರುಳ್ಳಿ ಹಸಿಯಲ್ಲಮಂ ತೊಕ್ಕ ತೆಗೆದಗುಳ ತೋರದೊಳು ಕತ್ತರಿಸಿ 
(ಸೂಪಶಾ. ೩.೨೫) ; ಪರಿಶುದ್ಧಮಾಗಿರ್ಪ ಪಾಲ್ಮರಗಳ ತೊಕ್ಕನಿರದೆತ್ತಿ 
ಕಾಸಿದ ಜಲವ (ಡಂಪ್ರಸಾಂ. ೦೪-೪೨) ; ಅಂಬಟೆಯ ತೊಕ್ಕು 
ಹುಣಿಸೇಮೂಲದ ತೊಕ್ಕು. . . ಇವಜ ಕಷಾಯ ಶ್ಲೇಷ್ಮಾತಿಸಾರ 
ವೊದಲುದ ಹೊಟ್ಟೆಯ ಬೇನೆಯ ಪರಿಹರಿಸುವುದು (ವೈದ್ಮಸಾ. 1, ೨೦೨). 


10 


30 


ತೊಗರತ್ತಿ 


೩. ಚಕ್ಕೆ: ಗಂಧ ಲವಂಗದ ತೊಕ್ಕು (ಅಕಾನಿ. ೮-ಟಿ. ೪. ಚರ್ಮದ 
ಹೊದಿಕೆ : ಇಕ್ಕಿದ ಪಕ್ಕರಕ್ಕೆ ನಿಡುರುಲ್ಲಿ . . . ದಿಟ್ಟಿಸರ ಪೊಂಬಲೆಗಳ್‌ 
ಮೊಗರಂಬಮೊಂದು ಪೊಂಬಕ್ಕಿಯ ತೊಕ್ಕು ಮೆಯ್ದರೆಯೆ ಬಾಸಿಗದಿಂ 
ಮೆಜಕಿದತ್ತು ಸಪ್ತಿಗಳ್‌ (ಕವಿ. ೨೯೬), ೫. ಸೋಂಕಂ ; ಸಂಸರ್ಗ: 
ಮೂತ್ರ ಮಲ ಮಾಂಸ ರಕ್ತಂಗಳೊಳಗಿಕ್ಕುವೇ ಶಿವಮೂರ್ತಿಯೆನ್ನು 
ದರದೊಳಗವಣಿ ತೊಕ್ಕಿಲ್ಲಮೆನೆ (ಆಪು. ೪-೨೭). "ತ್ವಕ್ಯು' ಪರಾ. 
[ಸಂ. ತ್ವಟ್‌] 

ತೊಗಟು, ತೊಗಟೆ, ತೊಗಡಂ, ತೊಪ್ಪಟೆ, ತೊಪ್ಪಡೆ, ತೊಬಟಿ, 
ತೊವಟೆ, ತೊವಡಂ, ತೋಟ್ಮೆ (ನಾ). ಹಣ್ಣ. ಕಾಯಂ, ದ್ವಿದಳ 
ಧಾನ್ಯ ಇತ್ಯಾದಿಗಳ ಗಟ್ಟಿಯಾದ ವೆಂ:ಲಂಹೊದಿಕೆ,-ಸಿಪ್ಪೆ : ತೊಗಟಿ 
ನೊಳಗಣ ಬೀಜ ಬೀಜದೊಳಗಣ ಅಂಕುರ (ಸರ್ವವ. ೧೦೯-೩೮೪) ; ತಲಿ 
ದರೆಯು ಪರ್ನಗಳ ಕಾಪ್ಟಕೆ ಮುಟ್‌ದರಾ ಶಾಖೆಗಳ ರೋಗಕೆ ಕೊಟ್‌ 
ದರೆಯು ಬೇರುಗಳ ನಾರಿಗೆ ಸುಗಿದರೆಯಂ ತೊಗಟ ತರು ತನುವ 
ತೆಜುವಂತೆ (ನಿಧಾಗ. ೧೦-೦೩-೨೪) ; ಹಣ್ಣಿನ ಒಳಗೆ ನಾಲ್ಕು -ರಸವು ಐದು 
ದೊಡ್ಡಹರೆ ಕಾಣಪ್ಪ ಆಜು ಬಗೆಯ ಸ್ವರೂಪ ಕೇಳು ಏಳು ಬಗೆಯ 
ತೊಗಟುಂಟಣ್ಣ (ಪುರಂದ. ೧-೧೮೦-೫). ತೊಗಟೆ: ಕಮಲಮಂಖಿ ನಾರಿನಾ 
-ತೊಗಟೆಯನು ಕೊಳ್ಳೆ (ಶರಲೀ. 3೦೮-೧೪) ; ಮಾದಾಳದ ತೊಗಟೆ (ಟಿ) 
ಯು ಕಹಿ. ಒಗರು (ಅಷ್ಟಾಂಗ. ೧೪೮) ; ತೊಗಲುಬಾವಲಿ ವಂರದ 
ಜೋಲು ತೊಗಟೆ (ಸವ್ಯಧೃ. ೮೭-೩). ತೊಗಡು : ತೊಗಡುಗಳಿದೆಳ್ಳುಗಳ 
ಕೇದಗೆಯಿಂ ವಾಸಿಸಿ (ರಗೋಳೋಪ. ೭-೨೩). ತೊಪ್ಪಟೆ : ಆವರಿಕೆಬೇರಿನ 
ತೊಪ್ಪಟೆಯನು ೧ ಮೊರದಷ್ಟು ಹರವಿಯಲ್ಲಿ ಹಾಕಿ ನೀರ ಹೊಯ್ದು 
. ೬ . ಇರಿಸಿಕೊಂಡಿರಲು ಆ ನೀರು ಮೆಂದವಳಿಗುವುದು (ಸಕವೈ. ೩೮೩). 
ತೊಪ್ಪಡೆ : ಉಲಗನ ಬೇರಿನ ತೊಪ್ಪಡೆ, ಬೇವಿನ ಬೇರಿನ ತೊಪ್ಪಡೆ ... 
ಮೊಳಗದ ಬೇರಿನ ತಿಗಡು ಇವಂ ಸಮಾನಂಗೊಂಡು ಚೂರ್ಣವಂ ಮಾಡಿ 
(ವಿನೈವಿ. ೯೯). ತೊಬಟೆ : ಸುಟ್ಟ ಬಾಳೆಯ ಕಾಯ ಸೀದ ತೊಬಟೆಯ 
ತೆಗೆದು ಒಳಗಣ ತಿರುಳ ತೆಗೆದು (ಛೀಮಸೂ. ೪೨). ತೊವಟೆ ; ಚಿಕ್ಕು ಎ 
ತೊವಟೆ (ಕಾಕಕ್ಕ. ೪0). ತೊವಡು: ಗಿಡುಕಳ್ಳಿಯ ತೊವಡು ಕಟ್ಟೆ 
ನಿರ್ವಿಷಮಕ್ಕುಂ (ಏಮದ. 0೬-೭೪). ತೋಟೈೆ : ಬುಳೆಯ ಹಣ್ಣಿನ 
ತೋಟೆಯ ಸುಲಿದು ನೋಡಿದರೆಯೂ ಮೃದುವಾಗಿ ತೋಟುವುದಲ್ಲದೆ 
ಕಠಿಣವಾಗಿ ತೋಜಿದೆಂಬ ಹಾಗೆ (ವಡಕಾ. 1, ೧೯೩) ; ಕೆಲವು ಗಿಡಗಳ 
ತೋಟೆಗಳಿಂದ ಸಹ ಕಾಗದ ಮಾಡುವುದುಂಟು (ಮಂಂಬಯಿ. ೦-೨೪). 
"ತಿಗಂಡ್ಗ' ಪರಾ. 

ತೊಗಟೆ "ತೊಗಟು' ನೋ. 

ತೊಗಡು "ತೊಗಟಂ' ನೋ. 


35 ತೊಗರ್‌ "ತೊವರ್ಕ್‌? ನೋ. 


40 


ತೊಗರ, (ನಾ). ಕೆಂಬಣ್ಣದ ಒಂದಂ ಬಗೆಯಂ ಬೇಟೆಯಂ ನಾಯಂ: 
ಏಣಕುಲಕ್ಕೆ ಚಂಚುವಾಲಂ ದಣಿದಿರ್ದ ಕೊಂಡಗುಜೀಗೀ ತೊಗರಂ ರುರು 
ಸಂಕುಳಕ್ಕೆ ಜೂಗಂ. ದಿಟಮಲ್ಲು ಮಾರಿ (ದರಳು. ೨-೦೦೯) ; ತರವೇಲ* 
ಸಾಳುವವೇಗನಂ ತೊಗರನಂ ಹೆಗ್ಗಾಳನಂ ಜೂಗನೆಂ (ನಳಿಡಂ. ೬೬). 

[ತೊಗರು, + -ಲ್ವಿ) 

ತೊಗರ, (ನಾ). ಒಂದಂ ವಂಶದ ಹೆಸರು (?)-: ಮಣಿಗಾಣ ನಾಗಿಸೆಟ್ಟೆ 
ಯುಂ ತೊಗರ ಮಾಚಿಸೆಟ್ಟಿಯಂಂ ಮಿಂದಗುದ್ದಲಿ ನಾಮಿಸೆಟ್ಟಿಯಂಂ ... 
ಕೊಟ್ಟ ಕೆಯಿ ಕಂಮ್ಮವಯ್ವತ್ತು (ಎಳ. VII, ಶಿಕಾರಿ. ೧೦೬೨೩೭ :2098). 


[?) 


45 ತೊಗರತ್ತಿ (ನಾ). ಒಂದಂ ಬಗೆಯಂ ಸಸ್ಯ: ತೊಗರತ್ತಿ, ಸಿಡಿಸಾಲೆ (ಮ್ಮಕಿಗಿ. 


[?) 


8-೭೪). 


ತೊಗರಿ, 


ತೊಗರಿ, "ತೊವರಿ' ನೋ. 

ತೊಗರಿ, 'ತೊವರ್ಕ್‌' ನೋ. 

ತೊಗರ್ಗು, ಚೊಗರಂ, (ನಾ). ೧. ಕೆಂಪುಬಣ್ಣ; ಅರಂಣವರ್ಣ; ತೊಗರಂ 
ವಿಂಗಿಲಪ್ಪ ಬಣ್ಣಮಂ ಸಮನಿಪ ಗಂಧವಸ್ತುಗಳನಾದರದಿಂ ಪಿಡಿದು(೫ಟ್ಮಮ. 
೬-90). ಚೊಗರ್ಕು: ೨. ಹಸಿಅಡಕೆಯನ್ನೂ ಬೇಯಿಸಂವಾಗ ಅದಕ್ಕೆ 
ಬಣ್ಣ ಬರಲು ಬೆರಸಂವ ಒಂದಂ ಬಗೆಯ ಕೆಂಪುದ್ರವ; ಐ ಇದನ್ನು 
ನೇರಿಲೆಚಕ್ಕೆ, ರತ್ನಹೊನ್ನೆಗಿಡದ ಚಕ್ಕೆ ಮುಂತಾದಂವುಗಳಿಂದ 
ತಯಾರಿಸುತ್ತಾರೆ: ನಾನೇ ತ್ವಾಟವಾಗೆ ಕದರಡಿಕೆ ಹೆರಕಿ, ಸುಲಿದು, 
ಚೊಗರು ಹಾಕಿ ಬೇಯಿಸಿ ಮಾಡಿದ್ದು (ಮಲಿನು. ೪೩6), "ತೊಗರಂ 
ಕಪಾಯಂ' ಪರಾ. ([ದೇ.॥ ತೆಲು, ತೊಗರು, ತೊವರು) 

ತೊಗರ್ಕು "ತೊವರ್ಕ್‌' ನೋ. 

ತೊಗರುಕಷಾಯ (ನಾ). ಹಸಿ ಅಡಕೆಯನಲ್ನ ಬೇಯಿಂಸಂವಾಗ ಅದಕ್ಕೆ 
ಬಣ್ಣ ಬರಲು ಬೆರಸಂವ ಒಂದಂ ಬಗೆಯ ಕೆಂಪುದ್ರವ,-ಕಷಾಯಂ : 
ಮೊದಲೇ ಸಿದ್ಧಮಾಡಿ ಇಟ್ಟು ಕೊಂಡಿದ್ದ ಅಡಿಕೆ ತೊಗರುಕಷಾಯವನ್ನು 
ಸೀಸೆಯಲ್ಲಿ ತುಂಬಿಕೊಂಡು ನಡೆದುಕೊಂಡೇ ಹೋದರು (ಕೊನಷ್ಟೈ. 
೧೧೭). [ತೊಗರ್ಕು ೬ ಕಷಾಯ] 

ತೊಗರೆಳೆ (ನಾ). ಕೆಂಪುಬಣ್ಣದ ಎಳೆ: 
ತೊಗರೆಳೆಯದು (ವೀಠಕ್ಕಪು. ೪-೨೧-೫). 

ತೊಗಲ್‌ “ತೋಲ್ಡ್‌' ನೋ. 

ತೊಗಲು "ತೋಲ್ಕ್‌' ನೋ. 

ತೊಗಲುಗೊಂಬೆ (ನಾ). ಚರ್ವದಿಂದ ಮಾಡಿದ ಬೊಂಬೆ ; ಚಕ್ಕಳ 
ಗೊಂಬೆ : ಈ ಅವಧಿಯಲ್ಲಿ ಯಕ್ಷಗಾನ ಆಟಕ್ಕೆ ಸಂಬಂಧಿಸಿದ ಬೊಂಬೆ, 
ತೊಗಲುಗೊಂಬೆಗಳ ಚಿತ್ರವೂ. ಬೇಕೆನಿಸಿತು (ಯಕ್ಷಬ. 1೪, ಮುನ್ನುಡಿ) ; 
ನೆರೆಕೆರೆಯ ಕೇರಳ, ಆಂಧ್ರದೇಶಗಳಲ್ಲೂ ಇದೇ ಬಗೆಯಲ್ಲಿ ತೊಗಲು 
ಗೊಂಬೆ ಆಡಿಸುವವರಿದ್ದಾರೆ (ಯಕ್ಷಬ. ೧೩೦). 

ತೊಗಲುಗೊಂಬೆ ಆಟ ಇ ಬಚೆರ್ಮದಿಂದ ಮಾಡಿದ ಬೊಂಬೆಗಳ 
ಸಹಾಯಂದಿಂದ ತೋರಿಸುವ ಆಟ,-ವಂನರಂಜನೆ : ಜಾನಪದಕಲಾ 
ಮೇಳದ್ವೂ ತೊಗಲುಗೊಂಬೆ ಆಟ ಬಹಳ ಆಕರ್ಷಕವಾಗಿತ್ತು (ರೂಢಿ). 
[ ತೊಗಲು (ಆತೋಲ್ಡ್‌,) * ಗೊಂಬೆ ] 

ತೊಗಲುಡೆ "ತೋಲಂಡೆ' ನೋ. 

ತೊಗಲುಪಟ್ಟಿ (ನಾ). ಚರ್ಮದ ಪಟ್ಟಿ ಕ: ನಾಯಿಯ ಕೊರಳಿಗೆ ತೊಗಲು 
ಪಟ್ಟಿ ಕಟ್ಟಿದ್ದಾರೆ (ರೂಂ). [ತೊಗಲು (ಆ ತೋಲ್‌,) * ಪಟ್ಟಿ? 

ತೊಗಲುಪೆಟ್ಟಿಗೆ (ನಾ). ಚರ್ಮದಿಂದ ತಯಾರಿಸಿದ ಪೆಟ್ಟಿಗೆ: ಕನ್ನಡಿ 
ಯಿದ್ದ ಮೇಜಿನ ಮೇಲೆ ತೆರೆದಿದ್ದ ತೊಗಲುಪೆಟ್ಟಿಗೆಯಿತ್ತು (ಪುನರು. 
೨೬೬). [ತೊಗಲು (<ತೋಲ್‌,) * ಪೆಟ್ಟಿಗೆ] 

ತೊಗಲುಬಾವಲಿ "ತೋಲ್ವಾವಲ್‌' ನೋ. 

ತೊಗಲುಬೊಂಬೆ (ನಾ). ಎ ತೊಗಲುಗೊಂಬೆ: ತೊಗಲುಬೊಂಬೆಗಳಂತೆ 
ನಾಲುಕುಬಗೆಯ ನಿರ್ಮಾಣದಲಿ . . . ಬಗೆಬಗೆಯ ನಾವಕಾಂಕಿತದ ಜೀವಿ 
ಗಳಿವೆಲ್ಲವು ನಿನ್ನ ನಾಮದಿ ಜಗಕೆ ತೋಟುತ್ತಿಹುದು (ಹರಿಸಾ. ೮೪). 

[ ತೊಗಲು (-ಆತೋಲ್‌,) * ಬೊಂಬೆ 

ತೊಗಲುಹಕ್ಕಿ (ನಾ). ಒಂದಂ ಬಗೆಯ ಪಕ್ಷಿ; ತೊಗಲಂಬಾವಲಿ : ಲಿಂಗ 
ಯೋನಿಗಳ ತಂಡ, ತೊಗಲುಹಕ್ಕಿಗಳ ಹಿಂಡದಿನ್ನು, ಸುತ್ತುಗಟ್ಟಿರಲು 
(ಚಿಂತನ. 8೪-೨೨). [ ತೊಗಲು (-ತೋಲ್‌,) * ಹಕ್ಕಿ; (ಪಕ್ಕಿ) 

ತೊಗಲ್ಹೇಜು (ನಾ). ಚರ್ವುದ ಚೀಲ: ತಿತ್ತಿ ಸಿದ್ಧಿಗೆ ತೊಗ 
[ಪಾಕಾಂ. ವ)ಲ್ವೇಖನೊಳಗೆ ಬಂದತ್ತು ಗಂಗಾಸಾಗರವು (ಕುರಾಸಾಂ. 

[ತೊಗಲ್‌ (ಆ ತೋಲ್ಡ್‌) + ಪೇಟ್ಮೂ] 


ಕಂಂತೆಯುಟ್ಟು ಹದು ಬಿಳಿದು 
[ತೊಗರೂ; ೬ಎಳ್ಳೆ (ಎಎಲ್‌) 


೧೯-೦೦). 


೩೬೫೭ ತೊಟ್ಟನೆ 
ತೊಗೆ, “ತೊವ್ವೆ” ನೋ. 
ತೊಗ್ಗೆ;(ನಾ). (?): ಸ್ವಯಂಬುವದೇವರ್ಗ್ಗೆ ದತ್ತಿದೆಗಾಗಂಡ ಹಡುಪಕ್ಕೆ 


5 


15 


45 


ಬಿತೊಗೆ (ಮೈೊಆರಿ. ೧೯೪೬, ೧೦-೦೫ ; ಸು. 15 ನೆಯ ಶತ). 
ತೊಟ್‌ (ನಾ). ಒಂದು ಅನಂಕರಣಶಬ್ದ : 
ಗೆದಂ (ಜಗವಿ. ೧೩-೨). 
ತೊಟ್ಟೆನಲ್‌ ಎ ಇದ್ದಕ್ಕಿದಂತೆ ; ತಟ್ಟನೆ: ಈ ಮಹಾತ್ಮನಂ ತೊಟ್ಟೆನ 
ಲಿಂತು ದೇವ ಯುವರಾಜನನೀ ತೆಣದಿ೨ ಪೆಸರ್ಪದೇ (ಕಾದಂಉ. ೪೭೯) ; 
ವಸುಧಾರಮಣೀರಮಣಂಗೆ ತೊಟ್ಟಿನಲ್‌ ಪುಟ್ಟಿಸಿದತ್ತು ಮೆಯ ವಿರ್ಗಳಂ 
ರಘುವೀರವಚಸ್ಸುಧಾರಸ೦ಂ (ಪಂರಾಮಾ. ೭-೭೦). 
ತೊಟ (ನಾ). ಒಂದು ಅನುಕರಣ ಶಬ್ದ. "ತೊಟಗಂಟ್ಟು” ಪರಾ. 
ತೊಟಕಿಕ್ಕು (ಕ್ರಿ):- ಹನಿಹನಿಯಾಗಿ ಬೀಳಂ ; ಒಸರಂ ; ತೊಟ್ಟೆಕ್ಕು : 
ಕಾವ ಸುಧೆಯ ತೊಟಕಿಕ್ಕುತಿಹುದು ರಸ ಪಾನಕಾಗಿ ರಸಿಕ ಕಾ 
೧೬-೦೩). [ತೊಟಕಂ; ( ಆ ತಟಕ್ಕು,) ೬ ಇಕ್ಕು] 
ತೊಟಕ್ಕು "ತಟಕ್ಗ್ಗ') ನೋ. 
ತೊಟಕ್ಕು "ತಟಕ್ಕು' ನೋ. 
ತೊಟಕುಹನಿ “ತಟಕಂವನಿ' ನೋ. 
ತೊಟಗುಟ್ಟು (ಕ್ರಿ). ಹನಿಹನಿಯಾಗಿಬೀಳಂ ; ತೊಟ್ಟಿಕ್ಕಿ : ಎದ್ದವರು 
ಗೆದ್ದ ವರು ಬಾಂದುಂಬ ಕಾಣುವರು ಚುಕ್ಕೆ ತೊಟಗುಟ್ಟುತಿಹ ಬೆಳಕು, 
ಜೇನು (ಸೂರ್ಯಪಾ. ೨೬-೮). [ತೊಟ * ಕುಟ್ಟು) 
ತೊಟ್ಟ "ತೊಡಂ' ಪರಾ. 
ತೊಟ್ಟಗೆ (ಅ). ೧. ಕೂಡಲೆ; ಬೇಗನೆ; ತಟ್ಟನೆ; ಶೀಘ್ರವಾಗಿ: 
ಕುರುಕುಳಪ್ರಖ್ಯಾತನಂ ಕಾದಿ ತೊಟ್ಟಗೆ ಗೋವೃಂದಮನಾಂ ಮಗುಲ್ನ 
ದವೆಂ (ಪಂಪಧಾ. ೮-೧೦೩) ; ಮಚ್ಚಿ ಮತ್ತರಿಚಯಕ್ಕಾದಂ ಮಹಾಶ್ವೇತೆ 
ತೊಟ್ಟಗೆ ತನ್ನಂ ತನುವಿಂದೆ ಪತ್ತುವಿಡಳಲ್ತೇ ಪಿಂದೆ (ಕಾದಂಉ. ೩೭೮) ; 
ತೊಟ್ಟಗೆ ಕೊಳೆ ಮೇಲೆವಾಯ್ದ ಮಹಿಷಾಸುರನಂ ತವೆ ಕೊಂದಳ್‌ 
ತನ್ನಯ ಸೂಚಿಯಾನೆ ತೊಟ್ಟಗೆ ಸಮರಾಗ್ರದೊ 
ಳ್ಹರಿಯೆ (ಗೆದಾಯು. ೧-೧೬); ತೊಟ್ಟಿಗೆ ತದ್ಗಾ ೨[ಪಾಕಾಂ. ದ್ವಾ] ಹಮುಮಂ 
ಗಜೇಂದ್ರಮುಮನೋರ್ತುತ್ತೆಂಬಿನಂ ತುತ್ತಿ ಪೂಟ್‌ ಸುರ 
ರಾಜಾವಾಸಮಂ ಮುಟ್ಟಿದಂ (ಕಾವ್ಯಾವ: ೫೯). ೨. ಒವಿರ್ಮಿಂದೊವ ; 
ಇದ್ದಕ್ಕಿದ್ದಂತೆ; ಹಠಾತ್ತಾಗಿ: ಸಿಂಧುದೇಶಾಧೀಶ್ವರಂ . . . ಮೃಗಯಾ 
ಕ್ರೀಡೆಗೆ ಪಾಂಡುರಾಜತನಯರ್‌ ಪೋಪನ್ನೆಗಂ ಬಂದು ತೊಟ್ಟಗೆ 
ಪಾಂಚಾಳಿಯನೆತ್ತಿ ತನ್ನ ರಥದೊ೪* ತಂದಿಟ್ಟುಕೊಂಡಂಯ್ದು೦ (ಪಂಪಧಾ. 
೭.೩೧); ಓರ್ವ ವನಚರಂ ಮಹಾವನದೊಳ' ವನದಂತಿಯಂ ಕಂಡ 
ನಿಮಿತ್ತಂ ಕೊಂದು ನಿಂದಿರ್ಪಿನಮೊಂದು ಮಹಾಹಿ ತೊಟ ಗೆ ಬರೆ (ಪಂಡತಂ. 
೩೦೦-೦೯) ; ಜನಪಧದೊ ೪ ತೊಟ್ಟಿಗೆ ಕರ್ಚು ನಂದೆ ಮೇಣ್‌ ಪುಳ್ಳಿಯಿಲ್ಲ 
ದುರಿಯುತ್ತಿರೆ. .. ದೇಶಂ ಕಿಡುಗು೦ಿ (ಗೋಕೋಪ., ೪-೪೪); ನಾಯ್ತ್ವಗ 
ದೆಡೆಯೆಲ್ಲಮಂ ಪುಗಿಸಿ ಬಯ್ಯದ ಭಾಜನಮಾಗೆ ಮಾಡಿ ತೊಟ್ಟಗೆ ವಿಭು 
ಸಾಯೆ (ಸುಕುಮಾ. ೨-೬೩). [ತೊಟ್‌ + - ಅಗ] 
ತೊಟ್ಟನೆ (ಅ). ೧. ಕೂಡಲೇ ; ಬೇಗನೆ : ತೊಟ್ಟನೆ ಸರ್ವಾಂಗಮಲಧಾರಿ 
ಗಳೊಂದು ಶಿಲಾತಳದ .ಮೇಗಿರ್ದು . . . ಸಾ ಿಧ್ಯಾಯದೊಳ್‌ ತಗುಳ್ಳಿ 
ರ್ದೊರಂ ಕಂಡು (ವಡ್ಮಾರಾ. ೯೬-೨) ; ಭವಪ್ರತ್ಕಯಜ್ಞಾನ 
ತೊಟ್ಟನೆ ಪುಟ್ಟೆ (ಆದಿಪು. ೨-೬೬) ; ಶಿವಭೂತಿಗೆ ತೊಟ್ಟನೆ ಬಗೆದನಹಿತಮಂ 
ತದ್ವನಚರಂ (ಪೆಂತಶತಂ. ೧೧3-೧೦): ಭವಸ್ಮರಣೆ ತೊಟ್ಟನೆ ಪುಟ್ಟೆ (ಮಲ್ಸಪು. 
೪-೨೩) ; ನೆಗಳ್ದ ನೇತ್ರಜ್ವಾಲೆಯಿಂ ತೊಟ್ಟನೋವದೆ ಸುಟ್ಟಂ ಮದನಾರಿ 
(ಹಂಪಾಕೆ. ೪೦). ೨. ಇದ್ದಕ್ಕಿದ್ದ ತೆ ; ಹಠಾತ್ತಾಗಿ: ಆ ನರಕಾಂತಕ 
ನೀಕೆಗಂಡು ತೊಟ್ಟನೆ ನಿಜಲಕ್ಷ್ಮಯಂ ಮಲಟ್‌ದಂ (ಪಂಪಥಾ. ೪-೮೫) ; 


[?] 
ಖಲನಾಕಾಶಕ್ಕೆ ತೊಟ್ಟೆಂದೊ 


(ಛಂದೋಂಬು. ೧-೪) ; 


ತೊಟ್ಟಲ್‌ 


ರಸೆಯಿಂ ಕಾಲುಗ್ನಿರುದ್ರಂ ಪೊಜಮಡುವವೊಲಂತಾ ಸರೋವರಮಧ್ಯದಿಂ 
ಸಾಹಸಗರ್ವಾಲಂಕೃತಂ ತೊಟ್ಟನೆ ಕೊಳೆ ಪೊಲಿವಂಟ್ಟು (ಗದಾಯು. ೬ -೩0); 
ಮರಣಭ್ರಾಂತಿಯಂ ಚಿಂತಿಸಿ ಬರುತ್ತುಂ ತೊಟ್ಟನೆ ಮುಂದಿರ್ದ ಪುರಾಣ 
ಕೂಪಮಂ ಕಂಡು (ಪಂಕತಂ. 66-90) ; ಒಂದು ದಿವಸಂ ವಿಶ್ವಂಧರ 
ಮಹಾರಾಜಂ ಪೊನ್ನುಯ್ಯಲನಾಡುವ ಸುಬಂಧುಶ್ರೀಯಂ 
ತೊಟ್ಟನೆ`ಕಾಣನ್ಟಿದು೦ (ಧರ್ಮಾಮ್ಮ . ೦೦-೨3೮) ; ತೊಟ್ಟನೆ ಸಾವುದೊಳ್ಳಿತು 
ತೊಡಂಕದೆ ಕಾಮನ ಡಾಮರಂಗಳೊಳ್‌ (ಜಂದ್ರಪು. ೮-೬೬) ; ತೊಟ್ಟ 
ನಿಂತು ಕಣ್‌ ನೋಡದೆ ಹುಣ್ಣ ನೋಡದೆ ಹೋಗೆಂಬರೆ (ಬಸರ. ೪-೨೮); 
ಒಟ್ಟೆ ಲುಲಾಯ ಗರ್ದಭ ರಥಂಗಳನೇಅದವಂ . . , ನಟ್ಟ ವಿಲೋಚನಂ 
ಗಳೊಳೆ ಮೇಗನೆ ನೋಡುತುಮಿರ್ಪ ಮಾನಿಸಂ ತೊಟ್ಟನೆ ಬಂದು ಪೇಟಲ 
ಶುಭಂ (ಐಮುದ. ೩-೫೬). ೩. ಸಂಮ್ಮನೆ ; ವ್ಯರ್ಥವಾಗಿ : ನಿನಗೆ ಪತಿ 
ಪಾಶುಪತಿ ಇರೆ ತೊಟ್ಟನೆ ಪಶುಗಳಂ ಕೊಲುವ ಮೆಲುವ ಕುಮನದ 
ಪಶುಕರ್ಮಿಗಳ ದುಃಕರ್ಮಂಗಳೊಳಗಿರಲು(ಬಸಪು. ೬೦-೪೦) ; ರಾಜಬೀದಿ 
ಯೊಳಗಟ್ಟಹಾಸದೆ ಬಟ್ಟಬಯಲ ತೆೊಟ್ಟನೆ ನಿಟ್ಟಿಪಂ (ಕೂಟ್ಮೂಬ. ೭-೩೬). 
ತೊಟ್ಟನೆ ತೊಳಲು - ಸಂಮ್ಮನೆ ಅ ಲೆ ದಾ ಡಂ,-ಸಂತ್ತಾಡಂ,- 

ತಿರಂಗಾಡಂ : ಸದ್ಭಕ್ತರಿಗೆ ಉಳ್ಳುದೆಲ್ಲವ ಕೊಟ್ಟು ಐದರೇ ಎಂದು ಮಜ`ು 
ಗುವ ಏಕೋಗ್ರಾಹಿ ಶರಣನ ತೊಟ್ಟನೆ ತೊಳಲಿ ಅಜಸಿ ಕಾಣೆನು (ಸಮಾವ. 
೬-೨೦) ; ಅಣುವತ್ತುದಿವ್ಯಸಹಸ್ರಾಬ್ಹಂಬರಮಿ ತೆ ಅ ದಿ ೦ ತೊಟ್ಟನೆ 
ತೊಳಲ್ಹು (ಸಾನಂಜ. ಕಥಾಗರಸಂಧಿ ೨೩ ವ): ಬೆಟ್ಟಿಂಗೆ ಬೆಟ್ಟಿತ್ತನೆಸಗೆ 
ಪೃಥುಲಶ್ರೋಣಿ ತೊಟ್ಟನೆ ತೊಳಲ್ವಂತೆ ಮಾಡೆ (ಪದ್ಮರಾ. ೩-೨೮) ; 
ಕಾನನದೊಳಗೆ ತೊಟ್ಟನೆ ತೊಳಲಿ ಹದಿಮೂಜಬುದ ಬಂದಾಪತ್ತನನು 
ಭವಿಸಿ (ಕುವ್ಯಾಳೀ. ೩-೩6). [ತೊಟ್‌ + - ಅನೆ] 

ತೊಟ್ಟಲ್‌ (ನಾ). ಒಂದು ಸ್ಥಳದ ಹೆಸರು: ಸ್ವಸ್ತಿಶ್ರೀವಲ್ಲವ ಪೃಥವೀ 
ರಾಜ್ಕಂಕೆಯೆ . . . ಗುಣ್ಣಿಗೆವಾಟಕ್ಕ ತೊಟ್ಟಲಾಳುತ್ತುಮ ಕಾಡವಟ್ಟಿ 
ಬೋಳದುಳ್ಳೆ ಪೆಬ್ಬೀಳನಲ್ಲಕ್ಕಳ್‌ ಎಟ್‌ದುವಿಟ್ಟಾರ್‌ (ಎಕ. ಸಳ, 
ತುಮಕೂ. ೯೬-೦; 780 7). "ತೊಟ್ಟೆಲ್ಮ್‌' ಪರಾ. [₹?) 

ತೊಟ್ಟಲ "ತೊಟ್ಟೆಲ್ಸ್‌' ನೋ. 

ತೊಟ್ಟಲಿ "ತೊಟ್ಟಿಲ್ಕ್‌' ನೋ. 

ತೊಟ್ಟಲು “ತೊಟ್ಟಿಲ” ನೋ. 

ತೊಟ್ಟಲ್ಲ "ತೊಟ್ಟೆಲ್ಮ್‌' ನೋ. 

ತೊಟ್ಟಿ, ದೊಡ್ಡಿ, (ನಾ). ೧. ಮನೆಯ ಹಜಾರದ ವಂಧ್ಯದಲ್ಲಿರಂವ 
ಚಾವಣಿಯಿಂಲ್ಲದ ಚಚ್ಚೌಕವಾದ ಸ್ಥಳ : “ಗೃಹಭೇದ ಲತೆಯೊಳು 
ತೊಟ್ಟಿ” (ಕಬ್ಮಮಂ. ೯೦); ತೊಟ್ಟಿಯ ಸುತ್ತುವೆತ್ತ [ಪಾಠಾಂ. ಕಟ್ಟೆಯೆ 
ಸುಟ್ಟುವೆತ್ತ, ತಟ್ಟೆಯ ಸುತ್ತುವೆತ್ತ] ಪಸುರ್ಪಂದಲ ಮುತ್ತಿನ ಮಂಟಪಂ 
ಗಳೊಳ್‌ ಕಟ್ಟಿದ ಪಚ್ಚೆದೋರಣದ ಬಾಜಪ ತೂರ್ಯದ ಸಂಭ್ರಮಂ 
ಗಳಿಂ... ನೇರ್ಪಟ್ಟು ದು ನೋಟಕರ್ಗೊಸಗೆಯುಬ್ಬಣಮಪ್ಪಿ 
ನಮಾ ವಿವಾಹದೊಳ್‌ (ಸೂಕ್ತಿಸು. ೬-೨೨); ತೊಟ್ಟಿಗಳುಪ್ಪರಿಕೆ ಹೊಂಗಳಸ 
ಗಳು ಮೆಟ್‌ವ ಮೇಲುಕಟ್ಟಿನ ಚಿತ್ರಗಳ . . . ತಾಯ್ವನೆಯಿದೆಂಬಂತೆಸೆದು 
ದೊಗ್ಗಿನಲಿ (ಪ್ರಹ್ಮಾಕ. ೪-೪೨); ರಂಗುವಡದ ನವರಂಗದ ತೊಟ್ಟಿಯ 
ಸಾಲು (ಸೌಂದಕಾ. ೪-೩೨) : ಊರಿನ ಗಂಡಸರೆಲ್ಲಾ ಆಗಲೇ ಆ ತೊಟ್ಟಿ 
ಯಲ್ಲಿ ಸೇರಿದ್ದರು (ಕಳಹು. ೯) ;ಹಟ್ಟಿ ಗುಡಿಸೀರಿ ತೊಟ್ಟೇಯ ಗುಡಿಸೀರಿ 
ಪುಟ್ಟ ಮಲ್ಲಿಗೆಯ ಹರಡೀರಿ (ನನ್ನೂರು. ೪6). ೨. ಅಂತಃಪುರ ; ರಾಣೀ 
ವಾಸ : ತದ್ಭರಣೀಸತಿಯ ಕಾಂತಿರಸಭರಿತನಾಭಿಯೋ ಎನೆ ತೊಟ್ಟಿ 
ಕಣ್ಣೆ ಸದುದು (ಪದ್ಮರಾ. ೬ ೭೨); ದಿಟ್ಟಿಗೆ ನೂತನವಾದಪರಂಜಿಯ ಕಟ್ಟೆ 
ರಕದ ಭಿತ್ತಿಯಿಂದ ಸೃಷ್ಟೀಶನ ರಾಣಿಯರ ನವರತ್ನದ ತೊಟ್ಟಿಗಳಿಹುವರ್ತಿ 
ಯಲಿ (ಕಂನವಿ. ೭-೪೨) ; ಚಾಮರಾಜನಗರದಲ್ಲಿ ಮದನವಿಲಾಸತ್ತೊಟ್ಟೀ 


೩೬೫೮ 


15 


35 


40 


46 


ತೊಟ್ಟಿ 


ಬ4 


ಪುಟ್ಟುಸ್ವಾವಿರನಾಯವರ ಹೆಸರಿನಿಂದ ಪ್ರತಿಷ್ಠಿತರಾದ , , . ದೇವಸ್ಥಾನಕ್ಕೆ 
. * * ವೆಪ್ಪಿಶಿದ ನಿಲುವಿನ ಸೇವಾರ್ಥ (ಎಕ. ೩1೪, ಹಾಮಕಾ. 3೦೮-೧ 
1868) ; ಆ ರಾಜಕುಮಾರರಿಬ್ಬರನ್ನೂ ತಮ್ಮ ಅರಮನೆಯಲ್ಲಿ ಪೂರ್ವದಲ್ಲಿ 
ಇಳಿದಿದ್ದ ತೊಟ್ಟಿಯಲ್ಲಿಯೇ ಇರುವಂತೆ ನಿಯಮಿಸಿದಳು (ಣಾಮವಂ. ೦೫): 
ಶಾಂತಲಾದೇವಿ ತೊಟ್ಟಿಯಿಂದ ಹೊರಟಳು (ಸವತಿ. ೩೦): ದೊರೆ ಇವಳ 
ತೊಟ್ಟಿಗೆ ಕೊಡುತಾ ಇದ್ದ ಖಾಸಾ ಸೋಬಸ್ಕರವನ್ನು ದಿನಕ್ರಮೇಣ 
ಕಡಿಮೆ ಮಾಡುತ್ತಾ ಕಡೆಗೆ ಕಗ್ಗಲ ರಾಗಿ ಮುಗ್ಗಲ ಹುರುಳಿಗೆ ಇಳಿಸಿದನು 
(ಪ(ಟಮಾ, ೦೬). ೩. ದರ್ಬಾರಂ ನಡೆಯಂವ ಸ್ಠಳ ; ಓಲಗಶಾಲೆ; 
ಆಸ್ಥಾನವಂಂಟಪ : ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ಸಂಜೆಯ 
ಸನ್ನಿಧಾನದ ತೊಟ್ಟಿ (ಸಂಸಕ. ೦೨೦). ೪. ಹಸಂ, ಕುದಂರೆ ವಂಂಂತಾದಂ 
ವನ್ನೂ ಕೂಡಂವ ಸ್ಥಳ; ಕೊಟ್ಟಿಗೆ: ಕುರಿಗಳೆಲ್ಲಾ ರೊಪ್ಪದಲ್ಲಿ, 
ದನಗಳೆಲ್ಲಾ ತೊಟ್ಟಿಯಲ್ಲಿ, ಜನಗಳೆಲ್ಲಾ ಹಟ್ಟಿಯಲ್ಲಿ ಬಳಲಿ ಕೆಡೆದರು 
ತೆಪ್ಪಗೆ" (ಇಂಗೀತ. ೫೨-೦). ದೊಡ್ಡಿ, : ೪. ಗುಡ್ಡ ಬೆರಳೊಳೆತ್ತಿ 
ದೊಡ್ಡಿ ಗೋವ್ಗಳ ಕುಯ್ದು ಒಡ್ಡಿ ಜಗನ್ನಾಥ ಗಿಡ್ಡಾಗಿದ್ದನೆ (ಪುರಂದ. 
೨-೩೨-೩); ನರಪಶುಗಳಿಹ ದೊಡ್ಡಿ ನರಕದ ದಿಡ್ಡಿ ಸಕಲರಿಂಗಿಕ್ಕಿದಡ್ಡಿ 
(ಪತಿಲ. ೨-೬೧) ; ಅಲ್ಲಲ್ಲಿ ದೊಡ್ಡಿಗಳಲ್ಲಿರುವ ಸಂತೋಷಕರಗಳಾದ 
ಗೋವುಗಳ ಹಿಂಡುಗಳನ್ನೂ ನೋಡುತ್ತ (ಕೃವಾಣು.೦೪೨); ಗಿರಿಗಳೆಡೆಯೊಳು: 
ಅಡವಿ ಮಧ್ಯದಿ ತುರುವ ದೊಡ್ಡಿಯ ಮಾಡಿಕೆ.ಂಡು ಇರುವ ಕಾಳಿಂಗ 
ನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು (ಗೋಹಾಡು. ೨೦) ; ಆ 
ಎರಡು ತರಗತಿಯೂ ದೊಡ್ಡಿಯಂತಾಗಿದೆ (ಕಾವೇರಿ. ೯೬). ೫. ಜನರಂ 
ವಾಸಿಸುವ ಸ್ಥಳ; ಹಟ್ಟಿ: ಅವನು ತನ್ನ ದೊಡ್ಡಿಯನ್ನು ತಲುಪಿ ಕಾರ್ಯ 
ನಿರತನಂದ ನಂತರ ಮನಸ್ಸಿನ ಮುರುಸು ಬೇಸರಗಳಿಲ್ಲ ಮಾಯವಾದುವು 
(ಪುನರ. ೨೬೪). ೬. ಕೆಲವುಹಳ್ಳಿಗಳ ಹೆಸರಿನ ಕೊನೆಯಲ್ಲಿ ಸೇರಂವ 
ಶಬ್ದ. ೬. ಪೌಂಡಿಮನೆ; ಕೊಂಡವಾಡ(ಉಕ). ೮. ಕಾಡಾನೆ 
ಗಳನ್ನೂ ಪಳಗಿಸಂವ ಸ್ಥಳ ; ಖೆಡ್ಡಾ: (೪). 
[ ದೇ.॥ ತಮಿ. ತೊಟ್ಟಿ ; ಮಲ. ದೊಟ್ಟಿ ; ತೆಲು. ದೊಡ್ಡಿ] 

ತೊಟ್ಟಿ, (ನಾ). ೧. ನೀರಂ ತಂಂಬುವುದಕ್ಕಾಗಿ ಕಲ್ಲಂ, ವಂಣ್ಣು, 
ಸಿವೆಂಂಟಂ ಮತ್ತು ವಂರ ಮೊದಲಾದಂವುಗಳಿಂದ ಮಾಡಿದ ಬಾನೆ; 
ಹೌದಂ ; ಟ್ಯಾಂಕು: ತೊಟ್ಟಿಯ ನೀರು ಕಾಲುವೆಯಲ್ಲಿ ಹರಿಯುತ್ತಿತ್ತು 
(ಕಪಪು. ೩-೦೫). ೨. ವಾಯಂಹಡಗಿನ ತಳಕ್ಕೆ ಕಟ್ಟಿರೆಂವ: ಒಂದಂ 
ಬಗೆಯಂ ತೂಗಂದೊಟ್ಟಿಲಂ,- ದೋಣಿ : ಇದರ ಕೆಳಮಗ್ಗು ಲಲ್ಲಿ ಒಂದು 
ತೊಟ್ಟಿಯನ್ನು (0086815) ನಿರ್ಮಿಸುವರು. .ಈ ತೊಟ್ಟಿಯಲ್ಲಿ ಜನರು 
ಕುಳಿತುಕೊಳ್ಳುವ ಅನುಕೂಲತೆಯಿದೆ (ಜಾಲಪ್ಪ. 11, ೦೦೨೬). ೩. ಕಸ, 
ಕುಪ್ಪೆಗಳನ್ನು ಹಾಕಂವ ಗುಂಡಿ : ಕಸವನ್ನು ತೊಟ್ಟಿಗೆ ಹಾಕು (ರೂಂ). 
೪. (ಆಲಂ)ವ್ಯಭಿಚಾರಿಣಿ ; ವೇಶ್ಯೆ ; ಜಾರೆ. 

[ದೇ.8 ತಮಿ. ಮಲ. ತುಳು. ತೆಲು. ತೊಟ್ಟ] 

ತೊಟ್ಟಿ "ತೋಟ್ಕಿ' ನೋ. 

ತೊಟ್ಟಿ, (ನಾ). ಒಂದಂ ಬಗೆಯ ಬಳ್ಳಿ : “ತೊಟ್ಟಿ[ಪಾಕಾಂ. ಟ್ಟ] ತುಪ್ಪೆ 
ಯಕ್ಕುಂ” (ಮಂಗರಾ. ೪೨-೩೭): “ ಗೃಹಭೇದ ಲತೆಯೊಳು ತೊಟ್ಟಿ ” 
(ಕಬ್ಮಮಂ. ೯೦) ; ಕುದಿಯಿಸುಗೆ ಸುಣ್ಣದಿಂ ಕೈಪೆದೊಂಡೆಯಂ ಕೋಕಿಲಾಕ್ಷಿ 
ವೆರಸು ಸಿತೇರಂಡದ ತೊಟ್ಟಿಯೆಲೆಗಳಿಂ ಪಡಲದ ಕಾಯಂ ತೆಗಪುಗವಣಿ 
ಕೈಪೆಗಳಟ್‌ಗುಂ (ರೋಕೋಪ. ೮-೩೦); ತೊಟ್ಟೆಯೆಲೆಯ ಕಷಾಯಮಟ್ಕಿಮೆ 
ಯಂ ಕಳೆವುದು (ಧರಾಮ್ಮ. ೯-೧೦೮) ; ಬಸವೇಶ್ವರದೇವರ ಬಲದ 
ಕರ್ಣದಲ್ಲಿ ತೊಟ್ಟಿಗಿಡ ಹುಟ್ಟುವುದೇ ಕುಟುಹು (ಕಾಲಸಂ. ೮೪-೪); 
ನೆಲದಾಳ್‌ ದಾಗುಡಿ ಹೇರೀಚಲು ವಾಳಂ ತರಣಿ ತೊಟ್ಟಿ... ಸಶಕ್ರಪಾನಂ 
ವಿಷಹಂ (ಬನುದ. 8-೯೬): ಸೀಗೆ ಗದಂಗು ಕೀಚಕ ತೊ[ಪಾಕಾ. ದೊ]ಟ್ಟಿ 


ತೊಟ್ಟಿ ಸಿಕ್ಕು 


. . * ಗಡಣದಿಂದಾ ಕಾಡು ಕಡುಗುರ್ವವಡೆದು ರಾಜಿಪುದು (ರಾಮವಿ. 
98-೬೦); ತೊಂಡೆ ತೊಟ್ಟಿಯು ಸೊಂಡೆಗಿಡ ಭೂವ:ಂಡಲಾದೊಳು ಬೆಳೆವ 
ತೊಳಸಿಯು . , . ತಂಡತಂಡದಿ ಮೆರೆದುವು (ಗೋಹಾಡು. ೭). 
[ ದೇ.॥ ತಮಿ. ತೊಟ್ಟೆ)... 

ತೊಟ್ಟಿಕ್ಕು (ಕ್ರಿ). ಹನಿಹನಿಯಾಗಿ ಬೀಳು : ಕದಡಿ ತೊಟ್ಟಿಕ್ಕುವ ವಿಭೂತಿ 
ಗಳ ಬೆಮರಿನಿಂ (ಕಬಪು. ೩8-೧೫) ; ತೊಟ್ಟಿಕ್ಕೆ ಕಂಬನಿಯ ಜೇನೆದೆಯ 
ಹೂವಿಂದ (ಕಾಲೂರ. ೦೬೫-೩೬೮); ಸುಮತಿಯ ಕಂಗಳಲ್ಲಿ ಕಂಬನಿ ತುಂಬಿ 
ಕೊಂಡು, ಮುತ್ತುದುರಿದಂತೆ ಅವಳ ಗಲ್ಲಗಳ ಮೇಲೆ ತೊಟ್ಟಿಕ್ಕುತ್ತಿದೆ 
(ತೇಮೋಡ. ಎಲೆ, ಕೊಂಬೆ ಮತ್ತು ಹುಲ್ಲುಗಳಿಂದ ನೀರು 
ತೊಟ್ಟಿಕ್ಕುತ್ತಿತ್ತು (ಪುನರು. ೨೬೮). [ತೊಟ್ಟು * ಇಕ್ಕು] 

ತೊಟ್ಟಿಗ (ನಾ). (?) : ಅಫಹರನು ಕಾವನ ತೆಗೆದೆಚ್ಚ ಬಾಣದ ಮಗನ 
ಹಿಡಿದು ತೊಟ್ಟಿಗರು ಪಗೆಗೆ ಮಾರಲ್ಕಂಜಿ ಪಿಗಿದು ಪರ್ವರ ಕಂಡು ಸುಗಿದು 

_ ಸೊರಗಿದೆವೆಂಬ ಪಸರಾ (ಕೋಡಡ. ೧-೭೦). ₹?] 

ತೊಟ್ಟಿಗಾಲ್‌ (ನಾ). ಒಂದು ಕಾಲುವೆಯ ಹೆಸರು: ಅನ್ತೆ ಬನ್ನು 
ತೊಟ್ಟಿಗಾಲ ತೆಜ್ಯಣಪೇರೊಟಕ್ಟಿಯಿಂ ಅನ್ತೆ ಬನ್ನು ಬಾಣಗಗೆಆ್‌ಯ 
ಏರಿಯ ಮೇಗಣಿಂ (ಎಕ. 111, ನಂಜನೆ. ೧೩೯-3೧; 916 ?). 

[ ತೊಟ್ಟಿ? + ಕಾಲ್‌] 

ತೊಟ್ಟಿಡು (ಕ್ರಿ). ಎ ತೊಟ್ಟೆಕ್ಕು : ಸಡಿಲಿದ ಮುಡಿ ಬೆಮರ್ವನಿಗಳು ತೀವಿ 
ತೊಟ್ಟಿಡುವಾಸ್ಯದ - * ೬. ಹೆಂಗಳಡಸಿದಂಗಡಿಗಳೊಪ್ಪಿದವು (ಮೋಹಶ. 
೩-೧೪) ; ತನಿಸುಧೆಯೊಸರ್ದು ತೊಟ್ಟಿಡುವ ಬಿಂದುಗಳ ಸಾಲಿದೆನಲು 
. ೬.» ಮುತ್ತುಗಳ ಮಣಿಗಳೆಡೆವಿಡದೆ ಸೂಸುತಿರೆ (ಕೈಮಿಳಾ. ೦೦-೦೭); 
ತೊಟ್ಟಿಡುವ ಬೆವರುಗಳ ಮಸ್ತಕದಿ ರೋಷದಿಂದೊಗುವಾ (ದೇವೀಮ. 
4-೪೯); ನಿರ್ಮಳಾಂತಃಕರಣದಾನಂದಾಶ್ರುಗಳು ಕಂಗಳಲಿ ತೊಟ್ಟಿ ಡಲು 
(ಅನಂರಾ. ೧-೨-೩೦); ಮುಖದಲ್ಲಿ ಬೆವರು ತೊಟ್ಟಿಡುತ್ತಿದ್ದಿತು 
(ನಿರಾತೆ. ೨೦). [ ತೊಟ್ಟು ೬ ಇಡು, 

ತೊಟ್ಟಿಮನೆ (ನಾ). ಹಜಾರದ ವಂಧ್ಯದಲ್ಲಿ ಚಾವಣಿಯಿಲ್ಲದ ಚಚ್ಚೌಕ 
ವಾದ ಸ್ಥಳವನ್ನೂಳ್ಳ ವಂನೆ: ಇದ್ದಿರಬಹುದು ನಮ್ಮೂರಲ್ಲೂ ಕೋಟಿ, 
ಪೇಟೆ, ಅರಮನೆ , . , ಹನ್ನೆರಡು ಕಂಬದ ತೊಟ್ಟಿಮನೆ (ಜಿಂಗೂಲಿ. ೮) ; 
ನಾನು ಈಗಲೇ ಹೋಗಿ ತೊಟ್ಟೇಮನೆ ಕೃಷ್ಣಪ್ಪನೋರನ್ನು ಕಾಣುತ್ತೇನೆ 
(ಮಾಂಗಲ್ಯ. ೯). [ತೊಟ್ಟೆ * ಮನೆ) 

ತೊಟ್ಟಿಲ್‌,, ತೊಟ್ಟಲ, ತೊಟ್ಟಲು, ತೊಟ್ಟಿಲಂ, (ನಾ). ೧. ಮಗು 
ವನ್ನ್ನಿ ವಂಲಗಿಸಿ ತೂಗಲು ಮರ, ಬೆತ್ತ ಅಥವಾ ಲೋಹದಿಂದ 
ಮಾಡಿದ ಒಂದು ಬಗೆಯ ಸಾಧನ ; ತೂಗಂಹಾಸಿಗೆ : “ ಶೈಶವ 
ಬಾಲಶಯ್ಕೆಯನೆ ತೊಟ್ಟಿಲಕ್ಕುಂ” (ಮಂಗರಾ. ೬೦-೦ಟ್ರ ; ನಿನ್ನ ತಂದೆವಿರ್‌ 
ಸಿದ್ಧಾರ್ಥರೆಂಬೆೊರ್‌ ನೀನ್‌ ತೊಟ್ಟಿಲೊಳಿರ್ದಂತೆ ನಿನಗೆ ಸೆಟ್ಟಿ ಕವಟ್ಟಂಗಟ್ಟಿ 
. . . ತಪಂಬಟ್ಟು (ವಡ್ಮಾರಾ. ೪೬-೨೭): ಮದದಂತಿದಂತದೊಳ್‌ ಕಟ್ಟಿದ 
ತೊಟ್ಟಿಲಂ ನಯದಿಂದಮೇಟ್‌[ಸೆ] ಬಾಳಕಾಲದೊಳೆ ತೊಟ್ಟಿಲಿಗಂ ಗಜ 
ಪ್ರಿಯನಪ್ಪದಂ ಸಲೆ ತೋಟ್‌ದಂ (ಪಂಪಥಾ. ೧-೪೩) ; ದೇಹಿವರ್ಗದ 
ಕೃತಪೂಪಪುಣ್ಯಫಲಮಂ ಸಲೆ ತೂಗುವ ಕರ್ಮಸಾಕ್ಷಿಯಂ ಪದುಳದೆ 
ತೊಟ್ಟಿಲೊಳ್‌ ಪಡಿಸಿ ತೊಗಿದರ" (ಜಗವಿ. ೩-3೮) ; ಕೂಸಂ ಚಿವುಂಟುವೈ 
ತೊಟ್ಟಿಲಂ ತೊಗುವೈ (ನಂಬಿರ. ೧೫-೧೪೧) ; ಎಳೆನೇಸಲ ತೊಟ್ಟಿಲುದಗ್ರ 
ದಾನವರೆಜಕವಟ್ಟು ಲಕ್ಷ್ಮಿಯ ತವರ್ಮನೆ ., . ಮಹಾರ್ಣವಂ (ಸೂಕ್ತಿಸು. 
೨.೩೮). ೨. ಒಂದು ಊರಿನ ಹೆಸರಂ : ಏಚಯ್ಯನುಂ ತೊಟ್ಟಿಲ ಪುಟ್ಟ 
ಗಾವುಣ್ಣನುಂ ಎಣಕೆಯಣ್ಣ ಪೆರ್ಮ್ಮಾಡಿ ಕೆಆ3್‌ಯ ಕಟಿ ಕೈ ಕಲ್ಲ ತುಂಬನಿಕಿಸಿದ 
(ಮೈಅರಿ. ೧೯೩೨, ೧೦-೪ ; 886 7). "ತೊಟ್ಟಲ್‌? ಪರಾ. ತೊಟ್ಟಲ ; 
೧. ತನುವೆಂಬ ತೆೊಟ್ಟಲಕೆ ಮನವ ಸರಪಳಿ ಮಾಡಿ (ಅಐಂಜೇ. ೩೪೯-೧೩). 


೬೫) ; 


೩೬೫೯ 


ತೊಟ್ಟಿಲ, 


ತೊಟ್ಟಲು : ೧. ಭಕ್ತನ ಹಸ್ತವೆ ತೊಟ್ಟ[ಪಾಕಾಂ. ಟ್ವಿ]ಲು.ತನೆಗಂ ಭಕ್ಷ್ಯ 
ಮೃತಂ ಮೊಲೆವಾಲದು ತನಗಂ (ಬೀಕ್ಷಾರೋ. ೬೪-೩೫) ; ಅಲ್ಲಿನ ಮಕ್ಕಳು 
ತಮ್ಮ ತೊಟ್ಟಲುಗಳಲ್ಲಿ ಸುಖವಾಗಿ ಮಲಗಿ ನಿದ್ರಿಸಲಿ (ಹುಟ್ಕಹ. ೦೯೦). 
ತೊಟ್ಟಿಲು, : ೧. ತೊಟ್ಟಿ » ಶಿಶುವಿಂಗೆ ಜೋಗುಳವಲ್ಲದೆ ಹೊಟ್ಟೆಯ 
ಶಿಶುವಿಂಗೆ ಜೋಗುಳವುಂಟೇ (ವಜಸಂ. ೪೦೬-೩೯) ; ಶರಣರ ಚರಣದ 
ತೊಟ್ಟೆಲೊಳು ಪಟ್ಟಿರಿಸಿ ಪುರಾತನರ ಗೀತದಿಂ ಜೋಗುಳಂಬಾಡಿ (ಬಸರ, 
೧೦-೧೧೧) : ಭೀಷ್ಮನ ತೋಳ ತೊಟ್ಟಿಲಿನೊಳಗೆ ಬೆಳೆದೆವು (ಕುವ್ಮಾಳೀ. 
೭-೨೮) ; ಅಂಗದನ ತೊಟ್ಟಿಲಲಿ ವೀರೋತ್ತುಂಗ ದಶಕಂಧರನ ಕಟ್ಟಿದ 
ತುಂಗವಿಕ್ರಮವೆತ್ತ ಸರಿದುದು (ತೊರರಾ. ೪-೩-೪) ; ಬೆಟ್ಟಬೆಟ್ಟಕೆ ಕಟ್ಟಿ 
ಜೋಗುಳದ ತೊಟ್ಟಿಲನು ತೂಗಿದತ್ತು! (ಅನಿಕೇ. ೫೩-೫) ; ತೊಟ್ಟಿಲ 
ಹೊತ್ತುಕೊಂಡು ತೌರುಬಣ್ಣ ಉಟ್ಟುಕೊಂಡು . . . ತೌರೂರ ತಿಟ್ಟತ್ತಿ 
ತಿರುಗಿ ನೋಡ್ಕಾಳು (ಜಗೀತೆ. ೩೧). ಸಿ. ಬಂಡಿಯಲ್ಲಿ ಜನ ಕೂರಲೂ 
ಅಥವಾ ಸಾಮಾನು ತುಂಬಲು ಇರುವ ಜಾಗ,-ಸ್ಮಳ. 
ತೊಟ್ಟಲುಗಾಯಿ - ಒಡೆದಾಗ ಉದ್ದುದ್ದವಾಗಿ ವಿಭಾಗವಾಗುವ 
ತೆಂಗಿನಕಾಯಿ : ತೊಟ್ಟಲುಗಾಯಿ ಒಡೆದರೆ ಮನೆಯಲ್ಲಿ ಮಗುವಾಗುವ 
ಸೂಚನೆಯೆಂದು ನಂಬಿಕೆಯಿದೆ (ರೂಂ). ತೊಟ್ಟಿಲ ಕಾರ್ಯ ಎ ವಂಗಂ 
ವನ್ನು ಮೊದಲ ಬಾರಿ ತೊಟ್ಟಿಲಿಗೆ ಹಾಕುವ ಶಾಸ್ತ್ರ,-ಸಮಾರಂಭ : 
ಪರಮಹರುಷದಿಂದ ಪುರಜನರೆಲ್ಲರು ನೆರೆದು ತೊಟ್ಟೇಲ ಕಾರ್ಯಕ್ಕೆ 
(ಸಿದ್ಧಪು. ೩-೨೩). ತೊಟ್ಟಿಲ ಕೂಸು ಎ ಚಿಕ್ಕವಂಗಂ ; ಎಳಗೂಸಂ : 
ಎರಡು ಸಪ್ತಕ ಜಗವ ಮಾಡಿದ ಸರಸಿರುಹಸಂಭವನೆ ನಾಭಿಯ ನಿರುತ 
ತೊಟ್ಟಿಲ ಕೂಸು (ಸಂಠಪ. ೭-೨). ತೊಟ್ಟಿಲ ಚಪ್ಪರ ಎ ಅಂಬಾರಿ: ಆನೆಯ 
ಮೇಲೆ ತೊಟ್ಟಿಲ ಚಪ್ಪರದಲಿ ಬರುವ ವಾನರುಗಳು (ಕಂನವಿ. 
೦೦-೩೦). ತೊಟ್ಟಿಲ ಜೀಕ, ತೊಟ್ಟಿಲು ಜೀಕ ಎ ತೊಟ್ಟಿ ಕೈಲನ್ನೊಳಗೊಂಡ 
ತಿರುಗುಯಂತ್ರ ; ರಾಟಣದುಯ್ಯಾಲೆ : : ತೊಟ್ಟಿ ಲಜೀಕವ ತೂಗಿ 
ಕೈಬಿಟ್ಟರೆ ಗಾಳಿಯ ರಾಟಾಳದೊಳು ಪ್ರಾಣವು (ಸಪೀಗೀ: ೩೦-೦೦) ; 
“ರಾಟಣದುಯ್ಯಾಲೆ' ಎಂದರೆ ನಮ್ಮಲ್ಲಿ ಈಗಲೂ ಪ್ರಚಾರದಲ್ಲಿದ್ದ ತೊಟ್ಟಿಲು 
ಜೀಕ (ಕರ್ಣಾಜ. ೮೩). ತೊಟ್ಟಿಲನಿಕ್ಕು - ಮಗುವನ್ನು ಮೊದಲ ಬಾರಿ 
ತೊಟ್ಟಿಲಿಗೆ ಹಾಕುವ ಶಾಸ್ತ್ರ ಮಾಡಂ ; ತೊಟ್ಟೆಲಿಡಂ: ಕುಮಾರನಿಗೆ 
ತೊಟ್ಟಿ ಲನಿಕ್ಕುವ ಉತ್ಸವವಂ ಬೆಳೆಯಿಸಬೇಕು (ಸಾಗಂಧಿ. ೪೨-೮). ತೊಟ್ಟೆ ಲ 
ಮಗ ಎ ತೊಟ್ಟಿಲ ಕೂಸು: ತೊಟ್ಟಿಲ ಮಗಂಗೆ ಪಟ್ಟಂಗಟ್ಟಿ ... 
ಜಿನದೀಕ್ಷೆಗೊಂಡಂ (ಪಂಠಾಮಾ. 3-೩೭). ತೊಟ್ಟಿಲ ಹಬ್ಬ - ತೊಟ್ಟಿಲ 
ಕಂರ್ಯ : ಕುಸುಮಾಸ್ಟ್ರನಂಗನೆಯು ಪಡೆದ ಶಿಶುವಂ' ನೋಡಿ. 
ಸಸಿನೆ ತೊಟ್ಟಿಲ ಹಬ್ಬ ರಚಿಸುತ್ತ ನಾಮಕರಣಂಗೈಯೆ (ನವಮೋ. ೧೩ 
ಸೂಕನೆ). ತೊಟ್ಟಿಲಿಗೆ ಹಾಕು ಎ ತೊಟ್ಟಿಲಿಕ್ಯ : ಎಂತಿದ್ದರೂ ಅಕ್ಕಯ್ಕನ 
ಬಾಲೆ ತೊಟ್ಟಿಲಿಗೆ ಹೌಕೋ ಮೆನೆಗೆ ನಾನು ಬಂದೇ ಬರ್ತಿನಲ್ಲಾ? 
(ಪುಲೆನು. 33). ತೊಟ್ಟಿಲು ಗಾಡಿ ಎ ಕಮಾನಿಲ್ಲದ ಎತ್ತಿನ ಗಾಡಿ. 
ತೊಟ್ಟಿಲು ಮುಂದಾಗಿ ಬರು - ಬಾಣಂತನವನ್ನು ಪೂರೈಸಿಕೊಂಡು 
ಗಂಡನ ಮನೆಗೆ ಮಗುವಿನೊಡನೆ ಬರಂ. 
[ ದೇ.॥: ತಮಿ. ಮಲ. ತುಳು. ತೊಟ್ಟಿಲ್‌; ತೆಲು. ತೊಟ್ಟಿಲ, 
ತೊಟ್ಟ, ತೊಟ್ಟಿಯ, ತೊಟ್ಟೆ ] 
ತೊಟ್ಟಿಲ, ತೊಟ್ಟ ಲಿ, ತೊಟ್ಟಲ್ಲ, ತೊಟ್ಟಿಲ, ತೊಟ್ಟಿ ಕಲಂ, ತೊಟ್ಟಲೆ 
(ನಾ). (ವಂಂಳ್ಳೂಗಳಂಳ್ಳೆ) ಒಂದಂ ಬಗೆಯಂ ಸಸ್ಯ : ತಗರಂ ಕೊಳ್ಳುಳಿ 
ಸುಗ್ಗಿ ಕಗ್ಗೊಜಲೆ ತೊಟ್ಟೆಲ್‌ ಸೂರಣಂ ಪುತ್ತಿನ ಮಣ್ಣುಮಂ 
ಕದಡಿ ಕಾಸಿಟ್ಟೆಯ್ದೆ ಪೊಯ್ಮುವ ಬಾವುಗಳಂಂ ತೀರ್ಚುಗುಂ೦ಿ (ರೋಕೋಪ: 
೯-೨೪0). ತೊಟ್ಟಲಿ: ಕಾಯಿಗಳು: ಆಗಸೆ, ಹಲಸು, ತೊಂಡೆ, ತೊಟ್ಟಲಿ 
(ನಮ್ಮನು. ೨೩೭). ತೊಟ್ಟಲ್ಲ: ರೆಪ್ಪೆ, ತೊಟ್ಟಲ್ಲ (ಮಿಗ. ೧೭-೩೦೨). 
12 


ತೊಟ್ಟಿ ಕಲ 


ತೊಟ್ಟಿಲ; ತೊಟ್ಟಿಲ (ವಾಛಾಂಟಿ),-ಮುಳ್ಳುಗಳುಳ ಕ ಬಹು ಸಾಧಾರಣ 
ವಾದ ಬಳ್ಳಿಯು (ಕಛಾಗೆ. 90). ತೊಟ್ಟಿಲ್ಲು: ಕೆಂಪುನೊಳ, ತೊಟ್ಟಿಲು, 
ಪ್ರಿಯಂಗು (ಮೈಔಗಿ. ೪-೩೭). ತೊಟ್ಟಿಲೆ ; ಹೊಟ್ಟೆನೊಳ, ತೊಟ್ಟಿಲೆ 
(ಮೈಕಿಗಿ. ೬-೯೯). [ದೇ.8 ತೆಲು. ತೊಟ್ಟ] 

ತೊಟ್ಟಿಲ “ತೊಟ್ಟೆಲ್‌' ನೋ. 

ತೊಟ್ಟಿಲಿಕ್ಕು (ಕ್ರಿ). ವಂಗಂವನ್ನಿ ಮೊದಲ ಬಾರಿ ತೊಟ್ಟಿ ಸಲಿಗೆ ಹಾಕುವ 
ಶಸ್ತ್ರವನ್ನು ಮಾಡಂ : ತೊಟ್ಟಿಲಿಕ್ಕುವೆವೆಂದು ಹನ್ನೆರಡಿರುಳಿಂಗೆ ನೆಟ್ಟನೆ 
ಕೈಕೊಂಡರೊಲಿದು (ನೋಹತ. ೦೭-೪೦). 

[ ತೊಟ್ಟಿಲು, (--ತೊಟ್ಟಿಲ್‌,) * ಇಕ್ಕು] 

ತೊಟ್ಟಿಲಿಗ (ನಾ). ತೊಟ್ಟಿಲ ವಂಗಂ; ಎಳಗೊಸು : ಬಾಳಕಾಲದೊಳೆ 

ತೊಟ್ಟಿಲಿಗಂ ಗಜಪ್ರಿಯನಪ್ಪುದಂ ಸಲೆ ತೋಟಾ್‌ದಂ (ಪಂಪಛಾ. ೧-೪೩) . 
(ತೊಟ್ಟಿಲ; * - ಇಗ) 

ತೊಟ್ಟಿಲಿಡು (ಕ್ರಿ).  ತೊಟ್ಟಿಲಿಕ್ಕು : ತೊಟ್ಟಿಲಿಡುವ ದಿವಸ ಎಲ್ಲಿದ್ದರೂ 
ಬಂದೇವು (ಸವತಿ. ೨೬). [ತೊಟ್ಟಿಲ್ಕು (ಆ ತೊಟ್ಟಿಲ್‌;) * ಇಡು) 

ತೊಟ್ಟಿಲು, "ತೊಟ್ಟೆಲ್‌,' ನೋ. 

ತೊಟ್ಟಿಲ್ಲು "ತೊಟ್ಟೆಲ್ಕ್‌' ನೋ. 

ತೊಟ್ಟಿಲುಹಬ್ಬ (ನಾ). ಮಗುವನ್ನು ಮೊದಲ ಸಲ ತೊಟ್ಟಿಲಿಗೆ 
ಹಾಕುವ ಉತ್ಸವ,-ಸಮಾರಂಭ ; ತೊಟ್ಟಿಲ ಕಾರ್ಯ: ಗೌಡರ 
ಮೊಮ್ಮಗನ ತೊಟ್ಟಿಲುಹಬ್ಬ ನಿನ್ನೆ (ಪ್ರಣಸ. ಎಂ). 

[ ತೊಟ್ಟಿಲ್ಮು (« ತೊಟ್ಟಿಲ) * ಹಬ್ಬ (« ಪರ್ಬ)? 

ತೊಟ್ಟಿಲೆ *ತೊಟ್ಟಿಲ್ಕ್‌' ನೋ. 

ತೊಟ್ಟಿಲ್ಲುಂಬಿಸು (ಕ್ರಿ). ಎ ತೊಟ್ಟಿ ಲಿಕ್ಕೂ: ಧಾರಿಣಿ ಪೂಗಳ್ವಂತೆ 
ವೊಲುತ್ಸಾಹದಿ ತೊಟ್ಟಿಲ್ದುಂಬಿಸಿದಂ (ಜಯಕಾ. 3-೬೦). 

[ ತೊಟ್ಟಿಲ್ನ್‌ + ತುಂಬಿಸು) 

ತೊಟ್ಟಿಸು (ಕ್ರಿ). ಹನಿಸು; ಚಿವಂಂಕಿಸಂ: ಒಕ್ಕಲಿಗರ ಮನೆಯ ಸುಣ್ಣದ 
ಮೇಲೆ, ಮಜ್ಜಿಗೆಯನ್ನು ತೊಟ್ಟಿಸಿದರೆ. . . ಅದರ ದೋಷನಿವಾರಣೆ 
ಯಾಯಿತೆಂದು ಹೇಳಿ ಉಪಯೋಗಿಸು ತ್ತಿದ್ದರಲ್ಲಾ ? (ರೈಸರ್ವೆ. ೧೨೨). 

[ ತೊಟ್ಟು * - ಇಸ್ಯು) 

ತೊಟ್ಟು, "ತೊಡಂ,' ಪರಾ. 

ತೊಟ್ಟು, (ಕ್ರಿ). ತೊಟ್ಟೆಡಂ ; ಹನಿಹನಿಯಾಗಿ ಬೀಳಂ: ಮೋಟಾರ್‌ 
ವಾಹನಗಳಿಂದ ತೊಟ್ಟಿದ ಎಣ್ಣೆಯು ತೆಳುವಾಗಿ ಹರಡಿ ಎಣ್ಣೆಯ ಪೊರೆಯು 
ಉಂಟಾಗಿರುತ್ತದೆ (೪ತವಿ. ೨೦೭) ; ಅವಳ ಕಣ್ಣಿನಿಂದ ಒಂದೆರಡು 
ಬೊಟ್ಟು ನೀರು ತೊಟ್ಟಿತು (ದೇವೀಠೌ. ೧೬೬). 

| ದೇ.8 ತಮಿ. ಚೊಟ್ಟು; ತೆಲು. ತೊಟ್ಟು ) 

ತೊಟ್ಟು (ನಾ). ೧. ಹನಿ; ಬಿಂದಂ: "ವೃಷಂತಿ, ಬಿಂದುಃ, ಪೃಷತಃ, 
ವಿಪೃಷಃ, ೪ ಜಲಬಿಂದುಗಳ ಹೆಸರುಗಳು ಅಂದರೆ ನೀರಿನ ತುಂತುರುಗಳು; 
ಉದಕ ತೊಟ್ಟುಗಳು” (ಸಿದ್ಧಾಂತಿ. ೬೯): ತೊಟ್ಟು ಕೂಡ ಬಿಡದಂತೆ 
ಸವರಿ ಹಿಗ್ಗನ್ನು ಹುಡುಕಿ ಕುಡಿವೆ (ಅರಳು. 3೦೪-೦೩). "ತೊಟ್ಟಿಡಂ' 
ಪರಾ. ೨. ಕೊಂಚೆ; ಸ್ವಲ್ಪ: ನೀವು ಇನ್ನೂ ಚಿಕ್ಕವರು . 
ಇಲ್ಲವಾದರೆ ಒಂದುತೊಟ್ಟು ಬೈದು ಮುಂದೆ ಸಾಗುತ್ತಿದ್ದೆ (ಬಾಲಲ. ೬೯). 

1 ಆ ತೊಟ್ಟು./ತಮಿ. ಚೊಟ್ಟು 

ತೊಟ್ಟು (ನಾ). ೧. ಹಣ್ಣು, ಹೂವು, ಎಲೆ ಮೊದಲಾದಂವುಗಳ 
ತಂಂಬಂ,-ಕಾವು ; ದೇಟು: “ವೃಂತಂ, ಪ್ರಸವಬಂಧನಂ ಈ ೨ ಪುಷ್ಪ 
ಪತ್ರಂಗಳ ತೊಟ್ಟು” (ನಾಜರಾ. ೦೦೬) ; "ತೊಟ್ಟು ತುಂಬೆನೆ ವೃಂತನಾಮ 
ವೆಂದೇ ತಿಳಿವುದು” (ಕಬ್ಮಮಂ. ೨೩) ; ತೊಟ್ಟ ಬಿಟ್ಟ ಹೆಣ್ಣು ಮತ್ತೆ 
ಹತ್ತುವುದೇ (ಸರ್ವವ. ೨೬-೧೨೦) ; ತೊಟ್ಟು ಪಿಂಡಿಗೆಯಾಗೆ ಫಲಮೆ 


೩೬೬೦ 


40 


ತೊಟ್ಟುಟಾಕೆ 


ಲಿಂಗಮದಾಗೆ (ಬಸರ. ೯-೩೭) : ಫಲದಲ್ಲಿ ತೊಟ್ಟುವೊಣಗದ ವೇಳೆಯಲ್ಲಿ 
ದಿರಿಟ್ಟು ಹಣ್ಣನು (ಪಾಕಾಂ. ಫಲವನು ತೊಟ್ಟ ಸರಿಸಕೆ ಕಾಲದಲ್ಲಿ ತಂದಿ 
ರಿಸಿ] ನಿಮ್ಮನುಕೂಲಧರ್ಮಂಗಳನು ಬೇಗದಿ ಹೇಳಿ (ಕುವ್ಮಾಳ. ೩-3೪) : 
ಕೀಟಕವು ಕದುಕಿ ಕಡಿಯದ ತೊಟ್ಟುಗಳು ಪತ್ತಿದ ಸುಪುಷ್ಪವ... 
ಶಿವಲಿಂಗಕರ್ಪಿಸಿದಂ (ಕಂಕದಾ. ೫-೫೧) : ತೊಟ್ಟ ಕಳಚಿದ ತೆರದಿ ಜೀವವ 
ಬಿಟ್ಟನೈ (ಡೇವೀಮ. 9-೨0). ೨. ಮೊಲೆಯ ತಂದಿ; ಚೂಚುಕ : 
,“ ತೊಟ್ಟು ಚೂಚೆಕಮೆನಿಕ್ಕುಂ” (ಮಂಗರಾ . ೯೫-೬): ಬಟ್ಟಿ ದುವಪ್ಪ 
ಮೊಲೆಗಳ ತೊಟ್ಟು ಕರಂಗುವುದುವೊಡನೆ ಸರ್ವಸ್ವಮುಮಂ ಕೊಟ್ಟು 
ಕರಂಗಿದರಹಿತರ್‌ ಕೆಟ್ಟುವು ವಳಿಯೊಡನೆ ವೈರಿವಂಶಾವಳಿಗಳ್‌ (ಪಂಠಾಮಾ. 
೩-೯೬) ; ಬಟ್ಟಮೊಲೆಗಳ ತೊಟ್ಟೊಳು ಕಪ್ಪು ರಂಜಿಸಿತು (ಅಂಜದ. ೯-೭): 
ತೊಟ್ಟು ಹಿಡಿದು ಎನ್ನ ತೊಟ್ಟ ಕುಪ್ಪಸಗಂಟ: ಬಿಟ್ಟು ಬೇಗ ಮುದ್ದಿಟ್ಟು 
- * ನೆಟ್ಟನೆ ನಡೆದ ಶ್ರೀಕೃಷ್ಣನೆಂಬವನು (ಪುರಂದ. ೧-೭೩-೧). 
ತೊಟ್ಟೆಡೆ ಎ ದೇಟಿನ ಭಾಗ: ನೆಟ್ಟನೆ ಬಳೆದು ನೆಗಟ್ಟು ತೊಟ್ಟೆಡೆ 
ಯೋರೆವಟ್ಟಲರ್ದಾವರೆಯಂತೆ ಬಟ್ಟಮೊಗವನೋರೆಗೊಳಿಸಿಯವನ ಮೊಗ 
ವಿಟ್ಟ ದಿಟ್ಟಿಯೊಳು ನಟ್ಟಿಪುದು (ಚಿಕವಿ. ೬-೦೩೭ ಸಾಂಗತ್ಯ). 
[ ದೇ.8 ಮಲ. ತೊತ್ತು ; ತುಳು, ತೊಟ್ಟು] 

ತೊಟ್ಟು (ನಾ). (ಕರಾ) ತೆಕ್ಕೆ ; ಕಂತೆ: ಈ ಹುಲ್ಲು ಎರಡು ತೊಟ್ಟು 

ಆಗುತ್ತದೆ (ರೂಢಿ). 
[ ದೇ.8 ತುಳು. ತೊಟ್ಟು ಎ ತೆಕ್ಕೆಯಲ್ಲಿ ಹಿಡಿ, ತಬ್ಬು 

ತೊಟ್ಟು (ಅ). ಮೊದಲಾಗಿ ; ಹಿಡಿದಂ ; ಆರಂಭವಾಗಿ : ಪುಟ್ಟಿದಂದಿಂ 
ತೊಟ್ಟಿಂತಪ್ಪುಣಿಸಂ ಕನಸಿನೊಳಪ್ಪೊಡಂ ಕಂಡಟ್‌ಯದಮಗಂ ಚೋದ್ಯಂ 
ಬಟ್ಟು ಆಕಂಠಪ್ರಮಾಣಂ ಬರೆಗಂ ತಣಿಯುಂಡ೨ (ವಡ್ಮಾರಾ. 

೭೮-೨೦) ; ಕೊರಲೊಳ* ಕಟ್ಟಿದ ದೇವಿಯಂತಿರುರದೊಳ್‌ ಶ್ರೀ ತೊಟ್ಟೆ 

ಲೊಳ್‌ ತೊಟ್ಟನಂತರಮೆನ್ನೊಳ್‌ ನೆಲಸಿತ್ತು (ಪಂಪಥಾ. ೧೦೯); ಬಾಲ 

ಕಾಲದಿಂ ತೊಟ್ಟಿ ... ಖಲಜನಸಂಗತನುಮಾಗಿಯುಂ ನಡೆಯುತ್ತುಮಿರೆ 

(ಪಂಜತಂ. ೨೭-೨೦) : ಆ ಬಾಲಕರ" ಬಾಲ್ಕ್ಯದಿಂ ತೊಟ್ಟು ಗೋಳಾಂಗೂಳ 

ರಂತೆ ಸಹಜಚಾಪಲ್ಯರುಂ . . . ಎನಿಸಿ (ಸುಳುಮೂ, ೨-೫ ಐ) ; ಅಂಗುಷ್ಕ 

ತೊಟ್ಟು ಪಾಣಾಗ್ರ ಪರಿಯಂತರದಲ್ಲಿ ಸ್ಮಾನವ ಮುಟ್ಟಿ ನೋಡಿ (ಸರ್ವವ. 

ಕೆಅ3ಯಂ ಕಟ್ಟಿಸು ಭಾವಿಯಂ ಸವಸು . . . ಶಿಷ್ಟರಂ 
ಪೊರೆಯೆನುತ್ತಿಂತೆಲ್ಲವಂ ಪಿಂದೆ ತಾಂ ಯೆಜದಳ್ಳಾಲೆಅವಂದು ತೊಟ್ಟು 
ಕಿವಿಯೊಳಿ" (ಸೌಇಇ. 1೪, ೨೬೬-೪೩: ಸು. 1411): ನೀವು ಆ ಊರಿಗೆ 
ಹೋದಾಗಿನ ತೊಟ್ಟು ಎಷ್ಟು ಸುಧಾರಿಸೀರಿ (ಸುಳವು. ೪೨). 

( <ಎತೊಡು,./ತಮಿ. ತೊಟ್ಟು] 

ತೊಟ್ಟುಕಳಚು (ಕ್ರಿ). ಎ ತೊಟ್ಟುಬಿಡಂ: ಮರದಲ್ಲಿದ್ದ ಹಣ್ಣು ತೊಟ್ಟು 
ಕಳಚಿ ಉದುರಿದೆ (ರೂಢ). [ತೊಟ್ಟು * ಕಳಚು (ಆಕಟಲ್ಮು) ) 

ತೊಟ್ಟುಕಟಲ್‌ (ಕ್ರಿ). = ತೊಟ್ಟು ಬಿಡಂ : ನಿಂದು ಕೀಲಿಸಿದೊಡುರ್ವರೆ 
ಯೊರ್ಗುಡಿಸಿತ್ತು ಸಾಗರಂ ವೇಳೆಯಿನುರ್ಕಿ ಸೂಸಿದುದು ತೊಟ್ಟುಕಟಲ್ಲವು 

ಇರಕಾಳಿಗಳ್‌ (ಅನಂಪು. ೧೦-೫೮). [ತೊಟ್ಟು * ಕಲ್‌, ) 

ತೊಟ್ಟುಬಿಡು (ಕ್ರಿ). ತೊಟ್ಟಿನಿಂದ ಕಳಚಿಕೆೊಳ್ಳೂ, -ಬೇರೆಯಾಗಂ : 
ತೊಟ್ಟು ಬಿಡದನ್ನಕ್ಕರ ಮತ್ತಾ ಬುಡದಾಸೆ ಬೇಕು. (ಕೂಸ್ಮಸಂ. ೨೨೪-೮) ; 
ತೊಟ್ಟು ಬಿಟ್ಟ ಹಣ್ಣಿನಂತೆ ದ್ರವ ತಟ್ಟಾಆ್‌ದ ಫಲದಂತೆ (ಮೋಳಿಮಾ. 
೧3-93). [ತೊಟ್ಟು * ಬಿಡ್ಕು) 

ತೊಟ್ಟುವಾಯ್‌ "ತೊಡ್ಮು' ಪರಾ. 

ತೊಟ್ಟುಳಿಕೆ “ತೊಟಂ ಟಕೆ? ನೋ. 


೨೨-೦೦೧) : 


48 | ತೊಟ್ಟುಟಾಕೆ, ತೊಟ್ಟುಳಿಕೆ (ನಾ). ರಂಂಡ ವಂಂಂಡಗಳಂ ಒಟ್ಟು 


ಸೇರಿರಂವ ಭಾಗ; ಕಂಠ ; ಕೊರಳಂ : ತುಡುಂಕಲವ್ವಳಿಸುವ ಚಂಚು 


ತೊಟ್ಟೂರಮ್ಮಳಿ 


ಘಾತಿಯಿಅ್‌ದಾರ್ದೊಡೆ ವಾರಿ ಮಿಡುಂಕುತಿರ್ಪ ತೊಟ್ಟುಟಿಕಿಕೆ (ದಕಕು. 
೧೧-೩೦). ತೊಟ್ಟುಳಿಕೆ: ಇಟ್ಟಣಿಸುವೀ ರಣಮದಾಂಧನ ತೊಟ್ಟುಳಿಕೆ 
ಯನು ಕೇಳ್ವ ರಾಯಘರಟ್ಟನಿಲ್ಲಾ (ಕುವ್ಕಾಕೆ. ೨೦-೨) ; ರಾಮನನೊಟ್ಟ 
ವಿಸಿ ಮುಂಬರಿದು ಮುನಿಪನ ತೊಟ್ಟು [ಪಾಕಾಂ. ತುಟ್ಟ, ತೊಟ್ಟ]ಠಿಕೆ 
ಯಲಿ ಚಾಚಿದಳು ಚಾಪಳಚಪೇಟಕವ (ತೊರರಾ. 6-00-09) ; ಆರುಭಟಿ 
ಗಂಬುಗಳಳಿದವು ಮೇರೆಯನು ಸುರನಿಕರದಸುಗಳು ಸೇರಿದವು ತೊಟ್ಟುಳಿಕೆ 
ಗಿಟ್ಟಣಿಸಿತ್ತು ಸಂಗ್ರಾಮ (ನಿಭಾಗ. ೭-೭-೪೪). [ “ತೊಟ್ಟು +?] 

ತೊಟ್ಟೂರಮ್ಮಳಿ (ನಾ). ಒಂದಂ ಊರಿನ ಹೆಸರಂ : ಶ್ರೀ ಶಿವಮಾರ 
ಭಟಾರರ್‌ ಜಗವೆಲ್ಲವನ್‌ ಆಳುತ್ತಿರೆ ತೊಟ್ಟೂ ಶರಮ್ಮಳಿಯುಳ್‌ ಇಲಾದು 
ಹಿಡಿವಲ್ಲಿ (ಮೈಆರಿ. ೦೯೨೪, ೪೬-೧: ?). [?] 

ತೊಟ್ಟೆ (ನಾ). ೧. (ಕರಾ) ತೆಂಗಿನ ಗರಿಗಳಿಂದ ಮಾಡಿದ ಕುಕ್ಕೆ, 
ಬುಟ್ಟಿ : ತೊಟ್ಟೆ ಕಟ್ಟಿಕೊಂಡು ಮೊಟ್ಟೆ ಹೊತ್ತ (ಗಾದೆ). ೨. ಪೊಟ್ಟಣ: 
ಸಾವುಕಾರ ಕಾಗದದ ತೊಟ್ಟೆ ಮಾಡಿ ಒಂದೊಂದಾಗಿ ಎಣಿಸಿ ಲೆಕ್ಕ ಗುಣಿಸಿದ 
(ಬಾಳಿಗಿ. ೫೦): "“ಚೊಟ್ಟೈ' ಪರಾ. [ ತುಳು, ತೊಟ್ಟೆ ]' 

ತೊಟ್ಸಾನದಿ (ನಾ). ಒಂದಂ ನದಿಯ ಹೆಸರು: ತೊಟ್ಕಾನದೀ ಪಶ್ಚಿಮ 
ತೋ ಪೇರೂರಾತ್ಪೂರ್ವ್ವಸ್ಥಿತಮ೯ (ಮೈ ಆರಿ. ೧೯೩೦, ೮೮-೦೨ ; ಸು. 476). 

[ ತೊಟ್ಫ್ಯಾ * ನದಿ) 

ತೊಡ (ನಾ). ೧. ಆಭರಣ; ಒಡವೆ : “ಪಸದನಂ, ಪಚ್ಚಂ, ತೊಡಂ - ಈ 
೩ ಆಭರಣಂ” (ಕಶಸಾ. ೬೩-೪೦೯); “ಪಚ್ಚಂ ತೊಡಂ ಪಸದನಮೆನಲ್‌ 
ತೊಡಿಗೆಯೆಂದಿಳೆಗೆ ನಾಮಮಕ್ಕುಂ” (ಕಬ್ಬಿಳ್ಳೆ. ೨೩) ; ವಿನುತ ಮುತ್ತಿನ 
ತೊಡಗಳಂ ತೊಟ್ಟು (ಜಿಬಪು. ೦೦-೩೫): ಮೋಕ್ಷವೇ ಮಣಿಯಾದ ವರೆ 
ರುದ್ರಾಕ್ಷೆದೊಡಗಳ ತೊಡಿಸಿ (ಶಂಕದಾ. ೪-6).೨.ಉಡಂಪು ; ವಸ್ತ್ರ: (8). 

[ ತೊಡ್ಕು - - ಅ್ಯ] 

ತೊಡಂಕಿಕ್ಕು (ಕ್ರಿ). ಕಷ್ಟಕ್ಕೆ ಗುರಿಮಾಡಂ; ತೊಂದರೆಗೀಡಂಮಾಡಂ : 
ನೀಮಾರ್ಗೆಲೆ ನಿಮ್ಮನಾವಟ್‌ಯೆಮೆಂದೆಮ್ಮಂ ತೊಡಂಕಿಕ್ಕುವಂದಿನ . , , 
ಸೊರ್ಕಕ್ಕಟ ಮುಕ್ಕುವೋಗಿ (ಸುಕುಮಾ. ೪-೨೬). [ ತೊಡಂಕ್ಕು + ಇಕ್ಕು] 

ತೊಡಂಕ್ಕು, ತಂಡಂಂಕಂ;,ತಂಡಂಕು,, ತೊಡಕಂ,, ತೊಡಗು (ಕ್ರಿ). ೧. 
ಸಿಲಂಕಿಕೊೊಳ್ಳ ; ಸಿಕ್ಕಿಕೊಳ್ಳು : ಅದಟರ ಚೆನ್ನಪೊಂಗರ ಸಬಂಗಳ 
ತೊಟ್ರಾಟ್‌ಯೊಳ್‌ ತೊಡಂಕಿ ನಿಲ್ಲದೆ ಪೊ[ಅಮಟ್ಟ] ತಮ್ಮ : ಮನದೊಳ್‌ 
ಮಿಗೆ ಬೆಚ್ಚಿಸಿದಂತೆ ತೋಟುವ . , . ಕರ್ಬಸುಗಳ್‌ ಪರಿಗೊಂಡುವಾಜಿ 
ಯೊಳ್‌ (ಪಂಪಭಾ. ೮-009) ; ತೊಟ್ಟನೆ ಸಾವುದೊಳ್ಳಿತು ತೊಡಂಕದೆ 
ಕಾಮನ ಡಾಮರಂಗಳೊಳ್‌ (ಅಂದ್ರ ಪು. 6-೬೬) : ನೇಣ್ಬಲೆಯ ತೊಡರೊೊಳ್‌ 
ತೊಡಂಕ್ಲಿ' ನಡುಗುವ ಕುರಂಗಿಯೊಳ್ಳೊರೆಯಪ್ಪಳ೪್‌ (ವರ್ಧಪು. ೪-೫೮ ವ) ; 
ದಿಟ್ಟಿ ತೊಡಂಕೆ ರೂಪಿನೆ ಬೆಡಂಗಿನೊಳ್‌ (ಬಂಹರಿ. 6-88); ಆರುಮಸತ್ಯ 
ದೊಳ್‌ . . . ಪರಸ್ತ್ರೀರತಿಯೊಳ್‌ ತೊಡಂಕದಿರಲೆಂಬುದು ನಿನ್ನ ಮತಂ 
(ಪುಷೃಪು. ೭-೦೨); ಮೃದುಮೃಣಾಳನಾಳ ತಂತುಜಾಲಕದೋಳೊಯ್ಯ 
ನೊಯ್ಯನೆರಯ್ಯಮೆನೆ ನಡೆ ವೆಡೆಯೊಳಡಿ ತೊಡಂಕಿ ತಡೆಗೆಡೆವ ತರುಣ 
ಮರಾಳಂಗಳಂ ಕಂಡು (ರಾಜಕೀ. ೬-೨೪ ವ). ೨. ಸಿಕ್ಕಾಗು ; ಗೋಜಾಗಂ ; 
ಗಂಟುಗಂಟಾಗಂ ; ಹೆಣೆದಂಕೊಳ್ಳು ; ತಿರಂಚಿಕೊಳ್ಳು : , ತೊಡಂಕಿ 
ಪೀಠದ ಕುರುಳ್ಗಳೆ ಚಿತ್ತದೊಳಾದ ಬೇಸಜಂ ನುಡಿವವೊಲಾಗೆ (ಪಂಪಭಾ. 
೧೩-೯೯) ; ಪೊರೆದು ಸರೋಜರೇಣುಗಳಿನೊಂದಣಜಕೊಳೊಂದು ತೊಡಂಕೆ 
ವಾಃಕಣೋತ್ಕರದೊಡಗೂಡಿ ಕಣ್ಣೆ ಕವಿತರ್ಪ ಜಟಾಳಿ (ಕಾದಂಉ. ೬೦೬); 
ಬಿಡದೆ ತೊಡಂಕಿ ತೋರ್ಪ ಜಡೆ (ಉಮಾಶ. ಎ೪). ೩. ಅನುಮಾನದಿಂದ 
ಹಿಂದಂವಂಂ0ದಂ ನೋಡಂ ; ತಡವರಿಸಂ: ಇವನಲಾವರೆ ಕನ್ನಡಗಬ್ಬ 
ದೊಳ್‌ ತೊಡಂಕದೆ ಸಲ್ಫರ್‌ (ಕಮದ. ೪೮). ೪. ಹೋರಾಡಂ; 
ಸೆಣಸಂ : ಜಯದ್ರಥನನಿಕ್ಕುಬಕಿದಾರೊಳಮಿಂ ತೊಡಂಕವೇಡೆನುತುಂ 


15 


40 


ತೊಡಂಕ., 


(ಪಂಪಭಾ. ೧೦-೦೪೩) : ಎಮ್ಮದೀ ಮಣಿಯೆನುತ್ತಿರದೆಯ್ದಿ ತೊಡಂಕಿ 

, ಕಾಳೆಗಮಂ ತೆಗೆದರ್‌ (ರಾಜಕೀ. ೫-೦೨೪). ೫. ಅಡ್ಡಿ ಮಾಡಂ ; 
ಅಡಚಣೆಯೊಡ್ಡು ; ನಿರೋಧಿಸು: “ತೊಡಕು (ತೊಡಂಕು) - 
ವಿಪರ್ಯಾಸೇ (ಅಡ್ಡಿಮಾಡು) ” (ಕಮಳಾ). ೬. ತೊಡರು; ತೊಡರಿ 
ಕೊಳ್ಳು : ಕರುಳ ಪಿಣಿಲು ಕಾಲಂ ತೊಡಂಕೆಯು ಮಂದೆಗರು 
ಳ್ಗಳಿಂದೆ ದಾಡೆ : » ಯುಂ . . . ಕೊಂಗೆಯ ಸಾಹಣಿ ಸುರಲೋಕ 
ಪ್ರಾಪ್ತನಾದ (ಎಕ. ೪111, ಸೊರಲ. ೦೩೯-೦೪ ; 1179). ೭.: ಕೂಡು ; 
ಸೇರಂ : ತೊಡೆ ತೊಡಂಕಿದ ನುಣ್ಣೊಡೆಯಿಂ ಮನಂ ನಿರಂತರ ಸುರತ 
ಪ್ರಪಂಚಸುಖದಿಂ ಪೆಅಪಿಂಗದೆ (ಕಂದ್ರಪು. ೪-೬೦). ತುಡುಂಕ್ಸು: ೮. 
ವಂಟ್ಟು ; ತಾಗು ; ಸೋಕು: ಇಂತು ಭೂಮಿ ಆಕಾಶಮಂಡಲಮಂ 


-ತುಡುಂಕುತುಂ (ಕೂನ್ಮಸಂ. ೩೯-೨೦) ; ಇರ್ದುದೊಂದು ಕುಧರಂ ಗಗನ 


ಸ್ಥಳಮಂ ತುಡುಂಕುತುಂ (ದಶಕು, ೧೧-೬೨) ; ನಿರುಪಮಮಪ ರತ್ನ 
ಶಿಖರಂಗಳಿನ:ಗಸಮಂ ತುಡುಂಕುತಿರ್ದ . ಪೊನ್ನಕೋಂಟೆಯಂ 
ತರಣಿಹಯಂಗಳೀಕ್ಷಿಸಿ (ಬಾಧಪು. ೧-೧೧೯). ೯. ಬೇಗನೆ ಹಿಡಿ; ಚಂರಂ 
ಕಾಗಿ ಹಿಡಿ; ಥಟ್ಟನೆ ಹಿಡಿ: “ತುಡುಕು, ತುಡುಂಕು- ಸತ್ವರ ಗ್ರಹಣೇ 
(ಥಟ್ಟನೆ ಹಿಡಿ) ” (ಕಮಧಾ) : ತಾಳವಟ್ಟಮಂ ಸೆಳೆದು ತುಡುಂಕಿ (ಜಂದ್ರಪು. 
೩-೬೫) ; ಪರಿವ ಪಾವುಗಳಂ ತುಡುಂಕಿ (ಕುಸುಮಾ. ೦೪-೨೯ ವ); ನಖರ 
ದ್ಯುತಿಯಂ ಮಲ್ಲೀಕುಟ್ಮಲಮೆಂದಾ ನಲ್ಲಳ್ಳೆಯಲಂ ತುಡುಂಕಿ ಕೌತುಕ 
ಮಾಂತಳ್‌ (ಉದೃಟ. ೯-೬೨); ಆ ನೃಪಂ... ದಿವ್ಯಗದಾಯುಧಮಂ 
ತುಡುಂಕಿದಂ (ದಕಕು. ೨-58) ;: ಆಳಿಕುಳಮಂ ಹರಿನೀಲಮೆಂದು 
ತಿಆ್‌ಯಲ್‌ ಸುರತರುಣಿ ತುಡುಂಕಿ ಸಖಿಯನೇಂ ನಗಿಸಿದಳೋ (ರಾಜರೇ 
೩-೩೮); ಕಂಡರಿಸಿದ ಶುಕಕೋಲೈಸಿ ತುಡುಂಕೆ ನೋಡಿ ಯಾರುಂ 
ನಗುವರ್‌ (ಮೈಸೂಮೆ. ೫-3೧). ೧೦. (ಕಾಮಾತುರದಿಂದ) ಆಕ್ರವಂಣ 
ಮಾಡಂ : ಮದುವೆಯಾದ ಮೂಡುದಿವಸಮೊದವಿ ಮುಟ್ಟಲಾಗದ 
ವಳನದಟ ಮೇಲೆ ಬಲ್ಮೆಯಿಂ ತುಡುಂಕಲಾಗದು (ಜನವ. ೦೦-೫೦) ; 
ನೇಹಂದಳೆದು ಮೇಲ್ವರಿದು ಬರೆ ತುಡುಂಕುವ ಬರ್ದಿನಿನಿಯನ ವಿಲಾಸ 
ದಂತೆ (ಭಾವಜಿಂ. ೭-೧೭). ೧೧. ಹರಡು; ವಿಸ್ತರಿಸು : ಸೋಗೆಯಂ 
ನೆಗಪಿ ತುಡುಂಕಿ ಮೆಟ್ಟುವ ನವಲ್‌ . , . ನಗುವ ಶುಕಾಳಿ (ಸೂಕ್ತಿಸು. 
೦೦-೬೪). ತುಡುಕ್ಕು : ೪. ಘನಸಂಗರದೊಳಗೆ ನನ್ನೊಡನೆ ತುಡುಕಿದಡ 
ಅಯಬಹುದು (ಕುವ್ಯಾದ್ರೋ. ೪-೪೩) ; ತುಡುಕಲಮ್ಮುವರಿಲ್ಲ ಬಲದಲಿ 
ಮಿಡುಕಲಮ್ಮುವರಿಲ್ಲ (ಕುಪ್ಶಾದ್ರೋ. ೬-೪೮) ; ಎರಡೂ ಮಹುಸೈನ್ಯಗಳು 
ಒಂದನ್ನೊಂದು ತುಡುಕಿ, ಕಡಂಗಿ ಕಾದಿದವು (ಕಕತ್ನ. ೫೮). ಲೆ. ಪೊನ್ನ 
ಕೋಂಟೆ ಮುಗಿಲಂ ತುಡುಕುತ್ತಿರೆ (ಹಂರಾಮೂ. ೩-48) ; ವಿಷದ ಕೊಡನ 
ತುಡುಕಲೆ ಬಾರದು (ಕನ್ನವ. ಕ. ೩೩-೭೨) ; ತೆರೆಗೈಯಿಂ ತುಡುಕುತ್ತು 
ಮೊಳ್ಳೊ ಡೆಯನಾದಂ ಕಾಮುಕನವೊಲ್‌ -ನೀರೇಖುತಿರ್ದತ್ತು 
. ೬ . ಪದ್ಮಾಕರಂ (ಜಂದ್ರಪು. ೬-೧೨೬) ; ತುಡುಕಿದ ಜಲಂ ಸಿದ್ಧಾಂಬು 
ನುಡಿದ ನುಡಿಗಳು ಮೂಲಮಂತ್ರವು (ಸಿದ್ದರಾ. 3.30): ಪ್ರಸಾದವ 
ಬೆಕ್ಕು ತುಡುಕುಶಿಪ್ಪು ದಾಯಮಂ ಪೇಳ್ಮಂದು (ವೀಕ್ಕಿಪು ೮-೦-೫೨): 
ಕಡಗ ಕಂಕಣ ಬಳೆಗೈ ರುಣರೆನೆ ನಾರಿ ಬಿಡದಾಗ ಕಲೆಯ ತಾಣಗಳ 
ತುಡುಕಿ ತಾಡನಗೈದು (ಕುನವಿ. ೧೦-೪೫). ₹.``ಕರಿಪೋತಂ . . . 
ಕೇಸರಿಣಿಯ ಕೆಚ್ಚಲಂ ತುಡುಕುತುಂ ಪರಿದತ್ತು (ಪಂಪಭಾ. ೭-೮೦) ; 
ಘಟಸರ್ಪನ ತುಡುಕಿ (ಬಸವ. ೬೨೩) : ಮಿಚಿುಗುವ ಬೆಳತಿಗೆಗಣ್ಣೊಣರೊಆ 
ತೆಯ ಜಲದೊಳಗೆ ಪೊಳೆಯೆ . . . ಎಳಮಿಾನ್ಗಳ್ಳೆ ತ್ರೇಂ ಕಿಲುವೇಡಿತಿ 
ತುಡುಕಿ ಶಬರನಂ ನಗಿಸಿದಳೊ (ಲೀರಾವ. ೬-೪೩) : ಒಡನೆ ಧಾಳಿಯನಿಕ್ಕಿ 
ಶುಕ್ರನ ತುಡುಕಿ ತೈಜವ ಕೊಂಡು (ತೊರರಾ. ೦-೮-೩೪) ; ಸೆಜಿಗುವಿಡಿಯೆ೨ 
ಸಾರ್ಸಾರೆಂಬ ಕರವನು ಭರದೆ ತುಡುಕಲೊಡೆಮುರಿವ , , , ತರಳೆವೆಣ್ಣು 


ತೊಡಂಕ್ಕು 


ಗಳೊಬ್ಬದರು (ಕಂನವಿ. ೬-೧೭೫); ಮುತ್ತುಗಳ" , , . ಪಾರೆ ಪನಿಗೆತ್ತು 
ನವಿಲ ತುಡುಕೆ (ರಾಜಠೇ. ೫-೪೦); ಕೊಡನ ಮಲಯ ಪೆಡೆಯಂ 
ತುಡುಕುವೆಗ್ಗನಂತೆ (ರಾಮಕ್ಕ. ೬೪-೨೬); ಯುವಕನೆ "ತುಡುಕು ಕಠಾರಿ 
ಯನು! (ಪಾಂಜಟ. ೦೪-೧೪). ೧೦. ಮಹದೇವಿಯನು ಕಂಡರಸನೇಕಾಂತ 
ದಲಿ ತುಡುಕಿದೊಡೆ (ಬ್ರ ಧುಲೀ. ೦೦-3೧) : ಕಾಮಾತುರದಿ , . , ಬಂದವ 
ಭರದಿ ತುಡುಕಲು ಪ್ರಷ್ಟವತಿ ತಾನೆಂದಳಿದೆ ಬೆದರಿ (ಅಂಬಿಕಾ. ೮-೭೨): 
ದ್ರೌಪದಿಯನ್ನು ಕೀಚಕನು ಬಲಾತ್ಕಾರದಿಂದ ತುಡುಕಿದನು (ನೀಗಟ್ಟು. 
9೩೬).೧೨. ಎರಗು ; ಮುತ್ತಿ: ಫುಷ್ಪದೊಳುಗ ೦ ಧವಿರಲಾ ಆಡಿ 
ತುಡುಕುವುದೆಂದು ನೆಲದೆ ನಿಡುಬೇರಿನೊಳ” ಪರಿಮಳವೆತ್ತು ರಂಜಿಪ 
ಮುಡಿವಾಳ (ಮೋಹತ. ೩-೧೬); ಕಮ್ಮಲರ್ಗಂಧಗಂಧಿಯರು ತಮ್ಮ 
ನಾಳುವ ಕೃಷ್ಣರಾಯನ ತುಡುಕಿದ ಪೆರ್ಮೆಯನೇನ ಬಣ್ಣಿಪೆನು (ಮೋಹತ. 
೨೪-೬೮). ೧೩. ವಖನ್ನೂಗ್ಗು ; ಆಕ್ರವಿಂಸು: ತುಡುಕಿದವು ತೇಜಿಗಳು 
ವಾಘೆಯ ಗಡಣದಲಿ (ಕುವ್ಕಾರ್ರೋ. ೬-೩೯). ತುಡುಕುವಾನೆಯನೀಸಿನಲಿ 
ಖುರವಿಡುವ ಕುದುರೆಯನೊತ್ತಿಹಾಯ್ದುವ (ಕುವ್ಮಾಕ. ೦೫-೨೩) . ೧೪. 
ಆವರಿಸು; ತಂಂಬು; ವ್ಯೂಪಿಸು: ತುಡುಕಿದವು ತಂಬಟದ ದನಿ 
ಜಗದಡಕಿಲನು (ಕುವ್ಶಾದ್ರೋ. ೧-೪೭) ; ಪಿಡಿವ ಕಾಳೆಗಳ ಬಾಟ್‌ಪ ಡಕ್ಕೆಗಳ 
ದನಿ ತುಡುಕಿತಜಾಂಡಮಂಡಲವ (ವರ್ಥಕ. ೬-6೪). ೧೫. ತೆಗೆದಂ 
ಕೊಳ್ಳು ; ಹಿಡಿ; ಎತ್ತಿಕೊಳ್ಳು : ಪರವಧುವ ನೆರೆಯದೆ ಪರಧನವ 
ತುಡುಕದೆ (ದೇದಾವ. ೩೩ ೬೦) ; ನಾರಿಯಂ ತುಡುಕಿ ಕರ್ಣದ ಕಡೆಗೆ 
ಸೆಳೆಯೆ (ಹಕಳಾ, ೬-೩೬): ತುಡುಕುವಂಕುಶದಿಂದ ಮುನ್ನಿ ಳೆಯೊಡೆಯೆ 
ಗಜ ಗಾಢಿಸಿದವು (ಕುವ್ಕಾಛೀ. ೨-೨; ತುಡುಕಿದರೆ ಕೈ ಬೇವುದು 
(ಕುವ್ಯಾದ್ರೋ. ೪-೬೦) ; ತುಡುಕಿ ತೂಳುವ ಸೂತ್ರಯಂತ್ರದ ಗಡಣದಲಿ 
ಗತಿಗೊಂಡು ಬೇಡಿತ ಕೊಡುವ ಮಣಿಪುತ್ರಿಕೆಗಳೆಸೆದವು ವಿವಿಧ ರಚನೆಯಲಿ 
(ತೊರರಾ. ೦-೦೩-೦೦) ; ರಾಹು ತುಡುಕಿದ ಚಂದ್ರಮಂಡಲವೋ (ತೈಮಿಭಾ. 
೪-೧೩). ೧೬. ಧರಿಸು; ಹೊಂದಂ; ತಳೆ: ಬಿಸಿಲಂ ಕಳೆದು ಬೆಳು 
ದಿಂಗಳಂ ತುಡುಕುವ ಗಗನಲಕ್ಷ್ಮಿಯಂತೆ ಕೆಂಪಿನ ಪಸ ದನಮಂ೦ಂ 
ಕಳೆದು ಬೆಳ್ಳಸದನಂ ಗೈ ದು (ಅರ್ಧನೇ. ೨-೧೩ ವ) 
ತೊಡಕ್ಕು : ೧. ಕಡುಭವದ ಬಾಧೆಗೆ ತೊಡಕಿ ಮೊಆ್‌ಯಿಡುವ ಭವಿಗಳ 
ನಾಲಿಸುವವೊಲು (ಐಸಪು. ೩-೩೮); ಮಿಡುಕುವುದು ಬಾಯ್‌ ಚಿತ್ತವವಳಲಿ 
ತೊಡಕಿಹುದು ೧೦೯೩೭) ; ಮಡದಿ ಮದನನ ಬಲೆಯ 

ಇಯಲಿ ತೊಡಕಿ ಬಿರ್ದುದನಟ೨ದರಾಗಳೆ (ಪ್ರಭುಲೀ. 8-೨೩) ;ಒಡನೆನ್ನ 
ನಿಟ್ಟಿಸಿದರಾ ಮೋಹವಲೆಯೊಳು ತೊಡಕದರಿಲ್ಲ ನಿನ್ನಾಣೆ (ಕಂನವಿ. 
೦೦-೩೪) ; ಕಾಮುಕರ , , . ಕಡೆಗಂಗಳ ಸರಳಿಯೊಳು ತೊಡಕಿ ಹಮ್ಮ 
ಯಿಸುವರು (ಕೊಂ. ೨೯). ೨. ತೊಡಕಿದ ಗಳದ ಹಾರದ ಕೆಂಪು 
ಗದಡಿದಧರದ , , . ಕೋಮಲೆಯರು (ಕೈಮಿಧಾ. ೦೦-೩೦). ೩. ಬೆದಲು 
ಗಂಗಳ ಬಿಟ್ಟ ಮಂಡೆಯ ಹುದಿದ ಹಾಹಾರವದ ತೊಡಕಿದ ಪದಯುಗದ 


(ಕುವಾ,ಆ. 


ವರಸುದತಿ ಬಂದಳು ರಂಜಸಭೆಗೆ (ಕುವ್ಮಾಸ. ೦೪-೭೧). 
೪. ಮುನ್ನ ತೊಡಕಿ ತನಗಾದ ಭಂಗಂಗಳಂ ಹೇಳನೇ ನಿನಗೆ 


ಕಮಲಜಕಂದನು (ಹಶಠಕಾ. 6-08); ತೊಡಕಲಅಸಿಯದವಂ ತೊಡಕಿ 
ದವನಂ ತೊಡಕುವವನು (ಬಸಪು. ೩೦-೪೮): ಅಧಿಕರೊಳಿರದೆ ತೊಡಕುವು 
ದಾಗದೆಂಬುದನಟ್‌ಯೆಯಾ ನೀನು (ಕುವ್ಯಾಉ. ಓರಿಇ. ೯-೫೩) ; ಕಡಗಿದಡೆ 
ಕೋದಂಡರುದ್ರನ ತೊಡಕೆ ಬದುಕುವವರಾರು (ಕುವ್ಮಾದ್ರೋ. ೦-೩೬) ; 
ತೊಡಕಿದವರ ಗಂಡನೆಂದೆಂಬೆಡದ ಕಾಲ ತೊಡರೆಸೆದುದು ರಾಮನಿಗೆ 
(ಕುರಾಸಾಂ. ೧೯-೩೦): ವಿಚಾರಿಸೆ ನೀನೆನ್ನೊಳೋರಂತೆ ತೊಡಕಿದೆ 
ಮಹಾರಣಾಂಕಣದೊಳು (ಜಿಬಪು. ೩೦-೩೪): ಫಣಿಲೋಕಮಂ ಸುಡುವೆನು 


ಕಂಜಜ ಕಪರ್ದಿಗಳ್ಳೊ ಡಕಿದೊಡೆೊರಲ್ಲು ವೆಂ (ಜೈಮಿಭಾ. ೨೪-೫). 


೩೬೬೨ 


20 


30 


40] 


46 


ತೊಡಂಕ್ಕು 


೫.“ತೊಡಕು (ತೊಡಂಕು) _-ವಿಪರ್ಯಾಸೇ (ಅಡ್ಡಿ ಮಾಡು) ” (ಶಮಧಾ). 
೭. ಬುದ್ಧಿಗೆ ಸಂಶಯಾಳಾಪ ತೊಡಕಿಕೊಂಡುದು (ತೊರರಾ. ೩-೯-೪). ೮. 
ನುಡಿಸಿಯಟ್‌೨ಯೆವು ಕಂಡು .ಕೇಳ್ಲುಂ ತೊಡಕಲಆ್‌ಯೆವು ನಿನ್ನನೆಂದುಂ 
ಗಡಬಡಿಸಿ ನೀನೆನ್ನುವಂ ರುಂಕಿಸಲೆಹಗೆ ಬಹುದು (ಬಸಪು. ೪೦-೩೮). ೧೭. 


.ಅಡಗಿರಂ ; ವಂರೆಯಾಗಿರು : ತಳ್ತ ಕಲ್ಪಭೂಮಿರುಹನಿಕುಂಜಮಂಜರಿ 


ಗಳೊಳ ತೊಡಕಿರ್ಪೆನೋ (ವರ್ಧಫು. ೧೦-೩೭). ತೊಡಗ್ಳು : ೪. ಇತ್ತಲೆ 

ನ್ನಯ ಹಸಿವು ಹೆಚ್ಚಿದೆ ತುತ್ತು ಹೊಗದೊಳಗಿವನ ತೊಡಗಲದೆತ್ತಲಕಟಾ 

ವಿಧಿಯೆನುತ ಮುರಿದೆದ್ದನಮರಾರಿ (ಕುವ್ಯಾಆ. ೧೦ ೩೨). 
ತೊಡಂಕುಸೊನ್ನೆನೂಲ್‌ ಎ ಹೆಣಿಗೆಗೊಂಡ ಬಂಗಾರದ ಉಡಿದಾರ: 

ಬಜ್ಜರವಂಕಿ ತೊಡಂಕುಸೊನ್ನೆನೂಲ್‌ ತಳತಳೆನಿಪ್ಪ ಸಣ್ಣ ಪೊಸಪೊನ್ನುಡೆ 

(ಚಿಕವಿ. ೩-೯೦), 

[ ದೇ.8 ತಮಿ, ತೊಟಕ್ಕು, ತುಟಕ್ಕು ; ತೆಲು. ತೊಡಗು, ತೊಡುಗು] 


ತೊಡಂಕ್ಕು, ತೊಡಂಗಂ, ತೊಡಕು, ತೊಡಗು, (ಕ್ರಿ). ೧. ಪ್ರಾರಂ 


ಭಿಸು ; ಮೊದಲುಮಾಡಂ ; (ಕೆಲಸದಲ್ಲಿ)ಪ್ರವರ್ಶಿಸಂ : ಸರ್ವಜ್ಞ 
ಭೂಪನೋಲಗದೊಳ್ನಿಂದಿರೆ ದಂಡಾಧೀಶಂ ಕುಳ್ಳಿರೆ ಮಂತ್ರಿ ತೊಡಂಕೆ 
ಕವಿ ಜನಾರ್ದನದೇವಂ (ಅನಂಪು. 0-೫೬), ತೊಡಂಗು: ೧. ಮತ್ತಮೆಂಟು 
ದಿವಸಂ ಮಹಾಮಹಿಮೆಯಂ ಮಾಡಲ್‌ ತೊಡಂಗಿದೊಡೆ (ವಡ್ಮಾರಾ. 
ಚಿರಕಾಲಂ ತೊಡಂ೦ಗಿ ಪರಿಗೃಹೀತಬ್ರಹ್ಮಚರ್ಯವುತ 
ಪರಿಣತನಾದೆಂ (ಗದಾಯು. ೩-೪೪ ವ). ತೊಡಕ್ಕು : ೧. ಅವನಿಜೆಯ 
ಕಾಬೆಣಿಕೆ ಕಡೆಗೆ ನಿಲಲಆ*ಯದು ನಿರರ್ಥಕೆ ತೊಡಕಬಹುದೆ (ತೊರರಾ. 
೪-೦೨-೩೧); ವೀರಚಿಕದೇವಂ . , . ಸೀಸಂ ಕರಂ ಕೊಂಕಸಂ ಮಗುಲ್ತಿಂತೀ 
ಗತಿಭೇದದಿಂ ತೊಡಕಿ ತೋರ್ಕುಂ ಸಾಧಕಪ್ರೌಢಿಯಂ (ಚಿಕವಿ. ೪-೦೪೬) : 
ಮೇಲಲಯದಧಿಕರೊಳು ಕಾಳಗವ ತೊಡಕಿ[ಪಾಕಾಂ. ಗಿ)ದರೆ ಬಾಳುವೆಯು 
ಕೆಟ್ಟು ಬಡವಕ್ಕು (ಸರ್ವಜ್ಮ. ೭೪೧). ೨. ಪ್ರಾಪ್ತವಾಗು ; ಒದಗಂ ; 
ಉಂಟಾಗಂ : ಒಡಲ ಜಡಿದವು ರೋಮರೋಮದೊಳಡಸಿದಂಬುಗಳಂಗ 
ವೇದನೆ ತೂಡಕಿತು (ಕುವ್ಯಾಳೀ. ೦೦-೨೪). ತೊಡಗ್ಗು : ೧. “ತೊಡಗು - 
ಪ್ರಾರಂಭೇ” (ಕಮಧಾ) : ಸುರಿವುದು ತಡೆಯದಯೋಧ್ಯಾಪುರದೊಳ್‌ 
ನೀನಿಂದೆ ತೊಡಗಿ ವಸುಧಾರೆಯನಾದರದಿನೆನೆ (ಆದಿಪು. ೭-೩) ; ಕರಂ 
ಂಪ್ರೀತಿಯಿಂ ನೂತನಂ ತಾನಿಂತೆಂದು ನಿವೇದಿಸಲ್ಲೊಡಗಿದಂ (ವರ್ಧಪು. 
೩-84) : ಸುರಪಶಿಯ ಕೆಟ್ಟ ಸಂಪದಮಂ ತರಲೆಂದು ಉರವಣಿಸಿ ತೊಡ 
ಗಿದರು ಕಡಲ ಕಡೆಯಲ್ಕೆಂದು (ನಂಚಿರ. ೦-೪); ಹೊಸ ತವಸಿ ತೊಡಗಿದನು 
ಬಲುತಪವ (ಕುಪ್ಶಾಅ- ೪-೪೩) ; ಯಜ್ಞಮಂ ತೊಡಗೆ ದಕ್ಷಂ (ಭಾವಜಿಂ. 
3-೦೩). ೨. ಇದು ದಲ್‌ ವಿಸ್ಮಯಮಾಗಿ ತೋಲ್‌ದವುದೇನಿಂತೀಗ 
ಳಿ ಎಂದಮಾದುದೋ ಮೇಣಲ್ಲದೊಡಾಳ್ದನಿಂ ತೊಡಗಿತೋ. (ಸುಳುಮಾ. 
೨-೩೧); ತೊಡಗಿತ್ತು ಕಿರಾತಭೀಕರಧ್ವನಿ ವನದೊಳ್‌ (ಗಿರಿಕ. ೧-೮೧) ; 
ನಾರಿ ತೊಡಗಿದ ಕೋಟಿದುಃಖದಿಂ ನುಡಿದ ನುಡಿ ಕೂರಂಬಿನಂದದಿಂ 
ಹೃದಯಮಂ ತಟ್ಟುಗಿಯಲು (ಭಾವಂ. 6-೩೩) ; ಮಕ್ಕಳಿರ ನಿಮಗೆ ರಘು 
ವರನ ಸೇನೆಯೊಳಾಯ್ತು' ಗಡ ಕಲಹಮೇಕೆ ತೊಡಗಿತು (ಕೈಮಿಛಾ: 
3೧-೪೪); ಅರಸುಗಳಿಗಾದರೋ ಇಷ್ಟಾರ್ಥಸಿದ್ದಿಯ ಸಂಗಡಲೇ ದುಃಖ 
ತೊಡಗಿರುವುದು (ಶಾಕುಂತ. ೬೨-೨೪). 
ತೊಡಗಿ - ಮೊದಲೂಮಾಡಿ ; ಆರಂಭಿಸಿ ; ಮೊದಲ್ಗೊಂಡಂ : 
ಅಲ್ಲಿಂ ತೊಡಗಿ ದಕ್ಷಿಣಾಪಥದೊಳದು. ತೀರ್ಥಮಾಯ್ತು (ವಡ್ಮಾರಾ. 
೧೧೭-೩) ; ಉಡೆವಣಿ [ಪ]ಆ್‌ಯದ ಮುನ್ನಮೆ ತೊಡಗಿ ಚಲಂ ನೆಗಟ್‌ 
(ಪಂಪಭಾ. ೦-೪೬) ; ಮಗನಂ ಕಿಜಿ್‌*ಯಂದಿಂ ತೊಡಗಿ ಶಿಕ್ಷಿಸದಿರ್ದುದಟ 
ನಿಂತಾಯ್ತು (ಧರ್ಮಾಮ್ಮ. ೨-೮೩) ; ಹಲವು ಕಾಲಂ ತೊಡಗಿಯಾಲದ 
ನೆಲೆಯೊಳಿದ್ದೆನ್ನಿರವಳಿದು. ನಿಃಫಲವೆನಿಸಿತಲ್ಲಾೂ (ಬಸಪು. 


೧೦೭೩-೦೩) ; 


೩೭-೧೫); 


ತೊಡಂಕ್ಕು 


ಹಿಮಗಿರಿ ತೊಡಗಿ ಸಾಗರ ವೇಲೆ ಪರಿಯಂತಖಿಳನಗರೆಗ್ರಾಮಪುರವರದ 
» ೬ « ಸಮಸ್ತ ಭೂಜನಜಾಲ ಹೆಸ್ತಿನಪುರಿಗೆ ಬಂದುದು (ಕುವ್ಯಾಗೆ. ೧೩-೧) ; 
ಕೃತಿಯ ಪಲ್ಲವಿ ತೊಡಗಿ ಪೂರ್ಣಮಪ್ಪನ್ನಮಿಾ ಕೃತಿಯೊಳುತ್ತೆ ಕ್ಷೆ 
ಯಿಲ್ಲದುದೊಂದು ಪದವಿಲ್ಲ (ಭಾವಚಿಂ. ೧-೦೭). 

[ ದೇ.॥ ತಮಿ. ತೊಟಜ್ಕು, ತುಟಜ್ಕು; ಮಲ. ತುಡಣ್ಣು ; ತುಳು. 
ತೊಡಗು ; ತೆಲು. ತೊಡಂಗು 

ತೊಡಂಕ್ಕು, ತಂಡುಕ್ಕು, ತೊಡಕ್ಕು, ತೊಡಗ್ಳು, (ನಾ). ೧. 
ಸಿಕ್ಕು; ಗೋಜಂ; ಗೊಂದಲ: ಮದಿರಾಮದದೊಳಮಳವಿಗಲೀಯೆ 
ಸೊರ್ಕಿ . . . ಕೂಕಿಡುವ ಕುಕಿಲ್ವ ಬಿಕ್ಕುಳಿಪ ತೇಗುವ ತನ್ನ ತೊಡಂಕ 
ದೆಯ್ದೆ ನೂರ್ಮಡಿ ಮನದೊಳ್‌ ಪಳಂಚಲೆಯೆ ಡಕ್ಕೆಯೊಳಟ್ಕಿಜವಾಗೆ 
ಯಾಡಿದಳ (ಪಂಪಥಾ. ೪-೪೦) : ಕರುಳ ತೊಡಂಕಂ ಬಿಡಿಸಿ ನಡೆ ನೋಟ್ಸ್‌ 
ನೊಳಗೆಲುವಡಗಿರ್ಪುದು ಜೀವನಿರ್ಪೊಡೆಲ್ಲಿಗೆಪೋದ೦ (ಯಶೋದ. ೪-೦೯); 
ಜಡಿವ ಹಾರವಲಯಗಳ ತೊಡಂಕ ತಪ್ಲಿಸದೆ. . . ತಲ್ಲಣಿಸಿ ಸೊಪ್ಪಡಸಿ 
ಕೆಡೆಯಲು (ನವಮೋ. ೭-೬). ವಿ. ತೊಡಕಿಕೊಳ್ಳುವಿಕೆ ; ಸಿಕ್ಕಿಹಾಕಿ 
ಕೊಳ್ಳುವಿಕೆ; ಕೂಟ: ನಳಿತೋಳಿದಿರ್ಗೊಳ್ವ ತೊಡಂಕಿನಪ್ಪ ಬಾಯ್ದೆ ಅಕ 
ಯಿದಿರ್ಗೊಳ್ಳ ಚುಂಬನಂ (ಅರ್ಧನೇ. ೨-೩೬) ; ಸೋಂಕು ಯುವತಿ 72 
ರೊಳಲ್ಲದೆ ಬಿಡದ ತೊಡಂಕುಂ ಬೇಟದೆ ತೋಟಿಯೊಳಲ್ಲದೆ ಕೋಟಲೆಗಳು 
[ತಾಂ] ಬೇಲ್‌ ಲ್ಲ (ಕುಮುರಾ. ಏೀರಿಕಾಸಂಧಿ. ೩8೯); ಸೋಂಕಿ ಚೆಂದುಟಿ 
ಗಚ್ಚಿದಿನಿಯಗೆ ಮುಗ್ಧೆ ತೊಡಂಕು ಸಾಕೆಂದು ಕೈಯೊದರ್ವ ಕಂಕಣದುಲು 
ಹೊಯೆಂಬಂತೆ (ಛರಡ. ೦೧-೧). ೩. ಅಡ್ಡಿ ; ಅಡಚಣೆ : ಉಡಿಗೆ 
ತೊಡಿಗೆಯ ತೊಡಂಕಿಲ್ಲ[ಪಾಣಾ. ತೊಡಕಿಲ್ಲ, ಹಂಗಿಲ್ಲ]ದೆ ರನ್ನಗನ್ನಡಿಯೆ 
ಜಿನೇಂದ್ರನಂದಂತೆ (ಭರಣೆ. ೬೭-೩೭) : ಕಾರ್ಯಸಿದ್ಧಿಗೆ ತೊಡಂಕು 
ತೋರ್ಪದೆ (0೬ಕೀ. ೦೪-೪೪). ೪. ಕಷ್ಟ; ತೊಂದರೆ ; ಕ್ಲೇಶ: ಪಟ 
ನುಡಿಯ ತೊಡಂಕನಡಿಗಡಿಗೆಡವದಂತಿರೆಡೆವಿಡದೆ ಬಿಚ್ಚಲಸಿ ಶಿಷ್ಕರ್ಗೆ 
ನಿರವಿಪ ಕುಲಪತಿಯಂ (ಕಾಮಾಶ್ಶ. ೧೩೬-೨೯). ತುಡುಕ್ಕು; ೫. ಬೇಗನೆ 
ಹಿಡಿಯುವುದಂ; ಸತ್ವರಗ್ರಹಣ. "ಕೈದುಡುಕ್ಕು' ಪರಾ. 
ತೊಡಕ್ಕು : ೧. ನಿನ್ನಂ ನುಡಿಯ ತೊಡಕಿನ ಬೆಡಂಗಿನಿಂ ಸೋಲಿಸಿ... 
ತಗುಳ್ವುದಿದು ದೈವಿಕಂ (ಹಡಕಾ. ೦೦-೧೩). ೩. ವಿಶ್ವಾಮಿತ್ರಮುನಿಯೆನಗೆ 
ಮತ್ತೆ ಮಾಡಿದ ತೊಡಕಿದಾಗದಿರದು (ಹಜಕಾ. ೦೨-೪೦); ನಿನ್ನವೃತ್ತಾಂತವ 
ಖಳರಾಯಗಟಿುಹಿ ಮುಂದಾವ ತೊಡಕಿಲ್ಲದಂತೆ ಮಾಡುವೆ (ಮೋಹತ. 
೧೦-೩೨); ಬಾಳ್ಕೆಯಲಿ ನೂರೆಂಟು ತೊಡಕು ತಿಣುಕುಗಳು೦ಟು (ಮಂಕುಕ. 
೬೪೩); ನಮ್ಮ ಹಾದಿಯಲ್ಲಿ ತೊಡಕುಗಳು ವಿಪರೀತ (ಮುರುಕು. ೧೮). ೪. 
ಬಿಡಿಸಿದಿರೆನ್ನಿಂ ರಾಜ್ಯದ ತೊಡಕ? (ಪಾಳಾಂ. ರಂ] ಕೈಕೊಂಡು ನೀಮೆ 
(ವರ್ಧಪು. ೯-೧೧) ; ಕೌರವ ಜೀವಿಸಲಿ ಮೇಣಳಿಯಲಮಗಿನ್ನಾ ತೊಡಕಿಲ್ಲ 
(ಕುವ್ಕಾಕ. ೧-೦೨) ; ಕಕುಸ್ಕಜನೊಪ್ಪದಿರ್ದಡ ತೊಡಕು ನಿನಗಹುದು 
(ತೊರರಾ. ೪-೯-೩೪). ೧, ೪: ನದಿಯೊಳ್ಳಕ್ರಗತಿ ಕೇಶತತಿಯೊಳ್‌ ತೊಡ 
ಕಬ್ದದೊಳಾಅಡಿ  ವರಕುಚಯುಗ್ಮದೊಳಲ್ಲದೆ ಕಠಿಣವೃಶ್ತಿಯಿಲ್ಲಾ 
ನಾಡೊಳ್‌ (ಧರ್ವುಖ. ೦:೩೮). ೬. ಸಂಬಂಧ ; ಸಹವಾಸ: ಕಾಯದ 
ತೊಡಕನೊಲ್ಲದೆ ತೆಕ್ಕೆಗಟ್ಟಿತು ಭಟರು ನಾಕದಲಿ (ಳುವ್ಕಾಛೀ. ೯-೦೮): 
ಮೇಳದೊಳು ತೊಡಕ ಬಿಡದವನ ಜಪವದುವೆ ಹಾಳುಮನೆಯಂತೆ 
(ಸರ್ವಜ್ಞ. ೧೭೩); ಕೋಪಭಾವದಿಂ ತೊಡವುಗಳ ತೊಡಕುಗಳನುಳಿದು 
ರಾಜೀವಾಕ್ಷಿ ತಿರೆಯೊಳೊರಗಿರ್ಪಳು (ವೆಂಕಾರಾ. ೨-೬-೩) ; ತನುಕಾಂತಿ 
ಮೋಹವಿಕೃತಿಗಳುಮಾ ತೊಡಕಿನವು ಕೊನೆಯಿರದ ಬಲೆಯೊ ಅದು 
(ಮಂಕುಕ, ೧೬೮) ; ಒಲವು ಹಾಕಿದ ತೊಡಕನೆಂತು ಬಿಡಿಸಲು ಬಹುದು 
(ಸ್ಮದರ್ಶಿ, ೬). ೭. ಗೊಡವೆ; ಉಸಾಬರಿ: ತರಣಿಯೋಲಗಕೆ 
ಸೊಡರಂ ಪಿಡಿವ ತೊಡಕೇಕೆ (ಸಿರಾ. ೦-೪) ; ಒಡೆಯ ಚಿತ್ತೈಸಭಿಮತಂ 


೩೬೬೩ 


26 


38 


40 


46 


ತೊಡಂದುಡಿಸು 


ಗಳತೊಡಕವೇಶಕೆ ನಿಧಿಯಿದಿರೊಳಿರೆ ಕಡೆಗೆ ಜಲಗಂ ತೊಳೆಯ ಹೋದಹೆ 
ವೆಂಬ ಮರುಳುಂಟೆ (ಬಸಪು. ನಿಮಗಿದೇಕರವಿಂದವದನೆಯ 
ತೊಡಕು (ಕುವ್ಕಾಅ. ೧೫-೪: ಗೊಡವೆ ತಪ್ಪಿತು ಹೋಗಲಿನ್ನೆನಗದಲ 
ತೊಡಕೇಕೆ (ಕೌಶಿರಾ. ೧೯-೪). ರೆ. ಜಟಿಲವಾದಂದು ; ಇಕ್ಕಟ್ಟು: 
ಸಾಂಖ್ಯದರ್ಶನದಲ್ಲಿರುವ ಬಹುದೊಡ್ಡ ತೊಡಕೆಂದರೆ : ಪ್ರಕೃತಿ ಪುರುಷರ 
ಸಂಬಂಧದ ಸಾಧ್ಯತೆ (ತತ್ತಪ್ರಾ. ೨೬೬). ೯. ಸಂಶಯ ; ಅನಂಮಾನ: 
ಎಂತುಟು ಮೇಘನಾದ ತೊಡಕಿಲ್ಲದೆ ಪೇಟ ಮಗನಿರ್ದದೊಂದು 
ವೃತ್ತಾಂತಮಂ (॥ಾರಂಉ. ೬೬6). ೧೦. ಸಂದಿಗೃಪ್ರಶ್ನೆ ; ಸವಂಸ್ಯೆ ; 
ಒಗಟು : ರಾಯರುಜಗುರು ಜಗದ ಬಿನ್ನಾಣಿಯ ತೊಡಕ ಬಿಡಿಸಬಾರದು 
(ಬಸವ. ೭೨೪) ; ಕೊಡುವಡಿದು ವರವಲ್ಲದಿದ್ದರೆ ನುಡಿಗೆ ಮೊಳೆ ಹೊಮ್ಮುವರೆ 
ನಿಮ್ಮಯ ತೊಡಕನೊಲ್ಲುವವನಲ್ಲ (ಕುವ್ಕಾದ್ರೋ. ೦-೪೧) ; ಅಜಗಣ್ಣನು 
... ಕಡೆಯಲೀ ಪರಿ ಕಾಣಬಾರದ ತೊಡಕನೊಡ್ಡಿ ದನು (ಪ್ರ ಧುಲೀ. ೦೨-೮). 
೧೧. ಜಗಳ ; ಕದನ: ಎನ್ನ ನೀ ಮೊದಲು ನೂಂಕಿದ ಕಾರಣದಿಂದೆ ನಿನ್ನ 
ನಾ ನೂಂಕಿದೆನೈಸೆ ಇನ್ನಾವ ತೊಡಕು ಬೇಡ (ಮೋಹತ. ೧೪-೮೦) ; 
ಅವನೊಳು ತೊಡಕು ಸಲ್ಲದು ನಿಮಗೆಂದ (ಕಂನವಿ. ೧೩-೭). ತೊಡಗು : 
೩. "ಇಡುಗುತೊಡಗಂ' ಪರಾ. 

ತೊಡಕುಬೀಳು - ಗೋಜಾಗು ; ಸಿಕ್ಕಾಗಂ: ಭೂಮಿಯನ್ನು 
ಅಳೆಯುವುದಕ್ಕೆ ಮೊದಲಿಟ್ಟ ಮೇಲೆ ಸರಪಣಿಯು ತೊಡಕುಬಿದ್ದಿರುವು 
ದನ್ನು ನೋಡಬೇಕು (ಕೂಮಿಅ. 9). [ ಆ ತೊಡಂಕ್ಕು) 


೩೭-೬೨) ; 


ತೊಡಂಕುವಲೆ, ತೊಡಕುವಲೆ (ನಾ). (ಕಾಲಿಗೆ) ತೊಡರಂವ ಒಂದು 


ಬಗೆಯ ಬಲೆ : ಮಿಳಿರ್ವ ಬಂಬಲ್ಲುರುಳ್ಗಳೆಂಬ ತೊಡಂಕುವಲೆ ಬಸಂತನ 
ಕೆಳೆಯನೆಂಬೆರಲೆಯಂ ಸಿಲ್ಕಿ ಸೆಯು ೦ (ಕಬ್ಮಿಕಾ. ೦೨೩); ಪೆರ್ವಲೆ 
ತೊಡಂಕುವಲೆ ಕೊಲ್ವಲೆ... ಬಿಡುವಲೆಗಳಿನಿಪ್ಪುವೆಸೆದ:ವಾ ಬೇಂಟಿಗರೊಳ್‌ 
(ಕಲಶಂ. ೩-೨೪). ತೊಡಕುವಲೆ : ಬಳ್ಳಿವಲೆ ತೊಡಕುವಲೆ ... ಮಡಿಕೆವಲೆ 
ಮಂದಸಿನವಲೆಯ ಹೊಜಿಗಳ ಬೇಡವಡೆ ನೆರೆದುದು (ಹಠಕಾ. ೫-೮); 
ದಂಡಿವಲೆಗಳ ತೊಡಕುವಲೆಗಳ ಕಿರಾತರು ಕೆದಅೌೌತಗಲದಲಿ 
(ಕುವ್ಯಾಅ, ೦೩-೨೩) ; ಪುತ್ರಮೋಹದ ತೊಡಕುವಲೆಯಲಿ ತಂದೆ ನೀ 
ಕಾಲಿಡದಿರು (ನಿಭಾಗ. ೩-೧-೭): ತಡಿಕೆವಲೆ ತಟ್ಟಿವಲೆ ಸಾಲುವಲೆ 
ಕೋಲುವಲೆ ತೊಡಕುವಲೆ . . ಮರೆವಲೆಗಳಿರ್ದುವಾ ಶಬರರಲ್ಲಿ 
(ಸದ್ದೇಪು. ೮-೬) ; ಉರುಲುವಲೆ ತೊಡಕುವಲೆ ಸಿಕ್ಕುವಲೆ ಸಿಡಿಲುವಲೆ 
, : . ಮೊದಲಾದ ಪರಿಪರಿಯ ವಲೆ ಸಮೂಹವ ನೋಡುತೆ (ನವಮೋ. 
[ ತೊಡಂಕ್ಕು + ಬಲ್ಲೆ] 


೧೬-೨೦). 


ತೊಡಂಗ (ನಾ). ಒಂದು ಬಗೆಯ ಆಯುಧ: ಆ ಬೀರೆಗೌಡನ ಕೈಲಿದ್ದ 


ಚಿನ್ನದ ಬಳೆ ಎರಡು, ತೊಡಂಗದ ಸರಪಣಿ, ಬೆಳ್ಳಿಕಟ್ಟಿದ ಚೂರಿ, 
ವರೆಚೂರಿ, ಇದನ್ನು ಅವನ ಮೈಯಿಂದಾ ತೆಗೆದು. . . ಮುಚ್ಚಿ ಮಡಗಿ 
ಬಂದರು (ಕಾಕೇಂದ್ರ. ೨೭೬). [?] 


ತೊಡಂಗಟ್ಟು (ಕ್ರಿ). ಅಲಂಕಾರಮಾಡು: ಅಬ್ಬಮಂ ವಣಣ್ಣು ದುತ್ತುರದ 


ಕುಸುಮದ ತೊಡಂ([ಐಾಕಾಂ. ತೊಡವು]ಗಟ್ಟವಂತೆ ಉತ್ತಮವಿದೆಂದು 
ಕೃಷ್ಣಾಜರ೯ನರ ಬಿಟ್ಟು ತಂದಿತ್ತೆ ತುರಂಗಂಗಳೆಂ (ಜೈಮಿಛಾ. 3೩-೬೧). 
[ ತೊಡ * ಕಟ್ಟು, ) 


ತೊಡಂಗು "ತೊಡಂಕ್ಕು' ನೋ. 
ತೊಡಂದುಡಿಸು (ಕ್ರಿ). ಒಡವೆಯನ್ನು ಹಾಕು; 


ಆಭರಣವನ್ನು 
ತೊಡಿಶಂ : ಅಡಿಯಾಡುವ ಮಂಡಿಯಿಕ್ಕುವ ತಿಲಕವಿಡುವ ತೊಡಂದು 
ಡಿಸುವ ನಿಜ್‌ವಿಡಿದು ನೀಡುವ ನೆಲನನಗೃಡಿಸುವ ಮುಕುರಮಂ 
ತೋಟುವ ಮರಕರಿಕಾಪತ್ರವ)ಂ ಚಿತ್ರಿಸುವ , , , ನಿಖಳಪರಿಚಾರಿಣೀ 


ಜನಂ (ಕುಸುಮಾ. ೬-೬ ವ). [ತೊಡ 4 ತುಡಿಸು (ಆತೊಡಿಸು)] 


ಕೊಡಂದೊಡು 


ತೊಡಂದೊಡು (ಕ್ರಿ). ಆಭರಣವನ್ನು ತೊಡು,-ಧರಿಸಂ: ಒಡನಂ 
ಟ್ಟೊಡನೆ ತೊಡಂದೊಟ್ಟೊಡನಿರದಾಡಿಯೊಡನೆ ಹೊಸ ಹರೆಯಂಬಡೆದ 
ಕೆಳೆಯರಿಂ , . . ಸುಕುಮಾರಂ ಸಡಗರದಿಂ ಸಲೆ ಸಂಪದದೊಳ್‌ ದಿನಮಂ 
ನೂಂಕುತ್ತಿಹನು (ಜಯಕಾ. ೨-೬೬). [ತೊಡ ತೊಡು,] 
ತೊಡಂಬೈ, ತೊಡಬೈೆ (ನಾ). ೧. (ಹಣ್ಣು, ಹೂವು, ಕಾಯಿ ಮೊದ 
ಲಾದಂವುಗಳ) ತೊಟ್ಟು ; ತುಂಬಂ : “ಪ್ರತಾನಮುಳಪಂ ತೊಡಂಬೆ 
ಯಂತದು ವೃಂತಂ” (ವಸ್ತುಕೋ. ೩೧-೪): “ವೃಂತಂ ಪ್ರಸವಬಂಧನಂ 
ಈ ೨ ಹೂವಿನ ತೊಡಂಬೆ" (ಹಲಾಯು. ೩೧-೩೦); ಲತಾಳಿಯ ತಳ್ಳು 
ಬಿರ್ಚದಂತೆಲೆಯ ತೊಡಂಬೆಗಳ್‌ ಪಜೌಯದಂತು . , . ಎಲರೊಲವುಣ್ಮೆ 
ತೀಡಿದುದು (ಡಂದ್ರಪು. ೨-೧೦೦) ; ಅಗ್ಗದ ಗಾಳಿಯಿಂದೊಡನೊಡನೆ 
ಬೀತು ತೊಡಂಬೆಗಳು ಕಡು ಸಡಲಿ ತಮತಮಗವನಿಯಲಿ ಬಿದ್ದರಳು 
ಗಳನುಳಿದು (ಬಸಪು. ೨೨-೮) ; ಬಿಟ್ಟ ತೊಡಂಬೆಯನೆಂದು ಮುಟ್ಟವು 
ಪಣ್‌ (ಪರಮಾ. ೨೮-೮8). ೨. ಮೂಲ; ಬುಡ:' ನೋಟದ ಸೋಲಂ 

- ಸುಯ್ಯ ಕಂಪಾಟಿಸಲಲ್ಲೆ ಮೆಯ್ಭಟಲೆ ಸಂದಪುವೆ ಮಲರ್ದಯ್ದು 
ಮಿಂದ್ರಿಯಂ ಬೇಟದ ಗೊಂಚಲಂತೆ ಮನಮೆಂಬ ತೊಡಂಬೆಯೊಳೊ 
ಮೊದಲ್‌ ಸುಖಾಸ್ಫೋಟಮನೀಯವೆನ್ನವು ಮನಃಪ್ರವಿಚಾರದ ಕಾಮ 
ಕೇಳಿಗಳ್‌ (ಅನಂಪು. ೨-೪೬). ತೊಡಬೈ, : ೨. ಉಲುಕಿದರೆ ನಾಲಗೆಯ 
ತೊಡಬೆಯ ಕಳಚುವೆನು (ಕುವ್ಮಾಕ. ೦೧-೨೫). 

[ ದೇ.8 ತೆಲು. ತೊಡಿಮೆ, ತೊಡಿಮ] 
ತೊಡಂಬೈ, ತೊಡಬೈ (ನಾ). ೧. ಗೊಂಚಲಂ ; ಗಚ್ಛ : “ತೊಡೆಂಬೆ 
ನುಣ್ಣೊದೆದ ಜೊಂಪಂ ತೊಂಗೆ ಗುಚ್ಛಮೆಂದಿರದೊಪ್ಪಿ ಪದೆದ ನಾಮಂ” 
(ಕಬ್ಳಿಕ್ಕೆ. ೦೯) : ಮುಗುಳ ತೊಡಂಬೆ ಗಂಟೊಡೆಯೆ ಮೊಲ್ಲೆಗೆ ಬೆಳ್ಳುಟ೨ 
ಪುಟ್ಟಿ . . . ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ (ಪಂಠಾಮಾ. 
೭-೧೩೯) ; ತಳಿರ ತೊಡಂಬೆಯಂ ತಳೆದ ಮಾಮರಂ (ದಶಕು. ೧-೨೬) ; 
ಮಲ್ಲಿಗೆಯಲರ ತೊಡಂಬೆಯ ಮಧ್ಯದೊಳುಲ್ಲಸದಿಂದೆ ಕುಳಿತ ಮಧುಕರನಂ 
. ೬ ೬ ಗೆಲ್ಲಂಗೊಂಡೆಸೆದುದು ಚಿಹ್ನಂ ಸಂಪೂರ್ಣ ಸುಧಾಕರೆನೆ (ಜಯಕಾ. 
೧೪-೧೩) ; ಒಳಪೊಜಿಗಾಗಿರ್ದ ಗದುಗಿನ ಕಾಯಂತೆ ಕೆಳಮೊಗವಾದ 
ಯೋನಿಗಳು ಬಿಲದಗ್ರದ ' ಕಟು ಗಳೊಳಗಿರ್ಪವವು ಪಾಪಫಲದ 
ತೊಡಂಬೆಗಳಂತೆ (ವರ್ಧಠ. ೮-೬೬). ೨. ಹೂವಿನ ಗೊಂಚಲಂ: 
“ತೊಡಂಬೆ, ತೊಡಬೆ . . . ಗುಚ್ಛ'- ಈ ೭ ಪುಷ್ಪಮಂ೦ಜರಿ” (ಳಶಸಾ. 
೫೫-೦೯೬): ಬಿಟ್ಟುಳಿಯ ಕಕ್ಕುಂಬ ತೊಡಂಬೆಯ ಮೂಡಿಗೆಯ ಕದಳಿಕಿಯ 
ಕಂಡಪಟಂಗಳುಮಂ (ಪಂಪಭಾ. ೩-೪೭ ವ) ; ತೊ[ಡಂಬೆ]ಯಂತಪ್ಪಳಿಸುವ 
ಪೆಣ್ಣುಂಬಿಗಳಂತೆ ಲಲಾಟರಂಗದೊಳುಂಗುರಿಸಿ ಕುಣಿವ ನೀಳಾಳಕಂಗಳ 
ಸೌಂದರಿಯದಿಂ ದೇಸೆವಡೆದ ಹದಿನಾಅಜ ಹರೆಯದ ಹರಂ 
(ಬಸರ, ೦೨-೮೦); ಬಂಡುಣಿವಿಂಡುಗಳುಂಡಾಡಲೇಗಳುಮೊಡೆದ ತೊಡಂಬೆ 
ಗಳಿಂದೆ ನದಿಯ ದಡಂಗಳಲಸುಗೆಯ ಮರಗಳು ಬೋಳಾದುವಹ 
ಕಾಲವಶದೆ (ಗಾಥಾಸ. ೦೦೬-೨೨). ೩. ಗುಂಪು; ರಾಶಿ; ಸವಂಹ: 
ಅಂಬರದೊಳು ಬಹುವರ್ಣದ ಮುಗಿಲ ತೊಡಂಬೆಗಳೆಡೆಯಾಡುವಂತೆ 
(ಛರಚ. ೦೮-೩೯). ತೊಡಬೈ: ೧.“ತೊಡಬೆ, ತೊಡಂಬೆ . .. ಗುಚ್ಛಕಕ್ಕುಂ 
ನಾಮಂ” (ಕವಿಕಂ. ೭೮) ; ಕಳಿತ ಹೂವಿನ ತೊಡಬೆಗಳೊ ರಿಪುಬಲವೊ 
ಬಿಜುಗಾಳಿಯೊ ವೃಕೋದರನಳವ ಬಲ್ಲವನಾವನೈ (ಕುವ್ಕಾಬ್ರೋ. ೨-೮೦). 
೨. “ತೊಡಂಬೆ, ತೊಡಬೆ, ತೊಂಗೆ, ತೊಂಗಲ್‌, ಜೊಂಪಂ, ಗೊಂಚಲ 
ಗುಚ್ಚಂ-ಈ ೭ ಪುಷ್ಪಮಂಜರಿ ” (ಕಶಸಾ. ೫೫ ೧೯೬). ೩. ಸೀಗುರಿಸ:ವುರಿ 
ವಿಷದ ಲೋಳೆಯ ಲಾಗಿಸುವ ನಾಲಗೆಯ ಸುಯ್ಲಾನ ಬೇಗುದಿಯ 
ತೊಡಬೆಗಳ ಹಾವ್‌ ತುಡುಕಿದವು ಫಟ್ಟಿನಲಿ (ಕುವ್ಮಾಕ. ೨೩-೩೯). 
[ ದೇ.8 ತುಳು. ತೊಡುಂಬೆ, ತೊಲಂ೦ಬೆ) 


80 


40 


46 


೩೬೬೪ 


ತೊಡಕುವೀಧಿ 


ತೊಡಂಬೆಪಟ್‌ (ಕ್ರಿ). ತೊಟ್ಟು ಕತ್ತರಿಸಿಹೋಗಂ : ಬಡಿ ಕೊಳೆ ಕಾಯುಂ 
ಪಣ್ಣುಂ ತೊಡಂಬೆಪಟ್‌ದುದಿರ್ವ ಮಾಲ್‌ ೈಯಿಂ ಕಿಟ್‌ವಿರಿಯರ್‌ ಮಡಿವರ್‌ 
(ಪಂಕಾಮಾ. ೧-೮೩). [ತೊಡಂಬೈ + ಪಟ್‌] 

ತೊಡಂಬೆವಿಡು (ಕ್ರಿ). ತೊಟ್ಟ ನ್ನು ಕಳಚಿಕೊಳ್ಳು,-ಬಿಡಂ: ತನಿತು 
ತೊಡಂಬೆವಿಟ್ಟುದಿರ್ದ ಪಣ್ಗಳನಟಕ್ತಿಯೆ ಮೆಲು ಸೋರ್ವ ತೆಂಗಿನ 
ತಿಳಿನೀರನೀಂಟಿ . , . ಪೌರನಂದನದೊಳಗಿಂತಯತ್ನ ಸುಖಮಂ ಪಥಿಕರ್‌ 
'ಪಡೆವರ್‌ (ಶಂದ್ರಪು. 4-೧8). [ತೊಡಂಬೈ + ಬಿಡ್ಮು) 

ತೊಡಕಂಬು (ನಾ). ಒಂದಂ ಬಗೆಯಂ ಬಾಣ, ಸರಳಂ : ಸಿಲುಕಂಬು 
ತುದಿಮೊನೆಯ ಬೋಳೆ ತೊಡಕಂಬು ... ದಡಿಮುಖ್ಯವಾದ ಕೈದುಗಳ 
ಪಿಡಿದು (ಸೌಂದಪು. ೧೮-೩೭). [ತೊಡಕ್ಕು (ಆತೊಡಂಕ್ಕು) *ಅಂಬ್ಯು) 

ತೊಡಕಾಲು "ತೊಡಕುಗಾಲು' ನೋ. 

ತೊಡಕಿಸು "ತೊಡಗಿಸ್ಕು' ನೋ. 

ತೊಡಕು, "ತೊಡಂಕು' ನೋ. 

ತೊಡಕ್ಕು "ತೊಡಂಕ್ಕು' ನೋ. 

ತೊಡಕ್ಕು “ತೊಡಂಕ್ಕು' ನೋ. 

ತೊಡಕುಗಾಲು, ತೊಡಕಾಲು (ನಾ). ೧.ಎತೊಡರುಗಾಲಂ. ೨. (ಆಲಂ) 
ಅಡಚಣೆ ; ಅಡ್ಡಿ: ಪೂಜ್ಯ ಪೂಜಕ ಸಂಬಂಧದಲ್ಲಿ ವ್ಯತ್ಕಾಸವಾಗಿ 
. ೬ ಈ ಅಹಿಂಸಾಮತಗಳು ವೈದಿಕಪದ್ಧತಿಗೆ ತೊಡಕುಗಾಲಾಗಿ ನಿಂತಿತು 
(ಭಾರದ. ೨೮೪). ತೊಡಕಾಲು : ೨. ಆ ವೇದವ್ಯಾಸಾಚಾರಿ ಹಾಕಿಡ್ಡ 
ತೊಡಕಾಲು (ಹರಿಜ. 3೬). 

[ ತೊಡಕ್ಕು (ಎತೊಡಂಕ್ಕು) + ಕಾಲ್ಲು (ಆಕಾಲ) ] 

ತೊಡಕುನೇಣು (ನಾ). (ಕಡೆಗೋಲಿಗೆ) ಸಂತ್ತುವ ಹಗ್ಗ ; ಕಡೆಯುವ 
ಹಗ್ಗ : ಕಡಲನು ಕಡೆವುದಾ, ಮಂದರಮಹಂದ್ರಿಯನಿಟ್ಟು ವಾಸುಗಿಯ 
ತೊಡಕುನೇಣಲಿ ಕಡದೊಡಮೃತವ ಪಡೆವಿರಹಿತರು`ಬಜಿದೆ ದುಃಖಂಬಡು 
ವರು (ನಿಧಾಗೆ. 5-೬-೦೫). 

[ ಕೊಡಕ್ಕು (<ತೊಡಂಕ್ಕು) * ನೇಣು (ಎನೇಣ್‌;)] 

ತೊಡಕುಬೇರು (ನಾ). ಹೆಣೆದಂಕೊಂಡ ಬೇರು ; ಜಡೆಗಟ್ಟಿ ಕೈದ ಬೇರಂ : 
ಕಾಂಡದ ಕೆಳಭಾಗದಿಂದ ಹೊಸಹೊಸ ಬೇರುಗಳು ಬೆಳೆಯುತ್ತವೆ. ಈ 
ಬೇರುಗಳು ಭೂಮಿಯ ಮೇಲ್ಪದರುಗಳಲ್ಲಿಯೇ ಪಸರಿಸುತ್ತವೆ. ಇವುಗಳ 
ಗಾತ್ರ ಒಂದೇ. ಇಂತಹ ಬೇರುಗಳಿಗೆ ತೊಡಕುಬೇರಿನ ಸವರೂಹವೆಂದು 
ಹೆಸರು (ಸಸ್ಯಶಾ. ೦೩)... 

[ ತೊಡಕ್ಕು (ಎತೊಡಂಕ್ಕು) + ಬೇರು (<ಎಬೇರ್‌) ] 

ತೊಡಕುಮೆಳೆ (ನಾ). ದಟ್ಟವಾಗಿ ಹೆಣೆದಂಕೊಂಡಿರಂವ ಪೊದೆ,- 

ಪೊದರು: ಕುಹರದ ತೊಡಕುಮೆಳೆಗಳಲದ್ರಿಕೂಟದಲೆಡಬಲದ ತಪ್ಪಲಲಿ 
, . ಅಡಗಿ ತೋಯುತಿ (ತೊರರಾ. 4-೮-೪೭). 
[ ತೊಡಕ್ಕು (ಆತೊಡಂಕ್ಕು) + ಮೆಳೆ] 

ತೊಡಕುವಲೆ "ತೊಡಂಕುವಲೆ' ನೋ. 

ತೊಡಕುವಳೆ (ನಾ). ಸರಪಳಿಯ ಆಕಾರದ ಬಳೆ: ಕೊಡಲಿ ಮರಗತ್ತಿ 
ಬಲ್ಲೆಯಂ ಚಕ್ರ ಗಿರುಗಟೆ ತೊಡಕುವಳೆ ವಂಕಿ ಕಲ್ಲಮಣಿ ಪದ್ಮಮಣಿ 
ಪುತ್ರಜೀವಿಯು ಹುಲ್ಲುಮಣಿ ಪಟಿಕವಣಿಭೂಷಣಂ (ಗುರುಣಾ. ೩-೫೦). 

[ ತೊಡಕ್ಕು (ಎತೊಡಂಕ್ಕು) + ಬಳ್ಳೆ ] 

ತೊಡಕುವೀಧಿ (ನಾ). ಅಡ್ಡಲಾಗಿ ಹಾಯಂಂವ ಬೀದಿ; ಅಡ್ಡಬೀದಿ: 
ಸಿಡಿದು ನೋಡಿದ ನಿಳಯನಿಳಯಂಗಳಲಿ ನಿಮಿಷದಲಿ ತೊಡಕುವೀಧಿಯ 
ಕೇರಿಕೇರಿಗಳೆಡೆಯೆಡೆಯ ಮನೆಮನೆಯ ಕೋಟೆಯ ಸುತ್ತು 
ವಳಯುದಲಿ (ತೊರರಾ. ೩-೨-೦೩). 

[ ತೊಡಕ್ಕು (-ಆತೊಡಂಕ್ಕು) * ವೀಧಿ] 


ತೊಡಕೆ 


ತೊಡಕೆ (ನಾ). ಗಾಡಿಯ ತೊಟ್ಟಿ ಲಂ; ಬಂಡಿಯ ಒಳಗಿನ ಖಾಲಿಜಾಗ, 
ಎಲವೋ ಕುನ್ನಿ ಕೂಳಿದೆ ತಿನ್ನು ಬಾಯೆನುತ ತೊಡಕೆಯಲಿ ಕಲು 
ಮುಳ್ಳು ತುಂಬಿಯೆ ಬಿಡದೆ ಬುತ್ತಿಯನೊಂದು ಕೈಯಲಿ ಹಿಡಿದು ಬಂದನು 
ದೈತ್ಯನಲ್ಲಿಗೆ ಭೀಮ ಬೇಗದಲಿ (ಕುವ್ಶಾಅ. ಓರಿಇ. ೨೩-೬೬). ?) 

ತೊಡಗಿಸ್ನು, ತೊಡಕಿಸಂ (ಕ್ರಿ). ೧. ತಗಂಲಿಸಂ; ಸಿಕ್ಕಿಸಂ: ತಮ್ಮ ಜೀರ್ಣ 
ವಿಚಾರದ ಶೃಂಖಲೆಯನ್ನು ಅವರ ಕಾಲುಗಳಲ್ಲಿ ತೊಡಗಿಸುವ ಪಾಪವನ್ನು 
ಮಾಡಕೂಡದು (ಪ್ರಬಂಧ. 00೬). ೨. ಹೂಡು; ಬಳಸಂ; ವಿನಿ 
ಯೋಗಿಸಂ : ನನ್ನ ಹತ್ತಿರ ಹೇರಳವಾಗಿ ಹಣವಿದೆ. ಅದನ್ನು ಯಾವ 
ಕಾರ್ಯದಲ್ಲಿಯೂ ತೊಡಗಿಸಿಲ್ಲ (ಜರಿ. 49) ; ಒಮ್ಮೆ ಕರಗತವಾದ 
ಧನವನ್ನು ಸಂರಕ್ಷಿಸಿ, ವೃದ್ಧಿ ಗೊಳಿಸಿ, ಉದ್ದಿಮೆಯಲ್ಲಿ ತೊಡಗಿಸತಕ್ಕದ್ದು 
(ಮಿತವ್ಯ. ೧೦): ಇಷ್ಟೊಂದು ಹಣವನ್ನು ಇಂಥ ರತ್ನದಲ್ಲಿ ತೊಡಗಿಸುವುದು 
ರಾಯರಿಗೇನೂ ಕಷ್ಟದ ಕೆಲಸವಲ್ಲ (ಕತ್ಮಗೋ. ೨೮). ತೊಡಕಿಸು : ೧. 
ಆ ಕಂಬಗಳಿಗೆ ನಾಲ್ಕು ಬಂಗಾರದ ಸರ್ಪಳಿಗಳನ್ನು ತೊಡಕಿಸಿ ... ಜೋಲೆ 
ಬಿಟ್ಟಿದ್ದರು (ಮುಂಬಯಿ. 8.೨೯೯) ; ರೈತನು ಆ ಹಲಿಗೆಯನ್ನು ಆ ದನದ 
ಕಣ್ಣಿಯಲ್ಲಿ ತೊಡಕಿಸದರಾಯಿತು, ಆ ದನ ಇದ್ದಲ್ಲಿಂದ ಓಡಿ ಬರುತ್ತಿತ್ತು 
(ಹಲ್ಮಿ ಬ. ೩. ಪ್ರತಿಭಟಿಸುವಂತೆ ಮಾಡಂ: ಮುಟ್‌ವೆನೇ 
ಮುನಿದಿವರು ನೂರ್ವರು ತೊಚ್‌ವರೆನ್ನನು ತೊಡಕಿಸುವೆನೇ ತಣಿದು 
ಬಿಸುಡುವರವರು ಕೌರವಶತಕವನು (ಕುವ್ಯಾಸೆ. ೧೨-೬೪). 

[ತೊಡಗ್ಗು (ಆ ತೊಡಂಕ್ಕು) * - ಇಸ್ಕು] 

ತೊಡಗಿಸ್ಕು (ಕ್ರಿ). ೧. ಆರಂಭಿಸಂ ; ಮೊದಲುಮಾಡಂ: ಒಳ್ಳಿತಪ್ಪ 
ದಿವಸವಾರನಕ್ಷತ್ರಮುಹೂರ್ತದೊಳ್‌ ಸಿದ್ಧಾಂತಮಂ ತೊಡಗಿಸೆ 
(ವಡ್ಮಾರಾ. ೬-೧೫); ಸಕಲವಿದ್ಯಾಬೀಜಪುಂಜಂಗಳಂ ಮೊದಲ್‌ ತೊಡಗಿಸಿ 
ನಿರ್ಬಂಧದಿಂದಮೋದಿಸುತ್ತು೦ (ಸುಕುಮಾ. ೨-೩೭ ವ); ಕುಮಾರರ್ಗೆ 
ಮುನಿಪತಿ ಚೌಲಕರ್ಮಂಗಳಂ ಮಾಡಿಸ ತೊಡಗಿಸಿದನಕ್ಷರಾಭ್ಕಾಸಮಂ 
(ಜೈಮಿಭಾ. ೦೯-೫೧). ೨. ಉಂಟುಮಾಡಂ; ಆಗಿಸಂ : ಕೆಡುಕು ತೊಡಗಿಸ 
ಲಿಳೆಯನುಡುಗಿಸಲಡಗಿ ನಡುಗಿಸಿ ನಗುವೆನು (ಕಎಫು. ೨೯-೮). 

[ ತೊಡಗು, (ಆ ತೊಡಂಕ್ಕು) + - ಇಸ್ತು] 

ತೊಡಗು, "ತೊಡಂಕಂ,' ನೋ. 

ತೊಡಗ್ಳು "ತೊಡಂಕ್ಕೂ' ನೋ. 

ತೊಡಗ್ಳು "ತೊಡಂಕ್ಕು' ನೋ. 

ತೊಡಗುಹ (ನಾ). ಆರಂಭ ; ಕೈಕೊಳ್ಳುವಿಕೆ ;. “ಪ್ರಕ್ರವಂ, ಆರಂಭ” 
(ನಾಚಿರಾ. $). [ ತೊಡಗ್ಳು (ಆತೊಡಂಕ್ಕು) + -ಹ್ಮ) 

ತೊಡಚು "ತೊಡರ್ಚು' ನೋ. 

ತೊಡಪ (ನಾ). ಪೊರಕೆ ; ಕಸಬರಿಗೆ: “ ತೇವವಾದ ಹಡಗಿನ ಅಟ್ಟವನ್ನು 
ಅಥವಾ ಬೀದಿಯನ್ನು ಗುಡಿಸಲು ಉಪಯೋಗಿಸುವ, ರಬ್ಬರಿನ ಅಲಗನ್ನು 
ಉದ್ದವಾದ ಹಿಡಿಗೆ ಅಳವಡಿಸಿ ಮಾಡಿದ ಸಲಕರಣೆ: ರಬ್ಬರು-ಪೊರಕೆ. 
ತೊಡಪ ? (868068. ಇಂಕನಿ). "ತೊಡೆಪ' ಪರಾ. 

[ ದೇ.॥ ತಮಿ. ತುಟಪ್ಪ, ತುಟೈಪ್ಪ ; ಮಲ. ತುಡೆಪ್ಪ] 

ತೊಡಪುು, ತೊಡಹಂ, (ಕ್ರಿ). ೧. ನಿವಾರಿಸಂ ; ಕಳೆ: ಮೊಗದೊಳ್‌ 
ಮೊಗಮಿಟ್ಟೊಡನೌಂಕಿ ಶಂಕೆಯಂ ತೊಡಪಿ (ಜಳವಿ. ೬-೨೧೨). ತೊಡಹು: 
೨. ಹಚ್ಚಿಕೊಳ್ಳು ; ಅಂಟಿಕೊಳ್ಬಿ : ಇವ ಸಂಸಾರಧರ್ಮವ ತೊಡಹಿ 
ದವನಲ್ಲ (ಮೋಳಿಮಾ. ೧೮೮-೭೬೦6). [ತೊಡ್ಮೆ * -ಪ್ನು) 

ತೊಡಪ್ಪು, ತಡಪ್ಯ. ತಡುಪು, ತೊಡಹ್ಯು, ತೊಡುಪು (ನಾ). ೧. 
ಆಭರಣ ; ತೊಡಿಗೆ: ತೊಡಪಿನ ಸವಗ ಬಟ್ಟಲ ಠೌಳಿ ಮೈಜೋಡು 
ಪಿಡಿದ ಖಂಡೆಯ ರಂಜಿಸೆ ಬಂದರೊಡನೊಡ್ಡಿಯ ರಾವುತರು 
(ತುರಳಿಸಾಂ. ೧೧-೨೩) ; ಭರದಾ ಉಡಿಗೆ ತೊಡಪು ವುಲಿವಾ ಬಾವಲಿ ಧೀರಾ 


೨೪). 


20 


25 


30 


36 


40 


46 


ತೊಡರ್‌, 


ಪುರುಷಹರಾಕ್ರಮನ ಕಂಡೆ (ತೀರ್ಥಮ. 33೦-೨): ಯುಧಿಷ್ಠಿರನು 
ಮೊದಲಾದ ಕೌರವಕುಮಾರಕರು ಕೈಗಳಿಗೆ ತೊಡಪುಗಳನ್ನು 
ತೊಟ್ಟು (ಕೃವಾಆ. ೨೩೦). ೨. ಒಂದು ಬಗೆಯ ಆಯಂಧ: ದುಷ್ಪವಾದ 
ಮೃಗಗಳನ್ನು ಕೆಣಕಿ ಬೇಟೆಯಾಡುತ . ತೊಡಪು, ಕಬ್ಬಿಣದೊಣ್ಣೆ, 
ಪಟ್ಟಾಕತ್ತಿ, ಒನಿಕೆ, ಭರಜಿ ಮೊದಲಾದ ನಾನಾವಿಧ ಆಯುಧಗಳಿಂದ 
. . . ಕೊಲ್ಲುತೆ (ಕೃವಾಆ. ೦80). ತಡಪ್ಪು: ೩. ದಟ್ಟಿ ; ಲುಂಗಿ: 
ತ[೫ಕಾಾ. ಉ] ಡ [ಖಕಾ. ಡು]ಪನೊಂದಂ ನೆಯಿದುಕೊಟ್ಟಾದಡೆ 
ಮೃಡನ ಕೈಯಿಂದಲಿನ್ನುಂ ಪಡೆಯದೇಂ ದವಸವನು (ಬಸಪು. 3೩-೩೭): 
ನಡೆದನಲ್ಲಿಂ ವಿಪ್ರ ಹೆಗಲಿನ ಹಡಪ ಸುತ್ತಿದ ತಡಪು ನೊಸಲಲಿ ಬಡಿದ 
ಮಟ್ಟಿಯ (ಯಾದವ. ೦೦-3೦). ತಡುಪು: ೨. ತಡುಪು ಡೊಂಕಣಿ 
ಭಿಂಡಿವಾಳುಗ್ಗಡದ ಭೋಜವು ಚಕ್ರ ನಾನಾಘಡಬಡೆಯ ಕೈದುಗಳ 
ತಳಪಳವೆಸದುದಗಲದಲಿ (ಅಂಬಿಕಾ. ೧೯-೪೮). ೩. ತಲೆಗೆ ಬಟ್ಟೆ ಕಟ್ಟಿ 
ಕೊಂಡಿದ್ದೆ ಬಟ್ಟೆಯ ತರಹದ್ದೇ ಒಂದು ತೆಡುಪು ಸುತ್ತಿದ್ದ (ಜಿಂಗಾಳ್ಮ.೩೫೩. 
ತೊಡಹ್ಮು : ೧. ಆತನ ಕರುಳವಹಲೆಭ ಎಡದ ಕೈಯಲಿ ಪಿಡಿದು 
ಕಂಠಕೆ ತೊಡಹು ಮಾಡ್ದ ನೃಸಿಂಹ (ಗಗತಾ. ೦೯-೨೮). ತೊಡುಪು : 
ವಿ. ಜಯಬಾಡಿ ಶ್ರುಂಗಾರ ತೊಡುಪೂ ಸಂಣ ಚಂದ್ರಾಯುಧಾ ಚಿಲುತಲಿ 
ಮೊದಲಾದಾ ಬತ್ತೀಶಾಯುಧಾ ಶಕ್ತಸಮರ್ತಕರಾದಾ (ಎಳ. ೩೪1, ಗುಬ್ಬಿ: 
೭೪-೨೦; ಸು. 3679). ೪. (7): ಬಿಲ್ಲ ಹೆದೆ ಹಜಕಿದು ಬಿಲ್ಲಿನ 
ಹೆದೆಯಕೊಪ್ಪು ಅಲ್ಲಲ್ಲಿಗೆ ತೊಡುಪು ಮೆಲ್ಲಗೆ ಇರಿಸಿದೆಡೆ ಅದಜಲ್ಲಿಯೆ 
ಸಿಕ್ಕಿತ್ತು (ಮೋಳಿಮಾ. ೦೮೬-೬೯೯). 
'[ ಆ ತೊಡ್ಕು * -ವ್ಯ./ತೆಲು. ತೊಡುವು] 

ತೊಡಪ್ಳು "ತೊಡರ್ಪು' ನೋ. 

ತೊಡಬೈೆ "ತೊಡಂಬೈ' ನೋ. 

ತೊಡಬೈ “ತೊಡಂಬೈೆ' ನೋ. 

ತೊಡಬೆಗಳಚು (ಕ್ರಿ), ೧. ತೊಟ್ಟನ್ನ ಕತ್ತರಿಸಂ,-ಬೇರೆಮಾಡಂ: 
ನುಡಿಗೆ ಮುಂಚುವ ಬಾಣ ಮಾರುತನಡಸಿ ಬೀಸುವ ಲಾಗ ತಲೆಗಳ ತೊಡಬೆ 
ಗಳಚುವ ಬೇಗವನು ಬಣ್ಣಿಸುವರೆನ್ನಳವೆ (ಕುವ್ಮಾರ್ರೋ. ೦೮-೦೪), ೨. 
(ಆಲಂ) ಸಾಯು ; ದೇಹತ್ಯಾಗ ಮಾಡಂ : ಛಾಯವಡೆದನು ಭೀಷ್ಮ 
ಬಳಿಕಿನೊಳಾಯುಧದ ಗುರು ತೊಡಬೆಗಳಚಿದನೀಯವಸ್ಥೆಗೆ ನಮ್ಮ ತಂದನು 
ಭಾನುನಂದನನು (ಕುವ್ಯಾಕ. ೧-೦೩). 

( ತೊಡಬೆ, (ಆ ತೊಡಂಬೆ) ಕಳಚು. (ಎಕಟಲ್ಲು)] 

ತೊಡಮೆ "ತಡವಮೆ' ನೋ. 

ತೊಡರ್‌,, ತಂಡರು, ತಂಡಂರಂ, ತೊಡರು; (ಕ್ರಿ). ೧. ಸಿಉಕು; 
ಸಿಕ್ಕಿಕೊಳ್ಳು ; ತೊಡಕಿಕೊಳಲ್ಫ : ವಿಕಟಾಕ್ಷರಂಗಳೊಳ್‌ ತೊಡರೆದೆ 
ಸಕ್ಕದಂಗಳ ಪದಂ ಪವಣಾಗಿರೆ ಪೇಟ್ವುದು ನೀತಿ ನಿರಂತರ 
ಕ್ರಮಂ (ಕವಿಕಾ. ೦-೧೪೯): ತೊಡರ್ದೀ ಪುತ್ರಕಲತ್ರ ಮೋಹದೊಳಿದೇ 
ಕಟ್ಟಿ ರ್ದವೈ (ಆದಿಪು. ೦-೭೯): ಉಡೆನೂಲ್‌ ಸಡಿಲ್ಲು ಮೇಗಾಲ್ದುಡಿಗೆಯ 
ಕುಸುರಿಯೊಳೆ ತೊಡರೆ (ಕಾರೋಉ. ೦೩೪) ; ನರಿ ತೊಡರ್ವಂತಿರಲೇಂ 
ಕೇಸರಿ ತೊಡರ್ಗುಮೆ ಬಲೆಯೊಳ್‌ (ಸಮಪ. ೧೨-೪3); ತೊಡರ್ವೀ 
ಗಾಣದ ಗೂಳಿಯಂತೆ ತಿರಿಯುತ್ತಿಂತಿರ್ಪರೇ (ಅರ್ಧನೇ. ೩-೫): ತೊಡರ್ವ 
ನಿನ್ನಾ ವನರಿಷಡ್ವರ್ಗತತಿಗೆ (ಸಿದ್ಧಕಾ. 3-೪೦). ವಿ. ಸಿಕ್ಕಿಬೀಳಂವಂತೆ 
ಮಾಡು ; ಸಿಕ್ಕಿಸು; ತೊಡಕಿಸಂ: ನಾಗರಖಂಡಗಳನಾ ನಾಗರ 
ಖಂಡದೊಳೆ ತೊಡರೆ ನರನಿಸುವುದುಂ (ಪಂಪಥಾ. ೫-೮೯) ; ಪಿಡಿದು 
ದಧಿಯೆಂಬಾಸೆದೋಟ್‌ಸಿ ಕೊಡುತ ಪುಷ್ಕರಣಕೆ ತಳುವನು 
ತೊಡರ್ದು ನಿಗ್ಗವದೆಡೆಯಲಂಥ್ರಿಗಳೆಡೆಯಲೆಲರಂತೆ ಒಡಲೆಡೆಯ 


ಲೊಲೆದಾಡೆ (ಸಾಳ್ಕಭಾ. ೦೬-೪). ೩. ಹೊಂದಿಕೊಳ್ಳು ; ಕೂಡಿ 


ತೊಡರ್‌, 


ಕೊಳ್ಳು ; ಸೇರು: ತೆಂಕಣಗುಳಿಯೊಳಾದ ಸೊಂಕಿನೊಳ್‌ ನಡುಗುವ 
ಶೋಕವಲ್ಲರಿಯ ಪಲ್ಲವದೊಳ್‌ ನವಚೂತಪಲ್ಲವಂ ತೊಡರ್ದವೊಲಾಗೆ 
(ಪಂಪಧಾ. ೩-೬೩) : ನುಡಿಯಂ ಕೇಳ್ದಾಯತ್ತದೊಳೊಡಂಬಡದು ನುಡಿವ 
ವೊಳ್ಳುಡಿಯೆ ಯೆರ್ದೆಯೊಳ* ಮಾರ್ನುಡಿವ ನುಡಿಗಳೊಳಮೆಂತುಂ 
ತೊಡರ್ದುತ್ತರಿಸಿದ ನುಡಿಯೆ ಕರಂ ಬಲವಂತೆಂ (ಲೋಕೋಪ. ೦೨-೫೭): 
ಸಿರಿಸದ ಮಾಲೆಯೊಳ್‌ ತೊಡರ್ದ ನೆಯ್ದ ಲ ಮಾಲೆಯೊ (ಮಲ್ಲಿಪು. ೮-೦೦೭); 
ಮನದಿಂ ಜಾಣ್ನಡೆಗೊಳೆ ತೊಡರ್ದರಿನಿಯಕೂಟದೊಳಿನಿಯರ್‌ 
(ಕಂದ್ರಪು. 0-೬೯); ಘನಪಾಂಸುಪಟಲದೊಳ್‌ ತೊ ಡರ್ದನಿಲಂ 
ಸುಚಿಕಿವಂತೆ (ಉದ್ಯಟಿ. ೧೦-೮೭); ಸರ್ವಾರ್ಥದ ಸಿದ್ಧಿಯೊಳ್‌ ತೊಡರ್ದು 
ಬೋಧಂ ಭವ್ಮಸಂಸೇವ್ಯಮಾಯ್ತು (ಪುಷ್ಫಪು. ೧-೨೪) ; ಕೋಪಾಟೋಪದಿ 
ನಿಂತೆಂದನೆನಗೆ ತೊಡರ್ದ ಕನ್ಯಾರತ್ನಮನೊಯ್ದ ಮನುಜಂ ಧರಿತ್ರಿ 
ಯೊಳೆಲ್ಲಿರ್ದಪನೆಂದು (ಕಾಮಕ. ೧-೪೪ ವ). ೪. ಅಂಟಿಕೊಳ್ಳು ; ಹತ್ತಿ 
ಕೊಳಂ ? ತೊಡರ್ದುವು ಸಮುದ್ರದಿಂ ಪೊಅಮಡುವವಸರದಲ್ಲಿ ವಸೌಕ್ತಿಕ 
ಪ್ರಕರ ಮೆನಲ್‌ ಕಡುಪಿಂದೆ ರೋಮರೊೋಮದೆ ಬಿಡದೆಸೆದುವು ಹರಿಗೆ 
ಬೆಮರ ಬಿಂದುಗಳಾಗಳ್‌ (ಕಾದಂಪೂ. ೪೩೩); ತದುಕಿನ ಮರದ ಮುಖ? 
ಗಣ್ಣೊಳೊಗೆದ ಪಗಿನೊಳಗ್ಗಿ ವೆಗಡಿಂ ಕಾಲ್ದೊಡರ್ದು ಮಿಡುಕಿ ಕಳವಳಿಪ 
ಕಳವಿಂಕಸಂಕುಳಂಗಳು೦ (ಕಂದ್ರಪು. 8.೬೫ ವ). ೫. ಸಂತ್ತಿಕೊಳ್ಳು ; 
ಬಳಸು : ನಿಗಳಂಬೋಲ್‌ ತೊಡರ್ದುದು (ಛಾಷಾರೂ. ೧೭೫8 ಉದಾ); 
ಕುಡಿದೊಡೆ ಪೊಟ್ಟೆಯಿಂದೆ ಬಬ್‌ನೀರ್‌ ಪೊಲಪಾಯ್ತೂವೆ ಸುತ್ತಿ ಕಾಲನೇಂ | 
ತೊಡರ್ವುವೆ ದಾಂಟುವಲ್ಲಿ ನಿಟ್‌ (ಹಂದ್ರಪು. 6-೬೦) ; ಬೆಳ್ಬೆಡೆವಿಡಿದಿರ್ಪ 
ರೂಪ್ಯಮಯಶೃ ೦ಖಲೆ ರಾಜಕುಮಾರನಂಘಥ್ರಿಯೊಳ್‌ ತೊಡರ್ದಿರೆ 
(ದಶಕು. ೭-೩೬) ; ತೊಡರ್ದಡರ್ದಲವರ್ಳ್ಳಿಗಳ ಮಂಟಪಂಗಳಿಂ . , 

ತದ್ರಾಜಕೇಳೀವನಂ ಕಣ್ಣೆ ಸೆದುದು (ಕೈಮಿಛಾ. ೨೯-೪೫). ೬. ಬಂಧಿಸಂ ; 
ಕಟ್ಟು: “*ತೊಡರ್‌-ಬಂಧನೇ” (ಶಮಧಾ) : ತನಯವಿಮೋಹಮೆಂಬ 
ನಿಗಳಂ ತೊಡರ್ದಿರ್ದಪುದು (ಸುಕುಮಾ. ೧೦-೩೨) : ತದೀಯ ಶುಕದಿರವನು 
. . ಎ. ನೋಡಿ ತೊಡರ್ದ ಬಲೆಯಂ ಕಬಲ್ವಿ ಕಡೆಗೆದೆಗೆದು ಮೆಬ್ಬನೆತ್ತಿ 
ತೆಂದು (ಉದ್ಮಟ. ೪-0೨೬ ವ) ; ತಮ್ಮನಿಯರೆ ತೊಡರ್ದ ತೆಕ್ಕೆಯನೊದ್ದು 
ನೂಂಕುತೆ (ಕಪು. ೧೯-೮). ೭. ಹೋರಾಡಲು ಬಿಡಂ ; ಕಾದಾಡಲಂ 
ತೊಡಗಿಸಂ ; ಎದಂರಿಸಂವಂತೆ ಮಾಡಂ : ತೊಡರ್ದು ಬಿಡಿಂ ಸುಯೋ 
ಧನನೆನ್ನುಮಂ (ಪಂಪಥಾ. ೦೩-೯೧): ಇವರಂ ಕೌರವರ್ಗೆ ತೊಡರ್ದು 
ಬಿಡು (ಪಂಠತಂ. 3೧9-೧೬). ಲೆ. ಎದುರಿಸು; ಪ್ರತಿಭಟಿಸಂ: “ತಳ್ಳೊಯ್‌, 
ತಡಂಬರೆ, ಪೋರ್ಕುಳಿ, ತೊಡರ್ದುದು . . . ತಡಂಬೊಯ್‌-ಈ ೨೫ 
ಪ್ರತಿಹತಕ್ಕೆ ಪೆಸರ್‌” (ಕಕಸಾ. ೫೯-೫೫೬); ತೊಡರದೆ ನೀಮುಮಾ 
ನೆಗಟ್ಟಿ ಪಾಂಡುವುಮೊಂದಿಯೆ ಬಟ್ಸ್‌ ರೊಂದೊಡಂಬಡು ನಿಮಗಿಲ್ಲ 
(ಪಂಪಭಾ. ೦೩-೦೮) ; ತಮ್ಮ ತಕ್ಕಿನ ಮೂಟುಂ ತಕ್ಕುಗಳುಮನಡರಿಯುಂ 
ತೊಡರಿಯುಂ ನುಡಿದಂತೆ ತಂತಮ್ಮಾನೆಯೊಳ್ತನಮುಮಂ ಬಿನ್ನಣಮುಮಂ 
ಮೆಆ್‌ದು (ಕಾಂತಿಫು. 8೨೭ ವು; ಅರಸುಗೆಯ್ವಾತಂ ಶರಣಿನೆ ಕಾವುದು 
ಬೇಡಿದೊಡಿರದಿ:ವುದು ತೊಡರೆ ಸೆಡೆಯದಿಅೌಿವುದು (ಪಂಡತಂ. ೨೫೪-೨) ; 
ಮೃಗಲಕ್ಷ್ಮನದೇನೆಂದೀ ನಗೆಮೊಗದೊಳ್ತೊಡರ್ವನೆಂದು ಹಾರಾಂಶುಗಳಿಂ 
ನಗುವಂತೆ (ಮಲ್ಲಿಫಪು. ೩-೬೭) ; ತೊಡರ್ದರಿಯಂ ಕೇಸರಿಯೊಳ* ತೊಡರ್ದಿಭ 
ಮೆಂತಂತೆ ಮಾಡುವಂ ಭುಜಬಳದಿಂ (ಅರ್ಥನೇ. ೪-೦೦೧): ತೊಡರ್ದ 
ರಾಯರನೊರಸಿದಪೆನೆಂದು ನುಡಿನುಡಿದು (ಹಶಕಾ. ೧-೪೫) : ಈರೇಳು 
ಲೋಕದಲಿ ತೊಡರ್ವರಾರ್‌ ನಿಮ್ಮಡಿಗಳೊಳು (ಬಸಪು. ೨೨-೪೧); ಹರಿಯ 
ಬಳಗಂ ತೊಡರೆ ಗರುಡನಿರದೋಡುವನೆ (ಜಿಬಪು. ೩೩-೪೭). ೯. ಅಡ್ಡಿ 
ಹೊಂದು; ನಿಲ್ಲಂ; ತಡೆ ಹೊಂದು: ರಜತಗಿರಿಗುಹಾದ್ವಯದೆಡೆಯೊಳ್‌ 
ಪೋಪಂದುಮಣಮೆ: ತೊಡರದುದೀ ಪುರಗೋಪುರದೊಳೇಕೆ 


25 


30 


40 


46 


೩೬೬೬ 


ತೊಡರ್‌, 


ತೊಡರ್ದುದೋ ಚಕ್ರಂ (ಅದಿಪು. ೧೪೯೮). ೧೦. ವಂಟ್ಟು ; ಹಿಡಿ: ಗಾಳಿ 
ಸೋಂಕಿದತ್ತು ಪಿಶಾಚೆಂ ತೊಡರ್ದುದು ಭೂತಂ ಬನ್ನಂಬಡಿಸಿದುದೆನೆ 
ಸಿರಿಯೊಳರಸುಗಳ್ಳೆಯ್ಕಆಿಯರ್‌ (ಕಾದಂಪೂ. ೨೬೩). ೧೧. ಆವರಿಸಂ ; 
ವ್ಯಾಪಿಸಂ : ನೀಂ ತಡೆಯೆ ತೊಡರೆ ಮನದೊಳ್‌ ಚಿಂತೆ ಸಮಂತಿಂತು 
ಬಂದೆವೆನೆ (ನೀಮಿಪು. ೪-೦೦೨); ಕಾಲ್‌ ತಡತಡವರೆ ತೊಡರ್ದಳಿಪಿಂದೆಳಸಿ 
ನೋಟ್ಟಿ ಮೃಗಲೋಚನೆಯಂ (ಕಾವ್ಯಾವ. ೬೨): ಚಿಂತಾತುರಂ 
ತೊಡರ್ದೀಿರ್ಪು ವಿಜಯಾವತೀಸತಿಯ ದೀನಮ್ಲೂನವಕ್ತಾಬ್ದಮಂ 
ಪೊಡವೀಶಂ ಪುಗುತುಂ ನಿರೀಕ್ಷಿಸಿ (ಕುಸುಮಾ, ೩-೩೬). ೧೨. ತೊಡಗು ; 
ನಿರತವಾಗು : ಮನಮನದೆ ಬಹುಪರಿಗ್ರಹೆವಿನೋದದೊಳ್‌ ತೊಡರ್ದ 
ಜಡರ್ಗೆ ಸಯ್ತಿರ್ದಪುದೆ (ಅಜಿಫು. ೨-೮೫); ಈ ಕಜ್ಜದೊಳರ್‌ ನೀಂ 
ತೊಡರ್ದು ಮರುಳೆ ಬೆಂಡಾಗದಿರ್ಪೋಗು (ಗರಾಯು. ೯-೦8); ಬಿಡ 
ದಾಡುವನಿತು ಪೊತ್ತುಂ ತೊಡರ್ದು ವಿಭಾವದೊಳೆ ಬಸನಿ ತನ್ನುಮ 
ನಟೌ್‌ಯಂ (ಸಮಪ. ೬-೩3); ನೀನಿಂದಿಕೂರ್ಮನಂದಂದಾನಚಜಳಿದೊಡೆ 
ಪಿಡಿದು ತೆಂದದಂ ಮತ್ಕಿ ) ಡೋದ್ಯಾನಸರೋವರಸಲಿಲಸ್ಥಾನದೊಳಿರಿಸುವ 
ವಿನೋದದೊಳ್‌ ತೊಡರ್ದಿರೆನೇ (ಜಗವಿ. ೦೭-೩೫). ೧೩. ಉಂಟಾಗು ; 
ಪ್ರಾಪ್ತವಾಗಂ: ನೀನೆನ್ನಂ ಕಾಡವೇಡಾಂ ತೊಡರ್ದವಸರದೊಳ* 
ಪ್ರತ್ಯಯಂಗೆಯ್ದೆನೊರ್ವಂಗೇನುಂ ತಳ್ವಿಲ್ಲದಾನೀಗಳೆ ಚಟುಲತೆಯಿಂ 


- ನಿನ್ನನೆಯ್ತರ್ಪೆಂ (ಸುಕುಮಾ. ೭-೨೧); ಮರಣದ ದಂದುಗಂ ತೊಡರದನ್ನೆ 


ಗಮರ್ಚಿಪುದರ್ಥಿಯಿಂ ಜಿನೇಶ್ವರನಂ (ಸಮಪ. ೧-೧೦೫); ಅಸ್ತ್ರಮಂ 
ತಿರಿಪಿದನುಗ್ರ ವೈರಿಗೆ ಭಯಂ ತೊಡರ್ವನ್ನೆವರಂ (ಜಗವಿ, ೦೨-೩೨) ; 
ಇನಿತಾನುಮಜ್‌ಪಿದಳ್‌ ತೊಟ್ಟನೆ ಕುಸುಮಾವಳಿಗೆ ತೊಡರ್ದ ಮೂರ್ಛೆಯ 
ತೆಟಿನಂ (ಕುಸುಮಾ. ೦೨-೦೦೬) ; ಶಿವನಿಂ ಕಲಾಯೋಗಭೋಗ ತೊಡರ್ದ 
ಕರ್ಮಕ್ಷಯಂ ಮಲದ ಪರಿಪಾಕಮಂ ಪಡೆದು (ಪಾಸೋಪು. ೦೦-೧೪೦). 
೧೪. ತತ್ತರಿಸಂ; ತಡವರಿಸಂ: ನಡುಗಲೈರ್ದೆ ಬೆಮರಲ್‌ ತನು 
ತೊಡರಲ್‌ ನಾಲಗೆ ತಗುಳ್ಳುದಾ ಮಾರ್ಗಣದಿಂ (ಪಂಪಭಾ. ೧೨-೭೨) ; 
ತೊಡರೆ ಕೊದಳ್‌" ಪೊದಟ್ಟು ತುದಿನಾಲಗೆಯೊಳ್‌ , . . ತಡತಡಮೆಟ್ಟಿ 
ಪಾಡಿ ೧ಸ ಕಳ್ಗೆಳನೀಂಟಿದುದಂಗನಾಜನಂ (ಸೂಕ್ತಿಸು. 
೧೫. ತಾಕು; ಗೀರಂ; ಗೀಚಂ: ಉಗುರ್‌ ತೊಡರ್ದಾಯೆಡೆ ರೇಖೆ 
ಪತ್ತಿ ಚೆಲ್ವಂ ತಳೆದಿರ್ಪುದು (ಜಂದ್ರಪು. ೮-೭೧). ೧೬. ತಂಗಂ; ನಿಲ್ಲು: 
ಗಗನಗತಿಶ್ರಮಮಂ ನೆಟ್ಟಗೆ ಕಳೆವರ್‌ ಖಚೆರರದಣ([ರನ್ನದೆ]ನೆಗಳೋಳಿ 
ಗಳೊಳ್‌ ತೊಡರ್ದಿರ್ದು (ಕುಸುಮಾ. ೨-೭೬೭). ೧೭. ವಾದಿಸು; ವಿವಾದ 
ಮಾಡು: ವೇದಾಂತ ಸಿದ್ಧಾಂತ ಪ್ರಮಾಣ ಶಾಸ್ತ್ರಂಗಳನೋದಿ ತರ್ಕಿಸುವ 
ಪಂಡಿತರ್ಕಳೊಡನೆ ತೊಡರ್ದು ನುಡಿದು ಸದುತ್ತರಂಗುಡುತಿರ್ಪ ಶುಕ 
ಶಾರಿಕಾನಿಕಾಯಂಗಳುಮಂ ಉ(ಪಂಶತಂ. ೧೦೮-೭). ತುಡರು; ೧೮. 
ಆಕ್ಷೇಪಿಸು ; ತರಾಟೆಗೆ ತೆಗೆದುಕೊಳ್ಳು; ಜರಿ: ಅಣ್ಣ ಗಂಗಾಧರನನ್ನು 
ತುಡರಿ ಇದರ ಇತ್ಯರ್ಥಮಾಡಿಕೊಳ್ಳಬೇಕೆಂದು ಹಂಬಲಿಸಿದಳು(ಬೆವರಿ.೦೪೨); 
ನಾನುಯಾವ ದೃಷ್ಟಿ ಯಿ ೦ ದ ಕಡಿಮೆಯೆಂದು ಈ ಅನಾಚಾರಕ್ಕಿಳಿದಿರಿ 
ಎಂದು ತುಡರುತ್ತೇನೆ (ಮುತ್ತ ದಿ. ೨೭). ತುಡುರು : ೧೮. ಈಗೀಗ 
ಅವನು ಅವರನ್ನು ಒಮ್ಮೊಮ್ಮೆ ತುಡುರುತ್ತಿದ್ದನು (ಕವಲು. ೩ಬ); "ದೇವರ 
ಗುಡಿಗಷ್ಟೇನು ಕಾಯಿಪಲ್ಲೂ ಕೊಡು ಹಾಂಗಿಲ್ಲೇನು' ಅಂತ ತುಡುರಿದೆ 
(ಮಿಂಜಹು. ೯೧): ಅವರನ್ನೆಲ್ಲ ತುಡುರಿ, ಅಸ್ತವ್ಯಸ್ತವಾಗಿ ಬಿದ್ದ ಸಾಮಾನು 
ಗಳೆಲ್ಲವನ್ನು ಜೋಕೆಯಿಂದ ಒಳಗೆ ಇಡಿಸಿದನು (ಗ್ರಾಮಾಯ. ೩೦೬). 
ತೊಡರು, : ೧. ಕರ್ಮವೆಂಬ ಅಂಕದೊಡನೆ ತೊಡರಿದೆ (ಬಸವ. ೬೯೯) ; 
ಆ ತೆಲುಗ ಬೊಮ್ಮಯನ ಶರನಿರ್ಧಾತಪಾತಕೆ ತೊಡರ್ದು ಮಡಿಯಲು 
(ಬಸಪು. ೩೪-೨೩) : ತೇಜಿಯ ದಾಂಟಿಸಿದನಾಹ ತೊಡರರಭವನ ಶರಣರಾ 
ಚತುರ್ವಿಧ ಪದಕ್ಕೆಂಬಂದದಿಂ ತಪ್ಪತೆ (ಛಾವಚಿಂ. ೮-೧೮) : ನರದೊಳ್‌ 


೧೩-೭). 


ತೊಡರ್‌, 


ತೂಡರಿ ರಕ್ತದೊಳ್‌ ನನೆದು ಪೇರೆಲುಗಳುಮನೊದೆದು .. . ದೈತ್ಯ 
ಸೇನಾಭಟರ್‌ ತಲೆದಡವುತೋಡಿದರ್‌ (ಜಿಲಪು.೪೪-೪೪). ೨.ಕೈದುಗಳೊಳಿಜ್‌ 
ದೊಡೀಯೆತ್ತು ಗಡಣೆಗೊಳ್ಳದು ಬಹಳ ಪಾಶಂಗಳ ಬೀಸಿ ತೊಡರಿ ಕೆಡಪಲ್‌ 
ವೇಳ್ಕುಂ (ಕಬಪು. ೪೪-೧೩) : ಭುಜಯು ಗೃಮಂ ತೊಡರಿಕೊಂಡುಪ್ಪರಿಸಿ 
ನರಕೃಷ್ಣರಿರ್ವರಂ ಮಿಡುಕಲೀಯದೆ ಬಿಗಿದು (ಜೈಮಿಭಾ. ೨೩-೩೪). ೩. 
ಮಖಾರಿಯ ಸ್ಥಿರಪರದೈವದೆೊಳ್‌ ತೊಡರದಿಂತು ಬರ್ದುಂಕಿದೆನೈ(ಪಂಪಾಶ. 
೨೩). ಹ. ಬಿಡದೆಯಜಸುವ ಬಳ್ಳಿ ಕಾಲನು ತೊಡರಿತು (ಪ್ರುಲೀ. 
೧೦-೨೪) ; ಪಲ್ಲವಿಸಿದ ನಿರ್ಜರವೃಕ್ಷವ ಕಲ್ಪವಲ್ಲಿಯ ತೊಡರಿಕೊಂಬಂತೆ 
(ಮೋಹತ. ೦೪-೮೩); ಬಿಡದಲಿಸಿ ತೊಳಲುತಿಹ ಬಳ್ಳಿ ತಾನೇ ಕಾಲ್ಗೆ 
ತೊಡರಲೇನೊಳ್ಳಿತಲ್ಲವೆ (ಕಬಪು. ೪೩-೧೪). ೬. ಕೊಡಹುವಂ ನರಮೃಗ 
ಶರೀರಿ ಚರಣಂಗಳಿಂ ತೊಡರುವಂ ಶರಭಾವತಾರಿ (ಜಿಬಪು. ೩೩-೨೦). ಲೆ. 
ಐಯುವೊಳೆಯ ಪುರಪರಮೇಶ್ವರರ್‌ ಕಹ ಸಂಪುಂನರಾಚಾರಗಲಿಗಳ* 
ತೊಡರೆ ಬಲುಗಂಡರ್‌(ಳ೩ಇ. 1೪, ೩8-೪; 10001) ;ಕಣನೊಳಗೆ ತೊಡರಿದ 
ವರಿಗೆ ಬೆಂಗೊಡುವನಲ್ಲಿಂದುದುಗ್ಗ ಡವ ಕೇಳೈ (ತ್ರಿಪುಸಾಂ. ೧೭೩) ; ರಾವು 
ತರು ರಾವುತರನ್ನೂ ಕಾಲ್ಮಂದಿಯು ಕಾಲ್ಮಂದಿಯನ್ನೂ ತೊಡರಿಕೊಂಡು 
*«- ಯುದ್ಧವನ್ನು ಮಾಡಿದರು (ಕೃವಾವಿ. ಇಲ್ಲ. ೯. ತೊಡರಿಯಡ್ಡಂಪಾರ್ವ 
ಜೀವಿಗಳೆಡೆಗುಪದ್ರವದಹುದೊ ತಾ ಪೋಪೆಡೆಯೊಳೆನುತಂ ಕೈಗಳಂ ತವೆ 
ಬೀಸದಿಹನಂತೆ (ಬಸಪು. ೩೮-೯) . ೧೧. ಹರಿಪದದಿಂದೊಗೆದ ರಜಂ [ಹರಿ] 
ಪದಮಂ ತೊಡರೆ ನಡೆದುದಾ ನೃಪಸೈನ್ಯಂ (ಕುಸುಮಾ. ೦೫-೮೫) ; ಗುಹೆ 
ಯೊಳ್‌ ಪ್ರತಿಧ್ವನಿಗುಡುತ್ತುಂ ನಿಮ್ನ್ಮಗಾಸ್ಮಾನದೊಳ್‌ ತೊಡರುತ್ತುಂ 
ತೀಡಿದುದೊಂದು ಘೋರಪವನಂ (ದಕಳು. ೫-೭೧); ಮಿಡಿವ 
ಮರುತನ ತಂಪು ತೊಡರುವಳಿಗಳ ಪೆಂಪೆ (ವೆಂಕಾರಾ. 3-೧೮-೧೦) . ೧ಿ೨ಿ. 
ನಿಂದೆಯೊಳ್‌ ತೊಡರದೆ ಸರ್ವರಂಂ ತನಗೆ ಕೆಯ್ಮುಗಿದಿರ್ಪತಿಭಾಗ್ಯದೊ 
ಳ್ಳುಮಂ ಪಡೆದವಳಾವಳೀಕೆಯವೊಲ್‌ (ದಶಕು. ೦೨-೮೫): ರಾಜ್ಯಕಾರ್ಯ 
ಗಳಲ್ಲಿ ತೊಡರುವುದರಿಂದ ಧರ್ಮವನ್ನು ಮಾತ್ರವೇ ಅಲ್ಲ ಅಧರ್ಮವನ್ನು 
ಕೂಡ ಮಾಡಬೇಕಾಗುವುದು (ಛೀಷ್ಮಕ. ೨೨೭). ೧೩. ಮನಕೆ ಲವಾಲಸಂ 
ತೊಡರದಂತೆ ವಿಚಿತ್ರವಿನೋದಕೋಟಿಯಂ ವಿನಯದಿನೊರ್ಮೆಯಿಂ 
ನೆಗಟುತುಂ (ಕುಸುಮಾ. ೬-೩): ಅನುಲೇಪನಂಗುಡುವ ವೀಳೆಯಮಂ 
ತೆಗೆದೀವ ದಂದುಗಂ ತೊಡರೆ ಮನಂಗೊಳಲ್‌ ನೆರೆದರಿಂದ್ರಲತಾಂಗಿಯ 
ರನ್ನವಾಸದೊಳ್‌ (ಪುಷ್ಪಪು. ೯-೮೭); ಎನಗೆ ಮತ್ತೀ ರೂಪು ತೊಡರಿದುದು 
ದೈವಯೋಗಾನುಗತಿಯಿಂದಕಟ (ವೇಳಾ. ೧೦-೦೮-೦೩). ೧೯. ಹಾಕಿ 
ಕೊಳ್ಳು; ಧರಿಸು; ತೊಡು : ಬಿಡದುಟ್ಟ ಪಟ್ಟೆಯ ದಟ್ಟಿ ಕುಂಕುಮ 
ಗಾಸೆ ತೊಡರಿದ ದಿವ್ಯಭೂಷಣದ . . . ಸುಭಟರ ಗಡಣವೈತಂದುದರ್ತಿ 
ಯಲಿ (ಕಂನವಿ. ೨೩-೮೬). 
ತೊಡಂತೊಡರ್‌ - ಒಟ್ಟುಗೂಡು; ಸೇರು : ನಡುಕಮುಮಟ್ಕಟುಿಂ 
ಬೆರಸಗಲೈ ಯೊಳಿಂದಿನಿತೆಂಬವೊಲ್ತೊ ಡಂ[ಪಾಕಾಂ. ಲ್ರರಂ]ತೊಡರೆ (ಅದಿಪು. 
೧೨-೨೬). ತೊಡರ್ದರ ಗಾಣ, ತೊಡರ್ದರ ಗಾಳ ಎ ಪ್ರತಿಭಟಿಸುವವರಿಗೆ 
ಗಂಟಲ ಗಾಳದಂತಿರುವವನಂ; ಒಂದು ಬಿರಂದಂ : ತೊಡರ್ದ್ವರ ಗಾಣ 
ಮಜಕ*ಹೊಕ್ಕರೆ ಕಾವ ಕೂಟದ ನಾಯಕರೆ ಗಂಡ ಕಾಡನೂರ ಮಡಯ 
ನಾಯಕನ ಮಗ (ಎಳ. ೫11, ಗುಬ್ಳಿ. ೧೮-೩ ; 2866) ; ಕೊಡಗರ ಕೇತಂ 
ಪಡವಳರೆರೆಯಮ್ಮಂ ಮಿಕ್ಕದಾನಿ ಗಡಿಯರ ಸಿಂಗಂ ತೊಡರ್ದ್ವರ ಗಾಳಂ 
ಕೆಂಚಂ (ಸೌಇಇ. ೫1-11, ೧೩೩-೩೮ ; 1087). ತೊಡರ್ದರ ಜವ ಎ ಪ್ರತಿ 
ಭಟಿಸುವವರ ಪಾಲಿಗೆ ಯಮನಂತಿರಂವವನು ; ಎದಂರಿಸಿದವರನ್ನು 
ನಾಶಮಾಡಂವವನಂ ; ಒಂದು ಬಿರುದಂ : ಗಡಿಯಂಕಮಲ್ಲನೆನಿಪ್ಪ 
ರ್ತ್ತೊಡರ್ದರ ಜವನೆನಿವರಾಶ್ರಿತರ್ಬೇಡಿದಡಂ ಕುಡುವರ್ಶ್ಶಿಗಂಡರೆನೆ 
ಪೆಸರ್ವ್ವಡೆದರ್‌ (ಕಇ. 1, ೨೪-೦೨; 3145), ತೊಡರ್ದರ ಡೊಂಕಿ, 


೩೬೬೭ 


ಲಾ 


ತೊಡರ್‌,, 
` ಸೇರುವುದು: 


80 


48 


ತೊಡರ್‌, 


ತೊಡರ್ವರ ಡೊಚ ಎ ಪ್ರತಿಭಟಿಸುವವರಿಗೆ ಡೊಂಕಿಯಂತಿರಂವವನು; 
ಒಂದಂ ಬಿರುದಂ: ಮಾನ್ಮಖೇಡಪುರವರಾಧೀಶ್ವರಂ ಚತುರ್ಮುಖ 
ದಾಯಿಗಗೊಂದಳಂ ಬಡಿವಂ ತೊಡರ್ದರ ಡೊಂಕಿಯದಳರಾದಿತ್ಕಂ (ಎಳ. 
೫11, ತುಮಕೂ. ೯-೦೦ ; 1151); ಮಾದಿರಾಜವಿಭು ತೊಡರ್ವರ ಡೆೊಂಕಿ 
ಯೆನಿಪ್ಪ ಬಿರುದನಿರದೆತ್ತಿಸಿದ೦ (ಮುಂಬರಾ. ೫, ೨೬೪-೨೬; 1229). 
[ ದೇ.8 ತಮಿ. ತೊಟರ್‌, ತುಟರ್‌; ಮಲ. ತುಡರು; ತೆಲು. ತೊಡರು] 
ತೊಡರು, (ನಾ). ೧. ಹೊಂದಿಕೆ; ಸಂಬಂಧ; 
(8). ೨. ಕಟ್ಟು; ಬಂಧನ: ಮೊದಲೊಳ್ಳಣಿದೈ 
ಸಂಸಾರದ ತೊಡರಂ ನಿಂದೆ ಮುಕ್ತಿಪದದೊಳ* (ಕಾದಂಉ. ೭೦೯) ; 
ತೊಡರ್ದಿರ್ದ ಮೋಹಪಾಶದ ತೊಡರಂ ಪಣ್‌ಪಡಿಸಿ ಬಿಡಿಸಿ (ಸುಕುಮಾ. 
6.83); ತೀರ್ಥಕರರ್‌ ಎರ್ವ್ವಾಕುಳಮೊಲ್ಲರ್‌ ಮೋಹೋದ್ರೇಕವಿಹೀನರ್ಕ 
೪ಿಲ್ಲಿ ರಾಜ್ಯದ ತೊಡರಂ (ನೇಮಿಪು. ೧೩-೪೭); ಮುಂಗಡೆಯೊಳ್‌ ಪೊರಳ್ವ 
ಪೆಂಡಿರ ಕುರುಳೋಳಿಯೆಂಬ ತೊಡರೊಳ್‌ ತಡವಾಗದೆ . . . ಸಂತತಂ 
ವನಾಂತರಮನೆ ಗೊತ್ತುಮಾಡಿ ಭರದಿಂ ತಳರ್ದತ್ತಧಿರಾಜಕುಂಜರಂ 
(ಅನಂಪು. ೩-೧೦೪) ; ತೊಡರದಿರು ಮೋಹಪಾಶದ ತೊಡರಂ (ಜೀವಸಂ. 
೨೭-೫೦). ೩. ಬೇಡಿ; ಸಂಕೋಲೆ: ತೊಡರಂ ಪೊಸೆದು ಪಟವ ಮದ 
ಕರಿಯಂತೆ (ಕಾಂತಿಪು. ೮-೫೦ ವ): ತೊಡರ್ಪಟಕಿವ ವನ್ಮವಾರಣದ ಮಾಚಿ 
ಯಿಂ (ಪಂಠಾಮಾ. ೨-೨೦); ಪಡೆಯೆ: ನವೀನಯೌೌವನಮನಾ ಸತಿ ತಾಳ್ವಳೆ 
ಚಿತ್ತಜಾತನುಂ ತೊಡರನತರ್ಕ್ಕನೀ ಜಗತಿಗಿಕ್ಕಿದನಾಕೆಯ ರೂಪಿನೇಟಿ 
ಗಂಡೆಡರಿದನುರ್ಕಿನಿಂ ಹರಿಹೆರಾಂಬುಜವಿಷ್ಟರರ್ಗೆಂಬಿನಂ ಕರಿಂ ಗೆಡೆಗೊಳೆ 
ರೂಪು ತನ್ನ ಸುತೆಗೆ (ನೀಮಿಪು. ೯-೭೦) : ತೊಡರೆ ಬಿಗಿ ಮದನಂಗೆ 
ಮದವನು ತೊಡೆ ವಸಂತನ ಮಾರುತಗೆ ಮಜುವಿಡಿಯನಿಕ್ಕು (ತೊರರಾ. 
೩-೪-೧೮) ; ಆವ ಕೆಯ್ಯುಂ ಬಿಡಿಸಲ್ಕೆ ಬಾರದ ಬಿಜುಬೆಸೆದ ತೊಡರಿಂದೆ 
. . ಬಿಗಿದವೆನ್‌ ನಿನ್ನನ್‌ (ಬದ್ಮಪ್ತ. ೨-3). ೪. ತೊಡಕು; ಗೊಂದಲ; 
ಗೋಜಂ: ಮನದೊಳ್ತೊಡರಿಲ್ಲದಾಗಳುಂ ಪರಮಜಿನೇಂದ್ರಪಾದದೊಳೆ 
ಕಾಂಕ್ಷಿತನಪುದು(ಧರ್ಮಾಮ್ಮ. &-೨೮ಂ);ದಂದುಗದ ತೊಡರಟವ ಮನವನು 
ತಂದು ವೈರಾಗ್ಯದೊಳು ಶ್ರೀಜಿನಮಂದಿರದೊಳು (ಅದಿಪ. ೪೧-೧). 
೫. ಕಟ್ಟುವ ಸಾಧನ; ಹಗ್ಗ, ಸರಪಳಿ ಮಂಂತಾದಂವು: ವಸಂತಗೃಹ 
ಮಂಪೊಕ್ಕು ನೆಡುವಣೆಳಗೌಂಗಿನ ಬಾಳ್ಗಂಬದೊಳ್‌ ತೊಡರ್ಚಿದ ಲತೆಯ 


ತೊಡರ ತೊಗುಂಮಂಚದೊಳ್‌ . , , ಕುಳ್ಳಿರ್ದು (ಕಂದ್ರಪು. ೭-೯೩ ವ); 
ತಳಸಂಕಲೆಯ ತೊಡರಂಕಣಿಯ ಕೊಂಡೆಯ . , , ಬಲುವೊರಜೆಗಳ 
ಬಾರಸಂಕಲೆಗಳನು ಬಿಗಿದರು ಜೋಡಿಸಿದರುಬ್ಬರದ ಮದಗಜವ 


(ಕುವ್ಕಾದ್ರೋ. ೩-3). ೬. ಸ್ಪರ್ಧೆ; ಹುರುಡಂ; ಸವಾಲು ಹಾಕಂವುದಂ: 
ಅತಿಕಾಮಿ ಚನ್ನಮಲ್ಲಿಕಾರ್ಜುನಯ್ಯಂಗೆ ತೊಡರನಿಕ್ಕಿ ಎರಡಟಕಿಯದೆ 
ಕೂಡಿದೆನು (ಮಹಾದೇ. ೫. ೭೦-೧೭೪). ೭. ಒಡವೆ; ಆಭರಣ ; 
ಭೂಷಣ : ಸುರಯಿಯ ಚೊಲ್ಲೆಯಮುಂ . . . ಪೊಂಬಾದರಿಯ 
ಕಿಜುಮುಗುಳ ತೊಡರುಂ ಪರಿವಡೆದಿರೆ ಬಂದನಟಕ್ಕಿಯಿಂದೆ ಬಸಂತೆಂ 
(ಕಲಿಕಾ. ೩೨೫). ಲೆ. ಬಿರುದಿನ ಸಂಕೇತವಾಗಿ ಧರಿಸುವ ಕಾಲ ಬಳೆ; 
ಬಿರುದಿನ ಪೆಂಡೆಯ : " ತೊಡರ್‌-ಬಂಧನೇ, ಬಿರುದ ಶೃಂಖಲಾಯಹಖಂ 
ಚ (ಬಿರುದಿನ ಸರಪಣಿ)” (ಕಮಧಾ); “ತೊಡರೆಂದೊಡಕ್ಕು ಬಿರಿದಿನ 
ಪಾಷೆ” (ಕಲ್ಪಿಕ್ಕೆ. ೬೬); ಬಿರುದಿನ ಅಂಕಮಾಲೆ ತೊಡರಿಕ್ಕಿದ ಕಾಲಲು 
ಗಂಡಪೆಂಡರಂ (ಸೌಇಇ. 1೫-1, ೨೭೬-೩೨ ; 3383) ; ಹೊಳೆಹೊಳೆವುತಿಪ್ಪ 
ಪೊಂಬಟ್ಟೆಯಂ ಬಿಗಿದುಟ್ಟು ಘುಳುಘುಳಿಪ ಹೊಸ ತೊಡರನೆಡಗಾಲೊಳೊ 
ಲಿದಿಟ್ಟು (ಇಹಕ. ದೇ. ೪೦-೧೦): ಬಾವುಲಿಯ ಕಾಲ ತೊಡರ ಮಹಾ 
ವೀರರ್‌ ಚೂಣಿ ಬದರಮಂ ಕೆಣಕಲ್‌ (ದಕಕು. ನಿಮ್ಮ 
ನೂರ್ವರ ಬಣಗುಗಳಿಗೆಡಗಾ ಲ ತೊಡರಿದೆ ಬನ್ನಿ ನೀವೆನುತ 


೨-೧೬) ; 


ತೊಡರಿಕ್ಕು 


(ಕುವ್ಯಾಆ. ೬-೪); ಕಡುಸಡಗರಂ ಮಿಕ್ಕು . . . ಬಿರುದಿನ ತೊಡರ* ರುಣ 
ರುಣಿಸಲೇಳ್ಚು (ರಾಜಕೇ. ೬-೦೦ ವು. " ಕಾಲ್ದೊಡರ್‌ ' ಪರಾ. 
೯. ಅಡ್ಡಿ; ಅಡಚಣೆ ; ತೊಂದರೆ: “ಪ್ರತಿಬಂಧದೊಳು ತೊಡರೆನಿಕ್ಕು” 
(ಕರರ. ೧೨೪) ; ಜಯಕೇಶಿದೇವಮ([ಹಿ]ಪಂ ತಳದಂ ಮಾ[ನ]ನಿಧಿ ಸಕಳ 
ಧಾತ್ರಿಯನೇನುಂ ತೊಡರಿಲ್ಲ ತಂನ ದಕ್ಷಿಣಭುಜದೊಳು (ಕಣ. ೪. 
4೨-೦೦; 1216) ; ಈ ಮಖವನೈದೆ ನಡೆಸುವುದನ್ವಯಕ್ಕೆ ತೊಡರಪ್ಪುದು 
ವಿಚಿರದೊಳ್ಳೈಕೆೊಂಬುದು (ಜೈಮಿಥಾ. ೨-೬೨) ; ತೊಡರ್ಗಳನೆಲ್ಲ ಮುಂದೆ 
ಸರಿಗಯ್ಯುದದು (ಕಾಲೂರ. ೧೬೮-೩೭). ೧೦. ವ್ಯಾಜ್ಯ; ವಿವಾದ: 
ಸೀಮಾವಿವಾದದಿಂ ತದ್ಭೂವಿಂಜರೋರೊರ್ವರಂ ಪಳಂಚಲೆವೆಡೆಯೊಳ್‌ 
ಸೀಮೆಗಳ ತೊಡರನುಡುಗಿಸಿ ಸೀಮಂಕರನೆಂಬುದೊಂದು ಪೆಸರಂ ಪಡೆದಂ 
(ಅದಿಪು. ೬-೩೭). ೧೧. ಯುದ್ಧ ; ಜಗಳ ; ಕದನ: “ ತೊಡರೆಂದೊಡೆ 
ತೋಟಿಯಕ್ಕುಂ ” (ಛಾರನಿ. 33). ೧೨. ವ್ಯವಹಾರ; ಕೆಲಸ; 
ಉದ್ಯೋಗ : ಅರ್ಥಿಸಂತತಿಗೀಯಲ್‌ ಬಿಡುವೊನ್ನುಮನಾಳ್ಗಟ್ಟುವ 
ತೊಡರೊಳ೪” ತೊಡರ್ದಿರ್ದರರಸುಮಕ್ಕಳ್ಳೆ ಲಬರ್‌ (ಪಂಪಛಾ. ೦೦-೩೮). 
ತೊಡರು: ೩. ಷಟ್ಟವಹಾಧಿಯನೊಂದಿರಲಿ ವಾಚಿಸಲಿ ... ಕರ್ಮದ 
ತೊಡರ ಬಿಡಿಸುವುದು (ಗಗತಾ. ೧೭-೩6) ; ಎಳೆಹರೆಯದಲ್ಲೇ ಸಂಸಾರದ 
ತೊಡರನ್ನು ಹರಿದು. . . ಹೊರಟ ಈ ತೇಜಸ್ವಿನಿಯ ಏಕನಿಷ್ಠೆ ಹಿರಿಯ 
ಅನುಭಾವಿಗಳನ್ನೇ ಬೆರಗುಗೊಳಿಸಿತು (ಕಾವೃಸ. ೧೦೨). ೪. ಭೀಮಫಲು 
ಗುಣರಿಟ್ಟ ತೊಡರಿನೊಳಾರು ಸಿಲುಕರು ದಿವಿಜದನುಜರಲಿ (ಕುವ್ಕಾಬ್ಬೋ. 
96-56); ೫. ಪ್ರದಕ್ಷಿಣಂಗೈದು ತೊಡರು ಕಾಡಣೆಯಂ ತೆಗೆಸಿ ಇಮ್ಮಡಿ 
ಘಂಟೇಂದ್ರ ನರೇಂದ್ರಂ ಹನುಮಗತಿಯಿಂದೇರಿದನು (ಬೀಳವಂ. ೦- ೪೫ವ). 
"ಕಾಡಣಿ' ಪರಾ. ೭. ಅನುಪಮಪ್ರಣವಮಂದುಗೆ ದಯೆಯೆ 
ತೊಡರು . . . ಚಿತ್ತಿನ ನೊಸಲುಗನ್ನಡಿಯೊಳೆಸೆದನು (ಸಿದ್ಧರಾ. &-೪೬); 
ಹಿರಿಯ ಸಡಗರದ ತೊಡರ ರುಣರುಣರವದ ಮೆಲ್ಲಡಿಯಿಡುವ ಗಮನದ 
ಭರದಿ ಕಿಜುಬೆಮರಿಡುತ ಬಂದಳು (ನಳದ. 8-8೬); ಚಾವಿಸಕರದ ತೊಡರಿ 
ನೊಳ್ಳೆಳಗು ಪೊಂಬಿಸಿಲೆಸಕಮಾಗೆ .(ನಂದಿಮಾ. ೯-೪). ಲೆ. ಕಲಿಯ ಕಾಲ 
ತೊಡರು ಛಲದಾಳಿಗಲ್ಲದೆ ಇಕ್ಕಬಾರದು (ಬಸವ. ೬೬೫); ಬಾವುಲಿಯ 
ತೊಡರುಗಳ ವೀರಗಣಾವತಾರದ ವೀರಭಕ್ತರು (ಬಸಪು. 8-90) ; ತೊಡರ 
ತೆಗೆದರು ಕೈಯಡಾಯ್ದವ ಜಡಿಯಲಮ್ಮರು...ಕೈದೀವಿಗೆಯ ಮಟ್‌ಯಲಿ 
ಮಿಡುಕದಿರ್ದುದು ರಾಯನೋಲಗದೊಳಗೆ ಪರಿವಾರ (ಕುವ್ಯಾಕ. ೦-೦೮); 
ತೊಡರ ರುಣರುಣರವದ ಸುರರುಫ್ರಡಣದ ಬಿರುದಿನ ಬಾವುಲಿಯ 
. . ರಾಯರಕ್ಕಸನೈದಿದನು ಧನುವ (ತೊರರಾ. ೦-೫೩-೦೦) : ಸೀಸಕದ 
ಪುಸ್ತಂಗ ತೊಡರಗಾವಳಿಯಿಂದ ಭೂಪೋತ್ತಮ ನಡೆದನುಬ್ಬಿನಲಿ 
(ಕಂಸವಿ. ೧೫-೦೨). ೯. ಪಾಶ್ವಾತ್ಮ- ದರ್ಶನಕಾರರೂ ಎಷ್ಟೋ ತೊಡರು 
ಗಳಿಗೆ ಗುರಿಯಾಗಿರುತ್ತಾರೆ (ಜೀವಾತ್ಮ. 98). ೧೪. ಹೊಡೆತ: ಪೆಟ್ಟು 
(7) : ಬಾಳ ಹೊಯ್ಲೋ ಸಿಡಿಲ ತೊಡರಿನ ಸೂಳುಗಳೋ ಸಿಡಿದಲೆಯ 
ಗಿರಿಗಳ ಬೀಳುಗಳೊ (ಕುವ್ಮಾಸೆ. ೨-೦೦೪). 
ತೊಡರ ಬಾವುಲಿ - ಬಿರುದಿನ ಪೆಂಡೆಯ; ತೊಡರ ಬಾವುಲಿಯೊಳಗೆ 
ಜವಿ ಹಲವು ದಂಡೆಯಿಂ ಗುರುಗಂಜಿಯಿಂ ಸಮೆದ ದಂಡೆ ಮಂಡೆ 
ಯೊಳೊಪ್ಪೆ (ಬಸರೆ. ೯-೯೮). 
[ ಎತೊಡರ್‌,|,/ತಮಿ. ತೊಟರ್‌, ತುಟರ್‌ ; ಮಲ. ತುಡರ್‌; 
ತುಳು. ತೊಡರ್‌, ತೊಡರು) 
ತೊಡರಿಕ್ಕು (ಕ್ರಿ). ೧. ತೊಡಕಿಸು ; ತೊಂದರೆಯನ್ನುಂಟುಮಾಡಂ : 
ಎನಿತಾನುಮುಪದ್ರವಂಗಳೊಳ್‌ ತೊಡರಿಕ್ಕಿಯುಂ ಗೆಲಲಾಟದೆ (ಪಂಪಭಾ. 
ಅನ್ಯಮಂತ್ರಿನಿಕರಕ್ಕದಟಿಂ ತೊಡರಿಕ್ಕಿದಂ (ಎಕ. ೪117, 
ಸೊರಬ. ೧೪೦-೩೪; 1199). ೨. ಹುರುಡಿಸು; ಸವಾಲು ಹಾಕು: 


೨-೩೨೨) ; 


೩೬೬೮ 


ತೊಡರುಲಿ 


ಸ್ಪರ್ಧಿಸು : ಸಾಯಿಸುವ ಸಾವಂಜಿತೆನಗೆ ಚಿರಾಯು ತೊಡರಿಕ್ಕಿದೆನು 

ವಠಾರ್ಕಂಡೇಯಮನಿಗೆಂದರಸ ದೊಪ್ಪನೆ ಕೆಡೆದನವನಿಯಲಿ (ಕಾರ್ಯಾ. 

0-೩). ೩. ಸಂಕೋಲೆ ಹಾಕು; ಬಂಧಿಸು. ₹ ತೊಡರ್‌ * ಇಕ್ಕು) 
ತೊಡರಿಚು "ತೊಡರ್ಚು' ನೋ. 


5| ತೊಡರಿಸು (ಕ್ರಿ). ೦. ಸಿಕ್ಕಿಸು ; ತೊಡಕಿಸು: ಬಲದ ಕಡೆಯ ಮಿಣಿವಲೆ 


30 


36 


40| ತೊಡರುಮುಳ್ಳು (ನಾ). 


4ರ 


ಯನೊಡ್ಡಿ ತೊಡರಿಸಿ ಹಿಂದಣ ಬೇಟೆಯ ನಾಯ್ಗಳ ಕೆ ಡಹುವ ಮುಂದಣ 
ಬೇಡನು (ಶಿವಗೀ. ೬೫೩); ಕೂಟದ ತೋಟಿಯೊಳ್‌ ತೊಡರಿಸಿಯುಂ 
ಅಗಲ ಮನಮಂ ಮಣಿಯಿಸಿಯುಂ ... ಸುಪ್ರಭಾತ ಸಮಾರೆಣಂ 
ತೀಡುತ್ತಿರೆ (ಲೀಲಾನ. ೩-30); ಕಡೆಗಣ್ಣ ಪಾಶಮಂ ತೊಡರಿಸುತ 
(ಬೆಂಕಾರಾ. ೫-೬-೩೨). ೨. ಕೂಡಿಕೊಳ್ಳು ; ಸೇರು : ತೊಡರಿಸುತ 
ಕೊಡಹಿ ಕಳುಹುವ ಸೂಳೆಯನು ಗೊಡಚುವವನೆಗ್ಗ (ಸರ್ವಜ್ಮ, ೦೯೩೭)- 
೩. ಸೇರಿಸು ; ಕೂಡಿಸಂ : ತೊಡರ್ಪಂ ತೊಡರಿಸುವ ನರಕಗತಿಯೊಳ್‌ 
ತೊಡರ್ವುಜೆ (ಅಜಪು. ೨-೬೦) ; ನಿನಗೆ ಅಪಯಶಸ್ಸಿನ ಮೇಲೆ ಆಸೆಯಿದ್ದರೆ 
ನಮ್ಮ ಹೆಸರನ್ನೇಕೆ ಇದರಲ್ಲಿ ತೊಡರಿಸಿದೆ(ಮಧ್ಯಮ. ೨೦೦). ೪. ನಿಯವಿಂಸಂ; 
ನಿಯೋಜಿಸಂ : ಅತಿ ಭಟರಂ ತೊಡರಿಸಲವರತಿವೇಗದೆ ನಡೆತಂದಾ ಕಡಬ 
ದುಗ್ರವನಮಂ ಪ್ರೊಕ್ಕರ್‌ (ಹಾರಾಸ್ಕ. ೧-೪-೬೩. ೫. ಪ್ರವರ್ಶಿಸು ; 
ಉದ್ಯೋಗಿಸು : ಬಿಡದೆ ಸೋಂಕುವ ಕೈಗಳಾದಡೆ ತೊಡರಿಸು [ಪಾಕಾಂ. 
ಚು)ವ ಸತ್ಕಿ,ಯೆಗಳೊಡನೊಡನುಡುಗೆ ಗದ್ಗದಕಂಠಸಂಗತಿಯಿಂದೆ ದನಿ 
ಗೊಡುವ (ಬಸಪು. ೩8-೫). ೬. ಬಂಧಿಸು ; ಕಟ್ಟು. 
[ತೊಡರ್‌, + - ಇಸು] 

ತೊಡರು, `ತೊಡರ್ಕ್‌' ನೋ. 

ತೊಡರ್ಕು "ತೊಡರ್‌' ನೋ. 

ತೊಡರು, ತೊದುರು (ನಾ). ಒಂದು ಬಗೆಯಂ ತೆರಿಗೆ : ಆನೆಯ ಸೇಸೆ 
ಗತಿಪ ೬ ತೊಡರು ಹಾ೧ ಖಾಣ ನಿಬಂಧ ಪ ೯ (ಎಕ. ೪, ಕಡೂರು. 
೬೮೩೫ ; ೧). ತೊದುರು: ಕಲುಕು ಹಾ ೨ ತೊದುರು ಗಳ ಆನೆಯ ಸೆ 
ಗಓಅಂಿಪ೨ (ಎಕ. ಇ,ಹಾಸನ. ೮೪-೬೪; ಸು. 1280). [?) 

ತೊಡರುಗಟ್ಟು (ಕ್ರಿ). ಹುರಂಡಿಸಂ ; ಸ್ಪರ್ಧಿಸಂ: ತೊಡರುಗಟ್ಟುವ ಬೈವ 
ಭಟ್ಟರ ಬಿಡುವ ಕಾಡುವ ವೀರಭಟರಿಂದಿಡಿದುದಮುರಾವತಿಯ ಸೊಂಪಿನ 
ಸೂಳೆಗೇರಿಗಳು (ಕುವ್ಮಾಛೀ.8-೨೦).[ತೊಡರ್ಕು(-ಆ ತೊಡರ್‌;) * ಕಟ್ಟು) 

ತೊಡರುಗಾಲು (ನಾ). ೧. ಅಡ್ಡಲಾಗಿ ಒಡ್ಡುವ ಕಾಲು ; ಅಡ್ಡಗಾಲು: 
ಅವರು ನೂರೊಂದು ಜನವಿದ್ದರೂ ಅವನೊಬ್ಬನೇ ಎಲ್ಲರನ್ನೂ ಮರ್ದನ 
ಮಾಡಿಬಿಡುವನು. ತೊಡರುಗಾಲು ಕೊಟ್ಟು ಬೀಳಿಸುವನು (ವಣಥಾ. ೧೬). 
೨. ನಡೆಯುವಾಗ ಹರಡುಗಳು ಪರಸ್ಪರ ತಗಂಲುವ ಕಾಲಂ. ೩. 
(ಆಲಂ) ಅಡ್ಡಿ ; ಅಡಚಣೆ. 'ತೊಡಕುಗಾಲು' ಪರಾ. 

( ತೊಡರು (ಆ ತೂಡರ[) + ಕಾಲ್ಕು (ಆ ಕಾಲ) 
ತೊಡರುಗೊಳ್ಳು. (ಕ್ರಿ). ಬಿಗಿಯಾಗು ; ಬಿಗಿದುಕೊಳ್ಳು : ಅವಯವದ 

ಸಂದುಗಳೆಲ್ಲವೂ ತೊಡರುಗೊಂಡು . . . ಮಧ್ಯಮವಾದ ಜ್ವರವೇಗ 
ವುಂಟಾಗಿರುವುದೇ ವಾತಶ್ಲೇಷ್ಮಜ್ವರವೆನಿಸಿಕೊಳ್ಳುವುದು (ಸಕವೈ. ೯೫). 

[ ತೊಡರು, (ಆ ತೊಡರ್‌,) + ಕೊಳ್ಳು, (ಆ ಕೊಳ್ಳ್‌,)) 
ತೊಡಕಿ ಹಿಡಿದಂ ಕೊಳ್ಳುವ ಕೊಕ್ಕೆ 
ಯಂತಿರುವ ಮುಳ್ಳು : ತೊಡರುಮುಳ್ಳಿಗೆ ತಗುಲಿ ಬಟ್ಟೆಯೆಲ್ಲಾ 

ಹರಿದುಹೋಯಿತು (ರೂಢಿ). 

[ತೊಡರು (ಆ ತೊಡರ*;) * ಮುಳ್ಳು (ಆ ಮುಳ್‌)] 
ತೊಡರುಲಿ (ನಾ). ಆಭರಣದ ಧ್ವನಿ; ಒಡವೆಯ ಸದ್ದೂ ; ಮಾತೆಯ 

ಬಳಿಗೆ ಪರಿದೈದಿ ತೊಡರುಲಿಯೊಳು ಮಾಡುತ್ತೆ ಮುದ್ದ (ನವಮೋ. 


೧೩-೩6). [ತೊಡರ್ಕು (ಎತೊಡರ್ಸ) + ಉಲ್ಲಿ] 


ಕೊಡರ್ಚು 


ತೊಡರ್ಚು, ತೊಡಚು, ತೊಡರಿಚು (ಕ್ರಿ). ೧. ಕಟ್ಟು; ಬಂಧಿಸು: 
“ ತೊಡರ್ಚು - ಬಂಧನೇ " (ಕಮಧಾ) ; ತನ್ನ ನಿರ್ಭರಪ್ರಣಯಿನಿಗಳ 
ದೊಳೆ ತೊಡರ್ಚಿ ತಾಗಿದಳ್‌ (ಆದಿಪು. ೧೨-೩೬ ವ); ದಾಮೋದರನಾಂ 


ಮತ್ತಿಯನೀ ಮುಜ್‌ದಪೆನೆಂದದೊಂದು ಕುಜಮಂ ಕಾಂಚೀದಾಮದೆ 
ತೊಡರ್ಚಿ , , , ಮೆಜ್‌ದಳ್‌ (ಜಗವಿ. 8-30) ; ತೊಡರ್ಚಿದ ತೊಡಕ 
ಬಿಡಿಸ ಪೋಗಿ ಕಪ್ಪಿನೊಳ್ಳಿಡದೊಲಾಯ್ತೂ (ಸೊಬಸೋ. ೨೦-೬೯): 


ಪಿಂಗಾಲ್ಲೆ ತೊಡರ್ಚಿದಗ್ಗರಣೆಯಂ ಛಟಛಟನೆ ಕೀಳ್ತು (ರಾಜಕೇ. ೬-೦೦ ಐ). 
೨. ಸಿಕ್ಕಿಸು; ತೊಡಕಿಸು : ದೇವರೆನ್ನಂ  ಧರಾಭರದೊಳ್‌ ತಂದು 
ತೊಡರ್ಚಿ ಪೂಣ್ಣು ತಲೆಗೋದಿರ್ದುಂ (೪ದಿಫು. 9-60) ; ನಿಟ್‌ಯ 
ಸೆಅಿಂಗನೆತ್ತಿ ನಿಜನೀವಿಯೊಳುಯ್ಜು ತೊಡರ್ಚೆ (ಕುಸುಮಾ. ೬-೭೮). ೩. 
ಸೇರಿಸು ; ಹೊಂದಿಸು ; ಕೂಡಿಸು ; ಜೋಡಿಸು : ತಡವಡಿಸಿ ಯತಿ 
ಯನಿಂತಿರೆ ತೊಡರ್ಚಿ ಕೆಡೆಪೇಟಕ್ಟೊ ಡಕ್ಕುಮದು ಯತಿಭಂಗಂ (ಕವಿರಾ. 
೧-೬೩) ; ತಡೆಯದೆ ಭವ್ಯರನಜದೊಳ್‌ ತೊಡರ್ಚಿ ಕಯ್ಗೊಳಿಪ ಸರ್ವ 
ಯಶರಂ ನೀಂ ಕಂಡು (ಕಾಂತಿಪು. ೪-೬೭): ಮಾಂಗಾಯ ಫಲಾವಳಿ 
ಗಳೊಳಂ ತೊಡರ್ಚಿದ ಪ್ರನ್ನಾಗದ ಸೂಸಕಂಗಳೊಳಂ ಪೊಂಬಾ 
ಟ್‌ಯ ಚಾಮರಂಗಳೊಳಮೆಸೆವ ಮಂಟಪಂಗಳ್‌ (ಕಾದಂಉ. ೭೮೩); 
ದೇವಾಂಗವಿತಾನಮಂ ತೊಡರ್ಚುವ ನವಮುಕ್ತಾವಳಿಯಂ ಕಟ್ಟುವ 
ದಿಗ್ನೇವಿಯರೇಂ ರಾಗರಸದೊಳೋಲಾಡಿದರೋ ' (ಮಲ್ಲಪು. ೧೪-೨೩೦) ; 
ತದೀಯ ಪಾಣಿಪಲ್ಲವಮನನುರೂಪ ಕನ್ಮಾಕರಕಿಸಲಯದೊಳ್‌ ತೊಡರ್ಚಲ್‌ 
ಬಗೆದು (ಅರ್ಥನೇ, 3-೩೪ ವ). ೪. ಧರಿಸಂವಂತೆ ಮಾಡು; 
ತೊಡಿಸು : ಬೇಡವೇಡೆನೆಯುಂ ಕಿವಿಯೊಳ್ತೊಡರ್ಚಿ ಪೋದಳೀ ಕುಸುಮ 
ಮಂಜರಿಯಂ ಯ(ಕಾದಂಫೂ. ೭೬೮); ಒಲವಿಂ ಮಣಿನೂಪುರಮಂ 
ತೊಡರ್ಜಿದಳ್‌ (ಉದ್ದಟ. 6.೩೯); ಮೆಚ್ಚಿ ವಸುದೇವನ ಕೊರಳ್ಳಿ 
ತೊಡರ್ಚಿದಳು ನವರತ್ನಮಾಲೆಯ (ಸಾಳ್ಕಭಾ.- ೦೮-೩೬); ಮಲ್ಲಶರನ 
ಪಲ್ಲವಶರಕ್ಕೆ ಕೆಂಗಟ್‌ಗಟ್ಟಿದಂತೆ ಕೆಂಚೆಳಗಂ ಕಣ್‌ವ ಕೆಂಬೆರಲುಂಗುರೆಮನಂ 
ಗುಲಿಯೊಳ್ಳೊ ಡರ್ಚಿಯಂಂ (ರಾಜಶೇ.' ೦೩-೫೯ ವ). ೫. ಮುಡಿಯಂವಂತೆ 
ಮಾಡಂ; ಮುಡಿಸಂ: ಲಳನೆಯ ಕೇಶದಲ್ಲಿಯಲರುಂ ತಳಿರುಂ ಪೊಳೆವಂದ 
ದಿಂದೆ, , . ದೇಸೆಯ ಪೂಮಡಿಯಂ ತೊಡರ್ಚಿದರ್‌ (ಕಂದ್ರಪು. ೬.೬೪): 
೬. ಪೋಣಿಸು ; ಸರಕಟ್ಟು: ಧಾಶ್ರೀಶನ ಸಾಂದ್ರಮನಸ್ಸೂತ್ರ 
ದೊಳಾ ಸತಿಯ ಗುಣಗಣೋದ್ಗಮತತಿಯಂ ಚಿತ್ರವಿಧದಿಂ ತೊಡರ್ಚಿದ 
ಧಾತ್ರಂ ಮುಂ ಮಾಲೆಗಾಜಿರೊಡನಾಡಿದನೋ ಯ(ಜಂದ್ರಪು. ೩-೨೮); 
ನಳಿನಗುಣದೊಳ್‌ ತೊಡರ್ಚುತುಂ ಮೆಲ್ಲಮೆಲ್ಲನಿರವಂತಿಯ ಪೂದೊಡಗೆ 
ಗಳಂ ವಿರೆಚಿಸಿದಳ್‌ (ರಿಕ. ೫-೭೨): ಮಲ್ಲಿಗೆ ಮುಗುಳ ಸೂಸಕಂಗಳಂ 
ತೊಡರ್ಚಿ ನಿಮಿರ್ಚಿದ ಚೂತಪಲ್ಲವದ ಚುಂಚುಲೋವೆಯಿಂ (ರಾಜರೇ. 
೧೦-೩೧ ವ). ೭. ತೊಡಗಿಸು ; ನಿಯೋಜಿಸು : ಕರ್ಣನಂ ದ್ವಂದ್ವ 
ಕಲಹದಿಂ ದೇವಾಂಗನಾ ರಶಿಕಲಹದೊಳ್‌ ತೊಡರ್ಚಿ (ಜಗವಿ. ೧೫-೩ ವ). ಲೆ, 
ಉಂಟುಮಾಡು ; ಆಗಿಸು : ಅಳೀಕ ಲಜ್ಜೆಯಿನೇಂ ನಿನಗೆ ಗಮನಾಯಾಸ 
ಮನೆ ತೊಡರ್ಚಿದಪ್ಪೆಂ (ಕಾದಂಉ. ೩೯); ಮತಿ ಸಮ್ಮೋಹಮನಿದಿರವರ್ಗೆ 
ತೊಡರ್ಚಲ್ಲೇಲ್ಕೊಡಲ್ಲಿಗಲ್ಲದು ದೋಷಂ (ಳಾವ್ಯಾವ. ೪೩೬) ; 
ವಿರಹಾತುಳಾಗ್ನಿ ತಾಪವನಿದನೆಂತು ನಂದಿಸುವೆನೇನನೊಡರ್ಚು ವೆನಾವುದಂ 
ತೊಡರ್ಚುವೆಂ (ಕುಸುವಾ, ೧೦-೨೩). ೯. ಆರಂಭಿಸು ; ತೊಡಗು ; 
ಪ್ರಾರಂಭಮಾಡಂ : ಮೆಯ್ಸಲಿತನದಿಂ ತೊಡರ್ಚಿದವು. ಕಾಳೆಗಮಂ 
ಕಡುಕೆಯ್ದು ಕೋಟಿಗಳ್‌ (ದಶಕ. ೦೧-೩೦) ; ಕಳಲೆನಾಡೊಳೊಡರ್ಚಿ 
ತೊಡರ್ಚಿ ತೋಟಿಯಂ ಬಂದ ಮಲೆನಾಡಿನ ಸಿಂಗಳರಾಯ 
(ಜಿಕವಿ. ೨-೬೮). ೧೦. (ಬಿಲ್ಲಿಗೆ ಬಾಣವನ್ನು) ಹೊಡಂ,-ಸಂಧಾನ 
ಮಾಡು.-ತೊಡು: ಮೆಲ್ಲನೆ ಬಿಲ್ಲೊಳಂಬಂ ತೊಡರ್ಚೆ (ನೇಮಿಪು. ೧-೭೩೭): 


೩೬೬೯ 


40 


ತೊಡರ್ಚುವಲೆ 


ಬಿಲ್ಲೀಸುವ ಬಾಣಮಂ ತಿರುಪಿ ತಿರ್ದುವ ಮಾರ್ಶಿರುವಂ ತೊಡರ್ಚಿ 
ನೋಟ್ಟೂ ಸಹಜ ಕ್ರಿಯಾವನ ವನೇಚರರಿಂ ಬಗೆಗೊಂಡುದಾ ವನಂ (ಜಗವಿ. 
೧೬-೦೬) ; ಹೊಸಮಸೆಯ ಬಾಣಂಗಳಂ ತೊಡರ್ಚಿ ಹೆಜದಲೆಯನಾತ್ಮ 
“ಜನನೆಚ್ಚು ಮರಳೆಚ್ಚು ಬೊಬ್ಬಿ ಜಾದು ಕೈಯೊಡನೆಸೆಯೆ (ಜೆಬಪು. ೪೦-೦೨). 
ತೊಡಚು : ೧. ಸಿದ್ಧಪತಿಯೊಂದು ದಿನ , , , ಪದ್ಮಾಸನಂಗೆಯ್ದು 
ಶಶಿರವಿಗಳಂ ಬಲಿದು ಕರಣಂಗಳ ತೊಡಚಿ ಕುಂಡಲಿಗೊತ್ತಿ (ಸಿದ್ಮಕಾ. 
ರಭಾಡಿಸುವ ತೆಗೆವ ತೊಡಚುವ ಪಿಡಿವ . ವಿರೋಧಿ 
ಯಿಂಗಿತವಅವ ಭಿನ್ನಣಂ ಹರೆನರರೊಳೆಸೆದಿರ್ದುದು (ಜಬಪು. ೫೩-೩೦). 
ಪಿ. ಬಲಿದಂತಃಕುಂಡಲಿಯೊಳ್‌ ಪ್ರಾಣವ ತೊಡಚಿ , , , ನೆಗೆದಳ್‌ 
ಗಗನಾಂಗಣಕೆ (ವೀರೇಡ. ೦-೬೮); ವರಮಂದಿರದ ಮೇಲ್ವಲಗೆಯ ಕೊಂಡಿಗೆ 
ಸರಪಳಿಯನು ತೊಡಚಿದರು (ಮೋಹಶ. ೧೭೪೯). ೩. ಕಡಿಗಳ 
ಹದಿನೆಂಟನೊಡಗೂಡಿ ಸಂಧಿಸಿ ತೊಡಚಿ ಕಟ್ಟಿದೆ ನರರ ಬಂಧನದಲ್ಲಿ 
(ದೇದಾವ. ೩೭-೭೨) : ನೇಹದ ನಲ್ಲರೆ ತೋಳೊಳ್‌ ತೊಡಚಿದ ಬಾಹು 
ಲತಿಕೆದೆಗೆದೊಯ್ಯನೆ ಕುಲಟಾವ್ಯೂಹಂ ನಡೆತಂದುದು (ಜಯಕಾ. ೦೪-೨). 
೬. ಮಾಲೆ ತೊಡಚುವ ಕಜ್ಜಮಂ ಮಲ್‌ದು ನಿಬ್ಬೆಜಗುವಡೆದು ಲೆಪ್ಪದ 
ಪೆಣ್ಣಿನಂತಿರ್ದಳು (ಸೌಂದಪು. ೧೨-೪೦). ೯. ಖಗರಾಜನೊಳು ಹಿಂದೆ 
ಕಾದಿ ನುಗ್ಗೆದ್ದವರ್‌ ಜಗಳವ ತೊಡಚಲುಬಹುದೆ (ಮೋಹತ. ೩೯-೨೦). 
೧೦. ಕಡೆಗಂಗಳೆನಿಪ ಬಾಣವನು ಭೂಚಾಪದಿಂ ತೊಡಚಿ ಎಸುವುದು 
(ಅಂಜಡ, ೩-೧೫೫) ; ಒಂದನಲ್ಲದೆ ನಿನ್ನ ತಲೆಗೆರೆಡಂಬ ತೊಡಚಿದರೆ ಇಂದು 
ನಿನ್ನಯ ಬಾಯ ತಂಬುಲ ತಿಂದವನು ನೋಡು (ಕುವ್ಯಾದ್ರೋ. 
೧೭-೩೮) ; ಎಚ್ಚ ಬಾಣವ ತಣಿದು ತೊಡಚಿದನುಚ್ಚಿ ತೋಮರೆದಂಬನು 
(ತೊರರಾ. ೩-೬-೫೩) ; ಸದ್ಭಾವವೆಂಬ ಬಿಲ್ಲಿಂಗೆ ಸುಮನವೆಂಬ ನಾರಿಯ 
ಹೂಡಿ ಸುಜ್ಞಾ ನವೆಂಬ ಅಂಬ ತೊಡಚಿ (ಮೋಳಿಮಾ. ೨೪೩-೭೯೬ ಟೀಕೆ). 
೧೧. ಸೇರು ; ಕೂಡು ; ಹೊಂದು : ನಿಮ್ಮ ಗರ್ಭದೊಳು ತೊಡಚಿ 
ಏಳೇ ತಿಂಗಳಿಗೆ ಉದಯಿಸುವನು (ಸಾಳ್ಕಭಾ. ೨೦-೯೩) ; 
ತೊಡರಿಸುತ. ಕೊಡಹಿ ಕಳುಹುವ ಸೂಳೆಯನು ತೊಡಚುವವನೆಗ್ಗ 
(ಸರ್ವಜ್ಞ. ೦೯೩೭). ೧೨. ಎದುರಿಸಂ ; ವಿರೋಧಿಸು : ಕರ್ಣನ ನಾವು 
ತೊಡಚುವರಲ್ಲ ತೆರಳಿಚು ಪಾಳಯಕೆ ರಥವ (ಕುವ್ಕಾಳೆ. ೦೪-೩೭) 
ತೊಡಚಬೇಡ ಕುರುವಂಶದ ಹೊದಜನು ಕಡಿವ ಕಠೋರವಿಕ್ರಮನ 
ಒಡನಳಿಗಲಿಗಳೆನುತ ಕೌಂತೇಯರ ಕಡೆಯ ಕಾಳೆಗಳೊದಟೌದುವು (ನೇಮಿಸಂ. 
೨೯-೪೪). ೧೩. ಪ್ರಾಪ್ತವಾಗು ; ಉಂಟಾಗು: ಆಗಲೀ ವೈಷ್ಣವಕೆ 
ನಮ್ಮಯ ತಾಗುಥಟ್ಟಿನ ರಕ್ಷೆ ತೊಡಚಿದುದಾಗಳಿದ್ದುದು. ಪಾಶುಪತ 
ಶರವದಣ ಬಳಿವಿಡಿದು (ಕುವ್ಮಾಅ. ೧೪-೦೦). ತೊಡರಿಚು : ೧೨. ಒಡನೆ 
ಬೊಬ್ಬಿಡುವನು ಮಹಾಹವ ತೊಡರಿಚುವರಿಲ್ಲಾ ಎನಂತ (ಕುವ್ಯಾವಿ. 
ಓರಿಇ. ೪-೦೦). 

ತೊಡರ್ಚಿಕೊಳ್‌, ತೊಡಚಿಕೊಳ್‌ ಎ ೧. ಕಟ್ಟಿಕೊಳ್ಳು ; ಬಂಧಿಸಿ 
ಕೊಳ್ಳು : ಆ ಕುನ್ನಿಗಳಂ ತಮ್ಮ ಶ್ರೋತ್ರನಾಳದೊಳ್‌ ತೊಡರ್ಚಿ 
ಕೊಂಬುದು (ಪಂಕತಂ. 3೦-೫). ೨. ಸಿಲುಕಿಸಿಕೊಳ್ಳು ಸ ಸಿಕ್ಕಿಸಿಕೊಳ್ಳು : 
ಮಾಯಾ ಮೋಹನಂಗೆಳಲಿ ತೊಡಚಿಕೊಂಬ ಸಮಸ್ತವಸ್ತುವನಡಕಿಕೊಂಬ 
ವಿದಗ್ಧಮುಗ್ಧೆಯರು . . . ಎಸೆದರು (ಕೊರರಾ. ೦-೫-೩೦). ೩. ಧರಿಸಿ 
ಕೊಳ್ಳು ; ತೊಟ್ಟುಕೊಳಂ್ಳ : ಮ ನಿಯ ವೇಷವ ತೊಡಚಿಕೊಂಡಿಹ 
ಕಾಲನೇಮಿಪ್ಪಂತೆ ರಂಜಿಸಿದ (ತೊರರಾ. ೬-೩೬-೬೮). 

[ ತೊಡರ್‌, + - ಚ್ಯು) 


೪-೨೭) ; 


ತೊಡರ್ಚುವಲೆ (ನಾ). ಒಂದು ಬಗೆಯ ಬಲೆ : ತೊಡರ್ಚುವಲೆ ತೋಳು 


ವಲೆ ಮರೆವಲೆ ಸಗಾಢವಲೆಗಳ ಹೊರೆಗಳೋಳಿಯಂ ಪೊತ್ತು ನಡೆತಂದುದು 
ಎ. . ಭೂತಗಣಂಗಳು (ಸೌಂದಪು. ೧೮-೩೯). [ತೊಡರ್ಚು + ಬಲೆ] 


ತೊಡರ್ಪು 


ತೊಡರ್ಪು, ತೊಡಪ್ಪ (ನಾ). ೧. ಕಟ್ಟು ; ಬಂಧನ : ಕಿಡುಗುಮೆ ರಾಜ್ಯಂ 
ರಾಜ್ಯದ ತೊಡರ್ಪದೇವಾಟಿಕ್ಕಿ (ಪಂಪಥಾ. ೧-೮೨) ; ದಯಿತಾಸಂಬಂಧ 
ಬಂಧಂ ಭವಪರಿಣತಿ ತನ್ಮೂಲವಿಹಾ ಬೇವಸಂ ನಿಶ್ಚಯಮೆಂದಾತಂ 
ತೊಡರ್ಪಂ ಬಿಡಿಸಿ ಕಿಡಿಸಿ ದುರ್ಮೋಹಮಂ (ಕಾತಿಪು. ೯-೧೪); 
ಪರಿಜನಕ್ಕೆಡಲಾದೆೊಡೆ ಪೊರೆವುದುಂ ಪಡೆದುದಂ ಪಚ್ಚುಕುಡು 
ವುದುಂ ತೊಡರ್ಪಾಗೆ ಬಿಡಿಸುವುದುಂ. . . ಉತ್ತಮಗುಣಂಗಳೊಳವು 
(ಪಂಕತಂ. 3೯೪-೨) ; ಸುಕುಮಾರನ ಮೋಹಬಂಧದ ಬಳ್ಳಿವಳ್ಳಿಯ 
ತೊಡರ್ಪಂ ಪಣಿಪಡೆ ಬಿಡಿಸುವಂತೆ (ಸುಕುಮಾ. ೧೧-೩೮ ವ); 
ಮನದೊಳ್ಳುನ್ನಮೆ ರಾಜ್ಯವಲ್ಲಿಯ ತೊಡರ್ಪಂ ನಾಡೆಯುಂ ಬಿಟ್ಟು 
(ಕಾಂತೀಕ್ಕ. ೧೩-೭೯). ೨. ಗೋಜು ; ತೊಡಕು; ಗೊಂದಲ; ಸಿಕ್ಕು: 
ಮೋಹಬನ್ಮನದ ತೊಡರ್ಪಿನೊಳ್ಳೊದಟ್ಟು ಮೋಹಿಸಿ (ಎಕ. ೪1], 
ಶಿಕಾರಿ. ೨೧೨-೨೪ ; 913); ಗಾಂಗೇಯಂ ದಾಶರಾಜನಲ್ಲಿಗೆ ವಂದಾತನ 
ಮನದ ತೊಡರ್ಪಂ ಪಿಂಗೆ ನುಡಿದು (ಪಂಪಥಾ. ಪಾಪ 
ಬಂಧನದ ತೊಡರ್ಪಿದೆಂತು ಪಣಿಗುಂ ದಯೆಯಿಂ ಬೆಸಸಿಂ (ವರ್ಧಪು. 
೧೨-೪). ೩. ಸಂಬಂಧ; ಹೊಂದಿಕೆ : ಒಡಹುಟ್ಟಿಯುಮೊಡವಳೆದುಂ 
ಕಡೆಯೊಳ್‌ ನೀನೆನ್ನನಿಂತು ಕಂಡುಂ ಬಂದಿರ್ದೊಡೆಯುಡಿದೀ ನಮ್ಮಿರ್ವರ 
ತೊಡರ್ಹಿಂದಂ ನೀಂ ಪುನರ್ನವಂ ಮಾಡಿನ್ನುಂ (ಶಾಂತಿಪು. ೭-೧೦೪); 
ಇಂತು ಚಿಂತಿಸುವಂಗೆ ಬಾಹ್ಮವಸ್ತುಗಳೊಳ್‌ ತೊಡರ್ಪಿಲ್ಲ (ತತ್ತ್ಮಪ .೩೨೬). 
೪. ಅಡ್ಡಿ ; ವಿರೋಧ : ಅರಸುಮಕ್ಕಳೆಲ್ಲರ್‌ ಬರೆ ನೀಂ ನಡುವೆಸೆದು 
ಬಾರದಾವುದು ತೊಡರ್ಪಿನಿಂ ಪೆಜಿಗೆ ನಿಂದೆಯೊರ್ವನೆ ಕಂದಾ (ಕಾದಂಉ. 
೬೬೬) ; ತೊಳ್ಳೆನ್ನ ತೊಡರ್ಪುದೋಟದಿನಿಸಂ ಮುನಿಸಂ ಮುನಿಸಾನದಂತೆ 
ಬಿಟ್ಟಿನ್ನಿರೆ ಕೀರ್ತಿಲಕ್ಷ್ಮಿ ಬಿಡುಗುಂ ಕಿಡುಗುಂ ಕಡುಪೆಂಪಿನೆಟ್ತಿರಂ 
(ಪುಷ್ಕಪು. ೭-೬೮). ೫. ಆಭರಣ; ತೊಡವು: ತೋಳ ತೊಡರ್ಪ 
ಕಣ್ಣೆ ಸೆಯೆ » * »`ಬಾಜಿಸಿದಳ ಸುವಿಲಾಸೆ ವೀಣೆಯಂ (ಸೂಕ್ಮಿಸು. ೫-೧೯); 
ಅಲಸುವ ಮೆಯ್ಕುಂ . . . ಚೆಗು£ ಬಿಗು] ರೇಜುತಿರ್ಪ ಮೇಖಳೆಯ 
ತೊಡರ್ಪು ಕಣ್ಣೊಳಿಪ ಯಾನದ ಮೆಲ್ಬು ಮಪೂರ್ವಭಾವಮಂ ಲಲನೆಗೆ 
ತಂದುವಂದನುದಿನಂ' ಬಳೆಯುತ್ತಿರೆ ಗರ್ಭದರ್ಭಕಂ (ಪುಷೃಪು. ೪-೦೫). 
೬. (ಆಲಂ) ಅಪ್ಪುಗೆ; ಆಲಿಂಗನ : ಅಡಿಮುಡಿ ಸಂಚು ವಂಚನೆ 
ವಿಡಾಯಮಡರ್ಪ ತೊಡರ್ಪ ತೋಟಿ . . . ನುಸುಳಿ ಗಣಿಕಾಂಗನೆ 
ಯರ್ಗೆ ಶಾಶ್ವತಂ (ವೃಷವಿ. ೨೮-೬೫೩). ತೊಡಪ್ಳು : ೩. ಆ ಮರದ 
ಶಾಖೆಯ ತೊಡಪಿಂದ ಆ ಮರದ ಫಲವ ಕೈಗೆ ತಾಹಂತೆ (ತುಣುಗಾ. ೩೭). 
[ ತೊಡರ್‌, * - ಪ್ಯು./ತಮಿ, ತೊಟರ್ಪ] 

ತೊಡವ “ತೋಡ್ಕ' ನೋ. 
ತೊಡವಣಿಕ (ನಾ). (ಕರಾ) ಚೊಚ್ಚಲು ಕರುವನ್ನು ಈದ ಎಮ್ಮೆ 
,-ಹಸು: ತೊಡವಣಿಕ- ಮೊದ? ಬಾರಿ ಕರು ಹಾಕಿರುವ ಹಸು ಅಥವಾ 
ಎಮ್ಮೆ (ಸಂಶೋಧ. ೧೭ರ). [ಆ ತೊಡಂಕ್ನು; + ಮಣಿಕ (ಎಮಣಕ)] 
ತೊಡವು (ನಾ). ೧. ಆಭರಣ ; ತೊಡಿಗೆ: “ಪ್ರಶಿಕರ್ಮಂ ನೇಪಥ್ಯಂ 
. ವಿಭೂಷಾಪ್ರತಾನವಾಭರಣಮೆಂಬವವು ತೊಡವಕ್ಕುಂ” (ವಸ್ತುಕೋ. 
೭೫-೧) ; “ ಪಚ್ಚಂ ತೊಡವುಂ ಪಸದನಮೆನಲಾಭರಣಂ ” (ಕವಿಕಂ. ೧೭೮); 
ಈ ತೊಡವೇವುದೆೊ ರೂಪೆ ಸಾಲದೇ (ಪಂಪಭಾ. ೩-೪೬) ; ತೊಡವಿಂಗೆ 
ತೊಡವು ನಿರತಂ ತೊಡವೇಂ ಪೆಅತುಂಟೆ ಜನನ ತೊಡವೆನೆ ಮತ್ತಾ 
ತೊಡವೆಡ್ಡಮಪ್ತ ರೂಪಿನ ಬೆಡಂಗು ಭೂಷಣವಿಶೇಷಮಂ ಬಾರಿಸದೇ 
(ಕಾಂತಿಪು, ೧೦-೫೭); ಕುಂತಳ ಭೂತಳಕ್ಕೆ ತೊಡವಾದುದು ತಾಂ ವನವಾಸಿ 
ದೇಶಂ (ಎಳ. ೪111, ಸೊರಬ. ೨೬೨-೪; 1077); ಪೊಸಸುಗ್ಗಿಯ ತೊಡವು 
ಪೆಅತೆ ಮಲ್ಲಿಗೆಯೆ ವೊಲಂ (ಮಲ್ಲಫು. 8-೧೫) ; [ಉ]ಡೆವಣಿಯ ತೊಡವು 
ಘಲಫಲಿಸುವಂದುಗೆ (ಬಸರ. ೧-೧೫೫) ; ಚಂದ್ರಾನನೆ ತೊಡವಿನ ಪೆಟ್ಟಿಯ 


೧-೭೨ ವ); 


೩೬೭೦ 


35 


ತೊಡಿ 


ನಾನಂದದಿನೀಯಲು (ದಕಕು. ೮-೯೮); ತೊಡವುಗಳ ತೊಡಕಿಲ್ಲದವಯವಂ 
(ಜೈಮಿಧಾ. ೧೮-32). ೨. ಅಲಂಕಾರಪ್ರಾಯನಾದವನಂ; ಶ್ರೇಷ್ಠ 
ನಾದವನಂ: ಎಲೆ ಭೂಪಾಲ ವಂಶದ ತೊಡವೆ ಮೆಚ್ಚಿದೆ ನಾನು (ನಿಧಾಗ, 
೪-೯-೪೦). ಹ. ಉಡುಂಪು : (೪). 
ತೊಡವುಮಾಡು ಎ ಆಭರಣವನ್ನಾಗಿ ಮಾಡು ; ಒಡವೆಯಾಗಿಸು: 
ಜವ್ವನಿಗಿನಿಯನಿತ್ತ ನಖರದಕ್ಷತಂಗಳನೆ ತೊಡವುಮಾಡಿ ಮೆಟ್‌ವುದನವ 
ಳೊಡನಾಡಿ ನೋಡಿ (ಜಿಂದ್ರಫು. ೮-೩೫ ವ). 
( ತೊಡ್ಲು * - ವು./ತೆಲು. ತೊಡವು] 
ತೊಡವುಲಿ (ನಾ). ಆಭರಣಗಳಿಂದ ಉಂಟಾಗುವ ಧ್ವನಿ; ಒಡವೆಗಳ 
ಶಬ್ದ : ಕಡೆಗಣ್ಗಳ ಹೊಳಹಿನ ಬಳ್ಳಿಮಿಂಚಿನ ತೊಡವುಲಿಗಳ ಘನರವದ 
ಮುಡಿಯ ಮುಂಗಾರ ಮೇಘದೆ ಸೋಗೆನವಿಲಾಟದಡವ ತೋಟದ 
ರಂಗನೆಯರು (ಕಂಫವಿ. ೮-೬೫). [ತೊಡ ಉಲ್ವಿ ) 
ತೊಡವೆ (ನಾ). ಹೊಂದಿಕೊಂಡಿರುವವಳಂ ; ಸಹಚರಿ: ನಂಬಿದ 
ತೊಡವೆಯ ತಿಂಬರ್ಗೆ ನಡುವಪ್ಪಂ ಬಡಿಯೊಳಗಟ್ಟೊವವಗೆ ಇಂಬಿನ 
ನಂಟನ ಸತಿಗಳುಪಿರ್ದಗೆ ಕುಂಭಿನಿನರಕವಾದಪುದು (ತರ್ಕ. ೧೬-೫೬). 
[ « ತಮಿ. ತೊಟುವೈ 
ತೊಡವೆಳಗು (ನಾ). ಆಭರಣದ. ಕಾಂತಿ,-ಬೆಳಗು : ತೊಳಪ ಮಾಣಿಕದ 
ಮುತ್ತಿನ ` ನೀಲದ ತೊಡವೆಳಗೆನಲೊಪ್ಪಿದವಾಗ (ಶ್ರೀಪಾಲ, 9-೧೨೩) ; 
ಕತ್ತಿವೆಳಗು ತೊಡವೆಳೆಗುಗಳ" ಮಾಡೆ ಬೆಳೆಗಂ (ಜಿಬಪು. ೫೦-೨೪) ; 
ತೊಡವೆಳಗಿಂದ್ರಚಾಪಲತೆ ಸೋರ್ಮುಡಿ ಕಾರ್ಮುಗಿಲು (ರಾಜಶೀ. ೧೩-೯ ೩). 
[ ತೊಡ + ಬೆಳಗು] 
ತೊಡಹ್ಮ "ತೊಡೆಪ' ನೋ. 
ತೊಡಹ, (ನಾ). ೧. ತೊಡುವಿಕೆ ; ಧರಿಸುವಿಕೆ. ೨. ಉಡುಪು; 
ಉಡುಗೆ : ಧೂರ್ತವೇಷದ ತೊಡಹವನು ತೊಟ್ಟಲ್ಲಮಪ್ರಭು ಬಂದು 
ನಿಂದಿರ್ದ (ಪ್ರಭುಲೀ. ೫-೭). ೩. ವೇಷ: ತೊಡು ಮಹಾಸ್ತವನಿವಗೆ 
ಕಪಟದ ತೊಡಹದವನಿವ ವಿಪ್ರನಲ್ಲಿವ (ತೊರರಾ. ೧-೧೧-೨೦). 
[ತೊಡು * -' 1] 
ತೊಡಹಗಾಜಿಕಿಕೆ (ನಾ): ನಯಗಾರಿಕೆ : ತೊಡಹಗಾಲ್‌ಕೆಯೊಳಾ ಮಂತ್ರಿ 
ಯಾಡಿದ ಮಾತಿಗೊಡನಹುದಹುದೆಂದ ನಗುತ (ಧರಜ. 3೦-೧೨೩). 
[ ತೊಡಹ್ಮ (ಎತೊಡೆಪ) * - ಕಾಣಿ + - ಇಕಿ] 
ತೊಡಹತರ್‌ (ಕ್ರಿ). ಸಮಾಧಾನಗೊಳ್ಳು ; ಅಂಕೆಯಲ್ಲಿಟ್ಟುಕೊಳ್ಳು : 
ತನ್ನೊಳು ತಾನೆ ತೊಡಹತಂದುಕೊಂಡನು ಮನವ (ತೊರರಾ. ೬-೨೬-೧೩). 
[ ತೊಡಹ[ ( ಆತೊಡೆಪ) + ತರ್‌) 
ತೊಡಹ್ನು "ತೊಡಪ್ಪ್ಲು' ನೋ. 
ತೊಡಹ್ಕು "ತೊಡಪ್ಪ' ನೋ. 
ತೊಡಹ್ಮು (ನಾ). ಲೇಪನ : ಮೃಡಪಿತಾಮಹಪವೂಜೆಗಾ ಸತಿ ಹಿಡಿಹಿನಲಿ 
ಮನವರಳಿ ಮುದ್ರೆಯ ತೊಡಹು ಹೊಲಿಗೊಳೆಗಿಂದುಮುಖಿಯರ ನ್ಯಾಸ 
ಮುದ್ರೆಯಲಿ (ಕುವ್ಕಾಆ. ಓರಿಇ. ೩೬-೮೪). [ ಎತೊಡಪು,] 
ತೊಡಾಯ (ನಾ). (?) : ಚಿಕದೇವರಾಜ ಒಡೆಯರು ತಮ್ಮ ಸಾಮಾಜಿಕ 
ರೊಡನೆ ಆಲೋ ಚನೆಮಾಡಿ ೧೮ ಕಛೇರಿ ಎಂಬುದಾಗಿ ನಿಬಂಧನೆ ಮಾಡಿದರು 
ಯಾವವೆಂದರೆ ೧. ನಿರೂಪದ ಚಾವಡಿ, . , ೯, ತೊಡಾಯದ ಚಾವಡಿ 
(ಜಾಮವಂ. ೧೪೦) ; ತೊಡಾಯದ ಚಾವಡಿ-ಇದರಲ್ಲಿ ಪೊಮ್ಮಿನ ಐವಜನಲ್ಲಿ 
ಶ್ರೀರಂಗಪಟ್ಟಣದಲ್ಲಿ ಮಾತ್ರ ಆರ್ಧ ಐವಜು ತೆಗೆದುಕೊಳ್ಳುವಂತೆ ಕಟ್ಟು 
ಮಾಡಿದರು (ಮಹಾವಂ. 1, ೧೪೮). [?) 
ತೊಡಿ (ನಾ). ಕೈತೋಟ ; ಮನೆಯ ಮುಂದಿನ ಅಥವಾ ಹಿಂದಿನ 
ತೋಟ: ತಾಯಿ ಮತ್ತು ಮಗ ಅನ್ಯರ ಗದ್ದೆ ಮತ್ತು ತೊಡಿಗಳಲ್ಲಿ 


ತೊಡಿಕೆ ೩೬೭೧ 


ಗೇಯಬೇಕಿಯಿತು (ಹುಲಿಹಾ. ೪) ; ೨೦ದಿನಿಂದ ಕೊಳುಂಬನು ಪೂಪನ 
ತೊಡಿಯಲ್ಲಿ ಕೆಲಸ ಮಾಡಲು ಬರಲಿಲ್ಲ (ಧೂಮವಮ. 90೦). 
{ ದೇ.8 ತಮಿ, ತೊಟು ; ಮಲ. ತೊಟ್ಟಿ : ಕೊಡ. ತೊಡಿಯ ] 

ತೊಡಿಕೆ "ತುಡಿಕೆ' ನೋ. 

ತೊಡಿಗೆ 'ತೊಡುಗೆ' ನೋ. 

ತೊಡಿಲಿ. (?). (?) : ನಾವದಕ್ಕರಲ್ಲಿ ಅಳ ಆಳ ತೊಡಿಲಿ ಮು[೭]ಅಲ್ಲಳದ 
ಬೆಟಿಲಿ (ಸೌಇಎ. ೧೯೩೦, ಉಡುಪಿ. ೫೭೩-೨೭; ?). (2?) 

ತೊಡಿಸು, ತುಡಿಸು (ಕ್ರಿ). ೧. (ಆಭರಣ, ವಸ್ತ್ರ ಮೊದಲಾದಂವನ್ನು) 
ಧರಿಸುವಂತೆ ಮಾಡು,-ಇಕ್ಕು: ತೊಡಿಸಿದನಾವನೀ ಕುಸುಮಂಜರಿಯಂ 
ನಿನಗೆ (ಕಾದಂಪೂ. ೭೯೨); ತರಿಸಿ ಬೊಂಬೆಯನೊಂದಂ . . , ಪೊನ್ನೋಲೆ 
ಯಂ ತೊಡಿಸಿ ಚೆಲ್ವನಪ್ಪ ಪೂಮಾಲೆಯಂ ಮುಡಿಯಿಸುತ್ತುಮರ್ತಿಯಿಂ 
(ಧರ್ಮಾಮೃ, ೩-೯) ; ಸೌಂದರಿಗೆ,, , ತೊಡವಂ ತತ್ತರುಣೀಮಣಿಯ 
ರೊಲ್ಲು ತೊಡಿಸಿದರೊಲವಿಂ (ಉದೃಓ. 6-೬೩); ಶೋಭನಾರ್ಥಕ್ಕಾದಡಂ 
ಕೆಲವಾಭರಣಮಂ ತೊಡಿಸವೇಳ್ಳು ಮದೇಭಗಮನೆಗೆನುತ್ತ (ಬಸಪು. 
೪-೩೩) ; ಸುರೇಶ್ವರೆನಿತ್ತೆ ಭೂಷಣವ . , , ನಕುಲಾದಿಗಳ ಮೈಯಲಿ 
ತೊಡಿಸಿದನು ಕೈಯಾರೆ ಕಲಿಪಾರ್ಥ (ಕುವ್ಮಿಅ. ೧೧-೨೪) ; ಚೈತ್ರದ ಚೆಂಗ 
ದಿರನು ಚೆಂಬಿಸಿಲ ಚೆಂದುಡುಗೆಯನು ವಿಂಧೈಯ ಗಿರಿಶಿಖರಗಳಿಗೆ ತೊಡಿಸು 
ತ್ತಿದ್ಧಾನೆ.. (ಮಣಿಸ. ೧). ವ. ಅಳವಡಿಸು; ಜೋಡಿಸಂ; 
ಬಿಲನು ಕೊಂಡು ಶಿರುವನು ತೊಡಿಸಿ ತಳೆದನು ಒಲಿದು ಮಂಡಿಯಲಿ 
(ಸಂಥಶೆ. ೧೯-೩೧) ; ಪಾವಕಮಹಾಬಾಣಮಂ ತಿರುವಿನೊಳ್ತೊ [ಫಾಕಾಂ. 
ಳ್ತೂ]ಡಿಸಿ ಕಿವಿವರೆಗೆ' ತೆಗೆದೆಚ್ಚೊಡೆ (ಜೈಮಿಥಾ. ೪-೩೭) ; ತುಡುಕಿ ಚಾಪವ 
ನೆಗಪಿ ಬಾಗಿಸಿ ತೊಡಿಸಿ ನಾರಿಯ ಠಂಕರಿಸಿ ಮುರಿದಿಡಲು (ಅನಂರಾ. 
೧-3೩-೩೨]. ೩. ಹದಿ; ಹೊಂದಿಸು; ಕೂಡಿಸು: ಗಿಳಿ ಸೋಂಕದ 
ಮಾವಿನ ಪಣ್ಣಿನಂತೆ ಪೊನ್‌ ತೊಡಿಸದ ರೆತ್ನದಂತೆ (ಮಲ್ಲಳಾ. ೬-೬೦); 
ಒಡಲು . , . ತೊಗಲನು ತೊಡಿಸಿದೆಲುವಿನ ಜಂತ್ರ (ನಿಧಾಗ. ೭-೯-೪೪). 
೪, ತೊಡಕಿಸು ; ತಗಲುಹಾಕು : ಕಡುಗಿ ಕೊರಳಲದಾರೊ ಪಾಶವ 
ತೊಡಿಸಿ ಕೆಳಯಿಂಕೆಳದ ದಾಡೆಯದಡಿಗರಾರೋ ಮರಳಿಬಿಡಿಸಿದ ಪ್ರಣ್ಮತರರ್‌ 
(ನಿಳಾಗ. ೬-೨-೨೭) ; ಕೊರಳಿಗೆ ಕೋಳವನು ಬಲವಾಗಿ ತೊಡಿಸುವ 
ವೋಲು (ಅಮೃತ. ೦-೩9). ತುಡಿಸು : ೧. ತುಡಿಸಿದನೆನಗಟುಕೆಯಪ್ಪ 
ಮಣಿಭೂಷಣಮಂ (ಕವಿರಾ. ೩-೨೩೪) ; ಸುರಾಸುರೇಂದ್ರವಂದಿತಪಾದಂಗೆ 
ಮೃದುಪದಂಗಳೊಳ್‌ ಕಳರವರಣಿತ ನೂಪುರಂಗಳಂ ತುಡಿಸಿ (ಅದಿಫು. 
೭-೦೦೫ ವ) ; ಆ ಲಾವಣ್ಯವತಿಯ ಪೆದನಖಮಯೂಖಂಗಳಂ ಜಲಧಾರೆ 
ಗೆತ್ತುತ್ಕಂಠಂಗಳಾದ ಸೋಗೆಗಳ ಕೇಗುಗಳ್ಳಗಿದವಜಿ ಕೊರಲಂ ಬಿಗಿವಂತೆ 
ಕಯ್ಕಿಂದಮುರ್ಚುವ ಮಣಿಕಂಕಣಂಗಳಂ ತುಡಿಸುತ್ತಂ (ಕಾದಂಉ. 30೨); 
ಕಡಗ ಕಂಕಣ ಹಾರ ನೂಪುರಮಾದಿ ಭೂಷಣರಾಜಿಯಂ ತುಡಿಸಿ 
(ಧರ್ಮಾಮ್ಮ. ೮-೧೩೪); ತುಡಿಸಿದ ಬೇಗದೊಳಾ ಪೂದೊಡವನಿತುಂ ಕೊರಗಿ 
ಕಾಡೆಯುಂ ಶಿಖಿಮುಖಮಂ ತೊಡರ್ದಂತಾಯ್ತು (ಕುಸುಮಾ. ೧೦-೨೭) ; 
ಜನ್ಮಾಭಿಷೇಕಂ ಮಾಡಿ ತದನಂತರಮನೇಕ ಬಾಲದುಡಿಗೆಗಳಂ ತುಡಿಸಿ 
(ಪುಣ್ಮಾಸ್ತ, ೮೦-೧೭ ವ) ; ರನ್ನದಾಭರಣಮಂ ತುಡಿಸಿ (ಸೌಂದಪು. ೩-೪೯). 
ವಿ. ಕೂರ್ಗಣೆಗಳಾಟಿಂ ಮತ್ತೆ ವಕ್ಷದೊಳ್ತುಡಿಸಿದಂ (ಜೈಮಿಛಾ. ೨೦-೩೦). 

(ತೊಡು; + _-ಇಸ್ಯು) 

ತೊಡು, ತುಡ, (ಕ್ರಿ). ತೊಟ್ಟ (ಭೂತಕೃ), ತೊಟ್ಟು, (ಭೂತನ್ಯೂ). 
೧. (ಆಭರಣ, ವಸ್ತ್ರ ಮೊದಲಾದಂವನ್ನು) ಧರಿಸು,-ಹಾಕಿಕೊಳ್ಳು: 
ಶೀತಕ್ಕಾಅದಳ್ಳಿ ತೂಟ್ಟಿರ್ದ ಧರಾತಳಮೆಂಬ ಪೆಣ್ಣ ಪೊಸ ಕಂಚುಳಿಕೆಯ 
ಸೀರ್ಮುತ್ತಿನಂದಮಾದುವು ಪನಿಗಳ್‌ (ಇವೃಸಾ. ೬೯೪ ಶೂದ್ರಕ) ; ಹಿಂಡು 
ಗಂಕಣಮಂ ತೊಟ್ಟ ಕೈಯಿಂದಂ ಪೊನ್ನ ಸಟ್ಟುಗಮಂ ತೀವಿ (ವಡ್ಕಾಳಾ. 


30 


40 


ತೊಡು, 


೯-೭) ; ತೊಟ್ಟೆಕ್ಕವಡಂ . . . ತೊಟ್ಟಂಗಿಗೆ ತನ್ನೊಳಮರೆ ಬೇಂಟೆಯ 
ನೊರ್ವಂ ಬಂದು (ಪಂಸಭಾ. 8-೩೬) ; ಜವ್ವನಿಗ ತವಸಿ ತೊಟ್ಟಿರ್ಪ 
ಕರ್ಣವತಂಸಂ ಪೊಸತೀ ಲೋಕಕ್ಕೆ (ಕಾದಂಪೂ. ೭೬೦) ; ತೊಟ್ಟು ತೀವಿ 
ಬಳೆಯಂ ನಿಡುದೋಳ್ಗನೊಳ್‌ (ಕಾವ್ಕಾವ. ೩೭೨); ನೀರ ಬೊಂಬೆಯ 
ಚೋಹವ ತೊಟ್ಟು ಅಗ್ನಿಯ ಬಣ್ಣದ ಹೊದಿಕೆಯ ಹೊದ್ದು (ಅವದಂ. 
೨೦೭-೯೩೧) ; ಪೊಸ ಮುತ್ತಂ ತೊಟ್ಟವೋಲ್‌ ಪೊಣ್ಮುವ ಬೆಮರ್ವನಿಯಿಂ 
(ಲೀಲಾವ. ೧೦-೪೭) ; ತೊಡುವಲ್ಲಿ ಪೊದೆವಲ್ಲಿ ಸಂಗ ಶರಣೆಂದೆನುತೆ (ಬಸರ. 
೩-೧೩೬) ; ಇಟ್ಟರೆ ತೊಟ್ಟರೆ ಪುಟ್ಟಕ್ಕ ಚಂದ (ಗಾರ). ೨. ಪಡೆ ; 
ಹೊಂದು ; ತಳೆ; ಕಾಮದ ಕಳವಳದಲ್ಲಿ ಹುಟ್ಟಿ ಸಂಸಾರವ ತೊಟ್ಟು 
ಲಿಂಗಮುಖ ಭವನಜ*ಯದವರೆಲ್ಲರು ಅಂತಿರಲಂತಿರಲಿ (ಸಮಾವ. ೫-೧೬): 
ತಿಳುಹಿ ಹೋದರು ಮುನಿಗಳೀತನ ತಿಳಿವು ತೊಟ್ಟುದು ಮಣವೆಯನು 
(ಕುವ್ಕಾದ್ರೋ. ೦೮-೬೪); ಕೊಂದೆನು ನಿನ್ನ ತಮ್ಮನ ದಹಿಸಿ ಲಂಕೆಯ 
ಬಳಿಕ ಮೌನವ ತೊಟ್ಟೆ ತಾನೆಂದ (ಕಾಶಿರಾ. ೨೮-೬೦) ; ತೆಗೆದ ಚಿತ್ರದ 
ನಟ್ಟ ನೋಟದ ಮೊಗದ ಭಾವದ ಭಕ್ತಿಯಂಗವ ತೊಟ್ಟನಲ್ಲಮನು 
(ಪ್ರಭುಲೀ. ೧೧-೩೪); ಮೆಟ್ಟಿಪ್ಪುದಾಸೆಯನು ಕಟ್ಟಿಪ್ಪುದಿಂದ್ರಿಯವ 
ತೊಟ್ಟಿಪ್ಪುದುಳ್ಳ ಸಮತೆಯನು (ಸರ್ವಜ್ಞ. ೩೦೬) ; ದೀಕ್ಷೆ ತೊಟ್ಟೆ; 
ತಪದ ಕಠಿಣಕೆದೆಯ ಕೊಟ್ಟೆ (ಅನಿಕೀ. ೧೬-೦೯). ೩. ಮೊದಲಾಗು ; 
ಆರಂಭವಾಗು : ಪೂರ್ವಭವದೊಳ್ಳೊಟ್ಟೊಂದು ವೃತ್ತಾಂತಮಂ ನೆಜಕ 
ಯಜಕಿದು (ಅದಿಪು. ೨-೬೬) ; ಎಮ್ಮೊಳಾದ ಕಲಹಕ್ಕೆಂತಾದೊಡಂ ಕೇಳ 
ನೂರ್ವರೆ ದಲ್‌ ಕೌರವರಾಮುಮುಯ್ವರೆ ವಲಂ ಮತ್ತೊರ್ವರೊಳ್‌ 
ತೊಟ್ಟ ಸಂಗರರಂಗಕ್ಕೆ ಜಸಕ್ಕೆ ಕೂಡುವೆಡೆಯೊಳ್‌ ನೂಜಯ್ವರಾವಲ್ಲವೇ 
(ಪಂಪಥಾ. ೭-೩೬). ೪. ಮೊದಲು ಮಾಡು ; ಆರಂಭಿಸು : ಕ್ರಮಗಣನೆಗೆ 
ತಾನುಂ . ಮಧ್ಯಮಪಾಂಡವನಾದನಹಿತನೊಳ್ಳೊಟ್ಟ ಮಹಾಸಮರಕ್ಕೆ 
ನೆರಾಗ್ರಜನಗ್ರಿಮಪಾಂಡವನಲ್ಲೆ ಪಗೆಗೆ ಮೊದಲಪ್ಪದಆ೨ಂ (ಗೆದಾಯು. 
೭-೬೩) ; ಬಿಲ್ಲ ಪಡೆ ತಾಗಿದುದು ಬೇಗದಿ ಚೆಲ್ಲಿದೊಡೆ ತನ್ನಡ್ನ ಣಾಯ್ತರು 
ಕಾಳಗವ ತೊಡಲು (ಸಾಳ್ಮ ಭಾ. ೦೯-೧೩). ೫. ಬಿಲ್ಲಿಗೆ ಬಾಣವನ್ನು 
ಹೂಡು; ಶರಸಂಧಾನ ಮಾಡು: “ಕಣೆಯ ಸಂಧಾನದೊಳ್‌ 
ಪಚ್ಚದೊಳ್‌ ತೊಡು [ಶಾಕಾಂ. ತುಡು]ವದು” (ಕಬ್ಮಮಂ.೯೩); ಮುಂ 
ತೊಟ್ಟಂಬನದನುಗಿದು ಕುಂದಿಸಿದಂ ಭಯದಿಂ ಕರ್ಣನೆಂದು ಲೋಕಂ 
ನಗದೇ (ಪಂಪಭಾ. ೧೨-೧೯೯); “ತೊಟ್ಟಗುರಿಯಿಟ್ಟು ಹೂಡಿದ” (ಪಂಪದೀ. 
800); ತೊ [ಪಾ೫ಾಂ. ತು]ಡುವಾಗಳೊಂದು ಬಿಲ್ಲಿಂ ಬಿಡುವಾಗಳ್‌ ಲಕ್ಕ 
ವೈರಿಸೇನೆಯ ಮೆಯ್ಕೊಳ್‌ ನಡುವಾಗಳ್‌ ಕೋಟಿಯಪ್ಪುದು ಗಡ 
ಪಾರ್ಥನ ಬಾಣಂ (ಸಮಪ. ೦೦-೧೬೬) ; ತೊಟ್ಟನಿದಂ ನಿಟ್ಟಿಸಿದಂ ಬಿಟ್ಟನಿ 
ದೆಂಬೊಂದು ಬಿಲ್ಲ ಬಲ್ಮೆಯನಾರ್ಗಂ ದಿಟ್ಟಿಸುವುದರಿದು (ಕಬ್ಮಿಕಾ. ೧೭೧); 
ತೊಡು ಕೋಲಂ ಹರಿಣಂಗೆ ಹಾಸು ಬಲೆಯಂ ಕೋಕಂಗೆ (ಮಲ್ಲ್ಗಳಾ. 
೩-೨೭೩) ; ಆದೊಡೈವರ ಮಕ್ಕಳನು ತಲೆಗಾಯ್ದು ತೋಳಿ ಕಂದ 
ಹೋದ ಬಾಣವ ಮರಳಿ ತೊಡದಿರು (ಕುವ್ಕಾಉ. ೦೦-೩೫) ; 
ತೊಡು ಮಹಾಸ್ತ್ರವನಿವಗೆ (ತೂರರಾ. ೧-೦೧-೨೦). -೬. ಉಂಟಾಗು ; 
ಹುಟ್ಟು : ನಿನ್ನೊಳ್‌ ತೊಟ್ಟೊಂದು ಭಕ್ತಿಯನಾದರಂಬೆರಸು ಪೆಅತೊಂ 
ದೇಮುಟ್ಟಾಮೊಲ್ಲೆಂ (ಕಾಂತಿಪು. ೧೦-೨೦) ; ಬಗೆಯೊಳ್ಬೇಟದ ಬೀಜಮಂ 
ತಳದು ನೀರ್ವೊಯ್ವಎಂದದಿಂ ಹ ಚ್‌ ನೀರ್ವೊಯ್ವುದುಂ ಪಂಂಡಥರಾಕೆ 
ಗಳೊಳ್ತೊಟ್ಟೊಲವಿಂಗಲ್ತೆ  ಬಟ್‌ೌನೀರೆಂಬಂದದಿಂದಿೀಂಟಿ ದಿಟ್ಟಿಗಳಿಂ 
ದೀಂಟುವರಾ ಪ್ರಪಾಪ್ರಣಯಿನೀಲಾವಣ್ಮನೀರೆಂಗಳಂ (ಮಲ್ಲಪು. ೨-೨೯) ; 
ಹೊದರಿನಲಿ ಮಿಗೆ ತೊಟ ಕ ಕಬ್ಬೊಗೆ ರುಗೆಯ ಹೊರಳಿಯ 
ಕಿಡಿಯ ಗಡಣದಲೆ ಹುಟ್ಟಿದುರಿ ಹೆಮ್ಮರನ ಸುತ್ತಲು ಕಟ್ಟಿತು (ಕುವ್ಕಾಆ. 
೨9-85). ೭. ಪಡೆ; ಹೊಂದು: ಈತನೊಳ್‌ ತೊಟ್ಟ ಕಿಂಕರ 


ತೊಡ್ಕು 


ಭಾವಂ ನಮಗಕ್ಕೆಗೊಟ್ಟು ಮಡಗೂಟುಣ್ಬಂದಮಂ ಪೋಲದೇ 
(ಆದಿಪು. ೧೪-೩೨) ; ಲೆ. ಸೇರು; ಕೂಡು: ನಿಟ್ಟೆಯ್ದೆಯಾಗು ಪತಿ 
ಯೊಳ್‌ ತೊಟ ಕೈನುವಶೆಯಾಗು ಶೀಲವತಿಯಾಗು ಚಿರಂ ನಿಟ್ಟುಯುವಾಗು 
ನೀನೆಂದಿಟ್ಟರ್‌ ಸೇಸೆಯಂ (ಕಾವ್ಠಾವ. ೨೨೩. ತುಡ್ಕು: ೧. 
“ತುಡು- ಶರಸಂಧಾನೇ, ಭೂಷಣಾವರಣೇಚ (ಒಓಡವೆಯನ್ನು 
ಇಟ್ಟುಕೊ)” (ಕಮಧಾ) ; ಅನರ್ಫ್ಯಮಪ್ಪ ಮಾಣಿಕ್ಕದುಂಗುರಮಂ ಕಳೆದು 
ತನಗೆ ತುಡಲ್ಕೆಂದು ಕೊಟ್ಟೊಡೆ (ವಡ್ಮಾರಾ. ೫-೨) ; ಇವು ರತ್ನಕುಂಡಲಂ 
ಜಿತರವಿಮಂಡಳಮಿವು ತುಡಲೈ ಯೋಗ್ಯಮೆ ನಿನಗೆ (ಆದಿಪು. ೧೨-೦೦೮) ; 
ತುಡನೆ ಕಪಚಮಂ ರಾಧೇಯಂ (ಪಂಪಥಾ. 0-00) ; ನಿಮ್ಮ ತುಡುವಾ 
ಭರಣಂಗಳಂ ಪಲವಮೂಲ್ಯ ವಸ್ತುಗಳಂ ತೆಂದು (ಪಂಣತಂ. ೧೦೨-೧೪) ; 
ಉಟ್ಟ ನವಾಂಬರಕ್ಕಮರೆ ಪೂದೊಡವಂ ತುಡುವೊಂದು ಕೌತುಕಂ ಪುಟ್ಟೆ 
(ಆಗವಿ. ೬-೧೨) ; ತಾರೆಗೆಯಂ ವಿದ್ಯಾಧರಿಯರ್‌ ಮುತ್ತೆಂದು ತೆಗೆದು 
ತುಡಲವ್ವಳಿಪರ್‌ (ಗಿರಿಕ. ೦-8೪). ೪. “ತುಡು-ಶರಸಂಧಾನೇ, ಭೂಷಣಾ 
ವರಣೇಚ (ಒಡವೆಯನ್ನು ಇಟ್ಟುಕೊ) ” (ಕಮಧಾ) ; ಮತ್ತಮೈಂದ್ರ 
ವಾರುಣ ವಾಯವ್ಯಾಗ್ಗೇಯ ಪಾರ್ವತಾದಿ ಬಾಣಂಗಳಂ ತುಡೆ (ಪಂಪಭಾ. 
೨-೭೬ ವ) ; ಸೀಳ್ನಾಯ್ಗಳಂ ಬಿಡು ಕೋಲಂ ತುಡು (ಕಾದಂಪೂ. ೧೫೯) ; 
ದೊಣೆಯಿಂದಂ ತೆಗೆವಾಗಳೊಂದು ತುಡುವಾಗಳ್ಳೆತ್ತುಬಾಣಂ (ಗದಾಯು. 
4-೩) ; ನೆನೆದು ನಿಜಜನನಿಗಿತ್ತುದನನುವರದೊಳ್‌ ದಿವ್ಯಬಾಣಮಂ 
ತುಡದುದನಾ ದಿನಪಸುತೆಂ ತುಡನೆ ಅದಂ (ನೀಮಿಪು. 
ಕರುಣಿಸೆಲೆ ಶಬರ ತುಡದಿರು ಸರಲಂ ನೀಂ (ಕುಸುಮಾ. ೦೪-೪೨); ಬತ್ತಳಿಕೆ 
ಯಿಂದುಗಿವ ಸಮಯದೊಳಗೊಂದು ತುಡೆ ಪತ್ತು (ಜಿಬಪು. ೪೩-೦೬); 
ಪಿಡಿವುಗಳೊಂದು; ಪಿಡಿಯಿಂ ಶುಡುವಾಗಳಿರಡು:. . . ಪಂಚಾಯುಧನ 
ಪೊಸಮಸೆಯ ವಿಶಿಖಂಗಳ್‌ (ಉಮಾಶ್ಶ. ೫೮-೨೭). 

ತೊಟ್ಟುವಾರ್ಯ ಎ ಗುರಿಯಿಟ್ಟು ಮೇಲೆ ಬೀಳು: ಸ್ಫುರಿತ 
ಕೃಪಾಣಪಾಣಿಗಿದಿರಂ ನಡೆದಳ್ಳುಟಿಕಿ ತೊಟ್ಟುವಾಯ್ಡು . . , ನೆಲಕಿಕ್ಕಿ 
ಪತ್ತಿ (ಪಂಪಭಾ, ೧೦-೦೦೪). 
[ದೇ.8 ತಮಿ. ತೊಟು ; ಮಲ, ತೊಡು: ತೆಲು. ತೊಡು, ತೊಡುಗು] 
ತೊಡ್ಕು, ತಂಡ್ಯು (ನಾ): ಬಾಯಿಂಚಪಲ : ಮಗುವಿಗೆ ಮಳೆಗಾಲಕ್ಕೆ 
ತೊಡುವಿಗೇನಾದರೂ ಮಾಡು (ಮರೆಮ. ೩೪); ಸಂಜೆ ಮಕ್ಕಳಿಗೆ 
ತೊಡುವಾಗಿಯೇ ಆಗುತ್ತದೆ (ಸ್ಮಪ್ನಹೊ. ೧೦೩) ; ದೋಸೆ ತಿನ್ನುವ ಆಸೆ 
ಯಿಂದ. ಇದ್ದ ಸೊಸೆಗೆ ದ್ರೋಹಮಾಡಿದ : ಪಾಪ ನನ್ನದು. . . ಎಷ್ಟು 
ತೊಡುವಾಗಿತ್ತೋ ಅವಳಿಗೆ (ಪದ್ಮಸ. ೬೧). ತುಡ್ಕು : ತುಡುವಾಗತ್ತೆ 
ಎಂದರೆ “ತುಡುವಾಗತ್ತೆ ತುಡುವಾಗತ್ತೆ ತುಳಸಿನಾರಾಯಣ' ಎಂದು 
. * * ಕೋಡುಬಳೆ ರವೆವುಂಡೆಯನ್ನು . . . ಕೊಟ್ಟು ಕಳಿಸುತ್ತಿದ್ದಳು 
(ಪ್ರಶ್ನೆ. ೯೩) ; ಬೇಕು ಬೇಕಾದಾಗ, ತುಡು ಬಂದ ಕೂಡಲೆ, ಸಿಹಿ ತರಿಸಿ 
(ಜಂದ್ರಸ, ೪)... [ದೇ.॥ ತಮಿ, ತೊಟು ಎ ತಿನ್ನು ; ತುಳು. ತೊಡು] 
ತೊಡುಗೆ, ತುಡಿಗೆ, ತುಡುಗೆ, ತೊಡಿಗೆ (ನಾ). ೧. ಒಡವೆ ; ಆಭರಣ ; 
ಅಲಂಕಾರ : “ನೇಪಥ್ಮಮಾ ಭೂಷಣಮಲಂಕಾರಮಾಭರಣಮೆಂದೆನಲು 
ತೊಡು [ಪಾಠತಾಂ. ಡಿ]' ಗೆಗಭಿಧಾನಮಕ್ಕುಂ ” (ಮಂಗರಾ. ೯೮-೧೦) ; 
“ ಮಂಡನಂ, ಮಂಡನೀಯಂ. ಈ ೨ ತೊಡುಗೆ” ಯ(ಕಾಶಕ್ಕ. 
೨೬೯). ೨. ಉಡುಪು: (೪- "ಉಡುಗೆ' ಪರಾ. ತುಡಿಗೆ: ೧. 
ಪೊಸಮುತ್ತಿನ ತುಡಿಗೆ ಪೊದಟಸ್ತಿಸೆಯೆ (ಪಂಪಥಾ. ೨-೬೮); ಬಳೆ 
ತುಡಿಗೆಯಾಗಿಯುಂ ಸರಿಗೆಯಲ್ಲದಂತೆ . . . ದೂರಭವ್ಯರಂಮಭವ್ಯರುಂ 
ಶ್ರಾವಕರಾಗಿಯುಂ . . . ಮೋಕ್ಷಗಾಮಿಗಳಲ್ಲರ್‌ (ಧರ್ಮಾಮ್ಮ. ೧೧-೦೮೬); 
ವಾಸಂತಯತುಕಾಲ ಸಮಯ ಕುಸುಮವನಾ ವಿಳಾಸಿನೀಜನ ತು [ಪಾಕಾಂ. 
ತೊ]ಡಿಗೆಯಂ ಮಾಡಿ ತಂದೊ ಲ್ಡು ಭೂಸುದತಿವಲ್ಲಭಂಗೀಯಲು 


೧೨-೦೭3) ; 


೩೬೭೨ 


30 


38 


49 


ತೊಡೆ, 


(ಹಠ. ೩-೪೮) ; ತುಡಿ [ಪಾಕಾಂ. ಡ, ಡು] ಗೆಯಂ ತೊಟ್ಟಂ ; ಪೂವಂ 
ಮುಡಿದಂ (ಕಮದ. ೧೨೭ ಪ್ರಯೋ). "ಕಿವಿದುಡಿಗೆ' ಪರಾ. ತುಡುಗೆ; 
೧. “ ಭೂಷಣಃ, ಅಳಂಕಾರಃ, ನೇಪಥ್ಮಂ, ಆಭರಣಂ-ಈ ೪ ತುಡುಗೆ” 
(ಹಲಾಯು. ೮೯-೩೮೫) ; ಅನರ್ಫ್ಯ ಮಪ್ಪ ತುಡುಗೆಗಳುಮಂ ಬಬ್‌ವಟಾ 
ಗೊಟ್ಟು (ವಡ್ಮಾರಾ, ೧೫೦-೨) ; ತುಡಲ್ಕೆ ತುಡುಗೆಯನಂಡಲ್ಕೆ ದಿವ್ಕಾಂ 
ಬರಮಂ . . . ಕುಡುವಮರಿ 'ಕಲ್ಪಲತೆಯನೆ ಪೋಲ್ತಳ್‌ (ಆದಿಫು. ೭-೦೧); 


| ರತ್ನದ ತುಡು [ಶಾಣಾ. ತೊಡಿ) ಗೆಯನಿತ್ತುಂ ಯತ್ನದೆ ರಕ್ಷಿಸುವನೆಂಬ 


ನುತ್ತಮಜೈನಂ (ಸಮಪ. ೩-೦೩೦); ಮೊದಲ ಯುಗಳದೊಳೆ ಸುದತಿ 
ಯರುದಯಿಪರ್‌ . . . ಮಹಿಗೆ ತುಡುಗೆಯೆನಿಸುವ ತೆಜದಿಂ (ಐಾರ್ಕ್ಶಪು. 
೫-೮೧) ; ತುಡು [ಪಾಠಾಂ. ಡಿ) ಗೆಯ ತೊಟ್ಟು ಪಟ್ಟಾವಳಿಯ ಮುಂಜೆಜಿ 
ಗುಟ್ಟು ಕುಳಿತಿರೆ (ಕಾಶಿಲ. ೨೪-೧3). ೨. ತೊಡರ್ದಮರ್ಜ ಬಾಳವಣ್ಣದ 
ತುಡುಗೆ ಪಳಂಚಲೆವ ಪಂಚಜಡೆ . . . ಚೆಲ್ವಿಡಿದಿರ್ದುದು (ಪಂಪಭಾ. 3-೪) 
ತೊಡಿಗೆ: ೧. “ತೊಡಿಗೆ_ಅಲಂಕಾರ, ಆಭರಣ, ಪರಿಷ್ಕಾರ, ವಿಭೂಷಣ, 
ಮಂಡನೆ” (ನಾಚಿರಾ. ಕ) ; ಮುತ್ತಿನ ತೊಡಿಗೆಗಳಂ ತೊಟ್ಟು ದರ್ಭಶಯನ 
ದೊಳಿರ್ದು (ಪಂಪಛಾ. ೦-೧೦೮ ವ); ತನ್ನೆ ತೊಟ್ಟ ತೊಡಿಗೆಗಳೆಲ್ಲಮನ 
ನಗಂಗಚಿತ್ತ ಮನಿತ್ತೆಂತಾನುಂ ಬೀಟಿಕ್ಕೊಳಿಸಿ ಕಟಿತಿಪಿ (ಕಾದಂಉ. ೩೨೪); 
ಅಂತು ತೊಡಿಗೆಗಳಂ ಪುಲಿಯಿಂ ಪಡೆದು (ಪಂಣತಂ. ೨೦೧೦-೧೧) ; ನಿಮ್ಮ 
ಶರಣರ ಪಾದಕ್ಕೆ ತೊಡಿಗೆಯ ಮಾಡಿ ಸಲಹು (ಬಸವ. ೨೫೧) ; ಹಳದಿಯ 
ಉಡುಗೆ ಸವೆಯದೂದುವ ಕೊಳಲು ಮೈಯ ತವರದ ತೊಡಿಗೆ ಎಸೆವುತಿರೆ 
(ಬರೆ. ೯-೦೦೨) ; ಕೆಂಡದ ತೊಡಿಗೆಗೆ ಮನವಿಟ್ಟರಗಿನ ಪುತ್ಮಳಿಯೆಂತಂತೆ 
(ವೀರೇಡ. ೦-೨೦) ; ತೊಡಿಗೆಗಳೆಲ್ಲವಂ ತೊಡುವಳ್‌ (ಸೂಕ್ತಿಸು. ೦೫-೨೯) ; 
ತೊಡಿಗೆಗಳು ಥಳಥಳಿಸೆ ಕಡೆಗಂಗಳ ಬೆಳಗು ಹೊಳೆಯೆ (ಬಸಪು. ೫-೨೦). 
[ ತೊಡ್ಕು + -ಗೆ] 


ತೊಡುಗೊರೆ (ನಾ). ಉಡುಗೊರೆ; `ಬಳುವಳಿ: (8). & ಸಾಮಾನ್ಯವಾಗಿ 


ಈ ಪದ "ಉಡುಗೊರೆ, ಎಂಬ ಪದದೊಡನೆ ಬರುತ್ತದೆ. 
[ ತೊಡು, + ಕೊರೆ; (ಎ ಕೊಣಿ] 


ತೊಡುಪು "ತೊಡಪ್ಕು' ನೋ. 
ತೊಡುವಡ್ಡಿ (ನಾ). ೧. ಹಣವನ್ನು ತೊಡಗಿಸಂವುದರಿಂದ ಬರುವ 


ಬಡ್ಡಿ. ಪಿ. ಚಕ್ರಬಡ್ಡಿ : ಧನುಮಾಸದ ತಿಂಗಳವೊಂದರ ನಿತ್ಕೋಚ್ಛವದ 
ರಂಗಪೂಜೆ ಬೀಜವೊಂನ' ತೊಡುವಡ್ಡಿಇಂದ ನಡವಂತಾಗಿ (ಎಕ. ೩೪, 
ಬೇಲೂರು. ೨೪೮-೪ ; 1297). 

[5 ತೊಡಗು, * ಬಡ್ಡಿ. /.ತಮಿ. ತೊಟರ್ವಟ್ಟಿ] 


ತೊಡುವಿಲ್‌(ನಾ). ಒಂದಂ ಬಗೆಯ ಬಿಲ್ಲು: ತೊಡುವಿ[ಪಾ೫. ತೊಡುಬಿ, 


ತೋಡುವಿ]ಲ್ಲಂಬು ತರಕಸ .ಬಲ್ಲೆಯ ಜೋಡಖೇಡೆಯ ಸವಗ ಸೀಸಕದ 
ಗಾಡಿ ಕೈಮಿಗೆ ಪೊಅವಂಟರು ರಾವುತರ: (ಕುರಾಸಾ. ೦೧-೦೭) . 
[ ತೊಡು; ೬ ಬಿಲ್‌) 


ತೊಡೆ, (ಕ್ರಿ). ೧. ಲೇಪಿಸಂ; ಬಳಿ; ಪೂಸು;: ಸವರು; ಹಚ್ಚು: 


ಮನ್ಮಥೋತ್ಸವಾಭಿಮುಖ ಮುಖಚಂದ್ರನಂ ಚಂದ್ರಕವಳದಿಂ ತೊಡೆದು 
(ಅದಿಪು. ೪-೪೦ ವು; ಕುಡಿ ಮುಟ್‌ದಿರ್ದೊಡಂ . . . ಆಯೆಡೆಯೊಳ್‌ 
ಬಿಸಿಯಪ್ಪ ತುಪ್ಪಮಂ ತೊಡೆದು (ಲೋಕೋಪ. ೬-೦೩) ; ಒಪ್ಪವ 
ನುಡಿವರಯ್ಯಾ ತುಪ್ಪವ ತೊಡೆದಂತೆ (ಬಸವ. ೭೭೩) ; ತೊಡೆದ ಭಸಿತಂ 
ಧೂಮವಿಡೆ ಮೈಯ ರೋಮ ಕೌಜಕಡೆ, , . ಕೌಶಿಕಂ ಮುನಿದನು 
ವಸಿಷ್ಮಮುನಿಗೆ (ಹಡಕಾ. ೨-೩೩); ಮಂತ್ರಿಸಿದ ಸುರುಚಿರಭಸಿತವಂ ತಳಿದು 
ತಾಂ ತೊಡೆಯಲೈ (ಬಸಪು. ೪೯-೫೯) ; ಆದ ಮೈಗಂಡಿಯೊಳು ರಕುತವ 
ಶೋಧಿಸುತ ಹಳದುಪ್ಪವನು ತೊಡೆದಾದರಿಸಿದುದು ವೈದ್ಯಸಂತಶಿ ವೀರ 
ಭಟರುಗಳ (ಕುವ್ಯಾಳೀ. ೩-೪೦); ಕಡುಮೂರ್ಹನಾದರೇನು ದುಷ್ಕರ್ಮದಿಂ 


ತೊಡೆ, 


ತೊಡೆದಾತನಾದರೇನು (ಪುರಂದ. ೦-೧೪೩-೨). ೨. ಶೀಡಂ; ಸೋಕು: 
ಪರಿತಂದಾಗಳ್‌ ಚಂಚುವಿಂ ತೊಡೆದು ಮೆಯ್ಕಂ (ಕುಸುಮಾ. ೧-೫೩); 
ಪುಗಿಲುಪುಗಿಲೆಂದುಡೆಯ ತೊಡೆಯುತಿರೆ ತಂಗಾಳಿ (ಕಾಲೂರ. ೬೦-೯೯). 
೩. ಒರ ಸು; ತದೀಯಪಾದಪಲ್ಲವಂಗಳನಾನಂದಾಶ್ರುಮಿಶ್ರಿತಜಳಂಗ 
ಳೊಳ್‌ ತೊಳೆದುಂ ನಿಜೋತ್ತರೀಯ ಪಲ್ಲವಂಗಳೊಳ್‌ ತೊಡೆದುಂ (ಆದಿಪು. 
೫-೪೬ ವ) ; ಜಳದಿಂದೆ ಕರ್ಚಿ ವಲ್ಕಾಂಚಲದಿಂ ನಿಜವದನಬಿಂಬಮಂ ಸತಿ 
ತೊಡೆದಳ್‌ (೪ಾದಂಪೂ. ೭೦೨) ; ಅರಿಚರಣಪಾಂಸು ಪತ್ತಿರೆ ಶರೀರಮಂ 
ತೊಡೆದು ಕಳೆದೆ ವಸ್ಟ್ರಾಂಚಲದಿಂ (ಗದಾಯು. ೯-೨೭); ನನೆಯಂಬಂ 
ತಾವರೆವೂವಿನ ಕೈಪೊಡೆಯಿಂ ಮನೋಭವಂ ತೊಡೆವವೊಲಾ ವನಿತೆಯ 
ಸಬಾಪ್ಟಲೋಚನಮನವನಿಪತಿ ಶೋಣಪಾಣಿತಳದಿಂ ತೆ೧ಡೆದಂ (ಮಲ್ಲಪು. 
೪-೧೬) ; ಕಣ್ಬನಿಯಂ ತನ್ನೆ ಕರಾಗ್ರದಿಂದೆ ತೊಡೆದಂ ವಿಶ್ವಂಭರೋ 
ರ್ವೀಶ್ವರಂ (ಕುಸುಮಾ. ೩-೪೯) ; ಬಾಷ್ಟೋದಕಬಿಂದುಸಂದೋಹಮಂ 
ತೊಡೆದು ನಿನ್ನ ದುಃಖಕ್ಕೆ ಕಾರಣವೇನೆನುತ್ತ ಮತ್ತಿಂತೆಂದಂ (ಪುಕ್ಕಾಸ್ರ. 
೧-೬೨ ವ); ದುರ್ವಣವ ತೊಡೆದು ಕಟ್ಟುವ ಹಸ್ತಿವೈದ್ಯರ ಗಡಣ 
(ಶುಬ್ಮಾಳೀ. ೫-೪೦). "ಕಂಬನಿದೊಡೆ' ಪರಾ. ೪. ಅಳಿಸಂ ; ಉಜ್ಜಿ 
ತೆಗೆ: ಮನಸಿಜನ ತಲೆಯ ಬರೆಹವ ತೊಡೆದೆನು (ಮಣಾದೇ. ಬ. ೭೧-೦೭೩); 
ತೊಡೆವೆಂ ಶಕ್ರನ ನಾಮಮಂ ತುಡುಕಿ ನೀರೊಳ್‌ ಮೆಟ್ಟುವೆಂ ವಹ್ನಿಯಂ 
(ಗವಿ. ೩-೨೦); ತೆಕ್ಕನೆ ತೀವಿರೆ ತಾಪಕ್ಕಿಕ್ಕಿದ ಸಿರಿಗಂಪು ಪಣೆಯೊಳೆಸೆದುದು 
ಕೋಪಂ. ಮಿಕ್ಕತನು ಬೆಸಸಿದೊಡೆ ನೊಸಲಕ್ಕರಮಂ ತೊಡೆಯಲೆಂದು 
ಬಂದಿಂದುವವೋಲ್‌ (ಡಂದ್ರಪು. ೮-೮೬); ಎಡಆದನೋ ಅವನ ನೊಸಲಕ್ಕ 
ರವಂ ತೊಡೆದುದಕ್ಕುಂ(ಕಮದ.೩೭ ಪ್ರಯೋ); ಸರಸಿಜಾಸನನಂದು ನೊಸಲಲಿ 
ಬರೆದ ಲಿಪಿ ಹೆಡತಲೆಗೆ ಹೋಹುದೆ . . . ಮರೆಳಿ ತೊಡೆಯಲು ಕಾಯಲುಂ 
ಪಂಕರುಹೆಗರ್ಭಂಗಾಗದು (ಎಸಪು. ೪೬-೧೩) ; ತೊಡೆದನಾಗಳೆ ನೊಸಲ 
ಕಣ್ಣಿನ ಕಿಡಿಯನೆಲ್ಲರನುಳುಹಿದನು (ಪ್ರಥುಲೀ. ೧೩-೩೫) ; ಲೀಲೆಯಿಂದೀ 
ಭೀಮ ದೈತ್ಯರ ಭಾಳಲಿಪಿಯನು ತೊಡೆದ (ಕುವ ಅ. ಓರಿಇ. ೧೩-೧೪) ; 
ಶರದ ಘನರಾಜೇಂದ್ರಪದವಿಯ ಬರಹ ತೊಡದುದು (ತೊರರಾ. ೩-೨-೨); 
ಬರೆಬರೆದಂತದಂ ತೊಡೆದು ತೊಟ್ಟನೆ ನಿಟ್ಟಿಸಿ... ತೋರ್ಪ ದುಷ್ಕವಿ 
ಮಹಾಕವಿಮಧ್ಯದೊಳೊಪ್ಪಲಾರ್ಪನೇ (0:೨. ೧-೨೩); ತೊಡೆಯ 
ಲಪ್ಪುದೆ ನೊಸಲ ಬರೆಹಗಳ ಕುಂದಂ (ಕಾಲೂರ. ೧೦೧-೨೨೮). ೫. ಗಂಡಿಸು; 
ಉಡುಗು: “ತೊಡೆ-ಸಂಮಾರ್ಜನೇ, ಅಂಗೇಚ" (ಶಮಾ); ಉತ್ಪಲಿಕೆಯಂ 
ಕದಳೀಗೃಹಮರಕತವೇದಿಯಂ ಕಮಲದಳಂಗಳಿಂ ತೊಡೆಯಲುಂ , . . 
ಪೆಸರ್ವೆಸರೊಳೆ ಕರೆದು ವೇಟ್ವ (ಕಾದಂಪೂ. ೧೦೦೬); ಊರ ಚೌವಟ್ಟದೊಳಂ 
ತೊಡೆದು ಬರೆದಲ್ಲಿ ರಂಗಮನಡುಗೆಗಳಂ ಸುರಿದು ಸೂಸಿ ಕೆಡುವರ್ಮೂಢರ್‌ 
(ಸಮಪ, ೯-೧೩೦) ; ಕಡುಸೊಗಯಿಪ ಮಣಿಮನೆಯಂಗಣಮಂ ತೊಡೆವ 
, . « ಮಡದಿಯರ ಮೊತ್ತಂ ಕಣ್ಣೊಪ್ಪಿದುದು (ಆಯಾ. ೧೨-೧೩). ೬. 
ಶಂದ್ಕಿಮಾಡು ; ಶುಭ್ರಮಾಡು : ವರಮುಕುರಮಂ ತೊಡೆವ[ಪಾಳಾಂ. 
ಬೆಳಪ]ರಾರ್‌ (ಹಜಕಾ. ೧-೨೨). ೭. ನಿರ್ಮೂಲಮಾಡಂ; ನಾಶಮಾಡು: 
ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ (ಮಹಾದೇ. ಬ. 
3೩-೪೩) ; ಜಿನಬುದ್ಧ ಸಮಯವಿದೆಂದುಲಿವ ಪೆಸರಿಲ್ಲದಂತಾತನು ತೊಡೆದು 
ಕಳೆದು (ಬಸಪು. ೫0-8೩೦); ಜಯವಿಜಯರಾ ದೈತ್ಯಜನ್ಮವನು .ಈತ 
ತೊಡೆದನು (ಕುವ್ಠಾಉ. ಓರಿಇ. ೧೦-೨೪) ; ಮೇಘಪ್ರಸರಕೊಳಗಹನೊಮ್ಮೆ 
ರವಿ ತೋಟಜುವನು. ಮತ್ತೊಮ್ಮೆ ಅಸಮಸಮರೆದೊಳೀತನಾ ಪರಿ 
ಮಸುಳುವನು ತೋಟುವಫರಿ ತೊಡೆವನು ದೆಸೆಗೆಡಿಸುವನು ಬಳಿಕ ಮುಳಿಸಿ 
ನೊಳಾ ಮಹಾರಥರ (ಕುಲ್ಮಾಕ. ೧೧-೩೭) ಲೆ. ನಾಶವಾಗು; ಇಲ್ಲವಾಗು: 
ತಪ್ಪಿತ ತೊಡೆಯುತ್ತು ಭವಬಂಧನ ಹಿಂಗಿತ್ತು (ಪದಗೋ. 
ಪೂಂಡವರೂ. ಕುಂತಿಯೂ ಬದುಕಿಕೊಂಡು, ದ್ರೌಪದಿಯನ್ನು ಪಡೆದಿದ್ದಾರೆ 


3) | 


೩೬೭೩ 


ತೊಡೆಚಾಟುಗೊಳ್‌ 


. ೬ ೬ ದುಃಖ ತೊಡೆದಿದೆ! (ವಡಛಾ. ೬೬); ಎಂದಾದರೊಮ್ಮೆ ತುಸು 
ಕದನ ಸುಳಿದರೆ .. . ಹೇಗೋ ತೊಡೆದು ಬಿಡುತ್ತಿತ್ತು (ಜಿಟ್ಮಹೊ. ೪). 
೯. ಪರಿಹರಿಸು; ನಿವಾರಿಸು: ಸಯ್ತಡವಡಿಕೆಗಳಂ ತೊಡೆದತ್ತೆಡೆವಣಿಯದೆ 
ಪೊಳೆವ ವಿಂಂಚು (ಕವಿರಾ. ೩-೧೨೫); ಕೋಪಮಂಗಜರಸಪೂರದೊಳ್‌ 
ತೊಡೆದವೋಲ್‌ ತಳರ್ದತ್ತು (ಕಾಂತಿಪು. ೮-೧೧೦);ಎನ್ನ ಕಾಯದ ಕರ್ಮವ 
ತೊಡೆದು . . . ಕಾರುಣ್ಯವ ಮಾಡು (ಅವಶಂ. ೧೬೭-೭೫೩). 

ತೊಡೆದುಕೊಳ್‌, ತೊಡೆದುಕೊಳ್ಳು ಎ ೧. ಲೇಪಿಸಿಕೊಳ್ಳು ್ಸಿ ; ಬಳಿದಂ 
ಕೊಳು ್ಸಿ : ಎದುರಿಗೇ ಇದ್ದ ತಮ್ಮ ದೃಷ್ಟಿಯ ಸುಪ್ರಭೆಯನ್ನು ತೊಡೆದು 
ಕೊಂಡಿದ್ದೆ (ಸುವಸಂ. ೧ಬ. ೨. ಒರೆಸಿಕೊಳ್ಳು: ತುಡುಗಣಿ ತೊಟ್ತಿನಂತೆ 
ಬಾಯಂ ತೊಡೆದುಕೊಂಡು (ಪಂಡತೂ. ೨೮೪-೨೩). ತೊಡೆದುಹಾಕು ಎ 
೧. ಅಳಿಸಿಹಾಕಂ ; ಅಳಿಸು : ನಿನ್ನ ಹಣೆಯ ಬರಹವನ್ನು ತೊಡೆದು 
ಹಾಕುತ್ತೇನೆ (ರಾಜಸೂ. 3೧). ೨. ನಾಶಮಾಡು; ನಿವರ್ಣಾಲಮಾಡಂ: 
ರಾಯರ ದುಷ್ಪಸಹವಾಸಗುಣ ಅವರ ವಿವೇಕವನ್ನು ತೊಡೆದುಹಾಕಿತ್ತು 
(ಮರಳಿ. ೧೬೩) ; ಗ್ರಹಗಳು ರೂಪುಗೊಳ್ಳುವ ಕ್ರಿಯೆ ಅತ್ಯಂತ ಅಪೂರ್ವ 
ಸಂಭವವಾದುದು ಎಂಬುದು. ಮತಾಭಿಪ್ರಾಯವನ್ನು ತೊಡೆದುಹಾಕಲು 
ಇಚ್ಛಿಸದಿದ್ದ ಜನಸಾಮಾನ್ಯರ ದೃಷ್ಟಿಯಲ್ಲಿ ಒಂದು ಪ್ರಧಾನಗುಣವಾಗಿ 
ಪರಿಣಮಿಸಿತು (ಭೂಹುಟ್ಕು. ೨೯). ತೊಡೆದು ಹೋಗು ಎ ಇಲ್ಲವಾಗು : 
ಅವರಿಗೆ ಉಂಟಾದ ಅಂತಹ ವಿಷಮವಿಪತ್ತಿನಲ್ಲಿ ಸಮಯಸ್ಫೂರ್ತಿಯು 
ತೊಡೆದುಹೋಯಿತು (ರವಿಜ. ೨೩). 

[ದೇ. 8 ತಮಿ. ತೊಟ್ಟಿ, ತುಟೈ ; ಮಲ. ತುಡೆ ; ತುಳು. 
ತೊಡೆ, ತುಡೆ ; ತೆಲು. ತೊಡೆಯಂ. ತುಡ್ಡು] 


ತೊಡೆ, (ನಾ). ಸೊಂಟದಿಂದ ಮಂಡಿಯಂವರೆಗಿನ ಭಾಗ; ಊರಂ: 


“ಪ್ರಸೃತಾಖ್ಯೆ ಜಂಘೆ: ತೊಡೆಯೂರು” (ವಸ್ತುಕೋ. ೬೭-೩); ವೀರಶ್ರೀ 
ಮಹಾದೇವಿಯರಸನ ತಲೆಯಂ ತನ್ನ ತೊಡೆಯ ಮೇಲಿಟ್ಟು (ವಡ್ಮಾರಾ. 
೧೧೭-೧೦) ; ವದನಂ ತೋಳ್‌ ತೊಡೆ ಪಾದಮೆಂಬಿವನಿವಂ ಶುಶ್ರೂಷೆ 
ಗೆಯ್ಯಲೈ (ಅದಿಪು. ೮-೭೩); ಕುರುರಾಜನ ತೊಡೆಯನುಡಿವೆನೆಂದಂ ಭೀಮಂ 
(ಗದಾಯು. ೨-೨೮); ತೊಡೆಯ ಮೇಲಿರ್ದೊಡಂ ಸ್ತ್ರೀಯನಾರೈದುಕೊಂಡಿರ 
ಬೇಕು (ಪಂಡಕಂ. ೧೩೩-೧೭) ; ಸುರಪತಿಯ ಬೇಳಂಬವನು ವಿಸ್ತರಿಸಲೇತಕೆ 
ವಜ್ರಕೀಟೋತ್ಕರವ ಕಳುಹಿದರೆನ್ನ ತೊಡೆಗಳನುಗಿದವವು. ಬಳಿಕ 
(ಕುವ್ಯಾಕ. ೯-೩೧). 
[ದೇ.8 ತಮಿ. ತೊಟ್ಟೆ, ತುಟೈ; ಮಲ. ತುಡ; ತುಳು. ತೊಡೆ, 
ತುಡೆ ; ಕೊಡ, ತೊಡೆ ; ತೆಲು. ತೊಡ) 


ತೊಡೆಗಟ್ಟಿ (ನಾ). ಒಂದು ಬಗೆಯ ಸಸ್ಯ: ಬೀಟೆ, ತೊಡೆಗಟ್ಟಿ, 


ಕರೇವ್ಯಾಡಿ (ಮೈಔಗಿ. ೨೮-೩೪೮). [?) 


ತೊಡೆಚಲ್ಲಣ (ನಾ). ಒಂದು ಬಗೆಯ ಚಲ್ಲಣ ; ಮೊಳಕಾಲಿನವರೆಗೆ 


ಬರಂವ ಉಡುಪು ; ಅರ್ಥೋರಂಕ : ತೊಡೆಚಲ್ಲಣ ತೊಟ್ಟ ಜೋಡು 
ಬಿಡದೆ ಮೆಆಅ್‌ಯೆ ಬಿಲ್ಲವರು ನಡೆತಂದರು (ಕುಕಾಸ30. ೧೧-೩೩) ; ಹೆಜ್ಜೆ 
ಹಜ್ಜೆಗೆ ತೊಡೆಚಲ್ಲಣವಡಸಿರ್ದ ಗೆಜ್ಜೆಯು ಗಲಿರೆಂಬ ರವದಿ. . . ಬಂದನು 
(ಮೋಹಕ. ೧೨-೪೯). [ತೆಡೈ  ಚಲ್ಲಣ) 


ತೊಡೆಚಾಟುಗೊಳ್‌ (ಕ್ರಿ). ತೊಡೆಗೆ ವಂರೆಮಾಡಿಕೊಳ್ಳು, -ರಕ್ಷಣೆ 


ಯಾಗಿಟ್ಟುಕೊಳ್ಳು : ಬೆಳ್ಳಿಪೊಂಗುಬ್ಬಿವರಿಗೆಯಂ ತೊಡೆಚಾಟುಗೊಳಂ 

ತೊಡನೆ ಖಡ್ಗಂಗಳ ರಭುಳಪಿಸುತೆ . . . ಪೊಯ್ದಾಡುತಿರ್ದರಾ ಹರಿಗೆ 

ಯವರು (ಜಿಬಪು. ೪೮-೩೦); ಕಾಳೆಯಿಂದೆ ಬೆದಅದಿರಿ ನೇಜಯಂಗಳನೂದು 

ಹರಿಗೆಯಂ ಕದಲಿಸು ವರೂಥಮಂ ತೊಡೆಚಾಟುಗೊಳ್ಳಿನುತೆ ಕದನ 

ವಿಕ್ರಮರೆಲ್ಲರುಂ ಬೆದಅ ಕಂಡ ಕಡೆಗೋಡಿದರು (ಜಿಬಪು. 30-೧೬). 
(ತೊಡೆ * ಚಾಟ್ಮು ೬ ಕೊಳ್ಳೆ) 


ತೊಡೆತ ೩೭೭೪ 


ತೊಡೆತ (ನಾ). ೧. ಲೇಪನ ; ಬಳಿಯುವಿಕೆ : “ಲೇಪನಂ ತೊಡೆತಂ” 
(ದಾಹಟೀ. ೨-೧-೮೭) ; (ಬಣ್ಣ, ಸುಣ್ಣ ಬಳಿಯುವುದರಲ್ಲಿ) ಮೊದಲನೆಯ 
ತೊಡೆತ (೫4೯84 00೩, ಇಂಳನಿ.). ೨. ನಾಶ: ಗಡ್ಡೆ ಇರ್ಬುದು, ಕಿರಿದು, 
ಸಲಮಿಸಿನ ಮುಂದುಗಡೆ, ನಾವೆಗಳ ತೊಡೆತ (ಪಾರಸಿ. ೧೭-೩೯೩). 

[ ತೊಡೆ, * - ತೃ] 

ತೊಡೆತಟ್ಟು “ತೊಡೆದಟ್ಟು' ನೋ. 

ತೊಡೆದಟ್ಟು, ತೊಡೆತಟ್ಟು : (ಕ್ರಿ). ೧. ಚಂಕ್ಕುತಟ್ಟು:: ಚಂಡವಿಕ್ರಮ 
ನೊಜಿಗಿದನು ನಾರಿಯರ್‌ ನಿಖಿಲೋಪಚಾರವ ಮಾಡಿ ಕೈವಾರಿಸಿ ತೊಡೆ 
ದಟ್ಟಲೊಡನೆ ಪಾರಿಯ ವಾದ್ಯ ಘೋಷಣಿಸಲ್ಕೆ ದಿವ್ಯವಿಭೆ:ರಿಯ 
ಹೊಡೆದರೂರೊಳಗೆ (ಮೋಹತ. ೧೮-೧00). ತೊಡೆತಟ್ಟು ; ೨. ವಂಲ್ಲ 
ಯುದ್ಧಕ್ಕೆ ಸಿದ್ಧವಾಗು ; ಸಡ್ಡು ಹೊಡೆ : ಜಟ್ಟಿಗಳು ತೊಡೆತಟ್ಟಿ 
ಮಲ್ಲಯುದ್ಧಕ್ಕೆ ಸಿದ್ಧವಾದರು (ರಂ). [ತೊಡೆ * ತಟ್ಟು] 

ತೊಡೆಪ, ತೊಡಹ್ಮ, ತೊಡೆಹ (ನಾ). ೧. ಬಳಿಯವಿಕೆ ; ಲೇಪನ: 
ತೊಡೆಪಂ, ನಡೆಪಂ, ಮೊಗೆಪಂ (ಕಜ್ಮಾನು. 8೬೧ ಪ್ರಯೋ). ತೊಡಹ್ಮ : 
೧. ಜಡೆದಲೆಯ ತೊಡಹೆದ ವಿಭೂತಿಯ ಮಡಿವೆರಳ ಜಪಸರದ . . . 
ಮುನಿಯ ವೇಷವ ತೊಡಚಿಕೊಂಡಿಹ ಕಾಲನೇಮಿಪ್ಪಂತೆ ರಂಜಿಸಿದ 
(ತೊರರಾ. ೬-೩೬-೬೮) ; ಹೇಮದ ತೊಡಹದುರುನಿಸ್ಸಾಳತತಿಯಲಿ ನುಡಿ 
ವಡಚ್ಚರಿಯೆನಲು ಮಿಗೆ ಸಂಭ್ರಮಿಸಿತಾ ನಗರ (ತೊರರಾ. ೬-೩೩-೧೬). 
೨. ಗಿಲೀಟು ; ಲೇಪ : ತೊಡಹದ ಕೆಲಸದ ಬಣ್ಣದಂತೆ ಕಡಿಹೆಕ್ಕೆ ಒರೆಗೆ 
ಬಾರದು ನೋಡಾ (ಬಸಪ, 3೮೯) ; ಚಿಗಿವ ಚಲನೆಯ ಚಂಗುವಾಜ್‌ನ 
ಮೃಗ . . . ತರುಕದಂಬದಲಿ ಅಡಗಿ ತೋಟುತ ನಿಲುತ ನಿಗುರುತ 
ತೊಡಹದಳಿಮನದಧಮಪುರುಷನ ನುಡಿಯವೊಲು ವಂಚಿಸುತ ಹಾಯ್ದೂದು 
ವಿಪಿನದಲಿ ನೃಪನ (ತೂರರಾ. ೩-೮-೪೭). ೩. ಕಪಟ; ಠಕ್ಕು; ನಟನೆ: 
ಕಡಿಗಳ ಹೆದಿನೆಂಟನೊಡಗೂಡಿ ಸಂದಿಸಿ ತೊಡಚಿ ಕಟ್ಟಿದೆ ನರರ ಬಂಧನದಲ್ಲಿ 
ಈ ತೊಡಹದ ನಾಯ ನಿಚ್ಚ ನೀನಿಕ್ಕಿ ಕೆಡಿಸಿದೆಯಯ್ಯ (ದೇದಾವ. ೩೭-೭೨) ; 
ತೊಡಹದಧಟನೆ ತಳೆದು ಯುದ್ಧಕೆ ತಡಹರಿಸಿ ಸಮಸತ್ತ್ವದಲಿ ಫಣಿಶಯನು 
ಕಾದಿದನು (ಸಾಳ್ಕಭಾ. ೨೨-೬೮). ತೊಡೆಹ : ೨. ಕನಕದ ತೊಡೆಹದೊಳಾ 
ಸರಪಣಿಯಂತೆ ಜನಪನಿನ್ನೊಬ್ಬ ಮಾಡುವನೆ (ಛರಡ. ೪೯-೧೪೦) ; ಹೊಸ 
ಹೊನ್ನ ತೊಡೆಹದಂತೆಸೆವ ಮೈಬಣ್ಣ (ಛರಡ. ೬೭-೧೯). ೪. ತೋರಿಕೆ: ವೀರ 
ರೆಂದೆನಿಸುವರು ತೊಡೆಹದ ಶೌರಿಯದ ಸಿರಿವಂತರರಸ:ಕುಮಾರಕರು 
ನಿನ್ನವರು (ಕುವ್ಕಾದ್ರೋ. ೧೩-೪೬) : ಹೊಳೆಹೊಳೆದು ತಂಬುಲದ ರಸದಲಿ 
ಮುಳುಗಿ ಮೂಡುವ ಢಗೆಯ ತೊಡೆಹದ ಮೆಲುನಗೆಯ . . . 
ಭೂಪಾಲನಿರವನು ಕಂಡು (ಕುವ್ಯಾದ್ರೋ. ೧೮-೯).  [ತೊಡ್ಮೆ « -ಪ್ಯ] 

ತೊಡೆಮಡ (ನಾ). ೧. ಆನೆ ಅಥವಾ ಕುದುರೆಯನ್ನು ಏರುವ ಒಂದು 
ಬಗೆಯ ವದೈ, -ವರಸೆ : ಸರಸನ್ನೆ ತೊಡೆ[ಪಾಕಾಂ. ಡ]ಮಡಂ ಕಸೆಕಬ್ಬ 
ಕಡಿಯಾಣ ಸರಸಮಂ ಸೈರಿಸದ ಚಳಬಳಿಕೆಗಳ ಚಾರು ತುರಗಕುಲ 
(ಸೋಮಜ. ೩-೨೮) ; ಬಳಿಕೆಯೊಳು ತೊಡೆಮಡ ಕಿಸಿ [ಕಸೆ] ಕಂಬಿಯ 
ಸರಸನ್ನೆಗಳಾಟದ ತೊಡಕಂ ಹೊದ್ದದೆ (ವೀರೇಶ. ೨-3೯) ; ತೊಡೆಮಡ 
ದನಿ ಚಮ್ಮಟಿಗೆಗಳಿನೊಯ್ಕನೊಯ್ಯನೆ ಮೈವಳಿಗೆ ತಂದೊಡಂಬಡಿಸಿ 
(ಊಜಶೇ. ೬-೧೧ ವ). ೨. ಸವಾರಿ: 'ಎನ್ನ ತೊಡೆಮಡದ ಮದಕರಿಯೆ 
ಭಕ್ತರ ಸಿರಿಯೆ ದುರಿತಗಜ ಹರಿಯೆ ಸಾಮರ್ಥ್ಯಗಿರಿಯೆ (ಸಿದ್ಧರ. ೮-೪೨); 
೩. ಸವಾರಿಯ ಒಂದು ಕ್ರವಂ : ಥಾಪನೆ ಬಯ್ಸಿಕೆ ತೊಡೆಮಡಕಯ್ದನಿ 
ಯೆಂಬ ಚಡಾಯತಿಕೆಗಾಯತಿಕೆವಡೆದಾರೊಢ ವಿದ್ಯಾವಿಳಾಸ (ಸಾಇಇ 
2-1, ೩೪೩-೨೦ ; 1826). ೪ಉ. (ಆಲಂ) ಸಲಿಗೆ; ಆತ್ಮೀಯತೆ : 
ಪೊಅಮಡಿಸಿದಂ ಪುರಹರನ ತೊಡೆಮಡದ ಸುಕುಮಾರನು (ಸೋಮ. 
8-33). [ ತೊಡ್ಕೆ * ಮಡ] 


ತೊಡೆಸಕ್ಕಿ 


ತೊಡೆಯಿಸು (ಕ್ರಿ). ೧. ಬಳಿಯುವಂತೆ ಮಾಡು ; ಲೇಪಿಸು: 


"ತೊಡೆಯಿಸು - ಲೇಪ್ಯಕರಣೇ” (ಕಮಧಾ). ೨. ಅಳಿಸು; ಉಜ್ಜಿ ತೆಗೆ; 
ಲಜ್ಲದಂತೆ ಮಾಡು: ಪುರಾತನ ಚಕ್ರವರ್ತಿಗಳ ದಿಗ್ವಿಜಯ 


ಕೀರ್ತಿಗಳಂ . . . ದಂಡರೆತ್ನದಿಂ ತೊಡೆಯಿಸಿ ಕಳೆದು (ಅಜಿಪು. ೯-೩೪ ವ); 
ಆಂ ಬಂದು ಪೋದ ಪಜ್ಜೆಯನಂಬುಜಮುಖಿ ಪೆಅನದೊರ್ಬನಜನಿಯದ 
ತೆಅದಿಂ . . . ತೊಡೆಯಿಸುವುದೆನುತುಮಾಂ ಪೊಜಮಟ್ಟೆಂ (ದಕಕು. 


೧9-೯೦); ತನ್ನೆರೇಂದ್ರನ ನೊಸಲ ಬರೆಹವ ಮುನ್ನೊರೆಸಿ ಬಿಜ್ಜಳನ 
ಸಾಮ್ರಾಜ್ಯೋನ್ನ ತಿಯನೀಶನ ಕವಳಿಗೆಯೊಳಂತು ತೊಡೆ[ಪಾಕಾಂ. ಡ) 
ಯಿಸುತ (ಬಸಪು. ೬೧-೭). [ತೊಡೆ; 4 - ಇಸ್ಕು] 


10| ತೊಡೆಯೇಆಕಸು (ಕ್ರಿ). ತೊಡೆಯ ವೇಲೆ ಕೂರಿಸಿಕೊಳ್ಳೂ : ಬಯಸಿ 


ಪಡೆದು ತೊಡೆಯೇಆ್‌ಸಿ ಮುದ್ಧನೊಟಲ್ಲು ನೋಡಿ ನಡೆಪಿದ ಜನನೀ 
ಜನಕರ್ಗದೆನಿತಟಿಲ ಜನಿಯಿಕುಮೋ (ಕ3ದಂಉ. ೪೬೫) ; ಅರಸನೆಂಬ 
ಪಾತಕನೆನ್ನಂ ತೊಡೆಯೇಜಾಸಿ ಕೇಳಿಕೆಯಾದೊಡೆ ನೋಡುಪಿರ್ದೆಂ 
ಯಾಶೋಡೆ. ೨-೫೦)... [ ತೊಡ್ಕೆ * ಏಜ್‌ಸು] 


15| ತೊಡೆವಾಳ "ತೊಡೆವಾಳೆ' ನೋ. 


80 


ತೊಡೆವಾಳೆ, ತೊಡೆವಾಳ (ನಾ). ತೊಡೆಯ ಸಂದಿಯಲ್ಲಿ ಬಾಳೆಯ 


ಕಾಯಂತೆ ಏಳುವ ಬಾವು; ಉಡುಚು ; ಒಂದು ಬಗೆಯ ಗುಹ್ಯ 
ರೋಗ : “ಜುಂಗಃ ಎ ತೊಡೆವಾಳೆ” (ಕಾಶಕ್ಕ. ೧೦); ರಕ್ತಧಾತು, ಮಾಂಸ 
ಧಾತು ... ಇವಟ್‌ಂದ ತೊಡೆಗಳ ಸಂದಿನಲ್ಲಿ ಆ ಗ್ರಂಥಿ ಉಂಟಾಗುವುದು. 
ಅದನ್ನೇ ತೊಡೆವಾಳೆ ಎಂದೆಂಬರು (ವೈದೃಸಿ9. 11, ೧೬೪). ತೊಡೆವಾಳ : 
ಈ ಬೇರಂ ನಿಂಬೇಹುಳಿಯಲ್ಲಿ ತೇದು ತೊಡೆಯಲು ೩ ದಿನಕ್ಕೆ ತೊಡೆವಾಳ 
ಗುಣ (ವಿವೈವಿ. ೪): ದೇಹದ ಗ್ರಂಧಿಗಳಿರುವ ಪ್ರದೇಶದಲ್ಲಿ (ಮು. 
ಕಂಕುಳಲ್ಲಿಯೂ ತೊಡೆಯ ಸಂದಿಯಲ್ಲಿಯೂ) ಏಳುವ ಗೆಡ್ಡೆ; ತೊಡೆವಾಳ; 
ಉಡುಚು (8೬ಂ. ಇಂಕನಿ.). 

[ ತೊಡ್ಕೆ + ಬಾಳೆ (ಆ ಬಾಲಕಿ)./ತಮಿ. ತೊಟ್ಟವಾಟ?, ತುಟೈವಾಬಕ್ಕಿ; 

ಮಲ. ತುಡೆವಾಟಿಸ್ಕಿ; ತುಳು. ತೊಡೆವಾಳಿ", ತೊಡೆವಾಳೊ] 


ತೊಡೆವೇನೆ (ನಾ). ತೊಡೆಯ ನೋವು,-ವೇದನೆ : ಕುರುರಾಜಂ ತೊಡೆ 


ವೇನೆಗೆ ನರಳನೆ (ಗಠಾಯಾ. ೯-೧೯). [ತೊಡೆ ಬೇನೆ) 


ತೊಡೆವೊಯ್‌ (ಕ್ರಿ). ತೊಡೆಯನ್ನು ಮೃದುವಾಗಿ ಬಡಿ,-ಮೆಲ್ಲನೆ 


ತಟ್ಟು : ಹೊತ್ತು ಹೋಯಿತ್ತೇಳಿರೇ ಶಿವಾರ್ಚನೆಗೆಂದು ತೊಡೆವೊಯ್ದು 
ಮೆಲ್ಲನೆಬ್ಬಿಸೆ (ಬಸರ, ೯-೧೪೯). [ ತೊಡೆ * ಪೊರ್ಯ] 


ತೊಡೆಸಂಕಲೆ (ನಾ). ೧. ತೊಡೆಗೆ ಹಂಕುವ ಸಂಕೋಲೆ,-ಸರಪಣಿ : 


ತೊಡೆಸಂಕಲೆಯಿಕ್ಕಿ ದವೊಲ್ಕುಡಿಯಳ್ಳೆಗಳಿಂದೆ ಸುರಿದುವಿರ್ಕೆಲಕೆ ಕರುಳ್‌ 
(ಕಮದ. ೧೦೭ ಪ್ರಯೋ). ೨. ಬಿರುದಿನ ಬಳೆ: ಮೊಕ್ಕಳಮೆನೆ ಬಸಿಆೀ 
ಆಂದೊಕ್ಯ ಕರುಳ್‌ ತೊಡೆಯೊಳಾವಗಂ ತೊಡರ್ದೆನಸುಂ ಮಿಕ್ಕುವು 
ಬಿರುದರೆ ಬಿರುದಿಂಗಿಕ್ಕಿದ ನುಣ್ಣೆಸದ ಮಿಸುಪ ತೊಡೆಸಂಕಲೆಯಂ 
(ಹೆಂದ್ರಪು. ೧೦-೭೪). ೩. (?) : ಬಿರುದಿನುಬ್ಬಟೆಯ ತಳಪಟದೊಳೌಕಿದರು 
ತೊಡೆಸಂಕಲೆಯ . ತೊಲಗದ ಕಂಭದಪ್ರತಿಬಲರು ಹಾಣಾಹಾಣಿಯಲಿ 
ಹೊಯಿದಾಡಿದರು ಕಡುಗಿ (ಕುವ್ಕಾಳೀ. ೪-೨೬). [ ತೊಡೆ * ಸಂಕಲೆ ) 


40 | ತೊಡೆಸಕ್ಕಿ, ತೊಡೆಸಕ್ಕೆ (ನಾ). ೧. ಪ್ರತ್ಯಕ್ಷ ಸಾಕ್ಷಿ: ವಿಕ್ರಮಾಕ್ರಾಂತದಿಂ 


ದಿಗಧೀಶರ್ತ್ರೊಡೆಸಕ್ಕಿಯಾಗೆ ಧರೆಯಂ ನಿಃಕಂಟಕಂ ಮಾಡಿದಂ (ಸಾಇಇ. 
1-1, ೧೫೩-೧೩: :1088); ನನೆಯಂಬುಗಳ೦ ತೊಡೆಸಕ್ಕಿ ಮಾಡಿ ಕಾಂತೆಯ 
ತೊಡೆ ತೊಡೆದವು ಕನಕಕದಳಿಕಾವಿಲಸನಮಂ (ಮಲ್ಲಿಪು. ೩-೬೦); ಈವ 
ಗುಣಕ್ಕೆ ತಂನ ತೊಡೆಸಕ್ಕಿ ನಿಜಾಶ್ರಿತ ಪಂಡಿತರ್ಕ್ಯಳೊಳ್‌ ತೀವಿದುದಗ್ರ 
ಲಕ್ಷ್ಮಿ ನಿಷಜದೋರ್ಬ್ಬಳದೇಳ್ಲೆಗೆ ಸಕ್ಕಿ (ಎಕ. ೪11, ಶಿಕಾರಿ. ೧೦೩-೧೩; 
1149). ೨. ತೊಡೆ ತಟ್ಟೆ ಮಾಡುವ ಪ್ರತಿಜ್ಞೆ (?) : ವಜ್ರವೇದಿಕೆಯಂ 


ತೊಡೆಸಕ್ಕೆ 


ತಾಂ ತೊಡೆಸಕ್ಕಿ[ಪಾಕಾಂ. ಸಾಕ್ಷಿ]ವೊಯ ಮೋಲ ಪೊಯ್ದೊ ಡನೊಡನುಚ್ಚಳಿ 
ಪುವಿದಣ ತುಂಗತರಂಗಂ (ಅದಿಪು. ೧೨-೧೨೪). ತೊಡೆಸಕ್ಕೆ: ೧. ತೊಡೆಗಳ 
ನುಡಿಯಲ್ಲುರುಗಳ್‌ ತೊಡೆಸಕ್ಕೆಗಳಾಗೆ (ಗದಾಯಃ. ೧-೬೮);“ಪ ್ರತಿಬಂಧಕ” 
(ಪ್ರಛಣ್ಮ) ; ಪರ್ಚು ಬಿರ್ದ ಪೆರ್ದೊಡೆ ತೊಡೆಸೆ£ ಸ] ಕೈಯಾಗಗಿದು ಕೆತ್ತುವ 
ಪುಣ್ಗಳ ಬಾಯ್ಗಳೇಜನುಫಘೃಡಿಸುವ ಬಾಯ್ಗೆ ಳಾಗಿರೆ ಕಯಿತ್ತಿಅಿವೆಂ ನೃಪ 
ಸೈನ್ಯಮಂ (ಶೃಂಗಾರ. ೧-೮೩) ; ನಖಂ ಮುಡುಪನವುಂಕೆ ಕಂಡು ಸತಿ 
ಕಂಟಿಸಿ ಕಾಡುವಳಿಂದು ತನ್ನೊ ಡನೆಯ ಬೇಂಟೆಕಾಅವಡೆಯಂ ತೊಡೆಸಕ್ಕೆ 
ಯನುಂಟುಮನಾಡಿದಂ (ಸೂಕ್ಮಿಸು; ೩-೧೪೦); ತೊಡೆಯ ಸ[ಪಾಕಾಂ. ಸೆ]ಕ್ಕೆಎ 
ತೊಡೆಸ(ಪಾಕಂ. ಸೆ)ಕ್ಕೆ (ಕಮದ. ೧೬೨ ಪ್ರಯೋ). 
[ ತೊಡೈ + ಸಕ್ಕಿ] 
ತೊಡೆಸಕ್ಕೆ "ತೊಡೆಸಕ್ಕಿ' ನೋ. 


ತೊಡೆಸನ್ನೆ (ನಾ). (ಕಂದಂರೆಸವಾರಿ ಮಾಡುವಾಗ) ತೊಡೆಯ ಅವುಕು 


೩೬೭೫ 


10 


ವಿಕೆಯಿಂದ ಮಾಡುವ ಸನ್ನೆ,-ಸೂಚನೆ : ಆನೆಗೆ ಅಡಿಸನ್ನೆ ಕುದುರೆಗೆ | 


ತೊಡೆಸನ್ನೆ ಹೆಣ್ಣಿಗೆ ಕಣ್ಣಿನ ಸನ್ನೆ (ಇಂಡಾಪ. ೯೦-೩೬). 
[ ತೊಡೆ + ಸನ್ನೆ 
ತೊಡೆಸೋಂಕು (ನಾ). ೧. ತೊಡೆಯು ಸ್ಪರ್ಶವಾಗುವಷ್ಟು ಹತ್ತಿರ,- 
ಸನಿಹ: ವಾಸವನ ತೊಡೆಸೊಂಂಕಿನಲಿ ಕುಳ್ಳಿಹರೀ ಮಹೇಶ್ವರರು (ಕುವ್ಕಾಸ. 
೮-೧೮). ಪಿ. (ಆಲಂ) ಸಲಿಗೆ; ಆತ್ಮೀಯತೆ: ಎನಗೆ ನಿಮ್ಮಡಿಗಳಲಿ 
ಸಮಸೇವನೆಯೆ ದೇವ ಮುರಾರಿಯಂಜುವೆನೆನಲು ತೊಡೆಸೋಂಕಿನಲಿ 
ಸಾರಿದು ಶೌರಿಯಿಂತೆಂದ (ಕುವ್ಯಾಉ. ೧೦-3). [ ತೊಡೆ * ಸೋಂಕು;] 
ತೊಡೆಹ "ತೊಡೆಪ' ನೋ. 
ತೊಣಚಿ "ತೊನಸೆ' ನೋ. 
ತೊಣಚೆ "ತೊನಸೆ' ನೋ. 
ತೊಣಸಿ “ತೊನಸೆ' ನೋ. 
ತೊಣಸೆ, "ತೊನಸೆ' ನೋ. 
ತೊಣಸ್ಥೆ (ನಾ). ಒಂದಂ ಬಗೆಯ 
[?) 
ತೊಣೆ,, ತೊನೆ, (ನಾ). ೧. ಸರಿ; ಸಮಾನ; ಎಣೆ; ಸಾಟಿ: 
“ಸರಿ ದೊರೆ. . . ಎಣೆ ತೊಣೆ ಸಂಗಡಂ-ಈ ೧೮ ಸಮಾನಕೆ 
ಪೆಸರ್‌” (ಕಠಸಾ. ೧೩-೨೯೧); ಕರ್ಣನೆಣೆಗಂ ತೊಣೆಗಂ ನೃಪರಾರುಮಿಲ್ಲ 
(ಪಂಪಧಾ. ಶಶಭೃತ್ಕಾಂತಿಗೆ ಮಿಂಚುಂಬುಟು ಸಮ 
ನೆಂತಕ್ಕುಮೊ ದೊರೆಗಮೊರೆಗಮೆಣೆಗಂ ತೊಣೆಗಂ (ಶಾಂತಿಪು. ೧೨-೬೭) ; 
ವಿದ್ಯಾವಿಭವವಂಶಸಂಪತ್ತಿಯೊಳಿಂದೀ ವರನೀಕೆಗೆ ತೊಣೆಯೆನೆ (ಪರ್ಧಪು. 
೯-೪೩) ; ತೊಣೆಯುಂಡಿಗಿಳೆಯೊಳಾರ್ತೊಣೆ (ಭೈರವೇ. ೧-೨೨೮) ; 
ಸಹದೇವಂಗೆ ಸತ್ಯವಂತಂ ತೊಣೆ (ರಾಮಾಕ್ಕ. ೧೪೪-೨). ೨. ಜೊತೆ; 
ಒಡನಾಟ; ಸಹವಾಸ: ಅವಳ ತೊಣೆ ಪೂವಿಗೂ ಹರ್ಷವನ್ನೊದಗಿಸುತ್ತಿದೆ 
(ಹುಲಿಹಾ. ೨೬೭). ೩. ಸಂಗಡಿಗ; ಒಡನಾಡಿ: ರಕ್ಷಿಸು ನಮಃಶಿವಾಯ 
ನೀನೆ ತೊಣೆ ನೀನೆ ಹೊಣೆ ಎಂದು ಕಣಗೊರಲಂಗೆ ಮೊಆ್‌ಯಿಡೆ 
(ವಾಗೀರ. ದೇ. ೭೨೬-೪). "ಎಣೆತೊಣೆ' ಪರಾ. ತೊನ್ಶ್ಕೆ : ೧. ನಿರುಪಮ 
ಧರ್ಮ್ಮಕಾರ್ಯ್ಯದೆಡೆಯೊಳು(ಳ್‌)ಸಲೆ ಶೋಭನಸೆಟ್ಟಿಯೊಳು(ಳ್‌) ದಿಟಂ 
ಸರಿ ದೊರೆ ಪಾಟಿ ಪಾಸಟಿ ಸಮಂ ತೊನೆಯೆಂದಡೆ ದೋಸಮಾಗದೇ 
(ಕ IV, ೧೦-೪೯; 1121). 
ತೊಣೆ ನಡೆಯರ್‌ಐಜೊತೆಗೂಡಿ ನಡೆಯುವವರಂ; ಒಡನಾಡಿಗಳು: 
ಬರೆಮಾಮ ತೊಣೆನಡೆಯರ್‌ ; ಇರ್ವರುಮ್‌ ನೋಡುತ್ತುಮೊರ್ವನಾ 
ಕಣ್ಣಳಿನ್‌ (ಅಂತಿಗೊ, ೪೪-೯೧೨). 
[ ದೇ.॥ ತಮಿ, ತುಣೈ ; ಮಲ. ತುಣ ; ಕೊಡ. ತೊಣೆ] 


ಸ್‌ ಇಗೆ 
ಸಸ್ಮ,-ಸೊಪ್ಪು : (ಕಿ). 


೧೨-೧೦೦) ; 


15 


20 


46 


ತೊಣ್ಣೆ 


ಲ 


ತೊಣೆ,, ಡೊಣ್ಕೆ, ದೊಣೆ, (ನು). ಬಾಣದ ಕೋಶ ; ಬತ್ತಳಿಕೆ; 
ತೂಣೀರ : “ಮೂಡಿಗೆ ತೊಣೆ ಬತ್ತಳಿಕೆಯು” (ಕವಿಕಂ. 60) ; ನಿನ್ನ 
ಶರಕೊಂದೆ ವಾಹನಕಮೆರಡು ಆರ್ಮೊಗಕೆ ಮೂರ್ಬಿಲ್ಲೆ ನಾಲ್ಕು 
ತೊ([ಪಾಕಾಂ. ಡೊ)ಣೆಗೈದೆನುತೆ ಕೂರ್ಮೊನೆಯ ಸರಳ್ಗಳಿಂದೆಸೆಯಲ್ಕೆ 
(ಜೆಬಪು. ಡೊಣ್ಕೆ : “ತೂಣೀರಮುಪಾಸಂಗಂ ಬಾಣಧಿ 
ಬಾಣಾಶ್ರಯಂ ನಿಷಂಗಂ ಡೊಣೆಗಳ್‌” (ನಸ್ತುಕೋ. ೮8-೧೯); ಅಂತುಮಾ 
ರೂಪನೆ ಚಿಂತಿಸಿ ಚಿಂತಿಸಿ ಕಾಂತೆಯರ್‌ ಪತಿಗೆ ರತಿ ಸೋಲ್ತ ಕೆಂದಳಿ 
ರಂತಲರ್ಗಣೆಗೆ ಡೊಣೆಯಾದರ್‌ (ಶಾಂತಿಪು. ೧೦-೯೨); ಮಸೆವೆತ್ತ 
ಕೂರ್ಗಣೆಗಳಂ ಡೊಣೆಗಳಿಂದುಗಿದುಗಿದು ತೆಗೆದೆಸೆಯಲು (ಜೆಲಪು. ೩೯-೧೯); 
ಡೊಣೆಯಿಂ ಕಣೆಯಂ ತೆಗೆದಾರ್ದು ಬಿಲ್ಲದಂ ಪೂಡಿ (ಕಬಠಂ. ೩-೩೨). 
ದೊಣೆ ; ತನುತ್ರವಾ ಭಯಂಕರಧನು ಖಲ್ಗಮತ್ತಪರಮಿಂತೆರಡುಂ 
ದೊಣೆ ತೀವಿದಂಬುಮೊಂದಿರವು ತಪಕ್ಕಿದೆಂತುಟೊ (ಪಂಪಭಾ. ೮-೧೭); 
ದೊಣೆಯಿಂದಂ ತೆಗೆವಾಗಳೊಂದು ತುಡುವಾಗಳ್ವತ್ತು ಬಾಣಂ 
(ಗದಾಯು. 4-8) ; ಕಾಮನ ದೊಣೆಗೆ ತೊಣೆಯೆನಿಪ್ಪ ಕಿಜುದೊಡೆ 
(ಉರಿರೆ.ದೇ. ೨೮೯-೭); ಇಂತೀ ನುಡಿಗೆ ಪುಷ್ಕಲ? ಕರಂ ಕನಲ್ಲು ದೊಣೆಯಿಂ 
ನಂಜನುಗುಟ್ವ ಕವಲಂಬುಗಳನುರ್ಚಿ ಮೊಗೆದಿಸುತಂಮಿರೆಯಿರೆ (ರಾಮಕ್ಕ. 
೯೩-೩) ; ಗುರಿ ಸಿಕ್ಕಿತನುವಾಗ ದೊಣೆ ಬರಿದಾಗಿತ್ತು (ಕಂದ್ರವೀ. ೪೦-೬೦). 
[ ಆಪ್ರಾ. ತೋಣ./ಸಂ. ತೊಕ) 
ತೊಣೆಗಾಣು (ಕ್ರಿ). ಸಮಾನತೆಯಂನ್ನು ಕಾಣು: ಭೂಚಕ್ರದೊಳಗೀತಂಗೆ 
ತೊಣೆಗುಣೆವೆಂದು ಸಜ್ಜನಸಮಿತಿ ಪೊಗಳುತಿರೆಲು (ಗುರುಣಾ. ೧೨-೩೨). 
[ ತೊಣ್ಕೆ + ಕಾಣು (ಆಕಾಣ್‌)) 
ತೊಣೆವಕ್ಕಿ (ನಾ). ಜೊತೆಯಾಗಿರಂವ ಪಕ್ಷಿ; ಅಮಳ್ವಕ್ಕಿ ; ಚಕ್ರವಾಕ: 
“ಕೋಕಮೆನಲ್‌ ತೊಣೆವಕ್ಕಿ [ಐಾಕಾಂ. ಪೊಣರ್ವಕ್ಕಿ]” (ತುನಿ. ೧೧೦) ; 
_ ಪಾರಿವವಂಚೆ ಕೊಂಚೆ ಗಿಳಿ ಸೋಗೆ ಕುಕಿಲ್‌ ತೊಣೆವಕ್ಕಿ .. . ದನಿ 
ಗೆಯ್ದಪುವು (ಸೂಕ್ಮಿಸು. ೧೪-೩೦) ; ಪಾಡುತಿಹಾಜಿಡಿ ನೆಟ್‌ ಹೆಣಿಸಾರುವ 
ತೊಣೆವಕ್ಕಿ (ಉದೃದೇ. ೪-೧೦). "ಎಣೆವಕ್ಕಿ' ಪರಾ. 
[ತೊಣೆ, * ಪಕ್ಕಿ) 
ತೊಣೆವರ್‌ (ಕ್ರಿ). ಜೊತೆಯಲ್ಲಿ ಬರು : ಸೋಮಂ ಸೌಮ್ಯದೆ ಸಾನ್ತನುಂ 
ತೊಣೆವರಲ್‌ . . , ಜ್ಞಾನಕ್ಕೆ ಮೇಣ್ಬೊದ್ದನುಂ ತಾಮಾರರ್ಗಡಮೆಂದು 
ತೋರ್ಪ ನಲವಿಂ ಗೆಲ್ಲಾಂಪನಾ ಗುಮ್ಮಟಂ (ಮೈಸೂಮೆ. ೨-೭೮). 
[ ತೊಣೆ * ಬರ್‌] 
ತೊಣೆವೆಜು (ಕ್ರಿ). ಜೊತೆಯಾಗು ; ಸರಿಸಾಟಿಯಾಗು ; ಸರಿಸವತಾನತೆ 
ಯನ್ನು ಹೊಂದು: ಪೊಣರ್ದೊಡಮನುವರೆಮಿವನೊಳ್‌ [ತೊಣೆ) 
[ಪಾ6೨9. ದೊರೆ]ವೆತ್ತಪುದೆನಗೆ ನರೆನೊಳ್‌ (ಪಂಪಭಾ. ೧೨-೧೬೪). 
[ ತೊಣೆ + ಪೆಲ್ಮು ) 
ತೊಣೆಹೋಗು (ಕ್ರಿ). ಜೊತೆಯಲ್ಲಿ ಹೋಗು : ಚೆಲುವೈಯನು ಹೊಂಗೆ 
ನೂರಿಂಗೆ ಚಿಕ್ಕಕೇತಯ್ಯ ದಣ್ಣಾಯ್ಯರು ತೊಣೆಹೋಹುತವಿದ್ದಲ್ಲಿ 
(ಎಕ. 1%, ದನ್ನೆಪೆ. ೧೩-೬ ; 1338). 
[ತೊಣೆ; * ಹೋಗು; (<ಪೋಗು,)1 
ತೊಣ್ಣಂಗಿ "ತೊಂಡಂಗಿ' ನೋ. 
ತೊಣ್ಣಿಂದ (ನಾ). ಒಬ್ಬಾತನ ಹೆಸರು: ಬಿನಎತಿಅಬ್ಬೆ ಊರಾಳೆ 
ಮುಡುಗಾರೆ ತೊಣ್ಣಿನ್ನರ ಮಗನುಂ ಪೊರಿಗೊಣ್ಣಿನ್ನಮ್ಮಗನುಂ 
ಶ್ರೀಯಮ್ಮನೆ[ಮ್ಪೊ) x x ಯ್ವೈಸರ್‌ ಅರಿಧೀರನೆ[ ಮ್ಬೋ]ದ » ೫ ೫ 
(ಸೌಇಇ. XX, ೧೦-೨ ; ?). "ಕೊಣ್ಣಿಂದ' ಪರಾ. [?) 
ತೊಣ್ಮೆ (ನಾ). ಪ್ರಾಚೀನ; ಮೂಲ (?) : ಭೂತಿಗೆ ಕುಜುಪೆಂಬ 
ಕಿಂಕರರೆ ತೊಣ್ಮೆಯಿದೆಂಬ ವಿಲಾಸಮೆಂಬ ದೇಸೆಗೆ ದಶಲಕ್ಷಲೆಕ್ಕದಸಿಖೇಟಕ 
13 


೪೩-೧೯). 


ತೊತ್ತಳ 


K ೩೭೭೬ 


ಕೋಟಿಯ ಮಿಂಚುಬಳ್ಳಿದೀವಿಗೆಯನಲರ್ಚಿ ದೇವಸಭೆಯೊಳ್‌ ಮೆಜಿವರ್‌ 
ದಿವಿಜಾಂಗರಕ್ಷಕರ್‌ (ಅನಂಪು. [ ತಮಿ. ತೊನ್ಮೈ?] 

ತೊತ್ತಳ "ತೊಟ್ಟುಟ್‌' ನೋ. 

ತೊತ್ತಳೆಂತುಳಿ "ತೊಟ್ಟುಲಿದುಟಿ' ನೋ. 

ತೊತ್ತಳಂದುಳಿ "ತೊಟ್ಟುಟ್‌ದಂಟ್‌' ನೋ. 

ತೊತ್ತಳಂದುಳಿಯಿಸು (ಕ್ರಿ). ಅಜಿಗಿಜಿಯಾಗುವಂತೆ ತುಳಿಸು ; ನಂಗ್ಲು 
ನುರಿಯಾಗುವಂತೆ ತುಳಿಯಿಸು : ಆನೆಗಳಿಂ ತೊತ್ತಳಂದುಳಿಯಿಸಲು 
ಬಗೆದು (ವಾಗೀರ. ದೇ. ೨೬೭-೧). 

[ ತೊತ್ತಳಂದುಳಿ (ಎತೊಟ್ರೊಟಿ್‌ದುಟ್‌) + - ಇಸ್ಕು] 

ತೊತ್ತಳತುಳಿ "ತೊಟ್ಟುಟ್‌ದುಟ್‌ ನೋ. 

ತೊತ್ತಳದುಳಿ "ತೊಟ್ರೂಲ್‌ದುಟ್‌' ನೋ. 

ತೊತ್ತಳದುಳಿತ, ತೊತ್ತಳಿದುಳಿತ (ನಾ). ನುಗಂಣ್ಗನುರಿ ಮಾಡುವಿಕೆ ; 
ಉಗ್ರವಾದ ಆಕ್ರೆಮಣ : ಅವರ ತೊತ್ತಳದುಳಿತದಿಂದ ತಮ್ಮ ಕಾವಲ 
ಹುರಿಗಡಲೆಯ ರಾಶಿಯನ್ನೂ ಚೀಲಗಳನ್ನೂ ರಕ್ಷಿಸಿಕೊಳ್ಳುತ್ತಿರುವರು 
(ಬಿಕೇಗು. ೧೩-೧೨); ಉಲ್ಲೋಲ ಕಲ್ಲೋಲ ಜೀವನಾಂಭೋನಿಧಿಯ 
ರುದ್ರತಾಂಡವದ ತೊತ್ತಳ ದುಳಿತಕಾಳಾಗಿ (ನಡಬಂ. ೩೨-೭) ; ಪರಕೀಯರ 
ತೊತ್ತಳದುಳಿತವನ್ನು ಆಮಂತ್ರಿಸಿದ ಭಾರತೀಯರಿದ್ದಾರೆ (ಕರ್ಣಾಟ. xv 
ಮುನ್ನು ಡಿ). ತೊತ್ತಳಿದುಳಿತ: ಈ ಭೈರವಿಯ ತೊತ್ತಳಿದುಳಿತಕ್ಕೆ ಪರಕೀಯ 
ಸೊತ್ತಿನ ನೊಗ ಜಿಬ್ಬೆಜಿಬ್ಬೆಯಾಯಿತು (ಸುವರ್ಣ. ೨೨೬). 

[ ತೊತ್ತಳ (-ಆತೊಟ್ಟುಟಿೌ) + ತುಳಿತ] 

ತೊತ್ತಳಿ "ತೊಟ್ಟುಟ್‌' ನೋ. 

ತೊತ್ತಳಿಗೊಳ್‌ (ಕ್ರಿ). ನಜಂಗುಜ್ಜಾಗು ; ಅಜಿಗಿಜಿಯಾಗಂ : ಹಿಂಬರಿಕೆ 
ಯಡಿಯಲ್ಲಿ ಸಿಕ್ಕು ತೊತ್ತಳಿಗೊಂಡು ಸಾವವರೆ ನರಳಿಕೆಯ ಕಿವುಡುಗೇಳಿ, 
ಇಲ್ಲಿಯೂ ಅಲ್ಲಿಯೂ ಕೊನೆಗಾಣದಾಸೆಗಳ ಅಂತರ ಪಿಶಾಚಿಯೇ ! 
(ಉಯ್ಯಾಲೆ. ೪೨-೩). [ ತೊತ್ತಳಿ (ಆತೊಟ್ತುಲಬಂ) + ಕೊರ, ) 

ತೊತ್ತಳಿದುಳಿತ "ತೊತ್ತಳದಂಳಿತ' ನೋ. 

ತೊತ್ತಟಿ "ತೊಟ್ಟುಟ್‌' ನೋ. 

ತೊತ್ತಟಿಂದುಟ್‌ "ತೊಟ್ರೂಟ್‌ದುಟ್‌? ನೋ. 

ತೊತ್ತಲಟಿದುಲೌ "ತೊಟ್ಟುಟದುಟ್‌' ನೋ. 

ತೊತ್ತಿ (ನಾ). ಊಳಿಗದವಳು ; ದಾಸಿ: ಮತ್ತೊಂದು ಕಾರ್ಯಮೇನುಂ 
ಬಿತ್ತರಿಪೊಡಷಿಲ್ಲ ನಿನ್ನ ವಲ್ಲಭೆಗೆ ಕರಂ ತೊತ್ತಿಯರಾಗಿಯೆ ಬೆಸನಂ 
ನೆತ್ತಿಯೊಳಾಂತೆಯ್ದೆ ಮಾಟ್ಟುದಲ್ಲದೆ ನಮಗಂ (ಜಾಧಪು. ೬-೪9೦); ರಾಮ 
ನಿನ್ನೀ ಹತ್ತುತಲೆಗಳ ಕಡಿಯೆ ಬಳಿಕವರೆನ್ನ ತೊತ್ತಿಯರು (ಳೌಶಿರಾ. 
೧೦-೭೦) ; ಇವರು ತೊತ್ತಿಯರಂದದಿಂದೀ ದಿವಿಜಲೋಕದ ನಾರಿಯರು 
ನಾವಿವರೆ ನೋಡುವರಲ್ಲವೆನೆ (ನಿಧಾಗ. ೧೧-೮-೩೩). 

[ ತೊತ್ತು (ಎತೊಟ್ಟು) + - ಇ] 

ತೊತ್ತಿಗ (ನಾ). ಊಳಿಗದವನು ; ಸೇವಕ: ಬಿನುಗು ಕೋಡಗಿಗಳಿರ 
ನೀವೀತನಿಗೆ ತೊತ್ತಿಗರಾಗಿ ಸಾಯದಿರೆಂದು ಬೊಬ್ಬಿಅೌದ (*ಶಿರಾ. 
೧೯-೪೦) ; ಸಾಲವಿರುವವನು ತೊತ್ತಿಗನು ಲೋಕದೊಳ* ಸಾಲವೇ ಶೂಲ 
(ನೀತಿಚಿಂ. ೫1, ೧೯). "ಗಂಡುತೊತ್ತಿಗ' ಪರಾ. 

[ತೊತ್ತು (ಆ ತೊಟ್ಟು) + - ಇಗ) 

ತೊತ್ತು "ತೊಟ್ಟು' ನೋ. 

ತೊತ್ತುಗೆಯ್ಗು, ತೊತ್ತುಗೈಸು (ಕ್ರಿ). ಊಳಿಗವನ್ನು ಮಾಡಿಸು: ಸುರರ 
ನೆಆ್‌ ಗೋಳುಂಡೆಗೊಳಿಸಿದೆ ತೊತ್ತುಗೆಯ್ದಿದೆ ನೆರೆದ ಮರ್ಕಟರೆ (ಕಾಶಿರಾ. 
೨೧-೫೨). ತೊತ್ತುಗೈಸು : ಎನ್ನಯ ಹೆಂಡಿರೆಲ್ಲರನು ತೊತ್ತುಗೈಸುವೆ 
(ಳೌಶಿರಾ, ೧೦-೭೦).  [ ತೊತ್ತು (ಆ ತೊಟ್ಟು) + ಕೆಯ್ದು] 


೪-೫೨). 


15 


20 


ತೊದ 


ತೊತ್ತುಗೆಲಸ "ತೊಟ್ಟುಗೆಲಸ' ನೋ. 
ತೊತ್ತುಗೆಲಸಂಗೆಯ್‌ (ಕ್ರಿ). ಆಳಿನ ಕೆಲಸವನ್ನು ಮಾಡು ; ಊಳಿಗವನ್ನೂ 
ಮಾಡು ; ಸೇವೆಯನ್ನು ಸಲ್ಲಿಸಂ ; ತೊತ್ತುಗೆಲಸಂಗೆಯ್ಯವೇಳ್ದು [ಪಾಕಾಂ 
ಲಿತ್ತು)ದೃರಿಸು (ಬಸಪು, ೨೩-೨೯). 
[ ತೊತ್ತುಗೆಲಸ (ಎತೊಟ್ಟುಗೆಲಸ) + ಕೆಯ ] 
ತೊತ್ತುಗೈ "ತೊಳ್ತುಗೆಯ್‌' ನೋ. 
ತೊತ್ತುಗೈಸು "ತೊತ್ತುಗೆಯ್ಗು' ನೋ. 
ತೊತ್ತುಗೊಡು "ತೊಟ್ಟುಗೊಡಂ' ನೋ, 
ತೊತ್ತುಗೊಳ್‌ "ತೊಟ್ಟುಗೊಳ್‌' ನೋ. 
ತೊತ್ತುತನ "ತೊಟ್ಟುತನ' ನೋ, 
ತೊತ್ತುಬಡಕ "ತೊತ್ತುಬಡಿಕ' ನೋ. 
ತೊತ್ತುಬಡಿಕ, ತೊತ್ತುಬಡಕ (ನಾ). ಜಾರ; ವಿಷಯಲಂಪಟ: ತೊತ್ತು 
ಬಡಿಕಂಗೇಕೆ ತತ್ತ್ವವಿಚಾರ (ಅಮ್ಮತ. ೧-೪೩). ತೊತ್ತುಬಡಕ : ತೊತ್ತು 
ಬಡಕನಿಗೆ ಪರತತ್ತ್ವದ ವಿಚಾರೆವೇಕೆ (ಪುರಂದ. ೧-೩೧-೧); ತೊತ್ತುಬಡಕರಿಗೆ 
ತತ್ತ್ವ ಉಸುರದಿರು (ವಿಸಾಸು. ೭೮-೩); ತೊತ್ತುಬಡಕಗೆ ಬಹು ತತ್ತ 
ವಿಚಾರವ್ಯಾತಕೆ (ಪ್ರಸಕೀ. 8೧-೧). [ ತೊತ್ತು (ತೊಟ್ಟು) + - ಬಡಿಕ] 
ತೊತ್ತುಬುದ್ಧಿ (ನಾ). ವೇಶ್ಯಾಬುದ್ಧಿ: ಉಪರತಿಗೆ ಪರಪುರುಷನ ಬಯಸುವ 
ತೊತ್ತುಬುದ್ಧಿಯನೆಲ್ಲ ಬಿಡು ಕಂಡ್ಯ ಮನವೆ (ವಿದಾಕ್ಮ. ೩೧-೩). 
[ ತೊತ್ತು (ಎ ತೊಟ್ಟೂ) + ಬುದ್ಧಿ ] 
ತೊತ್ತುಮಗ ತೊತ್ತೂವಗ' ನೋ. 
ತೊತ್ತುವಗ, ತೊತ್ತುಮಗ (ನಾ). ತೊತ್ತಿನ ವಂಗ ; ದಾಸೀಪತ್ರ : 
“ದಾಸಂ ತೊತ್ತುವಗನಕ್ಕು” (ಮಂಗರಾ. ೭೧-೧೭). ತೊತ್ತುಮಗ : (ಕಿ). 
[ ತೊತ್ತು (ಆ ತೊಟ್ಟು) + ಮಗ] 
ತೊತ್ತುವೆಗ್ಗಡೆ (ನಾ). ರಾಣೀವಾಸದ ಮೇಲ್ವಿಚಾರಕ ; ಅಂತಃಪುರದ 
ಅಧಿಕಾರಿ ; “ತೊತ್ತುವೆಗ್ಗಡೆಗಳಂತರ್ವಂಶಿಕರಕ್ಕು” (ಮಂಗರಾ. ೭೯-೭). 
"ಅಂತರ್ವಶಿಕ' ಪರಾ. 
[ ತೊತ್ತು (ಎ ತೊಟ್ಟು) * ಪೆಗ್ಗಡೆ (< ಪೆರ್ಗಡೆ) ] 
ತೊತ್ತುವೆಸ "ತೊಟ್ರುವೆಸ' ನೋ. 
ತೊತ್ತುವೇಟ (ನಾ) “ವೇಶ್ಯೆಯ ಪ್ರಣಯಂ: ಕಡಿದರೋ ಸುರತೆರುವನೆಲವದ 
ಮಿಡಿಯ ಬಯಕೆಗೆ ತೊತ್ತುವೇಟಕೆ ಹಡೆದ ತಾಯನು ತೊಟಸಿದರೋ 
(ತೊರರಾ. ೪-೫-೦೧). 
[ತೊತ್ತು (ಆ ತೊಟ್ಟು) * ಬೇಟ (ಆ ಬೇಂಟ)] 
ತೊತ್ತುವೊಗು (ಕ್ರಿ). ಕಿಂಕರನಾಗು ; ದಾಸನಾಗು : ಲಿಂಗಜಂಗಮಕ್ಕೆ 
ತೊತ್ತುವೊಕ್ಕು ಲಿಂಗಜಂಗಮಪ್ರಸಾದಿಯಾದ (ಜನ್ಮವ, ಕ. ೩೮೮-೮30) ; 
ತೊತಶ್ತಿವೊಕ್ಕೆಂ ಮಹೇಶ್ವರ ನೀಂ ರಕ್ಷಿಪುದೆನ್ನನು (ಕಂಕಶ. ಸ, ಬಳೆ). 
[ ತೊತ್ತು (-ಆ ತೊಟ್ಟು) + ಪೊಗು (ಎ ಪುಗು)] 
ತೊತ್ತುವೋಗು (ಕ್ರಿ). ದಾಸಿಯಾಗಂ ; ಸೇವಕಿಯಾಗಂ: ಜೀಯ ತೊತ್ತು 
ವೋದಳು ನಮಗೆ ಜಯವನಿತೆ (ಶ್ರೀರಾಮಾ. ೬೫೩-೩೪೮). 
[ ತೊತ್ತು ( ಆ ತೊಟ್ಟು) * ಹೋಗು] (ಆಪೋಗ್ಕು)) 
ತೊತ್ತುಳಿ (ಕ್ರಿ). ಅಜಿಗಿಜಿಯಾಗುವಂತೆ ತಂಳಿ ; ಧ್ವಂಸೆಮಾಡು : 
ತೊತ್ತುಳಿದರೂನೂ ಥಥ್ಯ್ಮಳಿಸಿ ಹೊಳೆವೆ ಸಂಜೀವಭ್ರಮರೆನಂತೆ (ಆಕಳು. 
೨೧೫-೮) ; ಈ ದಿಬ್ಬವು. . . ಪುಣೆಯನ್ನೆಲ್ಲ ಒಂದು ದಿನ ತೊತ್ತುಳಿದು 
ಹಾಳುವಹಿಡುವಂತೆ ಇದು ನನ್ನನ್ನು' ಅಂಜಿಸಿದೆ (ಸಮಜೀ. ೧೦೯). 
[ಆ ತೊಟ್ಟುಟದುಟಿ] 


¢ ಈ. > 
46 | ತೊತ್ತುಟ್‌ "ತೊಟ್ಟುಟಿ' ನೋ. 


ತೊದ 'ತೋಡ್ಯ್ಕ' ನೋ. 


ತೊದನಾಡು 


ತೊದನಾಡು (ನಾ). ತೊದವರ ನಾಡು: ಹದಿನಾಡ ಹಲಸೀನ ತೊದನಾಡ 

ಬಾಳೇಯ . . , ನನಗೆಂದು ತಂದೆ ಅಣ್ಣಯ್ಯ (ಜಗೀತೆ. ೩೮). 
[ತೊದ (ಆ ತೋಡ್ಕ್ಯ) + ನಾಡು] 

ತೊದಭಾಷೆ (ನಾ). ನೀಲಗಿರಿಯ ತೋಡಜನಾಂಗದವರಂ ಆಡುವ 
ಭಾಷೆ : ೧೯೬೧ರ ಜನಗಣತಿಯಲ್ಲಿ ೭೬೫ ಜನ ತೊದಭಾಷೆಯನ್ನು ಆಡು 
ವವರಿದ್ದಾರೆಂದು ಹೇಳಿದೆ (ದ್ರಾವಿವಿ. ೧೫೫). 

[ತೊದ (ಆ ತೋಡ್ಮ) + ಭಾಷೆ) 

ತೊದಲ್‌, "ತೊದಳ್ಕ್‌' ನೋ. 

ತೊದಲ್‌, "ತೊದಳ್ಕ್‌' ನೋ, 

ತೊದಲ "ತೊದಳ' ನೋ. 

ತೊದಲಾಟ (ನಾ). ಮಕ್ಕಳ ಅಸ್ಪಷ್ಟವಾದ ಮಾತು : ತಪ್ಪಡಿ ತಪ್ಪೀಸಿ 
ತೊದಲಾಟ ಬಿಟ್ಟೂ (ಮೂರ್ತಿಕಾ. ೪೧-೫). 

[ ತೊದಲ್ಕು (ಆ ತೊದಳ್‌,) + ಆಟ) 

ತೊದಲಿಸು "ತೊದಳಿಸು' ನೋ. 

ತೊದಲು, "ತೊದಳ್‌,' ನೋ. 

ತೊದಲ್ಲು "ತೊದಳ್ಳ್‌' ನೋ. 

ತೊದಲುನಾಲಗೆ (ನಾ). ತಡವರಿಸುವ ಜಿಹ್ವೆ ; ತೊದಲುವ ನಾಲಗೆ: 
ಮೊದಲು ಭಜಿಸಿದೆನು ಈಶನನು ಸ್ತುತಿಗೈದು ತೊದಲುನಾಲಗೆಯಲ್ಲಿ 
ತಾಯ್ನುಡಿಯ ಹಿಡಿದು (ಕಎಪು. ೧೦-೬). 

[ ತೊದಲ್ಲು («ಎ ತೊದಳ್ಳ್‌) + ನಾಲಗೆ] 

ತೊದಲುನುಡಿ "ತೊದಳ್ನುಡ್ಕಿ' ನೋ. 

ತೊದಲುಮಾಡು "ತೊದಳ್ಮಾಡು' ನೋ. 

ತೊದಲುಮಾತು "ತೊದಳ್ವಾತಂ' ನೋ. 

ತೊದಲುಲ್ಲಿ, (ಕ್ರಿ). ತೊದಲುಮಾತನಾಡಂ : ಮಗು ತೊದಲುಲಿವೊಲು 
ತಾಯನು ಕರೆಯೆ, ಉಲಿವೆನು ಮಗುಳ್ಳುಲಿವೆನು ಶ್ರೀಹರಿಯೆ ನಿನ್ನ 
ನಾಮವನು (ಗಿಳಿವಿಂ ೨೬೭). [ತೊದಲ (ಆತೊದಳ್ಳ್‌) * ಉಲಿ] 

ತೊದಲುಲ್ಕಿ "ತೊದಳುಲಿ' ನೋ. 

ತೊದಲ್ನುಡಿ, “ತೊದಳ್ನುಡಿ,' ನೋ. 

ತೊದಲ್ನುಡಿ "ತೊದಳ್ನುಡ್ಕಿ' ನೋ. 

ತೊದಲ್ವಾತು "ತೊದಳ್ವಾತು' ನೋ. 

ತೊದಲ್ಲೊಲ್ಲಿಸು (ಕ್ರಿ). -ತೊದಲುಲ್ಕಿ; ತಲ್ಲಣಿಸುತೈದಿಯವ್ವಬ್ಛಿ ಬೇಯೆಂಬ 
ತೊದಲ್ಲೊಲ್ಲಿಸುತೆ, .. ಬಂದು ತೊಡೆಯಡರೆ (ನವಮೋ. ೧೫-೩೪). 

[ ತೊದಲ («ಎ ತೊದಳ್ಳಾ) * ಸೊಲ್ಲಿಸು] 

ತೊದಳ್‌,, ತೊದಲ್ಫ್‌, ತೊದಲಂ,, ತೊದಟಕ* (ಕ್ರಿ). ೧. ಮಾತಿನಲ್ಲಿ 
ತಡವರಿಸಂ : ನಿಮ್ಮನರ್ಚಿಪಾ ಬಾಯ್ಗೆ ನಮೋನಮೋ ತೊದಳದುನ್ನತ 
[ಪಾಠಾ. ದುಣ್ಮುತೆ]ಭಕ್ತಿಯೊಳೆಯ್ದೆ ಪಾಡುವಾ (ಪಂಪಾಶ. ೧೯). ೨. 
ಎದಂರಿಸಂ; ಪ್ರತಿಭಟಿಸಂ : ವಯಚಯನ್‌ ತುರಗಗೊಳ್ಳಾಗಿ ದುಗ. 
ದರಸನುಂ ತೊದಳ್ಳು ವೇಳೆಯವನಾಳು » ಪಟುಯುತ್ತಂ ಬಪ್ಪುದ 
ನನ್ನಗನ್ಕಾದೆ (ಸಾಇಇ. 1೩-1, ೨೨-೫; 923); ಸಂಗರಾಗ್ರದೊಳು ತೊದಳ್ಹ 
ಪರಾರುದಾತ್ತಕಲಿತೇಜಚಮೂಪನೊಟುಗ್ರಕೋಪನೊಳು (ಎಕ. ೫1, 
ದಾವಣ, ೪೪-೪೬: ಸು. 1180). ಐಇದಂ ಬಹಂಶಃ "ತೊಡರ್‌' ಎಂಬುದರ 
ಅಪಲಿಖಿತವಿರಬಹುದಂ. ತೊದಲ್‌, : ೩. ಮಕ್ಕಳಂ ಮುದ್ದಾಗಿ 
ಮಾತನಾಡು: ಸುರಿವ ಸುರಯಿಯರಲ ಮುಗುಳ್ಗಿ ಮೊಗಸಿದಳಿಕುಳಂಗಳಿಂ 
ತೊದ[ಲ್ವ[ಪಾಕಾಂ. ಕ್ವ] ಶಿಶುಶುಕಂಗಳಿಂ(ಪಂಪಛಾ. ೧-೫೮). ತೊದಲು: 
೧. ಅವಳ ಮಾತ ಕಲಿಯಲೆಂದು ತೊದಲುತಿಹುದು ಬಾಯಿಯು (ಅರಳು. 
೪೯೪-೨೨) ; ನನಗೆ ಭಯವಾಗಿತ್ತು ಎಂದು ತೊದಲಿದ ಕೋಷವ್ಯ 


೩೬೭೭ 


80 


30 


88 


ತೊದಳ್‌, 


(ಕಾಲೆಮ. ೧೭೦). ೩. ತೊದಲುತ ಮುದ್ದುಮುದ್ದಾಗಿ ರಸವೊಗಲು 
ಮಾತಾಡಿ (ಆನಂರಾ. ೧-೧೮-೦೦). A ತೊದಟ* : ೨. ನುಡಿದಡೆ ಕರ್ಣ 
ನಾಹವದೊಳಿನ್ನ )ಸುತಂ ಪಗೆಗೊಣ್ಣ ದರ್ಪ್ಪ[ದಿಂ] ತೊದಟ್ಟನಾಟಂಗೆ 
ವಾಯುತನಯೆಂ (ಸ%ಇಇ. ಸಸ, ೩೧-೧೪; 1044). ೪. ಸುಳ್ಳು ಹೇಳು: 
ಮೋಹಬನ್ಸನದ ತೊಡರ್ಪನೊಳ್ಳೊೊದಟ್ಲು ಮೋಹಿಸಿ (ಎಳ. ೪11, ಶಿಕಾರಿ. 
3೧೯-೨೪ ; 918) ; ಪರನಾರೀಪುತ್ರಕ ನಣ್ಬರ ತೊಟ್ಟು , . . ತೊದಟ್ಟರೆ 
ಬೀವ (ಎಕ. 11, ೩೧೭; ಸು. 950); ಖಣ್ಣಳಿ ವಾಸುದೇವ ಮೂಳ 
ಭದ್ರೋದ್ಭವನ್ನುಡಿದು ಪುಸಿಯರ್ತ್ತೊದಲ್ಲು ಕುಸಿಯಂ (ಎಕ. ೪, 
ಹೆಗ್ಗಡ. ೧೭-೧೨: 1083). "ಕೊದಲ್ಕು' ಪರಾ. 
[ದೇ. ॥ ಪರ್ಜಿ. ತೊತ್ತ್‌; ಕುವಿ, ತೊಥಲಿ./ ಹಿಂ. ತುತಲಾನಾ: 
ಪಂಜಾ. ತೊತ್ಸಾವುಣಾ ; ಒರಿ. ತೊತಳಾ, ತೊತಲಾ ; ಗುಜ. 
ತೊತ್ಕೂ, ತೊತ್ಸೂ, ತೊತ್ತ್ರೂ] 
ತೊದಳ್‌;,ತೊದಲ್‌,, ತೊದಲ್ಲೂ, ತೊದಳು (ನಾ).೧. ತಡವರಿಸುತ್ತ 
ಮಾತನಾಡಂವಿಕೆ: ಉಣ್ಮಿದ ಬೆಮರೋಳಿವಟ್ಟ ನಿಡುಸುಯ್‌ 
ತೊದಳಿಂಗೆಡೆಗೊಂಡ ಮಾತು (ಪಂಪಧಾ. ರಸನಾಗ್ರದೊಳ್‌ 
ತೆ೧ದಳ್ಳಿರಸಿದ ಮಾತಿನಿಂದೆಸೆದರಂಗನೆಯರ್‌ ಮಧುಪಾನಕೀಳಿಯೊಳ್‌ 
(ಕುಸುಮಾ. ೧೧-೧೬೦) ; ತೊದಳಂ ಮುಟ್ಟ ಕೊ [ದಳ್‌] ವಿಕಾರವಶಮಂ 
ಕೈಕೊಂಡ ಮೆಯ್‌ (ಬಹರಿ. ೩-೩೭). ತೊದಳಿನಿತಿಲ್ಲದೊಳ್ಳೆ ಸವ ವಾಣಿಯ 
ಜಾಣ್ನುಡಿ ಕೇಳಲಾಯ್ತು (ದಕಕು. ೧೨-೩). ೨. ಮಕ್ಕಳ ತೊದಲಂ 
ಮಾತು, - ಅಸ್ಪಷ್ಟವಾದ ಮಾತು: “ತೊದಳ್‌ ಶಿಶುವಚಂ” 
(ಕರಾನಿ. ೪೯); ಕಿವಿಗಿಂಪಂ ತೊ[ಪಾಕಾಂ. ಕೊ]ದಳೊಳ್‌ ಪೊದಟ್ಜ ನುಡಿಗಳ್‌ 
ಕಣ್ಣಬ್ಯಅಂ ರಾಗದಾಡುವ ಕೂಸಾಟದ ಚೆಲ್ವುಗಳ್‌ ಕುಡೆ °«. ಬಾಲ 
ನಿಂತೊದವಿದಂ(ಆದಿಫು. ೬-೧೨೪); ಕಿಚುನಗೆ ಲೋಳೆವಾಯ್‌ ತೊದಳೊಂದಿದ 
ನಾಲಗೆ , . . ನೆಜಿ್‌್ಶ ತನಗೊಪ್ಪುವರ್ಭಕನನೊರ್ವನನಾಂ ಪಡೆವಂದ 
ಮಾವುದೋ (ಸುಕುಮೂ. ೯-೯೯) ; ತೊದಳಿಸದ ತೊದಳ್‌ ಕೊಂಕಿಲ್ಲದ 
ದಟ್ಟಡಿ , , , ಭಾಲಭಾವಮಚ್ಚೆರಿ ಜಿನನಾ (ಅನಂಪು. ೬-೮) ; ತೊದಳಿಂ 
[ಪಾಳಾ. ಲಿಂ]ದೆ ನುಡಿಯೆ ಶಿಶುವದಟಲ್ಲಿ ತಪ್ಪನಾ ಚದುರನಾರೈಯ 
ದಂತೆ (ಅನುಸಾ. ೧-೨೦೩). ೩. ಸುಳ್ಳು ; ಹುಸಿ: “ತೊದಳ್‌ಎಪಸಿ” 
(ಕಮದ. ಪರಿ. ೨): “ತೊದಳೆಂದುಂ ಸುಳ್ಳೆಂದುಂ ಅನೃತಂ” (ಕರಸಾ. 
೨೬-೩೫೧) ; ಪರ್ವುವುದು ಕೀರ್ತಿ ಪುರಾಕೃತಪಣ್ಯದಿಂದೆ ಸಂಗಳಿಸು 
ವೆಂದೊಡೀ ಮಖದೊಳೇಂ ತೊದಳುಂಟೆ (ಪಂಪಳಾ. ೬-೧೯); ಮನ್ನಿಸಿ 
ಪಿರಿದೀವಂ ಶೊದಳಂನ್ನುಡಿಯನ್ನೊಡರ್ದು ಮಾಣನ್‌ (ಎಕ. 11, 
೧೩೧-೩೮; 982); ಇಟಿಿವಬೆಡಂಗನ ಕೊರಲೊಳ್ಳೊಂಕುಂಟೆ ನುಡಿಯೊಳೇಂ 
ತೊದಳುಂಟೆ, (ಗಡಾಪಖ. ೨-೬) ; ತನ್ಮುನಿ ಪೇಟ್ಜಿಣುವುತಮನಾನೀಗಳ್‌ 
ಬಿಸುಟಸ್ಟಿಗಳೇಂ ತೊದಳಿಲ್ಲಂ ನುಡಿವಂದವಿಂತೆ (ಸುಕುಮಾ. ೬-೩೦); 
ತೊದಳಲ್ಲೂ ನಾರದಂ ಪೇಟ್ದುದು (ಜಗವಿ. ೨-೪೬), ೪. ಅನುಮಾನ ; 


೪-೬೦); 


ಸಂಶಯಂ; ಶಂಕೆ: ಮೊದಲೊಳ್‌ ಸಮಾಸಪದಮುಮನೊದವಿಸಿ 
ಪೇ ಟ್ಲಿ ದಆ ತುದಿಯೊಳಸಮಾಸಪದಾಸ್ತದಮಾಗಿ ನಿಟ್‌ಸೆ ಕಬ್ಬಿನ 
ತುದಿಯಂತಿರೆ ವಿರಸಮಕ್ಕುಮದು ತೊದಳುಂಟೇ (ಕವಿರಾ. ೨-೮೬) ; 


ಧರಣಿತಳಂ ಕೀರ್ಶಿಸೆ ಕೇಳ್ದು ರಾಗಿಸುತ್ತಿರ್ಪೆವಿನ್ನುಮೇಂ ತೊದಳುಂಟೇ 
(ಆದಿಪು. ೦೪-೪೯) ; ಇಂತಾದ ಗಣದ ವತಿತ್ರಾಸಂತಶಿ ನಾಲ್ಕಕ್ಕು 
ಮಂತವರ್ಕೊೋರೊಂದರ್ಕಂತಯ್ದುಗಣಂಗಳ್‌ ಬರ್ಕುಂ ತೊದಳೇಂ ಸ್ಯಂಧ 
ಜಾತಿಯೊಳ್‌ (ಛಂದೋಂಬು. ೪-೨೨೯) ; ಎನ್ನ ಚಿತ್ತದೊಳೊಂದುಂ 
ತೊದಳಿಲ್ಲ[ಪಾಕಾ. ತಡವಿಲ್ಲ)ವೆನ್ನ ಸುಗುಣಕ್ಕುತ್ಕಾ೨ಂತಿಯಂ ಮಹಡುವೆಂ 
(ಗೆದಾಯು, ೯-೨೯೪); ಪರಮಜನಚರಣಯುಗಮಂ ಸ್ಮರಿಯಂಸಿ ತೊದಳಿಲ್ಲ 
ದೆರಡುಗೇಳದೆ ವಂನದೊಳ್‌ ಜಜ್‌ಯದೆ (ಧರ್ಮಾಮೃ. ೦೩-೭೨) ; ಚಂದ್ರ 


ತೊದಳ 
ಸೂರ್ಯರೆ ಮನುಷ್ಯಕುಮಾರಕರಾಗಿ ಬಂದರೇನುಂ ತೊದಳಲ್ತು (ಜಗವಿ. 
೭-ಂಬಿ. ೫. ವಂಚನೆ; ಮೋಸ; ಕಪಟ: ಏನಭಿಮತಮವರ್ಗ 


ವರ್ಗದನೇನುಂ ತೊದಳಿಲ್ಲದಿತ್ತು ಮನ್ನಿಸಿದಂ ಸನ್ಮಾನಪುರಸ್ಸರೆಂ (ಆದಿಪು. 
೧೫-೧೨) ; ಮನದೊಳ" ತೊದಳಿಲ್ಲದ ನಲ್ಮೆ (ಪಂಪಥಾ. 9-೧03) ; ನೀನುಂ 
ಪಾಂಡುತನೂಜರುಮೇನುಂ ತೊದಳಿಲ್ಲದೊಂದಿ ನಡೆವುದು ಮಗನೆ 
(ನೇಮಿಪು. ೧೦-೩) ; ದೂಷ್ಯರುಗಳ ವಸ್ತೂಗ್ರಹಣ ನಿಂದಿತರ್ಗನ್ನದಾನಂ 
ಬಳಿಕ್ಕೆ ಬಗೆಯೆ ತೊದಳಿಂ ಮಾಳ್ಪ ಬೆವಹಾರೆ ದೀಕ್ಷೆಯ:ದು (ಪಾಸೋಪು. 
ತೊದಲ್‌,: ೨. ವಶ್ಯಮಂತ್ರಾಕ್ಷರದಂತೆಪೊಲೆಲ್ಲರುಮಂ 
ಸೋಲಿಸಿದವು ತೊದಲ ನುಡಿವ[ಪಾಕಾಂ. ತೊದಳೊಳ್ಳುದಿದ] ರಾಮ 
ಚಂದ್ರನ ನುಡಿಗಳ್‌ (ಪಂಕಾಮಾ. ೩-೧೨೭); ಕಂದನಾಡುವ ಬಾಲಲೀಲೆಯಂ 
ನೋಡಿ ತೊದಲೊಂದಿದಿನಿವಾತನುಟ3 ಕೇಳ್ಸು (ಕೈಮಿಛಾ. ೧೮-3೦); 
ಲಾಲಾಜಲಂ ತುಳುಕಲ್‌ ಬರ್ಪ ತೊದಲ" ಮನಂಗೊಳಿಸಲ್‌ (ಕಾಕುಂತ. 
೧೦೩-೧೮೦). ೩. “ತೊದಲ್‌(ಪಾಣಂ. ತೊದಳ್‌, ತೊವಲ್‌] ನೂಳಿಂದು 
ನೆಟ್‌ ಪುಸಿಯೆನಲ್ಕನೃತಮಕ್ಕು” (ಕಬ್ಬಿಕ್ಕೆ. ೫); ದೊರೆಯೆ ಸಹವಾಸ 
ಮದರಿಂ ದೊರೆವುದು ಗುಣವೆ.ರಡುಮೆಂದು ನುಡಿವುದು ತೊದಲೇಂ 
(ನರದ. ೮೭-೨೩೦) ; ಕಳ್ಳರಿರ್ಕೈೆಗಳಂ ಬಿಗಿಸಿ ತೊದಲಂ ಮುಡಿಸಿ ಸುಳ್ಳು 
ನಾಲಗೆಯ ನಡುಗಿಸುತರವನೆರೆಗುಂ (೪ಾಲೂರ, ೭೭-೧೪೧). ತೊದಲ್ಲು: 
೧. ವಿಷಮರೆಣಭೀತಿಯಲಿ ಕಂದಿದ ಮುಸುಡ ತೊದಲಿನ ನುಡಿಯ 
ಮರಣದ 'ದೆಸೆಯ ಕೈಸನ್ನೆಗಳ ಕಾತರರೈದಿದರು ಪುರವ (ಕುಪ್ಶಾವಿ. ೪-೩೮). 
೨. ಮೊದಲೆವೆಗಳನು ಮುಕುಳಿಸೆನ್ನ ಸಿರಿಯೇ ತೊದಲನ್ನು ನಿಲ್ಲಿಸೆನ್ನೆಯ 
ಹೊನ್ನ ಮರಿಯೇ (ಕಎಪು. ೨೪-೨): ಮೊಳೆವಲ್ಲು, ಉಗುವ ಜೊಲ್ಲು, 
ದಟ್ಟಿತಡಿ, ತೊದಲ ನುಡಿ (ಚಂದ್ರಸ. ೧೭-೧೯). ೩, ಬದಲು ಮಾತಾಡಿದರೂ 
ತೊದಲು ಹೋಗಲಿಲ್ಲ (ಗಾಡ). ತೊದಳು: ೧. ಪೊಳೆವ ನಿಡಿಯಲರ್ಗಣ್ಣಳ್ಳಿ 
ಮಳಮಳಿಪ ನೋಟಮುಮನುಂತೆ ತೊದಳಿಸುವ ನುಡಿವ ನುಡಿಗಳ್ಗೆ 
ತೊದಳುಮನೆಕ್ಕೆಯಿಂ ತಳೆಯೆ (ಪಂಪಭಾ. ೭-೮೧ ವ); ತೊದಳಿನಿಂದೊರ್ಮೆ 
ಗದುಗದುಕೆಯಿಂದೊಮ್ಮೊಮ್ಮೆ , . . ಬೊಬ್ಬಿ ಡುತೆ (ತಿರುರೆ. ದೇ. 8-೩). 
೩. `"ತೊದಳು,ಸುಳ್ಳು... ಸಟೆ, ತಗಲು” (ಳನುಹು. ೪). ೬. ಗದ್ಗದ: 
ನೋಡಿ ಪರಮಾನಂದ ಮೂಡಿ ಸಂತಸದೊಳೊ-ಲಾಡಿ ಪುಳಕ ಸ್ವೇದ 
ತೊದಳು ಕಂಪನ ಮಜವೆಗೂಡಿ (ಹಕ. 8-೮0). "ಕೊದಲ್ಲು' ಪರಾ. 
ತೊದಲುತೊದಲು (ದ್ಧಿ ರ.ಕ್ರೈ) :  ಮಕ್ಕಳಕ್ಕರೆಯಿಂದೆ ತೊದಲು 
ತೊದಲಕ್ಕರಂ ನುಡಿದು ಕೈಮುಗಿದು ಕಂಬನಿಗರೆವನಂ ನೋಡಿ 
(ಶ್ರೀರಾಮಾ, ೩೦-೬೭); ನಾವು ಮಾತನಾಡಲು ಪ್ರಾರಂಭಿಸಿದಂದಿನಿಂದ 
ಈ ನಾನು, ನನ್ನ ಎಂಬ ಪದಗಳನ್ನು ತೊದಲುತೊದಲಾಗಿ ಉಚ್ಚರಿಸು 
ತ್ತೇವೆ (ಜೀವಾತ್ಮ. ೯). ತೊದಳಾಗು, ತೊದಲಾಗು ಎ ೧. ಸುಳ್ಳಾಗು ; 
ಹುಸಿಯಾಗಂ : ಪಾವಕನುರ್ಕುಗೆಟ್ಟಿದೆಂತುವೊ ತೊದಳಾಯ್ತು ದಾನಂ 
(ಪಂಖಭಾ, 7-೯೬) ; ತೊದಳಾಯ್ತೆನ್ನಯ ಪೂಣ್ಣ ಪೂಣ್ಕೆ (ಗದಾಯು. 
೬-೧೭) ; ನುಡಿ ತೊದಳಾದೊಡೊಂದು , , . ಅಧಿಪಂಗೆ ತಪ್ಪಿ ಬರ್ದ್ವಡೆ 
ಗಡಿವೇಳುವೇಳು ನರಕಂಗಳಿವೆಂದಪನಲ್ತೆ ಗಂಗಣಂ (ಎಕ, ೪. ಬೇಲೂರು. 
೧೨೪-೪೨; 1133); ತೊದಳಾಗದಾನೆಂದ ನುಡಿ, ದಿಟಂ ! (ನಡೆದಾ. 1, ೪೫೦); 
ನಿನ್ನ ಶಾಪವು ತೊದಲಂಗದು (ನಡೆದಾ. 1, ೫೩೦). ೨. ಏರುಪೇರಾಗು : 
ತೋಹಿನಲಿ ತೊದಳಾಗಿ ಗೋರಿಯ ಗಾಹಿನಲಿ ಗುಅ ಗಡಬಡಿಸೆ ಬಲು 
ಸಾಹಸಕಂಜುವೆವೆ (ಉುವ್ಶಾಅ. ೧೩-೧೭). 
[ ಎತೊದಳ್‌,./ತುಳು. ತೊದಳೆ./ಹಿಂ. ತುತಲೀ, ತುತಲಾ ; ನೇಪಾ. 
ತೊತೆ ; ಬಂಗಾಲಿ, ತೊತ್ಲಾ ) 

ತೊದಳ, ತೊದಲ (ನಾ). ತೊದಲು ಮಾತನಾಡುವವನು ; ಉಗ್ಗ ; 
ಗುಕ್ಕ (ಉಕ): ವೃಷಭದೊಳ್‌ ಚೆಂದ್ರನೋದಿ ನಿಲೆ ಮೂಗನೆನಿಕ್ಕುವನಂತಾ 


೩-೭೩). 


೩೬೭೮ ತೊದಳ್ನುಡಿ; 
ಶಶಿಯಂ ನೋಡುವೊಡೆ ಶುಭಪ್ರಕರಮಾತನೆನಿಕುಂ ತೊದಳಂ (ಜಾತತಿ. 
೪-೩೯). ತೊದಲ: ರಾಶಿಯ ಕೊನೆಯಲ್ಲಿ ಪಾಪಗ್ರಹಗಳಿದ್ದು , ,. ಆ 
ಚಂದ್ರನನ್ನು ಶುಭಗ್ರಹೆಗಳು ನೋಡಿದರೆ ಆತ ತೊದಲನಾಗುತ್ತಾನೆ 


(ಜಾತತಿ. ೪-೩೯ ಟೀಕೆ). 
[ ತೊದಳ್‌್‌ | + - ಅ್ಯ./ತುಳು. ತೊದಲೆ./ಹಿಂ.. ತೋತಲಾ”; 
ಮರಾ. ತೋಂತ್ಸು, ತೋತ್ರಾ, ತೋಂತ್ರಾ] 

ತೊದಳಿಲಿ (ನಾ). ೧. ಸುಳ್ಳಿಲ್ಲದುದು;ನಿಜವಾದಂದಂ. (ಗು). ೨. ಸಂಳ್ಳಿ 
ನಿಂದ ಕೂಡಿರದ ; ನಿಜವಾದ: ತಾಂ ಪದನರಿದು ಲೋಕಕ್ಕೆ ಪುಟವಹ 
ಬಾಯ್ಲಿನಿದಪ್ಪವು ತೊದಳಿಲಿ ನಾಣ್ಣು ಡಿಗಳಂ ಕಲ್ಪಿಪ್ಪನನಿತ್ತೆ ದಲ್‌ 
(ಸಂಸಪ. ೩೮-೩). ( ತೊದಳ್ಳ+ - ಇಲ್ಮಿ) 

ತೊದಳಿಸು, ತೊದಲಿಸು (ಕ್ರಿ). ೧. ಮಾತಿನಲ್ಲಿ ತಡವರಿಸು : ಉಂತೆ 
ಪೊಳಿವ ನಿಡಿಯಲರ್ಗಣ್ಣಲ್ಲಿ ಮಳಮಳಿಪ ನೋಟಮುಮನುಂತೆ 
ತೊದಳಿಸುವ ನುಡಿವ ನುಡಿಗಳ್ಗೆ _ ತೊದಳುಮನೆಕ್ಕೆಯಿಂ ತಳೆಯೆ 
(ಪಂಪಧಾ. ೭-೮೧ ವ) ; ಸುಯ್ಯ ಬಹಳದ ಭಟರು ತೊದಳಿಸುತೊಯ್ಯ 
ನೆಂದರು (ಕುವ್ಕಾಅ. ೧೯-೬). ೨. ಮಕ್ಕಳಂತೆ ತೊದಲಂ ಮಾತನಾಡು: 
ತೊದಳಿಸದ ತೊದಳ್‌ ಕೊಂಕಿಲ್ಲದ ದಟ್ಟಡಿ . . . ಮುಳಿಸಿಲ್ಲದ ಕಾಟಂ 
ಬಾಲಭಾವಮಚ್ಚರಿ ಜಿನನಾ (ಅನು. ೬-೮) ; ನಸುನಗೆಯ ತೋಟ್‌ದನು 
ಮಿಗೆ ತೊದಳಿಸಿದನಿಂತುಟನೇಕ ಬಾಲ್ಕವಿನೋದವನು ತೋಚಿ? (ಸಾಳ್ಕಛಾ. 

ತೊದಳಿಸಿ ನುಡಿವ ದಟ್ಟಡಿಯಿಡುವ ಕುಣಿವ 
ಲೀಲೆಯಂ ನೆಟ್ಟನೆ ಕುಮಾರಕರ್ತೋಲ್‌ದರ್ಜಾನಕಿಗೆ (ಜೈಮಿಧಾ. ೧೯-೫೦). 
ತೊದಲಿಸು: ೧. ನಾನು . . . ತೊದಲಿಸಹತ್ತಿದೆ (ಜ8ಂದುಟಿ. ೧೦೮): 
ಈ ಮಾತುಗಳನ್ನಾಡುವಾಗ ಅವರ ನಾಲಿಗೆಯು ಸ್ವಲ್ಪ ತೊದಲಿಸಿತು 
(ಬೆಂಗಾಳ್ಮೆ. ೧೬೬). ೨. ಮನದಲ್ಲಿ ಕೇಳ್ವನು ನಸು ತೊದಲಿಸುವ ಸೊಲ್ಲುಗಳ 
ನೋರೆಂತೆ ಪಂಚಾಕ್ಷರಿಯನೋದಿಸುವ (ಬಸಪು. ೪೭-೩೨). 

[ತೊದಳ್‌, +೬ - ಇಸ್ಯು) 

ತೊದಳು "ತೊದಳ್ಳ,' ನೋ. 

ತೊದಳುನುಡಿ "ತೊದಳ್ನಾಡ್ಕಿ' ನೋ. 

ತೊದಳುಲಿ. ತೊದಲುಲ್ಕಿ (ನಾ). ಮಕ್ಕಳ ತೊದಲುಮಾತು: 
ಹಕ್ಕಿಯಿಂಚರದಲ್ಲಿ ಮಗುವ ತೊದಳುಲಿಯಲ್ಲಿ. , . ನಲಿವ ಮೂರುತಿಯೆ 
(ವಿಸೀಗೀ. ೪೫-೨). ತೊದಲುಲಿ : ತೊದಲುಲಿಯ ಚುರುಕಿಂದ ಚಪ್ಪರಿಸಿ 
ಚೇರಿ, ಕುದುರೆ ಆಟವ ಗೈದ ನೆನಪು (ಕಎಪು. ೨೫-೨); ಪುಟ್ಟ ಕಂದಮ್ಮನ 
ಎಎ. ತೊದಲಂಲಿ ಕೇಳಿತು ಮೆಟ್ಟಿತು ಕೊಳಲಿನ ಸವಿಯ (ಇಂಡಾಪ. ೪೧-೯೫). 

[ತೊದಳ*, + ಉಲ್ಯಿ) 

ತೊದಳ್ನುಡಿ,, ತೊದಲ್ನುಡಿ, (ಕ್ರಿ). ೧. ಅಸ್ಪಷ್ಟವಾಗಿ ಮಾತನಾಡು ; 
ಮಾತಿನಲ್ಲಿ ತಡವರಿಸು: ಲೋಹಲಃ, ಅಸ್ಫುಟವಂಕ* ಎ ತೊದಲ್ನುಡಿ 
ವವನು (ನಾಜಿ, ಕಿ). ೨. ಮಕ್ಕಳಂತೆ ತೊದಲುಮಾತನಾಡಂ : 
ಚೆಂಬಾಯಿಂದಿನಿರಸದಂತೆ ನಸುಜೆೊಪ್ಲು ಸುರಿಯೆ ತೊದಳ್ನುಡಿವ ಸೊಗಸಂ 
(ಚಕವಿ. ೪-೮೯). ೩. ಸುಳ್ಳು ಹೇಳಂ; ಸುಳ್ಳಾಡು : ತೊದಳ್ನುಡಿಯದೆ 
ಪೋಗು (ಪಂಪಭಾ. ೮-೨೯) ; ನೆರೆದರ್ತೀಗತಣ್ಣಮಂ ಕುಡುವ ಚಲಂ 
ತೊದಳ್ನುಡಿಯದಿರ್ಪ್ಪ ಚಲಂ (ಎಕ. 11, ೧೩೩-೨೨; 982); ಆ ಧರ್ಮ 
ಪುತ್ರಂ ದಯಾಪರನೆಂದೆಲ್ಲರ -ಪೇಟ್ಮ ಮಾತು ಪುಸಿಯಾಯ್ತಾ ಕಾರ್ಮುಕಾ 
ಚಾರ್ಯನಂ ಗುರುವಂ ಬ್ರಾಹ್ಮಣನಂ ತೊದಳ್ನುಡಿದು ಕೊಂದಾಗಳ್‌ 
(ಗಡಾಯು. ೩-೨4). ತೊದಲ್ನುಡಿ, : (8). 1 ತೊದಳ್‌, + ನುಡಿ] 

ತೊದಳ್ನುಡ್ಕಿ. ತೊದಲುನಂಡಿ, ತೊದಲ್ನುಡ್ಕಿ. ತೊದಳಂನಂಡಿ (ನಾ). 
೧. ಮಕ್ಕಳ ತೊದಲುವರಾತು : ಮುಖಸರಸಿಜದೊಳ್‌ ದರಹಸಿತಂ 
ನೆಗಟ್ವ್‌ನಂ ತೆದಲ್ನುಡಿ ನುಡಿದು (ಅದಿಪು. ೮-೩); ಜಿನೋಕ್ತಿ ಮೊದಲಲ್ಲು 


10 


16 


೩೦-೪೬) ; 


20 


25 


30 


40 


45 


ತೊದಳ್ಮಾಡು 


ಮದಂಗದೊಳೆಂಬವೊಲ್‌ ತೊದಳ್ನುಡಿ ನುಡಿ ಪು. ೧೦-೮೨): 
ನುಡಿಗಲ್ವಂತೆ ತೊದಳ್ನುಡಿ ನುಡಿಯಿಸಿದಂ ತನಗೆ ಪೋಲ್ತ ವಾಕ್ಕನ್ನಿಕೆಯಂ 
(ಅರ್ಥನೇ. ೨-೩೧); ಇಡಿದ ಲಾಲಾಜಳಂ ಶಿವಪ್ರಸಾದಂ ತೊಡಳ್ನುಡಿ 
ಯೆಲ್ಲ ಶಿವಕೀರ್ತನೆಯು (ಸೌಂದಫು. ೩-೧0) ; ಜೊಲ್ಲು ಸುರಿವ ಮುದ್ದು 
ಮೊಗದಲ್ಲಿ ನಗೆಯಾಂತು ಸೊಲ್ಲಿಸುವನು ತೊದಳ್ನುಡಿಯ (ಮೋಹತ. 
೧೭-೬೯). ವಿ. ಸುಳಂಮಾತು : ಮನುಕುಲದೊಳ್‌ ತೊದಳ್ನುಡಿ ಪೊದ 
ಟ್ಗುಮೆ (ಪಂಠಾಮಾ, ೬-೯೫), ೩. ಮೆಲುದನಿಯಲ್ಲಿ ಆಡುವ ಗಂಭೀರ 
ವಾದ ಮಾತು : ನೆಗಟ್ಟಿ ಮರಾಂಗನಾಜನದ ರೂಪುಗಳೆಲ್ಲಮದೀಕೆಯೊಂದು 
ದೇಸೆಗೆ... ನೆಗೆಬಳ್ಟೊಂದು ಮೆಲಿನ ತೊದಳ್ನುಡಿಗಪ್ಪೊಡ ಮೆಯ್ದೆ ವಾರವೇಂ 
(ಆದಿಪು. 3-೭೫) ; ಆಕೆಯ ಮುದ್ದು ವೆರಸಿದ ತೊದಳ್ನುಡಿಗಂ ಪೂಮಾಲೆ 
ವೆರಸಿದ ಬಬಲ್ಮುಡಿಗಮಲಂಪುವೆರಸಿದ ನೋಟಕ್ಕಂ ... ನಾಣ್ವೆರಸಿದ 
ಭಾವಕ್ಕ ಮೊಲ್ಲುವೆೊಜಲ್ಲುಮಿರೆಯಿರೆ (ಪಂಪಭಾ. ೪-೧೭ ವ) ; ತೊದಲ್ನುಡಿ 
ಗಳೊಪ್ಪಿ ಪುಷ್ಪಚಯಮಂ ಸುಗಂಧಂಗಳಂ . , , ವಿದಗ್ಗೆ ಮಡಗಿಟ್ಟು 
ತಂದು ತನಗೀವೊಡೆ (ಮದತಿ.೧೧- ೫೦). ೪. ಇಂಪಾದ ಧ್ವನಿ,-ಕುಕಿಲು : 
ಒಲವಿಂದೋಲಗಿಸುವೆನೀ ನೆಲದೆಜ್‌ಯನನೆಂದು ಬರ್ಪವೋಲ್‌ ಬಗ್ಗಿಪ 
ಕೋಗಿಲೆಯ ತೊದಲ್ನುಡಿ ಬಿರಯಿಯನಲೆಯುತ್ತಿರೆ ಬಿಡದೆ ಬಂದು 
ದಂದು ಬಸಂತಂ (ಕಲ್ಬಳಾ. ೫೨). ತೊದಲುನುಡಿ : ೧. ತೊದಲುನುಡಿ 
ಗಲಿತು ಮುದ್ದಾಗಿ ಬಾಳ್ವವನಯ್ಯೋ ಪದೆದು ದಟ್ಟಡಿಯಿಟ್ಟು ನಡೆದು 
ಬಾಳ್ವವನಯ್ಕೋ (ಸಾನಂಜೆ. ೪-೯೧ ರಗಳಿ); ಪರಮತತ್ವಾಮೃತವೆ 
ಮೊಲೆವಾಲ್‌ . .. ಮೃದುಸೂಕ್ತಿಗಳೆ ತೊದಲುನುಡಿ (ಬಸಪು. ೨-೦೧) ; 
ತೊದಲುನುಡಿಗಳಂಬೆಗಾಲು ದಟ ಡಿ ಮುದವೊದವಿದ ಧೂಳಾಟದಿಂದ... 
ಕುಮಾರರೊಪ್ಪಿದರು (ಕಂನವಿ ೪-೮೧). ೨. ಶಿಷ್ಟಂಗೆ [ಪಾಕಾಂ. ಸೆಟ್ಟಿಗೆ] 
ತೊದಲುನುಡಿಯೇಕೆ (ಸರ್ವಜ್ಞ. ೧೪೬೪). ತೊದಲ್ನುಡಿ : ೧. ನುಡಿಗಲಿ 
ಸಿದಂ ತೊದಲ್ನುಡಿ ಪಡೆವಿನೆಗಂ ಪಿತೃಯುಗಕ್ಕೆ ಕರ್ಣುಮೃತಮಂ 
(ಸಂರಾಮಾ. ೧-೭೯) ; ತೊದಲ್ಲು [ಪಾಕಾಂ. ಕ್ನ)ಡಿಗೇಳ್ವಲಂಪಿನಿಂ. .. 
ಸಲೆ ನುಡಿಸುತ್ತುವಿಂರ್ಪ ನೆವದಿಂ ನುಡಿಗಲ್ಪನಿಳೇಶನಂದನಂ (ಕುಸುಮಾ. 
೬-೧೩೧) ; ಪರಮಶಿವಭಕ್ತತತಿ ತಮ್ಮ ಕಂದನ ತೊದಲ್ಲುಡಿಗಳೆಂದು 
ಮೆಯ್ಯುರ್ವಿ ಪುಳಕಂದಾಳ್ಹು ಲಾಲಿಸುತಿರೆ (ಪದ್ಮರಾ. ೧-೩೩) ; ಪಾಡು 
ಎಂಚರಕೆ ಕೋಗಿಲೆ ತೊದಲ್ನುಡಿಯ ಮಾತಾಡುವುದಕೆ ರಾಜಕೀರ , . , 
ಜೋಡಿಸಿಕೊಟ್ಟರುತ್ಸ ವದಿ (ಮೋಹತ. ೧೯-೭೭). ವಿ. ಪಿತರಂ 
ಪುತ್ರನಂ ತೊದಲ್ನುಡಿಯಂ ನುಡಿಸಿದಂ[ಪಾತಾಂ. ತೊದಲ್ಲುಡಿಯನೆನಿಸಿದಂ] 
(ಕದ್ಮಾನು. ೨೦೫ ಪ್ರಯೋ). ೩. ಆ ಹುಡುಗನು ತೊದಲ್ನುಡಿಯಲ್ಲಿ. . . 
ತಮ್ಮ ಬಳಿ ವಿದ್ಯಾದಾನವನ್ನಪೇಕ್ಷಿಸಿ ಬಂದಿರುವೆನು ಎಂದು ಹೇಳಿ (ಮಣಿಸ. 
೬೦). ತೊದಳುನುಡಿ : ೧. ಬಾಲರ ತೊದಳುನುಡಿಯ ತಂದೆತಾಯಿ 
ಗಳಾಲಿಸಿ ಕೇಳ್ದು ತಪ್ಪಿರಲು ಆಳೋಕಿಸರಂತೆ ಕೃತಿದೋಷಮಿರೆ ತಿದ್ದಿ 
ಬಾಲನಹೆನು ನಾ ನಿಮಗೆ (ಅಂಜಶ. ೧-೧೦೪). ಹ. ನಡೆತಂದರ್‌ ಚೆಲ್ವಿಂ 
ದೊಳ್ನುಡಿಯ ತಡಂನುಡಿಯ ತೊದಳು[ಪಾಳಾಂ. ಳ]ನುಡಿಯೊಳ್ವೆಂಡಿರ್‌ 
(ಆಗವಿ. . ೪-೧೨೬) ; ಗದುಗದಗಂಠದಿಂ ತೊದಳುನುಡಿಗಳಿಂದ ಹೃದಯ 
ಸಖನೊಳಿಂತೆಂದು . . . ಕೇಳಿದೆನು (ಅಂಜಕ. ರಂಜಿಸುವ 
ಯಮರಾಜನೋಲಗ ಕಂಜನಾಭಮುಕಂಂದಗಾಯ್ತೆ ... ಎಂಬೀ ತೂದಳು 
ನುಡಿಗೇಳ್ದು (ನಿಧಾಗ. ೬-೩-೪). [ತೊದಳ್ಳ್‌ + ನುಡಿ] 
ತೊದಳ್ಳಾಡು, ತೊದಲುಮಾಡು (ಕ್ರಿ). ೧. ತಡವರಿಸುವಂತೆ ಮಾಡು: 
ಬಾದಿನೊಳವೋದಿನೊಳಂ ವಿಬುಧರ್ಕ್ಯಳಂ ತೊದಳ್ಳೂಡುವ ರಾಜಕೀರೆತತಿ 
(ಸೌಇಇ. 1೫-1, ೨೬೭-೨೩ : 1160). ತೊದಲುಮಾಡು : ೨. ಹುಸಿಯಾಗು 
ವಂತೆ ಮಾಡಂ : ಒಮ್ಮೆ ಆಡಿದ ಮಾತನ್ನು ತೊದಲುಮಾಡುವುದಕ್ಕೆ 
ಬಲಿಯು ಒಪ್ಪಲಿಲ್ಲ (ನೀಗಟ್ಟು. ೧೬೮). [ತೊದಳ್‌ + ಮಾಡು,] 


೫8-೧೦೧) ; 


೩೬೭೯ 


20 


26 


30 


40 


46 


ತೊನಸೆ 


ತೊದಳ್ವಾತು, ತೊದಲುಮಾತಂ, ತೊದಲ್ವಾತು (ನಾ). ೧. ಮಕ್ಕಳ 
ತೊದಲುನುಡಿ : ತೊದಳ್ವಾತ ಮಾತನಾಡುವ ಮುದ್ದುಗೆಯ್ವ ಭೂತಳೆ 
ದೊಳೆಗಂಬೆಗಾಲಿಟ್ಟು ನಡೆವಂತೆ ಚೇತನವಾದುದಂಗಜಗೆ (ಮೋ ಹತ. 
೧೧-೩೯) ; ಶಿಷ್ಟೋಕ್ತಿಗಳಂ ತಾಂ ಪೇಳ್ದು ಪೇಳ್ವಂತಿರೆ ಕಲಿಸಿ ತೊದಳ್ಳಾತು 
ಚೆಲ್ವಾಗೆ ವಾಮಾಕ್ಷಿಗೆ ಪುರ್ಬಿಂ ಜರ್ಬಿನಿಂ ನೋಡೆನುತಲ್‌ಪಿ ನೃಪಂ 
(ರಾಜಕೀ. ೪-೭೦). ೨. ವ್ಯರ್ಥವಾದ ಮಾತು: ತೊದಳ್ವಾತಿನೊಳೇನೋ 
ಪಾಂಡವರ ಕೈಯೊಳೆ ನಿನ್ನ ನಿಸೇಕವಹಿಗದೇ (ಪಂಪಥಾ. ೯-೪೯). ತೊದಲು 
ಮಾತು : ೩. ಅಸ್ಪಷ್ಟವಾದ ಮಾತು: ಕೆಲಂಬರು ತೊದಲುಮಾತುಗಳ 
ನಾಡುತ ಕಣ್ಣುಗಳಂ ಮುಚ್ಚಿ ಕೈಸನ್ನೆಗಳಂ ಮಾಡುವರು (ಸೌಗ 9 ಥಿ. 
೧೪೨-೧೧); ಲೋಹಲಃ , ಅಸ್ತುಟವಾಕ್‌-೨ ವ್ಯಕ್ತವಾಗದೆ ತೊದಲು 
ಮಾತನಾಡುವವನ ಹೆಸರುಗಳು (ಸಿದ್ಧಾಂತಿ. ೨೮೭). ತೊದಲ್ವಾತು : 
೧. ಪಸುಳಿತನದೊಳ್‌ ಪ್ರಣವಮಂ ಶರಣಗಣಕೆ ಬೋಧಿಸುವನೀ ಕುವರ 
ನೆಂಬೊಲ್‌ ತೊದಲ್ವಾತು ರಂಜಿಸಿದುವು (ಜಿಲಪು. ೫-೪೧). ೪. ಮುದು 


ಮಾತು : ಮಾತೆಯ ಪಕ್ಷಪುಟವ ಸೇರುವ ತೊದಲ್ವಾತ ನುಡಿದು 
ಬಿನದಿಸುವ ಗಿಳಿವಟ್‌ಗಳ ರೀತಿಯು ಕಂಡಳಾ ಸೀತೆ (ಕಂನವಿ. 
೪-೪೭). [ತೊದಳ್‌ * ಮಾತು, ) 


ತೊದಳ್ಳಿ (ನಾ). ಒಂದು ಸ್ಥಳದ ಹೆಸರು: ಬನವಸೆಯ ಚಟ್ಟ ನಾಗರೆಕಣ್ಣಕ್ಕೆ 
ಮುನಿದು ಪರಿಯನಟ್ಟಿ ದಡೆ ತೊದಳ್ಳಿಯನಿಜಕಿದು (ಎಳ. ೪111, ಸೊರಬ. 
೨೩೪-೮ ; 999). [72] 

A ತೊದಟಿ* "ತೊದಳ್‌,' ನೋ. 

ತೊದಟ್ಟು (ಕ್ರಿ). ಎದುರಿಸು; ಪ್ರತಿಭಟಿಸು : ಕುಲದೀಪತಿಲಕ ಗೋಪಾಲ 
ರಾಜ... ಅಟ್ಟಿ ಪೊಯ್ದು ನುಗುಟ್ಟು ಬ್ಚಿ ತೊದಟಿಸ್ವಿ ಮಲ್ಲಮಾಟ? 
ಯೊನ್ಮಾಸುರಮಪ್ಪಿನಂ ಪೆಣೆದು ಕಟ್ಟಿದಂ (ಎಕ. ೪1, ಚಕ್ಕಮ. ೭೬-೨೧; 
ಸು. 1060 9). .[ ತೊದಟಕ್‌ (ಎತೊದಳ್‌,) ೬ -ಚ್ಯು) 

ತೊದುರು "ತೊಡರು, ನೋ. 

ತೊನಗು "ತೊಲಗು' ನೋ. 

ತೊನಚಿ "ತೊನಸಿ' ನೋ. 

ತೊನಚೆ "ತೊನಸೆ' ಮೋ. 

ತೊನಪೆ (ನಾ). ಒಂದು ಬಗೆಯ ಮರ ; ಹೊಂಗೆ : “ ಗುಚ್ಛಕರಂಜಃ- 
ತೊನಪೆ, ಹೊಂಗೆಮರ ” (ಓಷಧಿ. 8೫೦). |? 

ತೊನಸಿ "ತೊನಸೆ' ನೋ. 

ತೊನಸೆ, ತೊಣಚಿ, ತೊಣಚೆ, ತೊಣಸಿ, ತೊಣಸ್ಸೆ, ತೊನಚಿ, ತೊನಚೆ, 
ತೊನಸಿ (ನಾ). (ನಾಯಿ, ಕುದುರೆ ಮುಂತಾದುವುಗಳ ಮೈಯಲ್ಲಿ 
ಸೇರಿಕೊಳ್ಳುವ) ಒಂದಂ ಬಗೆಯ ನೊಣ : ಪಶುವಿನೊಳಲ್ಲಿರೆಲೇಂ 
ತಾನೆಂತೊ ತೊನಸೆಯೋ ನೊಣವುಗಳೋ (ಸಮಪ. ೯-೬೧) : ಅಗಸೆಯ 
ಮರಕ್ಕೆ ತೊನಸೆ ಮಚಿಕಿದುಂಬಿಯೆಂಬಂತೆ (ಧರ್ಮಾಮೃ. ೭-೨೨೯); ತುಂಬಿ 
ಪತಂಗ ನೊಣ ತೊನಸೆ ಮೊದಲಾದುವಕ್ಕೆ ಸ್ಪರ್ಶನ ರಸನ 
ಘ್ರಾಣಮಕ್ಕು (ಶಾಸ್ತ್ರಟೀ. ೧೧೭-೬); ನೀನು ತೊನಸೆಯ ಕೊಲೆಯ ಮಾಡಿದೆ 
ಮುಳ್ಳುಮೊನೆಯಲಿ (ಸಂಥಪ. ೧೪-೧೬). ತೊಣಚಿ: ತೊಣಚಿ; ಗೋಮಕ್ಷಿಕ 
(೫೯೭. ಇಂಕನಿ). ತೊಣಚೆ : (8). ತೊಣಸಿ: ಹಾಲುಗೆಚ್ಚಲು ಬಳಿಯ 
ತೊಣಸಿ ಹತ್ತಿಕೊಂಡು ಕಾಲವನು ಕಳೆವ ಬಗೆ ಬಲ್ಲಿರೆಲ್ಲ ವೇಳೆವೇಳೆಗೆ 
ಹಸುವ ಕರೆದುಂಬ ನರನಂತೆ ಕೀಳು ತೊಣಸಿಯು ಉಂಡು ಹರುಷ ಪಡ 
ಬಲ್ಲುದೆ (ವಿದಾಕ್ಮ. ೧೮-೨). ತೊಣಸ್ಕೆ : ಬೆನ್ನಟ್ಟುವ ಘೋರರೂಪಿ 
ಆರ್ಗಸ್‌, ಕಡಿದು ರೂಪಗೆಡಿಸಲೆಂದು ಎಡೆವಿಡದೆ. ಹಾಯ್ದು ಬರುವ 
ತೊಣಸೆ . . . ಅವಳ ಪಾಲಿಗೆ ಬೆನ್ನಟ್ಟಿದ ಬೇತಾಳಗಳು (ಬದ್ಮಪ್ರ. 11, 
ನಾಟಕದ ಸಮಸ್ಯೆ). ತೊನಚಿ: ತೊನಚಿಯಂ ಕೊಂದ ಪಾಪಸಮೇತ 


ತೊನಹು 


ಮಾಂಡವ್ಯನಾ ಶೂಲದೊಳು ಬೀಳ್ದ್ಡ (ವೀಕೈಪು. ೪-೩-೩೧). ತೊನಚೆ ; 
ವಾನರಕೊದಗಿದ ಶೊನಚೆಯ ಕಾಟ (ಅವಧೂ. ೧೧) ; ಜ್ಞಾ ನೋತ್ತರೆ 
ಮಾರ್ಗಕೆ ಜಂಜಾಟ ವಾನರಕೊರಲಿದ ( ದಗಿದ ತೊನಚೆ ಕಾಟ (ಅಕಷ. 
೧-೦೦೬). ತೊನಸಿ : ಲಿಂಗದ ಚಿತ್ತದಲ್ಲಿ ಕರ್ಣದೊಳಗೆ ತೊನಸಿ ಹೊಕ್ಕು 
ಗೋಳಿಟ್ಟು ಬಾಧಿಸಿದಂತಾಯಿತ್ತೆಯ್ಕಾ (ವಜಸಂ. ೧೩೪-೬೮) ; ವರತಪವ 
ಕೆಡಿಸಬೇಕೆಂದು ತೊನಸಿಗಳಾಗಿಯೆಟಗೆಟಗಿ ಕರ್ಣಕ್ಕೆ (ಪ್ರೌಾಢರಾ. ೪-೨೪) ; 
ತೊನಸಿ ಮುದಿ ಎತ್ತ ಹಟೌಶಿಂದು ಹುಳಗಳನು ಜನಿಸಿ ಬಿಟ್ಟಂತೆ (ಸರ್ವಜ್ಞ. 
968೭) ; ತೊನಸಿಯು ತನ್ನ ತತ್ತಿಗಳನ್ನು ದನಗಳ ತೊಗಲಿನೊಳಗೆ 
ಹಾಕುತ್ತದೆ (ಮಂಬಯಿ. ೫-೧೪೫). 

ತೊನಹು (ನಾ). ತೂಗಾಟ; ಒಲೆದಾಡುವಿಕೆ: ಕೆಂಚುಗೂದಲ ನಿಟ್ಟೊಡಲ 
ನಿಡುದೋಳ ತೊನಹಿನ ಮುಟ್ಟದೆವೆಗಳ ನಟ್ಟನೋಟದ ... ಪ್ರಭುಲಿಂಗ 
(ಪ್ರಥುಲೀ. ೨೨-೩೩). [ತೊನ್ನೆ * -ಹ್ಯು) 

ತೊನೆ; (ಕ್ರಿ). ೧. ಅಲುಗಾಡು ; ಅಲ್ಲಾಡು : “ತೊನೆದುದು ತೊಗಿದು 
ದೊಲೆದುದುಮೆನುತಲ್ಲಾಡಿದುದು ನಡುಗಿತೆಂದೆನಲದು ಕಂಪನಮಕ್ಕು " 
(ಕವಿಕಂ. ೨೩೪); ಮನಸಿಜನೃಪಲೀಲಾಲಾಂಛನಂ ಸ್ವಸ್ತಿಕಂ ಸ್ತ್ರೀಜನದೊಳೆಸೆದು 
ನಿಂದತ್ತುತ್ತರೀಯಾಂತರೀಯಂ ತೊನೆಯೆ (ಅದಿಪು. ೧೧-೧೫೨) ; ಅರಿವ 
ನಡುವುಡಿವ ನೇರ್ಗೋಲ್ವರಿದುರ್ಚುವ ನಟ್ಟು ತೊನೆವ ಕಣೆಗಳ್ಗೆ 
ವೆೊಗಂದಿರಿಯದೆ (ಪಂಪಥಾ. ೧೦-೭೪) ; ತೊನೆಯೆ ಕುರುಳ* ಕದಕ್ಕದಿಸೆ 
ತುಂಗಕುಚಂ (ಮಲ್ಲಪು. ೧೨-೩೦) ; ತೊನೆವ ಬಾಲಂ ಕುಸಿದ ತಲೆ... 
ದೈನ್ಯವಿಡಿದ ಕಿಜುದನಿವೆರಸು ಬಂದೊಂದು ಕೃಷ್ಣಶುನಕ ಬಿರ್ದುದು 
(ನಿದ್ದಕಾ. ೭-೪೩) ; ತೊನೆವುತಿಹ ಚಿತ್ರದ ಪತಾಕೆಗಳ ಜೋಕೆಗಳ ಕೋಟಾ 
ವಳಿಯುಮೆಸೆದುದು (ಕೆಬಪು. ೪೨-೨೧) ; ಮುತ್ತಿನ ಲಂಬಣಂ ತೊನೆವ 
ತೊಂಡಲ ಬಜ್ಜರಬೊಟ್ಟು (ಅಳವಿ. ೩೪೯). ವಿ. ತೂಗಾಡು ; ಒಲೆ 
ದಾಡಂ : “ತೊನೆ ಆಂದೋಲನೇ (ತೂಗಾಡು)" (ಕಮಧಾ); ಪಂಚಬಾಣ 
ಕೃಪಾಣ ಪಟ್ಟದೊಡನೆ ಕೊನೆಯ ಬಿಣ್ಣಿಂ ತೊನೆದು ತೂಗದ ಪೂಗವನಮಿಲ್ಲ 
(ಪೂರಾಮಾ, ೧-೦೦೭ ವ); ತೊಗಿ ತೊನೆದು ಮೆಯ್ಮಲ್‌ವ ಹಂದಿಯನು 
ಕೌಶಿಕ ಕಂಡನು (ಹಡಕಾ. ೬-೬೦) ; ಹರಿಸದಿಂ ತೂಗುತುಂ ಬಾಗುತುಂ 
ತೊನೆಯುತುಂ ಭರವಸದಿ ನಲಿವುತುಂ ... ಅದೇಂ ನೆಗಳ್ಳೆರೋ (ಪದ್ಮಕಾ. 
೬-೬೨) ; ಕೋಳ ಮೈಯಲಿ ತೊನೆದು ನೋಟದ ಢಾಳದಲಿ ಧವಳಿಸಿಯೆ 
-  * ಒಪ್ಪಿರ್ದಳಾ ಮಾಯೆ (ಪ್ರಥುಲೀ. ೪-೫೬) ; ತೂಗುತೆ ತೊನೆಯುತೆ 
ಬಳ್ಳುತೆ ಬಾಗುತೆ , . , ಸೊಂಪಾಗಿರ್ದುವು ಕಣ್ಣೆ ಗಂಧಶಾಲಿವನಂಗಳ್‌ 
(ರಾಜಕೀ. ೨-೧೦) ; ಗಿಡವೂ ' ಒಪ್ಪಿಕೊಂಡು ತಲೆಯಾಡಿಸುವಂತೆ ಗಾಳಿಗೆ 
ಅತ್ತಿತ್ತ ತೊನೆಯಿತು (ಈಕಥೆ. ೬೪); ಆತನ ಮನಸ್ಸು ಒಮ್ಮೆ ತೊನೆಯಿತು 
(ನಡದಾ. 11, ೧೪೯೩೫). ೪. ಅಲುಗಾಡಿಸು ; ಅಲ್ಲಾಡಿಸು: ಪಲ್ಲಂ 
ಕುಜುಕುತ್ತುಂ ಮೆಯ್ಮಂ ತೊನೆಯುತ್ತು೨ ಭೋಗಂಗಳಂ ಚಿಂತಿಸುತ್ತುಂ 
(ಧರ್ಮಾನ್ಮು. 8-೧೩೬) ; ಮೈಯಂ ತೊನೆದುದ್ದಂ ನೀಡಿ ಗೋಣಂ ನವದಿನ 
ಮುಖದೊಳ್‌ ಕುಕುುಟಂ ಕೂಗಿತಾಗಳ್‌ (ಕುಸುಮಾ. ೪-೭೨); ಘನಕೋಪಾ 
ಟೋಪದಿಂದಂ ಕುಲಕುಧರೆಮಹಾಶೃಂಗಮಂ ಕೋಡ ಕೊಬ್ಬಂ ತೊನೆ 
ದೀಡಾಡುತ್ತೆ ಬಪ್ಪ ದ್ವಿರದಪಶಿಯಂ . ನೋಡುತ್ತೆ (ಸೂಕ್ತಿಸು. 
೩-೩೪) ; ನೆಣನೆ ತಿಂದು ತಣಿದು ತಲೆಗಳ ತೊನೆವ ಬೇತಾಳತತಿ (ಜಬಪು. 
೪೦-೨೭); ನಗೆಮೊಗದೊಳಂಗಮಂ ತೊನೆಯುತ್ತೆ ಸಂತಸಂಬಡುತಿರ್ದರು 
(ಕೀಷರಾ. ೨೪-೩೫). ೫. ನಡಂಗು ; ಕಂಪಿಸು : “ತೊನೆ, ಒಲೆ, ತೂಗು, 
ಸೆಡೆಪು, ಅಲ್ಲಾಡು, ನಡುಕಂ- ಈ ೬ ಕಂಪನೆಂ” (ಕಕೆಸಾ. ೩೧-೬೫೦) ; 
ಗ್ರಹಪೀಡಿತನೆಂತೆ ತೊನೆಯುತ್ತುಂ ತೂಯ್‌ ಸತ್ತೆ ಶಿಶುವಿನೆಂತೆ 
ಬಾಯಿ ಡುತ್ತು೦ (ಧರ್ಮಮ್ಸ : ೧-೧೪೪); ಮುನಿಯುತ್ತುಂ ಮುದ್ದಿಸಂತ್ತುಂ 
ತೊನೆದು ತವಕಿಸುತ್ತುರ್ವುತುಂ (ರಕ್ಷಾ. ಸೆಳೆಗೊಂಬೆಲರಿಂ 


೬೫); 


೩೬೮೦ 


40 


46 


ತೊನೆಪ 


ತೊನೆದೆಟ್ಟು ತಟ್ಲಿ ತೂಗಾಡಿದೊಡಂತದಂ ಪಿಡಿದುಕೊಂಡಲರಂ ನೆಣ 
ಕೊಯ್ದು (ಕುಸುಮಾ. 8-೧೧೦) ; ಮೇಲೆ ಅಟ್ಟದ ನೆಲ ಅವನ ಓಡಾಟದ 
ರಭಸಕ್ಕೆ ತೊನೆಯುತ್ತಿದ್ದಿತು (ಕಾಗೆಕ. ೧೨೭), ೬. ಬೀಸು; ತೀಡು: 
ಸಂಪಗೆಯ ಷಂಡದೊಳಾವ್ರುಮಹೀ ಜವಾಲೆಯೊೋಳ್‌ ಫಲದ ತುಟುಂಗ 
ಲೊಳ್‌ ತೊನೆವುದೊರ್ಮೆಯುಮಲ್ಲಿಯ ಮಂದವರಾರುತಂ (ಮಹಾನೇ. 
೧೩-೪೪) ; ಗಾಳಿ ತೊನೆಯಿತು, ಗಂಧ ಹರಡಿತು (ಕರುಶ್ರಾ. ೨೭-೮). ೭ 
ಬಳುಕಂ ; ಒನಪ್ರಮಾಡು: ರೂಹಿಲ್ಲದೊಡಂ ಕೆಲಬರ ಸಹಾಯದಿಂ 
ಬಟಾದೆ ತೊನೆದು ಕೆಮ್ಮನೆ ವಿಟಸಂದೋಹಮನೊಲಿಸುವರ* (ಧರ್ಮಾಮ್ಮ. 
೩-೧೩೦); ಪುಷ್ಪ “ನಾಚಿಸುತ್ತೀರಿ" ಎಂದು ತೊನೆದಳು (ಸುಖವಿ. ೬೯), ಲೆ, 
ಒಲಿ; ಮನಸೋಲು; ಮೆಚ್ಚು: ಕಾಲೂರ ಸೂಳೆಯಂತೆ ಬಅಸಿದೆ ದುರ್ಮ 
ತಕ್ಕೆ ತೊನೆಯದೆ, . . ಧರ್ಮದೊಳ್‌ ಕೂಡಿ ಜಿನಪಾದಸೇವೆಯೊಳಿರ್ದು 
ಸ್ವರ್ಗಾಪವರ್ಗ[ಸುಖ]ಕ್ಕೆ ಭಾಜನನಾಗು (ಛರ್ಮಾಮ್ಮ . ೧೪-೮೪) ; ಕರಂ 
ನನ್ನಿಗನೆನ್ನನೇ ತೊನೆವನೆನ್ನನೆ ಬೇಡುವನೆನ್ನೊಳಾಡುವಂ (ಚಿಕವಿ. ೬-೧೭೦) ; 
ತಾಯಿಯ ಹೃದಯ ತೊನೆಯುತ್ತೆದೆ-ತನಯಳ ಮತತುಗಳನ್ನು ಕೇಳಿ 
(ಶರಡೆ. ೨೦). ೯. ವಿನಾಟು; ಮಿಡಿ : ಕೆಂದಳವಿಂದು ವೀಣೆಯೆಡೆಯಾಡು 
ವುದಲ್ತಿದು ಹೃತ್ಸರೋಜದಾನಂದದ ನಾಡಿಯಂ ತೊನೆದು ಸೋಲಿಸಿ ಗಳ್ಳನೆ 
ಸೊರ್ಕನೇಟ್‌ಕುಂ (ಜಿಕವಿ. ೪-೧೨). ೧೦. ತೊಗಂ ; ತೊಗಾಡಿಸು: 
ತೊನೆದು ಕತ್ತಿಯ ತಿರುಹುತಿರಲಿಕೆ ಸುತನ ನುಂಗೆನಲು (ಸಂಘಪ. ೮-೪೮); 
ಸಿಂಹಮಧ್ಯದ ಕನ್ಯೆಯರು ತೋಳ್ಗಳಂ ತೊನೆಯಲು (ಭಾವಚಂ. ೯-೩೮) ; 
ತೊನೆದಿಡುವ ಹಸ್ತಬಲದಿಂದಂಬು ನಡೆದು ಪೆರರನು ಕೊಂಬುದಲ್ಲಿ, 
(ವೆಂಕಾರಾ. ೫-೪-೪೨) ; ಜಡಿದು ಕೈದುವ ತೊನೆವುತೆಂದರು ತಮ್ಮೊಳೊಳ 
ಗೊಳಗೆ (ಅಂಬಿಕಾ. ೫-೨೧) ; ನೆತ್ತರ್‌ ತವಕಿಪ ಕೂರ್‌ಮೊನೆ ಸಬಳಗಳನ್‌ 
ತೊನೆದನವನ್‌ (ಅಂತಿಗೊ. ೬-೧೦೧). ೧೧. ತಲೆಯನ್ನು ಆಡಿಸು: 
ತೊನೆವರ್ಮಾತಿಗೆ ಸೋಲ್ಡು ತನ್ನ ತಲೆಯೊಳ್‌ ತಾನಿಟ್ಟು . 

ಲಜ್ಜೆ ಯಿಲ್ಲದನಿಬರ್‌ ತಾಂ ಮಾನ್ಯನೆಂದೆನ್ನದಾ ಮಂನುಜಂ ಸದ್ಗತಿ ಕಾಣನೈ 
(ಸೋಮೇಶ. ೫0); ನುಡಿದ ನುಡಿಯಂ ಪರಿವಿಡಿಯಿಂ ನನ್ನಿ ಮಾಡಿದೆಯೆಂದು 
ತೊನೆಯುತ್ತೆ ಕಿಟ್‌ದೆಡೆಯಂ ಪೋಗೆವೋಗೆ (ಕಬ್ಬಿಕಾ. ೧೧೦). ೧೨. 
ಕೊಡಹಂ ; ನಿವಾರಿಸಂ : ಅನಿತರೊಳಗನಿತಾತ್ಮ ತಿವಿಗುಳ ನೆನೆದು 
ಮರವೆಯ ತೊನೆದು ನಿಂದನು (ಕೃಷ್ಠಾಳ. ೨೧-೧೮). ೧೩. (ಆಲಂ) 
ಜಂಬಪಡು ; ಗರ್ವಿಸು; ಬೀಗು : ಕುಲಮುಂ ದಳಮುಂ ಜಳ 
ಬೊಬ್ಬೂಳಿಕೆಯವೋಲ್‌ ಕಿಡುವುವೇಕೆ ತೊನೆವರ್‌ ಮೂರ್ಯರ್‌ 
(ಛರ್ಮಾಮ್ಮ. ೭-೧೬೧) ; ತಲೆಗೇಆ್‌ ಸೊಕ್ಕು ತೊನೆವರ್‌ (ಸೋಮೇಶ. 
೪6) ; ಪಾರ್ಥನಂ ರಕ್ಷಿಸುವೆ ನೀಂ ಕೃಪೆಯೊಳಾವು ಬಜಾದೆ ತೊನೆ 
ದೊಡೇನಹುದಿನ್ನು (ಜೃಮಿಭಾ. ೧೩-೩೪) ; ಅಂತರಿಸದಾವಗಂ ತುಳ್ಳುತಿಹ 
ರೌದ್ರರಸದಿಂ ತೊನೆವ ಚಂಡಾಖ್ಯಭೈರವ ಮಹಾತೇಜದಿಂ ತರಣಿಯಂ 
ಜಅ*ಯುತ (ನಂದಿಮೂ. ೩-೭). "ಓನೆ' ಪರಾ. 


ತೊನೈೆ "ತೊಣೆ' ನೋ. 
ತೊನೆಪ, ತೊನೆಹ (ನಾ). ೧. ತೂಗಾಟ: ಸೊನೆಯಿಂ ದಾನಜಲೌಘಮುಂ 


ತೊನೆಪದಿಂ ಕೊಂಬಾಟಮಂಂ ಕೋಕಿಲಸ್ವನದಿಂ ಬೃಂಹಿತನಾದಮುಂ .. 

ಒಪ್ಪಲ್‌ (ಇಗವಿ. ೧೪-೬೪). ೨. ಒನಪು; ಒಲಪು : ಅಂತಾಕೆಗಳ* ತೊಗಿ 
ತೊನೆವ ತೊನೆಪಗಳುಮಂ ನೋಡಿ (ಪಂಪಥಾ. ೪೫೦ ಪ); 
ತೊನೆಪಂ ಲೇಸು ಸಖಿಗೆಯರಿದೆಂಬಂತೆ ಸಂಸಾರಸುಖಂ ಲೇಸು 
ಮೇಗಣ ನರಕದುಃಖಂಗಳರಿಯವು (ಧರ್ಮಾಮ್ಮ. ೮-60). ತೊನೆಹ: ೩. 
(ಆಲಂ) ಓಲಾಟ; ಮೆರೆತ: ಮನೆಮನೆವಾರ್ತೆಯ ಮಡದಿ ಮಕ್ಕಳುಗಳ 
ತೊನೆಹದ ತೊಡಕಿನೊಳ್ತೊಡರಿ ಮನಗೆಟ್ಟು ಮತಿಯಲ್ಲಿ ಮಳುಗದವೊಲ್‌ 
ನಿನ್ನ ನೆನೆದೆನುಳುಹು (ಶತಸಾ. ೧೬-೯೨). [ತೊನೈೆ * - ಪ್ಯ] 


ತೊನೆಯಿಸು 


ತೊನೆಯಿಸು (ಕ್ರಿ). ೧. ತೂಗು; ಜೀಕು ; ಲಲಿತಾಂಗಂ ಬಳ್ಳಲು 
ಉಯ್ಯಲಂ ತೊನೆಯಿಸಿದಳಳ (ಮರಾಠ. 9-9೬). ೨. ಪಲುಕನ್ನು 
ಮೂಡಿಸು: ನಾದಾನುಸಾರವಾಗಿ ಗಮಕದ ಗುಂಪು ಗುಂಗುಮಿಸುವಂತೆ 
ಹಾಡನ್ನೆತ್ತುವ, ಎತ್ತಿ ತೊನೆಯಿಸುವ ತೊನೆಯಿಸಿ ಕೊನೆಗಾಣಿಸುವ 
ಹಿಡಿತ (ಪಾರ್ತಿಸು. ೪೨). [ತೊನ್ಮೆ .. - ಇಸ್ಕು] 

ತೊನೆಹ "ತೊನೆಪ' ನೋ. 

ತೊನ್ನ (ನಾ). ತೊನ್ನುರೋಗವುಳ್ಳವನು : ತಾಂ ತೊನ್ನನಾಗಿ 
ಮುರುಂಟಿದ ಕೈಯುಂ ಕಾಲುಂ ಬೆರಸು.. . . ಲೋಗರ ಮುನೆಗಳೊಳ್‌ 
ಭೈಕ್ಷಮಂ ಬೇಡಿ (ವಡ್ಮಾರಾ. ೧೨೨-೨೨) ; ಪಂಚಮ ನವ ಸ್ಥಾನಂಗಳೊಳ್‌ 
ಕರ್ಕಟಾಳಿ ಮೃಗೋಕ್ಷೋದಯಮುಗ್ರರೊಂದಿದೊಡವರ್‌ ಮೇಣ್‌ 
ನೋಡೆ ತೊನ್ನಂ ನರಂ (ಜಾತತಿ. 3೧-೧೫); ತೊನ್ನಂಗೆ ತುಳಿಲುಗೆಯ್ದಂ 
ಗೆನ್ನಂತಾಗೆಂದಂ (ಸಮಪ. ೯-೬೮) ; ಈ ತೊನ್ನಂಗೀ ಕಷ್ಟಂಗೀ ತೊಡವಿ 
ದೇಕೆ (ಧರ್ಮಾಮೃ. ೪-೭) ; ಒಡಲಂ ಪತ್ತಿದ ತೊನ್ನರ ತುಟಿಯಂತೆ 
(ಲೀರಾವ, ೨-೧೧೭) ; ತೊನ್ನೆನ ಕೂಟದಿನಾದುದು ತೊನ್ನು. (ಯಶೋದ. 


೩-೭೪) ; ಸಾವಂ ಬಯಸುವ ತೊನ್ನರುಂ ತುಜುಚರುಂ , . , ಬಂದಾ 
ಮರನ ಫಲಮಂ ಮೆಲೆ ನಿರೋಗಿಗಳಾಗಿ (ಧರ್ಮಪ. ೭-೪ ವ). 
(ತೊನ್ನು . - ಅ] 
ತೊನ್ನಿ (ನಾ). ತೊನ್ನೂರೋಗವುಳ್ಳವಳು. [ ತೊನ್ನ + - ಇ] 


ತೊನ್ನು (ನಾ). ಚರ್ಮವು ಬಿಳಿದಾಗುವ ಒಂದು ಬಗೆಯ ರೋಗ ; 
ಶ್ವಿತ್ರ : * ಕುಷ್ಕಮೆನೆ ತೊನ್ನು” (ಮಂಗರಾ. ೧೧೩-೨); ಆ 
ಮಯೂರನ ತೊನ್ನಾದೊಡಲುಂ ಸುವರ್ಣಮಾದುದು (ಸಮಪ. ೯-೨೨) ; 
ತೊನ್ನಿನಂತೆ ರೆಸಿಗೆಯನುಳ್ಳುದು ಸೊಂಬನಂತೆ ಅಲಸಮಪ್ಪುದು 
(ಧರ್ಮಾವ್ಮ. ೪-೧೭೬) ; ಪಿರಿಯ ಬಿಳಿದಪ್ಪ ತೊನ್ನುಳ್ಳವನೆ ಪೂರ್ವ 
ದೊಳು ಬೆಳ್ಳಿಯ ಕದ್ದವಂ (ವೀಕೈಪು. ೪-೨೨3-38); ತೊನ್ನುರೋಗಕ್ಕೆ:- 
ನೆಲದಾಳವ ಗೋಮೂತ್ರದಿಂ ಅರೆದು ಪೂಸಲು ತೊನ್ನು ಮಾಣ್ಣುಂ 
(ವಿನೈವಿ. ೧೩೦) ; ಕುಷ್ಮಾಶ್ರಯಾ- ತೊನ್ನಿಗಾಲಯವಾಗಿರ್ಪದು (ಬಾಹಟೀ. 
೨-೩-೮ ವ). [ದೇ.॥ ತೆಲು. ತೆನ್ನು) 

ತೊನ್ನುಗೊಳ್‌ (ಕ್ರಿ). ಎ ತೊನ್ನುವಿಡಿ : ಮನೆಮನೆಯಂ ತೊಟಲ್ಲು ತನ್ನ 
ತೂನ್ನುಗೊಂಡಿರ್ಪುದನಣ?ಪುತ್ತುಂ (ವಡ್ಮಾರಾ. ೧೨೨-೨೪); ಮೆಯ್ಕೆಲ್ಲಂ 
ತೊನ್ನುಗೊಂಡು ದುಃಖಂಬಟ್ಟೋವೊಯ್ಕೆಂದೆೊಳಜುತ್ತಿರ್ಪರ್‌ ಚರ್ಯಾದಿ 
ಜಿನೇಂದ್ರಧರ್ಮಮಂ ಪಟದವರ್ಗಳ್‌ (ಧರ್ಮಾಮ್ಮು. ೬-೧೭೭). 

[ ತೊನ್ನು + ಕೊಳ್‌; ] 

ತೊನ್ನುಬಡಕ (ನಾ). ತೊನ್ನು ಹತ್ತಿದವನಂು: ತೊನ್ನುಬಡಕ ಮಾವ 
ಅನ್ಯಕಾರಿ ಅತ್ತೆ... ಎನ್ನ ಗೋಳು ತಾನೆ ನಾಶವೆಂದಿಗಹುದೊ 
(ಪುಕಂದ. ೨-೮೪-೩). [ತನ್ನು ೬ - ಬಡಕ್ಕ (ಎ - ಬಡಿಕ)] 

ತೊನ್ನುವಿಡಿ, ತೊನ್ನುಹಿಡಿ (ಕ್ರಿ). ತೊನ್ನುರೋಗ ಹತ್ತು: ತೊನ್ನು 
ವಿಡಿದಾವರಿಸಿ ರೂಪಳಿದಿಂತಿರುತ್ತಿರಲು (ಐಸಪು. ೫೭-೫೬). ತೊನ್ನುಹಿಡಿ ; 
ತೊನ್ನುಹಿಡಿದವರ ಹೆಣಗಳನ್ನು ಸುಟ್ಟು ಬಿಡುತ್ತಿದ್ದರು (ಹುಲ್ಕಹ. ೬೯). 

[ ತೊನ್ನು + ಪಿಡಿ] 

ತೊನ್ನುಹಿಡಿ "ತೊನ್ನುವಿಡಿ' ನೋ. 

ತೊನ್ನೆ (ನಾ). ತೊನ್ನು ಹತ್ತಿದವಳು: ಆರಸಿಯರ ಸೂಳೆಯರ ಕಣ್ಮಳೊಳ್‌ 
ಘುಟಿಕಾಂಜನಂಗಳನೆಚ್ಚಿ ದೊಡನಿಬರುಂ ತೊನ್ನೆಯರಾಗಿರ್ಪನ್ನೆಗಂ(ವಡ್ಮಾರಾ. 

[ ತೊನ್ನ + - ಎ್ಯ] 

ತೊಪ್‌, ತೊಪ್ಪು (ನಂ). ಒಂದು ಅನುಕರಣ ಶಬ್ದ. "ತೊಪ್ಪನೆ' ಪರಾ. 
ತೊಪು ; ಬೆನ್ನಟ್ಟಿ ತಗುಳ್ದಿಡುವುದುಂ ಖಳಿಲ್‌ಖಳಿಲ್‌ ತೊಪ್ಪು ತೊಪ್ಪು 
ಛಳಿಲ್‌ ಛಳಿಲೆಂದು ಕೊಳ್ವ ಬಡಿಗಂ ಚಳಿತು (ಧರ್ಮಾಮ್ಮ. ೬-೮೮). 


೧೨೪-೧೬), 


೩೬೮೧ 


86 


ತೊಪ್ಪಲು 


ತೊಪತೊಪ (ನಾ). ಒಂದು ಅನುಕರಣ ಶಬ್ದ, "ತೊಪತೊಪನೆ' 
ಪರಾ. 

ತೊಪತೊಪನೆ (ಅ). ತೊಪತೊಪ ಎಂದು ಸದ್ದಾಗುವಂತೆ; ನೀರು 
ತೊಟ್ಟಿ ಕ್ಯುವಂತೆ: ಅವನು ಮಳೆಯಲ್ಲಿ ತೊಪತೊಪನೆ ತೊಯ್ದು ಬಂದನು 
(ಕೂ). "ತಪತಪನೆ' ಪರಾ. [ತೊಪತೊಪ + - ಆನೆ] 

ತೊಪ್ಪಟೆ "ತೊಗಟು' ನೋ. 

ತೊಪ್ಪಡೆ "ತೊಗಟು' ನೋ. 

ತೊಪ್ಪನೆ (ಅ). ತೊಪ್‌ ಎಂದು ಸದ್ದಾಗುವಂತೆ ; ತಲೆ ಪಟ್‌ದು 
ಜೋಲ್ಡು ತೊಪ್ಪ[ಪಾಕಾಂ. ಪ್ಲೆ]ನೆ ನೆಲದೊಳ್‌ ತನು ಬೀಟ್‌ (ಛರ್ಮಾಮ್ಮ.- 
೧೩-೧೬೨) ; ಬಿಡೆ ಕೆಮ್ಮಿ ಕೇಕರಿಸಿ ತೊಪ್ಪನುಗುಳುತ (ಸಇಂದಪು. ೮-೫೭) ; 
ಕುವರಿ . , . ತೊಪ್ಪನೆ ಬಿದ್ದಳುರ್ವಿಯಲಿ (ಮೋಹತ. 
ಚೀಲವನ್ನು ತೊಪ್ಪನೆ ಒಂದು ಮೂಲೆಗೆಸೆದ (ಕೊನೆಕೇ. ೧೯೭). 

ತೊಪ್ಪತೊಪ್ಪನೆ (ದ್ವಿರುಕ್ತಿ): ಅವ್ಯಯಪದಾಂತಲೋಪಕ್ಕೆ -ಕಮ್ಮೆ 

ಕಮ್ಮನೆ... ತೊಪ್ಪತೊಪ್ಪನೆ, ಶೆಪ್ಪತೆಪ್ಪನೆ (ಕಮದ. ೧೯೩ 
ಪ್ರಯೋ) ; ತಪ್ಪತಪ್ಪದೆ ಶರಶರಂಗಳಂ ತೆಗೆದೆಚ್ಚು ತೊಪ್ಪತೊಪ್ಪನೆ 
ಮೃಗಮೃಗಂಗಳಂ ಕೆಡಹಿದರ್ಕಾನನದೊಳು (ಜೈಮಿಫಾ. 3೮-೪೧). 
ತೊಪ್ಪನೆ ತೊಯ್‌, ತೊಪ್ಪನೆ ತೋ - ೧. ಸಂಪೂರ್ಣವಾಗಿ ಒದ್ದೆ 
ಯಾಗು; ಪೂರ್ತಿಯಾಗಿ ನೆನೆದು ಹೋಗು: ತೊಪ್ಪನೆ ತೊಯ್ದು 
ಕಾಮರಸದಿಂ ಲಲಿತಾಂಗಿಯೊಪ್ಪಿ ದಳ (ಲೀಲಾವ. ೧೩-೧೭); ನಿಪ್ಪೊಸತಪ್ಪ 
ರತ್ನಚಯಮಂ ಪಿಡಿದಾಯ್ದು ಸುಧಾರಸಂಗಳಿಂ ತೊಪ್ಪನೆ ತೊಯ್ದ ವೊಲ್‌ 
ಪೊಳೆವ ಪಲ್ಲಳಂ (ಜಾರಪು. ೨-೩0) ; ಹರಶರಣಕರುಣಾಮೃತದ ಮಳೆ 
ಸುರಿಯೆ ತೊಪ್ಪನೆ ತೋದು ತೋದಿ:ಶ್ವರಗಣಾಂಫ್ರಜಲದ ಕಡಲೊಳೋ 
ಲಾಡಿಪೋಲಾಡಿ (ಬಸಪು. ೬-೨೫) ; ನೀರ ಧಾರೆಗಳಿಂದ ತೊಪ್ಪನೆ ತೋದು 
ದೊಡಲು (ಬಸಪು. ೧೮-೬೬) ; ೨. ಸಂಪೂರ್ಣವಾಗಿ ನೆನೆಯಿಸು,- 
ತೋಯಿಸು : ಇಪ್ಪತ್ತು ಕೂರ್ಗಣೆ ಕೆನ್ನೀರ ಮಳೆಯಿಂದೆ ತೊಪ್ಪನೆ 
ತೊಯ್ದನು ಖಳನ (ಮೋಹತ. ೩೪-೧೬). [ತೊಪವ್‌ 4 - ಅನೆ] 

ತೊಪ್ಪಲ "ತೊಪ್ಪಲಂ' ನೋ. 

ತೊಪ್ಪಲು, ತಪ್ಪಲ, ತಪ್ಪಲ್ಲು. ತೊಪ್ಪಲ, ತೊಪ್ಪಾಲೆ (ನಾ). ೧. ಮರ 
ಗಿಡಗಳ ಎಲೆ, ಚಿಗುರು ಮೊದಲಾದಂವು ; ಸೊಪ್ಪು: ಹಸಿಯ 
ತೊಪ್ಪಲನೆ ತಂದು ಆ ದೇವರ ಮಸ್ತಕದ ಮೇಲೊಟ್ಟುವ ಆ ತೊಪ್ಪಲನೆ 
ತಂದು ಬಿಸಿಮಾಡಿ ಪಶುಪತಿ ಎಂಬ ಜಂಗಮಕ್ಕೆ ನೀಡಿದೊಡೆ (ವಡಸಂ. 
೧೯೦-೩೦ ಅಂಬಿವ) ; ಬಿಸಿಲಲ್ಲಿ ಕಟ್ಟಿ ಕಗ್ಗಲಿಯ ತೊಪ್ಪಲನು ತುಳಿದು 
ರಸವ ಹಿಂಡಿಕೊಂಡು (ಅಶೈಟೀ. ೬೯-೧) ; ಅನ್ನವ ಬಿಟ್ಟು ತೊಪ್ಪಲ 
ತಿನ್ನುವನ ಕಂಡು ಕೊರಡುಯೆಂಬೆ (ಚಿದಾವ. 3೩-೯) ; ಉಡುಗಿ ಮೈ 
ನಯದ ನೆಯ್ಗೆ ತೊಪ್ಪಲು; ಹರೆಯ ಚಿಗುರಡಗಿ ನೆತ್ತರದ ನೆರೆಗೆಂಪು 
ಹಳಸುತಿದೆ ಭರದಲ್ಲೆ (ಉಯ್ಯಾಲೆ. ೧3-೩).. ವ. ಒಂದಂ ಬಗೆಯ 
ಸಸ್ಯ: ಈಶ್ವರೀಬೇರು, ಗೋಪಾಲಪುಟ್ಟಿತೆೊಪ್ಪಲು 
(ಮೈಔಗಿ. ೯-೧೫೩) ; ಮರಗಳು: ಹೆಸವ, ಹೆಬ್ಬಲಸು ... ಜಾಲಿ, 
ಕರೀಜಾಲಿ, ಗೊಬ್ಬಳಿ, ತೊಪ್ಪಲು, ಬಿಲಪತ್ರೆ (ನಮ್ಮನು. ೨೩೬). ತಪ್ಪಲ: 
೧. ದಪ್ಪಗನಣುಗನ ಬಲದ ಮಸ್ತಕದ ಮೇಲಪ್ಪಳಿಸಿದ ಬಿಸಿಲ್ಲಿಡಿಗೆ 
ಕುಪ್ಪಟೆಯಾದುದುರುವೀರುಹ ಕಳಿತಿರ್ದ ತಪ್ಪಲ ತಟಿಗೆಲೆಯಾಯ್ತು 
(ಮೋಹಕ. ೧೯-೪). "ಮುಷ್ಟಿತಪ್ಪಲ' ಪರಾ. ತಪ್ಪಲ್ಯು: ೧. ಮೇವಿನ 
ಸೊಪ್ಪಿಯ ಕಿಚ್ಚು ಮಾಡಿ ಅದರಲ್ಲಿ ತುರುಬಿ, ತುಂಬಿ, ಗಣಜಲಿ, ಹೆಬ್ಬೇವು 
ಮೊದಲಾದ ತಪ್ಪಲುಗಳನ್ನು ಚೆಲ್ಲಿ (ಕನ್ನಜಾ. ೧೬೬). ತೊಪ್ಪಲ್ಲ: ೧. 
ತೊಪ್ಪಲದ ಆಟ್ಛಾದನೆಯಿಂದ ಚಪ್ಪರವು ... ಶೋಭಿಸಿತು (ಹಬ್ಬಿಬ. ೪೬); 
ತಾಯಿಗೆ ಹೇಳಿ ಆಡನ್ನು ಬಿಚ್ಚಿಕೊಂಡು ತೊಪ್ಪಲ ತರಲು ಊರ ಹೊರಗೆ 


೩೫-೫೧) ; 


ತೊಪ್ಪಲು, 


ತೊಪ್ಪಾಲೆ 


ತೊಪ್ಪಾಲೆ : ೨. ಬಳೀಜಾಲಿ, ತೊಪ್ಪಾಲೆ, 
ಸಾರಾಯಿಬೇಲ, ತುಂಬೆಮರ (ಮೈಶಿಗಿ. ೧-೧೬). “ಸೊಪ್ಪು” ಪರಾ. 
ತೊಪ್ಪಲು ಪಲ್ಲೆ 2 ಸೊಪ್ಪಿನ ಪಲ್ಯ : ಸಾಧ್ಯವಿದ್ದಷ್ಟು ಮಟ್ಟಿಗೆ 
ತೊಪ್ಪಲು ಪಲ್ಲೆಯನ್ನೂ ಚಪ್ಪರಬದನೇಕಾಯಿಯನ್ನೂ ತಿನ್ನಲು ಶಿವರಾಮ 
ನಿಗೆ ಸೂಚನೆ ಕೊಟ್ಟರು (ಚಿಲುನಿ. ೨). 
[ದೇ.8 ತಮಿ. ಚುಪ್ಪಲ್‌ ೬ ಒಣಗಿದ ಕುಡಿ; ತುಳು, ತಪ್ಪು: 
ಕೊಡ. ತೊಪ್ಪಿ, ಚಪ್ಪಲ] 
ತೊಪ್ಪಾಲೆ “ತೊಪ್ಪಲು” ನೋ. 
ತೊಪ್ಪಿಗೆ "ಟೋಪಿ' ನೋ. 
ತೊಪ್ಪು "ತೊಪ್‌' ನೋ. 
ತೊಪ್ಪೆ; (ನಾ). ಬೊಜ್ಜಾ. "ತೊಪ್ಪೆವ' ಪರಾ. 
ದೇ! ತಮಿ. ತೊಪ್ಪೈ] 
ತೊಪ್ಪೆ, (ನಾ). ಹಸಿಯಾದ ಸಗಣಿಯ ಮುದ್ದೆ : ಅಪ್ಪು ಉಳ್ಳನ್ನಕ್ಕ 
ತೊಪ್ಪೆ ಕಿಚ್ಚಿಗೊಳಗಪ್ಪದೆ ಅಪ್ಪುವಾಆಜ್‌ ಕಿಚ್ಚು ಮುಟ್ಟಿದ ಮತ್ತೆ 
ತೊಪ್ಪೆಯೆಂಬ ನಾಮ ಎತ್ತ - ಹೋಯಿತ್ತು (ಮಾದೂಳೆ. 
ತೊಪ್ಪೆ ಮೇಲೆ ಹೆಜ್ಜೆ ಇಟ್ಟು ಮುಖಕ್ಕೆ ಸಿಡಿಸಿಕೊಂಡು, ಇದನ್ನ 
ಗ್ರಹಚಾರಾಂದರೆ ನಾವು ಮನುಷ್ಯರೇ! (ಉಮಾಶಿ. ತೊಪ್ಪೆ 
ಬರುವುದೇ ಹೆಪ್ಪಿಗೆ? (ಗಾದೆ). 
ತೊಪ್ಪೆ ತಟ್ಟು - ಸಗಣಿಮಂದ್ಹೆಯನ್ನು ತಟ್ಟು ; ಬೆರಣಿ ತಟ್ಟು : 
ತೊಪ್ಪೆ ತಟ್ಟಬೇಡವ, ರಾಗಿ ಮಾಡಬೇಡವ . . . ಹೊಟ್ಟೆಗಿಲ್ಲದೆ ಇದೆಲ್ಲಾ 
ಮಾಡಾಕಾದೀತಾ (ಮುಸುಗ. ೧೩೦). ತೊಪ್ಪೆ ಹಾಕು ಎ (ಹಸು, ಎಮ್ಮೆ 
ಮೊದಲಾದಂವು) ಸಗಣಿ ಹಾಕಂ : ರಸ್ತೆಯ ಮಧ್ಯದಲ್ಲಿ ಹಸು ತೊಪ್ಪೆ 
ಹಾಕಿದೆ (ರೂಡಿ). 
ತೊಪ್ಪೆ, (ನಾ). ತೊಗಟೆ; ಚಕ್ಕೆ: ಆ ಮರನನೇಟ್‌ . . . ಕೊಂಬ 
ಕಡಿವುತ್ತಿರಲಾಗಿ ಒಂದು ಹೊಯಿಲಿಗೆ ಅದಜಂಗದ ತೊಪ್ಪೆ ಹೆಜ್‌ದು 
(ಸರ್ವವ. ೦೦೫-೫೬೬); ಇಸುಬಿನ ಹುಣ್ಣಿಗೆ ;-ಹುಳಿಸೊಡಲಿಯ ತೊಪ್ಪೆಯಂ 
ನಿಂಬೆಯ ಹುಳಿಯಲ್ಲಿ ಅರೆದು ಪೂಸೆ ಮಾಣ್ಣುಂ (ವಿವೈವಿ. ೭8) ; ಇಂಗಳದ 
ತೊಪ್ಪೆಯನು ಹಿಟ್ಟುಮಾಡಿ (ಅಕ್ಕಟೀ. ೯೮-೩). 
ತೊಪ್ಪೆಮೈ (ನಾ). ಬೊಜ್ಜು ಬೆಳೆದ ಶರೀರ ; ನಿಸ್ಸಾರವಾದ ದಪ್ಪ 
ದೇಹ : ಈ ಪ್ರಕಾರದಲ್ಲಿ ಉದಯಕಾಲದಲ್ಲಿ ಸಂಚಾರಮಾಡುವುದು 
ಹೀಗೆ ಮಾಡಿದಲ್ಲಿ ಶರೀರವು ಲಘುವಾಗಿರೆ ವುದು . . . ತಾಮಸವಾದ 
ತೊಪ್ಪೆಮೈ ಹೋಗುವುದು (ಸಕವೈ. ೨೯). 
[ ತೊಪ್ಪೆ, * ಮೈ (ಆಮೆಯ) 
ತೊಬಟೆ “ತೊಗಟು' ನೋ. 
ತೊಬ್ಬು, ತುಬ್ಬು, (ಕ್ರಿ). (ಊಳಿಗದ) ಕೆಲಸಮಾಡು; ದುಡಿ: ಸೀಲವಂತ 
ರೆಲ್ಲರೂ ಮಹಾಲಕ್ಷ್ಮಿಯ ಮನೆಮನೆಯ ಎತ್ತಾಗಿ ಉತ್ತುತೊತ್ತಾಗಿ ತೊಬ್ಬಿ 
ಕತ್ತೆಯಾಗಿ ಹೊತ್ತು ಸಾವರೆಲ್ಲರೂ ಸದ್ಭಕ್ತರೆ (ಏಲೇಕ್ಕ. ೪೦). ತುಬ್ಬು; : 
ಹೊತ್ತು ಮೂಡಿ ಮುಳುಗುವನ್ನೆವರ ತೊತ್ತುಗೆಲಸವನೆ ತುಬ್ಬಿ 
ಬೆಂದೊಡಲ ಬೇಗೆಯವನೇತಲಿದಿ ತಂಬಿಸುವೆಂ (ಸಮ್ಮಳ್‌. 
[?] 
ತೊಮ್ಮ್ಮೈ (ನಾ). ಒಂಬತ್ತು ಸಲ; ಒಂಬತ್ತು ಬಾರಿ: ತೊಂಬತ್ತು, 
ಒಂಬತ್ತುಪತ್ತು. ತೊಮ್ಮೆ, ತೊಂಬರ್‌ (ಶದ್ಮಾನು. ೩೬೧ ಪ್ರಯೋ); ತೊಮ್ಮೆ, 
ನವವಾರಾನ್‌ (ಶಜ್ಮಾನು. ೩೬೧ ವ್ಯಾವ್ಯಾ. [ ಒಂಬತ್ತು * - ಮೆ] 
ತೊಮ್ಮೈ "ತೊಂಬೈ' ನೋ. 
ತೊಮ್ಮೈ (ನಾ). (?) : 


(ಸೌಇಎ. ೧೯೩೦, ಉಡುಪಿ. ೫೭೫-೨೨ ; ೧). 


ನಡೆದನು. (ಜಯಂತ. ೩೨3). 


೪೬೭-೫೮) ; 


೧೨೪) ; 


೫-೨೨). 


[?) 


೩೬೮೨ 


15 


85 


ಬಾಗಿಲ ಗದೆ ತೊಂಮೆ ಉಪಾದ್ಯಯನೆ ಗದ್ದೆ [46 


ತೊರಳೆ 


ತೊಮ್ಮೆವಡೆ (ಕ್ರಿ). ಅಧಿಕಗೊಳ್ಳು ; ಆಧಿಕ್ಕಹೊಂದು : ತಿರಿಪು ತೊಮ್ಮೆ 

ವಡೆಯೆ ಗತಿ ಸಂಗತಿವಡೆಯೆ (ಕಾಂತೀಶ್ಶ. ೧೬-೬೭ ವ). 
[ ತೊಮ್ಮೈ (ಆ ತೊಂಬೈ;) * ಪಡೆ] 

ತೊಯ "ತೋ' ನೋ. 

ತೊಯಿ "ತೊವ್ವೆ' ನೋ. 

ತೊಯಿಸು "ತೋಯಿಸು' 

ಠೊಯೆ "ತೊವ್ವೆ ನೋ. 

ತೊಯ್ದ (ನಾ). ಹಸಿಯಾಗಿರುವಿಕೆ; ತೇವ ; ಆರ್ದ್ರತೆ : ತೊಯ್ತಂ, 
ತೊಯ್ತುಂಗಳ್‌ ; ಕಾಯ್ದಂ, ಕಾಯ್ತಂಗಳ" . (ಶಬ್ನಾನು. ೩೫೩ ಪ್ರಯೋ). 

[ತೊಯ (ಆ ತೋ) * - ತಃ) 

ತೊಯ್ಕಿಸು "ತೋಯಿಸು' ನೋ. 

ತೊಯ್ಯು "ತೋ' ನೋ. 

ತೊಯ್ಸು "ತೋಯಿಂಸಂ' ನೋ. 

ತೊರಂಗಲು (ನಾ). ಒಂದು ಬಗೆಯ ಮರ; ಹೊಂಗೆ ; ಹುಲಿಗಲು : 
ತೊರಂಗಲ ಎಣ್ಣೆ ಹಾಕಿದ್ದ ಹಣತೆಯ ಬತ್ತಿಯನ್ನು ಹೊತ್ತಿಸಿ ದೀಪ 
ಮಾಡಿದನು (ಮರೆವು. 30೯). [?] 

ತೊರಕೆ (ನಾ). (ಕರಾ) ಒಂದು ಬಗೆಯ ಮಾನು. ( ತುಳು. ತೊರಕೆ] 

ತೊರಕೆಬಲೆ (ನಾ). (ಕರಾ) ಒಂದು ಬಗೆಯ ಬಲೆ; -ತೊರಕೆಮಿಾನು 
ಹಿಡಿಯಂವ ದೊಡ್ಡ ಕಣ್ಣಿನ ಬಲೆ.  [ ತೊರಕೆ + ಬಲೆ] 

ತೊರಟೆ (ನಾ). ಗಡ್ಡೆ ; ಮುದ್ದೆ; ಗರಣೆ : ಕೇಕರಿಸಿ ಉಗುಳಿದರೆ ತೊರಟೆ 
ಯಾಗಿ ರಕ್ತ ಬಾಯಿಂದ ಬೀಳುವುದು (ವೈದ್ಯಸಾ. 1, 6). "ಕೊರಟೆ' 
ಪರಾ. (?] 

ತೊರತಿ "ತೋರತ್ತಿ' ನೋ. 

ತೊರತೆ (ನಾ). ಜಿನುಗುವಿಕೆ; ಒಸರುವಿಕೆ; ಒರತೆ: ಮಳಮೂತ್ರಾಂಗಮನೇ 
ತನು ಕೊಳೆ ನೆತ್ತರ ಬಜ೨ಯ ತೊರತೆ[ಪಾಕಾಂ. ಬರೆಯ ತೊಚಿತೆ]ಯೋನಿಯೆ 
ತಾನೆಂದೆಳಸದೆ ಲಲನಾಸಂಗಮನುಲ್‌ದಿರ್ಪಂ ಬ್ರಹ್ಮಚಾರಿ ವಿಜತವಿರಾಜಂ 

[ ತೊರೈೆ * -ತ್ಯೆ) 


ನೋ. 


(ಕಾಂತೀಶ್ಶ. ೧೩-೭೩). 


ತೊರತ್ತಿ "ತೋರತ್ತಿ” ನೋ. 
ತೊರನಿ (ನಾ). ಒಂದು ಬಗೆಯ ಸಸ್ಕೆ : (ಮೈಔಗಿ. ೭೬೮-೧೬೦೭). 
[?] 
ತೊರಮರ (ನಾ). ಒಂದು ಸ್ಥಳದ ಹೆಸಗಂ: ಕೊರಮರವಿಷಯೇ 
ಚಿತ್ರಸೇದುಗ್ರಾಮಮಧಿವಸತಿ (ಇಆ. 1X, ೧೫೦-೧೯; 692). 


[?] 
ತೊರಲೆ (ನಾ). ಒಂದು ಬಗೆಯ ಮರ: ಸರಲೆಯಿಂ ಹಾಲೆಯಿಂ ಹೀಲೆಯಿಂ 
ನೀಲಿಯಿಂ ತೊರಲೆಯಿಂ ಹೊಂಗೆಯಿಂ . . . ಕಾಡೆಸೆದುದು (ನಂದಿಮಾ, 
೧೩-೧೨). ?] 
ತೊರವಿ “ತೊಅವಿ' ನೋ. 
ತೊರಸು "ತೊಟ್‌ಯಿಸು' ನೋ. 
ತೊರಳಿ "ತೊರಳೆ' ನೋ, 
ತೊರಳೆ, ತೊರಳಿ, ತೊಳಲೆ, ತೊಳ್ಳೆ (ನಾ). ಗುಲ್ಮ; ಪ್ಲೀಹ: 
ಸರಳುರ್ಚೆ ನರಳುತ್ತ ತೊರಳೆಯಡಸಲು ಮೂಗನರಳಿಸೆಚ್ಚಂಬ ಹೊತ್ತು 
- ರುಳ್ಳ ಕಂಬನಿಯಿಂದ ತರಳಚಿತ್ತದ ಹಂದಿ ಮರಳಿ ಕಾನನಕೆಯ್ಲಿತು 
(ಹಚ. ೬-೩೦) ; ಕೊಳ್ಳಿಗಿಡಿ ತಾಗಲಳ್ಳೆವೊಯರ್ದು ಬೀಟ್ವ ಬೆಳ್ಳೆರಳೆಗಳಿಂ 
ಉರಿಯಟ್ಟಿ 'ಪರಿಪರಿದು ತೊರಳೆವಾಯ್ಡುರುಳ್ವ ಮರೆವಿಂಡುಗಳಿಂದ . . 
ಸರ್ವಾಂಗಪಂ ಕರ್ಬೊಗೆ ಸುತ್ತೆ ಕೆೊರ್ಬಿದೆ೧ಡಲಂ ಬಿಡುವ ಪೆರ್ಬಾವುಗಳಿಂದ 
ಗುರ್ಬುವೆತ್ತ್ತುವು (ನಳದಂ. ೫೮೮ ವ) ; ತೊರಳೆಯ ತೊಂಗಲಿನೊಳಂದೆಸೆವ 


ತೊರಿಗ 


ಚಕ್ರವ ನೋಡಿದನು ದೈತ್ಕಾರಿ ಕೋಪದಲಿ (ಕುವ್ಕಾಭೀ. ೬-೩೨) ; ಪೊಸ 
ತೊರಳೆಗಳ ದಂಡೆದೊಂಡಲ್ಲಳಂ ಮಂಡಿದುಮೆಲ್ಲಳ ತೊಡಂಗಳನೆ ತೊಟ್ಟು 
(ಜೆಲಪು. ೩೨-೨೦) ; ಶತೊರಳೆ ತೊಂಗಳೆ ಮಜ್ಜೆ ಮಾಂಸೆಗಳನು ಸವಿದು 
(ಕಂನವಿ. ೧೫-೫೩) ; ಕಡಿದು ಬಡಿದು ಕುರಿದರಿಯೊಟ್ಟುವೆನು . . . 
ಬಂದವರೊಡಲ ತೊರಳೆ ಮಾಂಸಂಗಳಂ (ಶ್ರೀರಾಮಾ. ೬೭೫-೩೮೭). 
"ನಿಡಂದೊರಳೆ' ಪರಾ. ತೊರಳಿ: ಹೊಂಡೆಯದ ತೊರಳಿಗಳ ಕೊರಳಿನ 
ತುಂಡುಗಳ ಕಾಲಾಂತಕನ ಹೆಬ್ಬೆಳಸು ಹುಲುಸಾಯ್ತು (ಕುವ್ಯಾಭೀ. ೯-೧೩). 
ತೊಳಲೆ: ಕಣೆಮೋದ ಕಣೆಕಾಲ್ಲಳುಂ ಕೊಟದು ಬೀಟ್ವಿ ತೊ[ಪಾಕಾಂ. ಕೊ) 
ಳಲೆಗಳುಂ ಬಟ್ಟಲು ಕಟಲ್ಮ ಮೊಣಕಾಲ್ಗಳುಂ . ಮಹಾಭಯಂ 
ಕಾರಮಾಗೆ (ಮಹಾನೇ. ೧೨-೩೪ ವ). ತೊಳ್ಳೆ : ನನಗೇಕೋ ತೊಳ್ಳೆ 
ನೆಡುಗುತಿದೆ (ಚಂದ್ರಸ. ನಾನೂ ಗಟ್ಟಿಯಾಗಿ ಕೂರಾಕೆ 
ಪರ್ಯತ್ನ ಮಾಡಿದೆ, ` ಆಗಲಿಲ್ಲ, ತೊಳ್ಳೆ ನಡುಗಾಕೆ ಸುರುವಾಯ್ತು 
(ಮಲೆಮ, ೩೦4). [ದೇ.8 ತುಳು. ತೊಳ್ಳೆ ಎ ಬೊಜ್ಜುಹೊಟ್ಟೆ] 

ತೊರಿಗ (ನಾ). ಒಂದು ಬಗೆಯ ಕೀಟ: ದುಂಬಿ, ಹೆಸುರುದುಂಬಿ, 
ತುಡುವೆ, ತೊರಿಗ (ನಮ್ಮನು. ೨೪೧). [?) 

ತೊರೆ "ತೊಟ್ಸ್‌|' ನೋ. 

ತೊರೆ; (ಕ್ರಿ). ೧. ಮೊಲೆಯಲ್ಲಿ ಹಾಲು ತುಂಬಿಕೊಳ್ಳು _ಕೂಡಿಕೊಳ್ಳು: 
ಕಳಮಾಕ್ಷತಚೂರ್ಣಂ 


೨೪-೨೦) ; 


ಎರ್ಮೆಯ ಪಾಲಿಂ ಕಲಸಿ ಕುಡಿಯಿಸುಗೆ 
ತೊರೆಗುಂ ಮೊಲೆಗಳ್‌ ಬಾಣ(ಳುಂತಿಗೆಚ್ಚು `ಪಾಲ್‌ಪಾಯ್ವಿನೆಗಂ 
(ಲೋಕೋಪ. ೯-೧೮೨). ವಿ. ಮೊಲೆಯಿಂದ ಹಾಲು ಸ್ರವಿಸು,- 
ಸಂರಿಸಂ: “ತೊರೆ-ಸ್ತನ್ಯೇ (ಎದೆಹಾಲು ಸ್ರವಿಸು)”(ಕಮಧಾ); ತೊರೆದುದು 
ಕಾಮಧೇನು ತುಜುಗಲ್ಲೊ ನೆವಣ್ತುದು ಕಲ್ಪವೃಕ್ಷಂ (ಪಂಪಭಾ. ೧೪-೨೦); 
ತೊರೆದ ಕುಚಕಲಶದಿಂದಂಬಿಅಕಿವಿಟ್ಟೊಗೆತಂದ ಪಾಲ ` ಧುರೆಯಿಂ (ಅಜಪು. 
೫-೫೭); ಬಲಡಿಯ ಕೈಯಲ್ಲಿ ಮಕ್ಕಳಿದ್ದಡೆ ತೊರೆವುದೆ ಮೊಲೆ (ಮೋಳಿವೂ. 
೨೫-೧೦೧) ; ಕುಮಾರನನಜಿತಸೇನಮಹಾದೇವಿ ನಲ್ಕರಕೆಯಿಂ ಪರಸಿ 
ಮೋಹರಸಪರವಶತೆಯಿಂ ತೊರೆದ ಮೊಲೆಗೆಲಕ್ಕೆ ತೆಗೆದು (ಕಂದ್ರಪು. 
೬-೯0೦ ವ); ತೊರೆದೆಚ್ಚು ಪಾಯ ವೆೊಲೆವೂಲಿಂ ಮಗನಂ ಮಜ್ಜನಂಬುಗಿಸಿ 
(ಅರ್ಧನೇ. ೮-೨೧ ವ) ; ಹೆತ್ತೆ ತಾಯ ಮೊಲೆ ತೊರೆಯೆ (ನಂಬಿರೆ. ೮-೩೬); 
ಧರಣಿಯೊಳು ಬಸವಂಗೆ ಸಲೆ ಮೊಲೆ ತೊ!ಪಾಉಾಂ. ಸೊ)ರೆದು. ಕಟ್‌ 
ವಂತಾಯ್ತಿ (ಬಸಪು. ೫೭-೮೩) ;: ದೊರೆಯಬಹುದೆ . . . ಎರೆದು, ಹೊಚ್ಚಿ 
ಎದೆಹಾಲು ತೊರೆವ ಪಾದೋದಕ ಪ್ರಸಾದ? (ನಿಲಮು. ೩೬-೨). ಶಿ. 
ಒಸರು ; ಜಿನುಗಂ; ತೊಟ್ಟಿಕ್ಕು: ಕಾಡ ಪಂದಿಗಳ ಬಲ್ಲೆಣದಿಂ ಪೊಲಸಂಟಿ 
ನಾರ್ವ ಜೇವಡೆಗಳ ಪುಣ್ಗಳಿಂ ತೊರೆವ ನೆತ್ತರ ಕೆಯ್‌ ನಡುಗಲೈ ನೀಡಿ 
ಕೀಳಿಡೆಯಿಡೆ ಗಂಟಲಂ ಮುಟ್‌ದನೊರ್ಮೆಯೆ ನಿರ್ಫೃಣನೆನ್ನ ತಂದೆಯಂ 
(ಕಾದಂಪೂ. ೧೪೪) ; ಹಿಂಗದೆ ನೋಳ್ಪವರ ಕಂಗಳ್‌ ತೊರೆಯೆ (ನಂಬಿರ. 
೮6-೩೬) ; ತೊರೆದುದು ಚಂದ್ರಕಾಂತಮಣಿ . . . ನೆಟ್ಟನೊಗೆಯಲ್‌ ಬಗೆದಂ 
ದೊಡೆ ಚಂದ್ರಮಂಡಲಂ (ಅನೇಪು. ೭-೭೭); ತೊರೆದುದು ಚಂದ್ರಕಾಂತಂ 
ಎಣೆವಕ್ಕಿಗಳಪ್ಪು ಸಡಿಲ್ಲುವು (ಸೂಕ್ತಿಸು. ೮-3೧೧) ; ತೊರೆದು ತೊಟ್ಟಿಡುವ 
ಪ್ರವಾಳಾಧರವ ಚುಂಬಿಸಿದ (ಮೋಹತ, ೧೮-೯೦). ೪. ಜಿನಂಗಿಸು ; 
ಒಸರುವಂತೆ ಮಾಡು : ಕೊರೆಯುತ ಮೊರೆಯುತ ಸುರಿಯುತ ರಕ್ತವ 
.. . ಅರಿಪೆಣಗಳು ಲೆಕ್ಕವಿಲ್ಲದೆ ನೋಟಕಚ್ಚರಿಯ ಪುಟ್ಟಿಸುತೊಪ್ಪಿದುವು 
(ಕಂನವಿ. ೧೫-೬೦). ೫. ಹರಿ; ಪ್ರವಹಿಸು: ಬೆಟ್ಟ ಸುರಿವುದು ಕೊಳ್ಳಕ್ಕೆ, 
ಕೊಳ್ಳ ತೊರೆವುದು. ನದಿಗೆ (ಹೃದಸ, ೩೮-೧೨). ೬. ವ್ಯಾಪಿಸು ; 
ಹರಡಂ: ಸರಸಿಜಾಕ್ಷಿಗೆ ತತ್ಸುರತಾಂತ್ಕದ ಕೆಂಪು ತೊರೆದ ಕಣ್ಣಡೆ 
ಗಳೊಪ್ಪಿದವು (ಶ್ರೀಪಾಲ. ೯-೩೮). ಪಿ. ಪುಷ್ಪವಾಗು ; ದಪ್ಪವಾಗು : 
ಕಿಟುಗಾಯ್ಗಳಿಂ ತೊರೆದ ದೋರೆಗಳಿಂ ತನಿವಣ್ಣ ಪಂಕ್ಷಿಯಿಂದಂ-. .. 


೩೬೮೩ 


46 


ತೊರ್ತುವೆಸಗೆಯ್‌ 


ಚಪ್ಪರಿಪ ರಾಜಶುಕಾಳಿಯಿನಾಮ್ರಮೊಪ್ಪಗುಂ (ಗೀಕ, ೨-೩೩). ಲೆ. 
ಉಂಟಾಗು: ಪಾರಿವವಕ್ಕಿಯನರವಿಂದವಿಲೋಚನೆ ಕರವಿಖಕ್ಷಿಸಿ ತೊರೆದ 
ಮಟವೆಯಿಂದವೆ ಮಣಿಗದ್ದುಗೆಯೊಳ್‌ ಮೆಯ್ಕಿಕ್ಕಿದಳು (ಆಯು ಕಾ. 
೧೨-೨»). "ಸೊರ? ಪರಾ. 
[ದೇ.18 ತಮಿ. ಚುರ ; ಮಲ ಚುರ, ಚೊರಿಯು . ತೆಲು. 
ತೊರಗು, ತೊರುಗು ) 

ತೊರ್ಕೆ "ತೊಚ್ಯ್ಯಿ' ನೋ. 

ತೊರೆಇಂಗುಳ "ತೊಟ್‌ಯಿಂಗುಳ' ನೋ. 

ತೊರೆಕರೆ "ತೊಜಕಗರೈೆ' ನೋ. 

ತೊರೆಗರೆ (ಕ್ರಿ). (ಮೊಲೆ ತುಂಬಿ) ಹಾಲನ್ನು ಸುರಿಸು: ಕರುವಿನ ಕರೆ 
ಕೇಳಿ ತೊರೆಗರೆಯದ ಹಸು ಇರಬಹುದೇನಲ್ಲಿ (ಸೂರ್ಯಪಾ. ೮೨-೧). 

[ ತೊರೆ + ಕರೆ (ಕಟ್‌) 1 

ತೊರೆಗರೆಯಿಸು (ಕ್ರಿ). ಹಾಲನ್ನು ಸುರಿಸುವಂತೆ ಮಾಡು : ಬಂಜೆಗೆ 

ತೊರೆಗರೆಯಿಸಿತ್ತು ಈ ಮಂಖರಸ (ಉಯ್ಕೂಲೆ. ೧೦೭-೯). 
[ ತೊರೆಗರೆ + - ಇಸ್ಯು) 

ತೊರೆದವನ “ತೊಣದವನ' ನೋ, 

ತೊರೆಬಿಡಿಸು (ಕ್ರಿ). ಎ ತೊರೆಗರೆಯಿಸು : ರಾಧಾಕಾಕೂ ಅವರೇ ಕೆಚ್ಚಲಿಗೆ 
ಕೈಹಾಕಿ ತೊರೆಬಿಡಿಸಬೇಕೆಂದಿಲ್ಲ (ದೀಪಹ. 11, &೩೧). 

[ ತೊರೆಬಿಡು + - ಇಸ್ಕು] 

ತೊರೆಬಿಡು (ಕ್ರಿ). ೧. ಎ ತೊರೆಗರೆ : ಕಾಮಧೇನು ತೊರೆಬಿಟ್ಟಂತೆ ಅಂದು 
ಧರ್ಮಾಮೃತವನ್ನು ಹರಿಸಿದರು (ದಾನಚಿಂ. ೧೦೪). ೨. ಜಿನುಗು: 
ಒಸರು: ಮೃಗಶಿರದ ಮಂಚಕೆ ಚಂದಿರ ಬರುವಾಗ ಚಂದ್ರಿಕೆಯ ವಾತ್ಸಲ್ಯ 
ತೊರೆಬಿಟ್ಟಿತ್ತು (ಸಪೀಗೀ. ೨೨-೩೭೨) ; ಆತ್ಮಾನುಬಂಧ ಆನಂದದಿಂದ 
ತೊರೆಬಿಟ್ಟು ತುಟಿಗೆ ಚಿಮ್ಮೆ (ಮುಕ್ತಕ. ೧೬-8೫). "ಸೊರುಬಿಡು' 
ಪರಾ. [ತೊರೆ * ಬಿಡ್ಕು) 

ತೊರೆಮಾವು "ತೊಟ್‌ಮಾವು' ನೋ. 

ತೊರೆಮೆಂತೆ (ನಾ). ಹೊಳೆಯ ತಡಿಯಲ್ಲಿ ಬೆಳೆಯುವ ಒಂದು ಬಗೆಯ 
ಸಸ್ಯ : (8). [ತೊರೆ (ಎತೊಟ್ಸ್‌) + ಮೆಂತೆ (ಆಮೆಂತೆಯ) ] 

ತೊರೆಯ "ತೊಟ್‌ಯ' ನೋ. 

ತೊರೆಯಿಟುಪು (ಕ್ರಿ). ಹಾಲು ಸುರಿಸು ; ತೊರೆಗರೆ ; ಸೊರುಬಿಡಂ : 
ಆ ತುಟು . . . ಮೊಲೆಯುಣವಂದ ಕಟಿವಿನ ಮೆಯ್ಗ್ಸಂಪಂ ಸವಿದು 
ತೊರೆಯಿಟುಪಲೊಡಂ (ಚಿಕವಂ. ೬೮-೧೪): 

[ ತೊರೆ + ಇಟುಪ್ಪು ( ಆಇಟಿಿಪು) ) 

ತೊರೆಯೊಳ್ಳು (ಕ್ರಿ). ನದಿಯಂತೆ ಹರಿ,-ಪ್ರವಹಿಸು : ಅಶ್ರು... ಅತ್ಮೇಕ್ಷು 
ಸೋರ್ವ ಅನವರತ ರಸಧಾರೆಯೋಲ್‌, ತೊರೆಯೊಳ್ಳಿದುದು ಹನುಮ 
ನಕ್ಷಿಯ ಕೃತಜ್ಞತಾಶತಪತ್ರದಿಂ (ಶ್ರೀರಾಮಾ. ೪೭೮-೧೦೨). 

(ತೊರೆ (-ಆತೊಣಕ್ಕಿ) + ಒಳ್ಳು (ಆಒಟ್ಕು;) ) 

ತೊರೆವಳ್ಳಿ "ತೊಣಿ!ವಳಿ' ನೋ. 

ತೊರೆಹ "ತೊಟಿ'ಹ' ನೋ. 

ತೊರೆಹಾಲು (ನಾ). (ಮೊಲೆಯಿಂದ) ಹೊರಸೂಸುವ ಹಾಲು: 
ಕಂಬನಿ, ತೊರೆಹಾಲು, ಬೆವರು, ರಕ್ತ, ವೀರ್ಯ ಮೊದಲಾದ ರಸಭೇದ 
ಗಳು ಬೇರೊಂದು ರಸನೆಯ ಪ್ರವಾಹಗಳಾಗಿವೆ (ಸಾಹಿವಿ. ೧೦). 

[ ತೊರೆ * ಹಾಲ್ಕು (ಆಪಾಲ್ಕ್‌) ] 

ತೊರ್ತು "ತೊಲ್ತೂ' ನೋ. 

ತೊರ್ತುವೆಸ "ತೊಟ್ಟುವೆಸ' ನೋ. 

ತೊರ್ತುವೆಸಗೆಯ್‌ "ತೊಟ್ರುವೆಸಗೆಯ್‌' ನೋ. 


ತೊಲ 


ತೊಲ "ತೊಲ್ಕೆ' ನೋ. 

A ತೊಲಂಗಿಸು "ತೊಲಗಿಸಂ' ನೋ. 

A ತೊಲಂಗು "ತೊಲಗಂ,' ನೋ. 

ತೊಲಗಿಕೆ (ನಾ). ೧. ಅಗಲಂವಿಕೆ ; ದೂರವಾಗುವುದು ; ವಿಯೋಗ ; 
ವಿರಹ : ಆರಯೆ ರತಿಯಿಂದಂ ಶೃಂಗಾರಂ ಸ್ತ್ರೀಪುಂಸಯೋಗದಿಂ 
ತೊಲಗಿಕೆಯಿಂ ಸಾರಂ ಸಂಭೋಗಂ ಶೃಂಗಾರಂ ಸವಿಯೆನಿಪ ವಿಪ್ರಲಂಭ 
ಸಮಾಖ್ಯಂ (ರಸಕ. ೧-೧೪ ಸೂತ್ರ). ೨, ನಾಶ; ಅಳಿಯುವಿಕೆ : “ಧ್ವಂಸಿಃ, 
ಧ್ವಂಸಃ, ಧ್ವಂಸಾ, ಧ್ವಂಸನಂ, ಧ್ವಂಸನೀಯಂ, ಧ್ವಸ್ತಿಃ ಈ ೬ 
ತೊಲಗಿಕೆ” (ಕಾಶಕ್ಕ. ೧೩೨). [ತೊಲಗು; * - ಇಕೆ) 

ತೊಲಗಿಸು, ತೊಲಂಗಿಸು (ಕ್ರಿ). ೧: ದೂರ ಸರಿಸಂ; ಅಗಲಿಸು; 
ದೂರ ಮಾಡು: ಪಲಕಾಲಂ 'ತಪದಿಂದಂ ಚಲದಿಂ ಸಂದಿರ್ದ ನಿನ್ನ 
ನಚ್ಚಿನ ಮುನಿಯಂ ತೊಲಗಿಸಿದೆನೊಂದು ವಚನದಿಂ (ಧರ್ಮಾಮ್ಮ. 3-33೬); 
ನಿದ್ದೆಯಂ ತೊಲಗಿಸಿದಂಚೆವೆಣ್ಣೆಸೆವ ಗಾಂದವದಿಂ ದನಿದೊಂಗಲೊಳ್‌ 
ತಡಂಗಲಿಸಿ (ಜಂದ್ರಪು. ೮-೯೭) ; ಒಯ್ಯನೆ ನುಡಿಗಲಿಯಲೆಂದು ಬಂದ 
ಪುರುಳಿಗಳನಾಳಿಯರಿಂದೆ ತೊಲಗಿಸುತ್ತೆ (ಜಬಪು. ೭-೧೪). ವಿ. 
ಇಲ್ಲದಂತೆ ಮಾಡು ; ನಿವಾರಿಸು; ಕಳೆ; ಪರಿಹರಿಸು: ಜಡಧಿ 
ಸಂಗತಿಯಿಂ ಜಡಬುದ್ಧಿ ಬುದ್ಧಿಯಂ : ತೊಲಗಿಸಿತಕ್ಕುಂ (ಪಂಪಥಾ. 
೯-೪೪); ಮನಕ್ಕೆ ಸಂಕೆಯನ್ರೊಲಗಿಸಿದಂ (ಸಾಇಇ. 1-1, ೪೧-೩೬; 969); 
ಕರದೀಪಿಕಾನಿಕಾಯಂ ತರದಿಂದಂ ಮುಂದೆ ತೊಲಗಿಸುತ್ತಿರೆ ಕಕ್ಷ್ಮಾಂತರೆ 
ತಿವಿಂರಮಂ (ಕಾದಂಪೂ. ೩೯೨) ; ದಿನಕರನ ಹಯಂ ಗಗನಾಧ್ವಖೇದಮಂ 
ಪಟಯಿಗೆಗಳ ತಣ್ಣೆಲರ ತೀಟದಿಂ ತೊಲಗಿಸುಗುಂ (ಪೆಂರಾಮಾ. ೧-೧೧೩) ; 
ಇಳಿಯೊಳೆಸೆವ ಭವ್ಮಜನಗಳ ಚಿತ್ತದ ಮಳವನಿರದೆ ತೊಲಗಿಸುವಾ . , . 
ಶ್ರುತಕೀರಿತಿಗಳಿಗೊಲಿದಾನೆಚಿಗುವೆನು (ಅಂಜಜೆ. ೧-೫೩); ಗಾರುಡಮಂತ್ರ 
ಸಂಸ್ಕಾರವಿವಶದಿಂದಾ ... ವಿಷ ತೊಲಗಿಸುವುದಾತಂಗೆ (ಬಸಪು. ೪೬-೩೦); 
ಭಕ್ತರ್ಗೆ ಮನ್ಮನದ ಚಲನಮಂ ತೊಲಗಿಸಿ ಶಿವಾಂಫ್ರಿಯೊಳ್‌ ಬೆಚ್ಚಂತೆ 
ನಿಲಿಸುಗೆಂದಾಂ ವಂದಿಪೆಂ (ಪದ್ಮಂ. ೧-೧೦); ಪಗೆಯಾದ ಪಗಲಂ ತೊಲಗಿ 
ಪಂಧಕಾರಮೆನಲು (ಜೈಮಿಛಾ. 3೮-೪೦) ; ಒಳವಿರ್ದ ವಿಟರ ಸೋಕಿದ 
ಕಾಮಗ್ರಹವನು ತೊಲಗಿಸುತಿಹೆರಂಗನೆಯರು (ಕಂನವಿ. ೨-೧೦೦). ; 
ನಿಮ್ಮೊಳು ಭೇದವ ಗೈಯುವ ಬುದ್ಧಿಯ ತೊಲಗಿಸಿರಿ (ನನಲ್ಲ. ೧೧೮). 
೩. ಎಸೆ; ತ್ಯಜಿಸು ; ಕಳಚು; ತೆಗೆದಂಹಾಕು : ತ್ರಿಸಾಕ್ಷಿಕನಾಗಿ ವಸ್ಟ್ರಾ 
ಭರಣಮಾಲ್ಕಾದಿಗಳಂ ಮೆಯ್ಕಿಂ ತೊಲಗಿಸಿ ಪೂರ್ವಾಭಿಮುಖನುಂ 
ನಿಬಿಡಬದ್ಧ ಪಲ್ಕಂಕಾಸನನುಮಾಗಿ (ಅದಿಪು. ೯-೭೬ ವ); ಬಾಹ್ಯಾಭ್ಯಂತರ 
ಪರಿಗ್ರಹಂಗಳಂ ತೊಟ್‌ದು ವಸ್ತ್ರಾಭರಣಾದಿಗಳಂ ತೊಲಗಿಸಿ ... ದೀಕ್ಷೆಯಂ 
ಕೈಕೊಂಡಂ (ಜಾವುಂಪು. ೩೭); ನೆಲಸಿರ್ಪ ವಾಸ್ತುಪುರುಷನ ತಲೆ ಹೃದಯಂ 
ನಾಭಿಪಾದಮೆಂಬಿವಟ್‌ಡೆಯಂ ತೊಲಗಿಸಿ ಮುಂದಣ ಮೆಯ್ಕೊಳ್‌ ನಿಲಿಸುಗೆ 
ಕಂಭಮನಂ (ಲೋಕೋಪ; ೩-೨೫) ; ತೊಲಗಿಸಿ ಭೂಷಣಪ್ರತತಿಯಂ 
» - ೬ ಬಟಿಲ್ಲು ತೊಟಲ್ಲೂ ಜಾನಿಪಳ್‌ (ಜಗವಿ. ೧೦-೨೩) ;ತನುಗುಣಂಗಳ 
ನುಳಿದುಳಿದು ಧಿಕ್ಕನೆ ತೊಲಗಿಸುತ ಸಾನುರಾಗಂ ಕೊನರ್ದು ಕೊನರ್ದಾ 
ಶಿವಶರಣರಂ ಕಂಡು (ಬಸಪು. ೩೩-೩). ೪, ತಳ್ಳು; ನೂಕು; ಸರಿಸು: 
ಮುಂದಣ ಮಾನಸರಂ ಪಡಿಯಲರ್‌ ತೊಲಗಿಸುತ್ತಂ ಬರೆ (ವಡ್ಮಾರಾ. 
೮೦-೦೪) ; ತೊಲಗೆನೆ ಬಟ್ಟೆಯಿಂ ತೊಲಗಲಾಲಕಿನಶಕ್ತನೆನಾರ್ಪೊಡೆನ್ನೆನಿಂ 
ತೊಲಗಿಸಿ ಪೋಗು ನೀನೆನೆ (ಪಂಪಭಾ. ೮-೩೨); ಕಲಶಮನೆತ್ತಿ ನೀರೆಅ?ವ 
ಕಾಂತೆಯ ತೋಳ ತೆರಳ್ಳೆ ಮೇಲುದಂ ತೊಲಗಿಸೆ (ಡಂದ್ರಪು. ೧-೯೮) ; 
ತೊಲಗಿಸಿ ಮೇಲುದಂ ಬೆಮರ ಬಿಂದುಗಳಂ ತವೆ ಪೀರ್ದು ... ಮನ್ಮಥ 
ಜಯಾದಿ ಮನಃಪ್ರಿಯನಂತೆ ಸಾರ್ದದೇಂ ತಳೆದುದೊ ಕಾಂತೆಗುಣ್ಮಿದ 
ರತಿಕ್ರಮಮಂ ನವಮಂದಮಾರುತಂ (ಮಲ್ಣಕಾ. ೪-೧೯೮) ; ನಿಳೆಯಮಂ 


೩೬೮೪ 


೩0 


೩8 


ತೊಲಗು 


ಪೊಜಮಟ್ಟು . ಬರಲತಿಬಳವೃಷಭ ಕೆಲೆವುತ್ತ ಮಂದಿಯ ತೊಲಗಿಸುತ 
ಮುಂಡೆಸೆಗೆ ದಾರಿಯ ತೋಟಿ ನಡೆಪುತಿರೆ (ಬಸಪು. ೬೧-3೩). ೫. 
ವಂರಳಿಸು; ಹಿಂದಕ್ಕೆ ಸರಿಸು ; ಹಿಂದಿರುಗಿಸು ; ಹಿಮ್ಮೆಟ್ಟಿಸು: 
ರಾಯನನು ತೊಲಗಿಸಿದರಾ ಕರ್ಣಾಯತಾಸ್ತ್ರರು (ಕುವ್ಯಾಡ್ರೋ. ೫-3೪) ; 
ಕಂಗಳ ಬಳೆ. ಮರಳಿ ಬಸವಳಿಯೆ ಸಾರಥಿ ಕೊಲಗಿಸಿದನಾ ರಥವನು 
(ಕುಖತ್ಕಿದ್ರೋ. 8೫-೩೩) ; ಸಂದಣಿಸಿ ದಳ ನೂಕಿಕೊಂಡೈತಂದುದಿದು ರವಿ 
ಸುತನ ತೊಲಗಿಸಿ ಮುಂದೆ ಮೋಹರದೆಗೆದು ಮೂದಲಿಸಿತು ಮರುತ್ಸುತನ 
(ಕುವ್ಮಾಳ. ೧೩-೨೫), ಓ. ಚೆದರಿಸು ; ಚಲ್ಲಾಪಿಲ್ಲಿ ಮಾಡಂ : ಹವ್ಯ 
ವಾಹನಸಖಂ ತೊಲಗಿಸುವ ಬಹಳ ಮೇಘವ್ಯೂಹೆಸಂಘಾತದೊಡ್ಡ ವಣೆ 
ಮುಟ್‌ವುದೆ ಕೃತತ್ಕಜನವಾತದಿಂದ (ಜೈಮಿಭಾ. ೧೩-೯). ಹ. ಕತ್ತರಿಸು; 
ತುಂಡಂಮಾಡು : ಕಾಂಭೋಜಭೂಪನ ಮಕುಟಮಸ್ತಕವ ಕೊರಳ 
ತೊಲಗಿಸಿ ಮುಂದೆ ನೂಕುವ ವರಶ್ರುತಾಯುವಿನೊಡನೆ ಘನಸಂಗರೆಕೆ 
ತೆಗೆದನು (ಕುಪ್ಕಾದ್ರೋ. ೧೦-೧೬). A ತೊಲಂಗಿಸು: ೨. ನಿರಂತರ 
ಪಾರಮಾರ್ಥಸಚ್ಚಿಂತನೆಯಂ ತೊಲಂಗಿಸಿ (ಅಮಶ. 8೩). 

ತೊಲತೊಲಗಿಸು (ದ್ವಿರಂಕ್ಷಿ): ವಿಲೋಚನೋತ್ಶ್ಕೀರ್ಣಮುದಶ್ರು 
ಮಾಲೆಯಂ ಪಕ್ಷ್ಮಾಪಾಳಿನೀಜಾಲದಿಂ *ಕೊಲತೊಲಗಿಸಿ (ಕುಸುಮಾ. 
೧೫-೧೧೩ ವ), [ತೊಲಗ್ಗು ೬ _ ಇಸ್ತು] 


ತೊಲಗ್ಗು, ತೊನಗು, ತೊಲಂಗಂ (ಕ್ರಿ). ೧. ಸ್ಥಳವನ್ನು ಬಿಡು; 


ಹೊರಟು ಹೋಗು: ನಿಲ್ಲದೆ ತೊಲಗಿದಿರಿಂದಂ (ಕವಿರಾ. ೩-೨೦೦) ; 
ತೊಲಗೆನೆ ಬಟ್ಟೆಯಿಂ ತೊಲಗಲಾಟಿ*ನಶಕ್ತನೆನಾರ್ಪೊಡೆನ್ನನಿಂ ತೊಲಗಿಸಿ 
ಪೋಗು ನೀನೆನೆ (ಪಂಪಥಾ. ೮-೩3) ; ಅಂತಃಪುರದ್ವಾರದೇಶದೊಳಿರ್ದ 
ರಾಜಲೋಕಮೆಲ್ಲಮುಂ ಸಂಭ್ರಮಂಬೆರಸು ತೊಲಗಲ್‌ (ಕಾದಂಪೂ. 
೪೨೫); ಅಳಿಯನಂ ಕಂಡತ್ತೆಯಂತೆ ತೊಲಗುತ್ತುಂ (ಧರ್ಮಾಮ್ಮ, ೪-೭೭); 
ಸಾರೆಂಬರೆಸಾಳ್ಗಳ ತೊಲಗೆಂಬ ಪಡಿಯಜರ ಮುಂಗುಡಿಯ ಕುರುಳ 
ಕೊಂತದ ವೀರವೃಂದದ ಕೋಳಾಹಳಂ ಬೆರೆಸಿ ಬಂದು (ಬಸರ. ೬-೮) ; 
ಜಡರುಗಳಿರಾ ತೊಲಗಿ ಭೋ ಎನಂತೆ (ಐಸಪು. ೨೧-೧೦೦); ಮಂದಿ ತೊಲಗಲಿ 
ತೆಆಹುಗೊಡು (ಕುವ್ಯಾಅ. ೭-೮೬). ೨. ಅಗಲು; ತೊರೆ; ಬಿಟ್ಟು 
ಹೋಗು: “ತೊಲಗು - ವಿವಿಕ್ರೇ” (ಕಮಧಾ) ; ಎಲವೊ ದೇವೇಶನನೇಂ 
ಸೆಆ3ವಿಡಿದೆ ತೊಲಗು ದೇವನ ಮಟಯಂ ಬಬಿಕಿಕಜಸಯಲಕ್ಕುಂ (ಪಂಪಧಾ. 
೧೦-೧೨೧) ; ನಿಲೆ ನಿಜವಕ್ಷಸ್ಥ ಲವಜ್ರಲೇಪವಿಪುಲೋಪಲಪ್ರದೇಶೆದೊ 
ಳೆಂದುಂಳೊಲಗದೆ ಸಾಮ್ರಾಜ್ಯಶ್ರೀಲಲನೆ ತಾಂ ನರೇಂದ್ರನಂ ಸುರೇಂದ್ರನಂ 
ಗೆಲೆವಂದಂ (ಮಲ್ಲಪು. ೩-೨೨) ; ಅಳಿಯನ ಕಂಡರೆ ನಾಚೆಂಬೆ ಮಗಳೆ 
ಅಳಿಯನ ಕಂಡರೆ ತೊಲಗೆಂಬೆ ಮಗಳೇ ನಾಚುವರೆ ಮೊಜಕಯಿಲ್ಲ 
ತೊಲಗುವರೆ ನೆಲನಿಲ್ಲ (ಬಸವ. ೯೧3) ; ನಿನ್ನ ಕಣ್ಣೆಂಬಲಗಿನಲಿ ತನ್ನೆದೆಯ 
ನೋಯಿಸಿ ತೊಲಗಬಹುದೇ (ಕುಪ್ಕಾವಿ. 3-೨೦) ; ಸೋಲಿಸಿ ತೊಲಗಿ 
ಪೋದವನ ನಿಟ್ಟಿಸುವ ಸಲೀಲೆಯಿಂದೆದ್ದಳಾ ಕುವರಿ (ಮೋಹತ. ೨೮-೬) ; 
ಖಂಡಿತದಿ ಲಕ್ಷ್ಮಿ ತೊಲಗುವಳು ಶಿವನೊಲುಮೆ ಕಂಡುಕೊಳದಿರಲು 
(ಸರ್ವಜ್ಞ.' ೨೪೮). ೩. ಅಗಲಿಸಂ ; ಬೇರೆಯಾಗಿಸು : (8). ೪. ಜಾರು; 
ಓರೆಯಾಗು: ಮನಸಿಜನೃಪಲೀಲಾಲಾಂಛನಂ ಸ್ವಸ್ತಿಕಂ ಸ್ತ್ರೀಜನದೊಳೆಸೆದು 
ನಿಂದತ್ತುತ್ತರೀಯಾಂತರೀಯಂ ತೊನೆಯೆ ತೊಲಗಿ ನಿಂದಿರ್ದಲ್ಲಿ ತಂದಿತ್ತು 
ದುಚ್ಚಸ್ತನದೊಳಮರ್ದ ಹಸ್ತಸ್ವಸ್ತಿಕಂಗಳ್‌ ಬೆಡಂಗಂ (ಅದಿಪು. ೧೧-೧೫೨); 
ನಿಡುಸುಯ್ಕೆಲರಿಂ ಮೇಲುದು ತೊಲಗೆ (ಕಾದಂಉ. ೩೬); ಪೊದೆದ 
ಪೊಸದುಗುಲಂ ಕೆಲಕ್ಕೆ ತೊಲಗೆ (ಪರ್ಧಪು. ೧೩-೬೨ ವ): ಮೊಲೆಗಳ 
ಮುಸುಕು ತೊಲಗಿದುದೆಂದೊ ಸರಸದ ನುಡಿಗಳಿನಿದೊಂದಿನಿತು ತಪ್ಪಿ ದಂದೆ 
(ಬಸೆಪು. ೪೩-೧೪). ೫. ಪಕ್ಕಕ್ಕೆ ಸರಿ: ದಾರಿಯಿಂದ ಕದಲು; 
ಅರುಗಾಗು : ನಿಮ್ಮ ಪಟ್ಟಣದಲ್ಲಿ: ಹೊಲ್ಲ ಹನಸಗನೊಬ್ಬನಂ ಬಲ್ಲ 


ತೊಲಗ್ಳು 


ಭಕ್ತನೆನುತ್ತ ಗರ್ವಿಸಿ ತೊಲಗನಾರಿಗೆಯಂಂ (ಬಸಪು, ೨೦-೧೪) ; ನೀ ಕೃಪೆ 
ಮಾಡಿ ತನ್ನನಂ ಕಳುಹಬೇಹುದಂ ನಿಮ್ಮೊಳಿದಿರೇ ರಣಕೆ ತಾನೆನುತ ಸೆಳೆದ 
ಬಾಣವನಿಳುಹಿದರೆ ಗುರು ತೊಲಗಿ ಕೊಟ್ಟನು ಪದವನಹಿತಾವಳಿಗೆ ಸಾತ್ಯಕಿ 
ಮೊಳಗಿದನು ಕಳಶಜನ ನೇಮದಲಿ (ಕುವ್ಯಾದ್ರೋ. ೧೧೯). ೬. ಹಿಂದೆಗೆ ; 
ಹಿಂಜರಿ ; ಹಿಮ್ಮೊಟ್ಸ್ಯ : ಗೆಲಲುಂ ಸಾಯಲುಮಾಅದೆ ತೊಲಗಿದೊಡೆ 


೩೬೮೫ 


ನೆಗಟ್ತಿ ತೋಟುಗುವೆ ಸಿರಿಮೆಯ್ಯಂ (ಗದಾಯು. ೨-೨೦) ; ಕೆಚ್ಚಿನೊಳ್ತೊ |. 


ಲಗದೊರ್ಮೆಯೆ ಪಾಯಲಪ್ಪುದು (ಛರ್ಮಾಮ್ಮ. ೦-೧೬೯) ; ಪುಲಿ. ಬಂದು 
ಗರ್ಜಿಸುತ್ತಿರೆ ಕೆಲದೊಳ್‌ ಪಾವಡರ್ದು ಕೂಡೆ ಸುತ್ತಲ" ಮೆಯ್ಯಂ 
ತೊಲಗದೆ ಕೆಯ್ಕಿಕ್ಕಿರ್ದಂ (ನೇಮಿಪು. ೧-೧೫) ; ಕಾಮಿನಿ ಬೆದಲದಳು 
*.* ತೊಲಗಿ ಹಿಂದಡಿಯಿಡಲು ಕೀಚಕನಳುಕದೈತಂದಬುಜವದನೆಯ ಬಳಿಗೆ 
ಬಂದನು (ಕುವ್ಕಾವಿ. ೨-೧೭); ತೊಲಗದೆ ನಿಂದ ವೀರನಂ ತಲೆಗಡಿದುರುಳ್ಳು ವ 
ಮೂದಲಿಪ ವೀರನಂ ತೌದಲೆಗುಣಿಪ ... ಕಟ್ಟಾಳ್ತನಂಬೆತ್ತಂತೆ ಮೆಅಕಿದು 
ನೆರೆದ ಪದಾತಿವ್ಮೂಹದಿಂ (ರಾಜಕೀ. ೬-ಂಂವ), ಪಿ, ಹಿಂತಿರಂಗಂ ; 
ವಂರಳು ; ಯೋಗವೈದ್ಯರು ಬಂದು ಮಂತ್ರಿಸಿ ನಾಗವಿಷದಿಂ ಮಡಿದ 
ರಾಯನನಾಗದಯ್ಯೋತಮ್ಮ ಕೈಯಲೆನುತ್ತ ತೊಲಗಿದರು(ಬಸಪು. ೪೬-೨೩); 
ತೊಲಗಿರೈ ಕಾಲಾಳು ಮೇಲಾಳಳವಿಗೊಡಲಿ ಮಹಾರಥರು ಮುಂಕೊಳಲಿ 
(ಕುಪ್ಕಾದ್ರೋ. 8-೯) ; ಸಪ್ಪಳಾಗದ ತೆಜದೊಳೆದ್ದು ಮೆಲ್ಲನೆ ಮಂತ್ರಿಸುತೆ 
ತೊಲಗಿ ಬರುತಿರ್ದಳ (ಕೈಮಿಭಾ. ೩೦-೨೯). ೮. ದೂಡು; ಅಟ್ಟು : 
ನಿಜಮೋಹರವನಂದೈನ ಖು ಬಿಲ್ಲಂತರಕೆ ತೊಲಗಿ ಮಂತ್ರವ ಜಪಿಸಿದನು 
ಪಾರ್ಥ (ಕುವ್ಯಾದ್ರೋ. ೯-೨೪). ೯. ಕಣ್ಣಿಗೆ ಕಾಣಿಸದಿರು ; ಅದೃಶ್ಯ 
ವಾಗಂ: ದಿವಸಕರ ಚಂದ್ರತಾರಾನಿವಹಂ ತೊಲಗಿರ್ಪ ಗಗನವಿಸ್ತಾರದವೊಲ* 
(ಕಾದಂಪೂ, ೬೮) , ೧೦. ಮುಳುಗು; ಅಸ್ತವಾಗು : ನಾಳೆ ಪಡುವಣ 
ತರಣಿ ತೊಲಗದ ಮುನ್ನ ಕೊಲುವೆನು ವೈರಿ ಸೈಂಧವನ (ಕುವ್ಯಾದ್ರೋ. 
೮-೩೫). ೧೧. ನಿವಾರಣೆಯಾಗು ; ಪರಿಹಾರವಾಗು : ತೊಲಗಿದವು 
ಜನಮನದ ಬಲಂಗತ್ತಲೆ (ಕುವ್ಯಾಉ. ೮-೫). ೧೨. ತೀರಿಹೋಗು ; 
ಮುಗಿದು... ಹೋಗು : ತೊಲಗದು ಪುಬ್ಬಕೋಟಿಪರಿಸಂಖ್ಯೆವರಂ 
ಪರಮಾಯು (ಅವಿಪು. ೦-೫೨) ; ಮಬ್ಬು ಕ್ರಮೇಣ ಬೆಳೆಯುತ್ತಿದೆ; ಸಂಜೆ 
ತೊಲಗಿ ಇರುಳಾಗಂತ್ತಿದೆ (ಜ್ಕೋತಿರ್ವಿ. ೨). ೧೩, ನಾಶವಾಗಂ ; ಅಳಿ: 
ತೊಲಗದ ಜವ್ವನಂ ತವದೆ ಮೆಚ್ಚು ಮರಲ್ವುವ ನೋಟಮಟಸ್ತಿಯಿಂ 
ಸಲಿಸುವ ಭೋಗಂ (ಅದಿಪು. ೫-೪೨) ; ತಳಮಳಗಾಗದ ತನು ವೆಪ್ಪಳಿಸದ 
ನೆಲೆ ತೊಲಗದಟ್‌ಿವು . . . ತಮಗಮರೆ ಮಡಿಪಿದರ್‌ ಮಣಿಚೂಳರ್‌ 
(ಕಾಂತಿಪು. ೭-೮೧) ; ಅಕ್ಕಟ್‌ಂದಡಿಗಡಿಗೆ ನಿನ್ನಂ ತಕ್ಕವಿಸಲೆಂದಾಶಿಸುವ 
ಕರ್ಮಕ್ಕೆ ತೊಲಗುವುಪಾಯವಾವುದೊ ಹೇಳಕಟ ತಾಯೆ (ಬಸಪು. ೪೫-೯); 
ಕೆಟ್ಟುದಪಮೃತ್ಕು . . : ನೆಲೆಗುಂದಿದಳ ಮಾರಿ ತೊಲಗಿತಘಚಯ 
(ಣೆಲಪು.೪-೩॥). ೧೪. ಸೋತುಹೋ್‌ಗು; ಸೋಲು: (8).೧೫. ಕಳಚಂ; 
ಬಿಚ್ಚು ಕ: ಪರೆಯದ ಜವ್ವನಂ ತೊಲಗದಾಭರಣಂ ಸಲೆ ಮಾಸದಂಬರಂ. . . 
ಬಾಡಿರದ ಪೂಮುಡಿಯೊಪ್ಪುವ ದೇವಲೋಕಸುಂದರಿಯರನಿಂದ್ರಜಾಲಿಕ 
ನತೀವಮನೋಹರಮಾಗೆ ತೋಟಿ೨ದಂ (ದಕಕು. ೬-೧೩೮). ತೊನಗು : 
ಪಿ. ಫನಭಕುತಿಯ ನೇಣನೆ ಮಾಡಿ ನಿನ್ನ್ನ ಚರಣಕೆನ್ನ ಕೊರಳಿಗೆ ಸನುರುಚಿ 
ಯಿಂದ ಗಂಟನೆ ಹಾಕಿಕೊಂಡು ತೊನಗದೆ ಬಿಡೆನೊ ನಿನ್ನನು ಎಂದೆಂದಿಗೆ 
(ಮೋಕ್ಷದೀ. 3೧-೪). ಸಿ ತೊಲಂಗು : ೧. ಮಂಂತ್ರಿಪುತ್ರನ ಕಣ್ಣಲಿದು 
ವಿಳಾಸಿನೀಜನಂ ಕಾಮಸಂಚಾರಚ್ಛಲದಿಂ ತೊಲಂಗೆಯಂಂ (ಲೀಲಾವ. 
೪-೩೪ ವ); ಕುಲವಿಹೀನರು ಕನಿಷ್ಠರು ಕುಲಜರುತ್ತಮಪುರುಷರೀ ನಾಲ್ವರು 
ತೊಲಂಗದೆ ಪೋಪ ಬಟ್ಟೆಗಳು (ಬಸಪು. 9೦-೭೦). ೪. ಕೀಲು ತೊಲಂಗಿ 
ಡೊಂಕುಗಳಿಡೆಗೆಡೆಗೆ ನೆಲೆಗೊಂಡ ಕೈಕಾಲ . . . ಹೇಸಿಕೆಯು ನಾತವಧಿಕ 
ಭಯಂಕರವು (ಬಸಪು. ೪೬-೫೮); ಮೇಲುದಅ ಸೆಳಿಗಂ ತೊಲಂಗೆ 


ತೊಲ 


ನೂಕುವ ಭಾವೆಯರ್‌ ಬರುತಿರ್ದರು (ಕಬಪು. ೩೭-೪೩). 
೫. ಸಮಸ್ತ ಭಕ್ಷಾವಳಿಗಳಂ ನೃಪನೆಯ್ದೆ ಗಡಣಿಸಿ ಅಲಗನುರ್ಚಿ 
ಕರದೊಳಮರ್ಚಿ ತೊಲಂಗಿ ನಿಂದಿರಲು (ಬಸಪು. ೩೩-೦೪). ೧೩. 
ನಯನಂಗಳಂ ಬಲುಹಿಂದ ತೆಅ3ದುಅ್‌ ನೋಡಲಾ ಜಿನನ ಅಂಗವದು 
ಛಟಛಟ ಎನುತ್ತ ತೊಲಂಗಿ . . , ಕೆಡೆದಿರಲು(ಬಸಪು. 8೧-6೦) ; ಮಹಾ 
ಪುರುಷವರ್ಯನ ಕೃಪಾಪಾಂಗವು ಸಂಗಳಿಸೆ ಭವಭಾರಿಗಳ ದುರಾಚಾರಂ 
ತೊಲಂಗಿ ಸದ್ಗುಣಮೊದಗುವುದು (ಕೊಟ್ಟೂಬ. ೩-೧೬) ; ವನಿತಾದಿ 
ವಿಷಯಮೋಹಂ ತೊಲಂಗುವದಿನ್ನು (ಮಲ್ಲಶ. ೧-೧೭). 

ತೊಲ ತೊಲಗು ದ್ವಿರುಕ್ತಿ) : ಪುಲಿ ಪುಲಿ ಪರಿ ಪರಿ... ಮನಮನಂಜ 
ದಂಜದೆ ತೊಲ ತೆ ಇಲಗೀ ಮೆಳೆಗೆ ಪುಲಿಯೆಂಬುದು ಮಾರ್ಗಂ (ಕವಿರಾ. 
೨-೨೬) ; ಇರದೀ ಠಾವಿನಲಿ ತೊಲತೊಲಗೆನುತ ಸಿದಿಗೆಯನಿಳುಹವೇಳ್ದು 
(ಬಸಪು. ೩೨-೪೩) ; ತೊಲತೊಲಗು ಮನ್ಮಥನ ಹೊಗರಿಟ್ಟಲಗು ಬರುತಿದೆ 
(ಕುಪ್ಕಾಆ. ೧೫-೩೩). 

[ದೇ.8 ತುಳು, ತೊಲಗು, ತೆಲವು, ತೆಲಾವ ; ತೆಲು. 

ತೊಲಗು, ತೆೊೊಲಂಗು, ತೊಲುಗು ] 


ತೊಲಗ್ಯು (ನಾ). ೧. ವಂಲ್ಲಯುದ್ಧದ ಒಂದು ವರಸೆ ; ಹಿಡಿತದಿಂದ 


ತೊಲಗೆ (ನಾ). ಒಂದು ಬಗೆಯ ಸಸ್ಯ ದ 


ತಪ್ಪಿಸಿಕೊಳ್ಳುವುದು : ಎಡ ಬಲದಲ್ಲಿ ಕೈಕಾಲು ಸಿರಸುಗಳ ಯತ್ನದಿಂದ 
ತೊಲಗುವದು ಆವದು ಅದು ತೊಲಗುಯೆಂಬುದು (ಐಡ್ಮಟೀ. ೪-೩೮). 
೨. (ಬಾಣವನ್ನು) ನಿರೋಧಿಸುವ ಒಂದಂ ಬಗೆಯ ಸಾಧನ (?) : 
ಅಲಗಿನ ಮಣ್‌ ಉಳ್ಳವಂಗೆ ಶಸ್ತ್ರದ ಭಯವೇತಕ್ಕೆ ಬಾಣದ ತೊಲಗುಳ್ಳ 
ವಂಗೆ ಅಂಬಿನ ಘಾಯವೇತಕ್ಕೆ (ಮದೇವ. ೨೮೦-೪೦೧). [ -ಆತೊಲಗ್ಳು ] 
(ಮೈಔಗಿ, ೨೪-೪೪೩). [?] 


ತೊಲಿ "ಟೊಳ್ಳು' ನೋ. 
ತೊಲೆ (ಕ್ರ). ತೊಲಗು ; ದೂರ ಸರಿ: ಜಾತಿಗೆಟ್ಟಾ ಹುಡುಗಿಯು 


ತೊಲೆದು ಹೊರಟುಹೋದಳೊ? (ಜೀವೀಡೌ. ೦೭). 
[ ದೇ. ತಮಿ. ತೊಲೈ, ತುಲೈ ; ಮಲ. ತುಲಯುು ] 


ತೊಲೆ (ಕ್ರಿ). ೧. ತೂಗಾಡು ; ಜೋಲಾಡು ; ಒಲೆದಾಡು : ಅಲಘು 


ಕುಚದ್ವಯಂ ಕಚಭರಂ ತೊಲೆಯುತ್ತಿರೆ ಹೆಸ್ತಕಂಕಣಂ ಘಲಕೆನೆ .. . 
ಮೊಸರ್ಕಡೆದರ್ಲತಾಂಗಿಯರ್‌ (ಮಲ್ಲಾ. ೪-೫2). ಪಿ. ಅಲುಗಾಡಿಸಂ ; 
ಅಲ್ಲಾಡಿಸು : ಸಿಂಹಮಧ್ಯದ ಕನ್ನೆಯರು ತೋಳ್ಗಳಂ ತೊಲೆ[ಪಾಕಾಂ. ನೆ] 
ಯಲು (ಛಾವಚಿಂ. ೯-೫೮). [ ಇತೊನ್ಮೆ] 


ತೊಲ್ಮೆ, ತೊಲ (ನಾ). ೧. ಮಾಳಿಗೆಗೆ ಅಥವಾ ಚಾವಣಿಗೆ ಅಧಾರ 


40 


45 


ವಾಗಿ ಗೋಡೆಗಳ ಮೇಲೆ ಅಡ್ಡಲಾಗಿ ಹಾಕುವ (ವಂರದ) ದೂಲ: 
ಪವಳದ ಕಂಭಂ ಪಳಿಕಿನೆಸೆವ ತೊಲೆ ವಜ್ರದ ಮತ್ತವಾರಣಂ ಮುತ್ತಿನ 
ಮಂಡವಿಗೆ (ಸುಕುಮಾ. ೧೦-೪೫) ; ಆ ಮನೆಯ ನೋಡಲೆಂದು ಹೋದರೆ 
- * . ಅದಕ್ಕೆ: ಕಂಭ ಒಂದು ತೊಲೆಯಾಜು (ಅವಜೆ. ೨೨೨-೧೦೦೮) ; 
ಮಟ್‌ಹುಲ್ಲೆ ಸಿಂಹದ ಮಸಕಕಿದಿರೇ ಲತೆಯ ಎಳಗುಡಿ ಮಾಳಿಗೆಗೆ 
ತೊಲೆಯೆ (ಉುವ್ಯಾಭೀ. ೩-೮೪); ಆ ಲಲಿತಪಚ್ಚೆಗಳ ಕೊಲೆ ರನ್ನ 
ಬೋದುಗೆಗಳಾ ಪ್ರವಾಳಂಗಳಿಂದೆ ಮೇಲೆಸೆವ ಜಂತೆಗಳ್‌ (ಜಲಪು. 2-೪೮), 
ಎಲುಬುಗಳ ತೊಲೆಗಳಲಿ ಮಾಂಸದಾ ಮಣ್ಣಿನಲಿ . . . ಬಿಡುಗಡೆಯ 
ಸಿರಿಗುಡಿಯ ಮಸಣದಲಿ ಕಟ್ಟು! (ಪಾಂಡೆಜ. ೮-೭). "ಅಡ್ಡ ತೊಲೆ? 
ಪರಾ. ೨. ವಂರದ ದಿಮ್ಮಿ : ನೀರ್ಗೆ ಬಾಗುವೇತದ ತೊಲೆ ಕೊಳ್ಳ 
ಕೊಳ್ಳದೆರಡುಂ ಕಡೆಯಿಂದಜರಿಪುತ್ತುವಿರ್ಪುದು (ಜೀವಸಂ. ೧೫೭-೧೪) ; 
ನೂರಾರು ತೊಲೆಗಳನು ತಂದಿಲ್ಲಿ ರಾಶಿಗೈಯೆಂದೆನಗೆ ಕಟ್ಟಾಣೆಯ ಬೆಸಸಿ 
ಪೋದನ್‌ (ಬಿಗಾಳಿ. ೫೫). ೩. ಯುದ್ಧ ದಲ್ಲಿ ಬಳಸಂವ ಮರದ ದಿವಿ 
ಯಂಥ ಒಂದರ ಬಗೆಯ ಸಾಧನ: ಹಾಯಿಕುವ ಗುಂಡು ಮೇಲುಜಿೌ 


ತೊಲೆಗೋಲ್‌ 


ಕೆಡಹುವ ತೊ[ಪಾ8. ತ)ಲೆ , , , ಎಸೆದವು ದುರ್ಗದೊಳು (ಕುರಾಸಾಂ. 
ತೊಲೆಯುರುಳೆ ಕರಚರಣಮುಡಿದು ಕೆಡೆದರ್‌ (ಕಬಪು. 
೪೨-೩೭); ತೊಲೆಗಳೊಳಗೆ ದಸಿಗಳ ಪೆಟ್ಟಿ ಲಂಭಪ ಬಲುಮೆಕಾಜರ ಮೇಲೆ 
ನೂಕೆ (ಕಂನವಿ. ೧೪-೭೧).೪. ಉಯ್ಯಾಲೆ: ಇತ್ತ ಹೊಂದೋರಣದ ತೊಲೆ 
ಯಲಿ ಅತ್ತಲಿತ್ತಲಾ ಹನುಮ ತಿರುಗಲಾ ಮುತ್ತಿತಮರಾರಿಗಳು ಶಿಖಿಯನು 
ಶಲಭ ಕವಿವಂತೆ (೪ಇಶಿಕಾ. ೧೧-೨೬). ೫. ಒಂದಂ ರೂಪಾಯಿ ನಾಣ್ಯದ 
ತೂಕ : “ ಬೀಸಿಗೆ . .ಐದಾಗೊಂದುತೊಲೆ” (ಮಂಗರಾ. 
೧೦೪-೧೧) ; ತೊಲೆ ಪದಿನಯ್ದಜ ಬಿಣ್ಣಿಂದಿಲಾಧಿಪಂ ಪತ್ತು ತೊಲೆಯ 
ಬಿಣ್ಣಿಂ ಧನ್ಮಂ ತೊಲೆಯಯ್ದಟ ಬಿಣ್ಣಿಂ ಸುಖ ಖಲನಿರ್ತೊಲೆವರೆಯ ಬಿಣ್ಣು 
ಸವನಿಸಿದಾತ೦ (ಯೋಳೋಪ. ೧೧-೪೩) ; ವರ್ಷ ನಿಬಂಧಿಯಾಗಿ ಹೂವಿನ 
ಪಡಿಗೆ ಜಾತಿಹವಳಕ್ಕೆ ತೊಲೆಗೆ ತಾ ೧ ಕರಿದಕ್ಕೆ ವೀಸ ೧ (ಎಕ. 1], 
3೪೦-೨; ಸು. 1175); ಗುಗ್ಗುಳವೊಂದು ಕೊಲೆಯನಮರ್ಚಿ ಕಂಬಿಯೊಳಂದ 
ಮಾಗಿರೆ ಪೊತ್ತು ಕೊಂಡುರವಣಿಸಿ ಬರುತಿರಲು (ಬಸಪು. ೪೩-೮೩). ಓ. 
ತಕ್ಕಡಿ : ರಿಪುಭೂಪದಂತಿದಂತದ ತೊಲೆಯೊಳ್‌ ಪರಾಕ್ರಮದಿನೆನ್ನನೆ 
ಭೂಪತಿ ತೂಗಿ ತೋಶಚಿನೇ (ಪಂಪಥಾ. ೧೦-೪೦); ಅವರ ದುರ್ಣಯಚೇಷ್ಟೆ 
ಗಳಿಂ ನೃಪನೈಶ್ವರ್ಯಂ ತೊಲೆಯಲ್ಲಿ ತೂಗಿಸಿಕೊಂಬುದು (ಪಂಕತಂ. 
೧೬೯-೧೦) ; ಕೈಲಾಸಮಂ ತೂಗಿದೀ ತೊಲೆಯೊಳ್‌ ದಕ್ಷಿಣಬಾಹುದಂಡ 
ದೊಳಿದಿರ್ಚಲ್‌ ಗಂಡನಾರೆಂದು ಮೆಯ್ಗಲಿ ಪಾಯ್ದಂ (ಪಂರಾಮಾ. 
೧೪-೧೮೮) ; ಇಂತು ಭಕ್ತಿಯನೆ ತೂಗುವ ತೊಲೆಯನಳವಡಿಸಿ (ಅನೀರ. 
ದೇ. ೯೬-೭); ಹಿರಿಯ ಭಕ್ತರ ಕೆರಹನೊಂದೆಸೆಗಿರಿಸಿವೊಂದೆಸೆಯಲಿ 
ಮಹೀಸುರವರರನೇಆ್‌ಸಿ ತೊಲೆಯನೆಲ್ಲರು ತೂಗಿ ನೋಡಲೈ (ಬಸಪ. 
88-೫೭); ಹರದನು ಲೆಕ್ಕ ತಪ್ಪಿಸಿ ಹೊಡೆವನಳತೆಯ ತೂಕ ತೊಲೆಗಳಲಿ 
(ಉಶಿಂಾ. ದೈವಂ ಕೆಡಿಸಿದುದು ಸರಿಯಾಗಿ ತೂಗದೆಯೆ 
ತೊಲೆಯನ್‌ (ಪಾಠಸಿ. ೧೪-೩೨೯). ೭, ಸಮಾನತೆ; ಸಾದೃಶ್ಯ; ಸಾವ್ಯಾ: 
ತನ್ನ ತೂಕದ ತೊಲೆಯ ಮಹಿಷಾಕ್ಷಿಪ್ರಮುಖಗುಗ್ಗುಳವನೀವೆನು 
(ಬಸಪು. ೪೩-೨೧) ; ಈ ಸುರ ನರೋರಗರೊಳಗೆ ದಾನವರೊಳಗೆ 
ಮಹಿಮನ ತೂಲೆಗೆ ಬಹ ತೂಕದ ಮಹಾತ್ಮರದಾರು ಭುವನದಲಿ (ನಿಭಾಗ. 
೩-೫-೨೪) ; ಪುಡಿ ತನಿಗೆಂಡದ ಬೂದಿಯ ಪಡಿ ನೆಲಮಟ್ಟೊಲೆಯ 
ತೊಲೆಯಲರ್‌ ಬಿರಯಿಯ ಬಾಯೆಡೆಯೆಲರ್ಗೆಣೆಯುರಿಗಿದು ಸರಿ ಕಡು 
ವಿಸಿಲೆನಿಸಿರೆ ನಿದಾಘಮೋಂ ಪಸರಿಸಿತೋ (ರಾಜಕೇ. ೫-೩೪) ;ಪಾರ್ಥನೀಕ್ಷಿಸಿದ 
ವಿಶ್ವಶರೀರಗೆ ಜೋಡೆಲೆ ತುಳಸಿಯನಿತೆ ತೊಲೆಯೆ? (ಗಿಳಿವಿಂ. ೪೧-೭). 
೮. [ಜ್ಕೋತಿ] ತುಲಾರಾಶಿ: ಭಾವಿಸೆ ಮೇಷದಿಂ ತೊಲೆಯನೆಯ್ದು ಎನಂ 
ತೊಲೆಯಿಂದೆ ವಿಷಾನಮಂ ತಾವೊಸೆದೆಯ್ದೂವನ್ನಮವರುಣ್ಣ ಎನಾಟಃ 
ಗಳೆಂದು ಪೇಟ್ದಿಂ (5ಟೃಮ. ೭-೩೪). ಹಿ, ೮: ಓವದೆ ಮಾನ ಮೇಷ 
ವೃಷಭಾದಿಗಳಂ ಕ್ರಮದಿಂ ದಿನಾಧಿಪಂ ಸೇವಿಸಿ ಮತ್ತೆ ಕನ್ನೆಯೊಡಗೂಡ 
ಲೊಡಂ ಕಿಡೆ ತನ್ನ ತೇಜಮಿನ್ನಾವುದು ಕಜ್ಜಮೆಂದು ತೊಲೆಯಂ ಜನರಂಜನೆ 
ಗೇಟ್‌ ರಾಗಮಂ ಭೂವಲಯಕ್ಕೆ ಬೀಜರಿದಂ (ಪಂರಾಮಾ. ೭-೧೬೬); “ಕೃಶ 
ಮುಂ ವೇಶ್ಮಾಂಗವಸ್ತ್ರಂ ಸಮಂಜಸ ತೂಕಂ ತೊ[ಪ೫ಂ. ತು]ಲೆಯಕ್ಕು” 
(ನಾನಾರ. ೧೫೯). ತೊಲ: ಹ, ೧೦ ಮಾಷ ಇ ೧ಕರ್ಷ (ಒಂದು ತೊಲ 
ಅಥವಾ ೧೧.೬ ಗ್ರಾಂಗಳು) (ಸಕವೈ. ೫11 ಪ್ರಸ್ತಾವನೆ); ೫ ಅಂಗುಲ 
ಬಾಹುವಿರುವ ಕಡೆ ಎಂಟು ತೊಲ ತೂಕವನ್ನು ಹಾಕಿರಲಿ (ಛತವಿ. ೪೦). 
[ ಆಸಂ. ತುಲಾ] 
ತೊಲೆಗೋಲ್‌, ತೊಲೆಗೋಲು(ನಾ). ೧. ತಕ್ಕಡಿಯ ಕೋಲು; ತೂಗು 
ಕೋಲು ; ದಂಡಿಗೆ ; ತಕ್ಕಡಿ :' ಗೃಹಸ್ಕಾ ಶ್ರಮಮೇ ಒಂದು ತಟ್ಟುಂ 
ಮಿಕ್ಕಾದ ಮೂಜುಮಾಶ್ರಮಂಗಳುಮೊಂದು ತಟ್ಟುಂ ಆಗಿ ನಾಲ್ಕೊಗಂ 
ತೊಲೆಗೋಲಿಂ ತೂಗಿ ನೋಡಿದನೆಂದು ಬಲ್ಲವರ್ಪೇಳ್ವರು 


೩೭-೩೩); 


೧೦-೨೪) ; 


(ಭಾರಕಾಂ. 


೩೬೮೬ 


ತೊವರಿ 


೧೨-೫೮). ತೊಲೆಗೋಲು : ಕೂರಲಗು ತೊಲೆಗೋಲಿನಲಿ ನಿಮ್ಮಾರು 
ಭಟೆಯನು ನಮ್ಮ ಬಾಹುವಿಕಾರಬಲವನು ತೂಗಿಯೆನುತೆಚ್ಚನು (ಕುವ್ಕಾಕ. 


೨೦-೨೭). [ತೊಲ್ಕೆ + ಕೋಲ್‌, ] 


ತೊಲೆಗೋಲು “ತೊಲೆಗೋಲ್‌' ನೋ. 


5| ತೊಲ್ಮೊಜಡಿ (ನಾ).ಒಂದಂ ದಿಣ್ಣೆಯ ಹೆಸರು: ಅನ್ತೆ ಬನ್ನು ತೊಲ್ಮೊ ಜಡಿ 


10 


40 


ತೊವರಮಣ್ಣು 


ಎ ಕಲ್ಕುಪ್ಪೆಎ ಅನ್ನೆ ಬನ್ನು ಕೊನ್ನೆವಡಿಎ ... ತುಟಶ್ತಿಲ್ಲಾಲೊಳ್ಳೂಡಿತ್ತು 
(ಮೈ ಆರಿ. ೧೯೩೬, ೫೩-೨೮ ; ಸು, 550). 
[ತೊಲ*? + ಮೊಅಡಿ (ಆ ಮೊರಡಿ) ] 


ತೊವಗೂರು (ನಾ). ಒಂದು ಸ್ಥಳದ ಹೆಸರು: ಚೆಂಪೂರು ತೊವಗೂರು 


ಪೂವಿನ ಪುಲ್ಲಿಮಜ್ಗಲ ಕೂತನಿಡುನಲ್ಲೂರು (ಎಕ. 1೫, ಬೆಂಗಳೂ. ೮೩-೬ ; 
ಸು. 890) ; (ಎಇ. 1, ೩೫೦-೬ ; 900 ನೋ -) 
[? + ಊರ್ಕು (ಆಊರ್‌)] 


ತೊವಟೆ "ತೊಗಟು' ನೋ. 
ತೊವಡು "ತೊಗಟು' ನೋ. 
ತೊವರ್‌ (ಕ್ರಿ). ಓಗರಾಗು ; ಒಗಚಾಗು : ಎಸಟ್ಕಸಗಿ ಮುಗುಳ್ನಗೆ 


ನಕ್ಕು ತೋಟ ಮದಾಳಿಗಳ್‌ ನುಸುಳಿ ತೊವರ್ತಿರೆ ಕಂಪಲರ್ಚುವನಂಬುಜ 
ಪ್ರಸರಮನಾಳೆ ಬೆಳಪ್ಪನೀಗೆ ವರಂಗಳಂ (ಕಾವ್ಕಾವ.೯೧೭). "ತೊವರ್ಚು' 
ಪರಾ. [ದೇ.8 ತಮಿ. ತುವರ್‌ ] 


ತೊವರ್ಕ್‌, ಚೊಗರ್ಕು, ತೊಗರ್‌, ತೊಗರಿ, ತೊಗರ್ಮು, ತೊವರ್ಮು 


(ನಾ). ರುಚಿಯಲ್ಲಿ ಒಂದಂ ಬಗೆ ; ಷಡ್ರಸಗಳಲ್ಲಿ ಒಂದು ; ಒಗರು ; 
ಒಗಚು : ಆವುದೊಂದು ಭೂಮಿಯನಗುಟಲ್‌ ಆ ಪುಟ್ಟಿದ ಮಣ್‌ 
ಕಪ್ಪಾಗಿರಲ್‌ ಅಲ್ಲಿ ಪುಟ್ಟಿದ ಉದಕಂ ತೊವರ[ಪಾಕಾ:. ಒಗರ, ತೊಗರ] 
ಪ್ಪುದು (ಲೋಕೋಪ. ೫-೮ ಟೀಕು): ಉದಧಿಗಳೇಟುಮೆಯ್ದೆ ತೊವರಾದುವು 
ದಾನಜಲೌಫದಿಂ (ಸೂಕ್ಮಿಸು. ೧-೪); ಪುಳಿ ಮಧುರಮುಖ್ಪ ತಿಕ್ತಂಗಳೆಂದು 
ತೊವರೆಂದು ಕಟುಕಮೆಂದಪ್ಪವು . . . ಕುಡುಗೆ ಹರಿಗೆ ಪಾನಾದಿಗಳೆಂ 
(ಅಶೆ ಶಾ. ೭-೮೦). ಚೊಗರು, : ಆರೋಗಣೆಯ ವಿವರಗಳಲ್ಲಿ :-ಇನಿದು, 
ಸಿಹಿ, ಕಹಿ, ಕೈಪೆ, ಪುಳಿ, ಉಪ್ಪು. ಚೊಗರಂ (ಛಾಷಾಶಾ. ೨೫೭) ; ವರ್ಜ್ಯ - 
ಮಲಬದ್ಧತೆಯಾಗುವ ಚೊಗರುಳ್ಳ ವಸ್ತುಗಳು (ಮುನೆಮ. ೯೪). ತೊಗರ್‌: 
ಅಣಿಲೆಗೆ ತೊಗರೆಂತು ಸಹಜಂ ಸುಂಟಿಗೆ ಕಾರಮೆಂತು ಸಹಜಂ ತಾನಂತೆ 
... ದೊಷಣಮುಂ ಔದಾಸೀನ್ಯಮುಂ ನರಕದುಃಖದೆಡೆಗೆ ಸಲ್ವ ಪುರುಷಂಗೆ 
ಸಹೆಜಮಾಗಿರ್ಕುಂ (ಧರ್ಮೂಮ್ಮ. ೪-೪೦); ಪುಳಿ ಮಧುರಮುಪ್ಪು ತಿಕ್ತಂಗಳು 
ತೊಗರೆಂದುಂ (ಅಕ್ಕವೈ. ೯-೯೩). ತೊಗರಿ : “ಕಷಾಯ, ತುವರ ಎ 
ತೊಗರಿ” (ನಾರಾ. $).*ತೊಗರು: ವಾತದಿಂದ ಹುಟ್ಟಿದ ಅರೋಚಕದಲ್ಲಿ 
ಬಾಯಿ ತೊಗರಾಗಿ ಇಹುದು (ವೈದ್ಯಸಾ. 1, ೧೭೭) ; ನೇರಿಲ ಚಿಗರು 
ಮಾವಿನ ಚಿಗರು ಅದರ ತೊಗರು (ಖಾಕಾಟ. ೩೭-೬). ತೊವರು, : 
ಸಿಹಿಯುಂ ಕಾರಮುಮಾಮ್ಲಮುಂ ತೊವರುಮುಪ್ಪುಂ ಕೈಪೆಯಂಂ 
ಬೇಆ್‌ವೇಟ್‌ ಹಿತಂದೋರ್ಕುಂ (ರತ್ಮಾಶ. ೫೦). 

ತೊವರ್ತೊವರ್‌ (ದ್ವಿರುಕ್ತಿ) : ಊದಿದುದು ತಣ್ಮೆಲರ್‌ ಕಳನಾದಂ 
ಸಾದರದೊಳೊಂದಿ ನೆಗಟ್ಟುದು ಪದ್ಮಾಮೋದಮಿನಿಸುಂ ತೊವರ್ತೊವ 
ರಾದುದು ಕೂಗಿದುವು ತಾಮ್ರಚೂಡಕುಳಂಗಳ್‌ 
"ಒಗರ್‌' ಪರಾ. 

[ ದೇ.8 ತಮಿ. ತುವರ್‌ ; ತುಳು. ಚೊಗರ* ; ತೆಲು. ತೊಗರ, 
ತೊವರ ; ಕುಇ. ತೊರ್ಪ./ಸಂ. ತುವರ] 
"ತುವರಮಣ್ಣು' ನೋ. 


(ಕಾವ್ಯಾವೆ. ೩೯೨). 


«5| ತೊವರಿ, ತೊಗರಿ,, ತೊವರ್ಕು (ನಾ). ೧. ಒಂದು ಬಗೆಯ ಸಸ್ಯ 


ಮತ್ತು ಅದರ ದ್ವಿದಳಧಾನ್ಯ : “ಆಢಕಿಯೆನಲ್‌ ತೊವ (ಗು ರಿ” 


ತೊವರು, 


(ಮಂಗರಾ.. ೧೦೦-೫) ; “ತೊವರಿಯೆಂದು ತೊಗರಿ” 
ತೊವರಿ ಗೋದುವೆ ಜೋಳಂ . 
ತೈಲಮಂ. , . , ತಂದು ಪೂಸುವುದು (ಲೋ ಕೊ ಪ. ೯-೧೦೬) ; 
ಪಟಿಗಟಿವೆಯ ಕೂಲ್‌" ತಿವ್ರಡುಗಳೆದ ತೊವರಿಯ ತೊದೆ (ಕಾವ್ಕಾವ. 
೨೪೦) ; (ಸೂಕ್ತಿಸು. ೧೧-೮೩ ನೋ) ; ಒಡಗೂಡಿ ಬಿಲ್ವಮೂಲಂ 
ಕಡಲೆ ತೊವರಿ ಶುಂಠಿ ಎಂಬಿವಂ ಗಂಜಿಗೆ ಮೇಣ್‌ ಕುಡಿವಾಗಳ್‌ 
(ಕಲ್ಕಾಕಾ. 4-೨೭), ೨. ಸುಗಂಧಯುಕ್ತವಾದ ಭೂಮಿ: (8). 
ತೊಗರಿ, : ೧. “ಆಢಕೀ, ತುವರೀ . , , ಈ ೨ ತೊಗರಿ” (ಹಲಾಯು. 
೯೬.೪೩೦); ದೇವರ್ಗ್ಗೆ . .. . ಕಡಲೆ ತೊಗರಿಯಾದಿಯಾಗಿ ಸಲುವುದು 
(ಎಕ. ೫117, ಸೊರಬ. ೩೨೮-೬೨; 1159); ಮೂವತ್ತೆತ್ತಿನೊಳು ತೊಗರಿ 
ಜೋಳದಕ್ಕಿ  ಕಡಲೆಗಳನೊಡತಿ:ವಿ  ಕೊಡುವುದೆನುತ್ತಂದು ಶಿವ 
ಪ್ರೇರಣೆಯಿಂ ನುಡಿಯೆ (ಬಸರ. ೧೨-೪೮); ಸೂಪಕವಂಣೆ ತೊಗರಿ 
ಹೆಸ ಚಣಾಖ್ಯವಿನ್ನೋವುರ್ದಿನುತ್ತಮಂ ಹೊಟ್ಟ ಕಳದಿರ್ದವಿನ್ನಾ 
ಪರಿಯ ಮಧ್ಯೆಮಂ (ವೀಕ್ಶಿಪು. ೭-೧೦-೭೪) ; ಮಿಸುನಿಯ ವಣ್ಣದ 
ತೊಗರಿಯ ಬೇಳೆ (ಕಂನವಿ. ೮-೮೬) ; ತೊಗರಿ ಬಿತ್ತಿ ಅವರೆ ಕೊಯ್ದರು 
(ಗಾರ). ತೊವರ್ಕು: ೧. ಬೀಜದ ಒಳಗಿನ ತಿರುಳಂ ಅರೆದು 
ಶ್ರೀಗಂಧದಲ್ಲಿ ಹುದುಗಿಸಿ ಅವರೇ ತೊವರಷ್ಟು ನುಂಗಲು ಛಿ, 
ತಾಪಜ್ವರ ಸಹ ಮಾಣ್ಣುಂ (ವಿವೈವಿ. ೧). 
[ದೇ.8 ತಮಿ, ತುವರೈ ; ಮಲ. ತುವರ; ತುಳು. ತೊಗರಿ, ತೊಗರೆ, 
ತೊಗರಿ: ತೆಲು, ತೊವರಿ, ತೊಗರಿ; ಕೊಲಾ. ತೊಗರ್‌ ; ನಂಯ್ಯು, 
ತೊಗರಿ./ಸಂ. ತುವರೀ] 

ತೊವರು, "ತೊವರ್ಕ್‌' ನೋ. 

ತೊವರ್ಕು "ತೊವರಿ' ನೋ. 

ತೊವರೇಜು (ಕ್ರಿ). ಒಗರಾಗು: ಮಾಂಗೊನರಂ ನಸುಗರ್ಚಿ 
ಸೊರ್ಕಿನಿಂ ತನು ದಳವೇಜ್‌ ಕಂಠವಿವರಂ ತೊವರೇಜ್‌ ಪಟುತ್ವವೇಚಕಿ 
ಕಾಮನ ನನೆಯಂಬುಗಳ್‌ ವಿರಹಿವೃಂದದ ಮೆಲ್ಲೆರ್ದೆಯಂ ಪುಗಲ್‌ 
. ೬ ಇ ಪುಗಲ್‌ ಪುಗಲೆಂದುದು ಕೋಕಿಲವ್ರಜಂ (ಜಗವಿ. ೧೪-೩೮). 

[ ತೊವರ್‌, + ಏಟು (ಏರ) ] 

ತೊವರ್ಗಂಪು (ನಾ). ಒಗರಾದ ಸಂವಾಸನೆ,-ಸುಗಂಧ : ಅಲರ್ವೀ 
ವನಜವನಂಗಳ ತೊವರ್ಗಂಪನಾಂಪ ಬಗೆ ಬಳೆಯೆ ಮೊರೆವುವಳಿಗಳ ಬಳಗಂ 
(ಆದಿಪು. ೦೨-೫೦); ತೊವರ್ಗಂಪಂ ತನಿಗಂಪನೇಕೆ ಕನರ್ಗಂಪಂ ಪೊತ್ತುವೇ 
ಕೋರಕದ್ರವಮಂಂ ತನ್ನಲರ್ಗೊಂಚಲುಂ ವಿಂಡಿಗಳುಂ ತಮ್ಮತ್ತಲೇಂ 
ಕೂಗಿ ನೋಡುವುವೇ ಕೋಗಿಲೆಯೆಂದು ಸೊಕ್ಕಿದಳಿಯೆಂದೋವೆಂದು ಪೋ 
ಬಂದಂ ಮೇವುವೊ ಮಾವಲ್ಲದವೆಂಬವೋಲ್‌ ಬಳೆದುದೆತ್ತಂ ಕೀರಕೋಳಾ 
ಹಳಂ (ಈರನ. ೧೩-೩೯). [ತೊವರ್ಕ್‌ + ಕಂಪು] 

ತೊವರ್ಚು (ಕ್ರಿ). ಒಗರಾಗು ; ಒಗಚಾಗಂ : ಅಸುಗೆಯ ನಾಗಕೇಸರದ 
ಬಲ್ಮುಗುಳಂ ಬಿರಿಯೊತ್ತಿ ತುಂಬಿ ಚುಂಬಿಸೆ ರಜದಿಂ ತೊವರ್ಚಿದ ಕೊರಳ್‌ 
ಸವಿಯಂ ತರೆ ಪಾಡಿ (ಕಾಂತಿಪು. ೭-20). [ತೊವರ್‌, + - ಚು) 

ತೊವಲ್‌, (ಕ್ರಿ). ೧. ಚಿಗುರು; ಪಲ್ಲವಿಸು : ಪರಿವ ತೊಟ್‌ಗಳುಮಂ 
ತೊವಲ್ಲು ಸೊಗಯಿಂಸುವಡವಿಗಳುಮಂ ಕಂಡು ತಮ್ಮ ಕಣ್ಣಂ 
ಮನಕಂ ಸೊಗಯಿಸೆ (ಪಂಪಛಾ. ೭-೨೫ ವ) ; ಎಲೆವಳ್ಳಿ ತೊವಲ್ತೆಲೆವಳ್ಳಿ 
ನಗಂ. ಕೃತಕನಗಂ ಪಲಸು ಬಕ್ಕೆವಲಸಾ ಬನೆದೊಳ್‌ (ಜಗವಿ. 5-೧೪). 
೨. ತುಂಬು ; ಆವರಿಸು: ವಿಳಾಸಿನೀಘನಸ್ತನಶತಪತ್ರಪತ್ರಶತದಿಂದೆ 
ತೊವಲ್ಲು . . . ಅಗರುಧೂಮಲತಾವಳಿಯಿಂ ಮಡಲು ಮೆಲ್ಲನೆ 
ಸುಟಿದತ್ತು ಸದ್ಮಸರಸೀಶರಶೀಕರಮಂದಮಾರುತಂ (ಮಲ್ಲಪು. ೭-೪೮). 

[ದೇ,8 ತಮಿ. ತುವಲ*] 


(ಕಕೆಸಾ. ೨೮-೫೮೩) ; 
ಎಂಬಿವಜಕೊಳೊಂದಜಕೊಳಂದ 


೩೬೮೭ 


90 


40 


45 


ತೊವಲೊಳ್‌ 
ಗಿ 


ತೊವಲ್‌,, ತೋಲ್‌, (ನಾ). ಎಳೆದಳಿರು; ಚಿಗಂರು: “ಎಳಿದಳಿರ್ವೆಸರದು 
ತೊಪಷಲೆ[ಪಃಕಾಂ. ರೆ]ನೆ (ಕತುನಿ.೧೦೪) ; ಸೋಮಶರ್ಮಭಟ್ಟಂ ಪಿರಿದೊಂದು 
ತೊ ವ ಲಂ ಪಿಡಿದಬ್ರಷ್ಮಣ್ಯಂ ಭೋ ಅಬ್ರಹ್ಮಣ್ಮಂ ಭೋಎಂದಟುತ್ತ 
, ಅರಮನೆಗೆ ಪೊಂಗಿ (ವಡ್ಡಾರಾ. ೨೩-೨); ಇದಂ ನೀನವಧಾರಿಸೆಂದು 
ತೊವಲಂ ಮಂಂದಿಕ್ಕಿದಂ ಭೂಪನಾ (ಸುಕುಮಾ, ೭-೪3) ; ಉಜಿ್‌ ಕಾವ 
ಸೂರ್ಯರಶ್ಮಿಗೆ ಮೊಲ್‌ಯಿಡಲೆಂದೆತ್ತಿ ಪಿಡಿದ ತೊವಲೆಂಬಿನೆಗಂ ತುಜುಗಿ 
ರ್ದಾವರೆಗೊಂಬಂ ವಂದು ನೆಟಲ್ಮಾಡಿಕೊಂಡು ನಡೆವರ್‌ ಪಥಿಕರ್‌ 
(ಜಗವಿ. ೧೭-೬೯) ; ತೆಗೆದು ನನೆಗೊಯ್ದೂ ಬಿಡೆ ಮೇಲೊಗೆವೆಳದಳಿ 
ರ್ಗೊಂಬು ಪೋಲ್ತುದಾ ಪೂವಿನ ಸೂಟ್‌ಗೆ ತೊವಲಂ ಪಿಡಿದು ಮದಾಳಿ 
ಗಳುಲಿಯಿಂ ಪುಯ್ಯ್ಕಲಿಡುವಶೋಕೆಯ ಕೈಯಂ (ಜಂದ್ರಪು. ೭-೧೦೦); 
ತಮ್ಮ ಕರಾಗ್ರದೊಳ್ತೊವಲನಾಂತು ನೆಟಲ್ಲೆ ತೊಟಲ್ಲವಾನೆಗಳ್‌ (ಬಾಧಪು. 
೪-೮೨) ; ಕಲಶದ ತೊವರಂ ಲಂ) ರತ್ನಾವಲಿಯೊಳ್‌ ಸಮ್ಮಿಶ್ರ 
ಪುಷ್ಪಮಂ ಮಸ್ತಕದೊಳ್‌ ತಳಿದಲ್ಲಿ ಬಣ್ಣವುರದೊಳ ಬಬ್‌ದು ಬಟೀಕಿಕ್ಕಿ 
ಮೇಖಲಾಲಂಕೃತಿಯಂಂ . , . ಕಟ್ಟುಗೆ ಪಟ್ಟವ(ಂ) ಲಲಾಟಪಟ್ಟಾಂತರ 
ದೊಳ್‌ (ಅರ್ಕಕಾ: ೮-೧). ತೋಲ್‌,. "ತೋಲ್ವಿಡಿ' ಪರಾ. 


ತೊವಲನಿಕ್ಕು - ತೊವಲಿಕ್ಕು ೨: ಬೇಂಟಿಯಾತಂಗೆ : ಮೃಗ 

ವ್ಯಾಯಾಮಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು ತೊವಲನಿಕ್ಕೆಂದು 

'ಮುಂದೆ ಪೇಟ್ವಿಟ್ಟಿ , . . ಬೇಂಟೆಗೆ ಪೊಟಿಮಟ್ಟು (ಪಂಪಭಾ, ೫-೪೭ ವ). 
[ ಇಆತೊವಶ್ಶ್‌) 


ತೊವಲ್ಸ್‌ "ತೋಲ ನೋ. 

ತೊವಲಿಕ್ಕು (ಕ್ರಿ). ೧. ಪಲ್ಲವಿಸಂ; ಚಿಗುರಂ : ತೊವಲಿಕ್ಕಿದ ವೆರ್ವಟು 
ಬೇಗೆಗಿರ್ಚಿನೊಳ್‌ ಬೇವವೊಲಿರ್ದುವಿರ್ವಲದ ಬಿಲ್ಲಣಿಗಳ್‌ ರಣರಂಗ 
ಭೂಮಿಯೊಳ್‌ (ಪಂಕಾಮಾ. ೧೩-೪೮). ೨. ಹಳ್ಳ ಕಾಣದಂತೆ ಮೇಲೆ 
ಸೊಪ್ಪು ಮುಚ್ಚು : ಆಡಲಾಡಿಸಲ್‌ ಪಾಲಕಿಯಂ ನಿಜೌಸಲುಂ 
ಪರಿಗೊಳಲ್‌ ತೊವಲಿಕ್ಕಲೊಳಗಂ ಬರಲ್‌ . . . ಜಾಣಿಂ ನೀರ್ದಾಣ 
ಮೆಂದೆಡೆಯಟೀ್‌ದುಂ ಮಾಡಲ್‌ ಮಾಡಿಸಲ್‌ ಪಡೆ ಮೆಚ್ಚೆ ನೀಂ ಬಲ್ಲೆ 
(ಪಂಪಭಾ. ೬-೪೧) ; “ ಬಲೆ ಬೀಸು” (ನಾಡೋಜ. ೩೦೪). 

[ ತೊವಲ್ಸ್ಮ್‌ + ಇಕ್ಕು) 

ತೊವಲು "ತೋಲ್ಮ' ನೋ. 

ತೊವಲುಡಿಗೆ "ತೊವಲುಡುಗೆ' ನೋ. 

ತೊವಲುಡುಗೆ, ತೊವಲಂಡಿಗೆ (ನಾ). ಚವರದ ಉಡುಗೆ ; ತೊಗಲಿ 
ನಿಂದ ಮಾಡಿದ ವಸ್ತ್ರ : ಬರಿ ತೊವಲುಡುಗೆಯವರ ನಾಡೊಂದಿದ್ದಿತು 
(ಬಿದುರಿ. ೬೬). ತೊವಲುಡಿಗೆ : ನಲಿದು ಬಿಗಿದುಟ್ಟ ತೊವ (ಪಾಂ. ಗ) 
ಲುಡಿಗೆಯಲಗುಗಳೆಸೆಯೆ (ಕಣ್ಮರ. ದೇ. ೧೨೭-೧೨). 

[ ತೊವಲ್ಮ್‌ (ಆ ತೋಲ) * ಉಡುಗೆ] 

ತೊವಲುಡೆ "ತೋಲಂಡೆ' ನೋ. 

ತೊವಲುಡೆಯ (ನಾ). ಚರ್ಮವನ್ನು ಬಟ್ಟೆಯಾಗಿ ಧರಿಸಿದವನಂ ; 
ಚರ್ಮಾಂಬರಧಾರಿ ; ಶಿವ: “ಈಶ್ವರಂದೊವಲುಡಿ £ ಡೆ] ಯನೆಂದೆ 
ನಲ್‌” (ಕಠಕ. 83); ನಡುವಿನೊಳುಟ್ಟ ವಲ್ಯಲಂ ತೊವಲುಡೆಯನ 
ಕೃತ್ತಿವಾಸಂಬೋಲ್‌ ಮನೋಜ್ಞಮಾಗಿರೆ (ರಾಮಾಕ್ಕ. ೪೦-೨೯). 

[ತೊವಲುಡೆ (ಆತೋಲಂಡೆ) + - ಅ) 

ತೊವಲ್ಲೊಳ್‌ (ಕ್ರಿ). 2 ತೊವಲ್ವಿಡಿ: ಪೊಂಗಿ ಕಡಂಗಿ ಬೀರದೊಳೆ 
ಬೀಗುವ ನಿನ್ನಣುಗಾಳೆ ನೋಡೆ ನಿನ್ನಂಗನೆಯರ್‌ ತೊವಲ್ಲೊಳೆ ಭಯಂ 
ಗೆೊಳಿ ಕೋಡಗಗಟ್ಟುಗಟ್ಟಿ ಚಿತ್ರಾಂಗದನುಯ್ಯೆ (ಪಂಪಭಾ. ೯-೫೪) ; 
“ತೊವಲ್ಲೊಳೆ ಎ ಕೈಯಲ್ಲಿ ಚಿಗುರನ್ನು ಹಿಡಿದಿರಲು” (ಪಂಪದೀ. ೩೨೩). 

[ ತೊವಲ್ಮ್‌ + ಕೊಳ್ಳ, ] 


ತೊಪಲ್ವಲೆ 


ತೊವಲ್ವಲೆ (ನಾ). ಚರ್ಮದಿಂದ ಮಾಡಿದ ಒಂದಂ ಬಗೆಯ ಬಲೆ: 
ಪುಲಿವಲೆ ಕೊಂಬು ಕಣ್ಣಿ ಮಿಡಿಗಣ್ಣು ತೊವಲ್ವಲೆ . . . ಎಂಬಿನಿತಂ 
ಪೊಟ್‌ಗಟ್ಟಿ (ದಕಕು. ೨-೦೧೫). ( ತೊವಲ್ಡ್‌ (ಆ ತೋಲ್‌,) + ಬಲೆ] 

ತೊವಲ್ವಿಡಿ, ತೋಲ್ವಿಡಿ (ಕ್ರಿ). (ಶರಣಾಗತಿಯಾಗಿರುವುದನ್ನೂ 
ಸೂಚಿಸಲಂ) ಚಿಗಂರುನ್ನು ಕೈಯಂಲ್ಲಿ ಹಿಡಿ; ( ಸೋಲನ್ನೊಪ್ಪಿರಂವುದರ 
ಸಂಕೇತವಾಗಿ) ತಳಿರನ್ನಿ ಕೈಯಲ್ಲಿ ಹಿಡಿ; ವಂರೆಹೊಗು : 
ಕಾಯದೆ ಕಾಮನಾರ್ದಿಸೆ ತೊವಲ್ವಿಡಿವಂತೆಡಗಯ್ಕೊಳೊಪ್ಪೆ ತೋರ್ಪಾ 
ಯೆಲೆ (ಪಂಪಥಾ. ೪-೩೭) ; ಸರಿದ್ವಲ್ಲಭಂ ಹರಿನೀಳಚ್ಛವಿಯಂ ತೊವಲ್ವಿ 
ಡಿದು ವೀಟೀಹಸ್ತದೊಳ್‌ ಘೂರ್ಣಿತಾತುರನಿರ್ಫೋಷಮುಣ್ಮೆ ಪುಯ್ಕ 
ಲಿಡುವಂತಿರ್ದತ್ತು .(ಮಲ್ಲಪು. ೧೨-೦೩೨). ತೋಲ್ವಿಡಿ: ತೋಲ್ವಿಡಿದು 
ಸಾಟ್‌ ಪೇಟ್ದಪೆಂ, , . ನೀಂ ಬಲ್ವಿಡಿವಿಡಿ ಜಿನಪದಾಬ್ಹಯುಗವರಿಂ 
ಬಗೆಯೊಳ್‌ (ಉಸಾರ. ೫೬). [ತೊವಲ್ಯ್‌ + ಪಿಡಿ] 

ತೊವಲ್ವೆರಸು (ಅ). ಚಿಗಂರು ಸಹಿತವಾಗಿ ; ಎಲೆಗಳಿಂದ ಕೂಡಿ : 

 ಪಣ್ವೆರಸು ನಟ್ಟ ಮೈಂದವಾಲಟ್‌ಗಳುವುಂ ಶೊವಲ್ವೆರಸು ನಟ್ಟಾಲಂ 
ಗೆಳುವುಂ (ಪಂಪಛಾ. ೫-೪೭ ವ). [ತೊವಲ್ಸ್‌ + ಬೆರಸ್ಕು) 

ತೊವಲ್ವೊದೆಯ (ನಾ), ೧. ಚರವನ್ನು ಹೊದೆದವನಂ. ೨. ಸಿಪ್ಪೆ 
ಯಿಂದ ಆವರಿಸಿರಂವುದಂ. ೧, ೨: ತಿಸುಳಿಯಂತೆ ಮುಕ್ಕಣ್ಣನುಂ 
ತೊವಲ್ಲೊದೆಯನುಂ ಮುಗಿಲಂತೆ ನೀರೊಡಲನುಮೆನಿಪ ತೇಂಗಾಯಿಂ 
» . » ಪುರಂ ಕಣ್ಣಿಂಬಾದುದು (ರಾಮಾಶ್ಯ. ೧೦೩-೧೬). 

[ತೊವಲ್ಸ್‌ (ಆ ತೋಲ್‌;) * ಪೊದ್ದೆ “೪ - ಅ] 

ತೊವೆ "ತೊವ್ವೆ' ನೋ. 

ತೊವ್ವೆ, ತೊಗೆ;, ತೊಯಿಂ, ತೊಯೆಂ, ತೊವೆ, ತೋಯಂ,, ತೋಯಂ, 
ತೋಯೊ, ತೋವೆ (ನಾ). ತೊಗರಿ, ಅವರೆ ಮುಂತಾದ ಬೇಳೆ 
ಗಳನ್ನ ಬೇಯಂಸಿ ತಯಾರು ಮಾಡಂವ ಒಂದಂ ಬಗೆಯ ಮೇಲೋ 
ಗರ : ಹುಲಿಗಿಲ ಜೀಳೆಗಳಂ ನೇಜ್‌ಲ ಬೀಜಂ ... ತೊವೈಯಡೆ ಸವಿ 
ವಡೆಗುಂ (ಧೋಕೋಪ. ೮-೨೩); ಕೂಲುಂ ತೊವ್ವಯುಂ ಮೊದಲಾದುವ 
ನಟ್ಟಪರೆಂಬುದು ವ್ಯವಹಾರದೊಳಪ್ಪ ಸತ್ಯಮೆಂಬುದು (ಪಸಾರೆ, ೩೯೧) ; 
ವರ ಸಣ್ಣಕ್ಕಿಯೋಗರ ತೊವ್ವೆ ಪಳಿದ್ಯವ ತಅತಅಜದಲಿ ಬಡಿಸಿದರು(ಮೋ ಹತ. 
4-೩೦). ತೊಗ್ಗೆ : ತೊಗೆ ತೊಗೆಯ ರಸ ಪುಣುಗುರಾಜಾನ್ನವಿಶ್ರಿತದ 
**» ನೈವೇದ್ಯಮಂ ಧಗಧಗಿಪ ಕಲಧೌತಕನಕಹರಿವಾಣದೊಳು ತಂದಿಡಲು 
(ಪ್ರಳುಪು. ೯-೫೭) ; ಜೋಳದ ಬೋನಕ್ಕೆ ಬೇಳೆಯ ತೊಗೆಯಾಗಿ 
ಕಾಳೆಮ್ಮೆ ಕಣದ ಹಯನಾಗಿ (ಸರ್ವಜ್ಞ. ೧೬೧೭); ಕಡುಬ್ದುಯ್ದು ಕಡಲೆ 
ತೊಗೆ ಮಾಡಿ ತುಪ್ಪ ಹಾಕಿ ಕೊಡದೋಳಿಗಿಕ್ಕೆ ಹದಿನಾರ (ನಾಪದ. ೭೭). 
ತೊಯಿ : ಅನ್ನ, ಉದ್ದಿನ ತೊಯಿ, ಕಡುಬು, ಹಾಲು, ತುಪ್ಪ, ಮೊಸರು 
ಸಹ ಬಲಿಯಂ ತುಂಬಿ (ವಾಲಚಿ. ೧೨೬-೩) ; ತೊವರಿಯ ಹಳೆಚಗಿರುವ 
ಕೊಯಿ ರಸ ಹುಣಿಸೆಪಳದ್ಕವ ಎಳೆವೆಣ್ಣುಗಳಿಕ್ಕಿದರು. (ಜ್ಮಾನಡ. 
೩೯-೧೩೬). ತೊಯೆ ; ಮಠದಲು ನಡೆವ ಛತ್ರ ಅಯಿದು ಪರಿ ಶಾಕ 
ತೊಯೆ ತುಪ್ಪ ವಿಳೆಯ ಸಹಿತ ಅಟ್ಟುವ ಬ್ರಾಹ್ಮಣ ೧ (ಸೌಇಇ. Ix-11, 
೪೬೦-೯ ; 1447) ; ಸಣ್ಣಕ್ಕಿಯೋಗರಂ ಹೆಸಜ ತೊಯೆ ಹೊಚ್ಚಹೊಸ 
ಸಬೆಣ್ನೆ ಕಾಸಿದ ತುಪ್ಪ (ಸಮ್ಮಾ. ೭-೨೪) ; ತೊವೆ; ಉಪಾಧ್ಯಾಯಂಗೆ 
ಕಟಿಮೆಯ ಕೂಟುಂ ತುಪ್ಪಮಂ ತೊವೆಯು [ಪಾಠಕಾ. ತೋಯ)] 
ಮನುಣಲ್ಕೊಟ್ಟು ಕುಮಾರನನೋದಿಸುಗೆಂದೋಲೆಯನಟ್ಟಿದೊಡೆ 
(ವಡ್ಮಾರಾ, ೭೫-೧೫) ; ಸಂದ ತಿರಿಕಂಗೆ ತೊವೆ ತುಪ್ಪಂ ದೊರೆಕೊಳಲುಣ್ಮಿ 
ನಲಿವ ತೆಅದಿಂ (ಧರ್ಮಾಮೃ . ೯-೩೦); ತಿವುಡುಗಳೆದ ತೊವರಿಯ ತೊವೆ 
ಕಾಯ್ದಿಟ್‌ಪಿದ ತುಪ್ಪಂ ಕೋಡುವ ಕಟಲಲ್ಲದೆ ದಿವ್ಯಭೋಜನಂ 
ಪೆಜಿತುಂಟೇ (ಉವ್ಕಾವ, ೨೪೧) ; ಸುವರ್ಣದ ಸಟ್ಟುಗದಿಂ ತೊವೆಯೊಳ್‌ 


೩೬೮೮ 


೩6 


20 


ತೊಳಂಚೆ, 


ಕಲಸಿದ ಕಟವೆಯ ಕೂಟಿಂ ತುಪ್ಪಮುಂ ನೀಡಿರೆ (ಪುಣ್ಕಾಸ್ತ. ೯-೧೭ ವ) ; 
ಪ್ರಸಾದ ತೊವೆ ಮೂರು ಮೇಲೋಗರ (ಎಕ. ೪111, ತೀರ್ಥಹ. ೧೫೮-೧೮; 
ಸು. 1400). ತೋಯ : ಉಂಡಹೆನೆಂಬಲ್ಲಿ ಅನ್ನವನಿಕ್ಕದೆ ಸತ್ತ ಮತ್ತೆ 
ಅಕ್ಕಿಯ ಹೇಟ ಮಸ್ತಕದಲ್ಲಿರಿಸಿ ಘಟ್ಟಿತುಪ್ಪ ತೋಯವ ([ಶಾಕಾಂ. 
ತುಯ್ಯಲ]ನುಣ್ಣೆಂದು ಬಿಕ್ಕಿಬಿಕ್ಕಳುವನಂತೆ (ಉರಿವ. ೩೩-೩೩) ; ಹೆಸಟು 
ತೋಯ ಪಳದ್ಕ (ಜೊಂಕಕಾ. ೦೯೪೦, ಕುಮಟ. ೦೦೧೩-೨೬; 1476). 
ತೋಯಿ ; ಉದ್ದಿನ ತೋಯಂ, ಅಲಸಂದೆಯ ಗುಗ್ಗುರಿ ... ಇವಂ 
ಮಂತ್ರಸಮನ್ವಿತವಾಗಿ ಎ... ಬಲಿಯಂ ಕೊಡಲು (ಬಾಲಜಿ. ೧೩೦-ಖ ; 
ತುಪ್ಪ ಕುಡುತೆ ೨ಕ್ಕೆ ತಾರ ೫ ತೋಯಿ ತಾ ೨ ಶಾಕ ೫ (ಸೌಇಎ. 
ಮಂಗಳೂರು, ೪೬೫-೩೩; 1312). ತೋಯೆ: ಸಣ್ಣಗಳಮೆಯೋಗರ 
ತೊಗರಿಯ ತೋಯೆ ಬೆಣ್ಣೆಗಾಸಿದ ತುಪ್ಪವೆಜಕದು ಅಣ್ಣಂದಿರುಣಬನ್ನಿ 
ಯೆನಬೇಕಲ್ಲದೆ ಹೆಣ್ಣಿಗೆಂದಮ್ಮ ಕರೆವರೆ (ನೇಮಿಸಂ. ೨೩-೨೬೯) ; ತೋಯೆ 
ಪಾಯಸ ತುಪ್ಪ ಕಲಸು ಮೇಲೋಗರೆ ತಾಳಿಲ ಮುಂತಾದ ಪಂಚಭಕ್ಷಕ್ಕೆ 
(ಎಇ. 1111, ೧೩೨-೨೯ ; 1666) ತೋವೆ: ಸಣ್ಣ ಭತ್ತದೋಗರಮಂ 
ಕಟ್ಟೆಸರ ತೋವೆಯಂಂ ದೆಸೆದೆಸೆಗೆ ಪಸರಿಸುತ್ತ ಪರಿಮಳದಿಂ ಮಗವಂಗಿಪ 
ಸದ್ಯ ಗಟ್ಟಿಮೊಸರು (ಛರ್ಮಪ. ೨-೫೬ ವ) ; ಹೆಸಜು ತೋವೆ ತುಪ್ಪ 
ನಾಲ್ಕು ಪರಿಯ ಶಾಕ ವೀಳೆಯ ಸಹ ಪ್ರತಿದಿನ ಒಂದಕ್ಕಂ ಕಾಟಿಹಣ 
ಒಂದಜಿ ಲೆಕ್ಕದಲಂ (ಸಾಇಇ. 23-11, ೪೧೭-೩೩ ; 1877) ; ತೋವೆಯಿಲ್ಲದ 
ಊಟ ಲೋವೆಯಿಲ್ಲದ ಮನೆಯು ನೋವನಅೌಯದಳ ಮನೆವಾರ್ತೆ 
ಸಿಹಿಯಲಸಿ ಬೇವು ತಿಂದಂತೆ (ಸರ್ವಜ್ಞ. ೦೭೧೯) ; ಮದುವೇ ಮನೇಲಿ 
ತೋವೆಗತ್ತರು ಗೌರೀಹಬ್ಬದಲ್ಲಿ ಕಾಯಿಗತ್ತರು (ಗಾದೆ). 
[ ದೇ.॥ ತಮಿ. ತುವೈ; ತುಳು. ತೋವೆ] 


ತೊಸಕ್‌ (ನಾ). ಒಂದಂ ಅನಂಕರಣ ಶಬ್ದ : ಕೆಸರಿನಲ್ಲಿ ತೊಸಕ್ಕೆಂದು 


ಕಾಲು ಹೂತು ಹೋಯಿತು (ರೂಢಿ). 
ತೊಸಕ್‌ ತೊಸಕ್‌ (ದ್ವಿರುಕ್ತಿ) : ದಾರಿಯ ಕೆಸರಿನಲ್ಲಿ ಗಾಡಿ ತೊಸಕ್‌ 
ತೊಸಕ್‌ ಎಂದು ಶಬ್ಬಮಾಡುತ್ತಾ ಹೋಯಿತು (ಕೂ9). 


ತೊಳಂಕು, ತೊಳಕಂ, ಸೊಳಕ (ನಾ). ೧. ದೇಹದ ವಂಧ್ಯಭಾಗ: ಭ್ರೂ 


80 


86 


ವಕ್ಷಂ ತೋಳ" ತೊಳಂಕು ತೊಡೆಯೆಂಬೆಡೆಯೊಳ್‌ ಶೀವಿದುವು ಭೀಮನಿಸೆ 
ವಿಶಿಖಾವಲಿ ಮಾಜಂತರಾತಿಸೇನೆಯ ಮೆಯ್ಕೊಳ್‌ (ಕಾವ್ಯಾಪ. ೧೬೯); 
ಎಕಲ್ಪಬಿಂದುಗೆ - ಕದಂಪೆ, ಕದಪು. . . ತೊಳಂಕು, ತೊಳಕು (ಕಮದ. 
೩೬ ಪ್ರಯೋ); “ಕೀಲಂ; ಸಂದಂ” (ಪ್ರಛಣ್ನ). ತೊಳಕು : ೧. ಅಡಿ 
ತೊಡೆ ಪೊರ್ಕುಟುಂ ತೆಗಲೆ ಕೆ ಕಣಕಾಲ ಕೊರಲೆಂಬಿವುಂ ಬೆರಲ್‌ ನಡುವುರ 
ಬೆನ್‌ ಬಸಿಅಕ್‌_ ತೊಳಕು. ಕರ್ಚರೆ ಮುಯ್ಲೂ ಮಂಸುಂಬು ಮೂಗಂ 
ಪೆರ್ದೊಡೆ ಕಟೆ ಮುಂಮಡಂ ಪರಡು ಸಂದಿ ನೊಸಲ" ಪಣೆ ಕಣ್‌ ಕದಂಪಿ 
ವೆಂಬೆಡೆಯನೆ ನಟ್ಟುವುರ್ಚಿದುವು ನೇರ್ದುವು ಸೀಳ್ವುವು ಪಾರ್ಥನಂಬುಗಳ್‌ 
(ಪಂಪಛಾ. ೧೧-೧೩೬). ೨. ಸೊಳಕ : ಸೊಂಟ; ನಡು: “ಸೊಳಕ ಎ 
ಟೊಂಕ; ನಡು” (ಜಾನಕೋ. 8೦). "ಸೊಳಲಂ' ಪರಾ. 


ತೊಳಂಚಿ, "ತೊಳಸಿ' ನೋ. 
ತೊಳಂಚ್ಯೆ "ತೊಳಂಚ್ಯೆ' ನೋ. 
«0| ತೊಳಂಚೆ, "ತೊಳಸಿ: ನೋ. 
ತೊಳಂಚೈೆ, ತೊಳಂಚ್ಕೆ (ನಾ). ಒಂದಂ ಸ್ಥಳದ ಹೆಸರಂ; p ಈಗಿನ 


45 


ಮಂಡ್ಯ ಜಿಲ್ಲೆಯ ತೊಣಚಿ ಎಂಬ ಊರು: ತೊಳ ೦ಚಿಯದ 
ಸೀಮೊಯೊಳ್‌ ತಾಗಿ ಅರಸಿಯಂ (ಎಕ. ೫11, ನೇಜನ. ೨೬೯-೯೨ ; 904). 
ತೊಳಂಚ್ಮಿ : ಹದಿನೆಣ್ಬು ವಿಷಯದ ದೇಸಿಯು ಕರೆದು ತೊಳಣಇಗ್ವಿಯ 
ಅಜ್ಕಕಾಜಿದೇವರು ನಗರೀಸ್ವರದೇವರ್ಗ್ಗೆ ಕೊಟ್ಟ ಧರ್ಮಂ (ಮರಿ. 
೦೯೧೩, ೨0-00; 1047). [?] 


ತೊಳಕಲು 


ತೊಳಕಲು (ನಾ). (ಉಕ) ಮಂಸಂರೆನೀರಂ ; ಕಲಗಚ್ಚು: ಈ ಹಸು 
ಕೊಡುವುದು ಒಂದು ಸಿದ್ದೆ ಹಾಲು, ಒಂದು ಉಸುರಿಗೆ ಮೂರು ಬಾನಿ 
ತೊಳಕಲನ್ನು ಕುಡಿಯುತ್ತದೆ (ರೂಢಿ). 
[ತೊಳ್ಳೆ + - ಕಲ್ಕು (ಆ - ಕಲ್ಕ್‌) 
ತೊಳಕು "ತೊಳೆಂಕಂ' ನೋ. 
ತೊಳಗ, (ಕ್ರಿ). ಹೊಳೆ ; ತಳತಳಿಸಂ ; ಪ್ರಕಾಶಿಸಂ ; “ತೊಳಗು-ಕುಂತೌ 
(ಪ್ರಕಾಶಿಸು (ಕಮಧಾ) ; ಅತಿಧವಳಜಳಧರಪಥಮಂ9 ತೊಳವೆಳೆ 
ವಟ್‌ಯಂ ಕಳೆದುವು ವರುಳಿಸೆಂ (ಕವಿಉ. 8-0೬೭) ; ಶ್ರೀಗೆ ಕುಳಸದನ 
ಮೆನೆ ತೊ[ಫಾಕಾಂ. ಬೆ]ಳಪ ಮಣಿಭವನದೊಳ್‌ (ಅದಿಪು. ೭-೨೭ ರಗಳೆ): 
ತೊಳಗುವ ಪಾರಿಜಾತದಲರ್ಗೊಂಚಲಿನೊಪ್ಪುವ ಕರ್ಣಪೂರಮಂ ಕಳೆ 
ದೊಡಂ (ಕಾಂಡಪೂ. ೮48) ; ಭಾಸುರಮಾಯ್ತು ಜಿನೇಂದ್ರಾವಾಸಂ 
ತೊಳಗುವ ಸುವರ್ಣಕಳಶೋನ್ನತಿಯ೦ ಯ(ಸಾಇಇ. ೫1-1, ೩೨-೪೫; 
1007) ; ಮೃಗನೇತ್ರೆಯ ತೊಳಗುವ ಕಾಲುಗುರ್ಗಳ ನೊಪುರದ ಪೊಳೆವ 
ವಜ್ರಂಗಳ ಕಾಂತಿಗಳಡರೆ (ಜುಛಿಸು. ೩-೯೫); ನಿಡುಗಣ್‌ ತೊಳಪ್ಪ ಕದಪುದ್ದ 
ನೊಸಲ್‌ . . . ಎಂಬಿವಲ್‌ನೊಪ್ಪಿದುದಿರ್ದ ವನೇಚರೀಜನಂ (ವುಷ್ಕಪು. 
೫-೯೦). ಡೆ 
ತೊಳತೊಳಗು (ದ್ವಿರಂಕ್ತಿ): ರಕ್ತಾಶೋಕಪಲ್ಲವದಂತೆ ತೊಳತೊಳಗುವ 
» * ೬ ಕರತಳಪಲ್ಲವಂಗಳ* (ಪಂಪಥಾ. ೨-೩೯ ವು; ಅಂದೇ ಮಣಮಂದ 
ಪುತ್ತೂರ್ಗೆ ಕಳುಪುತ್ತವಿರೆ ., , ತೊಳತೊಳವಪ : ದಿವ್ಕಾಭರಣಮಣಿ 
ಪ್ರಕರಮಂ (ನಂಬಿಕ. 8-೨೨); ಶಕ್ರನ ನೂಜುಮಡಿ ತೇಜದಲಿ. ತೊಳ 
ತೊಳಗಿದನು ಕಲಿಪಾರ್ಥ (ಕುವ್ಯಾಅ. ೭-೮೪). ತೊಳಗಿ ಬೆಳಗು ಎ ಅತಿಶಯ 
ವಾಗಿ ಪ್ರಕಾಶಿಸಂ : ತಳತಳಿಸಿ ತೊಳಗಿ ಬೆಳಗುವ ಪಳಿಕಿನ ಸಜ್‌ಯೊಂದು 
- « ಒಪ್ಪಿ ತೋಟ್‌ತ್ತಾಗಳ್‌ (ಕಪ್ಶಾಸಾ. ೦೦೫೦ ಶೂದ್ರಕ) ; ಮದನನ 
ಸೋದನದೀವಿಗೆಯೆನೆ ತೊಳಗಿ ಬೆಳಗಿದಂ ತುಹಿನಕರಂ (ಪಂಪಛಾ. ೪-೩೨) ; 
ಇನಬಿಂಬಂ ಕಣ್ಗಳುಂಬಂ ತೊಳಗಿ ಬೆಳೆಗೆ (ಕಾದಂಪೂ. ೩೫೪) ; ಪುಳಂ 
ವನೆಬ್ಬಿಸುತೆಯ್‌ತಪ್ಪನೆ ಜಯ ತೊಳಗಿಬೆಳಗುತೆನ್ನೊಳಗಿಪ್ಪನೆ 
ಜಯ (ಇಯಕ. 6-96); ಹೆಬ್ಬುಗೆ ಯ ಹದಿನಾಲ್ಕು ಲೋಕಂ 
ಮೊಬ್ಬುಗಳನೀಡಾಡಿ ನಭದೊಳಗೊಬ್ಬನೇ ರವಿ ತೊಳಗೆ ಬೆಳಗುನ 
ವೋಲು (ಕುವ್ಶಾಆ. ೮೫೯). ತೊಳತೊಳತೊಳಗು ಎ ಉಜ್ಜ ಸಲ ವಾಗಿ 
ಬೆಳಗು ; ಬಹಳ ಪ್ರಕಾಶಮಾನವಾಗಿ ಕಾಂತಿಯನ್ನು ಬೀರಂ: ದಿವ 
ಶಳ್ಳತಳದ ಪೊರೆಯೊಳಗೆ ತೊಳತೊಳತೊಳಗಿ ಪೊಜಿವಂಡುವೆಳನೇಸಜಿ 
ಬಳಗದ ಬೆಳಗನೊಳಕೊಂಡು (ಅದಡಿಪು. ೨-೬೦ ವ್ರ; ತೇಜಂ ಪಜ್ಜಳಿಸ 
ತೆಟಿತಟಸಿ ತೊಳತೊಳತೊಳಗಿದನಸ್ತಮಯಸಮಯದೊಳ್‌ ದಿನಪಸುತಂ 
(ಪಂಪಥಾ. ೦೨-೨೧೦) : ತೊಳೆತೊಳತೊಳಗುವ ಬೆಳ್ಬಿಂಗಳ ಪಕ್ಕದೆ ಪೊಳಿವ 
ರಶ್ಮಿಜಾಲಮಿದೆನೆ . . . ಅದೇನೊಪ್ಪಿದುವೊ ಧವಳಚಮರರಂಹೆಂಗಳ್‌ 
(ಕಾದಂಉ. ೯0; ಹಂಸನ ಚೆಲ್ವಂ ತಳೆದೇನೆಸೆದುವೊ ತೊಳತೊಳ 
ತೊಳಗುವ ಶಶಿಕಾಂತಮಣಿಕಮಂಡಲಂ ಕೆಲದೊಳ್‌ (ಜಂದ್ರಫು. ೯-೨೭) ; 
ಮೂಲಪ್ರಕೃತಿಗಳನ್ನುತ್ತರಿಸಿ ತೂಳತೊಳತೆೊಳಗೆ ಬೆಳಗುವ ಪರಮಶಿವನಲಿ 
ಸೆಣಸಿದೆವಲಾ (ಕುನ್ಕಾಅ. ೬-೬೫). 
[ ದೇ.॥ ತಮಿ. ಮಲ. ತುಳಜ್ಕು, ತುಳಕ್ಕು ; ತೆಲು. ತುಲಕಿಂಚು ] 
ತೊಳಗ್ಳು (ನಾ). ಬೆಳಕು; ಕಾಂತಿ; ಪ್ರಕಾಶ: “ಕಳೆಗದಿರು... 


ತೊಳಗು ಬೆಳಗುಂ ಚವಿಯು ತಿಳಿವೆಸರ್‌ ಕಾಂತಿಗೆ” (ಶಬ್ಮಮಂ. ೦೬) ; 
“ತೊಳಗೆನೆ ವಿಂನುಗೆನೆ . . . ಕಾಂತಿಯೆನಿಕ್ಕುಂ” (ಕವಿಕಂ. ೧೦೦) ; 
“ತೊಳಗು ಕಾಂತಿ” (ಕರರ. ೪೮). [ ಎತೊಳಗ್ಗು; ] 


ತೊಳಚಿ “ತೊಳಸಿ” ನೋ. 
ಕೊಳಚೆ “ತೊಳಸಿ' ನೋ. 


೩೬೮೯ 


30 


86 


40 


ತೊಳಲಾಡು 


ತೊಳಪ, (ನಾ). - ತೊಳಗ್ಯು : “ತೊಳಗು . . , ತೊ[ಪಾಕಾಂ. ತ]ಳಪಂ. 
ಮಸೆ-ಈ ೧೪ ಕಾಂತಿ” (ಕಕಸಾ ೧೦-೨೦೨); “ಮಸೆಯೆಂದು ತೊಳಪ 
[ಪಾಕಾಂ. ತಳಪ, ತೊಳೆವ)” (ಕಲಿಕ ೫೪. [ತೆೊಳಗು; + -ಪ್ಯ] 

ತೊಳಪೆ, ತೊಳಹ್ಮ (ನಾ). ಒಂದು ಮನೆತನದ ಹೆಸರು ವಂತ್ತು ಆ 
ವಂನೆತನಕ್ಕೆ ಸೇರಿದವನಂ : ವಿನಯನಿಧಿ ರಾಜಗೌಡಿಗೆ ಮನುಚರಿತನೆನಿಪ್ಪ 
ತಿಪ್ಪಗೌಡಂಗಂ ಕೇತನು ಸಾತನೆಂಬ ಮಕ್ಕಳು ಜನಿಯಿಸಿದರು ತೊಳಪ 
ಕುಳಕೆ ತಿಳಕರೆನಲ್ಕಂ (ಕಜ 1, ೨೪-೩೦ ; 1148). ತೊಳಹ್ಯ : ಶಿವ 
ನಂದಯೋಗಿ ನಿವೇದ್ಯಶಾಲೆಯಂ ಮಾಡಿ ಸೂ ]ರಲಲಂ ತೊಳಹನೆ 
ಕಯ್ಕಲೂ . . . ಬಿದಿರೆ ಗದ್ದೆಯ ಮೇಲಿಕ್ಕಿದ ಪಾಣ್ಣ ಗದ್ಮಾಣಂ 
(ಸೌಇಇ. ೪11. ೩೮೦-೦೩; 1140); ಶ್ರೀಶಂಖರನಾರಾಯಣದೇವರಿಂಗೆ 
ಮಾದಾಡಿ ತೊಳೆಹರು ಮಾಡಿ[ದ] ಧರ್ಮಪ್ರತಿಷ್ಠೆ (ಸಾಇಇ. 1-1, 
೪೨೩-೧೦; ಸು, 1401): ತುಳುವದ ತೊಳಹರ ಮೂಲವು ಬೆಳಗುವಿಂನ 
ತೊಳಹರ ಕುಟುಂಬವೆಂಬುದಾಗಿ ಅನುಮಾನಿಸಲಾಗಿದೆ (ತುಳುನಾ. ೨೭೨). 

ತೊಳಹರ ಬಳಿ ಎ ತೊಳಪರ ವಂಶ: ತೊಳಹರೆ ಬಳಿಯ ಅನತಕ 

ಸೆಟ್ಟಿತಿಯ ಮಗೆ ಆದಿಸೆಟ್ಟೆ (ಮೈ ಅರಿ. ೧೯೪೬, ೬-೨; 14ನೆಯ ಕಠ) ; 
ತೊಳಹರ ಬಳಿಯ ಮಾಣಿಕ್ಕಸೆಟ್ಟಿಯ ಗಡಿಯಿಂದೆಂ ಬಡಗಲು (ಸಇಇಇ. 
7-1, ೪೬೪-೧೬; 1472) ; ತೊಳಹರ ಬಳಿಯ ಹೆರಿಯ ದೇವ[ಕ] 
ನಂಯಿಕಿತಿಯ ಮೊಂಮಗ (ಕಇ. 1, ೬೮.೯ ; 2494). [?) 

ತೊಳಪ್ಯ (ನಾ). (?) : ಆ ಗ್ರಾಮದ ಸೀಮೆಯೆಂತೆ[ಂ]ದೊಡೆ ಆಲಿ 
ಗೊಂದದಿಂ . ., ತೊಳಪ ಬಳಪ ಬಿಳಿಯಳರಿಯಿಂ . , , ಒಳಗುಳ್ಳೆ 
ಭೂವಿನಿ (ಇಆ. ೫೪117, ೩೦3-೧೮; 11ನೆಯ ಶತ). (?] 

ತೊಳಪು (ನಾ). ಕಾಂತಿ; ಪ್ರಕಾಶ: “ತೊಳಪುಂ[ಶಾಕಾಂ. ತೊಳಪಂ, ತಳಪುಂ] 
ಮಿಜುಗೂ ಡಾಳಂ ತಾವೆನಲ್ಯಾಂತಿಗೆ ಪೆಸರ್‌” (ಕಲ್ಬಿಕ್ಕ. ೨೪): 
ತೊಳವಪಿಂದೆ ರತ್ನವೆೊಪ್ಸೆ (ಸೌಇಇ. 1%-, ೨3೯೮-೦೭: 1196) ; ಎಳವೆಣ್ಣಳ 
ಕಣ್ಣೆಳಗುಜ್ವಳಭಟರ ಕೃಪಾಣಲತೆಯ ತೊಳಪುಂ .., ಪರ್ವಿತಾ 
ಸಭಾಮಂದಿರಮಂ (ಉದೃಟ. ೨-೦೭) ; ಬಲು, ಬೊಬ್ಬೆ ಸಿಡಿಲು ಖಡ್ಗಗಳ 
ತೊಳಪೂ ಮಿಂಚು ಸಲೆ ತುರಗದ ದನಿ ಗುಡುಗು (ಕಂನವಿ. ೧೮-೦೦೦). 

[ ತೊಳಗ್ಗು + -ಫ್ಯ1 

ತೊಳಮಿ(ನಾ). (?):ಪಿತೃಕಳತ್ರ ಮಿತ್ರಜನಮಂ ಕಾಯ್ವಾನ್ಮ ತಾಟ್ವಿ ಪ್ಪೊಡೀ 
ನಂಡಿಯಲ್ವೇಟ್ಯುಮೇ ಪೆಂಪನೊಪ್ಪ ಗುಣತೆ ತೊಳಮಿ ಕಿಟ್ಟಿ ಗೋಪ 
ಯ್ಯ್ಕೊನೆಂ (ಎಳ. 111, ಮೈಸೂರು, ೬-೧೦; ಸು. 760). (?) 

ತೊಳಲ್‌, "ತೊಟಲ್ಮ್‌' ನೋ. 

ತೊಳಲ್ಕ್‌ "ತೊಟಲ್ಕ್‌' ನೋ. 

ತೊಳಲಾಟ (ನಾ). ೧. ಸಂತ್ತಾಟ ; ಅಲೆದಾಟ ; ೨. ಕಷ್ಟ ; ಬವಣೆ ; 
ಗೋಳಂ: ಈ ತೊಳಲಾಟದೊಳಗೆ . . . ಬಾಳುವೆಗಾಗಿ ಚಿಂತಿಸುತ್ತಾ 
ತಾಪಕ್ಕೊಳಗಾಗಿ (ದಿದುರೆ. ೦೪೬) ; ಈ ಗೋಳಾಟವು ಅವಳ ಅಂತರಂಗದ 
ತೊಳಲಾಟವಾಗಿತ್ತು (ಛಾರಥಿ, ೦೩೩) ; ಇನ್ನು ಈ ತೊಳಲಾಟ ಯಾಕೆ ? 
(ದೂಬಿಟ್ಟ. ೧೦೪; ಹೆಂಗಸರ ಈ ತೊಳಲಾಟ ಇದ್ದೇಇದೆ (ಸಮಜೀ. ೯೩). 

[ ತೆಇಳಲ್ಮ (ಎತೊಟಲ್‌,) + ಆಟ] 

ತೊಳಲಾಡು (ಕ್ರಿ). ೧. ಸುತ್ತಾಡು ; ಅಲೆದಾಡು : ದಿನವೆಲ್ಲಾ ಕಾಡಿನಲ್ಲಿ 
ತೊಳಲಾಡಿ ಅವರೆಲ್ಲಾ ಬಹಳ ಆಯಾಸಗೊಂಡರು (ಕೂ). ವಿ. ಕಷ್ಟ 
ಪಡಂ;. ತೊಂದರೆಪಡಂ; ಗೋಳಾಡಂ: ನಮ್ಮ ಕೈಯಾರ ಬಂಧನವನ್ನು 
ತೊಡಗಿಸಿ ಅದರಲ್ಲಿ ಸಿಕ್ಕಿ ತೊಳಲಾಡುವುದು ನನಗೆ ಸರ್ವಥಾ ಇಷ್ಟವಿಲ್ಲ 
(ಅನಾಮಿ. ೮); ಹಿಂದೂಸ್ಥಾನವೇ ದಾಸ್ಯದಲ್ಲಿ ತೊಳಲಾಡುವವರೆಗೆ 
ಚಟಗಳಿಗೆ ದಾಸನಾಗದ ಹಿಂದೀಯನು ಯಾರು (ಮುಂಗಾಪು. ೩೮). 

[ ತೊಳಲ್‌  ಎಕೊಟಲ್‌,) + ಆಡು 


ತೊಳಲಿಕಲ್ಲು ೩೬೯೦ 


ತೊಳೆಲಿಕಲ್ಲು "ತೊಟಲಿಕಲ್‌' ನೋ. ಕ 

ತೊಳಲಿಕೆ “ತೊಲಲೈ' ನೋ. 

ತೊಳಲಿಚು 'ತೊಬಿಲ್ಹು' ನೋ. 

ತೊಳಲಿಸು (ಕ್ರಿ). ಸುತ್ತುವಂತೆ ಮಾಡು: ತಿರುಗುವಂತೆ ಮಾಡು: 
ಬಂದುದೊಂದು ಸುಳಿಗಾಳಿ ಧರೆ ನಡಗುವಂತೆ . . . ತೊಳೆಲಿಸಿತಜಾಂಡ| 6 
ಶತಕೋಟಿಗಳನು (ಜೃಮಿಭಾ. ೩೨-೩೯) ; ಅರ್ಜುನನನ್ನು ಸುಮ್ಮಸುಮ್ಮನೆ 
ಸೂಳೆಗೇರಿಯಲ್ಲಿ ತೊಳಲಿಸಿರುವುದೂ ಇದಕ್ಕೆ ನಿದರ್ಶನ (ಕಾವೃಸ. ೮೧). 

[ತೊಳಲ೯, (ಎತೊಟಲ್‌,) * - ಇಸು) 

ತೊಳಲ್ಲು, "ತೊಟಲ್‌,' ನೋ. 

ತೊಳಲ್ಲು (ನಾ). ಚಿಗುರು ; ತಳಿರಂ; ಆ ಗಾಳಿ ತಾನೆ ಬೀಸಣಿಗೆಯಾಗಿ | 10 
ತನ್ನನ್ನೆ ಬೀಸಿಕೊಳಲು ತಲೆಯಲ್ಲೆ ಹೂವು ಅರಳಿರಲು ಮುಡಿಸಿಕೊಳಲೇಕೆ 
ತಳಿರ ತೊಳಲು ? (ಅರಳು. ೧೦೦-೧೯). ತೊವಲ್ಮ್‌' ಪರಾ. 

[ ಆತಳಲ್‌ ) 

ತೊಳಲೆ "ತೊರಳೆ' ನೋ. 

ತೊಳಲ್ಕೆ "ತೊಟಲೈ' ನೋ. ೩5 

ತೊಳಲ್ವಲೆ (ನಾ). ಒಂದಂ ಬಗೆಯ ಬಲೆ: ಕೋಲುವಲೆ ಹೆಬ್ಬಲೆ 
ತೊಳಲ್ವಲೆ ಸಗಾಢವಲೆಗಳೆ ಹೊಆ್‌ಗಳೋಳಿಯಂ ಪೊತ್ತು (ಸೌಂದಪು. 
೧೮-೩೯). [ತೊಳಲ್‌? ೬ ಬಲೈ] 

ತೊಳವಿಗೆ (ನಾ). ಸಮೂಹ ; ಗಂಂಪು(?) : ವಾರಿಯೊಳರ್ದಿಕೊಳ್ವರಣ್ಯ 
ವಾರಣಂಗಳೊಡನೆ ಭರದಿಂ ಪೋರ್ಗಂ ಮೊಗಂಬುಗುವ ನೀರ ಪೇರಾನೆಗಳ | ೩6 
ತೊಳವಿಗೆಗಳೊಳಂ (ಜಂದ್ರಪು. 8-೪೦ ವ). [?) 

ತೊಳಸಂಬಟ್ಟೆ (ನಾ). ಅಸ್ತವ್ಯಸ್ತತೆ; ಅವ್ಯವಸ್ಥೆ ; ಗೊಂದಲ: 
ಪಲ್ಯದ ಸ್ವರ್ಗ ಅನುಭವಿಸುತ್ತಾ ಇರುವಾಗ ಆಫೀಸಿನ ನರಕದ ತೊಳೆಸಂ 
ಬಟ್ಟೆ ಜ್ಞಾಪಿಸುತ್ತೀಯಲ್ಲೇ ! (ನಡದಾ. 1, 8೨೬) ; (ನೀತಿ, ಮೊ.ಗಳ 
ವಿಷಯದಲ್ಲಿ) ತೊಳಸಂಬಟ್ಟೆಯ, ಸೊಟ್ಟಪಟ್ಟ, ಸುತ್ತುಬಳಸಿನ; ವಕ್ರ, | 85 
ಕುಟಿಲ (Tortuous. ಇಂಕನಿ). “ಕಂಡಾಬಟ್ಟೆ' ಹೋ. [ಆ ತೊಟಿಸು,] 

ತೊಳಸಾಟ (ನಾ). ಜಗಳ ; ಕಲಹ : ಆಚಾರ್ಯರಿಗೆ ಕವುಟಿಲ್ಯಬುದ್ಧಿಯಂ 
ಕಲಿಸಿ ಒಂದಕೊಂದ ನೆನೆದು ತೊಳಸಾಟವಂ ಮಾಡಿ (ಎಕ. 11, ೩೩೩-೨೨; 
1206 ?) ; ತೊಳಸಾಟವಿದು ಗೋಚರಿಸಲಆ್‌ಯದು ಗೋಮಿನೀಧವ 
ನೊಡನೆ ನಿನಗೆಂದ (ತೊರರಾ. ೬-೨-೨೪) ; ಮರುಳೆ ಸುಮ್ಮಗಿರು ನಮ್ಮ |89 
ಕಣ್ಣಾರೆ ತೊಳಸಾಟವಂ ಮಾಡದಿರಿ (ತುರಂಗ. ೬೪-೪೫). 

[ ತೊಳಸ್ಮು («ಎ ತೊಟಸ್ಸು) * ಆಟ) 

ತೊಳಸಿ, ತೊಳಂಚಿ,, ತೊಳಂಚೆ,, ತೊಳಚಿ, ತೊಳಚೆ (ನಾ). ಎ 
ತುಲಸಿ : “ತುಳಸೀ - ತೊಳಸಿ” (ಓಷಧಿ. ೭೧) ; ರುದ್ರಾಕ್ಷಿಯ ಧರಿಸ 
ಲೊಲ್ಲದೆ ಪದ್ಮಾಕ್ಷಿ ತೊಳಸಿಯ ಮಣಿಯಂ ಕಟ್ಟಿಕೊಂಬಿರಿ (ಸರ್ವವ. | 88 
೧೭೯-೮೨೯) ; ನಾಗದೇವನು. ಮಾಡಿಸಿದ ತೊಳಸಿಯ ವ್ರಿಂದಾವನಕೆ 
ಸರ್ವ್ವರೂ ಅನುಕೂಲರು (ಎಕ. 111, ಮಳವ. ೧೫-೩; 3889?) ; ಇದ 
ವಿಚಾರಿಸೆ ಬಆ್‌ಯ ತೊಳಸಿಯ ವುದಕದಂತಿರೆಯಿಲ್ಲಿ ನೋಳ್ಬುದು 
ಪದುಮನಾಭನ ಮಹಿಮೆ ಧರ್ಮವಿಚಾರ ಮಾತ್ರವನು (ಕುವ್ಕಾಅ. 
೧-೧೪) ; ಅಮ್ರುತಪಡಿಗೆ ಅಕ್ಕಿ ., . ತೊಳಸಿ ಹೂವಿನ ಮಾಲೆ |49 
(ಎಕ. ೪೭, ಮೂಡಗೆ. ೫೯-೭ ; 1520); ಶೊರಲ ದಂಡೆಯ ತೊಳಸಿಯ 
ಪೊಸ ಚಿಗುರು (ಗೀತಗೋ. ೧೩-೨೦). ತೊಳಂಚೈೆ : ಬನ್ನಿಯೆಕ್ಕೆಯುತ್ತರ 
ಣೆಯ ಬೆಲ್ಲವತ್ತದ ತೊಳಂಚಿ (ಪಾಕಾಂ. ಚೆ] ಯ ಪತ್ರೆಯನೊಂದಿನಿತ್ತು 
ಚೆಚ್ಚರಮಮರತ್ವಮಂ ಪಡೆಯಿಮೆಂಬರ್‌ (ಸಮಪ. ೮-೧೨) ; ಒಪ್ಪುವ 
ಯಜ್ಞಸೂತ್ರಕಂ ಕಿವಿಯ ತೊಳಂಚಿಯುಟ್ಟುಡೆಯ . . . ವಿಲಾಸಮೊಪ್ಪೆ | 48 
(ಮಹಾನೇ. ೧೦-೮೭). ತೊಳಂಚೆ: “ತೊಳಂಚೆ ತೊಳಚೆ” (ಹತುನಿ. ೬೧); 


ತೊಳ್ಳೆ 


ಸೂರಣಕ್ಕೆಲೆ ಕುಮಾರಿ(ಗೆಯ ಕಳ್ಳಿಯ ಬೂದಿ . . . ಲವಣಕ್ಕೆ 
ತೊಳಂಚೆ ವಿಷಾಪಹಾರಕಂ (ಲೋಕೋಪ. ೮-೨೭). ತೊಳಚಿ : “ತೊಳಚಿ 
ಯೆನೆ ತುಳಸಿ” (ಶಬ್ಮಮಂ. ೨೮) ; ಪೊಸೆವ ಮರನಂ ಬಿಲಂ ತೊಳಟಿ 
(ಪಾಂ. ಲಿ] ಸಮಸ್ತಂ ದೆಯ್ವಮಿಂತಿವೆಂಬರ್ಮೂಢರ (ಸಮಪ. 
೯-೮೨) ; ಬಹುಳದಿಂ ಸತ್ವಕ್ಕೆ ಚತ್ವಂ - ಅಪ್ಸರಸ್‌ - ಅಚ್ಚರಸಿ 
ತುಳಿಸಿ - ತೊಳಚೆ (ಕಮದ. ೨೬೩ ಪ್ರಯೋ) ; ಅಣಿಯರದ ತೊಳಚಿ 
ಗೊರಟಿನ ಮಣಿದೊಡವಿನ . , , ಮಟ್ಟಿ ಗರೆಸೆದರ್‌ (ಹಮ್ಮಾರ. ೭-೧೯) ; 
ತೊಳಚಿಯ ಪಸುರ್ವೆಳಗು ದುಗುಲದ ಪೊಂಬೆಳಗು . . . ಎನ್ನ ತಿಳಿವು 
ಬೆಳ್ವೆ ಳಗಿನೊಳಿಡೆವಿಡದಿರ್ಕೆ (ಕರ್ಣವೃ. ೧-೩೪); ಎಂತೊ ತೊಳಚಿದೋಂಟ 
ದೊಳ್‌ ತುಟುಚೆ ಪುಟ್ಟುವಂತಿರೆ ನಿನ್ನೀ ಬಟ್‌ಯೊಳ್‌ ಜಾಳೆನೆ 
ಪಂಚಮನಾಂ ಪುಟ್ಟಿದೆಂ (ರಾಮಾಶ್ಮ. ೨೭-೭). ತೊಳಚೆ: ಇತ್ವಕ್ಕೆತ್ವಂ - 
ಅತಸಿ - ಅಗಸೆ . . . ತುಲಸಿ - ತೊಳಚೆ (ಕವದ. ೨೭೯ ಪ್ರಯೋ) ; 
ದೇವಿಯರು ಬ್ರಹ್ಮನ ಕೈಯಲ್ಲಿ ಒಂದು ಬೀಜವ ಕೊಡಲು, ಅದ ತಂದು 
ಬೂದಿಯ ಮೇಲೆ ಬಿತ್ತಲು, ತೊಳಚೆ ಪುಟ್ಟಿತ್ತಾಗ (ಳೈರಸೂ. ೧೧೭). 
[ ೭ ಸಂ. ತುಲಸೀ] 

ತೊಳಸು, "ತಳಿಸ್ಕು' ನೋ. 

ತೊಳಸ್ಕು "ತೊಟಸಂ'? ನೋ. 

ತೊಳಸ್ಕು "ತಳಿಸ್ಕು' ನೋ. 

ತೊಳಸ್ಮು "ತೊಟಸ್ಮು' ನೋ. 

ತೊಳಸುಗ (ನಾ). ಎದಂರಿಸುವವನಂ ; ಪ್ರತಿಭಟಿಸಂವವನಂ : ಸೆಳೆದು 
ಕೊಂಡನು ಖಡುಗವನು ಭುಜವಳಯದಿಂದವುಚಿದನು ತೋಟಿಯ `ತೊಳ 
ಸುಗರ ಹೊಯ್‌ ಹೊಯ್ಕೆನುತ ಗರ್ಜಿಸಿದನಾ ಭೀಪ್ಮ (ಕುಪ್ಶಾಸ. ೦೦-೨೬). 

[ ತೊಳಸ್ಮು (ಎತೊಟಸ್ಳು) + -ಗ್ಯ?) 

ತೊಳಸುಗೊಳ್ಳು (ಕ್ರಿ). ಸಿಕ್ಕಿ ಬೀಳು : ತೊಡಕಿಕೊಳ್ಳು : ತರ್ಕತಂತ್ರದ 

ತಜದ ಯುಕುತಿಗೆ ತೊಳಸುಗೊಳ್ಳದ ಠಾವಲಾಯೆಂದ (ಕುವ್ಮಾಉ. ೧-೨೨). 
[ ತೊಳಸ್ಮು (ಎ ತೊಟಸ್ಸು) ೬ಕೊಳ್ಳು, (ಕೊಳ್ಳ) ] 

ತೊಳಹ, (ನಾ). ತೊಳೆಯುವಿಕೆ; ಶುದ್ಧಿ ಮಾಡುವುದು: ಹೆಸ್ತಶುದ್ಧಿಂ-ಕೈ 
ತೊಳಹವ:ಂ (ಪ್ರಕಟೀ. ೬-೧೫) ; ಪರಶುರಾಮನ .'. . ಪರಶುವಿನ 
ನೆಣವಸೆಯ ತೊಳಹದ - ವರನದಿಯ. ವಿಸ್ತರಣವನು ಕೇಳಿದನು 
ಯಮುಸೂನು (ಕುವ್ಕಾಅ. ೯-೧೫) ; ಎಲವೋ ಮಡಿವಳ ನಿನ್ನ ತೊಳಹೆವು 
ಚೆಲುವನಾದವು . . . ತೊಳೆದು ಕೊಡು ನಾವುಟ್ಟುದನು ನೀ (ಸಾಳ್ಕಛಾ 
೨೨-೩೯). [ತೊಳ್ಳೆ+ -ಹ್ಯ) 

ತೊಳಹ್ಮ "ತೊಳಪೈ[' ನೋ. 

ತೊಳಿಸು "ತಳಿಸ್ಗ' ನೋ. 

ತೊಳ್ಳೆ (ಕ್ರಿ). ೧. ಸ್ವಚ್ಛಮಾಡು ; ಶುದ್ಧಮಾಡು: “ತೊಳೆ-ಪ್ರಕ್ಷಂಲನೇ, 
ಫಲ ತೊಲಾಯಾಂ ಚ” (ಶಮಧಾ) ; ನಿಮ್ಮ ಕಾಲಂ ತೊಳಿವೆ[ಪ3890. 
ಕರ್ಚುವೆ,ಕರ್ಚುವ]ಮೆಂದು ಮಹಾದೇವಿ ತಾನೆ ಕಾಲಂ ಕರ್ಚಿ (ವಡ್ಮಾರಾ. 
೭೮-೧೧) ; ಪಳುಕಿನ ಪಾಪೆಯನಮರ್ದಿಂ ತೊಳೆದಂತೆ (ಅದಿಪು. ೬-೩೯) ; 
ತೊಳೆವೊಡದಂ ಜಿನಪಶಿಮತಸಳಿಳಂ ತೊಳಿಗುಂ ವಿಶೋಧಿ ತೊಳೆಗುಂ 
ನಿಯಮಂ ತೊಳೆಗುಂ (ಕಾಂತಿಪು. ೪-೭೯) ; ಮುರಹರನಾಗಸಕೆತ್ತಿದ ಚರಣ 
ಮನಜನಲ್ಲಿ ತೊಳೆದನಾ ನೀರೆ ಗಡಂ ಸುರಸಿಂಧುವಾಗಿ ಬರುತಿರೆ (ಸಮಪ. 
೮-೫೫) ; ಕುದುರನೇಸು ತೊಳೆದರೆಯೂ ಕೆಸಟಜು ಮಾಣ್ಬುದೆ (ಬಸವ. 
೨೬೦) ; ಗುರುಗಳಿಗೆ ಕಾಲ ತೊಳದು ಧಾರಾಪೂರ್ವ್ವಕವಾಗಿ ಕೊಟ್ಟರು 
(ಎಕ, ೪11, ಶಿವಮೊ. ೬೧-೧೭ ; 1287) ; ತನ್ನಡಿಗಳಿಗೆ ತಪ್ಪಗೃ,ವಣಿಯಂ 
ತಾನೆ ಕಳಕೊಂಡು ಅಡಿಗಳಂ ತೊಳಕೆೊಳುತ ಬಸವಂ ಸಡಗರಿಸಿ (ಬಸಪು. 
೩೦-೯೪) ; ತೊಳೆದರೆ ಮಸಿಗೆ ಧವಳತೆಯುಂಟೆ (ಶಿರಾ. ೩೬-೪೭). 


ತೊಳ್ಳೆ 


೨. ಅಳಿಸು ; ತೆಗೆದುಹಾಕು : ಅಜ ಬರೆದ ಬರೆಹವನು ತೊಳೆಯಬಲ್ಲನೆ 
ಬಾಣ (ಪುಕಂದ. ೨-೪೪-೩). ೩. ನಿವಾರಿಸು; ಪರಿಹರಿಸು: ಹಿಂದಿನಪ 
ಮಾನಗಳ ತೊಳೆಯಿರೇಳಿ (ವಿಸೀಗೀ. ೪೩-೬) ; ಈ ಪುರೋಚನವೃತ್ತಾಂತ 
ದಿಂದ ಬಂದಿರುವ ಕಳಂಕವನ್ನು ತೊಳೆದುಕೊಂಡಂತಾಗುತ್ತದೆ (ವಡಥಾ. 
೬೩). ೪. ಇಲ್ಲವಾಗು: ತನಗಿಂದು ತೊತ್ತಿನ ಕೆಲಸ ಕೊಂಡಿಹುದ 
ನಿಲಿಸುವೊಡೆ ಕದ್ರುವಿಗೆ ಕೊಟ್ಟರೆಯೊಲಿದು ಸುಧೆಯನು ದಾಸಿತನವದು 
ತೊಳೆದುಹೋಹುದು (ಸಂಠಪ. 9-8೫9). ೫. ಹಾಳುವತಾಡು ; ನಾಶ 
ಮಾಡು: "ನೀ ಬಂದು ಈ ಮನೆ ತೊಳೆದೆ' ಎಂದು ಅವಳು ದಿನಾ ಸೊಸೆ 
ಯನ್ನು ಛೇಡಿಸ ಹತ್ತಿದಳು (ಹೊಸ. ೨೧). "ತೊಡ್ಕೆ' ಪರಾ. 
ತೊಳೆದ ಕೆಂಡ - ಆರಿಸಿದ ಕೆಂಡ ; ಇದ್ದಲು: ಅವನ ಕ್ರೂರವಾದ 

ಕಣ್ಣು, ತೊಳೆದ ಕೆಂಡದಂಥ ಮೈಬಣ್ಣ ನೋಡುವವರಿಗೆ ಹೆದರಿಕೆಯನ್ನು 
ಹುಟ್ಟಿಸುವಂತಿತ್ತು (9). ತೊಳೆದ ಮುತ್ತು - ಶುಭ್ರಗೊಳಿಸಿದ 
ಮೌಕ್ತಿಕ ; ಶುದ್ಧವಾದ ಮುತ್ತು: ಆ ಮಗು ತೊಳೆದ ಮುತ್ತಿನಂತೆ 
ಬಹಳ ಮುದ್ದಾಗಿದೆ (ಕೂ9). [ದೇ 8 ತೆಲು. ತೊಲಂಚು ] 

ತೊಳ್ಳೆ, ಸೊಳ್ಳೆ.ಸೋಳೆ (ನಾ). ಕಿತ್ತಲೆ, ಹಲಸಂ ಮುಂತಾದ ಹಣ್ಣು 
ಗಳ ಹಾಗು ಹತ್ತಿ ಮೊದಲಾದುವುಗಳ ಒಳಗಿನ ಒಂದೊಂದು 
ಭಾಗ, ಖಂಡ: ಗತೂಳೆ -.ಪ್ರಕ್ಷಾಲನೇ, ಫಲತೂಲಾಯಾಂ ಚ” 
(ಕಮಧಠಾ) ; ಪಲಸಿನ ತೊಳೆ(ಟ್‌)ಗಳನರನೇಆ್‌ಲ ಕೊನೆ ಕರ್ಪೂರಮೆಣ್ಣೆ 
ಯೆಂಬನಿತಿವಟಂ ಕಲಸಿ ಕಡುವಿಸಿಲೊಳವನಿರಿಸಲೊಡಂ ದ್ರವಿಯಿಸುಗು 
ಮಚ್ಚರಸಮವ್ಪಿ ನೆಗಂ (ರೋಕೋಪ, ೮-೩4); ಶಕಡಲೆಯಂದದೊಳು 
ಹಲಸಿನ ತೊಳೆಯನುತ್ತರಿಸಿ ಹುಡಿಮೆಣಸು ಶುಂಠಿ ಯಾಲಕ್ಕಿಯಂ ಮೊಸರ 
ಕೆನೆಯೊಡನಿಕ್ಕಿ (ಸೂಪಕಾ. ೫-೩೪) ; ನಾನೊಂದು ತರಲ ಮರುಕಾಂತಾರ 
ದಲ್ಲಿ ತೊಟ್ಟು ಕಳಚಿದ ಹತ್ತಿಯ ತೊಳೆಯಂತೆ ಇಳಿಯುತ್ತಿದ್ದೆ (ದಾಣಆ. 
೧೯೩) ; ತೊಗಲು ತೊಳೆ ಆದೀತೆ? (ಗರ). ಸೊಳ್ಳೆ: ಆಲೂಗಡ್ಡೆ 
- « * ಹೆಲಸಿನಕಾಯಿಯ ಸೊಳೆ ಇತ್ಯಾದಿಗಳನ್ನೂ ತುಂಡುಮಾಡಿ ಈ 
ರೀತಿ ಕರಿಯಬಹುದು (ಅಡುಸ್‌. ೯೦) ; ಬಳಿಕ ಮೂವರೂ ಸೊಳೆಗಳನು 
ತಿಂದರು (ಈಳಥ. ೧೦೩). ಸೋಳೆ: ರುಚಿ ನೋಡೋಣವೆಂದು ಒಂದೆರಡು 
ಸೋಳೆ ಬಾಯಿಗೆ ಹಾಕಿಕೊಂಡೆ (ಜಾಳಿಗಿ. ೧೧೯) ; ರಚ್ಚೆ ! ಹುಲ್ಲು! 
ಯಾರಿಗದು ಸೋಳೆ ಇಲ್ಲದಿದ್ದರೆ ? (ಮೊಮಗು. ೬೪). 
[ದೇ.॥8 ತಮಿ. ಚುಳ್ಳಿ; ಮಲ. ಚುಳ; ತೆಲು. ತೊಲ, ತೊನ; ಕುವಿ. 
ತೋಲ) 

ತೊಳ್ಳೆ "ಸೊಳ್ಳೈೆ' ನೋ. 

ತೊಳ್ಳೆ (ನಂ). ದೋಣಿ ನಡೆಸುವ ಹುಟ್ಟು : ಅಗ ಸಾಲು ಸಾಲಾಗಿ 
ಜನರನ್ನು ಹಡಗಿನ ಬಾಣಿಗಳಲ್ಲಿ ಕುಳ್ಳಿರಿಸಿ ತೊಳೆ (೧೩೧ಗಳಿಂದ ನೀರನ್ನು 
ತಳ್ಳಬೇಕಾಯಿತು (ಜಾಲಪ್ರ. 11, ೬೪೩) ; ಆಗ ದೋಣಿಯ ತೊಳೆಗಳನ್ನು 
ಒಚ್ಚ ಬೇಕಾಗಿಲ್ಲ (ಒಂಟದ. ೧೩೬); ನೀನು ಒಂದು ತೊಳೆ ಹಿಡಿ, ನಾನೊಂದು 
ಹಿಡಿಯುತ್ತೇನೆ (ಔದಾಉ. ೧೬೧). 

ತೊಳೆಹಾಕು ಎ ಹಂಟ್ಟುಹಾಕು : ರಾತ್ರೆ ಒಂದು ಹರದಾರಿ ತೊಳೆ 

ಹಾಕುವುದು ; ಅನಂತರ ಸ್ವಲ್ಪ ಹೊತ್ತು ತಣ್ಣಗೆ ಕುಳಿತಿರುವುದು 
(ಒಂಟದ. ೧೩೭). [ ಆತೊಲಸ್ಕು/ತಮಿ, ತುಟವೈ : ಮಲ. ತುಟ] 

ತೊಳೆತ (ನಾ). ಶುದ್ಧಮಾಡಂವಿಕೆ ; ತೊಳೆಯುವುದು : “ ಕ್ಷಾಲನಂ - 
ತೊಳಿತಂ” (ಕಾಶಕ್ಕ. 3೬೦). [ತೊಳ್ಳೆ + -ತ್ಯ) 

ತೊಳೆಯಿಸು (ಕ್ರಿ). ಶುದ್ಧ ವರಾಡಿಸು; ಸ್ವಚ್ಛ ಮಾಡಿಸು: ಭಕ್ತರ, 
ಕೂಡ ಬಂದವನೀಗ ಕಾಲಂ ನೀಡಿ ತೊಳೆಯಿಸಿಕೊಂಡಹನು (ಬಸಪು. 
೨೭-೪೦) ; ನಿಮಗೆ ಮುಖ ತೊಳೆಯಿಸಿ ಮಾತ್ರೆ ಕೊಡುವುದಕ್ಕೆ ಕಾಯ್ದು 
ಕೊಂಡಿದೇವೆ (ಜಿಂಗಾಳ್ಳಿ. ೧೫೪). [ತೊಳೆ + - ಇಸ್ಕು) 


೩೬೯೧ 


| 


ತೊಗಲೆ 


ತೊಳ್ತಳ "ತೊಬ್ತುಟಿ' ನೋ. 

ತೊಳ್ತೆಳಂದುಳಿ "ತೊಟ್ರುಟ೨ದಂಟಿ೨ ನೋ. 

ತೊಳ್ತಾಳ್‌ "ತೊಬ್ತಾಳ್‌' ನೋ. 

ತೊಳ್ತು "ತೊಟ್ಟು' ನೋ. 

ತೊಳ್ತುಗೆಯ್‌, ತೊತ್ತುಗೈ (ಕ್ರಿ). ೧. ತೊತ್ತಾಗಿ ಮಾಡಿಕೊಳ್ಳು ; 
ಸೇವೆಮಾಡಿಸಿಕೊಳ್ಳು : ನಿಜಮೋಕ್ಷಲಕ್ಷ್ಮಿಯಂ ತ್ವರಿತದಿಂ ತೊಳ್ತು 
ಗೆಯ್ದಾಳ್ವ ಬಲ್ಲಾಡಿಯಿಂ (ಪದ್ಮರಾ. ೫-೩೪). ತೊತ್ತುಗೈ: ೨,-ಸೇವೆ 
ಮಾಡು : ತೊತ್ತುಗೈವುದು ಲೋಕವೀತಗೆ (ಉೌಶಿಂ೫. ೨೫-೭). 

[ ತೊಳ್ತು (ಆ ತೊಟ್ಟು) * ಕೆಯ, ) 

ತೊಳ್ತುಗೆಯ್ಮೆ (ನಾ). ತೊತ್ತಿನ ಕೆಲಸ; ಸೇವೆ; ಊಳಿಗ; ತೂಳ್ತು 
ಗೆಯ್ಮೆಯ ಪೆರ್ಮೆಗೊಳ್ಳನೆಸಗುವೆನೆಂದು, ಕಜ್ಜಮಂ ಕೈಕೊಂಡೊಡೇಂ 
ಸ್ವಾರ್ಥದೋಷಮಂ ಕಾಣ್ಬರಾರ್‌ (ಶ್ರೀರಾಮಾ. ೧೧೨-೯೭). 

[ ತೊಳ್ಳು (ತೊಟ್ಟು) * ಗೆಯ್ಮೆ (ಆಕೈಮ್ಮೆ) 

ತೊಳ್ತುಗೆಲಸ "ತೊಟಂಗೆಲಸ' ನೋ. 

ತೊಳ್ತುಗೊಡು "ತೊಬುಗೊಡಂ' ನೋ. 

ತೊಳ್ತುಗೊಳ್‌ "ತೊಟ್ಟುಗೊಳ್‌' ನೋ. 

ತೊಳ್ತುಬಾಳ್‌ (ಕ್ರಿ). ತೊತ್ತಾಗಿ ಜೀವಿಸು ; ಗುಲಾವಂನಾಗಿರಂ : ನಾ 
ತೊಳ್ತುಬಾಳೆನು ನಿನಗೆ (ಮೂರುನಾ. ೧೧೨-೪೭೦). 

[ ತೊಳ್ತು ( *ತೊಟ್ಟು) + ಬಾಳ್‌, (ಎಬಾಟ್‌,)] 

ತೊಳ್ಳುಟ್ಟಿ "ತೊಬ್ಬುಟ್ಟಿ? ನೋ. 

ತೊಳ್ಮಗ (ನಾ). ತೊತ್ತುಮಗ ; ಆಳುವಂಗ : ಅವ [ನಾ] ತೆೊಳ್‌ಮಗ 
ಗೊಣ್ಣೊವೂ (ಸೌಇಎ. ೧೯೩೨, ಪುಂಗನೊರು. ೧೯೭-೭ ; 9ನೆಯ ಕತ). 
“ತೊಟ್ಟುಟ್ಟಿ' ಪರಾ. [ ಎತೊಟ್ಟು + ಮಗ] 

ತೊಳ್ಳು (ಕ್ರಿ). ಸ್ವಚ್ಛವಾಗು : ಮೂವರು ಮೂರು ಒನಕೆಗಳನ್ನೆತ್ತಿ 
ಅನುಕ್ರಮವಾಗಿ ನೆಲಕುಳಿಗೆ (ಒರಳಿಗೆ) ಗುರಿತಪ್ಪದೆ ಕುಟ್ಟುವಾಗ ಹೊರಕ್ಕೆ 
ಹಾರುವ ಧಾನ್ಯವನ್ನು ತಂತಮ್ಮ ಒಂದೊಂದು ಪಾದದಿಂದ ಕೂಡುವರು. 
ಹೀಗೆ ಕೂಡದಿದ್ದರೆ ಅಕ್ಕಿ ಸರಿಯಾಗಿ ತೊಳ್ಳದು (ಸಂಕೋಧ. 
"ತಳಿಸ್ಮು' ಪರಾ. ([ದೇ. 8 ತುಳು. ತೊಳ್ಳು] 

ತೊಳ್ಳುಗುಂಡು (ನಾ). ಕೆಳಗೆ ತಳಂವ ಗಂಂಡು (?) : ಬಹು ಜನರು 
ಹತರಾಗುವಂತೆ ಮಾಡಿರುವ ತೊಳ್ಳುಗುಂಡುಗಳನ್ನೂ ತುಪಾಕಿಗುಂಡು 


೧೪೪). 


ಗಳನ್ನೂ ಇರಿಸುವುದಕ್ಕೆ ಉಗ್ರಾಣಗಳನ್ನು ಮಾಡಿಸಿದರು 
(ಡಾಮವಂ. ೮). [ -ಆ ತಳ್ಳು + ಗುಂಡು] 
ತೊಳ್ಳೆ "ತೊರಳೆ' ನೋ. 


ತೊಳ್ಳೆವಿತಾನು (ನಾ). ಒಂದು ಬಗೆಯ ವಿನಾನಂ; ಆ ಪೊಟ್ಟಣದಲ್ಲಿ ಕೆಲವು 
ಬೆಳ್ಳೇಡಿ, ಸೋಸಲಂ, ತೊಳ್ಳೆ ಮಾನುಗಳಿದ್ದು, ಒಂದು ತೊಳ್ಳಿಮಾನಿಗೆ 
ಇನ್ನೂ ಜೀವವಿದ್ದುದರಿಂದ ಚಿಮ್ಮಿ ಹಾರಿ ಒಲೆಯ ಬದಿಗೇ ಬಿದ್ದಿತು 
(ಮಲೆಮ. ೫೮೮). [ತೊಳ್ಳೆ? + ಮಾನ್ಯು (ಇವಿಹನ್‌)) 

ತೊಗಲೆ, ತೊಟಗೆಲೆ (ನಾ). ಒಂದು ಊರಿನ ಹೆಸರು; p ಈಗಿನ 
ಬೆಳಗಾವಿಜಿಲ್ಲೆಯ ತೊರಗಲ್ಲಂ : ತದ್ದವಾಡಿಗೆ ತೆಂಕಲ್‌ ತೊಟಗಲೆಗೆ 
ಬಡಗಲಿರ್ದುದು ನೆಜಕಿಯ ಸುಖೋದ್ದೀಪನಮೆನಿಸಿ ಬೆಳುಗಲಿದೇಶಂ 
(ಅಜಿಪು. ೧೨-೪೪) ; ಕಿಸುಕಾಡೆಟ್ಟಿತ್ತುಮಂ ಬಾಗಡಗೆ ಯೆಟ್ಬಿತ್ತುಮಂ 
ತೊಜಗಲೆ ೩೬೫ ಮಂ ಮಾಸೆಯವಾಡಿ ನೂಜಿ ನಾಲ್ವತ್ತುಮಂ . . . 
ರಾಜ್ಯಂಗೆಯ್ಯುತ್ತ೦ (ಸೌಇಇ. ೫1-;, 0೬-೮; 1060). ತೊಳಿಗೆಲೆ: 
ತೊಜಗೆಲೆ ಅಟ್ಟಹಳ್ಳಿ ನೆಗ್ತಾಜಿರಗೋಳ ಮೆನಿಪ್ಪಗುರ್ವುವೆತ್ತಆ*ಕೆಯ 
ಬೇಡವಟ್ಟುಗಳ ಕಿಡಿಸಲಂಕದ ಮುನ್ನಿನ ಚಕ್ರವರ್ತಿಗಳ 
ಪೆಟರಳವಲ್ಲು (ಇಾವ್ಶಾವ. ೨೧೨). 7?) 


ತೊಣಿಗೆಲೆ 


ತೊಟಿಗೆಲೆ"ತೆೊಟಗಲೆ' ನೋ. 


ತೋಡು (ನಾ). ಮರದಿಂದ ಹಣ್ಣನ್ನು ಕೀಳಲು ಉಪಯೋಗಿಸುವ 
ಕೊಕ್ಕೆ; ದೋಟಿ : (8). 
[ದೇ.8 ತಮಿ. ತುಅಟು, ತುಅಟ್ಟಿ; ಮಲ. ತುಅಡು] 


೩೬೯೨ 


ತೊಆಪ, ತೊಜಹ (ನಾ). ಒಂದು ವಂಶದ ಹೆಸರು ವಂತ್ತು ಆ| 8 


ವಂಶಕ್ಕೆ ಸೇರಿದವನಂ : ತೊಜಪರ ಬೂತಯ್ಯಂ ಪೂಲಿಯ ತುಅಿವಂ 
ಕೊಂಡಡೆ (ಎಇ. £೪111, ೨೦೦-೩; 1107). ತೊಟಿಹ: ತಂಬುಲಿಗ 
ಸಾಸಿರ್ವ್ಯರರ್ತ್ಯ್ವಂ ತೊಅಹರು ಕೊಣ್ಣಡಾಯರ್ತ್ನಂ ಸಿಂಗಗಾವುಂಣ್ಮನಿಕ್ಕಿಸಿ 
ತೆಂದ[ಡೆ] (ಸೌಇಇ. ೫1-1, ೧೪೮-೨೩; 1099); ಆ ಗ್ರಾಮದ ತುಅವಂ 
ತೊಜಹೆರ ಕಾಳಯ ಆ ಪುಯ್ಕಲಿಂಗೆಜಿಗಿ ಮೇಲಾಳಂ ನಿಟ್‌ದು , , . 
ತುಜುವಂ ಮಗುರ್ಚ್ಚೆ (ಎಳ, ೪11, ಶಿವಮೊ. ೩೭-೭; 1140); ಕಾವಗೌಡಂ 
ನೆಗರ್ದ ತೊಟಹೆರ ಕುಳಕ್ಕೆ ತಿಳಕಂ (ಕಣ. 1, 3೪-೧೫; 1148); ತೊಟಹನಂ 
ಬೆಂಕೊಂಡು ತೂಳ್ಲಿಯ್ದಿ ಮುಟ್ಟಿ 
"ತೊಳಪ್ವ' ಪರಾ. 

ತೊರಹರ ಮಾರಿ ಇ ಒಂದು ಬಿರುದು: ತೊರಹರ ಮಾರಿ ವೈರಿ 
ಸಂಹಾರಿ ದಂಡಿಂ ಮುಂನಿಜಳಿವಂ ಶೌರ್ಯ್ಯಮಂ ಮೆಜಿಕಿವಂ (ಎಕ. ೫113, 
ಸಾಗೆರೆ. ೧೦೯-೫ ; 3042). [7] 
ತೊಟಿಬು (ನಾ). ಅಣಕ ; ಹಾಸ್ಕ : “ತೊಟಬೆಂದಣಕಂ” (ಕರ್ಕಾನಿ. ೬೮). 
[Pp ಇದು "ಕೊಲಚು' ಎಂಬುದರ ಅಪಲಿಖತವಿರಬಹುದು ] 
ತೊಜಿರಗಣಿಗಿಲು (ನಾ). ಒಂದು ಬಗೆಯ ಸಸ್ಯ: “ಕಾಂತಃ - ತೊರ 
ಗಣಿಗಿಲು, ನಂದಿವೃಕ್ಷ . . . ಸೂಜಿಕಲ್ಲು”. (೬ಷಧಿ. ೨೮). "ತೊಟಾ 
ಗಣಿಗಿಲು' ಪರಾ, [? * ಗಣಿಗಿಲು (ಕಣಗಿಲೆ) 1] 
ತೊಣಿವಿ, ತೊರವಿ (ನಾ). ೧. ತ್ಯಜಿಸಂವಿಕೆ; ವರ್ಜಿಸುವುದು; ತ್ಕಾಗ: 
ಕ್ರೋಧದ ತೊಟಿವಿಯುಂ ಲೋಭದ ತೊಟಿವಿಯುಂ ... ಎಂಬಿವಯ್ದುೂಂ 
ಪುಸಿಯರ ವ್ರತದ ಭಾವನೆಗಳು (ಕಾಸ್ಮಲೀ. ೭೪-೭); ವಕಾರಕ್ಕೆ-ತೊಟವಿ, 
ಅಳವಿ, ಬಳವಿ (ಕಮರ. ಸ. ೨೨೧ ಪ್ರಯೋ). ೨. ಬಿಡುಗಡೆ; ವಿಮೋಚನೆ: 
ನೀವಲ್ಲಿಗೆ ಬಿಜಯಂಗೆಯ್ದು ತತ್ಛಣಿಗೆ ತೊ ಅ ವಿಯ ೦ ಕುಡುವು 
ದೆಂಬುದುಂ (ಧರ್ಮಾಮ್ಮ. ೧೪-೯೩). ತೊರವಿ: ೧. ಅತಿಕಾಂಕ್ಷೆಗಳ ತೊರವಿ 
ಯಲಿಲ್ಲವು ಪಾಪಗಳೆಂದು ಕೊಟ್ಟ ನು (ಕದಂಪು. ೯) ; ತೊರವಿಯೆ ರಸ 
ಪರಿತ್ಕಾಗವೆಂಬುದು ತಾನರಿವುದು ಭವ್ಯರಿಂತಿದನು (ಪೂಜ್ಯಜ. ೧೨-೬೯). 
೩. ತ್ಯಜಿಸಲು ಯೋಗ್ಯವಾದುದು : ಅಂತಹ ಧರ್ಮಗೊಡ್ಡಿನ 


(ಎಇ. XIX, ೨೩0-೩೩; 1179). 


ಹುಚ್ಚಾಟವು ಈ ಸನ್ನರೃದವಸರಕ್ಕೆ ತೊರವಿಯದಹುದು 


೧೫೨-೨೪). [ತೊಲಕ್ಕಿ . - ವಿ/ತಮಿ. ತುಅವಿ ] 
ತೊಟಸು "ತೊಜಕೆಯಿಸಂ' ನೋ, 
ತೊಅಹ "ತೊಣಪ' ನೋ. 
ತೊಟ್‌ಸು "ತೊಟಕೆಬಿಂಸು' ನೋ. 
ತೊಟಿ "ತರಿಜು' ನೋ. 
ತೊಜುಕೊಲ್‌ "ತಂಜುಗೋಳ್‌' ನೋ. 
ತೊಲುಕೊಳ "ತಂಟುಗೋಳ್‌' ನೋ. 
ತೊಜುಕ್ಕೊಳ್‌ "ತಂಲಗೋಳ್‌' ನೋ. 


(ಮಂತ್ರಶ- 


ತೊಟುಗರೆ (ನಾ). ಒಂದಂ ಪ್ರದೇಶದ ಹೆಸರಂ : ಅಕ್ಕಾದೇವಿಯರ್‌. 


ಕ್ಕಸುಕಾಡೆಟ್ಟಿತ್ತುಮಂ ತೊಟಿಗರೆಯಟುವತ್ತುಮಂ . 


(ಎಇ. ೩೪, ೭೮-೭; 1050). "ತೊಜಿಗಲೆ' ಪರಾ. 
ತೊಜುಗೊರ್ಳ, "ತಂಚುಗೊಳ್ಳ್‌' ನೋ. 
ತೊಹಜುಿಗೊಳ್ಳ್‌ "ತುಟುಗೋಳ್‌' ನೋ... 
ತೊಟುಗೊಳ "ತಂಜಂಗೋಳ್‌' ನೋ. 


- * ಆಳುತ್ತಮಿರೆ 
[?] 


ತೊಜಕ್ಕಿ 


ತೊಟುಗೊಳ್ಳ "ತುಟುಗೋಳ್‌' ನೋ. 
ತೊಟುಗೋಳ್‌ "ತುಟುಗೋಳ್‌' ನೋ. 
ತೊಜುಮಣ್ಣು (ನಾ). (?) : ಬೊಂಬಸಮುದ್ರದ ಹಿಂದೆ ಗದ್ದೆ ಸ ೨ಕೊ 


x೫xxಗೆಗೆರಿಯ ಕೆಟ್ಟದೊಳಗೆ ಗದ್ದೆ ಸ ೨ ಕೊ ೧೦% ಮುಂದಣ ಕೆಜಿಯ 

ಹಿಂದೆ ಗದ್ದೆ ಕೊ ೧೦. . . ಇವೆಲ್ಲ ತೊಟುಮಂಣು ಚೆತುಸೀಮೆಗೆ ನಟ್ಟ 

ಕಲ್ಲೆ ಮೇರೆ ಸಾಲು (ಎಕ. ಸಳ, ಚಿಕ್ಕನ. ೫೦-೨೮ ; 
[ ತೊಟು? + ಮಣ್ಣು (ಮಣ್‌) ] 


1260), 


ತೊಟುವಳ i "ತಂರಂವಾಳ' ನೋ. 
ತೊಟುವಾಳ್ಳ "ತುಜುವಾಳ' ನೋ. 


10, ತೊಟಿೆ, ತೊರೈ (ಕ್ರಿ). ೧. ಬಿಟ್ಟು ಬಿಡಂ; ಪರಿತ್ಯಾಗ ಮಾಡು ; 


ವರ್ಜಿಸಂ ; ತ್ಯಜಿಸು : “ತೊಟ -ವಿಸರ್ಜನೇ, ನದ್ಮಾಂ ಚ” (ಶಮಧಾ) ; 
ಪರರ ದೋಷಂಗಳುಮಂ . . . ತೊಜಕಿವುದು ತೊಟ ವಂತಸಾಧುಜನ 
ಸಂಗತಿಯಂ (ಕವಿಂ. ೧-೬೭) ; ಉತ್ತಮಕುಲದೊಳಪ್ಪಭಿಮಾನಮಂ 
ತೊಟೌ್‌ದು ಬಾಟಳ್ಯಾರಣಮಾಗಿ ಕುಲಜರಲ್ಲದವರ್ಗಾಳಾಗಿ ಬಾಟ್ವರ್‌ 
(ವಡ್ಮಾರಾ. ೮೬-೩೦) ; ಎಲ್ಲಮಂ ತೊಟ್‌ದು ... ದಿಗಂಬರವಿಳಾಸಮಂ 
ಬಯಕೆ ತೀರ್ವಿನಂ ತಾಳ್ವಿದೆಂ (ಅದಿಪು. ೩-೩೭); ಮಹಾಶ್ರೀಯಂ ಕೊಳದ 
ಪುಲ್ಲ ಕಡ್ಡಿಯಂ ತೊಜಕಿವಂತೆ ತೊಆದು (ಛರ್ಮಾಮೃ, ೯-೩೨); ಪರನಾರಿ 
ಯರ ಸಂಗವ ತೊಟಯಿಂ ಭೋ (ಬಸವ. ೬೪೨); ಪರಾಂಗನೆಗೆ ಕೂರ್ತು 
ಒಸೆದು ತಾಯಂ ತೊಟಿಕವ ಬೆಸನಿ ಜೋ (ಸಿದ್ಧರಾ. ೦-೩೯) ; ಭೀತಿಯಂ 
ತೊಜಿಹದು. ಕಾಂತೆಯ ಕೂಡೆ ರವಿಂಸಿದಂ (ಜೈಮಿಭಾ. ೧೦-೨೦). ೨. 
ಪ್ರುಪಂಚಿಕಸುಖವನ್ನು ತ್ಕಾ ಗಮಾಡು; ವಿರಕ್ತಿಹೊಂದಂ : 
ಸಸಿಮತಿಶ್ರೀಗನ್ತಿಯರ್‌ . . , ಕಬಿಪ್ಪಿನುಳ* ತೊಟದಾರಾಧನೆ ನೋನ್ತು 
ತೀರ್ತ್ನಗಿರಿ ಮೇಲ್ಸ್ವರ್ಗ್ಗಾಲಯಕ್ಕೇಜೌದಾರ್‌ (ಎಕೆ. 11, ೭೬-೪; ಸು. 
700) ; ಪರ್ವತದೊಳಿರ್ದ ಶಾರ್ದೂಲಂ ಜಾತಿಸ್ಮರನಾಗಿ ತೊಣಕಿದಿರ್ದು 
ದೆಂಬುದನಾ ಮುನಿಪನವಧಿಯಿನಲ್‌ದು (ಣಾಪುಂಪು. ೨೫) ; ನರರರೆಬರ್‌ 
ವೈರಾಗ್ಯಂ ದೊರಕೊಂಡಡೆ ತೊಟ್‌ವೆವೆಂಬರ್‌ (ಅಜಪು. ೨-೮೩). ತೊರೆ, : 
೧. ಮರೆಯರೊ ನೀ ಮಾಡಿದ ಅನಿಮಿತ್ತೋಪಕಾರ ಶೊರೆಯರೊ 
ನಿನ್ನಂಭ್ರಸೇವೆ ಪ್ರತಿವಾಸರ (ಜಗದಃ. ೩೯-೧) ; ತರಿದು ಬಿಡು, ತೊರೆದು 
ಬಿಡು, ತೊಡೆದು ಬಿಡು ನೆನಹಿಂದ ಕರೆಕರೆಯ ಬೇರುಗಳ ಮನದ 
ಗಂಟುಗಳ (ಮಂಕುಕ. ೬೪೮) ; ನಂಬಿರುವ ಸುಚರಿತರ ತೂರೆಯೆಯೆಂಬಾ 
ಕೀರ್ತಿ ಎಂದಿನಂತೆಯೆ ನೆರೆದು ಪೂಜ್ಯವಾಗುವುದು (ವಿಸೀಗೀ. ೨೩-೧೧). 
[ದೇ.1 ತಮಿ, ತುಅ ; ತುಳು. ತೊರೆವು; ತೆಲು. ತೊಜಂಗು ] 


ತೊಟಕ್ಕಿ, ತೊರ್ಕೆ (ನಾ). ೧. ನದಿ; ಹೊಳೆ : *ಸಿಂಧುಃ, ಸ್ರವಂತೀ 


ಸರಿತ್‌, ರೋಧೋವಕ್ರಾ- ಈ ೨೧ ತೊಜ್‌” (ಹಲಾಯು. 
೧೧೦-೪೩) ; ವಾರಿ ಮರಳ್ಳುಣಾಸ ವೆರಿ ೫೬ ತೊಟ್‌ಯು ಆಲರ ಮೇರೆ 
(ಎಕ. 11, ೩ತ-೬ ; ಸು. 800); ತೊಟಕಿಯ ಪಳ್ಳದ ನೀರ್ಗಳಂ ಕುಡಿದು 
(ವಡ್ಮಾರಾ. ೯೦-೨೨); ಶಿರದೊಳ್‌ [ ತೊ ]ಅ ತೊಯ ಕೆಲದೊಳಿಸೆದಿರೆ 
ಪೆಟ್‌ (ಪಂಪಧಃ. ೮-೨೪); ಹಾಲ ತೊಟಕಿಗೆ ಬೆಲ್ಲದ ಕೆಸಿ ಸಕ್ಕರೆಯ ಮಳಲು 
(ಬಸವ. ೨೯೦) ; ತೊಆ್‌ಯ ಹೊನಲಲಿ ಹೋಹೆ .ಕರಡಿಯನಟ್‌ಯದದು 
ಕಂಬಳಿಯೆನುತ್ತಾಸಣದೆಯಂಬಿಗನೆಯ್ದಿ ಹಿಡಿಯಲು (ಬಸಪು. ೨೦-೨೨) ; 
ಮರೀಚಿಯ ತೊಲ್‌ಗೆ ಹಜಿಗೋಲಿಡುವರುಂಟೇ (ಕುವ್ಶಾದ್ರೋ. ೪-೩೮). 
೨. ಪ್ರವಾಹ; ನೆರೆ; ಹರಿವು: ಎಟ್‌ವ ತೊಆ್‌ಯನದಿರಿಸುವುದೆಲ್ಲಿಯ 
ಗಾಂಪು (ಆದಿಪು. ರಸದ ತೊಜ್‌ ಪರಿದುದು (ಸುಕುಮಾ. 
೧೦-೨೩) ; ಹೆಣ ಸಾಲಿಟ್ಟ ತೊಜಕಿ [ಪಾಕಾ. ಟ್ರುದುಟ್‌] ಯೆನಲರುಣಜಲ 
ನಗರೋಪಕಂಠದಲಿ (ಕುವ್ಯಾಅ. ೧೨-೨೩) ; ಉದಕಪ್ರವಾಹಮಂ ತೊಟ್‌ 
ಯೆಂಬರು . . . ಉರು ಶಿಲೆಯನಜ*ಯೆಂಬರಲ್ಲದಿವ ನಂಡಿಯರವನಾಳ್ವಿ 


೧೨-೧೦೮) ; 


ತೊಅ್‌ಕಡವ 


ಳೆಯೊಳು (ಜೈಮಿಭಾ. ೨-೫) ; ತೊಟ್‌ಗೂಡಿವ ನದಿ ನದಿಯ ಕಾಲುವೆ 
ಗಳು . . . ರಂಜಿಸುತಿಹೆ ಪ್ರರವಿಹುವಾ ದೇಶದೊಳಗೆ (ಕಂನವಿ. ೨-೧೧). 
ತೊರೆ: ೧. “ಹೊಳೆಗೆ ತೊರೆಯೆಂದಕ್ಕು” (ಕಠರ, ೪೯) ; ಏಜ್‌ ತೊರೆ 
ಕಳವೃತ್ತಿ ಕಟಿೌವೊನ್ಸ್ನಣ್ವಾಮಹಾಪಾತಕನಕ್ಕುವು (ಎಕ. ೩೪1, ತುಮಕೂ. 
೧೦೨-೩ ; 730) ; ನಿತ್ಯವು ತೆಗೆಯುತಲಿರಬೇಕು ಹುಟ್ಟನು ತಾನೆಯೆ 
ತೊರೆಯೊಳಂಬಿಗನು (ಇಂದಾಪ. ೨೧೦-೩೯) ; ಕುದಿವುದು ಮೋಡವು 
ತೊಟ್ಟಿಡದಿದೆ ಮಳೆ ಬತ್ತಿತು ಹಳ್ಳವು ಅತ್ತಿತು ತೊರೆ ಹೊಳೆ (ಉಯ್ಯಾಲೆ. 
೬೪-೪) ; ಬಾಳ ಗುಬ್ಬಿಗೆ ಗುಟುಕಿವಾಗಲಿ ಬಾಳ ತೊರೆಯಲಿ ಹರಿಯಲಿ 
(ಕಲ್ಲೋಲ, ೧-೦೨) . 
ತೊಟ್‌ತೆ೧ಟ್‌, ತೊರೆತೊರೆ (ದ್ವಿರಂಕ್ತಿ) : ನಡುಗಿತಿಳೆ. . . ಹೆಮ್ಮರ 

ನುಡಿದು ಬಿದ್ದವು ಸಲಿಲವುಕ್ಕಿತು ಕೂಡೆ ತೊಲ್‌ತೆೊಟಿ್‌ [ಪಾಕಾಂ. ಕೆಣಕಿ 
ತೊಟಅಕಿ]ಯ(ಕುಪ್ಕಾಸ. ೧8-೪೩); ತೊರೆತೊರೆಯಾಗಿ ಹೊಳೆಬಸಿಯಂತಿಹೆಂದು 
(ಇಂಗೀತ. ೬೧-೧೧). ತೊರೆ ಬಸಿ ಎ ಪ್ರವಾಹದಂತೆ ಉಕ್ಕಿ ಹರಿ :ಕೆನ್ನೀರು 
ತೊರೆಬಸಿವೆರಡು ತೋಳ್ಗೆಳಂ ಮುನ್‌ಚಾಚಿ (ಶ್ರೀರಾಮಾ. ೬೯೭-೪೮೯). 
ತೊಣಕಿಗಳಾಣ್ಮ ಎ ನದಿಗಳ ಒಡೆಯ,-ಅಧಿಪತಿ; ಸವಂದ್ರ: 
“ತೊಟಿಿಗಳಾಣ್ಮಂ ಮುನ್ನೀರ್‌, ನೀರೊಟ್ಟಿಲ್‌ (ಕಡಲ್‌) - ಈ ೪ 
ಸವರದ್ರೆಂ” (ಕಶಸಾ. ೮-೧೪೧) ; “ಮುನ್ನೀರ್‌ ನೀರೊಟ್ಟಿಲುಮೆಂ 
ದೆನ್ನುತ್ತುಂ ತೊಟಗಳಾಣ್ಮ ಕಡಲೆನೆಯುಂ ತಾಂ , , . ಸಾಗರಮೆನಿಕುಂ” 
(ಕವಿಳಂ. ೮೯). ತೊಟಕದಾಳ್ದ ಎ ಗಂಗೆಯನ್ನು ಧರಿಸಿದವನಂ ; ಶಿವ; 
ತೊಣಜದಾಳ್ದನ ಕಾರ್ಮೂಕವ ಸಿಂಜಿನಿಯಿಂದೆ ನೆಟ್‌ ಬಾಗಿಸಿದರೆಂಬಂತೆ 
(ಜೋಹತ. ೨-೩೬). [ದೇ.8 ತಮಿ. ತುಜ್ಸ್‌; ಮಲ. ತುಜ; ತುಳು. ತುದೆ) 

ತೊಟಕಕಡವ (ನಾ). ನದಿಯ ತೀರದಲ್ಲಿ ಬೆಳೆಯಂವ ಕಡವ ವೃಕ್ಷ 
“ನದೀಕದಂಬಃ - ತೊಟ"ಕಡವ” (ಓಷಧಿ. ೮೪). 

[ ತೊಟ್ಟ + ಕಡವ (ಎಕಡುಬ)] 

ತೊಟಕಿಕಾರಾಟ್ಟಿ "ತೊಲ್‌ಕ್ಕಾರಾಟ್ಟಿ' ನೋ. 

ತೊಟ್‌ಕ್ಕೂರಾಟ್ಟ, ತೊಜಕಿಕಾರಾಟ್ಟಿ (ನಾ). ಒಂದು ಸ್ಥಳದ ಹೆಸರಂ: 
ತೊಜಕಕ್ಕಾರಾಟ್ಟಿಉ ಪೆಕ್ಕ ವಿಯಮುಪೊಲ್ಲೊಗೆಯು ಕೂಡಲೂರು (ಎಕ. 
77, ಗುಂಡ್ಲುಪೇ. ೮೮-೪; ಸು. 760). ತೊಟಿ್‌ಕಾರಾಟ್ಟಿ : ಶ್ರೀಮತು 
ತೊಟ್‌ಿಕಾರಾಟ್ಟಿಯ ಆಚಯ್ಯನ ಮಗಂ ಕೇಸವಭಟ್ಟಂ ದೇಗುಲವಂ 
ಮಾಡಿಸಿ... ಕೊಟ್ಟ ಭೂಮಿ (ಎಕ. 77, ಗುಂಡ್ಲುಪೇ. ೯೩-೨೦; 3049). 

[ಐ ಇದು "ತೊಟ್‌ಕಾರರ ಹಟ್ಟಿ ಇರಬಹುದೆ"? ] 

ತೊಟಕ್‌ಗಟ್ಟು (ಕ್ರಿ). ಪ್ರವಾಹವಾಗಂ ; ಪ್ರವಹಿಸು : ಕಾಳಮೇಘವೆಂಬ 
ಭೂಮಿಯಲ್ಲಿ ಕಾಳರಾತ್ರಿಯೆಂಬ ಏರಿಗಟ್ಟಿ ಮಂಜಿನ ನೀರು ತೊಟ್‌ಗಟ್ಟಿ 
ಹಾಯ್ದು ತುಂಬಿತ್ತು (ವಡಸಂ, 2೪೭-೧), [ತೊಲಿ + ಕಟ್ಟು) 

ತೊಜಕೆಗಣಗಿಲೆ, ತೊಟಕಗಣಿಗಿಲು, ತೊಣಕಿಗಣಿಗಿಲೆ (ನಾ). (ತೇವದ 
ನೆಲದಲ್ಲಿ 'ಬೆಳೆಯಂವ) ಒಂದು ಬಗೆಯ ಕಣಗಿಲೆ. “ನಿಚುಲ, 
ಅಂಬುಜ, ಹಿಜ್ಜಲ ಎ ತೊಂ*ಗಣಗಿಲೆ” (ನಾರಾ. ಕಿ) ; “ತೊಣಿಿಗಣ 
[೫೫ಂ. ಣಿ]ಗಿಲಾರಾ ಲೋಮಕಂ ಪಿಚುಳಮದು” (ಮಂಗರಾ. ೩೪-೦೧). 
ತೊಹಸೆಗಣಿಗಿಲು : "ರಕ್ತಕಾರ್ಮುಕಃ- ತೊಟ್‌ಗಣಿಗಿಲು” (ಓಷಧಿ. ೧೩೫); 


ತೊಟ್‌ಗಣಿಗಿಲ ಕತ್ತರಿಯೆಸೆವ ಮೂಲಮಂ ಕತಕಕುಜಾವಳಿಯ ಪರಿಪಕ್ವ | 


ಫಲರಸ ಜಳದಿಂದರೆದು (ಐಮದ. ೭-೨೦). ತೊಟ್‌ಗಣಿಗಿಲೆ ; “ನಿಚುಲಃ, 
ಹಿಜ್ಜಲಃ, ಅಂಬುಜ ಈ ೩ ತೊಜಕಿಗಣಿಗಿಲೆ ಹೆಸರು” (ನಾಚಿರಾ. ೧೦೮). 
[ ತೊಟ, * ಕಣಗಿಲೆ, ] 
ತೊಟ್‌ಗಣಜಿಲು, ತೊಜಕಿಗಣಿಜಿಲಂ, ತೊಜಿಗಣಿಜಿಲೆ (ನಾ). (ತೇವದ 
ನೆಲದಲ್ಲಿ ಬೆಳೆಯುವ) ಒಂದು ಬಗೆಯ ಸಸ್ಯ: “ದೀರ್ಫಪತ್ರಃ- 
ಕಮ್ಮತ್ತಿ, ತೊಲಕಗಣಜಿಲು, ನೀರಿಪ್ಪೆ, ಹಬ್ಬೆಯ ಭೇದ” (ಓಷಧಿ. ೭೭). 


೩೬೯೩ 


85 


ತೊಟಕಮತ್ತಿ 


ತೊಟಗಣಿಜಿಲು: ನೆಟ್‌ ಕು(ದಿ)ಸಿ ಕಟ್ಟುಗಿಂ ತೊಟ್‌ಗಣಿಜಿ[218೪. ಗಿ] 
ದಳೆಮನಾದೊಡಂ ಬಾತ ವಿಷಕ್ಕುಆ್‌ಸಲ್ಕುಪನಾಹದೆ ತೊಟ್‌ಯಿಲಾಗುಂ 
(ಅನುದ. ೧೬-೭೨). ತೊಜಿಕೆಗಣಿಜಿಲೆ: ನಟುವಲ್‌ ಮಗ್ಗಾರೆಯ ಕಾಯ್‌ 
ತೊಟ್‌ಗಣಿ"ಜಿ)ಗಿಲೆ ದೇವದಾಳಿ ,. . ಇವನರೆಯಲ್‌ ಜಲದಿಂದೆ ಫಣಿಯ 
ವಿಷನಿರ್ಹರಣಂ (ಬನಮುದ. ೫-೧೦೪). 
[ ತೊಟಕ್ಕಿ * ಗಣಜಿಲು (ಎ ಗಣಜಿಲೈ) 
ತೊಜಕಗಣಿಗಿಲು "ತೊಟ್‌ಗಣಗಿಲೆ' ನೋ. 
ತೊಟ್‌ಗಣಿಗಿಲೆ "ತೊಟಕಗಣಗಿಲೆ' ನೋ. 
ತೊಜಕೆಗಣಿಜಿಲು "ತೊಲ್‌ಗಣಜಿಲು' ನೋ. 
ತೊಜ್‌ಗಣಿಜಿಲೆ "ತೊಟ್‌ಗಣಜಿಲು' ನೋ. 
ತೊಟ್‌್‌ಗರೆ, ತೊರೆಕರೆ (ನಾ). ಹೊಳೆಯಂ ತಡಿ; ನದೀತೀರ: ಕಡಲ 
ಕಡೆಯೆಲ್ಲಿ ಸಾರ್ಚಿರ್ಪದೋ ಅತರ್‌ ಮೋಡನದ ತೊಟ್‌ಗರೆಯ 
ತೆಮಿಸಿರದೆ ಎಂದಾನುಮೊರ್ಮೆ ಮನೆ ಮಾಟ್ಟರನ" (ಬದ್ಮಪ್ರ. ೩೮-೮೩೨). 
ತೊರೆಕರೆ : ಗೋವತ್ಸಲೀಲೆ ತೊರೆಕರೆಯ ಮೇಲೆ ವನವಾಟಿ ಸೆಜ್ಜೆಸಾಲೆ 
(ಸೊರ್ಯಪಾ. ೩೫-೧). [ತೊಲಸ್ಯ್ಕೆ * ಕರೆ] 
ತೊಟ್‌ೆಗರೆೆ (ನಾ). ಒಂದು ಸ್ಥ ಳದ ಹೆಸರು : ಲೋಕಾಪುರಂ ವನ್ನೆರಡು 
ತೊಟಕಗರೆಯಟುವತ್ತು ಇನ್ನು ಮೂವತ್ತೊರ್ಚ್ಚಾಸಿರದ ನೂಟ್‌ರಡು 
ಬಾಡಮೆಂ ಲೋಕಟೆಯರಾಳೆ (ಎಕ. ೪11, (8), ಶಿರ. ೩೬೮-೭ ; 902). 
"ತೊಟಗಲೆ ಪರಾ'. [?] 
ತೊಟ್‌ದಡಿ (ನಾ). ಎ ತೊಲಕಿಗರೈ : ಬಲ್ಲಪಳ್ಳಿಗಳೆಲ್ಲಂ ತೊಟ್‌ದುವು 
ತೊಟಿ್‌ದಡಿಗಳನಾರ್‌ ತೊಟಿಯದರನುಕೂಲವ ೈತ್ತಿಗೆಟ್ಟೆಸಗುವರಂ (ಗವಿ. 
೪-೧೦) ; ಅಂದು ನಮ್ಮನಂ ರಜತವಾಳುಕಿಯೆಂದೆನಿಪ ತೊಟ್‌ದಡಿ 
ಯೊಳೀತನು ಬಂದು ಬಂಧುವೆಯಾಗಿ ರಕ್ಷಿಸಿದನು (ಸಾಳ್ಕಭತ. ೧೭-೯೦). 
[ತೊಜ್ಯ್ಕಿ + ತಡಿ,] 
ತೊಟ್‌್‌ದಲೆಯ (ನಾ). ತಲೆಯಲ್ಲಿ ನದಿಯಂನ್ನು ಧರಿಸಿದವನು ; ಗಂಗಾ 
ಧರ; ಶಿವ : ತೊಆ್‌ದಲೆಯನ ಮುಂದಲೆಗೆ ಸೀಸಕವನಳವಡಿಸಿ, ಫಣಿ 
ಕುಂಡಲನೆ ಕರ್ಣಕ್ಕೆ ಮಕರಕುಂಡಲಮನಿಟನ್ಬಿ (ರಮೂಕ್ಕ. ೧೩೦-೯೦). 
[ ತೊಜಿಕ್ಕಿ + ತಲೈ + - ಅ) 
ತೊಟಿ್‌ದವನ, ತೊರೆದವನ (ನಾ). ನೀರಿರುವ ಜಾಗದಲ್ಲಿ ಬೆಳೆಯುವ 
ಒಂದಂ ಬಗೆಯ ದವನ: “ತಪೋಧನಃ - ಬೋಟತಅ, ತೆೊಆ್‌ದವನ” 
(ಓಪಧಿ. ೬೬) ; ಗಿಣಿಮೂಗನ ಬೇರ್‌ ತೊಜ್‌ದವನ ತೊಟ್ಟಿ ಮುಸ್ತೆಯ 
ನು ಚೂರ್ಣಿಪುದು (ಮುದ. 8-೯೪). ತೊರೆದವನ : “ವನಾದೀ - 
ದವನ, ತೊರೆದವನ'' (ಓಷಧಿ. ೧೯). [ಶೊಲ್‌ + ದವನ) 
ತೊಟಿನಾಡು (ನಾ). ಒಂದು ಪ್ರದೇಶದ ಹೆಸರು: ವಿದಿಯರಸರ್‌ 
ತೊಟ್‌ನಾಡಯ್‌ನೂಟುಂ . . ಆಳಿ (ಎಕ. 1೪, ಹೆಗ್ಮೆಡ. ೯೩-೩; 
ಸು. 740) ; ಎಜ್‌ಗಜ್ನ ನಾಮಧೇಯಃ ತೊಣಕನಾಡು ಆಯಿನೂಖು!0] 
, . ೬ ಆಳೆ (ಇಅ. ೫1೪, ೨೩೨-೪೯; ಸು. 9ನೆಯ ಶತ). 
[ ತೂಣ೫? 4 ನಾಡು) 
ತೊಟ್‌ನಾಯ್‌ (ನಾ). ನೀರಂನಾಯಿಂ: ತೊಆ್‌ನಾಯ್‌ ಸತ್ತೆಡೆಯ ಮಣ್‌ 
ಶುಕಾಸ್ಕಂ ಮದ್ಮಂ ಮುಟ್‌ದೊಂಡೆಯೆ೨ಬಿವಂ ಪೆಸರೆಜ್‌ಯದ ಬಾಹು 
ಗಳೊಳೊರಸೆ ಪೊಣಸಿ(ಸು)ಗೆ ಪೋಕುಂ (ಲೋಕೋಪ, ೯-೨೦೨). 
[ ತೊಜಕ್ಕಿ * ನಾಯ್‌) 
ತೊಟಿ್‌ಮತ್ತಿ (ನಾ). ೧. ನದಿಯ ತೀರದಲ್ಲಿ ಬೆಳೆಯಂವ ಒಂದಂ 
ಬಗೆಯಂ ವಂತ್ರಿಗಿಡ : “ನದೀಸರ್ಜಃ, ವೀರತರುಃ ಈ ೨ ತೊಜಕಿಮತ್ತಿ” 
(ಪಾಚಿ. ೦೦೭) ; “ತೊಟಿ್‌ಮತ್ತಿ ನೀತಿ ಕಕುಭಾಖ್ಯಾನಂ” (ನಾನಾರ. 
“ನದೀಸರ್ಜಃ - ಮತ್ತಿ. ತೊಲ್‌ಮತ್ತಿ” (ಓಷರಿ. 


೦೨೯) ; ೮೩). 


ತೋಕ೯ಿಮಲ್ಲಿಗೆ 

೨. ಒಂದಂ ಬಗೆಯ ಸಸ್ಯ: “ಮುರುಕಿಲಾ. ತೊಟ್‌ಮತ್ತಿ ಸಿಂಧುಕಿ 
ಯೆನಿಕ್ಕು'' (ಮಂಗಾ, ೩೩-೧೪). (ತೊಟ್‌್ಕ್‌ * ಮತ್ತ್ವಿ 

ತೊಜಕೆಮಲ್ಲಿಗೆ. (ನಾ). ನದಿಯ ತೀರದಲ್ಲಿ ಬೆಳೆಯುವ ಒಂದು ಬಗೆಯ 
ಮಲ್ಲಿಗೆ: ತೊಟ್‌ಮಲ್ಲಿಗೆಯಂ ಪ್ರವಿಲೇಪನಮಂ ಮಾಡುತ್ತವಿರಲ್ಯಚ್ಚರಿಯಿ 
ದೆಂಬಿನಂ ಕ್ರಿಮಿ ಕಿಡುಗುಂ (ಲೋಳಕೋಪ. ೯-೧೧8) ; ತೊಟಿಕಿಮಲ್ಲಿಗೆ 
ಪುನ್ನಾಗಂ... ತೊಟ್ಟಿ ಮುಸ್ತೆಯನುಟಕ ಚೂರ್ಣಿಪುದು (ಬಮದ. ೫-೯೪). 

[ ತೊಟ್ಸ್‌ * ಮಲ್ಲಿಗೆ] 

ತೊಟಕ್‌ಮಾವು, ತೊರೆಮಾವು (ನಾ). ನದಿಯಂ ತೀರದಲ್ಲಿ ಬೆಳೆಯಂವ 
ಒಂದು ಬಗೆಯಂ ಮಾವಿನ ಮರ: ತೊಜಕಿಯ ಮಾವು ಎ ತೊಆಕಮಾವು 
(ಕಮದ. ೧೬೨ ಪ್ರಯೋ) ; ಹಲಸು ಕೊಡಸಿಗ ವಠಾವು ಕೊ[ಪಾತಾಂ. ತೋ) 
ಅೌಮಾವುಲಿಯ ಕಣಗಿಲು .... ಹಾದರಿಯಮರ .ವೆೊದಲಾದುವುರ್ವಿಹವು 
(ಸಾಳ್ಮಭಾ. ೫:೩). ತೊರೆಮಾವು : “ಆಮ್ರಪತಾಕಾ - ತೊರೆಮಾವು” 
(ಓಷಧಿ. ೧೨). [ತೊಲ್ಸ್‌, + ಮಾವು) 

ಹೊಟಿಕಯ, ತೊರೆಯಂ (ನಾ). ೧. ಮಾನಂ ಹಿಡಿಯಂಂವವನಂ; ವಿಸಾನಂ 
ಗಾರ ; ಬೆಸ್ತ: ಅರ್ಥವುಂಟೆಂದಹಂಕರಿಸಿ ಮಾಡುವನ ಭಕ್ತಿ ತೊತ್ತಿನ 
ಕೂಟ. ತೊಆ*ಯನ ಮೇಳದೂತೆ [ಪಾಕಾಂ. ತೊತ್ತಿನ ಕೂಟದ ತೂರ್ಯ 
ಮೇಳೆದಂತೆ](ದೇದಾವ&0-8೩). ಕಾಡತುಜುಕಾಜನೋ ಮಾನ್‌ಬಿಡಿವ ತೊಟ 
ಯನೊೋ(ಅಶೃತ್ಕಾ. ೩೬-೩೮೮). ತೊರೆಯ: ೧. “ಬಿಸ್ತಃತೊರೆಯಂ”(ಕಾರಕ್ಕ. 
೨೬೦) ; ಇಲ್ಲಿಯ ಬೆಸಮಕ್ಕಳಾರೆನ್ನೊಡೆ ಕಾಅಗೊಡೆಯನುಂ , , 
ತೊರೆಯರಾಳ ಪಡಿಯನುಂ (ಎಕ, 111, ನಂಜನ, ೧೩೯೫೯ ; 9157); 
ಸ್ವಸ್ತಿ ಶ್ರೀಮತ್‌, ಪಜಮೆಯರ ಕುಲದ ತೊರೆಯರ ಮಾರಣ್ನಗ೦ಂ 
ಅನ್ನವ್ವೆಯಕ್ಕಂಗಂ ಪುಟ್ಟಿದ ವರ ತಾತಣ್ನ (ಎಕ. .1೪, ಗುಂಡ್ಲುಪೇ, ೮೪- 
೨% 1000-9); ೨.. ದೋಣಿ ನಡೆಸಂವವನು ; ಅಂಬಿಗ : ಪಡುವ 
ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು (ಇಂಗೀತ. 
೬೬-೨); ತೊರೆಯರೆರೆಯಾ ಏಕೆ ನಿನ್ನಹೊತ್ತಿ ಗಲ್ಲದೆ ಬಾರೆ ಮನ್ನೆ? (ಗಿಳಿವಿಂ. 
೫೫-೩೩). ' [ ತೊಜಕ್ಕಿ + - ಅ್ಯ./ತಮಿ. ತುಜಿಕ್ಕಿಯ) 

ತೊಜಿ!ಯಣುಗ . (ನಾ). ನದಿಯ ವಂಗ; ಗಾಂಗೇಯಂ ; ಭೀಷ್ಮ: 
ತೊಆತಿಯಣುಗನು ಪರಿತಂದು ಅಅಗುಲಿ ಕೌರವನಾಡುವ ಜೂದಿನ 
ತೆಅನನು ಧೃತರಾಷ್ಟ್ರಗುಸುರೆ (ನೇಮಿಸಂ. ೨೪-೩೬). 

[ತೊಟ + ಅಣುಗ (ಆಅಣುಂಗ) ] 

ತೊಜಯಿಂಗುಳ, ತೊರೆಇಂಗುಳ (ನಾ). ನದಿಯ ತೀರದಲ್ಲಿ ಬೆಳೆಯುವ 
ಒಂದು ಬಗೆಯಂ ಇಂಗಂಳದ ಗಿಡ; “ತೊಅಕಿಯಿಂಗುಳಂ ದುರಾಲಂಬ 
ಮೆನಿಸಿಕ್ಕು” (ಮಂಗರಾ.. ೩೬-೧೬), ತೊರೆಇಂಗುಳ : ನೆಲಗುಳ್ಳ ತೊರೆ 
ಇಂಗ(ಗುತ್ತಿಳೆ. ... ಕಷುಯ ಕಾಯಿಸಿ. ಹಿಪ್ಪಲಿ ಪ್ರತಿಪಾಕವಿಕ್ಕಿ ಸೇವಿಸೆ 
ಶ್ಲೇಷ್ಠಜ್ವರ ನಾಶವಾಗುವುದು (ಸಳವೈ. ೮೯). [ತೊ೫್ಚಿ * ಇಂಗುಳ) 

ತೊಟ್‌ಯಿಸು, ತೊರಸಂ, ತೊಅಸು, ತೊಟೀಸಂ (ಕ್ರಿ). ೧. ತ್ಯಜಿಸು 
ವಂತೆ ಮಾಡಂ :. ತವರೂರ ಮಲಆಕಿಯಿಸಿ ನಿದ್ರೆಯ ತೊಟ್‌ಯಿಸಿ ಸವಿಗಳ 
ನೆಟ್‌ಯಿಸಿ . . . ಸುಖದೊಳೋಲಾಡಿಸುವವಗಡ ಯಾತಟಿೌಿಂದಾಯ್ತೂ 
(ಧರಣ... ೬-೩೯). ೨. ವೈರಾಗ್ಯವನ್ನು ಹೊಂದುವಂತೆ ಮಾಡು; 
ವೈರಾಗ್ಯದೀಕ್ಷೆಯನ್ನು ಕೊಡು : ಪರಮಾಯುಷ್ಕಾಂತಂಬರಂ ನಿರಾಕುಳ 
ಮಾಗಿರ್ಪಾ ಯಿರವಿನ ಜೈನಾಭಿಪ್ರಾಯಂ ಪ್ರಾಯೋಪಗಮನೆದಿಂ ತೊಟ 
ಯಿಸಿದಂ (ಆದಿಪು. ೨-೩೩). ತೊರಸು : ೧. ಶರೀರದಭಿಲಾಷೆಯಂ 
ಕೆಡಿಸುವರೆ. ನೆರೆ ಸ್ವಬಂಧುವನೆಲ್ಲ ಮರಸುವಡೆ ತೊರಸುವಡೆ ತಿರುತಿರುಗಿ 
(ತಿಕುಕ. ೧-೭೮). ತೊಟಿಸು: ೧. ತೊತ್ತುವೇಟಕೆ ಹಡದ ತಾಯನು 
ಕೊಟಸಿದರೋ[ಫಾಕಾಂ.. ತೋಜಿದರು] (ಕೊರರಾ. ೪-೫-೧೧). ತೊಟ್‌ೌಸು: 
೧. ಅವನ ಮಾತಾಪಿತರ. ತೊಆ್‌3[2ಾಕಾಂ. ತೊಲಗಿಸಿ] ಪ್ರೀತಿಪಡಿಸಿ ಹಣವ 


೩೬೯೪ 


ತೊಟಿಲ್ಸ್‌; 


| ಸೆಳೆದು ರೀತಿಗೆಡಿಸಿ (ಪುರಂದ. ೨-೧೬-೨). ಹಿ. ಕುಗ್ಗಿಸು; ಕಡಿವಂಮಾಡುಂ : 
ಕರ್ಪುರಕ್ಕುಳ್ಳೆ ಗುಣಂಗಳಂ ತೊಟ್‌ಸಿ ಮಲ್ಲಿಗೆಯೊಳ್‌ ಸಮನಾಗಿ ತೋರ್ಪ 
ನೀರುಳ್ಳಿಯ ಗಡ್ಡೆಯಂ ಮೆಲ್ಲದ ಮಾನವನೇನ ಬಲ್ಲವಂ 
(ಸೂಕ್ತಿಸು. ೧೦೧೯೩). [ತೊಜಕ್ಕ +೬ - ಇಸ್ಕು] 
5| ತೊಣಿಯೆಆಕಿಯ (ನಾ). ನದಿಯ ಒಡೆಯ,- ಪ್ರಭು ; ಸಮುದ್ರ: 
“ಪಾರಾವಾರ ಶಬ್ದಂ ತೊಟಕಯೆಆ್‌ಯನೆನಲ್‌” (ಕರ್ಣಾನಿ. 90); ಎಜಗಿದ 
ನಿಜಕಿಮುಗಿಲೊಳ್ನೆಅೌ ಮಿಜುಗುವ ಮಿಂಚುಗಳನುಡಿದು ಪಿಡಿದನೊ 
ಕಡುಪಿಂ ತೊಜ*ಯೆಅಕಿಯಂ ತೆರೆಗೈಗಳಿನುಅದೆನೆ ಕೆವಿಸ್ಮಾನ್ಗಳೇಂ ಮನಂ 
ಗೊಳಿಸಿದವೋ (ಉಜಕೇ. ೧೧೯೯). [ತೊಲ್‌್‌ + ಎಲ್ಲೆಯ) 
ತೊಟಕವನಿ (ನಾ). ಪ್ರವಾಹವಾಗಿ ಹರಿಯಂವ ಹನಿ: ಒಅಕವನಿಗಳಿದಿರ್ವನಿ 
ಮಸ್ತಕವನಿ ತೊಅ8*ವನಿಗಳನಾಂತು ಬಿಡದೆ ನೆಆಃ ವಿಶ್ವರೂಪಾದಂತೆ 
ಸಂತತಧಾರೆ ಸಂರಿದುದೀಗಳೆಯಿಳೆಯೊಳಗೆ (ಮೋಹತ. ೪-೩೯). 
[ತೊಲೆ + ಪನಿ,1 
ತೊಟವರಿ (ಕ್ರಿ). ತೊರೆಯಾಗಿ ಹರಿ; ನದಿಯಾಗಿ ಪ್ರವಹಿಸಂ: ಕೆಆ!ಯು 
ಬಜುಗೆಜೆಯಾಗಲೀಕ್ಷಿಸಿ . . . ನೀರಿದೆ ಕೊಳ್ಳಿಯೆಂದು ಕಮಂಡಲವ 
ಮರುಗೆ ತೊಣಿವರಿದುದು (ಸಾಳ್ಮಛಾ. ೩೦-೩೬). [ತೊಜಕ್ಕಿ * ಪರಿ, ] 
ತೊಣ್‌ವಳಿ, ತೊರೆವಳ್ಳಿ (ನಾ). ಒಂದು ಊರಿನ ಹೆಸರಂ: ತೆಟ್‌ವಳಿಯ 
x xx ಗಬಿಕಿ (ಎಕ. ೪1, ಚಿಕ್ಕವು. ೬೧-೨೦ ; 3068 ೦). ತೊರೆವಳ್ಳಿ : 
ಪಡುವಣ ತೊರೆವಳ್ಳಿಯ 'ದಾಸಂಬಾಳ್ಳಿಯೂರ ಮುಂದಣ ಕೆಅಕಿಯೊಳ 
(ಎಳ. 7ಳ,ಮೈಸೂರು. ೩೬-೧೫; ಸು, 9901); (ಮೈಆರಿ. ೧೯೧೬, ೨-೧೩ ನೊ). 
[?] 
ತೊಟ್‌್‌ವಾಯ್‌ (ಕ್ರಿ). ನದಿಯನ್ನು ದಾಟಂ: ನಗುತ ತೆ ಇಜಕಿವಾಯ್ಡಂಬಿ 
ಗರ ಗಂಡನೆಂಬ ಕೀಳ್ಬಗೆ ನಿಮಗೆ ನೈಜ (ಸಿಂಗಿ. ೪೪-೦೦). 
[ ತೊಟಿಕ್ಕಿ * ಪಾಯ್ಕ್‌] 
ತೊಟ್‌ವು (ನಾ). ಇಲ್ಲವಾಗಂವಿಕೆ; ಬಿಟ್ಟುಹೋಗಂವಿಕೆ : ವೀರನೆನಿಪಗ್ಗದ 
ಮಾತದು ದೂರಮಾಯ್ತು ನಿಷ್ಮುರನಿವನೆಂಬ ಮಾತು ತೊಜಕಿವಾದುದು 
ಪೆಂಪಿನ ಮಾತು ಕೆಟ್ಟುದು (ಧರ್ಮಾಮ್ಮ. ೧೩-೧೧೦). 
(ತೊಲ್‌ 4 _ವು, /ತಮಿ, ತುಅವು) 
ತೊಜಿಕೆವೇಂಟೆ (ನಾ). ನೀರಿನಲ್ಲಿ ಆಡಂವ ಬೇಟೆ; ಮಾನು ಹಿಡಿಯಂವಿಕೆ: 
ಇಂತು ಪನ್ನಶಿಕೆಯಿಂ. ಪಲವೇಂಟೆಯಾಡಿ ಕಾಡೊಡೆಯಂ ತೋಡಿಲ್ಲದ 
ತೊಣಅಿವೇಂಟೆಯಾಡಲು , . . ಪೆರ್ದೊಜಕೆಗೆಯ್ದಿ ಸಾರ್ದು (ರಾಜಕೇ. 
8-೧೧೪ ವು. [ತಟ್‌ + ಬೇಂಟೆ] 
ತೊಟಿ್‌ಹ, ತೊರೆಹ (ನಾ). ತ್ಯಜಿಸುವುದು; ಬಿಡಂವಿಕೆ; ತ್ಯಾಗ: ಸಂಕಾ 
ಕುಳಂ ಪುಲ್ಲೆಯೊಳ್‌. ತೊಲ್‌[ಖಃಕಾಂ. ಜಿ]ಹಂ ಕ್ಷೀಣಮದಂಗಳೊಳ್‌ 
ಬಡತನಂ ಸ್ತ್ರೀಮಧ್ಯದೊಳ್‌ ಅಲ್ಲದಿಲ್ಲ ಪೆಜಿತೇನಾರಯ್ವಡಾ 
ದೇಶದೊಳ್‌ (ಪುಕ್ಕಾಸ್ತ. ೧-೧೫೪). ತೊರೆಹ : ತೊರೆಹ ; (ಅಧಿಕಾರ, 
ಹಕ್ಕು, ಬಾಧ್ಯತೆ, ಮೊ.ಗಳ) ವಿಧಿಗನುಸಾರವುದ ಪರಿತ್ಯಾಗ (4೭41081(00. 
ಇಂಕನಿ). [ತೊಟ * -ಹ್ಯ) 
ತೊಜಿಕೊಗಂಗ (ನಾ). (?) : ಸರಿಸೆ ತೊಆಕೊಗಂಗಗೆ ಕಟ್ಟಿದ » ಡಿಯೆ 
[?] 


186 


30 


40 . * ೬ [ಯೆ)ದು (ಇಇ. ೫X, ೨೯-೨೨; 1044). 

ತೊಜ್ತುಳಿದುಳಿ "ತೊಬ್ಬೂಟಿದಂಟ೨' ನೋ. 

ತೊಟಕಲ್‌ (ನಾ). ತಿರುಗುವಿಕೆ; ಸುತ್ತುವಿಕೆ: “ತೊಟಕಲ್‌ ತೊಟಲ್ವೂದು” 
(ಕಮದ. ಪರಿ. ೧). [ಆತೊಟಲ್‌, + - ಕಲ್ಮ್‌) 

ತೊಟಲ್‌,, ತೊಳಲ್‌,, ತೊಳಲ್ಲು, ತೊಬಿಲು (ಕ್ರಿ). ೧. ತಿರಂಗಾಡಂ; 
ಸಂಚರಿಸಂ ; ಅಲೆದಾಡು : ಚರಿಗೆವೊಕ್ಕಡವಿಯಂ ತೊಟಲ್ವಲ್ಲಿಯೊಂದು 


ಮರದ ಪೊಟಿಲೊಳಿರ್ದು (ವಡ್ಮಾರಾ. ೮೯-೬) ; ಅಂತು ಭರತೇಶ್ವರಂ 


45 


ತೊಟಲ್‌, 


ಸಕಳಾಂತಃಪುರಸಹಿತಮಲ್ಲಿ ವಿಶ್ರಮಿಸಿ ವನಾಭ್ಯಂತರಮಂ ತೊಟಲೆ 
(ಅದಿಪು. ೦೧-೮೩); ಒಂದು ದಿವಸಂ ಯುವರಾಜನಿಂದ್ರಾಯುಧಮನೇಟ್‌ 
ಬೇಂಟೆಯ ವಿನೋದದಿಂ ತೊಟಿಲುತ್ತಮಿರೆಯಿರೆ (ಉದಂಪೂ. ೬೧೬) ; 
ಈ ಕಾಂತಾರದೆ೧ಳ್‌ ವ್ಮಾಧರಾಗಡೆಯತ್ಕಾಗ್ರಹದಿಂ ತೆ.ಟಿಲ್ವರ್‌ (ಪಂಚತಂ. 
೯೭-೧೮) ; ಶಾಸ್ತ್ರದಪೇಕ್ಷೆಯಿಂದೆ ತೊಟಲುತಿರ್ದೆಂ ಧರಾಮಧ್ಮದೊಳ್‌ 
(ನೇಮಿಪು. ೩-೧೭೨) ; ನೀಂ ತೊಟಲದ ಪಟ್ಟಣಂ ಪುಗದ ನಂದನಂ , , 

ಆವುದು (ಗನಿ. ೧೭-೦೨೩) ; ಗಗನದೊಳೊರ್ಮೆಯಂಂ ತೊಟಲುತಿರ್ಪ 
ವಿಯಚ್ಚರಸಂಕುಲಕ್ಕೆ ಫಲಸಾರೆಮನಿತ್ತು (ಕುಸುವೂ. ೯-೨೭) . 
ಪಿ. (ಸಂಸಾರಚಕ್ರದಲ್ಲಿ) ತಿರಂಗಂ ; ಸಂತ್ರಿ ಬರಂ; ಭ್ರಮಣೆ 
ಹೊಂದಂ: “ತೊಟಲ್‌-ಭ್ರಮಣೇ” (ಕಮಠಾ) ; ಬಗೆದೀಡಾಡೆ ದುರಂತ 
ದುಃಖತತಿಗಳ್‌ . , . ಇನ್ನೆಗಮೋರಂತೆ ತೊಟಲ್ಲೆನಿಂ ತಿರಿಯಲಾಟ್‌ಂ 
ಭವಾಂಭೋಧಿಯೊಳ್‌ (ಆದಿಪು. ೯-೩೦); ಅರ್ಧಚಕ್ರವರ್ತಿಯಾಗಿ 
ಭೋಗಂಗಳನುಂಡು ಮತ್ತಂ ಸಂಸಾರೆಚಕ್ರದೊಳ್‌ ತೊಟಿಲ್ಹು ಕಡೆಯ 
ತೀರ್ಥಕರನಕ್ಕುಂ (ಈಾವುಪು. 80) ; ಗಾಣದೆತ್ತಿನಂತೆ ನಿಯಮಂಗೆಟ್ಟು 
ತೊಟಲುಶ್ತಿರದೆ ಆಲದ ಬಿಟಲಂತೆ ನೆಲಕ್ಕೆಅಗದೆ (ಛರ್ಮಾಮ್ಮ. ೫-೯೯). 
೩. ಸುಳಿದಾಡಂ ; ಸಂಚಲಿಸು; ಹೊಳೆ : ಸುಭದ್ರೆಯ ರೂಪು ಕಣ್ಣ 
ಪಾಪೆಯಂತೆ ಕಣ್ಣೊಳೆ ತೊಟಲೆ (ಪಂಪಭಾ. ೪-೬೯ ವ) ; ಕಣ್ಣೊಳ್‌ 
ತೊಟಲ್ವಂದದಿಂದಾ ನಿದ್ರಾಂಗನೆ ಸೂಟಿಕ್ಕಿವಂದಳಿರುಳೊರ್‌ ತತ್ಪೇಚರಾ 
ಧೀಶನಾ (೫ಂತಿಪು. 8: ೮೦); ಪ್ರಿಯೆಯ ಭಂಗಿ ತೊಟಲ್ಜಪುದೆನ್ನ ಚಿತ್ತದೊಳ* 
(ಶೈಂಗಾರೆ. ೩-೩೮) ; ಎನ್ನ ಚಿತ್ತಮಂ ನೋಯಿಸೆ ಕಣ್ಣಳೊಳ್‌ ತೊಬಲು 
ತಿರ್ದಪನಂಗಜಂ (ಬಂಹರಿ. 6-88); €ಲಸುವ ಮೊಯ್ಯೂಮಾಗುಳಿಸು 
ವಾನನಮುಂ ನೆಯದಿಂ ತೊಟಲ್ವ ಕಣ್ಮಲರುಂ (ಪುಸೃಪು. ೪-೧೫). 
ಪೆಣ್ಣು' ಕಣ್ಣೊಳ್‌ ತೊಟಲೆ ಧೈರ್ಯಂಗೆಟ್ಟು ಬಾಯ್ವಿಟ್ಟು ಕನ್ಯಾರತ್ನಂ 
ತನಗೆಂತು ಸಾಧ್ಯಮಪು_ದೆಂದು ವಿಚಾರಿಸಿ (ಫುಣ್ಕಾಸ್ರ. ೩-೪೨ ವ); ೪. 
ಗಸ್ತು ತಿರಂಗಂ; ಪಹರೆ ಮಾಡಂ: “ಗರವಟಿಗೆವಂದಂಗೆ ಮತಿಗೆಟ್ಟವಂಗಂ 
ತೊಟಲ್ಲೂದೆಂದೆಂಬ ನಾಮಂ” (ಸಂಜೀವ. ೧೪); ರೆವಿಕಿರಣನಿಕರದ ತೆಟದಿಂ 
ತೊಟಲುತ್ತುಮಿರ್ಪ ದಂಡಕನೆಂಬಾ ತಳಾಟಂ ಕಂಡು(ಧರ್ಮಾಮ್ಮ.3-೧೨೬). 
೫. ಹೋಗು; ಗವಿಂಸು; ನಡೆ : ಇಡುವಂತೆ ಪುಯ್ಕಲಂ ತಮ್ಮ ಕರಾಗ್ರ 
ದೊಳ್‌ ತೊವಲನಾಂತು ನೆಟಲ್ಲೆ ತೊಟಲ್ಲವಾನೆಗಳ್‌ (ಜಾಧಪು. ೪-೮೨). 
೬, ಸುತ್ತಾಡಿ ಪ್ರಚಾರ ಮಾಡು : ಆತಂಗೆಯಾತನ ಬೇಡುವುದೆಲ್ಲಮಂ 
ಕುಡುವೆನೆಂದು ತೊಟಿಲ್ವ ಗೋಸಣೆಯಂ .. . ಅರಸಂ ಕೇಳ್ದು (ವಡ್ಮಾರಾ. 
೫೦-33). ೭. ಹುಡುಕು; ಶೋಧಿಸು: ಕುರುಡರ್ಕುರುಡರ ಬಬಯಂ 
ಪರಿಪರಿದುಂ ತೊಟಲ್ವತೆಣದೆ (ಸಮಪ.೧೦-೧೮೪);ಎಣ್ಬಟ್ಟೆಗಳೊಳ್‌ ನೈಪನಂ 
ಕಾಣ್ಸನ್ನಂ ತೆೊೊಟಲಿಮೆಂದು ... ಒಂದೊಂದು ದೆಸೆಗೆ ಪೊಅಮಟ್ಟಾಗಳ್‌ 
(ರಕಕು. ೪-೧೯). ೮. ಕಷ್ಟಪಡು ; ಹಿಂಸೆಪಡಂ; ಸಂಕಟಗೆೊಳ್ಳು : 
ಮನದೊಳ್‌ ತೊಬಲುತ್ತಂ ತಾಂ ಮನವೊಲ್ಲದೆ ತನಗೆ ಸೇವಮೆಂದೆನು 
ತೊರೆದಳ್‌ (೪3ದಂಉ. ೫0) ; ಮೂಲುಂ ಭುವನದೆೊೊಳಂ ತೊಟಿಲುತಿರ್ಪ 
ಜೀವಾವಳಿಯಂ ಭುವನಾಗ್ರಕ್ಕೆಯ್ದಿಸುವರ್ತವತವಗೆ ಪಿರಿಯರಾ 
ಮಹಾತ್ಮರೆ ಜೈನರ್‌ (ಸಮಪ. ೪-೯೫ ; ಚೊಚ್ಚಲ್‌ ಪೆಜುವಳಂತೆ 
ತೊಟಲುತ್ತುಂ (ಧರ್ಮಾಮ್ಮ. ೧-೧೬೦); ಮೃಗಾವಳಿ ತೃಷೆಯಿಂ ತೆೊಟಲ್ಲು 
ಟರಿತಂಪಮನೈದೆ ವನಾಂತರಾಳಮಂ ಬಳಸಿ ದವಾನಳಂ ಬಳಸಿತುಷ 
ಮರೀಚಿಮರೀಚಿಸಂಚೆಯಂ (ಉದೃಟ. ೯-೮೪); 
ಬಡತನದಿರವಿಂಗೆ ತೊಟಲ್ವರ್‌ (ದಕಳು. ೬-೧೧3); ಈ ಪರಿಯ 
ತೊಟಿಲುತ್ತೂಮವಸರದೊಳಾನ್‌ ತಳ್ವಿ ಬಿಡುವಾಗಿ ಪರಿದೆನ್‌ (ಅಂತಿಗೊ. 
೧೧-೨೧೩). ತೊಳಲ್‌, : ೧. ಅಜಸಿ ತೊಳಲಿದರಿಲ್ಲ . . . ತಪಸ್ಸು 
ಮಾಡಿದರಿಲ್ಲ ಅದು ತನ್ನ ತಾನಹ ಕಾಲಕ್ಕಲ್ಲದೆ ಸಾಧ್ಯವಾಗದು (ಮಹಾದೇ. 


೩೬೯೫ 


20 


466 


ಎರೆವರ್‌ ತಮ್ಮಯ | 


ತೊಟಿಲಿಕಲ್‌ 


ಬ: ೬೪-೧೫೬) ; ಕೂಡ ಹಡೆಯದೆ ತೊಳಲ್ವ ನವಿಲ ತಂಡಂಗಳಂ , . , 
ನೋಡುತುಂ ಕೊಂಡಾಡುತಿರ್ದನಾ ವನದೊಳಗೆ (ನಂಬಿರೆ.: 8-೧೦೩). 
ಸತತಮುಂ ಕಾಲು ನಿಲ್ಲದೆ ತೊಳಲ್ವ ಸೂರ್ಯನು ದೈವವೆಂತಹನು 
(ಬಸಪು. ೫೪-೧೨) ; ಬನದೆಳು ಬೇರು ಬಿಕ್ಕೆಯನಲಸಿ ತೊಳಲ್ಲುದು 
ಸಾಲದೇ (ಕುವ್ಯಾವಿ. ೯-೪೦) ; ಅಅಸಿ ಕಾಲ್ಲಿಜಗುವೆನೆನುತೆದ್ದು ತನು 
ತರೆಹರಿಸುತೆ ತೊಳಲ್ಲಳಾಲಯವ (ಮೋಹತ. 3೭-೪೯). ೨. ತ್ರೇತೆಯಲಿ 
ರೆಘುರಾಮನಾಮದಿ ಸೀತೆಯಂ ಹೋಗಾಡಿ ದಶಶಿರದಾತನಿಂ ಬ್ರಹ್ಮತಿಗೆ 
ಸಿಕ್ಕಿ ತೊಳಲ್ತಅಸುತಿರನೇ (ಬಸಪು. ೫೪-೩೯) ; ಶಿವಪದವನಅಯದ 
ರ್ತೊಳಲ್ವರಿಂತು ಭವಾರ್ಣವದೊಳ್‌ (ಪದ್ಮರಾ. ೧೧-೧೭೭). ೫,' ನೆಳಲ 
ನುಂಗಿದ ಮಾತ್ರದಿಂದ ಬಾನೆಡೆಯೊಳಂ ತೊಳಲಲಾದುದು ಪದಂ (ವಿಕಕಾರಾ. 
೫-೧-೩೬). ತೊಳಲ್ಲು,: ೧. ಬೆಳುದಿಂಗಳು ಬಿಸಿಲುಯಿತ್ತು ಕೆಳದಿ ಹೊಳಲ 
ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ (ಮಹಾದೇ. ಬ. ೪೩-೧೦೦); ಆಗಮೆಂಗಳ 
ಹಿಂದೆ ತೊಳಲದಿರು ತೊಳಲದಿರು (ಅದವ. ೨೧-೫೩8) ; ತೊಳಲಿದನು 
ಮಧ್ಯಾಹ್ನ ಮೊದಲಾಗಿ ಕಡೆಹೆಗಲ ತನಕ (ಹಠಳಾ. ೧೧-೧೪) ; ವನಿತೆ 
ನಿಮ್ಮೊಡನೆಂತು ತೊಳಲುವಳನವರೆಶ (ಕುವತ್ಕಿಸೆ.' ೧೬-೬೨) ; ನಿಮ್ಮಾಜ್ಞೆ 
ಯೊಳು ಲೋಕಂಗಳ ತೊಳಲಿದೆಂ (ಕಪು. ೩-೭); ಬಹುದೇಶಂಗಳ 
ತೊಳಲಿ , , , ಮಣಿಪುರಕೆ ನಡೆತಂದನು (ಜೈಮಿಥಾ. ೧೬ ಸೂಕನಿ).' ೨. 
ತಮ್ಮ ಮಾನಸಿಕ ಪಾಪದ ಫಲವಾಗಿ ಅವರಿಬ್ಬರೂ ತಿರ್ಯಗ್ಕೋನಿಯಲ್ಲಿ 
ಆರಾರು ಸಲ ತೊಳಲಬೇಕಾಗುವುದು (ಕಾವೃಸ. ೬4); ಆ ಮಾನೆ ನುಂಗಿ 
ದುದು ಬಳಿಕೊಂದು ವಾನದಂ ಮತ್ತೊಂದು ಮಿಸನ್ನುಂಗಿತತಿ ಮಾನ 
ನುಂಗಿತೊಂದು ತೊಳಲುತೊಂದೊಂದನೊಂದಿಂತು ನುಂಗಲ?: (ಕೈಮಿಥಾ. 
೬-೮) ; ಯುವಮುಖಸರಸಿಜದೊಳ್‌ ನೃಪನ ಕಣ್ಮಳೇಂ -ತೊಳಲಿ' 
[ಪಾಕಾಂ. ಗಿ)ದವೋ (ಕಾಜಕೀ. ೪-೧೧೫). ದ. ಅವನನೆಟಸಿದ ನಿರುತ 
ಮಾರುತತನಯ ಕಾಣದೆ ಹಳ್ಳವನು ತೊಳಲಿ (ಸಂಧಪ. ೨೩೭೭); 
ಮದುಮಗಂ `ಕಾಣದಿರಲು , , , ಕೆರೆ ಕುಂಟೆಗಳನೆಲ್ಲ ತೊಳಲಿ ಪೊನ್ನಂಗೆ 
ದೊರಕಿದುದಳಲ ಪಾಲು(ಇಾಲೂರ. ೧೭೯-೪೦೩). ಲೆ. ಹಿರಿದಾಗಿ ಮನದಲಿ 
ತೊಳಲಿದಿರಿ (ನಳಡ. ೨-೪೭) ; ಕಾಲುಗಂಜಿಗಳಲಿ ತೊಳಲಿ ಕೂಲಿ ಮಾಡಿ 
ಉಂಬ ಹೆಣ್ಣು , ಬಂದಳು (ಕವಿಸೋ. ೪೧-೯); ಹಲವು ಯೋಜನೆ 
ಗಳ ಸುಳಿಯಲ್ಲಿ ಸಿಕ್ಕಿ ಅವಳು ತೊಳಲುತ್ತಿದ್ದಳು (ತ್ಕಾಗವು, ೧೬೪); 
ಹೇಗಾದರೂ ಆಸೆ ಫಲಿಸೀತೋ ಏನೋ ಎಂಬ ಕನಸಿನಲ್ಲೇ ತೆಳಲುವರು 
(ಶಿಕ್ಷರ. ೬೬೭), ತೊಟಿಲು: ಪಿ. ತ್ರಿಪಿಷ್ಟನರೇಂದ್ರರ ಭವಮಾಲೆಯೊಳ್‌ 
ತೊಟಲಿಯು ೦0 ತಾನಂತ್ಯತೀರ್ಥೇಶನಪ್ಪನುಮೆಂದಾ ಭರತಂಗೆ 
ಪೇಟ್ಜನೊಲವಿಂ (090ತೀಶ್ಕೆ. 3-೬೫). 
(ದೇ. ಕ ತವಿ, ಚುಟಲ್‌ ; ಮಲ. ಚುಟಲು ; ತುಳು, ತುಲಿವು, 
ತುಲಿಯು, ಸುಲಿಪು ; ತೆಲು. ಸುಡಿಯು] 


ತೊಟಲ್‌,, ತೊಳಲ್ಸ್‌ (ನಾ). ೧. ಸುತ್ತಾಟ ; ತಿರಂಗುವಿಕೆ : (8). ೨. 


ದಿಗ್ಸ ೨ವೆಂಗೊಳ್ಳುವಿಕೆ ; ತಬ್ಬಿಬ್ಬಾಗುವುದು : (4), ತೊಳಲ್ಸ್‌,: 
೨. "ಕಣ್ಣೊಳಲ್‌,' ಪರಾ. ೩. ಬವಣೆ; ದಂಃಖ; ಚಿಂತೆ: 
ಕಣ್ಣನೆನ್ನ ಕಣ್ಣಲಿ ನೆಟ್ಟು. . . ತೋಡಿದಳು ತೊಳಲ (ಹೊಂಗಳು. 


೧೭-೧೭). [ಆ ತೊಟಿಲ್‌,] 


ತೊಟಲಿ (ನಾ). ೧. ಸುತ್ತಲೂ ತಿರುಗುವಿಕೆ, "ಕಣ್ಣಂದೊಟಲಿ' 


ಪರಾ. ೨. ಎ ತೊಟಲಿಕಲ್‌ ೧. : ಕಾಯ್ದ ಶೃಂಖಲೆಗಳಿಂದಾಳಿಸಿಯೆಂ 
ತೊಟಲಿಯೊಳ್ಳೀಸಿಯುಂ ಎಣ್ಣೆಯೊಳ್ಳಾಸಿಯುಂ ಇಂತನೇಕ 
ಪ್ರಕಾರಂಗಳಿಂ ಪೀಡಿಸಿ (ಪಸಾರ. ೧೪೯). [ತೊಟರ್ಲ, * -ಣ್ಯ7] 


45) ತೊಟಲಿಕಲ್‌, ತೊಳಲಿಕಲ್ಲು, ತೊಟಲಿಕಲ್ಲು (ನಾ). ೧. ವಂರ ಅಥವಾ 


ಕಲ್ಲಿನಿಂದ ಮಾಡಿದ ಬತ್ತ ಒಡೆಯುವ ಕಲ್ಲು; ಬತ್ತ ಬೀಸುವ ಕಲ್ಲು; 


ತೊಟಲಿಕಲ್ಲು 


ಒಡೆಗಲ್ಲು : “ತೊಟಲಿಕಲ್ಲೆನಲ್‌ ಸಂಘಟಿಗೆ ನಾಮಮಕ್ಕುಂ” (ಸಂಜೀವ. 
2) ; ಪೆಟಯಿಗೆ, ತೊಟಲಿಕಲ್‌ ಪಾಂ. ತೊಲರಿಕಲ"] !ಶದ್ಮಾನು, ೧೪೦ 
ವ್ಯಾಪ್ಶಾ), ೨. “ತಿರಂವುವ ಗುಂಡು” (ಪ್ರಭ). ತೊಳಲಿಕಲ್ಲು: 
“ತೊಳಲಿಕಲ್ಲು ಎ ಭತ್ತ ಒಡೆಯುವ ಕಟ್ಟಿಗೆ ಕಲ್ಲು” (ಕಾನಕೋ. ೬೮). 
ತೊಟಲಿಕಲ್ಲು: ೧. ಕೊಡಲಿ ಕತ್ತಿ, . . ತೊಟಲಿಕಲ್ಲ ಅಸುವೆಕಲ್ಲು 
ಕಲ್ಲೊರಳು ಕಲ್ಲೊನಕೆಯೆಂದಿವು ಮೊದಣಾಗೊಡೆಯವಂ ಮೊದಲನೆಯ 
ಅನರ್ಥದಂಡಮಕ್ಕುಂ (ಪಸಾರ. ೩೧೩). [ತೊಟಲ್ಲಿ + ಕಲ) 
ತೊಟಲಿಕಲ್ಲು "ಹೊಟಲಿಕಲ್‌' ನೋ. 

ತೊಟಲು "ತೊಟಲ್‌,' ನೋ. 

ತೊಟಲೆ, ತೊಳಲಿಕೆ, ತೊಳಲ್ಕೆ (ನಾ). ೧. ಅಲೆದಾಡುವಿಕೆ; 
ಸುತ್ತಾಟ : : ಚತುರ್ಗತಿಭ್ರಮಣರೂಪದಿನನೇಕಕ್ಷೇಶಂಬಡುವ ಜೀವ 
ರಾಶಿಯ ತೊಳ (ಬಟ) ಲೈಯಂ ಸಂಸಾರಮೆಂಬುದು (ಪಸಾರ. ೫೩೬). 
ತೊಳಲಿಕೆ : ೧. ತಿಳಿಗೊಳನ ತಂಪಗಿವ ತೆಕ್ಕೆಯ ತೂಳಲಿಕೆಯ ತಾವರೆಯ 
ತನಿಪರಿಮಳದ ವಿಸರದ ಹಸರದಲಿ ತೀಡಿದುದು ತಂಗಾಳಿ (ತೊರರಾ. 
೨-೭-೩). ೨. ಗಸ್ತು ತಿರಂಗುವಿಕೆ ; ಪಹರೆ: ಗರವೊಟ್ಟೆಗೆಯ ತೊಳಲಿಕೆ 
ತೆರಳಿಚಿತು ತೆತ್ತೀಸು ಕೋಟಿಗಳ (ಕುಟ್ಕಾಆ. ೨೦-8೬) ; ಪಾಳಯವು 
ಗಜಬಜಿಸೆ ತೊಳಲಿಕೆಯಾಳು ನೆರೆದುದು (ಕುವ್ಕಾದ್ರೋ. ೮-೪೪). ಹ. 
ತೊಳಲಾಟ; ಬವಣೆ: ಮುಜುಗಿದನಂದಿನಿರುಳಲಿ ಕರುಳುಗಳ ತೊಳಲಿಕೆಯ 
ತಾಪದಲಿ (ತೊರಕಾ. ೬-3೯-4). ತೊಳಲ್ಕೈ; ಹುರಿ ಮಣಲೆ ಭರವಸಮುಂ 
ತೊಳಲೈಯುಂ ಬಳಲೈಯಂಂ ಕಾಳೆಗದೂಳಿಗಮುಂ ಕನಿಸಿನೊಳಮಿ 
ಲ್ಲೆನಿಸಿ (ಎಳ. ೫1, ವೊಳೆಕಾ. ೨೦-೪೨; 1279 ?). [ತೊಟಿಲ್‌ + - ಕೆ] 
ತೊಬಲ್ಲೂ, ತೊಳಲಿಚಂ (ಕ್ರಿ). ೧. ತಿರಂಗುವಂತೆ ಮಾಡು ; ಸುತ್ತಾ 
ಡಿಸು ; ಅಂಗನೆ ಎಟ್ಟಿರುತ್ತಿರೆ ಜನಂ ಕಂಡೆಯ್ದೆ ವಿಭ್ರಾಂತಿ 
ಗೆ೧ಂಡಿರಲಂತಂತೆ ತೊಟಲ್ವಿ ವಿದೈಗಳನಂಗಾಗಾರದತ್ತೊಯ್ಕೆ (ನೇಮಿಪು. 
6-೫೮) ; ವೇದೋದಯವಮಘಕೃತಮಂದೇದೊರೆಯನುಮಂ ತೊಟ 
ಲ್ಹಾಗುಂ ಸಂಸ್ಕೃತಿಯೊಳ೯(ವರ್ಧಪು. ೧೩-೨೦); ಅಮಿತಶ್ರಮದಲ್ಲಿಯಳ್ಳಾಡೆ 
ತೆಪಿಟಲ್ವಿ ತೂಳ್ಳು ಕಡುಪಿಂ ಕೆದಜಟ್ಟಿ. ಮಹಾಂಧಕಾರಮಂ ಕೂಡೆ 
ಗುಹಾಳಿಯೆಂ ಪುಗಿಸುತಿರ್ದುದು ಚಂದ್ರಿಕೆ (ಕುಸುಮಾ, ೧೦-೧೩). ವಿ. 
ಪ್ರಕಟಿಸು; ಸಾರಂ: ಪೊಟಲೊಳಗೆಲ್ಲಂ ಗೋಸನೆಯಂ ತೊಟಲ್ಲಿ 
[ಪಾಕಾಂ ತಗುಳ್ವಿ]ದೊಡೆ (ವಡ್ಮಾರಾ. ೭೮-೪). ತೊಳಲಿಚು; ೧. 
ಅಳಿಯನನು ಕಾಣದೆ ವಿದರ್ಭನು ತೊಳಲಿಚೆದನನುಚರರ ನಾನಾ ಹಳುವ 
ದಲಿ ಹಳ್ಳಿಯಲಿ (ತೊರಉ. ೩-೨-೧೬). [ಶೊಲಲ್‌, +೬ -ಚು;] 
ತೊಟಲ್ವರ್‌ (ಕ್ರಿ). ಸುತ್ತಾಡಿ ಬರು ; ಅಡ್ಡಾಡು : ಮೃಗಯಾವ್ಕಾಜದಿ 
ನೊರ್ಮೆ ಶಂತನು ತೊಟಲ್ತರ್ಪಂ ಪಳಂಚಲೈ ತನ್ಮೃಗಶಾಬಾಕ್ಷಿಯ 
ಕಂಪು ತಟ್ಟಿ ಮಧುಪಂಬೋಲ್‌* ಸೋಲ್ತು (ಪಂಪಥಾ. ೧-೭೦) ; ಕುಂದದ 
ಮುಗುಳ್ಗಳುಮಸುಗೆಯ ಕೆಂದಳಿರ್ಗಳುಮಬ್ಬದಲರ್ಗಳುಂ ಬೆರಸು 
ತೊಟಲ್ತಂದಪುವು. ತವಾಳಲತೆಗಳೆಂದಮರ೦ಂ್‌* ನೋಡೆ ಚರಿಯಿಪರ್‌ 
ವನೆಚರಿಯರ್‌" (ವರ್ಧಪು. ೦೦-೧೯). 1 ತೊಟಲ್‌, + ತರ್‌ ] 
ತೊಲಸು,, ತೊಳಸು, (ಕ್ರಿ). ೧. (ನೀರನ್ನ) ಕದಡು ; ಅಲ್ಲಾಡಿಸು ; 
ಕಲಕು: ಆಟೋಪದಿಂ ಪೊಕ್ಕು ಸಾಗರಮಂ ಕೂಡೆ ತೆರಳ್ವಿದಂ 
ತೊಟಿಸಿದಂ ತುಳ್ಳಾಡಿದಂ (ಜಗವಿ. ೭-೧೮). ವಿ. (ಸೌಟಿನಿಂದ ಸಾರು 
ಮೊದಲಾದುವುಗಳನ್ನು) ತಿರುಗಿಸು; ತಿರುವು; ಗೊಟಾಯಿಸು: 
ಬ್ರಹ್ಮಾಂಡವೆಂಬ ಕೊಪ್ಪರಿಕೆಯ ಮಧ್ಯದಲ್ಲಿ. . . ಮಾಸಯತುಗಳೆಂಬ 
ಸಟ್ಟುಗದಿಂ ತೊಟಸುತ್ತುಂ ಭೂತಂಗಳಂ ಜವನಡುತಿರ್ದನಿಂತೆಂಬುದೆ 
ವಾರ್ತೆ (ಪಂಶತಂ. ೬೫-೫) ; ಮಸಣದ ಕಿಚ್ಚಿನಿಂ ನರಕಪಾಲದ ಭಾಂಡಮ 
ನಿಟ್ಟು ಮಜ್ಜೆಯ ರಸವೆಸರಾಗೆ ಕೀಲಿಗನ ಹೆಂಡತಿ ತಾಂ ತೆೊಟಸುತ್ತ 


೩೬೯೬ 


ತೊಟ್ಕುತ್ತು 


ಮೂಳೆಯೊಳ* (ಭರ್ಮಾಮ್ಮ. ೧೧-೧೮೨) ; ಆಂತಕ್ಕಿಯಂ ಪೊಯ್ದು ತೊಟಸಿ 
ಕುದಿ ಬರಲೊಯ್ಯನೆ ಮೇಲುರ್ಬಿದ ನೊರೆಯಂ ತೆಗೆದು ಬಿಸುಟು 
(ದಶಕು. ೧೨-೧೨೧ ವ). ೩, ಹೊಟ್ಟೆ ಕಲಕು; ಓಕರಿಕೆ ಬರಂವಂತಾಗು : 
(8). ೪. ಕ್ಷೋಭೆಗೊಳ್ಳು ; ಕ್ಷೋಭೆಯಂಂಟಾಗಂ : ಅಂಗನೆಯಂ 
ಪಿಡಿದೊಯ್ದರೆಂದು . . . ಪುಯ್ಕಲ ಗಾವಳಿ ಕೆಯ್ಯನಿಟ್ಟುದೀ ತೊಟಸಿದ 
ಪಾಂಗೆ ಕಿಟ್ತಿಲೆ ಕಿಟಿಂದಲೆಯಾದುದು ಕೂಡೆ ಪಟ್ಟಣಂ (ಅನಂಪು. ೧೦-೭೩). 
೫. ಹುಟ್ಬಹಾಕಂ; ದೋಣಿ ನಡೆಸು: ನೆತ್ತರ ತೊಅ್‌ಯಂ ಮರುಳ್ತೊ 
ಟಿಸಿ ಪಾಯಿಸುತಿರ್ದುವು (ಪಂರಾಮಾ. ೧೩-೬೬). ತೊಳಸ್ಕು : ೨. ಎಲ್ಲರ 
ಹೆಂಡಿರೂ ತೊಳಸಿಕ್ಕುವರು ಎನ್ನ ಗಂಡಂಗೆ ತೊಳಸುವುದಿಲ್ಲ (ಸರ್ವವ. 
೬೪-೩೪೨) ; ಅಲಗನೊಡಲೊಳು ತೊಳಸಿದಂತಿರೆ ಬಳಲಿದನು ಭೂಪಾಲ 
(ಕುವ್ಶಾಲ್ರೋ. ಪರಿ. ೨೮೨) ; ಕುದಿ ಬಂದಾಗ ಒಮ್ಮಾನ 
ಹಾಲ ಹುಯಿದದನು ಸಟ್ಟುಗದಿ ತೊಳಸಿ (ಸೂಪಶಾ. 
೩, ವಾಂತಿ ಬರೋ ಹಾಗೆ ಆಗುಲ್ಲ, ಹೊಟ್ಟೆ ತೊಳಸುಲ್ಲ (ಮನೋನಂ. 
೫೮); ಅವನಿಗೆ ಹೊಟ್ಟೆ ತೊಳಸಿ ಬಂತು (ರಾದಾನ. ೭೨). ೬. ಸುತ್ತಾಡು; 
ಅಲೆ : ತೊಳಸದಿರು ಬ್ರಾಹ್ಮ್ಯವನು ಭಕ್ತಿಸ್ಥಳವು ಬೇಜಿಕಿಯೆ ಮಾರ್ಗ 
ವಹುದಿದು ತಿಳಿದು ನೋಡಾ ದರ್ಶನಂಗಳಿನಲೈೆ (ಬಸಪು. ೩-೭೧); ಆ ನೃಪ 
ತಿಳಕನ ವಾಗ್ವೈಭವಕ್ಕೆ ಮೂಟಿಂ ಜಗಮಂ ತೊಳಸಿದೊಡೊರ್ವನೆ 
ಸಮನಾಗುಳಿದುದಆಂ ಶೇಷನೆನಿಪನಿನ್ನುಂ ಶೇಷಂ (ಧರ್ಮನಾ. ೩-೨೮). 
೭. ಬಳಸು ಮಾತಾಡು; ಸುತ್ತು ಮಾತಾಡು: ತೊಳಸಲೇನೂರ್ವಸಿಗೆ 
ಜನಿಸಿದ ಅಲಘುಮುನಿ ಮಾತಂಗನೆಂಬಗ್ಗಳೆಯನುದೃವಿಸಿದನಲಾ 
ಮಾತಂಗಿಯುದರದಲಿ (ಬಸಪು. 8೭-೭೨). ೮. ಕಾದಾಡಂ; ಎದಂರಿಸು: 
ಅಜಾದೆನಟಾದೆನೆಂದು ಮಜವೆಯ ತೋಟಿಯ ತೊಳಸುತ್ತ (ಮೋಳಿಮೂ. 
೧೭೫-೬೬೦). ೯. ಕೀಳು; ಕಳಚು (2) ಬ ಕಾಳುಗೆಡೆದರೆಯಗ್ನಿಯಾದರು 
ಕೀಳುವರು ನಾಲಿಗೆಯ ಕೃತಕವ ಮೇಳಯಿಸಿದರೆ ಸುರೆಪನಾದರು ಕಣ್ಣ 
ತೊಳಸುವರು (ಕಂಕದಾ. ೯-೬೪) ; “ಕುಟ್ಟು” (ಕಂಕದಾ. ಕೋಲೆ). 
[ದೇ.8 ತಮಿ. ತುಲ, ತುಟ್ಸ್‌, ತುಯಾವು, ಚುಲವು; 
ಮಲ. ತುಟಯು ; ತುಳು. ತುಳಾವು, ಸುಲಾವು] 


ಓರಿಇ. 
೧-೪೦) ; 


ತೊಟಸ್ಮು, ತೊಳೆಸ್ಮು (ನಾ). ೧. ಸುತ್ತಲೂ ತಿರುಗುವಿಕೆ ; ಪರಿ 


38 


40 


ಭ್ರಮಣ : (8). ೨. (ಮನಸ್ಸಿನ) ಅಲೆದಾಟ ; ಚಂಚಲತೆ : (೪. 
ತೊಳಸ್ಕ್ಮು : ೩. (ಕಣ್ಣು) ಹೊರಳುವುದು: ಮುಚ್ಚಿರ್ಪ ಕಣ್ಣಳಂ 
ತೆರೆದು ತೊಳಸಿನ ಬೆಳ್ಬು ಚುಚ್ಚೆ (ಕಾಲೂರ. ೧೭೩-೩೮೮), ೪. ಘರ್ಷಣೆ; 
ತಿಕ್ಕಾಟ: ಅಆಿಯದುದನಟ್‌ದಲ್ಲಿ ಮಟ್‌ದು ಮಟದುದನಲಟ್‌ದಲ್ಲಿ 
ಕಂಡು ಉಭಯದ  ತೋಟಿಯ ತೊಳಸು ನಿಂದಲ್ಲಿ ನಿಃಕಳಂಕ 
ಮಲ್ಲಿಕಾರ್ಜುನಲಿಂಗದ ಅಂಗ ಕರತಳಾಮಳಕವಾಯಿತ್ತು (ಮೋಳಿಮಾ. 
೯೩-೩೬೯) ; ಬಳಿಕೆಮಗೆ ಬಲವದ್ವಿರೋಧದ ತೊಳಸು ಬಿದ್ದುದು ತೋಟಿ 
ಗಾಅದೆ ಜಲಧಿಮಧ್ಯ ದಲೂ ರ ಕಟ್ಟಿದೆವು (ಕುವ್ಮಾಸ. ೨-೧೮). 
೫. ತೊಡಕು; ಸಿಲುಕಿಕೊಳ್ಳುವಿಕೆ ; "ತೊಳಸುಗೊಳ್ಳು' ಪರಾ. 

ತೊಳಸಾಗು ಎ ಗೊಂದಲಗೊಳ್ಳು ; ಕೆಡು: ಯಮನಂದನನ ನುಡಿ 
ಸಂಧಾನದಲಿ ಸಂಜನಿಸಿತಾದೊಡೆ ಕಾಣೆನವನಿಯ ಹೊರೆಗೆ ಹರಿವುಗಳ 
ಮನದೊಳನುಸಂಧಾನವಂತಕತನುಜನಲಿ ತೊಳಸಾಯ್ತು ತೋಟಿಯ 
ನೆನಹು (ಕುವ್ಯಾಉ. ೬-೭). ತೊಳಸುಮೆಳಸು - ಗೋಜು; ಸಿಕ್ಕ: 
ತಿಳಿಯ ಬಾರದು ಖಳರ ಕುಟಿಲದ ತೊಳಸುವೆ೨ಳೆಸು (ಅಂಬಿಕಾ. ೨೦-೧೭). 

[ ಎತೊಟಿಸು, ] 


ತೊಟ್ಕುತ್ತು (ನಾ). (?) : ಒಕ್ಕಲುಳಿದುಣ್ಣು ಕಾದುವೊಂಗಿದು ಕಣ್ಣೆಟ್ಟು 


ತೊಲ್ಕುತ್ತುವೆ [ಕೈ] (ಮೈಆರಿ, ೧೯೩೦, ೩೬-೧೦ ; ಸು. 800), 
[ ಇದು "ತೋಳ್ಕುತ್ತು' ಎಂಬುದರ ಅಪಲಿಖಿತವಿರ ಹುದೆ? ] 


ತೊಟ್ಟಾಳ್‌ 


ತೊಲ್ತಾಳ್‌, ತೊಳ್ತಾಳ್‌ (ಕ್ರಿ). ತೊತ್ತು ಮಾಡಿ ಆಳು; ಪ್ರಭುತ್ವ 
ನಡೆಸಂ: ಸಿರಿಯಂ ನೀನುಯ್ಲ್ಸು ತೊಬತ್ತಾಳ್ದು (ಪಾಕಾಂ. ಳು] ರಾಗದಿನೆ 
ನ್ನೊಳ್‌ ಸುಕಮಿರ್ಪುದು (ಪಂಪಛಾ. ೪-೬೬). ತೊಳ್ತಾಳ್‌: ನೀನೆ 
ಆಳ್ಮಾಡಿಕೊಳಲಲ್ಲೆನಲ್‌ ಬಪ್ಪುದೇ ನೀನೆ ತೊಳ್ತಾಳ್ವ. [ಪಾಕಾಂ. ತ್ವಾಳ್ವ, 
ತ್ರಾಳ್ತೆ]ಡಿನ್ನಲ್ಲೆನಲ್‌ ಬಪ್ಪುದೇ (ನಂಬಿರ. ೭-೧೩೦). 
[ತೊಟ್ಟು * ಆಳ) 

ತೊಟ್ಟು, ತೊತ್ತು, ತೊರ್ತು, ತೊಳ್ತು (ನಾ). ೧. ದಾಸಿ; ಸೇವಕಿ: 
“ಪೋಟಾ, ಚೇಟಾ, ಚೇಟೀ, ದಾಸೀ, ಕುಟಹಾರಿಕಾ - ಈ ೫ ತೊಟ್ಟು” 
(ಹೆಲಾಯು. ೮೧-೩೩೫); ತೊಟ್ರನುಟ್‌ದಂತುಟ್‌ದ ಮಹಾಪುರುಷರಟ್‌ಯ 
ದುಟೀ್‌ದರೆ ಸಿರಿಯಂ (ಕವಿರಾ. ೩-೧೭೫); ಧರೆಯಂ ಪಟ್‌ಕೆಯ್ದು 
ತೊಟ್ಟನುಟೌವಂತುಚಿದಂ ಸಾಮ್ರಾಜ್ಯಲಕ್ಷ್ಮಿಯಂ ಚಕ್ರಧರಂ (ಅದಿಪು. 
೪-೮೭) ; ನಿನ್ನ ತೊಟಶಿರೊಳಿನಿತೇಕೆ ಭಕ್ತಜನವತ್ಸಲ ನಿರ್ದಯನಾದೆ 
(ಕಾದಂಪೂ. ೯೨೪) ; ಪೊಲೆಯರಾಡಿನ ಪೆಸರ್‌ ಮಾಣಿಕದೇವಿಯೆಂಬಂತೆ 
ತೊಟಕ್ತಿನ ಪೆಸರ್‌ ಸಿರಿಯ ದೇವಿಯೆಂಬಂತೆ (ಧರ್ಮಾಮ್ಮ. ೮-೦೭೬). 
೨. ದಾಸ; ಸೇವಕ: ತೊಲಕ್ತಿಂದು ದಾಸನುಂ ದಾಸಿಯುಮಕ್ಕುಂ 
(ಕಮದ. ನ. ೩೩ ಪ್ರಯೋ). ೩. ಹಾದರಗಿತ್ತಿ; ಜಾರೆ: ಮತ್ತಮೊಂದೆಡೆ 
ಯೊಳೊರ್ವರ ತೊಟ್ಟು ಲಲಿತಾಂಗಂ ಬಂದನಿನ್ನಾವಾತನ ತೋಟಿ 
ಪಿಂಗುವಿನಂ ನೆರೆವನೆಯೊಳಿರ್ದು ಬರ್ಪಮೇಟ೨ಮೆಂದು ತನ್ನೂಲ್ಲಿಚ್ಚೆಯ 
ರಪ್ಪ ಬಧಿರೆಯರ್ಗಂ ಮೆಲ್ಲನೆ ಪೇಟ್ವು ದುಂ (ಛಧರ್ಮೂಮ್ಮ. ೨-೪). ತೊತ್ತು: 
೧.“ಕುಟಹಾರಿ ಚೈಟಂ ಚೇಟಿ ದಾಸಿಯೆನೆ ತೊತ್ತಕ್ಕು” (ಮಂಗರಾ. ೯೦-೪); 
ಎಲೆ ತೊತ್ತೆ ನಿನಗಿನಿತು ಸಾಮರ್ಥ್ಯವನಾರ್ಮಾಡಿದರ್‌ (ಪಂಜತಂ. 
೧೩೫-೩) ; ಪ್ರಭುದೇವರ ತೊತ್ತಿನ ತೊತ್ತಿನ ಮಣುದೊತ್ತಿನ ಮಗಳು 
(ಮಹಾದೇ. ಐ. ೭೯-೦೯೮) ; ಹೆತ್ತೆ ತಾಯಂ ಮಾಜ್‌ ತೊತ್ತ ಕೊಂಬರೆ 
(ಹಡಕಾ. ೮-೭೬), ೩. ತೊತ್ತೇರಿಗುಂಟು ತಾಟಕಿಗುಂಟು ಹೆತ್ತ ತಾಯಿ 
ಗಿಲ್ಲವೀ ಕಾಲ (ಪುರಂದ. ೦-030-3). "ತೊತ್ತುಬಡಿಕ', "ತೊತ್ತುಬುದ್ಧಿ' 
ಪರಾ. ತೊರ್ತು: ೧. ಆ ದೇವರ ತೊರ್ತ್ತಾ (ಎಇ. ೩111, ೩೨೧-೩೦; 
1126). ತೊಳ್ತುು : ೧. ಮೃಡ ತಾಂ ಭಿಕ್ಷವ ಬೇಡನೇ ಮಖಜೆ ತಾಂ 
ತೊಳ್ತಾಗಳೆ . . . ನರರ್‌ ಪೂರ್ವದೊಳ್‌ ಪಡೆದಷ್ಟುಣ್ಣದೆ ಪೋಪರೇ 
(ಸೋಮೇಶ. ೩೨); ತೊಳ್ತಿಗೆ ಚಮ್ಮವಟ್ಟಿಗೆವಿಡಿದಂತೊಡ್ಡಿ ದೊಡ್ಡ ಣದ 
ಕಡುಗಲಿಗಳನು ಕೈದೆತ್ತದಂದದಿ ಹುಯ್ಯದೊಡೆ ಪಂಥವೆಲ್ಲಿಯದೆಮಗೆ 
(ನೀಮಿಸಂ. ೨೯-೬) ; ವರಮಿಳ್ತು ನಿಮಗೆ ತೊಳ್ತುವೆ ಬಿಡಿ ಮರುಳ್ತನಂ 
(ಮಹಾವಿ. ೬-೩೬). ೨. "ಗಂಡುದೊಳ್ತು' ಪರಾ. 

ತೊತ್ತಿನ ಕೂಸು ಎ ದಾಸಿಯ ಪುತ್ರ; ಸೂಳೆಯಂ ವಂಗ: ಪುಷ್ಪಾಸವ 
ವನ್ನು ಕಳುವ ತೊತ್ತಿನ ಕೂಸಾದ ಈ ದುರುದುಂಬಿ ತುಂಬಿಯು 
ಪೂಜ್ಮಳಾದ ಈಕೆಯ ಮುಖಕ್ಕೆ ಎರಗುವುದು (ಶಾಕುಂತ. ೯೦-೧೬) 
ತೊತ್ತಿನ ತೊತ್ತು - ಸೇವಕನ ಸೇವಕ : ನಿಮ್ಮ ತೊತ್ತಿನ ತೊತ್ತು ನಾನು 
(ಕನ್ಮವ, ಕ. ೨೭-೬೦). ತೊತ್ತಿನ ಮಗಳು - ದಾಸಿಯ ಪುತ್ರಿ; ಕೀಳಂ 
ಸೇವಕಿ: ಮನೆಯ ತೊತ್ತಿನ ಮಗಳ ಮುಕ್ಕಳಿಗಿನಿತುವುಂ 
ಸರಿಯಾಗದೆನ್ನ ನವನಿಯೊಳುತ್ತಮ ಭಕ್ತಿ 
(ಬಸು. ೪೮-೨೭) ; ತೊಲಗು ತೊತ್ತಿನ ಮಗಳೆ ಮುಟ್ಟದಿರಿಳೆಯ (ತೊರರಾ. 
೧-೦೦-೧೩). ತೊತ್ತು ತೊಡಿಕೆ ಇ ಸೇವಕಿಯಂತೆ ಹೊಂದಿಕೊಂಡಿರು 
ವವಳಂ : ಹೆತ್ತಯ್ಯನ ಮನೆಯಾ ತೆತ್ತಿಗಳು ನಾನಲ್ಲೆ ತುತ್ತಿನಾಸೆಗೆ 
ಬಂದಾ ತೊತ್ತು ತೊಡಿಕೆಯಲ್ಲಾ (ಶ್ರೀಕೃಪಾ. ೩೫). ತೊಟಕ್ತಿನ ಮಗ, 
ತೊತ್ತಿನ ಮಗ ಎ ದಾಸಿಯ ಮಗ: “ಗೋಪ್ಯ 1. ದಾಸೀಸುತ 1-ಈ ೨ 
ತೊಟಿ್ತಿನ ಮಗಂ” (ಹಲಾಯು. ೮೨-೩೪೭) ; ತೊಟ್‌ನ ಮಗನಧ್ಯಯನಮೆ 
ಬಾಲ್‌ ಮದಾತ್ಮಜರ ಬುದ್ಧಿಯುಂ ವೃದ್ಧಿಯುಮೇಂ ಬಾಟಕ್ತಿ ನಿನ 


೩೬೯೭ 


15 


ತೊಟ್ಟುಗೆಲಸ, ತೊತ್ತುಗೆಲಸ, ತೊಳ್ತಗೆಲಸ (ನಾ). 


ತೊಟ್ಟುತನ 


ಗೆಂದಟಲ್ವಳ್‌ (ಶಾಂತಿಪು. ೬-೬೪); ಗ್ರಾಸಕಿಲ್ಲದೆ ತೊತ್ತಿನ ಮಗನ 
ಮನೆಲುಂಡ (ಪುರಂಠ. ೨-೧೧-೧). ತೊಲಶ್ತಿರ್‌, ತೊತ್ತಿರು (ಬಹುವ) : 
ಎನ್ನ ಪರಿವಾರಮೆನ್ನ ತೊಟಿ್ತಿರೆನ್ನ ಮಾಣಿಕಭಂಡಾರಂ . . . ಎಂದಿವ 
ಅೊಳ೪್‌ ಮೋಹಿಸಿದ ಬುದ್ಧಿ ಯನೊಡೆಯನಾಗಿಯಾರ್ತಧ್ಯಾನದಿಂ ಸತ್ತು 
(ವಡ್ಮಾರಾ. ೧೪೦-೨೧) ; ಸಗ್ಗಂಗಳೊಳಿರ್ಪ ದೇವಡಿತಿ ತೊಟ್ತ್‌ರೊಳಲ್ತ 
ಯನಾಗಲೀವೆನೇ (ಪಂಪಧಾ. ೧೦-೪೩) ; ಕಾದಿದ್ದರಯ್ಯ ಷಡುವರ್ಗವೆಂಬ 
ತೊತ್ತಿರು ಮುಟ್ಟದಂತೆ (ಅವಶಂ. ೨೭೭-೧೨೭೦) ; ನಾವಿನ್ನು ನಿಮ್ಮ 
ಶ್ರೀಪದಾಂಬುಜನಿತ್ಯಸೇವೆಯೊಳೋಪ ತೊತ್ತಿರ ತೊತ್ತಿರಾಗಿರಲು 
(ಬಸಫು. ೩3-೪೬) ; ರಂಭೆಯೂರ್ವಶಿ . . . ಮೊದಲಾದ ಸುರೆಸತಿಯ 
ರೆನ್ನರಮನೆಯ ತೊತ್ತಿರುಗಳಾದರು (ಕುವ್ಕಾಅ. ೧೩-೬೫). 

ತೊಟ್ಟುಮಾಡು ಎ ಸೇವಕನನ್ನಾಗಿಸು : ಎನ್ನಾನೆಯಿಂದೆ ಪಗೆಗಳ 
ಬೆನ್ನೆಲ್ವಂ ಮೆಟ್ಟಿ ಮುಟ್‌ಸೀ ಸಪ್ತಾಂಗದ ಸೊಂಪನ್ನಿನಗೆ ತಂದು ಕುಡ 
ದೊಡೆ ನಿನ್ನಹಿತನ ಮನೆಗೆ ತೊಟ್ಟೂ ಮಾಡುವುದೆನ್ನಂ (ದಶಳು. ೭-೫೧). 

[ ದೇ.8 ತಮಿ. ತೊಟುತ್ತೈ. ತೊತ್ತು; ಮಲ. ತೊಟಿಲ್‌ ಎ ಕೆಲಸ; 

ತುಳು. ತೊಳಿಲ್‌ ಎ ಕೆಲಸ, ಉದ್ಯೋಗ ; ತೆಲು. ತೊತ್ತು] 
ಸೇವೆ; 
ಊಳಿಗ : ಓರ್ವ ಸೊರ್ಕಿದ ತೊಟ್ಟು ತೊಟ್ರುಗೆಲಸಕ್ಕರಮನೆಯಂ 
ಪುಗುವ ಪೊಅಮಡುವ ಸೂಟಕೊಳ್‌ (ಪಂಠತ«. ೧೭೯-೪). ತೊತ್ತು 
ಗೆಲಸ : ತೊತ್ತಿಂಗೆ ತೊತ್ತುಗೆಲಸವಲ್ಲದೆ ಅರಸರ ಸುದ್ದಿ ಎನಗೇಕಯ್ಕಾ 
(ಬಸವ. ೪೦೧) ; ಎಂಬತ್ತು ವರುಷಂಗಳು ಶಿವೈಕ್ಕರೆ ತೊತ್ತುಗೆಲಸಂ 
ಮಾಡಲು (ಬಸೆಪು. ೨೭-೬೨) ; ಅರಸುಮಗಳನಾ ತೊತ್ತುಗೆಲಸಕ್ಕೆ 
ಪರುಠವಿಸಿದಿರೆ (ಕುವ್ಠಾಆ. ೧೯-೩೩) ; ಹೊತ್ತು ಮೂಡಿ ಮುಳುಗುವನ್ನೆ 
ವರ ತೊತ್ತುಗೆಲಸವನೆ ತುಬ್ಬಿ (ಸಮ್ಮಳಾ. 8-23). ತೊಳ್ತುಗೆಲಸ ; 
ಲೋಕವನಗಿವ ಕಾಲನೆಂಬ ದರ್ವೀಕರನ ದಾಡೆಯಂ ಕಿಳ್ತವಧಿವಿಧಿಗಳಿ 
ರ್ವರ್ಗೆ ತೊಳ್ತು [ಪಾಠಾಂ. ತ್ತು] ಗೆಲಸವನಿತ್ತು (ಪದ್ಮರಾ. ೨-೦೭ .) 

[ ತೊಟ್ಟು + ಕೆಲಸ] 


ತೊಟ್ಟುಗೊಡು, ತೊತ್ತುಗೊಡು, ತೊಳ್ತುಗೊಡು (ಕ್ರಿ). ಪರಿಚಾರಕ 


ನನ್ನಾಗಿಸು; ಸೇವೆಗೆ ತೊಡಗಿಸಂ,- ಇಡು: ರಾಗೋದಯಮೆನ್ನನೋವ 
ದೆಟ್‌ದೊಯ್ಸೇಂ ತೊಟ್ರುಗೊಟ್ಟಿತ್ತೊ (ಕಾದಂಉ. 60). ತೊತ್ತುಗೊಡು : 
ತನುವನೀಶ್ವರಂಗೆ ಹಿಂಗದೊಪ್ಪಿಸುತ್ತೆ ತೊತ್ತುಗೊಟ್ಟು (ನಮರ. ಬೇ. 
೧೯೬-೧3). ತೊಳ್ತುಗೊಡು : ಪುರಹೆರ ನಿಮಗೆನ್ನಂ ಸದಾ ತೊಳ್ತು 
ಗೊಟ್ಟೆಂ (ಕಕ್ಷಾಕ. ೭೮). [ತೊಟ್ಟು * ಕೊಡು] 


ತೊಟ್ಟುಗೊಳ್‌, ತೊತ್ತುಗೊಳ್‌, ತೊಳ್ತುಗೊಳ್‌ (ಕ್ರಿ). ಊಳಿಗಕ್ಕೆ 


ನಾನೆಂದಾತ್ಮದೊಳು ನೆನೆದು 


40 


ಇಟ್ಟುಕೊಳ್ಳು ; ಸೇವಕನನ್ನಾಗಿ ಮಾಡಿಕೊಳ್ಳು: ದೆಸೆವೆಂಡಿರ್ಗ 
ಪಸದನಂಗೈದು ಬರ್ದಿಲವೆಣ್ಗಳಂ ತೂಟ್ತು ಗೊಂಡರ್‌ (ರಾಮಾಕ್ಕ. ೧೪-೨೭). 
ತೊತ್ತುಗೊಳ್‌: ನಿನ್ನ ಕರುಣದ ಬಲವುಂಟೆನಗೆಂದು ಸಾಯಿದೇವನ್ನಂ 
ಬಲು ಸಲೆ ತೊತ್ತುಗೊಣ್ಣ ದಯಕೇಂ ಸಲೆವುಂಟೆ (ಸೌಇಇ.1%-1, ೨೯೭-೬೦; 
2177) ; ದೇವ ಸಂಸಾರಂ ನೆಣ ಪುಗದ ಮುನ್ನ ನೀನೆಂದು. ಬಂದೆನ್ನಂ 
ತೊತ್ತು [ಪಾಕಾಂ.ಳ್ತು]ಗೊಂಬೆಯೆಂಬುಮ್ಮಳಿಕೆಯಿಂದಳುವಂದದಿಂ (ನಂಬಿಕೆ. 
೨-೧೦). ತೊಳ್ತುಗೊಳ್‌ ; ಕೃಪೆಯೊಳೆನ್ನೆಂ ತೊಳ್ತುಗೊಂಡಾಳ್ಡನಂ 
» . * ಕಂಡೆಂ ವಿರೊಪಾಕ್ಷನಂ (ಪಂಪಾಶ. ೩೬). [ತೊಟ್ಟು ೬ ಕೂಳ್ಕ್‌) 


ತೊಟ್ಟುತನ, ತೊತ್ತುತನ (ನಾ). ಸೇವೆ; ಊಳಿಗ ;- ಪರಿಚರ್ಯೆ : 


46 


ನಿಜಜೀವಿತಮುಮಂ ತನ್ನುಮನಿರದಿತ್ತು ತೊಟ್ಟುತನಮಂ ತಾಂ ಕೊಂಡುಂ 
(ಇಾದಂಉ. ೧೧೪). ತೊತ್ತುತನ; ಬೆಚ್ಚದೆ ಬೆದಜದೆ ತೊತ್ತುತನವ ಮಾಡಲು 
ತನ್ನನೀವ ಕೂಡಲಸಂಗಮದೇವ (ಬಸವ. ೧೪೮) ; ಕಂದ ನೀವಿರಲೆನಗೆ 
ಸವತಿಯ ತೊತ್ತುತನವಾಯ್ತು (ಸಂಭವ. 8-೪೬). [ ತೊಟ್ಟು +೬ -.ತನ] 


ತೊಟ್ಟುತೊಡರ್‌ 


ತೊಟ್ಟುತೊಡರ್‌ (ನಾ). ಗುಲಾಮಗಿರಿಯ ಬಂಧನ; ದಾಸ್ಕಶ್ಶಂಖಲೆ : 
ತೊಟ್ಟುತೊಡರಿನಿಜುಕಿಯೆನ್ನನಿಉಯುತಿರ್ಪವನ್‌ (ಬದ್ಮಪ್ರ. ೧೧-೨೦೬). 
[ ತೊಟ್ಟು + ತೊಡರ್‌23 
ತೊಟ್ಟುವೆಸ, ತೊತ್ತುವೆಸ್ತ ತೊರ್ತುವೆಸ (ನಾ). ಊಳಿಗ ಸೇವೆ: 
ನೀಮೆನಗೆಡೆಮಡಗದೆ ಬೆಸಪ ತೊಟ್ಟುವೆಸನಂ ಬೆಸಸಿಂ (ಪಂಪಭಾ. ೯-೮೧); 
ಲವಣಾರ್ಣವದ ನಿಖಿಳ ವಸ್ತುಗಳಂ ಕಸ್ತೂರಿ(ಸ) ವಿಸ್ತಾರಿಸಿ ಪೆಸರ್ವೆ 
ಸರೆಎಳಿ ಪೇಟ್ಟಿವಟಯ್ಸೆ ವರತನು ತೊಟ್ಟುವೆಸನಂ ಪೂಣ್ಣಾಳಾದಂ 
(ಕಾಂತಿಪು. ೧೧-೧೦೫) ; ಇನ್ನನ ಸುಸತ್ವಗುಣಸಂಪನ್ನನ ಸತಿಗೆನಗೆ ತಗದು 
ತೊಟ್ಟು ವೆಸಂ (ನೇಮಿಪು. ೧೩-೩೮) ; ನನ್ನ ಈ ಕಡ:ಕಷ್ಟಂಗಳನ್‌ ನಿನ್ನ 
ಈ ತೊಬ್ಬುವೆಸಕಾಗಿ ಮಾಲಾಡೆ ನಾನ್‌ (ಬದ್ಮಪ್ರ. ೫೧-೧೧೧೩). 
ತೊತ್ತುವೆಸ: ಆಂ ತೊತ್ತುವೆಸದೊಳಿಪ್ರೆಂ (ಬಂಹಂ. ೯-೨). ತೊರ್ತುವೆಸ. 
ತೊರ್ತ್ತುವೆಸಗೆಯ್‌' ಪರಾ. (ತೊಟ್ಟು ಬೆಸ್ಮ) 
ತೊಟ್ಟುವೆಸಗೆಯ್‌, ತೊರ್ತುವೆಸಗೆಯ್‌ (ಕ್ರಿ). ತೊತ್ತಿನ ಕೆಲಸವನ್ನು 
ಮಾಡು ; ಊಳಿಗಮುಾಡು : ತೊಟ್ರಿ ತೊಲ್ಟುವೆಸಗೆ[ಪಾಕಾ. ಕೆಯ 
ಪೋ ಪೋಗು ನೀನೆಂದು ಬಯ್ದು (ಜಂಪಛಾ. ೭-೫). ತೊರ್ತುವೆಸಗೆಯ್‌: 
ತೊರ್ತ್ತ್ರುವೆಸಗೆಯದ ಮಂಡಲನಾಧರಿಲ್ಲ (ಎಇ. R111, ೪೪-೩೦; 1112). 
[ ತೊಟ್ನುವೆಸ. ಕೆಯ್‌,] 

ತೊಟ್ಟುಟಿ, ತೊತ್ತಳ, ತೊತ್ತಳಿ, ತೊತ್ತಟ್ಟ ತೊತ್ತುಟಿ, ತೊಳ್ತಳ 
(ನಾ). ೧. ನುಗ್ಗುನುರಿ; ಅಜಿಗಿಜಿ ; ಅಸ್ತವ್ಯಸ್ತವಾದ ಸ್ಥಿತಿ: 
“ತೊಟುಟ: (ತೊಟ್ರಿಟಿಕ) ಎ ಸೊಪ್ಪಾದುದು” (ಕಮದ. ಪರಿ. ೧); 
“ಸೊಪ್ಪಾದುದು ತೆೊಟ್ಟುಲಾ” (ಕರ್ಣೂನಿ. ೭೮). ಪಿ. ತಂಳಿತ; ತುಳಿಯಂ 
ವಿಕೆ: ಅದಟರ ಚೆನ್ನಪೊಂಗರ ಸಬಂಗಳ ತೊಟ್ತೂ[ಪಾಕಾಂ. ತ್ರು]ಟನಿಯೊಳ್‌ 
ತೊಡಂಕಿ ನಿಲ್ಲದೆ. (ಪಂಪಧಾ..೮6-೧೦೪); ಪರ್ವಿದಾ ಪಡೆಯ ತೊಟ್ರೂಟಿ೨ಯಿಂ 
ಗಿಡು ಬಳ್ಳಿ ಭೂರುಹಾವಳಿ ಪೊದಜುಳ್ಳ ಬಲ್ಲಡವಿ ಪೆರ್ವಯಲಾಯ್ತು 


(ಪುಷೃಪು. ೫-೪೬). ೩, (ಆಲಂ) ಸ್ವಾಧೀನಪಡಿಸಿಕೊಳ್ಳುವಿಕೆ ; 
ಆಕರ್ಷಿಸುವಿಕೆ: ತೊಟ್ಟುಲಟ್‌ಯುವುಂಗಿಯುಂ ಬಗಿಯುಂ ಮಾಡಿ 
ಮನಮನುಟ್‌ ಸೆಆ್‌ವಿಡಿದ ಸೀಯನಪ್ಪ ಗೇಯರಸಾಬ್ಬಿಪೂರದೊಳ್‌ 


ಮೂಡಿ ಮೂಟುಗಾಡುತ್ತುಂ (ಉಂತಿಪು' ೨-೨೨ ವು. ತೊತ್ತಳ: ೧. 
“ತೊತ್ತಳತಂಳಿ' ಪರಾ. ೪. ರಭಸ; ವೇಗ: ಬಿರುಗಾಳಿಯ ತೊತ್ತಳ 
ದೊಳು ಬಂಡೆ ಬಂಡೆ ಬಡಿ ಬಡಿಯಲು (ನಡಲಂ. ೬೮-೭). ತೊತ್ತಳಿ : ೧. 
“ತೊತ್ತಳಿಗೊಳ್‌' ಪರಾ. ತೊತ್ತಟ: ೧. "ತೊತ್ತಟಿದುಟಿ' ಪರಾ. 
ತೊತ್ತೊಟ್‌: ೨. ನೋಡಿರೆ ಕರ್ಣನಿತ್ತ ಕನಕೋತ್ತರರಾಶಿಯನಂದು 
ವಂದಿಗಳ ನಾಡೆಯುಮೆಯ್ದೆ ಪೊತ್ತ ಡಕಲಂಜಿದೆ ಮಿಕ್ಕೊಡೆ ರಾಶಿಗೆಯ್ದಿರಲ್‌ 
ಕೂಡೆ ಮೆದೇಭರಾಜಿಘಟಕೋಟಿಯ ತೊತ್ತುಲ?ಪೊಲ್ಲದಲ್ಲಿ ಬಿಟ್ಟೋಡೆ 
ನೆಲಂ ಸುವರ್ಣಮಯವಮಾದುದು ತಚ್ಛಿಬಿರಾಂತರಾಳದೊಳ (ನೇಮಿಪು. 
೧೧-೧೧೫). ೫. ಬಿಗಿತ; ಸವಿ ತಲೆಗಿಂದುದೀಯಧರದಿಂ ಪುಳಕಾಂಕುರ 
ಮಾಯ್ತೂಮಾಯ್ತು ಮೆಯ್ಗವಳ ಕುಚಕ್ಕೆ ಕರ್ಕಶತೆ ಜೀವನಮಾಯ್ತುಟ* 
ದಂತಿರೆನ್ನ ಬಾಯ್ವಿವರದೊಳೆನ್ನ  ತೋಳ್ತೊಣರ ತೊತ್ತುಟಯೊಳ್‌ 
ಕಡಿಕೆಯ್ದುವಿಂತು ಬಟ್ಟುವೆ ಪೊಣರ್ವೆನ್ನುರೋಹತಿಯೊಳೆಂಬವೊಲೀಕ್ಷಿಸು 
ತಿರ್ದ ನಲ್ಲನಾ (ಲೀಲಾವ. ೧೩-೩೧). ತೊಳ್ತಳ : ೧. "ತೊಳ್ತಳಂದುಳಿ' 
-ಪರಾ. 

ತೊಟ್ನುಟುಮಾಡು ಎ ನುಗ್ಗುನುರಿ ಮಾಡು ; ಅಸ್ತವ್ಯಸ್ತಗೊಳ್ಳು 
ವಂತೆ ಮಾಡು: ರಿಪುಸೇನೆಯಂ ತುಬ್‌ದು ತೊಬ್ಬುಬ್‌ಮಾಡುವೆಂ 
(ಪಂಪಭಾ. ೧೩-೪೪) ; ಜಿನರಾಜಂ ವನವಾರಿಕೇಳಿ ವಿಭವಂ 
ಶ್ರೀಯಂ' ಮದೀಯ ಪ್ರಿಯಾಜ್ಜಿನಿಯಂ ತೊಟ್ಟುಲ ಮಾಡಿ ಕೀಟಡಿಸಿದಂ 
(ಅನಂಪು. ೭-೫೬). .[ ಆತುಟಿ, ) 


೩೬೯೮ 


10 


20 


26 


80 


45 


`(ಸೌಇಇ, XX, ೮೭-೨೮; 7). 


ತೊಟ್ಟುಟ್ಟಿ, ತೊಳ್ಳುಟ್ಟಿ (ನಾ).: ದಾಸಿಯ ಪುತ್ರ; ತೊತ್ತಿನ ಮಗ: 


ತೊಟ್ಟುಟ್ಟಿ 


ತೊಟ್ಟುಲಿದುಲಿಿ, ತತ್ತಲದುಟಿಕ್ಕಿ ತೊತ್ತಳಂತುಳಿ, ತೊತ್ತಳಂದಂಳಿ, 


ತೊತ್ತಳತುಳಿ, ತೊತ್ತಳದುಳಿ, ತೊತ್ತಟಂದಂಟಿಕ್ಕಿ ತೊತ್ತಟಿದಂಟೀ, 
ತೊಳ್ತಳಂದಂಳಿ, ತೊಜ್ತುಳಿದುಳಿ, ತೋರ್ತಳದುಳಿ (ಕ್ರಿ). ಪುಡಿ 
ಯಾಗುವಂತೆ ತುಳಿ ; ನುಗ್ಗುನುರಿಯಾಗುವಂತೆ ತುಳಿ ; ಸೊಪ್ಪಾಗಂ 
ವಂತೆ ಮಾಡು; ಮುದ್ದೆಯಾಗುವಂತೆ ಮಾಡಂ: ಸುಪ್ರತೀಕ[0]ಕೆಯ್ಕ 
ಕಾಲ ಕೋಡೇಜನೊಳ್‌ ಬಲಮನೆಲ್ಲಂ ಜವನೆ ಜಿವುಟ್‌ದುಟ್‌ವಂತೆ 
ತೊಟ್ನುಲಿದುಬರಿದು. (ಪಂಪಧೂ. ೧೧-೭೨ ವ); ರಾಗರಸದಾಗರಮಪ್ಪ 
ವಲ್ಲಭನ ಮನಮನಾಗಳಾಗಳಿ ತೊಟ್ರುಬ್‌ದುಟಿ೨ದು ಬಂದಳೆನಿಸಿ (ವರ್ಧಪು. 
೭-೯ ವ). ತತ್ತಟಿದುಟ : ನಾಡಂ ದಾಚಿಕಿಟ್ಟು, ಒಳ್ಳಿದರಂ ಪೊರೆದು, 
ಕೂಬರಂ ತತ್ತಬದುಟ್‌ದುಂ, ಬರ್ಕುಮಾತನಡಿಯಾಣತಿಯೊಳಿ ಸೇನೆ 
(ಉಮಾಶ್ಮ. ೧3೦-೭). ತೊತ್ತಳಂತುಳಿ: ಒತ್ತಿದ ಜಗಳಕ್ಕೆ ಸುತ್ತ ಮುತ್ತಿಗೆ 
ಯಾಗಿ ತೊತ್ತಳಂತುಳಿದು ಕೊಲುವಾಗ ಉಳುವೆಯ ಕರ್ತ ಬಂದಾನು 


(ಸರ್ವಜ್ಞ. ೧೦೫೨). ತೊತ್ತಳಂದುಳಿ : ಮುಂದಲೆವಿಡಿದು ಕೆಡಹಿ ಪಾದಂ 


ಗಳಿಂ ತೊತ್ತಳಂದುಳಿದು ತಾಂಡವರೂಪಮಂ ಧರಿಸಿ ಕುಣಿವುತಿರೆ (ಜಬಪು. 
೨೦-೩೨) ; ಧರೆಯೊಳಗುಳ್ಳ ಬಲ್ಹೊರೆಗಳೆಲ್ಲ. .. ಪರಿತರೆ ತೊತ್ತಳಂ 
ದುಳಿದನಪ್ರತಿಮಂ (ಅಪ್ರತಿ. ೨೭-೨೧), ತೊತ್ತಳತುಳಿ: ಬುಧಜನಾಧಾರಂ 
ತೊತ್ತಳತುಳಿವಂ (ಜೊಂಕಶಾ. ೧೯೩೪, ಬಂಕಾಪುರ. ೩-೧೨; 
ಅಧೈರ್ಯ, ಭಯ, ಹೆದರಿಕೆ ತೊತ್ತಳತುಳಿದವು (ಕಕೆಂಡ. ೧೩೦). 
ತೊತ್ತಳದುಳಿ : ಮಲೆವತ್ತುದ್ವಿತ್ತರಂ ತೊತ್ತಳದುಳಿದು ನಿಜ ಪ್ರಾಜ್ಮ 
ಸುಮ್ರಾಜ್ಯಮಂ ತೋಳ್ವಲದಿಂ ನಿಷ್ಕಂಟಕಂ ಮಾಡಿದನಧಿಕಬಳಂ (ಎಳ. 11, 
1123) ; ಗೂಳಿಯಾಗಿ' .ಹೋಗಿ ಎಲ್ಲರ ತೊತ್ತಳದುಳಿದು 
ಒಕ್ಕಲಿಕ್ಕಿ (ಕೂನೈಸಂ. ೧೫೦-೨೧); ತೊತ್ತಳದುಳಿ ದನರಿನಳಿನವನಮಂ ಬಸವ 
ಕುಂಜರನು (ಬಸಫು. ೫೯-೩೪) ; ಕದಳಿಯನು ಮದಕರಿಯು ತೆತ್ತಳ 
ದುಳಿದವೊಲು (ಕುವ್ಯಾಛೀ. ೪-೬೩) ; ವರ ಜಿತೇಂದ್ರಿಯರ ತೊತ್ತಳದುಳಿದ 
ಧೀರೋದಾತ್ತ ಜಯಯೆಂದು ಚಿತ್ತಜನನು ಹೊಗಳಿದರು (ಮೋಹಶ. 
೧೬-೮). ತೊತ್ತಟಂದುಟಿ* ; ಕೋಪಾಟೋಪದಿಂ ಕೊತ್ತಟಂದುಟಕ 
ಯಲ್ಕಟ್ತಿರೆ ರಾಸಭಾಕೃತಿಯಿನುಗಳ* ರೌದ್ರಮಂ ಬೀಜುತಂ (ಮಹಾನೇ 
೬-೧೯) ; ಪಾರ್ವನಂ ತೊತ್ತಟಂದುಲದರ್‌ (ಚಳವಿ. ೬-೧೧೯) ; 
ತುಟಿಗೆಆ್‌ಯವನಂ ತೊತ್ತಟಂದುಟಿಕಿದು ಬೆಂಗಳೂರವನಂ ಭಂಗಂಬಡಿಸಿ 
(ಚಿಕವಂ. ೫೭-೧೨). ತೊತ್ತಟಿದುಟಿ : ಹೀನಬಲನನಧಿಕಬಲಂ . ತೊತ್ತಟ 
ದುಟ್‌ದನೆಂಬ ಲೋಕದ ಪಟ್‌ ಪೊರ್ದದೆ ಮಾಣೆ ಧರ್ಮಯುದ್ಧ 
ದೊಳೆಸಗಿಂ (ಅದಿಪು. ೧೪-೧೦೨) ; ಕೊತ್ತಾಗಾಲಮಂ ತೊತ್ತಟದುಟಿದು 
(ಚಿಕವಿ. ೨-೨೯); ದುಜಿದುಂಬಿಗುದುರೆ . . . ಪೊಕ್ಕು ಪೊಜಿದೋಂಟಮಂ 
ತೊತ್ತಟದುಟ್‌ದು ಪಾಟಕ್ಕಿಡಿಕುಂ (ರಾಮಾಕೃ. ೧೩೨-೧೩). ತೊಳ್ತಳಂದುಳಿ: 
ಅಖಿಳ ಜೀವರಂ ತೆೊಳ್ತಳಂದುಳಿದುಬ್ಬುತ ವಾರಾಹನಿಂತು ಕೋಲಾಹಲಂ 
ಮಾಡಿ (ವೀಕ್ಶಿಪು. ೩-೧೧-೧೭). ತೊಟ್ಟಿ ಳಿದುಳಿ: ಕಲಿ ತೊಟ್ರುಳಿದುಳಿದಿಕ್ಕೆ 
ಪರೆಯ ಭಾನೂದಯದೊಳ್ಳರ್ತ್ತಲೆಯನ್ನಿರೆ ರಿಪುಗಳ್ಳರ್ತ್ತಲೆವೆಸರಾದು 
ದಾತನೊಕ್ಕಲ್ವೆಸರು0೦ (ಸಾಇಇಇ. ೫1-1, ೪೫-೩; 980). ತೋರ್ತಳದುಳಿ: 
ಕಾಲ್ಲೂಳಿಯೊಳಳಿಲಾಗೆ ತ್ತೋರ್ತ್ತಳದುಳಿವಂ ರಣರಂಗಭೈರವಂ ಗೋವಿನ್ದ 
[ ತೊಟ್ಟುಟಿ + ತುಬಾ] 


994) ; 


೧೩೨-೨೨ ; 


ಎಲಕ್ಟೋಗು ದೂತನಪ್ಪನ ಬೆಟ್ಟನ ನುಡಿಗೇಳ್ದುಮುಳಿಯಲಾಗದು ನೀನುಂ 
ಮೆಚ್ಚಿಟ್ಟು ವಿದುರನೆಂಬೀ ತೊಟ್ಟುಟ್ಟಿಯ ಮನೆಯ ಕೂಟ ನುಡಿಯಿಸೆ 
ನಂಡಿದೈ (ಪಂಪಧಾ.. ೪-೫೪). ತೊಳ್ಳುಟ್ಟಿ : ಮೂರು ತಲೆ ತೊಳ್ಳುಟ್ಟಿ 
ತಾಯ ಮಗನೆಂದು (ಮೂರೂನಾ: ೦೩೩-೧೧೧೬). 

[ “ತೊಟ್ಟು + ಪುಟ್ಟು * -ಇ್ಯ) 


ತೊಟ್ಟುಟ್ಟು 


ತೊಟ್ಟುಟ್ಟು (ನಾ). ಎ ತೊಬ್ಬುಟ್ಟೆ: ನಾಲ್ಕುಂ. ಗ್ರಹಂ ನೀಚ ಶತ್ರು 
ನಿವಾಸಂಗಳೊಳಕ್ಕೆ ನವಾಂಶಕದೊಳೊಂದಿರ್ದಂದು ತೊಟ್ಟಸು[ಪಾಳಾಂ. 
ಪ್ಪು)ಟ್ಟು (ಜಾತತಿ. ೨೧-೨೧), [ ಆತೊಟ್ಟು + ಪುಟ್ಟು) 

ತೋ, ತೊಯ್‌, ತೊಯ, ತೋಯು (ಕ್ರಿ). ತೋದ, (ಭೂತಕೃ) 
ತೊಯ್ದ, ತೋದು, ತೋಯ್ದು (ಭೂತನ್ಮೂ). ೧. ತೇವವಾಗು; 
ನೆನೆ ; ಹಸಿಯಾಗು : ಏನೆಂಬೆಂ ಬಾಲ್ಕದೊಳ್‌ ಮೇಲಟರಿಯದೆ ಮಲದಿಂ 
ಮೂತ್ರದಿಂ ಶ್ಲೇಷ್ಮದಿಂ ತೋದಾ [ಪಾಣಂ. ತೊಯ್ದಾ? ನಾರೆಂದೇನುಮಂ 
ಭಾವಿಸದೆ(ರಕಾಕ. ೪); ತೋದುದು ತೇರು ರಕ್ತದಲಿ (ಕುವ್ಕಾಲ್ರೋ. 
8-88) ; ತೋದುದಂಬರತಳಂ ವಿಷದ ಲೋಳಿಗಳಿಂದೆ ತೀದುದಮರರ 
ಹರುಷವು (ಜಿಬಪು. ೪೩-೨೩) ; ಮಳೆಗಟ್‌ದುದಿದೇತರ್ಕಿವಳ್‌ ತೋದೊಡೇ 
ಕುದ್ಭವಿಸಿತ್ತೋ ಪ್ರೀತಿ (ದಿವ್ಯಕ. ೭-೪೯) ; ಪಾದಪಗಳಡಿಗೆರೆಯೆ ಸಲಿಲವು 
ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದುಫಲವೀವಂದದಲಿ (ಹಸಾರ. 
೩-೧4). ೨. ನೆನೆಯಿಸು; ಒದ್ದೆಮಾಡು : “ ತೋ-ಆರ್ದುಕರಣೇ 
(ನೆನೆಯಿಸು) '' (ಕಮಧಾ) ; ಅರಗಿನರಮನೆಗುರಿಯಬಿಟ್ಟಂತರಟಿ ದಾನವ 
ವನಚರಂಗಳ ಸರಳ ಮಳೆಯಲಿ ತೋದನದ್ದಿದನಮಮ ಮುಳುಗಿಸಿದ 
(ಕೌಶಿಂ3. 4೨-೩೬). ತೊಯ್‌ : ೧. "ತೊಯ? (ತುಯತ್‌) ಎಸಾರ್ದ್ರತ್ವೇ” 
(ಕಮಧಾ) ; ಹಾಯ್ದ ಕರುಳಿನ ಮಿದುಳ ಜೋರಿನ ತೊಯ್ದ ರಕ್ತಾಂಬರದಿ 
ತಾನಿರಲೈದಿ (ಕುವ್ಮಾಕ. ೨. ಹಳಮುಖನುಂ ಬೆಂಟೆಯನೆಣ್ಣಿ 
ಯೊಳ್‌ ತೊಯ್ದು (ಪಾಕಾಂ. ಶೋದು)ನಖಾಗ್ರದಿಂ ತೊಟ್ಟು ನೆತ್ತಿ ವರೆಗಂ 
ಬಳಸಿಯುಂ . . . ಕಿಚ್ಚಂ ತಗುಳ್ವಿ (ವಡ್ಮೂರಾ. ೧೫೪-೬); ಕನಲ್ವ ಕೆಂಡದ 
ಮೇಲೆ ಪಟ್‌ ಯ ಬೇವಿನೆಣ್ಣೆಯೊಳ್‌ ತೊಯ್ದಿಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ 
(ಪಂಪಭಾ. ನೀಲಿಯ ರಸದೊಳ್‌ ಕರಡಿಯ ತೋಲಂ 
ತೊಯ್ದಟ್ಸ್‌ ಮಸಿಯೊಳದಟಿ್‌ಳ್‌ ಪುದಿದತ್ತೀ ಲೋಕಮಕ್ಕುಮೆನಿಸಿತ್ತಾ 
. . « ತಮಸಂ (೪9ವ್ಕಾವ. ೭೩೩) ; ಪೊಸ ಮುತ್ತನಾಯ್ಡ್ನಮರ್ದಿನೊಳ್ತೊ 
ಯ್ಹಂತೆ ನೇರ್ಪಟ್ಟ ನಿರ್ಮಲದಂತಚ್ಛವಿ ಬೇಡಿದರ್ಗೆ ವರವೀವಂತಿರ್ಪವು 
(ಅನಂಪು. ೨-೧೪). ತೊಯ್ಯು : ೧. "ನೆನೆ ಎ ತೊಯ್ಕು” (ಗಂಗಾಮ. 
೧೯೦. ತೋಯು : ೧. ಬಿಸಜಾಕ್ಷಿಯರು ತೋಯ್ದು ಪೊಜಮಟ್ಟು 
ಬಂದಾಗ ದೇಹಲಾವಣ್ಯಪರಿಪೂರ್ಣರಸ ಸುರಿವಂತಾದುದು 
(ಮೋಹತ. ೧೪-೬೭) ; ನೀನು ನೋಯೆ ಕಣ್ಮು ತೋಯೆ ರುದ್ರಭೂಮಿ 
ಈ ಜಗ (ಮಾನಸ. ೧೪-೧೫) ; ನೆಲವೆಲ್ಲ ಕಣ್ಣೀರಿನಿಂದ ತೋಯ್ದು 
ಹೋಗಿದೆ (ಮಹಾಲ. ೧೦೪). 

[ದೇ. 8 ತಮಿ. ತೋಯ್‌ ; ಮಲ. ತೋಯು ; 
ತೋಂಟ, ತೋಟ (ನಾ). ಹೂವು, ಹಣ್ಣು ಕಾಯಿಪಲೈಗಳು ಅಥವಾ 
ತೆಂಗು, ಅಡಿಕೆ ವಾವು ಮೊದಲಾದಂವುಗಳು ಬೆಳೆಯಂವ ಭೂಮಿ ; 
ಬಾಗಾಯತ ಭೂಮಿ: ಶ್ರೀವುರದಾ ದಣ್ಣುಗಾಮುಣ್ನರಾ ತೋಣ್ಬದಾ 


೮-೪೧). 


&-೭೦ ವ); 


ತೆಲು. ತೋಗು ) 


20 


25 


30 


36 


೩೬೯೯ 


ತೋಂಟಕಂಡ (ನಾ). 


ತೋಂಟವೆಸಂಗೆಯ್‌ (ಕ್ರಿ). 


ತೋಂಟಿಗ 


ಮರದಲೊಂದಡಕೆ ಎಲೆಯ ಸುಂಕ (ಎಕ. ೪11, ಶಿಳಾರಿ. ೨0-02 ; 
1032) ; ನಾಡಿಲ್ಲದರಸುಂ ಫಲಮಿಲ್ಲದ ತೋಟಮುಂ ... ಒಪ್ಪಲಾರ್ಕುಮೆ 
(ಧರ್ಮಾಮೃ. ೦-೭೫) ; ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ 
ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು(ಅವಡಂ.೧೮೦-೮೧೨); ಮುಳಿದು 
ಕಬ್ಬಿನ ತೋಟದಲಿ ನರಿ ಹುಲಿಯವಮೋಲ್‌ ಗರ್ಜಿಸಿತು (ಕುವ್ಕಾಕ- ೧೩-೪೪); ` 
ಬನ್ನಿ ಓ ಬಾನಲೆವರೆ, ನಮ್ಮ ತೋಟಕೆ (ಅನಿಕೇ. 3೦-೧); ತೋಟ 
ಮೂರು ಮೊಳ ಕಾಯಿ ಆರು ಮೊಳ (ಗಾದೆ). 
(ದೇ.॥ ತಮಿ. ಮಲ. ತೋಟ್ಟಿ ; ತುಳು. ತೋಟ, ತೋಟೊ ; 
ಕೊಡ, ತೆಲು, ತೋಟ ; ಗಡಬ. ತೋಂಟಿ ) 
ತೋಟದ ಭಾಗ,-ತುಣುಕು: ಮೊಳೆವೆಡೆ 
ಪದಿರ್ಕ್ಕೊಳಂ ಆರಾತೋಣ್ಬದಿಂ ಮೂಡಣ ತೋಣ್ಬಕಣ್ಣಮಂಂ ಮಾರಿ 
ಬೆಆಿತಿಯಿಂ ಓಡಗಣ ಮಣ್ಣು (ಎಕ. 1%, ಎಳಂದೂ. ೨೫-೭; ಸು. 926 ?). 
[ ತೋಂಟ + ಕಂಡ್ಯ ) 


'ತೋಂಟಖಂಡ (ನೂ). ಎ ತೋಂಟಕಂಡ : ಶ್ರೀ ದೇಕಬ್ಬೆ ಮಹಾದೇವರ್ಗೆ 


ಬಿಟ್ಟ 


೧೮-೩೩ ; 1057). 


ಪೊಂಬೊಲಂ ತೋಂಟಖಂಡಮುಮಂ 
[ತೋಂಟ + ಖಂಡ) 


(ಎಕ. 1೪, ಹೆಗ್ಗಡ. 


ತೋಂಟವಾಳ, ತೋಟವಳ, ತೋಟವಾಳ (ನಾ). ತೋಟದಲ್ಲಿ ಕೆಲಸ 


ಮಾಡುವವನು; ತೋಟಗಾರ. '"ತೋಂಟವಾಳತಿ' ಪರಾ. 
ತೋಟವಳ : ಬಿನ್ನಪಂಗೆಯ್ದ ತೋಟವ [28. ವಾ]ಳಂಗೆ ಪಸಾಯನ 
ಮನಿತ್ತು (ರಾಜಕೀ. ೧೦-೫ ವ). ತೋಟವಾಳ : ಮೇಲಿನ "ರಾಜಶೇ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ ತೋಂಟ + - ವಾಳ;] 


ತೋಂಟವಾಳತಿ (ನಾ). ತೋಟದಲ್ಲಿ ಕೆಲಸ ಮಾಡುವವಳು : ತೋಟ 


ಗಂರ್ತಿ : ಇತ್ತಳರಸಗೊರ್ವ ತೋಂಟವಾಳತಿ ಹೊಂಗೇದಗೆ ಹೊವ 
(ಸೊಲಸೋ. ೩-೪೩). [ತೋಂಟವಾಳ + - ತ್ಮಿ (ಆ ಇತ್ತಿ)] 


ತೊಂಟಪವಾಳಿಗ, ತೋಟವಾಳಿಗ (ನಾ). ಎ ತೋಂಟವಾಳ : ಪ್ರರವ 


ಪೊಗದ ಮುನ್ನ ತೋಂಟವಾಳಿಗನದನೊರೆಯಲು ಯುವರಾಜ ಮುಳಿದು 
(ವರ್ಧಕ. ೩-೬೩೩). ತೋಟವಾಳಿಗ ; ತೋಟವಾಳಿಗ ಪೇಳಲಂದಾ ಬಿಸವಂದ 
ವನೇ ನೋಳ್ಬೆನೆಂದು . . . ಪೊಜಮಟ್ಟ (ಶ್ರೀಪಾಲ. ೩-೧೭). 

[ ತೋಂಟವಾಳ + - ಇಗ) 


ತೋಂಟವೆಸ (ನಾ). ತೋಟದ ಕೆಲಸ,-ಕಾರ್ಯ. 'ತೋಂಟವೆಸಂ 


ಗೆಯ್‌' ಪರಾ. [ ತೋಂಟ + ಬೆಸ] 

ತೋಟದ ಗಿಡ, ಮರಗಳಿಗೆ ಆರೈಕೆ 
ಮಾಡು ; ತೋಟವನ್ನು ಕೃಷಿಮಾಡು : ಮಂದಾನಿಲಂ ತೋಂಟ 
ವೆಸಂರೆಯ್ದಟ್ಕಿಆ'೦ ಪೆರ್ಚಿಸಿದ ವಿಚಕಿಳಂ ರಯ್ಯಮಲ್ಲಲ್ಲಿಗೆಲ್ಲಂ 


(ದಂದ್ರಪು. ೧-೮೭). [ ತೋಂಟವೆಸ + ಕೆಯ, ) 


ತೋಂಟೈ, "ತೋಟಿ? ನೋ, 
ತೋಂಟ್ಕಿ "ತೋಟ್ಕಿ'.ನೋ. 
ತೋಂಟಿಗ, ತೋಟಿಗ (ನಾ). ತೋಟದ ಕೆಲಸ ಮಾಡುವವನು: 


ಪಡುವಾಯೊನ್ನು ತೋಣ್ಣ (ಎಕ. 


18, ನೆಲಮಂ. ೬೦-೧೨೩; 797); ಕಳ್ಳಿಯಂ ನಂಬಿ ಕೌಂಗಿನ ತೋಂಟಮಂ 


ಕಡಿವ ತೋಂಟಿಗನುಮಂ (ಛರ್ಮಾಮ್ಮ. ೮-೩೧) ; ಕುಜಿ೨ವಿಂಡು ಕಬ್ಬಿನ 
ಉಲಿವ ತೋಂಟ [ಪಾಕಾ. ಹೊಲ]ವ ಹೊಕ್ಕು ತೆಅನನಜ್‌ಯದೆ . . . 
ಮೇದುವು 
ತೋಂಟ [ಪಾಕಾಂ. ನಾಂದಿ)ಕ್ಕೆ 


ಎಲರ್ವೊಯ್ಲಿಂದೆಸೆವಿಕ್ಷುಕಾಂಡರಸದಿಂ 
ತಮ್ಮೊಳ್‌ ಪಳಂಚಲೆವೊಳ್ಳೊಂಚಲ 
ಕಾಯೆೊಳುರ್ಕುವೆಳನೀರಿಂದಂ  ಬನಂಗಳ್ಗಗುಂದಲೆ ನೀರೂಟಮಿದೇಕೆ 
(ವರ್ಧಪು. ೧-೪೩) ; ಕಂಡೆವರ್‌ ಕಾಮಿಸೆ ಮಾಲೆಗಾಜರೆೊಸೆದೋವಿದ 
ಪೂವಿನ ತೋಂಟಮೊಪ್ಪುಗುಂ (ಗಕಿಕ. ೨-೬೩೦). ತೋಟ] : ಗಳೆಯ 
ವಂತ್ತರ್‌ ೩ ಬೆದ್ದಲೆ ಮತ್ತರ್‌ ೫ ಅಡಕೆಯ ತೋಟದಲು ವರ್ಷಕ್ಕೆ 


(ಬಸವ. ೫೯೮) ; 


IV, ನಾಗಮಂ. ೮೫-೬೭ ; 779); 
ಕಬನಿ ಮತ್ತಂ ಮಣ್ಣಿಯೆಲರ ಕೆಜಿಯ ಕೆಬಗಣ ತೋಣ್ಬಮುಂ (ಎಕ, 


40 


ಅಂತಃಪುರಕಾಂತಾಸಂತತಿಲತಾಪ್ರತಾನಮಂ ಜಲಧರ ಧಾರಾಂತಾಭಿಷೇಕದಿಂ 
ತಳಿದಂ ತೋಂಟಿಗನಂತೆ ಸಂತತಂ ಯುವರಾಜಂ (ಶಾಂತಿಪು. ೮-೩೬) ; 
ಮದನಂ ಗಡ ಯೌವನವನಕ್ಕೆ ತೋಂಟಿಗನಾದಂ (ಅಜಿಪು. ೨-೩೧) ; 
ಕಳ್ಳಿಯಂ ನಂಬಿ ಕೌಂಗಿನ ತೋಂಟಮಂ ` ಕಡಿವ ತೋಂಟಿಗನುಮಂ 
(ಧರ್ಮಾಮೃ, ೮-೩೧) ; ಸೊಂಪಿನಿಂ ಬೆಳ್ಳುವೆತ್ತಿರ್ದಿಂಗೋಲಂ ಪಣ್ತ 
ದಾಳಿಂಬಗಳನೊಲವಿನಿಂ ತೋಂಟಿಗಂ ಕೊಟ್ಟನೋರ್ವಂ (ಕಬ್ಮಿಕಾ. ೮೮); 
ಲೋಗರೆ ಕಣ್ಣೆಂಜಲ್‌ ತಾಗದಂತು ಬೆರ್ಚನಿಟ್ಟು ಪಕ್ಕಿಗಳಂ ಬೆದರ್ಚಲೊಡ 
ರ್ಚಿದ ತೋಂಟಿಗನೊಂದಾಯತಿಯಂ ಕಂಡನಕ್ಕು೦ (ರಾಮಾಶ್ವ. ೮೫-೨೮). 


ತೋಂಟಿಗವೆಸ 


ತೋಟಿಗ : ಸಮಸ್ತ ತೋಟಿಗರುಂ ಕೊನೆಕಾಜರು ವುಳಿಯ ಮೂನೂ 
ರ್ಬ್ಬರುಮಿರ್ದ್ದು » * * ಬಿಟ್ಟ ಧರ್ಮವಪ್ಪುದು (ಸೌ೩ಇ. 2ಸ-1, ೧೪೧-೩೩; 
- 1136) ; ಬಾಳೆವಣ್ಣೊನೆಯ ಕಾಣಿಕೆಯಿತ್ತು ಭೂವರಗೊರ್ವ ತೋಟಿಗ 
ನೆಂದ (ಸೊಬಸೋ. ೩-೧೦); ಬಳಿಕಲಾ ತೋಟಿಗನ ಬುದ್ಧಿಗೆ ತಿಳಿವ 
ತೀಡುವೆನೆನುತ ಮಿಗೆ ಕಂಗಳಿಗೆ ಕಟ್ಟಿದಿರಾಗುತಲಿ ಶರಣಾರ್ಥಿಯೆಂದೆನಲು 
(ಪ್ರಧುಲೀ. ೦೧-೭) ; ತೋಟ ತೋಟಿಗಗಾಸೆ ಕೋಟೆ ಮನ್ನೆಯಗಾಸೆ 
(ಸರ್ವಜ್ಞ. ೧೯೦೬) ; ಅಗೆದು ಗೊಬ್ಬರವಿಕ್ಕಿ ನೀರೆರೆದು ತೋಟಿಗನು 
ಜಗಿವ ಮುಳ್ಳಿರಿತಗಳ ಸೈರಿಸೆ ಗುಲಾಬಿ ನಗುವುದೊಂದರೆನಿಮಿಷ 
(ಮಂಕುಳ. ೪೭೮). [ ತೋಂಟ * - ಇಗ] 
ತೋಂಟಿಗವೆಸ (ನಾ). ತೋಟಗಾರನ ಕೆಲಸ,-ಕಾರ್ಯೂ. "ತೋಂಟಿಗ 
ವೆಸಂಗೆಯ್‌' ಪರಾ. [ತೋಂಟಿಗ + ಬೆಸ] 
ತೋಂಟಿಗವೆಸಂಗೆಯ್‌. (ಕ್ರಿ). ತೋಟಗಾರನ ಕೆಲಸ ಮಾಡಂ: 
ನನೆಯಂಬಂ ನನೆಮಾಡಿ ಚಾಪಲತೆಯಂ ನೀಳೇಕ್ಷುಗಳ್ಗೆತ್ತು ಕೇತನಮಂ 
ಖ್ಯಾತಿಯೊಳಿಕ್ಕಿ ತೋಂಟಿಗವೆಸಂಗೆಯ್ದಂಗಜಂ ಶಿರ್ದೆ (ಅನಂಪು. ೧೦-೨೨). 
[ತೋಂಟಿಗವೆಸ + ಕೆಯ) 
ತೋಂಟಿಗಸಮಯ (ನಾ). ತೋಟ ಮಾಡಂವವನನ್ನ ನೇವಿಂಸಂ 
ವುದರ,-ಕರಾರಂ ಮಾಢಿಕೊಳ್ಳೂವುದಂ : ಮೂಟಿ ಮತ್ತರ ತೋಂಟ 
ಮೊಂದದಂ ಜೈನರ್ಪ್ರತಿಪಾಳಿಸುವರಾ: ತೋಂಟಕ್ಕೆ ತೋಂಟಿಗಸಮಯ 
ಮಿಲ್ಲದನಾರೋರ್ವ್ವರ್ಮ್ಮಾರ್ಪ್ಪರವರ್ಬ್ಬಸದಿಗೆ ಸಮಭಾಗಮಿಕ್ಕಿಯಾಣ್ಬರ್‌ 
(ಸೌಇಇ. ೫-1, ೫೨-೭೩ ; 1007), 
[ ತೋಂಟಿಗ ೬ ಸಮಯ?) 
ತೋಂಟಿಗೊಳ್‌ (ಕ್ರಿ). ಯಂದ್ಭಕ್ಕೆ ತೊಡಗು : ರಾಜನೃಪನೊಳ್‌ ತೋಂಟಿ 
ಗೊಳಲೆಂದು ಎಡದೊಟ್‌ಯೆಂಬ ಗಡಿಗೋಂಟೆಯೊಳ್‌ ಕಟ್ಟಿರ್ದ ಮೇಘ 
ಪುಷ್ಪಮೆಂಬ ಶೇಜಯಂ ಕಳವಿನಿಂದೆ ಕೊಂಡೊಯ್ದುದುಂ (ಜಕವಂ. ೩೦). 
[ ತೋಂಟೈ, (ತೋಟ್ಮಿ) + ಕೊಳ್‌; ] 
ತೋಂಡಿಗೆಟ (ನಾ). ಒಂದು ಸ್ಮಳದ ಹೆಸರು: ಪಶ್ಚಿಮಾನ್ತ ಭಾಗ 
` ತತಃ ತೋಣ್ಣಿಗೆಆ್‌ ದಕ್ಷಿಣುನ್ತ ಭಾಗಃ (ಮರಿ. ೧೯೪೨, ೭೩-೧೧೩; 
813). [ತೋಂಡಿ? +ಕೆಟ್‌] ತ 
ತೋಂಡಿ ಪರೀಕ್ಷೆ (ನಾ). ಮೌಖಕ ಪರೀಕ್ಷೆ: ಮೌಖಕ ಪರೀಕ್ಷೆಗೆ ತೋಂಡಿ 
ಪರೀಕ್ಷೆ ಎಂದೂ ಹೆಸರಿದೆ (ರೂಢಿ). 
[ಶೋಂಡ್ಕಿ ( ಓ -ಮರಾ. ತೋಂಡೀ) + ಪರೀಕ್ಷೆ) 
ತೋಕ (ನಾ). ಮಗ ಅಥವಾ ಮಗಳು; ಸಂತಾನ: “ಸೂನುಃ, ಸಂತತಿಃ 
» « * ತೋಕಂ, ತನೆಯಃ, ಸ್ತನಂಧಯಃ, ಅಪತ್ಯಂ - ಈ ೧೨ ಮಗವು” 
` (ಹಲಾಯು. ೮೨-೩೪೩) ; ಬಿಜ್ಜಲೋರ್ವ್ವೀಶನ ತೋಕಂ ಸೋವಿದೇವಂ 
(ಸೌಇಇ. ೫೪, ೧೪೨-೯ ; ?) ; ಘನಸಂಸಾರಸುಖಕ್ಕೆ ಸಾರಮಿದು , . , 
ಸುತಶಿರೋಜಾಘ್ರಾಣನಂ ಸೂನುಲೋಚನರೋಚಿಷ್ಟರಿಚರ್ಚೆ ತೋಕ 
ತನುಲಿಪ್ತಕ್ಷೋದ ಸಂದರ್ಶನಂ (ಕುಸುಮಾ. ೩-೩೮) ; "ಜೀವತ್ತೋಕೆ' 
ಪರಾ. ಸಂ.) 
ತೋಕಿಸು (ಕ್ರಿ). ೧. ಹೊಡೆ; ಪ್ರಯೋಗಿಸು; ಬಿಡು: ಸಂಗರಕೆ 
ಬಿಲ್ಲೊಂಡು ಸರಳುಗಳ್ತೋಕಿಸುತಮತಿರಥರು ಪೊಕ್ಕು ಸೇನಾಜಲಧಿ 
ಯನ್ನೊರೆಸಿ (ತುರಂಗ. ೪೯-೪೧). ೨: ಬಾರಿಸು; ಮೊಳಗು; ಶಬ್ದ 
ವಾಗು: ಏಕಶಂಖಧ್ವನಿ ಛಡಾಳಿಸಲ್ಪರುಠವಣೆಯಾ ಕ್ರತುವು ಮುಗಿದ 
ಪರಿಯಂತರಮ್ಮೇಳುದಿನ ತೋಕಿಸಿತು ಪಗಲಿರುಳು 
0 [ತೋಕ್ಕು + - ಇಸ್ಕು)] 
ತೋಕ್ಕು (ಕ್ರಿ). ೧. ಹೊಡೆ; ಪ್ರಹಾರ ಮಾಡಂ; ಪ್ರಯೋಗಿಸಂ : 
ತೋಕುವಂಬಿನ: ಜೋದರೊಗ್ಗಿ ನೊಳೌಕಿದುವು ಸಾವಿರಮದೇಭಾನೀಕ 


(ತುರಂಗೆ. 33-೪೬). 


೩೭೦೦ 


10 


16 


80 


ಲ 
೦ಎ 


86 


40 


45 


ತೋಚಿಕೆ. 


ಬೊಬ್ಬೆಯ ಲಳಿಯ ತಾಕಿತು ಲಕ್ಕ ಪಾಯದಳ (ಕುವ್ಯಾಗ, ೧-೨೮) ; 
ಒಡನೆ ನೂಕಿತು ತೋಕುವಂಬಿನ ತಡೆವ ಶೂಲದ ಹೊಯ್ಯ ಖಡ್ಗದ 
ಬಿಡುವ ಚಕ್ರದ ಬೀಸುಗವಣೆಯ `ಬಹೆಳ ಭಟನಿಕರ (ತೊರರಾ. ೩-೬-೧೧); 
ತೋಕುತಂಬನು ರಥದಿ ಕಲಿಬಲನಾಕರಸಿ  ಮುಂದುಬ್ಬಿ ಬೊಬ್ಬಿಡೆ 
(ಅಂಬಿಕಾ. ೧೪-೪೨) ; ಷಡ್ರಥರು ಸೊಕ್ಕಿ ಕೋಪಾಗ್ನಿಯಿಂಂ ತೋಕಿದರು 
ತನಿಸರಳ (ತುರಂಗ. ೩೨-೨೬). ೨. ಸುರಿಸು; ವರ್ಷಿಸು : ತೋಕಿದವು 
ನಾರಾಚ ದೆಸೆದೆಸೆಯೋಕರಿಸಿದವೊ ಸರಳನೆನೆ (ಕುವ್ಕಾಅ.. ೧೯-೧೩) ; 
ಮಾನವಸೂರ್ಯ ಭಾಪೆನುತ ತೋಕಿ ಪುಪ್ಪಾಂಜಲಿಯಲಮರಾನೀಕ 
ಕೈವಾರಿಸಲು (ನಿಧಾಗ. ೪-೧೦-೩೯) ; ಮರದ ಬುಡಕ್ಕೆ ನೀರು ತೋಕು 
ತ್ತಿದ್ದ ರಾಮನಾಥನನ್ನು ಕರೆದು . . . ಗುಡುಗಿದನು (ಮೂರುದಾ. ೩೩). 
೩. ಹೊರಹಾಕಂ ; ಚೆಲ್ಲು ; ತಂಳುಕಂ : ನೆ? ತೋಕಿದನು ಗಂಧರ್ವ 
ಜಲಧಿಯನೊಂದು ನಿಮಿಷದಲಿ (ಕುವ್ಠಾಅ. ೧೯-೧೬) ; ಹೊದಟಿ ಹರೆಗಡಿ 
ದೌಕಿದನು ತೊ:ಕಿದನು ಸುಭಟರ ಜೀವವನು (ಕುವ್ಮಾಡ್ರೋ. .೦೭-೨೫) ; 
ಕುಹಕದಲಿ ಮಲೆತರೆ ತೋಕುವೆನು ತನಿಗರುಳ 'ರುಧಿರವ ಶಾಕಿನಿಯರಿಗೆ 
(ನಿಭಾಗ. ೩-೭-೪೦). ೪. ಅಲ್ಲಾಡು; ಬೀಸು: ತೋಕಿದವು ಸೀಗುರಿ 
ಗಳೆಡಬಲದಾಕೆಯಲಿ (ಕುವ್ಮಾಸ. ೧೫-೬೬). ೫. ಓಡು; ಚೆದಂರು : 
ಬಲಜಲಧಿ ತೋಕಿದುದು ದೆಸೆದೆಸೆಗೆ ರಿಪುಬಲದ ಸುಭಟರಂ ನಾಕಮಂ 
ಕಾಣಿಸಿತು (ತುರಂಗ. ೪೯-೩೮). 
[ ದೇ.8 ತಮಿ. ತುಕೈ, ತುವೈ ; ತುಳು. ತೊಯಿಪು ; ಕುಯಿ. 
ತೋಗ ; ಕುರುಖ್‌. ಶೋಕ್‌ನಾ] 
ತೋಕ್ಕು (ನಾ). ಕೋವಿ; ಬಂದೂಕು: ಮಾದಪ್ಪ ಹಗಲ ಮೇಲೆ 
ತೋಕನ್ನು ಏರಿಸಿ ಸೊಂಟಕ್ಕೆ ವಡಿಕತ್ತಿಯನ್ನು ಸೆಕ್ಕಿಸಿ . . . ನರಿಬೇಟಿಗೆ 
ಹೊರಟ (ಹುಲಿಹಾ. ೦೭). "ತಂಪಾಕಿ' ಪರಾ. 
,  [ದೇ.8 ತಮಿ. ಮಲ. ತೋಕ್ಕು] 
ತೋಕ್ಕು (ನಾ). ಉತ್ಸಾಹ (?) : ಜಂರುಾನಿಲ ಸುಳಿದೇಳ್ವ ರಭಸಮೋ 
ಯೆನೆ ಕಾದಿದರ್ಕಲಿಗಳಿಗೆ ಪೊಸತೆನಲು ಹಾಣಾಹಣಿಯಿಂದಲುಚ್ಚಳಿಸಿದರ್‌ 
- * * ಗಜಗಳಿಂ ತುಳಿಸಿದರ್‌ ತೋಕಿನಿಂದ (ಲಕ್ಷ್ಮಳಾ. ೬-೩-೩೨). 
[ ಮರಾ. ತೋಕ್‌, ತೋಖ್‌ ; ಹಿಂ. ತೋಖ್‌ ; ಅರ. 
ತೌ8./ಸಂ. ತೋಷ] ` 
ತೋಕುಳಿ (ನಾ). ೧. ನೆನೆಸಂವಿಕೆ; ಅದ್ದುವಿಕೆ : (9). ವಿ. ತೊಗಲು 
ಹದ ಮಾಡುವುದಕ್ಕಾಗಿ ನೆನೆಯಿಡುವ ಗುಳಿ: ಹರಳಯ್ಯಗಳ 
ತೋಕುಳಿಯ ನೀರ ತಂದು . , . ತಂಬುಗೆಗಳೊಳು ಮೊಗೆದು ಹರುಷದಿ 
ಮಧುವರಸಗೆಜಿಕಿಯಲು (ಪ್ರಧುಪು. ೪-೧೦೩) ; ಪೊಲೆಯರ ತೋಕುಳಿಯ 
ಕೊಳದೊಳಂಬುಜಮಂ ನೀನಲಸದೆ ಪುಟ್ಟ ೈಸಿದಂತೆ (ವೃಷವಿ, ೩೪-೧೧೮). 
[ತೋ ಕುಳ್ಳಿ (ಎಕುಟ್ಟ್‌)] 
ತೋಕೆ "ಸೋಗೆ' ನೋ. ಕ ` 
ತೋಕೆಗೋಧಿ (ನಾ). ಉದ್ದವಾಗಿರುವ ಒಂದಂ ಬಗೆಯಂ ಗೋಧಿ : 
ಓಟ್ಟು, ತೋ ಕೆ ಗೋ ಧಿ (ಮೈಕಿಗಿ. ೧೦-೧೮೧) ; ತೋಕೆಗೋಧಿ, 
ಜವೆ ಗೋಧಿ, ರೈ ಎಂಬಚಿ ಕ್ಕ ಗೋಧಿ... ಇವು ಸಮಶೀತೋಷ್ಣ 
ವಲಯದ ಇತರ ಮುಖ್ಯ ಬೆಳೆಗಳು (ಧೂವಿವ. ೮೮೬). 
[ ತೋಕೆ (ಸೋಗೆ) + ಗೋಧಿ, (“<ಗೋದುವೆ) ] 
ತೋಚಿಕೆ (ನಾ). ತೋರಂವಿಕೆ ; ಗೋಚರವಾಗುವಿಕೆ; ಹೊಳೆಯಂಂವಿಕೆ; 
ಭಾಸವಾಗುವಿಕೆ: ಆ ಕತೆ ರಂಜನೀಯವಾಗಬಹುದೆಂದು 
ಮನಸ್ಸಿಗೆ ತೋಚಿತು, ಆ ತೋಚಿಕೆಯ. ಫಲವೇ "ಕಡುಗಲಿ ಕುಮಾರ 
ರಾಮ” ಗ್ರಂಥದ ಪ್ರಕಟಣೆ (ನಂಜುಂಡ. 1!1, ಪ್ರಸ್ತಾವನೆ). : 
[ ತೋಚು + - ಇಕೆ] 


ತೋಚು 


ತೋಚು(ಕ್ರಿ). ೧. ಗೋಚರವಾಗು ; ಕಾಣು ; ತೋರು : ನವೋನವದ 
ಜಾಗೃತಿಯಲೆದ್ದ ಜೀವಾಗ್ನಿ ತೋಚುತಿಹುದು (ಜೈತ್ಕಾಲ. ೭-೧೩). ವಿ. 
(ವಂನಸ್ಸಿಗೆ) ಹೊಳೆ ; ಭಾಸವಾಗು : ಕೀಚಕನಾಡಿದ ನೀಚನುಡಿ ಕೇಳಿ 
» * * ಮುಂದೆ ತೋಚದೆ ಖಳನ ವಿಚಾರಿಸಿಕೊಳ್ಳೊ ಶ್ರೀ ಚಕ್ರಪಾಣೀ 
. . ಎಂದು ನುಡಿದಳು (ವಾದಿಕೀ. ೬8-೯) ; ಎನಗೇನು ತೋಚುವ 
ಪರಿಯ ಕಾಣೆನು (ಜಿನಭಾ. ೬೩-೩೭). 
ತೋಚಿಕೊಳ್ಳು ಎ ಭಾವಿಸಂ ; ಯೋಚನೆ ಮಾಡು: ವಶಃ- ಕಂಂತಿಃ 
೨ ಮನಸ್ಸಿನಲ್ಲಿ ನೆನವುಂಟಾಗುವಿಕೆ; ತನ್ನೊಳಗೆ ತೋಚಿಕೊಳ್ಳುವಿಕೆ, 
ಬುದ್ಧಿಯಲ್ಲಿ ಸ್ಪುರಿಸುವಿಕೆ (ಸಿದ್ಧಾಂತಿ. ೩೦೭); ವೀರರಾಜ ಅದೇನಂ ಶೋಚಿ 
ಕೊಂಡನೊ ಯಾವ ಪ್ರಶಿಯನ್ನೂ ಹೇಳದೆ . . . ಸಾಗಿದನು (ಜಕರ. ೧೭. 
[ ಆತೋಜು + - ಚ್ಯು./ತುಳು. ತೋಜು, ಸೋಜು; ತೆಲು. ತೋಚು) 
ತೋಟ, "ತೋಂಟ' ನೋ. 
ತೋಟ್ಕ "ತೋಟಾ? ನೋ. 
ತೋಟಕ (ನಾ). [ಛಂದ] ಪ್ರತಿ ಪಾದದಲ್ಲಿ ಹನ್ನೆರಡಂ ಅಕ್ಷರಗಳಂಳ್ಳ 
ವೃತ್ತ ; : ಪವಮಾನ ಚತುಷ್ಕಯುತಂ ಯತಿಯುಂ ದಿವಸಾಧಿಪರೊಳ್‌ 
ನಿಲೆ ವಸ್ತು ಕವಿಪ್ರವರಸ್ತುತಮಪ್ಪದು  ತೋಟಕಮೆಂದವಧಾರಿಸು 
(ಛಂದೋಂಲು. ೨-೨೬). [ಸಂ.] 
ತೋಟಗಟ್ಟು (ನಾ). ತೋಟದ ಪ್ರದೇಶ ಅಥವಾ ಸ್ಥಳ: ಬಿಟ್ಟ ಮೇಲು 
ಮಕ್ಕಿಯ ಗಡಿಯ ತೋಟಗಟ್ಟು ಕಮ್ಮ ೪೦೦ (ಸೌಇಇ. 1ಸ-1, ೯೫-೫೦; 
1041); ಮನ್ನೆಯಗೆಆಯ ಕೋಡಿಯಿಂ ತೆಂಕ ತೋಟಗಟ್ಟು ಮತ್ತರೊಂದು 
ಆ ಕೆಟ್‌ಯ ಕೆಳಗೆ ಗದ್ದೆ ಮತ್ತೆರೆರಡು (ಸಾಇಇ. 33-15; ೩೨೯-೩೩; 1200); 
ಮಂನೆಯಗೆಅಕೆಯ ಕೆಳಗೆ ಹಿರಿಯೂರಡೆಯರ ತೋಟಗಟ್ಟು ಶೆ ಮತ್ತರೆರಡು 
(mu. 1-1, ೩೩೩-೪೬ ; 1216). 
(ತೋಟ, (ಆತೋಂಟ) + ಕಟ್ಟು) 
ತೋಟಗಾರ (ನಾ). ೧. ತೋಟಮಾಡಂವವನಂ ; ತೋಟಿಗ : ಆಶೆಗೆ 
ತಕ್ಕ ಹಾಗೆ ಮುತುವರ್ಜಿಯಿಂದ ಕೆಲಸ ಮಾಡುವ ತೋಟಗಾರರಿರಬೇಕು 
(ತಂಬಿ, ೧). ೨. ತೋಟದ ಮಾಲೀಕ,-ಒಡೆಯಂ. 
[ ತೋಟ, (ಆತೋಂಟ) + - ಕಾರ, (ಆ ಕಾಜ] 
ತೋಟಗಾರಿಕೆ (ನಾ). ತೋಟವನ್ನು ಬೆಳೆಸುವುದಂ ; ತೋಟ ಮಾಡು 
ವುದಂ ; ತೋಟದ ಬೇಸಾಯಂ : ಮೈಸೂರುಸಂಸ್ಕಾನದಲ್ಲಿ ತೋಟ 
ಗಾರಿಕೆಯನ್ನು ಕುಲಕಸಬನ್ನಾಗಿ ಪಡೆದಿರುವ: ಅಲ್ಪಸಂಖ್ಯಾತ ಪಂಗಡ 
ವೊಂದಿದೆ (ತರಜಿ. ೨). [ ತೋಟಗಾರ + - ಇಕೆ] 
ತೋಟಗಾವಲ್‌ (ನಾ). ತೋಟವನ್ನು ಕಾಯಂವುದಂ ; ತೋಟಕ್ಕೆ 
ಕಾವಲಾಗಿರುವಿಕೆ : ಪುಲ್ಲಳ ಪಸುರ್ಗೆಳಸಿ ಪೊಕ್ಕಡಾ ಶೋಟಗಾವಲ್ಲೆ 
ತನ್ನೊಡನಾಡಿಗಳ ಕೂಡೆ ಲೀಲೆ ಮಿಗೆ ಬಿಲ್ಲೊಂಡು ನಡೆತಂದವಂ ಕಂಡ' 
ನರ್ಚಿತ ಸುವಾಜಿಯಂ (ಕೈಮಿಭಾ. ೨೦-೫). 
[ ತೋಟ (-ತೋಂಟ) + ಕಾವಲ್‌, ) 
ತೋಟತುಡಿಕೆ (ನಾ). ತೋಟ ಮತ್ತ. ಅದಕ್ಕೆ ಸಂಬಂಧಿಸಿದ ಭಾಗ: 
ಯಿಂತೀ ಚತುಸ್ಸೀಮೆಯೊಳಗುಳ್ಳ ಗಡಿಗ್ರಾಮ ಹಟ್ಟಿಹಕ್ಕಲು 
ತೋಟತುಡಿಕೆ (ಮೈಆರಿ. ೧೯೩೪, ೫೩-೧೮ ; 1406) ; ಆ ದಂಣ್ಣಾಯಕ 
ಪುರಕ್ಕೆ ಸಲುವ ಚತುಸೀಮೆಯೊಳಗುಳ್ಳ ತೋಟತುಡಿಕೆ ಗದ್ದೆ ಬೆದ್ದಲು 
(ಎಕೆ. ೪11, ಶಿವಮೊ. ೭೧-೨೭ ; 3481). 
( ತೋಟ (<ತೋಂಟ) + ತುಡಿಕೆ ] 
ತೋಟಪಟ್ಟಿ (ನಾ). ತೋಟದ ಭೂವಿಂ,-ಪ್ರದೇಶ : ತೋಟಪಟ್ಟಿಗಳ 
ಮೇಲೆ ಪ್ರಾತಃಕಾಲೀನ ಪ್ರಕಾಶ ಬೀರುವ ಹೇ ಪರಮಾತ್ಮಾ . . . ನಿನ್ನ 
ಕೃಪೆಯನ್ನು ಸುರಿಸು (ಅಶ್ರಮ. ೨೩) ; ಬೆಲ್ಲದ ನಾಡವರು. ತೋಟಪಟ್ಟಿ 


೩೭೦೧ 


5 


[SY 
ಎಇ 


ತೋಟಿ 


ಇದ್ದವರು (ಅಶೋಕ. ೭) ; ಆನುವಂಶಿಕ ಹಕ್ಕುದಾರಿಯ ಕಾಲರಾ ತನ್ನ 
ತೋಟಪಟ್ಟಿಯ ಕೃಷಿಮಾಡಲು ಬಂದಿತು (ಸ್ಮೃತಿಚ. ೨೦೬). "ತೋಟ್ಟ 
ಪಟಂ್ಬ' ಪರಾ. [ತೋಟ (<ತೋಂಟ) + ಪಟ್ಟಿ] 
ತೋಟಮಲ್ಲಿಗೆ (ನಾ). ತೋಟದಲ್ಲಿ ಬೆಳೆಯಂವ ಮಲ್ಲಿಗೆ : ನಾಟಿರಾಗವು 
ಲೇಸು ತೋಟಮಲ್ಲಿಗೆ ಲೇಸು ಕೂಟವದು ಲೇಸು ಹಿರಿಯರೊಳು 
(ಸರ್ವಜ್ಞ, ೩೨೨). [ ತೋಟ್ಮ (ಎತೋಂಟ) ೬ ಮಲ್ಲಿಗೆ) 
ತೋಟಮಾದಳ (ನಾ). ತೋಟದಲ್ಲಿ ಬೆಳೆಯಯವ ಮಾದಳ : ತೋಟ 
ಮಾದಳದ ಹಣ್ಣಿನ ರಸದಲ್ಲಿಯಾದರೂ ಹಸಿಶುಂಠಿರಸದಲ್ಲಿಯಾದರೂ 
ಕೊಡಿಸಲು . . . ಸಕಲ ರೋಗಂಗಳೂ ಪರಿಹರ (ವೈದ್ಯಸಾ. 1, ೨೯೮). 
[ ತೋಟ, (ಆತೋಂಟ) + ಮಾದಳ ) 
ತೋಟವಳ "ತೋಂಟವಾಳ' ನೋ. 
ತೋಟವಾಳ "ತೋಂಟವಾಳ' ನೋ. 
ತೋಟವಾಳಿಗ "ತೋಂಟವಾಳಿಗ' ನೋ. 
ತೋಟ್ಕಾ, ತೋಟ ತೋಟ್ಕೆ (ನಾ). ಬಂದೂಕಿನಲ್ಲಿಟ್ಟು ಹಾರಿಸುವ 
ಕೊಳವೆಯಾಕಾರದ ಗುಂಡು; ಕಾಡತೂಸು : ಮೊದಲನೆ ಈಡು 
ಕಡಕಿನ ತೋಟಾದ್ದಾದ್ದರಿಂದ ಒಂದೆರಡು ಕಡಕುಗಳು ಗಿಡಗಳಿಗೆ 
ತಗುಲಿದ್ದುದು ಕಂಡು ಬಂದಿತು (ಕಾನೂರು. ೧೪೩). ತೋಟ್ಯ : ಸುಲ್ತಾನಿ 
ತೋಟ ತುಂಬಿದಂಥಾ ತೋಸ್ತಾನಿ ಒಂದು... ಈ ಮೇರೆ ಎರಡು 
ಜನಕ್ಕೂ ಜಂಗಿ ಸಾಮಾನು ಕೊಟ್ಟು (ರಾಜೇಂದ್ರ. ೧೦೫). ತೋಟ: ಆದರೆ 
ಪಿಸ್ತೂಲುಗಳನ್ನು ಇಟ್ಟುಕೊಳ್ಳುವುದು ಹೇಗೆ? ಅದಕ್ಕೆ ಹತ್ತಾರು 
ರೂಪಾಯಿಗಳನ್ನು ಖರ್ಚುಮಾಡಿ ಮೇಲೆ ಮೇಲೆ ತೋಟೆಗಳನ್ನು 
ಕೊಳ್ಳುತ್ತಲೇ ಇರಬೇಕು (ಪಂಯಾತ್ರೆ. ೪೬). 
[ «ಮರಾ. ತೋಟಾ ; ಹಿಂ. ಟೋಟಾ 
ತೋಟಾ "ತೋಡಾ' ನೋ. 
ತೋಟಾವಳಿ (ನಾ). ತೋಟಗಳ ಸಾಲಂ : ಹತ್ತಿರದಲ್ಲಿಯೇ ಕೆರೆ, ಆದರ 
ಕೆಳಗೆ ಅಂದವಾದ ತೋಟಾವಳಿಗಳು (ಜೆಂಗಾಳ್ಕ. ೩೦೯). 
[ ತೋಟ್ಕ (ಆ”ತೋಂಟ) + ಆವಳಿ, (ಇ ಅವಲಿ) 
ತೋಟಿ, ತೋಂಟಿ, (ನಾ). ೧. ಕಲಹ; ಜಗಳ ; ಕದನ: “ತೋಟಿ 
ಯೆಂದು ಜಗಳಂ” (ಕರ್ಣಾನಿ. ೦೪) ; ಎರಡು ರಥಮೊಳವು ನೋಟಕ್ಕೆ 
ರಡಣಳೊಳವನೊಂದು ರಥಮೆ ತೋ([ಏಾ69- ಕೋ)ಟಿಗೆ ಪಲವಾಗಿರೆ 
ಪರಿದು  (ಪಂಪಥಾ. 8೫-೯೫); ಸುರಕೋಟಿ ವಿನೋದದ ತೋಟಿ 
ಯೊಳ್‌ ಚರಾಚರಗುರುವಿಂಗೆ ಪೊಟ್ಟುಗಳೆಯುತ್ತಿರೆ (ಕಾಂತಿಪು, ೦೦-೯೦); 
ತೊಡಗಿದರು ತೋಟಿಯನು ತಮತಮಗೆ (ಪ್ರಭುಲೀ. ೧೩-೭) ; ತೋಳನ 
ತೋಟಿ ಸದರವೆ ಕುಣಿಯ ಜಂಗುಳಿಗೆ (ತೂರರಾ. ೬-೩೬-೩೫) ; ಭರತೇಶ 
ನೊಳು ತೋಟಿ ಬೇಡೆಂದು ಮೊದಲೆ ಪೇಳ್ದರೆ ಕೇಳದುಕ್ಕಿ ಕಾದಿದರು 
(ರಣೆ. ೩೪-೮೯) ; ತೊಡರ್ಚಿ ತೋಟಿಯಂ ಪಡಿದಲವಾಂತು ಬಂದ 
ಮಲೆನಾಡಿನ ಸಿಂಗಳರಾಯನಂ ಮೊಗಂಗಿಡಿಸಿ (ಚಳವಿ. ೨-೬೮). ವಿ. 
ಹೊಯ್ದಾಟ; ತೊಳಲಾಟ ; ಭಾವನೆಗಳ ತಾಕಲಾಟ : ಕಣ್ಣೇಟದ 
ತೋಟಿಯೊಳ್ತೊಡರ್ದು ದುಸ್ಸಹ ವಿರಹತಾಪಕ್ಕಳ್ಳಿ ವನದುರ್ಗವಂ ಪುಗು 
ವಂತೆ ಲತಾಗೃಹವನಂಗಳಂ ಪೊಕ್ಕು (ಮಲ್ಲಪು.&-೩೨); ಅಟಿ೨ದೆನಣೀದೆನೆಂದು 
ಮಟವೆಯ ತೋಟಿಯ ತೊಳಸುತ್ತ (ಮೋಳಿಮಾ. ೦೭೫-೬೬೦). ೩ 
ಹಾವಳಿ ; ತೊಂದರೆ: ಮತ್ತಮೊಂದೆಡೆಯೊಳೊರ್ವರ ' ತೊಟ್ಟು 
ಲಲಿತಾಂಗಂ ಬಂದನಿನ್ನಾವಾತನ ತೋಟಿ ಪಿಂಗುವಿನಂ ನೆರೆವನೆಯೊಳಿರ್ದು 
ಬರ್ಪಮೇಟಕಮೆಂದು ... ಪೇಟ್ವುದುಂ (ಧರ್ಮಾಮ್ಮ. ೨-೪೯) ; ಬಿರುದ 
ಬಿಸುಟರೆ ತೋಟಿಯೇನೆಂದ (ತೂರರಾ. ೧-೯-೩೨). ೪. ತಂಟೆ; ಗೊಡವೆ; 
ಗೋಜಂ': ಚೆಲ್ಲಂ ಬೇಂಟದ ತೋಟಿ ಯೊ ೪್‌ ತೊಡರೆ ಕಂಡು 


ತೋಟ್ಮಿ 


(ವೈಸಾ. ೩೫೧ ಶೂದ್ರಕ) ; ಅದಟ್‌ಂ ನಿನಗಿದಜ ತೋಟಿ ಬೇಡ (ಪಂಡತಂ. 
೨೪೨-೨೩) ; ಬೇಟದ ಪದನೆಂದು ಕೂಟದ ಮದವೆಂದು ನೋಟ 
ದೊಳ್ಳಂಡರಟ್‌ವೊಡೆ ಹಡಹಿನ ತೋಟಿಯೇಕೆಲಗೆ ಬೆಲೆವೆಣ್ಣೆ (ಲೀರಾವ. 
೨-೩೪) ; ಕೌಮದೇವನ ತೋಟಿ ಬೇಡೆಂದು ಬಿರುದೆತ್ತಿ ಕರೆವ ಕಂದರ್ಪನ 
ಕಹಳೆಗಳೆಂಬಂತೆ ತಂಡ ತಂಡದಿಂ ಕೂಗುವ ಗಂಡುಗೋಗಿಲೆಗಳಂ (ಗಿರಿ. 
೩-೧೦೩ ವ) ; ಅಸುರಕುವರನ ತೋಟಿ ಬೇಡ (ಕೌಶಿರಾ. ೩೩-೦೮) ; ಈ 
ಕೆ.ಡಲಿಕಾಅನ ತೋಟಿ ಬೇಡೆಂದ (ಕುವ್ಕಾಸ. ೯-೪6). ೫. ಸಾಮರ್ಥ್ಯ; 
ಪರಾಕ್ರಮ : ನಾನಾವ ಮಂತ್ರದ ತಂತ್ರ ತೊಡಕಿನ ತೋಟಿಯುಳ್ಳವಳು 
(ಕುವ್ಶಾಅ. ೧೫-೨೩) ; ತೋಟಿಯಿಂದೊಳಪೊಕ್ಕು ಪುರಗಳೊಳಗೆ ಬಲು 
ಬೇಟೆಯ ನಾಯ ಪಿಡಿವರು (ಕುರಾಸಾ. ೦೦-೩). ತೋಂಟಿ: ೧. 
"ತೋಂಟಿಗೊಳ್‌' ಪರಾ. ೬. ಮಾತ್ಸರ್ಯ ; ಹೊಟ್ಟೆಕಿಚ್ಚು : 
ಕವಿಶಿವನೆಸೆದ/ ತೋಂಟಿಯನುಳಿದ ಕವೀಶರ್ಗುಂಟೆನಿಸುತೆ ದಿವ್ಯ 
ಬೋಧೆಯಂ ದಕ್ಷಿಣೆಯಿಂ (ಹಾಲಾಸ್ಕ. ೪-೩-೬೧). 

ತೋಟಿ,, ತೊಟ್ಟಿ, ತೋಂಟಿ, (ನಾ). ೧. ಗ್ರಾಮಸೇವಕರಲ್ಲಿ ಒಬ್ಬ; 
ಕಸಗುಡಿಸಂವವನಂ; ಜಾಡಮಾಲಿ: ತೋಟಿ- ತಳವಾರ, ವೆಟ್ಟಿ, ಬಾರೀಕಿ 
ಅಥವಾ ಕೋಲುಕಾರನೆಂದು ಹೆಸರುಂಟು (ಗ್ರಾಮಾಕ. ೧); ತೋಟಿ 
(Scavengers) ಗಳೇ ಅವಶ್ಯ್ಮಎಲ್ಲದ, ಬಾವಿ-ಪಾಯಿಖಾನೆ (Bore-hole 
1.೩೬7106) ಗಳೆನ್ನು ಯಾರೂ ಮಾಡಬಹುದು (ಜಾಲಪ್ರ. 1, ೨೯೬); 
ಇವನ ಹೆಣವೂ ತೋಟಿಗ'” ಪಾಲಾಗಬೇಕೋ ಏನೋ (ದೀಪದ. ೫೧). 
೨. (ಆಲಂ) ಕೀಳಾದವನಂ ; ಅಲ್ಪ ; ಕ್ಷಂದ್ರ : ಭಂಡರ್ಗೆ ... ತೋಟಿ 
ತೊನ್ನರಿಗೆ ಕೊಂಡೆಯರ್ಗೆಲೆ ರಂಗ ನಿನ್ನಯ ಪದಪದ್ಮಗಂಡಲ್ಲಿ ಮೋಕ್ಷ 
ಸಿದ್ಧಾಂತ (ನೀತಿಸಾಂ. ೪೭-೩೩). ತೊಟ್ಟಿ: ೨. ಇವನೆಂತಹ ತೊಟ್ಟಿ 
(ಕೂಂ).ತೋಂಟ್ಕಿ: ೩. ಸೇವಕ; ಪರಿಚಾರಕ: ಚಾವುಣ್ನಯ್ಯಜಕ್ಲಿ ನಾಲ್ಕು 
ಮತ್ತರ್ತೋಣ್ಬಿಗಳ್ಳೆ ನಾಲ್ಕು ಮತ್ತರ್ನಿವೇದ್ಯಕ್ಕೆ ನೆಲ್ಲ ಮಡಿ ಎರಡು 
(ಸೌಇಇ. IX-i, ೬೦-೧೫; 991). P 'ತೋಂಟಿ' ಎಂಬುದೇ ವಲ 
ರೂಪವಾಗಿರಬಹಂದೇ. ? 

[ ದೇ. 8 ತಮಿ. ಮಲ. ಶೋಟ್ಟಿ; ತುಳು. ತೆಲು. ತೋಟಿ] 

ತೋಟಿ, (ನಾ). ೧. ಪಕ್ಷಿಯ ಚುಂಚು,-ಕೊಕ್ಕು. ೨. ಬಾಯಿ: ಇತ್ತಲು 
ಭೀಮ ಬಲುದುತ್ತುಗಳ ತೋಟಿಯಲಿ ಮರನ ಮುಲಟ್‌ಾದೆಟಿಗಿದರೆ ಪುನರಪಿ 
ಮುಜ್‌ದು 'ನೋಡಿದು ಬಹೆನು ನಿಲ್ಲೆನುತರೆಗೆಲಸ ಪೂರೈಸಲೆಂದನು 
(ಕುಪ್ಮಾಅ. ೧೦-೩). ೩. ಪಾತ್ರೆ ಮುಂತಾದಂವುಗಳ ವತಿ : ನೀರು 

ಪಾತ್ರೆಗೆ ಹಚ್ಚಿದ ತೋಟಿಯೊಳಗಿಂದ ಹೊರಗೆ ಬೀಳುತ್ತದೆ 

(ಮುಂಬಯಿ. ೫-೮೨); [ ಆಸಂ. ತ್ರೋಟೀ./ಮರಾ. ತೋಟೀ) 

ತೋಟಿಕಾಜಿ "ತೋಟಿಗಾಜಿ' ನೋ. 

ತೋಟಿಗ "ತೋಂಟಿಗ' ನೋ. 

ತೋಟಗಾಣ, ತೋಟಿಕಾಜ (ನಾ). ಯುದ್ಧಾಸಕ್ತ ; ಯಂದ್ಧ ಮಾಡಂ 
'ವವನಂ: ಬಲು ತೋಟಿಗಾಜರು ತೊಡಗಿದರು ರಣವ (ನಿಧಾಗ. 
೪-೯-೧೨). ತೋಟಿಕಾಚಿ : ನೋಟದಮರರ ನಯನಗಳಿಗಲ್ಲಾಟವೆನೆ 
ಪಂಚಿತ್ರ ಗತಿಗಳ ತೋಟಿಕಾಜರು ಹೊಕ್ಕು ತಾಗಿದರುಭಯಸೇನೆಯಲಿ 
(ಕುವ್ಯಾಳೀ. ೪-3೫) ; ಜಯದ ತವಕದ ತನಿಮನದ ಕಡುತೋಟಿಕಾಜರು 
ಕಾದಿದರು ಕಡುಗಿ (ಕುವ್ಮಾಗ. ೬-೨೯) ; ಶ್ರೀಮಂನಾಡಪ್ರಭು ಗಡಿಯಂಕ 
ಭೀಮಕಟಕ ತೋಟೆಕಾಟಿ (ಎಕ. ೫7, ಹೆೊಳಲ್ಲೆ. ೧೦೨-೩; 1691 ?). 

[ತೋಟ * -ಗಾಆಟಿ(<ಎ-ಕಾಟಿ)] 

ತೋಟಿಗಿತಿ (ನಾ). ತೋಟದ ಕೆಲಸದವಳಂ.: ಸುಂಕಿಗಿತಿ. ತೋಟಿಗಿತಿ 

(ಕಬದ್ಮಾನು, ೦೯೧ ಪ್ರಯೋ). 
 ತೋಟಿಗ್ಯ (ಆತೋಂಟಿಗ) + - ಇತ್ಮಿ(ಆ -ಇತ್ತಿ)) 


೩೭೦೨ 


ತೋಡಾ 


ತೋಟಿಗೈ (ಕ್ರಿ). ಯುದ್ಧ ಮಾಡಂ ; ಕದನಮಾಡಂ: ಪೊಯ್ವ ತೊಡಂ. 
ಕುವ ತೋಟಿಗೈವ ಕೂಂಕುವ ನೆಟ್‌ ನೂಂಕಂವೇಳ್ಸೆಯ ಬಲಂ ಬಗೆ 
ಗೊಂಡುದು (ಕಾಜಕೇ. ೦೩-೮೪). [ತೋಟಿ * ಗೈ (ಆಕೆಯ*;) ) 

ತೋಟಿಗೊಳು (ಕ್ರಿ). ಜಗಳವಾಡಂ ; ಕಲಹ ಮಾಡಂ : ತೋಟಿಗೊಳುವ 
ದುಷ್ಪ ದಂಪತಿಗಳು ಬೂತಾಟಗಳಿಂದನುಗೆಟ್ಟು ಊಟ ನಿದ್ದೆಗಳೊಂದ 
ಅಳು ಸುಖಮಿಲ್ಲದೆ ಕೋಟಲೆಗೊಂಡು ಕುಗ್ಗುವರು ' (ಹದಿಬ, ೬-೭). 

[ ತೋಟಿ, ೬ ಕೊಳು (ಕೊಳ) 

ತೋಟಿಯ (ನಾ). ಶೂರ; ಪರಾಕ್ರಮಿ (:) ತೋಟಿಯರ್‌ ತಟ್‌ದಿಕ್ಕಿದಿ 
ರಾಂಪದೈೆತ್ಕವಧೂಟಿಯ ಕರೆದು ತನ್ನೊಡನೆ ಸೂಟಿಯೊಳ್‌ ಸಾವಂತೆ ಕೆಯ್ಯ 
ಖಡ್ಗವನಿಕ್ಕಿ ದಾಟಿಸಿಕೊಂಡಳೆಲ್ಲರನು (ಮೋಹತ. ೩೩-೩೮). 

[ ತೋಟ, * - ಅ; ) 

ತೋಟೆ "ತೊಗಟು' ನೋ. 

ತೋಟ್ಕೆ `ತೋಟ್ಮಾ' ನೋ. 

ತೋಟೆ, (ನಾ). ಒಂದಂ ಬಗೆಯ ಔಷಧಿ ವಊಲಿಕೆ : ತೋಟೆಯ ಬಡಗ 
ಹರಿದ ಬೇರಂ ನೀರಲ್ಲಿ ಅರೆದು ಯೋನಿಯಿಂದಿಳಿಯ ಪೂಸಲು ಪ್ರಸವ 
ಮಾಗುವುದು (ಪಿವೈವಿ. ೧೦೭). [?] 

ತೋಟ್ಟಪಟ್ಟು (ನಾ). ತೋಟದ ಭೂವಿಂ, -ಪ್ರದೇಶ: ಪುತ್ತೂರತ್ತಾಣಿಗೆ 
ಅಯ್ದೂಂಬು ಕಟಿನಿಯಂಂ ಆಯ್ದೂಂಬು ತೋಟ್ಟಪಟ್ಟುಂ ಕೆೊಟ್ಟರ್‌ 
(ಎಕ. ಸ, ಕೋಲಾರ ೨೨೪-೫; ಸು. 760); ಅಯ್ದೂಂಬು ಮೆದಕಟನಿಯು 
ಎಟ್ನೂಮ್ಬು ಬಾಳೆ ತೋಟ್ಟಪಟ್ಟು ಬ್ರಹ್ಮದೇಯಂ ಕೊಟ್ಟೋದು (ಎಕ. 
ಸ, ಕೋಲಾರ. ೨೩೧-೧; ಸು. 800 9). "ತೋಟಪಟ್ಟಿ' ಪರಾ. 

[ ತೋಟ (ಆ ತೋಂಟ) + ಪಟ್ಟು ( €ಪಟ್ಟೈ) 

ತೋಡ (ನಾ). ಬೆಳೆಯನ್ನೂ ನಾಶಪಡಿಸಂವ ಬಿಳಿಯ ಇಲಿ: ಸುಂಡನ್ನೆ 
ಶೂಲದ ಕತ್ತಿ ತೋಡಣ್ಣೆ ಬಲ್‌” ಬಾಣ, ಮುಂದೋಗೋ ಹೆಣ್ಣಾನ್ಗೆ 
ನಾಗಸ್ವರದ ಕೊಳಲು (ಹುಟ್ಟಹ. ೧೪೫); ತೋಡ, ಹೆಗ್ಗಣ, ಗೋಲಂದಿ 
(ನಮ್ಮನು. ೨೩೯) ; ದೇವಸ್ಥಾನದ ಪ್ರಾಕಾರದ ಗೋಡೆಯ ಕೆಳಗೆ ಒಂದು 
ತೋಡ (ಬಿಳಿ ಇಲಿ) ಮನೆ ಮಾಡಿಕೊಂಡು ಸಂಸಾರ ಮಾಡಿಕೊಂಡಿದೆ 
(ಗರುದಾ. ೧೮೧). [ ಆತೋಡ್ಕು) 

ತೋಡ್ಕ, ತೊಡವ, ತೊದ (ನಾ). ಒಂದು ಜನಾಂಗ ಮತಂ ಆ 
ಜನಾಂಗಕ್ಕೆ ಸೇರಿದವನಂ; ನೀಲಗಿರಿಯಂ ಆದಿವಾಸಿ: ನೀಲಗಿರಿಯ 
ತೋಡರು ಹೊರಗಿನ: ಜನರೊಡನೆ ಈಗೀಗ ಬೆರೆಯತೊಡಗಿರುವರು 
(ಜಾಲಪ್ರ. 1, ೪೯); ತೋಡರು ಹಾಲು, ಮೊಸರು, ಮಜ್ಜಿಗೆ ಮಾಡು 
ವರು (ದ್ರಾವಿವಿ, ೧೫೭). ತೊಡವ : ತುಳುವರು ತೊಡವರು ಬಡಗರು 
(ಅರಳು. ೩೦೪-೭). ತೊದ: (೪. [ದೇ.॥ ತಮಿ. ತೋಟ, ತುಟವ 

ತೋಡ್ಕ "ತೋಡಾ' ನೋ. 

ತೋಡರ (ನಾ). (?) : ನಂದಿಧ್ವಜನ ಚರಣಪಂಕೇಜಗಳು ಶೋಭಿಸಿದವಾಗ 
ದೃಕ್ಕರಣ ತೋಡರಗಳಿಂದ (ಮಲ್ಲಾರಿ. ೩-೧೨). "ತೋಡಾ' ಪರಾ. 
p ಇದಂ "ತೊಡರು' ಎಂಬುದರ ಅಪಲಿಖಿತವಿರಬಹುದಂ. 

ತೋಡಾ, ತೋಟಾ, ತೋಡ್ಕ, ತೋಡೆ, (ನಾ). ೧. ಮುಂಗೈಗೆ 
ತೊಡಂವ ಒಂದಂ ಬಗೆಯ ಆಭರಣ ; ಹಸ್ತಾಭರಣಗಳಲ್ಲಿ ಒಂದಂ; 
ಕಂಕಣ ; : ಕಡಗ : ತನಗೆ ಮಹಾರಾಜರು ಬಹುಮಾನವಾಗಿ ` ಕೊಟ್ಟ 
ತೋಡಾ, ಮಕರಕಂಠಿ ಮುಂತಾದ ಒಡವೆಗಳಿಂದ ಆತನನ್ನು ಅಲಂಕರಿಸಿ 
(ಗಾನಕ. ೬೮) ; ಮಹಾರಾಜರು ಅವರ ಎರಡು ಕೈಗಳಿಗೂ ರತ್ನಖಚಿತ 
ಚಿನ್ನದ ತೋಡಾ (ಬಳೆಗಳನ್ನು) ಹಾಕಿ ಬಹೆಮಾನಿಸಿದರು (ಸಂಗೀತ. ೨೭). 
p ರಾಜ, ಮಹಾರಾಜರು ಕಲಾವಿದರು ಅಥವಾ : ವಿದ್ವಾಂಸರಿಗೆ 
ಬಿರಂದಿನೊಡನೆ  ಬಹುಮಾನರೂಪವಾಗಿ: ಕೊಡುವ ಅಲಂಕಾರ 


ತೋಡಿ 


ಸಾಧನ. ತೋಟಾ: ೨. ಹಣದ ಚೀಲ ; ಥೈಲಿ. ೩. ನಳಿಗೆ 
ಯಾಕಾರದಲ್ಲಿ ನಾಣ್ಯಗಳನ್ನು ಸುತ್ತಿದ್ದು ; ಒಂದೇ ಸಮನಾಗಿ 
ಜೋಡಿಸಿದ ನಾಣ್ಯಗಳ ಕಟ್ಟು: ಕಚೇರಿಯಾದ ಮೇಲೆ ಒಂದು ಬೆಳ್ಳಿಯ 
ತಟ್ಟೆಯಲ್ಲಿ ತಾಂಬೂಲಸಮೇತವಾಗಿ ಎರಡು ಹಣದ ತೋಟಾಗಳನ್ನಿಟ್ಟು 
ಕೃಷ್ಣಪ್ಪನವರಿಗೆ ಕೊಟ್ಟರು (ನಾಕಲ. 86). ತೋಡ್ಯ: ೧. ಸಜ್ಜುಕ ಸರ 
ತೋಡ ಮುಕುರ ಬಾಚಣಿಗೆಯ ಕಜ್ಜದರೊಲಿಗಿರ್ದರು ಸುತ್ತ (ಸೊಲಸೋ. 
೨೩-೨೭), ೪. (ಬಿರುದಿನ ಸಂಕೇತವಾಗಿ). ಕಾಲಿಗೆ ಹಾಕಿಕೊಳ್ಳುವ 
ಕಡಗ ; ಪೆಂಡೆಯಂ : ಪ್ರಭುಗಳು, ಮುತ್ತಿನ ಜೊಂಪೆಗಳಿಂದ ಕೂಡಿದ, 
ನವರತ್ನಖಚಿತವಾದ ಗಂಡಪೆಂಡೇರವೆಂಬ ಚಿನ್ನದ ತೋಡವನ್ನು ಕುವರನ 
ಬಲಗಾಲಿಗೆ ಬಹುಮಾನಿಸಿದರು (೫ಂತಲಾ. ೨೦೬). ತೋಡೆ: ೧. ಜಡೆಯ 
ಮಾದರಿ, ತೋಡೆಯ ಮಾದರಿ ಇತ್ಯಾದಿ ಕೆಲವು ಮಾದರಿಯ ಮಾಲೆಗಳನ್ನು 
ಹೆಣ್ಣುಮಕ್ಕಳು ಕಟ್ಟುತ್ತಾರೆ (ಕ್ಕಾಮಕಾ. ೨೦). ೫. ಒಂದು ಬಗೆಯ 
ಆಭರಣ ; ಕಾಲ್ಗಡಗ : ಶ್ರೀಕೃಷ್ಣವಿಲಾಸದ ಲಿಂಗಾಜಂಮ್ಮಣ್ಣೀಯವರು 
ವಪ್ಕಿಶಿದ ಬೆಳ್ಳಿ ಬಸವನ ಆಭರಣದ ಲೆಖ್ಬಾ . . . ೧. ಕಾಲಿಗೆ ತೋಡೆ, 
೨. ಮುಂಗಾಲಿಗೆ ಹೂವು (ಎಳ. 2೪, ನಂಜನ. ೨೮೯-೨ನೇ ಕಾಲಂ; 1940). 
[ ಹಿಂ. ಮರಾ. ತೋಡಾ] 

ತೋಡಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಮಲಹರಿ 
ಮೇಘರಂಜಿ ಫಳೆಮಂಜರಿ ತೋಡಿ ವಸಂತಮೆಂಬ ಮಂಜುಳತರ ರಾಗ 
ರೆಂಜನದೆ . . . ಪಾಡಿ ಮುದಂ ಮಿಗೆ ಮೆಚ್ಚಿ ಸುತ್ತುಂ (ಪಾಧಪು. ೬-೧೪) ; 
ಮಲಹರಿ ದೇಸಿ ತೋಡಿಯೆನೆ ಪಾಡಿ ಮೊಸರ್‌ ಕಡೆದರ್‌ ಲತಾಂಗಿಯರ್‌ 
(ಮಲ್ಲಕಾ. ೪-೫೫) ತೋಡಿ ಮಕರಂದಿ ವಸಂತರಾಗಂ ಇತ್ಯಾದಿಯಾದ 
ರಾಗಂಗಳಂ ಪಾಡುತ್ತಿರೆ (ಹಮ್ಮಾರ. 3-೪೦) ; ಆಹಿರಿಯಲ್ಲಿ ತೋಡಿ 
ಯೊಳು . . . ರಾಗಿಸಿ ಸಭೆಗೆ ಸಮ್ಮೋಹನರಸವ ಸೂಸಿದರು (ಅರಣೆ. 
೧೨-೪೩) ; ತೋಡಿ-೮ನೇ ಮೇಳಕರ್ತ ಹನುಮತೋಡಿಯ ರಾಗಾಂಗ | 
ರಾಗ... ಈ ರಾಗ ಶುದ್ಧಕರ್ನಾಟಕವೆಂದೂ ಔತ್ತರೇಯವೆಂದೂ | ೩ರ 
ಮತಭೇದವುಂಟು. ಸಾಯಂಕಾಲದಲ್ಲಿ ಹಾಡಬೇಕಾದ ರಾಗ. ಕರುಣಾರಸ 
ಪ್ರಧಾನರಾಗ (ಸಂಗೀಕಂ. ೧೪೩). [ಸಂ. ತೋಡೀ./ಮರಾ. ತೋಡೀ] 

ತೋಡಿಟ್ಟಿ (ನಾ). ಎರಡಂ ತಂದಿಗಳುಳ್ಳ ಒಂದು ವಿಧವಾದಕಟಿ: ಬಲು 
ಸರಳು ತೋಡಿಟ್ಟಿ ಮುದ್ಧರ ಪಿಂಡಿವಾಳಚೆಯ (ಕುವ್ಯಾಛೀ. ೩-೨೦) ; 
ಬಡಿಗೋಲ್ಲೊಕ್ಕಿನ ಮರ್ದು ಕೂಳಿ ಪದವಿಲ್‌ ತೋ! ಪಾಕಾ. ಕೋ]ಡಿಟ್ಟಿ 
ಕೈಗಲ್ಲುರುಳ್‌ ಮಿಡಿಬಿಲ್ಬೆರ್ಬಲೆ ... ಖಡ್ಗಂ ಗಾಳಮಿಂಬಾಗೆ ಕೊಂಡೊಡನಾ 
ಲುಬ್ಬಕಸಂಚಯಂ ನಡೆದುದಾಗಳ್‌ (ಯಾದಡಂ. ೪-೩೧). 

[ ತೋಡ್ಕು + ಇಟ್ಟಿ) 

ತೋಡಿಸು, (ಕ್ರಿ). ಅಗೆಯಿಸಂ; ಹಳ್ಳ ತೆಗೆಸು; ಗುಣಿ ಮಾಡು: 
ಕೊಂಡವ ತೋಡಿಸಬೇಡ ಶುಷ್ಕವ ಸುಟ್ಟು ಕೆಂಡವ ಮಾಡಿಸಬೇಡ 
ಖಂಡೇಂದುಶೇಖರ ಕಣ್ಣಿಚ್ಚಿನಿಂದೆನ್ನ ಗಂಡನನುರುಪಿದಂತುರುಹು 
(ಮೋಹತ. ೮-೩೭); ಒಂದು ಬಾವಿಯನ್ನು ತೋಡಿಸೆಯ್ಯಾ (ಪೈ ಮಹ. ೪೬). 

[ ತೋಡ್ಕು + - ಇಸ್ಕು] 

ತೋಡಿಸ್ಕು (ಕ್ರಿ). ಸರಿಗಟ್ಟು ; ಸವಂವೆಂದಂ ಎಣಿಸು: ಪಾಳಾಡ 
ದುಷ್ಕರ ಲಂಕಾಪುರಮಂ ನಭೋಗಪುರಮಂ ಕಸ್ರಿಂಟಾದ್ರಿಯಂ ದ್ವ್ವರಕೀ 
ಪುರಮಂ.. . . ಸುಸ್ಥಿರ ಹಮ್ಮಾರವುರಕ್ಕೆ ತೋಡಿಸಲೊಡಂ ಮು ಸಢೋಕ್ತಿ 
ವಂಲೋಕದೊಳ್‌ (ಹಮ್ಮಾರ. ೧-೬೪). [ತೋಡ + - ಇಸ್ಕು] 

ತೋಡು, (ಕ್ರಿ). ೧. ಅಗೆ; ಬಗಿ; ಹಳ್ಳವನ್ನು ಮಾಡು; ಕೊರೆ: 
ತೋಡುವೆನೆಂಬುದಲ್ಲದಿಡಲಾಗದು ನಿಕ್ಕುವ ತೋಲಿಸ್ತಿನೆಂಬುದಂ (ಕವಿರಾ. 
೨-೧೦೧); ಕಾಯೋತ್ಸರ್ಗದಿಂ ನಿಂದೊನಂ ಗೃಧು,ವಾಯಸಾದಿಗಳ್‌ ಪಣ್ಣಂ 
ತೋಡಿ ತಿನೆ ಮೇರುಪರ್ವತಂಬೊಲಚಳಿತಧೈರ್ಯನಾಗೆೊಂದು ತಿಂಗಳ್ವ 


ಳಾ 


10 


20 


೩೭೦೩ 


ತೋಡ, 


ರೆಗಂ ಸೈರಿಸಿ (ವಡ್ಮಾರಾ, ೬೫-೧) ; ಪಧಿಕರಜಲ್ಲೊಂಡು ತೋಡಿದಟುಂಬ 
ನೀರ ಬಗರೆಗೆಗಳುಮನೊಳಕೆಯ್ದ ಬತ್ತಿದ ಪಳ್ಳಂಗಳೊಳೆಮತಿರೌದ್ರ 
ಮಾದ ಪೇರಡವಿಯೊಳಗೆ ಬರ್ಪಾಗಳ್‌ (ಕಾದಂಉ. ೨೬೬) ; ಇಲಿಗಳ್‌ 
ಮನೆಯೊಳ್‌ ಪುಟ್ಟಿಯುಮಲಸದೆ ತವೆ ತೋಡಿ ಮನೆಗಳಂ ಕಿಡಿಸುವ 
ವೊಲ್‌ (ಪಂಚತಂ. ೧೮೬-೧೮) ; ತವರಾಜದ ನೊರೆ ತೆರೆಯಂತೆ ಆದರೆ 
ವಚನವಿರಲು ಬೇಲ್‌ ಬಾವಿಯ ತೋಡಿ ಉಪ್ಪ ನೀರನುಂಬವನ ವಿಧಿ 
ಯಂತೆ ಆಯಿತೆನ್ನ ಮತಿ (ಬಸವ. ೨೯೦) ; ಗೋಡೆಗನ್ನಮಂ ತೋಡಿ ಮನೆ 
ಯೊಳಪೊಕ್ಕು ಪರಿಕಿಸಿ ನೋಡುವಲ್ಲಿ (ಬಸಫು. ೩೧-೬) ; ಬೇಡುವುದು 
ಗದೆ ನಿಮ್ಮ ವಕ್ಷವ ತೋಡಿ ನೆತ್ತರುಗೊಳದಲೋಕುಳಿಯಾಡುವುದನು 
(ಕುವ್ಕಾಅ. ೧೦-೪೯) ; ಮಾಡಿದ ಪುಣ್ಯಕ್ಕೆ ಫಲವೇ ಸಾಕ್ಷಿ ತೋಡಿದ ಬಾವಿಗೆ 
ಜಲವೇ ಸಾಕ್ಷಿ (ಗಾದ). ೨. ಚುಚ್ಚು ; ತಿವಿ: ಐದುಬಾಣದೊಳುರವ 
ೀಡಿದನು(ಕುವ್ಕಾರ್ರೋ.8-೩೨); ದೈತ್ಯನ ಮೆಯ್ಕ ತೋಡಿದನೈದಂಬಿನಲಿ 
(ಮೋಹತ. ೩೪-೧೪); ತೋಡಿದಂ ಮೂವತ್ತು ಬಾಣದಿಂ ತಾಪಮಂಕುರಿಸು 
ವಂತವನೊಡಲೊಳು (ಜೈಮಿಭಾ. ೧೨-೪೬) ; ೩. ಹೊರ ತೆಗೆ; ಹಿರಿ; 
ಹಿರಿದುಕೊಳ್ಳು: ಧುರದೊಳು :ಬಂದೊಡ್ಡಿ ವೈರಿಪ್ರಕರವಿರಲ 
ವಷ್ಟಂಭದಿಂ ಬಿಟ್ಟಿದೇವಂ ಕರವಾಳಂ ತೋಡಿ ಕೊಂಡಿಂ ಬಳಿಕ (ಎಳ. 1%, 
ನಿಗಮಂ. ೨೮-೧೩; ಸು. 1126) ; ಕರವಾಳಂ ತೋಡಿಕೊಂಡು (ಕವಿ. 1, 
೧೦೪). 9. (ಅಡಿಗೆ, ನೀರು ಮಂಂತಾದಂವನ್ನು ಒಂದಂ ಪಾತ್ರೆ 
ಯಿಂದ ಮತ್ತೊಂದಕ್ಕೆ) ಮೊಗೆದಂ ಹಾಕು: ಎಡಗೈಯೊಳೆ ತೋಡಿ 
ಬೆಣ್ಣೆಯಂ ತಿನುತಿರೆ (ಜಗವಿ. ೩-೫೧) ; ತೋಡಿ ಬಡಿಸುವೆ ಕಿವಿ ಗರೋಚಕ 
ವಾಯ್ತು ತೆಗೆಯೆಂದ (ಕುವ್ಮಾಸ. ೧೦-೨೦) ; ನೀರು ತೋಡಿ ಇಟ್ಟಿದ್ದೇನೆ 
ಜಳಕ ಮಾಡಿರಿ (ಮುತ್ತೈದೆ. ೨೩೦). ೫. ಹೊರಕ್ಕೆ ಹೋಗು ; ಆಚೆ 
ಹೋಗಂ: “ತೋಡು - ನಿಷ್ಕೃಮಣೇ (ಹೊರಟಂ ಹೋಗು), 
ಯುಗ್ಮೇ ಚ (ಜತೆ)” (ಕಮಧಾ) ;' ನಿಷ್ಕ _ಮಣಯಂಗಸಾಮೃಂಗಳೊಳ್‌ 
ತೋಡಲಾ” (ಶಬ್ಮಮಂ. ೯೨). ಹ (ಮನಸ್ಸನ್ನು ತೆರೆದು) ವ್ಯಕ್ತ 
ಪಡಿಸಂ; ತಿಳಿಸಂ; ಹೇಳಿಕೊಳ್ಳು : ದುಃಖಮಂ ತೋಡುವೆನಾರ 
ಕೂಡೆ (ಕಾವೃಸಾ. ೩೬೬); ಈ ಭವದ ಯೋಗಗಳ. ಭೋಗಗಳ, ರೋಗಗಳ 
ತೋಡ ಬಾ, ಹಾಡ ಬಾ (ನವೃಠ್ಮ. ೩-೬). ೭. ಎಳೆಯನ್ನೂ ಬಿಚ್ಚಿ 
ಹಾಕು .-ತೆಗೆದಂಹಾಕು : .ನಾರಸಿಂಹನ ರೂಪಿಂ . . . ಪಟ್ಟಗಾಲನೆ 
ಪಾಸಂ ತವೆ ತೋಡುವಂತೆ ಕರುಳಂ ನೀಂ ತೋಡಿದೈ ದೈತ್ಮನಾ 
(ಕಾವ್ಯಾವ. ೩೫೩೫) ; ಅವ್ವ ರೇಶಿಮೆ ತೋಡುವ ಕೆಲಸ ನಿಲ್ಲಿಸಿ ಅಡುಗೆಗೆ 
ತೊಡಗುತ್ತಿದ್ದಳು (ಪಾತರ. ೩ರ). 
ತೋಡಿಕೊಳ್ಳು - ವಂನಸ್ಸಿನ ಅಳಲನ್ನು ಹೇಳಿಕೊಳ್ಳು: ಕಂಡ 
ವರೆದುರೊಳು ನಿನ್ನೆದೆಯೊಳಗನು ತೋಡಿಕೊಂಡಳಲಾಗ ನೋಡ 
(ಇಂಡಾಪ. ೨೩೦-೩೬). 
[ ದೇ.8 ತಮಿ. ತೋಣ್ಣ್ಟು: ಮಲ. ತೋಣ್ಣು; ತುಳು. 
ತೆಲು. ತೋಡು; ಕೊಡ. ಪರ್ಜಿ, ಶೋಡ್‌) 
ತೋಡು, (ನಾ). ೧. ಅಗೆದಿರುವ ಸ್ಥಳ ; ಗುಂಡಿ; ಹಳ್ಳ, ಕಾಲುವೆ 
ಮೊದಲಾದಂವು: ಉಂಡ ಹಾಳೆಗಳನ್ನು ಮಡಿಸಿ ತೋಡಿಗೆ 
ಎಸೆದು ಕೈ ತೊಳೆದು ಬಂದಳು (ನಂಬಿನಾ. ೨೧೯) ; ಅಂಗಳದ ಕೆಳಗಿನಿಂದ 
ಒಂದು ನೀರಿನೆ ತೋಡು ಸದಾ ಹರಿಯುತ್ತದೆ (ಕಂಬಹು. ೭೦) ; 
೨ ಇಳಿಜಾರಾದ ಮಾರ್ಗ, -ಜಾಡಂ: ಈ ತೋಡು ಕಣಾಂತರ 
ದಲ್ಲಿರುವ ಬಾಯಿ ಮೂಲಕ ಗಂಟಲನ್ನು ಪ್ರವೇಶಿಸುತ್ತದೆ (ಪ್ರಾಿಕಾ. 
೩೬). ೩. ರುಂರಿ ; ಅಬ್ಬಿ; ಪ್ರವಾಹ : ಬೆಟ್ಟದ ಗುಣ ತೋಡಿನಿಂದಳಿ 
ಯಿತ್ತು ಸಾಗರದ ಗುಣ ಕೋಡಿಯಿಂದಳಿಯಿತ್ತು (ಮೋಳಿಮು. ೧೦೩-೪೦೧) ; 
ಗಣಸಲೆ ನೀರ ತೋಡಿನಿಂದ ಪಡುವಲು (ಬೊಂಕಶಾ. ೧೯೩೦, ಮಂಗಳೂರು. 


ತೋಡ್ಕು 


ಈಶಾನ್ಯ ಹೊಳೆ (೫3೬-3೯ ; 1876) ;ತೋಡಿಗೆ ತೆಂಕ ಒತ್ತು ಬಿದರು ತಾಳ | 
ತೋಡಿ ತೆವರಿನ ಮಲಪಡುವ ಮುಖವಾಗಿ ನೆಟ್ಟ ಕಲ್ಲು(ಎಕ. 111, ತಿರುಮ- 
೬೩-೨೬೯ ; 1748); ಅಲ್ಲಲ್ಲಿ ತಡೆತಡೆವ ಕಾಡುಗಳ ತೋಡುಗಳ ಕಲ್ಲ ಚೆಲ್ಲಿದ 
ಪಸಲೆಗಳ ನೊಸಲ ತುಳಿದಂ (ಕಾಲೂರ. ೧೦೮-೨೨೨); ಆ ದಾನವರಾದ ನಮ್ಮ 
ವರಂ, ಎಂಬವರ ಸ್ವಭಾವ ವರ್ತನೆಗಳು ಆ “ಕಾಡ ಸೊಪ್ಪು ಕೋಡ ನೀರಿನ' 
ಬಡಮುನಿಗಳ ಮೇಲೆ ಹೇಗೆ ಹೇಗೆ ತಾಂಡವವನ್ನಾಡಿದ್ದುವು? (ಪಾರ್ತಿಸು. 
86) ; "ಕಾಡ ಸೊಪ್ಪ'ನ್ನು "ತೋಡ ನೀರಿ'ನಲ್ಲರೆದು ಕುಡಿಸಿ ಗುಣ 
ಗೊಳಿಸುವ ಎಷ್ಟೋ ಮಂದಿ ಹಳ್ಳಿಗರೀಗಲೂ ಇದ್ದರೆ (ನಾಡೋಜ ೨೩೧). 
£ ಆತೋಡ್ಮು./ಮಲ, ತುಳು, ತೋಡು; ಕೊಡ. ತೊಡಿ] 
ತೋಡ್ಕು (ನಾ). ೧. ಜೊತೆ; ಯಂಂಗಳ: “ತೋಡು - ನಿಷ್ಯ)ಮಣೇ 
(ಹೊರಟು ಹೋಗು), ಯುಗ್ಮೇ ಚ (ಜತೆ)” (ಶಮಧಠಾ); “ತೋಡು 
ಜೋಡಿಯು” (ಶಬ್ಮಮಂ. ೩೬); ಬಿಸುಸುಯ್ದತ್ತಗಲ್ಲಿ ರ್ದ ನೀರ್ವಕ್ಕಿ 
ಗಳಾಗಳ್‌ ಕೂಡಿ ತೋಡಾದುವು (ಆದಿಪು. ೦೨-೯) ; ನೀರ್ವಕ್ಕಿಗಳ* ಕೂಡಿ 
ತೋಡಾಗೆ ದಿಗಂತಂಗಳ್‌ ನಿತಾಂತಂ ತೊಳಗಿ ಬೆಳಗೆ... ಉದಯಂ 
ಗೆಯ್ದ ತ್ತು ಶೋಭಾರುಣಕಿರಣಗಣಾಳಂಬಮಾದಿತ್ಯಬಿಂಬಂ (ಸುಕುಮಾ, 
03-೧೬) ; ತವಕದಿನಪ್ಪಿ ತಲ್ಲಣದೆ ಚುಂಬಿಸಿ ನಿಲ್ಲದೆ ಕೂಡಿ ತೋಡಗಲ್ವುವ 
ದಿವಸಾವಸಾನಸಮಯಕ್ಕೆ . . . ಅಗಲಲಾಣಿದಗಲ್ಲುವು ಜಕ್ಕವಕ್ಕಿಗಳ 
ಕನಲ್ಹು (ಅನಂಪು. ೭-೭೦) ; ಓಲೆಯ ತೋಡುಳಿಯಲ್‌ ಪೊಕ್ಕಳಬಲೆ 
ಜನಕಾಲಯಮಂ (9೫0. ೫೭೮); ಬಿನ್ನಣದಿಂದ ಸಮೆದ ದಂಡೆ ತೊಂಡಿಲು 
ಹೊನ್ನೋಲೆಯ ತೋಡುಗಳನು (ಡಂಪ್ರಸಾಂ. ೦೨-೨೪೪). ೨. ಸಮಾನ ; 
ಸಾಟಿ: “ಸರಿ, ದೊರೆ, ಪಡಿ... ತೋಡು, ಓರಗೆ, ಜೋಳಿ, ಹೊಯ್ಕೆಯ್‌ 
ಹೋಟಿ, ಸಂಗಡಂ - ಈ ೧೮ ಸವನಾನಕ್ಕೆ ಪೆಸರ್‌” (ಕಕಸಾ. ೧೩-೨೯೦) ; 
ಪಾರ್ವ್ವತಿಗೆ ತೋಡು . . . ವಾಸವಾಂಗನೆಗೆ ಪಾಸಟಿ ಚಾಗಲ ದೇವಿ 
ಧಾತ್ರಿಯೊಳ್‌ (ಎಕ. 7111, ನಗರ. ೪೭-೦೧೩; 1062) ; ಕರಿವರಮಸ್ತಕ 
ದೊಳ್‌ ತೋಡಿಲ್ಲದೆ ಬಗೆಬಗೆದುತ್ಸುಕದೊಳ್‌ . . . ಪಿರಿದುತ್ಸುವದಿಂ 
ದೇಳ್ತಂದಾಗಳ್‌ (ರಾಜಶೇ. ೯-೪೧ ರಗಳಿ) ; ಇನ್ನೆಬರಂ ತಮಗೆ `ಜಗಂ 
ತೋಡಾಗದೆಂದು ಸೊರ್ಕಿನುರ್ಕಿಂ ಬಜುಗೊಂದೆ ಪಂದೆ ರಾಯರಂ ಕಾಡಿ 
ಬೇಡಿ ಕೂಡಿದ ಜಾಳಿಗೆವೊನ್ನಂ ಕೋಳುಗೊಂಬೆಂ (ರಾಮಾಶ್ಯ. ೧೨೭-೨೮) ; 
ನಾನಾ ಜಾತಿಯ ರಾಯರೊಕ್ಕು ಬನಮಂ ಮೈಸೂರ ಕಾಡೊಳ್ಗಿನೊಳ್‌ 
ಮಾನಾತೀತಮನೋವಿಕಾಸವಡೆಯಲ್ಕೀ ಕಾಡ ತೋಡಾವುದೋ 
(ಮೈಸೂಮೆ. ೧-೩೫) ; ಅವನ್ನಿವಳ್ಳಿ ಬೆಳೆದ ಪತ್ತುಗೆಗೆ ತೋಡಿಲ್ಲಮ್‌ 
(ಅಂತಿಗೊ. ೨೬-೩೪೬). ೩. ಸಂದಣಿ; ಗುಂಪು: ಹೂಡಿದಂಬಿನ ಹೊದೆಯ 
ಬಂಡಿಯ ತೋಡ ಕಡಿದನು ಛಶ್ರ ಚಮರದ ರಭಾಡಿಗಳ ತಟಿಿದೆೊಟ್ಟಿದನು 
ಕಲಿಪಾರ್ಥ (ಕುವ್ಕಾಳ. ೨೬-೯). [ದೇ$. ತಮಿ. ತೆಲು. ತೋಡು) 
ತೋಡ್ಕು (ನಾ). ಬಾಣವನ್ನು ತೊಡುವಿಕೆ; ಶರಸಂಧಾನ : ತೋಡು 
ಬೀಡಂ ಕಾಣ್ಣುದು ನಾಡೆಯುಮರಿದೆನಿಸಿ ಕೃಷ್ಣನಾರ್ದಿಸೆ (ಪಂಕಾಮಾ. 
೯-೬೩); ತೋಡುಡುಗದೆಸುತವಮಿರೆ ಮಾರ್ಪಡೆಯ[ರುಮುವ]ರವಯವಂಗಳೆ 
ನಿತೆನಿತಟ್‌೧ಳಂ ಕೂಡೆ ನಡೆ ಮೆಯ್ಗ್ಸಳಂಬಿನ ಮೂಡಿಗೆಯೆನೆ ಪೋಲ್ತು 
ಕೆಡೆದರುಗ್ರಾಹವದೊಳ್‌ (ಬಂಹರಿ. ೧೧-೦೧೦); ತೋಡು[ಮಂ)ಬಿಡುವಂದ 
ಲೀಕ್ಷಿಸಿ ನೋಡಿಯಟ್‌ಯಲು ಬಾರದಂಬಿನ ಕೂಡೆ ಬಿಳ್ತಿಭ ತುರಗ ರಥ 
ಕಾಲಾಳ್ಗಳಿಂದಜೌಯೆ (ಕುಮುರಾ. ೨-೫೩). 

ತೋಡುಂ ಬೀಡುಂ, ತೋಡು ಬೀಡು-(ಬಾಣವನ್ನೂ) ತೊಡಂವುದಂ 
ಮತ್ತೂ ಬಿಡಂವುದಂ: ಎರಡುಂ ಕೆಯ್ಕೊಳ್‌ ತೋಡುಂ ಬೀಡುಂ ಕಾಣಲಾಗ 
ದಂತಿಸೆ (ಪಂಪಧಾ. ೫-೯೬ ವ); ತೋಡುಂ ಬೀಡುಮಿಲ್ಲೆಚ್ಚುತೆ ಪೆಣಮಯ 
ಮಾದಪ್ಪುದೋ.. *ಎಂಬಂತಿರೆಚ್ಚಂ (ಅನಂಪು. ೧೪-೧೭);ಕೃತವರ್ಮನೆಸುಗೆಯ 
ಕೋಡುಬೀಡಿನ ಭರವ ಬಲ್ಲವನಾರು (ಕುವ್ಯಾಗ. ೨-೬). [ತೊಡು] 


೩೭೦೪ 


೩0 


ತೋಡುದೋಣಿ 


ತೋಡ್ಕು (ನಾ). ೧. ಉಪಾಯ ; ಹಂಚಿಕೆ; ತಂತ್ರ; ಯಂಂಕ್ರಿ: 


ಶ್ರಮವನ್ನೂ ತೊಡಕುಗಳನ್ನೂ ತಕ್ಕ ತೋಡುಗಳಿಂದ ನಿವಾರಣಮಾಡಿ 
ಕೆಲಸವನ್ನು ಕೊನೆಗಾಣಿಸಿ ತೋರಿಸುವ ವಿವೇಕವೇ ಜ್ಞಾನಾಂಜನವೆನ್ನಿಸಿ 
ಕೊಳ್ಳುವುದು (ಕಾಂಪೂಶ. ೩೯) ; ಇದು ಬಿಕ್ಕಟ್ಟಿನ ಪ್ರಶ್ನವು. ಇದಕ್ಕೆ 
ಏನಾದರೊಂದು ತೋಡು (ಉಪಾಯ) ತೆಗೆಯಲುಬೇಕು (ಬೀರಲ. ೧೪೧). 
೨. ಕಟ್ಟು ; ಪ್ರತಿಬಂಧಕ ಉಪಾಯಂ ಅದರ ತೋಡು ತಿಳಿದವರು 
ಮೂರುದಿನಗಳೊಳಗಾಗಿ ಬದುಕಿಸಿಕೊಳ್ಳಬಹುದು (ಜಿದೇವ. ೧೨೭); 
ನಾವು ಒಬ್ಬ ಮಾಂತ್ರಿಕನ ಕೈಯಲ್ಲಿ "ತೋಡು" ಮಾಡಿಸಿದರೊ ? 
(ಕಣ್ಣ್ಮಮು. ೭೮). 
[ ತಮಿ. ತೋತು ; ಕೋತ. ತೋದ್‌./ಮರಾ. ತೋಡ್‌) 


ತೋಡುಂಗಿಟು (ಕ್ರಿ). ಜೊತೆಯಾಗಿ ಎಣಿಸಂ; ಸಮಾನವೆಂದಂ ಭಾವಿಸಂ: 


ಆರಂ ತೋಡುಂಗಿಅದೆ ತನ್ನೊಂದು ಗರಗರಿಕೆಯ ಸೊಮ್ಮಿನಭ್ಯುದಯದ 
ಪದುಳಮರಸಾಳ್ವ ಬಸಂತರಾಯನುರ್ಕುಂ ಸೊರ್ಕುಂ ಸೋರ್ದು ಬಯ 
ಲಜ್ಬನೆಗಂ ದಾಲ್‌ಗೆಯ್ಲ (ಉಮಾಶ್ಮ. ೩೦-೧೮). 

[ ತೋಡ್ಕು + ಗಿಲು) 


ತೋಡುಕೈ “ತೊಡಂಗೈ' ನೋ. 
ತೋಡುಗವಣೆ (ನಾ) ಜೋಡಿ ಕವಣೆ: ತೋಡುಗವಣೆಯ ತೂಜುಗಲ್ಲಿನ 


ರಾಡಿ ರುವ್ಮಿಡಿಸಿದವು ಗಗನವ (ತೊರರಾ. ೬-೧೧-೩), 
[ ತೋಡ್ಕು + ಕವಣೆ] 


೫ ತೋಡುಗಾಲುವೆ (ನಾ). (ಅಗೆದಂ ಮಾಡಿದ) ಸಣ್ಣ ಕಾಲುವೆ : ದೊಡ್ಡ 


25 


46 


ನಾಲೆಯಿಂದ ಕಬ್ಬಿನ ಗದ್ದೆಗೆ ತೋಡುಗಾಲುವೆ ಅಗೆಯಬೇಕಂ (ಕೂಡ). 
[ ತೋಡ್ಕು + ಕಾಲುವೆ (£ಕಾಲ್ವಾಯ್‌)] 


ತೋಡುಗೆಲಸ (ನಾ). (ಭೂವಿಂಯನ್ನು), ಅಗೆಯುವ ಕಾರ್ಯ ; 


ಅಗೆತ : ನಾಲೆಯನ್ನು ಅಗೆಯಲು ೫೬ ಮಿಲಿಯ ಸಲೆ ಅಡಿ ತೋಡು 
ಗೆಲಸವನ್ನು ೧೦೦೦ ಸಲೆ ಅಡಿಗೆ ೨೫ ರೂಪಾಯಿನ ದರದಲ್ಲಿ ಮಾಡ 
ಲಾಯಿತು (ಶಿಲ್ಪನಾ. ೨೪೬). [ತೋಡ್ಕು + ಕೆಲಸ] 


ತೋಡುಗೈ, ತೋಡುಕೈ (ನಾ). ೧. ಬಗಿಯಂತ್ತಿರುವ ಕೈ: ತೋಡು 


ಗೈಗಳ ಮಿದುಳ ಬಾಯ್ಗಳ ಬಾಡುಗರುಳಿನ ಚೀತ್ಕೃತಿಯ ತಲೆಯೋಡುಗಳ 
ತನಿರಕುತಪಾನದ ಶಾಕಿನೀಜನವ ಕಂಡೋಸರಿಸುವನದೊಂದು 
ದೆಸೆಗಾಗಿ (ಕುವ್ಕಾಗ. 8-೧0). ತೋಡುಕೈ : ೨. ಮೊಗೆಯಲು ಉಪ 
ಯೋಗಿಸುವ, ಚಿಕ್ಕ ಹಿಡಿಯಂಳ್ಳ ಕೈಯ ಆಕಾರದ ಒಂದಂ ಬಗೆಯ 
ಸಲಕರಣೆ: (ಧಾನ್ಯ. ಸಕ್ಕರೆ, ಇದ್ದಿಲು, ಮೊ.ನ್ನು ತೋಡಿ ಮತ್ತೊಂದಕ್ಕೆ 
ಹಾಕಿಕೊಳ್ಳಲು ಅನುಕೂಲಿಸುವ,  ಮೋಟುಹಿಡಿಯ, ಆಳವಾದ 
ಪಾತ್ರವುಳ್ಳ) ತೋಡುಕೈ, ಗೋರಿಗೆ. ಉದ್ದ ಹಿಡಿಯ. ` ಸೌಟಿನಾಕಾರದ, 
ಅದ್ದುಪಾತ್ರೆ (5600). ಇಂಕನಿ:). "ಮಗುಚುಕ್ಕೆ' ಪರಾ. 
[ ತೋಡ್ಕು + ಕೈ (ಕೆಯ) 


ತೋಡುದಾರಿ (ನಾ). ದಿಣ್ಗೆಯಂನ್ನು ಅಗೆದು ಮಾಡಿದ ಹಾದಿ,- 


ಮಾರ್ಗ: ತೋಡುದಾರಿಯ ಪಕ್ಕದಲ್ಲಿ 
ನೆಕ್ಸುದೋವನ ದೃಖ್ಟಿ ಹರಿಯಿತು (ಪುನರು. ೪೬೭೬). 
(ತೋಡು, + ದಾರಿ] 


ನೆಲಗಟ್ಟಿನ ಕಡೆಗೆ 


ತೋಡುದೋಣಿ (ನಾ). ೧. ವಂರದ ದಿಮ್ಮಿಯನ್ನು ಕೊರೆದಂ ಮಾಡಿದ 


ದೋಣಿ: ತೋಡುದೋಣಿಯಿಂದ ಹಿಡಿದು ಸಮುದ್ರಯಾನದಲ್ಲಿ ಹಡಗಿನ 

ನಿರ್ಮಾಣದ ಹಾಗೆ ಅಕಾಶಯಾನದ ಬೆಳವಣಿಗೆಯೂ ವೈಜ್ಞಾನಿಕ ಸಾಧನೆ 

ಯಾಗಿರಲಿಲ್ಲ (ಶಿಲ್ಕನಃ. ೧೪೪). ೨. ದನಕರುಗಳು ಕುಡಿಯಲು ನೀರನ್ನೂ 

ತುಂಬಿಡಂವ ಕಲ್ಲಿನ ಅಥವಾ ವಂರದ ದೋಣಿ, ತೊಟ್ಟಿ. 
[ತೋಡ್ಕು + ದೋಣಿ) 


ತೋಡುವಡಿ ೩೭೦೫ ತೋಪು 


ತೋಡುವಡಿ (ನಾ). ಸಮಾನವಾದ ಅಳತೆ. _ ಪ್ರಮಾಣ : ತಿಂಗಳಿಗೆ ಸ್ವ | |ತೋದೆ (ನಾ). ತೋರಿಕೆಯ ನೆಪ; ಕಂಂಟಂನೆಪ: ಅಮಲ್ದಾರರು 


ಮೂಟುವೀಸ ದೋಪಾದಿಯ ಬಡ್ಡಿಯಲು ತೋಡುವಡಿಯಾಗಿ ವರ್ಷಂ ಹೇಳಿದುದಕ್ಕೆಲ್ಲ ಅವನು ಒಂದು ತೋದೆ (ಕುಂಟುನೆಪ). ಹಾಕುತ್ತಿದ್ದನು 

ಪ್ರತಿ'ಬಂದ ಬಡ್ಡಿ ಇಂದ ಆ ಇಂದ್ರಧರ್ಮ್ಮ ನಡವಂತಾಗಿ (ಎಕ. ೪, (ಗರುಡಾ. ೧೦೭). [ ತಮಿ, ತೋತು ) 

ಬೇಲೂರು. ೨೪೬-೬ ; 1299). [ತೋಡ್ಯ್ಕು * ಪಡಿ] ತೋದ್ಯ (ನಾ). (ಹೊಡೆಯಬಹಂದಾದ ಅಥವಾ ಬಾರಿಸಬಹಂದಾದ) 
ತೋಡುವೊಯ್ಲು (ನಾ). (ದೇಹದಲ್ಲಿ ರಕ್ತವನ್ನು ಚಿವಿ್ಫಿಸುವ) | ;| ಒಂದಂ ವಾದ್ಯವಿಶೇಷ : ಸುದತಿ ಫನತೋದ್ಮದಳಿಗೀತದ ವಾದ್ಯದ 

ಹೊಡೆತ ; ಗಾಯಂ ಕೊರೆಯಂವ ಹೊಡೆತ: ಜಾಡಿಸುವ ಮಣಿಮಯದ ಹೃದ್ಯದುಚಿತ ಪತ್ರದ ರಸಚಿತ್ರದ ಮಾಳಾಕರ್ಮದ ನರ್ಮದ ಸಖಿಯರ 

ಗದೆಯಲಿ ತೋಡುವೊಯ್ಲಿನ ತುಡುಕುಗಾಯದ ನೀಡುಮೊನೆಗಳ ವಿಗಡನಿ ಬಿನದದಿಂದವಲಸಿಕೆಗಳೆವಳ್‌ (ಪುಷ್ಪಪು. 9-0೭).  "ಆತೋದ್ಯ' ಪರಾ. 

ಕ್ಕಿದನದಟರಕ್ಕಸರ (ಕುವ್ಯಾಅ. ೧೦-೫೨). [ ತೋಡ್ಮು + ಪೊಯ್ಲೂ] [ ಸಂ. ] 


ತೋಡುಹಾವುಗೆ (ನಾ). “ಒಂದೇ ವಂರದ ತುಂಡನ್ನು ಕೆತ್ತಿ ಮಾಡಿದ ತೋಪೆಡ್ಕ, ತೋಪರ, ತೋಬಡ (ನಾ). ೧. ಮರ ಅಥವಾ ಲೋಹ 
ಪಾದರಕ್ಷೆ ; ವಂರದ ಅರೆಜೋಡಂ ; ಪಾವುಕೊರಡಂ ; ತೋಡು ವನ್ನು ಸವಂಗೊಳಿಸಲಂ ಬಳಸುವ ಸಾಧನ; ಉಜ್ಜುಗೊರಡಂ ; 


fd 
೦ 


ಹಾವುಗೆ ;. ವಂರದ ಅಟ್ಟೆಯ ಪಾದರಕ್ಷೆ” (8೩)0೬. ಇಂಕನಿ). ಹತ್ತರಿ : ತೋಪಡ ಹೊಡೆಯಬೇಕಾದ ಲೋಹವನ್ನು ಒಂದು ಮೇಜಿನ 
[ ತೋಡ್ಕು + ಪಾವುಗೆ] ಮೇಲಿಟ್ಟು ಮೇಜೇ ಹಿಂದಕ್ಕೂ ಮುಂದಕ್ಕೂ ವಿದ್ಯುತ್ತಿನ ಬಲದಿಂದ ಓಡಾ 
ತೋಡೆ, "ತೋಡಾ' ನೋ. ಡುವ ಹಾಗೆ ಮಾಡುತ್ತಾರೆ (ಶಿಲ್ಕನಾ. ೧೯೨.೨. (ಆಲಂ) ಅನುತ್ತೀರ್ಣತೆ; 
ತೋಡ್ಕೆ, ಥೋಡೆ, (ನಾ). ಸ್ವಲ್ಪ ; ಕಿಂಚಿತ್ತು; ಅಲ್ಪ: ನಂಗೆ ಒಂದು ಸೋಲು: ಡ್ರಾಯಿಂಗ್‌ ಪರೀಕ್ಷೇಲಿ ನನಗೆ ತೋಪಡ ಆದರೆ ನಿಮಗೆ 
ಹಂಚಿಕೆ ಹೊಳೀತಯ್ತಿ, ಮನೋಗ ಹೇಳು : ಧನೇರ ಕಡೇನೇ ಹೋಗಿ || ತುಂಬಾ ಸಂತೋಷವೇನೋ (ಸ್ಕಾಮಿಸ್ಕೇ. ೩೧). ತೋಪರ : ೧. ಅವರು 
ಕೈಕಾಲು ಬೀಳ್ಳಿ. ಅಲ್ಲೆ ನಾನೂ ತೋಡೆ ಹೇಳ್ತಿನು (ಪ್ರೀಮಾಶ್ರ. ೧೩). ತೋಪರ ಹಾಕಿ ಮರಗಳನ್ನು ನಯಮಾಡಿದರು (ಗಲಪ್ರ. ೯). ತೋಬಡ: 
- ಥೋಡೆ: ಏನೋ ಥೋಡೇ ತುಸಾ ಯಾರರೆ ಧಾಂದಲೆ ಹಾಕತಾರ, ೧. ಬೈರಿಗೆಯ ಅಲಗು; ತೋಬಡದ ಉಳಿಯಲಗು; ಪಟಕಾರೂ, ಮೊ.ಗಳ 

ಅದನ್ನೆಲ್ಲ ಥಮ್ಮಣಿ ವಹಾಡತೀವಿ (ಧನಂಜ. ೩೧). ಕೊನೆಗತ್ತರಿ, ಕಡಿವಾಣ (31೬. ಇಂಕನಿ). 

[ «ಹಿಂ. ಮರಾ, ಥೋಡಾ] [ -ತೆಲು. ಶೋಪಡ, ತ್ರೋಪ] 


ತೋತಾಪುರಿ (ನಾ). ಒಂದು ಬಗೆಯ ವರಾವಿನ ವಂರ ಮತ್ತು ಅದರ |5| ತೋಪಡ್ಕ "ತೋಬರಿ' ನೋ. 
ಕಾಯಿ ; ಗಿಣಿಮೂತಿಮಾವು : ನಮ್ಮ ತೋಟದಲ್ಲಿ ತೋತಾಪುರಿ ತೋಪರ "ತೋಪಡ್ಕ' ನೋ. 


ಮರ ಇದೆ (ಕೂ). [ಹಿಂ ಮರಾ. ತೋತಾ - ಗಿಣಿ) ತೋಪಿ “ಟೋಪಿ” ನೋ. 
ತೋತಾಯ (ನಾ). ೧. ಕೃತ್ರಿವಂ ದಾಖಲೆ ಮೊದಲಾದಂವನ್ನು | | ತೋಪು, ತೋಹು, (ನಾ). ಮರಗಳ ಗುಂಪು,-ಸಮೂಹ: ಇಂತು 
ಹುಟ್ಟಿಸುವಿಕೆ. ೨. ಮೋಸಗಾರ ; ಡಾಂಭಿಕ. ೩. ಖೋಟಾ ಮನಂಗೊಳಿಪ ಮಾವಿನ ತೋಪಂ ಕಂಡು ಪೊಂಗಿ ಪೊಆ್‌ಯೇಟ್‌ ಮೆಲ್ಲ 
ವಾರಸುದಾರ : (೪). [ “ಮರಾ. ಶೋತಯಾ. / ಹಿಂ. ತೋತ] |6| ನೆಟ್ತಿಂದಾ ವನಮನಾಶ್ರಯಿಸಿಕೊಂಡಾನನಂತಕಾಲವಿರಲ್‌ (ಉದ್ಭ, 
ತೋತ್ತರ (ನಾ). ಸ್ತೋತ್ರ ; ಸ್ರತಿಸಂವಿಕೆ : ಶಚಿಪತಿಯು ಎತ್ತು ಹತ್ತುವ ೬-೧೩ ವ); ಗಂಧರ್ವಸುಭಟರಿಗೆ ಕುರುಪತಿಯ ಸುಭಟರಿಗೆ ತೊಡಕಿತು 
ಕೃತ್ತಿವಾಸನ ತೋತ್ತರವ ಮಾಡುತ್ತ ಮಾನವ ತೆತ್ತಿ ಮಸ್ತಕವನ್ನು ತೋಟಿ ತೋಪಿನಲಿ (ಕುವ್ಮಾಅ. ೧೮-೨೯) ) ತಾಪವನು ಹಿಂಗಿಸುವಶೋಕೆಯ 
`ಪಾದಕೆ ಸತತ ಮಣಿಸುವನು (ಪಾರ್ವಪ. ೨-೮೦). ತೋಪಿನಲಿ ಸರಮೆ ತ್ರಿಜಟೆಯರ ಕಂಪಿನಿಂದಿರಿಸಿದನು ತೊರವೆಯ 
[ <ಎಸಂ. ಸ್ತೋತ್ರ. /ತಮಿ. ತೋತ್ತಿರ; ತುಳು. ತೋತ್ರ 7 ರಾಯನಂಗನೆಯ (ತೊರರಾ. ೩-೧೦-೪೪); ನರಸರಾಜನೂ ಶ್ರೀ 
ತೋತ್ರ (ನಾ). ಆನೆ, ಕಂದಂರೆ, ಎತ್ತೂ ಮೊದಲಾದ ಪ್ರಾಣಿಗಳನ್ನು |8| ಪರಮೇಶ್ವರ ಪ್ರೀತಿಯಾಗಿ . . . ಬಾವಿಯನೂ ಆಗುಸಿ ಮಾವಿನ 
ನಡೆಸಲೂ ತಿವಿಯಂವ ಸಾಧನ; ತಿವಿಗೋಲಂ : “ಪ್ರತೋದ , ತೋಪನು ಯಿಕ್ಕಿಸ್ತನು (ಸಇಇಇ. 1%-11, ೪೭೭-೨೩ ; 25090); ಆ 
ಪ್ರಾಜನಂ, ತೋತ್ರಂ-೩ ಮುಳುಹುಗೋಲ್‌” (ಹಲಾಯು. ೯೪-೪೨೨) ; ಪಶಿವ್ರತೆಯಪ್ಪ ಖಗಿಯೂ ತೋಪಿನಲಿ ಪತಿಯೊಡನೆ ಸಂಗಿಸಿ... ಗರ್ಭ 
“ತೋತ್ರಂ, ವೈಣುಕಂ-ಆನೆಯನ್ನು ತಿವಿದು ಶಿಕ್ಷಿಸುವ ಬಿದುರಿನ ಕೋಲಿನ ಧರಿಸಿ (ನಿಧಾಗ. ೧೫-೧೩-೩೪) ; ಇಂದ್ರನ ತೋಳ್ಗಳಂದೊಪ್ಪಿದವುಯೆಳ 
ಹೆಸರು” (ಸಿದ್ಧಾಂತಿ. ೨೧೩) ; ಧೈರ್ಯದೈರಾವತಂ ಹೋರಾಡುತಿರ್ಪುದಂ ನೀರ್ವೊತ್ತ ತೆಂಗಿನ ತೋಪುಗಳ ತೆಅದಿ (ಸಾಳ್ಮಭಾ, ೩೩-೬೦) ; ಮಾವಿನ 
ಕಾಣುತೆ ಗುರು ವಸಿಷ್ಠನಾಡಿದನ್‌ ಮಾವುತಂ ತೋತ್ರದಿ ತಿವಿಯುವಂತೆ | 385] ಮರಗಳಂ ಹಾಕಿ ತೋಪು ಮಾಡಿ ಯಾವ ಪುರುಷನು ಸಲಹುವನೊ ಆ 
(ಶ್ರೀರಾಮಾ. ೧೭೦-೪೮೬). [ಸಂ.7 ಪುರುಷನು . . , ಸದ್ಗತಿಯನೈದಿ ಸಂತೋಷಪಡುವನು (ಸೌಗೆಂಿ. 
ತೋದ್ಮ "ತೋ' ಪರಾ. ೪೨೪-೧೫) ; ಖಗಗಳುಲಿವ ವಿವಿಧ ಸ್ವನದ ಮೇಳ ತೋಪ ತುಂಬಿದೆ 
ತೋದ್ಕ (ನಾ). ೧. ದನ, ಕರು, ಕುದುರೆ ಮುಂತಾದುವುಗಳನ್ನು (ಮಾಂದಳಿ. ೯-೧೬). ತೋಹು: ಮನೆ ನೆರೆಯೊಳಿವೆ ತೋಹುಗಳು 
ಹೊಡೆದಂ ಕೊಂಡು ಹೋಗಂವಿಕೆ,-ನಡೆಸಿಕೊಂಡು ಹೋಗಂವಿಕೆ. ವಿವಿಧವೃಕ್ಷಗಳು ಸ್ಥಿರ ಜೀವನಕೆ ಹಸುರುಗುಡಿಯನೆತ್ತಿ (ಛ8ರಂಗೆ. ೬೩). 
೨. ನೋವು ; ಯಾತನೆ: ಅಂಬುಧಿಸಂಗಸಂಜನಿತಶಂಬರನಿರ್ಭರಗರ್ಭೆ | 4 [ ದೇ. ೫ ತಮಿ. ಮಲ. ತೋಪ್ಪ ; ತುಳು. ತೆಲು. ಶೋಪು] 


ಬಂದು ಕಾದಂಬಿನಿ ತತ್ಪ_)ಸೂತಿಸವಂಯಂ ಬರೆ...ನರಲ್ವ ರಾವದಂತೇಂ ತೋಪು "ತೋರ್ಪು' ನೋ. 

ಬಗೆಗೊಂಡುದೋ ಗುಡುಗು ಸೂತಿಮರುತ್ಯೃತತೋದದೇಳ್ಗೆಯಿಂ ತೋಪು, ಟೋಪ್ಲು, ತೋಫು (ನಾ). ೧. ಗಂಂಡಂ ಇಟ್ಟು ಹೊಡೆ 

(ರಾಜರೇ. 6-೦0೩). [ಸಂ.] ಯಣವ ಸಾಧನ; ಫಿರಂಗಿ: ಕರಮೆಸೆವ ಕಾವಿ ಮಂಜಟಿಗೆ ತೋಪು 
ತೋದನ (ನಾ). ೧. ಹೊಡೆತ; ಬಡಿತ: (8). ೨. 2 ತೋತ್ರ: ಗಳಿಂದೆ. ಭರದಿ ಬಾಸಣಿಸೆಸೆವ ಬಲ್ಲಾಳದಟ್ಟಿಯೊಳಗುರುಮೋದದಿಂ 

“ಪ್ರಾಜನಂ, ತೋದನಂ, ತೋತ್ರಂ-೩ ತಿವಿಗೋಲಂ” (ಸಿದ್ಧಾಂತಿ. ೨೩೮). | 48 ಬರ್ಪವರ್‌ ಕೆಲರ್‌ (ಅಕಾಶ. ೪-3೩) ; ತೋಪು ತುಬಾಕಿಗಳು ಇಲ್ಲದಾಗ 

೩ ತೀವ್ರವಾದ ನೋವು, ಯಾತನೆ, ವೇದನೆ. (ಸಂ.] ಕಾಳಗದಲ್ಲಿ ಆನೆಗಳನ್ನು ಉಪಯೋಗಿಸುತ್ತಿದ್ದರು (ಮುಂಬಯಿ. ೪-೨೩) ; 


ತೋಪುಖಾನಿ 


ತೋಪು ತಂಬಾಕಿ, ಕುರುಳಿ ಪಿಸ್ತುಲಬಾಕ ಸಹಿತ ನಡುವಿನಾಗ (ಕನ್ಮಕಾ: 
೮6). ಟೋಪ್ಪು: ೧. ಸಮ್ಮೋಹದಿಂದೊಪ್ಪಿಸುತೆ ಗುರುಪಾದಕಂ 
ಜನಪನಾಗಳ್‌ ಟೋಪುಗಳನುಡಾವಿಸಿದ ಬಳಿಕನುನಯಂ ಚರಗಣದ 
ತಿಂಥಿಣಿಗೆ (ಮಹಾವಿ. 33-೮೨). ತೋಫು: ೧. ಕೆಲವು ಜಹಜಿನಲ್ಲಿ ಎಪ್ಪತ್ತೆ 
ರಡು ತೋಫು ಇತ್ತು (ರಾಜೇಂದ್ರ. ೧೧೫) ; ನಾಡ ಸಂರಕ್ಷಣೆಗೆ ತೋಫಘು 
ಇರದಿರಲು ನಾಡಿಗೊಂದಿರಬೇಕು ಬಯ್ಯುವಾ ಮಂದುಕೆ (ನಿರಾಥ. ೧೭೯-೨). 
೨. ಗೌರವಕ್ಕೋಸ್ಕರವಾಗಿ ಫಿರಂಗಿಯನ್ನು ಹೊಡೆಯಂವುದು,- 
ಹಾರಿಸುವುದಂ; ಫಿರಂಗಿ ಮರ್ಯಾದೆ : ಖಾವಂದರಿಗೆ ಕ್ರಮವಾಗಿ 
ತೋಫು ಮುಂತಾದ ಮರ್ಯಾದೆಗಳು ನಡೆದುವು (ಮಹಾವಂ. 11, ೪೩). 
[ «ಹಿಂ ತೋಪ್‌; ತುರ್ಕೀ, ಮರಾ. ತೋಫ್‌ ) 

ತೋಪುಖಾನಿ "ತೋಫಖಾನೆ' ನೋ. 

ತೋಪೊಳೆ (ಕ್ರಿ). ಚೆನ್ನಾಗಿ ಹೊಳಿ,-ವಿಂರುಗು (?) : ತಾರಾಪತಿಯು 
£ ಯ] ಸುತೆಯು ತನ್ನಣುಗಂಗೆ ಶ್ರೀಫಲಪಯೋಧರಂಗಳನು ಪಾನಂಗೈಸಿ 
ತೈಲವುಂ ಪೂಸಿಯೆರೆದು ತೋಪೊಳೆವ ಪೊಂದೊಟ್ಟಿಲೊಳಗಿಟ್ಟು ... 
ಸಲಹುತಿರ್ದಳು (ನವಮೋ. ೧೫-೪೭). [ ಆತೋಯು + ಪೊಳ್ಳೆ;] 

ತೋಫಖಾನೆ, ತೋಪುಖಾನಿ (ನಾ). ಮದ್ದೂಗಂಂಡಂಗಳ 
ಸಂಗ್ರಹಾಲಯ,-ಗೋದಾವಂಂ : ಜಪಾನಿಗಳಿಂದ ತೋಫಖಾನೆಯ 
ಗುಂಡುಗಳು ಹಾರಹತ್ತಿದ್ದುವು (ಪ್ರಣಸ. ೭೪). ತೋಪುಖಾನಿ: ತೋಪು 


ಖಾನಿ ಸನ್ನಾಹತಂತ್ರ ಪ್ರಯೋಗಮುಖದಿಂ ಫೌಜಂ ಮೆದೆಗೆಡೆಹಿ 
(ಕೆಳೆಸ್ಕ ೮-೧೦), 
[ «ಮರಾ. ತೋಫ್‌ ಖಾನಾ: ಹಿಂ. ತೋಪ್‌ಖಾನಾ ; ಪಾರ. 
ತೋಪ್‌ಖಾನಹ್‌] 


ತೋಪು "ತೋಪ' ನೋ. 

ತೋಬಡ “ತೋಪಡ್ಕ' ನೋ. 

ತೋಬರ "ತೋಬರಿ' ನೋ. 

ತೋಬರಿ, ತೋಪಡ್ಕ, ತೋಬರ (ನಾ). ಕುದಂರೆಯಂ ಬಾಯಿಗೆ ಕಟ್ಟವ 
ಕಡಲೆಯಂ ಅಥವಾ ಹುರುಳಿಯ ಚೀಲ ; ಮುಖ ಚೀಲ : ಡೋರರು 

. ತೊಗಲಿನ ಬುದ್ದಲಿ, ಕುದುರೆಯ ತೋಬರಿ, ಲಗಾಮು, ಜೀನು 
ಮುಂತಾದ ತೊಗಲಿನ ಸಾಮಾನುಗಳನ್ನು ಮಾಡುವರು (ಕಛಾಗೆ. 3೧೯) ; 
ತೋಬರಿಯಲ್ಲಿ ಕಡಲೆಯನ್ನು ಹಾಕಿ ಆ ತೋಬರಿಯನ್ನು ಕುದುರೆಗೆ 
ತೋರಿಸಿ ಅದನ್ನು ಹಿಡಕೊಂಡದ್ದು ಅವನಿಗೆ ನೆನಪಾಯಿತು 
(ಮುಂಬಯಿ. 9-60). ತೋಪಡ್ಕ : ಕೂಸಪ್ಪ... ಹುರುಳಿ ಇಸುಗೊಂಡ. 
ತೋಪಡದ ಚೀಲಕ್ಕೆ ತುಂಬಿ ಇಟ್ಟುಗೊಂಡ (ದಿನಾರಿ. ೩೮). ತೋಬರ :(8). 
[ *-ಪಾರ. ತೋಬರಾ, ತುಬರಾ; ಹಿಂ. ತೋಬಡಾ; 
ಮರಾ, ತೋಬ್ರಾ, _ಶೋಬರಾ) 

ತೋಮ (ನಾ). ಗುಂಪು ; ಸಮೂಹ; ನೆರವಿ: “ಸ್ತೋಮ - ತೋಮ” 
(ಕಮದ, ೨೭೨ ಪ್ರಯೋ) ; “ಬಂಬಲ್‌*, ತುಜಟುಗಲ್‌ . . . ತೋಮಂ, 
ತೆಮ್ಮಲ್‌, ಗುವ್ಮಿ, ಗೊಂದಣಿ (ಉಂದಲ್‌) - ಈ ೪೦ ಸಮೂಹಂ” 
(ಕರಸಾ, ೩೬_೨೨3), [ “ಸಂ. ಸ್ತೋಮ) 

ತೋಮರ (ನಾ). ೧. ತುದಿಯಲ್ಲಿ ಮೊನಚಾಗಿರುವ ಈಟಿಯಂತಹ 
ಒಂದಂ ಬಗೆಯಂ ಆಯಂಧ : “ತೋಮರ ಪಿಂಡಿವಾಳ ಪಟ್ಟಿಶ... 
ಕೈದುಗಳ ಭೇದಮಕ್ಕುಂ” (ಮಂಗಂ3. ೮೮-೩೮); ಶಕ್ತಿ ತೋಮರ ಮುಸಲ 

. ವಿವಿಧಾಯುಧೆಂಗಳೊಳಮತಿಪ್ರವೀಣನುಂ (ಪಂಪಭಾ. ೨-೩೪ ವ); 

ನಾಳಿಯ ಕೋಲ್‌ ಜವನಾಳಿವೆಂಬಿನಂ ಕವಿದುವು ತೋಮರಂ ಜವನ 
ಡಾಮರವಾದುವು (ಪಂರಾಮಾ. ೧೩-೬೦) ; ಶಶಿಕಾಂತದ ಶಿಲಾತಳದೆೊಳ್‌ 
ಪೊರಳುತಿರ್ಪ ಪರವೆಗೆ ಅಶೋಕೆ ಸಶೋಕೆ ಮಾಮರಂ ತೋಮರಂ 


೩೭೦೬ 


ತೋಯುಕುಂಭ 


ಬೆಳ್ಚಿಂಗಳು ಬಿಳಿಯಿಂಗಳಂ (ನಂಬಿರ. ೧೬-೨೩) ; ಆ ಮಹಾಸಂಗ್ರಾಮ 
ಮುಖದಲಿ ತೋಮರದ ಕಾಣಿಕೆಗಳಲಿ ಸುಪ್ರೇಮವನು ಬೆಸಸುವುದು 
ದುರಿಯೋಧನನ ಮತವೆಂದ (ಕುವ್ಮಾಉ. ೧೧-೪); ಆ ಮರುತ್ತನ 
ಯಜ್ಞ ಕೈತಂದಾ ಮರುದ್ದಣ ಮುನಿಗಣಂಗಳ ತೋಮರದ ತೋಟಿಯಲಿ 
6 ಕೆದಟ್‌ತು ಕದನಕೇಳಿಯಲಿ (ತರರಾ. ೧-೮-೩೮); ಕುಂತ ತೋಮರ ಖಡ್ಗ 
ಸುರಗಿ ಭಲ್ಲಿಹಗಳ ಕಾಂತಿ ಮುಸುಕೆ ಚೌದೆಸೆಯ (ಕಂನವಿ. ೦೫-೨೧) ; 
ಹೆರರ ಕೊಲ್ಲಲು ಕತ್ತಿ ಪರಶು ತೋಮರ ಬೇಕು (ಪಾಂಡಜ. ೪೧-೫). ೨. 
ತುದಿಯಲ್ಲಿ ಅರ್ಧಚಂದ್ರಾಕೃತಿಯಲ್ಲಿರಂವ ಒಂದಂ ಬಗೆಯ 
ಬಾಣ: ಕಿರಣತೋಮರದಕ್ಷಿಣೋರುಸ್ತುರಣತಿಮಿರ ಮೃಗೀಕದಂಬಕ ತರಣಿ 
ನೂಕಿದನುದಯಶೈಲಕೆ ರತುನಮಯ ರಥವ (ಕುವ್ಮಾಕ. ೮-೧೫) ; 
ಮೂದಲಿಸಿ ಖಳನಿಟ್ಟನಿಪ್ಪತ್ತೈದು ತೋಮರಗಳಲಿ ಜೀವವಕಾಯ್ದೂಕೊಳ್ಳಿ 
ನುತ (ನಿಧಾಗ. ೧೦-೬೯-೩೮). ೩. ಲೋಹದ ಗದೆ. ಐ ಈ ಆಯುಧದ 
ಆಕಾರವಿಷಯದಲ್ಲಿ ಭಿನ್ನಾಭಿಪ್ರಾಯವಿದೆ ೪. [ಛಂದ] ಒಂದಂ 
ವಿಧವಾದ ರಗಳೆ: ವೃತ್ತಜಾತಿ ಸಮುಚ್ಚಯದಲ್ಲಿ ಅಸಿ, ಅಶಿನಿ, ತೋಮರ 
. . ೬ ಕ್ಷಂರಪ್ರ ಇತ್ಕಾದಿ ಆಯುಧಗಳ ಹೆಸರುಗಳು ಪಂಚಮಾತ್ರಾಗಣ 
ನಿರ್ದೇಶಕ್ಕಾಗಿ ಪ್ರಯೋಗವಾಗಿವೆ ಆದ್ದರಿಂದ " ತೋಮರ `' 
ಎಂದರೆ ಪಂಚ ಮಾತ್ರಾಗಣವೆಂದು ಸ್ಪಷ್ಟ (ಛಂದೋವಿ. ಪರಿ. ೨). 
"ತೋಮವಂರರಗಳೆ' ಪರಾ. [ ಸಂ. ] 
ತೋಮರರಗಳೆ (ನಾ). [ಛಂದ] ರಗಳೆಯಂ ಭೇದಗಳಲ್ಲಿ ಒಂದಂ; ಲಲಿತ 
ಬರಗಳೆ ಪ್ರತಿಪಾದದಲ್ಲಿಯೂ ಐದು ಮಾತ್ರೆಯನಾಲಲ್ಕ ಗಣಗಳು . 
ಇರುವ ರಗಳೆ:ತೋಮರರಗಳಿ-ಶ್ರೀ ಮದರುಹಚ್ಚರಣ ಸರಸಿರುಹಭೃಂಗನಂ 
ಭೂಮಿ ಕೀರ್ತ್ರ್ತಿಸೆ ನೆಗಳ್ದ ಗುಣಗಣೋತ್ತುಂಗನಂ (ಸೌ. Xi, 
೧೧೭-೧೬ ; 1085) ; ತೋಮರರಗಳೆಯೆಂದರೆ ಪಂಚಕಲದ ಗಣಗಳಿಂದ 
ರಚಿತವಾದ ರಗಳೆಯೆಂದು ಅರ್ಥ , . . ಇಂದ್ರಕೀರ್ತಿಯನ್ನು ವರ್ಣಿಸುವ 
ಪದ್ಯಗಳು ಲಲಿತರಗಳೆಯಲ್ಲಿದ್ದು ಅಲ್ಲಿ ಅವುಗಳನ್ನು :/ತೋಮರರಗಳಿ' 
ಎಂದು ಹೆಸರಿಸಲಾಗಿದೆ (ಛಳಂದೋವಿ. ಪರಿ. ೨). [ ತೋಮರ 4 ರಗಳೆ] 
ತೋಮಾಲೆ (ನಾ). ದೊಡ್ಡಹಾರ : ಆಜ್ಞಾಧಾರಕರಾಗಿಯಿರುವ ಮಠದ 
ಬ್ಯಾಂಹ್ಮರುಗೆ ಮೊದಲು ತೀರ್ಥ ತೋಮಾಲೆ ಮೊದಲಾದ ಸಕಲ ಮರಿ 
ಯಾದೆಗಳನ್ನು ನಡಸುವದು (ಮೈಆರಿ. ೧೯೩೮, ೦೯-೦೧ ; 1811) ; ಪಂಡಿತ 
ಪೆರುಮಲೆಯವರು ಅನಂತರ ಮಗಳ ಕೈಗೆ ನವಮಲ್ಲಿಕಾ ತೋಮಾಲೆಯನ್ನು 
[ ಆತೋರ + ಮಾಲೆ) 


10 


20 


30 
ಕೊಟ್ಟರು (ಶಾಂತಲಾ. ೧೦೯). 

ತೋಮೆ "ತೊಂಬೆ' ನೋ. 

ತೋಯ್ದ, “ತೊವ್ವೆ” ನೋ. 

ತೋಯ್ತ, (ನಾ). ೧. ನೀರು; ಉದಕ ; ಜಲ: “ಸಲಿಲಂ ಜೀವನಮಂಬು 
ತೋಯಮುದಕಂ” (ವಸ್ತುಕೋ. ೨೨-೧); ಎನ್ನ ಮಾತಿಂಗೆಲೆ ಕೌಂತೇಯ 
ಮಜುಮಾತನಿತ್ತು ಮದೀಯ ಸರೋವರದ ತೋಯಮಂ ಕುಡಿ (ಪಂಪಥಾ. 
6-೩0) ; ಚೆತುಃಕೋಣಕಳಶಭರಿತತೋಯದಿನಭಿಷೇಕಂಗೆಯ್ದು (ಅಜಪು. 
೪-೭೦ ವ) ; ಕಾಶಿಯ ನದೀತೋಯಂಗಳಂ ಮಂಗಳೋತ್ಸವದಿಂ ಭೂವರ 
ವೃಂದಮಂ ನಿಲಿಸಿ ಸಾಲ್ಲೊಂಬಂತುಟೋರೋರ್ವಟ್‌ದವನಂದೈದಿಸಿದಂ 
ಸುವರ್ಣಘಟದಿಂ (ರಾಜರೀ. ೩-೩೧); ಶೀತಲಸುಗಂಧಮಯ , . , 
ವಿಮಲತೋಯವಮಿದು (ಶ್ರೀರಾಮಾ. ೧೬೭-೪೨೨). ಪೌ. [ಛಂದ] ಒಂದಂ 
ಅಕ್ಷರಗಣ ; ಯಗಣ (ಲ- -) : ಗುರು ಮೂಜಕಾಗಿರೆ ಧಾತ್ರಿ ಮುಂತೆರಡು 
ಬಿಣ್ಣಿಂ ತೋಯಂ (ಛಂದೋಂಬು. ೧-೩೮). [ಸಂ.] 

ತೋಯಕುಂಭ (ನಾ). ನೀರಿನ ಕೊಡ,-ಕಳಶ : ದೇವಮಹೀರುಹವುಜ 
ದೊಳಂ ದೇವಾಪಗಾತೋಯಕುಂಭದೊಳಂ ದೇವವರಂ ಸ್ತವಂಗೆಯೆ 
(ಜಗವಿ. ೩-೧೭). [ ತೋಯ್ಕ + ಕುಂಭ) 


86 


40 


48 


ತೋಯಜ 


ತೋಯಜ (ಗಂ). ೧. ನೀರಿನಲ್ಲಿ ಹಂಟ್ಟಿದ. (ನಾ). ೨. ಕಮಲ; 
ತಾವರೆ: ಸುಭಟರ ಚರಣತೋಯಜದ ಘಾತದಿಂ ಕೆಂಧೂಳಿ ಮಸಗೆ 
(ಥಾವಜಿಂ. ೫-೧೮) ; ತೋಯಜವೆಂಬ ಪುಷ್ಪದ ಪೆಸರವರೊಳು .. 
ಇರೆಸು ಕಂಡ್ಕ ಎನ್ನನು (ಕನಕ. ೦೩೦-೨). [0.7 

ತೋಯಜಗರ್ಭ (ನಾ). ೧. ಕಮಲದ ಒಳಭಾಗ : ಎಲೆ ಮಧುವುತ 
ನೀನದ ಸೋಂಕೆ ನಿನ್ನ ಕೇಳ್‌ ತೋಯಜಗರ್ಭಮೆಂದೆನಿಪ ಬಂಧನಮಂದಿರ 
ಕಿಂದು ಸೇರಿಪೆಂ (ಕಾಳುಂತ.೯೧-೧೨೧). ೨. ಕಮಲದಲ್ಲಿ ಜನ್ಮತಾಳಿದವನು; 
ಬ ಹ್ಮ ; ತೋಯಜಗರ್ಭನಾದಿಮುನಿಮುಖ್ಯಮತಪ್ರುಕಟೀಕೃತಾಖಳಾ 
ಮ್ನಾಯಂ . . . ಒಲ್ಲು ದೀರ್ಫಾಯುಮನೀಗೆ (ಪಂಠತಂ. ೧-೯). 

[ ತೋಯಜ + ಗರ್ಭ] 

ತೋಯಜನಾಭ (ನಾ). ಹೊಕ್ಕುಳಲ್ಲಿ ತಾವರೆಯನ್ನುಳ್ಳವನು; ವಿಷ್ಣು: 
ತೋಯಜನಾಭನನಂತಸಹಾಯಂ ನಲಿದಿಂತು ವತ್ಸಕುಲಮಂ ಕಾದಂ 
(ಗವಿ. ೩-೭೮). . [ ಸಂ. (ತೋಯ ಬಜ 4 ನಾಭಿ *.-)) 

ತೋಯಜಪ್ರಭವ (ನಾ). ಎ ತೋಯಜಗರ್ಭವಿ : ಅಂಬುಜಾಂಬಕ 
ತೋಯಜಪ್ರಭವರು ಸುಧಾಶನನಾಯಕಾದಿ ದಿಶಾಧಿಪರು . .. ಬಂದರೀಶ 
ನನೋಲೈಸಲೆಂದು (ಬಸಪು. ೧-೪೧). [ ತೋಯಜ + ಪ್ರಭವ) 

ತೋಯಜಭವ (ನಾ). ಎ ತೋಯಜಗರ್ಭ ೨. ([ಸಂ.) 

ತೋಯಜಮಿತ್ರ (ನಾ). ತಾವರೆಯ ಸ್ನೇಹಿತ; ಸೂರ್ಯ: 
ಮತ್ತಮಾ ಗ್ರೀಷ್ಮಕಾಲದೊಳ್‌ ತೋಯಜಮಿತ್ರನೇಟಕ್ಸಿವಡೆದೆೊಪ್ಪಿರೆ 
(ಉದ್ಯಟ. ೯-೮೭). [ತೋಯಜ + ಮಿತ್ರ] 

'ತೋಯಜಪಂಡ (ನಾ). ೧. ತಾವರೆಗಳ ಸಮೂಹ. ೨. ತಾವರೆಗಳ 
ಗುಂಪನ್ನುಳ್ಳುದು;ಸರೋವರ: ತೋಯಜಷಂಡಮನಿದನಾನಾಯತಿಯಿಂ 
ಕಾವೆನೆನ್ನ ಮಾತಿಂಗೆಲೆ ಕೌಂತೇಯ ಮಜುಮಾತನಿತ್ತು ಮದೀಯ ಸರೋ 
ವರದ ತೋಯಮಂ ಕುಡಿ (ಪಂಪಥಾ. 6-೩೯). [ ತೋಯಜ + ಷಂಡ] 

ತೋಯಜಾಕರ (ನಾ). ಕಮಲಗಳಿರುವ ಸರೋವರ ; ಕಮಲಾಕರ : 
ತೋಯಜಾಕರದಂತೆ ಪದ್ಮಾಲಯಂ ಶಿವನ ಕಾಯದಂದದೆ ಸರ್ವಮಂಗಳಾ 
ಲಂಕೃತಂ ಕಂಯಜನ ಪಿತನಂತನಂತಮಣಿರಂಜಿತದೊಳರಮನೆ ಎರಾಜಿ 
ಸಿದುದು (ಜಿಬಫು. ೫-8೩). [ ತೋಯಜ + ಆಕರ್ಯ) 

ತೋಯಜಾಕ್ಷ (ನಾ). ಕಮಲದಂತೆ ಕಣ್ಣುಳ್ಳವನು : ಏಷ್ಟು ; ಅಂತವುರ 
ಮಾವಳ್ಳಿ ವನಮಾಲಿಕಾಲಂಕೃತಂ ತೋಯಜಾಕ್ಷವಕ್ಷಸ್ಥಲಂ . ಆ 
ಲಕ್ಷ್ಮೀದೇವಿ ಸಂತತಮುಮೆನ್ನೊಳ್ಳುಧಾದೃಷ್ಟಿಯಂತಿಹೆ ಕಟಾಕ್ಷವೃಷ್ಟಿಯ 
ಸುರಿಸಲಿ (ಕೇಷಕಾ. ೧-೪). [ಸಂ. (ತೋಯಜ + ಅಕ್ಷಿ + -)] 

ತೋಯಜಾನನೆ (ನಾ). ಕವಂಲದಂತೆ ವಂಖವುಳ್ಳವಳಂ; ಕಮಲಮುಖಿ: 
'ಜೀಯ ನಿಮಗಂ ನಿನ್ನೆ ನಮಿಸಿದ ತೋಯಜಾನನೆ ಇಂದು ಮರಣಂಗೆಯ್ದ ೪ 
(ಬಸಪು. ೩೨-೪೨). ([ ಸಂ. ತೋಯಜಾನನಾ (ತೋಯಜ-. ಆನನ + -)] 

ತೋಯಜಾರಿ (ನಾ). ಕಮಲಕ್ಕೆ ಶತಂ್ರವಾದವನು ; ಚಂದ್ರ. 
[ ತೋಯಜ + ಅರ್ಕಿ) 

ತೋಯದ (ನಾ). ನೀರನ್ನು ನೀಡುವುದು; ಮೋಡ; ಮುಗಿಲು: 
ನಡೆದನಾ ದೈಕ್ಕೇಶ್ವರಂ, ದಿವಂಗತ ಸಂತನ ಸತಿಯ ಶೋಕಾಗ್ನಿಯಂ ತವಿಪ 
ಪೆರ್ಮಳೆಗಳಂ ಕರೆಯುವ ಮನೋನಿಶ್ಚಯದ ತೋಯದಂಗಳಂ 
ಪೊತ್ತುಯ್ವ ಕಾರ್ಗಾಳಿಯೋಲ್‌ (ಶ್ರೀರಾಮಾ. ೭೩೯-೧೫೧). [ಸಂ.] 

ತೋಯಧಿ (ನಾ). ಕಡಲಂ; ಸಮುದ್ರ: “ರತ್ನಾಕರಃ . . . ತೋಯಧಿಃ 

° ಸಮುದ್ರಃ - ಈ ೧೨ ಸಮುದ್ರಂ” (ಹರಾಯು. ೧೦೭-೩೦) ; 
ಆಯುಂ ಶ್ರೀಯುಂ . . . ನೃಪತಿ ನಿನಗೆ ನಿಜಸಂತತಿಯುಂ ನ್ಯಾಯದೆ 
ಪೆರ್ಚುವುದಕ್ಕೀ ತೋಯಧಿ ಧರ[ಣೀಧ]ರಾಧರ ಸ್ಥಿತಿವರೆಗಂ (ವಿರಾ. 
4-30೭) ; ಶ್ರೀಯನರಾತಿಬಳಾಸೃಕ್ತೋಯಧಿಯೊಳ್‌ ಪಡೆವ ವೀರನು 


೩೭೦೭ 


15 


30 


86 


40 


46 


ತೋಯಿಲ 


ಅದರಿಗಳನಾಶ್ಮೀಯಪದಸ್ಸುರಿತನಖಚ್ಛಾಯೆಗಳೊಳ" ನಿಆ್‌ಸಿ ನಿಂದ 
ಗಂಡಂ ಹರಿಗಂ (ಪಂಪಭಾ. ೩-೧); ಶ್ರೀಯಂ ನಿಜಪಾದದ್ವಯ ತೋಯಧಿ 
ಯೊಳ್‌ ತಾಳ್ಗು (೨ಟೃ್ಮಮ. ೦-೧). [ಸಂ.] 
ತೋಯನಿಧಾನ (ನಾ). 2 ತೋಯಧಿ: ತೋಯನಿಧಾನಫೇನವಿಶದೋ 
ತ್ತಮವಸ್ತ್ರಮನುಟ್ಟು ಪುಷ್ಟಮಾಲಾಯುತೆಯಾಗಿ . . . ಪೊಜಮಟ್ಟಳ್‌ 
(ಪಂಶಠಂ. ೭೪-೫). [ತೋಯ್ಕ + ನಿಧಾನ] 
ತೋಯನಿಧಿ (ನಾ). ಎ ತೋಯಧಿ : ಶ್ರೀಯ ಚಾಮರದ (ಸುಟಕಗಳಂ)- 
ತಿಳಿಗೊಳಂಗಳಂ ತೋಯನಿಧಿಯ (ಪೆರ್ಗೆಆಕಯ)-ಏರಿಯ ಸುಟ್‌ಗಳೇ 
- * - ಪೋಲ್ವೆಯವಪ್ಪ ಮುಗಿಲಿಂದೆ ಮಟ್‌ . . . ಕಣ್‌ಗುಂ 
(ಅಟೃಮ. ೮-೧೨). [ ತೋಯ್ಕು 4 ನಿಧಿ] 
ತೋಯಪಾನ (ನಾ). ನೀರನ್ನು ಕುಡಿಯುವಿಕೆ ; ಜಲಪಾನ : ಬಾಯಿ 
ಗೇಳಿಸುತಿರ್ದ ನಾವ್‌ ತತ್ತೋಯಪಾನಕೆ ತಿರುಗಿ ಕಂಡೆವು ರಾಯನಂಛ್ರ 
ಗಳಾಣೆಯೆಂದರು ಶಬರರನಿಲಜಗೆ (ಕುವ್ಕಾಗ. ೪-೩೨). 
[ ತೋಯ್ಯ + ಪಾನ, ] 
ತೋಯಪಿಪ್ಪಲಿ (ನಾ). ನೀರಂ ಹಿಪ್ಪಲಿ [ತೋಯ್ಕ + ಪಿಪ್ಪಲಿ) 
ತೋಯಭೃತ್ತು (ನಾ). ನೀರನ್ನು ಧರಿಸಿರುವುದು ; ಮೋಡ: ಅಪೂರ್ವ 
ತೋಯಭ್ಯದ್ವಿಸರದೆ ವಾಃಕಣಂಗಳುಗುತಂದಪುವೆಂದೆ ಪೊಡರ್ಪುಗೆಯ್ದ್ಹು 
ಪೂರಿಸುವಳಿಪಿಂದೆ ಪುಷ್ಕರಮನೆತ್ತಿದುದಂದು ನಭಕ್ಕದೊಂದಿಭಂ (ಜಂದ್ರಪು. 
೯-೬೫). [ಸಂ. ತೋಯಭೃತ್‌) 
ತೋಯರಾಶಿ (ನಾ). ಜಲರಾಶಿ ; ಸಮುದ್ರ : ಮಂತ್ರಿವರ್ಗದುಜ್ವಲ 
ನವರತ್ನಭೂಷಣಕಿರೀಟಹೆಟದ್ರುಚಿಯಿಂದದೇಂ ಪಳಂಚಲೆದುದೊ ರಾಜ 
ರಾಜಸಭೆ ಕುಂಭಜನೀಂಟಿದ ತೋಯರಾಶಿಯಂ (ಪಂಂತಿಮಾ. ೬-೬೪). 
[ ತೋಯ್ಕು * ರಾಶಿ] 
ತೋಯರುಹ (ನಾ). -ತೋಯಜ ೨. "ತೋಯರಂಹನಾಭ' ಪರಾ. 
[ಸಂ.] 
ತೋಯರುಹನಾಭ (ನಾ). ಎ ತೋಯಂಜನಾಭ : ತೋಯರುಹನಂಭ 
ನೈಂದ್ರಾಗ್ನೇಯಾಂತಕಕೌಣಪಾಸ್ತ್ರತತಿಯಿಂದಿಸೆ (ಜಗವಿ. ೦೨-೪೧). 
[ ಸಂ. (ತೋಯರುಹ + ನಾಭಿ -)) 
ತೋಯಾಕರ (ನು). ನೀರಿಗೆ ಆವಾನಿಸ್ಕಾ ನವಾದಂದು; ಜಲಾಶಯ ; 
ಸರೋವರ : ಪರಮಶ್ರೀಸಂತತಾವಾಸದೊಳಖಿಲಸುಖಸ್ವಚ್ಛಸಂಪನ್ನ 
ತೋಯಾಕರದೊಳ್‌ . . . ಸೌಂದರಕೇಲೀಹಂಸನಾದಂ (ಅದಿಪು. ೧೬-೭೫). 
[ತೋಯ್ಯ * ಆಕರ್ಯ) 
ತೋಯಾಧೀಶ (ನಾ). ನೀರಿಗೆ ಒಡೆಯನಾದವನಂ ; ಜಲಾಧಿಪತಿ ; 
ವರುಣ : ಪವಮಾನಂ ದಹನಂ ವಾಸವ ತೋಯಾಧೀಶರೆಂಬಿವರ್‌ ಸಲೆ 
ರಾತ್ರಿಂದಿವಗಳೊಳೊಂದೊಂ(ದರೆ ?)ದುಂ ಜಾವವನಾಳ್ಕೆರ್‌ (ಲೋಕೋಪ. 
೪-೭೮). [ತೋಯ್ಕು * ಅಧೀಶ) 
ತೋಯಾಶಯ (ನಾ). ನೀರಿಗೆ ಆಶ್ರಯವಾದಂದಂ; ಜಲಾಶಯಂ ; 
ಕೆರೆ: “ಹ್ರದಃ, ತೋಯಾಶಯಃ - ಈ ೨ ಮಡು” (ಹಲಾಯು. ೦೧೦-೪೮); 
ಮಾರ್ಗಾನೇಕ ತೋಯಾಶಯಮನುರುರಜಂ ಪೀರೆ ದಾನಪ್ಪವಂ 
ಪೂರಿಸೆ ತೋಉ'ತ್ತೆತ್ತಮಾದಂ ಹರಣಭರಣಚಾತುರ್ಯಮಂ ಚಾತು 
ರಂಗಂ (ಜಂದ್ರಪು. ೧೦-೩೦). [ತೋಯ್ಕ * ಆಶಯ] 
ತೋಯಿ “ತೊವ್ವೆ” ನೋ. 
ತೋಯಿಲ (ನಾ). ಹೊಲಶಂನೀರು: ನಾಯಡಗು ನಕಕನಿಳಯಂ 
ಮಾಯೆಯ ಕಣಿ ಬಿಡದ ಜಿಗುಟು ಪಾಪದ ಪುಂಜಂ ತೋಯಿಲಕುಟಿ* 
ಪೊಲಗೆಅಕಿಯೆಂದಾಯತಿಯಿಂ ಬಗೆವರೂಟ್‌ ವರಾ ಸೂಳೆಯರಂ (ಪಗಾರ. 
3೯೯). "ತೋಕುಳಿ' ಪರಾ. [?] 
15 


ತೋಯಿಸು 


ತೋಯಿಸು, ತೊಯಿ:ಸಂ, ತೊಯ್ಯಿಸಂ, ತೊಯ್ದ (ಕ್ರಿ). ನೆನಸಂ ; 
ಒದ್ದೆಮಾಡು ; ತೇವವಾಗಿಸು : ರಸವಿಶೇಷದೊಳತಿವಿಮಲಸಿತವಸನ 
ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ ನಸುಗುಂದದಲೆ 
ಸರ್ವತ್ರ (ಜಗದಾ. ೨೨೪) ; ಒಂದೇ ಉಸುರಿನಲ್ಲಿ ಮಕ್ಕಳಂತೆ ಅಳುತ್ತಾ 
ಕಣ್ಣೀರಿನಿಂದ ನನ್ನ ಕಾಲು ತೋಯಿಸಿದ (ಪತಂಗ. ೧೮) ; ಅವನನ್ನು 
(ಆತ್ಮನನ್ನು) ಶಸ್ತ್ರಗಳು ಕತ್ತರಿಸಲಾಗುವುದಿಲ್ಲ. , . ಜಲವು ತೋಯಿಸ 
ಲಾಗುವುದಿಲ್ಲ (ಅನಾಸ. ೭) ; ಸಾರಕವೆಂದು ಈ ತೌಡು ಉಪಯೋಗಿಸುವ 
ದಾದಲ್ಲಿ, ತೋಯಿಸಿ ಹಾಕಬೇಕು (ಗೋಗ್ರಾಸ. ೬೮). ತೊಯಿಸು ; 
ಓಕುಳಿಯ ನೀರನುಟಿ* ಸೂಸುವ ಕೋವಿದಜನಮಂ ನೂತ್ನಕಲಾಕೋವಿದೆ 
ಯರ್ತೊಯಿಸಿದರಮರ್ದ ಪರಿಮಳಜಲದಿಂ (ಉದ್ಯಟ. 6-೭೩) ; ಜೊಲ್ಲು 
ಆಹಾರವನ್ನು ತೊಯಿಸುತ್ತೆದೆ (ವಖಂಬಯಿ. ೪-೮೫). ತೊಯ್ಯಿಸು: 
ಮೇಘಜಲ ತೊಯ್ಕಿಸಿರೆ ತಳಿರುಗಳ (ಧೃನ್ಯಾಲೋ. ೬೭). ತೊಯ್ಸು : 
ಹರಿದು ಬಂದು ನನ್ನ ಮೈ ತೊಯ್ಸಲಿಂದೇ ನೀನಲ್ಲಿರುವೆ! (ಕಲ್ಲೋಲ. 
೧೪-೮). [ತೋ * -ಇಸ್ಫು) 

ತೋಯು "ತೋ' ನೋ. 

ತೋಯೆ "ತೊವೈ' ನೋ. 

ತೋಯೇಜ (ನಾ). ಎ ತೋಯಜ ೨. "ತೋಯೋಜಾಸನ' ಪರಾ. 

[ಸಂ.) 

ತೋಯೇಜಾಸನ (ನಾ). ಕಮಲವನ್ನು ಪೀಠವಾಗಿ ಉಳ್ಳವನು; 
ಬ್ರಹ್ಮ: ತೋಯೇಜಾಸನನಿಂದ್ರ ರುದ್ರ ಧನಧರ್‌ ಮುಂತಪ್ಪ ದೇವೇಶರುಂ 
ಶ್ರೀಯಂ ಬೀರುವ ನಿನ್ನ ಪಾದರಜಮಂ ಶೀರ್ಷಾಗ್ರದೊಳ್ಳೊತ್ತು 
(ಮೈಸೂಮೆ. ೨-೩೮). [ತೋಯೇಜ + ಆಸನ] 

ತೋಯೋದ್ದೇಶ (ನಾ). ಎ ತೋಯಾಶಯಂ : ಅಷ್ಟದಿಹ್ನಾಗರಾಜಿಗೆ 
ಮೆಯ್ಗರ್ಚಿ ಕೊಳಲ್ಕಜಂ ಸಮೆದ ತೋಯೋದ್ದೇಶಮೋ ಸಂದೆಯಂ- 
ಬಗೆಗಾದತ್ತೆನಿಸಿರ್ದುದೇಂ ಪಿರಿದೊ ವೈಶಂಪಾಯನಾಬ್ದಾಕರೆಂ (ಗದಾಯು. 
೬-೧೦). [ತೋಯ್ದ * ಉದ್ದೇಶ] 

ತೋಯೋದ್ಭವ (ನಾ). ನೀರಿನಲ್ಲಿ ಹಂಟ್ಟಿದುದಂ ; ಮಂತ್ತೂ, ರತ 
ಮೊದಲಾದುವು: ಬುಧಂ . . . ಶಶಿಗೇಹದೊಳ್‌ ನೆಲಸೆ ಬಂಧುದ್ದೇಷಿ 
ತೋಯೋದ್ಭವದ್ರವಿಣಂ (ಜಾತಕಿ. ೧೭-೨೪). [ ತೋಯ್ಯ * ಉದ್ಭವ) 

ತೋಯೌಕಸ (ನಾ). ನೀರಿನಲ್ಲಿ ಬದಂಕುವ ಪ್ರಾಣಿ; ಜಲಚರ: 
ಭೇಕ ಶುಕ್ತಿಕೆ.. . ಕಮಠ ಕಂಬು ಪ್ರಮುಖ ತೋಯೌಕಸಾಹ್ವಯ 
ದಿಂದೆ ರಾಜಿಸುತಿರ್ಪುದಂಬುನಿಧಿ (ಕಂಕದಾ. ೧-೩೦). [ಸಂ. ತೋಯಾೌಕಸ*) 

ತೋರ, ಥೋರ (ನಾ). ೧. ಗಾತ್ರವಾದಂದಂ; ದಪ್ಪವಾದಂದಂ ; 
ಸ್ಥೂಲವಾದುದು: ಕಾಯ್ದ ಕರ್ಬೊನ್ನ ನಿಡಿಯವುಂ ತೋರಮುಮಪ್ಪ 
ಕೀಲ್ಗಳಿಂದಂ ಮೆಯ್ಕೆಲ್ಲಮುಂ ನಿರಂತರಮುರ್ಚಿ ಪೋಗಿ ನೆಲನಂ ತಾಪಿನಂ 
ಕೀಲಿಟಿಯೆಪಟ್ಟ ಮೆಯ್ಕನೊಡೆಯನಾಗಿಯು೦ (ವಡ್ಮಾರಾ, ೫೦-೭); 
ಮಾನದ ಶೋರಿಹ ಆವಿಂಗೆ ಕೊಳಗದ ತೋರಿಹ ಕೆಚ್ಚಲು (ಅವಠಂ. 
೧೨-೪೮) ; ತೆಂಗಿನ ಕಾಯ ತೋರದ ಮೊಲೆವೊತ್ತ ಲತಾಂಗಿಯ . . 
ಚೆಂದುಟಿಯಿನಿದೆನೆಮೋಹತರಂಗಿಣಿವೇಳ್ವೆ (ಮೋಹಶ. ೧-೩೭ ; ತೋರ 
ವಾಗಿರುತಿಹುದು ಪರ್ವತ ಧಾರುಣಿಯನದು ಹರಹಿಕೊಂಡೇ ದೂರದೀ:ದಲಿ 
ನೋಡಿದಡೆ ಅಣುವಾಗಿ ಕಾಣಿಪುದು (ಜ್ಞಾನಸಿಂ. ೬-೨೦). 
೨. ಗಾತ್ರ; ಆಕಾರ: ತೋರದಲಿ ಕುಲಗಿರಿಯ ಸತ್ವದ ಸಾರದಲಿ 
ವಜ್ರವನು ದನಿಯಲಿ ಕಾರ ಬಜಸಿಡಿಲಂದವಿದನುಗಿದೊಂದು ಮಾಡಿದನು 
(ಕುಪ್ಶಾಭೀ. ೩-೧೮) ; ಕಣಿಕವನು ನಿಂಬೆಯ ಹಣ್ಣ ತೋರದುಂಡೆಯ 
ಮಾಡಿ (ಸೂಪಾ. ೧-೨೫); ಪಿರಿದಪ್ಪ ಕುಂಬಳಕಾಯ ತೋರದ ಮುತ್ತಿನಿರ 
ವಾಂತು ಮೆಜ್‌ವ ಕಾವ್ಯಗಳು ಇರಲು ನಾ ಪೇಳ್ವೆ ನೆಲ್ಲಿಯಕಾಯ ತೋರದ 


೩೭೦೮ 


15 


ತೋರಗಂಭ 


ವರಮುಶ್ತಿನಂತೀ ಕೃತಿಯ (ನಾಗಕು. ವಏೀಿಕಾಸಂಧಿ. ೫೯); ೩. ಹೆಚ್ಚಳ ; 
ಆಧಿಕ್ಕ : ಮುರಿದೆಲರೆತ್ತೆ ಮೆಯ್ದಿರಿದು ತೋರಮನಾಳ್ಹು ವೊದಟ್ಟು 
ನೀಳ್ದ ಪಂಕರುಹ ಪರಾಗಮುಂ ಜವದೆ ಮಂದರಮಾಗೆ ಸರೋವರಾಬ್ಧಿಯಂ 
ಸ್ಮರಸುರವಲ್ಲಭಂ ಪೊಸೆದು ಪುಟ್ಟಿಸುವಿಂದುಗಳೆಂದದಿಂ (ಲೀರಾವ-೧೩-೧೨೩); 
(ಗಂ). ೪. ದಪ್ಪವಾದ ; ಸ್ಥೂಲವಾದ ; ಗಾತ್ರವಾದ : ಹೆಣ್ಹರ 
ಸಮರದೊಳ್ಳುರಾರಿ ಮಾರನಾಗಿ ರಾಣಿ ವಾಸಭಣ್ಣಾರಮಂ 
ಪೆಚಿದು ತೋರ ಪಳಯಿಗೆ ಭಾಗಿತ್ತಿ ತೊಟ್‌ಬಡಗರೆನಾಡುವಿಷಯ 
ಅಪ್ಪೊಗಾಲ್ಲಾಮಗ್ರ್ರಾಮ ಸರ್ವ್ವಬಾದುಪರಿಹಾರಮಟ್ಯಟ್ಟುಗೊಟ್ಟಂ (ಎಳ. 
111, ನಂಜನ ೧೨೨-೧೬; 2667); ಓಪನೆಂ ಮಿಡುಕಲೀಯದೆ ಕಾಲ್ವಿಡಿದಟ್ರು 
ತೋರ ಕಣ್ಬನಿಗಳನಿಕ್ಕಿದಳ ತರಳಲೋಚನೆ ಸಂಕಲೆಯಿಕ್ಕಿದಂತೆಪೋಲ್‌ 
(ಪಂಪಭಾ. ೪-೯೭); ಅನುಭವಿಸಿದ ಕೋಟಲೆಗಳನಿನಿಸೆಂದೆಣಿಸಲೈ ಮೌಕ್ತಿಕಾ 
ಕ್ಷೂವಳಿಯಂ ವನಜದಳನಯನೆ ಸಮೆದಪಳೆನೆ ಸುರಿದುವು ತಅದೆ ತೋರ 
ಕಣ್ಬನಿದುಜುಗಲ್‌ (ಇಾರಂಉ. ೨೬೨. ೫. ದೊಡ್ಡದಾದ ; ಬೃಹತ್ತಾದ. 
"ತೋರಗದ', "ತೋರಗಲಂ' ಪರಾ. ೬. ಅತಿಶಯವಾದ; 
ಹೆಚ್ಚಾದ : ನೀರಧಿಯ ಪೀರುವವೊಲೈತಪ್ಪ ಮಾರುತಿಯ ನಿಟ್ಟಿಸುತ 
ನಕ್ರ ಕೂರ್ಮಂಗಳೆಲ್ಲ ತೋರಭಯದಿಂದೊಂದನೊಂದೊರಸಿ ವಿತಳಮಂ 
ಸಾರುತಿರಲು (ವಿಂಕಾರಾ. ೫-೧-೨೭). "ತೋರತೋಟಿ' ಪರಾ. 
ಥೋರ: ೧.ನೂಲೆಳೆಯ ಗಾತ್ರದ ಮರದಲ್ಲಿ ಬೆಟ್ಟದ ಥೋರದ -: ಕಾಯಿ 
ಫಲವಾಯಿತು (ಮೋಳಿಮಾ. ೧೯೨-೭೨೨). ೫. ಥೋರ ಕುಲಗಿರಿನಿಚಯಕಂ 
ಕುಲಿಶ ಕವಿವವೋಲ" (ತುಕಂಗ. ೬೪-೨೪). 
[ ಆಪ್ರಾ. ಥೋರ./ಮಠಾ. ಥೋರ,/ತುಳು. ತೋರ, ತೋರೋ ; 

ತೆಲು. ತೋರ. /ಸಂ. ಸ್ಥೂಲ] 

ತೋರಂಜಿ "ತುರಂಜಿ' ನೋ. 

ತೋರಂಬಟೆ (ನಾ). ಒಂದಂ ಬಗೆಯ ದಪ್ಪವಾದ ಅವಂಟೆಕಾಬಿಂ : 
ಹರುಷದಿಂದಿಟ್ಟು ತೆನೀರಂಬಟೆಕಾಯನು ಜಜಕವ ಮೌಕ್ತಿಕದ ಬಾವುಲಿಯ 
(ಕಾನ. ೪-೭), [ತೋರ + ಅಂಬಟೆ ] 

ತೋರಕಬರಿ (ನಾ). ದಪ್ಪವಾಗಿರುವ ತಂರುಬಂ; ತೋರವಂಂಡಿ: 


ತೋರಕಬರಿಯ  ಕುಡಿತೆಗಂಗಳ ಭೂರಿಭೂಷಣದಮರಿಯರು 
ಮೆಜದಿರ್ದರೊಂದೆಸೆಯ (ತೊರರಾ. 8-೨-೭೦). [ತೋರ+ ಕಬರಿ) 
ತೋರಕಿಡಿ "ತೋರಗಿಡಿ' ನೋ. 
ತೋರಕಿವಿ "ತೋರಗಿವಿ' ನೋ. 
ತೋರಕುಚ, ಥೋರಕುಚ (ನಾ). ದೊಡ್ಡಗಾತ್ರದ ಮೊಲೆ: 


ಬಿಗಿದಡರಿದ ತೋರಕುಚ ಸಣ್ಣ ನಡುವಿನ ಸೊಗಸಲಿ ಮೆಣಕಿವ ತೆಳ್ವಸಿಆಿ 
... ಶಂಖಿನಿಯರು ವಿಗೆ ರಾಜಿಸಿದರು (ಕಂನವಿ. ೨೧-೭೯). ಥೋರಕುಚ: 
ಥೋರಕುಚದ ಮೇಲೆ ಚಾರುಗಂಧವ ಪೂಸಿ (ವಾದಿಕೀ. ೪೬-೧೨). 
[ತೋರ *« ಕುಚ] 
ತೋರಗಂಬ "ತೋರಗಂಭ' ನೋ. 
ತೋರಗಂಭ, ತೋರಗಂಬ (ನಾ). (ಮಾಳಿಗೆ ಅಥವಾ ಚಪ್ಪರಕ್ಕೆ ಆಧಾರ 
ವಾಗಿ ನಿಲ್ಲಿಸಂವ) ದಪ್ಪವಾದ ಕಂಬ: ಲೋಹದ ತೋರಗಂಭಂಗಳೊಳಗೆ 
ಮುರಿಗೇಶದಿನೆಸೆವ ಶಬರರ ತಲೆಗಳೋಳಿಯಂತೆ ರಕ್ತಚಾಮರಂ 
ಗಳನ್ನೊಳಕೆಯ್ದ ಕರ್ಬೊನ್ನ ಕನ್ನಡಿಯ ತೋರಣಂಗಳೊಳೆಂ (ಕಾದಂಉ. 
೨೬೯). ತೋರಗಂಬ: ಸರಸೀಪರಿಸರದೆ೧೪* ನೆಟ್ಟು ಮುಗಿಲಂ ಮೆಟ್ಟು 
ವಂತೆ ಮುಂದಿರ್ದ ಕಲ್ಲ ತೋರಗಂಬಮಂ ಕಿಟ್ಟು (ವರ್ಧಪು. 
ತಿ-೪೮ ವ) ; ಬೆಳೆದೆಳವಳ್ಳಿಯೊಳ್‌ ಪುದಿದು ಶೋಜುವ ಮಾವಿನ ತೋರ 
ಗಂಬದಿಂ . . . ಸೊಗಯಿಪೋಲಗಸಾಲೆಯೊಳಿರ್ದರ್‌ (ಕಲ್ಮಕಾ. ೧5೬). 
[ತೋರ + ಕಂಭ) 


ತೋರಗಣು ೩೭೦೯ ತೋರಣಂಗಟ್ಟಿಸು 


ತೋರಗಣು (ನಾ). ದೊಡ್ಡಕಣ್ಣು : ಕಾರೊಡಲು. ದಾಡೆ ಮಣಿಮಕುಟ | 


ಫಣಿಕುಂಡಲಂ ತೋರಗಣು ಕೆಮ್ಮಾಸೆ , , , ಎಸೆವ ಬಾವುಲಿ ತೊಡರಿನ 
ವೀರಭದ್ರಂ .(ಸಿರ್ದರಾ. ೪-೬). [ ತೋರ 4 ಕಣು (ಕಣ್‌) 
ತೋರಗದ (ನಾ). ದೊಡ್ಡ ಬಾಗಿಲು: ತ್ರಿಭುವನದಗ್ರದಲ್ಲಿ ಮೂವತ್ತಾರು 
ಲೋಕ ಅದರ ಮಧ್ಯದಲ್ಲಿ ಇಪ್ಪತ್ತೈದು ಮಹಾಮೇರುವೆ ಹದಿನಾಜಿ 
ವರ್ತನದ ಕೊಂಡಿ ಗುರು ಲಘುವೆಂಬ ತೋರಗದ (ಮೋಳಿಮೂ. ೨೩೨-೭೮೪). 
[ತೋರ + ಕದ (ಆಕದವ್ವು)) 
ತೋರಗರುಳು (ಸಾ). ದೊಡ್ಡ ಕರುಳಂ,-ಅಂತ್ರ : ಸಾರು ನೀ ಸಾರೆಲವೊ 
ಭೀಮನ ತೋರಗರುಳಿನ ದಂಡೆಯನು ಕೈಯಾರೆ ಮಾರಿಗೆ ಮುಡಿಸುವೆನು 
(ಕುವ್ಶಾಳ. ೩-೧೮). [ತೋರ + ಕರುಳು (<ಕರುಳ್‌) ] 
ತೋರಗಲು (ನಾ). ದೊಡ್ಡ ಶಿಲೆ,- ಬಂಡೆ: ಅಣ ಸಜ ತೋರಗಲು 
ಕವಣಿಗಲು ಕಣಿ ಭಂಡಿಯ ಗಾಲಿ ಕೆಲ್ಲೆ ಹೆಗ್ಗೊಅದುಜಿ*ಯೆ [ಣೈ] ಕಾಯ್ದ 
ಮಣಲಗ್ಗದ ಢೇಂಕಣೆ (ಸಾಇಇ. XX, ೧೨೬-& ; 1186). 
[ತೋರ * ಕಲು; (ಕಲ್‌) 
ತೋರಗಾಯ್‌ (ನಾ). ದಪ್ಪವಾದ ಕಾಯಿ; ದೊಡ್ಡ ಕಾಯಿ: 


ಭಾರದಿಂ ತೂಗಿ ನೆಲನಂ ತಾಗುವ ತೋರಗಾಯ್ಗಳಿಂ ಜನನಿಯಪ್ಪವನಿಯಂ | 


ಮುದ್ದಿಂ ಮುಂಡಾಡುವಂತಿರಿರ್ದ : ಮಾತುಲುಂಗಸಂಘಾತಂಗಳುಂ 
(ಹಂದ್ರಪು. ೧-೧೦೫ ವ); ತೋರಗಾಯ್ಗ್ಲ ಳ ಬಹುಭಾರಮಂ ತಳೆದು ಸಾರ್ವ 
ವಿಹಂಗಚೆಯಕ್ಕೆ ಬೇಸಜಂ ಬಳೆಯಿಪುದೆಂದು ತಾಳತರುವಂ ನಗುವಂತೆ 
ವೊಲಾದ ಬೀಡೆವಣ್ಣಳಿನೆಸೆದಿರ್ಪ ದಾಡಿಮತರುವುಜಮಾ ಬನದೊಳ್‌ 
ವಿರಾಜಿಕುಂ (ಕುಸುಮಾ. ೧-೯೦) ; ಸಾರವಿಲ್ಲದ ಚಂದ್ರಕಳೆಯನು ಸೇವಿಪ 
ಭೂರಿ ನಿರ್ಜರರು ಗಾಂಪರಿಗೆ ತೋರಗಾಯ್ಗಳ ರಸದೋಟಲೆನಿಸಿ ನಾಳಿಕೇರ 
ಮಂಬರವ ಚುಂಬಿಪವು (ವರ್ಧಶ. ೧-೭೦). [ತೋರ * ಕಾಯ್ಕ್‌ ) 

ತೋರಗಿಡಿ, ತೋರಕಿಡಿ (ನಾ). ದಪ್ಪವಾದ ಕಿಡಿ; ದೊಡ್ಡ ಕೆಂಡದ 
ಚೂರಂ: ಎಚ್ಚೊಡಂಬಂಬನಟ್ಟಿ ಪಳಂಚುತೆ ಸಿಡಿಲ್ದ ತೋರಗಿಡಿಯಿಂದೊಂ 
ದೊಂದಜಕೊಳ್‌ ಬೇವುದುಂ ತ್ರಿಪುರಂಬೆೊತ್ತಿಸಿದಂತೆ ಪೊತ್ತಿ ಪೊಗೆದತ್ತೆತ್ತಂ 
ವಿಯನ್ಮಂಡಳಂ (ಪಂಪಛಾ. ೦೦-೦೭) ; ಘಟೆಯೊಳ್‌ ಘಟೆ ಜೋಡಿಸಿ ದಂತ 
ಜಾಲದೊಳ್‌ ಭೆ ೋ೨ಕನೆ ಪೊಣ್ಮಿ ತೋರಗಿ[ಪಾಾಂ. ಕಿ]ಡಿ ಸೂಸೆ ಕಚುತ್ತು ಅಕಿ 
ತಾಗಿತಾಜಿಯೊಳ೪* (ಗರಿಕ. ೬-೭೨) ; ತೋರಗಿಡಿಯೆನೆ ತೊಳಗಿದುವ 
ರುಣಾಂಶುರುಚಿರತಾರಾನಿಕರಂ (ಪಾಶ್ಮೀಪು. ೧6-382. ತೋರಕಿಡಿ; 
ಪೊಣ್ಮಿದ ಮುನಿಸಿಂ ಭುಗಿಲನುರಿದೆಟ್ಟಿನಾ ದಿಟ್ಟಿಗಳೊರ್ಮೆಯೆ ತೋರ 
ಕಿಡಿಗಳಂ ಕೆದಜುವಿನಂ (ಕವ್ಮಿಕಾ. ೧೫೧) ; ಹೊಸ ಮಸೆಯ ಧಾರೆಯ 
ತೋರಕಿಡಿಯಲಿ ಮುಸುಕಿತರಸನ ತೇರು (ಕುವ್ಕಾದ್ರೋ. ೫-೨೦). 

(ತೋರ * 8ಡಿ] 

ತೋರಗಿರಿ (ನಾ). ದೊಡ್ಡ ಬೆಟ್ಟ; ಮಹಾಪರ್ವತ: ತೋರಗಿರಿಗಳ 
ವೆರಸಿದಿಳೆ ತಾ ನೀರೊಳದ್ದುವದೆಂದು ಸಲೆ ಮದವಾರಣಂಗಳು ಧರಿಸಿ 
ಕೊಂಡಿಹವೆಂಟುದಿಕ್ಕಿನಲಿ (ಕುವ್ಕಾಅ. ೭-೨೭). [ತೋರ * ಗಿರ) 

ತೋರಗಿವಿ, ತೋರಕಿವಿ (ನಾ). ದೊಡ್ಡ ಕಿವಿ; ಅಗಲವಾದ ಕಿವಿ: 
ತೋರಗಿವಿ : ಕೆಂಗಣ್ಣು ಬಿಡುವಾಯಿ ನಿಡುದಾಡೆ ನಿಡಿಯ ಕಾಳರಕ್ಕಸಿ 
(ಸಿದ್ಧರಾ. ೬-೧). ತೋರಕಿವಿ: ವಾರಿಧಿಯ ನೀರೊಳಗೆ . , . ವಾರಿಕರಿಗಳು 
ಧುಮುಕೆಯವುಗಳ ತೋರಕಿವಿಗಳಿಗಂಟಿ ಫೇನವು ಚಾರುಚಮರಗಳಂತೆ 
ಯಿರ್ಭಾಗಾಗಿ ತೋರುವದು (ರಘುವಂ. ೦೪೦-೧೧). 


[ತೋರ + ಕಿವ್ಕಿ) 
ತೋರಗುಂಡು (ನಾ), ಎ ತೋರಗಲು: ಒತ್ತಿ ಕಾಲಿಡಲೊಡನೆ ಗಿರಿ 
ತಲೆಗುತ್ತುತಿರ್ದುದು . . , ನೆತ್ತಿಯಗ್ರದ ತೋರಗುಂಡುರುಳುತ್ತಲಿರ್ದವು 


(ತೊರರಾ. ೪-೧೨-೨೪). [ತೋರ * ಗುಂಡು] 


ತೋರಗುರುಳ್‌ (ನಾ). ಅಧಿಕವಾದ ಕೂದಲು,- ಮಂಂಗೂದಲು : 
ಪೆಣ್‌ನೊಸಲಂ ಮೆಟ್ಟಿ ನಿಮಿರ್ದ ತೋರೆಗುರುಳ ಕೊಂಗಲೆಳವೆಟ*ಯನಂಧ 
ಕಾರೆಮಾವರಿಸಿದಂತೆ ತೋಟ ಯುಂ (ಪಂರಾಮಾ. ೩-೧೩೩ ವ); ಪಾಮರೀ. 
ವಿತತಿ ಮಾರ್ಪೊಳೆವೀಕ್ಷಣದಿಂ ನಿಜಾಸ್ಕ[ಮಂ) ತೋರಗುರುಳ್ಗಳಿಂ ಪಡೆವು 
ಕ ದೊಪ್ಪಮನಲ್ಲಿಗೆ ಮುನ್ನಿನಂದದಿಂ (ವರ್ಧಪು. ೧-೪೦). 
[ತೋರೆ + ಕುರುಳ, ] 
ತೋರಗೆಂಡ (ನಾ). ದಪ್ಪವಾದ ಕೆಂಡ: ಒದಲಾ ಕುಕಿಲ್ಲು ಬೆಟ್ಟುಗಳ 
ಕೆಯ್ದುಗಳುರ್ವಿದ ನೀರ ತೋರಗೆಂಡದ ಸರಿಯಂ ಸಮಂತು ಸುರಿದು 
- - * ಬಾಧಿಸಿದತ್ತು ತದ್ಬಳಂ (ವರ್ಧಪು. ೧೫-೩೯). [ತೋರ ಕೆಂಡ] 
10| ತೋರಗೊಂಡೆಯ (ನಾ). ದೊಡ್ಡದಾದ ಕೊಂಡೆ,-ಕುಚ್ಛು : ಇಕ್ಕಿದ 
ಪೆಕ್ಕರಕ್ಕೆ ನಿಡುರುಲ್ಲಿ ತೊಡಂಕುವ ತೋರಗೊಂಡೆಯಂ ಸೆಕ್ಕಿದ ಖಂಡೆಯಂ 
ಬಿಗಿದ ಬಲ್‌ (ಚಕವಿ. 3-೯೬). [ತೋರ * ಗೊಂಡೆಯ] 
ತೋರಗೊಂಬು (ನಾ). ದೊಡ್ಡದಾದ ರೆಂಬೆ; ದೊಡ್ಡ ಕೋಡು: 
ನನೆಯಂ ಪೇಜ್‌ದ ತೋರಗೊಂಬು ನನೆಯಂ ಪೂಗೊಂಚಲಂ ಪೊತ್ತು 
15 ನೆಟ್ಟನೆ ಬಿಣ್ಣೇಟ್‌ದ ಬಳ್ಳಿಗೆ ಇಂಬು (ಕವ್ಮಿಳಾ. ೬೨). 
[ತೋರ 4 ಕೊಂಬು] 
ತೋರಗೊನೆ (ನಾ). ದಪ್ಪವಾಗಿರುವ ಗೊಂಚೆಲಂ; ಗಾತ್ರವಾದ ಗೊನೆ: 
ತೋರಗೊನೆವೇಆ್‌ದ ಕಂಚಳವಾಲಕ: ತೋರವಣ್ಣೇಜ*ದ ಬಕ್ಕೆ (ಅನಂಪು. 
೧-೩೮). [ತೋರ * ಗೊನೆ (ಎಗೊೊಲೆ ] 
೩0| ತೋರಡವು (ನಾ). ತೋರಿಕೆಗಾಗಿ ಹಾಕುವ ಒತ್ತೆ; ನಂಬಿಕೆಗಾಗಿ ಇಡುವ 
ಒತ್ತೆ : “ತೋರಡವು-ಒತ್ತೆಹಾಕುವುದು” (ಜಾನಕೋ. ೬೮). 
[ ತೋರು (ಎತೋಟು) + ಅಡವ್ಯ (€ಆಅಡರ್ಪ,) 1 
ತೋರಣ (ನಾ). ೧. ಹೆಬ್ಬುಗಿಲಂ; ಹೊರಬಾಗಿಲು: ತೋರಣಃ. 
ಬಹಿರ್ದ್ಯಾರಂ - ಪುಷ್ಪ ಮಾಲಿಕೆ ತಳಿರು ತೋರಣ ಮಾವಿನ ಸೊಪ್ಪು 
856| ಮುಂತಾದವುಗಳನ್ನು ಕಟ್ಟುವದಕ್ಕೋಸ್ಕರ ಬಾಗಿಲ ಹೊರಗಡೆ ಕಾಣುವಂಥ 
ಕಂಭಗಳಿಂದ ಕಟ್ಟಲ್ಪಟ್ಟ ದ್ವಾರಬಂಧನದ ಚೌಕಟ್ಟು. ಮನೆಯ ಹೊರ 
ಬಾಗಿಲು, ತೋರಣಬಾಗಿಲು (ಸಿದ್ಧಾಂತಿ. ೯೨). "ತೋರಣದ್ವಾರ' ಪರಾ. 
೨. ಹಬ್ಬ, ಹರಿದಿನ ಇತ್ಯಾದಿ ವಿಶೇಷ ಸಂದರ್ಭಗಳಲ್ಲಿ ಅಲಂಕಾರ 
ಕ್ಯಾಗಿ ಬಾಗಿಲು, ಬೀದಿ ವಯಂತಾದೆಡೆಗಳಲ್ಲಿ ಕಟ್ಟುವ ತಳಿರು, ಹೂ, 
30| ಬಟ್ಟೆ ಮುಂತಾದಂವುಗಳ ಮಾಲೆ,-ದಂಡೆ; ವಂದನಮಾಲೆ: “ದ್ವಾರದ 
ಮುಂದೆ ಸಂಧಿಸಿರೆ ಕಟ್ಟಿದ ವಂದನವನಾಲೆ ತೋರಣಂ” (ವಸ್ತುಕೋ.೪೮-೧೬) ; 
"ವಂದನಮಾಲಾ, ತೋರಣಂ- ಈ ೨ ತೋರಣಂ” (ಹಲಾಯು. ೫೦-೧೪೬) ; 
ಪೊಟಲೊಳಗೊಪ್ಪೆ ಕನ್ನಡಿಯ ಕಂಚಿನ ತೋರಣದೋಳಿಗಳ" (ಪಂಪಥಾ.. 
೩-೭೪) ; ಊರುಯುಗಸ್ತಂಭೋದ್ಗತ ತೋರಣಮೆಂಬಂತೆ ಮಿಸುಗುವುಡಿ 
85] ನೂಲ (ಕಾರಂಪೂ. ೩೩೪) ; ಪೊನ್ನ ತೋರಣದಿಂ ದುಕೂಲದ ಸೂಸಕಂ 
ಗಳಿನೊಪ್ಪ ವೆತ್ತುನ್ನತಧ್ವಜದೋಳಿಯಿಂ . . . ಪಿರಿದುನ್ನೆತಿಕ್ಕೆ ಯಿನಿರ್ದುದೀ 
ಜಿನಮಂದಿರಂ (ಧರ್ಮಾಮೃ. ೬-೪೮) ; ಹಬ್ಬಕ್ಕೆ ತಂದ. ಹರಕೆಯ ಕಂಟ್‌ 
ತೋರಣಕ್ಕೆ ತಂದ ತಳಿರೆ ಮೇಯಿತ್ತು (ಬಸವ. 53೯); ಕಾರಿರುಳ ಪಟ್ಟಣಕೆ 
ಚಂದ್ರನ ತೋರಣವ ಬಿಗಿದಂತೆ (ಕುವ್ಕಾಉ. ೧೦-೨೮) ; ಬೆಂದ ಮನೆ 
40| ಬಾಗಲಿಗೆ ಮುಂದೆ ತೋರಣವೇಕೆ (ಸರ್ವಟ್ಮ. ೯೧೯). [ಸಂ.] 
ತೋರಣಂಗಟ್ಟಿಸು, ತೋರಣಗಟ್ಟಿಸಂ (ಕ್ರಿ). (ಚಿಗುರು ಮಂಂತಾದುವು 
ಗಳ)  ಮಾಲೆಯನ್ನೂ ಬಿಗಿಸಂ: ಮಣಿಭದ್ರಮಪ್ಪ ಹೇಮ 
ಮುಕ್ತಾಹಾರಂಗಳಿಂ ತೋರೆಣಂಗಟ್ಟಿಸಿಯರೆಸರ ಬರವಂ ಪಾರುತ್ತಿರೆ 
(ವಡ್ಮಾರಾ. ೨೬-೩) ; ಇನಿಯನನೀ ಪಾಸೊಳ' ತೆಂದೆಳದಳಿರಿಂದೆ ತೋರೆಣಂ 
46 ಗಟ್ಟಿಸುವೆಂ (ಶಂಪ್ರಪು, ೪೮-೯೧). ತೋರಣಗಟ್ಟಿಸು; ನೀರಜಭವನ 
ಮಾನಸಪುತ್ರ ನೀನಲ್ಲದಾರಾದೊಡೀ ಮಾತುಗಳ ಭಾರಾಂಕನಾಗಿಯೆನ್ನೊ 


ತೋರಣಂಗಟ್ಟು 


ಡನೆ ಪೇಳ್ಹೊಡೆ ಸೀಳಿ ತೋರಣಗಟ್ಟಿಪೆನೆಂದ (ಮೋಹತ. ೧೨-೩೧). 
[ ತೋರಣಂಗಟ್ಟು * - ಇಸ್ಕು) 
ತೋರಣಂಗಟ್ಟು, ತೋರಣಗಟ್ಟೂ (ಕ್ರಿ). (ಚಿಗುರಂ ಮುಂತಾದುವು 
ಗಳ) ಮಾಲೆಯನ್ನು ಕಟ್ಟು,_ಬಿಗಿ: ಆಗಳಾ ಬಸಂತರಾಜನ . . . 
ಬರವಿಂಗೆ ತೋರಣಂಗಟ್ಟಿದಂತೆ ಬಂದ ಮಾಮರಂಗಳನಡರ್ದ . . . 
ಮಾಧವೀಲತೆಗಳುಂ (ಪಂಥಾ. ೨-೧3 ವ); ಪ್ರರವ್ವಾರಮನವನಡಗಿಂ 
ಬುತ್ತಿಯಿಟ್ಟು . . . ಕರುಳಿನಿಂ ತೋರಣಂಗಟ್ಟೆ ಕೋಲಾಹಲನಾದಂ ಪೆರ್ಚೆ 
ಪೊಕ್ಕಂ ದನುಜನ ಪೊಟಲಂ ಸಾಗ್ರಜನ್ಮಂ ಮುಕುಂದಂ (ಜಗವಿ. ೬-೧೦). 
ತೋರಣಗಟ್ಟು : ರಾವುತ ತಲೆಯಂ ಸಂ ೫ ೫ ೬ ತೋರಣಗಟ್ಟುತ್ತಂ 
ಚೆಲ್ವಿಂ ಸುರಲೋಕಮೆಯ್ದಿದಂ (ಸೌಇಇ. ೫%, ೧೬೯--೧೦ ; 1189). 
[ ತೋರಣ + ಕಟ್ಟು] 
ತೋರಣಗಂಬ "ತೋರಣಗಂಭ' ನೋ. 
ತೋರಣಗಂಭ, ತೋರಣಗಂಬ (ನಾ). (ತಳಿರಂ ಮುಂತಾದವುಗಳ) 
ಮಾಲೆಯಂನಲ್ನ ಕಟ್ಟುವ ಕಂಭ; ತೋರಣವನ್ನು ಕಟ್ಟುವ ಕಂಭ: 
ತೋರಣಗಂಭದಲ್ಲಿ ಒಬ್ಬ ಭೈರವೆ ಜೋಗಿ ಶೂಲದಲ್ಲಿರುವನು (ಬತ್ತೀಪು. 
938). ತೋರಣಗಂಬ : ಸೊಬಗಿಂಗೆತ್ತಿದ ತೋರಣಗಂಬಂಬೊಲಿರ್ದು 
ವಾಕೆಯ ತೊಡೆಗಳ್‌ (ಕಬ್ಮಿಕಾ. ೭೫). [ ತೋರಣ * ಕಂಭ] 
ತೋರಣಗಟ್ಟಿಸು "ತೋರಣಂಗಟ್ಟಿಸಂ' ನೋ. 
ತೋರಣಗಟ್ಟು "ತೋರಣಂಗಟಂ್ಬಿ' ನೋ. 
ತೋರಣಗಲ್ಲು (ನಾ). ತೋರಣವನ್ನು ಕಟ್ಟುವ ಕಲ್ಲಿನ ಕಂಬ : ಬಸ್ತಿಂದ 
ಪಡುವಲು ಪೂರ್ವದಲು ನಡವ ಉಭಯಮಾರ್ಗದ ಹಾದಿಗೆ ಯಿಕ್ಕಿದ 
ತೋರಣಗಲ್ಲಿನೊಳಗಣ ಪ್ರಮಾಣಿನಲಿ ,., ಮೂಡಕಡೆಯಲು ಮೂಡಣ 
ತೋರೆಣಗಲ್ಲಿಂ ಪಡುವಲು (ಸೌಇಇ. IX-11, ೪೩೭-೨೬ ; 1466). 
[ ತೋರಣ + ಕಲ್ಲು (ಕಲ್‌) 
ತೋರಣಗ್ರಥನ (ನಾ). ತೋರಣವನ್ನು ಕಟ್ಟುವುದು; ತೋರಣದ 
ರಚನೆ, ಬಂಧ: ತೋರಣಗ್ರಥನ ಮುಕ್ತಾಮಾಳಿಕಾಳಂಬನವ್ಯಸನ 
ವ್ಯಗ್ರಕರಂ ಕರಂ ಸೊಗಯಿಸಿತ್ತಂತಲ್ಲಿ ಕಾಂತಾಜನಂ (ಜಂದ್ರಪು. ೬-೫೫). 
[ ತೋರಣ + ಗ್ರಥನ] 
ತೋರಣದರ್ಪಣ (ನಾ). ತೋರಣದಲ್ಲಿರುವ ಕನ್ನಡಿ: ತೋರಣ 
ದರ್ಪಣದೊಳ* ಚಮರೀರುಹಮಂ ನೃಪತಿಗಿಕ್ಕುವಬಲೆಯರ ನೆಟಲ್‌ 
ರಾರಾಜಿಸಿದುವು ರಿಪುರಾಜೀರಾಜ್ಯಶ್ರೀಸಮೂಹಮಿದಿರ್ವಂದಿರವಂ 
(ತಂದ್ರಪು. ೧೦-೧೬). 1 ತೋರಣ * ದರ್ಪಣ] 
ತೋರಣದ್ವಾರ (ನು). ಹೆಬ್ಬಾಗಿಲು; ಮಹಾದ್ವಾರ: ಅಂತು 
ಸೊಗಯಿಸುವ ವನವೇದಿಕೆಯ ನಾನಾಮಣಿಮಯೂಖಮಾಲಾ ವಿರಾಜಿ 
ತೋತ್ತುಂಗ ತೋರಣದ್ವಾರದಿಂದಂ ನುಗುಳ್ತು ವನೆವೀಧಿವಿಡಿದು ಬಂದು 
(ಆದಿಪು. ೦೩-೧೧ ವ), [ ತೋರಣ ದ್ವಾರ) 
ತೋರಣವಿಡು (ಕ್ರಿ). ಎ ತೋರಣಂಗಟ್ಟು ; ಆ ಸದ್ದಿಲ್ಲದ ಕತ್ತಲೆಯ 
ಮುಸುಕಿನಲ್ಲಿ, ಕಣ್ಣೀರ ಹಾರೆ ಕೋದು ತೋರಣವಿಟ್ಟ ಒಂದು ಗುಪ್ತ 
ಶೋೋಕಮಂದಿರೆವನ್ನು ನಿರ್ಮಿಸಿ ನಿಲ್ಲಿಸಿಕೊಂಡಳು (ಇಪೃಕ. ೨೮೪). 
[ ತೋರಣ + ಇಡು, ] 
ತೋರತಕ್ಕು (ನಾ). ಹೆಚ್ಚಿನ ಯೋಗ್ಯತೆ ; ಹಿರಿಯ ಯೋಗ್ಯತೆ : 
ಇಕ್ಕಿದ ಸೀಸಕಂ ಪಜ್‌ದು , . . ಬೆನ್ನೊಳಮರ್ಚಿದ ವೊನ್ನ ಪಲ್ಲಣಂ ಪಕ್ಕರೆ 
ತೇಜಿವಾರು ಕಟ್‌ದಿರ್ಕಡಿಯಾದುವು ಬಾಳ ಬಾಯೊಳಿಂತಕ್ಕುಮೆ ತೋರ 
ತಕ್ಕಿದೆನೆ ಗೋಟಯಿಲರ್‌ ಕೆಲರಲ್ಲಿ ಕಾದಿದರ" (ಕಬ್ಬಿಕಾ. ೨೮೦). 
[ತೋರ * ತಕ್ಕೂ] 
ತೋರತೋಟಿ "ತೋರದೋಟಿ' ನೋ. 


೩೭೧೦ 


30 


40 


46 


ತೋರದೋಟಿ 


ತೋರತ್ತಿ, ತೊರತಿ, ತೊರತ್ತಿ (ನಾ). ದೊಡ್ಡ ಜಾತಿಯ ಉದಂಂಬರ ; 
ದೊಡ್ಡ ಅತ್ತಿಯ ಮರ : ತೋರತ್ತಿ (ಕಾಸ್ತೆಲ). ಸುಂದರವಾದ 
ಉನ್ನತವೃಕ್ಷ. ಕಟ್ಟಿಗೆ ಇಮಾರತಿಗೆ ಬರುತ್ತದೆ. ಬೀಜದಿಂದ ದೀಪದ ಯೆಣ್ಣೆ 
ಹೊರಡುತ್ತದೆ (ಕಾಗೆ. ೪೧). ತೊರತಿ : ಸಣ್ಣ ಸೊಳ್ತಿ, ತೊರೆತಿ, ಮರ 
ತುತ್ತಿ (ಮೈಔಿಗಿ. ೪೩-೮೮೦). ತೊರತ್ತಿ ; ತೊರತ್ತಿ, ಸುರೆಟಿ ., , ಎಣ್ಣೆ 
ವ:ರ, ಹಾಲಪೆ (ಮೈ ಔಗಿ. ೪೩-೮೮೨). [ತೋರೆ + ಅತ್ತಿ] 
ತೋರದಿಟ್ಟಿ (ನಾ). ದೊಡ್ಡ ಕಣ್ಣು ; ಅಗಲವಾದ ಕಣ್ಣು ; ಬೊಗಸೆ 
ಗಣ್ಣು : ತೋರದಿಟ್ಟಿಯ ತುದಿಯೊಳು ತೊರೆದುದಕವ ಕೂರುಗುರಿಂ 
ಮಿಡಿವಿಡಿದು ವಾರಿಜಮುಖಿ ನುಡಿಯಲು (ಶ್ರೀಐ3ಲ. ೨-೩೮), 
- [ತೋರೆ * ದಿಟ್ಟಿ 
ತೋರದುಟಿ (ನಾ). ದಪ್ಪವಾದ ತ.ಟಿ: ತೋರಕುಚದ ತೋರೆದುಟಿ 
ತೋರೆದುಟುಬಿನ ತೋರಿದ ಮೆಲ್ಲವಿರುಗಳ ಮಾರಕೇಳಿಗೆ ಮನದಣಿಯದ 
ಚಿತ್ತಿನಿನಾರಿಯರೆಸೆದರೆರ್ತಿಯಲಿ (ಕಂನವಿ. ೨೧-೮೦). 
[ತೋರ + ತುಟ್ಟಿ? 
ತೋರದುತ್ತು (ನಾ). ದೊಡ್ಡ ತಂತ್ತು : ಸಿತರಾಜಾನ್ನ ಸದ್ಮೃತ ತೊಟ್ಟೆ 
ಗೂಡಿ ನಿರ್ಮಿತವಾದ ತೋರದುತ್ತುಗಳ ಜತನದಪ್ಪದೆ ಕೈಕೊಂಡರು 
(ಮೋಹತ. ೩-೩8), [ತೋರೆ * ತುತ್ತು] 
ತೋರದುರುಬು "ತೋರದಂಜುಂಬು' ನೋ. 
ತೋರದುಜುಂಬು, ತೋರದಂರಂಬಂ, ತೋರೆದಂಟಜುಬಂ (ನಾ). 
ದೊಡ್ಡದಾದ ಕಬರಿ ; ದೊಡ್ಡ ತುರುಬು : ತೋರದುಲುಬಿನೊಳ್‌ 
ತೆಜಂಬೊಳೆವಲರ್ಗೊಂಚಲೊಪ್ಪೆ (೮(೮ವ. ೮-36). ತೋರದುರುಬು : 
ಇಟ್ಟ ಕಸ್ತೂರಿಬಟ್ಟು ... ತೋರದುರುಬನು ಉಟ್ಟ ದೇವಾಂಗದ ನಿರಿಯ 
ಮೇಗಳವಟ್ಟ ಹೊನ್ನುಡಿದಾರದಿಂದ (ಸಾಂರಕಾ.8-63). ತೋರದುಜುಬು: 
ಕಾರಗತ್ತಲೆಯೊಳು ಧಳಥಳಿಸುತಲಿಹ ತಾರಗೆಗಳೊಯೆಂಬಂತೆ ತೋರ 
ದುಜುಬಿನೊಳು ಕವ್ಮೂಲರ್ಗಳ ತಂದಾ ರಮಣಿಗೆ ಮುಡಿಸಿದರು (ಜೀವಂಸಾಂ. 
೧೦-೯). ತೋರದುಜುಬು ದುಂಬಿಗುರುಳರನೇಜ*ಲ ದೋರೆವಣ್ಣುಟಿ 
ವೆಅ್‌ನೊಸಲ , . . ವಾರಾಂಗನೆಯರೊಬ್ಬದರು 
[ತೋರೆ + ತುಟುಂಬ್ಯು) 
ತೋರದುಜುಬು "ತೋರದುಟುಂಬು' ನೋ, 
ತೋರದೆರೆ (ನಾ). ದೊಡ್ಡ ಅಲೆ, _ತರಂಗ: ಹೆಂಸತಳ್ಪತಳಿದೊಳ್‌ 
ಪಾಲ್ಸಡಲ ತೋರದೆರೆಯ ಮೇಲೆ ಲೀಲೆಯಿನವತರಿಸುವ ಸಿರಿಯನನುಕರಿ 
ಸಿರ್ದು ನಿಜಮನೋವಲ್ಲಭನೊಡನೆ ಸುಖಸುಪ್ತಿಯಂ ತಳೆದು (ನೀಮಿಪು. 
೬-೬೫ ವ); ತೋರದೆರೆ ಮುಜಯೆ ಮೂಡುವ ವಾರಣಮಂ ವೋಲ್ವುದು 
(ಅರ್ಥನೇ. ೩-೧೧೩). [ತೋರ 4 ತೆರೆ] 
ತೋರದೊಡೆ (ನಾ). ದಪ್ಪವಾದ ತೊಡೆ: ಆತನಯೆ ತೋರಬೊಡೆಗಳಿವಾ 
ತನ ನಿಡುದೋಳೆ ನಡೆಯುವತಾತನ ನಡೆ (ಉವ್ಕಾವ. ೪೩) ; ನಿಜಸತಿಯ 
ತೋರೆದೊಡೆಗಳ ಮೇಲೆ ಲಲಿತಮಣಿಮಕುಟಮಂಡಿತಮಸ್ತಕೆದನಿಳುಹಿ 
ಮಗ್ಗುಲಿಕ್ಕಿದನಾಗಳು (ಹೆಡಳಕಾ. ೬-೩೦) ; ಕೆಂಡಗಣ್ಣ ಹೆಮ್ಮಾರಿವೊಗಗಳ 
ಬಿಗಿದ ಹುಬ್ಬುಗಳ ಬಲ್ಲೊ €ರೆದಾಡೆಗಳ ಸಲೆ ಕೊಬ್ಬಿದ ತೋರೆದೊಡೆಗಳ 
ದಡಿಗರೆಕ್ಕಸರ್‌ ಕೋಟಾನುಕೋಟಿಗಳದಬೇನೆಂಬೆನು (ಕಬಪು. 
೪೭-೦೪). [ತೋರೆ * ತೊಡೆ] 
ತೋರದೊಣ್ಣೆ (ನಾ). ದೊಡ್ಡ ಗುದಿಗೆ,- ದೊಣ್ಣೆ: ಕೂರಲಗುವಿಡಿದವನ 
ಕೂಡತಿವೀರರಾಗಿದ್ದವರು ಕಾದಲು ತೋರದೊಣ್ಣೆಯ ಹೊಯಿಲನೆಂ 
ಗೈಸುವರೆದಾರುಂಟು (ಕೌಶಿರಾ. ೨೦-೩೩). ತೋರ + ದೊಣ್ಣೆ, ] 
ತೋರದೋಟಿ, ತೋರತೋಟಿ (ನಾ). ಭಾರಿಯಾದ ಕಾಳಗ ; 
ರಭಸದ ಯಂದ್ಕ, “ತೋರದೋಟಿಗ' ಪರಾ. ತೋರೆತೋಟಿ : 


(ಶ್ರೀಐ3ಲ, ೯-೧೦); 


ತೋರದೋಟಿಗ 


ಮೂಡುವವು ತಲೆ ಹಣದ ಗಜ್‌ ಹೊಜಬೀಡ ಬಿಡುವವು ಸುಭಟರಿಬ್ಬರ 
ರೂುಖಾಡಣೆಯ ಖಂಡೆಯದ ತುಂಡದ ತೋರತೋಟಿಯಲಿ 
[ ಪಾಕಾಂ. ತಾಣಕೋಟಿಗಳ] (ತೊರರಾ, ೩-೧೦-೨೦). 
[ತೋರ + ತೋಟಿ, ] 

ತೋರದೋಟಿಗ (ನಾ.) ಭಾರಿಯಾದ ಕಾಳಗ ಮಾಡುವವನಂ ; 
ಮಹಾವೀರ : ಕಡು ಸಡಗರದ ಬಡಿವಾರದ ತೋರದೋಟಿಗ ( ರಾಮಕ್ಕ. 

( ತೋರದೋಟಿ + - ಗ್ಯ] 

ತೋರಪಿಲ್ಲಿ (ನಾ). ದೊಡ್ಡ ಪಿಲ್ಲಿ: ವೀರಮುದ್ರಿಕೆ ಕಾಲುಂಗುರ ಮೆಂಟಿಕೆ 
ತೋರೆಪಿಲ್ಲಿ ಕಿಅೌಿಪಿಲ್ಲಿ ಭೂರಿರುಚಿಗಳಿಂದ ಮೆಜಿಕಿದವು. (ಅನಂಶ. ೭-೧೦೮). 

[ತೋರ 4 ಪಿಲ್ಲಿ, 

ತೋರಬಾಷ್ಟ (ನಾ). ಅತಿಶಯವಾದ ಕಣ್ಣೀರು ; 
ಕಣ್ಣೀರು: ಪುದಿದ ಮನೋಗತಾರ್ಥಮನದಂ ನೆಟ್‌ ಜಿಹ್ವೆಗೆ ತಂದು 
ಪೇಟಲೀಯದೆ ಮೊಗಕಡ್ಡವಿರ್ಪ ಕಡುನಾಣ್ಣಿಕೆಯಂ ತೊಳೆವಂತೆ 
ತೋರಬಾಷ್ಟದ ಪನಿದಂದಲಂ ಸುರಿಯುತುಂ (ಕುಸುಮಾ. ೦೨-೧೪೪). 

[ ತೋರ + ಬಾಷ್ಪ) 

ತೋರಬೆರಳು "ತೋರುಬೆರಳು' ನೋ. 

ತೋರಮರ (ನಾ). ದೊಡ್ಡ ಮರ; ಹೆಮ್ಮ ರ: ಒತ್ತಿ ಕಾಲಿಡಲೊಡನೆ 
ಗಿರಿ ತಲೆಗುತ್ತುತಿರ್ದುದು ತೋರಮರಗಳು ಕಿತ್ತು ಹಾರುತಲಿರ್ದವಂಬರೆ 
ಮಣಿಯನಣೆದಣೆದು (ತೊರರಾ. ೪-೧೨-೨೪). [ತೋರ * ಮರ್ಮ] 

ತೋರಮಲ್ಲಿ, ತೋವರ೯ಲ್ಲಿ (ನಾ). ಒಂದು ಬಗೆಯಂ ಹರಳು,-ರತ್ನ ; 
ಗಂಧರ್ವಮಣಿ : “ಪ್ರಶಸ್ತಶಿಲೆಯಾಗಿ ಉಪಯೋಗಿಸುವ, ಬಲವಾದ 
ವಿಧ್ಮುದ್ಗುಣಗಳನ್ನುಳ್ಳ, ಬೇರೆ ಬೇರೆ ಬಣ್ಣಗಳ ಖನಿಜ ವಸ್ತು: ತೋರ 
ಮಲ್ಲಿ” (Tourmalin (6). ಇಂಕನಿ). ತೋರ್ಮಲ್ಲಿ: ತೋರ್ಮಲ್ಲಿಗಳು 
ಒಳಗಡೆಯಲ್ಲಿ ಯುರೋಪದಿಂದ ಮುಂಬಯಿಗೆ ಮಾರಾಟಕ್ಕೆ ಬರುತ್ತವೆ. 
ಈ ಹರಳುಗಳು ಕಡಿಮೇ ಜಾತಿಯ ರತ್ನಗಳೆಂದು ಎಣಿಸಲ್ಪಡುತ್ತವೆ 
(ವಖುಂಐಯಿ. ೬-೪೭). 
[ ದೇ.॥ ತಮಿ. ತೋರಮಲ್ಲಿ, ತೋರಾಮಲ್ಲಿ ; ತೆಲು, ತೋರಮುಲ್ಲಿ, 

ತೋರಮಲ್ಲೆ./ಮರಾ. ತೋರಮಲೀ, ತೋರಮಲ್ಲೀ./ಇಂ, 
Tourmaline. ಸಿಂಹಳೀ. ತೋರಮೊಲ್ಲಿ) 

ತೋರಪುಲ್ಲಿಗೆ (ನಾ). ದೊಡ್ಡ ಮಲ್ಲಿಗೆ :-ಬಿಳಿಯ ತಾವರೆಯೆಳಗಾವಿನಸಿಯ 
ನೂಲೊಳ್‌ ಕೋಡ ತೋರಮಲ್ಲಿಗೆಯ ಬಿರಿಮುಗುಳ ಸರಿಗೆಯುಮಂ 
(ಪಂಪಧಾ, 8-೬ ವ); ಒದವಿದ ತೋರಮಲ್ಲಿಗೆಯ ಹಾರದ ಸೂಸರದಿಂದೆ 
ಸಿಂಧುವಾರದ ಚಮರೀಜದಿಂದೆ ... ಚೆಲ್ಕುವೆತ್ತುದು ಕದಳೀದ್ರುಮಗ್ರಥಿತ 
ಸುಂದರ ವಂದನಮಾಲಿಕಾವೈತಂ (ಉದಂಉ. ೨೦೩) ; ಕೊಸಗಿನೆಸಬ 
ಕೇಸರಮಂ ತೊಡರ್ಚಿದ ತೋರಮಲ್ಲಿಗೆಯ ಮುಗುಳ್ಗಳಾರಂಗಳುಮಂ 
(ಗವಿ, ೬-೧೬ ಫ). "ತೋರಮೊಲ್ಲೆ' ಪರಾ [ತೋರ 4 ಮಲ್ಲಿಗೆ] 

ತೋರಮಾಣಿಕ (ನೂ). ದೊಡ್ಡ ಮಾಣಿಕ್ಕ.-ರತ್ನ: ತೋರಮಾಣಿಕವೆಂದು 
ಪಿಡಿದರೆ ಭೂರಿಕೆಂಡವಿದಾಯ್ತುೂ.(ನಳಕ. ೬-೧೩೫). [ತೋರ +೬ ಮಾಣಿಕ] 

ತೋರಮುಡಿ (ನಾ). 3 ತೋರದಂಜಂಂಬು : ತೋರಮುಡಿವಿಡಿದು 
ಕುಡಿಯಂ ನಾರಂ ಸದೆವಂತೆ ತದೆದು (ಯಶೋಜ. ೨-8೦) ; ತೋರಮುಡಿ 
ಬಿಟ್ಟಿಪ್ಪುದಾರುಣಿಯೊಳಗ್ರ ಕಚಂ (ಸೂಕ್ತಿಸು. ೧೩-೯) ; ತೋರಮುಡಿಯ 
ಕೆಂಜೆಡೆಯ ರತ್ನದ ಕರ್ಣಪೂರದ ಫಣಿಕುಂಡಲಗಳ ಚಾರುಕುಂಕುಮಗಂಧ 
ಭಸಿತಳೇಪನದರ್ಧನಾರೀಶೆ ಜಯ (ತ್ರಿರುತಿ. ೨೩-೦); ಕಡುತೋರಮುಡಿ 
ಮುಗಿಲನಧರಮತಿಸಂಚಯಂ [ಐಾ339. ಮಧುವೃಷ್ಟಿಯಂ] ತನುಮಧ್ಯ 
ಮದು ಪುಸಿಯನು ಬಿಡದೆ ಮಿಕ್ಕುಂ ಮಹಾಚಂಚಲಮೆ ರೂಪಾದ 
ಮಡದಿಯರ . . . ನಂಬುವಂ ಮೂಢಂ (ಜಿಬಪು. ೧೦-೩೭); ದೇವೇಂದ್ರ 


೧೪೪-೨೦). 


ಅಧಿಕವಾದ 


೩೭೧೧ 


10 


೩8 


39 


40 


48 


ತೋರವಚ್ಜೆ 
ಸಿಂಹಾಸನದಿಂದೆದ್ದು ತೋರಮುಡಿಯ ತಿಲೋತ್ತಮೆಯ ಕೈಯನ್ನು 
ಹಿಡಿದುಕೊಂಡು ಉದಾ ನದಲ್ಲಿದ್ದ ನಮೇರುವೃಕ್ಷದಡಿಯನ್ನು ಸೇರಿದ 


(ಧೂಮಮ. ೬೧). [ತೋರ 4 ಮುಡ್ಕಿ) 
ತೋರಮುಡುಹು (ನಾ). ದೊಡ್ಡ ಹೆಗಲು; ಗಾತ್ರವಾದ ಹೆಗಲು: 
ಪರಿಮಳದ ಕತ್ತುರಿಯ ತಿಲಕದ ಹೊರೆದ ಗಂಧದ ತೋರಮುಡುಹಿನ 
ಕರದ ಖಂಡೆಯರದಟರೈದಿದರಾನೆ ಕುದುರೆಯಲಿ (ಕುವ್ಕಾವಿ. ೪-೪೫); 
ತೋರಮುಡುಹು ನಿಡುಗಯ್ಯತಿದೀರ್ಥಶರೀರ ಪೇರುರ ಪೆರ್ಚಿ ಬೆಳೆದ 
ಚಾರುಬಾಹುಯುಗವೆಸೆಯೆ ಬಾದುರನಂದು ಸಾರಿದನಾ ಶಾರ್ಜ್ಣವನು 
(ಕುಠಾಸಾಂ. ೧೮-೭೬). "ತೋರಮುಯ್ಬೂ' ಪರಾ. 
[ತೋರ * ಮುಂಡುಹ್ಯು (€ಮುಡುಪ್ರ್ಯ)) 
ತೋರಮುತ್ತು (ನಾ). ದಪ್ಪವಾದ ವತ್ತ; ಗಾತ್ರವಾಗಿರುವ 
ವಶೌಕ್ತಿಕ : ತೋರಮುತ್ತಿನ ಹಾರಂಗಳುರಸ್ಥಲಂಗಳೊಳ್ಳೊಳೆದಾಡೆಯುಂ 
(ಕಾದಂಷೂ. ೬೭) ; ನೊಸಲೆಡೆಯಲ್ಲಿ ನೀಳ್ದ ಕುರುಳೋಳಿಗಳುಯ್ಕಲನಾಡೆ 
ಡಾಳೆಮಂ ಪಸರಿಪ ತೋರಮುತ್ತಿನ ಸರಂ ಮೊಲೆಯೊಳ್‌ ತಲೆಯೊತ್ತೆ 
ಸ ಪೊಸರನ್ನದಾರತಿಯನೆತ್ತಿದರಗ್ಗದ ಗುಡಿಕಾರ್ತಿಯರ್‌ (ಕಬ್ಮಿಕಾ. 
8೪೩) ; ಕೊರಳೊಳಿಕ್ಕಿರ್ದಾ ತೋರಮುತ್ತುಗಳೆಲ್ಲ ತಿಳಿಗೊಳದೊಳು 
ತೋರ್ಪ ತಾರಾಳಿಯಂತೆ ತೋಟ್‌ದುವು (ಧರಣ. ೧-೪೨) ; ಈಕೆಯ 
ಕೊರಳಿನ ಕಾಂತಿಯ ಹೊಳೆಯಾಳು ಮುಳುಗಿವೆ ತೋರಮುತ್ತುಗಳು 
[ ತೋರ +೬ ಮುತ್ತ] 
ತೋರಮುಯ್ದು (ನಾ). ಎ ತೋರಮುಡುಹಂ : ತೋರಮುಯ್ಬ್ಪು 
ಗಳೊಳಿಸೆವ ಕುಂಕುಮಂಗಳ ಬಂಬಲ ಸೋಂಕಿನೊಳ್‌ ರಜಂ ನೆಗೆದು 
ದೆಸೆಗಳೊಂಬಣ್ಣ ಮಾಗೆಸೆಯೆಯುಂ (ಕಾದಂಪೂ. ೬೭). 
[ತೋರ * ಮುಯ್ದೊ,] 
ತೋರಮೂಗುತಿ (ನು). ದೊಡ್ಡಗಾತ್ರದ ಮೂಗಂತಿ; ದೊಡ್ಡ ಮೂಗು 
ಬೊಟ್ಟು : ತೋರಮೂಗುತಿ[ಪಾತಾ. ಮುತ್ತಿನ]ಬೊಟ್ಟು ತುಜುಜಿನ 
ಬಲೆವಣಿ ಸೇರಿ ಕಣ್ಣೆ ಸೆದುವವರಿಗೆ (ಕುರಾಸಾಂ. ೩೬-೧೩೭). 
[ ತೋರ + ಮೂಗುತಿ ' 
ತೋರಮೊಗ (ನಾ). ಅಗಲವಾದ ಮುಖ; ವಿಸ್ತಾರವಾದ ವಂಖ: 
ತೋರಮೊಗಂ ಸಮುನ್ನತಗಳಂ ಸಮಗೆಂಪಡರ್ದಕ್ಷಿ . . . ಕರ್ಕಶಬೇಹ 
ಮತೀವಭೀಷಣಾಕಾರಮನಪ್ಪುಕೈೈಯೆ (ದಕಳು. ೯-೧೨). 
[ ತೋರ + ಮೊಗ] 
ತೋರಮೊಲೆ (ನಾ). ಎ ತೋರಕುಚ: ' ತೋರಮೊಲೆಗಳ ಮೊಗಂಗಳ್‌ 
ರಾರಾಜಿಸಿ ಕರ್ಪುವೆತ್ತು ವೋಹನಧೂನಮೋದ್ಗಾ ರಿಗಳಂ ಕಾಂಚನಭ್ಯಂಗಾರಿ 
ಗಳಂ ಪೋಲ್ತುವು (ಪಂಠಾಮಾ. ೩-೯೫); ಮೊರೆಯದ ತುಂಬಿಯಂ ಕುರುಳ 
ಸಂದಣಿ ಸೋಲಿಸೆ ಜಕ್ಕವಕ್ಕಿಯಂ ಪರಿವಡೆದಿರ್ದ ತೋರಮೊಲೆ ಬಗ್ಗಿಸೆ 
(ಕದ್ಮಿಕಾ. ೧೧೨); ಮುಡಿ ತೋರಮೊಲೆಯ ಭಾರಗಳಿಂದಲುಂಗುರವಿಡಿನಡು 
ಬಳುಕುವಂತಿಹರು (ಮೋಹತ. 3-೪3) ; ನೀರೆಅಸವಬಲಾಜನದಾ ತೋರ 
ಮೊಲೆಗಳಿಗೆಜಗಿದ ಪಾಂಥರ ದಿಟ್ಟಿ ತೋಆಕದುವನಿಮಿಷತೆಯನು (ಕಂಠವಿ. 
೨-8೪). [ ತೋರ 4. ಮೊಲ್ಲೆ] 
ತೋರಮೊಲ್ಲೆ (ನಾ). ದೊಡ್ಡ ಜಾತಿಯ ಮೊಲ್ಲೆ: ಭೃಂಗ ಕೈದುಡುಕದ 
ಸೌರಭ್ಯವಾಂತ ಪುಷ್ಪಂಗಳ ತೋರಮೊಲ್ಲೆಗಳ , . . ತಂದಿತ್ತು (ಮೋಹತ. 
೪-೫೦). [ತೋರ * ಮೊಲ್ಲೆ) 
ತೋರವಣ್ಜೆ (ನಾ). ದೊಡ್ಡ ಹೆಜ್ಜೆ ; ಅಗಲವಾದ ಪಾದ: ಮನಮೆಳಸಿ 
ಮೆಲ್ವ ಸಲ್ಲಕೀಪಲ್ಲವಂಗಳಲ್ಲಲ್ಲಿಗುಡಿದುಡಿದು ಬೀಟುತ್ತಿರೆ ಪೋದ ಮದ 
ವಾರಣಂಗಳ ತೋರವಣಜ್ಜೆಗಳುಮಂ (ಕುಸುಮಾ. ೧೪-೨೯ ವ). 
[ ತೋರ * ಪಜ್ಜೆ 7 


(ಇಂಡಾಪ, ೮೩-೧೨), 


ತೋರವಣ್‌ 


ತೋರವಣ್‌ (ನಾ). ದೊಡ್ಡದಾಗಿರಂವ ಹೆಣ್ಣು : ಆಮ್ರದ ತೋರ 
ವಣ್ಣೊಳೊಂದಟಿ ರಸದಂತುಗಾಣದೆ ದಲೊಂದು ಶುಕಂ ಮಧುಸಮ್ಮ 
ದೋತ್ಸು ಕಂ (ಜಂದ್ರಪು. ೭-೪೭) ; ಕಾಯ್ದೇಅದ ತೆಂಗು ಶೋರಗೊನೆ 
ವೇಜದ ಕಂಚಳವಾಟಿಕಿ ತೋರವಣ್ಣೇಆ೨ದ ಬಕ್ಕೆ (ಅನಂಪು. ೧-೭೮). 

[ತೋರ + ಪಣ್‌] 

ತೋರವಣ್ಣೊ ನೆ: (ನಾ). ದೊಡ್ಡ ಹಣ್ಣುಳ್ಳ ಕೊಂಬೆ: ಎಳವಲಸು 
ನಿಜಸ್ಕಂಧಾವಳಂಬಿಯೆನಿಸಿರ್ದ ತೋರವಣ್ಣೊನೆಯಿಂ ಕಣ್ಗೊಳಿಸಿತ್ತು 
(ಜಂದ್ರಪು. ೭-೮೫). [ತೋರವಣ್‌  ಗೊನ್ನೆ (ಕೊನೆ) ] 

ತೋರವನಿ, ತೋರಹನಿ (ನಾ). ದಪ್ಪವಾಗಿರುವ ಹನಿ,-ಬಿಂದು: 
ಸುರಿದಪುದು ಮುಗಿಲ ಮುತ್ತಿನ ಸರಿ ಗಗನದಿನೆನಿಸಿ ಪೊಳೆವುವೆಳವಿಸಿಲೆ ೧೮ 
ಬೆಳ್ಸರಿ ತೋರವನಿಯ ಪುದುವಿನೊಳರಲ್ಲ ತಿಳಿಗೊಳನೆ ನಭದೊೊಳಿಟ೨ 
ದಂತಿರ್ಕುಂ (ಆರಿಪು. ೧೧-೮); ಅಲ್ಲಲ್ಲಿಗೆ ಮುತ್ತಿನ ಪುಡಿಯ ನುಣ್ಮಳಲ್ಲಳಾಲ 
ವಾಲಂಗಳಿಂ ಕೂಡಿರ್ದೆಡೆವಿಡದೆ ಸುರಿವ ತೋರವನಿಗಳಿಂ (೬9ಿದಂಉ.. 2೧೬); 
ಕಾರ ತೋರವನಿ ಚಾದಗೆಗೆ ಭಾರಮೆ ಶವನ ಕರುಣಮೆನಗಿದಿರ್ವರೆ 
ವಿಚಾರಮೆ (ಗಿರಿಕ. ೧೦-೨೬ ವ). ತೋರಹನಿ: ಕಣ್ಣೀರ ಕೋಡಿ ಹರಿಯಿತು. 
ತಟ್ಟೆಯಲ್ಲಿ ಅನ್ನದಲ್ಲಿ ಬಿದ್ದವು ಆ ಕಣ್ಣೀರ ತೋರಹನಿಗಳು (ಸುವಸಂ. ೧೯). 

[ತೋರ + ಪನ್ನಿ] 

ತೋರವೆಟ್ಟು (ನಾ). ಎ ತೋರಗಿರಿ : ಎಸೆವಲರ್ಗೊಂಚಲಂ ತಳೆದ ಮಲ್ಲಿಗೆ 
ಪೂವಿನ ಸಂತೆ ಕೊಂಬಿನಿಂ ಮಿಸುಗುವ ಮಾಮರಂ ಪೆಸರ ಮಾಳಿಗೆ ಮಾಡಿದ 
ತೋರವೆಟ್ಟುಗಳ* (ಕಬ್ಬಿಳಾ. ೦೦೧). [ತೋರ 4 ಬೆಟ್ಟು) 

ತೋರವೆಣ (ನಾ). ದೊಡ್ಡ ಹೆಣ; ಗಾತ್ರವಾದ ಶವ: ತೋರವೆಣಂಗಳಂ 
ತಳೆದು ಭೂತಗಣಂ ಕುಣಿದಾಡುವಂತಿರಲ . ಸುತ್ತೆಲುಂ ವಾರಿಧಿ 
ಮೇರೆದಪ್ಪಿ ಕವಿವಂತು ಬಿಗುರ್ವಿಸಿದಂ ದಶಾನನೆಂ (ಪಂರಾಮಾ. ೯-೧೮೯). 

- [ ತೋರ * ಪೆಣ ) 

ತೋರಶಿಖೆ (ನಾ). ದಪ್ಪಗಾತ್ರದ ಜಂಟ್ಟು (?): ದುಗುಲದಿಂದ ಬೀಗಿ 
ತೋರಶಿಖೆಯನು ಧರಿಸಿ (ಚಿಳಸ.- ೧೩). [ತೋರ * ಶಿಖೆ) 

ತೋರಹತ್ತ (ನಾ). ೧. ದೊಡ್ಡ ಸೊಂಡಿಲಂ: ಆ ವಾರಣದ ತೋರಹತ್ತ 
ಮಾನುಪೂರ್ವಿ ಸ್ಮೂಳಮಮುಮಾಭೀಳಮುಮತಿಪುಲಂಬಮುಮಾಗೆ (ಅನಂಪು. 
೧೩-೨೦ ವ); ನೆಲ್ಲಿಯ ಕಾಯ್ದ್ಗಳಂ ಬಡಿಗೆ ಕೊಂಡವೊಲೆತ್ತಿದ ತೋರಹತ್ತದಿಂ 
ಜಲ್ಲನೆ ತುಂಬಿಗಳ್‌ ಕೆದಅ ಬಂದುವು ಬಿಂಕದಿನಂಕದಾನೆಗಳ್‌ (ಕಲ್ಬಿಕಾ. 
3೦೩) ; ಹೇಟ್‌ದ ಹೇರಂಬುಗಳನಿಕ್ಕಡಿ ಮಾಡಿ ತೋಟದ 
ತೋರಹತ್ತದಲಿ (ವೋಹತ. ೩೮-೪೭). ವ. (ಶಕ್ತಿಯುತವಾದ) 
ಕೈಗಳುಳ್ಳವನು ; ಶೂರ: “ತೋರಹತ್ತನೆನೆ ತಾಂ ರಣಧೀ ರಂ” 
(ಛಾರನಿ. 8೪) ; ಭುಜಬಳದಳವಿಂ ಭೀಮನಿಂ ತೋರಹತ್ತಂ ಬಳನಿಂದಂ 
ತೋರಹತ್ತಂ (ಎಕ. ೪, ಅರಸೀ. ೯-೫; 1286); ಬೆಳೆದವೊ ಕೈಕಾಲು 
ನೀಲಾಚಲಕೆ ಹೇಳಿನೆ ಮುಗಿಲ ತುಡುಕುವ ತಲೆಯ ಜೋಕೆಯು.ತೋರ 
ಹತ್ತನ ಕಂಡು ಕುರುಸೇನೆ (ಕುವ್ಯಾದ್ರೋ. ೧೫-೫೧); ಬೈದು ಬೆರಸು 
ತೋರಹತ್ತರ ಕೈದುಗಳ ಹೊಳೆಹೊಳೆವ ಧಾರೆಯ ಮೈದಡಿಗೆ 

,- ಪಾರುಶದ ಮುಖ್ಯರು ಸಂದರಿದಿರಾಗಿ (ನಿಧಾಗ. ೮-೧೭-೨೬). ೩. 

ಶೌರ್ಯ ; ಸಾಹಸ: ನೀರೊಳು ಪೊಕ್ಕ ರಕ್ಕಸನ ಘೋರಾಕೃತಿವೆತ್ತು 
ವಿಾನಾಗಿ ಮಡುಹಿದ ತೋರಹತ್ತವ ತೋಟನ್ನೊಡನೆ (ಮೋಹತ. 
೪೦-೧೯). ೪. ಮಲ್ಲಯುದ್ಧದಲ್ಲಿ ಒಂದಂ ವರಸೆ: ಮಿಕ್ಕುದು ವಜ್ರ 
ಪಾತಮುಮನೆಂಬಿನಮುಬ್ಬಸಮಾದ ತೋರಹತ್ತಕ್ಕೆ ತಗುಳ್ತು ಪತ್ತಿಸುವ 
ಮಾನಸಗೋಳಮೆನಿಪ್ಪ ಡೆೊಕ್ಕರಕ್ಕೆಕ್ಕಿದ ವಜ್ರಲೇಪಮೆನೆ ಪತ್ತುವ ಲಗ್ಗೆ ಗೆ 
ಮಾರಿಯೊಳ್‌" ಮೊಗಂಬೊಕ್ಕವೊಲಾಗೆ ಬೆರ್ಚಿದನವಂ (ಡಂದ್ರಪು. ೫-೮೦) ; 
ಎರಾವಶಂ ಮಲ್ಲವೇಷದೊಳಿದಿರಾದೊಡಂ ತೋರಹತ್ತದೊಳಂ ತಿವಿದು 


೩೭೧೨ 


10 


258 


30 


45 ತೋರಿದು | 


ತೋರಿಸು 


ತಿರಿಪುವ .. . ಮಲ್ಲರ ನೆರವಿಗಳೊಳು (ಗಿರಿಕ. ೨-೧08 ಐ) ; ಇರ್ವರ 
ಚಮತ್ಕಾರಕಿರ್ವರೇ ಸಾಟಿಯೆನಲು ವರಶಿರೋವಲಯದಿಂ ಸಿಲ್ಕಿಪರ್‌ 
ತೋರಹತ್ತದೆ ತವಕದಿಂ ಪಿಡಿವರು (ಜಿಬಪು. ೨೫-೩೪); ತಳಹತ್ತಂ 
ದಣುವಟ್ಟಿ ಖೊಪ್ಪರವುರೋಬಂಧಂ ... ಭುಜಗಬಂಧಂ ತೋರೆಹತ್ತಂ 
ಶಿರೋವಳಯಂ ಬಾಹುತಳಂ ಚಮತ್ಕರಿಸೆ ನಾನಾ ಕೌಶಲಂದೋಟಿಿದರ್‌ 
(ಕಬಶಂ. ೪-೭೫). "ತಳಹತ್ತ' ಪರಾ. 
[ತೋರ +೬ ಹತ್ತ್ಯ./ತೆಲು. ತೋರಹತ್ತ ] 
ತೋರಹನಿ "ತೋರವನಿ' ನೋ. 
ತೋರಹಾರ (ನಾ). ದೊಡ್ಡದಾದ ಮಾಲೆ ; ದೊಡ್ಡ ಗಾತ್ರದ ಸರ : 
ಪಸರಿಸಿದ ತೋರಹಾರದ ಪೊಸವೆಳ್ಚಿಂಗಳುಮನಮರ್ದ ಪೆರ್ದುಡುಗೆ 
ಗಳೊಳ್‌ ಮಿಸುಗುವ ಪೊಸ ಮಾಣಿಕದೆಳವಿಸಿಲುಮನೊಡಗಾಣಲಾದುದಾ 
ಸ್ಥಾಯಿಕೆಯೊಳ್‌ (ಅದಿಪು. ೯-೫) ; ಪ್ರಮದದೊಳೆನ್ನ ಕಂಧರದೊಳಂ 
ದಿರುಳಿಕ್ಕಿದ ತೋರಹಾರಮುಂ ಹಿಮಗೃಹ ಪ್ರವೃತ್ತಕಮಂ 
ರಮಣಿಯದೊಂದು ಭಾವಗತಮಂ ನೆಜಕಿಸೂಚಿಸೆ (ಕಾದಂಉ. ೩೪೭); 
ಸುತ್ತದೆ ನೆಲೆಗೊಂಡಂ ಪರಿವೃತ್ತೋನ್ನತ ಚಂದ್ರನಗಜೆಯಾಸ್ಯದೊಳೆಂದು 
ನ್ಮತ್ತತೆಯೊಳ್‌ ತಾರಗೆಗಳ್‌ ಸುತ್ತಿದುವೆನೆ ತೋರಹಾರಮಂ ರಂಜಿಸಿದರ್‌ 
(ರಿಕ. ೧೦-೩). [ ತೋರ + ಹಾರ; 
ತೋರಲ್‌ಕೆ (ನಾ). ಹೆಚ್ಚಿನ ಪ್ರಸಿದ್ಧಿ ; ಅತಿಶಯವಾದ ಕೀರ್ತಿ: 
ಅಗ್ಗದ ಬೀರರ್‌ ತೆಗೆದೋಡೆ ತೋರಟಾಕೆಯಾಳ್ಗೆಳ್‌ ಬಳ್ಳಿ ಬೆಂಬೀಲಿ 
[ ತೋರ + ಅಟ್‌] 
ತೋರಾಟೆ (ನಾ). ಒಂದಂ ಬಗೆಯ ಮರ: ತೋರಾಟೆ (ಕೌಂಟೆಲ) 
. ಇದರ ಎಣ್ಣೆ ಔಷಧಕ್ಕೂ ದೀಪಕ್ಕೂ ಬರುತ್ತದೆ (ಕಛಾಗೆ. ೪೧). 
"ತೋರತ್ತಿ' ಪರಾ. [?] 
ತೋರಾಯ (ನಾ). ಬಹಳ ಸಾಮರ್ಥ್ಯ ; ಅತಿ ಪರಾಕ್ರಮ: 
ನಾರಾಯಣಂ ಮಹಾರೋಷದಿಂದೆಸುತಿರ್ಪ್ಷ  ತೋರಾಯದೆಸುಗೆಯಿಂ 
ತರಹರಿಸದಾಕ್ಷಣಂ ಪೂರಾಯ ಗಾಯದಿಂ ಬಲಮಳಿಯೆ ಕಂಡು ಸಂಹಾರಾ 
ವತಾರನಾಗಿ (ಕಪು. ೩೨-೮). [ತೋರ +೬ ಆಯ್ಕ] 
ತೋರಿ (ನಾ). (ಕರಾ). ಒಂದಂ ಬಗೆಯ ಮಿನಾನಂ. 
ತೋರಿಕೆ ತೋಟಕೆ” ನೋ. 
ತೋರಿತು, ತೋರಿತ್ತು, ತೋರಿದಂ (ನಾ). ೧. ದೊಡ್ಡ ದಾಗಿರಂವುದಂ; 
ತೋರವಾದಂದಂ: (8). ತೋರಿತ್ತು : ೧. ತುಕಾರಾಂತಕ್ಕೆ ವಿಕಲ್ಪದಿಂ 
ದ್ವಿತ್ವಮುಂಟು . . . ತೋರಿತ್ತು; ನೇರಿತ್ತು . . . ಬಲ್ಲಿತ್ತು ಎಂಬಂತೆ 
ನೋಡಿಕೊಳ್ಳುದು. (ಕಮದ. ೭೭ ಪ್ರಯೋ). ೨. ಅಗಲವಾದಂದಂ ; 
ವಿಶಾಲವಾಗಿರುವುದು : ಪೊಂಗೋಂಟೆಯಂ- ತೋರಿತ್ತಾದಗಳೆಯ್ದೆ 
ಸುತ್ತಿ ಮೆಅಕಿಗುಂ (ಐಾರಪು. 9-೨೬). ತೋರಿದು ; ೧.ಪಾದರಿ ಪೂತುವು 
ತೋರಿದುವಾದುವು ಮಲ್ಲಿಗೆಗಳೆಯ್ದೆ ಪಣ್ತುವು ಮಾವು (ಆದಿಪು. ೧೧-೮೭); 
ೂೋರಿದುವಾದ ಮಲ್ಲಿಗೆಯ ಮೊಗ್ಗೆಗಳೊಳ ಮೊಗವೂಜ೨ ಬಿರ್ದಾ 
ಭೋರ್ಭೋರೆನೆ ಪಾಯ್ದು ಬಂಡಿನೊಳ್‌ ಬೆಂಡೊಗೆದು . . . ಕಾಟಾ 
ಕಡಲಿಟ್ಟುವು ಮತ್ತಮಧುವ್ರತಾಳಿಗಳ್‌ (ಲೀಲಾನ, ೯-೧೧೬) ; ನಾರಿಯ 
. ತೋರಿದುವಾದ ನಿತಂಬಂ ತೊಡೆಯಡಿಗಳು ಕಡುಸೊಗಸಿದುವು 
(ಜಯಕಾ. ೨-೭). 
ತೋರಿದಂ - ತೋರವಾದವನಂ : ಒಳ್ಳಿದಂ, ತೆಳ್ಳಿದಂ, ಮೆಲ್ಲಿದಂ, 
ಬೆಟ್ಟಿದಂ, ತೋರಿದಂ (ಕಮದ. ೧೫೨ ಪ್ರಯೋ). [ ತೋರ) 
ತೋರಿತ್ತು "ತೋರಿತಂ' ನೋ. 
ರಿತು” ನೋ. 
ತೋರಿಸು "ತೋಜಶಿಸಂ' ನೋ. 


.. ಬೆ 


(ಕಬ್ಬಿಕಾ. ೩೦೪). 


[?) 


ತೋರು 


ತೋರು "ತೋಟಂ' ನೋ. 
ತೋರುಗಣ್ಣು (ನಾ). ಸನ್ನೆ ಮಾಡುವ ಕಣ್ಣು ; ಸೂಚಿಸಂವ ಕಣ್ಣು : 
ಕುಳಿಂದಕನು ಚಂದ್ರಹಾಸನ ಕಡೆಗೆ ತೋರುಗಣ್ಣಾಗುತ್ತಾನೆ (ಹಂದ್ರಸ. ೬೬). 
[ ತೋರು (ಎತೋಟಿ) + ಕಣ್ಣು (ಕಣ್‌) ] 
ತೋರುಗದ್ದಿಗೆ (ನಾ). [ವೀಶೈ] ಶರಣರ ಹೆಸರಿನಲ್ಲಿ ನಿರ್ಮಿಸಿದ 
ನಾಮಮಾತ್ರ ಗದ್ದುಗೆ; ತೋರಿಕೆಗಾಗಿ ಕಟ್ಟಿಸಿದ ಗದ್ದುಗೆ: ತೋರು 
ಗದ್ದಿಗೆ ಎ ಶರಣರ ಹೆಸರಿನಲ್ಲಿ ನಿರ್ಮಿಸಿದ ನಾಮಮಾತ್ರ ್ಡಗದ್ವಿಗೆಗಳು 
(ನಿಜವಾದ ಗದ್ದಿಗೆಗಳಿಗೆ ವಿಭಿನ್ನವಾದುವು) (ವೀಶೈಪ3. ೨೯೭). 
[ತೋರು (ಆತೋಖು) + ಗದ್ದಿಗೆ (ಆಗರ್ದುಗೈೆ) ] 
ತೋರುಗಪ್ಪುಕ (ನಾ). (?) : “ತೋರುಗಪ್ಪು ಕಮೆನಲ್‌ ಮೃಗಹಿಂಸೆಗೆ” 
(ಳಶರ. ೧೦). "ಕಪ್ಪು,' ಪರಾ. ([?]) 
ತೋರುಗಾಣಿಕೆ (ನಾ). ತೋರಿಕೆ ; ನಟನೆ: ಎಲ್ಲ ಎಷ್ಟು ಸುಳ್ಳು-ಕೆಲವು 
ಸಾರಿ ತೋರುಗಾಣಿಕೆ ಬೇರೆ (ಪ್ರಶ್ನೆ. 8೨). 
[ ತೋರು ( ಆತೋಯಖು) + ಕಾಣಿಕೆ (ಕಾಣ್ಕೆ) ) 
ತೋರುಬೆರಳು, ತೋರಬೆರಳಂ (ನಾ). ಹೆಬ್ಬೆರಳಿನ ಪಕ್ಕದ ಬೆರಳು; 
ನಿರ್ದೇಶಿಸಲಂ ಬಳಸಂವ ಬೆರಳಂ ; ತರ್ಜನಿ: ಎಡಗೈ ತೋರು 
ಬೆರಳನ್ನು ತುಟಿಯ ಮೇಲಿರಿಸಿ... ಬಾಲಿ ಅಣಕವಾಡಿದಳು (ಮಣ್ಕುಹೆ. 
೮೯) ; ಆದರೆ `ಅದು ನಿಂತಿರುವುದು ಆ ಪರಮಪ್ರಕಾಶದೆಡೆ ತೋರು 
ಬೆರಳಾಗಿ ಮಾತ್ರ (ಸಾಂದಸ. ೯೪). ತೋರಬೆರಳು : ತನ್ನ ಕೊರಳಿಗೆ 
ಅಡ್ಡವಾಗಿ ತೋರಬೆರಳನ್ನೆಳೆದುಕೊಳ್ಳುತ್ತ (ವೀರಯೋ. ೫೪) ; ರಾಜನ 
ಬಲಗೈಯಿನ ತೋರಬೆರಳು (ಕೂರಾಣಿ. ೯೪). 
[ತೋರು (<£ ತೋಟು) + ಬೆರಳು ( ಎಚೆರಲ್‌) ] 
ತೋರುಮನೆ (ನಾ). ಪ್ರದರ್ಶನಾಲಯ : ವಸ್ತುಸಂಗ್ರಹಾಲಯ: 
ಗೋಡೆ ಗೋಡೆಗಳಲ್ಲಿ ಕಣ್ಣಲೆವ ಕಡೆಗ ಳಲಿ, ಸುತ್ತಣೆಲ್ಲೆಡೆಗಳಲಿ 
ಮೆರೆದುವಾ ಕುಂಭಕರ್ಣನೆ ಬಿನದವೇಂಟೆಯ ಕವರ್ತೆಗಳ್‌, ತೋರು 
ಮನೆಯಲ್ಲಿ ! (ಶ್ರೀರಾಮಾ. ೪೫೫-೨೭೯). [ತೋರು (ಆ ತೋಟಿ) + ಮನೆ] 
ತೋರುಮರ (ನಾ). ದಾರಿ ತೋರಿಸಂವ ವರ; ಕೈವಂರ: ಒಳದಾರಿಗಳ 
ಕತ್ತರಿ, ಚೌಕಗಳಲ್ಲಿ ತೋರುಮರಗಳಲ್ಲದಿದ್ದರೆ ಪ್ರಯಾಣ ಕಷ್ಟವಾಗುತ್ತದೆ 
(ಕೂಢಿ) [ತೋರು (ಆತೋಟು) + ಮರ್ಕ) 
ತೋರುವಳಿ (ನಾ). ಹೊರಕ್ಕೆ ಕಾಣಿಸುವ ರೀತಿ; ತೋರಿಕೆ: ತಿಕ್ಕುವು 
ದಕ್ಕೆ ಸುರಿಯಲು, ಚಿಮುಕಿಸಲು, ಚೊಕ್ಕಗೊಳಿಸಲೋ, ಕಾಂತಿ ಹೆಚ್ಚಿ 
ಸಲೋ, ಗಮನ ಸೆಳೆವಂತೆ ಮಾಡಲೋ ತೋರುವಳಿಯನ್ನು 
ಬದಲಾಯಿಸಲೋ . . . ಬಳಸುವ ಆದರೆ ಸಾಬೂನಲ್ಲದ ವಸ್ತುಗಳಿಗೆ 
ಅಂಗರಾಗಪದಾರ್ಧಗಳಿಂದು ಹೆಸರು (ಕಪಿಕೋ. 1, ೩೨). 
[ತೋರು (ಆತೋಖು) + - ವಳ್ಳಿ) 
ತೋರುವೊತ್ತೆ "ತೋರೊತ್ತೆ' ನೋ, 
ತೋರೈಸು (ಕ್ರಿ). ದೊಡ್ಡದಾಗು ; ವಿಸ್ತಾರವಾಗು :. 
ನವೆದವರು ಸುರುಚಿರ ಸುಭೋಜನವನುಣಲು ಹೆರೆ ಹೆಚ್ಚು ವೊಲು 
ಬಡನಡುವು ತೋರೈಸಲು (ನವಮೋ. ೧೩೮-೮). [ತೋರ ಇಸ್ಕೂ] 
ತೋರೊತ್ತೆ, ತೋರಂವೊತ್ತೆ (ನಾ). ಎ ತೋರಡವು: ಅವನು ಮನೆ 
ಯನ್ನು ತೋರೊತ್ತೆ ಇಟ್ಟಿದ್ದಾನೆ (ಯಂ). ತೋರುವೊತ್ತೆ : ಅವರು 
ಹೊಲವನ್ನು ತೋರುವೊತ್ತೆ ಹಾಕಿ ಸಾವಿರರೂಪಾಯಿ ತಂದಿದ್ದಾರೆ 
(ಕೂಡ). [ತೋರು (<ಎತೋಟು) + ಒತ್ತೆ] 
ತೋರ್ಕೆ (ನಾ). ೧. ಕಾಣಿಸಂವಿಕೆ; ತೋರುವಿಕೆ : “ಉಟ್‌ ತೋರ್ಪು 
ತೋರ್ಕೆಯೆಂದುಂ” (ಕವಿಕಂ. ೨೦೩); ಯಕ್ಷರೂಪಿನಿಂ ತೋರ್ಕೆಗೊಳಗಾಗಿ 
(ರೇವಣ. 6-3೧) ; ಕೀಟಗಳ ಮೊಟ್ಟೆಗಳು ಅವನ್ನಿಟ್ಟ ಕೀಟಗಳಷ್ಟು ಗಾತ್ರ, 


ಬಡತನದಿ 


೩೭೧೩ 


16 


40 


45 


ತೋರ್ಕೆವರ 


ಆಕಾರ, ತೋರ್ಕೆಗಳಲ್ಲಿ ವ್ಯತ್ಯಾಸವಾಗಿಲ್ಲ (ಕೀಟಪೆ. ೯೬). ೨. ಪ್ರದರ್ಶನ; 
ದೃಷ್ಟಾಂತ ಪಡಿಸುವಿಕೆ: ಇದು ನಿನ್ನರ್ಚಿಸುವಿಕ್ಷುಚಾಪವಿದು ನಿನ್ನೀ 
ರೋಕಮಂ ಕೈಗೆ ಮಾಡಿದ ಪುಷ್ಪಾಸ್ಟ್ರಮಿದಲ್ತೆ ನಿನ್ನೆ ವಿಜಯಪ್ರಾರಂಭ 
ದೊಳ್‌" ತೋರ್ಕೆಗೆತ್ತಿದ ಚೈತ್ರಧ್ವಜಂ (ಅದಿಪು. ೧೧-೧೭) ; ಚಾಗದ 
ತೋರ್ಕೆಗಂ ನೆಗಟ್ವಿ ಬೀರದಳುರ್ಕೆಗದೊಳ್ಳ ನಪ್ಪಿದುದ್ಕೋಗದಮರ್ಕೆಗಂ 
ಸಿರಿಯ ಸಾರ್ಕೆಗಂ ಸ್ತಿ ಮಿತಸಾಗರನಾಗರಮಾಗದಿರ್ಕುಮೇ 
(ಕಾಂತಿಪು. ೧-೬೮). ೩, ಆಕಾರ ; ರೂಪು; ಗಾತ್ರ : ಕುದುರೆಯ ಬಣ್ಣದಿಂ 
ರಥದ ತೋರ್ಕೆಯಿನೆತ್ತಿದ ಚಿತ್ರಕೇತುವೃಂದದ ಕುಟಿಪಿಂದ 
ಒರ್ವರೊರ್ವರನೆ ಮಚ್ಚರದಿಂ ಗ್‌ಸನ್ನೆಗೆಯ್ದು (ಪಂಪಭಾ, ೧೦-೮೭) ; 
ಬೆಡಂಗಿನ ತೋರ್ಕೆಗೆ ನೋಡ ನಾಡ ಸೌಂದರಿಯರೊಳಾವಗಂ ಸೆಣಸುವಳ* 
ಸಲೆ ಗಾಡಿಗಮುನ್ನತಿಕ್ಕೆಗಂ (ಛರ್ಮಾಮ್ಮ. 6-೧೬೬); ಘನಪುಣ್ಯನಿರ್ದ ತಾಣಂ 
ಫನಮಾಗಲ್ವೇಳ್ಕುಮೆಂಬ ಬಗೆಯಿಂದೆಂಬಂತಿನಿಯಳ ತನೂದರಂ ತಾಂ 
ಘನಮಾಗಿಯೆ ಬಳೆದು ತೋರ್ಕೆಯಂ ತಳೆದಿರ್ಕುಂ (ಬಾಧಪು. ೪-೩೭). 
೪, ಹೋಲಿಕೆ ; ಸಾದೃಶ್ಯ: ವರಶಬ್ದಾಲಂಕಾರದ ವಿರಚನೆಗಳ್ನೋಬಕ್ಟೊ 
ಡೊಂದೆ ತೋರ್ಕೆಗಳಿಂತುಂ ಪೊರೆದಿರಲು (ಕವಿರಾ. ೨-೪೮) ; ೫. ಆಡಂಬರ; 
ಡಂಬ; ನಟನೆ : ಕೆಳಗಣದೊಂದು ತಾಣದೊಳಗಿರ್ದಮಳ್ಳಾವರೆಯಂತೆ 
ತೋರ್ಕೆಯುರ್ಬಳಿಯದೆ ತಳ್ತ ಪೆರ್ಮಾಲೆಗಳೊಳ್‌ (ಕಾವೈಸಾ. ೬೦೧) ; 
ತಳೆಗುಂ ತೋರ್ಕೆಯ ಬಿತ್ತರಂಬಡೆದು ಬತ್ತಿತೆಂಬನೋಲಿರ್ದ ಪೆರ್ಬೊಳೆ 
(ಶಾಕುಂತ. ೧೦೧-೦೭೧) ; ದಶಾನನಂ ನಿನ್ನನೆಮ್ಮಂ ವಂಚಿಸಲ್ಕೆಂದೆ ತೋರೆ 
ಯಂತಃಕಲಹಮಂ ರಚಿಸಿ . . . ನಿರಸನಂ ಗೆಯ್ದಿರ್ಪನೇಂ ಲಂಕೆಯಿಂ? 
(ಶ್ರೀರಾಮಾ. ೬೧೨-೩೪). ಓ. ಅರ್ಪಣೆ; ದಾನ. "ತೋರ್ಕೆಗೊಡಂ' 
ಪರಾ. [ತೋಟ (ಆ”ತೋಜು) + - ಕೆ) 
ತೋರ್ಕೆಗಿಡು (ಕ್ರಿ). ಕಾಣದಾಗಂ ; ಅಸ್ತವಾಗಂ: ರೂಪೆಗೆಟ್ಟುದು ದೆಸೆ 
ತೋರ್ಕೆಗೆಟ್ಟುದಿನಮಂಡಲಂ (ಜಗವಿ. ೭-೮೦). 
[ ತೋರ್ಕೆ + ಕಿಡು (< ಕೆಡ್ಕು)] 
ತೋರ್ಕೆಗುಡು "ತೋರ್ಕೆಗೊಡು' ನೋ. 
ತೋರ್ಕೆಗೊಡು, ತೋರ್ಕೆಗುಡಂ (ಕ್ರಿ). ತೋರಿಸಿ ಕೊಡಂ ; ಒಪ್ಪಿಸಿ 
ಕೊಡಂ; ಅರ್ಪಿಸಂ; ದಾನವಾಗಿ ಕೊಡು: ಅರ್ಕಕೀರ್ತಿಗೆ 
ರಾಜ್ಯವಿರಲೆಂದು ಮಂತ್ರಿಗೆ ತೋರ್ಕೆಗೊಟ್ಟೆಯ್ದೆಲೊ ತಪಕೆ (ಛರಡ 
೩3-೧೧೪). ತೋರ್ಶೆಗುಡು : ನಿನಗೆನ್ನಂ ಬಿಡದುಣ್ಮಿದೀ ಬೆಮರ್‌ ಕೈ 
ನೀರಾಗಿರಲ್ತೋರ್ಕೆಗೊಟ್ಟನನ೯ಗ೦ (೪3ದಂಉ. ೩೯). 
[ ತೋರ್ಕೆ + ಕೊಡ್ಕು) 
ತೋರ್ಕೆಗೊಳ್‌ (ಕ್ರಿ). ಕಾಣು ; ರೂಪತಾಳಂ : ವಿಶ್ವರೂಪದೊಳಜಾಂಡದ 
ಮಂಡಲಿ ತೋರ್ಕೆಗೊಂಡುದು (ಚಿಕವಿ. ೩-೩೩). 
[ತೋರೆ + ಕೊಳ) 
ತೋರ್ಕೆವಡೆ (ಕ್ರಿ). ೧. ಕಾಣು; ಪ್ರಕಟವಾಗು; ಸ್ಪಷ್ಟವಾಗು: 
“ಮಿಗೆ ತೆಜಂಬೊಳೆದುದೆಂದೆನೆ ತೋರ್ಕೆವಡೆದ ಕಾಂತಿಗೆ ನಾಮಂ” (ಕದ್ಳಿಕ್ಕೆ. 
೩೪) ; ಸೊರ್ಕೊಗೆದಬ್ಮಿಯ ಮಧ್ಯದೊಳುರ್ಕಿದ ಸಿಂಹಳನ ಮದಕಿದೌಷಧ 
ಮೆನಿಕುಂ ತೋರ್ಕೆವಡೆದೆಸೆವ ಬಾಳು ಪೊಣರ್ಕೆಗೆ ಪೊಡೆಯಿಪುದು ಭೇರಿಯಂ 
ಭರದಿಂದಂ (ರಾಜರೀ. 8-೧೨೮). ವಿ. ಪ್ರಸಿದ್ಧಿಯನ್ನು ಪಡೆ,-ಹೊಂದಂ : 
ಬೆಳ್ಳಕ್ಕರಿಗರ ಕಲ್ಪಿ ತೋರ್ಕೆವಡೆಯದು (ನೀತಿಮಂ. 1, ೨೦). 
[ ತೋರ್ಕೆ + ಪಡೆ,] 
ತೋರ್ಕೆವರ್‌ (ಕ್ರಿ). ಸ್ಪಷ್ಟವಾಗು; ಕಾಣುವಂತಾಗು : ಪದೆದಲ್ಕ ಅಳುರ್ಕೆ 
ತೋರ್ಕೆ[ಪಾಕಾಂ. ತೋಳ್ಲೆ]ವಂದೊದವರೆ ನಾಣನೊಕ್ಕೆರ್ದೆ ವಿಚಿತ್ರವಿಕಾರೆ 
ರಸಾಂತರಂಗದೊಳ್‌ ಪುದಿದಿರೆ ಮಾಣದಾಡಿಸಿದನಾತನೆನಂಗಜನೆಂಬ 
ನಟ್ಟೂವಂ (ಆದಿಪು. ೪-೧೫). [ತೋರೆ _- ಬರ್‌; ] 


ತೋರ್ಕೆವೆಟು ೩೭೧೪ 


ತೋರ್ಕೆವೆಜು (ಕ್ರಿ).  ತೋರ್ಕೆಗೊಳ್‌: ಶರ್ಕರೆಯನು ಪಿಡಿವಾಗಳಂಗೈಯ 

ಸಂಪರ್ಕದಿ ಸಿಂಧೂರೆದಂತೆ ತೋರ್ಕೆವೆತ್ತುದು (ಛರಜೆ. ೧೦-೩೬). 
[ತೋರ್ಕೆ + ಪೆಡ್ಮು) 

ತೋರ್ಕೊಳಿಸು (ಕ್ರಿ). ತೋರಿಸಂ; ಕಾಣಿಸು; ಪ್ರಕಾಶಪಡಿಸಂ: ಭೋಗಿಗಂ 
ಜೋಗಿಗಂ ಕರುಣಿಪನುಭವಮಿಂತಿವೆಂದೆನಗೆ ನಿಖಲಮುಮನೊಡನೆ 
ತೋರ್ಕೋಳಿಸುತ್ತೆ (ಸಂಸಪ. ೨೯-೯). 

( ಆತೋಜು + ಕೊಳ್‌; + - ಇಸ್ಕು] 

ತೋರ್ತಳದುಳಿ "ತೊಟ್ಟುಟ್‌ದಂಟ್‌' ನೋ. 

ತೋರ್ಪಡಿಸು (ಕ್ರಿ). ೧. ತೋರಿಸು; ವ್ಯಕ್ತಗೊಳಿಸು ; ಪ್ರಕಟಿಸಂ: 
ಯೋಗದೊಳಾತ್ಮತತ್ವವೆ ಕಡೆ ದಶವಿಧಭೋಗಕಂಗನೆ ಕಡೆಯೆಂದು ಯೋಗ 
ಶಾಸ್ತ್ರ ವ ಭೋಗಶಾಸ್ತ್ರವನೆರಡನು ತೂಗಿ ತೋರ್ಪಡಿಸಿ ಪಾಡಿದಳು (ಧರಣ. 
೧-3೬). ೨. ತೋರು; ಪ್ರಕಟವಾಗಂ : ಸುಸ್ಮೇರಭವದ್ವದನದಾ 


ಮಿಂಚೆಂತಿದೆ' ನಿರ್ವ್ವಜದಿ ಮನಕದೇಂ ಸಂಶಯಂ ತೋರ್ಪಡಿಸಿತೆನೆ, 


(ಪರಶು. ೧೯-೨೦). 
ತೋರ್ಪಡಿಸಿಕೊಳ್ಳು ಎ ೧. ವ್ಯಕ್ತವಾಗು ; ಪ್ರಕಟವಾಗು : ತಾನು 
ಎಂಬುದು ಎರಡು ಸ್ವರೂಪಗಳಲ್ಲಿ ತೋರ್ಪಡಿಸಿಕೊಳ್ಳಬಹುದು 
(ಇಸ್ಲಾಂಸಂ. ೨೪೨). ೨. ತೋರಿಸು; ವ್ಯಕ್ತಪಡಿಸಂ : ಅವರು ತಮ್ಮ 
ಅಂತ್ಯಕಾಲ ಸವಿಸಾಪಿಸಿದೆಯೆಂದು ನಿರ್ಧರಿಸಿದ್ದ ಹಾಗೆ ಕಂಡರೂ ನನಗೆ 
ಬುದ್ಧಿವಾದವನ್ನು ಹೇಳುವಾಗ ಅದನ್ನು ತೋರ್ಪಡಿಸಿಕೊಳ್ಳಲಿಲ್ಲ 
(ಜಿಂಗಿಳ್ಯ. ೧೩೫). [ ತೋರ್ಪಡು + - ಇಸ್ಕು] 
ತೋರ್ಪಡು (ಕ್ರಿ). ೧. ಸ್ಪಷ್ಟವಾಗಿ ಕಾಣು; ತೋರು; ಗೋಚರಿಸು: 
ಮರಾಳಾವಳಿ ನಗದ ಬಿಲದ್ವಾರದಿಂದೇಳ್ನುದಾಶಾವಳಯಂ ತೋರ್ಪಟ್ಟು 
ದಬ್ಬಂ ಪಳಚನಲರ್ದುದಬ್ಬಾರಿಬಿಂಬಂ ಕಳಂಕಂ ಕಳಿದತ್ತೆಂಬಂತೆ ನೀಡುಂ 
ತೊಳಗಿತು ತಿಳಿದತ್ತಾಪಗಾವಾರಿಪೊರಂ (ರಾಜಕೀ. ೬-೨); ಸೊಂಟದಲ್ಲಿ 
ಧೋತ್ರ ಅಥವಾ ಇತರೆ ಬಟ್ಟೆಯಿದ್ದಂತೆ ತೋರ್ಪಡಲಿಲ್ಲ (ಕಪಾಕುಂ. 
೧೪). ೨. ಮೇಲಾಗು ; ಪ್ರಸಿದ್ಧವಾಗಂ ; ಶ್ರೇಷ್ಠವಾಗಂ`: ಶರಣಾ 
ಹೊಕ್ಕುದು ಬಂದು ಮಕುಟದ ಗರುವರವನೀಪಾಲಕರು ಮೋಹರಕೆ 
ತೋರ್ಪಟ್ಟವರು ಭಾರಿಯ ಬಿರುದಿನತಿಬಲರು (ಕುವ್ಕಾದ್ರೋ. ೧೬-೨೦). 
[ತೋರ್ಜು್‌' (ಎತೋಟು) + ಪಡ್ಗು] 
ತೋರ್ಪು, ತೋಪು, ತೋವು, ತೋಹಿ, ತೋಹೆ (ನಾ). ೧. 
ಕಾಣಿಸಂವಿಕೆ ; ತೋರಂವಿಕೆ ; ಪ್ರದರ್ಶನ: “ತೋರ್ಪೆನೆ ಕಾಣೆ” 
(ರನ್ನಕಂ. ೧೨) ; "ತೋರ್ಪ ತೋರ್ಕೆಯೊಳಂ ವಿಗೆ ತೋರ್ಕುಂ” 
(ಕರ್ಣಾನಿ. ೭); ದೀನೆನೇತ್ರಂ ತುಷಲಘುತರಮಾತ್ರಂ ಕರಂ ಪೊರ್ದಿ ತೋರ್ಪಿಂ 
ಜನೆಮಂ ಬೇಳ್ಬಾಸೆಯಿಂ ಸಾವಿನ ಪರಿಯೆನಿಪೀ ದೈನ್ಯಮಂ ಬಿಟ್ಟು ನಿಮ್ಮಂ 
ನೆನೆಯುತ್ತಿರ್ಪಂತೆ ಪಂಪಾಪುರದರಸ ವಿರೂಪಾಕ್ಷಂ ರಕ್ಷಿಪ್ಪುದೆನ್ನಂ (ರಕ್ನಾಶ. 
೨೧); ತೋರ್ಪೆಂದು ತೋರೆ (ತೋರ್ಪೆ) (ಶಮದ. ೧೧೩). ೨. ಆಕಾರ; 
ಸ್ವರೂಪ, "ತೋರ್ಪಗೆಡು' ಪರಾ. ತೋಪ್ಯ:. ೧. ವ್ಯಾಪಿಸಿಯೆ 
ನೀವ್‌ ಮಲ್ಲವದ್ಮೆಯ ತೋಪ ಮೆಟ*ವುದು ಭೀಮನಿದ್ದ ರೆ ಆ ಪುರ 
ದೊಲೊತ್ತೊತ್ತಿ ಹೊಾಗಳಿಸಿ ನಿಮ್ಮ ಬಿರುದುಗಳ (ಕುವ್ಯಾವಿ. ಓರಿಇ. ೪-೧೪). 
೩, (ಬೇಟೆಯಲ್ಲಿ ಒಡ್ಡುವ) ಆಕರ್ಷಣೆ ; ಆವಿಂಷ ; ಆಕರ್ಷಕ ವಸ್ತು 
ಧರಣೀಪತಿ 'ಚಂಡೆಶಾಸನಂಬೆರಸು ವನಂಂತದೊಳ್‌ ತೆರೆಯ ತೋಪಿನ 
ಸೋಹಿನ ನೀರ ಬೇಂಟೆಯುರ್ವರೆಗಳನೀಕ್ಷಿಸುತ್ತೆ ಬರೆ (ಅನಂಪು. ೧೧-೪೦) ; 
ಸೋಪಿನ ತೋಪಿನ ಪಳಹದ ಕೋಪಿನ ಪಾಳಿವದ ಗೋರಿವೇಂಟಿಗೆ ಮತ್ತಂ 
ಚಾಪ ಪ್ರವೀಣರುದ್ದ ತಕೋಪರ್‌ ನಡೆತಂದರಲ್ಲಿ ಮುಂದೆ ಪುಳಿಂದರ್‌ 
(ಸೂಳ್ತಿಸು. ೩-೧೦೪). ತೋವು: "ತೋವಿಕ್ಕು' ಪರಾ. ತೋಹು: ೩. 
ತೋಹಿನಶಬರನಂತೆ ಲಾಗಿನ ವ್ಯಾಫ್ರದಂತೆ ಆಡುವ ವಿಧಾನದಂತೆ ಇಂತೀ 


ತೋಲ, 


ವೇಷ ಸಹಜ (ಮೋಳಿಮಾ, ೩೪-೧೪೧) ; ಜಾಳವಣಿಗಳ ಬಲೆಯ ಠಕ್ಕಿನ 
ಠೌಳಿಗಳ ತೋಹುಗಳ ನಗೆಗಳ ಮೇಲುಮುದ್ದಿನ ಬೇಟೆಕಾತಿಯರೈದಿದರು 
ವನವ (ತೂರರಾ. ೧-೩-೩೯). ೪, ಬೇಟೆಯ ಸ್ಥಳ; (ದೀವದ 
ನೆರವಿನಿಂದ) ಬೇಟೆಯಾಡಲು ವನ್ಯಮೃಗಗಳನ್ನು ಆಕರ್ಷಿಸುವ ತಾಣ: 
ನಿಂದು ಬೇಡರ ತೋಹು ಸೋಹುಗಳ ಸಂದಿಯೊಳು (ಕಣ್ಮರ, ದೇ. 
೧೨೭-೨೦) ; ಬೆಳ್ಳಾರ ಬಿಗಿ ತೋಹಿನೊಳು ನಿಲ್ಲು ತಿಜಿಯಂಬ ಬಿಡು 
(ಹಡಳಾ. ೫-೨೪) ; ಪುಳಿಂದರು ಬಳಸಿ ಬೇಂಟೆಯನೆಯ್ದಿ ಬನದೊಳು 
ತೋಹಿನಲ್ಲಿರ್ದು (ಬಸಪು. ೧೮-೨) ; ಸಿಂಹಳದ್ವೀಪದಿಂದೆಮ್ಮ ತೋಹಿಂ 
ಗೊಂದು ಸಿಂಹಮಾಟೋಪದಿಂ ಬರಲ್‌ (ಥಾವಚಿಂ. ೫-೧3); ಹೋಯೆನ್ನಸು 
ಮಿಗ ತೂಣನ ತೋಹಿಗೆ ಸಿಲ್ಕದೆನುತ್ತುಂ ನಿಷ್ಠೆಯ ನೇಹದ ಸಖಹಸಿಗಂ 
ಶಂಕರನಳ್ಕಜ ಪೂಜೆಗೆ ಸಲ್ವಂ (ಉದೃದೇ. ೩-೪೩); ಉದಕಮಂ ಕೊಳಬಂದ 
ಮೃಗಗಳ ಬೆದರದಂತೆಸೆಯಲ್ಕೆ ತೋಹಿನ ಹೊದರಿನೊಳು ಕಾದಿರ್ದೆ 
ಬಾಪಾಸ್ತ್ರಗಳ ಕೈಕೊಂಡು (ಆನಂರಾ. ೨-೩-೭). ೫. ಕಪಟ; ಮೋಸ: 
ಯುಧಿಷ್ಮಿರಾನಾಳ್ವ ದೇಶದೊಳ್ಳಳವು ಕೋಲೆ ಪಾದರಂ ಪುಸಿ ನುಸುಳು 
ವೈರಮಟ್ಟುಳಿ ತೋಹು ಬೆದಜು ಬೆಜ್ಜರ . . . ಅಲಸಿಕೆ ಕರ್ಕಶಂಗಳಿವು 
ಮೊಳೆದೋಜವು (ಕೈಮಿಥಾ, ೨-೩), ೬. ಗುರಿಯಿಡುವಿಕೆ ;. ಸಂಧಾನ 
ಮಾಡುವುದು: ಬಳಿಕ ನೂಟು ನಿರಂತರಸ್ವಾವಳಿವಿಫಾತಿಗೆ ನೂಲು 
ಲೆಕ್ಕವ ಕಳೆದವಿನ್ನೂಆಾನೆ ಪಾರ್ಥನ ಕೋಲ ತೋಹಿನಲಿ (ಕಾವ್ಯಾಗೆ. 
(೧-೧೦) ; ಚೂರಿಸುವ ಮೊಗಸೂನಿಗೆಯ ಕೆೊಲ್ಲಾರಿಗಳ ಶರಬಂಡಿಗಳ 
ಹೊಂದೇರು ಕವಿದುವು ಕೋಲ ಕೋಲಾಹಲದ ತೋಹಿನಲಿ (ಕುವ್ಕಾಶೆ. 
೨-೪೪); ಬಿಲ್ಲ ತಿರುವಿನ ಕೋಲ ತೋಹಿನ ರಾಮನಿದ್ದನು ನೋಡುತಾಹವವ 
(ತೊರರಾ, ೪-೩-೧೫) ; ಪತ್ತು ರಥಂಗಳಾ ಪೆಸರ ಭೂಪನು ಭಾವಿಗೆ 
ತೋಹನಿಕ್ಕಿ ನೋಡುತ್ತಿರೆ (ಪಂಜರ. ೭೧-೪೦). ಪ. ನೇತೃತ್ವ: 
ವಂಂದಾಳಂತನ ; ಮಾರ್ಗದರ್ಶನ : ಮನುಮುನಿಯತಿವ್ರತಿಗಳೆಲ್ಲರು 
ನಿಮ್ಮ ತೋಹಿನೊಳಗಿದ್ದರು (ಜನ್ನವ. ಕ. ೩೯೩-೮೩೪); ಘನ ರೌದ್ರಮಯ 
ದುಗ್ಗಡದ ರಕ್ಕಸಸೇನೆ ನಿಂದುದು ಖಳನ ತೋಹಿನಲ್ಲಿ (ತೊರರಾ. 
೬-೧೯-೧೬) ತೋಹೆ: ೩. ಕರೆಸಿದಡವರು ನಿಲ್ಲರಾ ತೋಹೆ[ಐಾ9೫. ಗೋರಿ] 
ಯಲಿ ಬಳಿಸಂದ ಮೃಗದಂತೆ (ಕುವ್ಕಾಸ. ೧೨-೬೮). 
ತೋಪಿನ ಬೇಟೆ - ತೋಹುವೇಂಟೆ: ಪಾಂಡುರಾಜನಧಿಕತೇಜನುಂ 
ಒಂದು ದಿವಸಂ ತೋಪಿನ ಚೇಂಟೆಯನಾಡಲಬ್ರ್‌ಯೆ - ಪೋಟಿ 
(ಪಂಪಭಾ. ೧-೧೧೦ ವ). [ತೋಜು (ಎತೋಟು) + -ಪ್ಪ್ಯ) 


ತೋರ್ಪುಗೆಡು (ಕ್ರಿ). ಗಾತ್ರ ಕಳೆದಂಕೊಳ್ಳು ; ಕುಗಂ್ಲ : |ತನ್ನ ಪಕ್ಷಂ 


ಸತ್ತೊಡಂ ಮಾತು ಸಾಯದೆ ತೋರ್ಪುಗೆಟ್ಟೊಡಂ ಕೂರ್ಪಗಿಡದೆ ತೇಜಂ 
ತೊಲಗೆಯುಮಾಯು ತೊಲಗದೆ (ಕಾಂತಿಪು. ೪-೩೨ ವ). 
[ ತೋರ್ಪು + ಕೆಡು] 


ತೋರ್ಮಲ್ಲಿ "ತೋರವಂಲ್ಲಿ' ನೋ. 
ತೋಲ್ಕ್‌, ತೊಗಲ್‌, ತೊಗಲಂ, ತೊವಲ್ಮ್‌, ತೊವಲಂ, ತೋಲ, 


ತೋವಲ್‌ (ನಾ). ೧. ಚರ್ಮ; ಚಕ್ಕಳ; ತ್ವಕ್ಕು: “ತ್ವಚಮಜಿನಾಸೃಗೃರೆ 


ಕೃತ್ತಿ ಜರ್ಮಮೆನೆ ತೋಲ್‌ ತ್ವಗಾಹ್ವಯಂ”  (ವಸ್ತುಕೋ, 
೭೨-೨೮) ; ಸಿಡಿಲಂತೊರ್ಮೆಯೆ ಪೊಯ್ಯೆ ಪೊಯ ಭರದಿಂದೊಂದಾನೆ 
ತೋಲ್‌ ನೆತ್ತರೆಲ್ವಡಗೊಂದೊಂದಜಕೊಳೊಂದುಮೊಂದದೆ ಗದಾನಿರ್ಧಾ 
ತದಿಂ ಮಾಯವಮಾದೊಡೆ (ಪಂಪಭಛಾ. ೧೦-೧೦೫) ; ಕರಡಿಯ ತೋಲಂ 
ಕಜ್ಮಲ ಪರಾಗದಿಂ ಪೊರೆದು ಪಿರಿದು ಜೇನೆಯ್ಕೊಳ್‌ ತಂದಿರಿಸಿದವೊಲ್‌ 
(ಕಾಂತಿಪು. ೮-೧೨೭) ; ಗಜಂ ಹತಮಾದುದಿಂದು . . . ಅದಜ ತೋಲೊಳ 
ಮೆಲ್ವಿನೊಳಪ್ಪದಿಲ್ಲ ತತ್ಸಾರಧನಂ (ಜಗವಿ. ೬-೬೧) ; ತೋಲಂ ಕರ್ಚುತೆ 
ನಲಿವ ಸೊಣಗಂ (ನೀತಿಮಂ. 1, ೩೦೫). ತೊಗಲ್‌ : ೧, “ಚರ್ಮ ತ್ವಚಂ 


ತೋಲ್ಡ್‌ 


ಕೃತ್ತಿ ಅಜಿನವದಸೃಗ್ಧರೆಯೆನಲು ತೆೊೊಗಲಕ್ಕು” (ಮಂಗರಾ. ೧೧೬-೩) ; 
ತಪೋದಾನಶೀಲವ್ರತೋಪವಸಾದಿಗಳಿನೆಲ್ವುಂ  ತೊಗಲುಮಾಗಿರ್ಪರ್‌ 
(ತಾಂತಿಪು. 6-೦೨೮ ವು; ಕೆರ್ಪಿನಂತೆ ತೊಗಲನುಳ್ಳುದು ಬೀಣೆಯಂತೆ 
ನರದೊಳ್‌ ಕೂಡಿದುದು (ಛರ್ಮಾಮ್ಮ. ೪-೧೭೫). ತೊಗಲು : ೧. ಸುಗಿದ 
ತೊಗಲೇಅದೆಗೆದಳ್ಳೆ ದಿಗ್ವಸನವೆತ್ತಿದ ಕತ್ತಿಯೊಡ್ಡಿದ ಕಪಾಲವೆರಸು , , , 
ಕಾಳರಕ್ಕಸಿ ಬರುತ (ಸಿದ್ಧರಾ. ೬-೧) ; ಅಂಗುಳಂಗಳ ಸಂದಿಗಳ ಕಳೆಯಿಂಗಿ 
ನೆತ್ತರು ಸತ್ತ ತೊಗಲ ನರಂಗಳತಿದುರ್ಗಂಧವಾಗಳು ನಾರ್ವ ಬಾತೊಡಲ 
(ಬಸಪು, ೪೬-೩೮) ; ತೊಗಲು ಸಡಿಲಿದ ಗಲ್ಲ ಬಶ್ತಿದ ಹೆಗಲು ನಜುಕಿದ 
ನೆರೆತ ವಿಸೆಯ ಮುಪ್ಪಿನ ಮುಗುದನೀತನು (ಕುವ್ಕಾಭೀ. 
೧-೩೩) ; ಉಡಲುಬಹುದೇ ತೊಗಲು ನನ್ನೀಯಡಗು ಬೋನಕ್ಕಹುದೆ 
(ಶಿರಾ. ೮-೩೨) ; ತೊಗಲಿನ ದೇಹಕೆ ಗೋಪಿಗಂಧ ತೇದುಕೊಂಡು 
(ಪುರಂದ. 3-೬೪-೨) ; ತೊಗಲು ಸಡಲಿ ಮುಪ್ಪು, ಹಗಲು ಸಡಲಿ ಇರುಳು 
(ಗಾದೆ) ; ನಾಯಿ ಬಲ್ಲದು, ತೊಗಲು ಬಲ್ಲದು (ಗಾದ). ತೊವಲ್ಮ್‌ : ೧. 
“ ಅಸೃಗೃರಃ, ಅಜಿನಂ, ಚರ್ಮ,ಕೃತ್ತಿಃ, ತ್ವಕ್‌-ಈ ೫ ತೊವಲ್‌” 
(ಹಲಾಯು. ೧೦೪-೮) ; ಪುಲಿಯ ತೊವಲ್ಲ [ಪಾತಾಂ. ತೋಲ್ಲ] ಳುಮಂ 
ಚಮರಿಗಳುಮಂ ಕೊಂಡು ಬಂದು (ವಡ್ಮಾರಾ. ೧೬೩-೧೫) ; ಪಸಿಯ 
ತೊವಲ ತಿದಿಯೊಳ್‌ ಪುದಿದು ಪಟಪಾಕಂ ಸುಡುವರುಂ (ಆದಿಪು. ೫೩-೮8.ವ); 
ಕರಡಿಯ ತೊವಲಂ ಕಾಡಿಗೆಯೊಳರ್ದಿ ವಿಧಾತ್ರಂ ಲೋಕಮಂ ಬಾಸಣಿಸಿದ 
ನೆಂಬಂತಪ್ಪ ಕತ್ತಲೆಯೊಳ್‌ (ಧರ್ಮಾಮ್ಮ. ೧೨-೨೦); ಜೋಲ್ವ ಪುರ್ವಿಂ 
ನೇಲ್ವ ತೋಳ ತೊವಲಿಂ ಇಟ್ಟ ವಿಭೂತಿಯಿಂ (ನಂಬಿರ. ೬-೨9); 
ಎಲುವ ನಾಯಿಗೆ ಹೊಲೆಯಗಂ ಮಾಂಸವನು ಮಚ್ಚಿ ಗಗೆ ಬಳಿಕ 
ತೊವಲೆಂಬಂತೆ ಮುಳಿಸಿಂ ಕೆಲಕೆ ಬಿಸುಡುವಂ (ಬಸಪು. ೨೦-೪೪). 
"ತೊವಲ್ವೊದೆಯ, ಪರಾ. ೨. ಮರ, ಗಿಡ ಮೊದಲಾದಂವುಗಳ 
ತಿಗಂಡಂ: ತೊಗಟೆ: ತವಸಿಯ ತೊವಲೊಳಗೆ- ಪುನರ್ನವಿಯುಮಂ 
, * . ಲೊಕ್ಕಿಯುಮಂ ಸವನಾಗಿ ಕೂಡಿಕೊಳ್ಳುದು (ಅಕ್ಕಶಾ. ೭-೩೨). 
೩. ಕಿತ್ತಲೆ ವಂಂತಾದ ಹಣ್ಣಿನ ಕವಚ,. ಸಿಪ್ಪೆ. ತೊವಲು: ೧. 
ಬಲ್ಲಿದ ನರಹರಿಯ ತೊವಲು ಕರಿಗಜಾಸುರನ ತೆವಲು ಕರಿಪುಲಿದೊವಲ 
ನುಟ್ಟು ಹೊದ್ದ ಕಟ್ಟುಗ್ರ(ನ?)ಲಾ (ಸರ್ವವ. ೧೬೬-೭೮೬) ; 
ಪುದಿಡ ತೊವಲ ಕಂಡ ಮಿದುಳೆಲು ನರೆಗಳಿಂದೊದವಿದೊಡಲ ನೆನೆ 
ದೊಜಲುವುದು (ಗೀತಗೋ. ೩೬-೧) ; ತೊವಲು ಕೊಂಬುಗಳನ್ನು ಧರಿಸಿ 
ಯಜ್ಞದೀಕ್ಷೆಯನ್ನು ಹಿಡಿಯುವ ದುರ್ಮತಿಗಳೂ ಉಂಟೆ, ನಿನ್ನನ್ನು 
ಕಂಡ ಬಳಿಕ (ಏದುರೆ. ೦೩೪). "ಗಂಗೆದೊವಲ್‌' ಪರಾ. ತೋಲ್ಕು : 
೧. ಸುರಿವ ರಕ್ತದಿ ತೋಲು ತೋದುದು ಸಾರಥಿ ತಿರುಗಿಸಿದನು ಬೇಗಾ 
ರಥವ (ಅಭಿ ೧೨) ; ಗೋಳುಮೋರೆಯ ಜೋಲುತೋಲಿನ ಜೂಲು 
ಅರಿವೆಯ ತಿರುಕ (ಕಗದ್ಯ. ೭೪). ತೋವಲ್‌ : ೧. ಛಾಗದ ತೋವಲಕ್ಕೆ 
ಕಡುಕರ್ಪೆಸವೆಟ್ತಿನ ಗಂಗೆದೋವಲಕ್ಕಾಗಳೆ ಕೊಂಡು ಪುಣ್ಯದಿನದೊಳ್‌ 
- * ೬ ಸುತ್ತಿ ಕಟ್ಟೆ (ಯೋಳೋಪ. ೬-೪೧). 

ತೊಗಲ ಚಲ್ಲಣ ಎ ಚರ್ಮದ ಚಲ್ಲಣ, ಉಡುಪು : ತೊಗಟೆ ಕುಪ್ಪಸ 
ತೊಟ್ಟು ತೊಗಲ ಚಲ್ಲಣ ಉಟ್ಟು (ಹೆಬ್ಳೆರ. ೨೮-೮೯). ತೊಗಲ ಚಿಗರಿ ಎ 
ತೊಗಲ ಬಾವಲಿ: ತೊಗಲ ಚಿಗರಿಯನ್ನಂತೆತ್ತಿದನೆ? ಅವನೆ ಬಿಲ್ಲಾಯ್ತ 
ರಲಿ ಗಡ ಪಿನಾಕಿ (ಹೆಲೈರ. ೩-೨೫). ತೊಗಲ ಚೀಲ - ಶರೀರ; ದೇಹ: 
ತೊಗಲ ಚೀಲದಲ್ಲಿ ಪರಶಿವನಿದ್ದಾನೆಂದು ಪೊಡವಿಯ ಮೃಡಭಕ್ತರೆಲ್ಲ 
ನುಡಿವುತಿಪ್ಪರಿ: (ಮೋಳಿಮಾ. ೩೩-೧೩೬೯). ತೊಗಲ ತಿತ್ತಿ ಎ (ದ್ರವ 
ಪದಾರ್ಥಗಳನ್ನು ತುಂಬುವ) ಚರ್ಮದ ಚೀಲ: ಮದ್ದಿನ ಸುರೆಯ 
ತೊಗಲ ತಿತ್ತಿಯಲ್ಲಿ ತುಂಬಿ ಒಪ್ಪದಲ್ಲಿ ನಿಲಿಸಲಿಕೆ ಅದು . , . ಅಪ್ಪಳಿಸಿ 
ಬೀಳೂದ ಕಂಡೆ (ಸರ್ವವ. ೧೪೩-೭೦೫. ತೊಗಲ ಬೊಂಬೆ, ತೊವಲ 


೩೭೧೫ 


20 


ತೋಲನ 


ಬೊಂಜೆ = ಚರ್ಮದ ಗೊಂಬೆ: ಚಿತ್ರವಿಚಿತ್ರ ವಿನೆೀದದಾಟವನು 
ಜಂಗಮ ಮುಂತಾಗಿ ನೋಡದೆ ತಾ ನೋಡಿದನಾದಡೆ ತೊಗಲ ಬೊಂಬೆಯ 
ನೋಡಿದ ಸಮಾನ (ಜನ್ನವ. ಕ. ೧೨೪-೨೮೧) ; ವಿಶ್ವಪತಿಯಾಡಿಸಿದೆ ಡಾ 
ಡಿದರಲ್ಲದಕಟ ಪರಿಕಿಪೊಡೀ ತೊವಲ ಬೊಂಬೆಗಳ್‌ ತಾಮೆಯಾಡಲ 
ಸ್ವತಂತ್ರಮೇ (ಪದ್ಮರಾ. ೬-೨೨). ತೊವಲ್ನಾರು ಎ (ಜಿಂಕೆಯ) ಚರ್ಮ 
ವಂತ್ತು ವಲ್ಕಲ ;; “ತೊಗಲಂ ನಾರಂ” (ಪಂಪದೀ. 3೩9); ಆ 
ದುಶ್ಕಾ ಸನನಿಂದೆನಗಾದೆ ಪರಾಭವಮನೇನುಮಂ ಬಗೆಯದೊಡಿಂತಾದರಮೆ 
ತೊವಲ್ನಾರುಮನಾದರದೇ[ ೦] ನಿನ್ನ ಮನಕೆ ಚಿಂತೆಯುಮಿಲ್ಲಾ 
(ಪಂಪಧಾ. ೭-೪೯). ತೋಲ ಬಾವಲಿ, ತೊಗಲ ಬಾವಲಿ, ತೊಗಲ ಬಾವುಲಿ ಎ 
ಒಂದಂ ಬಗೆಯ ಪಕ್ಷಿ; ತೊಗಲು ಹಕ್ಕಿ; ತೊಗಲಂ ಬಾವಲಿ: ಆ 
ದೇವಸ್ಥಾನದ ತುಂಬ ತೋಲ ಬಾವಲಿಗಳು ಸೇರಿಕೊಂಡಿವೆ (ರೂಢಿ) ; 
ಆಲ್ಲಿ ತೊಗಲ ಬಾವಲೀ ಚೀರತಾವ ಭರತಿ ಹಗಲಿನೊಳಗ (ಗಂಗಾತ. 
೮೭-೧೩) ; ಇಂಥ ತೊಗಲ ಬಾವಲಿಗಳಿಗೆ ಸತ್ತ ಮೇಲೆ ಯಾವ ಪ್ರತ್ಯೇಕ 
ಸ್ಥಳದ ವ್ಯವಸ್ಥೆಯಾಗಬೇಕು (ಕಕ್ತಧ್ವ. ೧೦೦) ; ನವಿಲು ಮಂಗ ತೊಗಲ 
ಬಾವುಲಿ ಮುಂತಾದ ಪ್ರಾಣಿಗಳು ಮನೆ ಮಾಡಿಕೊಂಡು ಇರುತ್ತವೆ 
(ಮುಂಬಯಿ. : 3-೩೦). 

[ದೇ.8 ತಮಿ. ತೋಲ್‌, ತೊಲಿ ; ಮಲ. ತೋಲ್‌, ತೊಲಿ, ತುಕಲ್‌:; 
ತುಳು. ತುಗಲ್‌, ತೊಲಿಕೆ: ಕೊಡ. ತೊಲಿ; ತೆಲು. ತೋಲು; ಕೊಲಾ, 
ನಾಯ್ಕಿ. ಪರ್ಜಿ. ಗಡಬ. ಗೊಂಡಿ. ತೋಲ್‌ ;ಕುವಿ. ತೋಲಂ. /ಸಂ. ತ್ವಕ್‌" ] 


ತೋಲ್ಕ್‌ “ತೊವಲ್ಮ್‌' ನೋ. 


ತೋಲ್ಕ್‌, ತೋಲ, (ನಾ). ದಾರಿ; ಮಾರ್ಗ; “ದಾರಿ ಕಡವಸಗಳೊಳ್‌ 


ತೋಲ್‌ [ ಪಾಠಾ. ತೊಗಲ್‌]” (ಕಬ್ಮಮಂ. ೧೦೭). ತೋಲ್ಕು : ಒರ್ಮೆ 
ವೇಂಟೆಗೆ ವನಚರರ್ಪೋದ ತೋಲಿನೊಳಗೊರ್ಮೊರ್ಮೆ ನಡೆದು ನಿಜಪುರದ 
ಪಾಂಧದ ಹೊಲಬನೊರ್ಮೆಯುಂ ಕಾಣದೆ (ಸಮ್ಮಕ್‌. ೧೦-೪೧). 

[ ದೇ. ತೆಲು. ತ್ರೋವ) 


ತೋಲ (ನು). ೧. ತೂಕ; ಭಾರ: ಚಂದನದ ಕೊರಡುಗಳು ಕೆಂಪಾಗಿಯೂ 


30 


ತೋಲವಾಗಿಯೂ ಸುಗಂಧವಾಗಿಯೂ ಇದ್ದ ಹಾಗೆ ಹೆಚ್ಚು ಬೆಲೆಗಿಣು 
ತ್ತವೆ (ಮುಂಬಯಿ, ೩-೭9). ೨. (ಚಿನ್ನ, ಬೆಳ್ಳಿ ವರಂತಾದ ಲೋಹ 
ಗಳ) ತೂಕದ ಪ್ರಮಾಣ; ಒಂದಂ ರೂಪಾಯಿ ತೂಕ; 
ತೊಲ: (8). ೩. ಸಮಸ್ಥಿತಿ; ಸಮತೋಲನ: ಮೈಯ ಕೋಲ 
ತಪ್ಪಿತು (ಕುಡಿಕೂ. ೩6); ಈ ತ್ರಾಸುಗಳಲ್ಲಿ ಕಡಿಮೆ ತೂಕದ ಕಲ್ಲು 
ಗಳಿಂದಲೂ ಭಾರವಾದ ಪಾತ್ರೆಗಳನ್ನು ಎತ್ತಿ ತೋಲದಲ್ಲಿರಿಸಲು 
ಬರುವುದು (ಜಾಂಪ್ರ. 1, ೩೩೭). ೪. ಸಮಾನವಾದ ಆಕಾರ ; ಪ್ರಮಾಣ 
ಬದ್ಧತೆ: ನಿತ್ಯ ಬಳಸುವ ಕಲ್ಲು ಗಾರೆಗಳಿಂದ ಅದನ್ನು ನಿರ್ಮಿಸಿದ್ದರೂ 
ಅದರ ವಾಸ್ತುರಚನೆಯಲ್ಲಿ ಕಾಣುವ ವೈಖರಿ, ತೋಲ, ಇಕ್ಕಡೆಯ ಮೇಳ- 
ಬಲು ಚೆನ್ನಾಗಿವೆ (ಆಲೂಬ. ೧೦೪). [ಸಂ.] 


ತೋಲಂಗಿ (ನಾ). ತೊಗಲಿನ ಅಂಗಿ: ಪುಲಿ ಚಿರತೆ ವಂಗದ ಶೋಲಂಗಿ 


ಸಿಂಗರಗೈದ ನವಿರಿಡಿದ ಮೆಯ್ಕ, ಬಣ್ಣದ ನಾರ್ಗಳಿಂ ಸಮೆದ ವಸ್ತ್ರದಿಂ 
ಶೋಭಿಸುವ ಮಲ್ಲಗಚ್ಚೆಯ pS ಸಿಡಿಲಾಳ್ಗಳ* (ಶ್ರೀರಾಮಾ, 3೯೧-೧೭೫). 
[ ತೋಲ್‌,; + ಅಂಗ್ಲಿ } 


ತೋಲನ (ನಾ). ೧. ತೂಕ ಮಾಡುವುದು ; ತೂಗುವುದಂ ೨. ಆಯ. 


46 


ಸಮ ತೂಕ : ಆಸ್ಪತ್ರೆ ಮತ್ತು ಬಂಗ್ಲೆಗಳು ಅವಳ ಸ್ಮೃತಿಯಲ್ಲಿ ಬಂದು 
ಅವಳ ಚಿತ್ತತೋಲನವನ್ನು ತಪ್ಪಿಸುತ್ತಿದ್ದುವು (ವಂಶವೃ. ೩೭೮). ೩, 
ಹೋಲಿಕೆ ; ತಾಳೆ; ಸಾದೃಶ್ಯ: ಸಂವಿಧಾನದ ವಿವಿಧ ಭಾಗಗಳ ತೋಲನ 
ವನ್ನು ಕುರಿತು ನಾಟಕದ ತಂತ್ರದ ಬಗೆಗೆ ಪ್ರಸ್ತಾಪಿಸುವಾಗ ಹೆಚ್ಚು 
ಹೇಳುತ್ತೇವೆ (ಸಾಹಿಪ್ರ. ೧೩೫); ಈಚಲು ಹುಳುವನ್ನು ಸುಟ್ಟು ಬೂದಿ 


ತೋಲನಯಂತ್ರ 


ಮಾಡುವ ಸಣ್ಣ ಮಣ್ಣು ಹಣತೆಯ ದೀಪವನ್ನು, ಪಟ್ಟಣವನ್ನೇ ದಹಿಸಿ 
ನಾಶಮಾಡುವ. ಉರಿಗೆ ತೋಲನಮಾಡಿದರೆ ಹೇಗೋ ಹಾಗೆ (ಜ್ಯೋತಿರ್ವಿ- 
೯3). ೪. [ನಾಟ್ಯ] ಇಪ್ಪತ್ತು ಬಗೆಯ ಹಸ್ತವಿನ್ಯಾಸಗಳಲ್ಲಿ ಒಂದಂ : 
ಧೂನನ, ಶ್ಲೇಷೆ, ವಿಶ್ಲೇಷ . . . ವಿಕೃಷ್ಟಿ, ತಾಡನ, ತೋಲನ 
[ಪಾಕಾ. ತೋದನ, ದೋಡನ] ಛೇದ, ಭೇದ, ಸ್ಫೋಟನ, ಮೋಟನ, 
ವಿಸರ್ಜನ, ಆಹ್ವಾನ, ತರ್ಜನ ಈ ಇಪ್ಪತ್ತು ಕರಕರ್ಮ ಭೇದಂಗಳ್‌ 
(ಸ್ಕರ. ೪-೧೩ ವ). [ಸಂ.] 
ತೋಲನಯಂತ್ರ (ನಾ). ತೂಕವನ್ನು ತೋರಿಸುವ ಯಂತ್ರ: 
“ತೋಲನಯಂತ್ರ, `ಸಮತೋಲಕ” (Balance. ಪತ್ರಿನಿ. 0). 
[ತೋಲನ + ಯಂತ್ರ] 
ತೋಲಾಟ (ನಾ). ಖಡ್ಗಯಂದ್ಧ ' ಒಂದು ಪಟ್ಟು,- ವರಸೆ: ಮೊದಲು 
ನಿಲ್ಲುವ ಕಡೆಯಲ್ಲಿಯೇ ನಿಂತು ಯರಡು ಪಾದಗಳ ಮುಂದುಗಡೆಯಲ್ಲಿ 
ಹಿಂದುಗಡೆಯಲ್ಲಿ ದಾಟುವುದು ಆವದುಂಟು ಅದು ತೋಲಾಟಯಂದು 
ಸಮ್ಮತವು (ಬಡ್ಮಟೀ. ೫-೧1). [?) 
ತೋಲು, “ತೋಲ್‌,' ನೋ. 
ತೋಲ್ಕು "ಶೋಲ್ಡ್‌' ನೋ. 
ತೋಲ್ಕು (ನಾ). ಸವಂಸ್ಥಿ ತಿ; ಸಮತೋಲನ: ಜೋಲಿ ಹೋದಾಗ 
ಆದಿರಿ ಕೋಲು ಹಿಡಿದಿರಿ ನಮ್ಮ ತೋಲು (ಹಡುಪಾ. ೪೧-೧೦). 
[ ಆ ಸಂ. ತೋಲ) 
ತೋಲುಡೆ, ತೊಗಲುಡೆ, ತೊವಲುಡೆ (ನಾ). ಚರ್ಮದ ಉಡುಗೆ: 
ಬಿಡದೆ ತೊಡಂಕಿ ತೋರ್ಷ ಜಡೆ ತೋಲುಡೆ ಪೂಸಿದ ಬೂದಿ (ಉಮಾರ. 3೯). 
ತೊಗಲುಡೆ : ತೊಗಲುಡೆಯ ತೆಗೆದಿಟ್ಟು ಪೋದರಾಳುಗಳು 
(ಕಾರೂರ. ೯0-೧೭೫). ತೊವಲುಡೆ: ಪಿಡಿದ ಬಿಲ್ಲುಗಳಿಂದುಟ್ಟ ತೊವಲುಡೆ 
[ಪಾಕಾ. ತೊವಲುಡಿಗೆ]ಗಳಿಂ . . . ಬೇಡವಡೆ ಕೂಡೆ (ನಂಬಿರ. ೧೮-೩೧); 
ಮಿತ್ರನು ಧನಪತಿಯಾದರು ಶಂಕರ ತೊವಲುಡೆಯಾಂತನು ತಾನು 
(ಇಂಜಾಪ. ೧೬೩-೪). [ತೋಲ ೬ ಉಡೆ] 
ತೋಲುತಪ್ಪು (ಕ್ರಿ). ತೂಕ ತಪ್ಪು ; ಸಮತೋಲನವನ್ನು ಕಳೆದು 
ಕೊಳು ್ಸಿ : ತೋಲುತಪ್ಪಿತೊ-ಚೀರು, ಎದೆಯೊಡೆವ ಅಳು, ಕುದಿತ, 
ಮಿಡಿತ (ನವೃಧ್ಯ. ೩-೩). [ ತೋಲ್ಕು + ತಪ್ಪು] 
ತೋಲೆ, . ತೋಳೆ (ನಾ). ೧. ಬಾವಲಿ ; ಕಣ್ಯಪಟ : ತೊಗಲ ಬಾವಲಿ, 
ತೋಲೇಹಕ್ಕಿ ; ಕಣ್‌ಕಪಟ (ನಮ್ಮನು. ೨೩೪). ೨. ಕಣ್ಣಿನ ಪೊರೆ : (8). 
ತೋಳೆ : ೧. ಸ್ಪರ್ಶರಸ ಗಂಧ ರೂಪುಗಳೆಂಬೀ ನಾಲ್ಕುಮನಅವ , . . 
ತೊನಸಿ ತೋಳೆ ತೋಲೆ ಕೊಲಿಗ ಮಿಸಿರಿಕೆ ಪಚ್ಚೆ ವಿಡುತೆ (ಪಸಾರ, 
೪೯); ತೆ ಳೆಯ ಹಿಂಡು ಕವಿದರೆ ಕರಿಗೆ ಕಳವಳವೇ (೪ಶಿರಾ. ೩೩-೨೦); 
ಎದ್ದ ತೋಳೆಯ ಹಿಂಡನಗಲಕೆ ಹದ್ದು ಬಡಿದಂದದಲಿ (ನಿಧಾಗ. ೪-೯-೧೭). 
[( «ಆ ತೋಲ್‌;] 
ತೋಲ್ಲಟ್ಟು (ಕ್ರಿ).. (ಮುಂಗೈಗೆ) ಚರ್ಮವನ್ನು ಕಟ್ಟು : ಹಾರಾದ್ಕಾ 
ಭರಣಂಗಳನೊಲ್ಲದೆ ತೋಲ್ಲಟ್ಟಿ (ಧರ್ಮಾಮೃ. ೭-೬೩). 
[ತೋಲ + ಕಟ್ಟು) 
ತೋಲ್ಪಪ್ಪು (ಕ್ರಿ). ದಾರಿ ತಪ್ಪು; ಮಾರ್ಗ ಬಿಡಂ: ತೋಲ್ಡಪ್ಪಿ ಕೇಡುಗಳ 
ಬಳಿವಿಡಿಯಲೆಳಸುತಿ ಹ ಮಾಲಿಸುವ ಕವಲ್ಲಳಳಿಮಾತುಗಳನುಗಿದಂ 
(ಕಾಲೂರ. ೧೨೭-೨೬೯). [ತೋಲ್ಡ್‌ + ತಪ್ಪ) 
ತೋಲ್ಪಂಜರ (ನಾ). ತೊಗಲಿನ ಗೂಡು; ಚರ್ಮದ ಪಂಜರ: ಚಂಡಾಲರೆ 
ಕಯ್ಕೊಳ್ಬೀಟ್ವ ತೋಲ್ಬಂಜರದ ಪಡಕೆಯೊಳ್ನಿಲ್ವ ದುರ್ವಾರದುಃ ಖೋತ್ಕರ 
ಮೆ[ಛ್ಲಂ ನೋಡ) ಲೆನ್ನಿಂದ್ರಿಯನಿವಹದ ದೋಷಂ ದಲ್‌ 
[ ತೋಲ್‌, * ಪಂಜರ,] 


(ಕಾದಂ. 


೭೫೪). 


೩೭೧೬ 


೩0 


38 


೪ಾ 


46 


ತೋಷೀಖಾನೆ 


ತೋಲ್ಪಾವಲ್‌, ತೊಗಲುಬಾವಲಿ (ನಾ). (ದೊಡ್ಡ ರೆಕ್ಕೆಗಳುಳ್ಳ) 
ಮರ, ಗಿಡಗಳಿಗೆ ನೇತು ಬೀಳಂವ ಒಂದಂ ಬಗೆಯ ಪಕ್ಷಿ: ಕಾವುದು 
ದೇವ ಯಾಚಕನನಂಜದಿರೇಕೆ ನೇಲ್ವ ತೋಲ್ಟಾ[ಪಾಳಂ. : ಳ್ವಾ]ವಲೊ 
ಮತ್ತವಾರಣದ ಸೊಂಡಲೊ (ರೀಲಾವ. ೨-೧೦೮). ತೊಗಲುಬಾವಲಿ : 
ತೊಗಲುಬಾವಲಿ ಮರದ ಜೋಲು ತೊಗಟೆ (ಸವ್ಮಧ್ಮ. ೮೭). ` 

[ ತೋಲ, * ಬಾವಲ್‌ (€೭ವಾವಲ್‌)] 

ತೋಲ್ವಿಡಿ "ತೊವಲ್ವಿ ಡಿ? ನೋ. 

ತೋಶ್ವಾಲ್ಲೆ (ನಾ). (ಗುರಿಯಿಡಲು) ತೊಗಲಿನಿಂದ ಮಾಡಿದ ಹುಲ್ಲೆ; 
ಚರ್ಮದ ಜಿಂಕೆ: ನೆರೆದಿಸುತಿರೆ ತೋಲ್ವುಲ್ಲೆಯನಿರದದು ಬಲಸ್ಕೊಡೆ 
ಪುರಾಣಕೂಪದೊಳ್‌ (ಪಂಪಛಾ. ೨-8೧). [ತೋಲ್‌, + ಪಲ್ಲೆ) 

ತೋವಲ್‌ "ತೋಲ್ಮ್‌' ನೋ. 

ತೋವಿಕ್ಕು (ಕ್ರಿ). ಎ ತೋಹಿಡು : ತೋವಿಕ್ಕಿ ಬಹ ಚಿತ್ರಕಾಯನುರು 
ಗವಲಿಗುಂ ಜೀವ ತಾಂ ತಲ್ಲಣಿಸಿ ಗೋವ್ರಜಂ ಬೆಚ್ಚುವೊಲು . . . 
ಗಜಬಜಂಗೊಳುತಿರ್ದುದು (ಪರಶು. ೩೫-೧೪). 

[ ತೋವು (<ಎತೋರ್ಪೆ) + ಇಕ್ಕು] 

ತೋವು "ತೋರ್ಪು ' ನೋ. 

ತೋವೆ, "ತೊವೈೆ' ನೋ. 

ತೋಶಿಕಾನೆ “ತೋಷೀಖಾನೆ' ನೋ. 

ತೋಪ (ನಾ). ಆನಂದ; ಹರ್ಷ; ಸಂತೋಷ: “ಗಹಗಹಿಕೆಯೆನಲ್‌ 

ಪೀಷಂ[ಪಾಕಾಂ. ಸಂತಸ]” (ಭಾರನಿ. ೨೧) ; ತಂದರು ನೊಸಲಿಗೆ ಕೈಗಳ 

ಬಿನ್ನಹವೆಂದರನೂನತೋಷದಲಿ (ತ್ರಿಪುಸಾಂ. ೦೬೭) ; ಶೀಲಕೆ ಸಮನಾದ 
ತೊಡವಿಲ್ಲ ತೋಷಕೆ ಸಮನಾದ ಧನವು ಬೇರಿಲ್ಲ (ಇಂಕಾಪ. ೧೩೮-೭೭) : 
ರೋಷ ಹೆಚ್ಚಿ ತೋಷವಳಿದು ಮೋಸಹೋಯ್ತ್ತು ಜಗವಿದು! (ಕರುಕ್ತಾ. 
6೧-00) ; ಚಿಕ್ಕಶಿಶುವಾಗಿದ್ದ ಕಾಲವಿತ್ತೊಂದು . . , ಮಿಕ್ಕ ನೆನಹುಗಳು 
ಕೊಡವಾ ತೋಷವೆಂದುಂ (ಕಎಪು. ೯-೫). [ಸಂ.) 

ತೋಷಖಾನೆ "ತೋಷೀಖಾನೆ' ನೋ. 

ತೋಷಣ (ನಾ). ೧. ಆನಂದವನ್ನುಂಟುಮಾಡುವಿಕೆ ; ತೃಪ್ತಿಪಡಿಸು 
ವಿಕೆ. ೨. ಆಮೋದ: ಆಹ್ಲಾದ ; ತೃಪ್ತಿ ; ಸಂತಸ : ತ್ಕಾಗಗುಣಕ್ಕೆ 
ತಾಯ್ವನ .ಸಮಸ್ತನ್ರಿ[ನೈ]ಪಾಳನಿಯೋಗವರ್ತನಾಶ್ರೀಗೆ ನಿವಾಸವಿಂಷ್ಟರೆ 
ವಿಶಿಷ್ಟರ ತೋಷಣ ಪೋಷಣಂಗಳೊಳ್ಳಾಗರಮೆಂದು ಬಣ್ಣಿಸುವುದೀ ಧರೆ 
ಪಣ್ಣಿ ತಪಾರಿಜಾತನಂ ನಾಗನಾ ಜನಾರ್ಧನನಾ (ಎಇ. ೫೫೫, ೧೩-೩೩ ; 
2260) ; ಈ ಬಿನದಿಗೆ ಕುಹಕವೆ ತೋಷಣವೋ (ಗಣೇಶ. ೪-೯೪). [ಸಂ.] 

ತೋಷಿಖಾನೆ "ತೋಷೀಖಾನೆ' ನೋ. 

ತೋಷಿತ (ಗು. ಸಂತೋಷಗೊಳಿಸಿದ ; ತೃಪ್ತಿಪಡಿಸಿದ ; ನಿಜಾಂತ 
ರಾಳಾಶ್ರಿತಲೋಕಾನಂದನಮಂ ತೋಷಿತಮಾನಂದನಮಂ ನಿರೀಕ್ಷಿಸಲ್ಲಡೆ 
ನೃಪತೀ (ರಾಜೀ. ೧೦-೫). [ಸಂ.] 

ತೋಷಿಸು (ಕ್ರಿ). ಸಂತೋಷಪಡಿಸು; ತೃಪ್ತಿಪಡಿಸು; ಆಮೋದ 
ಗೊಳಿಸು : ಏಳವೀರರ್ಕಳಂ ಗೆಲ್ಲನಿವನಾಂ ತೋಪಷಿಸುವೆನೆಂದನು 
(ಜೈಮಿಭಾ. ೨೭-೫೦) ; ನಿಜತನುವನರೆದು ತೋಷಿಸುವುದೊಲವು (ವಿಸೀಗೀ. 
೨-೦೫). [ತೋಷಣ +- ಇಸ್ಕು] 

ತೋಷೀಖಾನೆ, ತೋಶಿಕಾನೆ, ತೋಷಖಾನೆ, ತೋಷಿಖಾನೆ, ತೋಷೇ 
ಖಾನೆ (ನಾ . ಅರಮನೆಯಲ್ಲಿ ಆಭರಣ, ಪೋಷಾಕು, ಹಣ ಮೊದ 
ಲಾದುವುಗಳನ್ನಿಡುವ ವಂನೆ ; ಖಜಾನೆ ; ಭಂಡಾರ : ತೋಷೀಖಾನೆ 
ತೆಯಾರ್ರಿ (ಎಳ. ಸ1೪, ಮೈಸೂರು. ೧೩೧; 1827) ; ಟಿಪ್ಪೂಸುಲ್ತಾನರ 
ಕಾಲದಲ್ಲಿ ತೆ :ಷೀಖಾನೆಯ ಅಧಿಕಾರದಲ್ಲಿದ್ದ ಪೂರ್ಣಯ್ಯನವರನ್ನು 
ದಿವಾನ್‌ಪದವಿಗೆ ನಿಯಮಿಸಿದರು (ಮಹಾವಂ. 41, 8); ಪೂರ್ಣಯ್ಮನವರಂ 


ತೋಷೇಖಾನೆ 


ಬಹು ಬುದ್ಧಿವಂತರಾಗಿ ಇದ್ದದ್ದರಿಂದ ತೋಷೀಖಾನೆಯ ಭಕ್ಷಿ ಆಸದಲ್ಲಿ 
ಖಾನನು ನವಾಬರಿಗೆ ಹೇಳಿ , . . ನೇಮಕ ಮಾಡಿಸಿದನು (ಜಾಮವಂ. 
೨೧೯). ಶೋಶಿಕಾನೆ : ಆ ದಂಡಿನ ಸಾಮಾನು, ಸರಂಜಾಮು, ತೋಶೀ 
ಕಾನೆ, ಫಿರಂಗಿ ಮುಂತಾಗಿ ಕೊಡಗಿನ ಸೆಂಸ್ಥಾನದವರು ತೆಗೆದುಕೊಂಡರು 
(ರಾಜೀಂದ್ರ. ೧೨). ತೋಷಖಾನೆ : ಶ್ರೀ ನರೆಸಿಂಹ ತೋಷಖಾನೆ ಗೆ ಇಲ್ಲ 
ಸೇರ್ವೆ ಜವರಾಯಿಗೌಡನ ಸೇವೆ (ಎಕ. ೩೪, ಹೊಳೆನ. ೪೦; 7). 
ತೋಷಿಖಾನೆ ; ನಾನು ಈಗಲೇ ತೋಷಿಖಾನೆಗೆ ಹೋಗಬೇಕಾದ 
ಕೆಲಸವಿದೆ (ಕೃಷ್ಠಛಳೂ. ೧೦; ಈ ಖಜಾನೆಯ ಐಶ್ವರ್ಯವನ್ನು ನೋಡು 
ವುದು ಸಾಧ್ಯವಿಲ್ಲ ಎಂದು ಆ-ತೋಷಿಖಾನೆಯ ಸುತ್ತಲೂ ಸೇನೆಯ ವರನ್ನು 
ನಿಲ್ಲಿಸಿ ಹೊರಟು ಹೋದರಂತೆ (ಮುಸುಗೆ. ೩0. ತೋಪೇಖಾನೆ ; 
ಕಛೇರಿಗಳು-೧. ದಿವಾನ್‌ ಕಛೇರಿ. , . ೭. ತೋಷೇಖಾ (ಮಹಾವಂ. 
11, ೩೯), 
[«-ಪಾರ, ತೋಶ್‌ಖಾನ; ಹಿಂ. ತೋಶಾಖಾನಾ: 
ಮರಾ. ತೋಶ್‌ಖಾನಾ, ತೋಶೇಖಾನಾ] 
ತೋಷೇಖಾನೆ "ತೋಷೀಖಾನೆ' ನೋ. 
ತೋಸ (ನಾ). ಎ ತೋಷ. "ತೋಸಂಗೊಳ್‌' ಪರಾ. 
[ ಆಸಂ. ತೋಷ] 
ತೋಸಂಗೊಳ್‌ (ಕ್ರಿ). ಸಂತೋಷಹೊಂದು ; ಆನಂದಿಸು : ನೇಸರ್ಸಾಸಿರ 
ಕೈಗಳಿಂದೊಲವಿನಿಂ ತಟಕ್ಕಿ ಸಲೆಂದೇಗಳು೦ ತೋಸಂಗೊಂಡು ಕೆಲಕ್ಕ 
ದೊರ್ಮೆ ಸೆಳೆವಂತೆ (ಮೃಸೂಮೆ. ೦-೫). [ ಶತೋಸ* ಕೊಳ್‌] 
ತೋಸ್ತಾನಿ "ತೋಸ್ತಾನು' ನೋ. 
ತೋಸ್ತಾನು, ತೋಸ್ತಾನಿ (ನಾ). ಸೈನಿಕನು ತೋಟಾಗಳನ್ನಿಡಲು 
ಬಳಸುವ ಚರ್ಮದ ಚೀಲ; ಸಿಪಾಯಿಯ ಮದ್ದುಗುಂಡಿನ 
ತೊಗಲುಚೀಲ : (8). ತೋಸ್ತಾನಿ: ಸುಲ್ತಾನಿ ತೋಟ ತುಂಬಿದಂಥಾ 
ತೋಸ್ತಾನಿ ಒಂದು . , . ಕೊಟ್ಟು (ರಾಜೇಂದ್ರ. ೩೬). 
(ಮರಾ. ತೋಸ್ತಾನ್‌, ತೋಸ್‌ದಾನ್‌ ಪಾರ. ಹಿಂ. ತೋಶ್‌ದಾನ್‌ ; ] 
ತೋಹಡಿಕೆ.(ನಾ). ಓಕರಿಕೆ ; ವಾಂತಿ; ವವಂನ : “ತೋಹಡಿಕೆಯೆನಲೊ 
ಗಡಿಕೆ” (ಭಾರನಿ. ೫೩) : “ಓಗಡಿಕೆ' ಪರಾ.. [? ,. _ಇಕೆ] 
ತೋಹಮತ್ತು, ತೋಹಮಾತಂ (ನಾ). ವಿಂಥ್ಕಾರೋಪ; :ಸಂಳ್ಳು 
ಆರೋಪ ; ಅಪವಾದ : ಸುಮ್ಮಗೆ ಅವರ. ಮೇಲೆ ತೋಹಮತ್ತೂ 
ಹಾಕುವ ದುರಾತ್ಮರನ್ನು ದಬ್ಬಿಸಿಬಿಡೋದು ಉತ್ತಮ (ವಾಗ್ಮೇವಿ. ೧೯೬). 
ತೋಹಮಾತು : ನೀವು ಅವನ ಮೇಲೆ ನಿಷ್ಕಾರಣವಾಗಿ ತೋಹಮಾತು 
ಹಾಕುವದು ನಿಮ್ಮ ದುಷ್ಪಸ್ವಭಾವದ ದೃಷ್ಟಾಂತವೆಂತಲೇ ತಿಳಿಯಬೇಕು 
(ಐಾಗ್ಮೇವಿ. ೨೧೭). 
[ ಅರ. ಹಿಂ. ಶೋಹಮತ್‌, ತುಹಮತ್‌ ; ಮರಾ. ತೋಹಮತ್‌ 1 
ತೋಹಮಾತು "ತೋಹವಂತ್ತು' ನೋ. 
ತೋಹಿಡು (ಕ್ರಿ). ಬೇಟೆಗಾಗಿ ಅಡಗಿಕೊಂಡು ಹೊಂಚು ಹಾಕು: 
-ಸರಸಿಯ ತಡಿಯ ಮರನನೇರ್ಯಾ ಮರದೊಳು ತೋಹಿಡಲಾ ಸರಿತ 
ದೊಳಿರ್ದುದು ಲಿಂಗಾಕಾರವನಾದೈಂದ (ಸಿಂಗಿರಾ. ೨೮-೩೪). 
[ ತೋಹ್ಕು (ಎತೋರ್ಪು) + ಇಡು] 
ತೋಹು, "ತೋಪ್ಟು' ನೋ. 
ತೋಹು "ತೋರ್ಪು' ನೋ. 
ತೋಹುಕಾಟ (ನಾ). ಮರಸು ಬೇಟೆಯಾಡಲಂ ಸಂಚಿನ ಸ್ಥಳದಲ್ಲಿರುವ 
ವನು: ಬಲು ನಾಯ ಬಾಯಿಂದ ಮುರುಚಿಕೊಂಡೋಡುವ ಮೊಲಂ 
ತೋಹುಕಾಟರಂ ಹರಿದೆಟಗಿ ಕೊಲುವ ಕೋಣಂ (ಸಾಮ. ೩-೭). 
[ ತೋಹ್ಯು (ಆ ಕೋರ್ಪ)... - ಕಾಳಿ] 


೩೭೧೭ 


ತೋಳ್‌ 


ತೋಹುಗ (ನಾ). ಎ ತೋಹುಕಾಜ : ತಡೆಯದೊಡ್ಡಾ ಪಂದಿ ಮಿಗಗಳ 
ನಿಡುವಲೆಯ ನೋಡೈದೆ ತೋಹುಗರೆಡೆಗವಂ ಸೋವುಗರು ಜಡಿತರೆ 
ವಿಂಧ್ಯಕನು ಕಡುಗಿ (ಸಾಳ್ಮೈ ಭಾ. ೫-೨೫). 
[ ತೋಹುಃ (ಆತೋರ್ಪ) + - ಗ್ನ] 


5| ತೋಹುಗಾಣಿಸು (ಕ್ರಿ). ಮರಸುಬೇಟೆಯಲ್ಲಿ ಕಾಯಿಸಂ, - ಸಂಚಿನ 


30! ತೋಹುಗೊಳ್‌ (ಕ್ರಿ). 


20 


30 


40 


ಸ್ಥಳದಲ್ಲಿರಿಸು : ವಿರಹಿಮಿಗವನೆಸುವರೆ ಕಾವ ಶಬರ ತನ್ನುರ ತೋಹು 

ಗಾಹಿ£ ಣಿ] ಸುವಂತೆ ಸರಸಿಜಲೋಚನೆಯರು ಲೀಲೆಯಿಂದ ಗೋಪುರ 

ದೊಳಗನುದಿನವಿಹರು (ತರ್ಕಕ್‌. ೧-೫೮). 

[ ತೋಷಹ್ಯು ( ಆತೋರ್ಪು) + ಕಾಣಿಸು] 

ಬೇಟೆಗಾಗಿ ಮರೆಯಾದ. ಸ್ಥಳದಲ್ಲಿರು, 
ಸಂಚಿನ ತಾಣದಲ್ಲಿರಂ : ಬಲೆಯೊಡ್ಡಿ ತೋಹುಗೊಂಡೆರೆಗೆದಅ ಬೆಳ್ಳಾರ 
ಸುತ್ತಿ ಸರಿವ 'ಬಿಗಿವ ಸಂಕಟ ಬೇಡ (ಹಡಕಾ. ೫-೨೦), 

[ ತೋಹ್ಯು (ಎತೋರ್ಪು) + ಕೊಳ್‌; ] 

ತೋಹುವಿಡಿ (ಕ್ರಿ). ಬೇಟೆಗಾಗಿ ಹೊಂಚುಹಾಕು : : ಕಾನನಸ್ಮಳದೊಳ 
ಗೊಲ್ಹು ತೋಹುವಿಡಿದೊಡ್ಡಿದರೆಯ್ದೆ ಪುಳಿಂದನಾಯಕರ್‌ . .(ದಶಕು. 
೨-೧೧೫); ಪಿರಿದೆನಿಪ ಗಜದ ಬೇಂಟೆಯನಾಡಲೆಂದು ಕಾನನದ ಮಧ್ಯದೊಳ 
ಗೊಂದು ಕರಮೆಸೆವ ಕೆಅಕಿಯೊತ್ತಿನೊಳೆ _ತೋಹುವಿಡಿದಿರಲೈ (ಸಿದ್ದೇಪು. 
೭-೯). [ ತೋಹ್ಕು (ಆತೋರ್ಪು) + ಪಿಡಿ] 

ತೋಹುವೇಂಟೆ (ನಾ). ಒಂದಂ ಬಗೆಯ ಬೇಟೆ; ಮರಸುಬೇಟೆ: 
ನೆಗಳ್ತೆಯ ತೋಹುವೇಂಟೆ ಸಂಗಳಿಸಿದ ನೀರವೇಂಟೆ ಘನ ಸೋಹಿನ 
ವೇಂಟೆಯೆನಿಪ್ಪ ನಾಮಮಂ ತಳೆದೆಸೆವೆಂಟು ಬೇಂಟೆಗಳನಾಡಿದಂ (ತ್ರಪುವಿ. 
೨೭-೯೨) ; ಅರಸಿ ಮರುತಾದೇವಿಗೊಗೆದು ಜಿನನಾಮದಿಂದಿರುತೊಮ್ಮೆ 
ತೋಹುವೇಂಟಿಗೆ ಹೋಗಿ ನದಿಯೆಡೆಗೆ ಬರೆಲು (ವೀಶ್ಶೈಪು. ೪-೭-೩೭). 

[ ತೋಹ್ಠು (ಆತೋರ್ಪ) + ಬೇಂಟೆ ]. 

ತೋಹೆ "ತೋರ್ಪು' ನೋ. 

ತೋಳ್‌, ತೋಳು (ನಾ). ೧. ಬಾಹು ; ರಟ್ಟೆ: ಈ ನರೇಂದ್ರಂ ಸಾಕ್ಷಾ 
ದಿಂದ್ರಂ' ತಾನೆನೆ ಸಲೆ ನೆಗಟ ೩೦ದ್ರೇಂದ್ರನ ತೋಳಿ ತೊಟ್ಟಿಲಾಗಿರೆ ಬಳೆದಂ 
(ಪಂಪಥಾ. ೧-೪೪) ; ತೊಳಗುವ ವಹಳವೀಮುಖಸರೋರುಹಕಾಂತಿಗೆ 
ಸೋಲ್ತ ಚಂದ್ರಮಂಡಳದ ಕಳಂಕಮಂ ಕಳೆದಪಳ್‌ ನೆಗರೀಲಲಿತಾಂಗಿ 
ನಿಳ್ಳಿ ತೋಳ್ಗಳಿನೆನೆ ಕೂಡೆ ಕಣ್ಣೊಳಿಸಿ ತೋರ್ಪುವು. . . . ಕೇತನಾಳಿಗಳ್‌ 
(ಕಇದೆಂಪೂ. ೩೦೩); ಎನಗಿರ್ವರುಮೆರಡುಂ ತೋಳೆನಗಿರ್ವರುಮೆರಡು 
ಕಣ್ಣಳನ್ನರೆ ಯುವರಾಜನುಮಂಗರಂಣಜನೆುಂ (ಗದಾಯು. ೩-೬೭) ; ದೋಷ 
ಮುಳ್ಕೊಡೆ ತನ್ನ ತೋಳನಾದೊಡಂ : ಕಡಿದುಬಿಡುವುದು  (ಪಂಠತಂ. 
೧೦೦-೫) ; ಬಲ್ಲಾಳನ ತೋಳ ಬಾಳ ನೆಳಲಾದುದು ಧತಿತ್ರಿಗೆ ವಜ್ರ 
ಪಂಜರೆಂ (ಎಕ. ೪11, ಶಿವವೊ. ೮೮-೦೩; 1808) ;- ಸಖನ ಮಂಚದಲಿ 
ಕುಳ್ಳಿರಿಸಿ ತಕ್ಕಿಸಿಕೊಂಡು ಮುಖ ಕೊರಳುರ. ಶೋಳ್ರೊಡೆಯ ನಖದಗ್ರ 
ದಿಂದಆ್‌ದಿಟಾದು (ಕಂನವಿ. ೯-೦೨೩), ೨. ವಂರದ ದೊಡ್ಡ ಕೊಂಬೆ,_ 
ಮುಖ್ಯ ಶಾಖೆ: ತೋಳ ನೀಳದ ಕೆಂದಳಿರಿಂದಂ ಸಂದಣಿಸಿರ್ದ ಮದಾಳಿ 
-ಯಿಂದೋಳದಿಂ ಮಳಯಾನಿಳಲೀಲಾಂದೋಳದಿನೊಪ್ಪೆ (ಆದಿಪು. ೩-೩೦); 
ಬಂಣಟೆ ಮೂಡೆ ೨ ಮುಂಡಿನ ಮಾಡುವ ಬಳು ಮೂಡೆ ೧ ಚಿಕ್ಕ 
ಬಿಟ್ಟುವ ಕೊಡಂಗೆ ಮೂಡೆ ೧ ಅದಆ ಮೇಗಣ ತೋಳ ಆರವೆ ಕಂಬಿ 
ಸಹಿತವಾಗಿ (ಎಇ. £೪11, ೧೬೨-೩೧; 1256). ತೋಳು: ೧. “ಭುಜ 
ದೊಳಗಕ್ಕು ತೋಳೆಂದು” (ಕರರ. ೪೯) ; ಎರ್ದೆ ಪಡಪಡ ಪಾರ್ದಪುದೇಕೆ 
ಕೆಳದಿ ತೋಳುಗಳಂ ಪಿಡಿ ಮೃದುಹಸ್ತತಳದಿ (ಕಾದಂಫೂ. ೪೮೨ ರಗಳೆ) ; 
ಶಿವನ ತೋಳ ತೊಡವಾನತರ ವಿಣಸಲ ಮನೋರಥವು ಸಿರಿ ಸರಸ್ವತಿವರಸಿ . 
ಗಿರಿಜೆ ಬಿಜಯಂಗೈದಳು (ಸಿದ್ಧರಾ. ೧-೫೭) ; ಸಿಂಹದ .ತೋಳ ತೆಕ್ಕೆಯ 


ತೋಳ್‌ 


ಕರಿಯ ಸೆಳೆವಂದದಲಿ , , . ಧರಣಿಪಾಲನ ತೆಗೆದು ಭೀಮನ ಬರಿಯ 
ನೆಚ್ಚನು: ಜೋಡ ಜೋಕೆಯ ಜರುಹಿದನು (ಉಳುವ್ಕಾಕ. ೧೪-೨) ; ತೋಳು 
ಇಲ್ಲದವನಿಗೆ ಭುಜಕೀರ್ತಿ ತಾನೇಕೆ (ಪುರಂಠ. ೨-೬೪-೧೩) ; ರನ್ನದ ಬಳೆ 
ತೋಳ ತಾತಿ ಮೋಹನದತ್ಕುನ್ನತ ಭುಜಕೀರ್ತಿಯಿಂದ ... ರೂಪ 
ಸಂಪನ್ನೆ ಮೆಜ*ದಳೊಲವಿನಲಿ (ಕುನವಿ. ೯-೭೪) ; ಕಾಲಿಲ್ಲದಲೆ ಹರಿಗು 
ತೋಳಿಲ್ಲದಲೆ ಹೊರುಗು ನಾಲಿಗಿಲ್ಲದಲೆ ಉಲಿವುದು (ಸರ್ವಜ್ಮ. ೨೦೨೯). 
೩. ಭುಜಬಲ ; ಸಾಮರ್ಥ್ಯ: ತೋಳಿಂದೆ ತಿಳಿವಿಂದೆ ನುಡಿಯಿಂದೆ 
ಜಗದಿರವ ಮೇಲೆನಿಪವನೆ ರಸಿಕ (ಮಂಳುಕ. ೨೬೫). ೪. ಆನೆಯ 
ಸೊಂಡಿಲು : ಮೋಜಕಿಯ ತೋಳಿನಲಿ ಮೋದಿದವು ಮಹಿಯನು ಸೊಕ್ಕಿ 
ದಾನೆಗಳು (ಕುವ್ಯಾರ್ರೋ. ೧೨-೬) ; ಅಟ್ಟಿ ಹೊಯ್ದನು ಹೊಗುವ ತೇರಿನ 
ಥಟ್ಟ ತೂಳುವ ತೋಳಿನಾನೆಯ ಮೆಟ್ಟಿದನು (ತೂರರಾ. ೩-೬-೪೨). 
"ತೋಳವಟ್ಟ' ಪರಾ. ೫. ಅಂಗಿಯ ಅಥವಾ ಕೋಟಿನ ಕೈ: 
ಮುರಿದ ಕೈಯಾದರೆ' ಮುಚ್ಚಿಕೊ ಕೈಯನು ಅಂಗಿಯ ತೋಳಿನ ಒಳಗೆ 
(ಇಂಡಾಹ. ೨೩೯-೮೦), ಓ. ಗಾಡಿಯ ತೊಟ್ಟಿಲಿನ ಎರಡೂ ಬದಿಗಿರುವ 
ವಂರದ ದಿಂಡು: ಯಾವ ಗಾಡಿಗೆ ತೋಳು ಇಲ್ಲ. ಯಾವುದರ ಬುಟೆವು 
ಮುರಿದುಹೋಗಿದೆ (ಜಿಳಭಾ. ೦೭೭). 

ತೋಳ ತೀಟೆ - ತೋಳಿನ ನವೆ; ಯಂದ್ಧ ಮಾಡುವ ತವಕ: 
ತೋಳ ತೀಟೆಯನವನ ನೆತ್ತಿಯ ಮೇಲೆ ಕಳೆವೆನು (ಕುವ್ಯಾಭೀ. ೧-೬೦). 
ತೋಳ ತೀನ್‌-ತೋಳ. ತೀಟೆ: ಸಿಡಿಲೊಳೆ ತಳ್ತು ಪೋರ್ವ 
`ಹಿಡಿಲಂತಿರೆ ಬಾಳೊಳೆ ಬಾಳ್‌ ಪಳಂಚಿ ಮಾರ್ಕಿಡಿವಿಡೆ ನೋಡಲಂಜಿ 
ಡೆಸದೇವತೆಗಳ* ಪೆಜಪಿಂಗೆ ತೋಳ ತೀನ್‌ ಕಿಡೆ ನಲಿದು (ಶಂಪಭಾ. 
೧೦-೪3). ತೋಳ ತೋಟಿಎತೋಳಿನ (ಬಲದ) ಸ್ಪರ್ಧೆ,-ಹುರುಡು : 
ಕಾಳಗದಲಮರೇಂದ್ರ ಸೋತರೆ ಸೋಲವದು ನಿನಗೆಂಬೆ ನಿನ್ನಯ ತೋಳ 
ತೋಟಿಯ ತೋಟ: (ತೊರರಾ. ೪-೩-೫). ತೋಳನ್ನಾಡು ಎ (ಮಕ್ಕಳು) 
ಆಟಕ್ಕಾಗಿ ಕೈಯ್ಯನ್ನು ಅಲಂಗಾಡಿಸು : ತೋಳು ತೋಳು ತೋಳು 
ರಂಗ. ತೋಳನ್ನಾಡೈ (ಪುರಂದ. ೩-೧೮೯ ಪಲ್ಲವಿ). ತೋಳ ಪಾವಡೆ - ಅಧಿ 
ಕಾರ ಅಥವಾ ಬಿರುದಿನ ಸಂಕೇತವಾಗಿ ತೋಳಿಗೆ ಕಟ್ಟಿಕೊಳಂವ 
ಬಟ್ಟೆ : ಬಿರುದಿನ ಶೋಳಪಾವಡೆಯ ದುರಗಲಿಗಳು ದುರ್ಗದಾಳ್ವೇರಿಯ 
ಮೇಲೆ ಪರಿಶೋಭಿಸಿದರುಬ್ಬಿನಲಿ (ಕಂನಪಿ. ೧೧-೧೪೪). ತೋಳ ಬಂದಿ ಎ 
೧. ತೋಳಿಗೆ ಹಾಕಿಕೊಳ್ಳುವ ಒಂದಂ ಬಗೆಯ ಆಭರಣ ; 
ಕೀಯೂರ : “ಕೇಯೂರಂ, ಅಂಗದಂ- ಈ ೨ ತೋಳ ಬಂದಿ” (ನಾಚಿರಾ. 
೨೩) ; ಇಕ್ಕಿದ. ರಸ್ನದೋಲೆ ಪೊಸ ಮುತ್ತಿನ ಮೂಗುತಿ ತೋಳ ಬಂದಿ 
. ೬ ೬ ಚೆಲ್ವನೆೊಳಕೊಂಡಿರೆ (ಕಲಿಕಾ. ೩೪೦). ೨. ತೋಳುಗಳ ಬಂಧನ: 
ಆಲಿಂಗನ. ೧, ೨: ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಗೆ ಗೊತ್ತು 
ತೋಳುಗಳಿಗೆ ತೋಳಬಂದಿ ಕೆನ್ನೆ ತುಂಬ ಮುತ್ತು (ನಾದಲೀ. 2೯-೧೫). 
ತೋಳಬಾಪುರಿ, ತೋಳ ಭಾಪುರಿ - ತೋಳಬಂದಿ : ತೋಳ ಬಾಪುರಿ 
ಯಿಟ್ಟು ಕಮಲ ಬಂಧವ ಕಟ್ಟಿ (ಚಿನರಾ. ೯-೩೨) ; ಚಿಂರುಭುಜಕೀರ್ತಿಯಂ 
ತೋಳ ಭಾಪರಿಯು. ಕರಕಂಕಣಂಗಳನು ಧರಿಸಿ (ನವಮೋ. ೧೬-೧೦). 
ತೋಳ ಮಣಿ ಎ ತೋಳುಬಂದಿ ; ಕೇಯೂರ ; ನಳಿತಶೋಳೊಳ್‌ ತೊಡ 
ರ್ದೊಂದು ತೋಳ ಮಣಿವೋ ಲ" (ಅದಿಪು. ೧೨-೪೦). ತೋಳ ಮೊದಲ್‌ ೭ 
ಕಂಕುಳಂ; ಕಕ್ಷ: ಅಮರ್ದಂ ಮುಂದಿಡೆ ಮಂದಹಾಸಮಲರ್ಗಣ್‌ 
ಬೆಂ್ಹ೦ಗಳಂ ಬೀಜ ತೋಳ ಮೊದಲ್ಗೆಯ್ದೆ ಫೊದಟ್ಟ ಪೆರ್ಮೊಲೆಗೊಡಂಗಳ್‌ 
ಸೂಪೆ ಲಾವಣ್ಯತೋಯಮಂ (ಪಂರಾಮಾ. ೧-೧೦೩) ; ಲಾವಣ್ಯರಸಮಂ 
ಬೀಟೆ ಮುಷ್ಟುಮೊಗ ಮುಗುಳೆ ಹೊಗರಂ ತೋಳ ಮೊದಲಪ್ಪುಗೆಯ್ಕೆ 
(ಪಹ್ಮರಾ. ೩-೩೦). 

[ದೇ. ॥8 ತಮಿ. ಮಲ. ತೋಳ್‌ ; ತುಳು. ತೋಳ್‌, ತೋಳು] 


೩೭೧೮ 


ತೋಳುಗುತ್ತು 


ತೋಳ್ಕ (ನಾ). ಒಂದು ಬಗೆಯ ಕಾಡುವರ್ಕಿಗ; ಈಹಾಮೃಗ ; 
ವೃಕ : “ಅರಣ್ಯಶ್ವಾ, ಕೋಕಃ, ಈಹಾಮೃಗಃ, ವೃಕಃ-ಈ ೪ ತೋಳಂ” 
(ಹೆಲಾಯು. ೩೮-೭3); “ಕೋಕವಿಾಸಹಾಮೃಗಂ ವೃಕಮೆನಲು ತೋಳನಕ್ಕು” 
(ಮಂಗರಾ. ೪೮-೮); ನಿಲ್‌ ತೋಳಂ ಬರ್ಪುದು (ಕಪಿಲಾ. ೧-೬೩); ಮೊಲನುಂ 
$ ಪಂದಿಯುಂ ತೋಳನುಂ . , , ಮುಂಗುರಿಯುಂ ಮೊದಲಾಗೊಡೆಯ 
ಸ್ಮಲಚರಂಗಳುಂ (ವಡ್ಮುರಾ ೯೭-೪9) ; ಆತಂಗೆ ಧೂರ್ತವಿನೋದಮೆ 
ವಿನೋದಮಪ್ಪುದಟ್‌ಂ ದುರ್ಜನಪರಿವೃತನಾಗಿ ಬಂದಂಗಡಿಯಂ ಪಿಗೆ 
ತೋಳನಂ ಕಂಡ ಕುಟ್‌ವಿಂಡಿನಂತೆ ಪರೆದರ್‌ ಪರದುವೋಗೆ (ಧರ್ಮಾಮೃ. 
೨-೩೨) ; ಮರ್ತೃರೆ ಸಹಸವೆಮ್ಮೊಡನೆ ತೋಳನಳವಿಗೆ ಮಲೆತ ಕುಟ್‌ಗಳ 
ಜಂಲದಂತಿಹುದೆಂದು ಮಂದಕೆರಾಳಮತಿಗಳು ನಗಲು (ಕುವ್ಯಾಸ. ೩-೩೯); 
ಪುಲ್ಲೆಯಂ ನೆಲದೊಳುಂ ಪಾಸಿ ತೋಳನ ತುಳಿದು (ಮಹಾವಿ. ೭-೨೬) ; 
ಹುಲಿ, ಕಿರುಬ, ತೋಳ ಮೊದಲಾದ ಕಾಡುಮೃಗಗಳು ಆ ಕಡೆ ಬಹಳ 
(ಕಳಹು. ೪); ತೋಳ ಗುಂಡಿಗೆ ಬಿದ್ದರೆ ಆಳಿಗೊಂದು ಕಲ್ಲು (ಗಾದೆ). 
[ ದೇ.8 ತಮಿ. ತೋಣ್ಣಾನ್‌; ತುಳು. ತೋಳ್‌, ತೋಳಿ; ತೆಲು. 
ತೋಡೆಲು, ತೋಡೇಲು ; ಬ್ರಾಹುಈ. ತೋಲ - ನಂ] 
ತೋಳ (ನಾ). ಗೆಳೆಯ ; ಮದುವೆಯಲ್ಲಿ ಗಂಡಿನ ಜೊಕೆಯಲ್ಲಿ 
ಬರುವ ಸ್ನೇಹಿತೆ: ಅಳಿಯನಿಗಿಂತ ಅವನ ತೋಳನ ಅವಾಂತರ ಬಹಳ 
(ಕೂಡ). [ ದೇ.8 ತಮಿ. ಮಲ. ತೋಟ] 
ತೋಳವಟ್ಟ (ನಾ). ಆನೆಯು ಸೊಂಡಿಲಿನಿಂದ ಹೊಡೆಯುವ ಒಂದು 
ಕ್ರಮ: ಮಸಗಿದ ಮಿಟ್ನುವೆ ಮದಗಜದೆಸಕಮನೊಳಕೆೊಂಡುದೆನಿಸಿ 
. ಬಂದು ಪನ್ನೆರಡುಂ ಹಸ್ತ ಪ್ರಹಾರದೊಳಂ ಪದಿನೆಂಟು ಕೋಡೆ 
ನೊಳಂ ಏಟುಂ ತೆಅದ ತೋಳವಟ್ಟದ ಪೊಯ್ಲೊಳಂ . . . ಪಡೆಯಂ 
ಪ್ರಳಯಮನೈದಿಸುತ್ತುಂ ಬರ್ಪದಂ ಕಂಡು (ಮಜಾನೇ. ೧೨-೧೪೨ ವ). 
[ ಆತೋಳ೯ 4?) 
ತೋಳಾಟ (ನಾ). ಮಕ್ಕಳು ತಮ್ಮ ತೋಳನ್ನು ಆಡಿಸುವ ಒಂದು 
ಕ್ರಮ: ಳಕಾರಕ್ಕೆ ತೋಳಾಟಂ ; ಬಾಳೊಪ್ಪ೦ (ಶಮದ. ೬೯ 
ಪ್ರಯೋ); ಮೇಲೆ ಪರವಾದಿಗಳ ಬಾಯ್ಲಳಂ ಪೊಯ್ತಂತೆ ತೋಳಾಟವಾಡಿ 
(ಜಿಲಪು. ೫-೩೯). [ತೋಳ +೬ ಆಟ] 
ತೋಳಾಡಿಸು (ಕ್ರಿ). ತೋಳನ್ನು ಅಲುಗಾಡಿಸಂ : ಪರವೆನಾಚಿ ಸಂಕಿಲಿ 
ನಾಚಿಯರನಪ್ಪುವ ತೋಳ್ಗಳಿವೆಂಬಂತೆ ತೋಳಾಡಿಸುತ್ತುಂ (ನಂಬಿರ. ೨-೩). 
[ ತೋಳ್‌ + ಆಡಿಸು] 
ತೋಳಾರ್ಪ (ನಾ). ತೋಳಿನ ಶಕ್ತಿ; ಭುಜದ ಬಲ: ಅವರಿಗೆ 
ತಿಮ್ಮಣ್ಣ ನಾಯಕನ ತೋಳಾರ್ಪಿನ ನೆನಪಾಯಿತು (ಕವೀರ. ೧೨೧), 
[ತೋಳು (ಆತೋಳ್‌) * ಅರ್ಪ) 
ತೋಳು "ತೋಳ್‌' ನೋ. 
ತೋಳುಕಯ್ಗೊಡು "ತೋಳ್ಗೈಗೊಡು' ನೋ. 
ತೋಳುಕೆಲಸ (ನಾ). ತೋಳಿನ ಶಕ್ತಿಯಿಂದ ಮಾಡುವ ಕೆಲಸ: 
ಬುದ್ಧಿಯ ಕೆಲಸ ಶ್ರೇಷ್ಠ; ೋಳುಕೆಲಸ ಮಧ್ಯಮ ; ಕಾಲೈಲಸ ಹೆಗಲ 
ಕೆಲಸಗಳು ಅಧಮ (ವಡಭಾ. ೩೩೭). 
[ ತೋಳು (ಎತೋಳ್‌) + ಕೆಲಸ] 
ತೋಳುಕೈಗೊಡು "ತೋಳ್ಳೈಗೊಡು' ನೋ. 
ತೋಳುಗುತ್ತು (ನಾ). ಬಾಹುವಿಗೆ ಹೊಂದಿಕೊಂಡಿರಂವಿಕೆ: ಭಾರಿಯ 
ತೋಳುಗುತ್ತಿನ ಜಯಲಕುವಿಾ ಜಂಗಳವ ಜಾಅಕದಢೆ ಭಾಳಲಿಪಿಗಳ 
ಲಿಕ್ಕವನು ಪ್ರತಿಕೂಲವಿಧಿ ಪಲ್ಲಟಿಸಿ ಬರೆದಡೆ ಹೇಳಿ ಫಲವೇನೆನುತ 
ತುಂಬಿದನರಸ ಕಂಬನಿಯ (ಕುವ್ಕಾಗ. ೩-೨೮). 
[ ತೋಳು (ಎತೋಳ್‌) + ಗುತ್ತು ( ಆಗುತ್ತ) ) 


10 


80 


45 


ಕೋಳುತೊಡಿಗೆ 


ತೋಳುತೊಡಿಗೆ (ನಾ). ತೋಳಿಗೆ ಧರಿಸುವ ಆಭರಣ; ವಂಕಿ: 
“ತೀೇಯೂರೆಂ, ಅಂಗದಂ ೨ ಬಾಹುಪುರಿ ಹೆಸರು. ನಾಗಮುರಿಗೆ ತೋಳು 
ತೊಡಿಗೆ ಬಾಜುಬಂದೂ ವಂಕಿ” (ಸಿದ್ಧಾಂತಿ. ೧೭೪). 

[ ತೋಳು (ಆತೋಳ್‌) + ತೊಡಿಗೆ (ಎತೊಡುಗೆ) ] 

ತೋಳುಬಂದಿ (ನಾ). ಎ ತೋಳುತೊಡಿಗೆ : ತೋಳುಬಂಧನದಲ್ಲಿ ವಜ್ರದ 
ತೋಳುಬಂದಿಯು ಅಲಂಕೃತವಾಗಿದ್ದಿತು (ಶ್ರೀರಾಯ. ೨೩೨) ; ಶಾಮ 
ರಿಂಯನಿಗೇ ಒತ್ತಿ ಒಗೆದ, ಬೆಳ್ಳಿಯ ತೋಳುಬಂದಿಯನ್ನು ಬಿಡಿಸಿಕೊಂಡು 
ತಂದ (ದೀಪಹ. 11, ೧೪೩). [ತೋಳು (ಆತೋಳ್‌) + ಬಂದ್ಮಿ] 

ತೋಳುಮರ (ನಾ). ೧. ಗಾಡಿಯ ಮೂಕಿಗೂ ತೊಟ್ಟಿಲಿಗೂ ಸಂಬಂಧ 
ವನ್ನು ಕಲ್ಪಿಸುವ ಮರದ ಸಾಧನ : ಅನುಕರ್ಷಃ, ದಾರ್ವಧಸ್ಥಂ - ಆ 
ನೊಗದ ಕೆಳಗಿರುವ ಕೋಳೀಹಲಿಗೆಗೂ ತೋಳುಮರಕ್ಕೂ . . . ಹೆಸರು 
(ಸಿದ್ಮಾಂತಿ. ೨೫೪). ೨. ದಾರಿಯನ್ನು ತೋರಿಸುವ ಕೈಯಾಕಾರದ 
ಮರದ ಸಾಧನ; ಕೈಮರ : ಆ ತೋಳುಮರದಿಂದ ಊರು ಮೂರು 
'ಮೈಲಿಯಿದೆ (ಕೂರಿ). [ ತೋಳು (-ಆತೋಳ್‌) * ಮರೆ] 

ತೋಳುವಲ “ತೋಳ್ವಲ' ನೋ. 

ತೋಳುವಲೆ “ತೋಳ್ವಲೆ' ನೋ. 

ತೋಳುವಳೆ “ತೊೋಳ್ವಳೆ' ನೋ. 

ತೋಳುವೆರಗು "ತೋಳ್ವೆಅಗು' ನೋ. 

ತೋಳೆ 'ತೋಲೆ' ನೋ. 

ತೋಳೆಡೆಗೊಡು (ಕ್ರಿ). (ತೋಳನ್ನು ದಿಂಬಾಗಿ ಮಾಡಿಕೊಂಡು) ನಿದ್ದೆ 
ಮಾಡು,- ಮಲಗು : ರಜನೀನಾರಿ ತೋಳೆಡೆಗೊಟ್ಟಳಂಬುಜಬಂಧು 
ಹೊಜವಂಟ (ಕುವ್ಯಾದ್ರೋ. ೦೮-9೩). [ ತೋಳ್‌ + ಎಡೆಗೊಡು) 

ತೋಳೆಎಂಡು (ನಾ). ಬಾವಲಿಗಳ ಸಮೂಹ, -ಗುಂಪು: ಬಲ್ವಡೆ ಪೊಕ್ಕಿಸೆ 
ಬಾಣಸಂಕುಲಂ ಕವಿದುವು ತೋಳೆ[ಪಾಕಾಂ. ಳ]ವಿಂಡು ಕವಿವಂತೆಲೆಯಿಕ್ಕಿದ 
ಕಾನನಂಗಳೆಂ (ಪಂಕಾಮಾ. ೧೩-೪೩). [ ತೋಳೆ (ಆ”ತೋಲೆ) + ಪಿಂಡ್ಯು] 

ತೋಳೇರಿಸು (ಕ್ರಿ). ಆಂಗಿಯಂ ತೋಳನ್ನು ಮೇಲೆತ್ತು ; ಜಗಳಕ್ಕೆ ಸಿದ್ಧ 
ವಾಗು : ನೀನು ಇನ್ನೊಂದು ಮಾತಾಡಿದರೆ ಆ ಮಾತಿನ ಕೊನೆಯುಸುರಿನ 
ಸಂಗಡ ಪ್ರಾಣವನ್ನು ಕಳೆದುಕೊಳ್ಳುವೆಯೆಂದು ತಿಳಿ ಎಂದು ತೋಳೇರಿಸಿದನು 
(ಜಯಂತ. ೨೯೩). [ ತೋಳು (ಎತೋಳ್‌) + ಏರಿಸು (ಎಐಏಜಾ್‌ಸು)] 

ತೋಳ್ಕಟ್ಟು "ತೋಳ್ಲೆಟ್ಟು' ನೋ. 

ತೋಳ್ಕೈಗೊಡು "ತೋಳ್ಗೆ ೪ಗೊಡು' ನೋ. 

ಠೋಳ್ಗಟ್ಟು, ತೋಳ್ಯಟ್ಟು (ನಾ). ತೋಳುಬಂದಿ: ಎಡೆಯೆಡೆಗೆ ಸಜ್ಜುಕ 
ಬೆನಿಸಿದ ಗೊಜ್ಜಗೆಯರೆಲ ಮಿಶ್ರದಿನುಪಾಶ್ರಯಂಬಡೆದ ಹೇಮತಾಮರಸದ 
ಮೊಗ್ಗೆಯ ತೋಳ್ಗಟ್ಟುಗಳು ಮಂ (ಆಗವಿ, ೬-೧೬ ವ). ತೋಳ(ಟ್ಟು : 
“ಕೇಯ ಇರಂ, ಅಂಗದಂ -. ಈ ೨ ತೋಳ್ಳಟ್ಟು” (ಹಲಾಯು. ೯೧-೪೦೩). 

[ತೋಳ್‌ + ಕಟ್ಟು) 

ತೋಳ್ಗುಟ್ಟು(ಕ್ರಿ). ತೋಳು ತಟ್ಟು; ಸಡ್ಡು ಹೊಡೆ; ತೋಳ್ಗುಟ್ಟುತಾರ್ದು 
ಸುಣಸ್ಮಾನದಿಂ ಪಟುಭಟಕ್ಕೊ ಳ್ಗೊಂಡು ಕುದಿಯುತಿರ್ದರು (ಜೈಮಿಭಾ. 
೧೨-3). [ಶೋಳ್‌ + ಕುಟ್ಟು] 

ತೋಳ್ಳೈಗೊಡು, ತೋಳುಕಯ್ಗೊಡು, ತೋಳುಕೈಗೊಡು, ತೋಳ್ಳೈ 
ಗೊಡು (ಕ್ರಿ). ಗಂಡನ ಚಿತೆಯೇರಿ ಸಹಗಮನ ಮಾಡು ; ಮಹಾ 
ಸಶಿಯಾಗು: ಅಷ್ಟಮಹಿಷಿಯರ್‌ ಕೃಷ್ಣನೊಡನೆ ... ತೋಳ್ಳೈಗೊಟ್ಟರು 
(ಜದ್ಮರಾ. ೧೦-೧೩೨). ತೋಳುಕಯ್ಲೊಡು: ಆ ಬೊಮೆನಾಯ್ಕನ ಹೆಂಡತಿ 
x ೫ ಬವೆನಾಯಕಿತ್ತಿ ತೋಳುಕಯ್‌ಗೆೊಟ್ಟು ಸಗ್ಗ ಪ್ರಾಪ್ತರಾದರು (ಎಳ. 
೪13, `ಶಿವಮೊ. ೬೧-೧೪ ;3267). ತೋಳುಕೈಗೊಡು: `ಗಂಗಗೌಡನ ಸೊಸೆ 
ಮಗಸಿ ತಿಪುರಗೂಡದಲಿ ? ತೋಳುಕೈಗೆಟ್ಟಳು (ಮೈಆರಿ. ೧೯೩೬, ೬೦-೪; 


೩೭೧೯ 


10 


15 


30 


46 


ತೋಳ್ವಂಕಿ 


16 ನೆಯ ರತ). ತೋಳ್ಕೆ ಗೊಡು: ತಲೆಗಿರಿದು ಕೃಷ್ಣಂಗೆ ತಲೆಗೆ ೊಳ್ಳಿಯಿಸ9 

ದೊಡವನಳಲಿ ಕಿಚ್ಚಂ ಪಾಯ್ದರಚ್ಕುತನೊಳು ಕಲಿ ರುಕ್ಕಿಣಿಪ್ರತತಿ 

ಬಲನೊಳಂ ರೋಹಿಣಿಯುಮೊಲಿದು ತೋಳ್ಕೆ ಎಗೊಟ್ಟುದುಮಂ (ನಂಜ. 

[ತೋಳ್‌ +ಕ್ಕೊ (ಆಕೆಯ) ೬ ಕೊಡು; ] 

ತೋಳ್ತಿಂಡಿ (ನಾ). ತೋಳಿನ ತೀಟೆ,-ನವೆ; ತಮ್ಮ ತೋಳ್ತಿಂಡಿಯನ್ನು 
ತೀರಿಸುವುದಕ್ಕೆ ಎಷ್ಟು ಹೆಚ್ಚು ಸಂದರ್ಭಗಳು ಒದಗುವುವೊ ಅಷ್ಟು 'ಆವೆರಿಗೆ 
ಆನಂದ (ಕರತ್ಮ. ೩೪). [ತೋಳು (ಎತೋಳ್‌).4 ತಿಂಡಿ] 

ತೋಳ್ಪಲೆ (ನಾ). ಹೆಗಲು : “ ತೋಳ್ಡಲೆಯೆಂದುಂ -ಮುಯ್ದೆಂದುಂ 
ಭುಜಾಗ್ರಂ” (ಕಶಸಾ. ೩೦-೬೨). [ತೋಳ್‌ + ತಲ್ಲೆ;] 

ತೋಳ್ಡೀಂಟೆ (ನಾ). ಎ ತೋಳ್ತಿಂಡಿ : ಸುಧನ್ವಂ ಇಂದೆನ್ನ 
ತೋಳ್ಹೀಂಟೆಯಂ ಕಳಿವೆನೆನುತೆ ಕೃಷ್ಣಾರ್ಜುನರ ಸರಿಸಕೈತರುತಿರ್ದನು 
(ಜೈಮಿಭಾ. ೧೪-೧). [ ತೋಳ + ತೀಂಟೈ) 

ತೋಳ್ಡೀನ್‌ (ನಾ). ಎ ತೋಳ್ತಿಂಡಿ: ತೋಳ್ಹೀನಂ "ಕಳೆದು ತಂದವೆಂ 
ಪಂದಲೆಯಂ (ಜಂದ್ರಪು. ೧೦-೯೦). [ತೋಳ್‌ + ತೀನ್‌ 

ತೋಳ್ಪುಜುಗಲ* (ನಾ). ತೋಳುಗಳ ಸಮೂಹ ,-ಗುಂಪು : ತ್ರಿದಶ 
ಗಣಾಧಿನಾಯಕನ ಪರ್ವಿದ ತೋಳ್ಳುಜುಗಲ್ಲಳೊಳ ಪಳಂಚದೆ ... ಏಂ 
ಪದುಳಮಾದುದೊ `ದಿವ್ಯವಧೂಕದಂಬಕಂ (ಅದಿಪು. ೭-೧೨೫) ; ಎನೆಗೆ 
ನಭಂ ದಿಕ್ರಟಮಿನ್ನೆನಿತಂತರೆಮೆಂದು `ನಿಳ್ಳಿ ನೋಡುವ ಗಿರಿರಾಜನ 
ತೋಳು ಮಿಗಲೆನಲ್‌ ನೀಳ್ದನೇಕಶಾಖೆಗಳಿನೆಸದುದೊಂದು ಕದಂಬಂ (ಗವಿ. 
೮-೨೪). [ತೋಲ + ತುಟುಗಲ್‌ ( ಆತುಟುಂಗಲ್‌)] 

ತೋಳ್ನಾಯಿ (ನಾ). ಒಂದಂ ಬಗೆಯ ದೊಡ್ಡಗಾತ್ರದ ನಾಯಿ; ತೋಳ 
ದಂಥ ನಾಯಿ: ಉದಕಮಂಡಲದಿಂದ ಹೊಸದಾಗಿ ತಂದಿದ್ದ 'ಅಲ್ಕೇಶನ್‌ 
ತೋಳ್ನಾಯಿ ಅವರನ್ನು ಅಡ್ಡಾಡಿಸಲು ಕರೆದೊಯ್ದಿದೆ (ದಾಳೂಟ. 3೪). 
"ಸೀಳ್ನಾಯಿ' ಪರಾ. [ ಆತೋಳ್ಕ 4 ನಾಯಿ (ಎನಾಯ್‌)] 

ತೋಳ್ನೆರ (ನಾ). ತೋಳಿನ ನೆರವು,-ಆಸರೆ,-ಆಶ್ರಯ : :ದಶರೆಥಂ 
ಪುಟ್ಟಿ, ಪಟ ಪೊರ್ದದ ಬಟ್‌ಯಲಿಂ ಕಳೆಗುಂದದ ತೋಳ್ನಿರಂ ತನಂಗೆ 
, ೬. ತಿರೆಯಂ ಪೊರೆಯುತೆ (ರಾಮಾಶ್ಮ. ೭-೧೧). [ತೋಳ್‌ 4 ನೆರ] 

ತೋಳ್ಪೊಯ್‌ "ತೋಳ್ವೊಯ್‌' ನೋ. 

ತೋಳ್ಬಲ `ತೋಳ್ವಲ' ನೋ. 

ತೋಳ್ಳಲ್ಲು "ತೋಳ್ವಲ್ಪು' ನೋ. 

ತೋಳ್ಪಲ್ಮೆ "ತೋಳ್ವಲ್ಮೆ' ನೋ. 

ತೋಳ್ಮಾಲೆ (ನಾ). ತೋಳಿಗೆ ಕಟ್ಟುವ ಹಾರ ; (ಹೂವಿನ) ಜೋಳು 
ಬಂದಿ: ತೊಳಪ ಚೆಂಗಣಿಗಿಲೆಯ ತೋಳ್ಕಾಲೆಗಳನಿಕ್ಕಿ ಬೆಳವ ಸಪುರಪ್ರಕರ 
ದುತ್ತರಿಗೆಯುಮನಿಕ್ಕಿ ಮಂಗಳವಿಳಾಸಮಂ ಮಾಡಿ (ಸಂವಿರ. -8-೬೩). 

[ ತೋಳ್‌ + ಮಾಲೆ) 

ತೋಳ್ಕುರಿ (ನಾ). ತೋಳುಬಂದಿ: ಗೆಜ್ಜೆ ಪದೆಸರ ಕಂಠಿ ಷದಕ ತೋಳ್ಕುರಿ 
ಹೆಸ್ತವಲಯ (ಇನಮಂ. ೪-5). [ ತೋಳ್‌ + ಮುರಿ] 

ತೋಳ್ಕೊದಲ್‌, ತೋಳ್ಕೊದಲು (ನಾ). ೧. ಬುಹುಮೂಲ; ಕಂಕುಳು: 
ಅಲರ್ವಿಲ್ಲನ ಬಾಳ್ಕೊದಲಾದ ತೋಳ್ಕೊದಲಿ್‌ ತುಳ್ಳುವ ನುಣ್ಬನೀಕ್ಷಿಪಳಿಪಂ 
ಬಗೆಯೊಳ್‌ ಮಿಗೆ ಕಾದು ಕಂದಲಂ (ಜಂದ್ರಪು. ೭-೧೦೧). ತೋಳ್ಕೊ ದಲು: 
೨. ಭುಜ: ತೋಳ್ಕೊದಲನಂಗಯ್ಗಳಿಂ ಚಪ್ಪರಿಸಿ ತೋರ ತೊಡೆಗಳೆನಪ್ಪ 
೪ಿಸಿ., .ನಿಮಿರಿನಿಂತನು (ಶ್ರೀಕಾಮಾ. ೪೫೭-೩೩೮), [ತೋಳ ಮೊದಲ್‌] 

ತೋಳ್ಕೊದಲು “ಶೋಳ್ಕೊದಲ್‌' ನೋ. 

ತೋಳ್ವಂಕಿ (ನಾ). ತೋಳಂಬಂದಿ: ಜೂಳೆಯ. ..ತಾಳಿಹೂ ಬೆಂಬಟ್ಟೆದಂಡೆ 
ತೋಳೊಂಕೆ (ತೋಳ ್ವಂಕಿ J] ಕರ್ಣಕೆ ಸರಪಣಿ ಮೊದಲಂಗಿ ಬಾಲೆಗಾಭರಣ 
ವೊಪ್ಪಿದುವು (ಭರಚ. ೪೦-೬೫). [ತೋಳ್‌ + ವಂಕಿ] 


೨-೧೧೮), 


ತೋಳ್ಳಚ್ಚ 


ತೋಳ್ವಚ್ಚ (ನಾ). ತೋಳಿನ ಆಭರಣ; ಕೇಯೂರ; ಅಂಗದ : ಮುತ್ತಿ 
ನೆಕ್ಕಸರಂಗಳುಂ .,. ಪಚ್ಚೆಯ ತೋಳ್ವಚ್ಚಂಗಳುಂ ಕೆಂಬರಲ ಕಡಗಂಗಳುಂ 
(ಚಿಳವಂ. ೬೦-೧೦), `[ತೋಳ್‌ + ಪಚ್ಚ] 
ತೋಳ್ಳಲ, ತೋಳಂವಲ, ತೋಳ್ಸಲ, ತೋಟ್ವಿಲ (ನಾ). ಬಾಹುಬಲ; 
ಭುಜದ ಶಕ್ತಿ; ತೋಳಿನ ಕಸಂವು:: ಕಲಿತನದುರ್ಕು ಜವ್ವನದ ಸೊರ್ಕು 
ನಿಜೇಶನ ನಚ್ಚು ಮಿಕ್ಕ ತೋಳ್ವಲದ ಪೊಡರ್ಪ ಕರ್ಣ ನಿನಗುಳ್ಳನಿತೇನೆನ 
ಗುಂಟೆ (ಪಂಶಭಾ, ೧೦-೨೩) ; ತನ್ನೊಂದೆ ತೋಳ್ವಲದಿಂ ಭೂತಳಮಂ 
ನಿವಿಂರ್ಚೆ (ಎಳ. 7117, ಸೊರಬ. ೧೮೪-೨೦; 1088 ?); ಬಿಸುಗಣ್ಣೊರವಂ 
ಕಾವನ ತೋಳ್ವಲಮನಟಾವೆನೆಂದೇಟ್ತಂದಂ (ಕವ್ಮಿಕಾ. ೨೯೦) ; ಬಲಕ್ಕೆ- 
ಆಳ್ವಲ (ಆಳ್ಸಲ), ತೋಳ್ವಲ (ತೋಳ್ಬಲ) (ಶಮದ. ೨೯೮ ಪ್ರಯೋ) ; 
ಶರಛಿಯನು ಶೋಳ್ವಲದೊಳೀಸುವೊಡುರವಣಿಪ ಮರುಳಂತೆ (ಸಾಳ್ವಛಾ. 
ತೋಳುವಲ: ತಂನುವ ತೋಳುವಲವೆನೆ ಸಾಧಯಿಸಿತ್ತನೆ 
(ಜೊಂಕರಾ, ೧೯೨೯, ನವಲುಗುಂದ. ೨೦೭-೨೨; 1194); ತೋಳುವಲಕಿದಿರಿಲ್ಲ 
ಬಿನುಗು ನೃಪಾಲನೆಲವೋ `' ಕರ್ಣ ಫಡಫಡ ಮೇಳವಾದರೆ ಮೊಗೆವೆ 
'ನರುಣಾಂಬುವನು ನಿನ್ನೊಡಲ (ಕುವ್ಯಾದ್ರೋ. ೧೩-೨೫). ತೋಳ್ಳಲ: 
ಸಂದ ತೋಳ್ಳಲದದಟಂ ಪರಾಭವಮನೇಕೆಯೊ ಸೈರಿಸುವಂ ಬಲಸ್ಕನೊಳ್‌ 
ಬಲಮನೆ ಪೂಣ್ವುದುಂ ಪರಿಭವಕ್ಕೆ ಮೊದಲ್‌ (ಆದಿಪು ೧೨-೦೦೩). 
A ತೋಟ್ಟಿಲ : ಅಸಹಾಯಶೂರನಾಂತರನಿಅದಟ್ಟೆಯಾಡಿಸಿದ ತೋಲ್ವ 
ಲದಿಂ (ಎಕ. ೪1, ತರೀಕೆ. ೪೫-೪೭ ; 1106). [ತೋಳ್‌ + ಬಲ್ಯ) 
ತೋಳ್ಚಲಯ (ನಾ). ತೋಳಿಗೆ ಧರಿಸುವ ಬಳೆ ; ತೋಳ್ಪ್ಬಳೆ : ಮುಯ್ಬಿ 
ನೊಳಮರ್ಚುವ ಮೃಕಾಳದ ತೋಳ್ವಲಯಂಗಳೊಳಂ ಬಾಟ್‌ಯ 
ತಿರುಳೆಲೆಯ ಬಿಜ್ಮಣಿಗೆಗಳೊಳಮೆಸಆ ಪಸೆಗಳೊಳಂ ಎಂತುಮಾ 
ಸಂತಾಪಮಂ ಸಂತಯಿಸಲಾಟದೆ (ಕಾದ:ಉ. ೭೭೫). 

[ತೋಳ + ವಲಯ) 
ತೋಳ್ವಲೆ, ತೋಳುವಲೆ (ನಾ). ೧. ಬಾಹುಬಂಧನ ; ತೋಳಿನ ಸೆರೆ ; 
ತೋಳಿನ ಹಿಡಿತ: ನಿನ್ನನುಜರಂ ಕಂಡೆಂತುಮೇನೆನ್ನ ತೋಳ್ವಲೆಯೊಳ್‌ 
'ಸಿಲ್ಕಿದೆಯೆಂದು ಮೂದಲಿಪು ದುಂ (ಶಂಪಥಾ. ೧೨-೧೪೬) ; ದಶಾಸ್ಯ 
ದೇವೋತ್ತಮ ಕಾವಿನೀಜನದ ತೋಳ್ವಲೆಯೊಳ್‌ ತೊದರಲ್ಕೆ ತಕ್ಕುದೇ 
(ಪಂರಾಮಾ. ೧೪-೨೦೦). ತೋಳುವಲೆ : ೧. ಭೀಮಸೇನನ ತೋಳುವಲೆ 
ಯಲಿ ಸಿಕ್ಕಿದನು ಭೂಪಾಲ (ಕುವ್ಕಾಕ. ೧೩-೪೮). ೨. ಒಂದು ಬಗೆಯ 
ಬಲೆ : ತೊಡರ್ಚುವಲೆ ತೋಳುವಲೆ ಮರೆವಲೆ ಸಗಾಢವಲೆಗಳ ಹೊಟ್‌ 
ಗಳೋಳಿಯಂ ಪೊತ್ತು ನಡೆತಂದುದು ಪುಳಿಂದರೂಪದಲಿ ಭೂತಗಣಂಗಳು 
(ಸೌ$ದಪು. ೧೮-೩೯). [ಶೋಳ್‌ + ಬಲೆ] 
ತೋಳ್ವಲ್ಪು, ತೋಳ್ಳಲ್ಪು (ನಾ).ಎತೋಳ್ವಲ : ಮೊದಲೊಳು ಹೊಯ್ಸಳ 
ರಾಜ್ಯ್ಕಲಕ್ಷ್ಮಿಯೊದವಂ ಶೋಳ್ವಲ್ಪಿನಿಂ ತಾಳ್ಗಿ(ದಂ) (ಎಳ. ೪1, ತರೀಕೆ. 
೬೦-೫; 115649). ತೋಳ್ಪ್ಬಲ್ಬು : ಮಾಲಾಂತಿಭಮಲಲ್ಲಿ ಪಾಟ್ಮನೆಯ 
ವೋಲ್‌ ಬೀಟ್ವನ್ನೆಗಂ ಪೊಯ್ದು ಕೊಲ್ಲದೆ ಬಿಲ್ಪಲ್ಮೆಗೆ ಗೇಣ ಬಿನ್ನಣಕೆ 
ತೋಳ್ಳಲ್ಟಿಂಗೆ ಮುಯ್ಯಾಂಪುದೇ (ವರ್ಧಪು. ೭-೪೮) ; ದುರ್ಗವನ್ನು 
ಹೈದರ್‌ಅಲ್ಲಿಯು ಮುತ್ತಿದಾಗ ಈ ಸಿಂಹಿಣಿಯು ತನ್ನ ತೋಳ್ಪಲ್ಪಿನಿಂದ 
ಕೆಲವು ಕಾಲಿ ಹೈದರ್‌ಅಲ್ಲಿಯ ಸೇನಾಶರಧಿಯನ್ನು ತಡೆದು ಹಿಡಿದಳು 
(ಕವೀರ.` ೧೪೧). ' `[ ತೋಳ್‌ + ಬಲ್ಬು ] 
ತೋಳ್ವಲ್ಮೆ, ತೋಳ್ಪಲ್ಮೆ (ನಾ). ಬಾಹುಬಲ ; ಭಂಜಪರಾಕ್ರಮ : 
ಆಳ್ವಲ್ಮೆ ; ತೋಳ್ವಲ್ಮೆ (ಶಮದ. ೬೭ ಪ್ರಯೋ). ತೋಳ್ಪಲ್ಕೆ: ನಿನ್ನ 
ಕೈಹಿಡಿತವೂ ತೋಳ್ಳಲ್ಮೆಯೂ ಕಡಿಮೆಯಾಗಿ ಹೋಯಿತೇ ? ಗಾಂಡೀವ 
ತನ್ನ ಸತ್ವವನ್ನು ಕಳೆದುಕೊಂಡಿತೋ ? (ವ್ಯಾಸಔ. ೪೧೨). 

[ತೋಳ + ಬಲ್ಮೆ] 


೧-೩೬). 


೩೭೨೦ 


ತೋಳ್ಳೊರ್ಯ 


ತೋಳ್ಕಳೆ, ತೋಳುವಳೆ (ನಾ). ತೋಳಂಬಂದಿ : ವನಕುಸುಮಂಗಳಂ 


. « ಮಂಗುಳ್ನರಿಗೆ ತೋಳ್ವಳೆ ಕಂಕಣವಾರವೆಂದು ಬೇಟ್ಸನಿತನೆ ಮಾಡಿ 
ತೊಟ್ಟು ಕರಮೊಪ್ಪಿದಳ್‌ (ಪಂಪಥಾ. ೨-೧೬) ; ಮಣಿಮೇಖಳೆ ಮಕರ 
ಕುಂಡಳಂ ತೋಳ್ವಳೆಯೆಂಬಿವನವರ್ಗೆ ಭೂಷಣಾಂಗಂ ' ಕುಡುಗುಂ 
(ಶೌಂತಿಪು. ೬-೧೧೦) ; ಶೀತಳಿಕೆಯ ಚಾಮರಂ ಪೊಸ ಮೃಣಾಳದ ತೋಳ್ವಳೆ 
ಮುಶ್ತಿನಾರಂ ಕಣ್ಣೊಳೆ (ಕಾದಂಉ, ೪೫೯). ತೋಳುವಳೆ : 
ಕುಡುದಾಡೆ ತೋಳುವಳೆ ಪಾವುಕಯ್ಯ (ಬೊಂಕಶಾ. ೧೯೩೩, ಹಾವೇರಿ. 
[ ತೋಳ್‌ + ಬಳ್ಳೆ] 


೧೪೫-೦; ?). 


ತೋಳ್ವಾಸ (ನಾ). ೧. ಬಾಹುಬಂಧನ ; ತೋಳಿನ ಪಾಶ; ಅಪ್ಪುಗೆ: 


ಮೆಯ್ಕಲಟಲಾಜುವನ್ನಮವನಂ ತೋಳ್ವಾಸದೊಳ್‌ ಕಟ್ಟಿ ತೂಗದೊಡಂ 
ವೆಟ್‌ ಮೊಲೆವೊತ್ತೆನೇ ಅವನ ವೇಷುಬೊತ್ತೆನಬ್ಹಾನನೇ (ಲೀಲಾನ. 
೧೧-೭೮) ; ಆತ್ಮೇಶನಂ ಕಾಣುತನ್ಮಳ ಸಂಗಕ್ಕೊಳಗಾಗಿ ಬಂದನೆನುತುಂ 
ಕಾಯ್ಸೇಜ್‌ ತೋಳ್ವಾಸದಿಂದೆಳಿದಾ ಕೋಮಳೆಯೋರ್ವಳೊತ್ತಿ ಬಿಗಿದಳ್‌ 
ಶೀತಾತುರಂ ಪೋಷಿನಂ (ರಾಜಶೇ. ೯-&೨). ೨. ಓಂದು ಬಗೆಯು ತೋಳಿನ 
ಆಭರಣ ; ಬಾಹಂಪೂರ : ತರುಣರೀರ್ವರ್ಗವೊಪ್ಪ ವ ಶೀರ್ಷಕಂಗಳಂ 
ಮೆಟಕವ ಭುಜಕೀರ್ತಿ ತೋಳ್ವಾಸ ನಡುಗಟ್ಟುಗಳನೆ ರೆಯ ಕರವಾಲಗಳ 
ಶ5ಶರಾಶ್ರಯಚಾಪಯುಗ್ಮಮಂ ಕರದೊಳಾಂತು (ಭಕಡ. ೩-೦೩). 
[ ತೋಳ್‌ + ಪಾಸ] 


ತೋಳ್ವಿಡಿ (ಕ್ರಿ). ತೋಳನ್ನು ಚಾಚಂ; ಕೈಚಾಚು: ಉಗ್ರಕಣ್ಣಿಂದೆ 


ಕಾಮನ ಸುಟ್ಟು ಮನಸಿಜವಿಗ್ರಹವನು ಮಾಡಿಕೊಟ್ಟ :ನಿಗ್ರಹದಿಂದೆ 
ತೋಳ್ವಿಡಿದಡೆ ಶಾಪಾನುಗ್ರಹದಿಂದೆ ಭಂಗಿಸುವೆ (ಮೋಹತ. ೧೦-೨೮). 
[ತೋಳ್‌ + ಪಿಡಿ) 


ತೋಳ್ವಿಸುಗೆ (ನಾ). ತೋಳಿನ ಚಿಸಂಗೆ,-ಬಂಧನ : ವೀರಾಂಗನೆ ಕಡ್ಡೆ 


ತೋಳ್ವಿಸುಗೆಯೊಳ್ನೇರ್ಪಟ್ಟು ನಿಲ್ವನ್ನಳೇ (ಪಂಠಾಮಾ. ೦೨-೬೦). 
`[ ತೋಳ್‌ + ಬಿಸುಗೆ ಬೆಸುಗೆ ] 


ತೋಳ್ವೀಸಲು (ನಾ). ತೋಳನ್ನು ಬೀಸುವಿಕೆ: ಬೆರಲ್ಮಿಡಿತ ತಲೆದೂಕ 


ತೊಡೆವೊಯ್ಲು ಮುಡುಹಿನಾಟ ತೋಳಿ ೀಸಲು ಭ್ರೂಲೀಲೆ ನಯನಚೇಷ್ಟೆ 
ಇತ್ಯಾದಿಗಳ ಸುಮ್ಮಾನ ಸಂತೋಷೋತ್ಸಾಹಗಳಲ್ಲಿರುವರು 
(ಜಟ್ಟ ಅ. ೭೦-೧೯). [ ತೋಳ್‌ +೬ ಬೀಸಲು] 


80| ತೋಳ್ವೆಅಗು, ತೋಳುವೆರಗು (ನಾ). ತೋಳಿನ ಹಿಂಭಾಗ : ಪ್ರಣಯ 


40 


ಕಲಹಕೇಳಿಯಿಂ ವಿಜಯಶ್ರೀಯಂ ಜನಿಸುವಂತೆ ತೋಳ್ಳಿರ£ ಅಗ 
ನಪ್ಪುಕೆಯ್ದು (ಪಂರಾಮಾ. ೩-೯ ವ); ಶ್ರೀಗೆರ್ದೆವತ್ತುಗೆ ವರವಾಕ್ಸ್ರೀಗೆ 
ನಿಜಂ ಸುಮುಖವೃತ್ತಿ ತೋಳ್ವಿರ£ಅ]ಿ ಗು: ಜಯಶ್ರೀಗೊಲವನೀಯೆ 
ನೆಗಟ್ಟಿಂ ಭೂಗಧಿಪತಿ (ಶಂದ್ರಪು. ೨-೧); ಶ್ರೀಯಂ ಕೂರಿಸಿ ವಿಜಯ 
ಶ್ರೀಯಂ ತೋಳ್ವೆರೆ ಅ ಗಿನೊಳ್‌ ಮನಂಗೊಳಿಸಿ ನೆಗಬ್ನಿಂ 
ವಿನೇಯಜನಮುಖತಿಲಕಂ೦ (ಅನಂಪು. ೮-೧); ಜಯಶ್ರೀ ಮನಂಗೊಳ್ಳಿನಂ 
ತೋಳ್ವೆರ( ಐ ಗಂ ಪಾರ್ದಿರ್ಪ ದರ್ಪೊನ್ನಶಿ (ಧರ್ಮನಾ. ೨-೧೪೩). 
ತೋಳುವೆರಗು : ವೀರಲಕ್ಷ್ಮಿ ತೋಳುವೆರಗಿನೊಳೊಪ್ಪೆ 
[ ತೋಳ್‌ + ಪೆಲಗು] 


(ಎಕ. 77, 
ಚಿಕ್ಕಮ. ೦೬೧-೪೩ ; 1187). 


ತೋಳ್ಟೊಯ್‌, ತೋಳ್ಪೊಯ (ಕ್ರಿ). ಭುಜವನ್ನು ತಟ್ಟು, _ಆಸ್ಫಾ 


ಛಿಸು : ಉಭಯಸುಭಟರ್ಗಳಾರ್ಭಟಿಸಿ ತೋಳ್ವೊಯ್ನು ಪಟುಭಟವಾಜಿ 
ವರ್ಗಮಂ ರಾವ್ರರಡ್ಡಾಡಿದರ್‌ (ಜಿಬಪು. ೨೪-೩); ರಾಮಾವತಾರದೊಳ್ಳೀಹ 
ಮುಳೃನಿತು ದಿನಮಾರ್ಜಿಸಿದ ಪುಣ್ಯಮಂ ರೂಹುಗಾಣಿಸಿಕೊಟ್ಟು 
ಶಕ್ತಿಯಂ ನೆಲೆಗೊಳಿಸಿ ಮುರಹರಂ ತೋಳ್ವೊಯ್ದ ನಂ (ಜೃಮಿಭಾ. 
೧೩-೪೨). ತೋಳ್ಳೊಯ್‌ : ಹೂಂಕರಿಸಿ ತೋಳ್ಳೊಯ್ಯುತೆ 

ಬಂದುದು ಪದಾತಿಬಲಂ (ಜಿಬಪು. ೪೭-೩೭). [ತೋಳ್‌ + ಪೊಯ್‌;] 


ತೋಳ್ವೊಯ್ಲು 


೩೭೨೧ 


ತೋಳ್ಪೊಯ್ಲು (ನಾ). ಭುಜ ತಟ್ಟಿಕೊಳ್ಳೂವಿಕೆ ; ಬಾಹಂಸ್ಟಾಲನ :. 


ತೋಳ್ವೊಯ್ಲ ತುಟಿವೆರಳ ಬೊಬ್ಬೆಗಳ ರಿಪಗಳಂ ಸೀಳ್ವ ಸಡಗರದ... 
ಸಂಭ್ರಮವನಿರದೆ ಪಡೆಯೆರಡೀಕ್ಷಿಸುತ್ತಿರ್ದುವು 
[ ತೋಳ್‌ + ಪೊಯ್ಲು 1 
ತೋಳ್ಸಾರ್ಚು (ಕ್ರಿ). ಎ ತೋಳ್ವಿಡಿ : ನೀನು ಆವ ಧೈರ್ಯದಿಂದ ಮನವೇರಿಸಿ 
ತೋಳ್ಲಾರ್ಚಿದೆ? (ಜಿಟ್ಮಅ. ೦೯-೦೦). 
[ ತೋಳ್‌ + ಸಾರ್ಚು] 
ತೋಳ್ಳುತ್ತು (ನಾ). ಬಾಹು ಬಂಧನ ; ಅಪ್ಪುಗೆ: ಜಿನನಂ ಸೋಲಿಪ 
ಪೆಂಡಿರಾರ್‌ ಪರಮನಂ ತೋಳ್ನುತ್ತಿನೊಳ್‌ ಕಾವ ಕುಮಿನಿಯಾರ್‌ 
(ಅನಂಪು. ೬-೨೪), [ತೋಳ್‌ + ಸುತ್ತು] 
ತೋಳ್ಪೆರೆ (ನಾ). ಇತೋಳ್ನುತ್ತು : ಅವನ ತೋಳ್ಸೆರೆಯಲ್ಲಿ 
ಮಲಗಿದಾಗ 


(ಜಿಬಪು. 3೬-೧೬). 


ನಾನು 

ಒಂದು ಬಗೆಯ ಅಮಲು ಬಂದಿತ್ತು (ಮೂರುದಾ. 
೩೦೧). [ತೋಲ ಸೆರೆ (ಆಸೆಜ್ಯ್‌)) 

ತೋಟಿಸ್‌ "ತೋಟು' ಗೋ. 


ತೋಣ್‌ಕೆ, ತೋರಿಕೆ (ನಾ). ೧. ಕಾಣಿಸುವಿಕೆ ; ತೋರುವಿಕೆ ; ಹೊರ 


ನೋಟ: ತೋಟುವೀ ತೋಟ್‌ಕೆಯ ತುಷವನು ತೂಆ್‌ದರೆ ಮೇಣ್‌ 
ವಿಶ್ವಮುಖದಲಿ ತೋಟಾ ತೋಲದೆ ಮೆಟಕವನೀ ಹರಿಯೆಂದನಾ ಭೀಷ್ಮ 
(ಕುನ್ಮಾಸ. ೯-೧3); ತೋಜುವೀ ತೋಟಾಕೆಯೊಳಗೆ ಸಲೆ ವಿ ಆ 
ತೋಟಿವ ನಿಜವನಆ್‌ಯದ ಗಾಜುಗಳು ನೀವ್‌ ಪಶುಗಳೆಂದರೆ ಖೇದ 
ವೇಕೆಂದ (ಕು್ಮಾಕ. ೭-೨೩) ; ಭೇದಾಭೇದದಿಂದ ತೋಟುವ ತೋಟಕೆ 
ಗಳೇನೂ ಇಲ್ಲದಂದು ಅಖಂಡೇಶ್ವರಾ ನಿಮ್ಮ ನೀವಜಯದೆ ಅನಂತಕಾಲ 
ವಿರ್ದಿರಂದು (ಅಜಂಡೇ. ೧-೧). ೨. ಸಾದೃಶ್ಯ; ಹೋಲಿಕೆ: ತೋಟ್‌ದವು 
ಗರ್ಭಗಳು ಶುಕ್ತಿಯ ' ತೋಟ್‌ಕೆಯ ಮೌಕ್ತಿಕದವೊಲು (ತೊರರಾ. 
9-6-5), ೩. ದೃಶ್ಯ ; ನೋಟ: ಕಂಪಿನ ತನಿರಸದ ತಾವರೆಯ ತೆಕ್ಕೆಯ 
ತೋಳ ತೋಟ್‌ಕೆಯ ಜಿನುಗುದುಂಬಿಯ ಜಾಳಿಗೆಯ ತನಿಮಿನುಗು 
ಮೋಟಕಿಯ ಕಣ್ಣ ಕೆಂಪಿನ ಘನಭಯಂಕರರೂಪ ಭೀಮನ ಕಂಡನವನೀಶ 
೧೧-೪). ೪. ಅಂದ ; ಚಂದ : ಮೂಜುಂ ರೇಖೆಗಳಿಂದಂ 
ತೋಟಿಕೆಯಂ ಪಡೆದು ಸೊಗಸನೀವುತ್ತಿರ್ದಾ ನೀಆ?ಯ ಕೊರಳತಿಶಯಿತಂ 
ಮಾಜುಂಗೊಂಡುದು ನೃಪಾಳತಿಳಕನ ಮನಮಂ (ಬಾಧಪು. ೨-೪೩). 
ತೋರಿಕೆ : ೧. ಇಂದ್ರಿಯಗಳು ತೋರಿಕೆಯ ಪ್ರಪಂಚವನ್ನು ಅರಿಯಲು 
ಮಾತ್ರ ಸಹಾಯ ಮಾಡುತ್ತವೆ (ತತ್ಮಪ್ಪಾ. ೦). ೫. ಆಡಂಬರ ; 
ದಂಬ ; ನಟನೆ ; ತೋರಿಕೆಯ ಪ್ರವೃತ್ತಿ ಅವರದು (ಮರಳಿ. ೮೫). 
[ತಶೋಟಿು+ - ಇಕೆ] 
ಹತೋಟ್‌ಕೆವೆಟು (ಕ್ರಿ). ಕಾಂತಿ ಹೊಂದು; ಥಳಥಳಿಸಂ ; ಹೊಳೆ: 
ತೋಟಾಕೆವೆತ್ತ ಭೂರಿತರ ಬಾಡವಸಂಸ್ಥಿ ತಿಯಿಂದಮೊಪ್ಪಿ ಕೂರ್ಪೇಜಾದ 
ತೀರದಂಬುಗಳನೆಯ್ದೊಳಕೊಂಡು ಅಗುರ್ವನದಿತ್ತುದಾಕ್ಷಣಂ 
(ಬಾಧಪು. ೦೩-೪೧). [ತೋಟಕೆ + ಪೆಜು,] 
ತೋಟೌಸು, ತೋರಿಸು (ಕ್ರಿ). ೧. ಕಾಣಿಸು; ದೃಷ್ಟಿಗೆ ಬೀಳುವಂತೆ 
ಮಾಡು : ತನುವನದೊರ್ಮೆಯುಂ ಮಗುಟ್ಟು ತೋ ಅೌಿಸಲಾಜನೆ 
(ಕಾದಂಉ. 8೬೬) ; ಮಹಾನುಭಾವರ ತೋಟ್‌ಸು ಕೂಡಲಸಂಗಮದೇವಾ 
(ಬಸವ, ೮೮೨) ; ಧುರದೊಳಹಿತಖಳೋತ್ತಮರ ದುರ್ಧರದ ಶಿರಖಂಡನವ 
ನೆಮ್ಮಯ ಸರಳ ಮೊನೆಯಲಿ ತೋಣಸುವೆವಿದ ನಂಬಿ ನೀವೆಂದ 
(ತೊರರಾ. ೦-೮-೬೬) ; ಚೆಂಬಣ್ಣ ಮಾಂದಳಿರಸುಗೆ ಪುನ್ನಾಗ ದಾಳಿಂಬ 
`ಶ್ರಿವರ್ಣಪುಷ್ಪಗಳು ಮುಂಬಾಗದೆ ತೋಟಸುವ ವಸಂತನನಿದಿರ್ಗೊಂಬ:ತೆ 
ಬನದಿ ರಂಜಿಸಿತು (ನೋಹತ. ೪೪೯). ೨. ಪ್ರಕಟಿಸು; ವ್ಯಕ್ತಪಡಿಸು ; 
ಪ್ರದರ್ಶಿಸು : ಶ್ರುತಸಾಗರದ್ವಿಜವರಂ . . . ಅನೇಕವಿಧಶಾಸ್ತ್ರಪ್ರೌಢಿಯಂ 


(ಕುವ್ಮಾಅ. 


ಛಾ 


15 


20 


40 


48 


ತೋಲ 


ನಾಡೆ ತೋಲಸುತಿರ್ದಂ (ಕುಸುಮಾ. ೭-೫೧) ; ಲುಳಿಯ ಬಿಲುವಿದ್ಕಾ 
ಚಮಕ ತಿಯಳವು ಗರುಡಿಯೊಳಲ್ಲದೀ ರಿಪುಬಲಗೆ-ತೋ ಆಟಿ ಸಬಹುದೆ 
(ಕುವ್ಕಾಳೀ. ೩-೫) ; ಜಯಸಿರಿಗೆ ನೀನೇ ಪತಿಯೆನಿಸಿ ಶೋಟ್‌ೌಸುವೆನೆಂದೆನು 
ಶಲ್ಯ ಕುರುಪತಿಗೆ (ಕುವ್ಕಾಕ. ೦-೨೭). ೩. ಕಾಣಿಸಿಕೊಳ್ಳು; ವ್ಯಕ್ತವಾಗು : 
ನೊಸಲೊಳ್‌ ತೃತೀಯಲೋಚನಮೆಮಗುಂಟು ತೋಲಮಟ್‌ಯಿಂದದು 
ತೋಟ ಪುದಿಲ್ಲ (ಕಾದಂಪೂ. 8೬೮) ; ಸಮನಿಸಿ ತೋಟಾಸುಗುಮಿಮಿಂದ 
ಮಿಂದೆಯೆಂಬಿವು ತೃತೀಯೆಯೊಳ್‌ (ಕಮದ. ೧೦. ೪. ಜವಾಬ್ದಾರಿ 
ಹೊರಿಸು ; ಗುರಿಮಾಡು : ಎಮ್ಮ ತೋಟಸಬೇಡ ಸುಖದಲ್ಲಿ ನಿಮ್ಮ 
ಚಿತ್ತಕೆ ಬಹುದ ಮಾಡುವುದು (ಕುವ್ಕಾಳ. ೧-೨೬). ತೋರಿಸು: ೧. ತಮ್ಮ 
ಚಾತುರ್ಯವನು ದೊಡ್ಡವರಿಗೆ ತೋರಿಸಬೇಕೆಂದು ಹುಡುಗರು ಸದಾ 
ಅಭಿಲಾಷಿಸುವರು (ರಾವಿಜ. ೨೨). 
ತೋಸಿಕೊಡು, ತೋರಿಸಿಕೊಡು ಎ ದೃಷ್ಟಿಗೆ ಬೀಳುವಂತೆ ಮಾಡಂ; 
ತಿಳಿಸು; ಆರಿಯುವಂತೆ ಮಾಡು: ಈ ವಿರೋಧಿಯ ಕೆಡಹು 
ಸೂರ್ಯನ ನಾವು ತೋಟಸಿಕೊಡುವೆವು (ಕುವ್ಮಾದ್ರೋ. ೧೪-೩5) ; 
ಸಾವಿರ ಸಾವಿರ ಶಿಷ್ಯರಿಗರಿವನು ತೋರಿಸಿಕೊಟ್ಟರು ತಂದೆ (ಇಂಕಾಪ. 
೯೪-೩೪) ; ರಾಮಕೃಷ್ಣ ಪರಮಹಂಸ ೨ ವಿವೇಕಾನಂದರು, ತಮ್ಮ ಬಾಳಿನೆಲ್ಲಿ, 
ಕೃತಿಗಳಲ್ಲಿ ಭಗವದ್ಗೀತೆಯ ರಹಸ್ಯವನ್ನು ತೋರಿಸಿಕೊಟ್ಟಿದ್ದಾರೆ (ಧರ್ಮಸಾ. 
[ತೋಟು + - ಇಸ್ಕು] 
ತೋಟಿ, ತೋರಂ, ತೋ (ಕ್ರಿ). ೧. ಕಾಣು; ದೃಷ್ಟಿಗೆ ಬೀಳು; 
ಗೋಚರವಾಗು : “ತೋಜು. ದರ್ಶನೇ” (ಕಮಧಾ) ; ಸುರಚಾಪಂಬೋಲೆ 
ವಿದ್ಯುಲ್ಲತೆಗಳ ತೆಣವೋಲ್ಮಂಜುವೊಲ್ಲೋಟ ಬೇಗಂ ಪಿರಿಗುಂ ಶ್ರೀರೂಪ 
ಲೀಲಾಧನವಿಭವಮಹಾರಾಶಿಗಳ್ನಿಲ್ಲವಾರ್ಗ್ಗ೦ (ಎಕ. 27,66-0; ಸು.700); 
ಮದನಾಟವಿಯಂತೆವೊಲೊಪ್ಪಿ ತೋಟಿಕಿದಳ್‌ (ಕಾವ್ಯಸಾ. ೬೧೨ ಶೂದ್ರಕ) ; 
ಸಮುದಾಯಾರ್ಥಮನಾರಯೆ ಸಮನಿಸುವರ್ಥಪ್ರತೀತಿ ತೋಜನದೊಡೆಲ್ಲಂ 
ಕ್ರಮಮಕ್ಕುಂ (ಕವಿರಾ. ೧-೭೭) ; :ದುಗ್ಧಾ ರ್ಣವಫೇನಪಾಂಡುರತೆಯಂ 
ಕೆಯ್ಯೊಂಡು ಬೆ ಲಿಂ ಗಳಂತಿರೆ ತೋಟ್‌ತೆಸೆವುತ್ತರೀಯವಸನಂ 
(ಕಾದಂಪೂ. ೮) ; ಸುರೆಭ ಇಜಂ ಜ್ಯೋತಿರಂಗಂ ಬೆಳಗೆ ತಮದ ಮಾತಿಲ್ಲ 
ಚಂದ್ರಾರ್ಕರುಂ ಮೈಗರೆದಿರ್ಪರ್‌ ತೋಲವಾಲುಂ ಯತು (ಪುರಾಮಾ, 
೧-೬೦). ೨. ದೃಷ್ಟಿಗೆ ಬೀಳಿಸು; ಕಾಣಪಡಿಸು; ತೋರಿಸು, 
ವ್ಯಕ್ತಪಡಿಸು :' ತಮ್ಮ ದೇವತ್ವಮಂ ತೋಟಲ್ವೇಡಿ ಆಕಾಶಮೆಲ್ಲಂ 
ಚಿತ್ರ ಪಟಂಗೆದಲ್‌ದಂತೆ ವಿಮಾನಂಗಳಿಂ ಸಂಛನ್ನವಾಗಿ ವ್ಯಾ ಪಿಸೆ 
(ವಡ್ಮಾರಾ. ೧೪೦-೨೫) ; ಮೂಡಿ ಮಾಡಿದಂದು ನೆಲನೆಲ್ಲಮನಾ ಬಲಿಗಾದ 
ರೂಪಮಂ ತೋಟಿ*ದಂ (ಪಂಪಧಾ. ೯-೬೦); ಕವರೆಲ್ಬ್ಪಂದಂಗೆ ಬಯಕೆಯಂ 
ತೋಟದರೆಂಬಂತೆ (ಧರ್ಮಾಮೃ. ೨-೦೪೯) ; ಎನ್ನ ಮನದ ದುರಾಶೆಯ 
ಮಾಣಿಸಿ ನಿಮ್ಮತ್ತ ತೋಖಾ (ಮಹಾದಬೇ.' ಬ. ೧೫-೧೭); ಹಿತವಂ 
ತೋಟುವನಾತ್ಮಬಂಧು (ಸೋಮೇಶ. ೮) ; ಗುಣಹೀನನಲ್ಲಿ ಗುಣವನು 
ತೋಟುವದು ಗರುವರಿಗೆ ತೊಡಿಗೆಯಿದು (ಕುವ್ಮಾಆ, 3೦-೧೩) ; ದಾರಿಯ 
ತೋಜಿಕೋ ಮುಕುಂದಾ (ಪುರಂದ. ೩-೧೨೩ ಪಲ್ಲವಿ); ಊರಿಂಗೆ 
ದಾರಿಯನು ಆರು ತೆನೋಆದಡೇನು (ಸರ್ವಜ್ಞ. ೩೮). ೩. ಉಂಟಾಗಂ ; 
ಆಗು ನಿಜಕರದೊಳಾಯುಧವಿಲ್ಲ ಘನ ಸಂಗರಕೆ ಬೇಸಜು ತೋಟ್‌ತೇ 
(ಕುವ್ಶಾದ್ರೋ: ೩-೬೩). ೪: ತಿಳಿಸಿಕೊಡು ; ಅರಿವನ್ನುಂಟುಮಾಡು : 
ಲಿಂಗ ಜಂಗಮ ಪ್ರಸಾದದ ನಿಲವ ತೋ ಬದುಕಿಸೆಯ್ಯಾ (ಬಸವ. ೮೩೩). 
೫. ಅಶುಭವನ್ನು ಸೂಚಿಸು; ಅಪಶಕುನವಾಗು: ಅರಸಿಂಗೆ 
ತೋಲ್‌ತೋ ದೇಶಕಳಿವಪ್ಪುದೋ ಹರನೆ ಬಲ್ಲಂ (ಕಣ್ಮರ. ದೇ. ೧೪೩-೧೩). 
೬. ಹೊರಗೆಡಹು ; ಪ್ರಕಟಪಡಿಸಂ : ಚಂದ್ರಕಾಂತದ ಶಿಲೆಯಲ್ಲಿ 
ಜಲವಿಲ್ಲದನ್ನಕ್ಕ ಶೈತ್ಯವ 'ತೋಟುವ ಪರಿಯೆಂತೋ (ಬಸವ. ೮೦೮). 


೧೨೭). 


ತೋಹುಂಗೆ ೈ 


ತೋರು: ೧. ಇಲ್ಲಿ ಹುಡುಕಿದರೆ ಅಲ್ಲಿ ತೋರುವನು ಎಲ್ಲೆಡೆ ಸ್ವಚ್ಛಂದ 
(ಸೆಲಮಠತಿ, ೩೯-೦೨) ; ಭೂಮಿಯ ಪೃಷ್ಠಭಾಗವು ಸಮನಾಗಿದ್ದ 0ತೆ 
ತೋರುತ್ತದೆ (ಮುಂಬಯಿ. ೪-೬೫). ೨. ತಾರಮ್ಮಯ್ಯ ತಂದು 
ತೋರಮ್ಮಯ್ಯ (ಕಎಪು. ೮-೧). ಓ. ರತಿಯನ್ನು ಅವನು ಸುಡಲಿಲ್ಲ. 
ಅವಳಿಗೆ `8ನರುಣ್ಯವನ್ನು ತೋರಿದನು (ಸಾಹಿಸ. ೧೪೩). ತೋಟಿ್‌ : ೧. 
ಈಗಳೆನ್ನ ಕಂಡ ಕನಸುಗಳೀ ಯುಗದ ಕಡೆಯೊಳ್‌ ಪ್ರಜೆಗಳ್ಲಿ ವಿವಿಧೋಪ 
ದ್ರವಸೂಚಕಂಗಳಾಗಿ ತೋರ್ಕುಂ (ಆದಿಪು. ೧೩-೨೧ ವ) ; ನವಕೂಟಾಗ್ರಂ 
ಗಳೊಳ್‌ ತೋರ್ಪ ಕಾಂಚನವರ್ಣಾಂಚಿತಪಂಚರತ್ನಮಯ ಶೋಭಾಭಾಸಿಗೆ 
. . . ಜೈನಗೃಹಾಳಿಗಂದೆಜಗಿದಂ ಸೌಜನ್ಯ ಕಂದಾಂಕುರಂ (ಶಾಂತಿಪು. 
೨-೧೧೯) ; ಮದ್ದುಕುಣಿಕೆಯಂ ತಿಂದಂಗೆ ಕಲ್ಲುಂ ಮಣ್ಣುಂ ಮರನುಂ 
ಪೊಂಬಣ್ಣ ವನಾಗಿ ತೋರ್ಪಂತೆ (ಧರ್ಮಾಮೃ, ೧-೧೧೮) ; ಕೈವಾರಮಂ 
ಬೀಸಿದಂತೆ ಬಟ್ಟಿತ್ತಾಗಿ ತೋರ್ಪುದು ಸೊನ್ನೆ (ಕಮದ. ೧೭ ವೃತ್ತಿ). 
ವಿ. ನರಪತಿಯ ಗುಣಾಗುಣದಂತರಮಜಿಕಿವುದನಾಳ ಸಿರಿಯ ಲೀಲೆಯೆ 
ತೋರ್ಕುಂ (ಶಾಂತಿಪು. ೧-೬೯) ; ಗುಣಮನೆ ತೋರ್ಪಂ ದೋಷದ 
ಗುಣಂಗಳನೆ ನೆಗಬ್ಜು. ತೋರ್ಪೆ ದುರ್ಜನನುಮದೇಂ ಗುಣಗಣನೆಗೆ 
ತೋರ್ಪಂ ಕೃತಿ ಗುಣದೋಷಪರೀಕ್ಷೆಗಾಜರಾರ್ಬಾರಿಪರೋ (ಗದಾಯು. 
೧-೪೮) ; ಆಗ್ರಹಿಸಿ ತರ್ಕಶಾಸ್ತ್ರಸಮಗ್ರತೆಯಂ ತೋರ್ಪುದಲ್ಲಿ ನೀಂ 
(ಸುಕುವಾ. ೨-೧೯) ; ಜಡರಂ ಕರಮಣದು ತಿಳಿಪಲೆಂತೆನೆ ಖರಕರನಂ 
ಗೂಗೆಗೆಯ್ದೆ ತೋರ್ಪಂತಕ್ಕು೦ (ಧರ್ಮಾಮ್ಶ. ೧-೪೩) ; ಇನ್ನೀ ಭಕ್ತನ 
ದೃಢಭಕ್ತು 6ನ್ನತಿಯಂ ಧರೆಗೆ ತೋರ್ಪೆನೆಂದಾ ಸೋಮೇಶಂ ನಿಲ್ಲದೆ... 
ನಡೆತಂದಂ (ಉದ್ಮಟಿ. ೧೧-೧೦೪). 
ತೋರಗೊಡು ಎ ವ್ಯಕ್ತಪಡಿಸು ; ಕಾಣಿಸು: ಅವನು ತನಗಾದ 
ಡುಃಖವನ್ನು ತೋರಗೊಡಲಿಲ್ಲ (ರೂಢ). ತೋಅಪಡು ಎ ಕಂಗೊಳಿಸು: 
ಪೇಜಳೊಂದು  ಕೋಣೆಯುಂಟುಪ್ಪರಿಗೆಯೊಳಲ್ಲಿ ತೋಅಪಟ್ಟೊಂದು 
ಪಂತಿಯೊಳು ನೀಜನು ನೀಜಿಯರಾರೋಗಿಸಿದರು (ಭರಣ. ೧೧-೧೧೮). 
ತೋಖ3ಕೊಡು, ತೋಜಃಕುಡು - ಕಾಣುವಂತೆ ವಾಡು; ತೋರಿಸಿ 
ಕೊಡಂ : ಮನ್ಮಥ ಮಹೀಭುಜನೋವದೆ ತೋಜಿಕೊಟ್ಟುದೊಂದಾನೆಯೆ 
ಶನ್ನನಾನೆಗೊಲೆಗೊ[ಂ]ದಪುದೆಂದು ಲತಾಂಗಿ ಬೆರ್ಚಿದಳ್‌ (ಪಂಪಭಾ. 
೪-೫೮) ; ಚೆನ್ನಮಲ್ಲಿಕಾರ್ಜುನನ ತಂದೆನಗೆ ತೋಟ್‌ಕೊೊಟ್ಟ ಗುರುವೆ 
ನಮೋ ನಮೋ (ಮಹಾದೇ. ಬ. ೨೩-೪೨); ಪಾರ್ಥನ ತೋಟ್‌ಕೊಡುವೆನು 
(ತಾವ್ಮಾಕ. ೯-೨) ; ತೊಡೆಯಂ ಪೊಯ್ದಾರ್ವ ನೆವದೆ ನೆಅನೀತಂಗೀಯೆಡೆ 
`ಯೆ_ಂದು ತೋಡಿಕಿಕುಡೆ (ಗಡಾಯು. ೮-೩೫). ತೋಲ ನುಡಿ ಎ (ಕುಂದನ್ನು 
ನಿರ್ದೇಶಿಸಿ) ಸ್ಪಷ್ಟವಾಗಿ ಮಾತನಾಡು,- ಖಂಡಿತವಾಗಿ ನುಡಿ: 
ನನ್ನ ಪೆಂಡಿರುಮಂ ಬರ್ದುಂಕಲಿತ್ತಪ್ಪೊರಿಲ್ಲೆಂದು ತೋಟಾ ನುಡಿದೊಡೆ 
(ವಣ್ಮಾರಾ, ೧೭೮-೩) ; ತೋ ನುಡಿದರೆ ಭೀಷ್ಮದ್ರೋಣರು ಜಾಅಸಿದ 
ರಣವೆಮಗೆ ಸದರವೆ ದೂಜುವವರಾವಲ್ಲ (ಕುವ್ಮಾಕ. ೧-೨೪); p ಇದು 
ಬೇರೆ ಬೇರೆ ಶಬ್ದಗಳೊಡನೆ ಸೇರಿ ಅನೇಕ ಅರ್ಥಗಳ್ನು ಕೊಡುತ್ತದೆ. 
ಉದಾ: ಕೈದೋಟಿ, ಬೆನ್ನುತೋರು, ವೆೈದೋಟು ಇತ್ಯಾದಿ. 
[ ದೇ.8 ತಮಿ. ಶೋಟ್ಲು ; ಮಲ. ತೋನ್ನು ] 
ತೋಟುಂಗೈ (ನಾ). ಮಾರ್ಗದರ್ಶನ ಮಾಡುವಕ್ಕೆ; ನಿರ್ದೇಶಿಸಂವ ಕೈ: 
ಪಚುವಂ ಪೊಲನಂ ತಿರುಗಿಸಿ ಬಟಲಿಸದಿರು ತೋಜು ದೇವ ತೋಜುಂಗೈೇಯಂ 
ಳವೆಸ್ತೆವಂ. ೧೩-೧೧೨). [ತೋಟು.+ ಕೇ (ಆಕೆಯ) ) 
ತೋಟುಂಬೊಣೆ (ನಾ). (ವ್ಯವಹಾರ ಪತ್ರ ಮಂಂತಾದಂವುಗಳಲ್ಲಿ 
ಬರೆದು) ಕಾಣಿಸುವ ಹೊಣೆ : ಬಕಾರಕ್ಕೆ - ಬತ್ತುಂಬಯಲ್‌ . . . 
ತೋಂ ಬೊಣೆ[ಪಾಕಾಂ. ಳೆ] ಹೇಜುಂಬಳೆ (ಕಮದ, ೧೭೦ ಪ್ರಯೋ). 
`ತೋಜು * ಪೊಣೆ,] 


೩೭೨೨ 


40 


48 


ತೌರು 


| ತೋಹುವಲೆ (ನಾ). ಒಂದು ಬಗೆಯ ಬಲೆ: ತೋಣುವಲೆ ತೊಟ್ಟವಲೆ 
ಗೂಟವಲೆ ಕಣ್ಣಿವಲೆ , , . ಮೆಂದಸಿನವಲೆಯ ಹೊಜಣಿಕಿಗಳ ಬೇಡವಡೆ 
ನೆರೆದುದೇನೆಂಬೆನು (ಹಡಕಾ. 8-೮). [ತೋಟು + ಬಲೈ 
ತೋಟಿಹ (ನಾ). ಕಾಣಿಸುವಿಕೆ ; ತೋರುವಿಕೆ: ಕುರುಡಂಗೆ ಕನ್ನಡಿಯಂ 
ತೋಜುಹವುಂ ಮೂರ್ಯನಂ ಬುದ್ಧಿ ವಂತನೋಲೈಸುಹವುಂ ಇವಟ್‌.ೀ 
ಪಾದಿ (ಪಂಶತಂ. ೧೩೬-೧೦). [ತೋಹಜು - ಹ್ಯ] 
ತೋಟಕಿತ್ತು (ನಾ). ಬೇಟೆಯಲ್ಲಿ ಕ್ರೂರವಾದ ವನ್ಯಮೃಗಗಳನ್ನು 
ಆಕರ್ಷಿಸಲು, ಅವುಗಳಿಗೆ ಕಾಣುವಂತೆ ಕಟ್ಟುವ ಎತ್ತು ; ದೀಹದ 
ಎತ್ತು: ಕಾಂತಾರದೊಳು ಮೃಗವ ನೆಲೆಗೊಳಿಸಿ ಮೇಗಾಳಿಯಿಂ 
ದೂರದಿಂ ತೋಟಕಿತ್ತನೊಡ್ಡಿ ಕಿಗ್ಗಾಳಿಯಿಂ ಬಂಡಿಯಿಂದಿಳುಹಿ ಹುಲಿಯ 
ಹಾರಯಿಸಿ (ಹಡಳಾ. 8-೩೦). [ತೋಟು + ಎತ್ತು (ಆ ಎಟ್ಟು] 
ತೋಲಯ್ಯ (ನಾ). ಒಬ್ಬಾತನ ಹೆಸರು: ತೋಟಯ್ಮನ ಮಗ ಮಜ್ಲಯ್ಯಂ 
ದುರ್ವ್ವಿನೀತನ ತಮ್ಮ ಬೂತುಗಂ (ಎಕ. ೫11, ಮದ್ಮಗಿ, ೩೯-೯; ಸು. 980). 
[ ಶೋಟ್‌ ? + ಅಯ್ಯ, ] 
ತೋಲಟೂರ್‌ (ನಾ). ಒಂದು ಊರಿನ ಹೆಸರು: ಮಾರಶರ್ಮ್ಮಣಃ 
ಪುತ್ರಾಯ ತೋಟೂರ್ವ್ವಾಸ್ತವ್ಯಾಯ (ಎಕ. ಸ, ಗೋರೀಬಿ.-೪೭-೪೫; 762). 
[ ತೋಟು್‌ ? +4 ಊರ್‌] 
A ತೋಟ್ವಿಲ "ತೋಳ್ವಲ' ನೋ. 
ತೌಂಕಲ್‌ "ತವುಂಕಲ್‌' ನೋ. 
ತೌಂಟಿಗೆ "ತಿವದಿಗೆ' ನೋ. 
ತೌಂಬುರವೀಣೆ (ನಾ). ಒಂದು ಬಗೆಯ ವೀಣೆ : ಗೌರೀವೀಣೆಯ ಗೌರವ 
ದಿಂದಂ ತೌಂಬುರವೀಣೆಯ ತುಂಬುರರಿಂ ಕಿನ್ನರವೀಣೆಯ ಕಿಂಪುರುಷರಿಂದಂ 
ಒಪ್ಪಿದತ್ತಾ . ಮಹಾಲಿಂಗದಾಸ್ಫಾ ನೆಂ (ಹಮ್ಮಾರ. ೮-೪೧ ವ). 
"ತುಂಬುರವೀಣೆ' ಪರಾ. [ತೌಂಬುರ್ಯ + ವೀಣೆ] 
ತೌಕಲ್‌ “ತವುಂಕಲ್‌' ನೋ. 
ತೌಗೆ "ತವುಗೆ' ನೋ. 
ತೌಟಿಗೆ "ತಿವದಿಗೆ' ನೋ. 
`ತೌಡಂಗಿ "ಚವುಡಂಗಿ' ನೋ. 
ತೌಡಿ "ತವುಡಿಃ' ನೋ. 
ತೌಡು "ತವುಡು' ನೋ. 
-ತೌಡುಕುಟ್ಟು "ತವಡುಕುಟ್ಟು' ನೋ. 
ತೌತರ್‌ "ತವುತರ್‌' ನೋ. 
ತೌದಲೆ "ತವುದಲೆ' ನೋ. 
-ತೌದಲೆಗಾಣಿಸು "ತವುದಲೆಗಾಣಿಸು' ನೋ. 
ತೌದೆ (ನಾ). ಒಂದು ಬಗೆಯ ತೆರಿಗೆ: ಬಸದಿಯ ವಸದಲಿ :ಪಲವ ಮನೆಗಳ 
ಮಾಡಿಸಿ ರಿಷಿಹಳ್ಳಿಯೆಂದು ಪೆಸರನಿಟ್ಟು ಮುನೆದೆಅಕ 'ಮದುವೆದೆಟ' 
ಊರುಟ್ಟಿಗೆ ತೌದೆ ಸುರಂದು ಕವರ್ತ್ರೆಸೇಸೆ . . ,.ವೊಳಗಾಗಿ . . . 
ಆಚಂದ್ರಾರ್ಕ್ಯತಾರಂಬರಂ ಸಲ್ಲೆ (ಮೈಆರಿ. ೧೯೩೨, ೧೬-8೯; 1089). 
ಐ [ ಇದು "ತವುಡಿ' ಯಅಪಲಿಖಿತವಿರಬಹುದು)] 
ತೌಬಂದ (ನಾ). ಉಡುವ ಸೀರೆ,-ವಸ್ವೈೆ : ಚಂದ್ರಕಿರಣವು ಪೋಲ್ವ -ಚಲ್ವ 
ಜರತಾರಂಚಿನ ತೌಬಂದನುಟ್ಟು ಜೆಲ್ಡಿಕೆಯಾ ನೋಡುತ್ತಿದ್ದಳು (ಶ್ರಿಳಕ್ಕಟಾ. 
೧೭). [« ಪಾರ. ತಹಂದ್‌, ತಹಮತ್‌ ಇ ಲುಂಗಿ) 
ತೌಮೊನೆ (ನಾ). ನಂಶಕಾರಿಯಾದ ಮೊನೆ: .ಎತ್ತಿದ ನಿನ್ನ ಕಯ್ಯ 
ನಿಶಿತಾಸಿಯ ತೌಮೊನೆ ಬೆನ್ನ ಬಾರನೆತ್ತುಪ್ರಿರೆ (ಎಳ. 11,. ೨೪೦-೨೨ ; ಸು. 
2376). [ <ತವ್ಯ+ ಮೊನ್ನೆ] 
ತೌರು "ತಮರ್‌' ನೋ. 


ತೌರುಮನೆ 


ತೌರುಮನೆ "ತವಂರ್ವನೆ' ನೋ. 
ತೌರೂರು "ತಮರೊರ್‌' ನೋ. 
ತೌರ್ಮನೆ "ತಮರ್ಮನೆ' ನೋ. 


೩೭೨೩ 


ತ್ಕಾಗಜೀವನ 


(ನಾ). ೨. ತೊರೆದುದು; ತ್ಯಜಿಸಿದುದಂ; ಬಿಟ್ಟುದು : “ಅವಕೀರ್ಣಂ. 
ಅವಧ್ಜಸ್ತಂ, ತ್ಯಕ್ತಂ, ಉತ್ಸೃಷ್ಟಂ. ಉಜ್ಜಿತಂ - ಈ ೫ ಬಿಡಲೃಟ್ಟುದು” 
(ಹಾಯು. ೧೧೮-೨೯) ; “ತ್ಯಕ್ತಮವಕೀರ್ನಮವಧ್ವಸ್ತಮೆನಲು ಬಿಡುಹೆಂ” 


ತೌರ್ಯತ್ರಿಕ (ನಾ). ವಾದ್ಯ, ನೃತ್ಯ, ಗೀತ ಈ ಮೂರರ ಮೇಳ: (ಮಂಗರಾ. ೧೨೯-೧೧). [ಸಂ.) 
ತೌರ್ಯತ್ರಿಕಂ[ಪಾಕಾಂ. ತ್ರಯಂ]ಪೊಣ್ಮಲೇಳ್ದು ನಡೆತಂದು , . . ಭಕ್ತ | ಕ| ತ್ಯಜ (ನಾ). ೧. ತೊರೆಯುವಿಕೆ ; ಬಿಡುವಿಕೆ: “ಚರಿತಂ ತ್ಯಜಮಂಂ 
ತತಿವೆರಸಂತವುರಕೆಯ್ದಿ ಶಿವಸುಖದೊಳೊಪ್ಪುತಿರ್ದಂ (ಪದ್ಮರಾ. ೧೧-೨೦೦); ನೋಡೆ ವಿಸರ್ಜಾಹ್ವಯ?” (ನಾನಾರ. ೬೩). ೨. [ಗಣಿತ] ಕಳೆಯುವಿಕೆ ; 
ತೆಕ್ಕನೆಯೆ ಮಾಧುರ್ಯಗಿರಿಶೈಂಗಮೆನಿಪೊಂದು ಸುಂದರಂ ಕೇಳ್ದತ್ತು ವ್ಯವಕಲನ : ರಜತಂ. ರಜಿತಂ, ಉವಿತಂ, ತೈಜಂ . . . ಇಂತಿನಿತುಂ 
ತೌರ್ಯತ್ರಿಕಂ (ಶ್ರೀರಾಮಾ, ೪೮೮-೩೮). [ ಸಂ.) ಕಳೆವುದಕ್ಕೆ ಪೆಸರು (ವ್ಯವಹಾ. ೧೧-೨೧). [ಸಂ.) 


ತೌಲನಿಕ (ಗು). ೧. ಪರಸ್ಪರ ಹೋಲಿಸಿ ನೋಡುವ ; ತುಲನೆ 
ಮಾಡುವ; ತುಲನಾತ್ಮಕ. "ತೌಲನಿಕವಿಧಾನ' ಪರಾ. (ನಾ). ೨. 
ತುಲನೆ ಮಾಡಿದುದು; ತುಲನಾತ್ಮಕವಾದಂದು: ಈ ಪರಿಷ್ಕರಣಗಳನ್ನು 
ಮೊದಲು ತೌಲನಿಕವಾಗಿ ಪರಿಶೋಧಿಸಿದ ಕೀರ್ತಿ ಶ್ರೀ ಎಂ. ಆರ್‌. 
ಶ್ರೀನಿವಾಸಮೂರ್ತಿಗಳಿಗೆ ಸಲ್ಲಬೇಕು (ರೂನ್ಮಕು. ೩೫); ಇವೆರಡನ್ನು 
ತೌಲನಿಕವಾಗಿ ನೋಡುವವರು ಕನ್ನಡದ ಅಕ್ಷರಪಂಕ್ತಿ ಶಾಸ್ತ್ರೀಯವಲ್ಲ 
ವೆನ್ನುವುದುಂಟು (ಸಂಶೋಧ. ೩3). [ಸಂ.) 
ತೌಲನಿಕವಿಧಾನ (ನಾ. ತುಲನಾತ್ಮಕವಾದ ಅಭ್ಯಾಸ ; ಹೋಲಿಕೆಯ 
ವಿಧಾನ: ವ್ಯಷ್ಟಿ ಲೇಖಕರ ಅಭ್ಯಾಸದಲ್ಲಿ. ಮಹತ್ವಪೂರ್ಣವೆನಿಸಿಕೊಂಡ 
ತೌಲನಿಕವಿಧಾನ, ಸಾಹಿತ್ಯದೊಡನೆ ನಾವು ಚಾರಿತ್ರಿಕವಾಗಿ ವ್ಯವಹರಿಸು 
ವಾಗ ತುಂಬ ಉಪಯುಕ್ತವಾಗುತ್ತದೆ (ಸಾಹಿಪ್ರ. ೪೦). 
[ ತೌಲನಿಕ * ವಿಧಾನ] 
ತೌಲಿ, ತೌಳ (ನಾ). [ಜ್ಯೋತಿ] ಮೇಷ ಮೊದಲಾಗಿ ಏಳನೆಯ ರಾಶಿ; 
ತುಲಾರಾಶಿ. "ತೌಲಿಗೇಹ' ಪರಾ. ತೌಳಿ: ಲಲನಾ ವೃಶ್ಚಿಕ ತೌಳಿ 
ಕುಂಭ ಹರಿಗಳ್‌ ಶೀರ್ಷೋದಯಂಗಳ೯ (ಜಾತತಿ. ೦-೩೯); ಕನ್ನೆ ಮಿಥುನಂ 
ವಾನಂ ಮೃಗಂ ಕರ್ಕ ತೌಳಿ ಗವೇಂದ್ರಂ ವರಲಗ್ನಮಾಗಿ ನಿಲೆ 
ಮಾಚಸ್ಕಾನಂದದಿಂ ಚೌಳಮಂ (ಲೋಕೋಪ. ೨-೩೨). 
[ ಸಂ. ತೌಲಿನ್‌] 
ತೌಲಿಗೇಹ (ನಾ). ಎ ತೌಲಿ. "ತೌಲಿಗೇಹೋದ್ಭವ' ಪರಾ. 
[ ತೌಲಿ + ಗೇಹ 
ತೌಲಿಗೇಹೋದ್ಭವ (ನಾ). ತಂಲಾರಾಶಿಯಲ್ಲಿ ಹುಟ್ಟಿದವನಂ: ಸ್ವಬಂಧು 
ನಿಕಾಯಕ್ಕುಪಕಾರಿ ತೆತ್ತಿಗನೆನಿಕ್ಕುಂ ತೌಲಿಗೇಹೋದ್ಭವಂ (ಜಾತತಿ. ೧೭-೭). 
[ ತೌಲಿಗೇಹ + ಉದ್ಭವ 
ತೌವುಡಿ "ತವುಡ್ಕಿ' ನೋ. 
ತೌಸಿತಾಇ (ನಾ). (?) : ನಲಿಸೆಟ್ಟಿಗೆ ಮಾಇತಂಗಿಗೆ ಅವರ ಮಗ ಮಂಚಿ 
ಗೌಂಡ ನಿಲಿಸಿದ ತೌಸಿತಾಇಯ ಕಲ್ಲು (ಎಕ. 111, ಶ್ರೀರಂಗೆ. ೩೭-೪; 7). 
[?] 
ತೌಳವ (ಗು). ತುಳುದೇಶಕ್ಕೆ ಸಂಬಂಧಿಸಿದ,- ಸೇರಿದ; ಕಾರ್ಮುಗಿಲ 
ಮುಂಬನಿಗಳೊಳು ವಹಿಲದಲಿ ಕೇರಳ ಜನಪದದ ತೌಳವದ ಕೊಂಕಣ 
ವಿಷಮವೀಧಿಯಲಿ ಬಂದನು ಕಿರೀಟಿ 
ಸರೋಂಬುಧಿತೀರವೆ ಶರಣಾಗಿ ಬಾಳ್ವೆ ಚಾರುರಥಾಂಗ ತೌಳವ ತನುರಕ್ಷಕ 
ಸೇರುವೆ ಸೊಗಸದೆ ನೋಡು (ವರ್ಧಡ. ೧೧-೧೨೭) ; ಜಯಜಯ ತೌಳವ 
ತಾಯೇ ಮಣಿವೆ ತಂದೆತಾಯಂದಿರ ತಾಯೇ (ಗಿಳಿವಿಂ. ೪೬-೧). 
[ ಆತುಳುವೈ) 


(ಕುವ್ಯಾಆ. ೧೯-೨೧) ; 


ತೌಳಿ "ತೌಲಿ' ನೋ. 

ತ್ಯಕ್ತ (ಗು). ೧. ತೊರೆದ; ತ್ಯಜಿಸಿದ ; ಬಿಟ್ಟ : ಕ್ರೂರಾತ್ಮಂ ತ್ಯಕ್ತವ್ರತ 
ನಾರ[ಕ್ತ] ಪಟಪ್ರಿಯನಜತೃತಿಯ ತ್ರ್ಯಂಶಂ (ಜಾತತಿ. ೧೯-೩) ; ತೈಕ್ತಾಖಿಲ 
ದೋಷಂ ಸುವ್ಯಕ್ತಾಂಗಂ.. - ತೊಳಗುತಿರ್ದಂ (ಅನೆಂಪು. ೧೨-೮೦). 


10| ತ್ಯಜಿಸು, ತ್ಯಜಯಿಸಂ (ಕ್ರಿ). ೧. ಬಿಡು; ತೊರೆ ; ವರ್ಜಿಸು: 


ತ್ಯಜಯಿಸು “ತ್ಯಜಿಸು” ನೋ. 

ಪ್ರಾಣಿವಂ 
ತ್ಯಜಿಸಿದ ಶರಣನಂ ಕಾಣುತಂ (ಬಸಪು. ೩೭-೧೮) ; ಮಹಾಮಖಹವ್ಯಕವ್ಯ 
ದ್ವಿಷರ ವರ್ತನೆಯ ತ್ಯಜಿಸಲೀ ಸ [ಪಾಕಾಂ. ಭಜಿಸಲೀಯ] ನಿದೀಗ 
ಗರುಡಧ್ವಜನ ಬಿರುದು (ತೊರರಾ. ೧-೮-೧೪); ಗರ್ಭಾಣುಪಟ್ಟಿ ಪಕ್ಕಗಳಲ್ಲಿ 
ಬೆಳೆದು ಭ್ರೂಣದ ಪೊರೆಯನ್ನು ಕ್ರಮೇಣ ತ್ಯಜಿಸುತ್ತದೆ (ಕೀಟಬೆ. ೦೦೪). 
ಪ್ರಿ [ಗಣಿತ] ಕಳೆ ; ವ್ಯವಕಲನಮಾಡು : ತ್ಯಜಿಸು, ಕಳೆ ಇಂತಿನಿತುಂ 
ಕಳೆವುದಕ್ಕೆ ಪೆಸರು (ವೃವಜಾ. ೧೧-೨೧). ತ್ಯಜಯಿಸು: ೧. ರಾಜಭಾಗಂ 
ತ್ಯಜಯಿಸುವದು ತುಪ್ಲೀರುತಂ ಮೌನಮಕ್ಕುಂ (ನಾನಾರ. ೧೩೬). 

[ ತ್ಯಜನ + - ಇಸ್ಬು] 

ತ್ಯನನಹಳ್ಳಿ (ನಾ). ಒಂದು ಹಳ್ಳಿಯಂ ಹೆಸರು ; p ಈಗಿನ ಬೌರಿಂಗ್‌ 
ಪೇಟೆ ತಾಲ್ಲೂಕಿನ ತ್ಯಾರನಹಳ್ಳಿ : ನಮ್ಮ ನಾಯಕತನದ ತೈನನಹಳ್ಳಿಯ 
ಅತ್ತಿಕುಣ್ಣೆ ಪೂರ್ವ್ವೆ (ಮೃಅರಿ. ೧೯೨೩; ೧೪-೬; ೧). 

[? + ಹಳ್ಳಿ (<ಪಳ್ಳಿ)1 

ತ್ಯಾಗ (ನಾ). ೧. ಬಿಡುವುದು ; ತೊರೆಯುವುದಂ ; ವರ್ಜನ : ಸತ್ಯ 
ಶೌಚಸಂಯಮ  ತಪಸ್ತ್ಯಾಗಾಕಿಂಚನ, ಬ್ರಹ್ಮಚರ್ಯಾಪರ್ಯಾಪ್ತದಶ 
ಧರ್ಮಂಗಳುಮಂ ಕೈಕೊಂಡು (ಆದಿಪು. ೬-೩೦ ವ); ಭೋಗಿಗೆ ಲೋಭಿಗೆ 
ಯೋಗಂ ತ್ಕಾಗಂ ಹಿತಮಾಗದು (ಹಮ್ಮಾರ. ೨-೩). ೨. ದಾನ; 
ಕೊಡುಗೆ. "ತ್ಯಾಗಜೀವನ', *ತ್ಕಾಗಬುದ್ಧಿ' ಪರಾ. ೩. ಬಿಟ್ಟು 
ಕೊಡುವುದು ; ಔದಾರ್ಯ: ತ್ಕಾಗ ಬಲಿದಾನಗಳಿಂದ ಕೂಡಿದ 
ಧರ್ಮವೇ ನಿಜವಾದ ಧರ್ಮ (ಧರ್ಮಸಾ. ೭) ; ಗವುಡೀ ಹಾಡಿಗೆ ತವುಡೇ 
ತ್ಕಾಗ (ಗಾರ). ೪. [ಜೈನ] ಹದಿನಾರಂ ಭಾವನೆಗಳಲ್ಲಿ ಒಂದು : 
ಕ್ಯಾಗತಪಸೀ ಸಮಾಧಿ ವೈಯಾವೃತ್ಯ . . . ಎಂಬ ಷೋಡಶ ಭಾವನೆ 
ಗಳೊಳು (ಜಾವುಂಪು. ೨೬೧). 

ತ್ಕಾಗಜಗರಬಂಪ, ತ್ಯಾಗಜಗರುಂಪಿ ಎ ತ್ಯಾಗಗುಣದಿಂದ ಪ್ರಸಿದ್ಧ 

ನಾದವನು ; ಒಂದು ಬಿರುದು: ತ್ಕಾಗಜಗರುಂಪನರ್ಧಾಂಗಿ. . . 
ಮೈಳಲ ಮಹಾದೇವಿಯರ್‌ (ಎಇ. ೫111, ೨೬೦-೮; 2125); ಮಹಾಶಕ್ತಿ 
ಪ್ರಭಾವಂ ತ್ಕಾಗಜಗರುುಂಪಿ ರುಂಪಳಾಚಾರ್ಯ್ಯ (ಎಇ. 2೪11, ೦೧೮-೯; 
1124). ತ್ಯಾಗಮಾಡು-ಬಿಡಂ; ತೊರೆ; ತ್ಯಜಿಸಂ: ಭಾಸನ ವಾಸವದತ್ತೆ. 
ಪದ್ಮಾವತಿ, ಬಾಣನ ಮಹಾಶ್ವೇತೆ ಇವರೆಲ್ಲ ಪತಿಗಾಗಿ ಸರ್ವಸ್ವವನ್ನೂ 
ತ್ಕಾಗಮಾಡುವ ದುರ್ಭರ ದೀಕ್ಷೆಯಲ್ಲಿ ... ನಿಸ್ಸೀಮರು (ಧರ್ಮಸಾ. ೭೮). 
ತ್ಯಾಗವಿನೋದ ಎ ದಾನದಿಂದ ಸಂತೋಷವನ್ನು ಪಡೆಯುವವನು ; 
ಒಂದು ಬಿರಂದಂ:  ಮಹಾಲಕ್ಷ್ಮೀದೇವೀಲಬ್ಧವರೆಪುಸಾದಂ ತ್ಯಾಗ 
ವಿನೋದಂ (ಸೌಇಇ. XX, ೭೧-೧೩ ; 1209) ; ತ್ಯಾಗವಿನೋದಂ ಬಿರುದ 
ಮನ್ನೆಯ ಮದನಿವಾರಣಂ . , . ಅರಸುಗೆಯ್ವಾತ್ತುಮಿರೆ (ಕಇ. IV, 


೧೦-೦೧೮ ; 12ನೆಯ ಶತ). [ ಸಂ. 


461 ತ್ಯಾಗಜೀವನ (ನಾ). ಇತರರಿಗಾಗಿ ತನ್ನದನ್ನು ಬಿಟ್ಟುಕೊಡುತ್ತಾ 


ಬಾಳುವಿಕೆ; ತ್ಯಾಗಪೂರ್ಣವಾದ ಬದುಕಂ ; ಪರೋಪಕಾರದ 


16 


ತ್ಯಾಗಪತ್ರ 


ಬಾಳು: ತ್ಕಾಗಜೀವನದಿಂದ ಆತ್ಮಸಂತೋಷವಾಗುತ್ತದೆಂದು ತಿಳಿದ 
ಅವನು ಆಸ್ತಿಯ ಮೇಲಣ ಸ್ವಾಮ್ಯವನ್ನು ತ್ಯಜಿಸಿ ರೈತರಿಗೆ 
ಅದನ್ನೆಲ್ಲ ಹಂಚುವುದೆಂದು ನಿರ್ಧರಿಸಿಕೊಂಡಿದ್ದನು (ಪುನರು. ೫೪). 
[ ತ್ಕಾಗ * ಜೀವನ] 
ತ್ಯಾಗಪತ್ರ (ನಾ). ಯಾವುದುದರೂ ಅಧಿಕಾರ, ಹೊಣೆಗಾರಿಕೆಗಳನ್ನು 
ತ್ಯಜಿಸಿರುವುದಾಗಿ ತಿಳಿಸಿ ಬರೆಯುವ ಪತ್ರ ; ರಾಜೀನಾವೆಂ ಪತ್ರ : 
ಇದರ ಪ್ರತಿಭಟನೆಗಾಗಿಯೇ] ೧೯೩೯ರಲ್ಲಿ ಕಾಂಗ್ರೆಸ್‌ ಪ್ರಾಂತಮಂತ್ರಿ 
ಮಂಡಲಗಳು ತ್ಕಾಗಪತ್ರ ಕೊಟ್ಟದ್ದು (ಎಶ್ಶಸಾ. ೧೯), 
[ತ್ಯಾಗ ಪತ್ರ] 
ತ್ಯಾಗಬುದ್ಧಿ (ನಾ). ಎ ತ್ಯಾಗಮನ : ಭರತಂ ಮಹಾತ್ಮನೆಸೆದನು ದಿವ್ಯ 
ತೇಜಸ್ವಿ, ತ್ಕಾಗಬುದ್ಧಿಯಲಿ (ಶ್ರೀರಾಮಾ, ೨೬-೬೯೪). 
[ ತ್ಯಾಗ + ಬುದ್ಧಿ) 
ತ್ಯಾಗಮನ (ನಾ). ಎಲ್ಲವನ್ನು ತೊರೆಯುವ ಮನಸ್ಸು: ನಿರ್ಮಲಿನದಮ್ಮು 
ತತ್ವಮಾಗದು ತ್ಕಾಗಮನಮಿರದೆ (ಗಗತಾ. ೧೬-೨೩). 
( ತ್ಕಾಗ * ಮನ್ಮ 7 
ತ್ಯಾಗಮಯಿ (ನಾ). ತ್ಕಾಗಗುಣದಿಂದ ಕೂಡಿದವಳು ; ಉದಾರ 
ಸ್ವಭಾವದವಳು : ಅವನ ಕಣ್ಣ ಮುಂದೆ ತ್ಯಾಗಮಯಿಯಾದ ರಂಗಸಾನಿ 
ದೇವತೆಯಂತೆ ಸುಳಿದಂತಾಯಿತು (ಕಂಗೆರೋ. ೩೬); ಇದರ ಪ್ರಧಾನ 
ಪಾತ್ರಗಳಾದ ರಾಜರ್ಷಿ ಜನಕ ತ್ಯಾಗಮಯಿ ಮೈತ್ರೇಯಿ 
ಮತ್ತು ಬ್ರಹ್ಮವಾದಿನಿ ಗಾರ್ಗಿ ಭಾರತೀಯರಿಗೆ ಚಿರಪರಿಚಿತರಾಗಿದ್ದಾರೆ 
(ಭಾರದ. ೩೮). [ಸಂ. ತ್ಯಾಗಮಯಾ] 
ತ್ಯಾಗಮಾನ್ನ (ನಾ). [ಛಂದ] ಒಂದಂ ಬಗೆಯ ಪದ್ಯಜಾತಿ: ತ್ಯಾಗಮಾನ 
ಅಟತಾಳೆ (ಸಾರಂಗ. ೧೪) ; ಯಾಲಪದವು ಮತ್ತು ತ್ಯಾಗಮಾನಗಳು 
ಅಂಶಗಣಾನ್ವಯವಾದ ಉತ್ಸಾಹಲಯದಲ್ಲಿವೆ ಎಂಬುದನ್ನು ಗಮನಿಸಬೇಕು 
(ಛಂದೋವಿ. ೨೩೧ ಅಡಿಲ). [?] 
ತ್ಯಾಗವೀರ (ನಾ). ತ್ಯಾಗದಲ್ಲಿ ಬಹಳ ಉತ್ಸಾಹವುಳ್ಳವನಂ ; ದಾನದಲ್ಲಿ 
ಆಸಕ್ತನಾದವನು : ಸಾಮಾನ್ಯಜನತೆಯ ಕ್ಷೇಮಸಾಧನೆಗಾಗಿ ತಮ್ಮ 
ಬಾಳನ್ನೇ ಮುಡಿಪಾಗಿಟ್ಟ ತ್ಕಾಗವೀರರೆಂದೂ ಅವಳಿಗೆ ಮನವರಿಕೆಯಾಯಿತು 
(ಪುನರು, ೪೯೧), [ತ್ಯಾಗ + ವೀರ] 
ತ್ಯಾಗಶೀಲ (ನಾ). ೧. ತ್ಕಾಗಸ್ವಭಾವ : ಧರ್ಮವೀರರ ತ್ಕಾಗಶೀಲವೂ, 
ಸಂನ್ಯಾಸಿಗಳ ಆನಂದವೂ ವ್ರತಶೀಲರ ಸಂಯಮಶಕ್ತಿಯೂ ಆದ ಯೇಸು 
ಭಗವಾನ್‌, ನಮ್ಮನ್ನುದ್ದರಿಸು (ಪುನರು. ೧೭೮). ೨. ಉದಾರಬುದ್ಧಿ 
ಯುಳ್ಳವನಂ: ಇಂದಿನ ಸಿರಿವಂತರಲ್ಲಿಯೂ ಅನೇಕ ಜನ ತ್ಕಾಗಶೀಲರಿದ್ದಾರೆ 
(ಕೂಢ). [ತ್ಕಾಗ+ ಶೀಲ] 
ತ್ಯಾಗಾಂಗ (ನಾ). (ವೀಶೈ] ಜೀವನ ಮೂರು ಅಂಗಗಳಲ್ಲಿ ಒಂದಂ; 
ತನುಗುಣವನ್ನು ಅಳಿದ ಸ್ಥಿತಿ: ತನ್ನಲ್ಲಿ ತ್ಕಾಗಾಂಗ ಭೋಗಾಂಗ 
ಯೋಗಾಂಗ ಸರ್ವಸಮಾಧಾನ ಸುಚಿತ್ರವಿರ್ದು ಮತ್ತೆ ಇತ್ಯಾದಿಗಳಲ್ಲಿ 
ನೋಡಿಹೆನೆಂಬ ಭ್ರಾಂತು ಭ್ರಾಮರವೇತಕ್ಕೆ (ಮೋಳಿಮಾ, ೧೯೦-೭೧೫) ; 
ಮಹಾತ್ಕಾಗಾಂಗವೇ ಸ್ಕ್ಫೂಲತನುವೆನಿಸಿ ವಿವಿಧ ಭೇದದೊಳಿಪ್ಪು ದಂಗ 
ತ್ರಯಂ (ಲಶಿಚಿಂ. ೩೦-೩) ; ಸುಸಾರಭ್ರಾಂತಿಯು ಸಹಜವಾಗಿಯೇ ತ್ಯಾಗ 
ವಾಗಿರುವುದರಿಂದ ೩ನೆಯದು ತ್ಕಾಗಾಂಗವೆಂದು ಹೇಳಲ್ಪಡುವುದು 
(ಶಿವಾಸೂ. ೪೮-೬) ; ನ್ಯೂನಭಾವವನ್ನು ಹೊಂದಿದ ಅಂಗಸ್ಥಲವು (ಶುದ್ಧ 
ಜೀವನು) ಯೋಗಾಂಗ, ಭೋಗಾಂಗ, ತ್ಕಾಗಾಂಗವೆಂದು ಮೂರು ವಿಧ 
ವಾಯಿತು (ಛಾರದ. ೨೫೩). [ ತ್ಯಾಗ + ಅಂಗ್ಯ] 
ತ್ಯಾಗಾಂಗಿ (ನಾ). [ವೀಶೈ] ಸಂಸಾರಭ್ರಾಂತಿಯನ್ನು ಕಳೆದು 
ಕೊಂಡವನಂ; ತನುಗುಣವನ್ನು ಬಿಟ್ಟುಕೊಡುವ ಸ್ಥಿತಿಗೆ ಏರಿದವನಂ: 


೩೭೨೪ 


ತ್ರಪು 


ತ್ಕಾಗಾಂಗಿಯಾಗಿ ಶಿವದೀಕ್ಷೆ, ಶಿವಪೂಜೆ, ಶಿವಧ್ಯಾನದ ಮೂಲಕ ಸಂಸಾರ 
ಭ್ರಾಂತಿಯನ್ನು ತ್ಯಾಗ ಮಾಡುವನು (ಭಾರದ. ೨೧೭). 
[ ಸಂ. ತ್ಯಾಗಾಂಗಿನ* ] 

ತ್ಕಾಗಿ (ನಾ). ೧. (ಎಲ್ಲವನ್ನೂ) ಬಿಡಂವವನಂ ; ವರ್ಜಿಸಂವವನು ; 
ವಿರಾಗಿ: ತ್ಕಾಗಿಗೆ ಯೋಗಿಗೆ ಲೋಭಂ ಭೋಗಂ ಹಿತಮಾಗದು (ಹಮ್ಮಿರ. 
೨-೫) ; ತ್ಕಾಗೀ ಗುಣ ಭೋಗದಲ್ಲಿ ಕಾಣುವುದು (ಗಾಜಿ). ೨. ಕೊಡಂ 
ವವನು; ದಾನಮಾಡುವವನು; ಉದಾರಿ; ದಾನಶೀಲ: 
*ತ್ಕಾಗಿಯು ತಾಂ ಚಿ9ಗಿ” (ಕವಿಕಂ. ೨೭೦) ; ಕವಿ ವಾಗ್ಮಿ ದೀರ್ಫಮುಖ 
ಕಂಠಂ ಧಾರ್ಮಿಕಂ ತ್ಯಾಗಿ ಧನುರ್ಗೇಹಜಂ (ಕಾತತಿ. ೧೭೯) ; 
ಭೂವರರೊಳ್‌ ತ್ಯಾಗಿಗಳಿಲ್ಲವೇ (ಸೋಮೇಶ. ೩೮), (ಸಂ. ತ್ಕಾಗಿನ್‌ ] 

ತ್ಯಾಜಕ (ನಾ). ಕೊಡುವವನಂ ; ದಾನಿ: ಭೋಜನದಿ ಪರಮಭೋಜನ 
ಪರಬ್ರಹ್ಮರಸ ಯಾಚಿಸಲ್ಮೇನಿರ್ಪದದನುಂಡ ಬಳಿಕ? ತ್ಯಾಜಕ ತ್ಕಾಗ 
ಸಂತ್ಯಾಜ್ಯಭೇದಗಳಿರದೆ ರಾಜ ನೀಂ ಜಗಕೆಲ್ಲ (ಮಂಳುಕ. ೭೩೨). [ ಸಂ.) 

ತ್ಯಾಜ್ಯ (ಗು). ೧. ಬಿಡಲು ಯೋಗ್ಯವಾದ ; ವರ್ಜಿಸಲು ತಕ್ಕುದಾದ. 
೨. ತ್ಯಜಿಸುವ. ೩. ಕೊಡಲು ಯೋಗ್ಯವಾದ ; ದಾನಮಾಡಲು 
ಅರ್ಹವಾದ. (ನಾ). ೪. ಬಿಡಲು ಯೋಗ್ಯವಾದುದು ; ಬಿಡ 
ಬೇಕಾದುದು ; ವರ್ಜ್ಯ : ಯೂಕಾಭೀತಿಯಿಂದಂಬರೆಂ ಪರಿಹರ್ಕವ್ಯಮೆ 
ಮೇಣಜೀರ್ಣಭಯದಿಂ ಪ್ರಾಜ್ಯಾಜ್ಯಮೇಂ ತ್ಯಾಜ್ಯಮೇ (ಡಂದ್ರಪು. ೧-೪೩); 
ಗುಣವೂ ಗೌಣವಾದದ್ದಲ್ಲ, ಅದರಂತೆಯೇ ಕರ್ಮವೂ ತ್ಕಾಜ್ಯವಾದದ್ದಲ್ಲ 
(ಭಾರದ. ೧೧೭); ಶಿಕ್ಷಾಶಾಸ್ತ್ರದ ಬೆಂಬಲವು ಅದಕ್ಕಿಲ್ಲದೇ ಹೋದರೂ ಅದು 
ಸರ್ವಥಾ ತ್ಯಾಜ್ಯವೆಂದು ಹೇಳಲಾಗುವುದಿಲ್ಲ (ದ್ರಾವಿವಿ. ೮೬). [ಸಂ.] 

ತ್ಯಾಜ್ಯವಸ್ತು (ನಾ). ವರ್ಜಿಸಲು ಯೋಗ್ಯವಾದ ಪದಾರ್ಥ ; ಬೇಡ 
ವಾದ ವಸ್ತು: ಮನೆಯ ಎಲ್ಲಾ ತ್ಕಾಜ್ಯವಸ್ತುಗಳನ್ನೂ ನಿರ್ಮೂಲ 
ಮಾಡಿ ಸದಾ ಶುಚಿಯಾಗಿ ಇಟ್ಟುಕೊಳ್ಳಬೇಕು (ಗೈಹವಿ, ೧೮೯). 

( ತ್ಯಾಜ್ಯ * ವಸ್ತು] 

ತ್ಯಾಪಿ (ನಾ). ೧. ಗಾರೆ ಕೆಲಸದ ಒಂದು ಸಾಧನ; ಕರಣಿಗೆ; ನಮ್ಮ 
ನರ್ಸಿನ ಸಹಾಯದಿಂದ ಒಂದು ಅಳತೆ ಕಟ್ಟಿಗೆ, ಉಪ್ಪಾರರ ಗುಂಡು, 
ತ್ಯಾಪಿಗಳನ್ನು ಸಂವಾದಿಸಿದೆವು (ಮೇದಿಮ. ೨೦೩). ೨. ಲೇಪ; ಗಿಲಾಯಿಂ: 
ಮಣ್ಣಿನ ತ್ಕಾಪಿಯನ್ನು ಕೆದರಿಸಿ ಅದು ತಿಳಿಯಬಾರದೆಂದು ಸುಣ್ಣ ಬಳಿಸಿದ 
ರಂತೆ (ಹೂಅರ. ೧೨೪), ([ «ಹಿಂ. ಮರಾ. ಥಾಪೀ) 

ತ್ಯಾಬೆ (ನಾ). ಗೋಧಿ ಬೆಳೆಗೆ ಬರುವ ಒಂದು ಬಗೆಯ ರೋಗ: ಕ್ಯಾಬೆ 
ಕುಂಕುಮ ಇಟ್ಟಂಗಿ ಮೊದಲಾದ ರೋಗಗಳು ಹಾಯದೆ ಧಾನ್ಯಗಳು 
ದಪ್ಪಾಗಿ ... ಮೂರು ತಿಂಗಳದೊಳಗೆ ಬರುವವು (೪ ಒಪ್ರ. ೫೩). [ ] 

ತ್ಯಾಮನ (ನಾ). ಸುಂಕ; ತೆರಿಗೆ (?) : ತೆರಿಗೆ ತ್ಯಾಮನದಿಂದ ಲೋಕವ 
ಮುರಿವರಿನ್ನು (ಕಲಸಂ. ೨೨-೩/. [?) 

ತ್ಕಾರಣ “ತೇರಣ್ಕ' ನೋ. 

ತ್ರಪಾಹೀನ (ನಾ). [ಕಾಮಶಾ] ಲಜ್ಜಾಹೀನವಾದುದಂ: ಲತಾ 
ವೇಷ್ಟನ ವೃಕ್ಷಾಧಿರೋಹಣವೆಂಬ ಯರಡಾಲಿಂಗನಮುಂ ಸ್ತ್ರೀಯರಿಗೆ 
ತ್ರಪಾ£ ಪಾಹೀ 3 ನಮೆಂಬ ಯರಡನೆಯ ಅವಸ್ಥೆ (ಕಾಮಶಾ. ೮೪). 

[ಸಂ. (ತ್ರಪಾ + ಹೀನ) 

ತ್ರಪು (ನಾ). ೧. ಒಂದಂ ಬಗೆಯ ಲೋಹ; ಸೀಸ: “ತ್ರಪು ವಂಗಂ 
ಸೀಸಂ” (ವಸ್ಮುಕೋ. ೨೯-೪); ಅತಿವಿಚಿತ್ರತ್ರಪುಮಯಪತ್ರ ಖಚಿತೋಚ್ಚಂಡ 
ತಾಳ ಚಾಪದಂಡಂ (ಆರಿಪು. ೧೩-೪೫ ವ); ಧರಿತ್ರಿ ಪುತ್ರನಿಂ ಹೇಮಮೈಂದವ 
ನಿಂದಂ ತ್ರಪು ಕಾಂಸ್ಕವರ್ಗಂ (ಜಾತತಿ. ೪-೧೫). ೨. ತವರ; ತಗರ: 
“ಮಧುರಂ ತ್ರಪುವೆನಲು ವಂಗಮೆನೆ ತವರೆಮೆನಿಕ್ಕು” (ಮಂಗರಾ. ೩೦-೫). 

{ ಸಂ.] 


10 


48 


ತ್ರಪುಸ 
ತ್ರಪುಸ (ನಾ). (ಸೌತೆ ಜಾತಿಗೆ ಸೇರಿದ) ಒಂದು ಬಗೆಯ ಬಳ್ಳಿ ಮತ್ತು 


ಅದರ ಕಾಯಿಂ : ತ್ರಪುಸ (ಸವತೀಜಾತಿ) , . , ಕೆಂಪುಕುಂಬಳ ಇವು ಕಫ; 


ವಾತಕರೆ (ಅಷ್ಟಾಂಗ. ೧೩೭-೮೬). (ಸಂ.] 
ತ್ರಪುಸೆ (ನಾ). ಸೌತೆಯ ಬಳ್ಳಿ : ಅಂಕುಡೊಂಕಿನ ಅಳ್ಳುಜಳ್ಳೆಯ ತರುವಿನ 
ಸುತ್ತ ಸುತ್ತುವುದಿದೊ ತ್ರಪುಸೆ (ಗಾಥಾಸ. ೬-೩೪). [ಂ. ತ್ರಪುಸ] 
ತ್ರಪೆ (ನಾ). ಲಜ್ಜೆ ; ನಾಚಿಕೆ: “ಹ್ರೀ ತ್ರಪಾಹ್ವಯಂ ವ್ರೀಡೆ ಲಜ್ಜೆಯೆನೆ 
ಮಂದಾಕ್ಷಂ” (ವಸ್ತುಕೋ. ೧೧೪-೧೯) ; “ಹ್ರೀ, ಲಜ್ಜಾ, ಅಪತ್ರಪಾ, 
ವ್ರೀಡಾ, ತ್ರಪಾ, ಮಂದಾಕ್ಷಂ - ಈ ೬ ಲಜ್ಜೆ (ಹಲಾಯು. ೯೩-೪೧೩). 
[ ಸಂ. ತ್ರಪಾ] 
ತ್ರಪ್ಪ್ಯ (ನಾ). ಮಜ್ಜಿಗೆ; ತಕ್ರ. [ಸಂ.] 
ತ್ರಯ (ನಾ). ಮೂರು; ಮೂರರ ಗುಂಪು. "ತಾಪತ್ರಯ' ಪರಾ. 
[-ಸಂ. ] 
ತ್ರಯಸ್ಥ (ಗು). ೧. ತಟಸ್ಥವಾದ ; ಪಕ್ಷಾತೀತವಾದ : ಚರಿತ್ರ ಲೇಖಕರಿಗೆ 


ಇರಬೇಕಾದ ತ್ರಯಸ್ಥ ಭೂಮಿಕೆಯನ್ನವರು ಸಾಧಿಸಿದ್ದಾರೆ (ಸ್ಮೃತಿಜಿ. ೩)., 


(ನಾ). ೨. ಮಧ್ಯಸ್ಥ ; ನ್ಯಾಯತೀರ್ಮಾನ ಮಾಡುವವನು: 
ತ್ರಯೆಸ್ಥರು ಈ ತಂಟೆಯನ್ನು ಬಗೆಹರಿಸಲು ಮಾಡಿದ ಪ್ರಯತ್ನ ಫಲಿಸಲಿಲ್ಲ 
(ಮನಿಬೆ. ೧೩೬). [ಸಂ.] 

ತ್ರಯಿ (ನಾ). ೧. ಮೂರರ ಗುಂಪು; ಮೂರರ ಸಮುದಾಯ. 
೨. ಎ ತ್ರಯಿಖಾ : “ಸಾಮರ್ಯ್ಯಜುಸ್ತಯಂ ತ್ರಯಿಯೆನಿಕುಂ” (ವಸ್ತುಳೋ. 
೩-೧೨) ; ಸರ್ವಬೀಜ ಭೂತಾಧ್ವರ ಗರ್ಭಸ್ಸುರಿತೆಯಾದ ತ್ರಯಿಯುಂ 
ನೀನೇ (ವಿಷ್ಮುಪು, 8-೧-೧00). ೩. ಗಂಡ ವಂತ್ತೂ ಮಕ್ಕಳುಗಳನ್ನೂಳ್ಳ 
ಗೃಹಿಣಿ. [ಸಂ. ತ್ರಯಾ) 

ತ್ರಯಿರಾಶಿಕ (ನಾ). ಐ ತ್ರೈರಾಶಿ: ಇನ್ನು ಮುಂದೆ ರಾಜಾದಿತ್ಯದ ಗಣಿತದಲ್ಲಿ 
ತ್ರಯಿರಾಶಿಕ, ಬೆಸ್ತತ್ರಯಿರಾಶಿಕ (ವ್ಯವಹಾ. ೧೧ ಅನುಬಂಧ). 

[ ಸಂ. ತ್ರೈರಾಶಿಕ ] 

ತ್ರಯಾ (ನಾ). ಯಗ್ವೇದ, ಯಜುರ್ವೇದ ಮತ್ತು ಸಾಮವೇದಗಳೆಂಬ 
ಮೂರು ವೇದಗಳಂ: “ಮೂಜು ವೇದಂಗಳುಮಂ ತ್ರಯಾಯೆಂಬುದು” 
(ಹಲಾಯು. ೩-೮); ತಶ್ತನೆಯಂ ತ್ರಯಿಾತ್ರಿಪಥಗಾ ಹಿಮವದ್ಲಿರಿ ಸಚ್ಚರಿತ್ರ 
ಸಂಪತ್ತಿಯ ಬಿತ್ತು. . . ದೇಚಿರಾಜವಿಪ್ರೋತ್ತಮನಾ ಮಹಾಪುರುಷನಂ 
ಪುರುಷೋತ್ತಮನೆನ್ನದಿರ್ಪರಾರ್‌ (ಕಾಪಮಂ, ೨೧೯ ; 1112); ವೇದವು 
ಖಗ್ವೇದ ಯಜುರ್ವೇದ ಸಾಮವೇದ ಎಂದು ಮೂರು ವಿಧ. ಮೂರಕ್ಕೂ 
ಸೇರಿ ತ್ರಯಾ ಎಂದು ಹೆಸರು (ಹಿಂದಸಾ. ೧೫೭). [ಸಂ. ) 

ತ್ರಯಿಾಚೋರ (ನಾ). ೧. ಮೂರು ವೇದಗಳನ್ನು ಕದ್ದವನಂ; ಹಯ 
ಗ್ರೀವನೆಂಬ ರಾಕ್ಷಸ: ಹಯವದನನಾಗಿ ನೀ ತ್ರಯಾಚೋರನನ್ನು 
ಕೊಂದು ಸ್ತ್ರೀಯರಿಗೆ ನ್ಯಾಯದಿಂದ ದಯಾ ಬೀರಿದೆಯಲ್ಲ (ವಾದಿಕೀ. ೩೭-೨). 
೨. ಸೋವಕನೆಂಬ ರಾಕ್ಷಸ. p ಈ ಬಗ್ಗೆ ಪುರಾಣಗಳ ಕಥೆಗಳಲ್ಲಿ 
ಭೇದವಿದೆ. [ ತ್ರಯಾ + ಚೋರ] 

ತ್ರಯಾತನು (ನಾ). ಮೂರು ವೇದಗಳನ್ನೂ ಶರೀರವಾಗಿ ಉಳ್ಳವನಂ ; 


ಸೂರ್ಯ ; ಆದಿತ್ಯ: “ಆದಿತ್ಯಃ, ಸವಿತಾ ತ್ರಯಾತನುಃ ೨ 
ಈ ೪೭ ಆದಿತ್ಯನ ಪೆಸರ್‌್‌ (ಹಲಾಯು. ೭-೩೭) ; “ತ್ರಯಾತನು 
. ಸೂರ್ಯನಕ್ಕುಂ” (ಮಂಗರಾ. ೧೦-೨). [ತ್ರಯಾ +೬ ತನಂ] 


ತ್ರಯಿತಾಮಯ (ನಾ). ಎ ಮೂರು ವೇದಗಳ ಸ್ವರೂಪನಾಗಿರುವವನಂ ; 
ಸೂರ್ಯ: ತ್ರಯಾಮಯನುಂ ನಿತ್ಕೋದಯನುಮಪ್ಪ ಗಭಸ್ತಿ 
ಮೂಲಿಗರ್ಥ್ಯಮನೆತ್ತಿ (ಪಂಡತಂ. 3೬೬-೫). [ಸಂ.| 

ತ್ರಯೋದಶ (ಗು). ೧. ಹದಿಮೂರನೆಯ. (ನಾ). ೨. ಹದಿಮೂರು: 
ಬಲ ಯಂ ಸಂಜ್ವಳನಕಷಾಯಚತುಷ್ಯನೋಕಷಾಯನವಕನಾಮ 


೩೭೨೫ 


ತ್ರಸಜೀವ 


| ತ್ರಯೋದಶಪ್ರಕೃತಿಗಳನರೆದು (ಕಾಂತಿಪು. ೧೧-೧೧೧ ವ) ; ಪರಿಗೃಹೀತ 
ದಶವಿಧ ಶ್ರವಣ ಧರ್ಮನುಂ , , , ತ್ರಯೋದಶವಿಧ ಕ್ರಿಯಾನಿರತನುಂ 
(ಣಾವೂಪು. ೫-೨೫). [ಸಂ.] 

ತ್ರಯೋದಶಿ (ನಾ). ಚಾಂದ್ರಮಾನ ತಿಂಗಳ ಎರಡೂ ಪಕ್ಷಗಳ ಹದಿ 


5| ಮೂರನೆಯ ದಿನ: “ತೇರಸಿಯೆ ತ್ರಯೋದಶಿ” (ಡತುನಿ. ೬೪); 
ಅಮಾವಾಸೆ ತ್ರಯೋದಶಿ ನವವಿಯೆಂಬವೇ ಸರಣಿಯಿಂ 


ಷಡ್ಡಾದಿ ಸ್ವರೋತ್ಪತ್ತಿ ತಿಥಿಗಳು (ವಿವೇಕ. ೨೩೧). [ ಸಂ. ತ್ರಯೋದಶೀ] 
ತ್ರಯೋಭಾಗ (ನಾ). ಮೂರನೆಯ ಒಂದು ಭಾಗ: ಬೆನಕಂಗೆ ತಾರಕಾರಿಗೆ 
ಎನಗೆ ನೀವಿಂದು ಧನಮಖಳ್ಳುದಂ ತ್ರಯೋಭಾಗವಾಾಗಿರಲಿಂದು ಹಂಚಿ 
ಕೊಟ್ಟಲ್ಲದಾರೋಗಿಸಲ್ಕಾನೀಯೆ (ನಂಬಿರ. ೧೭-೯೩). pಸಂಸ್ಕೃತ ವ್ಯಾಕರ 
ಣದ ಪ್ರಕಾರ ಇದು ಅಬದ್ಧರೂಪ. ( ೫. ತ್ರಿಭಾಗ 
ತ್ರಸ (ಗು). ೧. ಚಲಿಸುವ ; ಸರಿಯುವ ; ಚರಿಸಂವ. (ನಾ). ೨. 
(ಎರಡಂ ಅಥವಾ ಎರಡಕ್ಕಿಂತ. ಹೆಚ್ಚು ಇಂದ್ರಿಯಗಳನ್ನುಳ್ಳ) 
ಚಲಿಸುವ ಜೀವ ; ಜಂಗಮಪ್ರಾಣಿ ; “ತ್ರಸಮಕ್ಕುಂ ಜೀವನಿಕಾಯಂ 
ಜಂಗಮಮಾವಿರ್ಭೂತ ಪ್ರಧಾನ ಚೈತನ್ಯಗುಣಂ” (ವಸ್ತುಳೋ. ೧೮-೨) ; 
ತ್ರಸವೆನೆ ಚರಿಸುವ ಜೀವಂ (ತ್ರಿಕೋಕ. ೯). ೩. [ಜೈನ] ತ್ರಸನಾಮ 
ಕರ್ಮದ ಉದಯದಿಂದ ಉಂಟಾಗುವ ಎರಡು ಇಂದ್ರಿಯಂಗಳಿಂದ 
ಹಿಡಿದಂ, ಐದಂ ಇಂದ್ರಿಯಗಳನ್ನು ಪಡೆದಿರುವ ಜೀವ: ತ್ರಸ ಸ್ಥಾವರ 
ಯೋನಿಗಳೊಳು ಪಲಕಾಲಂ ತೊಟಲ್ಲು (ಕಾಪುಂಪು. ೩೪೬-೧೪) ; ಕೇವಲ 
ಗಮ್ಮಂ ತ್ರಸಮುಂ ಸ್ಥಾವರಮುಂ . , . ಇರ್ದುವು ಜೀವದ್ರವ್ಯಂಗಳಿಂ 
ಜಗತ್ತಯ ಮಧ್ಯಂ (ಅಜಿಪು. ೧೦-೩೬) ; ತ್ರಸಮೆನಿಕುಂ ದ್ವೀಂದ್ರಿಯದಿಂ 
ಪೆಸರ್ಗೊಳೆ ಪಂಚೇಂದ್ರಿಯಂಬರಂ ಕ್ರಮದಿಂದಂ (ಜಂದ್ರಪು. ೦೬-೦೨). 
೪. ಹುಳು; ಕ್ರಿಮಿ; ಕೀಟ: “ತ್ರಸ ಲೂಕ್ಷಂ ಕ್ರಿಮಿಯೆಂದಾಕ್ಕು” 
(ನಾನಾರ. ೧೨೨) ; ಹಸಿದ ದಿಂಡುಕಂಗೆ ಭಕ್ತಂಗೆ ಎಸಕದ ಧ್ಯಾನ ಉಂಟೇ 
ಅದು ತನ್ನ ಹಸಿವಡಗುವನ್ನಕ್ಕ ತ್ರಸಗಳು ಬಂದು ಸೇರುವನ್ನಕ್ಕ 
ಹುಸಿಧ್ಯಾನದಿಂದ ಜೀವದ ಅಸುಗಳ ಕೊಂಬವು (ಮೋಳಿಮೂ.' 2೭-೨೩೮) ; 
ತ್ರಸಮಂ ಕರಿಪತಿ' ಪರಿರಕ್ಷಿಸುವುದದೇನರಿದೆ (ಪಾರ್ಕೂಪು. ೫-೫೯) ; ಧರೆಣಿ 
ಯೊಳು ದ್ವೀಪಾದ್ರಿಗಂಗಾಶರಧಿಪಕ್ಷಿಮೃಗತ್ರಸಂಗಳ ವಿರಚಿಸಿದರೊಲವಿಂದೆ 
(ಶಂಕದಾ. ೪-೨೯). ೫. ಕಾಡು; ಅರಣ್ಯ. [ ಸಂ.) 
80| ತ್ರಸಕಾಯ (ನಾ). ೧. [ಜೈನ] ಚಲಿಸಂವ ಶರೀರ : ನಾರಕರ್ಗೆ ಮಿಥ್ಯಾ 
ದೃಷ್ಟಾ ,ದಿಯಾಗಿ ನಾಲ್ಕು ಗುಣಸ್ಥ್ಮಾನಮುಂ ... ಪಂಚೇಂದ್ರಿಯತ್ವಮುಂ 
ತ್ರಸಕಾಯಮುಂ , , . ನೀನವಶ್ಯಂ ಮಾಡೆ ಪಡುಗುಂ (ಪಸಾರ. ೧೬೪). 
೨. ಚಲಿಸುವ ಶರೀರವುಳ್ಳೆ ಪ್ರಾಣಿ : ಅಲ್ಲಿಯಂಂ ತ್ರಸನಾಮ ಕರ್ಮೋ 
ದಯವಶಂಗಳ್‌ ತ್ರಸಕಾಯಂಗಳ್‌ (ಆದಿಪು. ೧೦-೬೦ ವು. [ತ್ರಸ. ಕಾಯ] 
85| ತ್ರಸಕಾಯಿಕ (ಗಂ). ೧. ತ್ರಸಜೀವಿಗಳ ದೇಹಕ್ಕೆ ಸಂಬಂಧಿಸಿದ. (ನಾ). 
೨. ಎ ತ್ರಸಜೀವ: ಕಾಯಾನುವಾದದಿಂ ತ್ರಸಕಾಯಿಕಂಗಳ್ಲಿ ಮೂಜು 
ಮೊಳವು (ತಸೂವೃ. ೧೧) ; ತ್ರಸಕಾಯಿಕಂಗಳ ಗಣನಂ ಪಂಚೇಂದ್ರಿಯ 
ಸಂಖ್ಯಾಸಮಾನಂ (ತತ್ತ್ಮಪ್ರ. ೨೨). [ತ್ರಸ4 ಕಾಯಿಕ] 
ತ್ರಸಘಾತ (ನಾ). [ಜೈನ] ತ್ರಸಜೀವಿಗಳನ್ನು ಕೊಲ್ಲಂವುದು,-ನಾಶ 
ಮಾಡುವುದಂ : ಅಲ್ಲಿ ತ್ರಸಘಾತಮೆಂಬುದು ತ್ರಸಂಗಳಂ ಕೊಂದೊಡಲ್ಲದೆ 
ಮಧುಮಾಂಸಮಿಲ್ಲಪ್ಪುದಂದವಂ ಸದಾಕಾಲಂ ವರ್ಜಿಸುವುದು (ಪಸಾರ. 
೩೧೬). [ತ್ರಸ * ಘಾತ್ಮ] 
ತ್ರಸಜೀವ (ನಾ). [ಜೈನ] ಸಂಚರಿಸುವ ಜೀವ ; ಜಂಗವಂಪ್ರಾಣಿ : 
ಸ್ಪರ್ಶನರಸನಘ್ರಾಣಚಕ್ಷುಶ್ಕೋತ್ರೇಂದ್ರಿಯ ಸಮನ್ವಿತಂಗಳಪ್ಪ ಮನು 
ಹ್ಯಾದಿ ಪಂಚೇಂದ್ರಿಯಂಗಳುಮೆಂದಿಂತು ತ್ರಸಜೀವಂಗಳ್‌ ಚತುರ್ವಿಧ 
ಮಕ್ಕುಂ (ಆದಿಪು. ೧೦-೬೩ ವ). [ತ್ರಸ ಜೀವ] 


10 


25 


40 


48 


ತ್ರಸಜೀವಿ ೩೭೨೬ ತ್ರಾಟಕ 


ತ್ರಸಜೀವಿ (ನಾ). [ಜೈನ] ' ಚಲನೆಯುಳ್ಳ ಪ್ರಾಣಿ; ಜಂಗವಂ ;| | ಅಂತಭಟ ಸಿದಪ್ಪಭಟನವರ ಮೂಲದ ಬಾಳ ಮೇಲೆ . , , ಕೊಟ 
ಎರಡು ಅಥವಾ ಅದಕ್ಕಿಂತ ಹೆಚ್ಚು ಇಂದ್ರಿಯಗಳನ್ನುಳ್ಳ ಜೀವಿಗಳನ್ನು, ಕಂಟಿಹೊಂನು ೧೧೦ (ಸಾಇಇ. 18-11, ೪೭೧೦-೪೮ ; 3482). [ಸಂ.ತ್ರಸ] 
ಅವುಗಳಿಗೆ ಚಲನಶಕ್ತಿಯೂ ಇರುವುದರಿಂದ ತ್ರಸಜೀವಿಗಳೆಂದು ಕರೆದಿದೆ, | ತ್ರಸ್ತ (ಗು). ೧. ಹೆದರಿದ ; ಅಂಜಿದ. ೨. ಕಳವಳಗೊಂಡ ; ಗಾಬರಿ 
(ತತ್ಕ ಪ್ರಾ. ೧೪೬), [ ತ್ರಸ* ಜೀವಿ,] ಗೊಂಡ. (ನಾ). ೩. ಅಂಜುಬುರುಕ; ಭೀರು: “ಭೀರುಕರಂ ಕಾತರ 
ಶ್ರಸನ (ನಾ). ೧. ಭಯ; ಹೆದರಿಕೆ. ೨. ಕಳವಳ; ಆತಂಕ. ೩.| 6 ಭಯಸ್ಕಂ ತ್ರಸ್ತಂ” (ವಸ್ತುಕೋ. ೧೦೭-೧೨); -“ಭೀರು ಭೀತಂ ಹಂದೆ 
[ಕಾವ್ಯಮಾ] ಸಂಚಾರೀಭಾವಗಳಲ್ಲಿ ಒಂದಂ : ಧೃತಿನಿದ್ರಾವೇಗಶಂಕಾ ದರಿತನು ಕಾತರಂ ತ್ರಸ್ತನಾ ಚಕಿತನೆನೆ ಹೇಡಿಗಭಿಧಾನಮಕ್ಕುಂ” (ಮಂಗರಾ. 
ತ್ರೆಸನಚಪಲತಾಲಸ್ಯ . . , ಇವಿಂತೆಯ್ದೆ ಸಂಚಾರಿಭಾವಂ (ಕಾವ್ಶಾವ. ೬೯-೧೨) ; ಭವದೀಯಬಲವಿಜೃಂಭಿತರವದಿಂ ತ್ರಸ್ತನೆನಧೀಶ ಬಂದೆಂ 
೭೯೫). ‘[ಸಂ.] ಕಾಣಲ್‌ ಭವದಂಭ್ರಿಸರೋಜಮಂ (ಅದಿಪು. ೦೩-೨೮) ; ಅತಿತ್ರಸ್ತನಾಗಿ 
ತ್ರಸನಾಮ (ನಾ). [ಜೈನ] ಹದಿಮೂರು ಪ್ರಕೃತಿಗಳಲ್ಲಿ ಒಂದು; ತ್ರಸ ಮುಂದುಗಾಣದೆ ವಿಹ್ವಲನಾಗಿ ತೊಟಲುತ್ತುಂ ಕಟಕದ ನಡುವನೆಯ್ದಿ 
ಕಾಯದಲ್ಲಿ ಜನ್ಮವುಂಟಾಗುವಂತೆ ಮಾಡುವ ಕರ್ಮ: ಪಂಚೇಂದ್ರಿಯ [10]  ಬರ್ಪನ್ನೆಗಂ (ಕಾದಂಉ. 9೩೬) ; ಅನವಶ್ಯಕ ಜಗಳದ ಮಾತುಗಳೆದ್ದುದ 
ಜಾತಿ ತ್ರಸನಾಮ ಶುಭಾಶುಭೋದಯ ಪರ್ಯಾಪ್ತ . , . ತೀರ್ಥಕರ ರಿಂದ ತ್ರಸ್ತನಾಗಿ ನಾನೇ ಸುಮ್ಮನಾದೆ (ಕಾಗೆಕ, ೧೦೦). ೪. [ನಾಟ್ಯ] 
ನಾಮಂಗಳೆಂಬ ಪದಿಮೂಜುಂ ಪ್ರಕೃತಿಗಳುಮಂ ನಿರ್ಮೂಲಂ ಕಿಡಿಸಿ ಮುಖ್ಯವಾದ ಮಂವತ್ತಾರಂ ದೃಷ್ಟಿಚಲನೆಗಳಲ್ಲಿ ಒಂದು: 
(ಅದಿಪು. ೧೬-೪೯ ವ); ಪಂಚೇಂದ್ರಿಯ ಜಾತ್ಯಾನುಪೂರ್ವೀತ್ರಸನಾಮ ಬೆದರ್ವಲರ್ವ ತಾರೆ ತಿರುಪಮನೊದಎದ ಪುಟಮಾಗಿ ತೋಟಕ ತ್ರಸ್ತ 
ಬಾದರ ಪರ್ಯಾಪ್ತ ಶುಭಗಾದೇಯ ಯಶಸ್ಕೀರ್ತಿ ತೀರ್ಥಂಕರ ಮೆನಿಕ್ಕು೦ (ಉಸ್ಕರಂ. ೩-೩೭) ; ಉಳಿದ ೨೦ ನೋಟಗಳು ವ್ಯಭಿಚಾರಿ 
ನಾಮೋಚ್ಚೈರ್ಗೋತ್ರಂಗಳೆಂಬ ಪದಿನಂಜಿುಂ ಪ್ರಕೃತಿಗಳುಮೊರ್ಮೆಯೆ |6| ಭಾವಯುಕ್ತವಾದುವುಗಳು : ೧. ಶೂನ್ಯ ... ೧೯, ತ್ರಸ್ತ, ೨೦. ಮದಿರ 
ನಿರ್ಮೂಲವಾಗೆ (ಪಂರಾಮಾ. ೦೬-೮೦ ವ). "ನಾಮಕರ್ಮ' ಪರಾ. (ಆಥಾನ್ಮ. ೪8). ೫. [ಜೈನ] ಒಂದಂ ನರಕದ ಹೆಸರಂ; ತ್ರಸ್ತ 
[ ತ್ರಸ 4 ನಾಮ) ವಕ್ರಾಂತ ತ್ರಸಿತ , , . ತತ್ಸಂಬಂಧಿ ಶ್ರೇಢೀಬಂಧ ಪ್ರಕೀರ್ಣಕ 
ತ್ರಸನಾಳ (ನಾ). [ಜೈನ] ತ್ರಸಜೀವಿಗಳು ಇರುವ ಪ್ರದೇಶ: ಅಧೋ ವಿಕಲ್ಪದಿಂ ತ್ರಿಂಶಲ್ಲಕ್ಷ ಬಿಲಂಗಳಪ್ಪುವು (ತತ್ತ್ಮಪ್ರ. ೦೨೦). [ಸಂ.7 
ಲೋಕಂ ಮಧ್ಯಮಲೋಕಮೂರ್ಥ್ವಲೋಕಂ ಕ್ರಮದಿಂ ತ್ರಸನಾಳಮೇಕ | | ತ್ರಸ್ತರಿ (ನಾ). ಪರಿಹಾಸ; ಮೂದಲಿಕೆ. "ತ್ರಸ್ತರಿಯಾಡು' ಪರಾ. 
ರಜ್ಜುಪ್ರಮಿತಂ (ಅಜಿಪು. ೬-೫೬) ; ಸಮಚತುರಸ್ರಂ ತ್ರಸನಾಳಮೇಕರಜ್ಜು 26 [ ದೇ.೫ ತೆಲು. ತ್ರಸ್ಮರಿ] 
ಪ್ರಮಾಣನಿಯತಂ ಮೂಲಾಗ್ರಮನೆಯ್ದಿ , . . ಮಧ್ಯದೊಳಿರ್ಕುಂ ತ್ರಸ್ತರಿಯಾಡು (ಕ್ರಿ). ಪರಿಹಾಸ ಮಾಡು: ಮೂದಲಿಸು: ಸುರಭೂರುಹ 
(ಮಲ್ಲಪು. ೧-೩೮); ಚೆತುರೆಸ್ರಂ ತ್ರಸನಾಳಮೊಂದೆ ನಿಜರಜ್ಜುಪ್ರಾಪ್ತಿಯಿಂದಾ ಮುಮನಗ್ಗದ ಸುರಭಿಯುಮಂ ಚಾಗಗುಣದೊಳೆಮ್ಮರಸಂ ತ್ರಸ್ತರಿ 
ಶ್ರಿಲೋಕತಳಾಗ್ರಂಬರಮೆತ್ತಿನಿಂದ ಮಣಿಗಂಬಂಬೊಲ್‌ ಬೆಡಂಗಾದುದು ಯಾಡುವಂ (ಧರ್ಮಾಮ್ಮ. ೪-3೧೭). [ ತ್ರಸ್ತರಿ * ಆಡ್ಕು) 


(ಧರ್ಮನಾ. ೨-೫); ಒಂದು ರೆಜ್ಜುವಿನ ವಿಸ್ತಾರದಿ ತ್ರಸನಾಳ ಸಂದಿಹುದು | | ತ್ರಸ್ತಾಭಿಭೂತ (ನಾ). ಭಯಗೊಂಡವನಂ; ಹೆಪರಿದವನಂ: ಕಳ್ಳರೆಂದು 
ಉರ್ಧ್ವಾಧೋಸ್ಥಿ ತಿಗೆ (ಅನೆಂಡ. ೧-೫೪;. [ತ್ರಸ * ನಾಳ (ಜ ನಾಲ) ] |2 ಪುಯ್ಕಲಿಟ್ಟಾಗಳನಿಬರುಂ ತ್ರಸ್ತಾಭಿಭೂತ[ಪಾ830. ತ್ರಸ್ತಾಭೀತ]ರಾಗಿ 


ತ್ರಸನಾಳಿ (ನಾ). ಐ ತ್ರಸನಾಳ ; ಇಂಥ ಲೋಕದ ಮಧ್ಯದಲ್ಲಿ ಬುಡದಿಂದ ಪಟ್ಟನೆ ಪಾಟಣ್‌ಯೋಡಿ (ವಡ್ಮಾರಾ. ೦೮-೨೩). [ತ್ರಸ್ತ ೬ ಅಭಿಭೂತ) 
ತುದಿಯವರೆಗೆ, ಮರದಲ್ಲಿ ತಿರುಳು ಇರುವಂತೆ ಒಂದು ರಜ್ಜುವಿನಷ್ಟು ತ್ರಸ್ತಾಲಸ (ನಾ). [ನಾಟ್ಯ] ಕುಳಿತುಕೊಳ್ಳುವ ಒಂಭತ್ತು ಸ್ಮಾನಕಗಳ 
ಅಗಲವಾಗಿಯೂ ಚೌಕವಾಗಿಯೂ ತ್ರಸನಾಳಿ ಇರುತ್ತದೆ (ಜೈನಪ. ೪೪೭). ಲ್ಲೊಂದಂ ; P ಗ್ಲಾನಿ, ಮದ, ವ್ಯಾಧಿ ಮೊದಲಾದುವನ್ನು 

[ ತ್ರಸ * ನಾಳಿ (ಎ ನಾಲಿ) ] ಅಭಿನಯಿಸಂವ ಭಂಗಿ : ಸ್ವಸ್ಥ ಮಂದಾಲಸ ಕ್ರಾಂತ ವಿಷ್ಕಂಭಿತ ಉತ್ಕಟ 

ತ್ರಸರ (ನಾ). ೧. ದಾರವನ್ನು ಸುತ್ತುವ ಅಟ್ಟೆ ; ನೇಯಿಗೆಯ ಲಾಳಿ: |1| ತ್ರಸ್ತಾಲಸ ಜಾನುಗತ ಮುಕ್ತಜಾನು ವಿಮುಕ್ತ ಈ ಒಂಬತ್ತು ಕುಳ್ಳಿರ್ದ 
“ತ್ರಸರಃ, ಸೂತ್ರವೇಷ್ಟನಂ - ೨ ನೇಯಿಗೆಯವರು ನೂಲು ಸುತ್ತುವ ಸ್ಥಾನಕಂಗಳ್‌ (ಲಸ್ಕರಂ. ೭-೦೨ ವ); ತ್ರಸ್ತಾಲಸ: ಕೈಗಳನ್ನು ಜೋತು 
ಅರಟಿ” (ಸಿದ್ಧಾಂತಿ: ೩೬೦). ೨. “ಜೇಡರು ಒಂದು ವಿಧವಾಗಿ ಸುತ್ತಿದ ಬಿಟ್ಟು ಆಲಸ್ಯದಿಂದ ಕೂಡಿ, ಕಣ್ಣುಗಳನ್ನು ಕಡೆದ ನೊರೆಯಂತೆ ಸುತ್ತಿಸು 
ನೂಲು” (ಗಂಗಾಮ. ೧೫೯). [0.7 ವುದು. ಹಾನಿ, ಗ್ಲಾನಿ, ಮದ, ವ್ಯಾಧಿ, ಮೂರ್ಛೆ, ಭಯ ಇವುಗಳನ್ನು 
ತ್ರಸರೇಣು (ನಾ). (ಕಿಟಕಿ ಅಥವಾ ಹೆಂಚಿನ ಸಂದಿಯಲ್ಲಿ ಬೀಳಂವ) ತೋರಿಸುವಾಗ ಇದನ್ನು ವಿನಿಯೋಗಿಸಬೇಕು (ಸ್ಕರ. ೩೩೨ 


ಸೂರ್ಯನ ಕಿರಣದ ಮಧ್ಯದಲ್ಲಿ ಕಾಣುವ ಧೂಳಿನ ಕಣ; ೯ಒಂದಂು | 86| ಗದ್ಯಾನುವಾದ). [ ತ್ರಸ್ತ * ಅಲಸ] 

ಅಳತೆಯ ಪ್ರಮಾಣ ; ಮೂರು ಅಥವಾ ಆರು ಅಥವಾ ಎಂಟು ಪರ | |ತ್ರಸ್ತಾಲಸಕ (ನಾ). ಇ ತ್ರೆಸ್ತಾಲಸ: ಎರಡುಂ ಕೈಗಳ್‌ ಪಸರದಿನಿರೆ ತನು 
ಮಾಣುಗಳಿಂದ ಕೂಡಿದ ಧೂಳಿನ ಕಣ: ಎಂಟು ಪರಮಾಣುಗಳು ಕೂಡ ಜಡನಾಗಿ ಕಣ್ಗಳಿರಡುಂ ಮಧಿಸಿದ ನೊರೆಯಾಗಿ ತಿರುಗಲದು ತಾಂ ತರುಣೀ 
ಲೊಂದು ತ್ರಸರೇಣುವೆನಿಸುವದು (ವಿವೇಕ. ೩೦೦) ; ಎರಡು ಪರಮಾಣು ತ್ರಸ್ತಾಲಸಕದ ತಾಣಮೆನಿಕ್ಕುಂ (೮3ಸ್ಮರಂ. ೭-೩೭೩), [ಸಂ.) 
ಗಳೆಂದರೆ ಒಂದು ಅಣು, ಮೂರು ಅಣುಗಳೆಂದರೆ ಒಂದು ತ್ರಸರೇಣು ತ್ರಸ್ತೆ (ನಾ). ಕಳವಳಗೊಂಡವಳು. ([ಸಂ.ತ್ರಸತ್ತಿ) 

(ಛಾಮೃತ- ೮೯) ; ಎಂಟು ತ್ರುಟರೇಣುಗಳಿಂದ ಒಂದು ತ್ರಸರೇಣು | (0, ತ್ರಸ್ನು (ನಾ). ಹೆದರಂವ ಸ್ವಭಾವದವನು  ಅಂಜಂಬುರುಕ ; ಭೀರು: 


(ಜನಪ. ೩0೭), [ತ್ರಸ+ ರೇಣು? *ತ್ರಸ್ನ್ನಃ, ಭೀರು, ಭೀರುಕಃ, ಭೀಲುಕಃ-೪ ಹೆದರುವವನ ಪೆಸರು, 
ತ್ರಸಿತ (ನಾ). [ಜೈನ] ಒಂದಂ ನರಕದ ಹೆಸರು: ವಕ್ರಾಂತ ತ್ರಸಿತ ಭಯಪಡುವ ಪಿರಿಕಿ” (ಸಿದ್ಧಾಂತಿ. ೩೨೪). [ ಸಂ.] 

ಅವಕ್ರಾಂತ . . . ತತ್ಸಂಬಂಧಿ ಶ್ರೇಢೀಬಂಧ ಪ್ರಕೀರ್ಣಕ ವಿಕಲ್ಪದಿಂ ತ್ರಾಟಕ (ನಾ). (ಕಣ್ಣು ಗಳಲ್ಲಿ ನೀರು ಬರಂವವರೆಗೂ) ಒಂದಂ ವಸ್ತು 

ತ್ರಿಂಶಲ್ಲಕ್ಷ ಬಿಲಂಗಳಪ್ಪುವು (ತತ್ತ ಪ್ರ. ೧೨೦). [ <ಸಂ.ತ್ರಾಸಿತ] ವನ್ನು ದಿಟ್ಟಿಸಿ ನೋಡುವಿಕೆ : ಅತಿ ಸೂಕ್ಷ್ಮವಾದ ವಸ್ತುಗಳನು ಸ್ಥಿರ 


ತ್ರಸೆ (ನಾ). ಕಾಡು ; ಅರಣ್ಯ: ತಿಂಮಯ್ಯಸೆಟಿ ಮಾಡಿ ಧರ್ಮ ಭೇರಿ 
ಜೇಗಟೆ ಕೇಸ ಕಂಚು ಮುಟಗೆ ಮಾಡಿದು ಮುಗುವಿನ ವೊಳಗೆ ತ್ರಸೆಯಲಿ 


ದೃಷ್ಟಿಯಿಂ ಕಂಬನಿ ಬರುವ ಪರಿಯಂತರ ನೋಡೂದು ತ್ರಾಟಕವೆನಿಸೂದು 
(ಶಿವಪ್ಪ. ೬-೭). (?] 


ತ್ರಾಟಿಕಿ 


ತ್ರಾಟಿಕಿ "ತಾಟಿಕಿ' ನೋ. 

ತ್ರಾಟಿಕೆ "ತಾಟಕಿ' ನೋ. 

ತ್ರಾಟಿಸು (ಕ್ರಿ). ೧. ಹೊಡೆ; ಬಡಿ; ತಾಟಿಸಂ: ಮರ್ಮವಟಾತು 
ತ್ರಾಟಿಸುವಾಗ ಶ್ರೀವಿಶ್ವಕರ್ಮನ ಪೂಜೆಯು ಹೋಯಿತಲ್ಲೋ (ಪ್ರಸಕೀ. 
೭೭-೦). ವಿ. ಚಪ್ಪರಿಸು; ತಟ್ಟು: ಕುದುರೆಯ ನೆರೆಯ ತ್ರಾಟಿಸಲಾನಂದದಿ 
ಸೆಟ್ಟಿಯ ಪುರಕೆ (ತರ್ಕಳೌ. ೧೬-೯೦). [ -ತಾಟಿಸು) 

ತ್ರಾಡ (ನು). ಶಬ್ದ ; ಸಪ್ಪಳ ; ರವ: “ರವಂ ತ್ರಾಡಮಕ್ಕು” (ಮಂಗರಾ. 
೯೭-೧೬). | ಇಸಂ. ತಾಡ) 

ತ್ರಾಡಿಸು (ಕ್ರಿ). ಹೊಡೆ; ಬಡಿ: ತ್ರಾಡಿಸುವ ಭೇರಿಗಳ ರಭಸದೊಳೀಡಿರಿವ 
ಹರುಷದಲಿ ತೇಜೋವತಿಯನೊಳಪೊಕ್ಕ 
ಗಳನ್ನೇರಿ ನಿಜಕರೆಕಲಿತ ಕಶೆಗಳಿಂ ತ್ರಾಡಿಸ [ಪಾಕಾಂ. ತಾಡಿಸ]ಲ್‌ (ವೋರಾ. 
೧-೭-೮). [ <ತಾಡಿಸು] 

ತ್ರಾಣ (ನಾ). ೧. ಕಾಪು; ರಕ್ಷಣೆ; ಪಾಲನೆ: ಪರಿಜನಪ್ರಾಣ ತ್ರಾಣಾ 
ಕುಲಮತಿಯಪ್ಪೆನ್ನ ಬಿನ್ನಪಮಂ ದೇವರವಧಾರಿಸಿ ಪ್ರಸಾದಂಗೆಯ್ವುದು 
(ಕಾದಂಉ. ೩೬೯). ೨. ಶಕ್ತಿ; ಬಲ; ಕಸುವು; ಸಾಮರ್ಥ್ಯ: ದಪ್ಪವಾದ 
ಶರೀರವುಳ್ಳವನಾದರೂ ಒಬ್ಬನು ತ್ರಾಣವಿಲ್ಲದೇ ಇಹನು (ವೈ ದೃಸಾ. 7, ೨೦); 
ಉರುತರೆ ತ್ರಾಣದೊಳ್‌ ಜಯದೊಳ್‌ ಚಮತೃತಿಯೊಳ್‌ ... ಪಂಥದೊಳ್‌ 
ಕಾಣೆನವರಿರ್ವರ್ಗೆ ಸಮರಾದ ಕಲಿಗಳಂ ಕ್ಷೋಣಿಯೊಳ್‌ (ಜೈ ಮಿಧಾ. 
೨೨-೧೨) ; ಕಾಣಲೊಲ್ಲದೆ ತನ್ನ ತ್ರಾಣವನು ನೆಟ್‌ ನಂಬಿ ಜಾಣತನವನ್ನು 
ತೋಟ್‌ದರೆ ಗುರುಮುಖವ ಕಾಣದೆ ಹೋಹ (ಸರ್ವಜ್ಞ. ೩೬) ; ತ್ರಾಣ 
ಗಳನು ತೋರಿಸಿ ಪಾರಿಸುವ ಭೂರಿ ದಾರುಣವೀರ ಧೀರ ಶೌರ್ಯೋದಾರ್ಯ 

ಕಾಮಾಂಧಕಾರೆಗೃಹೆದಿ ಸೇರಿಸಿದ ಮಾರನೆಷ್ಟೊಂದು ವೀರೆನರರೆ 

(ಸೌಗಂಧ. ೬೪-೦); ಅತ್ರಿಯಷಿಗಳಿಗೆ ಒಂದು ದಿನ ದೇಶದಲ್ಲಿ ಅಲಸಿಕೆ 
ಯಾಯಿತು. ನಡೆಯುವುದಕ್ಕೆ : ತ್ರಾಣವಿಲ್ಲದೇ ಹೋಯಿತು (ನೀತಿಚಿಂ. 
1X, ೧೬) ; ತ್ರಾಣವಿದ್ದವನ ಸಂಗಡ ಹೋಗಿ ತಾಟಿಸಿಕೊಂಡ (ಗಾದೆ). ೩. 
ರಕ್ಷಾಕವಚ . “ತನುತ್ರಾಣ', "ಶಿರಸ್ಕಾಣ' ಪರಾ. ೪. ರಕ್ಷಕ ; 
ಪಾಲಕ. ೫. ಸರಕಿನ ಭಾರ ಹೊರುವ (ಹಡಗಿನ) ಶಕ್ತಿ : “ತ್ರಾಣವೆನೆ 
ಸರಿ” (ಮಂಗರಾ. ೧೨೧-೫). [ಸಂ.] 

ತ್ರಾಣಂಗೆಡು (ಕ್ರಿ). ಬಲವನ್ನು ಕಳೆದಂಕೊಳ್ಳ ; ಶಕ್ತಿಗುಂದಂ : ಸುಖ 
ಬಂದಡೆ ಸಪ್ರಾಣಿಸುವೆ ದುಃಖ ಬಂದಡೆ ತ್ರಾಣಂಗೆಡುವೆಂ (ಶಂಕಕಂ. ೨೫). 

[ತ್ರಾಣ * ಕೆಡ್ಡು,] 

ತ್ರಾಣಗುಂದಿಸು (ಕ್ರಿ). ಶಕ್ತಿಗುಂದುವಂತೆ ಮಾಡು; ಶಕ್ತಿಗುಂದಿಸು : 
`ಜವಗೆಡಿಸುತ್ರಾಣಗುಂದಿಸು (ಗಂಗಾಮ. ೧೩೮). [ತ್ರಾಣ + ಕುಂದಿಸು] 

ತ್ರಾಣಗುಂದು (ಕ್ರಿ). - ತ್ತಾ ್ರ್ರಣಂಗೆಡು : (8). [ ತಾಣ * ಕುಂದು) 

ತ್ರಾಣಗೊಳ್ಳು (ಕ್ರಿ). ಬಲಿಷ್ಠವಾಗು ; ಶಕ್ತಿಯಂನ್ನು ಹೊಂದು: (ಕಿ). 

[ ತ್ರಾಣ + ಕೊಳ್ಳು (-ಆಕೊಳ್ಳ್‌) ) 

ತ್ರಾಣಪುಪ್ಪಿ (ನಾ). ಬಲವನ್ನು ಕೊಡುವ ಸತ್ತ: ಹಸುವಿನ ಹಾಲಿನಲ್ಲಿರುವ 

ತ್ರಾಣಪುಷ್ಟಿ ಎಮ್ಮೆಯ ಹಾಲಿನಲ್ಲಿ ಇಲ್ಲ (ಹೇಮಾತೀ. ೬೭). 
[ತ್ರಾಣ + ಪುಷ್ಟಿ ] 

ತ್ರಾಣಿ (ನಾ). ೧. ಶಕ್ತಿಯನ್ನೂ ಉಳ್ಳವನು ; ಬಲಶಾಲಿ: “ಬಲಿಷ್ಮಃ, 
ಬಲೂಲಃತ್ರಾಣಿ” (ಕಾಶಕ್ಕ. ೪೭) ; ಕೇಣವನು ಕಳೆಯುವುದು ತ್ರಾಣಿ 
ಯೆಂದೆನಿಸುವದು ಕ್ಷೋಣಿಮಾರ್ಬಲವ ಗೆಲ್ಲುವುದು ಪುಣ್ಯ ದತ್ರಾಣ ಕಾಣಯ್ಯ 
(ಸರ್ವಜ್ಮ, ೭೦೪); ಕೂಸಿಗಿಂತ ತ್ರಾಣಿಯಲ್ಲ ಪಾಪ ! ರಾಯರು (ಮಾಂದಳಿ- 
೩೧-೧೧) ; ತೊಟ್ಟಿಲಲ್ಲಿ ಆಡುವ ಕೂಸು . . . ನಡೆದಾಡುವಷ್ಟು ತ್ರಾಣಿ 
ಯ :ದಾಗ (ಹೊಸಕಿ. ೬೬). ೨. ರಕ್ಷಣೆಯನ್ನು ನೀಡುವಂತಹಂದು : 
ತ್ರಾಣಿಗಳತ್ಯಧಿಕ ವರಶ್ರೇಣಿಗಳ್‌ (ಗಿರಿಕ, ೧೦-೩೫೬). [ ಸಂ. ತ್ರಾಣಿನ್‌) 


(ಅಂಬಿಳಾ. ೮-೧೫) ; ಘೋಟಕ |: 


೩೭೨೭ 


46 


ತ್ರಾಸಗೊಳ್ಳು 


ತ್ರಾತ, (ನಾ). ರಕ್ಷಿಸುವವನಂ ; ರೆಕ್ಷಕ : ಹುಟ್ಟುಗುರುಡಿಯನು ಹುಟ್ಟಿಸಿ 
ದಾತನಿಗೆ ವಿಶ್ವದ ತ್ರತನಿಗೆ ನನ್ನ ನಮಸ್ಕಾರ (ಚಿಂತನ. ೭೫-೨೭). 
[ ಸಂ. ತ್ರಾತೃ] 
ತ್ರಾತ್ಮ (ನಾ). ಕಾಪಾಡಲ್ಪಟ್ಟುದು; ರಕ್ಷಿಸಲ್ಪಟ್ಟುದು: “ತ್ರಾಣಂ ತ್ರಾತಂ 
(ಸಮಂತು) ರೆಕ್ಷಿತಮವಿತಂ" (ವಸ್ತುಕೋ. ೧೦೫-೪೩); ೨. ರಕ್ಷಣೆ; 
ಪಾಲನೆ: “ತ್ರಾತಂ, ತ್ರಾಣಂ; ರಕ್ಷಿತಂ, ಅವಿತಂ, ಗೋಪಾಯಿತಂ, 
ಗುಪ್ತಂ-೬ ಪೊರೆಯಲ್ಪಟ್ಟದ್ದು? (ಸಿದ್ಧಾಂತಿ. ೩8೨). “ತ್ರಾತಂ, ತ್ರಾಣಂ 
. ತ್ರಾಯಂ, ಈ ೫ ಪಾಲನೆ” (೪ಶಳ್ಕ. ೧೨೯). [೫೦.1 
ತ್ರಾಪುಷ (ಗು;. ೧. ತವರದಿಂದ ಮಾಡಿದ. (ನಾ). ೨. ತಪರದಿಂದ 
ಮಾಡಿದ ಪಂತ್ರೆ. [ಸಂ.] 
ತ್ರಾಯಂತಿ (ನಾ). ಒಂದು ಬಗೆಯ ಔಷಧಿ ಸಸ್ಯ ; ನೀರಾಮೆ ಬಳ್ಳಿ 
ಮತ್ತು ಅದರ ಬೇರು: ತ್ರಾಯಂತಿ ಎ ತ್ರುಯಂತಿಯ ಚೂರ್ಣಕಮಂ 
- * ಎಂಬಿವುಗಳಿಂದಂ ... ಕೊರಳಿಂದ ಮೇಲಪ್ಪ ವಿಕೃತಿ, ಪಿತ್ತಂಗಳುಂ, 
ಮಾಣುವುವು (ವಿವೈವಿ. ೧೬೨), [ಸಂ. ತ್ರಾಯಂತೀ) 
ತ್ರಾಯಮಾಣೆ (ನಾ). ಒಂದು ಬಗೆಯ ಗಂಧದ್ರವ್ಯ : “ವಾರ್ಷಿಕಂ-ತ್ರಾಯ 
ಮಾಣೆ ಎಂಬ ಗಂಧದ್ರವ್ಯ, ದರಸಿ, ಬಿದಿರುಪ್ಪು” (ಓಷಧಿ, ೧೩೦). 
[ ಸಂ. ತ್ರಾಯಮಾಣಾ 
ತ್ರಾವಳಿ (ನಾ). [ಸಂಗೀತ] ಒಂದು ರಾಗದ ಹೆಸೆರಂ : ಕೌಶಿಕಿ ವೇಳಾವಳಿ 
ತ್ರಾವಳಿ . ಶಯಸೋದರಿಯೆಂಬ ಮೂವತ್ತುನಾಲ್ಕು 
ರಾಗಂಗಳೇ ಭಾಷಾಂಗದಿಂದ ಪುಟ್ಟಿದವು (ವಿವೇಕ. ೨೩೩). 1?) 
ತ್ರಾಸ (ನಾ). ೧. ಭಯಂ; ಹೆದರಿಕೆ: “ಶಂಕೆ ಭಯಂ . . . ತ್ರಾಸಂ 
ದರಂ ವಿಭೀಶಿ ಸವನನಾರ್ಥಂ” (ವಸ್ಮುಕೋ. ೧೧೧-೫); “ಆತಂಕ, ಭಯಂ 
. ತ್ರಾಸಃ, ಸಾಧ್ವಸಂ - ಈ ೬ ಭಯಂ” (ಹಲಾಯನ. ೧೨೦-೪೦) ; 
ಉದಯಿಸೆ ನೃಪಖಳ್ಗಂ ಮಹಾತೀಕ್ಷ್ಯಧಾರಾಪರಿಪಾತತ್ರಾಸದಿಂದೋಡಿದರತಿ 
ಜವದಿಂ ರಾಜಹೆಂಸರ್‌ (ದಾಧಫು, 3-೧೩). ೨. ಉಪದ್ರವ; ತೊಂದರೆ: 
ರಾಗಾದಿಗಳ್‌ ಜನ್ಮಮೃತ್ಯು ತ್ರಾಸಂಗಳನೀವುವು (ಪಂರಾಮಾ. ೧-೪); 
ನನ್ನಿಂದ ನಿನಗೆ ತ್ರಾಸ ಮಾತ್ರ ಆಯಿತು (ಪ್ರೀಮತ. ೧೪); ನನ್ನ ಮನಸ್ಸಿಗೆ 
ಎಷ್ಟು ತ್ರಾಸವಾಯಿತೆ೨ಬದನ್ನು ಅದೇ ಕಾಲಕ್ಕೆ ಪತ್ರದ್ವಾರದಿಂದ ಶಿಳಿಸಿದ್ದೇನೆ 
(ದಾಸಹು. ೧೦೦). ೩. ರತ್ನದಲ್ಲಿಯ ಹುಳುಕು,-ದೋಷ: “ರೆತ್ನಂಗಳ 
ದೋಷದಲ್ಲಿಯುಂ ತ್ರಾಸಮೆಂಬುದು” (ಹಲಾಯು. ೧೩೪-೨೨) ; “ಅಖಿಳ 
ರತ್ನದ ಕಾಂತಿ ಕೆಟ್ಟಿರಲು ತ್ರಾಸಮೆನಿಸಿಕ್ಕು” (ಮಂಗರಾ. ೧೪೦-೧೦) ; 
ವರ್ಣಾಲ್ಪತೆ ರೇಖೆ ತ್ರಾಸಂ ಕಾಕಪದಂ ಬಿಂದುವೆಂಬಿವೈದು ದೋಷಂಗಳ 
ನುಳಿದ ಬಜ್ಜರೆಮಂ ತೊಡವುಗಳೊಳ್‌ ಕೇವಣಿಸಿ (ಹಾಲಾಸ್ಕ, ೨-೧-೫೫ ವ), 
೪. ಹೆದರಿಸಂವುದು : ಭಯಪಡಿಸುವುದು. ೫. ಚಲಿಸಂವುದು ; 
ಚಲನೆ, ೬. [ಕಾವ್ಯಮಾ] ಸಂಚಾರೀಭಾವಗಳಲ್ಲಿ ಒಂದು; 
ತ್ರಸನ ; ಹೆದರುವುದು ; ಬೆದರುವಿಕೆ: ತ್ರಾಸ ಎಂದರೆ ಬೆದರುವುದು 
(ಭಾರಮಾ. ೩೪೭), [ಸಂ.] 
ತ್ರಾಸಂಗೊಳ್‌, ತ್ರಾಸಗೊಳ್ಳು (ಕ್ರಿ). ೧. ಹೆದರಿಕೊಳ್ಳು; ಭಯಂಪಡು: 
ವಸುಧಾತಳಪಶಿಗಿತ್ತಂ ತ್ರಾಸಂಗೊಳುತುಂ ಸರ್ವಸ್ವಮುಂ ಪ್ರಭಾಸಾ 
ಮರನುಂ (ಆದಿಪು. ೧೩-೪). ತ್ರಾಸಗೊಳ್ಳು ; ೨. ತೊಂದರೆಗೆ ಒಳಗಾಗು: 
ಜನರು ತ್ರಾಸಗೊಂಡಿದ್ದಾರೆ (ಯಾರಾಜಿ. ೪೫೫). [ತ್ರಾಸ * ಕೊಳ್‌] 
ತ್ರಾಸಕೊಡು (ಕ್ರಿ). ತೊಂದರೆ ಕೊಡು; ಉಪದ್ರವ ಕೊಡು; ಪೀಡಿಸು: 
ಮಕ್ಕಳೇ ಜಗಳಮಾಡಬಾರೆದು; ಈ ಅಮ್ಮನಿಗೂ ಅಣ್ಣನಿಗೂ ತ್ರಾಸಕೊಡ 
ಬಾರದು (ಔದಾಉ. ೩೦೦) ; ಅವರು ಯಾವ ವಿಧದಲ್ಲೂ ತಮ್ಮ ಮಗನಿಗೆ 
ತ್ರಾಸಕೊಡುತ್ತಿರೆಲಿಲ್ಲ (ಅವತಂ. ೩. [ ತ್ರಾಸ * ಕೊಡ್ಕು) 
ತ್ರಾಸಗೊಳ್ಳು "ತ್ರಾಸಂಗೊಳ್‌' ನೋ. 


ತ್ರಾಸದಾಯಕ 


ತ್ರಾಸದಾಯಕ (ಗು). ಕಷ್ಟಕರ; ಉಪದ್ರವಕಾರಿ; ತೊಂದರೆಯನ್ನ್ನಂಟು 
ಮಾಡುವ: ಹೊಸ ಶಿಕ್ಷಣಾಧಿಕಾರಿಯ ಆಡಳಿತವು ಆನಂದ - ಗೋವಿಂದ 
ರಾಯರಿಗೆ ತ್ರಾಸದಾಯಕವಾಯಿತು (ಸೂಲಮಿ. ೨೨೮); ನೀರು ಹೊರುವ 
ಕೆಲಸ ತ್ರಾಸದಾಯಕವಿದ್ದ ಪ್ರಾಂತಕ್ಕೆ ಪೀಪಾಯಿ ಸವಾರಿ ಬಿಡುತ್ತಿದ್ದನು 
(ಕಂಲಹು. ೨೩) ; ಉಪದ್ರವಕಾರಕ, ತ್ರಾಸದಾಯಕ ಭೂತ, ರೋಗ 
ಮುಂತಾದುದರಿಂದ ತೊಂದರೆಯಾಗದಿರಲೆಂದು ಕೊಡುವ ಬಲಿ 
(ಕರ್ಣಟ. [ ತ್ರಾಸ * ದಾಯಕ] 
ತ್ರಾಸಪಟ (ನಾ). (?): ಪರಮೇಶ್ವರರಲ್ಲಿ ಭಕ್ತಿವುಳ್ಳವನಾದ್ದರಿಂದ ಪೂರ್ಣ 
ಚಂದ್ರನಿಗೆ ಸಮಾನವಾದ ಕಾಂತಿವುಳ್ಳಂಥಾದಾಗಿ ತ್ರಾಸಪಟಗಳು ಇಲ್ಲದೆ 
ಇರುವಂಥಾವರಾಗಿ ಉತ್ತಮವಾದ ಸ್ವಟಿಕಲಿಂಗವನ್ನು ಸಂಪಾದಿಸಿ (ಶಿವರ. 
೧೦೫-೧ಬ. [?) 
ತ್ರಾಸಿಸು (ಕ್ರಿ). (ಹೆದರಿಸಿ) ನಾಶಪಡಿಸು,_ ಇಲ್ಲದಂತೆ ಮಾಡು: 
ಅಘಮಂ ತ್ರಾಸಿಸಲೆಂದಮಳ ದೀಕ್ಷೆಯಂ ಕೆಯ್ಗೊಂಡಳ್‌ (ಕಾಂತಿಪು. ೪-೮೪). 
[ತಾಸ - ಇಸ್ಯು) 
ತ್ರಾಸ್ಸು (ನಾ). ತೊಂದರೆ ; ಆಯಾಸ ; ಕಷ್ಟ: ನನ್ನಿಂದ ನಿಮಗೆ ಸುಮ್ಮನೆ 
ತ್ರಾಸು (ಹೊಸಕ್ತಿ. ೩೫) ; ಮದುವೆ ಆದರೆ ಮಾಡಿಕೊಂಡವಳಿಗೂ ತ್ರಾಸು 
ನನಗೂ ತ್ರಾಸು (ರಕ್ತಭ್ಮ. ೬೯); ಬಾಳ ತ್ರಾಸಾಗೈತಿ ಜೀವಕ್ಕೆ (ಮಣ್ಮುಹೆ. ೮); 
ನೀ ಒಪ್ಪೋದ ತ್ರಾಸು ಅಂತ ತಿಳಿದಿದ್ದೆ (ಅಪನಾ. ೨೯). 
[ ಆಸಂ. ತ್ರಾಸ] 
ತ್ರಾಸ್ಕು, ತರಾಜು, ತರಾಸಂ (ನಾ). ವಸ್ತುಗಳನ್ನು ತೂಕಮಾಡುವ 
ಸಾಧನ ; ತಕ್ಕಡಿ : “ಪಾತ್ರದಂ ತ್ರಾಸು ಸಮದಂಡಿ ತೂಗುವ ಕೋಲು” 
(ಮೇಗರಾ. ೧೦೫-೧೪) ; ತೂಗೆ ಸಂದಾ ಮೇರು ಕ್ಷೋಣೀಂದ್ರಮಂ ತ್ರಾಸಿ 
ನೊಳ್‌ (ಎಕ. ೪11, ಶಿವಮೊ. ೬೪-೮೭; 1112); ತ್ರಾಸಿನ ಕೊಡನೊಂದು 
ಬಿರ್ದೊಡೊಂದುಟಿಕಿದಪುದೇ (ಧರ್ಮಾಮೃ. 8-೧೦೭) ; ಹೊನ್ನ ತೂಗಿದ 
ತ್ರಾಸು ಕಟ್ಟಳೆ ಹೊನ್ನಿಂಗೆ ಸರಿಯಪ್ಪದೆ (ಅವಣೆಂ. ೧೦೮-೪೪೦) ; ಮಿಗೆ 
ಮನದೊಳಗೆ ನಸುನಗುತೆ ತಂದಿಕ್ಕಿದಂ ತ್ರಾಸಿನೊಳಗೆ ಕೌಪಂ (ಅನೀರ. ದೇ. 
೯೬-೧೨) ; ಸೊಗಸು ಮಿಗಲಾ ತ್ರಾಸು ಕಟ್ಟಳೆಯೊಗುಮಿಗೆಯ ಮಾಷಗಳ 
ಪದ್ಮತಿಯಗಲದಲಿ ಹರಹಿದನು (ಸಂಭವ. &೨-೩೩) ; ತ್ರಾಸಿಂದೆ ತೂಗಿದ 
ಮಣಿಯೆನೆ ಮಜ್ಜೀವಿತೇಶ ವಿಸ್ತರಿಸು ಮೇಲ್ಸತೆಯ (ಮೋಹತ. ೨೫-೧) ; 
ಕೂಗಿ ಹೇಳಿದರೆ ತೂಗುವ ತ್ರಾಸು ಕೇಳುತ್ತದೋ ? (ಗಾಡಿ). ತರಾಜು : 
ಎಲಾಯತಿ ಕಬ್ಬಿಣ ಮತ್ತು ಹಿತ್ತಾಳಿಯ ತರಾಜು ಮತ್ತು ಘಡಿಯಾಳಗಳು 
(ಮಂಂಬವ್ಯಾ. ೧೯೨). ತರಾಸು: ನೀವು ನಿಮ್ಮ ಕೈಯೊಳಗೆ ಒಂದು ತರಾಸು 
ತಕ್ಕೊಂಡು ಎತ್ತಿ ಹಿಡಿಯಿರಿ (ಮುಂಬಯಿ. ೩-೫೪). 
ತ್ರಾಸಿನ ಕಟ್ಟಳೆ ಎ ತೂಕ; ಪ್ರಮಾಣ: ಅರಿದರಿದು. ಸಮಗಾಣಿಸ 
ಬಾರದು ತ್ರಾಸಿನ ಕಟ್ಟಳೆಯಂತಿನಿತು ವೆಗ್ಗಳವಾದರೆ ಈಶ್ವರನೊಡೆಯಿಕ್ಕದೆ 
ಮುಣುವನೆ (ಬಸವ. ೮೦೪). 
( «ಪಾರ. ಹಿಂ. ತರಾಜೂ: ಮರಾ. ತರಾಸ್‌. ತರಾಜೂ] 
ತ್ರಾಸ್ಕು (ನಾ). ಒಂದು ಬಗೆಯ ಚರ್ಮವಾದ್ಯ : ಲಿಂಗವ ಸೋಂಕಿದ 
ಮನಕ್ಕೆ ಲಿಂಗಾಭಿಮಾನವಾವುದೆಂದಡೆ ಶೇಷನ ಅವಸಾನದಂತಿರಬೇಕು 
ತ್ರಾಸಿನ ವಾಸದ ಭಾಷಾಂಗದಂತಿರಬೇಕು (ಮೋಳಿಮಾ. ೧೮೮-೭೦೫) ; 
ಭದ್ರಮೆಂಬ ಕರಾಡಿ ಶಾಸಕವೆಂಬ ನಗಾರಿ ಭೀಷಣವೆಂಬ ತ್ರಾಸಾ ಸು] 
. ಘಂಟಿಕೆಯೆಂಬ ಘಂಟಿ ಇತ್ತೆಅದ ದಶವಾದ್ಕಂಗಳಂ ಬಾಖಿಸಲುಳ್ಳೆ 
ವಿಚಕ್ಷಣರಿಂ ವಿನುತರಾಗಿ (ವಿವೇಕ. ೨೩೬) ; ವಾದ್ಯದ ಚೀರಲುಧ್ವನಿ, 
ತ್ರಾಸುಮಾರಿನ ಬಡಿತಗಳಿಗೆ ನಾಗನ ಪಾತ್ರಿಗಳು ಮಾತನಾಡುವ ಸೂಚನೆ 
ಕಾಣಿಸಿದಾಗ, ವಾದ್ಯದವರಿಗೆ ಕೈಸನ್ನೆ ಮಾಡಿದರು (ಸ್ಪಪ್ಪಹೊ. ೬೩). 


«ತಾಸೆ' ಪರಾ. [?1 


೬೫). 


೩೭೨೮ 


ತ್ರಿಕರಣ 


ತ್ರಾಸುಗಟ್ಟಳೆ (ನಾ). (ತಕ್ಕಡಿಯಿಂದ ತೂಗುವ) ತೂಕ ; ಪ್ರಮಾಣ: 
ತ್ರಾಸುಗಟ್ಟೆಳೆವೊರೆಗಲ್ಲು ಮಚ್ಚರೆಗಡ್ಡಿ. . . ಲೇಸಾಗಿ ಮಯಣದಿಂದೊಗೆ 
ಯನೆತ್ತುವ ಬಹುಕೌಶಲವಿದರಿರುತಿಹರು (ಅಂಜಜ. ೩-೮೧). 
[ ತ್ರಾಸ್ಕು + ಕಟ್ಟಳೆ] 

5| ತ್ರಾಹಿ (ಅ). "ಕಾಪಾಡು' ಎನ್ನವ ಅರ್ಥದ ಶಬ್ದ: ತ್ರಾಹಿ ಸುರೆವರವಂದ್ಕ 
ಚರಣ ತ್ರಾಹಿ ಸುಜನಜನಾಘಹರಣ (ನಿಧಾಗ. ೩-೧೦-೧೩). ಓ ಸಂಸ್ಕೃತದಲ್ಲಿ 
ಇದು ಒಂದಂ ಪೂರ್ಣ ಕ್ರಿಯಾಪದ. ([ಸ0.) 

ತ್ರಿ (ನಾ). ಒಂದು ಸಂಖ್ಯೆ; ಮೂರು: ದ್ವಿತ್ರಿಪದರಚಿತವೃತ್ತಿ 
ವಿಚಿತ್ರೌಪಮ್ಯಾದ್ಕಲಂಕ್ರಿಯಾಸಮುಪೇತಂ . , . ಪಾಂಚಾಲರೀತಿಯೆನೆ 
ಪೆಸರ್ವಡೆಗುಂ (ಕಾವ್ಯಾವ. ೭೮೪); ಏಕ ದ್ವಿತ್ರಿ ಚತುಃಪಂಚಾಂಕಲಿಶಾರ್ಥಂ 
ಗಳಾಗಿ ಅಟನೆ 7 ಳವು (ಕಮದ. ೨೩). [ಸಂ.] 

ತ್ರಿಕ (ನಾ). ೧. ಮೂರು. ೨. ಮೂರರ ಸಮಂದಾಯ,-ಗುಂಪು. 
೧, ೨: ಕೆಲವು ದ್ವಿಕ (ಜೋಡಿ) ಗಳಾಗಿಯೂ ತ್ರಿಕ (ಮೂರು ಮೂರು) 
ಗಳಾಗಿಯೂ ಅಥವಾ ಅನೇಕಗಳಾಗಿಯೂ ಇವೆ (ಚ್ಯೋತಿರ್ವಿ. ೨೦). 
೩. ಮೂರರಷ್ಟು ; ಮುಮ್ಮಡಿ. ೪. ತಿಗ; ಪಿರ್ರೆ: ಬಾಲದ ಮೊದ 
ಲೊಳ್‌ ತ್ರಿಕದೊಳುದರದೊಳಂ ಶಿವನಿಯೊಳಂ ಕುದಿರೆಗೆ ಸುಟಯಾದೊಡೆ 
ಕೊಲ್ಲದೆ ವನಣ್ಣುಮೆ ರಣದೊಳಧಿಪನಂ ಮಾರ್ಗಣದೊಳ್‌ (ಅಕ್ಕಶಾ. 
೪-೩೦). ೫. ಮೂರನೆಯ ಬಾರಿ ಸಂಭವಿಸುವುದಂ,-ಪ್ರಾಪ್ತವಾಗಂ 
ವುದು,- ಘಟೆಸುವುದಂ.- ಬರಂವುದು. ೬. ಮೂರು ರಸ್ತೆಗಳು 
ಸೇರುವ ಎಡೆ,-ಸ್ಮಳ. [ ಸಂ.] 

ತ್ರಿಕಂಟಕ (ನಾ). ೧. ಪ್ರತಿಯೊಂದು ಬೀಜಕ್ಕೂ ಮೂರು ಮೂರು 
ಮುಳ್ಳುಗಳುಳ್ಳ ಒಂದು ಬಗೆಯಂ ಸಸ್ಯ ; ನೆಗ್ಗಿಲು: “ಗೋಕ್ಷುರಃ, 
ಸ್ಥಳಶೃಂಗಾಟಃ. ಶ್ವದಂಷ್ರಾ, ತ್ರಿಕಂಟಕಃ - ಈ ೪ ನೆಗ್ಗಿಲು” (ಹಲಾಯು. 
೩೩-೪೮) ; “ತ್ರಿಕಂಟಿಕಂ ಗೋಕ್ಷುಂಕಂ ದಂಷ್ಟ್ರಿಯೆನೆ ನೆಗ್ಗಿಲಕ್ಕುಂ” 
(ಮಂಗರಾ. ೩೭-೨3). ೨. ಒಂದು ಬಗೆಯ ಕಳ್ಳಿಗಿಡ; ಕೋಡುಕಳ್ಳಿ : 
“ತ್ರಿಕಂಟಕ'' (ಪಂಡಿತ. 380). ೩. ಒಂದು ಬಗೆಯ ಮಾನಂ. 

[ ಸಂ.] 


10 


ತ್ರಿಕಟಂ "ತಿಗಟಂ' ನೋ. 

ತ್ರಿಕಟು (ನಾ). ಕಾರವಾದ ಮೂರು ಔಷಧೀದ್ರವ್ಯಗಳಂ ; ಶುಂಠಿ, 
ಹಿಪ್ಪಲಿ ಮತ್ತೂ ಮೆಣಸು: “ತ್ರಿಕಟು, ತ್ಯೂಷಣಂ, ವ್ಮೋಷಂ-ಈ ೩ 
ತ್ರಿಕಟುಕ೦” (ಹಲಾಯು. ೧೦೧-೪೬೩). ([ಸಂ.) 

ತ್ರಿಕಟುಕ (ನಾ). ಐ ತ್ರಿಕಟು : “ತ್ರಿಕಟು, ತ್ರ್ಯೂಷಣಂ, ವ್ಯೋಷಂ - ಈ ೩ 
ತ್ರಿಕಟುಕಂ” (ಹಲಾಯು. ೧೦೧-೪೬೩) ; ಎವೆಯಿಕ್ಕದಿರ್ದೊಡಂ ಮೇಣ್ಟೆ 
ಮರಿಂ ತೈಲಾಂಬುಲವಣದಿಂ ತ್ರಿಕಟುಕದಿಂ ಹಿಮದಿಂ ತಂಬುಲದಿಂ 
ಮೇಣ್ಣಮನಿಸುಗುಂ ಕಣ್ಣ ನೀರ್ಗಳ್‌ (ಮದತಿ. ೧೧-೦೯) ; ತ್ರಿಕಟುಕದ 
ಕಜ್ತಾಯವಿದು ಬಾಲಕರ ಸೊಗಸೇ (ಕುವ್ಕಾಕ. ೧೨-೧೮); ಕಟುಕರೋಹಿಣಿ, 
ತ್ರಿಕಟುಕ . . . ಇವಿಷ್ಟನು.ಸಮಾಂಶವಾಗಿ ಜೇನುತುಪ್ಪದಿಂದ ಅರೆದು 
(ವೈದ್ಯಸಾ. 11, ೧೧೬); ತ್ರಿಕಟುಕ ನಿಂಬೆರಸದಲ್ಲಿ ಮರ್ದಿಸಿ ಹಣೆಗೆ ಲೇಪವಂ 
ಮಾಡೆ (ವಾತಾಚಿ. ೧೬-೨). [ಸಂ.) 

40| ತ್ರಿಕಟುಚೂರ್ಣ (ನಾ). ಶುಂಠಿ, ಹಿಪ್ಪಲಿ ಮತ್ತು ವೆಂಣಸಂಗಳ ಪುಡಿ: 
ಸಮಭಾಗ ತ್ರಿಕಟುಚೂರ್ಣವನ್ನು ಚೆನ್ನಾಗಿ ಕಲಸಿ. . . ತೆಗೆದುಕೊಳ್ಳಲು 

|. ಶ್ಲೇಷ್ಮಪ್ರಕೃತಿಯವರಿಗೆ ಪ್ರವೃತ್ತಿ ಚೆನ್ನಾಗಿ ಆಗುವುದು(ಸಕವೈ. ಪರಿ ೪೬೯). 

i [ ತ್ರಿಕಟು * ಚೂರ್ಣ, 

ತ್ರಿಕರಣ (ನಾ). ೧. ಕಾಯಂ. ವಾಕ್ಕು, ಮನಸ್ಸು ಎಂಬ ಅಂಗಗಳು ; 
ಕರಣತ್ರಯ : ಮೂಜಕಿನಿಪ ತ್ರಿಪುಟಿಯ ತ್ರಿವರ್ಗವ ತ್ರಿಕರಣಂಗಳನು 

ವಾಜ್‌ ತೋಟುವ ತುರ್ಯವೆೇ ಪರಮಾತ್ಮಪದವು (ಅಮೃತ 


80 


86 


ತ್ರಿಕರಣಕಪ್ಪ 


೭-೨೨) ; ಶಿವನು ಶಿಷ್ಯನ ತ್ರಿಕರಣಗಳನ್ನು ಪರೀಕ್ಷಿಸದೆ ಅನುಗ್ರಹಿಸನು 
(ಕಕ್ತಿವಿ. ೬೪). ೨. [ಜೈನ] ಜೀವಕ್ಕೆ ಒದಗುವ ಮೂರು ಬಗೆಯ 
ಪರಿಣಾಮ ; ಆಧಃಕರಣ, ಅಪೂರ್ವಕರಣ, ಅನಿವೃತ್ತಿಕರಣ 
ಎಂಬುವು: ತ್ರಿಕರಣ ದಿವ್ಯಾಂಜನದಿಂ ಸಕಳಪ್ರತ್ಯಕ್ಷ ಹೇತು ಸಮನಿಸೆ 
(ಮಲ್ಲಿಪು. ೧೪-೭೮) ; [ಶ್ರಿ ಕರಣ] 

ತ್ರಿಕರಣಕಪ್ಪ (ನಾ). ಕಾಯಂ, ವಾಕ್ಕು ಮತ್ತು ಮನಸ್ಸುಗಳಿಗೆ ಉಂಟಾ 
ಗುವ ಶ್ರಮ : ಅದು ನಮ್ಮ ಪೂರ್ವಜರಿಂದ ಬಂದ ಸೊತ್ತಾಗಿದ್ದರೂ, 
ಇಂದಿನವರಾದ ನಾವು ತ್ರಿಕರಣಕಪ ದಿಂದ ಗಳಿಸಿಕೆೊಳ ಬೇಕಾಗಿದೆ 
(ಸಾಹಿವಿ. ೧೪೧). [ತ್ರಿಕರಣ * ಕಷ್ಟ] 

ತ್ರಿಕರಣಪರಿಣತ [ಜೈನ](ನಾ) - ಕರಣತ್ರಯಂಗಳ ಬಗೆಗೆ ಪರಿಪೂರ್ಣವಾದ 
ತಿಳಿವನ್ನು ಹೊಂದಿರುವವನು: ತ್ರಿಕರಣಪರಿಣತನೇಟುಂ ಪ್ರಕೃತಿಗಳುವು 
ನಿಂತು ಕಿಡಿಸಿ . . - ಶುದ್ಧದರ್ಶನನಾದಂ (ಚಂದ್ರಪು. ೧೪-೬೬). 

[ ತ್ರಿಕರಣ + ಪರಿಣತ] 

ತ್ರಿಕರಣಪೂರ್ವಕ (ನಾ). ಕಾಯ, ವಾಕ್ಕು, ಮನಸ್ಸು - ಇವುಗಳ 
ಮೂಲಕವಾದುದು : ಅವರ ಆದರ್ಶವನ್ನು ಎಲ್ಲರೂ ತ್ರಿಕರಣಪೂರ್ವಕ 
ವಾಗಿ ಪರಿಪಾಲಿಸಬೇಕಂತೆ (ರಕ್ಕರೂ. 8೩) ; ಇಂದಿನ ನಮ್ಮ ಸಂಸ್ಥೆಗಳು 
ತ್ರಿಕರಣಪೂರ್ವಕವಾಗಿ ಹಂಗೆ ನಡೆಯುತ್ತಿವೆಯೆ? (ಶಿಕ್ಷರ. 3೧); 
ಸ್ವಾಮಿಯ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಮಾಡುವೆನೆಂದು ಪಣ 
ತೊಟ್ಟ (ಕಾಂತಲಾ, ೧೪೧); ಮಾನವ ಪ್ರಿಕರಣ ಪೂರ್ವಕವಾಗಿ ನಡೆಯಬೇಕು 
(ರೂಢಿ). [ಸಂ.] 

ತ್ರಿಕರಣಶುದ್ಧ (ನಾ). ೧. ಎ ತ್ರಿಕರಣಶುದ್ಧಿ: ತ್ರಿಕರಣಶುದ್ಧವಿಲ್ಲದ ಅಬದ್ಧ 
ಪಾಪಿ ಚಾಂಡಾಲ ದ್ರೋಹಿಗೆ ಅಖಂಡೇಶ್ವರನು ಎಂತೊಲಿವನೊ ಎನಗೆ 
(ಅಖಂಡೇ, ೯೭-೧೬). ೨. ತ್ರಿಕರಣಶುದ್ಧಿ ಯನ್ನು ಹೊಂದಿರುವವನು: 
ತನುಮನಧನವರ್ಷಿಸಿ ತ್ರಿಕರಣಶುದ್ಧನಾಗಿರಬೇಕು (ಪಂಚೀಕ. ೯). 

[ ತ್ರಿಕರಣ + ಶುದ್ಧ 

ತ್ರಿಕರಣಶುದ್ಧಿ (ನಾ). ಮಾತು, ಮನಸ್ಸು ಮತ್ತು ದೇಹವೆಂಬ 
ಮೂರು ಕರಣಗಳಲ್ಲಿಯೂ ಶುದ್ಧವಾಗಿರುವಿಕೆ: ತ್ರಿಕರಣಶುದ್ಧಿ 
ಯೊಳಾ ರಾಜಕುಮಾರಂ ಮಾರಮಥನನಂ ಸ್ತುತಿಯಿಸಿ (ಆದಿಪು. ೪-೨); 
ತಪಂಗೆಯ್ಯಲ್‌ ಕಾಲಮಿಲ್ಲೆಂದು ತ್ರಿಕರಣಶುದ್ಧಿಯಿಂ ಸಂನ್ಯಸನಮಂ 
ದಯಂಗೆಯ್ಕಿಮೆಂಬುದುಂ (ಸುಕುಮಾ. ೧೨-೯ ವ); ಶ್ರೀರಾಮಚಂದ್ರ 
ಮನಂ ತ್ರಿಕರಣಶುದ್ಧಿ ಯಿಂ ಸೇವಿಸಿಯುಂ ಪಡೆದ ಸೈಪಿನೇಟಕ್ಸಿಗಿನಿತೊಂದು 
ಫಲಮಾಯ್ತೇ ! (ರಾಮಾಕ್ಕ, 3೯-೧೪). [ತ್ರಿಕರಣ -- ಶುದ್ಧಿ) 

ತ್ರಿಕರ್ಮಿ (ನಾ). ಯಜನ, ಅಧ್ಯಯನ ಮತ್ತು ದಾನಸ್ವೀಕಾರಗಳೆಂಬ 
ಮೂರು ವಿಧವಾದ ಕರ್ಮಗಳನ್ನು ಆಚರಿಸಂವವನು: ತ್ರಿಕರ್ಮಿಗಳಾದ 
ಬ್ರಾಹ್ಮಣರು ತಮಗೆ ಕೊಟ್ಟ ಭೂಮಿ ಮುಂತಾದುವುಗಳನ್ನು ಅನುಭವಿಸಿ 
ಕೊಂಡು ರಾಜ್ಯಾರ್ಥವನ್ನು ಅರಸುಗಳಿಗೆ ಕೊಡಬೇಕೆಂಬುದಾಗಿಯೂ 

. . ಹೇಳಿದ ಗ್ರಂಥಕ್ಕೆ ಗ್ರ್ರಮಪದ್ಭ ತಿಯೆಂದು ಹೆಸರು (ತುಳುನಾ. ೯೯); 

ಇವುಗಳಲ್ಲಿ ೧೦೫ ಕುಲಗಳು ತ್ರಿಕರ್ಮಿಗಳು ; ತಂತುಮಾತ್ರ ಬ್ರಾಹ್ಮಣರು 
(ತುಳುನಾ. ೧೩೦), (ಸಂ. ಶ್ರಿಕರ್ಮಿನ್‌ 

ತ್ರಿಕಾಲ, ತ್ರಿಕಾಳ (ನಾ). ೧. ಪ್ರಾತಃಕಾಲ, ಮಧ್ಯಾಹ್ನ ವಂತ್ತು 
ಸಾಯಂಕಾಲಗಳೆಂಬ ಮೂರು ಕಾಲಗಳಂ: ಗಿರಿಜೇಶನಂಘ್ರಕಮಲವನು 
ತ್ರಿಕಾಲದೊಳು ಪರಮಕುಷ್ಟೆಯಲಿ ಪೂಜಿಸಲು (ನವಮೋ. ೧೮-೩). 
೨. ಭೂತ, ವರ್ತಮಾನ ಮತ್ತು ಭವಿಷ್ಯತ್‌ ಎಂಬ ಮೂರು 
ಕಾಲಗಳು : ಜಿನರ್ಗಂ ತ್ರಿಕಾಲಯೋಗಂ ಜಿನರ್ಗಂ ಸ್ವಾಧ್ಯಾಯಮಯ್ದು 
(ಅಜಿಪು. ೧೨-೩೦) ;. ಪ್ರೇಮದಿಂದರ್ಚಿಸಿ -ಪಡೆದನಭಿರಾಮವೆನಲಿಂತು 
ತ್ರಿಕಾಲಂ ಭೂವಿಂಜನವಚ್ಚ ರಿವಡುತ ಕೀರ್ತಿಸಲು (ಬಸಪು. 8೩-೩೬). 


೩೭೨೯ 


20 


45 


ತ್ರಿಕಾಲವರ್ತಿ 


೩. [ಸಂಗೀತ] ಮೂರು ಬಗೆಯ ಕಾಲಗಳುು-ಲಯಗಳುಂ : 
p ಸಂಗೀತಕೃತಿಗಳನ್ನು ಹಾಡುವಾಗ ಎತ್ತಿಕೊಳ್ಳುವ ಬೇರೆ 
ಬೇರೆಯ ಕಾಲಗಳು. ಇವುಗಳಲ್ಲಿ ಮೂರು ಬಗೆಯಂಂಟು, 
ಮೊದಲನೆಯ ಕಾಲ, ಎರಡನೆಯ ಕಾಲ ವಂತ್ತು ಮೂರನೆಯ 
ಕಾಲ : ಅವರು ಕೊಂಚವೂ ಪ್ರಯಾಸವಿಲ್ಲದೆ ಕೃತಿಗಳನ್ನು, ಪಲ್ಲವಿಗಳನ್ನು, 
ಆಲಾಪನೆಗಳನ್ನೂ ತ್ರಿಕಾಲಗಳಲ್ಲಿಯೂ ಸುಲಲಿತವಾಗಿ ಹಾಡುತ್ತಿದ್ದರು 
(ಸಂಗೀತ. 8೪), ತ್ರಿಕಾಳ ; ೧. ಈಶ್ವರ ಮುಡಿಯಾರ್ಗ್ಗೆ ಕೊಟ್ಟ... 
ಪಣ್ಣ ಮಹಾಶಬ್ದ ಮಂ ತ್ರಿ59ಳಂ ಬಂಜಿಸುವುದಕ್ಕೆ ಶ್ರಿಕಾಳಂ ದೇವತಾರ್ಚ್ಚ ನಂ 
ಗೆಯ್ತುದಕ್ಕಂ (ಮೈಅರಿ. ೧೯೪೬, ೨೮-೧೬; 1092). [ತ್ರಿ ಕಾಲ] 

ತ್ರಿಕಾಲಗ (ಗು). ಮೂರು ಕಾಲಗಳಲ್ಲೂ ವ್ಯಾಪಿಸುವ. "ತ್ರಿಕಾಲಗ 
ಯೋಗ' ಪರಾ. [ಸಂ.] 

ತ್ರಿಕಾಲಗಯೋಗ (ನಾ). ತ್ರಿಕಾಲಜ್ಞ (?) : ಶ್ರಿಕಾಲಗಯೋಗರ್‌ 
ಪರಮೇಶ್ವರರ್‌ ಪರಸುಗಿಂ ವಾತ್ಸಲ್ಯದಿಂ ಸರ್ವಸಾಧುಗಣಂ ಸಾಧು 
ಗಳಪ್ಪೆಮಾ ಪರಕೆಯಿಂದಾಮುಂ ವ್ರತವ್ರಾತದೊಳ್‌ (ಇಉಂಶಿಪು. ೧-೩). 

( ತ್ರಿಕಾಲಗ + ಯೋಗ] 

ತ್ರಿಕಾಲಗೋಚರ (ನಾ). ಯೋಗಶಕ್ತಿಯಿಂದ ಭೂತ, ಭವಿಷ್ಯತ್‌, 
ವರ್ತಮಾನ ಕಾಲಗಳಲ್ಲಿ ನಡೆಯುವುದನ್ನು ತಿಳಿಯುವಿಕೆ: ಮುಕುರ 
ದೊಳಾ  ಪ್ರತಿಬಿಂಬಂ ನಿಕಾಮಮೆಸೆವಂತೆ ತದ್ವಚೋವಿಸ್ತರದೊಳ್‌ 
ಸಕಲಜಗಂ ಸೊಗಯಿಸುಗುಂ ತ್ರಿಕಾಲಗೋಚರೆಮನಂತಪರ್ಯಾಯಯುತಂ 
(ಹಂದ್ರಪು. ೨-೮೫). [ ತ್ರಿಕಾಲ + ಗೋಚರ] 

ತ್ರಿಕಾಲಜ್ಞ (ನಾ). (ಯೋಗಬಲದಿಂದ) ಭೂತ, ಭವಿಷ್ಯತ್‌ ಮತ್ತು 
ವರ್ತಮಾನಗಳೆಂಬ ಮೂರೂ ಕಾಲಗಳ ಜ್ಞಾನವುಳ್ಳವನು: ಪಂಡಿತರು 
ತ್ರಿಕಾಲಜ್ಞರು, ಅವರಿಗೆ ತಿಳಿದೇ ಇರಬೇಕು (ಶಾಂತಲಾ. ೮೩). [ಸಂ.] 

ತ್ರಿಕಾಲಜ್ಞಾ ನ (ನಾ). ಭೂತ, ಭವಿಷ್ಯತ್‌ ಮತ್ತು. ವರ್ತಮಾನಗಳಿಂಬ 
ಕಾಲತ್ರಯದ ಅರಿವು: ತಿಕಾಲಜ್ಞಾನ ಆಯುರ್ವೇದ , , , ಎಂದು 
ಪ್ರೋದ್ಲೀತಾಗಮದ ಹೋಡಶಭೇದಂಗಳು (ವಿವೇಕ. ೭೧); ತ್ರಿಕಾಲಜ್ಞಾನ, 
ಖಗೋಳಜ್ಞಾ, ನ ಮೊದಲಾದುವುಗಳು ಅವಾಂತರೆಸಿದ್ದಿಗಳು (ಭಾರದ, ೧೬೩). 

[ಪಿಕಾಲ+ ಜ್ಞಾ ನ] 

ತಿ ್ರಿಕಾಲಜ್ಞಾನಿ (ನಾ).ಎತ್ರಿಕಾಲಜ್ಞ :..ಆಗ ತ್ರಿಕಾಲಜ್ಞಾನಿಯಾದ ಯಷಿಯು 
ಸ್ವಲ್ಪಹೊತ್ತು ಧ್ಯಾನಮಗ್ನನಾದನು (ಮಚಸ.೬). [ಸಂ. ಶ್ರಿಕಾಲಜ್ಞಾನಿನ್‌] 

ತ್ರಿಕಾಲತಾನ (ನಾ). [ಸಂಗೀತ] ಒಂದು, ಎರಡು ಮತ್ತು ವಂೂರನೆಯ 
ಕಾಲಗಳಲ್ಲಿಯೂ ನುಡಿಸುವ ತಾನ : ಅವರು ತ್ರಿಕಾಲತಾನಗಳನ್ನು 
ನುಡಿಸುತ್ತಿರುವಾಗಲಂತೊ ಮೇಲಿನಿಂದ ಮುತ್ತುಗಳ ಮಳಿಗರೆಯುತ್ತಿದೆ 
ಯೇನೋ ಎಂದೆನಿಸುತ್ತಿತ್ತು (ಸಂಗೀತ. ೬೬). [ ತ್ರಿಕಾಲ ತಾನ್ಯ] 

ತ್ರಿಕಾಲದರ್ಶಿ (ನಾ). ೧. ತ್ರಿಕಾಲಜ್ಞ : ನೀಂ ತಪೋವೃದ್ಧರುಂ ಶ್ರಿಕಾಲ 
ದರ್ಶಿಗಳುಂ ಸಕಳಭೂತಂಗಳಂ ಸವನಾಗಿ ಕಾಣ ್ಸಿ ಕರುಣಾರಸಾರ್ದ್ರ ಹೃದಯ 
ರಪ್ಪೆದಣ್‌ಂ ನಿಮ್ಮಂ ನಂಬಿ ಬಂದಪೆವು (ಪಂಡತಂ. ೮೪-೧೩). ವಿ. ಯಷಿ ; 
ಮನಿ: “ಯಷಿಃ, ತ್ರಿಕಾಲದರ್ಶೀ, ಮುನಿಃ, ವಾಚಂಯಮಃ - ಈ 
೪ ಯಖಷಿಗಳ್‌” (ಹಲಾಯು. ೬೮-೨8೮). [ ಸಂ. ತ್ರಿಕಾಲದರ್ಶಿನ್‌) 

ತ್ರಿಕಾಲವರ್ತಿ (ಗು). ೧.ಭೂತ, ಭವಿಷ್ಯತ್‌ ಮತ್ತು ವರ್ತಮಾನಗಳೆಂಬ 
ಮೂರು ಕಾಲಗಳಲ್ಲಿಯೂ ಇರಂವ,-ವರ್ತಿಸಂವ (ನಾ). ಭೂತ, 
ಭವಿಷ್ಯತ್‌ ಮತ್ತು ವರ್ತಮಾನಗಳೆಂಬ ಮೂರು ಕಾಲಗಳಲ್ಲಿಯೂ 
ವರ್ತಿಸುವ ವ್ಯಕ್ತಿ: ಐದನೆಯ ನೆಲೆಯಲ್ಲಿ ವಿರಾಜಮಾನರಾಗಿರುವ ಅತೀತ, 
ಅನಾಗತ, ವರ್ತಮಾನವೆಂಬ ಶ್ರಿಕಾಲವರ್ಶಿಗಳಾದ ತೀರ್ಥಂಕರ ಪರಮದೇವ 
ರುಗಳಿಗೆ. , . ವಂದಿಸುತ್ತೇನೆ (ಬಿಜ್ಮಪು. ೧ ಪ್ರದೀಪಿಕೆ), 

{ ಸಂ. ತ್ರಿಕಾಲವರ್ತಿನ್‌ ] 


ಕ್ರಿಕಾಲಸಂಗತಿ 


ತ್ರಿಕಾಲಸಂಗತಿ (ನಾ). [ಸಂಗೀತ] ಒಂದೇ ಪಂಕ್ತಿಯನ್ನು ಸ್ವರವ್ಯತ್ಕಾಸ 
ಗಳೊಂದಿಗೆ ಮೂರಂ ಕಾಲಗಳಲ್ಲೂ ಹಾಡುವುದು: ಈ ಕೃತಿಗಳ 
ತ್ರಿಕಾಲಸಂಗತಿಗಳ ಪ್ರತಿಯೊಂದು ಸ್ವರವೂ ಸುಸ್ಪಷ್ಟವಾಗಿ ಕೇಳುತ್ತಿದ್ದುದು 
ಅಚ್ಚರಿ (ಸಂಗೀತ. ೬೬). [ ತ್ರಿಕಾಲ + ಸಂಗತಿ] 

ತ್ರಿ ಕಾಲಾಬಾಧಿತ (ಗಂ). ಭೂತ, ಭವಿಷ್ಯತ್‌ ಮತ್ತು ವರ್ತಮಾನ 
ಗಳೆಂಬ ಮೂರು ಕಾಲಗಳಲ್ಲೂ ವಿರೋಧವಿಲ್ಲದ,-ಪ್ರತಿಭಟನೆ 
ಯಿಲ್ಲದ : ವಿದ್ಯೆಯ ಜೊತೆಗೆ ವಿನೆಯವೂ ಸೇರಬೇಕು. , , ಎಂಬ 
ಭಾವವು ತ್ರಿಕಾಲಾಬಾಧಿತವಾದ ಸತ್ಯ (ಕ್ರಿಯಾಶಿ. ೮೨). 

(ತ್ರಿಕಾಲ + ಅಬಾಧಿತ) 

ತ್ರಿಕಾಲಾವರ್ತಿ (ಗು). ೧. ಎ ತ್ರಿಕಾಲವರ್ತಿ. ೧. (ನಾ). ೨. ಸನ್ನಿಪಾತ 
ರೋಗದ ಒಂದಂಬಗೆ: ತ್ರಿಕಾಲಾವರ್ತಿಯೆಂಬುದು ಮೂಜುಕಾಲ 
ದಲ್ಲಿಯೂ ಪ್ರಕೋಪಿಸುಗುಂ (ವಿವೈವಿ. ೧೯೦). [ ಸಂ. ತ್ರಿಕಾಲಾವರ್ತಿನ"] 

ತ್ರಿಕಾಲೋಚಿತ (ಗು). ಮೂರು ಕಾಲಗಳಿಗೂ ಯೋಗ್ಯವಾದ. 
"ತ್ರಿಕಾಲೋಚಿತಜ್ಞಾನಿ' ಪರಾ. [ ತ್ರಿಕಾಲ + ಉಚಿತ] 

ತಿ ಶ್ರಿ ಕಾಲೋಚಿತಜ್ಲಾ ನಿ (ನಾ). ಭೂತ, ಭವಿಷ್ಯತ್‌ ಮತ್ತು ವರ್ತಮಾನ 
ಗಳೆಂಬ -ಮೂರಂ ಕಾಲಗಳ ಬಗೆಗೂ ಸರಿಯಾದ ತಿಳಿವಳಿಕಿ 
ಯುಳ್ಳೆವನು : ತ್ರಿಕಾಲೋಚಿತಜ್ಞಾನಿ ಮುನಿಯಟ್‌ದನರಸನ ಮೇಲೆ 
ಕೌಶಿಕನ ಕಾಟವಡಿಯಿಟ್ಟನುವನು (ಹಡಳಾ. ೫-೭೧). 

[ ತ್ರಿಕಾಲೋಚಿತ + ಜ್ಞಾನಿ] 

ತ್ರಿಕಾಳ "ಶ್ರಿಕಾಲ' ನೋ. 

ತ್ರಿಕಾಳಭೋಗ (ನಾ). ಪ್ರಾತಃಕಾಲ, ಮಧ್ಯಾಹ್ನ ಮತ್ತು ಸಾಯಂಕಾಲ 
ಗಳೆಂಬ ಮೂರು ಕಾಲಗಳಲ್ಲೂ ಮಾಡುವ ಪೂಜೆ: ಕಣ್ನವಳ್ಳಿಯ 
ಭೋಗೇಶ್ವರ[ದ] ([ವಾ)ಮಸಕ್ತಿಪಣ್ಣಿ ತರ್ಗ್ಗೆ ತ್ರಿಕಾಳಭೋಗಮಂುಮಂ 
ಪೂಜೆಗೆ ೬ ೬ ನೆಡೆ[ಯಿ]a  (ಸಇಇಇ. XX, ೨೭-೧೬ ; 2042). 

[ಶ್ರಿಕಾಳ (ಎತ್ರಿಕಾಲ) + ಭೋಗ]. 

ತ್ರಿಕುಂದಪುರ (ನಾ). ಒಂದಂ ಊರಿನ ಹೆಸರು: ತ್ರಿಕುನ್ಮಪುರ 
ಪರಮೇಶ್ವರೆ (ಎಇ. ಸ1, ೬-೫; 10ನೆಯ ಶತ). [ಶ್ರಿಕುಂದ? + ಪುರ] 

ತ್ರಿಕೂಟ(ನಾ). ೧. ಮೂರಂ ಶಿಖರಗಳನ್ನುಳ್ಳುದು "ತ್ರಿಕೂಟ ಪ್ರಾಸಾದ' 
ಪರಾ. ೨. ಒಂದು ಪರ್ವತದ ಹೆಸರು; ಲಂಕಾಪಟ್ಟಣವಿದ್ದ ಪರ್ವತ: 
ತ್ರಿಕೂಟಕುರುವಿಂದ ಪತಂಗ ರುಚಕ ನಿಷಧವೆಂಬೈದು ಗಿರಿಗಳೆಃ ಟೆಂಕಣ 
ಗಂಧಮಾದನಶೈಲದ ಪಡುವಲ ವಿಪುಲಾದ್ರಿಯ ಮಧ್ಯಭಾಗದೊಳಗಿಹವು 
(ವಿವೇಕ, ೨೧೪), ೩. ಮೂರು (ಶ್ರೇಷ್ಠ) ವ್ಯಕ್ತಿಗಳ ಸಂಗವಂ ; 
ನಾಭಿ-ವೃಷಭ- ಭರತ. ಈ ತ್ರಿಕೂಟವು, ವೈಷ್ಣವಶಿರೋಮಣಿಯಾದ 
ಧ್ರುವನ ತಂದೆ ಉತ್ತಾನಪಾದರಾಯನ ಭ್ರಾತೃವಂಶದಲ್ಲಿ ಮೆರೆಯುವುದು 
(ಭಾರದ. ೧೬೮), ೪. [ಯೋಗ] ಭ್ರೂಮಧ್ಯಸ್ಥೂ ನ; ತ್ರಿಪುಟೀಸ್ಥಾನ: 
ನೀನು ನಾನೆಂಬುಭಯಸಂಗವಳಿದು ತಾನು ತನನಾದ ಶ್ರಿಕೂಟವೆಂಬ 
ಮಹಾಗಿರಿಯ ಮೆಟ್ಟೆ (ಅವಶಂ. ೨೭೬-೧೨೬೭) ; ತ್ರಿಕೂಟದ ನೆಲೆಗೆ ನಿಂದು 
ಸುಷುಪ್ತಿ ಸರ್ಪನನೆಬ್ಬಿಸುತ್ತ (ಐಸಪು. ೩-೮) ; ಆ ನಾಡೀತ್ರಯಂಗಳ 
ಸಂಬಂಧದಿಂ ತ್ರಿವೇಣಿಯೆಂಬ ಯೋಗಸ್ಥಲಕೆ ತ್ರಿಕೂಟವೆಂದು ಮಧ್ಯ 
ಹೃದಯವೆಂದು ಪರ್ಯಾಯನಾಮಂಗಳನುಳ್ಳ ಶಿವಧ್ಯಾನಕ್ಕೆ 
ರಹಸ್ಯವಾದ ಭ್ರೂಮಧ್ಯೃ ಸ್ಥಾನದಲ್ಲಿ (ಅಖಂಡೇ. ೨೧೮-೩೮): 

[ತ್ರಿ * ಕೂಟ] 

ತ್ರಿಕೂಟಪ್ರಾಸಾದ (ನಾ). ವರೂರು ಶಿಖರಗಳಿಂದ ಕೂಡಿದ ದೇವಸ್ಥಾನ, 
ಮಂಟಪ ಮುಂತಾದುವು ಚಾಮುಂಡರಾಜ ಮಾಡಿಸಿದ ತ್ರಿಕೂಟ 
[ಪ್ರಾಸಾದ]ಕ್ಕೆ (ಎಇ. ಸ2ಸ, ೨೫-೬೨; 1250). 
[ ತ್ರಿಕೂಟ + ಪ್ರಾಸಾದ] 


೩೭೩೦ 


ತ್ರಿಕೋಣೀಕರಣ 


ತ್ರಿಕೂಟಸ್ಥಾನ (ನಾ). [ಯೋಗ] ಮೂರರ ಸಂಗವಂಸ್ಥಾನ ; ಎರಡು 
ಹುಬ್ಬುಗಳ ನಡುವಿನ ಜಾಗ; ಭ್ರೂಮಧ್ಯರ್ಮಾನ: ತ್ರಿಕೂಟ 
ಸ್ಥಾನದ ಸಮರಸದ ಸುಖದಲ್ಲಿ ಬೆಳೆದ ಕಂದ ಮೂಲಾದಿಗಳ ಹೊಸರಸದ 
ಅಮೃತವನು ಓಸರಿಸಿ (ಅವಡಂ. 8೭-೨೪೪); ಪ್ರಾಣವಾಯದ ( ಯುವನು 
6 ಪಶ್ಚಿಮಮಾರ್ಗದೊಳ್ಳಡಸಿ ತ್ರಿಕೂಟಸ್ಥಾನದೆೊಳು ನಿಲ್ಲಿಸುತ್ತೆ (ನವಮೋ. 
೬-೨೭). [ಶ್ರಿಕೂಟ* ಸ್ಥಾನ] 
ತ್ರಿ ಕೂಟಾಚಲ (ನಾ). ಎ ತ್ರಿಕೂಟ ೨: ತ್ರಿಕೂಟಾಚಲದ ಮೂರು ಶಿಖರ 
ಗಳು ಕಲಾದೃಷ್ಟಿಯಿಂದ ಹೆಚ್ಚು ಆಕರ್ಷಕವಾಗಿದೆ (ಹೊಯ್ಸವಾ. ೧೭). 
[ ತ್ರಿಕೂಟ + ಅಚಲ] 
10] ತ್ರಿಕೆ (ನಾ), (ಬಾವಿಯ ರಾಟೆಯನ್ನ ಹೊಂದಿಸಲು) ಕಬ್ಬಿಣ ಮುಂತಾ 
ದಂವುಗಳಿಂದ ಮಾಡಿದ ತ್ರಿಕೋಣಾಕಾರದ ಚೌಕಟ್ಟು. 
[ ಸಂ. ತ್ರಿಕಾ] 
ತ್ರಿಕೋಟಿ (ನಾ). ಮೂರು ಕೋಟಿ: ಶ್ರಿಕೋಟರತ್ನದ ಮಟಕ್‌ಯಂ 
ಸುರಿಯಲೆ ತೊಡಗಿದನನುದಿನಂ (ಡಂದ್ರಪು. ಕಂದಮೂಲ 
ಫಲಾದಿಗಳನಿನಶಶಿಕಿರಣ ಪವನೋದಕಾಹಾರಂಗಳಿಂ ವರುಷ ಶ್ರಿಕೋಟಿಗಳ 
ಸಲಿಸಿ (ಬಸಫು. ೧-೬೪). ([ತ್ರಿ:* ಕೋಟಿ) 

[ತ್ರಿಕೋಣ (ಗು). ೧. ಮುವಲ್ಮೂಲೆಯ ; ಶ್ರಿಭುಜಾಕಾರದ. (ನಾ). 
೨. [ರೇಖಾಗ] ಮುಮ್ಮೂಲೆಯ ಆಕೃತಿ ; ತ್ರಿಭುಜ : ಹಿಂದುಸ್ಥಾನದ 
ಆಕಾರವು ಹಿಮಾಲಯವೆಂಬ ಪಾದದ ಮೇಲೆ ಆದ ತ್ರಿಕೋಣದಂತೆ ಅದೆ 
(ಮುಂಬಯಿ. ೪-೧೧೧) ; ಶಂಕುವಿನ ಸೆಹಾಯದಿಂದೆ ಕಂಡುಹಿಡಿಯುವ 
ತ್ರಿಕೋಣ ಚತುಷ್ಕೋಣಗಳಿಗೆ “ವಸಲೆ” ಯೆಂದು ಹೇಳುವುದೂ ಉಂಟು 
(ಛೂಮಿಅ. ೩). ೩. [ಜ್ಯೋತಿ] ಲಗ್ನದಿಂದ ಐದನೆಯ ಮತ್ತು 
ಒಂಬತ್ತನೆಯ ಸ್ಕಾ ನಗಳು : ನವಮಂ ಪಂಚಮಭಂ ತ್ರಿಕೋಣಮೆನೆ 
ಸಲ್ಲುಂ (ಶಾತತಿ. ೧-೩೫): [ತ್ರಿ * ಕೋಣ್ಯ) 

ತ್ರಿಕೋಣಪಾತ (ನಾ). ಒಂದು ನರಕದ ಹೆಸರು : ಐದುಮಂತ್ರಿನರಕಂಗಳು 
ಸಹಿತಮಾಗಿ ತ್ರಿಕೋಣಪಾತವೆಂಬರಸುನರಕವಿಹುದು (ವಿವೇಕ. ೧೮೧). 

[ ತ್ರಿಕೋಣ + ಪಾತ] 

ತ್ರಿಕೋಣಮಿತಿ (ನಾ). [ರೇಖಾಗ] ತ್ರಿಭುಜದ ಆಕೃತಿಯ ಅಳತೆ, 
ಕೋಣಗಳ ಮತ್ತು ಬಾಹುಗಳ ಪರಸ್ಪರ ಸಂಬಂಧವನ್ನು ತಿಳಿಸುವ 
ಗಣಿತ ಭಾಗ; ೯ ತ್ರಿಕೋಣದಲ್ಲಿ ಕೊಟ್ಟಿರುವ ವಿವಕ್ಷಿತ ಆಳತೆಗಳಿಂದ 
ಇನ್ನುಳಿದ ಅವಯವಗಳ ಅಳತೆಯನ್ನು ನಿರ್ಣಯಿಸುವುದು ಇದರ 
ಕಾರ್ಯ. ಇದರ ಉಪಯೋಗವು : ಮುಖ್ಯವಾಗಿ ಜ್ಯೋತಿಷ್ಯ 
ಶಾಸ್ತ್ರ, ಭೂಮಿಯ ಆಳತೆ ಮೆತ್ತಿ ನೌಕಾಶಾಸ್ಕಗಳಲ್ಲಿ ಆಗುತ್ತದೆ : 
ಕೆಲವು ಕಡೆ ಬೀಜಗಣಿತ, ತ್ರಿಕೋಣಮಿತಿ (Algebra, Trigonometry) ಈ 
ಭಾಗಗಳನ್ನು ಉಪಯೋಗಿಸಲಾಗಿದೆ (ಛತವಿ. ೧೫); ಕುಟಿ್ಪಿಕ (41೩), 
ತ್ರಿಕೋಣಮಿತಿ (771ಥ0೧೧ಂಬtr್ರ)) ಮುಂತಾದ ಗಣಿತದ ಭಾಗಗಳೂ 

4 ವೃದ್ಧಿಯನ್ನು ಪಡೆದವು (ಛಾಇಪ್ರ. ೩೬೬). 
[ತ್ರಿಕೋಣ + ಮಿತಿ./ಇಂ. Trigonometry ) 

ತ್ರಿಕೋಣಸ್ಥ (ಗು). ತ್ರಿಕೋಣವಾಗಿರುವ : ತ್ರಿಕೋಣಾಕೃತಿಯ : 
ಸೋಮ ಸೂರ್ಯಾಗ್ನಿ ತಿಕೋಣಸ್ಮ ನೇತ್ರವಾದಾ ಮಹಿಮನೆಸೆದಿರ್ಪನಾ 
ಮಹೇಶಂ (ವೀಶೈಪು. ೨-೧-೩೭). { ಸಂ.] 

ತ್ರಿಕೋಣೀಕರಣ (ನಾ). ಅಳೆಯಬೇಕಾದ ಕ್ಷೇತ್ರವನ್ನು ತ್ರಿಕೋಣಗಳ 
ನ್ನಾಗಿ ವಿಂಗಡಿಸಿ ಅಳತೆಯನ್ನು ಕಂಡು ಹಿಡಿಯುವ ಕ್ರಮ: 
ತ್ರಿಕೋಣೀಕರಣ ಕ್ರಮದ ಅಳತೆಯನ್ನು ಬಹುಣಾಗರೊಕತೆಯುಂದ ಅತ್ಯಂತ 
ಸೂಕ್ಷ್ಮವಾದ ಯಂತ್ರಸಾಧನಗಳ ಸಹಾಯದಿಂದ ನಿರ್ವಹಿಸಬೇಕು 

[ ಸಂ.] 


೧೦-೧೦೪) ; 


16 


20 


40 


«5 


(ಥೂವಿವ. ೩೩). 


ತ್ರಿಕ್ರಮ 


ತ್ರಿಕ್ರಮ (ನಾ). ವರಂ ಹೆಜ್ಜೆಗಳನ್ನಿಟ್ಟವನು ; ವಾಮನಾವತಾರದ 
ವಿಷ್ಣು; ತ್ರಿವಿಕ್ರಮ : ಸುಚರಿತಕಕೂರ್ಮೋದಯಂ ಸಾರಸೂಕರಿಯ 
ವಿಳಾಸಂ ವಿಕ್ರಮ ಶ್ರೀನರಹರಿಪರಮಂ ತ್ರಿಕ್ರಮಂ (ಎಕ. ೫111, ಸೊರಬ. 
೧೪೦-8; 1199). [ಶ್ರಿ ಕ್ರಮ) 

ತ್ರಿಖಂಡ (ನಾ). [ಜೈನ] ವರು ಖಂಡಗಳು ; ಐ ಭರತಖಂಡದ 
ಮೂರು ಭಾಗಗಳು; ಗಂಗಾ ಮತ್ತು ಸಿಂಧೂನದಿಗಳಿಂದ 
ಪ್ರತ್ಯೇಕಿಸಲ್ಪಟ್ಟ ಮೂರಂ ' ಭೂಭಾಗಗಳು : ತಾನುಂ ತ್ರಿಖಂಡ 
ಮಂಡಲಾಧಿಪತ್ಕಮಂ ತಾಳಿ ಪೌದನಪುರಮಂ ಪೊಕ್ಕು (ಜಾಂತಿಪು. 
8-೬೪ ವ). "ಷಟ್ಟಂಡ' ಪರಾ. [ತ್ರಿ ಖಂಡ] 

ತ್ರಿಖಂಡಾಧಿಪ (ನಾ). [ಜೈನ] ಮೂರು ಖಂಡಗಳಿಗೆ ಒಡೆಯ ; ಅರ್ಧ 
ಚಕ್ರವರ್ತಿ ; p ಷಟ್ಟಂಡಾಧಿ ಪತಿಯು ಚಕ್ರವರ್ತಿಯಾಗುತ್ತಾನೆ : 
ಮಯುೂರೆಗ್ರೀವಂಗಂ ನೀಳಾಂಜನೆಗಂ ಪುಟ್ಟಿದ ನಿಖಳಖೇಚರಲಲಾಮಾಯ 
ಮಾಣಂ ತ್ರಿಖಂಡಾಧಿಪಂ (ಕಾಂತಿಪು. ೫-೨೬ ವ). [ ತ್ರಿಖಂಡ * ಅಧಿಪ) 

ತ್ರಿಗಾತ್ರ (ನಂ). ಉದ್ದ, ಅಗಲ ಮತ್ತು ಎತ್ತರ ಎಂಬ ಮೂರು 
ಗಾತ್ರಗಳು ; ಕಲಾಕೃತಿಯ ಆಸ್ವಾದಕ್ಕೆ ಲೋಕಜೀವನದಿಂದ ಏನನ್ನೂ 


ತೆರಬೇಕಾಗಿಲ್ಲ. . . ಕಲಾಕೃತಿಯ "ತ್ರಿಗಾತ್ರ'ದ ಅರಿವು ಮತ್ತು ವರ್ಣ 
ರೇಖಾದಿಗಳ ಪರಿಜ್ಞಾನ, ಇಷ್ಟಿದ್ದರೆ ಸಾಕು (ಸೌಂದಸ. ೭೬). 
[ತ್ರಿ * ಗಾತ್ರ) 


ಶ್ರಿಗಾರವ (ನಾ). [ಜೈನ] ಖುದ್ಧಿಗಾರವ, ರಸಗಾರವ, ಸಾತಾಗಾರವ 
ಎಂಬ ಮೂರು ಬಗೆಯ ಅಹಂಕಾರಗಳು; £ ಐಶ್ವರ್ಯದಿಂದ 
ಉಂಟಾಗುವ ಅಹಂಕಾರಕ್ಕೆ ಯದ್ದಿಗಾರವವೆಂದೂ ಷಡ್ರಸೋಪೇತ 
ವಾದ ಆಹಾರದ ವಂೂಲಕ ಉಂಟಾಗುವ ಅಹಂಕಾರಕ್ಕೆ ರಸಗಾರವ 
ವೆಂದೂ ಸಂಪೂರ್ಣವಾದ ಆರೋಗ್ಯದಿಂದುಂಟಾಗುವ ಅಹಂಕಾರಕ್ಕೆ 
ಸಾತಾಗಾರವವೆಂದೂ ಹೇಳುತ್ತಾರೆ: ತ್ರಿದಂಡ ತ್ರಿಶಲ್ಕ ತ್ರಿಗಾರವಂಗಳಂ 
ಕ್ರಮಕ್ರಮದಿಂ ಕಟಲ್ಲಿ ಕಳೆಯುತ್ತುಂ (ಸುಕುಮಾ, ೩-೪೬ ವ); ತ್ರಿದಂಡ 
ತ್ರಿಶಲ್ಯ ತ್ರಿಗಾರವ ತ್ರಿಮೂಢರಹಿತನುಂ (ರತ್ನಳ, ೧-೬ ವ). 

[ ಶ್ರಿ. ಗಾರವ್ಮ) 

ತ್ರಿಗುಟ *ತಿಗಟ' ನೋ. 

ತ್ರಿಗುಣ (ನಾ). ೧. ಸತ್ವ, ರಜಸ್ಸು ಮತ್ತು ತಮಸ್ಸುಗಳೆಂಬ ವಂರಂ 
ಗುಣಗಳು ; ಗುಣತ್ರಯ : ಷಟ್ಸರೋ ಜವೆ : ಸದನ ಹೃದಯವೆ 
ಮಂಟಪಂಗಳು ತ್ರಿಗುಣಗಳೆ ಕಲಶ (ಹಸಾಕ, 8-೧೯). ೨. ಸತ್ವ, ರಜಸ್ಸು, 
ತಮಸ್ಸು ಈ ಮೂರು ಗುಣಗಳ ಸ್ವರೂಪವಾದ ಪ್ರಕೃತಿ : 
ಅಭಿಮಾನ ಸಂಕಲ್ಪ ಆಲೋಚನೆ ಶಬ್ದಾದಿ ಸ್ವಭಾವಗಳು ಹೊಸಹೊಸದು 
ಬರುವುವು. ಈ ಪ್ರಕೃತಿಗೆ ಪ್ರಧಾನವೆಂದು ಹೆಸರು. ಇದರಲ್ಲಿ ಸತ್ತ್ವ, 
ರಜಸ್ಸು, ತಮಸ್ಸು ಎಂಬ ಮೂರು ಗುಣಗಳಿರುವುದರಿಂದ ಇದನ್ನು 
ತ್ರಿಗುಣವೆಂದು ಹೇಳುತ್ತಾರೆ (ಹಿಂದಸಾ. 88). ೩. ವರೂರರಷ್ಟು ; 
ಮುವ್ಮಾಡಿ : ಶ್ರಿಗುಣಂ ಪಿರಿದಕ್ಕುಂ ಪತ್ತಿಗೆ ಸೇನೆಯದಕ್ಕುಂ 
(ಪಂರಾಮಾ, ೧೩-೭) ; ತನ್ನ ದೋರ್ಗ್ಗರ್ವ್ವಮಂ ತ್ರಿಗುಣಂ ಮಾಡೆ 
ಸಮಸ್ತವ:ಂ ತಳಿದನುರ್ವ್ವೀಚಕ್ರಮಂ ವಿಕ್ರಮಂ (ಎಕ, ಸ, ದಾವಣ. 
೩೬-೧೮ ; ಸು, 2160); ಇದರಿಂದ ಕಂಪೂಸಿನ ರುಂದಿಯು ಮೊದಲಿಗಿಂತಲು 
ತ್ರಿಗುಣ ವಿರಳವಾಯಿತು (ಥೂಮಿಅ. ೪೭). ೪. ಮೂರು ಎಳೆಗಳಂ 
ಅಥವಾ ದಾರಗಳಿಂದ ಕೂಡಿದುದು. [ತ್ರಿ * ಗುಣ] 

ತ್ರಿಗುಣಕೂಟ (ನಾ). ಸತ್ವ, ರಜಸ್ಸು, ತಮಸ್ಸುಗಳಿಂಬ ಮೂರು 
ಗಂಣಗಳ ಕೂಟ : ನಕ್ಷತ್ರಂಗಳೇ ಪುಷ್ಪ ಶಿವತತ್ವಕಾಂತಿಯೇ ಆಭರಣ 
ತ್ರಿಗುಣಕೂಟವೇ ತಾಂಬೂಲ ಜ್ಞಾನಶಕ್ತಿಯೇ ಸಂಗ (ಅವದಂ.೨೮೩-೧೧೭3). 

[ ತ್ರಿಗುಣ ೬ ಕೂಟ ] 


೩೭೩೧ 


ತ್ರಿಜಗತ್ಪೂಜ್ಯ 


ತ್ರಿಗುಣತತ್ವ (ನಾ). ಸತ್ವ, ರಜಸ್ಸು, ತವಂಸ್ಸುಗಳೆಬ ವರು 
ಗುಣಗಳಿಗೆ ಸಂಬಂಧಿಸಿದ ತತ್ವ: ಸೌಂದರ್ಯಾನುಭವದ. ಈ ಅರೆಕೊರೆಗಳ 
ವಿಚಾರವನ್ನು "ತ್ರಿಗುಣತತ್ವ' ಬಹು ಸೊಗಸಾಗಿ ವಿವರಿಸುತ್ತದೆ (ಸೌಂದಸ. 


೧೧೧). [ತ್ರಿಗುಣ * ತತ್ವ ] 


5| ತ್ರಿಗುಣಾತ್ಮಕ (ಗು). ೧. ಸತ್ವ, ರಜಸ್ಸು ಮತ್ತು ತಮಸ್ಸು ಎಂಬ 


40 


ಮೂರು ಗುಣಗಳಿಂದ ಕೂಡಿದ : ತ್ರಿಗುಣಾತ್ಮಕ ಸೃಷ್ಟಿಯನ್ನು 
ನಿರ್ಮಿಸಿದ ಅಘನಾಶಕನು ನಮ್ಮ ಚಿಂತೆಯನ್ನು ದೂರ ಮಾಡಲಿ 
(ತುಳಸೀ. ೫೩). (ನಾ). ೨. ಸತ್ವ ರಜಸ್ಸು, ತವಂಸ್ಸು ಎಂಬ ಮೂರು 
ಗುಣಗಳಿಂದ ಕೂಡಿದ ವ್ಯಕ್ತಿ: ತ್ರಿಗುಣಾತ್ಮಕರಾಡಿಪ ಬೊಂಬೆಗಳಾಗಿರೆ 
ಲೆಸೆವ ಶಂಭು ನಿನ್ನರೆಮೆಯ್ಯೊಳ್ಳಗೆಗೊಂಡಗಲದೆ ಬೆಚ್ಚಿರಲಗಸುತೆಯಾಂ 
ನಿನ್ನ ಘನವನಿನ್ನೇನೆಂಬೆಂ (ಉದ್ಯಟಿ. ೩-೧೦೪). [ಸಂ.] 

ತ್ರಿಗುಣಿಸು (ಕ್ರಿ). ೧. ಮೂರರಷ್ಟು ಆಗು; ಮೂರು ಪಟ್ಟು ಹೆಚ್ಚಾಗು: 
ತ್ರಿಗುಣಿಸಿ ಬಲವರ್ಪ ನಿಳಿಂಪಗಣಂ (ಅಜಪು. ೪-೩೦) ; ಕ್ರಿಗುಣಿಸೆ ನಯನ 
ವಿಭೂಷಣಾಂಶುಗಳಲಗಿನ ರುಚಿಯನಲಗನೆರೆಡುಂ ಕೈಯೊಳ್‌ ತ್ರಿಗುಣಿಸಿ 
ಚಿತ್ರಂಬಡೆದಳ* ಬಿಗಿಯೆ ಕುಚಂ ಬಿಗಿಯಿಪಂತು ಕಂತುಗೆ ದೊಣೆಯಂ 
(ಜಗವಿ. 8-೧೭) ; ಕಮನೀಯಾಂಗತ್ರಿಭಂಗಿ ತ್ರಿಗುಣಿಸೆ ನಿಜಲಾವಣ್ಮಮಂ 
(ಕಾಂತೀಕೃ. ೨-೬೭). ೨. ಮೂರರಷ್ಟು ಹೆಚ್ಚಿಸು; ಮೂರುಪಟ್ಟು 
ಮಾಡು : ತ್ರಿಗುಣಿಸೆ ಗುಲ್ಮಮನದು ನೆಟ್ಟಗೆ ವಾಹಿನಿಯಕ್ಕುಂ (ಪಂಠಮಾ. 
೧೩-೭) ; ಆತನೊಳ್‌ ಸಂಗಳಿಸಿದ ಪುಣ್ಯಪ್ರಭಾವಮಂ ತ್ರಿಗುಣಿಪವೋಲ್‌ 
(ಕಂದ್ರಪು. ೯-8೩), ಹ. ಮೂರಂ ಎಳೆಗಳಿಂದ ಕೂಡಿರು ; ತ್ರಿಗುಣಿಸಿದ 
ಮಲ್ಲಿಕಾಮಾಲೆಗಳಂ ಕಡು ತೋರವಪಾದ ಮುಡಿಯಲ್ಲಿ ಮನಂಬುಗುವಂತಿರೆ 
ಮುಡಿಸಿಟ್ಟಳ್‌ (ದಾಧಪು. ೧೦-೬೬). [ತ್ರಿಗುಣ * -ಇಸ್ಯು] 

ತ್ರಿಗುಪ್ತಿ (ನಾ). [ಜೈನ] ಮನಸ್ಸು, ವಾಕ್ಕು, ಕಾಯಗಳನ್ನು ವಶ 
ದಲ್ಲಿಟ್ಟುಕೊಂಡು, ವಿಷಯಸುಖಾಭಿಲಾಷೆಯನ್ನು ನಿರೋಧಿಸಿ, 
ಅವು ಧರ್ಮಧ್ಯಾನದಲ್ಲಿ ನಿರತವಾಗುವಂತೆ ಮಾಡುವುದು: ಆ 
ಮುನಿನಾಥಂ ತ್ರಿಗುಪ್ತಿಯೊಳ್‌ ನೆರೆದಂ (ಅದಿಪು. ೬-೨೪ ವ); ಶ್ರಿಗುಪ್ತಿ 
ಯಿಂದಾಸ್ರವಮಂ ಬರಲೀಯದಿರ್ಪುದಂಸ್ರ ವನಿರೋಧಮದು ಭಾವಿಪಂದು 
ಸಂವರೆಯಕ್ಕುಂ (ಸುಳುಮಾ. ೧೨-೩೫) ; ಜೈನಮತದಲ್ಲಿ ತ್ರಿಗುಪ್ತಿಗಳು, 
ಪಂಚಸಮಿತಿಗಳು , , . ಪಂಚಚಿಂರಿತ್ರಗಳು, ದ್ವಾದಶತಪಗಳು ಇವುಗಳಿಂದ 
ಸಂವರವು ಸಾಧಿಸಲ್ಪಡುವುದು (ಕೈನಥ. ೩). "ಗುಪ್ತಿ' ಪರಾ. 

[ತ್ರಿ ಗುಪ್ತ) 

ತ್ರಿಗುಪ್ತಿಗುಪ್ತ (ನಾ). ಮೂರುವಿಧವಾದ ನಿಗ್ರಹಗಳನ್ನು ಸಾಧಿಸಿ 
ದವನು: ತ್ರಿಗುಪ್ತಿಗುಪ್ತನುಂ ತ್ರಿದಂಡ ತ್ರಿಶಲ್ಕರಹಿತನುಂ . 
'ಚತುರಸೀತಿಲಕ್ಷಣಗುಣರತ್ನಭೂಷಣನುಮಕ್ಕುಂ (ಜಾವುಂಪು.-- ೬); 
ದ್ವಿವಿಧಸಂಯಮಧಾರಿಯುಂ ತ್ರಿಗುಪ್ತಿಗುಪ್ತನುಂ , . ಪಂಚದಶ 
ಪ್ರುವಾದಪರಿವರ್ಜಿತನುಮಾಗಿ (ಅಜಫು. ೩-೧ ವ), [ತ್ರಿಗುಪ್ತಿ + ಗುಪ್ತ] 

ತ್ರಿಜಗ (ನಾ). ಸ್ವರ್ಗ, ಮರ್ತ್ಯ ಮತ್ತೂ ಪಾತಾಳಗಳೆಂಬ ಮೂರು 
ಲೋಕಗಳು: ತ್ರಿಜಗದೊಳಾದಿಪುರಾಣಮುಮಜಿತಪುರಾಣಮುಮನೆಸೆಯೆ 
ವೇಲಟ್ಹುದಟಂದಂ ದ್ವಿಜವಂಶಧ್ವಜ ವೈಶ್ಯಧ್ವಜರೆನ್ನದರೊಳರೆ ಪಂಪನಂ 
ರೆತ್ನನುಮಂ (ಅಜಿಪು. ೧೨-೪೧) ; ತ್ರಿಜಗದೊಳುಳ್ಳಜಕಿಕೆಯ ಭೂಭುಜರಂ 
ಭುಜಇಲದಿನೆನ್ನ ಕಾಲ್ಗೆ ಜಿಗಿಸಿದೆಂ (ಪಂರಾಮೂ. ೧೪-೧೪೯). [ತ್ರಿ+೬ ಜಗ] 

ತ್ರಿಜಗಚ್ಚೂಡಾಮಣಿ (ನಾ). ಮೂರು ಲೋಕಗಳಿಗೂ ಶಿರೋಭೂಷಣ 
ನಾದವನು ; ಶ್ರೇಷ್ಠ : ತ್ರಿಜಗಚ್ಚೂಡಾಮಣಿಯಂ ಕರಣತ್ರಯಶುದ್ಧಿ 
ಯಿಂದೆಜಿಗಿ ಪೊಡೆವಟ್ಟು (ಕಾಂತಿಫು. ೯-೬೯ ವ), [ಸಂ.] 


45 ತ್ರಿಜಗತ್ಪೂಜ್ಯ (ನಾ). ಮೂರು ಲೋಕಗಳಿಂದಲೂ ಪೂಜೆಗೆ ಅಹಣ 


ನಾದವನು : ತ್ರಿಜಗತ್ಪೂಜ್ಯಂಗಿಟ೨ದು ಪೀಠದಿಂ ಪೊಡೆವಟ್ಟಂ' (ಕಾಂತಿಪು, 


ತ್ರಿಜಗತ್ಸ್ವಾಮಿ ೩೭೩೨ 
೯-೨೪) ; ಪರಿತ್ಯಕ್ತಸೆಕಲವಸುಂಧರಾತಳಾಧಿರಾಜ್ಯನುಂ ತ್ರಿಜಗತ್ಪೂಜ್ಯ 
ನೆನಿಸಿದ ಶ್ರೀವಾಸುಪೂಜ್ಯಭಟ್ಟಾರಕರ ಪರಿನಿರ್ವಾಣಕ್ಷೇತ್ರಮಂ ಕಂಡು 


(ಸುಕುಮೂ. ೪-೪೬ ವ). [ಸಂ.]) 
ತ್ರಿಜಗತ್ಸ್ವಾಮಿ (ನಾ). ಎ ತ್ರಿಜಗದೀಶ್ವರ: ಸಾಸಿರನಾಮ ತ್ರಿಜಗತ್ಸಾಮಿ 
ಸಲೆ ಸುಖಭೂಮಿಯನಗಾಶ್ರಯವ ಗೈವುದು (ಬಿಜ್ಮಪು ೧-೧). 
[ ಸಂ. ತ್ರಿಜಗತ್ಸಾಮಿನ್‌] 
ತ್ರಿಜಗದೀಶ್ವರ (ನಾ). ಮೂರು ಲೋಕಗಳಿಗೂ ಒಡೆಯನಾದವನಂ : 
ಈ ಪರಮೇಶ್ಚರಂ ತ್ರಿಜಗದೀಶ್ವರನೀ ಹತಕಲ್ಮಷಂಗೆ ಮಾತಾಪಿತೃಭಾವ 
ಮೆಂದು ನಿಮಗಾದುದು (ಕಾಂಠಿಪು. ೧೦-೭೫). [ಸಂ.1 
ತ್ರಿಜಗದ್ದುರು (ನಾ). ಮೂರು ಲೋಕಗಳಿಗೂ ಗುರುವಾದವನಂ : 
ಸಿದ್ಧ ಭಕ್ತಿಪೂರ್ವಕಂ ತ್ರಿಜಗದ್ಗುರುವೇ ಗುರುವೆಂದು ತತ್ವದಸರಸಿಜಧ್ಯಾನ 
ಪರಾಯಣನಾಗಿ (ಆದಿಪು. ೧೬-೭೨ ವ); ವ ೈದ್ಧ ಸೇವೆ ಯಾನಂ ತ್ರಿಜಗದ್ದು ರು 
ಪ್ರಣತಿಯೆಂಬಿವನಾಗಳುಮೊಂದೆ ಕೀಲೆ ದಲ್‌ ಜಂತ್ರದ ಪಾಪೆಯಂ 
ತೊಡರ್ಚುವನಿಂದ್ರನುಮಾ ಪ್ರತೀಂದ್ರನುಂ (ಕಾಂತಿಪು. ೭-೧೧೦). [ ಸಂ. ] 
ತ್ರಿಜಗದ್ದಂದಿತ (ನಾ). ಮೂರು ಲೋಕಗಳಿಂದಲೂ ನವಂಸ್ಕರಿಪಿಕೊಳ್ಳು 
ವವನು: ಶ್ರಿಜಗದ್ವಂದಿತನೆನಿಸಿರ್ದಜನಾ ಜಮದಗ್ನಿ ಗಖಳಭುವನಪ್ರಭು 
ಪಂಕಜನಾಭಂ ದಶರಥಭೂಭುಜಂಗೆ ಸುತನಾದನೆಂಬುದಂ ಕೇಳ್‌ 
ವೊದಲೊಳ್‌ (ಕಾದಂಉ. ೬೫೦). [ಸಂ.] 
ತ್ರಿಜಗನ್ನಾಥ (ನಾ). - ತ್ರಿಜಗದೀಶ್ವರ: ತ್ರಿಜಗನ್ನಾಥನ ಮಜ್ಮನಕ್ಕೆ 
ಮಣಿಪೀಠಾಕಾರದಂತಾಗಿ ವಿಶ್ವಜಗತ್ತೂಜಿತವಾಾಗಿ ಪೆಂಪ್ರುವಡೆದಾಷೇಮಾಚ 
ಳೇಂದ್ರಕ್ಕೆ (ಆದಿಪು. ೭-96); ತ್ರಿಜಗನ್ನಾಥಂಗೆ ತಾಯ್ತಂದೆಗಳೆನಿಸಿದ ಸೈಪಿಂಗೆ 
(ಮಲ್ಲಿಪು. ೧೩-೨೨). 1 ಸಂ.] 
ತ್ರಿಜಗನ್ಮಾತೆ (ನಾ).ಲಕ್ಷ್ಮಿ, ಸರಸ್ವತಿ ಪಾರ್ವತಿ ಮುಂತಾದ ದೇವತೆ 
ಗಳಲ್ಲಿ ಒಬ್ಬಳು. [ ಸಂ. ತ್ರಿಜಗನ್ಮಾತೃ ] 
ತ್ರಿಜಗೋದರ (ನಾ). ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ಮೂರು 
ಲೋಕಗಳನ್ನೂ . ತನ್ನ ಹೊಟ್ಟೆಯಲ್ಲಿ ಉಳ್ಳವನು ; ವಿಷ್ಣು : 
ಬಾಣಾಸುರಂ ಪ್ರತಿಷ್ಠಾವಿಧಿಯಿಂದಾದರದೆ ರಚಿಸಿದಂ ತ್ರಿಜಗೋದರನಂ 
ಪಡೆದನಂತಕೋಟೇಶ್ವರನಂ (ಎಕ. 17711, ಸೊರಬ. ೨೭೬-೮; 1070). 
[ ಎಸಂ, ತ್ರಿಜಗದುದರ) 
ತ್ರಿಜಾತಕ (ನಾ). ಜಾಯಂಪತ್ತೆ, ದಾಲ್ಚಿನ್ನಿ, ಏಲಕ್ಕಿ ಇವುಗಳ 
ಕೂಟ, -ಮಿಶ್ರಣ : ತಿಗಡೆ ೧ ಪಲ, ತ್ರಿಜಾತಕ ೩ ಪಲ, ಕಳಿಂಗರಸ್ಕ್ಮೆ ೧ 
ಪಲ... ಹೊತ್ತಿಗೆ ಕರ್ಷಪ್ರಮಾಣ ಸೇವಿಸಲು . , , ಅರೋಚಕ, 
ಹೃದಯಶೂಲೆ ಇವೆಲ್ಲಾ ಮಾಣುವುವು (ಸಕವೈ. ಪರಿ. ೪೪೧). [0.7 
ತ್ರಿಜಾಯಿ (ನಾ). ಮೂರನೆಯ ಒಂದು ಭಾಗ,-ಅಂಶ,-ಪಾಲು : 
ನಿಂತ ಐವಜಿಗೆ ತ್ರಿಜಾಯಿ ಒಂದು ಪಾಲಿಗೆ ಸರಿಯಾಗಿ ಐವಜು ಜಮೆ 
ಮಾಡಿ. , , ರಶೀದಿ ತರಿಸಿಕೊಳ್ಳುವದು (ಮಹಾವಂ, 11, ೬೭). 
[ «ಮರಾ. ತಿಜಾಈ ] 
ತ್ರಿಜ್ಞಾನ (ನಾ). [ಜೈನ] ಶ್ರುತಿಜ್ಞಾನ, ಮಂತಿಜ್ಞಾನ ಮತ್ತು ಅವಧಿ 
ಜ್ಞಾ ನಗಳೆಂ ಬ ಮೂರು ಬಗೆಯ ಜ್ಞಾ ನಗಳು. "ತ್ರಿಜ್ಞಾ ನಧರ' 
ಪರಾ. [ಶ್ರಿ ಜ್ಞಾನ] 
ತ್ರಿಜ್ಞಾನಧರ (ನಾ). [ಚೈನ] ಶ್ರುತಿಜ್ಞಾನ, ಮತಿಜ್ಞಾನ ಮತ್ತು ಅವಧಿ 
ಜ್ಞಾನಗಳೆಂಬ ಮೂರು ಬಗೆಯ ಜ್ಞಾನಗಳನ್ನುಳ್ಳವನು: ಶ್ರೀನಿಳಯ 
ಮಿದುವೆ ನಾಭಿಸ್ಥಾನಮೆನಲ್‌ ನೆಜ್‌ದಯೋಧ್ಯೆಗವತರಿಸಲ್‌ ಶ್ರಿಜ್ಞಾನಧರಂ 
ಬಗೆದಂ ಭವ್ಯಾನಂದಕರಂ ಸರಸ್ವತೀಮಣಿಹಾರಂ. (ಅದಿಪು. ೭-೧). [ ಸಂ.) 
ತ್ರಿಜ್ಯ (ನಾ). [ರೇಖಾಗ] ಕೇಂದ್ರಬಿಂದುವಿನಿಂದ ವೃತ್ತರೇಖೆಯ 
ಅಥವಾ ವತ೯೯ಳದ ಪರಿಘದವರೆಗೆ ಎಳೆದ ಸರಳರೇಖೆ; ವ್ಯಾಸಾರ್ಧ: 


6 ತ್ರಿಜ್ಯಾಮಿತಿ (ನಾ). = 


ಶಾ 


20 


ತೊ 
೦ 


46 


ತ್ರಿತನು 


ಗ್ರಹಪಥದ ತ್ರಿಜ್ಯಗಳ ವರ್ಗಧಾತು ಬಹುಮಟ್ಟಿಗೆ, ಒಂದು ಗಣಿತಶ್ರೇಣಿ 

ಯಲ್ಲಿ ಹೆಚ್ಚುವುದು (ಕಹುಟ್ಕು. ೪೪); ವೃತ್ತದ ಅರ್ಧಜ್ಯಾವನ್ನು 

(8418-0806) ತ್ರಿಜ್ಯದಿಂದ (8೩೩61೬6) ಭಾಗಿಸಿ ಹಿಂದುಗಳು ಸ್ಪೈೇನುಗಳ 

ಕೋಷ್ಟಕವನ್ನು ನೇರವಾಗಿ ಬರೆದರು (ಶಲ್ಮನಾ. ೯6). [ ಸಂ. ತ್ರಿಜ್ಶಾ 

ತ್ರಿಕೋಣಮಿತಿ: ಬೀಜಗಣಿತ ಬಹುವಾಗಿ 
ಮುಂದುವರಿದು, ಅದಕ್ಕೆ ನೆರವಾಗತಕ್ಕ ತ್ರಿಜ್ಕಾವಿಂತಿಯನ್ನು ಹಿಂದುಳಿ 
ಸಿದ್ದರೆ, ಹಲವು ರೀತಿಯ ತೊಡಕುಗಳು ತರಗತಿಯಲ್ಲಿ ಹುಟ್ಟಿಕೆೊೊಳ್ಳುವುವು 
(ಶಿಕ್ಷದ. ೨8೦). [ ಸಂ./ಇಂ, Trigonometry ] 

ತ್ರಿಣಯ (ನಾ). ಎ ತ್ರಿಣಯನ: ತೃಣ ಶ್ರಿಣಯನ ಹೆಡಗೈಯ ಕಟ್ಟಿತ್ತು 
(ಮೋಳಿಮಾ. ೨೩೨-೭೮೧) ; ತ್ರಿಣಯನ ತಪಮಂ ಕಿಡಿಸಲ್‌ ಕ್ಷಣವೇಧಿ 
ಗಳೆನಿಸುವೆನ್ನ ತರಳಕಟಾಕ್ಷೇಕ್ಷಣಯುಗಮಿರ್ದಂತೀ ನನೆಗಣೆಗಳ್‌ 
ಪರ್ಯಂತವೇಕೆ ಮಕರೆಪತಾಕಾ (ಗಿರಿಕ. ೬-೬೫) ; ಪರಶಿವ ಶ್ರಿಣಯನ 
ಕೃಪೆಯಿಂ ಧರೆಯೊಳು ಪಿರಿದು ಸಂತಾನವ' ಪಡೆದು (ಕಂನವಿ, ೨೬-೪೨) ; 
ದಿನಪನಿಂ ಬೆಳಗಿಲ್ಲ ಬೆನಕನಿಂದಧಿಕ ಗಣವಿಲ್ಲ ಪರದೈವ ತ್ರಿಣಯನಿಂದಿಲ್ಲ 
(ಸರ್ವಜ್ಞ. 33೬) ; ಶ್ರಿಣಯ ಕೊಟ್ಟನು ವರವ ದ್ರುಪದಸುತೆಗಂ ಮುನ್ನ 
(ತುರಂಗ. ೯೩-೧೫). [ ಎತ್ರಿಣಯನ] 

ತ್ರಿಣಯನ (ನಾ). ಮೂರು ಕಣ್ಣುಗಳುಳ್ಳವನು ; ಮುಕ್ಕಣ್ಣ ; ಶಿವ: 
"ಈಶಾನಃ . . . ತ್ರಿಪುರಾಂತಕಃ, ಶ್ರಿಣಯನಃ, ರುದ್ರಃ , . . ನೀಲ 
ಲೋಹಿತಃ - ಈ ೪೫ ಮಹಾದೇವರ ಪೆಸರ್‌” (ಹಲಾಯು. ೩-೧೦) ; 
ಮಣಿಗಳ ಸೂತ್ರದಂತೆ ತ್ರಿಣ[ಪಾತಾಂ. ನ]ಯನ ನೀನಿಪ್ಪೆಯಯ್ಯ (ದೇದಾವ. 

ತ್ರಿಣಯನನಂ ಹರನಂ ನಿರ್ಗುಣನಂ ಸಡಿಫಡ ರತೀಶನಿಸುವನೆ 
(ಗಿರಿಕ. ೮-೪೦). [ ಸಂ. ಶ್ರಿನಯನ] 

ತ್ರಿಣಿಕೆ (ನಾ). ಮೂರು ಗೆರೆ: ತ್ರಿಣಿಕೆಯಿಂದೊಪ್ಪುವ ಕಡೆದ ಶಂಖದಂತಿಪ್ಪ 
ಕರುಣಿ ವೆಂಕಟೇಶನ ಕಂಧರವ ಕಂಡೆ ನಾ (ವಾದಿಕೀ. ೧೦೨-೧೦). [ತ್ರಿ?] 

ತ್ರಿಣೇತ್ರ (ನಾ). ೧. ಮೂರು ಕಣ್ಣುಗಳು: ದಶಭುಜಂ ಪಂಚವಕ್ವಂ 
ತ್ರಿಣೇತ್ರದಿನೊಪ್ಪೆ (ನಂಬಿರ. ೭-೧೨೫). ೨. ಎ ತ್ರಿಣಯನ : “ಭವನೀಶಂ, 
ಶಂಭು ಶಿವನೀತಾನಂ ತ್ರಿಣೇತ್ರಂ ವಾಮದೇವಂ 
ವೃಷಾಂಕಂ” (ವಸ್ತುಕೋ. ೩-೧೩); ತ್ರಿದಶಾಸುರರಂ ಸುಡುವಗ್ಗದ 
ವಿಷಮಂ ನುಂಗಿದಾ ಪ್ರಿಣೇತ್ರನುಮಾನೆಂಬುದನಟ೨ಯರ್‌ ಮಾನವರ್‌ 
(ಜಗವಿ, ೩-೮೧) ; ನರಸರಾಜೇಂದ್ರ ಚಂದ್ರಮನ ಚರಿತೆಯ ಲಾಲಿಸಿದವರಿ 
ಗಿಷ್ಟಾರ್ಥವ ಕರುಣಿಸುತಿಹನಾ ಶ್ರಿಣೇತ್ರ (ಕಂನವಿ. ೨೬-೪೯). 

[ ಎಸಂ. ತ್ರಿನೇತ್ರ] 

ತ್ರಿಣೇಶ್ವರ (ನಾ). ಈಶ್ವರ; ಶಿವ: ಪಾವನರೂಪ ವಿಷಕಂಠ ಸುರಗಣನಮಿತ 

ತ್ರಿಣೇಶ್ವರನೆಸೆದಿಹನಾ ಪುರದೊಳಗೆ (ಕಂನವಿ. ೨-೧೦೮). 
[ ಸಂ. ತ್ರಿನಯನೇಶ್ವರ] 

ತ್ರಿತತ್ವ (ನಾ). [ವೀಶೈ] ಲಯ, ಭೋಗ ಮತ್ತು ಅಧಿಕಾರಗಳೆಂಬ 
ಮೂರು ವಿಧವಾದ ತತ್ತ್ವಗಳಂ; ಶೂನ್ಯತತ್ವ್ವ ; ಶಿವತತ್ತ್ವ 
ಲಯ ಭೋಗವುನ್ನ ತದೊಳೆಸೆವಧಿಕಾರವೆಂಬಾ ಶ್ರಿತತ್ವಭೇದವೆ. ಬಿಂದು 
ವೆಂದಟ್‌ವುದು (ವೀಕ್ಕಿಪು. ೧-೯-೧೩). [ಶ್ರಿ ತತ್ವ) 

ತ್ರಿತತ್ವಾತ್ಮಕ (ಗು). ೧. ಸತ್ವ, ರಜಸ್ಸು ಮತ್ತು ತಮೋಗುಣಗಳೆಂಬ 
ಗುಣತ್ರಯಗಳನ್ನು ಹೊಂದಿರುವ. (ನಾ). ೨. ಗುಣತ್ರೃಯಗಳ 
ಸ್ವರೂಪನಾದವನು; ಶಂಕರ; ಶಿವ: ತ್ರಿಭುವನಾಧೀಶಂ ತ್ರಿತತ್ವಾತ್ಮಕಂ 
-ನಿರಘಂ . . . ಗೌರೀಶನೊಪ್ಪಿರ್ದನು (ಶಬಶೆಂ. ೫-೩೮). [ಸಂ.] 

ತ್ರಿತನು (ನಾ). ಮೂರು ದೇಹ : ಪಾಂಡುರಂಗಂ ಶ್ರಿತನುವಂ ಕೈಕೊಂಡು 
ಬಂದವೊಲಿತ್ತ ಮೂವರ ದಂಡಿ ಲೇಸಾಯ್ತೆನುತ ಭಕ್ತರು ಕೀರ್ತಿಸುತ್ತಿರಲು 

[ತ್ರಿ * ತನು) 


೨-೩) ; 


(ಬಸಪ. ೬೧--೩೩). 


ತ್ರಿತಯ 


ತ್ರಿತಯ (ನಾ). ೧. ಮೂರರ ಗುಂಪು: ಅಲ್ಲಿಂದತ್ತಲ್‌ ಯೋಜನ 
ತ್ರಿತಯಾಂತರದೊಳ್‌' ಶುಕ್ರವಿಮಾನಮುಂ ಅಲ್ಲಿಂ ಮೇಗನಿತೆ 
ಯೋಜನಾಂತರದೊಳ್‌ ಶನಿಯ ವಿವಹಿನಮಿರ್ಕುಂ (ಸುಕುಮಾ. ೧೦೧೫೯ ವ). 
೨.. ಮೂರು: ತ್ರಿತಯಂ ಪರಮಗುಣತ್ರಯಮನಲಂ ಸುರನದಿ 
ಮಾರ್ಗತ್ರಯಮದು ಮೂಣಜ ನಾಮಂ (ವ್ಯವಹಾ. ೯-೩). ೩. ಮೂರು 
ಜನರು; ಮೂವರು ; ಪಿತನಿರಲು ದಾತಾರನಿರೆ ನಿಜಪತಿಯಿರಲು ಸುತ 
ದಾಸ ಸತಿಯಾ ಶ್ರಿತಯರುಂ ಸ್ವಾತಂತ್ರ್ಯದವರಲ್ಲ (ಕುವ್ಕಾಉ. ೩-೨೭). 
೪. ಮೂರು ಭಾಗಗಳನ್ನು ಉಳ್ಳುದು ; ಮೂರು ಅಂಶಗಳಿಂದ 
ಕೂಡಿದುದು. [ಸಂ.1 

ತ್ರಿತಯಚಾತ (ನಾ). ಚತುರ್ವರ್ಣಗಳಲ್ಲಿ ಮೂರನೆಯ ವರ್ಣದಲ್ಲಿ 
ಹುಟ್ಟಿದವನು ; ವೈಶ್ಯ : “ವಿಶನೂರುಭವಂ ತ್ರಿತಯಜಾತನಾರ್ಯಂ 
ಮಹೀಸ್ಪ ಶನೆನಲು ವೈಶ್ಶನಕ್ಕು'' (ಮಂಗರಾ. ೧೦೨-೧). 

[೧ ಇದು "ತೃತೀಯಜಾತ' ಎಂಬುದರ ಅಪಲಿಖತ ] 

ತ್ರಿತಾಪ (ನಾ). ಆಧಿದೈವಿಕ, ಆಧ್ಯಾತ್ಮಿಕ, ಆಧಿಭೌತಿಕವೆಂಬ ಮೂರು 
ವಿಧವಾದ ತಾಪಗಳು ; ತಾಪತ್ರಯ: ಜಿತ ತ್ರಿತಾಪ ಬಸವೇಶ್ವರ 
ನೀಗೆಮಗೀಶಭಕ್ತಿಯಂ (ರಾಜಕೀ. ೧-೧೧). 'ತಾಪತ್ರಯ' ಪರಾ. 

[ತ್ರಿ + ತಾಪ್ಕ] 

ತ್ರಿತ್ರಿಕೋಣ (ನಾ). [ಜ್ಯೋತಿ] (ಲಗ್ನದಿಂದ) ಒಂಬತ್ತನೆಯ ರಾಶಿ: 
ತ್ರಿತ್ರಿಕೋಣಾಖ್ಯಮಾ ನವಮಂ (ಜಾತತಿ. ೧-೩೫) ; ಒಂಭತ್ತನೆಯ ರಾಶಿಗೆ 
ತ್ರಿತ್ರಿಕೋಣ . . . ಎಂದು ಸಂಜ್ಞೆ (ಜಾತತಿ. ೧-೩೩ ಬೀಕು). 

[ತ್ರಿ + ತ್ರಿಕೋಣ) 

ತ್ರಿದಂಡ (ನಾ). ೧. ಒಟ್ಟಾಗಿ ಸೇರಿಸಿ ಕಟ್ಟಿದ ಮೂರು ದಂಡಗಳು ; 
ಯತಿಗಳು ಹಿಡಿಯುವ ದಂಡ: ರಾವಣನು ತ್ರಿದಂಡ ಕಮಂಡಲು 
ಗಳನ್ನು ಧರಿಸಿದ ಯಶಿಯಾದನು (ವಡಛಾ. 9೦೬). ವಿ. [ಜೈನ] 
ಕಾಯದಂಡ, ವಂನೋದಂಡ, ವಾಗ್ದಂಡಗಳೆಂಬ ಮೂರು ವಿಧವಾದ 
ದಂಡಗಳು : ವಿವಿಧಾರ್ಥಸಳಿಳಪಾತಮತಿಯುಂ . . . ತ್ರಿದಂಡ ಶ್ರಿಶಲ್ಕ 
ರಹಿತನುಂ (ಕಾಪೂಪು. ೬) ; ಮತ್ತಂ ಶ್ರಿದಂಡ ತ್ರಿಶಲ್ಯ ತ್ರಿಗಾರವಂಗಳಂ 
ಕ್ರಮಕ್ರಮದಿಂ ಕಟಿಲ್ಲಿ ಕಳೆಯುತ್ತುಂ (ಸುಕುಮಾ. ೩-೪೬ ವ); ಭಾರತೀಯ 
ವಿವಿಧ ಧರ್ಮ-ಸಂಸ್ಕೃತಿಗಳ ಮೇಲೆಯೂ ನಿರ್ಗ್ರಂಥಸಂಪ್ರದಾಯದ 
ತ್ರಿದಂಡ ತ್ರಿಗುಪ್ತಿ ಗಳ ಪ್ರಭಾವವು ಬಿದ್ದುದನ್ನು ಕಾಣಬಹುದು 
(ಜನಪ. ೫೪೦). [ಶ್ರಿ ದಂಡ) 

ತ್ರಿದಂಡಿ (ನಾ). ಸಂನ್ಯಾಸಿಗಳಲ್ಲಿ ಒಂದು ವರ್ಗ; ತ್ರಿದಂಡವನ್ನೂ 
ಧರಿಸಿರುವವನು ; ವಂನಸ್ಸು, ವಚನ ಮತ್ತು ಕಾಯಗಳ ಮೇಲೆ 
ನಿಗ್ರಹಶಕ್ತಿಯನ್ನು ಹೊಂದಿರುವ ಯತಿ, ಸಂನ್ಯಾಸಿ ಆಗಳವರ್ಗಳಾ 
ರೂಪಿನೊಳದಂ ನೆಗಟಲಂಜಿ . ಏಕದಂಡಿ ತ್ರಿದಂಡಿಗಳಪ್ಪ ಪರಿ 
ವ್ರಾಜಕರುಮಾಗಿ ತಮಗೆ ತಾವೇ ವನಪ್ರವೇಶಮಂ ಮಾಡಿ (ಆದಿಪು. 
೯-೯೩ ವ), [ತ್ರಿ ದಂಡಿ 1 

ತ್ರಿದಶ್ನ (ನಾ). ೧. ಮೂರಂ ಹತ್ತು ; ಮೂವತ್ತು : ತ್ರಿದಶ ದಿನಂ 
ಶೀವಲೊಡಂ ತ್ರಿದಶತ್ವಮನೆಯ್ದಿ (ವರ್ಧಪು. ೧೨-೧೯) ; ವ್ಯಾಳಕಂಕಣಗೆ 
ಶ್ರಿ![ಪಾಕಾಂ. ತ್ರೈ]ದಶ ಸೇರು ಧೂಪವನು ಅರ್ಪಿಸುವ ನೇಮವಿಡಿದು 
(ಪ್ರೌಢರಾ. ೧೨-೬). : ೨. ಹನ್ನೆರಡು ಆದಿತ್ಕರು, ಎಂಟು ವಸುಗಳಂ, 
ಹನ್ನೊಂದು ರಂದ್ರರು, ಇಬ್ಬರು ಅಶ್ವಿನಿಗಳು-ಹೀಗೆ ಮೂವತ್ತು 
ಮೂರು ದೇವತೆಗಳು. ೩. [ಛಂದ] ಮೂರು ಲಘಂಗಳಿಂದ 
ಕೂಡಿದ ಒಂದಂ ಅಕ್ಷರಗಣದ ಹೆಸರು; ನಗಣ : ತ್ರಿದಶ ಪವನೇಶರ್‌ 
ಪುದಿದು ನಿಲೆ ಪಾದಾಂತ್ಯದೊಳಣಿ* ವಿದಗ್ಧೇ ಸದಮಳವಿಶಾಲಂ 

[ ಸಂ.] 


(ಛಂದೋಂಬು. ೨-೮೨). 


೩೭೩೩ 


20 


30 


40 


46 


ತ್ರಿದಶನಿಕರ 


ತ್ರಿದಶ್ಶ (ನಾ). ಸದಾ ಯೌವನದಿಂದ ಕೂಡಿರುವವನು; ಬಾಲ್ಕ 
ಕೌಮಾರ್ಯ, ಯೌವನವೆಂಬ ಮೂರು ಅವಸ್ಥೆಗಳನ್ನು ಮಾತ್ರ 
ಉಳ್ಳವನು ; ದೇವತೆ : “ಸುರರಮೃತಾಶರ್‌ ಕ್ರತುಭುಜರ್‌ ನಿಳಿಂಪರ್‌ 
ತ್ರಿದಶರ್‌” (ವಸ್ತುಕೋ. ೬-೩೧) ; ತ್ರಿದಶ ನರಾಸುರೋರಗಗಣಪ್ರಭೆ 
ಪುತ್ರವರಾರ್ಥಿಗಳಾಗಿ ತನ್ನ ಕಟ್ಟಿದಿರೊಳಿ ನಿಂದರಂ ನಯದೆ 
ನೋಡೆ (ಪಂಪಭಾ. ೧-೮೫) ; ಶ್ರಿದಶರಂಜದೆ ಹುತವನುಣ್ಣಲಿ ಕದನ 
ಕಾವಿಹೆವು (ಳಾಶಿರಾ. ೧೯೧). [ಸಂ.(ಪ್ರಿ೪ದಶಾ+-)] 
ತ್ರಿದಶಕನ್ನಿಕೆ (ನಾ). ದೇವತಾಸ್ತ್ರೀ : ತ್ರಿದಶಕನ್ನಿಕೆಯರುವೆರಸಿ ಗಗನ 
ದೊಳುದಂಚಿತ ಮುಕ್ತಿಕನ್ನಿಕೆಯಿದಿರುಗೊಳುತಿದೆ (ಬಸಪು. ೨೪-೪೨). 
[ತ್ರಿದಶ್ಶ * ಕನ್ನಿಕೆ, 
ತ್ರಿದಶಗಣ (ನಾ). ದೇವತೆಗಳ ಗುಂಪುು-ಸಮೂಹ : ತ್ರಿದಶಗಣೇಶ 
ವನೌಳಿಮಣಿಪೀಠನಿಷೇವಿಗಳೊಳ್‌ ಮುನೀಂದ್ರನಾ ಪದಯುಗಳೆಂಗಳೊಳ್‌ 
ಮುದದೆ ಬಾಗುವೆನೆಂಬುದು ದಕ್ಷಿಣಾಯನಂ (ಕವಿರಾ. 3-೧೦೭). "ತ್ರಿದಶ 
ಗಣಾಧಿನಾಯಕ' ಪರಾ. [ಶ್ರಿದಶ್ಯ * ಗಣ) 
ತ್ರಿದಶಗಣಾಧಿನಾಯಕ (ನಾ). ದೇವತೆಗಳ ಒಡೆಯ, - ಅಧಿಪತಿ ; 
ಇಂದ್ರ : ತ್ರಿದಶಗಣಾಧಿನಾಯಕನ ಪರ್ವಿದ ತೋಳುಜುಗಲ್ಲಳೊಳ್‌ 
. ಜತ್ತವಟ್ಟದ ಮಣಿಯಂತದೇಂ ಪದುಳಮಾದುದೊ ದಿವ್ಮವಧೂ 
ಕದಂಬಕಂ (ಆದಿಪು. ೭-೧೨೪). ([ತ್ರಿದಶಗಣ * ಅಧಿನಾಯಕ 
ತ್ರಿ ದಶಗಣಾಧಿಪ (ನಾ). ಎ ತ್ರಿದಶಗಣಾಧಿನಾಯಕ : ತ್ರಿದಶಗಣಾಧಿವರ್‌ 
ಸುರಿಯುತಿರ್ಪತಿನಿರ್ಮಳದುಗೃವಾರಿಪೂರದೊ೪* ಒಪ್ಪಿದನಿಂದ್ರ 
ವಂದಿತೆಂ (ಪುಷ್ಪಪು. ೧೧-೨೯). [ಶ್ರಿದಶಗಣ + ಅಧಿಪ] 
ತ್ರಿದಶತ್ವ (ನಾ). ದೇವತ್ವ : ಶ್ರಿದಶದಿನಂ ತೀವಲೊಡಂ ತಿದಶತ್ವಮನೆಯ್ದಿ 
ನೀನೆ ಬಂದು ಸಮಸ್ತ ತ್ರಿದಶೇಂದ್ರವಂದಿತ ಶ್ರೀಪದನಂ ಪ್ರತ್ಯಕ್ಷಮಾಗೆ 
ನಲಿದೀಕ್ಷಿಸುವೈ (ವರ್ಧಪು. ೧೨-೦೯). [ಸಂ.] 
ತ್ರಿದಶದೀರ್ಫಿಕೆ (ನಾ). ದೇವನದಿ ; ಗಂಗಾನದಿ ; ಗಂಗೆ. 
[ತ್ರಿದಶ್ಯ + ದೀರ್ಫಿಕೆ] 
ತ್ರಿದಶದ್ವೇಷ (ನ). ದೇವತೆಗಳನ್ನು ಕಂರಿತ ದ್ವೇಷ: ಮದದಿ ತ್ರಿದಶ 
ದ್ವೇಷದಿಂದಳಿದಧೋಗತಿಗೆ ಪುದುವಾದರ್‌ (ನವಮೋ. ೧೮-೭). 
( ತ್ರಿದಶ್ಯ * ದ್ವೇಷ] 
ತ್ರಿದಶಧರಣೀರುಹ (ನಾ). ದೇವಲೋಕದ ಮರ ; ಕಲ್ಪವೃಕ್ಷ : ತ್ರಿದಶ 
ಧರಣೇರುಹದೊಳೊಳುಗಂಪುಮಿರ್ಪವೊಲಖಳಭಕ್ತರೊಳು ಪೂರಮಾಗಿಹ 
ನಿಮ್ಮ ಕೃತಿಯಂ ಪಾರವೆಯ್ದಿಸಿ ಪೊರೆವುದೆಮ್ಮನು (ಬಸಪು. ೧-೭). 
[ ತ್ರಿದಶ್ಶ * ಧರಣೀರುಹ] 
ತ್ರಿದಶಧುನಿ (ನಾ). ಇ ತ್ರಿದಶದೀರ್ಥಿಕೆ : “ತ್ರಿದಶಧುನಿ ವಿಷ್ಣುಪದಿ ಗಂಗೆ 
ಜಾಹ್ನವಿ ದೇವನದಿಯೆನಿಕು” (ಮಂಗರಾ. ೧೨೨-೦೦). [ ಶ್ರಿದಶ + ಧುನಿ) 
ತ್ರಿದಶನಗೇಂದ್ರ (ನಾ). ದೇವತೆಗಳ ಬೆಟ್ಟ ; ಮೇರು: ತ್ರಿದಶನಗೇಂದ್ರಂ 
ಧನುವಾದುದು ಪಶುಪಶಿಗೆ (ಜಗವಿ. ೧೬-೨೭). [ತ್ರಿದಶ್ಯ * ನಗೇಂದ್ರ] 
ತ್ರಿದಶನದೀಸಲಿಲ (ನಾ). ಗಂಗಾನದಿಯ ನೀರು: ತ್ರಿದಶನದೀಸಲಿಲದ 
ಪೂರದಿನಂಗನೆ ನಯದೊಳಭಿಷಪೋತ್ಸವಮನೊಡರ್ಚಿದಳ್‌ (ಉಂತಿಪು. 
೯-೧೭೯]. [ಸಂ.1 
ತ್ರಿದಶನದೀಸುತ (ನಾ). ಗಂಗೆಯ ಮಗ ; ಭೀಷ್ಮ: ತ್ರಿದಶನದೀಸುತನಿಂ 
ತೀರದ ಕಜ್ಜಂ ಮುನ್ನ ಕಳಶಸಂಭವನಿಂ ತೀರದ ಕಜ್ಜಂ 
ಪುತ್ರನಿಂ ತೀರ್ದಪುದೇ (ಗದಾಯು. ೩-೬೦). [ಸಂ.] 
ತ್ರಿದಶನಿಕರ (ನಾ). ದೇವತೆಗಳ ಸಮೂಹ, -ಗುಂಪು : ಅದಿರಿತಿಳಿ ., . 
ತ್ರಿದಶನಿಕರದ ಸಾಧುರವವಂಜಿಸಿತು ಮೂಜಗನ 
[ ತ್ರಿದಶ್ಯ + ನಿಕರ] 


ನ ದ್ರೋಣ 


(ಕುವ್ಯಾಗ. t-೪). 


ತ್ರಿದಶನಿವಾಸ 


ತ್ರಿದಶನಿವಾಸ (ನಾ). ದೇವತೆಗಳ ವಾಸಸ್ಥಾನ ; ದೇವಲೋಕ: 

ತ್ರಿದಶನಿವಾಸಮಿಂತಿದು ನಿಜಾರ್ಜಿತಪುಣ್ಯದಿನಾದುದು (ಪಾರ್ಶ್ಮಪು. ೫-೯೩). 
[ ತ್ರಿದಶ್ಯ + ನಿವಾಸ] 

ತ್ರಿದಶಪತಿ (ನಾ).  ತ್ರಿದಶಗಣಾಧಿನಾಯಕ : ತ್ರಿದಶಪತಿ ಪಾರಿಜಾತ 
ಪ್ರದನಾಗದೊಡಾಧಿಪತ್ಕಸವನಮದಿನ್ನಾಗದು ತನ್ನಗಾರಿಗಾಗಿಪ್ಪುದು 
ಧಾರಾಖಡ್ಲ ಸವನಮಂ ಮತ್ತಡ್ಗಂ (ಜಗವಿ. ೧೩-೩೧); ತ್ರಿದಶಪತಿ 
ವಿನುತವ:ರ್ಹತ್ಸದನಂ ಮಾಹೇಂದ್ರಕಲ್ಪದೊಳ್‌ (ಪಾರ್ಕೇಪು. ೧೩-೨೫). 

[ ತ್ರಿದಶ್ಯ + ಪಕ್ಕಿ] 

ತ್ರಿದಶಪದ (ನಾ). ದೇವಲೋಕದ ಪದವಿ ; ಸುರಲೋಕ ಪ್ರಾಪ್ತಿ : 
ಶ್ರಿಶಶಪದ ಸುಖಮನೆಯ್ದಲ್‌ ತುದಿಗಾಲೊಳ್‌ ನಿಂದನೀತಂ (ಇಗವಿ, 
೧೬-೬೦). ` [ ಶ್ರಿದಶ್ಯ * ಪದ್ಯ] '` 

ತ್ರಿದಶಭುವನ (ನಾ). ಐ ತ್ರಿದಶಲೋಕ : ತ್ರಿದಶಭುವನವಂ ಪ್ರೀಶಿಯಿಂ 
ಬಂದು ಕಾಣ್ಬಂಗೊದವಿದ್ದೈಶ್ವ್ಚರ್ಯಮಂ ಭೀತರಿಗಸುಗತಿಯಂ ವನಾಟ್ಟಿನೇ 
(ಎಕ. ೪11, ಶಿಕಾರಿ, ೪೬-೩೭; 2179). [ತ್ರಿದಶ್ಯ * ಭುವನ] 

ತ್ರಿದಶರಿಪು (ನಾ). ದೇವತೆಗಳ ಶತ್ರು ; ರಾಕ್ಷಸ ; ದೈತ್ಯ: ಶ್ರಿದಶರಿಪುಗಳ 
ಗಂಡನಿದು ಕುದಿದೆವು ನಾವಿಂದೆನುತ ಸುಭಟರು ಕದಡಿ ಸರಿದುದು 
(ಕುವ್ಯಾರ್ರೋ. ೩-೧೨), [ತ್ರಿದಶ್ಯ + ರಿಪು] 

ತ್ರಿದಶಲೋಕ (ನಾ). ದೇವತೆಗಳ ಲೋಕ ; ದೇವಲೋಕ ; ಸ್ವರ್ಗ: 
ತ್ರಿದಶಲೋಕಕ್ಕೇಯಿತಿರ್ದು ತ್ರಿಶಂಕುನರಾಧೀಶನ ಲಕ್ಷ್ಮಿ ಶಕ್ರನ ಮಹಾ 
ಹುಂಕಾರದಿಂ ಬಿರ್ದಳೆಂಬಿನೆಗಂ (ಕಾದಂಪೂ. 39). [ಶ್ರಿದಶ್ಯ * ಲೋಕ] 

ತ್ರಿದಶವಿರೋಧಿ (ನಾ). - ತ್ರಿದಶರಿಪು : ತ್ರಿದಶವಿರೋಧಿಗೂರ್ಧ್ವಗತಿ 
ದೋಜುವವೋಲ್‌ ಮಣಿರಮ್ಮಹರ್ಮ್ಯಕೂಟದೊಳಿಸೆದತ್ತು ಚೀನವಸನ 
ಧ್ವಜಸಂತತಿ (ಜಗವಿ. ೬-೩೮), [ ಶ್ರಿದಶ್ಯ * ವಿರೋಧಿ] 

ತ್ರಿದಶಶರಾಸನ (ನಾ). ದೇವತೆಗಳ ಬಿಲ್ಲು; ಕಾಮನ ಬಿಲ್ಲಂ ; ಇಂದ್ರ 
ಧನು: ತ್ರಿದಶಶರಾಸನಂ ತಳಿರ ತೋರಣವರಾಗಿರೆ. ಕುಕ್ಕಿನೋಳಿ 
ಚೆಲ್ವಿದಿರ್ಗೊಳಿ ಬರ್ಪ ಸೊನ್ನಲಿಗೆಯಾಗೆ ಘನಧ್ವನಿ ತೂರ್ಯಮಾಗೆ ರಾಗ 
ದಿನಿನರಶ್ಮಿಯೆಂಬ ಕಸಮಂ ಕಟಕಿದು (ಆದಿಪು. ೬-೭೧); ತ್ರಿದಶಶರಾಸನರುಚಿ 
ಮೊದಲದು ೬ ಉಚ್‌ದವೆರಡು ರವಿಕಾಂತಂಗಳ (ಪಾರ್ಶ್ಶಪು. 
೦೬-೧೮). ([ತ್ರಿದಶ್ಯ * ಶರಾಸನ] 

ತ್ರಿದಶಸಂಕುಳ (ನಾ). ಎ ತ್ರಿದಶನಿಕರ: ಹಂಪೆಯರಸಂ ನಿಟಿಲಂದೆಅಕಿಯಲ್‌ 
ಬಳಿಕ್ಕದೆತ್ತಣ ಹರಿ ... ಎತ್ತಣ ತ್ರಿದಶಸಂಕುಳವೆತ್ತಣ ಭಾಸ್ಕರೇಂದುಗಳ* 
(ಪಾಶೆ. ೩9). (ತ್ರಿದಶ್ಯ + ಸಂಕುಳ (= ಸಂಕುಲ) 

ತ್ರಿದಶಸ್ತುತ (ನಾ). ದೇವತೆಗಳಿಂದ ಸ್ತುತಿಸಿಕೊಂಡವನಂ : 
ತ್ರಿದಶಸ್ತುತ ನೋಡ ವೊವಚಿಕ್ಟೂದವಿದ ತಾಳೀತಮಾಳನೀಳದ ಕರ್ಪಿಂ 
ಪ್ರದಿದು ಪರಭಾಗಮಂ ಪಡೆದಿದಆ'ರಡುಂ ಕೆಲದೊಳೆಸೆವ ವನರಾಜಿಗಳಂ 
(ಆಪು. ೧೧-೬೦). [ಶ್ರಿದಶ್ಯ * ಸ್ತತ] 

ತ್ರಿದಶಸ್ತುತ್ಯ (ನಾ). ದೇವತೆಗಳಿಂದ ಸ್ತುತಿಸಿಕೊಳ್ಳುವಂತಹುದಂ : 
ತ್ರಿದಶಸ್ತುತ್ಕಮಿದಾದಿದೇವಚರಿತಂ (ಅದಿಪು. ೧೬-೭೮). 

[ತ್ರಿದಶ್ಯ * ಸ್ತತ] 

ತ್ರಿದಶಾಂಗನೆ (ನಾ). ದೇವತಾಸ್ತ್ರೀ : ತ್ರಿದಶಾಂಗನೆಯರ್‌ . . . ಪಾಡಿದ 
ರೋಲಗಸಾಲೆಯೊಳ್‌ ಜಿನೇಂದ್ರಾಂಬಿಕೆಯಾ (ಕಾಂತಿಪು. ೯-೩೮೫) ; 
ತ್ರಿದಶಾಂಗನೆ ಜಿನಜನನಿಗೆ ಪದೆಪಿಂ ತಾರಾವತಂಸಮಂ ಭೂಷಿಸೆ 
(೫9ಂಕೀಶ್ವ. ೧೩-೨೧೮). [ ತ್ರಿದಶ್ಯ + ಅಂಗನೆ] | 

ತ್ರಿದಶಾಚಲ (ನಾ).ಎತ್ರಿದಶನಗೇಂದ್ರ : ಶ್ರಿದಶಾಚಲಶಿಖರದೊಳಜಿತದೇವ 
ಜನ್ಮಾಭಿಷೇಕಮಂಗಳಸಮಯಾಂಬುದಸಮಯಂ ಸಮನಿಸೆ (ಅಜಿಪು. ೩-೭). 

[ ತ್ರಿದಶ್ಯೆ + ಅಚಲ ] 


೩೭೩೪ 


40 


45 


ತ್ರಿದಶಾಹಾರ 


ತ್ರಿದಶಾಚಾರ್ಯ (ನಾ). ದೇವತೆಗಳ ಗುರಂ ; ಬೃಹಸ್ಪತಿ: “ವಾಚಸ್ಪತಿಃ, 
ತ್ರಿದಶಾಚಾರ್ಯಃ, ಚಿತ್ರಶಿಖಂಡಿಪ್ರಸೂತಿಃ, (ಕಥ್ಯತೇ) - ಈ 
೮ ಬೃಹಸ್ಪತಿಯ ವೆಸರ್‌”(ಹಂಯು. ೯-೪೭). [ತ್ರಿದಶ್ಯ * ಆಚಾರ್ಯ) 
ತ್ರಿದಶಾಧಿನಾಥ (ನಾ). - ತ್ರಿದಶಗಣಾಧಿನಾಯಂಕ : ಪದವಿನ್ಯಾಸದ 
ತುಟುಗಲ್‌ ಫೊದಟ್‌ ಲಯಂಬೆರಸು ರಂಗಮಂ ಬಳಸಿದನಾ ತ್ರಿದಶಾಧಿ 
ನಾಥನಳೆವವೊಲುದನ್ವದಾವೇಷ್ಟಿತಾಖಿಳಾವನಿತಳಮಂ (ಆದಿಪು. ೭-೧೦೪). 
[ ತ್ರಿದಶ್ಶ + ಅಧಿನಾಥ ] 
ತ್ರಿದಶಾಧೀಶ (ನಾ). ೧. ಎ ತ್ರಿದಶಗಣಾಧಿನಾಯಕ: ತ್ರಿದಶಾಧೀಶನಿನಾದ 
ಜನ್ಮ ಸವನಾಂಭಃಪೂರದೆೊಳ್‌ ನೀರನೂಡಿದುದೋಲಾಡಿದುದು . , . 
ದೇವೇಂದ್ರನೈರಾವತಂ (ಮಲ್ಲಪು. ೧೨-೧೫೪), ೨. ಜಿನ: ತೀರ್ಥಂಕರ: 
ತ್ರಿದಶಾಧೀಶನ ಮುಂದೆ - ಸಪ್ತವಿಧಸೇನಾಚಕ್ರಮೇನೊಪ್ಪಿತೋ 
(ಪುಷ್ಪ ಪು. ೧೪-೪೬). ( ಶ್ರಿದಶ್ಯ + ಅಧೀಶ] 
ತ್ರಿದಶಾಧೀಶ್ವರ (ನಾ). ಎ ತ್ರಿದಶಗಣಾಧಿನಾಯಕ : ಶ್ರಿದಶಾಧೀಶ್ವರ 
ಭೂತ್ಯತ್ಕುದಾರವಿವಿಧಾರ್ಥವಿಭವನೀ ಭೂಪೇಂದ್ರಂ (ಳವರಾ. ೨-೭೦); 
ತ್ರಿದಶಾಧೀಶ್ವರ ಸಂಪದಂ ಸಫಲಮಿಾ ಪೌಲೋಮಿಯಿಂ (ಜಗವಿ. ೧೩-೩೩). 
[ ತ್ರಿದಶ್ಯ + ಅಧೀಶ್ವರ ] 
ತ್ರಿದಶಾಧೀಶ್ವರಮಂತ್ರಿ (ನಾ). ದೇವತೆಗಳ ಒಡೆಯನಿಗೆ ಮಂತ್ರಿಯಾದ 
ವನಂ ; ಗಂರು: ತ್ರಿದಶಾಧೀಶ್ವರಮಂತ್ರಿ ಶೀತಕರರೆಂಬೀಯಿರ್ವರುಂ 
ಕರ್ಕಿಗೇಹದೊಳಿರ್ದಂದು ಪುಟ್ಟಿದ ಮರ್ತೃಂಗೆ ಚಿರಾಯು 
ಸಂಭವಿಸುಗುಂ (ಜಾತಕಿ. ೮-೧೫). [ತ್ರಿದಶಾಧೀಶ್ವರ + ಮಂತ್ರಿ] 
ತ್ರಿದಶಾನಕ (ನಾ). ದೇವತೆಗಳ ದಂಂದಂಭಿ,-ಭೇರಿ: ತ್ರಿದಶಾನಕ 
ಕೋಟಿಗಳುಂ ಪುದಿದ ಚತುಷ್ಪಷ್ಟಿ ಚಮರಜಂ ಮುಕ್ಕೊಡೆ . . . 
ಮೃಗಾಧಿಪಪೀಠಂ ಎಸೆಯೆ (ನೇಮಿಪು. ೦೪-೧೪೩). [ತ್ರಿದಶ್ಯ * ಆನಕ] 
ತ್ರಿದಶಾನೀಕ (ನಾ). ೧.೩ ತ್ರಿದಶನಿಕರ. ೨. ದೇವತೆಗಳ ಸಮೂಹ 
ದಿಂದ ಕೂಡಿದವನು: ಚತುಸ್ಸಹಸ್ರಸಾಮಾನಿಕಸಮೇತನುಂ 
ತತ್ಪ್ರಮಾಣಾಂಗರಕ್ಷ ತ್ರಿದಶಾನೀಕನುಂ . . . ಅಂತರ್ಮದಧ್ಯತ್ರಿಃಪ್ರಕಾರ 
ಪರಿಷತ್ತ )ಕಾಶಕರನಾಗಿ ಪರಮೈಶ್ವರ್ಯಸ[ಂಪ]ನ್ನನಾದಂ (ಸುಕುಮಾ. 
೯-೩೧ ವು. [ ತ್ರಿದಶ್ಯ + ಅನೀಕ) 
ತ್ರಿದಶಾರಿ (ನಾ). ಎ ತ್ರಿದಶರಿಪು : ತ್ರಿದಶಾರಿಧೂಮಕೇತುವನುದರದೊಳೀ 
ದೇವಿ ತಳಿದುದರ್ಕಿದೆ ದೃಷ್ಟಾಂತದ ಧೂಮಲೇಖೆಯೆನೆ ಕರ್ಪೊದವಿದ 
ರೋಮಾಳಿ ರಂಜಿಕುಂ ದೇವಕಿಯಾ (ಜಗವಿ. ೨-೯೦). 
[ ತ್ರಿದಶ್ಯ + ಅರಿ] 
ತ್ರಿದಶಾಲಯ (ನು). ದೇವತೆಗಳ ವಾಸಸ್ಥಾನ ; ಸ್ವರ್ಗಲೋಕ; 
“ತ್ರಿದಿವಂ . . . ತ್ರಿದಶಾಲಯಂ ನಾಕಮೂರ್ಧ್ವಲೋಕಂ ಸ್ವರ್ಗಮದು” 
(ಮಂಗರಾ. ೩-6). [ಶ್ರಿದಶ್ಯ * ಆಲಯ) 
ತ್ರಿದಶಾವಾಸ (ನು). - ಶ್ರಿದಶಾಲಯಂ : “ಸ್ವರ್‌, ಸ್ವರ್ಗಃ, ಸುರಸದ್ಮ. 
ತ್ರಿದಶಾವಾಸಃ . . . ಊರ್ಧ್ವಲೋಕಃ [ಚ] ಈ ೧೧ ದೇವಲೋಕದ 
ಪೆಸರ್‌” (ಹಲಾಯು. ೨-೩) ; ಇದು ದಲ್ವೆ ತುರಥಾಹ್ವಯಂ ಬನಮಿದ 
ಚ್ಫ್ರೋದಂ ಸರಂ ನೋಲಕ್ಬೊಡೀ ತ್ರಿದಶಾವಾಸಮಿದಿಂತುಟಲ್ಲೆ, ರಮಣೀಯಂ 
(ಕಾದಂಉ. ೪೪೫). [ತ್ರಿದಶ್ನ * ಆವಾಸ) 
ತ್ರಿದಶಾಸನ (ನಾ). ದೇವತೆಗಳ ಆಸನ, -ಪೀಠ : ತ್ರಿದಶಾಸನಂಗಳಲ್ಲಾಡಿ 
ದುವು ಜಗದ್ಗುರುಗೆ ಬೇಗಮುಚ್ಚಾಸನದಿಂದಿದಿರೇಟೌಮೆಂದು ಪೇಟ್ವವೊಲ್‌ 
(ಆದಿಪು. ೭-೪೦). [ತ್ರಿದಶ್ಯ + ಆಸನ) 
ತ್ರಿದಶಾಹಾರ (ನಾ). ದೇವತೆಗಳ ಆಹಾರ ; ಅಮೃತ : “ಅಮೃತಂ, 
ತ್ರಿದಶಾಹಾರಃ, ಸುಧಾ, ಪೀಯೂಷಂ - ಈ ೪ ಅಮರ್ದಿನ ಪೆಸರ್‌” 
(ಹಲಾಯಂ, ೨೨-೧೩೩). [ತ್ರಿದಶ್ಯ ೬ ಆಹಾರ) 


ತ್ರಿದಶಾಹಿತ 


ತ್ರಿದಶಾಹಿತ (ನಾ). ದೇವತೆಗಳಿಗೆ ಶತ್ರುವಾದವನು; ದೈತ್ಯ. 
"ಶ್ರಿದಶಾಹಿತಮಂತ್ರಿ' ಪರಾ. [ತ್ರಿದಶ್ಯ * ಅಹಿತ] 

ತ್ರಿದಶಾಹಿತಮಂತ್ರಿ (ನಾ). ದೈತ್ಯರ ವಂಂತ್ರಿ ;. ಶುಕ್ರ: ತ್ರಿದಶಾಹಿತ 
ಮಂತ್ರಿಯೊಳೊಂದಿದ ಶನಿಯಿಂ ಸ್ತ್ರೀಧನಾನ್ವಿತಂ (ಆತತಿ. ೧೫-೬). 

[ ಶ್ರಿದಶಾಹಿತ + ಮಂತ್ರಿ? 

ತ್ರಿದಶೇಂದ್ರ (ನಾ). ಎ ಶ್ರಿದಶಗಣಾಧಿನಾಯಕ : ತ್ರಿದಶೇಂದ್ರಂಗೆ 
ಯುಧಿಷ್ಮಿರಾಧ್ವರದ ಮಾಸಾಮರ್ಥ್ಯಮಂ ಸೂಲುಸೂಟದೆ ಪೇಟಲ್‌ 
ಪರಿವಂತೆ _ಪೊಣ್ಮೆ ಪಲವುಂ ಧೂಮಂಗಳ್‌ ಯ(ಪಂಪಭಾ. ೬-೩೮); 
ತ್ರಿದಶೇಂದ್ರವಂದ್ಯ ಬೆಸಸೆನೆ ಪೊದಟ್ಟುದರ್ಹನ್ಮುಖೇಂದು ದಿವ್ಯನಿನಾದಂ 
(ಕಾಂತಿಪು. ೬-8೮); ತ್ರಿದಶೇಂದ್ರಾರಾತಿ ದೈತ್ಯಂ ಧರೆಯೆನೆ ರಸೆಗಂದುಯ್ಕೆ 
(ಪಂರಾಮಾ, ೧೧-೪೪). [ ತ್ರಿದಶ್ಯ + ಇಂದ್ರ] 

ತ್ರಿದಶೇಭ (ನಾ). ಸ್ವರ್ಗದ ಅನೆ; ಐರಾವತ: ತ್ರಿದಶೇಭಕ್ಕೆಸೆದಾದು 
ವಂದು ವಡೆನಂ ಮೂವತ್ತೆರಟ್‌ ಕೂಡೆ ತದ್ವದನವ್ರಾತದೊಳಾದುವು 
ದೃರದನಂ ಪ್ರತ್ಯೇಕವೆಂಟೆಂಟು (ನೇಮಿಪು. 6-03೩). [ತ್ರಿದಶ್ಯ * ಇಭ] 

ತ್ರಿದಶೇಶ (ನಾ). ದೇವತೆಗಳ ಒಡೆಯ: ವೃಷಪಾಲಿ ತ್ರಿದಶೇಶನುಗ್ರಧನ್ವಿಗೆ 
* « * ಸರ್ವಜ್ಞಂಗೆ ವಾಮದೇವಂಗೆಜಿಗುವೆಂ (ಗುರುಶಾ. ೧-೨೨). 

[ ತ್ರಿದಶ್ಶ + ಈಶ) 

ತ್ರಿದಿವ (ನಾ). ೧. ಸ್ವರ್ಗ; ದೇವಲೋಕ: “ತ್ರಿದಿವಂ... 
ದಿವಮೆಂದಿಂತಿದು ತಾನಮರ್ಕ್ಯಭವನಂ” (ವಸ್ತುಕೋ. ೬-೩೦) ; ಶ್ರಿದಿವ 
ದೊಳಚ್ಚ ರಸಿಯರಿರ್ಪುದು ವಿದಿತಂ (ಕಾದಂಪೂ. ೭೦೬) ; ತ್ರಿದಿವಪ್ರಾಪ, 
ಮನೋಹರಂ ... ತಾನೆನುತ್ತುಂ ಸಮಂತದನಿಂತೇಳಿಪುದಿಂದ್ರನಂದನಮನಾ 
ಸಾರ್ವರ್ತುಕಾಖ್ಯಂ ವನಂ (ಕುಸುಮಾ, ೧-೧೦೫); ಶ್ರಿದಿವವನು ತುಡುಕಿತು 
ಹವಿರ್ಗಂಧದ ಗಢಾವಣೆ ಧೂತಧೂಮನ ತುದಿ ತಪೋಲೋಕದಲಿ 
ತಳಿತುದು (ಕುವ್ಯಾಸೆ. ೭-೩೪). ೨. ಆಕಾಶ; ಗಗನ: ತ್ರಿದಿವಕ್ಕೇಲ್‌ 
ದೊಡಂಚೆಯಂಬೆರಸು ಜೋದರ್‌ ಪಾಜಕ (ವರ್ಥಪು. ೭-೪೮). [ಸಂ] 

ತ್ರಿದಿವಾಂಗನೆ (ನಾ). ಎ ತ್ರಿದಶಕನ್ನಿಕೆ: ವಿಸ್ಫುರತ್ಕನ್ಯಕಾಕೃತಿಯಂ 
ತಳೆದಿರ್ದಳ್‌ ತಾಂ ತ್ರಿದಿವಾಂಗನೆಮೋಲವಳ್‌ (ಪಂಣತಂ. ೨೩೬-೧೮). 

[ ತ್ರಿದಿವ 4 ಅಂಗನೆ] 

ತ್ರಿದಿವೇಶ (ನಾ). ೧. ದೇವಲೋಕದ ಒಡೆಯ; ಇಂದ್ರ. ೨. 
ದೇವತೆ. (ಶ್ರಿದಿವ* ಈಶ) 

ತ್ರಿದೋಷ (ನಾ). ೧. ಕಾಯಿಕ, ವಾಚಿಕ ವಂತ್ತು ಮಾನಸಿಕವಾದ 
ಪಾಪಗಳಂ : ಅವಸ್ಥಾತ್ರಯಂಗಳ ಅವಗುಣವಳಿದು ತ್ರಿಟೋಷಂಗಳ 
ಪಲಛ್ಲಟಗೊಳಿಸಿ (ಅಐಂಡೇ. ೧೯೪-೦೪). ವಿ. [ವೈದ್ಯ] ವಾತ, ಪಿತ್ತ ವಂತ್ರೂ 
ಕಫಗಳೆಂಬ ಮೂರೂ ವಿಷಮಗೊಂಡು, ಶರೀರಕ್ಕೆ ತೊಂದರೆ 
ಯಂನ್ನಾಂಟುಮಾಡುವ ದೋಷಗಳು : ತ್ರಿದೋಷಸಮುದಿತರೋಗಂ 
ಸಮನಿಸುಗುಂ ಮನುಜಂಗಮೃತಮಯೂಪಖಾಪತ್ಕದಶೆಯೊಳವರೋಹಿಣಿ 
ಯೊಳ್‌ (ಜಾತತಿ. ೯-೨೪) ; ವಾಯು, ಅಪಸ್ಮಾರ, ತ್ರಿದೋಷ ಹದಿಮೂಜು 
ಪ್ರಕಾರದ ಸನ್ನಿಪಾತ ಹರ (ವಿವೈವಿ. ೩೭); ಶ್ರಿದೋಷಯುಕ್ತವಾದ ರೋಗ 
ಗಳೂ ಕಂಠರೋಗಗಳೂ ಸಹೆ ಗುಣವಾಗುವುವು (ಸಕವೈ. 
ಶ್ರಿದೋಷ ಲಕ್ಷಣ ಕಂಡಿತು (ಪ್ರೇಮಾಶ್ರ. ೦೦೪). 

[ ಶ್ರಿ* ದೋಷ] 

ತ್ರಿದೋಹಹರ (ಗಂ). ತ್ರಿದೋಷಗಳಿಂದಂಂಟಾಗುವ ರೋಗಗಳನ್ನು 
ನಾಶಮಾಡುವ. [ಸಂ.) 

ತ್ರಿನಯನ (ನಾ). ಮೂರು ಕಣ್ಣುಗಳನ್ನೂ ಉಳ್ಳವನು ; ಮುಕ್ಕಣ್ಣ ಕ 
ಶಿವ; ಮಣಿಗಳ ಸೂತ್ರದಂತೆ ತ್ರಿನ[ಪಾಕಂ, ಣ]ಯನ ನೀನಿಪ್ಪೆಯಯ್ಯ 
(ದೇದಾವ, ೨-ಐ. [ಶ್ರಿ ನಯನ] 


೨೯) ; 


೩೭೩೫ 


ತ್ರಿಪಥಗೆ 


ತ್ರಿಪಂಚಲೋಚನ (ನಾ). (ಐದು ಮುಖಗಳಲ್ಲಿ ವರಂ ಮೂರರಂತೆ 
ಒಟ್ಟು) ಹದಿನೈದು ಕಣ್ಣುಗಳನ್ನು ಉಳ್ಳವನು ; ಶಿವ: ಪಂಚಲಪನ 
ಮಳದ್ವಿಪಂಚಬಾಹುಗಳು ತ್ರಿಪಂಚಲೋಚನನಸಮ ಪಂಚಶರ ಭಸಿತಾಂಗ 

. ಉಡುಪಮಾೌಳಿ ಮೃಡನೇ (ನವಮೋ. ೧-೭). [ ಸಂ.] 

ತ್ರಿಪಟಿಕ (ನಾ). ಮುಪ್ಪಟ್ಟೆಯಾಕಾರದಲ್ಲಿರುವುದು; ಮೂರು ಮೂಲೆ 
ಗಳಂಳ್ಳುದು : ಸೂರ್ಯನ ಕಿರಣ ಒಂದನ್ನು ಗಾಜಿನ ತ್ರಿಪಟಿಕ (2:16) 
ದ ಮೂಲಕ ಹಾಯಿಸಿದಾಗ ಅದು ನಾನಾ ವರ್ಣಗಳಾಗಿ ಪ್ರತ್ಶೇಕಿಸಲ್ಬಡು 
ತ್ತದೆ (ಆಕಾಶ. 0. [ತ್ರಿ ಪಟಿಕ) 

ತ್ರಿಪತಾಕ (ನಾ). [ನಾಟ್ಕ] ಮೂರು ಬೆರಳುಗಳನ್ನು ಬಿಚ್ಚಿರುವ 
ಒಂದು ಬಗೆಯ ಹಸ್ತಮುದ್ರೆ: ಮತ್ತಾ ತ್ರಿಪತಾಕಂಗಳ್‌ ಬಿತ್ತರದಿಂ 
ತುದಿಗಳಿಂದೆ ಕಟಿಗಳನೊಂದಲ್‌ , . . ಪಕ್ಷಮಚಿತಮಕ್ಕುಂ (ಲಾಸ್ಕರಂ. 
೨-೬೧) ; ನಾಟ್ಯಶಾಸ್ತ್ರದಲ್ಲಿ ಹೇಳಿರುವ ಅಸಂಯುತ ಹಸ್ತಗಳು 
ಯಾವುವೆಂದರೆ ೧. ಪತಾಕ ೨. ತ್ರಿಪತಾಕ (ಆಥಾನೈ. ೪೭) ; ಪತಾಕ, 
ಅರ್ಧಚಂದ್ರ, ಶ್ರಿಪತಾಕ . .. ಶಿಖರಹಸ್ತ ಮೊದಲಾದ ನೂರಾರು 
ಹಸ್ತಮುದ್ರೆಗಳಿವೆ (ಜಾಲಪ್ರ. 11, ೯೧೯). [ಸಂ.] 

ತ್ರಿಪತಾಕೆ (ನಾ). ೧. ಮೂರು ಧ್ವಜಗಳು. ೨. ಮೂರು ಗೆರೆಗಳಂತೆ 
ಮೂರು ಮಡಿಕೆಗಳ ಗುರುತನ್ನು ಹೊಂದಿರಂವ ಸ್ಥಿತಿ: ಶ್ರಿಪತಾಕೆ 
ನಿನ್ನ ನೊಸಲೊಳ್‌ ತೋರ್ಪನ್ನೆಗಂ ಕೂರ್ಪದೋರ್ಪವನಾವಂ (ಮಲ್ಲಫು. 
೧೪-೩೬) ; ಶ್ರಿಪತಾಕೆ ನಿಟಿಲತಟದೊಳ್‌ ಕಪಿಧ್ವಜಂ ಗಗನತಲದೊಳರ್ವಿಸೆ 
(ಪಂರಾಮಾ, ೧೩-೧೧೭). (ಸಂ. ತ್ರಿಪತಾಕ 

ತ್ರಿಪತ್ರ (ನಾ). ೧. (ಮೂರು ಎಲೆಗಳಿಂದ ಕೂಡಿರುವ) ಬಿಲ್ವಪತ್ರೆ 
ಮತ್ತು ಅದರ ಮರ; ಬೆಲ್ಲವತ್ತ : ಭವಾನಿಯ ಪಾದದಲ್ಲಿ ತ್ರಿಪತ್ರ 


ವನ್ನೊಪ್ಪಿಸಲು ಹೋದೆನು (ಕಪಾಕುಂ. ೬೧). ೨. ಮುತ್ತುಗ; 
ಪಲಾಶವೃಕ್ಷ. . [ಸಂ.7 
ತ್ರಿಪತ್ರಕ (ನಾ). ಎತ್ರಿಪತ್ರ ೨: “ಬ್ರಹ್ಮವೃಕ್ಷಃ, ಪಲಾಶಃ, ಕಿಂಶುಕಃ, 


ತ್ರಿಪತ್ರಕಃ - ಈ ೪ ಮಂಟ್ರುಗದ ವಪೆಸರ್‌” (ಹಲಾಯು. ೩೩-೪೪) ; 
“ಹೀಚಕಮಾ ತ್ರಿಪತ್ರಕಂ ಕಿಂಶುಕಾಖ್ಯಂ” (ಮಂಗರಾ. ೩೭-೨೦). [ಸಂ.] 

ತ್ರಿಪತ್ರಿಣಿ (ನಾ). ಒಂದು ಬಗೆಯ ಸಸ್ಯ: "ವಾರುಳಿ ಬಲಿರ್ಬುದ್ದಾಕ್ಷಿ 
ಹಾವುಮೆಕ್ಕೆ ಹಿಡಿಹಿಡಿಕೆ ಶ್ರಿಪತ್ರಿಣಿಯೆಂದೆನಿಕ್ಕುಂ” (ಮಂಗರಾ. ೪೪-೪೪). 

[ ಸಂ. ತ್ರಿಪತ್ರಿಣೀ) 

ತ್ರಿಪಥ (ನಾ). ೧. ಮೂರು ಮಾರ್ಗಗಳಂ,-ದಾರಿಗಳು. ೨. ಸ್ವರ್ಗ, 
ಮರ್ತ್ಯ ಮತ್ತು ಪಾತಾಳ. ೩. ಮೂರಂ ರಸ್ತೆಗಳು ಸೇರುವ 
ಸ್ಮಳೆ,-ಜಾಗ. [ತ್ರಿ + ಪಥ] 

ತ್ರಿಪಥಗಾಮಿನಿ (ನಾ). ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ ವಂರು 
ಲೋಕಗಳಲ್ಲಿಯೂ ಹರಿಯುವವಳು ; ಗಂಗಾನದಿ: ತ್ರಿಪಥ 
ಗಾಮಿನಿಯೆನಿಪ ಜಾಹ್ನವಿ ನೃಪನ ಚರಣದಲುದಿಸಿದಳು (ಳೌಶಿರಾ. ೨೭-೭); 
ಈ ಮೂರು ಮತಗಳು ತ್ರಿಪಥಗಾಮಿನಿಯ ಹಾಗೆ ಮೂರು ಹಾದಿಯನ್ನು 
ಹೊಂದಿದ್ದರೂ ಮೂರಕ್ಕೂ ಮೂಲೋದ್ದೇಶವು ಎ ಕಡೆಯ 
ಸೂತ್ರವಾದ ಮುಕ್ತಿಯೇ (ಭಾರದ. ೨೭೦). [ ಸಂ. ತ್ರಿವಥಗಾಮಿನೀ) 

ತ್ರಿಪಥಗೆ (ನಾ). ಎತ್ತಿ ಶ್ರಿ ಪಥಗಾವಿನಿ: ತ್ರಿಪಥಗೆಯ ಮೂಡು ಪೊನಲಿಂದೆ 
ಫೊಳೆವ ಹಿಮಗಿರಿಶಿಲಾತಳಕ್ಕೆಣೆಯೆನಿಸಿತ್ತುಪರಚಿತರುಚಿರಭಸ್ಮ ತ್ರಿಪುಂಡ್ರ 
ಲಾಂಛಿತೆಲಲಾಟವಾ ಮುನಿವರನಾ (ಕಾರಂಪೂ. ೨೩೪) ; ಪ್ರಣಯದೆ 
ತ್ರಿಪಥಗೆ ನಡೆತರೆ ತ್ರಿಣೇತ್ರನೊಲವಿಂದೆ ತಾಳ್ಗಿ ದಂ ಮಸ್ತಕದೊಳ್‌ 
(ಕಮದ... ೫ ಪ್ರಯೋ) ; ಲೋಕಪಾವನೆಯೆನಿಸುತೋರಂದದೆ ಪಾತಾಲ 
ದತ್ತಣ್ಣೆ ಪೋದ ಶ್ರಿಪಥಗೆ ಕಾಣಿಸಿಕೊಂಡಳ್‌ (ರಾಮಾಶ್ಯ. ೩೦-೧೪). 

[ಸಂ. ತ್ರಿಪಥಗಾ ] 


ತ್ರಿಪದ 


ತ್ರಿಪದ (ನಾ). ೧. ಮೂರು ಪಾದಗಳು. ೨. ವರು ಪಾದಗಳನ್ನು 
ಉಳ್ಳುದಂ ; ಕಾಲುವಂಣೆ; ತಿವದಿಗೆ. ೩. ಮೂರು ಭಾಗಗಳನ್ನು 
ಹೊಂದಿರುವುದು. ೪. ಮೂರು ಹೆಜ್ಜೆಗಳನ್ನಿಟ್ಟವನು ; ವಿಷ್ಣು. 
*ತ್ರಿವಿಕ್ರಮ' ಪರಾ. [ತ್ರಿ೬ ಪದ್ಯ] 

ತ್ರಿಪದಾರ್ಥ (ನಾ). [ವೀಶೈ] ಪಶಂ, ಪತಿ ಮತ್ತು ಪಾಶಗಳೆಂಬ 
ಮೂರು ವಿಧವಾದ ತತ್ತ ಗಳು : ಪತಿ-ಪಶು-ಪಾಶಗಳೆಂಬ 
ತೆತ್ವಶ್ರಯಗಳೇ (ತ್ರಿಪದಾರ್ಥಗಳೇ) ಶೈವಾಗಮದ ಮೂಲತತ್ವಗಳು ... 
ಶೈವಾಗಮಗಳು ತ್ರಿಪದಾರ್ಥಪೃತಿಪಾದಕಗಳಾಗಿರುವಂತೆ . . . ಆರು ಬಗೆ 
ಯಾಗಿವೆ (ಥಾರದೆ. ೭೩). [ತ್ರಿ+ ಪದಾರ್ಥ) 

ತ್ರಿಪದಾಸನ (ನಾ). [ತತ್ತ್ವಶಾ] ಯೋಗಾಸನಗಳಲ್ಲಿ ಒಂದು : ಯೋಗ 
ಯೋಗ್ಯಾಸನಗಳಲ್ಲಿ ತ್ರಿಪದಾಸನ . . . ಅರ್ಧಾಸನಾದಿಯಂಭತ್ನಾಲ್ಯಾಸನ 
ಭೇದಗಳು (ವಿವೇಕ. ೧೫೦). [ ತ್ರಿವದ * ಆಸನ) 

ತ್ರಿಪದಿ (ನಾ). ೧. ವರು ಪಾದಗಳನ್ನು ಉಳ್ಳುದಂ. ೨. ಮೂರಂ 
ಕಾಲಿನ ಮಣೆ; ತಿವದಿಗೆ ; ಮುಕ್ಕಾಲುಮಣೆ: “ತ್ರಿಪದಿಯೆನೆ 
ತಿವದಿಯಕ್ಕುಂ” (ಮಂಗರಾ. ೬೨-೨೧). . ೩. ಒಂದು ಬಗೆಯ ಸಸ್ಯ ; 
ಹಂಸಪಾದಿ ಗಿಡ: “ತ್ರಿಪದಿ ಧೃತಮಂ ಡಳಿ ಮರಾಳವದಿಯೆನೆ 
ಹೆಂಸಪಾದಿ” (ಮಂಗಂ3. 9೨-೩೯). ೪ಉ. ಆನೆಯನ್ನು ಕಟ್ಟುವ ಹಗ್ಗ : 
ನಂದನಭುಜಂಗವೇಷ್ಟಿತಚಂದನಮಾರ್ಗದೊಳಿಭಂಗಳೊಳ್ಳಾನೆಗಳಂತೊಂದು 
ಕ್ರಿಪದಿಚ್ಛೇ ದದೊಳಂ ದಲ್‌ ತ[ ಳಿ ]ರದೆ ಪಯೋಧಿವೇಳಾವನದೊಳ್‌ 
(ಕಾಂತಿಪು. ೧೧-೨). ೫. [ಛಂದ] ಮೂರು ಪಾದಗಳಲ್ಲಿ ಒಟ್ಟು 
ಹನ್ನೊಂದು ಅಂಶಗಳಿದ್ದು, ಆರನೆಯ ಮತ್ತು ಹತ್ತನೆಯ 
ಗಣಗಳಲ್ಲಿ ಬ್ರಹ್ಮಗಣಗಳೂ, ಉಳಿದವುಗಳಲ್ಲಿ ವಿಷ್ಣುಗಣಗಳೂ 
ಇರುವ ಒಂದಂ ಕನ್ನಡ ಛಂದಸ್ಸು : ಬಿಸರುಹೋದ್ಭವಗಣಂ ರಸದಶ 
ಸ್ಮಾನದೊಳ್‌ ಬಿಸರುಹನೇತ್ರಗಣಮೆ ಬರ್ಕುಟ್‌ದುವು ಬಿಸರುಹನೇತ್ರೇ 
ತ್ರಿಪದಿಗೆ (ಛಂದೋಂಬನಿ. ೫-೨೪೮) ; ಕನ್ನಡೆ ಛಂದಕ್ಕೆ ಮೂಲ ತ್ರಿಪದಿ 
(ಛಂದೋವಿ. ೭೩). (ಸಂ. ತ್ರಿಪದೀ,] 

ತ್ರಿಪದಿಕೆ (ನಾ). ೧. ತ್ರಿಪದಿ ೨: (8), ೨. ಎ ಶ್ರಿಪದಿ ೫: ಶ್ರಿಪದಿಗೆ 
ತಿವದಿ, ತಿವುಡೆ, ತ್ರಿವುಡೆ, ತ್ರಿಪವಿಕಾ ಎಂಬ ಹೆಸರುಗಳೂ ಬಳಸಲ್ಪಟ್ಟಿವೆ 
(ಛಳಂದೋವಿ. ೮6). [ಸಂ. ತ್ರಿಪದಿಕಾ) 

ತ್ರಿಪದೆ (ನಾ). ಎ ತ್ರಿಪದಿ ೫: “ತ್ರಿಪದಾಎತಿವದೆ” (ಶಮದ, ೨೫೮ 
ಪ್ರಯೋ), [ಸಂ. ತ್ರಿಪದಾ ] 

ತ್ರಿಪದೋನ್ನತಿ (ನಾ). [ಛಂದ] ಒಂದು ವಿಷಮವೃತ್ತದ ಹೆಸರು ; 
ಮೂರು ಸಾಲಂಗಳಲ್ಲಿ ವೂರಂ ಭಗಣಗಳೂ, ಒಂದು ಗಂರಂವೂ. 
ಒಂದು ಸಾಲಿನಲ್ಲಿ ನಾಲ್ಕು ಭಗಣಗಳೂ ಬರುವ ವೃತ್ತ: ಚಂದ್ರ 
ಗಣಶ್ರಿತಯಂ ಕಡೆಯೊಳ್‌ ಚಂದ್ರಧರಂ ಬರೆ ಮೂಜಕಡೆಯೊಳ" ಚಂದ್ರ 
ಚತುಷ್ಟಯಮಾಗಿರೆ ಭಾವಿಸು ಚಂದ್ರಮುಖೀ ತ್ರಿಪದೋನ್ನತಿಯಂ 
(ಛಂದೋಂಬಂ. &-೨೧೪). [ಸಂ.] 

ತ್ರಿಪರ್ಣ (ನಾ). ಬಿಲ್ವಪತ್ರೆಯಂ ವಂರ: ಚೆಂಬಣ್ಣ ಮಾಂದಳಿರಸುಗೆ 
ಪುನ್ನಾಗ ದಾಳಿಂಬ ಶ್ರಿಪರ್ಣ ಪುಷ್ಪಗಳು . ಬನದಿ ರುಜಿಸಿತು 
(ನೋಹತ. ೪-೪೯). [ಸಂ.] 

ತ್ರಿಪರ್ಣಿ (ನಾ). ೧. ಮೂರು ಎಲೆಗಳನ್ನೂಳ್ಳುದಂ. ೨. ಕಾಡಂಹತ್ತಿಗಿಡ. 
೩. ನರಿಹೊನ್ನೆಗಿಡ : “ನಿಕಾ-ತ್ರಿಪರ್ಣಿ” (ಓಷಧಿ. ೪೬) ; “ಬೃಹತ್ನತ್ರಾ 
ತ್ರಿಪರ್ಣಿ” (ಓಷಧಿ. ೧೦೯). [ಸಂ. ತ್ರಿಪರ್ಣೀ] 

ತ್ರಿಪಲ್ಕೋಪಮ (ನಾ). [ಜೈನ] ಮೂರು ಪಲ್ಯಗಳ ಅವಧಿ; ನ 
ವ್ಯವಹಾರಕಲ್ಪ, ಉದ್ಭಾರಕಲ್ಪ, ಅದ್ಭಾ ಪಲ್ಯವೆಂಬ ಮೂರಂ 
ಪಲ್ಕಗಳಷ್ಟು ಕಾಲ: ಬದರೀಫಲ ಮಾತ್ರಾಹಾರಿಗಳುಮಾರೋಗ್ಯ 


೩೭೩೬ 


ತ್ರಿಪುಂಡ್ರ 


ಶರೀರಂಗಳುಂ ಸೌಂದರಾಕಾರಂಗಳುಂ ತ್ರಿಪಲ್ಕೋಪಮಜೀವಿಗಳುವಾಗಿ 


(ಆದಿಪು. ೫-೪೧ ವು; ಬದರೀಫಲಮಾತ್ರಾಹಾರರುಂ ವಿಗತವಾಹಾರರುಂ 
ಶ್ರಿವಲ್ಕೋಪಮಾಯುರ್ಜೀವರುಮಾಗಿ (ಜಾವಾಪು. ೨೬-೩). 
“ಪಲ್ಕ' ಪರಾ [ಸಂ.] 


5|ತ್ರಿಪಾದ (ಗು). ೧. ಮೂರು ಪಾದಗಳುಳ್ಳ: ಜ್ಯೋತಿಪುರುಷನೊಬ್ಬ 


16 


36 


46 


ಪುರುಷನು ತ್ರಿಪಾದೂರ್ಧ್ವಪುರುಷನೊಬ್ಬ ಪುರುಷನು (ಬಸನ.. ೯೫೫): 
೨. (ನಾ). ಮೂರು ಪಾದಗಳು: ಏಳಯ್ಯ ಬೆಳಗಾಯಿತು... . 
ಛೇದಿಸಿ ಭೂಮಿ ಶ್ರಿಪಾದದಿಂದಳೆಬೇಕು (ಪುಕಂದ. 8-೩೯-8). ೩. ಮೂರು 
ಕಾಲುಗಳಿಂದ ಕೂಡಿದ ಪೀಠ ; ತ್ರಿಪದಿ: ಗ್ರೀಸದೇಶದ ಅರಿಸ್ಪಾಟಲ 
ನೆಂಬ ತತ್ವಜ್ಞಾನಿಯು ತಮಗೆ ತಾವೇ ನಡಿಯುವಂಥ ತ್ರಿಪಾದಗಳನ್ನು 
(ತೀವಟಿಗೆಗಳನ್ನು) ತನ್ನದೊಂದು ಗ್ರಂಥದಲ್ಲಿ ವರ್ಣಿಸಿದ್ದಾನೆ (ಮುಂಬಯಿ. 
೬-೨೮). ೪. ಮೂರು ಪಾದಗಳಿಂದ ಕೂಡಿದುದು. ೫. ಮೂರು 
ಭಾಗಗಳನ್ನುಳ್ಳುದು. ೬. ತ್ರಿವಿಕ್ರಮ; ವಿಷ್ಣು. ೩. ತ್ರಿಪಾದಿ ೨. 
[ ಶ್ರಿ * ಪಾದ] 

ತ್ರಿಪಾದಿ (ನಾ). ೧. ಮೂರಂ ಕಾಲುಗಳಿಂದ ನಡೆದಂತೆ ನಡೆಯಂವಿಕೆ : 
ಅವುಗಳ ನಡಿಗೆ ಶ್ರಿಪಾದಿ-ಒಂದು ಕಡೆಯ ಮಧ್ಯದ ಕಾಲು ಮತ್ತು 
ಇನ್ನೊಂದು ಕಡೆಯ ಮುಂಗಾಲು ಮತ್ತು ಹಿಂಗಾಲುಗಳನ್ನು ಏಕಕಾಲದಲ್ಲಿ 
ಮುಂದಿಟ್ಟು, ಉಳಿದ ಮೂರು ಕಾಲುಗಳ ಮೇಲೆ - ಶರೀರವನ್ನು 
ಸರಿದೂಗಿಸಿ ನಡೆಯುತ್ತವೆ (ಕೀಟಜಿ. ೧೬). ವಿ. [ಜ್ಯೋತಿ] ಒಂದಂ-ರಾಶಿಗೆ 
ಮೂರು ಪಾದಗಳು, ವಂತ್ರೊಂದು ರಾಶಿಗೆ ಉಳಿದ ಪಾದಗಳಂ 
ಸೇರಂವ (ಅಮಂಗಳವೆಂದಂ ಪರಿಗಣಿಸಲಾದ) ಕೃತ್ತಿಕೆ, ಪುನರ್ವಸಂ, 
ಉತ್ತರೆ, ವಿಶಾಖೆ, ಉತ್ತರಾಷುಢ ವಂತಂ, ಪೂರ್ವಾಭಾದ್ರೆ, ಎಂಬ 
ಆರಂ ನಕ್ಷತ್ರಗಳು. ೩. (ಆಲಂ) ನಿಂತ ಕಡೆ ನಿಲ್ಲದೆ ಸದಾ ಓಡಾಡುತ್ತಿ 
ರಂವವನು; ಅಲೆಮಾರಿ: ಇಂದಿನ ಹುಡುಗರಿಗೆ ತ್ರಿಪಾದಿಯಂತೆ 
ಅಲೆಯುತ್ತಿರುವುದೇ ಕೆಲಸ (ಕೂಡ). [ಸಂ. ತ್ರಿಪಾದಿನ್‌] 

ತ್ರಿಪಾವಡೆ (ನಾ). ಮೂರಂ ಪದರವಾಗಿ ಮಡಿಸಿದ ಬಟ್ಟೆ : ಪರ್ಣಫಲಂ 
ಗಳಲ್ಲಿ ಪುನರಪಿ ಪ್ರಕ್ಷಾಳನವ ಮಾಡಬೇಕು ಕೂಪೋದಕದಲ್ಲಿ ತ್ರಿಪಾವಡೆ 
ಯಲ್ಲಿ ಸೋದಿಸಬೇಕು (ಸರ್ವವ. ೧೮೯-೮೯). 

[ತ್ರಿ * ಪಾವಡೆ («ಎ ಪಾವಡ,)] 

ತ್ರಿಪಿಟಕ (ನಾ). [ಬೌದ್ಧ] ಸೂತ್ರಪಿಟಕ, ವಿನಯಂಪಿಟಕ ವಂತ, 
ಅಭಿಧರ್ಮುಪಿಟಕಗಳೆಂಬ ಬೌದ್ಧರ ವಣೂರಂ ಪವಿತ್ರಗ್ರಂಥಗಳಂ : 
ಅನವ್ರಾಹ್ಮ . . . ಇವನು . . , ತ್ರಿಪಿಟಕಗ್ರಂಥಗಳನ್ನೂ . . . ತಂದು 
ಬವಿರ್ಹ ಇತಿಹಾಸದಲ್ಲಿ ಸುವರ್ಣಯುಗವನ್ನು ಆರಂಭಿಸಿದ .(ಛಾರದ. ೩೪೦); 
ತ್ರಿಪಿಟಕ ಸೂತ್ರಪಿಟಕ ವಿನಯಪಿಟಕ ಅಭಿಧರ್ಮಪಿಟಕ ಎಂಬ 
ಮೂರು ಪಿಟಕಗಳು (ಹಿಂದಸಾ. ೨೩); ಶ್ರಿಪಿಟಕ ಬೌದ್ಧರ ಮತೆಗ್ರಂಥ 
(ಪ್ರವಾಇ. 1, ೧೬೩ ಅಡಿಏ). [ಶ್ರಿ ಓಟಕ್ಕೆ) 

ತ್ರಿಪೀಡಿ (ನಾ). ಮೂರು ತಲೆಮಾರಂಗಳು, "ತ್ರಿಪೀಡಿದಾನ' ಪರಾ. 

[ತ್ರಿ ಪೀಡ್ಕಿ (ಓ «ಮರಾ. ಪಿಢೀ) 

ತ್ರಿಪೀಡಿದಾನ (ನಾ). ಮೂರು ತಲೆಮಾರುಗಳು ಅನುಭವಿಸಂವ 
ದಾನ: "ತ್ರಿಪೀಡಿದಾನ' ಎಂಬ ಮರಾಠಿ ಪದವನ್ನು ಕೊಟ್ಟು... 
ಮೇಲಿನ ತೀರ್ಮಾನಕ್ಕೆ ಬಂದಿದ್ದಾರೆ. . ವಾಸ್ತವವಾಗಿ "ಮೂರು ತಲೆ 
ಮಾರುಗಳು ಅನುಭವಿಸುವ ದಾನ' ಎಂಬ ಅರ್ಥವೇ ಸರಿಯುದುದು 
(ಕಶಾಅ. ೩೯ ಅಡಿಐ). [ಶ್ರಿಪೀಡಿ * ದಾನ] 

ತ್ರಿಪುಂಡ್ರ (ನಾ). ಹಣೆಯಂ ವೇಲೆ ಅಡ್ಡವಾಗಿ ಧರಿಸಂವ ಭಸ್ಮದ 
ಮೂರು ಗೆರೆಗಳು: ತದ್ಭೂತಿಯಿನಿಟ್ಟರ್‌ಶ್ರಿಪುಂಡ್ರಮಂ ದಿವಿಜೇಂದ್ರರ್‌ 
(ಆದಿಪು. ಜಿನದೇಹೆಮಂ ಭಸಿತಮಯಮಪ್ಪನ್ನಂ 


೧೬-೫೩) ; 


ತ್ರಿಪುಂಡ್ರಕ 


ಸಂಸ್ಕಾರಿಸಿರ್ದು ಶ್ರಿಪುಂಡ್ರಮಂ ನೊಸಲೊಳಿಡೆ (ಕಾಂತಿಪು. ೧೨-೩೩); 
ಅಡ್ಡ ತ್ರಿಪುಂಡ್ರದ ಮಣಿಮುಕುಟದ ವೇಷದ ಶರಣರಕಂಡರೆ ನಂಬುವುದೆನ್ನ 
ಮನವು (ಬಸವ. 66) ; ತ್ರಿಪುಂಡ್ರದ ನೊಸಲರುಣ ಪಟವೇಕಜಡೆ . . . 
ಎಸೆವೆ ನಸುನಗೆದ ಶನರುಚಿ ದೆಸೆದೆಸೆಗೆ ಪಸರಿಸೆ (ಬಸಪು. ೧-೫೩) ; 
ಇಬ್ಬರೂ ಲಲಾಟದಲ್ಲಿ ಶ್ರಿಪುಂಡ್ರವನ್ನು ಧರಿಸಿದ್ದರು (ರೂರಾಣಿ. ೧೫). 
"ಊರ್ಧ್ವಪುಂಡ್ರ' ಪರಾ. [ಶ್ರಿ +೬ ಪಂಡ್ರ] 

ತ್ರಿಪುಂಡ್ರಕ (ನಾ). ಇ ತಿಪುಡ್ರ : ತೊಳಪ್ಪ ಕಪ್ಪುರದ ಭಸ್ಮ 
ರಜ[ಸ್ತ್ರಿಪುಂಡ್ರು]ಕವೊಪ್ಪೆ ಪಿಂಗ ಜಟಾಳಿ ತಾವರೆಯ ಸೂತ್ರದೆೊಳಾದ 


ಜನ್ನವಿರಂ . , , ಕರಮೊಡಂಬಡೆ ನೋಟಕರ್ಕಳನಾ ತಪಸ್ವಿ ಮರುಳ್ಳಿದಂ 
(ಪಂಪಛಾ. ೬-೮); ಪೆಣನೊಸಲೋಳೃಸಿತ ತ್ರಿಪುಂಡ್ರಕಂ (ಕಾದಂಪೂ. ೨3೦೪). 
[ತ್ರಿ * ಪುಂಡ್ರಕ) 


ತ್ರಿಪುಚ್ಛ (ನಾ). [ಸಂಗೀತ] ಒಂದೇ ಸ್ವರವನ್ನು ಮೂರು ಬಾರಿ 
ನಂಡಿಯುವಿಕೆ : ತ್ರಿಪುಚ್ಛ - ಒಂದೇ ಸ್ವರ ಮೂರುಬಾರಿ ನುಡಿಯುವುದು 
(ಸಂಗೀಣೆಂ, ೨೮), [ಸಂ]. 

ತ್ರಿಪುಟ (ಗು). ೧. ಮುಮ್ಮೂಲೆಯ ; ತ್ರಿಕೋಣಾಕಾರದ. (ನಾ). ೨. 
ಬಾಣ. ೩. ತೀರ; ದಡ. ೪. ಒಂದು ಹಸ್ತಪ್ರಮಾಣ ; ಒಂದಂ 
ಮೊಳ. ೫. ನೆಲಗಡಲೆಕಾಯಿಂ. ೬. ೩ ತ್ರಿಪುಟಿ ೧: ಲಯ ಭೋಗಾಧಿ 


ಕಾರಂಗಳೆಂಬ ತ್ರಿಪುಟಂಗಳು ಆತನಿಂ ಮಾಅಲ್ಪಟ್ಟವು (ದಶಟೀ. ೧೦೦-೯).| 


೭. [ಸಂಗೀತ] ಏಳು ಬಗೆಯ ತಾಳಗಳಲ್ಲಿ ಒಂದಂ; ಒಂದು ಲಘು, 
ಎರಡಂ ದ್ರುತಗಳಿಂದ ಕೂಡಿದ ತಾಳ: ಧ್ರುವ. . . ತ್ರಿಪುಟ ಅಟ್ಟ 
ಏಕವೆಂಬ ಸಪ್ತತಾಳಭೇದಂಗಳಂ (ವಿವೇಕ. ೨೩೮). [ಸಂ.] 

ತ್ರಿಪುಟಿ (ನಾ). ೧. ಒಂದಕ್ಕೊಂದು ಸಂಬಂಧವುಳ್ಳ ಮೂರು ಪದಾರ್ಥ 
ಗಳಂ ; ಮೂರರ ಕೂಟ. ೨. [ವೀಶೈ] ಜ್ಞಾತೃ (ತಿಳಿದುಕೊಳ್ಳುವ 
ವನಂ), ಜ್ಞಾನ (ತಿಳಿವಳಿಕೆ), ಜ್ಞೇಯ (ತಿಳಿಯಬೇಕಾದಂದು) 
ಎಂಬ ಮೂರರ ಕೂಟ: ದುಷ್ಟೃದೃಶ್ಯ ದರ್ಶನಂಗಳೆಂಬ ತ್ರಿಪುಟೀ 
ಸ್ವರೂಪಮಾಗಿಯುಂ (ಮನೋವಿ. ೪-೧೨ ಟೀಕು) ; ಜ್ಞಾತೃ ಜ್ಞಾನ 


ಜ್ಞೇಯಗಳಿಂಬ ಮೂಟ್‌ ತ್ರಿಪುಟಿಯಾಗಿರ್ಪದು (ವಿವೇಕ. ೩೩) ; |. 


ಪರಮಾನಂದಜಲವೆಂಬ ಎಸರನಿಟ್ಟು ಶ್ರಿಪುಟಿಯೆಂಬ ಒಲೆಯ ಹೂಡಿ 
(ಅಖಂಡೇ. ೩೧೯-೬). ೩. [ವೇದಾಂತ] ಸತ್ತ್ವ, ರಜಸ್ಸು, ತಮಸ್ಸು 
ಎಂಬ ಮೂರು ಗುಣಗಳಿಂದ ಕೂಡಿಕೊಂಡಿರುವುದು ; ಮಾಯೆ: 
ಅಟ್‌ವುದು 'ತ್ರಿಪುಟಿಯ ನಿಜವನು (ಪಕಜೋ. ೩-೧೭-೧೪) ; ಮಾಯೆ 
ಶ್ರಿಪುಟಿಯ ರೂಪ (ಅಮ್ಮತ. ೪-೫). ೪. [ಯೋಗ] ಮೂರು ನಾಡಿಗಳು 
ಕೂಡುವ ಸ್ಥಾನ ಕ ಭ್ರೂಮಧ್ಯಸ್ಥಾನ : ಉರಿವಗ್ನಿಯ ಮೇಲೆ ತಂಗಾಳಿ 
ಬೀಸಿದಂತೆ ಶ್ರಿಪುಟಿಯ ಮೇಲೆ ಚಿದ್ಬೆಳಗು ಒಲೆದಾಡುತ್ತಿದೆ (ಘನವ. ೬೩); 
ತಾ ರುದ್ರನಾಗಲ" ತ್ರಿನೇತ್ರಂಗಳಿಲ್ಲೆನಲ್‌ ತರಳನ ತ್ರಿಪುಟಿಯಲ್ಲಿ 
ಏಕೋಪು. ೬-೭೫). [ಸಂ.ತ್ರಿಪುಟೀ] 

ತ್ರಿಪುಟಿಜ್ಞಾನ (ನಾ). ಜಗತ್ತು, ಜೀವ, ಶಿವ - ಈ ಮೂರಂ ವಸ್ತುಗಳ 
ಅರಿವು: ಆ ಸುಖಜಲವ ತ್ರಿಪುಟಿಜ್ಞಾನದಿಂದ ಧರಿಸುವ ವೇದಾಂತಿ 
ಕರ್ಮಯೋಗದಲ್ಲಿ ವರ್ಶಿಸುತ್ತಿರ್ಪ ಕಾರಣ . . . ಜ್ಞಾನ ಗುರೂಪದೇಶ 
ವಿಲ್ಲದೆ ಹೋಯಿತ್ತೆಂಬುದೀಗ ಮಾವಾತ ಬಂದ ಉದಕವನೆಅಕಿವವರ 
ನಾರನು ಕಾಣೆನೆಂಬ ಶಬ್ದಕ್ಕರ್ಥೆ (ವಡಸಂ. ೫೬೮-೨೪ ಟೀಕು). 

[ ಶಿಪುಟಿ * ಜ್ಞಾನ ] 

ತ್ರಿಪುಟಿರಹಿತ (ನಾ). ಸತ್ವ, ರಜಸ್ಸು ವಂತ್ತು ತಮಸ್ಸುಗಳೆಂಬ ತ್ರಿಪುಟಿ 
ಯಿಂದ ದೂರನಾದವನು ;' ತ್ರಿಗುಣಗಳನ್ನು ವಿಸಾರಿದವನು : 
ತದ್ಮಾ ್ಟನಕರ್ತುವೋ  ತ್ರಿಪುಟಿರಹಿತನೋ ಶಾನು ಮೇಣೆನಲಾಯ್ತು 
ಚಿತ್ತದ ಶುದ್ಧಿಯರ್ಜುನನ (ಕುವ್ಮಾಅ. ೫-೭). [ ಶ್ರಿಪುಟಿ + ರಹಿತ) 


೩೭೩೭ ತ್ರಿಪುರಭಂಜನ 

ತ್ರಿಪುಟಿರೂಪು (ನಾ). (?) : 

ಪರಿಮಿತರತ್ನಾಗಮಾಳಿ  ಮಾಯಾಪ್ರಭಾಧಿಪನೆ ರಂಭಾಚಿತ್ರ 

ರೂಪಾದನೆಂದನ್ಮಾ ತ ಚಿದ್ವಿಂಶಿಕೆಯೊಳು (ವೀಕ್ಕಿಪು. 
[?] 

5] ತ್ರಿಪುಟೀಜ್ಞಾನ (ನಾ).ಎತ್ರಿಪುಟಿಜ್ಞಾನ; ಈ ಸಂವೇದನದಲ್ಲಿ ಗ್ರಾಹ್ಮವೆಂಬ 
ಘಟಾದಿ ವಸ್ತುವೂ ಗ್ರಾಹಕನೆಂಬ ಜೀವಾತ್ಮವಸ್ತುವೂ ಗ್ರಹಣವೆಂಬ 
ಸಂವೇದನವು- ಈ ಮೂರು ತೋರುವುವು. ಈ ಸಂವೇದನವನ್ನು 
ತ್ರಿಪುಟೀಜ್ಞಾನವೆಂದು ಹೇಳುವರು (ಹಿಂದಸಾ. ೧೭೭). [ಸ೫ಂ.] 

ತ್ರಿಪುಟೀಸ್ಕಾನ (ನಾ). ಎರಡು ಹುಬ್ಬುಗಳ ನಡುವಿನ ಪ್ರದೇಶ; 
ಭ್ರೂಮಧ್ಯಸ್ಥಾನ. [ಸಂ.] 

ತ್ರಿಪುಟೆ (ನಾ). ಒಂದು ಬಗೆಯ ಔಷಧಿ ಸಸ್ಯ; ತಿಗಡೆ; ಸರ್ವಾನುಭೂತಿಃ, 
ಸರಳಾ, ಶ್ರಿಪುಟಾ, ಶ್ರಿವೃತಾ. . . ರೋಚನೀ-ಈ ೭ ಕೆಚ್ಚನೇ ತಿಗಡೆಯ 
ಹೆಸರುಗಳು. ಬಿಳೀತಿಗಡೆ, ಭೇದಿಯಾಗುವ ಲಾಲ್‌ತಿಗಡೆ (ಸಿದ್ಧಾಂತಿ. ೧೨೦). 

[ ಸಂ. ತ್ರಿಪುಟಾ] 
16] ಶಿಪುಡ, ತಿವುಡ್ಕೆ, ತ್ರಿವಿಡಿ, ತ್ರಿವುಡೆ, (ನಾ). ೧. [ಸಂಗೀತ] ತಾಳ 
ಭೇದಗಳಲ್ಲಿ ಒಂದು ; ತ್ರಿಪುಟತಾಳ: ಧೃವತಾಳ ಮಟ್ಟತಾಳಂ ತ್ರಿಪುಡಂ 
ರೂಪಕ (ಛಂದಸ್ಕಾ. 2-೧). ತಿವುಡ್ಕೆ : ೧. “ತಿವಡೆ_ತ್ರಿಪುಟ - ಒಂದು 
ತಾಳ” (ತದೃಕೋ. ೦೭) ; ಲೀಲಾವತೀ ಪ್ರಬಂಧದಲ್ಲಿ “ಶಿವುಡೆ ಎಂದು 
ಕರೆದುದು ತ್ರಿಪದಿಗೆ ಹೊಂದುವ ತ್ರಿಪುಟತಾಳದ ಗತಿಯನ್ನು ಲಕ್ಷಿಸಿಯ್ಯೆ 
ಆಗಿರಬೇಕು (ಸಂಶೋಧ. ೧೪). "ತಿವದಿ' ಪರಾ. ೨. [ನಾಟ್ಯ] ನೃತೇ 
ಗತಿಗಳಲ್ಲಿ ಒಂದಂ ಬಗೆ : ಚಿಂದು ಜಕ್ಕಡಿ ಕೋಲಚಾರಿಗಳ್‌ ಮೊನೆಗಾಲ್‌ 
ಕಳಾಸ ಕೈಮಲ್‌ ತಿವುಡೆ [ಪಾಣಂ. ತಿವಟ] ಮಡುಹುಮುಳ್ಳನಿತು 

ಭೇದಂಗಳಿಂ ನರ್ತಿಸುವ ನೃತ್ಯದಬಲಾಜನಂ ಕಣ್ಣೆಸೆದುದು (ಜಿಬಪು. ೨-೨೯). 

ತ್ರಿವಿಡಿ: ೧. ತ್ರಿವಿಡಿ ಚಚ್ಚರಿ ರಬಂಪೆಯಟಿಯೇಕತಾಳಮಂ 

ವಿವರವಣಿತುಂ ತಾಳಧಾರಿಗಳು ನುಡಿಸೆ (ಪ್ರಠುಫು. ೨-೬೭). `ಶ್ರಿವುಡ್ಕೆ : 

೧. ನಮ್ಮ ದೇಶದ ಸಂಗೀತದಲ್ಲಿ. . . ರಬಂಪೆ, ಧ್ರುಪದ, ತ್ರಿವುಡೆ 
, . ಎಂಬ ಹಲವು ತಾಳಪದ್ಧತಿಗಳಿರುವುವು (ಬಾಲಪ್ರ. 11, ೦೦೪೦). 

[ ಆಂ. ತ್ರಿಪುಟ] 


ತ್ರಿಪುಟಿರೂಪಾಗಿ ತಾನೆಂಬಬ್ಬಿ ಯೊಳ್ಸುಟ್ಟಿದ 
ಗಗನ 
೫-೮ ಸೂಪನೆ). 


10 


ತ್ರಿಪುಡೆ "ತಿವದಿ' ನೋ. 

ತ್ರಿಪುರ (ನಾ). ತಾರಕಾಸಂರನ ಮಕ್ಕಳಾದ ಮೂರುಜನ ದೈತ್ಯರು 
ಕಟ್ಟಿಕೊಂಡ ಮೂರು ಪಟ್ಟಣಗಳಂ; P ಆಕಾಶದಲ್ಲಿ ವಿದ್ಯುನ್ಮಾಲಿಯಂ 
ಕಬ್ಬಿಣದ ಪಟ್ಟಣ, ಅದಕ್ಕೂ ಮೇಲೆ ಅಂತರಿಕ್ಷದಲ್ಲಿ ಕಮಲಾಕ್ಷನ 
ಬೆಳ್ಳಿಪಟ್ಟಣ, ಅದಕ್ಕೂ ಮೇಲೆ ತಾರಕಾಕ್ಷನ ಚಿನ್ನದಪಟ್ಟಣ; “ತ್ರಿಪುರ 
ಮೆನೆ ದೈತ್ಯಲೋಕಂ” (ಮಂಗರಾ ೦೦-೩೨); ಶ್ರಿಪುರಂಬೊತ್ತಿಸಿದಂತೆ 
ಪೊತ್ತಿ ಪೊಗೆದತ್ತೆತ್ತಂ ವಿಯನ್ಮಂಡಳಂ (ಪಂಪಭಾ. ೧೧-೧೭) ; ತ್ರಿಪುರಂ 
ಬೆಂದುದು ರುದ್ರನಿಂ ಕೃತಯುಗಪ್ರಾರಂಭದೊಳ್‌ (ಗಡಾಯು. ೧-೨೫): 
ಕರುಣದಿ ಮೊಲೆಯನುಣಿಸಿದ ಬಾಲಕಿಯ ಪಿಡಿದಸುವನಪಹರಿಸಿ . . , 
ಶ್ರಿಪುರದ[ಪಾಕಾಂ. . ರ] ಲಲನೆಯರ ವ್ರತಗೆಡಿಸಿ ಕೂಡಿದ ಕೆಲಸವುತ್ತಮ 
ವಾಯ್ತು (ಹರಿಸಾ. ೩೦). ೨. ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, 
ಕಮಲಾಕ್ಷ ವಂತ್ತು ವಿದ್ಯನ್ಮಾಲಿಯೆಂಬ ವಂೂರು ಜನ ದೈತ್ಮರು. 
"ತ್ರಿಪುರಾರಿ' ಪರಾ. [ತ್ರಿ* ಪುರ್ಕ) 

ತ್ರಿಪುರಜಯಿ (ನಾ). ತ್ರಿಪುರಾಂತಕ : “ತ್ರಿಣೇತ್ರಂ ತ್ರಿಪುರಜಯಿ [ಗಿರೀಶಂ) 

. ವೃಷಾಂಕಂ” (ವಸ್ತುಕೋ. ೩-೧೩). [೫0. ತ್ರಿಪುರಜಯಿನ್‌ 1 

ತ್ರಿಪುರಭಂಜನ (ನಾ). ಎ ತ್ರಿಪುರಗಳನ್ನು ನಾಶಪಡಿಸಿದವನಂ; ಶಿವ: 
ಕೀನಾಶವಿನಾಶಕರಂ ತ್ರಿಪುರಭಂಜನಂ ಶೂಲಧರಂ ಕೈಲಾಸಕ್ಕೆ 
ಬಿಜಯಂಗೆಯ್ದಂ (ಗಿರಿಕ. ೧೦-೮ ವ). [ತ್ರಿಪುರ * ಭಂಜನ] 


80 


40 


46 


ತ್ರಿಪುರವಾಸ 


ತ್ರಿಪುರವಾಸ (ನಾ). [ಸಂಗೀತ] ಹದಿನೆಂಟು ಬಗೆಯ ಕೊಳಲುಗಳಲ್ಲಿ 
ಒಂದು : ಜಾತಿವಾಸ ಸಜಾತಿವಾಸ ಸುಕುಮಾರಿಕಾವಾಸ ಪಕ್ಷಾವಾಸ 
ಭುವನಾವಾಸ ಶ್ವೇತವಾಸ ಆದಿತ್ಯವಾಸ ರುದ್ರವಾಸ ಹರಿವಾಸ ದಿಗ್ವಾಸ 
ನಿಧಿವಾಸ ಹುಷಿವಾಸ ಕುಮಾರವಾಸ ಅಘೋರವಾಸ ಬ್ರಹ್ಮವಾಸ ತ್ರಿಪುರ 
ವಾಸ ಶಿವಶಕ್ತಿವಾಸ ಭ:ವನಾಧಿಪವಾಸವೆಂಬ ಹದಿನೆಂಟು ತೆಅದ ವಾಸಂಗಳ 
ಲಕ್ಷಣವಲ್‌ತು (ವಿವೇಕ, ೨೩೭). [ತ್ರಿಪುರ * ವಾಸ] 

ತ್ರಿಪುರಹರ (ನಾ). ತ್ರಿಪುರಗಳನ್ನು ನಾಶಮಾಡಿದವನು; ಶಿವ ; 
ವೀರೆಮನ್ಮಥ ತ್ರಿಪುರಹರೆ ಜುಜ್ಞಾರಭಟ ಜಗಜಟ್ಟಿಗಿದಿರೆ ವಿಕಾರಿಯೇ 
ಫಡ ಭೀಮನೆನುತೈದಿತು ಭಟಸ್ತೋಮ (ಕುವ್ಯಾಕ. ೧೯-೮). [ಂ. ] 

ತ್ರಿಪುರಾಂತಕ (ನಾ). ತ್ರಿಪುರಗಳನ್ನು ನಾಶಮಾಡಿದವನು ; ಶಿವ: 
ಶ್ರಿಪುರಾಂತಕನಡಿಯಂ ಕಿ ಶಿ ೯ ಪ ನೆವದಿಂದಾನಟಿದವೊಲುಸಿರ್ದೇಂ 
(ಉದ್ಯಟ, ೧-೩೦), [ತ್ರಿಪುರ * ಅಂತಕ] 

ತ್ರಿಪುರಾರಿ (ನಾ). ತಾರಕಾಕ್ಷ, ಕಮಲಾಕ್ಷ ಮತ್ತಿ ವಿದ್ಯುನ್ಮಾಲಿಯೆಂಬ 
ದೈತ್ಯರ ಶತ್ರು; ಶಿವ: ಆ ಮಹಾರ್ಣವಂ . .. ಶ್ರಿಪುರಾರಿಯಂತೆ 
ವಿಷೆ ನೀರಗಧಾರಿಯುಂ , . . ಎನಿಸಿದುದು (ಇಗವಿ. ೦-೪೪ ವ); ಆಗ 
ತ್ರಿಪುರಾರಿಯು ಮುಖ್ಯಗಣಗಳನ್ನು ಆಕೆಯ ಸಂಗಡ ಕೊಟ್ಟು... 
ತಂದೆಯ ಮನೆಗೆ ಕಳಿಸಿದನು (ತುಳಸೀ: ೧೮). [ತ್ರಿಪುರ ಅರ್ಮಿ] 

ತ್ರಿಪುರುಷ(ನಾ). ೧; ಮೂರಂ ತಲೆಮಾರಿನ ಜನ. "ತ್ರಿಪುರುಷಭೋಗ' 
ಪರಾ. ೨. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ವಂತ್ತು 
ವಂಹೇಶ್ವರ : ಈ ಪುರುಷನಲ್ಲಾ ತ್ರಿಪುರುಷ ಗುಣತ್ರಯದ ಪುರುಷ 
(ಬಸಪು, ೫-೬೨). ೩, ವಂೂರಂ ಪುರುಷಪ್ರಮಾಣವುಳ್ಳುದಂ ; 
ಮೂರು ಆಳಂಗಳ ಅಳತೆ: ಬಡಗಣ ಮೇರೆ ಈಶಾನ್ಯದ ನಿಟ್‌ಸುಂ 
ಗಲ್ಲಿಂಗೆ ತ್ರಿಪುರುಷದ ನಿಲವು (ಸಾಇಇ. ಸಸ, ೩೪-೩೬ ; 1113). 

[ತ್ರಿ * ಪುರುಷ] 

ತ್ರಿಪುರುಷಭೋಗ (ನಾ). ಮೂರು ತಲೆಮಾರಿನ ಜನಗಳು ಅನುಭವಿ 
ಸುವ ಭೋಗ: ತ್ರಿಭೋಗ ಎಂಬುದು ಧರ್ಮಶಾಸ್ತ್ರಗಳಲ್ಲಿ ಬರುವ 
ಪಾರಿಭಾಷಿಕ ಪದ."ಮೂರು ತಲೆಮಾರುಗಳು ಅನುಭವಿಸಿದ್ದು” ಎಂದು 
ಅದಕ್ಕೆ ಅರ್ಥ. "ತ್ರಿಪುರುಷಭೋಗ' ಎಂದರೂ ಇದೇ ಅರ್ಥ (ಕಶಾಅ. 
೩೯ ಅಡಿಏ), [ಶ್ರಿಪುರುಷ-- ಭೋಗ್ಯ] 

ತ್ರಿಪ್ರದಕ್ಷಿಣೆ (ನಾ). ಮೂರು ಸಲ ಮಾಡುವ ಪ್ರದಕ್ಷಿಣೆ ; ವರಂ 
ಸಲ ಬಲವರುವಿಕೆ : ಭೂಭುಜ ತ್ರಿಪ್ರದಕ್ಷ ಕ್ಷಿ] ಣೆಗೈದು ಸಾಷ್ಟಾಂಗ 
ನೀಡಲು (ಬಜಪು. ೭-೩೫), [ಶ್ರಿ * ಪ್ರದಕ್ಷಿಣೆ) 

ತ್ರಿಪ್ರಾಭೃತ (ನಾ). ೧. ಭೂವಿಂ, ಧನ ಮತ್ತು ವಸ್ಯಗಳೆಂಬ ಮೂರಂ 
ಉಡಂಗೊರೆಗಳು ೨. [ಜೈನ]ಪುಶಸ್ತನೋ ಆಗವಂ ಭಾವ ಪ್ರಾಭೃತ, 
ಅಪ್ರಶಸ್ತನೋ ಆಗಮಭಾವ ಪ್ರಾಭೃತ ಮತ್ತು ಗ್ರಾಂಥಿಕ ಪ್ರಾಭೃತ 
ಎಂಬ ಮೂರಂ ಪ್ರಾಭೃತಗಳಂ : ಅತಿಶಯತಪದಿಂ ಪಡೆದೊಡೆ ಚತುರಂ 
ಗಳು ಚಾರಣರ್ಧಿಯಂ ಪದೆದರ್ಹತ್ಸತಿ ಮೆಚ್ಚಿತ್ತೆಂ ತ್ರಿಪ್ರಾಭೃತಮನೆನಲ್‌ 
ಕೊಂಡಕುಂದ ಮುನಿಪತಿ ಸಂದಂ (ಪುಷ್ಕಪು. ೧-೧೭). [ಶ್ರಿ ಪ್ರಾಭೃತ) 

ತ್ರಿಪ್ರಾಸ (ನಾ). [ಛಂದ] ಪ್ರಾಸದಲ್ಲಿ ಒಂದು ಬಗೆ ; p ಪದ್ಯದ 
ಪ್ರತಿಸಾಲಿನ ಮೊದಲನೆಯ ಸ್ವರಕ್ಕೂ ನಾಲ್ಕನೆಯ ಸ್ವರಕ್ಕೂ 
ನಡುವೆ ಮೂರು ವ್ಯಂಜನಗಳಂ ಎಲ್ಲ ಸಾಲಂಗಳಲ್ಲೂ ಬರುವುದಂ: 
ಕಾವ್ಯರಚನೆ ಘಟ(ಗುಚಿ)ತಮ(ಮೆ)[ನಿ]ಪ್ಪಾ ತ್ರಿಪ್ರಾಸಂ [ಸಲೆಯಂತಾದಿ 
ಪ್ರಾಸಂ) ಬೇಆ ನಾಲ್ಕು ತೆಅನಾಗಿರ್ಕುಂ (ಕವಿರಾ. ೩-೨೩೨). [ ಸಂ.) 

ತ್ರಿಫಲ (ನಾ), ನೆಲ್ಲಿ ತಾರೆ ಮತ್ತು ಅಳಲೆಯೆಂ ಬ ಮೂರು 
ಫಲಗಳು : ಲವಂಗ, ತ್ರಿಫಲ, ತುಳಸಿ. . , ಇವುಗಳನ್ನು ನಾಲ್ಕು 
ತಾಲ್ಕು ತೂಕ ಚ ೨ರ್ಣವಂ ಮಾಡಿ (ಸಕವೈ. ೭೩). [ಸಂ. ಶ್ರಿಫಲಾ) 


೩೭೩೮ 


10 


16 


20. 


80 


85 


ತ್ರಿಭಂಗಿಭಣಿತೆ 


ತ್ರಿಫಲೆ, ತ್ರಿಫಳೆ (ನಾ).ಎತ್ರಿಫಲ: “ಪ್ರವರ - ತ್ರಿಫಲೆ, ಕುಸ್ತುಂಬರಿ, 
ಲಾಮಂಚ [ಲಾಮಚ]” (ಓಷಧಿ. ೯೪); ತ್ರಿಫಲಾ ಎ ಅಣಿಲೆ, ನೆಲ್ಲಿ, 
ತಾಜ (ವಿವೈವಿ, 8೯) ; ಒಂದೆಲಗನ ಸೊಪ್ಪು . . . ಶ್ರಿಫಲೆ, ಅತಿಬಜೆ 

.. ಇವುಗಳನ್ನು ಸಮಾಂಶವಾಗಿ ಆನೆಯ ಮೂತ್ರದಲ್ಲಿ ಅರೆದು 

(ವೈದ್ಯಸಾ. 11, ೩೦.). ಶ್ರಿಫಳೆ ; “ಹರೀತಕೀ, ಅಭಯಾ, ಪಥ್ಯಾ -ಈ 
೩ ಅಣಿಲೆ , . , ನೆಲ್ಲಿ. . . ತಾಜ್‌. ಈ ಮೂಯಿಂ ಕೂಡಿದೊಡೆ 
ತ್ರಿಫಳಾಯೆಂಬುದು” (ಹರಾಯು. ೧೦೧-೪೬೪). [ಸಂ. ತ್ರಿಫಲಾ) 

ತ್ರಿಫಳೆ "ತ್ರಿಫಲೆ' ನೋ. 

ತ್ರಿಬುವನಬುಜಗ (ನಾ). ಒಬ್ಬಾತನ ಹೆಸರು : ಬೊಇಚಂ ಬಿಟ್ಟ ಸ್ತಿತಿ 
ಯೆನ್ನೆನ್ನಡೆ ಕಿಳ್ಳಯ್ಯವುವರೊರುಮಿಬ್ದು ಕೊಟ್ಟ ಶ್ರಿಬುವನಬುಜಗಂನ 
ಕ್ಕಳ್ಳಗಬಕ್ಲಿ ನೆಲನಚು » ೫ ೬ (ಎಕ. ಸ, ಕೋಲಾರ. ೨೩-೫; ಸು. 900 9). 

[ ಆತ್ರಿಭುವನ + ಬುಜಗೃ] 

ತ್ರಿಭಂಗ (ನಾ). [ನಾಟ್ಕ] ನಿಲ್ಲುವ ಒಂದು ಭಂಗಿ ; ಶರೀರವನ್ನು 
ಮೂರು ಕಡೆಗಳಲ್ಲಿ (ಕತ್ತು, ಕಟಿ ಮತ್ತು ಮೊಣಕಾಲು) ಬಾಗಿ 
ಸಿರುವ ರೀತಿ,-ಭಂಗಿ : ಮೂಟ್‌ಡೆ ಬಳ್ಳಿದ ಶಕ್ರಚಾಪಲೇಖೆಯ ತೆಅದಿಂ 
ಶ್ರಿಭಂಗದೊಳೇನೆಸೆದಿರ್ದಳೊ ಕಾಂತೆ ರಂಗದೊರ್ಳ (ಮೆಲ್ಲಿಫು. ೮-೪೨) ; 
ಮೇಘಶ್ಯಾಮಳಾಂಗಂ 'ತ್ರಿಭಂಗದಿನಿಂಬಾಗಿರೆ , . , ತಾನಾಗಳಾಡಿದ 
ಳೆಂಟುಂ ನಳಿತೋಳ್ಗಳಂ ಪಸರಿಸುತ್ತುಂ ಕನ್ನೆ ರೋದೋಂತದೊೊಳ್‌ 
(ಜಗವಿ. ೩-೧೬); ಮುಖ್ಯವಾದ ಕೆಲವು ಭಂಗಿಗಳು - ಇವು ನಾಲ್ಕು 
ವಿಧವಾಗಿವೆ . . . ತ್ರಿಭಂಗ- ಮೂರು ಕಡೆ ಬಾಗುವಿಕೆ (ಅಭಾನ್ಯ. ೩೨) ; 
ತ್ರಿಭಂಗದಲ್ಲಿರುವ ಈ ವಿಗ್ರಹಕ್ಕೆ ಪ್ರಭಾವಳಿ . . . ಕಾಲುಬೆರಳಿನ 
ಉಂಗುರಗಳು ಇವೆ (ಹೊಯ್ಶವಾ. ೩೪). [ತ್ರಿ ಭಂಗ] 

ತ್ರಿಭಂಗಭಂಗಿ (ನಾ).ಎತ್ರಿಭಂಗ : ದಕ್ಷಿಣದಲ್ಲಿನ ಶ್ರಿಭಂಗಭಂಗಿಯಲ್ಲಿನ 
ದೇವಿಯರೆ ಪ್ರತಿಮೆಗಳು . . , ನೋಟಗಾರನ “ನೇತ್ರಕೌಮುದಿ”ಯಾಗಿ 
ಪರಿಣಮಿಸಿವೆ (ಭಾರದ. 8೧೯). [ತ್ರಿಭಂಗ * ಭಂಗ್ಯಿ ) 

ತ್ರಿಭಂಗಿ, (ನಾ). “ಸೇದುವ, ಕುಡಿಯಂವ, ತಿನ್ನುವ ಮಾದಕದ್ರವ್ಯ 
ಗಳು” (ಜನ್ಮವ. ಕ. ಕೋಕ): ಜಂಗಮಕ್ಕೆ ತಾಂಬೂಲವ ಕೊಡದೆ ತಾ 
ವೀಳೆಯವ ಮಾಡಿದಡೆ ಶ್ರಿಭಂಗಿಯ ಕೊಂಡ ಸಮಾನ (ಜನ್ಮವ, ಕ. 
೧೨೩-೨೮೧) ; ಶ್ರಿಭಂಗಿಯ ತಿಂದು ಅಂದಗೆಡುವನಿಗೇಕೆ ಲಿಂಗದ ಸುದ್ದಿ 
(ಮೋಳಿಮಾ. ೧೯-೭೬). [ತ್ರಿ ಭಂಗ್ವಿ) 

ತ್ರಿಭಂಗಿ, (ನಾ). ೧. ಮೂರು ಬಾಗಂಗಳನ್ನೂ ಉಳ್ಳೂದು. ೨. ಮಡದಿ, 
ಮಕ್ಕಳು ವಂತ್ತು ಹಣ ಎಂಬ ಮರು ವಸ್ತುಗಳ ಮೇಲಿನ 
ಮೋಹ; ಈಷಣತ್ರಯ : ಇದರಂದವನಲ್‌ಯದೆ ಶ್ರಿಭಂಗಿಯಲ್ಲಿ ಸಿಕ್ಕಿ 
ಬೆಂದವರಿಗೇಕೆ ನಿಃಕಳಂಕಮಲ್ಲಿಕಾರ್ಜುನಾ (ಮೋಳಿಮಾ, ೭೮-೩೦೬). 
೩. ಐ ತ್ರಿಭಂಗ : “ಪಾದಂ ಕಟಿಯ ವೃತ್ತಂ ತ್ರಿಭಂಗಿ ಬಾಗೆನಲು 
ನಿಲುಕಡೆಯಕ್ಕು” (ಮಂಗಾ. ೨೫-೯) ; ಸರೆಸಲತಾತ್ರಿಭಂಗಿಯನದಿರ್ವೆ 
ನಿಜಾಂಗಲತಾತ್ರಿಭಂಗಿ ಚಾಮರರುಚಿಯಂ ಕಟಾಕ್ಷ ರುಚಿಯೇಳಿಸೆ 
ಚಾಮರವಿಕ್ಕಿದರ್‌ ಪಯೋಧರವತಿಯರ" (ಜಗವಿ. ೧೧-೬೩) ; | ಕನ್ಯಾಜನ 
ಮೊಪ್ಪಿ ದುದರಲಸರಂ ಚಿತ್ರಿಸಿದ ಶ್ರಿಭಂಗಿಯ ಚಿತ್ರದ ತೆಕಿನಾಗಿ (ಜಯಾ. 
೧೧-೫೩೫) ; ಮತ್ತಮೊರ್ವಳ್‌ ವೃತ್ತಸ್ತನೆ ಚಿತ್ತಜನ ಮತ್ತಕಾಶಿನಿಯಂತೆ 
ಮುತ್ತಿನ ಮತ್ತವಾರಣಮಂ ತ್ರಿಭಂಗಿಯಿಂ ನೆವ್ಮಿ ನಿಂದು (ಕಾಜಕೇ. 
೧೧-೮೬ ವ) ; ನಿಂತ ನಿಲುವೆಲ್ಲವೂ ತ್ರಿಭಂಗಿಯೇ (ಮುಕ್ತಿ. 8೩). 

[ ಶ್ರಿ ಭಂಗ್ಯಿ ] 

ತ್ರಿಭಂಗಿಭಣಿತೆ (ನಾ). ಶರೀರವನ್ನು ಮೂರು ಕಡೆಗಳಲ್ಲಿ ಬಾಗಿಸಿರುವ 
ರೀತಿ : ಭರದಿಂ ಸಾಷ್ಟಾಂಗವೆಜಗಿ ಬಟ್‌ಯಮಭೀಷ್ಟಸ್ತುತಿಗೆಯ್ವಂ 
ತ್ರಿಭಂಗಿಭಣಿತೆಯಿನಿಂದ್ರಂ (ಅನಂಪು. ೩-೦೬). [ ತ್ರಿಭಂಗಿ * ಭಣಿತೆ ] 


ತ್ರಿಭಂಡಿ 


ತ್ರಿಭಂಡಿ (ನಾ). ಒಂದು ಮರದ ಹೆಸರಂ ; ಕೆಂಪು ತಿಗಡೆಮರ. 
[ ಸಂ. ತ್ರಿಭಂಡೀ] 
ತ್ರಿಭಿನ್ನ (ನಾ). [ಸಂಗೀತ] ಹದಿನೈದಂ ಬಗೆಯ ದೇಶೀ ಗಮಕಗಳಲ್ಲಿ 
ಒಂದಂ : ಕಂಪಿತ ಸ್ಪುರಿತ ಲೀನ ತ್ರಿಭಿನ್ನ ಸಪ್ತದ ಆಂದೋಳಿತ ಆಹತ 
ವೆಂಬೇಳು ದೇಶೀಗಮಕಂಗಳೆಂತಲುಂ ತತ್ತಲ್ಪಕ್ಷಣಂಗಳಂ ತಿಳಿದು (ವಿವೇಕ. 
೨೩೨) ; ಶ್ರಿಭಿನ್ನ - ವೀಣೆಯ ಒಂದು ಸ್ವರಸ್ಥಾನದಲ್ಲಿ ಸಾರಣೆ, ಪಂಚಮ 


ಮತ್ತು ಮಂದ್ರ ಅನುಮಂದ್ರ ತಂತಿಗಳ ಮೇಲೂ , . , ಮಾಟುವುದು 
(ಸಂಗೀಡಂ, ೨೬). [೫೦.7 

ತ್ರಿಭುಜ (ನಾ). [ಗಣಿತ] ಮೂರು ಸರಳರೇಖೆಗಳಿಂದ ಕೂಡಿದ 
ಮೂರು ಕೋಣಗಳುಳ್ಳ ಒಂದಂ ಆಕೃತಿ: ಭಿನ್ನರಾಶಿಗಳನ್ನು 


ಹಿ, | ಷಹ ಎಂದು ಬರೆದರೆ, ಅಂಶವು (೫೩೫೦೩೬೦) ತ್ರಿಭುಜದ 
ಕರ್ಣವಾಗಿಯೂ ಛೇದವು (2680೩184107) ಒಂದು ಬಾಹುವಾಗಿಯೂ 
ಮೂರು ಸರಳರೇಖೆಗಳಿಂದ ಕೂಡಿದ 


ಆಗುವುದು (ಗಣಿಡ, ೨೩ ಅಡಿಟ) ; 
ಕ್ಷೇತ್ರಕ್ಕೆ ಶ್ರಿಭುಜವೆಂದೂ ಮುಕ್ಕೋಣವೆಂದೂ ಹೆಸರು (ಧೂಮಿಅ. ೯). 
[ತ್ರಿ * ಭುಜ) 
ತ್ರಿಭುವನ (ನಾ). ಸ್ವರ್ಗ, ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು 
ಲೋಕಗಳು : ತ್ರಿಭುವನಭೂಷಣೋಪಮೆಗೆ ಸಂಗಮದೊಳ್‌ 
ಪರಭಾಗವಮಾ ಸ್ವಯಂಪ್ರಭೆಗೆ (ಶಾಂತಿಪು. ೫-೨೮) ; ಶ್ರಿಭುವನಮಂಗಲ 
ತೋರಣನಿಭಮಂ ಪ್ರವಚನಮನೆಯ್ದಿ (ಜಂದ್ರಪು. ೦-೧೫); ಈ 


ಪುರುಷನಲ್ಲಾ ' ತ್ರಿಭುವನಸ್ಥಾ ಪನಾಚಾರ್ಯೈಕಪುರುಷನು ಈ ಪುರುಷನೈ 


೩೭೩೯ 


30 


ತಂದನಿಂದೆವ್ಮುಂ ಸಲಹಲೆಂದು (ಬಸಪು. ೫-೬೨) ; ರಣದಲಿ ತ್ರಿಭುವನವು | 


ರಂಜಿಸಿತು ಸವೆದುದು ಸಕಲಸನ್ನಾಹ (ಕುವ್ಕಾಭೀ. ೫ ಸೂಕನೆ) ; ನಲಿಯಲಾ 
ತ್ರಿಭುವನಂ ಭರತನೊರೆದನು ವಚನವೇದಮಂ (ಶ್ರಿರಾಮಾ. ೧೬೯-೪೭೨). 
ತ್ರಿಭುವನಮಲ್ಲ ಎ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದ 
ಮಲ್ಲ ; p ಪಶ್ಚಿವಂ ಚಾಲುಕ್ಕರಲ್ಲಿ ಆರನೆಯ ವಿಕ್ರಮಾದಿತ್ಯನ 
ಬಿರುದಂ : ಆತನ ಮಗಂ ತ್ರಿಭುವನಮಲ್ಲನೆನಿಸಿದ ವಿಕ್ರಮಾದಿತ್ಯದೇವಂ 
(ಸೌಇಇ. ಸಸ, ೧೯-೨೩: 1015). ಶ್ರಿಭುವನಮಲ್ಲದೇವತ್ರಿಭುವನಮಲ್ಲ : 
ಸತ್ಕಾಶ್ರಯಕುಳತಿಳಕಂ ಚಾಳುಕ್ಕಾಭರಣಂ ಶ್ರೀಮತ್‌ ಶ್ರಿಭುವನಮಲ್ಲ 
ದೇವರ ವಿಜಯರಾಜ್ಯಮುತ್ತರೋತ್ತರಾಭಿವೃದ್ಧಿ ಪ್ರವದ್ಧ ೯ಮಾನಮಾ 
ಚಂದ್ರಾರ್ಕ್ಯತಾರಂಬರಂ ಸಲುತ್ತೆಮಿರೆ (ಸೌಇಇ. ಸಸ, ೭೫-೪; 1117), 
[ತ್ರಿ + ಭುವನ] 
ತ್ರಿಭುವನಕರ್ತಾರ (ನಾ). ಒಬ್ಬಾತನ ಹೆಸರು : ಶ್ರೀದಿಲಿಪಯ್ಕಂ ಪ್ರಿಧಿವಿ 
ರಾಜ್ಯಂಗೆಯೆ ಶ್ರಿಭುವನಕರ್ತ್ವಾರ. ಬಟಾರರ್ತ್ರ್ವಪರಾಜ್ಯಂಗೆಯ್ಯುತ್ತಿರೆ 
(ಎಳೆ. ೫ (8), ಮುಳೆದಾ. ೩೦೬-೧ ಸು. 950), [ತ್ರಿಭುವನ +೬ ಕರ್ತಾರ] 
ತ್ರಿಭುವನಗುರು (ನಾ). ಮೂರಂ ಲೋಕಗಳಿಗೂ ಗುರುವಾದವನಂ : 
ತ್ರಿಭುವನಗುರು ಪರಿನಿಷ್ಠ,ಮಣಕಲ್ಯ್ಕಾಣಶಾರದಾಗಮಪ್ರತೀಕ್ಷಣದಿವೃ 
ಹಂಸರುಂ . .'. ಬಂದು (ಅರಿಪು. ೯-೬೦ ವ). [ಶ್ರಿಭುವನ + ಗುರ್ಕು] 
ತ್ರಿಭುವನಪತಿ (ನಾ). ಮೂರಂ ಲೋಕಗಳಿಗೂ ಒಡೆಯನಾದವನು : 
ಅಂತು ನಿರ್ವರ್ತಿತಶ್ರಿಭುವನಪತಿಭವೋತ್ಸವನಾಗಿ , ಸುರಪತಿ 
ಜಗತ್ಪತಿಗೆಜಗಿ ತಶ್ಚಿತೃಗಳುಮಂ ಬೀಟಕ್ಕೊಂಡು ಕಲ್ಪಾಮರಪುರಸ್ಸರಂ 
ನಿಜನಿವಾಸಕ್ಕೆ ಪೋದಂ (ಕಾಂತಿಪು. ೧೦-೮೦ ವ); ತ್ರಿಭುವನಪತಿಗೆ ವಿವಾಹದ 
ವಿಭವಂ ಕರಮೆಸೆಯೆ (ನೇಮಿಪು. ೧೩-೮೦), [ಶ್ರಿಭುವನ * ಪತ್ಥಿ 
ತ್ರಿಭುವನಮೋಹನ (ನಾ). ಮೂರು ಲೋಕಗಳನ್ನೂ ಮೋಹ 
ಗೊಳಿಸುವಂತಹುದಂ : ತ್ರಿಭುವನಮೋಹನ ದೀಪಪ್ರಭೆ ನಿಜಕರ್ಣೋ 
ತ್ರಳಾಯತಕೇಕರದೃಕ್ಷ ಭೆ ಪುಟ್ಟಿದಳ್‌ (ಚಂದ್ರಪು. ೬-೦೨). 
[ ತ್ರಿಭುವನ + ಮೋಹನ] 


ತ್ರಿಮಾತ್ರ 


ತ್ರಿಭುವನಾಧೀಶ (ನಾ). ಮೂರಂ ಲೋಕಗಳ ಒಡೆಯ ; ಶಿವ : ಪನ್ನಗ 
ಭೂಷಣಂ ಶ್ರಿಭುವನಾಧೀಶಂ ತ್ರಿತತ್ವಾತ್ಮಕಂ ನಿರಘಂ . . , ಗೌರೀಶ 
ನೊಪ್ಪಿರ್ದಂ (ಶಬಕಂ. 8-೩೮). [ ತ್ರಿಭುವನ * ಅಧೀಶ] 

ತ್ರಿಭೋಗ (ನಾ), ರಾಜ, ದೇವತೆ ಹಾಗೂ ಬ್ರಾಹ್ಮಣ - ಈ ಮೂವರು 
ಒಟ್ಟಿಗೆ ಅನಂಭೋಗಿಸಂವ ದಾನ: ಹಳ್ಳದಿಂ ಮೂಡಣ ತ್ರಿಭೋಗ 
ಸುಂಕ ತೇಜ ಸಾಮ್ಯ ದೇವರ್ಗ್ಗೆ ಸರ್ವ್ವಬಾಧಾಪರಿಹಾರಮಾಗಿ ಕೊಟ್ಟರು 
(ಸೌಇಇ, ೫೫, ೨೩-೨೭ ; 1029). "ಶ್ರಿಪುರುಷಭೋಗ' ಪರಾ. 

[ತ್ರಿ * ಭೋಗ್ಯ) 

ತ್ರಿಭೋಗದಾನ (ನಾ).೨ತ್ರಿಭೋಗ: ರಾಜ, ದೇವತೆ ಮತ್ತು ಬ್ರಾಹ್ಮಣರು 
-ಈ ಮೂವರು ಅನುಭವಿಸುವ ದಾನವೇ `ಶ್ರಿಭೋಗದಾನ', 
"ತ್ರಿಭಿರ್ಭಕ್ತಂ' ಎಂದರೂ ಇದೇ ಅರ್ಥ ಎಂದು ಫ್ಲೀಟ್‌ ಊಹಿಸಿದ್ದಾರೆ 
(ಕಶಾಅ. ೩೯ ಅಡಿಟ). [ಶ್ರಿಭೋಗ + ದಾನ] 

ತ್ರಿಭೋಗಾನ್ವಯಸಿದ್ಧಿ (ನಾ). - ತ್ರಿಭೋಗಾಭ್ಯಂತರಸಿದ್ದಿ : ಇವಂ 
ತ್ರಿಭೋಗಾನ್ವಯಸಿದ್ಧಿ ಯಿಂದಾಳ್ವನುಭವಿಸುತ್ತಮಿರೆ (ಕಳುಲ್ಲ ೧೯-೨೫ ; 
1094). [ ತ್ರಿಭೋಗ + ಅನ್ವಯ + ಸಿದ್ಧಿ] 

ತ್ರಿಭೋಗಾಭ್ಯಂತರಸಿದ್ಧಿ (ನಾ). ರಾಜ, ದೇವತೆ ಹಾಗೂ ಬಾ ಶ್ರಹ್ಮಣರು 
-ಈ ಮೂವರಿಗೂ ಸಂಯಂಕ್ತವಾಗಿ ಕೊಟ್ಟ ದಾನ: ಶ್ರೀಮಧು 
ಸೂದನದೇವರ್ಗ್ಗಂ ಅಲ್ಲಿಯ ಮಹಾಜನಂ ನಾಲ್ನೂರ್ವರ್ಗಂ ತಾಳಕಂ 
ಗಣಿಗೆಯಂ ಪ್ರತಿಷ್ಠಂ ಮಾಡಿ ತ್ರಿಭೋಗಾಭ್ಯಂತರಸಿದ್ಧಿಯಿಂ ಸರ್ಬ್ಬ 
ನಮಸ್ಕಮಾಗೆ ಕುಡೆ... ಪಡೆದು (ಕ8ಅ. ೮-೩-೨೮೫; 3062); ಚಿಹ್ನಸಹಿತಂ 
ತ್ರಿಭೋಗಾಭ್ಯಂತರಸಿದ್ದಿಯಿಂ ಸರ್ಬ್ಬನಮಸ್ಕವಾಗೆ ಕುಡೆ ಪಡೆದು 
(ಕೊಲ್ಲಾರಿ. ೩-೧೧ ; 3079) ; ಶ್ರೀಮದ್ಮುವರಾಜಂ ಮಲ್ಲಿಕಾರ್ಜುನ 
ದೇವರು ತರ್ದ್ಹ್ವವಾಡಿಸಾಸಿರವ ಶ್ರಿಭೋಗಾಛ್ಯಂತರಸಿದ್ಧಿಯಿಂದಾಳುತ್ತಮಿರೆ 
(Au. XX, ೮೧-೧೬ ; 1109) ; ತ್ರಿಭೋಗಾಭ್ಯನ್ತರಸಿದ್ಧಿ ಯಿಂದಾಳುತ್ತ 
ಮಿರೆ (ಕಇ. 11, ೦೩-೦೮ ; 1116). [ತ್ರಿಭೋಗ + ಅಭ್ಯಂತರ + ಸಿದ್ಧಿ) 

ತ್ರಿಮತ (ನಾ). ದ್ದೆ ತೆ ಅದ್ವೈತ ವಂತ್ತು ವಿಶಿಷ್ಟಾದ್ವೈತಗಳೆಂಬ 
ಮೂರಂ ಮತಗಳು. [ತ್ರಿ * ಮತ] 

ತ್ರಿಮತಸ್ಥ (ಗಂ). ೧. ದ್ವೈತ, ಅದ್ವೈತ ಮತ್ತೂ ವಿಶಿಷ್ಠಾ ದ್ವ ಲತಗಳೆಂಬ 
ಮೂರು ಮತಗಳಿಗೆ ಸೇರಿದ, - ಸಂಬಂಧಪಟ್ಟ: ಶ್ರಿಮತಸ್ಥ 
ಬ್ರಾ`ಣರು ಇಂದಂ ಸಭೆ ಸೇರಿದ್ದರು (ಕಂ). (ನಾ). ೨. ದ್ವೈತ, 
ಅದ್ವೈತ ಮತ್ತು ವಿಶಿಷ್ಟಾದ್ವೈತಗಳೆಂಬ ಮೂರು ಮಂತಗಳಲ್ಲಿ 
ಯಾವುದಾದರೂ ಒಂದಂ ಮತಕ್ಕೆ ಸೇರಿದವನು. [ಸಂ.1 

ತ್ರಿಮದ (ನಾ). ವಿದ್ಯೆ, ಧನ ಮತ್ತು ಅಭಿಜನವೆಂಬ ಮೂರು 
ಅಹಂಕಾರಗಳು : ಶ್ರಿಮದ ಮದನಾಂಧಕರು ರೋಷಕ್ರಮಿತಹೃದಯರು 
ಸಾಧುಜನಸಂಗವನು ಸೇರುವರೆಂತು (ನಿಭಾಗ. ೪-೦-೨೪). 

[ ಶ್ರ + ಮದ್ಯ) 

ತ್ರಿಮಲ (ನಾ). ೧. ಹೊನ್ನೂ, ಹೆಣ್ಣು ಮತ್ತು ಮಣ್ಣುಗಳೆಂಬ 
ವರು ವಿಧವಾದ ವಂಲಗಳು : ಬಿಡುವನು ಹೊನ್ನು ಹೆಣ್ಣು ಮಣ್ಣೆಂಬ 
ಶ್ರಿಮಲದಾಸೆಯ (ಅಖಂಡೇ. ೯೮-೨೧). ವಿ. [ವೀಶೈ] ಜೀವನಿಗೆ ಅಂಟಿ 
ಕೊಳ್ಳುವ ಆಣವ, ಮಾಯಾ ಮತ್ತು ಕಾರ್ಮಿಕಗಳೆಂಬ ಮೂರರ 
ಬಗೆಯಂ ಮಲಗಳು : ಶ್ರೀಕುವಲಯಾಪ್ತಚೂಡಾರತ್ನ ತದ್ರೂಪ 
ಲೋಕತ್ರಯಾರಾಧ್ಯ ಶ್ರಿಮಲಪ್ರಹರಣ ಸುವಿವೇಕಿ ಶಿವಸಮಯರತ್ನಾಕರ 
(ಏಕೋಪು. ೦-೦). [ಶ್ರಿ * ಮಲ್ಯ] 

ತ್ರಿಮಾತ್ರ (ನಾ). [ಛಂದ] ಮೂರಂ ಮಾತ್ರೆಗಳಿಂದ ಕೂಡಿದಂದು ; 
ದೀರ್ಫ್ಥಕ್ಕಿಂತಲೂ ಸ್ವಲ್ಪ ಕಾಲಾವಕಾಶವನ್ನು ಹೆಚ್ಚಿಗೆ ತೆಗೆದು 
ಕೊ ಳ್ಳುವುದು; ಪ್ಲುತ: ಸ್ವರ ವ್ಯಂಜನದಿನೇಕಮಾತ್ರಮಾದೊಡೆ 


17 


ತ್ರಿಮಾತ್ರಕ 


ಹ್ರಸ್ವಂ, ದ್ವಿಮಾತ್ರಮಾದೊಡೆ ದೀರ್ಫಂ, ತ್ರಿಮಾತ್ರಮಾದೊಡೆ ಪ್ಲತಂ 
(ಕಮದ. ೧೦ ವೃತ್ತಿ). [ಸಂ.] 

ತ್ರಿಮಾತ್ರಕ (ನಾ) ಅಪ ತ್ರಿಮಾತ್ರ ನ 
ಮುಭಯವತಾತ್ರಕಂ .ತ್ರಿಮಾತ್ರಕಂ 
"ಏಕಮಾತ್ರಕ' ಪರಾ. '[ಸಂ.1 

ತ್ರಿಮಾತ್ರಾಗಣ (ನಾ). [ಛಂದ] ಮೂರು ಮಾತ್ರೆಗಳಿಂದ ಕೂಡಿದ 
ಗಣ: "ದೇವನಾವಂ' ಎಂಬಲ್ಲಿ “ನಾ” ನಿನ ಎರಡು ಮಾತ್ರೆಗಳಲ್ಲಿ ಒಂದನ್ನು 
ಹಿಂದಕ್ಕೂ ಮತ್ತೊಂದನ್ನು ಮುಂದಕ್ಕೂ ಸೇರಿಸಿ ಒಂದೊಂದು 
ಚತುರ್ಮಾತ್ರಾಗಣವೂ ಶ್ರಿಮಾತ್ರಾಗಣವೂ ಆಯಿತೆಂದು ತಿಳಿಯಬಾರದು 
(ಕಬಡಿ. ೭೧). [ಸಂ.] 

ತ್ರಿಮಾರ್ಗಗೀತ (ನಾ). [ಜೈನ] ರೂಪಸ್ತವ, ಗುಣಸ್ತವ, ಮತ್ತು 
ವಸ್ರ್ರಸ್ತವವೆಂಬ ಮೂರು ಬಗೆಯ ಗೀತೆ: ಓರೊರ್ಮೆ 
ವಶಿತ್ವಾ ತಿ ಶಯ ದಿಂ ವೀತರಾಗರೂಪಗುಣವಸ್ತುವರ್ಣನಾನುಬದ್ಧತ್ರಿ 
ಮಾರ್ಗಗೀತಂಗಳಂ ತ್ರಿವಿಧವಾರ್ಗಂಗಳೊಳ್‌ ಪಾಡಿ (ಜಂದ್ರಪು. ೯-8೩೫ ವ). 

[ತ್ರಿ * ಮಾರ್ಗ * ಗೀತ] 

ತ್ರಿಮುಖ (ನಾ). ೧. ಮೂರು ಮುಖ ಅಥವಾ ವಿಭಾಗಗಳು: 
ಗಣಿತದ ತ್ರಿಮುಖಗಳಾದ ಅಂಕಗಣಿತ, ಬೀಜಗಣಿತ, 'ರೇಖಾಗಣಿತ - 
ಇವುಗಳೆಲ್ಲ ಪ್ರತ್ಯೇಕವಾಗಿ ಬೋಧನೆಯಾಗಬೇಕು (ಶಿಕ್ಷದ. ೧೬೫)- ೨. 
ಒಂದಂ ಬಗೆಯ ಹಸ್ತಮುದ್ರೆ. [ಶ್ರಿ ಮುಖ] 

ತ್ರಿಮೂಢತಾನಿರಸನ (ನಾ). [ಜೈನ] ಸವ್ಯೂಗ್ನರ್ಶನದ ಒಂದು ಅಂಗ ; 
ಲೋಕಮೂಢತೆ, ದೇವಮೂಢತೆ ಮತ್ತು ಪಾಖಂಡಿಮೂಢತೆ 
ಎಂಬ ವರು ಬಗೆಯ ಮೌಢ್ಯವನ್ನು ಬಿಡುವುದಂ : ಮುನಿಜನ 
ತನುಮಳವಿಚಿಕಿತ್ಸನವರ್ಜನವಶಿಂ ತ್ರಿಮೂಢತಾನಿರಸನಮುಂ 
ಉಪಗೂಹನಮುಂ ಎಂದು ಪೇಟಸ್ತೀಯೆಂಟು ಗುಣಂಗಳುಂ 
ಸಮ್ಮಗ್ನೆ ರ್ಶನಾವಯವಂಗಳ್‌ (ಆದಿಪು. 8-೫೭). [ಸಂ.] 

ತ್ರಿಮೂರ್ತಿ (ನು). ಬ್ರಹ್ಮ, ವಿಷ್ಣು ಮತ್ತು ವಂಹೇಶ್ವರ : ವಿವರಿಸೆ ಯಥಾ 
ಶಿವಮಯಂ ವಿಷ್ಣುವೆನಿಪಾ ನುಡಿಗಳು ತ್ರಿಮೂರ್ತಿಗಳಿವು (ಬಸಪು. ೫೪-೭೯); 
ಆಧುನಿಕ ತಿಳಿವಳಿಕೆಯ ಪ್ರಕಾರ ವಿಷ್ಣು ಶ್ರಿಮೂರ್ತಿಗಳಲ್ಲಿ ಒಬ್ಬನು 
(ಭಾರದ. ೨೮೨). [ತ್ರಿ - ಮೂರ್ತಿ) 

ತ್ರಿಮೂರ್ತ್ಯಾತ್ಮಕ (ನಾ). ೧. ಮೂರು ರೂಪಗಳಿಂದ ಕೂಡಿದಂದಂ : 
ಅಭೇದ್ಯಂ ಜಂಗಮಸ್ಕವಲವಲಾ ಜಕಾರಂ ಸಾದರೆದೆ ಗುರುರೂಪವಾ 
ಗಕಾರಂ ಮಹಾಹ್ಲಾದಲಿಂಗಂ ಮಕಾರಂ ಜಂಗಮಂ ಜ್ಞ್ಲೇಯವೈ ದೇವಿಯಾ 
ತ್ರಿಮೂರ್ತ್ಯಾತ್ಮಕಂ ಜಂಗಮಂ (ವೀರ್ಕಿಪು. ೧-೩-೩9). ೨. ಮೂರು ರೂಪ 
ಗಳಿಂದ ಕೂಡಿದವನು ; ಸತ್ಯಂ ಸಾತ್ವಿಕಗುಣಕೆ ಮಹಾತ್ಕಾಗಂ ರಾಜಸಕ್ಕೆ 
ವಿಶ್ರಮಮಧಿಕೋದ್ಭತ್ಯಂ ತಮಕ್ಕೆ ನೆಲೆಯಾಯ್ತತ್ಕಂತಂ ನೃಪನಿದೇಂ 
ತ್ರಿಮೂರ್ತ್ಯಾತ್ಮಕನೋ (ಪ್ರಷೃಪು. ೩-೬). (ಸಂ.] 

ತ್ರಿಮೂರ್ತೈೈಕ್ಕವಾದ (ನಾ). ಬ್ರಹ್ಮ, ವಿಷ್ಣು, ವಂಹೇಶ್ವರರಲ್ಲಿ ಪರಸ್ಪರ 
ಭೇದವಿಲ್ಲವೆಂಬ ವಾದ: ತ್ರಿಮೂರ್ತಿಗಳಿಗೆ ಮೂರ್ತಿಭೇದವೇ ವಿನಾ 
ಸ್ವರೂಪಭೇದವಿಲ್ಲವೆಂಬ ಶ್ರಿಮೂರ್ತೈಕ್ಕವಾದ 

[ ತ್ರಿಮೂರ್ತಿ + ಐಕ್ಕ + ವಾದ್ಯ] 

ತ್ರಿಯಂಬಕ (ನಾ). ೧. ಮೂರಂ, ಕಣ್ಣುಗಳನ್ನು ಉಳ್ಳವನು ; ಶಿವ; 
ಮಂಕ್ಕಣ್ಣ : “ಕಿಡಿಗಣ್ಣಂ ತ್ರಿಯಂಬಕ [ಪಾಕಾಂ. ತ್ರ್ಯಂಬಕ] ನೆನಿಪ್ಪುದು” 
(ಜತುನಿ. ೩೧) ; ಬಾಚಿರಾಜನುದಾತ್ತಮಹಿಮನು ಮರ್ತನೇ . ಸಾಕ್ಷಾತ್‌ 
ಶ್ರಿಯಂಬಕನು (ಜಸಪು. ಇಂಬುಗೆಟ್ಟುದು ರೀತಿ ರೆಣಕೆ 
ತ್ರಿಯಂಬಕನನಮರಾಧಿಪನ ಕೈಕೊಂಬನೇ ಕೌರವನೆನಲು ಖತಿಗೊಂಡನಾ 
ಭೀಮ (ಕುಪ್ಕಾಛೀ. ೦-೫೯). ೨. [ಛಂದ] ದೀರ್ಫಾಕ್ಷರ ; ಗಂರು 


ಹ್ರಸ್ವಮದೇಕಮಾತ್ರಕಂ ದೀರ್ಫ 


ಪ್ಲುತಮಕ್ಕುಂ (ಕಮದ. ೧೦). 


(ಹಿಂದಸಾ. ೨-೬೭). 


೫೪-೮೨) ; 


೩೭೪೦ 


46 


ತ್ರಿರತ್ನಿ 


(-). ನಯದಿಂ ಗುರುವೆಂಬುದು ಕೇಳಿ” ತ್ರಿಯಂಬಕಂ ಲಘು ಮುರಾಂತಕಂ 
(ಛಂದೋಂಬು, ೧-೩೬). [ಶ್ರಿ * ಅಂಬಕ) 

ತ್ರಿಯಂಬಕಾಸ್ತ್ರ (ನಾ). ಶಿವನ ಅಸ್ತ್ರ: ಡೊಂಬಿಯೇಕೈ ಪಾರ್ಥ ಬಯಲಾ 
ಡಂಬರೆವ ನಾವಣಿಯೆವೇ ತ್ರಿಯಂಬಕುಸ್ತ್ರದ ತೊಡಹವಲ್ಲಾ ನಿನ್ನೆ 
ವಿಕ್ರಮಕೆ (ಕುವ್ಕಾಳ. ೨೨-೩೨). *-ಶ್ರಿಯಂಬಕ + ಅಸ್ತ್ರ] 

ತ್ರಿಯಕ್ಷ (ನಾ).ಎತ್ರಿಯಂಬಕ ೧ : "ತ್ರಿಯಕ್ಷವಾಹ', "ಶ್ರಿಯಕ್ಷಸಖ' 
ಪರತಿ. 1 ಎಸಂ. ತ್ರ್ಯಕ್ಷ] 

ತ್ರಿಯಕ್ಷರ (ಗಂ). ೧. ವಾರು ಅಕ್ಷರಗಳುಳ್ಳ. (ನಾ). ೨. ಮೂರು 
ಅಕ್ಷರಗಳನ್ನೊಳಗೊಂಡುದಂ ; ಓಂಕಾರ ; ಪ್ರಣವಾಕ್ಷರ. ೩. ಚಾಡಿ 
ಹೇಳುವವನು ; ಪಿಸುಣ : “ದುಸ್ಕಿತಿಪ್ರೇರೆಕಂ ಚಹೆಡಂ ತ್ರಿಯಕ್ಷರಂ 
ಕೊಂಡೆಯಂ” (ಮಂಗರಾ. ೭೨-೨4). ೪. ವಂಶದ ಚರಿತ್ರೆ ಅಥವಾ 
ಮೂಲದಲ್ಲಿ ಆಸಕ್ತಿಯುಳ್ಳವನು. ( ಎಸಂ. ತ್ರ್ಯಕ್ಷರ] 

ತ್ರಿಯಕ್ಷವಾಹ (ನಾ). ಶಿವನ ವಾಹನ ; ವೃಷಭ ; ಎತ್ತ : "ಉಕ್ಷಂ 
. ೬ ೬ ತ್ರಿಯಕ್ಷವಾಹೆಂ ಶಾಕ್ವರಮದನಡ್ವಂ ಬಲಾಧ್ಯಕ್ಷಮಾ ವೃಷಭಮಾ 
ಯಷಭವಾ ಗೋ ಬಾಡಬೇಯಮೆನೆಯೆತ್ತೆನಿಕ್ಕುಂ” (ಮಂಗರಾ ೫೩-೧). 

[-ತ್ರಿಯಕ್ಷ * ವಾಹ]. 

ತ್ರಿಯಕ್ಷಸಖ (ನಾ). ಶಿವನ ಸಖ; ಕುಬೇರ : “ರಾಜರಾಜಂ ತ್ರಿಯಕ್ಷ 
ಸಖನೈಳಬಿಳನರ್ಥಪಂ ರಾಕ್ಷಸದ್ವಿಷನೆನೆ ಕುಬೇರನೆನಿಸಿಕ್ಕು” 
(ಮಂಗರಾ. ೧೬-೦೫). [ ತ್ರಿಯಕ್ಷ * ಸಖ] 

ತ್ರಿಯಾಮೆ (ನಾ). ವಂರು ಜಾವಗಳನ್ನು ಉಳ್ಳುದು ; ಇರಂಳಂ ; 
ರಾತ್ರಿ: “ತವಿ ವಾ(ಸತೇಯಿ] ಶರ್ವರಿ ತವಿಸ್ರೆ ನಿಶೆ ರಜನಿ 

. ಇರುಳ ತಾಂ ತ್ರಿಯಾಮೆ ಯಾಮಿನಿಯಕ್ಕುಂ” (ವಸ್ತುಕೋ. 

8-೩) ; ಶ್ರಿಯಾಮಾತ್ರಿತಯಂಗಳಿಂದವಹಿತ್ಮಸಮಾನಶ್ರಾವಕಾಗ್ರಣಿಗಳ್ಗೆ 
, . ೬. ಕುಡುವ ಸಮದತ್ತಿಯುಂ (ಆದಿಪು. ೧೫-೧೩ ವ). ; ಓ ಒಂದಂ 
ಯಾಮ ಎಂದರೆ ಮೂರಂ ಗಂಟೆಗಳ ಅವಧಿ. ಸಂ. ಶ್ರಿಯಾಮಾ) 

ತ್ರಿಯಾಯು "ತ್ರಿಯಾಯುಷ' ನೋ. 

ತ್ರಿಯಾಯುಷ, ತ್ರಿಯಾಯು (ನಾ). ವರಂ ವಂಡಿ ಆಯುಷ್ಯ : 
ಅನುನಯಪ್ರಿಯದಿಂ ತ್ರಿಯಾಯುಷಮೆನೆ ಯಜುಸ್ಲೂಕ್ತ್ಮರ್ಥವೂದಗಿತ್ತೆನಗೆ 


(ಅಸಲು. ೪೩-೭೪). ತ್ರಿಯಾಯು: ವರಯತ್ರಿಕಶ್ಶಪಾಗಸ್ತ್ಯವಾಸಿಷ್ಕಾದಿ 
ಪರಮಮುನಿವರರು ಧರಿಸುತ್ತೆ ತ್ರಿಯಾಯುವಂ ನೆರೆ ಪಡೆದ ಭಸಿತ 


(ನವಮೋ. ೭-೯); ನ ಈ ಎರಡು ರೂಪಗಳೂ ವ್ಯಾಕರಣಬದ್ಧವಲ್ಲ. 
[ಆಸಂ.ತ್ರಾ $ಯುಷ] 
ತ್ರಿಯುಗ (ನಾ). ೧. ಕೃತ, ತ್ರೇತಾ ಮತ್ತೂ ದ್ವಾಪರವೆಂಬ ವರಂ 
ಯಂಗಗಳು. ೨. ಈ ಮೂರಂ ಯಂಗಗಳಲ್ಲಿ ಮಾತ್ರ ಅವತರಿಸಂ 
ವವನಂ ; ವಿಷ್ಣು: ಜ್ಞಾನಶಕ್ತಾ ದಿ ಷಡ್ಗುಣ ಭರಿತನಾಗಿರ್ಪ್ವದಟ್‌ಂದ 
ತ್ರಿಯುಗನೆಂದು ಹೆಸರು (ಧಾರಣ. ೪೩). [ತ್ರಿ ಯುಗ) 
ತ್ರಿರತ್ನ (ನಾ). [ಬೌದ್ಧ] ಬಂದ್ಧ , ಧರ್ಮ, ಸಂಘಗಳೆಂಬ ವಂರು 
ಶ್ರೇಷ್ಠತತ್ವಗಳಂ: ಸ್ತೂಪ, ಧರ್ಮಚಕ್ರ ಮತ್ತು ತ್ರಿರತ್ನ ಚಿಹ್ನೆಗಳು 
ಇದರಲ್ಲಿ ಮುಖ್ಯವಾದುವು (ಭಾರದ. ೪೯೨) ; ಶ್ರಿರತ್ನದಲ್ಲಿ ನಂಬಿಕೆ ಇಟ್ಟು 
ಅವನ್ನು ಆಚರಿಸಿದರೆ ಇಂಥಾ ತಪ್ಪುಸಿದ್ಧಾಂತಗಳನ್ನು ನಂಬುವ 
ಅವಶ್ಯಕತೆಯೇ ಇಲ್ಲ (ಪ್ರವಾಇ. 1, ೪೨೪). 
[ತ್ರಿ * ರತ್ನೆ] 
ತ್ರಿರತ್ನಿ (ನಾ). ಮೂರು ಗುದ್ದಮೊಳ ಉದ್ದದ ಅಳತೆ ; ಮುಷ್ಟಿ 
ಹಿಡಿದ ಮೊಳಕೈ ಯ ಮೂರರಷ್ಟು ಅಳತೆ : ರತ್ನಪ್ರಭಾಪ್ರಥಮೇಂ 
ದ್ರಕದೊಳ್‌ ತ್ರಿರತ್ನಿತದವಸಾನಪ್ರಸ್ತಾವದೊಳ್‌ ಸಪ್ತಕೋದಂಡ ಶ್ರಿರತ್ನಿ 
ಷಡಂಗುಲೋತ್ಸೇಧಮುಂ (ತತ್ತ ಪ್ರ. ೧೨೨). [ಶ್ರಿ ರತ್ನಿ] 


ತ್ರಿರಾತ್ರ 


ತ್ರಿರಾತ್ರ (ನಾ). ೧. ವಂರು ರಾಶ್ರಿಗಳಿಂದ ಕೂಡಿದುದು ; ಮೂರು 
ದಿನಗಳ ಅವಧಿ: ನಾನಾವಿಧಮಂತ್ರಾನುಷ್ಠಾನಪ್ರಧಾನನುಪವಂಸದಿಂ 
ತ್ರಿರಾತ್ರಮನಿರ್ದಂ (ಆದಿಪು.೧೨-೩೪). ೨. ಮೂರು ರಾತ್ರಿಗಳಲ್ಲಿ 
ಮಾಡುವ ಒಂದು ವ್ರತ. ([ಸಂ.] 
ತ್ರಿರೇಖ (ನಾ). ೧ ಮೂರು ರೇಖೆಗಳು: ನಳನಳಿಪ ನವಕಂಬುಕಂಂತಿಗೆ 
ನೆಲೆಯೆನಿಸಿತಲ್ಲಾ ಶ್ರಿರೇ[ಪಾಕಾಂ. ಲೇ]ಖಾಕಲಿತವಿಳೆಸಿತಕಂಧರೆಂ (ಬಸಪು.- 
೪-೨೩). ೨. ಶಂಖ. "ತ್ರಿಣಿಕೆ' ಪರಾ. [ಸಂ. ) 
ತ್ರಿಲಿಂಗ (ನಾ). ೧. [ವ್ಯಾ ಕ] ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ 
ಲಿಂಗಗಳೆಂಬ ಮೂರು ಲಿಂಗಗಳು: ಅವ್ಕಯಲಿಂಗಂ ಸರಿ ಸರ್ವವಿಭಕ್ತಿಗಂ 
ಶ್ರಿಲಿಂಗಕ್ಕಂ ತಾಂ ಸರಿ ವಚನತ್ರಿತಯಕ್ಕಂ' ಸರಿಯೆನಿಸಿ ವಿಕಾರಮಿಲ್ಲದರ್ಥ 
ಮನೀಗುಂ (ಕಮದ, ೯0); ೨. ವರು ಲಿಂಗಗಳಲ್ಲಿಯೂ ಪ್ರಯೋಗ 
ವಾಗುವ ಶಬ್ದ; ಗುಣವಾಚಕ. ೩. ಆಂಧ್ರ ಪ್ರದೇಶ: p ಆಂಧ್ರ 
ಪ್ರದೇಶಗಳಲ್ಲಿ ಶ್ರೀಶೈಲ, ದಕ್ಷಾರಾಮ, ಕಾಳೇಶ್ವರ ಎಂಬ ಮೂರಂ 
ಲಿಂಗಗಳು ಇರುವುದರಿಂದ "ತ್ರಿಲಿಂಗ'ವೆಂದಂ ಹೆಸರು. ಕೆಲವರಂ 
ವಿದ್ವಾಂಸರು *ತ್ರಿಲಿಂಗ' ಎಂಬುದು "ತ್ರಿಕಲಿಂಗ' ಎಂಬ ಶಬ್ದದಿಂದ 
ವ್ಯತ್ಸನ್ನವಾಗಿದೆಯೆಂದಂ ಅಭಿಪ್ರಾಯ ಪಡ್ತಾರೆ. [ತ್ರಿ * ಲಿಂಗ) 
ತ್ರಿಲೇಖೆ (ನಾ). ಎ ತ್ರಿರೇಖಃ ನಳನಳಿಪ ನವಕಂಬುಕಾಂತಿಗೆ ನೆಲೆಯೆನಿಸಿ 
ತೆಲ್ಲಾತ್ರಿಲೇ[ಪಾಣಂ. ರೇ]ಖಾಕಲಿತವಿಳಸಿತಕಂಧರಂ ಬಲದೇವನಂದನೆಯ 
(ಬಸಪು. ೪-೨೩). [ತ್ರಿ ಲೇಖೆ] 
ತ್ರಿಲೋಕ, ತ್ರಿಳೋಕ (ನಾ). -ತ್ರಿಭಂವನ : ತ್ರಿಲೋಕಮಂ ಕಂಡು ಬಸಕೆ 
ಬರಿಸುವನೆಂತುಂ (ಕವಿರಾ. ೩-೧೨೧); ಸಂಖ್ಯಾವಾಚಿ ಸಮಾಸಕ್ಕೆ -ಏಕಂಂಗ, 
ದ್ವಿಮುಖ, ತ್ರಿಲೋಕ, ಚತುರ್ವೇದ (ಶವದ. 63 ಪ್ರಯೋ). "ತ್ರಿಲೋಕ 
ಗುರಂ' "ತ್ರಿಲೋಕೇಶ್ವರ' ಪರಾ. ತ್ರಿಳೋಕ : ಆ ತ್ರಿಳೋಕತಿಳಕನ 
ಜನ್ಮೋತ್ಸವದೊಳ೯ (ಆದಿಪು. ೭-೩೬ ವ); ಅಂತಕನಳವಂ ತ್ರಿಳೋಕದಟ್‌ವಂ 
ಪರಿಭಾವಿಸಿ ದೇವ ನೀಂ ಬರಂ ಪ್ರಕೃತಿಗಳೆಂಟುಮಂ ಕಿಡಿಸುವುಜ್ಜುಗದೊಳ* 
ತಜಿಸಂದರಾರ್‌ (ಮಲ್ಲಪು. ೧೩-೦೬೨). [ಶ್ರಿ ಲೋಕ) 
ತ್ರಿಲೋಕಗುರು (ನಾ). ಮೂರು ಲೋಕಗಳ ಗುರು ; ಪರಮಾತ್ಮ; 
ಪರಮೇಶ್ವರ : “ಪರಮೇಷ್ಠಿ ಪರಂಜ್ಯೋತಿ ಸ್ವರೂಪನಾಪ್ತಂ ತ್ರಿಲೋಕ 
ಗುರು ಸರ್ವಜ್ಞ ೦. , , ಜಿನೇಶ್ವರೆಂ ಶೀರ್ಥಕರೆಂ” (ವಸ್ತುಕೋ. ೨-೮); 
ಶ್ರಿಲೋಕಗುರುವೆಂಬ ಪೆಂಬಂತುಟೇಂ (ಆದಿಪು. ೧೩-೮೭). 
[ ಶ್ರಿಲೋಕ * ಗುರುಂ] 
ತ್ರಿಲೋಕಚೂಡಾಮಣಿ (ನಾ). ವಂರಂ ಲೋಕಗಳಿಗೂ ಶಿರೋ 
ಭೂಷಣನಾದವನಂ ; ಅತಿಶ್ರೇಷ್ಠ ; ಜಿನ: ತ್ರಿಲೋಕಚೂಡಾಮಣಿ 
ಯುದಯದೊಳ್‌ , ದೇವಲೋಕದೊಳ್‌ ಶಂಖಪಟಹ ಕಂಠೀರವ 
ಘಂಟಾರವಂಗಳೊರ್ಮೊದಲೆಸೆವುದುಂ (ಕಾಂತಿಪು. ೧೦-೧ ವ). 
[ ಶ್ರಿಲೊಕ + ಚೊಡಾಮಣಿ] 
ತ್ರಿಲೋಕಜನನಿ (ನಾ). ಮೂರು ಲೋಕಗಳಿಗೂ ತಾಯಿ ; ತೀರ್ಥಂಕರನ 
ತಾಯಿ : ಗುಣಶೀಲವ್ರಾತದ ಮೇಗಣಾಯಮಾಯತಿಯ ಮೇಗಣಜಾ 
ವಟೀವಿನ ಮೇಗಣ ರೂಪುಂ ರೂಪಿನ ಮೇಗಣ ಕಾಂತತೆಯಾ ತ್ರಿಲೋಕ 
ಜನನಿಗೆ ಸಹೆಜಂ (0ಊತಿಪು. ೯-೧೩೬), [0.7 
ತ್ರಿಲೋಕಪ್ರಭು (ನಾ). -ತ್ರಿಲೋಕಾಧಿಪತಿ : ಸರ್ವಲೋಕಪ್ರಿಯನಪ್ಪ 
ಮೇಘರಥ [ನಾ ಮುನಿಗಾನತನಾದೆನಿಂ ತ್ರಿಲೋಕಪ್ರಭುವಪ್ಪನಾತನೆನೆ] 


(ಶಾಂತಿಪು. ೯-೯೭). [ತ್ರಿಲೋಕ * ಪ್ರಭು] 

ತ್ರಿಲೋಕಾಂಬಿಕೆ (ನಾ). - ಶ್ರಿಲೋಕಜನನಿ : ಜನಚಂದ್ರಂ .,. 
ಶ್ರಿಲೋಕಾಂಬಿಕೆಯ ಗರ್ಭಕ್ಕವತರಿಸಿ ಪ್ರ ವರ್ಧಮಾನದಶಾಧೀಶನಿರೆ 
(ಶಾಂತಿಪು. ೯-೨೧೨ ವ). [ಸಂ.] 


೩೭೪೧ 


2 


30 


86 


40 


45 


ತ್ರಿವರ್ಣ 


ತ್ರಿಲೋಕಾಧಿಪತಿ (ನಾ). ಮೂರು ಲೋಕಗಳ ಒಡೆಯ: ತ್ರಿಲೋಕಾಧಿಪತಿ 
ನೋಡೆ ನಾಟ್ಯರಸಕೂಪಾರಂ ಮೇರೆದಪ್ಪಿ ಕಪ್ಪಂಗವಿಯಾಗಿ ಕವಿಯೆ 

[ ತ್ರಿಲೋಕ + ಅಧಿಪತಿ] 

ತ್ರಿಲೋಕಿ (ನಾ). ವರು ಲೋಕಗಳು: ಶಶ್ವತ್ತಿಲೋಕೀ 
ಪ್ರಣುತನುಮತಿವಿಖ್ಯಾತನುಂ . , , ಪರಮಬ್ರಹ್ಮಸದ್ಮಕ್ಕೆ ಸಂದಂ (ಅದಿಪು. 
೧೬-೩೦) ; ತಾಯ ಸಂಸಾರಾಚಾ ಬಗೆವೊಡೆಂ 
ಬಂತಿರ್ದುದಿಂದ್ವಂಕಕರ್ಬುರಕಾಯಂ ಶಬರೀಚಯಂ ನೆರೆದು ಪಾನಕ್ರೀಡೆ 
ಯೊಳ್‌ ನಾಡೆಯುಂ (ಚಂದ್ರಪು. 8-8೬), (ಸಂ. ತ್ರಿಲೋಕೀ] 

ತ್ರಿಲೋಕೇಶ (ನಾ). ಎ ಶ್ರಿಲೋಕಾಧಿಪಶಿ: “ಜಿನೇಂದ್ರಃ ... ಶ್ರಿಲೋಕೇಶಃ 
ತ್ರಿಕಾಲವಿತ್‌ - ಈ ೮ ಜಿನೇಶ್ವರನ ಪೆಸರ್‌” (ಹಲಾಯು. ೧೫-೮೬). 

[ ತ್ರಿಲೋಕ * ಈಶ) 

ತ್ರಿಲೋಕೇಶ್ವರ (ನಾ).ತ್ರಿಲೋಕಾಧಿಪತಿ: ವಾಕ್ಯವೇಷ್ಟನಸಂಧಿಗೆ - 

ನ ದೇವಚರಿತಂಚರನೆನಿಸಿದಯ್‌ ತ್ರಿಲೋಕೇಶ್ವರಾ (ಕಮದ, ೬೧ ಪ್ರಯೋ). 
[ತ್ರಿಲೋಕ + ಈಶ್ವರ] 

ತ್ರಿಲೋಕೈಕಚೂಡಾಮಣಿ (ನಾ) . ಮೂರು ಲೋಕಗಳಲ್ಲಿಲ್ಲ ಶ್ರೇಷ್ಠ 
ನೆನಿಸಿದವನು : ತ್ರಿಲೋಕೈಕಚೂಡಾಮಣಿಗಳ್ಲಿದ್ದರ್‌ ಸ್ವಕೀಯ ಪ್ರಭುತೆ 
ಯನೆಮಗಂ ಮಾಚ್ಯಿತಿ ಪ್ರೀತಿಯಿಂದಂ (ಅದಿಫು. ೧-೨). 

[ ಶ್ರಿಲೋಕ + ಏಕ * ಚೂಡಾಮಣಿ] 

ತ್ರಿಲೋಚನ (ನಾ).ಎತ್ರಿನಯನ: ತತ್‌ ತ್ರಿಲೋಚನನ ಗಾತ್ರವಾಗಿರುತಿಪ್ಪ 
ಮಾನಸಗಾತ್ರನಾಗೆಸೆದಿಪ್ಪ ಸದ್ಗುರುಗಾತ್ರವಲ್ಲಾ ಜಗಕೆ ಗುರುಸನ್ನಿಹಿತ 
ರಾದವರು (ಬಸಪು. ೨೪-೭೧). [ಶ್ರಿ ಲೋಚನ] 

ತ್ರಿವಚನ (ನಾ). [ವ್ಯಾಕ] ಏಕವಚನ, ದ್ವಿವಚನ ಮತ್ತು ಬಸಂವಚನ 
ಗಳೆಂಬ ಮೂರು ವಚನಗ ಳು: ಗ ದಪಾದಿಗಿದಾಗಮಮಪ್ಪುದು 
ವತ್ವಕ್ಕಿಲ್ಲದುಂ ತ್ರಿವಚನಾನುಗತಂ [ಶ್ರಿ . ವಚನ) 

ತ್ರಿವದಿ "ತಿವದಿ' ನೋ. 

ತ್ರಿವರ್ಗ (ನಾ). ೧. ಮೂರರ ಸಮಂದಾಯಂ,-ಸವಂೂಹ: ಮೂಜ್‌ನಿಪ 
ಶ್ರಿಪುಟಿಯ ತ್ರಿವರ್ಗದ ತ್ರಿಕರೆಣಂಗಳನು , . . ಮೂಣು ಗತಿಗಳ ಮಾಲ್‌ 
ತೋಣಜುವ ತುರ್ಯವೆ ಪರಮಾತ್ಮಪದ (ಅಮ್ಮತ. ೭-೨೨). ೨. ಧವರ್ಣ, 
ಅರ್ಥ ವಂತ ಕಾವಂಗಳೆಂಬ ವಂರು ಪುರುಷಾರ್ಥಗಳು: ರಾಜ 
ಧರ್ಮವ ಸಲೆ ಶ್ರಿವರ್ಗವ ಹೆಚ್ಚಿಸುವವಗ್ಗಳವೆನಿಪ ಮೋಕ್ಷಕೆ ತಾನೇ ಹೇತು 
ವಾಗಿಹುದು (ತಿಮ್ಮಕಾಂ. ೨-೭೦); ಅನುಜರೆಂ ಶ್ರಿವರ್ಗಮಂ 

ಕಾಣುತ್ತ ASE (ಶೇಷರಾ. ೨-೨). ೩. 

[ರಾಜನೀ] ರಾಜ್ಯದ ವೃದ್ಧಿ, ಸ್ಥಿತಿ ಮತ್ತು ಕ್ಷಯಂಗಳೆಂಬ ಹ 

ಸ್ಥಿತಿಗಳು: “ಕ್ಷಯ, ಸ್ಥಾನ, ವೃ ದ್ಧಿ ಗಳು ಮೂರನ್ನೂ ತ್ರಿವರ್ಗವೆಂದ 

ನೀತಿಜ್ಞ ರು ಹೇಳುವರು” (ಸಿದ್ಧಾ ತಿ. ೨೦೭); ತ್ರಿವರ್ಗಮಂ ಸಮಿಕರಿಸಿಯುಂ 

ಸಾಮ್ರಾಜ್ಯದ ಮಂ ನಿಷ್ಕಂಟಕಮುಂ ನಿರಾತಂಕಮುಂ ನಿಜಾಯತ್ತ 
ಮುಮೆನಿಸಿದಂ (ಜಂದ್ರಪು. ೨-೬೧). [ಶ್ರಿ ವರ್ಗ] 

ತ್ರಿವರ್ಗವಾದಿ (ನಾ). ಧರ್ಮ, ಅರ್ಥ ಮತ್ತು ಕಾಮಗಳಷ್ಟು 
ಮಾತ್ರವೇ ಪುರುಷಾರ್ಥಗಳಿಂದಂ ವಾದಿಸಂವವನು: ಧರ್ಮ ಅರ್ಥ 
ಕಾಮ ಎಂಬ ಶ್ರಿವರ್ಗವಾದಿಗಳು ಕೆಲವರೂ, ಮೋಕ್ಷವನ್ನೂ ಸೇರಿಸಿ 
ಚತುರ್ವರ್ಗವಾದಿಗಳು ಕೆಲವರೆಂದೂ ನಿರ್ಣಯವಾಗುತ್ತದೆ. (ಹಿಂದಸಾ. 
೧೨೫). [ ಸಂ. ತ್ರಿವರ್ಗವಾದಿನ್‌] 

ತ್ರಿವರ್ಣ (ನಾ). ಮೂರಂ ವಿಧವಾದ ಬಣ್ಣ ಗಳಂ: 
ಯಾನೆಯರಪಾಂಗಮರೀಚಿಚಯಂ ತ್ರಿವರ್ಣಮಂ ಗಲ್‌ೌಯಿಸೆ (ತ 
೭-೧೧೭) ; ಸರಿಯಾದ ಬಣ್ಣದ ತ್ರಿವರ್ಣ ಮಸಿಯಿಂದ , , . 
ಬೇಕು (ಮುದ್ರಕ. ೬೮). [ಶ್ರಿ ವರ್ಣ] 


(8॥ಾ9ತಿಪು. ೧೦-೬೨ ವ). 


(ಶಮದ. 35೧). 


ಕಾಂಬಂತೆ 


°° 


ತ್ರಿವರ್ಣಧ್ವಜ 


ತ್ರಿವರ್ಣಧ್ವಜ (ನಾ). ೧. ಮೂರು ಬಣ್ಣಗಳುಳ್ಳ ಬಾವುಟ; ೨. 
(ಅಶೋಕಚಕ್ರ, ಸಂಕೇತದಿಂದ ಕೂಡಿದ) ಹಸಿರು, ಬಿಳಿ ಮತ್ತು ಕೇಸರಿ 
ಮೂರು ಬಣ್ಣಗಳಿಂದ ಕೂಡಿದ ಬಾವುಟ; ಭಾರತದ ಬಾವುಟ: 
ಮನೆ ಮನೆಗಳ ಮೇಲೂ ತ್ರಿವರ್ಣಧ್ವಜ, ತಳಿರು ತೋರಣಗಳ ಅಲಂಕಾರ 
(ಆಶ್ಮಾರ್ಪ. ೧೩೨). (ತ್ರಿವರ್ಣ +೬ ಧ್ವಜ] 

ತ್ರಿವರ್ಣಮುದ್ರಣ (ನಾ). (ಚಿತ್ರ ಮುಂತಾದುವುಗಳನ್ನು) ಮೂರು 
ಬೇರೆ ಬೇರೆ ಬಣ್ಣಗಳಿಂದ ಕೂಡಿರಂವಂತೆ ಅಚ್ಚುಮಾಡಿರುವುದು,. 
ಮಂದ್ರಿಸಿರಂವುದು : ಈ ಬಣ್ಣಗಳಲ್ಲಿ ಯಾವ ಎರಡನ್ನುದರೂ ವಿವಿಧ 
ಪ್ರಮಾಣಗಳಲ್ಲಿ ಬೆರಸಿ ಯಾವ ಬಣ್ಣವನ್ನು ಬೇಕಾದರೂ ತಯಾರಿಸ 
ಬಹುದು. ಈ ತೆತ್ವವೇ ತ್ರಿವರ್ಣ ಮುದ್ರಣದ ಆಧಾರ (ಮುದ್ರಕ. ೬೭); 
ನಿನ್ನೆ ಬಿಡುಗಡೆಯಾದ ಆ ಪುಸ್ತಕದ ಮುಖಪುಟವು ತ್ರಿವರ್ಣಮುದ್ರಣದಿಂದ 
ಕೂಡಿದ್ದು ನೋಡಲು ಆಕರ್ಷಕವಾಗಿದೆ (ಊಂ). [ ತ್ರಿವರ್ಣ + ಮುದ್ರಣ) 

ತ್ರಿವಲ್ಲಿ,, ತ್ರಿವಳಿ (ನಾ). ೧. (ಸ್ತ್ರೀಯ) ನಾಭಿಯ ಮೇಲೆ ಅಡ್ಡಲಾಗಿ 
ರುವ ಮೂರು ಮಡಿಕೆಗಳು. ತ್ರಿವಳಿ, : ೧. ಮಧ್ಯಸ್ಥಂಗಳಾಗಿರ್ದು 
ವಕ್ಕಲೆಯಲ್‌ ತಕ್ಕುದೆ ಕೆನ್ನಮಾ ಶ್ರಿವಳಿಗಳ್ಳೆನ್ನಂ ಸರೋಜಾಕ್ಷಿಯಾ 
(ಪುಪಭಾ. ೪-೭೪) ; ಶ್ರಿವಳಿ ಮೈಗರೆಯೆ ಹೊಕ್ಕುಳ ಗುಣ್ಣು ಹೊಜಸೂಸೆ 
(ಬಸರೆ. ೦-೧೦೭) ; ಬಸಿಟೀ" ಬಳಿಯೆ, ತ್ರಿವಳಿಗಳಟ್‌ಯೆ, ಮೊಗಂ 
ತೆಅಂಬೊಳೆಯೆ , , . ಸೀತೆ ಬಸಿಟ್‌ಯಾದಳ್‌ (ರಾಮೂಕ್ಕ. 30-೭). ವಿ. 
ಬೆನ್ನಿನ ಮೇಲೆ ವರಂ ಗೆರೆಗಳನ್ನುಳ್ಳುದು ; ಅಳಿಲು : “ತರುಕುಟಿ 
ತ್ರಿವಳಿಯೆನಲಣಿಲದು” (ಮಂಗರಾ. ೪೯-೦೩). ೩. ಒಂದಂ ಬಗೆಯ 
ವಸ್ತ್ರ; ಮೂರು ಗೆರೆಯಂಚಿನ ಸೀರೆ: ಸಂಧ್ಯಾರಾಗಂ ತ್ರಿವಳಿ... 
ತೆಳುಗಾವಿಯೆಂಬಾ ಸೀರೆಗಳಂ ಸತಿಯರೊಲೆಯೊಳುರುಪಿದರ್‌ (ತ್ರಿ ಪುವಿ. 

೪, ಮೂರೆಳೆಯ ಹಾರ : ಕೊರಳೊಳು ತ್ರಿವಳಿ ನ್ಯಾವಳಿ 
ತಾಯಿತು ಸರಪಳಿಯ ಪದಕ ಪ್ರವಳ ಮುತ್ತಿನ ಸರಪಳಿಗಳು ತೂಗಲು 
(ವಿಜಾಕ್ಕ. ೭೧-೨). "ತಿವಳ್ಳಿ' ಪರಾ, [ತ್ರಿ ವಲಿ] 

ತ್ರಿಪಲ್ಕಿ, ತ್ರಿವಳಿ (ನಾ). ಒಂದು ಬಗೆಯ ವಾದ್ಯ. ತ್ರಿವಳ್ಳಿ. 

ತ್ರಿವಲೀತೂರ್ಯನಿರ್ಫೋಪಷಣ, ತ್ರಿವಳಿತೂರ್ಯನಿರ್ಥ್ಫೋಷಣ _ 
ಶ್ರಿವಳಿಯೇ ಮೊದಲಾದ ಪಂಚೆ ಮಹಾವಾದ್ಯಗಳ ವಂರ್ಯಾದೆ 
ಯುಳ್ಳವನು ; ಒಂದು ಬಿರುದು : ತ್ರಿವಲೀತೂರ್ಯನಿರ್ಫೋಷಣೋ 
ರಟ್ಟಕುಲಭೂಷಣಃ (ಇಆ. 1%, ಲತ್ತನೂರ 
ಪುರವರುಧೀಸ್ವ[ಶ್ವ]ರಂ ತ್ರಿವಳಿತೂರ್ಯ್ಯನಿರ್ಗ್ರ್ಯೋಷಣಂ ಅಟ್ಟಕುಳ 
ಭೂಷಣಂ ಮಂಡಳಿಕಗಂಡ ತಳಪ್ರಹಾರಿ ಬಿರುದಂಕಮಾರಿ (ಕೊರ್ಮಾಶಾ. 
೨೨-೨೨ ; 1209). ಶಿವಳ್ಳಿ' ಪರಾ. 

[ಸಂ. ಶ್ರಿವಲೀ) 

ತ್ರಿವಳಿ, "ಶ್ರಿವಲ್ಲಿ' ನೋ. 

ತ್ರಿವಳಿ "ತ್ರಿವಲ್ಲಿ' ನೋ. 

ತ್ರಿವಳೆ "ಶಿವಳ್ಳಿ' ನೋ. 


೧೦-೨೮). 


3೨೪೭-೮೬ ; 1208) ; 


ತ್ರಿವಾತ (ನಾ). [ಜೈನ] ಲೋಕವನ್ನ್ನ ಹೊರಭಾಗದಲ್ಲಿ ಸುತ್ತಿ 


ಕೊಂಡಿರುವ ವಾತ, ಘನವಾತ ವಂತ್ತು ತನುವಾತಗಳೆಂಬ ಮೂರು 

ಗಾಳಿಯ ಆವರಣಗಳು : ನುತವೇತ್ರಾಸನ ರಬುಲ್ಲರೀಮೃದುಮೃದಂ 

ಗಾಭಂ ಶ್ರಿವಾತಾಭಿವೇಷ್ಟಿತಮುತ್ಬಶ್ತಿಲಯೇತರಂ . . . ಜಗತ್ವಿತಯಂ 

ನಿಂದುದು ತಾನನಾದ್ಯನಿಧನಂ ಸ್ವ್ವಾಭಾವಿಕನ್ಯಾಯದಿಂ (ಸುಕುಮಾ. 

[ತ್ರಿ ವಾತ] 

ತ್ರಿವಾರ (ಅ). ೧. ಮೂರಂ ಸಲ; ಮೂರು ಬಾರಿ. ೨. ನಿಶ್ಚಿತವಾಗಿ ; 
ಖಚಿತವಾಗಿ : ಅಕ್ಷರಶಃ ನಿಜ, ಪ್ರಿವಾರೆ ನಿಜ (ಪರಿಲ. ೭೧); ನನ್ನ ಈ 
ಪ್ರತಿಜ್ಞೆಯು ತ್ರಿವಾರ ಸತ್ಯವಾಗಿರುವುದು (ತುಳಸೀ. ೪೩). (ಸಂ.] 


೧0-೪೧). 


೩೭೪೨ 


ತ್ರಿವಿಧಪದಾರ್ಥ 


ತ್ರಿವಿಕ್ರಮ (ನಾ). ತನ್ನ ಮೂರು ಹೆಜ್ಜೆಗಳಿಂದ ಮೂರು ಲೋಕ 
ಗಳನ್ನೂ ವ್ಯಾಪಿಸಿದವನಂ ; ವಾಮನ; ವಿಷ್ಣು: “ಶ್ರೀವತ್ಸಂ , - 
ತ್ರಿವಿಕ್ರಮನವಂ ದಾಮೋದರೆಂ . . . ಸುಪರ್ಣಧ್ವಜಂ” (ವಸ್ತುಕೋ. 

ಕೌಸ್ತುಭರತ್ನಮಂತದಲ್ಲದು ಕರಚಕ್ರವಲ್ಲದದು ನಾಭಿಸರೋಜ 
ಮೆನಲ್‌ ದಿನೇಶಬಿಂಬದ ನೆಲೆ ತಗ್ಗಿತಪ್ಪಿನಮನುಕ್ರಮದಿಂ ಬಳೆದಂ 
ತ್ರಿವಿಕ್ರಮಂ (ಅರ್ಥನೇ. ೬-೨೬) ; ರಂಗ ಬಾರೋ ... ತ್ರಿವಿಕ್ರಮ ಬಾರೋ 
(ಪುರಂದ, ೩-೭೩-೨) ; ಧರಣಿಯುಂ ತರಣಿಯುಂ ಪಿರಿದು ಕಂಪಿಸಲಾ 
ತ್ರಿವಿಕ್ರಮಂ ಚೆಕ್ರಮಂ ಕೊಂಡು ಕಾಳಿಗಕೆ ಬರಲು (ಜೈಮಿಛಾ. ೨೫-೫೦) ; 
ಕನ್ನಡ ಕಥಾರಂಗ, ಈಚೀಚೆಗೆ ತ್ರಿವಿಕ್ರಮನಂತೆ ಬೆಳೆದ ಕಾದಂಬರಿಯ 
ಹಬ್ಬುಗೆಯಲ್ಲಿ. . . ಕ್ಷೀಣವಾಗಿ ಹೋಗಿದೆ (ಚಗುಬ. ೨). [ತ್ರಿ * ವಿಕ್ರಮ] 

ತ್ರಿವಿಕ್ರಮಾಸನ (ನಾ). [ಯೋಗ] ಆಸನಗಳಲ್ಲಿ ಒಂದಂ ಬಗೆ: 
ಅಷ್ಟವಿನ್ಮಾಸಗಳು: ಛಿ. ಉತ್ತಾನಾಸನ , , , ೭೧. ತ್ರಿವಿಕ್ರಮಾಸನ 
(ಭಾರದ. ೧೬೭). [ತ್ರಿವಿಕ್ರಮ * ಆಸನ] 

ತ್ರಿವಿಗ್ರಹಗತಿ (ನಾ). [ಜೈನ] ಪ್ರಾಣವು ಒಂದು ದೇಹವನ್ನು ಬಿಟ್ಟು 
ಇನ್ನೊಂದು ದೇಹವನ್ನು ಸೇರುವ ಮುನ್ನ ಪಡೆಯುವ ಮೂರು 
ಗವಂನಗಳು; ಪಾಣಿವಂಕ್ತ, ಲಾಂಗಲಿಕ ವಂತ್ತು ಗೊಮೂಶ್ರಿಕವೆಂಬ 
ಮೂರು ವಕ್ರಗತಿಗಳಂ: ಸರ್ವೋತ್ಕೃಷ್ಟವಿಗ್ರಹನಿಮಿತ್ತಂ ನಿಷ್ಕುಟ 
ಕ್ಷೇತ್ರದೊಳ್‌ ಪುಟ್ಟು ವ ಜೀವಕ್ಕೆ ನಿಷ್ಕುಟಕ್ಷೇತ್ರಾನುವೂರ್ಮ್ಮನುಶ್ರೇಣ್ಕ 
ಜಗತ್ಕಭಾವಂ ನಿಷ್ಕಟಕ್ಷೇತ್ರಪ್ರಾಪಣನಿಮಿತ್ತಂ ಶ್ರಿವಿಗ್ರಹಗತಿಯಕ್ಕು 
ಮೆಂದಟ್‌ವುದು (ತತ್ತ ಸ್ರ. ೧೦೧). [ತ್ರಿ ವಿಗ್ರಹ * ಗತಿ] 

ತ್ರಿವಿಡಿ "ತ್ರಿಪುಡ' ನೋ. 

ತ್ರಿವಿಧ (ನಾ). ೧. ಮೂರು ರೀತಿ,-ಬಗೆ : ತ್ರಿವಿಧೋತ್ಪಾತದೊಳುರ್ವಿ 
ನಾಭಸವಿಕಾರಂ ದೇವತಾಶಾಂತಿಯಿಂದವೆ ಶಾಂತ್ಕಾವಹಂ (ಉೋಳೋಪ, 
೪-೪). ೨. ತನು, ಮನ ವಂತ್ತು ಧನವೆಂಬ ಮೂರು ವಿಷಯಗಳಂ: 
ತ್ರಿವಿಧವನು ತ್ರಿವಿಧಕ್ಕಿತ್ತು ನಾ ಬಯಲದೇಹಿಯಾದೆನಯ್ಯಾ (ಅಲಗವ. 
3೩-೯4) ; ಶ್ರಿವಿಧಕ್ಕೆ ತ್ರಿಎಧವನಿತ್ತು ತ್ರಿವಿಧಭರಿತನಾಗಿಪ್ಪ ನಿಜ 
ಲಿಂಗಾಂಗಿಗೆ ಇಹಪರವೆಂಬ ಉಭಯವಿಲ್ಲಿ (ಮೋಳೆಮಾ, ೨೪-೯೪) 
೩. [ವೀಶೈ]ಗಂರಂ, ಲಿಂಗ ಮತ್ತು ಜಂಗಮವೆಂಬ ಮೂರು ಅಂಗ 
ಗಳು : ತನುವ ಕೊಟ್ಟು ಗುರುವನೊಲಿಸಬೇಕು ಮನವ ಕೊಟ್ಟು 
ಲಿಂಗವನೊಲಿಸಬೇಕು ಧನವ ಕೊಟ್ಟು ಜಂಗಮವನೊಲಿಸಬೇಕು ಈ 
ತ್ರಿವಿಧವ ಹೊಗು ಮಾಡಿ . . . ಕುಜುಹ ಪೂಜಿಸುವರೆ ಮೆಚ್ಚ ಕೂಡಲ 
ಸಂಗಮದೇವಾ (ಬಸವ. ೨೦೬); ಶ್ರಿವಿಧಕ್ಕೆ ತ್ರಿವಿಧವನಿತ್ತು ತ್ರಿವಿಧಪ್ರಸಾದವ 
ಕೊಳಬಲ್ಲಡೆ ಆತನ ತ್ರಿವಿಧನಾಧನೆಂಬೆ (ಅವಜಂ. ೩೨-೧೩೮). 

[ತ್ರಿ * ವಿಧ] 
85| ತ್ರಿವಿಧಗುರುದ್ವೇಷ [ದ್ವೆ ಯಂತೆ ( (ನಾ). ಉತ್ತಮರಲ್ಲಿ ದ್ವೇಷ, ಅವರ 
ಗುಣಗಳಲ್ಲಿ ಅಸೂಯೆ ಮತ್ತು ಅವರ ಐಶ್ವರ್ಯಾಪಹಾರ ಎಂಬ 
ಮೂರು ಬಗೆಯಂ ಗುರುದ್ವೇಷಗಳು : ದ್ವೇಷಪರಿಪಾಕಸಾಧನಗಳು ಸದಾ 
ದುರ್ವಿಷಯುನುಭವಚಾಪಲ್ಮ, ತ್ರಿವಿಧಗುರುದ್ವೇಷ, ನವವಿಧಹರಿದ್ವೇಷ 
ಮೊದಲಾದುವು (ಹಿಂದಸಾ. ೨೯೩). [ತ್ರಿವಿಧ * ಗುರ್ಯು + ದ್ವೇಷ] 

«| ಶ್ರಿವಿಧದಾಸೋಹ (ನಾ). [ವೀಶೈ] ಮೂರು ಬಗೆಯ ಪರಮಾತ್ಮನ 
ಸೇವೆಗಳಂ ; ಗುರುವಿಗೆ ತನಂ, ಲಿಂಗಕ್ಕೆ ವಂನಸ್ಸು ಮತ್ತು ಜಂಗಮಕ್ಕೆ 
ಧನವನ್ನು ಅರ್ಪಿಸುವಿಕೆ : ಆಡಿದರೇನೊ ಹಾಡಿದರೇನೊ ಓದಿದರೇನೊ 
ತ್ರಿವಿಧ ದಾಸೋಹವಿಲ್ಲದನ್ನಕ್ಕ (ಬಸವ. ೨೦೭). [ತ್ರಿವಿಧ ೬ ದಾಸೋಹ) 

ತ್ರಿವಿಧಪದಾರ್ಥ (ನಾ). ಮೂರು ವಿಧವಾದ ಪದಾರ್ಥಗಳು : 
ಇಂತೀ ತ್ರಿವಿಧಪದಾರ್ಥಂಗಳಂ ಹಿಡಿದು (ಘನವ. ೬೭-೩೫). 

[ತ್ರಿವಿಧ + ಪದಾರ್ಥ] 


೪-೨೨) ; 


45 


ತ್ರಿವಿಧಪ್ರಸಾದ 


ತ್ರಿವಿಧಪ್ರಸಾದ (ನಾ). [ವೀಶೈ] ಗುರಂ, ಲಿಂಗ ವಂತ್ತು ಜಂಗಮ 
ರಿಂದ ಪಡೆಯಲಾಗುವ ಪ್ರಸಾದ ; ಶುದ್ಧಪ್ರಸಾದ, ಸಿದ್ಧ ಪ್ರಸಾದ, 
ಪ್ರಸಿದ್ಧಪ್ರಸಾದ ಎಂಬ ವರರು ಬಗೆಯಂ ಪ್ರಸಾದಗಳು: ತ್ರಿವಿಧ 
ಪ್ರಸಾದವೆಂದೆಂಬರು ಅದೆಂತಹುದೊ (ಬಸವ. ೭೯೦) ; ಗುರುವಿನಲ್ಲಿ 
ಶುದ್ಧಪ್ರಸಾದ ಲಿಂಗದಲ್ಲಿ ಸಿದ್ದಪ್ರಸಾದ ಜಂಗಮದಲ್ಲಿ ಪ್ರಸಿದ್ಧಪ್ರಸಾದ 
ಇಂತೀ ತ್ರಿವಿಧಪ್ರಸಾದ ಏಕಾರ್ಥವಾಗಿ ಮಹಾಘನಪರಿಪೂರ್ಣಪ್ರಸಾದವ 
ಳವಟ್ಟ ಶರಣನು ಜ್ಞಾನಿ ಅಲ್ಲ ಅಜ್ಞಾನಿ ಮುನ್ನವೇ ಅಲ್ಲ (ಮಹಾದೇ. ಬ. 
೧೦೪-೨೩೫) ; ಆವಗಂ ್ಛಶ್ರಿವಿಧಪ್ರಸಾದವಿಭೋಗವೇ ಸಾಕು (ಬಸಪು. 
೯-೪೮). [ತ್ರಿವಿಧ * ಪ್ರಸಾದ] 

ತ್ರಿಎಧಪ್ರಸಾದಿ (ನಾ). [ವೀಶೈ] ಶುದ್ಧಪ್ರಸಾದ, ಸಿದ್ಧಪ್ರಸಾದ 
ಮತ್ತು ಪ್ರಸಿದ್ಧಪ್ರಸಾದಗಳೆಂಬ ವರು ವಿಧವಾದ ಪ್ರಸಾದ 
ಗಳನ್ನು ಪಡೆದವನು: ಲಿಂಗನಿಷ್ಕಾಮಾನಸರು ಚರಲಿಂಗ 
ನಿತ್ಯಾರಾಧಕರು ಶ್ರಿವಿಧಪ್ರಸಾದಿಗಳು (ಬಸಪು. ೬೧-೨). 

[ ಸಂ. ತ್ರಿವಿಧ ಪ್ರಸಾದಿನ್‌ ] 

ತ್ರಿವಿಧಭಕ್ತಿ (ನಾ). [ವೀಶೈ] ಗುರು, ಲಿಂಗ ವಂತ್ತು ಜಂಗಮರಿಗೆ 
ಸಲ್ಲಿಸಲಾಗುವ ಭಕ್ತಿ: ಪ್ರಾರ್ಥಿತತ್ರಿವಿಧೈಕಭಕ್ತಿಸುಖಾರ್ಥಿಗಳನಾ 
ತ್ರಿವಿಧಭಕ್ತಿ ಸದರ್ಥ ಸುಖತರಶರಧಿಯಲಿ ನೆಅಕಿಯದ್ದಿ (ಬಸಪು. ೬-೨೮) ; 
ತ್ರಿವಿಧಭಕ್ತಿಯ ಮರ್ಮವನಜುಯದವರ ಮೆಚ್ಚ ನಮ್ಮ ಅಖಂಡೇಶ್ವರ 
(ಅಖಂಡೇ. ೭೫-೪೯). [ಶ್ರಿವಿಧ * ಭಕ್ತಿ] 

ತ್ರಿವಿಧಮಲ (ನಾ). [ವೀತೈ] ಆಣವ, ಕಾರ್ಮಿಕ ಮತ್ತು ಮಾಯಾ 
ಎಂಬ ಮೂರು ವಿಧವಾದ ಮಲಗಳು: ತ್ರಿವಿಧಮಲಶುದ್ಧವಾಗಿ 
ಜಂಗಮವನಜಅನಯಬೇಕು (ಮೋಳಿಮಾ. ೨೪-೯೪). [ತ್ರಿವಿಧ ಮಲ್ಯ] 

ತ್ರಿವಿಧಮಾರ್ಗ (ನಾ). [ಸಂಗೀತ] ಹಾಡುವಾಗ ಬಳಸುವ ಶುದ್ಧ. 
ಸಾಳಗ ಮತ್ತು ಸಂಕೀರ್ಣವೆಂಬ ಮೂರು ಬಗೆ,-ಪ್ರಕಾರ ; 
ಓರೊರ್ಮೆ ವಶಿತ್ವಾತಿಶಯದಿಂ ವೀತರಾಗರೂಪಗುಣವಸ್ತುವರ್ಣನಾನು 
ಬದ್ಧ ಶ್ರಿಮಾರ್ಗಗೀತಂಗಳಂ ತ್ರಿವಿಧಮಾರ್ಗಂಗಳೊಳ್‌ ಪುಡಿ (ಡಂದ್ರಪು. 
೯-೩8 ವ). [ತ್ರಿವಿಧ * ಮಾರ್ಗ] 

ತ್ರಿವಿಧಲಿಂಗ (ನು). ೧. [ವ್ಯಾಕ] ಪುಲ್ಲಿಂಗ, ಸ್ತ್ರೀಲಿಂಗ ಹಾಗು ನಪುಂಸಕ 
ಲಿಂಗ : ಕನ್ನಡದೊಳ್‌ ಪಿರಿದುಂ ಸ್ತ್ರೀಲಿಂಗಮೆಂದುಂ , . 
ಮೆಂದುಂ, ವಿಶೇಷ್ಕಾಧೀನಲಿಂಗಮೆಂದುಂ, ಅವ್ಮಯಲಿಂಗಮೆಂದು 
ಲಿಂಗಮೊಂಬತ್ತು ತೆಜಿಂ (ಕಮದ. 660 ವೃತ್ತಿ). ೨. [ವೀಶೈ] ಇಷ್ಟಲಿಂಗ, 
ಪ್ರಾಣಲಿಂಗ ಮತ್ತು ಭಾವಲಿಂಗಗಳೆಂಬ ಮೂರುತೆರದ ಲಿಂಗಗಳು, 

[ತ್ರಿವಿಧ + ಲಿಂಗ] 

ತ್ರಿವಿಧವಾಸನೆ (ನಾ). ತನು, ಮನ ಮತ್ತು ಧನ ಇವು-ವಂರರಲ್ಲಿ 
ಇರುವ ಆಸಕ್ತಿ: ತ್ರಿವಿಧಕ್ಕೆ ತ್ರಿವಿಧವನರ್ಪಿಸಿ ತ್ರಿವಿಧವಾಸನೆಯ 
ಹರಿದು ತ್ರಿವಿಧವು ಒಂದಾದ ಘನವನೊಡಗೂಡಬಲ್ಲಡೆ ಸದ್‌ಭಕ್ತನೆಂಬೆನಯ್ಯ 
(ಅಖಂಡೇ. ೭೭-೫೫). [ತ್ರಿವಿಧ ವಾಸನೆ] 

ತ್ರಿವಿಧಶಕ್ತಿ (ನಾ). [ರಾಜನೀ] ಪ್ರಭು. ಮಂತ್ರ ಹಾಗೂ ಉತ್ಸಾಹ 
ವೆಂಬ ಮೂರು ಶಕ್ತಿಗಳು: ಅಂತೇಕಚ್ಛತ್ರೀಕೃತಭಾರತವರ್ಷನುಂ 
ದ್ವಿಗುಣೀಕೃತಪ್ರಕೃತಿಪುಮೋದನುಂ ತ್ರಿವಿಧಶಕ್ತಿಪ್ರಯುಕ್ತನುಂ ಚತು 
ರ್ನ್ವಪವಿದ್ಮಾವಿಶಾರದನುಂ. , ,ದಶಾಂಗಭೋಗಸಂಗತನುಮಾಗಿ (ಚಂದ್ರಪ್ಪ 
೭-೩೫ ಐ) ; ಐ ಪ್ರಭುಶಕ್ತಿ ಎಂದರೆ ಹಣ ಮತ್ತಾ ಸೆ ನ್ಯ, ವಂಂತ್ರಶಕ್ತಿ 
ಎಂದರೆ ಜ್ಞಾನ, ಉತ್ಸಾಹಶಕ್ತಿ ಎಂದರೆ ಪರಾಕ್ರಮ. 

[ ಶ್ರಿವಿಧ * ಶಕ್ತಿ] 

ತ್ರಿವಿಧಸೂತಕಿ (ನಾ). [ವೀಶೈ] ಆಣವ, ಕಾರಕ, ಮಾಯಾ ಎಂಬ 

ಮೂರು ಬಗೆಯ ಮಲಗಳನ್ನುಳ್ಳವನು : ಕಾಯಸೂತಕಿಗಳು 


* ಶ್ರಿವಿಧಲಿಂಗ | 


೩೭೪೩ 


ತ್ರಿವೃತ್ತ 


ಗುರುವಸಟಿ೨ಯರಾಗಿ ಭಾವಸೂತಕಿಗಳು ಲಿಂಗವನಟಿ*ಯರಾಗಿ ತ್ರಿವಿಧ 
ಸೂತಕಿಗಳು ಜಂಗಮವನಟಯರಾಗಿ ತನುಶುದ್ಧ ವಾಗಿ ಗುರುವನಟ್‌ಯ 
ಬೇಕು ತ್ರಿವಿಧಮಲಶುದ್ಧವಾಗಿ  ಜಂಗಮವನಟೌಯಬೇಕು 
(ಮೋಳಿಮೂ. ೨೩-೯೪). [ ತ್ರಿವಿಧ * ಸೂತಕಿ ) 


| ತ್ರಿವಿಧಾಚಾರ (ನಾ). [ವೀಶೈ] ವರು ಬಗೆಯ ಆಚಾರಗಳು ; 


26 


30 


46 


ಸದಾಚಾರ, ಶಿವಾಚಾರ, ಸಮಯಾಚಾರಗಳೆಂಬ “ರಂ ವಿಧ 
ವಾದ ಆಚಾರಗಳು: ಗುರುವಿನಲ್ಲಿ ಸದಾಚಾರೆ ಲಿಂಗದಲ್ಲಿ ಶಿವಾಚಾರ 
ಜಂಗಮದಲ್ಲಿ ಸಮಯಾಚಾರ ಇಂತೀ ತ್ರಿವಿಧಾಚಾರಸಂಬಂಧವಾದ ಬಳಿ 
ತನ್ನ ಶೀಲಕ್ಕೆ ಶೀಲ ಸಮನಾಗದವರ ಮನೆಯ ಅನುಸರಿಸಿ ನಡೆದಡೆ , , , 
ಬಸವಣ್ಣ ಮೆಚ್ಚನಯ್ಯಾ (ಜನ್ನ ವ. ಕ. ೧೮೩-೪೦೦). "ಪಂಚಾಚಾರ' 
ಪರಾ. p ಸದಾಚಾರವೆನ್ನುವುದು ಒಳ್ಳೆಯ ನಡತೆಯನ್ನೂ 
ಶಿವಾಚಾರವು ಲಿಂಗವೇ ಅಂಗವೆಂಬ ಭಾವನೆಯನ್ನೂ, ಸಮಯಾ 
ಚಾರವು ಜಂಗಮರಲ್ಲಿ ಭೃತ್ಯಭಾವನೆಯಂನ್ನೂ ಸೂಚಿಸುತ್ತದೆ. 
[ ತ್ರಿವಿಧ + ಆಚಾರ] 
ತ್ರಿವಿಧಾತ್ಮ (ನಾ). ೧. ಜೀವಾತ್ಮ, ಅಂತರಾತ್ಮ, ಪರಮಾತ್ಮ ಎಂಬ 
ಮೂರು ಬಗೆಯ ಆತ್ಮಗಳಂ. “ಆತ್ಮತ್ರಯ' ಪರಾ. ೨. [ವೀಶೈ] 
ವಿಶ್ವ, ತೈಜಸ, ಪ್ರುಜ್ಞ ಎಂಬ ಮೂರು ಆತ್ಮಗಳು: ಎನ್ನ 
ತ್ರಿವಿಧಾತ್ಮರು ನಿಮ್ಮ ಹೆಂಡಿರು ಸತ್ತರಜತಮಂಗಳು ನಿಮ್ಮ ಭೃತ್ಯರೆಯ್ಕಾ 
(ವಡಸಂ. ೨೫೫-೪9). [ ತ್ರಿವಿಧ ಆತ್ಮ] 
ತ್ರಿವಿಧಾದ್ವೈತ (ನಾ). ವಾಗದ್ವೈತ, ಕ್ರಿಯಾದ್ವೈತ, ಭಾವಾದ್ವೈತ 
ಗಳೆಂಬ ಮೂರು ಅದ್ವೈತಗಳು ; p ಮಾತು, ಕ್ರಿಯೆ, ಭಾವಗಳಲ್ಲಿ 
ಭೇದವಿಲ್ಲದಿರುವುದು. ಇವು ಪರಮಾತ್ಮನಿಂದಲೇ ಆದುವು ಎಂಬ 
ತಿಳುವಳಿಕೆ: ವಾಗದ್ವೈ ತ, ಕ್ರಿಯಾದ್ವೈತ, ಭಾವಾದ್ವೈತ ಇಂತೀ 
ತ್ರಿವಿಧಾದ್ವೈತ ಲಿಂಗಸುಖಸಾಹಿತ್ಯವಾದಲ್ಲಿ ನರಕವಿಲ್ಲ (ಆಸವ. ೩೨-೯೩). 
[ ತ್ರಿವಿಧ + ಅದ್ವೆ 31 
ತ್ರಿವಿಧಿ "ತಿವದಿ' ನೋ. 
ತ್ರಿವಿಧೋದಕ (ನಾ). [ವೀಶೈ] ಗುರು, ಲಿಂಗ, ಜಂಗಮರಿಂದ ಪಡೆದ 
ತೀರ್ಥ ; ಗುರಂಪಾದೋದಕ, ಲಿಂಗದ ಅಭಿಷೇಕೋದಕ ಮತ್ತು 
ಜಂಗಮ ಪಾದೋದಕ : ಒಲವಿನರ್ಪಿಸಿದ ಪ್ರಸಾದಂ ಬಳಿಕಲರ್ಪಿಸದಿಹ 
ಪದಾರ್ಥಂಗಳಲಿ ಕೂಡಿತೊ ಬೆರಸಿತೋ ಶ್ರಿವಿಧೋದಕಂಗಳನು (ಬಸಪ್ಪ. 
೪೭-೧೭). ([ಶ್ರಿವಿಧ * ಉದಕ್ಕ] 
ತ್ರಿವಿಷ್ಟಪ (ನಾ). ದೇವಲೋಕ; ಸ್ವರ್ಗ: “ಸ್ವರ್‌, ಸ್ವರ್ಗಃ, . , . 
ತ್ರಿವಿಷ್ಟಪಂ . ಎ. ಊರ್ಧ್ವಲೋಕಃ-ಈ ೧೧ ದೇವಲೋಕದ 
ಪೆಸ೦್‌” (ಹಲಾಯು. ೨-೩); ಪುರನಿಕರಂ ತ್ರಿವಿಷ್ಟಪಮೊ ಪೇಯ್‌ ದಿವಿಜೇಂದ್ರ 
ನಿವಾಸಮೋ ಎಂಬಿನಂ ನರಪಶಿ ಮಾಡಿದಂ ಪುರೆಕೆ ಪೊಂಪುಬೌ 
ಯಪ್ಪಿನಮಷ್ಟಶೋಭೆಯಂ (ಕಾಂತಿಪು. ೧೦-೬೮) ; ಕೈಲಾಸ ತ್ರಿವಿಷ್ಟಪ 
ನವಖಂಡಕು ನಾನೆ ಅಧಿಪ (ಜ್ರಾಂದಧ್ಯ. ೩೬-೨೬), [ಸಂ.] 
ತ್ರಿವಿಷ್ಟಪಾಧಿಪ (ನಾ). ದೇವಲೋಕದ ಒಡೆಯ; ಇಂದ್ರ : ನಿನಗೆ 
ತ್ರಿವಿಷ್ಟಪಂಧಿಪನೆಅಗುವನು ಪದಕೆಂಬುದಚ್ಚ ರಿಯೆ (ನಿಭಾಗೆ. ೪-೧೧-೫೬). 
[ ಶ್ರಿವಿಷ್ಟಪ + ಅಧಿಪ] 
ತ್ರಿವುಡೆ, "ತ್ರಿಪುಡ' ನೋ. 
ತ್ರಿವುಡ್ಕೆ "ತಿವದಿ' ನೋ. 
ತ್ರಿವೃತೆ (ನಾ). ಕೆಂಪು ತಿಗಡೆ ವರ. (ಸಂ. ತ್ರಿವೃತಾ] 
ತ್ರಿವೃತ್ತ (ನಾ). ಮೂರು ಸಂತ್ತೂ ಉಳ್ಳುದಂ : ತ್ರಿವೃತ್ತಮೆಂಬುದು 
ಮೂರು ಕೂಡಿಹುದು ಕೇಳು ಚಾಪಕಮೆಂದು ಚಪ್ಪಟೆಯನೈದಿಹುದು 


(ರತ್ನಶಾ. ೨೦-೧೪). ([ತ್ರಿ.-- ವೃತ್ತ] 


ತ್ರಿವೇಣಿ 


ತ್ರಿವೇಣಿ (ನಾ). ಮೂರು ನದಿಗಳು ಸೇರುವ ಸ್ಥಳ ; ಗಂಗೆ. ಯಮುನೆ 
ಮತ್ತು (ಗುಪ್ತಗಾಮಿನಿಯಾದ) ಸರಸ್ವತಿ ಈ ಮೂರು ನದಿಗಳ 
ಸಂಗಮಂಸ್ಥಳ ; ಪ್ರಯಾಗ. [ತ್ರಿ ವೇಣಿ) 

ತ್ರಿವೇಣೀಸಂಗಮ (ನಾ). (ತ್ರಿವೇಣಿಯಂತೆ ಪವಿತ್ರವಾದ) ಮೂರರ 
ಕೂಟ, ಸಂಗಮ: ಅವರೆ ಪ್ರತಿಫಲವು ಪ್ರೇಮ, ಸತ್ಯ, ಗೀತೆಗಳೆಂಬ 
ತ್ರಿವೇಣೀಸಂಗಮವಾಗಿ ಪ್ರವಹಿಸಿತು (ಪ್ರಬಂಧ. ೮೬). [0.7 

ತ್ರಿವೇಣುಕ (ನಾ). ರಥದ ಅಥವಾ ಗಾಡಿಯ ವರಂಭಾಗದಲ್ಲಿ ನೊಗ 
ವನ್ನು ಕಟ್ಟಲು ಚಾಚಿದಂತಿರಂವ. ಮೂರು ಬೊಂಬು ಅಥವಾ 
ಮರೆದ ತುಂಡಂಗಳ ರಚನೆ ; ಮೂಕಿ : ಅಹವನೀಯ ಗಾರುಹಪತ್ಯ 
ದಕ್ಷಿಣ ವಾಯುಸಖರಾದರು ಶ್ರೀವೇಣುಕವು ರಥಾಗ್ರದಲಿ (ಕುವ್ಕಾಕ. 
೬೭-೪) ; ಕೋದಂಡ ರಥ ರಥಾಂಗ ತ್ರಿವೇಣುಕ ಯುಗಾಕ್ಷಂಗಳುರಿಗೊಳೆ 
ಪಾಂಡುಪುತ್ರಸೇನೆಯೊಳೆಲ್ಲರುಂ ಬೆದಅ*ದರ್‌ (ಜೈಮಿಭಾ. ೮-೩೮). [ ಸಂ. 

ತ್ರಿವೇದಿ (ನಾ). ೧. ಮೂರು ವೇದಗಳನ್ನು ಬನ್ಲವನು. ೨. ನ್ಯಾಯ, 
ಮಾಮಾಂಸೆ, ವೇದಾಂತ ಎಂಬ ಮೂರಂ ಶಾಸ್ತ್ರಗಳನ್ನು ಬಲ್ಲವನಂ 

[ ಸಂ. ತ್ರಿವೇದಿನ್‌ ] 

ತ್ರಿಶಂಕು (ನಾ). ೧. ಸೂರ್ಯವಂಶದ ದೊರೆ ; ಹರಿಶ್ಚಂದ್ರನ ತಂದೆ: 
ತ್ರಿದಶಲೋಕಕ್ಕೇಜುತಿರ್ದಾ ತ್ರಿಶಂಕುನರಾಧೀಶನ ಲಕ್ಷ್ಮಿ ಶಕ್ರನ ಮಹಾ 
ಹುಂಕಾರಎಂ ಬಿರ್ದಳಿಂಬಿನೆಗಂ (ಕಾಡಂಪೂ. ೨೪); ಕುಲವಳಿದು ರಾಜ್ಯಭ್ರಷ್ಟ 
ನಾಗಿ ಚಾಂಡಾಲತ್ವವಳವಟ್ಟು ನಿಮ್ಮಯ್ಯನೆನಿಪ ಶ್ರಿಶೆಂಕುವನು ನಾನಲ್ಲದು 
ದೃರಿಸಿದ ಬಲವಂತರಾರ್‌ (ಹಠಕಾ. ೮-೩); P ಹರಿಶ್ಚಂದ್ರನ ತಂದೆ 
ಯಾದ ಸತ್ಯವ್ರತನೆಂಬ ದೊರೆಯಂ ತಾನು ಮಾಡಿದ ಪರಸ್ತ್ರೀ 
ಅಪಹರಣ, ಸಂಳ್ಳು ಹೇಳಿದಂದಂ ಮತ್ತ) ಮಾಂಸಭಕ್ಷಣ ಎಂಬ 
ಮೂರು ಪಾಪಕಾರ್ಯಗಳಿಂದ ವಸಿಷ್ಠರ ಶಾಪಕ್ಕೆ ಗುರಿಯಾಗಿ 
ಚಂಡಾಲತ್ವವನ್ನು ಹೊಂದಿಯೂ ವಿಶ್ವಾವಿಂತ್ರರ ಪ್ರಯತ್ನದಿಂದ 
ಸಶರೀರನಾಗಿ ಸ್ವರ್ಗಪ್ರವೇಶ ಮಾಡಲಂ ಯತ್ನಿಸಿ ಸುಧ್ಯವಾಗದೆ 
ಮತ್ತೆ ಅವರ ಕೃಪೆಯಿಂದಲೇ ಭೂಸ್ವರ್ಗಗಳೆರಡರ ಮಧ್ಯೆ 
ನಿಲ್ಲಂತ್ತಾನೆ. ೨. ಪತಂಗದ ಹಂಳು; ಶಲಭ. ೩. ಚಾತಕಪಕ್ಷಿ. ೪. 
ವಿಂಂಚುಹಂಳು, ೫, ಬೆಕ್ಕು. ೬. ಎ ಶ್ರಿಶಂಕಂರಾಶಿ : ಇವಿಷ್ಟೂ ಒಟ್ಟು 
ಸೇರಿದರೆ "ತ್ರಿಶಂಕು' ನಕ್ಷತ್ರಗಣವಾಗುತ್ತದೆ (ಜ್ಕೋತಿರ್ವಿ.೪೮), [೫0.7 

ತ್ರಿಶಂಕುರಾಶಿ (ನಾ). [ಜ್ಯೋತಿ] ಒಂದು ನಕ್ಷತ್ರರಾಶಿಯ ಹೆಸರು: 
ಕಿನ್ನರೆ ಪ್ರಥಮ ದ್ವಿಶೀಯಗಳ ಬಲಮಗ್ಗುಲಿಗೆ ಶಿಲುಬೆಯ ಆಕಾರದಲ್ಲಿ 
ಹೊಳೆಯುತ್ತಿರುವ ನಾಲ್ಕು ನಕ್ಷತ್ರಗಳು ತ್ರಿಶಂಕುರಾಶಿಯ ಹೆಗ್ಗುರುತು 
(ನಕ್ಷತ್ರ. ೭೩). [ಶ್ರಿಶಂಕು- ರಾಶಿ] 

ತ್ರಿಶಂಕುಸ್ಥಾನ (ನಾ). (ಆಲಂ) ಎಲ್ಲಿಯೂ ಎಡೆಯಿಲ್ಲದಿರಂವುದಂ ; 
ಯಾವಕಡೆಗೂ ಸಲ್ಲದಿರಂವ ಸ್ಥಿತಿ; ಎಡಬಿಡಂಗಿತನ : ರಂಗಸಾನಿ 
ಹಾಗು ಆಕೆಯ ತಂಗಿ ವಿಮಲೆಯು ಸಮಾಜದಲ್ಲಿ ಸ್ತ್ರೀಯರಿಗಿರುವ 
ಇನ್ನೊಂದು ತ್ರಿಶಂಕುಸ್ಥಾನದ ಆರಿವನ್ನು ನಮಗೆ ಮಾಡಿಕೊಡುತ್ತಾರೆ 
(ಸಮಜೀ. ೧೩ ಪೀಠಿಕೆ). [ ತ್ರಿಶಂಕು + ಸ್ಥಾನ] 

ತ್ರಿಶಂಕುಸ್ವರ್ಗ (ನಾ). ೧. ಭೂಮಿ ಮತ್ತು ಸ್ವರ್ಗಗಳ ನಡುವೆ 
ಇರುವುದೆಂದು ನಂಬಲಾದ ಸ್ಥಳ; Pp ವಿಶ್ವಾಮಿತ್ರನು ಸೃಷ್ಟಿಸಿದ 
ನೆಂದು ನಂಬಲಾದ, ಸ್ವರ್ಗದಿಂದ ಬೇರೆಯಾದ ಮತ್ತೊಂದು 
ಲೋಕ. ೨. (ಆಲಂ) ಯಾವಕಡೆಗೂ ಸೇರದಿರಂವ ಸ್ಥಿತಿ. 

[ ತ್ರಿಶಂಕು + ಸ್ವರ್ಗ] 

ತ್ರಿಶತ (ನಾ). ಮೂರಂ ನೂರು; ವಜನ್ನೂರು: ತ್ರಿಶತ ಸಂಯುತ 
ಷಷ್ಟಿರುಜೆಗಳ ವಶದಿ ನೊಂದುಮ್ಮೆಳಿಸುವದಆಶಿಂ ಶಿಶುವಲಾ ನಾನು 

[ ತ್ರಿ * ಶತ] 


(ಬಸಪ, ೨೪-೧೪). 


೩೭೪೪ 


10 


20 


30 


86 


40 


«5 


ತ್ರಿಶೂಲರೇಖೆ 


ತ್ರಿಶರ (ನಾ). ಮೂರು ಬಾಣಗಳು: ತ್ರಿಶರ-ತಿಸರೆ (ಕಮದ. ೨೯೦ 
ಪ್ರಯೋ). [ಶ್ರಿ * ಶರ) 

ತ್ರಿಶಲ್ಯ (ನಾ). (ಜೈನ]ವಿಂಥೈ. ಮಾಯೆ, ನಿದಾನಗಳೆಂಬ ಮೂರು 
ಬಗೆಯ ಮೋಹಗಳು : ಚಾರಿತ್ರವಂತನೆಂಬೊಂ ಜಿನಮತಗತ 
-.. ತ್ರಿದಂಡ ತ್ರಿಶಲ್ಕ ತ್ರಿಗಾರವರಹಿತನುಂ (ಜಾವುಂಪು. ೫-೧೯); ಮತ್ತಂ 
ತ್ರಿದಂಡ ತ್ರಿಶಲ್ಕ ತ್ರಿಗಾರವಂಗಳ ೦ ಕ್ರಮ ಕ್ರಮದಿಂ ಕಟಲ್ಲಿ 
ಕಳೆಯುತ್ತುಂ (ಸುಕುಮೂ. ೩೪೬ ವು; P “ವ ಶ್ರತಗಳನ್ನಾಚರಿಸಂವವರು 
ಮಾಯೆ, ವಿಂಥ್ಯಾತ್ವ, ನಿದಾನೆ: ಎಂಬ ಮೂರು ಶಲ್ಕಗಳಿಲ್ಲದವ 
ರಾಗಿರಬೇಕು. ವಂಸಸ್ಸಿನಲ್ಲೊಂದು. ಕ್ರಿಯೆಯಲ್ಲೊಂದು ಈ 
ತರದ ಸ್ಥಿತಿಯು ಮಾಯಾಶಲ್ಯವು ; ತತ್ತ್ವಾರ್ಥದಲ್ಲಿ ಶ್ರದ್ಧೆ 
ಯಿಲ್ಲದಿರಂವುದು ಎಂಥ್ಯಾತ್ವಶಲ್ಯವು ; ಭವಿಷ್ಯತ್ಕಾಲದಲ್ಲಿ ಇಂತಹ 
ವಿಷಯೋಪಭೋಗಗಳು ದೊರೆಯಬೇಕೆಂದಂ ಬಯಸುವುದು ನಿಜಾನ 
ಶಲ್ಯವು ; ಶಲ್ಯಗಳಿರುವವರೆಗೆ ಅಹಿಂಸಾದಿ ಗಳನ್ನಾಚರಿಸಿದರೂ 
ಅವು ವ್ರತಗಳೆನಿಸಲಾರವು” (ಜೈನಧ. ೬೮). . [ ಶ್ರಿ* ಶಲ್ಯ) 

ತ್ರಿಶಾಲ (ಗು). ೧. ಮೂರು ಸ್ತರಗಳಿರಂವ ; ತತ್ಕನಕಶಾಲಾಭ್ಯಂತರ 
ದೊಳ್‌ ತ್ರಿಶಾಲ ತ್ರಿಪೀಠೋಪಸ್ಟಿ ತಾರ್ಹತ್ಛ್ರತಿಮೋಪೇತೆ . , . ಶೋಭಿತ 
ಮುಮೇಕಯೋಜನಪ್ರವಹಣವಿಸ್ತಾರಮುವತಾಗಿ (ಅದಿಪು. ೧೦-೩೦ ವ). 
(ನಾ). ೨. ವಂೂರು ಅಂತಸ್ತಿನ ಮನೆ. ಧನುರ್ಭವನಾಂತಸ್ಸ್ಮಿತನಾಗೆ 
ತದ್ದುರು ಬಲೋಪೇತಂ ನಿಕೇತಂ ತ್ರಿಶಿಲವೆನಿಕ್ಕುಂ (ಆತತಿ. ೪-೧೪); 

[ ಸಂ.) 

ತ್ರಿಶುದ್ಧಿ (ನಾ). ದೇಹ, ವಂನಸ್ಸು ಮತ್ತು ಮಾತಂಗಳೇಬ ತ್ರಿಕರಣ 
ಗಳಲ್ಲಿ ಶಂದ್ಕವಾಗಿರಂವುದು | ತ್ರಿಶುದ್ಧಿ ಯಿನನುಕಂಪೆವೆರಸು ಸಮಸ್ತ 
ಪ್ರಾಣಿಗಳ್ಳ ಭಯಂಗುಡುವ ದಯಾದತ್ತಿಯು೦ (ಆದಿಫು. ೧೫-೧೩ -ಐ) ; 
ಬಗೆ ಶುದ್ಧಂ ತನು ಶುದ್ಧಮಾ ಸ್ತುತಿ ಪದಾರ್ಥಂ ಶುದ್ಧವಿ'0ತೀ ತ್ರಿಶುದ್ಧಿ 
ಗಳಿಂ ಧ್ಯಾನಿಸುವೆಮ್ಮ . , . ಪರಮೇಶ್ವರರ” ಪೆರಸುಗಿಂ ವಾತ್ಸಲ್ಯದಿಂ 
(ಕಾಂತಿಪು. ೧-೫); ಚಕ್ರ ವರ್ತಿಗೃಹೀತಸ ದ್ಮ ರ್ಶನನನಂತದರ್ಶನನಂ 
ತ್ರಿಶುದ್ಧಿಯಿಂ ತ್ರಿಃಪುದಕ್ಷಿಣಂಗೆಯ್ದು (ಹಂದ್ರಪು. ೬-೨೭ ವ); ಫಿಶುವಿ. 
ಯಾಗಿ ಹೇಳು ನಿನಗೆ ಆ ಢನವನ್ನು ಕೊಟ್ಟುಬಿಡುವೆನು (ಲಕ್ಷ್ಮೀಪ್ತ. ೧೬೪), 

[ತ್ರಿ * ಶುದ್ಧಿ) 

ತ್ರಿಶೂಲ (ನಾ). ೧. ಮೂರು ಮೊನೆಗಳು ಉಳ್ಳ ಈಟಿಯಂಥ ಒಂದು 
ಬಗೆಯ ಆಯುಧ ; p ಇದು ಶಿವನ ಆಯಯಥವೆಂದಂ ಪ್ರಶೀತಿ 
ಯಿಂದೆ : ತ್ರಿಶೂಲ ಸಬಳ ಶೆಕ್ಕೆಯ ಪರಿಗೆ ಕೊಂತಗಳನಾಂತಾಂತು 
ಧುರಧೀರ ಕಲಿವೀರ ಭಟರೆಯ್ತುಂದರು ದುರುಳಮಧನನುಜ್ಞೆ ಯಲಿ 
(ಜೀವಂಸ30. ೫-೩೬), ೨. ದೇವತೆ; ಸುರ. ೩. ಹುತ್ತ. ೪. ಕ್ರೂರ 
ನಾದವನು; ಕ್ರೂರಿ. “ಸುರರ್ಪಣಮರಿಯರ್‌ ಪುತ್ತದಿ 
ಕ್ರೂರರ್ಗೆ ನಾಲ್ಕು ತ್ರಿ ಶೊಲವೆಸರ್‌” (ನಾನಾಕಂ. ೧೧೨); 
“ಸುರರುಂ ಪಾಮರಿಯರ್ಭುಜಂಗಭವನಂ ಕ್ರೂರಂ ತ್ರಿಶೂಲಾಹ್ವೈಯಂ” 
(ನಾನಾರ. ೯೩. Pp ಮೊದಲ ಅರ್ಥವನ್ನು ಬಿಟ್ಟು ಉಳಿದ 
ಅರ್ಥಗಳು ಸಂಸ್ಕೃತದಲ್ಲಿಲ್ಲ. [ಶ್ರಿ *- ಶೂಲ) 

ತ್ರಿಶೂಲಧರ (ನಾ). ತ್ರಿಶೂಲವೆಂಬ ಆಯುಧವನ್ನು ಹಿಡಿದಿರುವವನು; 
ತ್ರಿಶೂಲಿ : ತವಂತಮಗೆಲ್ಲ ನೊಸಲ ಕಣ್ಣವರು . . . ತಮತಮಗೆಲ್ಲೂ 
ಖಟ್ಟಾಂಗ ಕಪಾಲ ತ್ರಿಶೂಲಧರರು (ಬಸವ, ೮೧೮). (ಸಂ.] 

ತ್ರಿಶೂಲರೇಖೆ (ನಾ). [ಸಾಮಂದ್ರಿ] ತ್ರಿಶೂಲದ ಆಕಾರವುಳ್ಳ ರೇಖೆ: 
ಹಣೆಯಲ್ಲಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ತ್ರಿಶಏಲರೇಖೆಯಿರಲು ಆಕೆ ಸಹಸ್ರ 
ಸ್ತ್ರೀಯರುಗಳಿಗೆ ಅಧಿಪಳಾಗುವಳು (ಸಾಮುಲ. ೧೪೧-೧೮). 

[ ತ್ರಿಶೂಲ + ರೇಖೆ] 


ತ್ರಿಶೂಲಿ 


ತ್ರಿಶೂಲಿ (ನಾ). ೧. ತ್ರಿಶೂಲವೆಂಬ ಆಯುಧವನ್ನು ಧರಿಸಿದವನಂ; 
ಶಿವ : ಕೈಲಾಸೇಂದ್ರ ಡಮರುಗಧರ ತ್ರಿಶೂಲಿಯು ದಿಕ್ಸುಪಾಲಕನೆನಲು 
(ಲಿಜ್ಮಪು. ೬೩-೪೭), ೨. ತ್ರಿಶೂಲದಾಕಾರದ ಎಲೆಗಳನ್ನು ಉಳ್ಳ 
ಒಂದು ಬಗೆಯ ಸಸ್ಯ : “ಶೂಲಪತ್ರೀ - ಶ್ರಿಶೊಲಿ” (ಓಷಧಿ. ೦೬೯). 

[ ಸಂ. ಶ್ರಿಶೂಲಿನ್‌ ] 

ತ್ರಿಶೃಂಗಿ (ನಾ). ಮೂರು ಶಿಖರಗಳನ್ನು ಉಳ್ಳ ಪರ್ವತ; ತ್ರಿಕೂಟ 
ಪರ್ವತ: ಸುಗಂಧಿ ಶಿಖಿ ಶ್ರಿಶೃಂಗಿ , . . ಪಾರಿಜಾತವೆಂಬ ಹದಿನಾಲ್ಕು 
ಕುಲಾಚಲಂಗಳೇ ಪೂರ್ವೋಕ್ತ ವಿಪುಳವೆಂಬ ಕೀಲಕಪರ್ವತಕ್ಕೆ ಪಶ್ಚಿಮ 
ದಿಕ್ಕಿನಲ್ಲಿಹೆವು (ವಿವೇಕ. ೨೧೫). [ ಸಂ. ತ್ರಿಶೃಂಗಿನ್‌ ] 

ತ್ರಿಶ್ರ (ನಾ). [ಸಂಗೀತ] ತಾಳದ ಒಂದಂ ಅಂಗ; ಮೂರು 
ಲಘುಗಳ ಕಾಲ: ೧) ಶ್ರಿಶ್ರ ೨) ಚತುರಶ್ರ ೩) ಖಂಡ ೪) ಮಿಶ್ರ 
೫) ಸಂಕೀರ್ಣ ಈ ಐದು ಜಾತಿಗಳೂ ಲಘುವಿಗೆ ಮಾತ್ರ ಸಲ್ಲುತ್ತವೆ. 
(ಸಂಗೀಡೂಂ. ೫೬). [ ಆಂ. ತ್ರ್ಯಶು] 

ತ್ರಿಷವಣ (ನಾ). ಪ್ರಾತಃಕಾಲ, ಮಧ್ಯಾಹ್ನ, ಸಂಜೆಗಳೆಂಬ ದಿನದ 
ಮೂರಂ ಕಾಲಗಳು: ಪತ್ರಿಷವಣಸ್ಥಾನದಲಿ ಜಡೆ - ಬಂಧಿಸಿದ ಕೇಶದ 
ಜೀರ್ಣವಸನದ , , . ಮೂಢ ಜಡಾಂಧರುತಿರೆ ವಸುಧೆಯಲಿ ಚರಿಸುತ್ತ 
ಲಿರ್ದನು ಲೀಲೆಯಲಿ ವಿದುರ (ನಿಭಾಗ, &-೧-೨೮)) ; ನಮ್ಮ ಆಯುಷ್ಯದ 
ತ್ರಿಭಾಗದ ಕಾಲದಲ್ಲಿಯೂ ಭಗವದ್ರೂಪಗಳನ್ನು ತಿಳಿದು ಪೂಜಿಸುವುದೇ 
ತ್ರಿಷವಣದಲ್ಲಿ ಹೋಮಿಸುವ ಯೋಗವೆಂದು ಹೇಳುತ್ತಾರೆ (ಹಸಾರ. ೧3-೩ 

` ಅವತಾರಿಕ)ು. (ಸಂ. ಶ್ರಿಸವನ ] 

ತ್ರಿಷಷ್ಟಿ (ನಾ). ಒಂದು ಸಂಖ್ಯೆ ; ಅರುವತ್ತು ಮೂರು. 

ತಿಷಪ್ಟಿಪುರಾತನರು ಎ [ಶೈವ] ಕಲಿಗಣನಾಥ, ರಂದ್ರಪಶುಪತಿ. 

ಮುರಂಘ, ಚೊಕ್ಕನಾಯನಾರ್‌, ತಿರುನೀಲಕಂಠ, ಕಾರಿಕಾಲಮ್ಮೆ, 
ನರಸಿಂಗಮೊನೆಯಾಂಡ, ಕಡವೂರಿಕಾರಿ, ತಿರಂನೀಲಕಂಠಪಾಣರ್‌, 
ಚಿರುಪುಲಿಯಾಂಡ, ಸೋಮಾಸಿಮಾರ, ಅಚ್ಯುತ, ಮೊನೆಯಾಂಡ, 
ಮಾನಕಂಜರ, ಪಗಲ್ಹೋಳ, ಕಲಿಕಾಮ, ತಿರಂಮೂಲ, ಪಗಲ್ತೊಣೆ 
ಯಾಂಡ, ಅರಿವಾಳ್ತಾಂಡ, ನೈಸ, ನೀಲನಕ್ಕ, ತಿರುಕಂರುಪೆ 
ತೊಂಡ, ತಿರುನಾಳ್ತೋವ, ಏಣಾದಿನಾಥ, ಸೇದಿರಾಜ, ಪೂಸಲೆ 
ಯಾಂಡ, ಕಂಗುಲಿಯ ಕಲಿಯ, ಇರಿಭಕ್ತ, ಕಳಚಂಗಪೆರಂಮಾಳ್‌, 
ನಮಿನಂದಿ, ಅವಂರನೀತಿ, ಕಲಿಕಂಭ, ಕನ್ನಪ್ಪ, ನಾಟ್ಯವಿಂಗೆತಾಂಡಿ, 
ಒಲಘಂಢಮೂರ್ತಿ, ಅಃಪೂತಿಯಡಿಯ, ವಾಗೀಶ, ತಿರುಜ್ಞಾನ 
ಸಂಬಂಧಿ, ಕುಲಶ್ವರ್ಯ, ಮಂಗಾಯಕ್ಕರಸಿ, .ಸೌಂದರಪಾಂಡ್ಯ, 
ವೇಳ್ಕುತ್ತ, ಮಹಾಕಂಳಚಂಗ, ಸಾಂಖ್ಯ, ವಾಹಿಲ್ಯ, ಚಿರಂತೊಣೆ 
ಯಾಂಡ, ಕಳಚತ್ತಿಯಾಂಡ, ಕೊಲ್ಬುಲಿಯಾಂಡ, ತಂಡೇಶ, 
ಅಚ್ಚೆ ಕಲಿಯನಾರ್‌; ಐಯಡಿಯಂ, ಚಿರುತೊಂಡ, ಅತಿಭಕ್ತ, 
ಕಣಂಬುಲ್ಲ ನಂಬಿ, ಇಳೆಯಾಂಡ ಗಂಡಿಮಾರ, ಅಡವಘೆಯ 
ಪೆರುಮಾಳ್‌, ಇಹಃಪೆಗೆಯಾಂಡ, ಮೆರೆವಿಂಂಡ, ಚೇರಮ, 
ಪರಂವಾಳವಿಕುರಂಬ, ಜಡೆಯನಾಯನಾರ್‌, ಯಸ್ಯಜ್ಞಾನದೇವಿ 
ಮತ್ತಿ ಸೌಂದರನಂಬಿ ಎಂಬ ತಮಿಳುನಾಡಿನಲ್ಲಿ ಪ್ರಸಿದ್ಧರಾಗಿದ್ದ 
೬೩ ಮಂದಿ ಶೈವಭಕ್ತರು. ಈ ಹೆಸರುಗಳ ಪಟ್ಟಿಯಲ್ಲಿ ವ್ಯತ್ಯಾಸ 
ಗಳಿವೆ: ಕರ್ನಾಟಕಕವಿಚಕ್ರವರ್ತಿವಿರಚಿತಮಪ್ಪ ತ್ರಿಷಷಪ್ಪಿಪುರಾತನಚಾರಿತ್ರ 
ದೊಳ್‌ (ತ್ರಿಪುವಿ. ೬೩-೨೩ ವ). ತ್ರಿಪಪ್ಪಿಶಲಾಕಾಪುರುಷರು; - [ಜೈನ] 
ವೃಷಭ, ಅಜಿತ, ಸಂಭವ, ಅಭಿವಂದನ, ಸುಮತಿ, ಪದ್ಮ 
ಪ್ರಭ, ಸುಪಾರ್ಶ್ವ, ಚಂದ್ರಪ್ರಭ, ಪುಷ್ಪದಂತ, ಶೀತಲ, 
ಶ್ರೇಯಾಂಸ, ವಾಸುಪೂಜ್ಯ, ವಿಮಲ, ಅನಂತ, ಧರ್ಮ, 
ಶಾಂತಿ, ಕುಂಥು, ಅರ, ಮಲ್ಲಿ, ವಯನಿಸಂವ್ರತ, ನವಿಂ, ನೇವಿಂ, 


೩೭೪೫ 


ತ್ರಿಸಂಧ್ಯಾಸೇವೆ 


ಪಾರ್ಶ್ವ, ವರ್ಧಮಾನರೆಂಬ ೨೪ ಜನ ತೀರ್ಥಂಕರರೂ, ಭರತ, 
ಸಗರ, ಮಘವಾ, ಸನತ್ಕುಮಾರ, ಶಾಂತಿ, ಕುಂಥು, ಅರ, ಸುಭೌಮ 
ಪದ್ಮ, ಹರಿಷೇಣ, ಜಯಸೇನ, ಬ್ರಹ್ಮದತ್ತ ಎಂಬ ೧೨ ಜನ 
ಚಕ್ರವರ್ತಿಗಳೂ, ವಿಜಯ, ಅಚಲ, ಸುಧರ್ಮ, ಸಂಪ್ರಭ, 
5| ಸಂದರ್ಶನ, ನಂದಿ, ನಂದಿಮಿತ್ರ, ರಾಮ, ಪದ್ಮರೆಂಬ ೯ ಮಂದಿ ಬಲ 
ದೇವರೂ, ಶ್ರಿಪೃಷ್ಠ, ದ್ವಿಪೃಷ್ಠ, ಸ್ವಯಂಭೂ, ಪುರುಷೋತ್ತಮ, 
ಪುರುಷಸಿಂಹ, ಪುಂಡರೀಕ, ದತ್ತ, ಲಕ್ಷ್ಮಣ, ಕೃಷ್ಣ ಎಂಬ ೯ಮಂದಿ 
ವಾಸುದೇವರೂ, ಅಶ್ವಗ್ರೀವ, ತಾರಕ, ಮೇರಕ, ಮಧುಕೈಟಭ, 
ನಿಶಂಭ. ಬಲಿ, ಪ್ರಹರಣ, ರಾವಣ, ಜರಾಸಂಧ ಎಂಬ ೯ ಮಂದಿ 
ಪ್ರತಿವಾಸಂದೇವರೂ ಸೇರಿದಂತೆ ೬೩ ಜನ. [ತ್ರಿ * ಷಷ್ಟಿ] 
ತ್ರಿಷ್ಟುಪ್ಪು (ನಾ). [ಛಂದ] ಪ್ರತಿಪಾದದಲ್ಲಿಯೂ ಹನ್ನೊಂದು ಅಕ್ಷರ 
ಗಳಂ ಇರುವ ಒಂದು ಛಂದಸ್ಸು: ಈ ಛಂ`ಸ್ಸುಗಳಿಗೆ ಕ್ರಮವಾಗಿ 
೧. ಉಕ್ತೆ , , . ೧೧. ತ್ರಿಷ್ಟುಪ್ಪು , . , ೨೬. ಉತ್ಕೃತಿ ಎಂಬಿವು 
ಸಂಜ್ಞೆಗಳು (ಕೈಪಿಡಿ. ೭೮). [ -೭ಸಂ. ತ್ರಿಷ್ಟುಭ್‌) 
ತ್ರಿಷ್ಯ (ನಾ). ಮೂರು ಮೂಲೆಗಳಿಂದ 'ೊಡಿದುದು: ತ್ರಿಷ್ಠಮೆಂಬುದು 
ಮೂರು ಮೂಲೆಯದು (ರತ್ಮಶಾ. ೨೦-೧೪), [ ಸಂ. ತ್ರ್ಯಸ್ರ) 
ತ್ರಿಸಂಗು (ನಾ). ಒಂದು ಬಗೆಯ ಸಸ್ಯ: “ಕಾಂತ-_ಹರೇಣುಕ, ದೊಡ್ಡ 
ಯಾಲಕ್ಕಿ, ನೆಲದಾಳಿ, ತ್ರಿಸಂಗು, ಪ್ರಿಯಂಗು, ಮೊಲ್ಲೆ, ಹುಲಿಹತ್ತಿ” 
(ಓಷಧಿ. ೨೮). [7?] 
ತ್ರಿಸಂಚ (ನಾ). ಮೂರರ ಕೂಟ; ಸಂಚಿತ, ಆಗಾಮಿ ಹಾಗೂ 
ಪಾ ್ರರಬ್ಧಗಳೆಂಬ ಮೂರು ವಿಧವಾದ ಕರ್ವಗಳ ಕೂಟ: ಸಂಚಿತ 
ಪ್ರಾರಬ್ಧ ಆಗಾಮಿಗಳೆಂಬ ತ್ರಿಸಂಚವನಟ್‌ತು (ಮೋಳಿಮಾ. ೧೫೦-೫೭೦), 
[ ಶ್ರಿ + ಸಂಚ್ಯ) 
ತ್ರಿಸಂಜೆ (ನಾ). ಎ ಶ್ರಿಸಂಧ್ಯೆ ೧: ಶ್ರೀಮತು ಕುನ್ನದೇವರ್ಗ್ಗೆಯಚಳಭಕುತಿ 
ಯಿಂ ಗನ್ಮಮಂ ಅಕ್ಷತೆ ಪುಷ್ಪಧೂಪದೀ(ದ್ವೀ)ಪ ನಿವೇದ್ಮಮಂ ತ್ರಿಸಂಜೆಯ 
ಕಟ್ಟಳೆಪೂಜೆಯಂ ಮಾರ್ಪ್ಪ (ಎಕ. ೫1, ದಾವಣ. ೧೫೫-೩೮ ;1124). 
[ ಸಂ. ತ್ರಿಸಂಧ್ಯಾ 
ತ್ರಿಸಂಜ್ಞ (ನಾ). ಮಾತಂ, -ನೇತ್ರಚಲನೆ, ಅಂಗಚಲನೆಗಳೆಂಬ ಮೂರು 
ಬಗೆಯ ಚಲನೆಗಳಂ : ನಂದಗೋಪನುಂ ಯಶೋದೆಯುಮಳ 
ವಿಗಟ್‌ದಟಲನೊಳಕೊಂಡು ಚಂಡಾಹಿತುಂಡಖಂಡಿತಪುಂಡರೀಕಾಕ್ಷವದನ 
ಏನ್ಮಸ್ತನಿರಸ್ತತರಳತಾರನೇತ್ರರುಂ ನಿಸ್ಸಂಜ್ಞತ್ರಿಸಂಜ್ಞಗಾತ್ರರುಮಾಗೆ 
(ಜಗವಿ. ೩-೯೫ ವ). [ಶ್ರಿ ಸಂಜ್ಞ] 
ತ್ರಿಸಂಧಿ (ನಾ). ತಿ )ಿಸಂಧ್ಯೆ ೧: ಪಂಜಾಕ್ಷರಿಯ ಪ್ರಣವವ ತಪ್ಪದೆ 
ತ್ರಿಸಂಧಿಯಲ್ಲಿ ನೆನಹುಗೊಳ್ಳಿ (ಶರಡ. ೪೮೨). ೨. ಲವಂಗ; ದೇವ 
ಕುಸಂವಂ; “ತ್ರಿಸಂಧಿಯದು ದೇವಕುಸುಮವೆನಿಕ್ಕುಂ ” 
೪೦-೩೦). [0.7 
ತ್ರಿಸಂಧಿಗ್ರಾಹಿ (ನಾ). ಒಂದು ಶ್ಲೋಕವನ್ನು ಮೂರಂ ಬಾರಿ ಕೇಳಂವಷ್ಟ 
ರಲ್ಲಿ ಅರ್ಥಮಾಡಿಕೊಂಡು ಜ್ಞಾಪಕದಲ್ಲಿಟ್ಟುಕೊಳ್ಳುವವನಂ. 
"ಏಕಸಂಧಿಗ್ರಾಹಿ' ಪರಾ. (ಸಂ. ತ್ರಿಸಂಧಿಗ್ರಾಹಿನ್‌ 
ತ್ರಿಸಂಧ್ಯಾಕಾಲ (ನಾ). 2 ತ್ರಿಸಂಧ್ಯೆ ೧: “ನಿರುತಂ ಮುಂಬಗಲೆನುತಂದುಟಕ 
ನಡುಕಡೆವಗಲೆನಲ್‌ ಶ್ರಿಸಂಧ್ಯಾಕಾಲಂ” (ಕವಿಕಂ. ೦೨೦). 
[ತ್ರಿ + ಸಂಧ್ಯಾ + ಕಾಲ] 
ತ್ರಿಸಂಧ್ಯಾಸೇವೆ (ನಾ). ದಿನದ ಮೂರಂ ಸಂಧಿಕಾಲಗಳಾದ ಬೆಳಗು, 
ವಂಧ್ಯಾಹ್ನ ಮತ್ತು ಸಂಜೆಗಳಲ್ಲಿ ಸಲ್ಲಿಸುವ ಸೇವೆ; ತ್ರಿಕಾಲಸೇವೆ: 
ನಿರಂತರ ತ್ರಿಸಂಧ್ಯಾಸೇವೆಯುಮೆಂದೆಂಟುಂ ತೆಜಿದ ಪೂಜೆಯಂಮನರ್ಕ 
ಪೂಜೆಯುಮಂ ಮನ್ನಿಸಿ (ಅದಿಪು. ೧೧-೧೩ ವ). [ ಸಂ.ತ್ರಿಸಂಧ್ಮಾ ಸೇವಾ] 


ಹ 


20 


95 (ಮಂಗರಾ, 


ಹೊ 
೦ 


45 


ತ್ರಿಸಂಧೈೆ ೩೭೪೬ ತ್ರುಟಿತ 


ತ್ರಿಸಂಥ್ಯ (ನಾ). ೧. ದಿನದ ಮೂರಂ ಸಂಧಿಕಾಲಗಳಂ ; ಬೆಳಗು ತ್ರಿಸ್ಮಾಯಿ (ನಾ). [ಸಂಗೀತ] ಮಂದ್ರ, ಮಧ್ಯಮ ಮತ್ತು ತಾರಗಳೆಂಬ 


ಮಧ್ಯಾಹ್ನ ಮತ್ತು ಸಂಜೆ : ನಿಯತಂ ಶ್ರಿಸಂಧೈಯೊಳ್‌ ಸಮತೆಯಿನರು ಮೂರು ವಿಧವಾದ ಸ್ಥಾಯಿಗಳು : ಒಂದೇ ಆಧಾರಶ್ರುತಿಯಲ್ಲಿ 
ಹತ್ಪೂಜೆಯಿಂದಮಿರ್ಪಾತಂ ನಿಶ್ಚಯದಿಂ ಮೂಜನೆಯಂ ಸಾಮಯಿಕ ಈ ಎರಡು ಶಾರೀರೆಗಳೂ ತ್ರಿಸ್ಮಾಯಿಯಲ್ಲಿ ಲೀಲಾಜಾಲವಾಗಿ ಹಾಡ 
ವ್ರತಧಾರಿ ಪೆಸರೊಳಂ ಸಾಮಯಿಕಂ (ಸುಕುಮಾ. ೬-೨೮) ; ಶ್ರೀಮೂಲ ಲಾಗುವುದಿಲ್ಲ (ಸಂಗೀಡಂ. ೧೬೭) ; ಆತನಿಗೆ ತ್ರಿಸ್ಮಾಯಿ ಶಾರೀರವಿತ್ತು 


ಸ್ಥಾನದೇೇವರ ಸೊಳೆವಳ ಸೋವಿನಾಯಕನ ಮಗ ಸೂಳಿವಳ ಬಸವಣಂಗೆ | 8 (ಸಂಗೀತ. ೪೫). [ಶ್ರಿ ಸ್ಥಾಯಿ] 
ದೇವಿಯಲ್ಲಿ ತ್ರಿಸಂಧ್ಯಯೆೊಳಂ ಸಂಜೆವಜ್‌ ಯಂ ಬಂಜಂಶ್ರಿಯುಣ ತ್ರಿಸ್ಥೂ ಳಂ (ಅ). ಮೂರು ಪಟ್ಟು; ವಂವ್ಮಾಡಿ [7] ವಿರಾಟಂ ತ್ರಿಸ್ಕ್ಮೂಳಂ 


ಹಜಕಿಕಾಜಗೆ(ಕೆ]ಯ್ಮತ್ತರು ಹಂನೆರಡು (ಶಾಸಪ. ೯೭-೧೧೦; 1179); ಮಸಗಿ ಪ್ರರಕ್ಷೋಭಮಾಗಿರ್ದು ಸಮಸ್ತಸಾಧನಸಹಿತಂ ನಡೆಯೆ (ಬಂಹರಿ. 
ಗೆ ಇಬ್ಬೂರೊಳು ತ್ರಿಸಂಧೈಯಲಿ ಅನುನಯಂ ಮಿಗೆ ತತ್‌ಪ್ರಸಾದಮನನು ೧೧-೪೧ ವ), [?) 

ಭವಿಸು ತಿರೆ (ಐಸಪು. ೫೬-೧0). ೨. ಒಂದು ಬಗೆಯ ಹೂವು: ನಂದ್ಯಾ | |ತ್ರಿಸ್ನೇಹ (ನಾ). [ವೈದ್ಯಶಾ] ತಂಪ್ಪ, ಹರಳೆಣ್ಣೆ ಮತ್ತು ಎಳ್ಳೆಣ್ಣೆ 
ವರ್ತ ತ್ರಿಸಂಧ್ಯಾ ಬಂಧೂಕ ಕದಂಬಕ . . . ಮಲ್ಲಿಕಾದ್ಯನೇಕ ಸುರಭಿ|10|್ತ ಈ ಮೂರು ಪದಾರ್ಥಗಳ ಮಿಶ್ರಣ: ವಾತಕ್ಕೆ ತ್ರಿಸ್ನೇಹವನ್ನು 


ನಿಸುಮಂಗಳಂ ಸಜ್ಜು ಕಮಪ್ಪುವಂಪು ಪುಟ್ಟಿಯೊಳ್‌ ಕು (ಪಂತತಂ. ಕೂಡಿಸಬೇಕಾದರೆ, ತುಪ್ಪ ಒಂದು ಪಾಲು, ಹರಳಿಣ್ಣೆ ಎರಡು ಪಾಲು, 
೧೧೭೧೪). [y+ ಸಂಧ್ಯ) ಎಣ್ಣೆ ಮೂರು ಪಾಲು ಈ ರೀತಿ ಕೂಡಿಸುವುದು . , . ಸಕಲರೋಗ 
ತ್ರಿಸರ (ನು). ಮೂರು ಎಳೆಗಳಿಂದ ಕೂಡಿದ (ಮುತ್ತಿ ನ) ಸರ: ಗಳನ್ನೂ ತ್ರಿಸ್ನೇಹವನೊತ್ತಿ ಅಭ್ಯಂಗನಸ್ನಾನಮಾಡಲು ಪರಿಹರಿಸುವುದು 
ಹಾರೆ ತ್ರಿ[ಪಾ8ಂ. ತಿ]ಸರ ಪಂಚಸರ , , , ತಂತಿಯನಂದಾ ರಾಯನಿತ್ತ (ಸಕವೈ. ೨೭). [ಶ್ರಿ ಸ್ನೇಹ) 
ನಂದನೆಗೆ (ಉಮವಿ. ೮-೪೭) ; ತ್ರಿಸರ ಕೌಸ್ತುಭಸುಕೇಯೂರದಿಂ ಹಾರದಿಂ |16| ತ್ರಿಸ್ರೋತೆ (ನ (ನಾ). ಮೂರು ಲೋಕಗಳಲ್ಲಿ ಪ್ರವಹಿಸಂವ ನದಿ; ಗಂಗೆ : 
ದೊಸೆದುಟ್ಟ ಪೊಂಬಟ್ಟೆಯುಡುಗೆಯಿಂ ತ:ಡುಗೆಯಿಂದೆಸೆವ ನೀಲೋತ್ಸ'ಲ ಆ ಶ್ರಿಸ್ಫೋತೆಯಾದ ನದಿಯು ಮಳೆಗಾಲದ ಪ್ರವಾಹದಿಂದ ಕೂಡಿ 
ಶ್ಯಾಮಲಂ ಕೋಮಲಂ ಬರುತಿರ್ದಂ (ಜೈಮಿಭಾ. ೧೪-೨೭); ನಿಮ್ಮ. ಗಣಂ ಆ ದಡದಿಂದ ಈ ದಡದವರೆಗೆ ತುಂಬಿ ಹೆರಿಯುತ್ತಿತ್ತು (ಬಂಕಿಮ, ೨೯೮). 
ಗಳ ಕಥೆಯನು ತಂದರೆ ಕಂಕಣವನು ಶ್ರಿಸರವನು ಕೊಡು ಎಂದು [ ಆಸಂ. ತಶ್ರಿಸೋತಸ೯] 
ತಡೆದು (ಭೈರಸೂ. ೫೯). “ತಿಸರ್ಕ' ಪರಾ. [ತ್ರಿ * ಸರ್ಯ) ತ್ರಿಳೋಕ “ತ್ರಿಲೋಕ” ನೋ. 
ತ್ರಿಸಾಕ್ಷಿ (ನಾ). ೧. ದೇಹ, ಮಾತು ಮತ್ತು ಮನಸ್ಸುಗಳೆಂಬ ಮೂರು |2| ತ್ರೀಂದ್ರಿಯ (ನಾ). ಸ್ಪರ್ಶ, ರಸನ ವಂತ್ತು ಘ್ರಾಣೇಂದ್ರಿಯಗಳೆಂಬ 
ಸಾಕ್ಷಿಗಳು. ೨. [ಜೈನ] ಆತ್ಮ, ಇಂದ್ರ ಮತ್ತು ಸಿದ್ಧ ಎಂಬ ಮೂರು ಇಂದ್ರಿಯಗಳನ್ನು ಉಳ್ಳ ಜೀವ; ಕ್ರಿಮಿ ಕೀಟ 
ಮೂರು ಸಾಕ್ಷಿಗಳಂ: ತ್ರಿಸಾಕ್ಷಿಯಿಂ ಚತುರ್ವಿಧಾಹಾರಶರೀರನಿವೃತ್ತಿ ಮುಂತಾದಂವು: ಸ್ಪರ್ಶನರಸನಘ್ರಾಣೇಂದ್ರಿಯ ಸಮನ್ವಿತಂಗಳಪ್ಪ 
ಶಾಸನಮಪ್ಪ ಸಂನ್ಮಸನಪ್ರತ್ಕಾಖ್ಶಾನಮಂ ದಯಂಗೆಯ್ದು (ಸುಕುಮಾ. ಪಿಪೀಲಿಕಾದಿ ತ್ರೀಂದ್ರಿಯಂಗಳ್‌ (ಅದಿಪು. ೧೦-೬೧ ವ); ಇಜುವೆ ಮೊದಲಾದ 
೧3-೯ ವ); ವಸ್ತ್ರಮಾಳಾಮಣಿಭೂಷಾವಳಿಯಂ ನಿಜತನುವಿಂ ದೇವರ ತ್ರೀಂದ್ರಿಯಂಗಳ್ಗೆ೦ (ತಸೂವೈ. ೪೩); ಇಂದ್ರಗೋಪ ಪರ್ಣವೃಶ್ಚಿಕ 
ದೇವಂ ತ್ರಿಸಾಕ್ಷಿಯಿಂ ತೊಲಗಿಸಿದಂ (ಮಲ್ಲಿಪು. ೧೩-೧೮೪). 25 ಸಪಾದ ಕ್ರಿಮಿಕೀಟಕಾದಿ ಶ್ರೀಂದ್ರಿಯಂಗಳ್‌ ಸ್ಪರ್ಶನ ರಸನ ಫ್ರಾಣೇಂದ್ರಿಯ 
[ತ್ರಿ+ಸ್ಪಾಕಿ] ಬೋಧಕಲಿತಂಗಳಪ್ಪುವು (ತತ್ತ್ವಪ್ರ. ೯೮). [ಶ್ರಿ ಇಂದ್ರಿಯ] 
ತ್ರಿಸಾಕ್ಷಿಕ (ನಾ). [ಜೈನ] 'ಆತ್ಮ, ಇಂದ್ರ ಮತ್ತು ಸಿದ್ಧರೆಂಬ ವರು | |ತ್ರುಟಿ (ನಾ). ೧. ಸೂಕ್ಷ್ಮವಾದಂದು ; ಅಣು: “ಅಣು ಸೂಕ್ಷ್ಮಂ ಲೇಶಂ 
ಬಗೆಯ ಸಾಕ್ಷಿಗಳನ್ನು ಉಳ್ಳ ವನು: ಸಮಸ್ತವಸ್ತುಗಳೊಳ್‌ ಸಮತೆಯಂ ತ್ರುಟಿ ಕಣಂ ಲವಂ ಸ್ತೋಕ . . . ಕಿಅ್‌ದಪ್ಪದದು” (ವಸ್ತುಕೋ: 
ಭಾವಿಸಿ ಬಾಹ್ಮಾಭ್ಯಂತರಪರಿಗ್ರಹಪರಿತ್ಕಾಗೋನ್ಮುಖಮಾನಸಂ ತ್ರಿಸಾಕ್ಷಿಕ ೧೦೭-೩೬). ೨. ಕಾಲದ ಅತಿ ಸೂಕ್ಷ್ಮವಾದ ಭಾಗ; ಒಂದು ಕ್ಷಣದ 
ನಾಗಿ ವಸ್ತ್ರಾಭರಣ ಮಾಲ್ಕಾದಿಗಳಂ ಮೆಯ್ಕಿಂ ತೊಲಗಿಸಿ (ಅದಿಪು. ೯-೭೬ | 30 ಕಾಲುಭಾಗ: ತ್ರುಟಿಕಾಲ ಯುಗದಂತಿಹುದು ನೀನುಳಿಯೆ (ನಿಧಾಗ. 
ವ); ಸಕಳೋರ್ವಿಶ್ವರೆ ನಾಕಿನಿಯಕಚಮೂಪರ್ಯನಪ್ಟಿಪಾತ್ರಂ ತ್ರಿಸಾಕ್ಷಿ 00-೨೭-೧೨) ; ಇಂಥ ಮೂರು ತ್ರಸರೇಣುಗಳಷ್ಟು ಅಂತರವನ್ನು 
ಕನಾಗಳ್‌ ಬಲಗೆಯ್‌ ನೊಸಲ್ಲೆಡದ ಕೆಯ್‌ ಪರ್ಯಂಕಮಪ್ಪಂತು ಸಾರ್ಚಿ ಕ್ರಮಿಸಲಿಕ್ಕೆ ಸೂರ್ಯನಿಗೆ ಬೇಕಾಗುವ ಕಾಲಕ್ಕೆ “ತ್ರುಟ” ಎಂಬ 
. ಜಿನಶ್ರೀದೀಕ್ಷೆಯಂ ತಾಳ್ಜಿದಂ (ಶಾಂತಿಪು- ೮-೧೨೩). ಸಂಜ್ಞೆಯು (ಭಾಮ್ಮತ. ೮೯). ೩. ಲೋಪ ; ಭಂಗ: ಚಾರು, ಅವರೆಲ್ಲರ 
[ ಸಂ.] ಆತಿಥ್ಯದಲ್ಲಿ ತಿಲಮಾತ್ರ ತ್ರುಟಿ ಆಗಗೊಡುತ್ತಿರಲಿಲ್ಲ (ಇಪ್ಪಕ. ೨೮೪) ; 
ತ್ರಿಸಾಲ (ನಾ). ಮೂರು ಪ್ರಾಕಾರಗಳು : ಲತಾಭವನಂಗಳಿಂದಂ ತ್ರಿಸಾಲ |6| ತಾಯಿ ಮಗಳ ಬಾಂಧವ್ಯದಲ್ಲಿ ತ್ರುಟಿಯಾಯಿತೆಂದು ಹೇಳದಿದ್ದರೂ 
ಪರಿವೇಷ್ಟಿತಂಗಳಿಂದಂ (ರತ್ನಕ. ೧-೨೮ ವ). [ ಎಸಂ. ಶ್ರಿಶಾಲ] ಸುಖದುಃಖದ ಮಾತುಗಳೆ ವಿನಿಮಯ ತೀರೆ ಕಡಿಮೆಯಾಯಿತು 


ಕ್ರಿಸೂಲಿ (ನಾ).ಎತ್ರಿಶೂಖಿ ೨: “ಜರಟಿ-ಹುಲ್ಲು, ತ್ರಿಸೂಲಿ” (ಓಷಧಿ.. ೬೦). | (ಸಂಜೀವಿ. ೭೫). ೪. ಒಂದು ಬಗೆಯ ಪರಿಮಳ ದ್ರವ್ಯ; ಕಚೋರ : 
[ ಆಸಂ. ತ್ರಿಶೂಲಿನ್‌ ] ಲವಂಗಂ ನಾಗೋರ್ವೀರುಹಕುಸುಮಮಲ್ಲಂ ಮೆಟಸು ಸೈಂಧವಂ ಬೆಲ್ಲಂ 
ತ್ರಿಸೆ (ನಾ). ಬಾಯಾರಿಕೆ ; ನೀರಡಿಕೆ; ದಾಹ: ತ್ರಿಸೆ ಮೆಯ್ಯ ತಿನಿಸು ಪತ್ರಂ ತ್ರುಟಿಯಿನಿತುಮಂ ಕೂಡಿ . , , ಧೂಪಿಸಿ (ರೋಳೋಪ, ೮-೫೪), 
ನೆಆ್‌ ಸೈರಿಸಬಾರದ ತಲೆಯ ನೋವು .. . ಕಿಡಿಸಲಾಅವೆ ನರರಂ |(0| ೫. ವಯಿರಿಯುವಿಕೆ ; ತುಂಡುಮಾಡುವಿಕೆ. ೬. ಮಂರಿದ ಭಾಗ ; 
(ಧರ್ಮಾಮ್ಮ. ೧-೦೭೦).  [ ೦. ತೃಷಾ] ತುಂಡು. ೭. ಮಾತು ಮುರಿಯಂವಿಕೆ ; ವಚನಭಂಗ. ೮ೆ. ಹಾನಿ: 
ತ್ರಿಸ್ಮಾನ (ನಂ). ಎ ತ್ರಿಸ್ಮಾಯಿ : ಕೊರಲಂ ನಿಟ್ಟೆಗೆ ತಂದು ವಂಶಶ್ರುತಿಯಿಂ ನಷ್ಟ. ೯. ಸಂದೇಹ ; ಸಂಶಯ. ೧೦. ಸಣ್ಣ ಜಾತಿಯ ಏಲಕ್ಕಿ. 
ತ್ರಿಸ್ಥಾನ ಸಂಶುದ್ಧಿವೆತ್ತಿರೆ ನಾನಾವಿಧದಿಂ ಪ್ರಯೋಗಿಸುವುಪಾಂಗಂಗಳ್‌ ೧೧. ಒಂದು ಬಗೆಯ -ವೃಕ್ಷ. [ಸಂ.] 
ರಸಂಬೆತ್ತು ಬಿತ್ತರಿಪಂತಾಣತಿ ಮಾಡಿದ೦ (ಮಲ್ಲಪು. 6-58) ; ವಸ್ತುಕ ತ್ರುಟಿತ (ಗು). ೧. ಭಂಗವಾದ ; ವಯಿರಿದ ; ಕೊಪ್ಪಳದ ತ್ರುಟತ ಶಾಸನವು 
ವರ್ಣಕ ತ್ರಿಸ್ಮಾನದ ಮೇಲೆ ನುಡಿವ ನುಡಿಗಳು ಇತ್ತಿತ್ತಲಲ್ಲದೆ ಅತ್ತಲಾರು 1 «4 ° * ಈ ಸಂಗ್ರಹದಲ್ಲಿ ಮೊದಲಿನದು (ರಾಸಪ. ೨ ಮುನ್ನುಡಿ) 


ಬಲ್ಲರು (ಅವಕಂ. ೧೩೯-೬೪೧). [ತ್ರಿ * ಸ್ಥಾನ) | ೨ ನೋವಾದ : ಗಾಯಗೊಂಡ. (ನಾ). ೩. ಭಂಗ ; ಭಗ್ನ 


ತ್ರುಟಿತಾಂಗ 


ವಾದಂದಂ : ಪರಂಪರೆ ತ್ರುಟಿತವಾಗಿದೆ ಎಂಬುದರಿಂದ ಅವನು 
ವೂದಲಿಗನಲ್ಲ ಎಂದು ತಿಳಿಯಬೇಕಾಗಿಲ್ಲ (ಶಸಾಶ. ೨೭೯). ೪. [ಜೈನ] 
ಒಂದು ಕಾಲಪ್ರಮಾಣ : ಎಂಬತ್ತುನಾಲ್ಕು ಲಕ್ಷ ಗುಣಿತಕ್ರಮದಿಂದ 


ಕುಮುದಾಂಗ ಮತ್ತು ಕುಮುದ ... ತ್ರುಟಿತಾಂಗ ಮತ್ತು 
ತ್ರುಟಿತ ಎಂಬಿವು ಕ್ರಮದಿಂದ ಆಗುತ್ತವೆ (ಜೈನಪ. ೩೦೬). 
[ ಸಂ.) 


ತ್ರುಟಿತಾಂಗ (ನಾ).[ಜೈನ] ಒಂದು ಕಾಲಪ್ರಮಾಣ : ಎಂಬತ್ತುನಾಲ್ಕು 
ಲಕ್ಷ ಗುಣಿತಕ್ರಮದಿಂದ ಕುಮುದಾಂಗ ಮತ್ತು ಕುಮುದ 
ತ್ರುಟಿತಾಂಗ ಮತ್ತು ತ್ರುಟಿತ , , , ಎಂಬಿವು ಕ್ರಮದಿಂದ ಆಗುತ್ತವೆ 
(ಜನಪ. ೩೦೬). [ಸಂ.] 

ತ್ರುವ್ಹಿ (ನಾ). ಹಾಡುವಾಗ ಪ್ರತಿಸಾಲಿನ ಕೊನೆಗೆ ಬಳಸಂವ ಒಂದು ಶಬ್ದ : 
ಮಣ್ಣೊಳಗಾಡಿ ನೀ ಬಂದೆಯಾ ತ್ರುವ್ವಿ ಬೆಣ್ಣೆಯ ಬೇಡೆ ಬಯ್ದರೆ ಕಂದ 
ತ್ರುವ್ವಿ (ಪುಕಂದ. ೪-೨೦೧-೭). "ಸಂವ್ವಿ? ಪರಾ. [?] 

ತ್ರೇತಾಗ್ನಿ (ನಾ). ೧. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯ 
ಗಳೆಂಬ ಮೂರು ಅಗ್ನಿಗಳು: “ವಹ್ನಿತ್ರಿತಯಂ ತ್ರೇತಾಗ್ನಿ” 
(ವಸ್ತುಕೋ. ೫೮-೪೧). ೨. ಅಂತಹ ವರೂರು ಅಗ್ನಿಗಳನ್ನು ಇರಿಸಿ 
ಕೊಂಡವನು. [ಸಂ.] 

ತ್ರೇತಾಯುಗ (ನಾ). ಕೃತ, ತ್ರೇತೆ ದ್ವಾಪರ ಮತ್ತು ಕಲಿ ಎಂಬ 
ನಾಲ್ಕು ಯುಗಗಳಲ್ಲಿ ಎರಡನೆಯ ಯುಗ: ತ್ರೇತಾಯುಗದಲ್ಲಿ 
ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ 
ವೆಂದೆನಯ್ಯ (ಅವತಂ. ೧೩-೫೨) ; ನಡೆವುದಾದಿಯುಗಂಗಳೊಳು ನಾಲ್ಕಡಿ 
ಯೊಳುನ್ನತಧರ್ವವಾ ಮೂಜಡಿಯೆ ನಡೆವುದು ಧರ್ಮವೂ ತ್ರೇತಾ 
ಯುಗಂಗಳಲ್ಲಿ (ಬಸಪು, ೨-೫). [ ಸಂ.) 

ತ್ರೇತೆ (ನಾ). ೧. ವರರ ಗುಂಪು, ಸಮೂಹ. ೨. ಎ ತ್ರೇತಾಗ್ನಿಂ : 
“ಹುತಾಶನ ತ್ರಿತಯನಾಮಕಂ ತ್ರೇತೆ” (ವಸ್ಮುಕೋ. ೦೩೯-೦೨೬) ; “ಅಗ್ನಿ 
ಮೂಖೊಡನುಡಿವುದುಂ ತ್ರೇತೆಯೆಂಬುದು”  (ಮಂಗರಾ. ೧೩೮-೨). 
೩. ಎ ತ್ರೇತಾಯಂಗ : ಕೃತಫ್ನಭಾವಂ ತ್ರೇತಾಪ್ರವೇಶದೊಳ್‌ . . . 
ಅಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೦ ವ); ತ್ರೇತೆಯಲಿ 
ರಘುರಾಮನಾಮದಿ ಸೀತೆಯ ೦ ಹೋಗಾಡಿ (ಬಸಪು. ೫೪-೩೯); 
ಕೃತಯುಗದವರು ತ್ರೇತೆಯವರಿಂದತಿಪರಾಕ್ರಮಯುಕ್ತರೆು (ಕುವ್ಕಾಅ. 
೧೦-೩೩) ; ಮಂಥರೆಯ ಈ ಮಮತೆಯಾವರ್ತದೊಳ್‌, ಸುಟ್ಟುರೆಗೆ 
ಧೂಳಿ ತರಗೆಲೆ ತಿರ್ರನೆಯೆ ಸುತ್ತುವೋಲ್‌ ಸಿಲ್ಕಿ ಘೂರ್ಣಿಸದಿಹುದೆ ಪೇಳ್‌ 
ತ್ರೇತಾಮಹಾಯುಗಂ! (ಶ್ರೀರಾಮಾ. ೨೭-೭೧೪), ೪. ಮೂರರ ಗರ: 
ಕೃತದಲ್ಲಿ ನಾಲ್ಕು ಅಂಕಗಳಿರುವುವು. ಆ ಅಂಕವು ಬಿದ್ದರೆ ತ್ರೇತೆ (೩), 
ದ್ವಾಪರ (೨), ಕಲಿ (೧) ಎಂಬ ಗರಗಳ ಅಂಕಗಳೂ ಸೇರಿ ಹತ್ತಾಗುವುವು 
(ಬ್ರಹ್ಮಛಾ. ೨೧೭ ಅಡಿ). (ಸಂ. ತ್ರೇತಾ] 

ತ್ರೈಕಾಲ (ನಾ). ಭೂತ, ಭವಿಷ್ಯತ್ತು ವಂತ್ತು ವರ್ತಮಾನಗಳೆಂಬ 
ಮೂರಂ ಕಾಲಗಳು: ಭುವನದೊಳು ತ್ರೈಕಾಲ ತಪಸಿನ ವಿವರವನು 
ವಿರಚಿಸಿದನು (ಬಿಜ್ಮಪು. ೧-೩೦). [ ಸಂ. 

ತ್ರೈಕಾಲಿಕ (ಗು). ೧. ಪ್ರಾತಃಕಾಲ, ವಂಧ್ಯಾಹ್ನ ಮತ್ತು ಸಾಯಂ 
ಕಾಲಗಳೆಂಬ ಮೂರು ಕಾಲಗಳಲ್ಲಿಯೂ ಉಂಟಾಗಂವ. ೨. ಭೂತ, 
ಭವಿಷ್ಯತ್ತು ಮತ್ತು ವರ್ತಮಾನಗಳೆಂಬ ವಂರಂ ಕಾಲಗಳಲ್ಲಿಯೂ 
ಇರಂವ. [ ಸಂ. 

ತ್ರೈಕಾಲ್ಯ (ಗು). ೧. ತ್ರಿಕಾಲಗಳಿಗೂ ಸಂಬಂಧಪಟ್ಟ; ೨. ಭೂತ, 
ಭವಿಷ್ಯತ್ತು ಮತ್ತೂ ವರ್ತಮಾನ ಕಾಲಗಳ ತಿಳಿವನ್ನು ಹೊಂದಿದ. 
"ತ್ರೈಕಾಲ್ಯ ಯೋಗಿ” ಪರಾ. [ ಸಂ.) 


೩೭೪೭ 


20 


26 


86 


45 


ತ್ರೈಮಲ 


ತ್ರೈಕಾಲ್ಕಯೋಗಿ (ನಾ). ತ್ರಿಕಾಲಜ್ಞಾನಿಯಾದ ಯೋಗಿ : ತ್ರೈಕಾಲ್ಕ 
ಯೋಗಿ ಬಂದುದಂ . . . ಕೇಕಿಕೋಕಿಳೆಕಾಕಳಿಯಿಂದಟ್‌ದು ಬನದೊಳ 
ಅಸಿದೆನಾಗಳ್‌ (ಜಂದ್ರಪು. ೨-೮೦). [ತ್ರೈಕಾಲ್ಯ + ಯೋಗಿ) 

ತ್ರೈಗುಣ್ಯ (ನಾ). ಸತ್ವ, ರಜಸ್ಸು ಮತ್ತು ತವಂಸ್ಸುಗಳೆಂಬ ಮೂರು 
ಗುಣಗಳು ; ತ್ರಿಗುಣ: ಪುಣ್ಯಹೀನರನಾರಯಿದು ಕಾರುಣ್ಯದಿಂದಂ 
ಸಲಹುವಂತ್ರೆ ಗುಣ್ಯಕಾರಣಪುರುಷನೆಲ್ಲಾ ಭಕ್ತಿಭಂಡೀಂರಿ (ಬಸಪು. ೩೦-೧೮); 
ಜಗದಂಡಕರಂಡಷಂಡನಿರ್ಮಾಣಪ್ರವೀಣನುಂ ತ್ರೈಗುಣ್ಯವಾಸನಾತೀತಂ 

. ಒಪ್ಪೆತ್ತಿರ್ದಂ (ಶಬಶಂ. ೧-೮೧ ವ). [ಸಂ.] 

ತ್ರೈಜಗ (ನಾ). ಸ್ವರ್ಗ, ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು 
ಲೋಕಗಳು ; ತ್ರಿಜಗ : ಇವರೆಲ್ಲರೂ ಯೋನಿಜರೆಂಬುದ ತ್ರೈಜಗ 
ಬಲ್ಲುದು (ಬಸವ. ೫೪೬) ; ಕುಹಕಮತಿಗಳು ತಂದರೈ ತ್ರೈಜಗಕೆ ತಲ್ಲಣವ 
(ಕುವ್ಮಾಅ. ೧೩-೮) ; ಭಾರವಾಗಿದ್ದರೆ ಹೆಣದ ಕೈಚೀಲವು ಹಗುರವಾಗಿದ್ದರೆ 
ಮನವು ಅಂತಹ ಮನುಜನಿಗಾವುದಸಾಧ್ಯವು ತ್ರೈಜಗವಾತನ ವಶವು 
(ಇಂಜಾಪ. ೨೩೨-೪೬). [ -ಆಸಂ. ತ್ರಿಜಗತ್‌] 

ತ್ರೈಜಗದೀಶ (ನಾ). ಮೂರು ಲೋಕಗಳ ಒಡೆಯ: ತ್ರೈಜಗದೀಶ 
. . . ರಕ್ಷಿಸು ನಮ್ಮನನವರತ (ಹರಿಸಾ. ೧), [ ಎಸಂ. ಶ್ರಿಜಗದೀಶ] 

ತ್ರೈತ (ನಾ). ಮೂರರ ಗುಂಪು; ತ್ರಿತಯ : ಎಲ್ಲ ಜ್ಞ್ಥಾನಕರ್ಮ 
ಗಳಲ್ಲಿ ಕತಣ್ಮ ಕರ್ವು ಕ್ರಿಯಾಪದಗಳ ತ್ರೈತವನ್ನೊ ಶ್ರಿಪುಟಿಯನ್ನೊ 
ಆಶ್ರಯಿಸಲೇಬೇಕು (ವಿಜಾಮಂ. 8೨). [ಸಂ.] 

ತ್ರೈದಶ್ಯ (ಗು). ದೇವಲೋಕಕ್ಕೆ ಸಂಬಂಧಿಸಿದ; ಸ್ವರ್ಗೀಯ: 
ಭೂಭೃತ್ಸುತೆ ತಾಂ ತ್ರೈದಶ್ಶ ಯೋ ಷಿಜ್ಜನಮನನುದಿನಂ 
ಗೆಲ್ವುದಾಶ್ಚರ್ಯಮೇ ದಲ್‌ (ಉಜಕೇ. ೭-೬೨). [ «ಸಂ. ತ್ರಿದಶ] 

ತ್ರೈಧರೆ (ನಾ). ಎ ತ್ರೈಜಗ : ತ್ರೈಧರೆಗೆ ಮಾರ್ಗವ ಯುಕ್ತಿಸಿದ ಸರ್ವಜ್ಞ 
ಚಿನ್ಮಯ ಜಿಷ್ಣು ತೀರ್ಥಕರ (ಜನಭಛಾ. ೬೨-೧೩). [ ಸಂ. ಕ್ರಿಧರಾ) 

ತ್ರೈನೇತ್ರ (ನಾ). ಮೂರಂ ಕಣ್ಣುಗಳು ; ತ್ರಿನೇತ್ರ. [ ಸಂ.) 

ತ್ರೈಪುಂಡ್ರ (ನಾ). ೬ ತ್ರಿಪುಂಡ್ರ : ಲಲಾಟದೊಳು ತ್ರೈಪುಂಡ್ರಮುಜ್ಯಳಿಸೆ 
(ಬಸಪು. ೪-೧೦). "ತ್ರೈಪುಂಡ್ರಧಾರಿ' ಪರಾ. [ಸಂ.) 

ತ್ರೈಪುಂಡ್ರಧಾರಿ (ನಾ). ತ್ರಿಪುಂಡ್ರವನ್ನು ಧರಿಸಿರುವವನು: ಆ 
ತ್ರೈಪುಂಡ್ರಧಾರಿಗೆ ನಮಿಸಿ ಬರುತಿಹ ಗಂಡ ಲಕ್ಷ್ಮಣನಿದಿರೆಲೇಣೌದ ಹೊಳೆವ 
ಮಣಿರಥವ (*ಶಿರಾ. ೨೭-೨೫). [ ಸಂ. ತ್ರೈಪುಂಡ್ರಧಾರಿನ್‌ ] 

ತ್ರೈಪುರ (ನಾ). ದೈತ್ಯರ ವರಂ ನಗರಗಳು ; ತ್ರಿಪುರ: ಕೋಪದಿಂ 
ಮದಗಜದನುಜನಂ ಮೆಟ್ಟಿ ಸೀಳಿದನು ತ್ರೈಪುರಂಗಳನುರುಪಿದನು 
(ಬಸಪು. ೧೬-೩). [ಸಂ.] 

ತ್ರೆ ಪುರುಷ (ನಾ). ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರೆಂಬ 
ತ್ರಿಮೂರ್ತಿಗಳಂ : ಅಖಿಳ ಜಗಶೀತಳಕ್ಕೆ ಪ್ರತ್ಯಕ್ಷಂ ಮಾಡಿ ತೋಹುವನ್ನೆ 
ಕಟಕಕಮಳಾರ್ಕ್ಯವೆಸರ ತ್ರೈಪುರುಷದೇವರೆ ಶಾಲೆಯುಮಂ , , . ಮಾಡಿಸಿ 
(ಕಇಆ. ೫-೨-೧೭೨ ; 1058); ` ಭಾರಾಪೂರ್ವ್ವಕಂ ಮಾಡಿ ತ್ರೈಪುರುಷ 
ದೇವರಂ ನೋಡಿ (ಸಾಇಇ. XX, ೬0-0; 1101). [0] 

ತ್ರೈಭುವನ (ನಾ). ಸ್ವರ್ಗ, ಮರ್ತ್ಯ ಮತ್ತು ಪಾತಾಳಗಳೆಂಬ ಮೂರು 
ಲೋಕಗಳು ; ತ್ರಿಭುವನ: ವೆಂಗೀವಿಷಯಂ ತ್ರೈಭುವನಂಗಳೊಳಗ್ಗಳದ 
ವಿಷಯಮುಪಮಾಾತೀತಂ (ಕಾತಿಪು. ೦-೪೨) ; ಈತನೇ ತ್ರೆ ಎಳುವನ 
ಪಾವನನಕ್ಕ (ಬಸಪು. 8-೪೯) ; ತ್ರೈಭುವನದೊಳ್ತಾನೇ ಕೃತಾರ್ಥನಲ್ಲಾ 
(ಕೈಮಿಭಾ. ೨-೪೬). [ಸಂ] 

ತ್ರೈಮಲ (ನಾ). ಹೆಣ್ಣು, ಹೊನ್ನು ಮತ್ತು ಮಣ್ಣುಗಳೆಂಬ ವರರು 
ವಿಧವಾದ ಮಲಗಳು; ತ್ರಿಮಲ : ಕಾಶಿ ಕಂಚಡಿಯೇಕೆ ... ಕೇಶವನು 
ಕಿತ್ತಿಕೊಳಲೇಕೆ ತ್ರೈಮಲದ ಆಶೆ ಬಿಡದನಕ (ಸರ್ವಜ್ಞ. ೩೭೩). [ಸಂ.] 


ತ್ರೈಮಾಸಿಕ 


ತ್ರೆ ಮಾಸಿಕ (ಗಂ). ೧. ಮೂರು ತಿಂಗಳಿಗೊಮ್ಮೆ ನಡೆಯಂಂವ : ಇದೇ 
ವಿಷಯದ ಮೇಲೆ ತ್ರೈಮಾಸಿಕ ಪರೀಕ್ಷೆಯಲ್ಲಿ . ... ಪ್ರಬಂಧವೊಂದನ್ನು 
ಬರೆಯಿರಿ (ಕಪಸಂ, ೫೩). (ನಾ). ೨. ಸತ್ತವರಿಗಾಗಿ ಮೂರನೆಯ 
ತಿಂಗಳಿನಲ್ಲಿ ಮಾಡಂವ ತಿಥಿ. ೩. ವರಂ ತಿಂಗಳಿಗೊಮ್ಮೆ ಹೊರ 
ಡುವ ಪತ್ರಿಕೆ: ಹಿಂದಿನ ವರ್ಷದ ತ್ರೆ ಎಮಾಸಿಕವೊಂದರಲ್ಲಿ ಈ ಕತೆ 
ಪ್ರಕಟವಾಗಿದೆ (ರೂ).. "ಮಾಸಿಕ: ಪರಾ. [ಸಂ.] 
ತ್ರೈಮಾಾರುತಿ (ನಾ). ಎ ತ್ರೈಪುರಂಷ : ಸತಿಯರ ಬಲೆಗೆ ಸಿಲುಕದರಾರು 
ತ್ರೈಮೂರುತಿಗಳೊಳಗಾಗಿ (ತೊರರಾ. ೧-೫-೨೫). 
[ ಸಂ. ತ್ರಿಮೂರ್ತಿ] 

ತ್ರೈಮೂರ್ತಿ (ನಾ). ಎ ತ್ರೈಪುರುಷ : ತ್ರೈಮೂರ್ತಿಯೊಳ ಸತ್ವ 
ಮೂರ್ತಿಯೆ ನೀಂ (ಜಗವಿ. ೧೮-೬೬) ; ಆದಿಯಲಿ ಕಮಲಾಸನನು 
ಮಧುಸೂದನನು ಮಧ್ಯದಲಿ ಮೇಲಣ ಹಾದಿಯಲಿ ಗಿರಿಜೇಶನಿರೆ 
ತ್ರೈಮೂರ್ತಿಮಯವಾಗಿ ಕಾದುಕೊಂಡಿಹರಖಿಳಲೋಕವಂ (ಕುವ್ಯಾಉ. 
೪-00೭) ; ತ್ರೈಮೂರ್ತಿಗಳ ದಿವೃಶಕ್ತಿಯಿಂ , , . ತೀವಿದ ಮಹಾಶರೆ 
ವನು ಕಿಎವರೆಗೆ ತೆಗೆದಾರ್ದು. ಫಲುಗುಣನೆಚ್ಚೆಂ . (ಜೃಮಿಧಾ. 
೧೩-೪೬). [ ಆ ಸಂ. ತ್ರಿಮೂರ್ತಿ ] 
ತ್ರೈರಾಶಿ (ನಾ). [ಗಣಿತ] ಗಣಿತದ ಒಂದು ವಿಧಾನ; ಮೂರು 
ಅಂಶಗಳ ಸಹಾಯದಿಂದ ನಾಲ್ಕನೆಯ ಅಂಶವನ್ನು ಕಂಡುಹಿಡಿ 
ಯಂವ ಮಾರ್ಗ: .ಈ ಪುಸ್ತಕದಲ್ಲಿ ಕ್ಷೇತ್ರಗಣಿತ, ತ್ರೈರಾಶಿ. . . 
ಸಮಕೋಶಕ್ಕೆ ಸಂಬಂಧಪಟ್ಟ 'ಲೆಕ್ಕಗಳೂ, ಒಟ್ಟು ೨೪೬ ಲೆಕ್ಕಗಳು 
ಒಂಬತ್ತು ಅಧ್ಯಾಯಗಳಲ್ಲಿ ಕೊಡಲ್ಪಟ್ಟಿವೆ (ಗಿಡ. ೧೫). "ಪಂಚರಾಶಿ' 
ಪರಾ. (.ಎಸಂ. ತ್ರೈರಾಶಿಕ] 
ತ್ರೈರಾಶಿಕ .(ನಾ). ಇ ತ್ರೈರಾಶಿ: ತ್ರೈರಾಶಿಕದ ಗಣಿತಮಟೀವುದರ್ಕೆ 
ಸೂತ್ರಂ (ವ್ಯವಹಾ. ೭-೬) ; ಆಗ ನಾವು ತ್ರೈರಾಶಿಕ ಹಾಕಿ... ೨೮ 
ಜನರು ಒಂದು. ತಾಸು ಕೆಲಸಮಾಡಬೇಕು ಎನ್ನು ವೆವು (ರಾಲಪ್ರ. 11, 
೦೦೦೦). [ಸಂ.] 
ತ್ರೈರಾಸಿಕ (ನಾ). - ತ್ರೈರಾಶಿ : ಯಾ : ಪ್ರಕಾರದಿಂ ಯಾವೆಯನಿಟ್ಟು 
ಫಲದಿಂ ಗುಣಿಸಿ ಪ್ರಮಾಣದಿಂದ ಭಾಗಿಸುವುದು: ತ್ರೈರಾಸಿಕದ ಕ್ರಮ 
(ಥಾಸ್ಕರ. ೧೬-೪). [-೭ಸಂ. ತ್ರೈರಾಶಿಕ) 
ತ್ರೈಲೋಕ್ಕ, ತ್ರೆ ಕ್ಕ (ನಾ). ಎ ತ್ರಿಭುವನ: ತ್ರ ೈಲೋಕ್ಕಕ್ಷೋಭ 
ಕಾರಣ ತೀರ್ಥಕರ . ಪುಣ್ಯಹೇತುಗಳಪ್ಪ `ಷೋಡಶಭಾವನೆಗಳಂ ಭಾವಿಸಿ 
(ಆದಿಪು. ೬-೩೩ ವ) ; ಮಾರ್ಗಾಲಂಬನಮಾದುದು ತತ್ರೆ ಲೋಕ್ಕಶರೆಣ್ಯ 
ಸೇವ್ಯ ದಿವ್ಯಧ್ವನಿಯಿಂ (230ತಿಪು. ೧೨-೨೮). ನೈಳೋಕ್ಯ. 

ತ್ರೈಲೋಕ್ಯಮಲ್ಲ, ತ್ರೈಳೋಕ್ಕಮಲ್ಲ - ಮೂರು ಲೋಕಗಳಲ್ಲಿಯೂ 
ವೀರನೆಂದಂ ಪ್ರಸಿದ್ಧನಾದವನು ; ಒಂದು ಬಿರುದಂ : ಶ್ರೀಮತ್ತೈ 
ಲೋಕ್ಯಮಲ್ಲ ಭುಜಬಳ ಶಾನ್ತರದೇವ೦ (ಎಕ. ೪111, ನಗರ, ೩೯-೧೧ ; 
1066) ; ಶ್ರೀಮತ್ತೆ ,ಳೋಕ್ಕಮಲ್ಲದೇವರ ವಿಜಯರಾಜ್ಯಂ ಪ್ರವರ್ತ್ವಿಸೆ 
(ಇಆ. 1%, ಶ್ರೀಮತ್ರ್ರೈಳೋಕ್ಕಮಲ್ಲ ದೇವರ 
ವಿಜಯರಾಜ್ಯಮುತ್ತರೋತ್ತರಾಭಿವೃದ್ಧಿ ಪ್ರವರ್ಧಮಾನಮಾಚಂದ್ರಾರ್ಕ್ಯ 
ತಾರಂ ಸಲುತ್ತವಿಂರೆ (ಸಾಇಇ. XX, 90-9 ; 2066). [Xo] 
ತ್ರೈಲೋಕ್ಕಗುರು (ನಾ). ಎ ಶ್ರಿಲೋಕಗಂರಂ : ಮನುಷ್ಯದೇಹಮಂ 
ಕೆಯ್ಕೊಂಡು ತ್ರೈಲೋಕ್ಕಗುರು ಗುರುತನೂಜನ ಕೆಯ್ಯಂ ಪಿಡಿದರ 
ಮನೆಯಂ ಪೊಜಮಟ್ಟು . : . ಬೀಡಿಂಗೆ ವಂದು ಕುಂತಿಗೇಕಾಂತ 
ದೊಳಿಂತೆಂದಂ (ಪಂಪಭಾ. ೯-೬೦ ವ); ತ್ರೈಲೋಕ್ಕಗುರುಗಳ ಎಮಪ್ಪ 
'ಕೀರ್ತಿಧರೆಗುರುಗಳ ಸಭಾಮಂಡಳಮಂ ಪೊಜಮಟ್ಟೊಂದಡಿ ವರ್ಪೊಡಂ 
ತಕ್ಕುವಲ್ತು (ಕಾಂತಿಪು, ೪-೮೨ ವ). [ತ್ರೈಲೋಕ್ಯ + ಗುರ್ಯು) 


೧೭೯-೫; 1048); 


೩೭೪೮ 


ತ್ರೈವಿದ್ಯ 


ತ್ರೈಲೋಕ್ಕನಾಥ, ತ್ರೈ ಳೋಕ್ಕನಾಥ (ನಾ). - ಶ್ರಿಲೋಕಾಧಿಪತಿ : 
ದೇವೋತ್ತಮಾಂಗಂಗಳ್ಳಂ ಬಾಗಿದುವಾ ತ್ರೆ ಆಲೇಕ್ಯನಾಥೋದಯ 
ಮನಟ್‌ಪುವಂತಾ ತ್ರಿಳೋಕಕ್ಕಮಾಗಳ್‌ (ಅದಿಪು. ೭-೩೮) ; ತ್ರೆ ಆಲೋಕ 


ನಾಥನೋಲಗಸಾಲೆಯೊಳಮರೇಂದ್ರನೊಡನೆ . . , ಕುಳ್ಳಿರ್ದೊಲಗಿಸು 
೮ ತ್ರಿರ್ಪನಟಿ ್ತಿಯಿಂ ಜಿನಪತಿಯಂ (ಸುಕುಮೂ. ೯-೩೮) ; ಉದ್ಭವಿಸಿದ 
ತ್ರೈ ಲೋಕ್ಕನಾಥಂ ಜಿನಂ (ಪುಷ್ಪಪು. ೧೦-೨. ತ್ರೈಳೋಕ್ಕನಾಥ ; 


ತ್ರೈಳೋಕ್ಕನಾಥವಿಭವ ಸಮಾಳೋಕನ ಜಾತಹರ್ಷಪುಳಕವಿಳಾಸವ್ಕಾಳಂಬ 
ಮಾಯ್ತು . . . ಸಕಳಸಸ್ಯಸಮೂಹಂ೦ (ಚಂದ್ರ ಪು. ೧೬-೪೩). 
[ತ್ರೈಲೋಕ್ಕ + ನಾಥ] 

19| ತೈಲೋಕ್ಯನೇತ್ರ (ನಾ). ಮೂರು ಲೋಕಗಳಿಗೂ ಕಣ್ಣಿನಂತಿರುವವನು; 
ಸೂರ್ಯ: ತ್ರೈಲೋಕ್ಕನೇತ್ರಂ ತ್ರಿವೇದಮುಯಂ ಧ್ವಸ್ತತಮಸ್ತಮಂ 
ಹೃತನಿಶಿಟಾಟೋಪನೊಲ್ಲೀಗೆ ಗೌತಮಗೋತ್ರಾಂಬುಜಷಂಡಚಂಡಕಿರಣಂ 
ಗುದಿತ್ಯನುತತ್ಸಿಹಮಂ (ಪಂಠತಂ. ೨-೧೨). [ತ್ರೈಲೋಕ್ಕ 4 ನೇತ್ರ] 

ತ್ರೈಲೋಕ್ಕಮೋಹಿನಿ (ನಾ). ಮೂರು ಲೋಕಗಳನ್ನು ಮೋಹ 
ಗೊಳಿಸಂವಂಥೆ ಒಂದು ಬಗೆಯ ವಶೀಕರಣವಿದ್ಯೆ ; ಶ್ರೀಗಂಧದ ೦, 
ಗೋರೋಚನಮಂ ಎತ್ತುನಾಲಿಗೆ, ವಿಷ್ಣುಕ್ರಾಂತಿ ಇವ 0 
ಒಂದೊಂದಾಗಿ ಮರ್ದಿಸಿ ಶಿಲಕವಿಡೆ ತ್ರೈಲೋಕ್ಕಮೋಹಿನಿ (ವಿವೈವಿ. 
೨೨೦). [ತ್ರೆ ಆಲೋಕ * ಮೋಹಿನಿ] 

ತ್ರೈಲೋಕ್ಕಲೋಚನ (ನಾ).೧.ಎತ್ರೈಲೋಕ್ಕನೇತ್ರ. ೨. ಜಿನ : ಅಂತು 
ವಜ್ರದಂತ ಚಕ್ರವರ್ತಿ ಲಬಾ ವಧಿಲೋಚನಂ ತ್ರೈಲೋಕ್ಕಲೋಚನಂಗೆ 
ಸಾಷ್ಟಾಂಗ ಪ್ರಣತನಾಗಿ (ಆದಿಪು. ೩-3೯ ವ). [ತ್ರೈಲೋಕ್ಕ4ಲೋಚೆನ] 

ತ್ರೈಲೋಕ್ಕಸಾರ (ನಾ). ವರು ಲೋಕಗಳಲ್ಲಿಯೂ ಅತ್ಯಂತ 
ಶ್ರೇಷ್ಠವಾದಂದು : ವಾರಾಶಿಯೊಳಿನ್ನವು ಮುತ್ತೋಗೆನ್ನವು ಪಡೆಯ 
ಲಾಗವತಿತರಳತರೆ ತ್ತಾರಾಹಾರಂ ಜಿತನೀಹಾರಂ ತ್ರೈಲೋಕ್ಕಸಾರಮಿಂತಿದು 
ಹಾರಂ (ಅದಿಪು. ಓಂ ಣಮೋ ಅರಹಂತಾಣಂ , ,. , ಈ 
ಎರಡು ತ್ರೈಲೋಕ್ಕಸಾರಮೆಂಬ ಚಕ್ರದ ಮೂಲಮಂತ್ರಂಗಳಿಂದಟ್‌ವುದು 
(ಪ್ರತಿಷ್ಠಾ. ೧೦-೧೦). [ತ್ರೈಲೋಕ್ಕ * ಸಾರ್ಕೆ] 

ತ್ರೈಲೋಕೈೇಶ್ವರ (ನಾ). - ಶ್ರಿಲೋಕಾಧಿಪಶಿ : ಅಂತು ಕನಕಶಾಂತಿ 
ಪಾಪೋಪಶಾಂತಿಗೆಂದು ತ್ರೈಲೋಕ್ಕೇಶ್ವರರೂಪಮಂ ಧರಿಯಿಸುವುದುಂ 
(ಕಾಂತಿಪು. ೯-೧೮ ವ). [ ತ್ರೈಲೋಕ್ಕ + ಈಶ್ವರ] 

ತ್ರೈವರ್ಣ (ನಾ). ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರೆಂಬ ಮೂರು 
ಜಾತಿಗಳು : ತ್ರೈವರ್ಣಂಗಳನು ಬರೆಲೀಯ್ಯ ನೋಲಗಸಾಲೆಗಾ ಬಸವ 
(ಬಿಜ್ಜಪು. ೯೧-4). [ಸಂ.] 

ತ್ರೈವರ್ಣಿಕ (ನಾ). - ತ್ರೈವರ್ಣಕ್ಕೆ ಸೇರಿದವನಂ: ಸ್ನಾನಧೌತವಸ್ಥ್ರ 
ಪವಿತ್ರರಪ್ಪ ತ್ರೈವರ್ಣಿಕರು ಮೌನದಿಂ ತಂದ ವಿಶುದ್ಧಮಪ್ಪ ತೀರ್ಥೋದಕ 
(ಪ್ರತಿಷ್ಠಾ ೫-೪), [ಸಂ.] 

ತ್ರೈವಿಕ್ರಮ (ನಾ). ಎ ಶ್ರಿವಿಕ್ರಮ : 
ನಿಟ್ಟೆಲುವನುಆ್‌ ಮುಅದು ಧರಿಸಿದನು 
89-೪೩). [Xo.] 

«0| ತ್ರೈವಿದ್ಯ (ನಾ). ೧. ಖುಕ್ಕು, ಯಜುಸ್ಸು ಮತ್ತು ಸಾಮಗಳೆಂಬ 

ಮೂರು ವೇದಗಳು. ೨. ಈ ಮೂರು ವೇದಗಳನ್ನು ಅಧ್ಯಯನ 

ಮಾಡಿದವನಂ : ವೇದೋಕ್ತಸ್ಮೂ ಕರ್ಮಗಳನ್ನು ಅನುಷ್ಠಿಸುವವರಂ 

ತ್ರೈವಿದ್ಯರು (ಹಸರ. ೧೩-೧೮ ಪದ್ಯಾರ್ಥ). ಹ. [ಜೈನ] ಷಟ್ಟಂಡಾಗವಂ 

ವೆಂಬ ಗ್ರಂಥದ ಮೊದಲ ಮೂರು ಭಾಗಗಳಾದ ಜೀವಸ್ಥಾನ, 

ಕ್ಷಂದ್ರಕಬಂಧ ಮತ್ತು ಬಂಧಸ್ವಾವಿಂತ್ವವಿಚಯಂಗಳೆಂಬ ವರರು 

ಖಂಡಗಳನ್ನೂ ಆಭ್ಯಶಿಸಿದವನು : ತ್ರೈ,ವಿಡ್ಮರವರ7ಣಭರದೇವರ್‌ 


15 


೦೨-೧೧೮) ; 


80 


ಪುರಹರಂ ಶ್ರೈವಿಕ್ರಮನ 
ಖಟ್ವಾಂಗವೆನಲ್‌ (ಬಸು. 


ತ್ರೈವಿದ್ಯದೇವ ೩೭೪೯ ತ್ರ್ಯಕ್ಷರಿ 
ಗುಣ ಭದ್ರದೇವರೆನ್ನದರೊಳರೆ (ಜಾವುಂಪು. ೩-೧೧); ಭಾವಿಪೊಡೆ ಮುಖಮದು ತ್ರೋಟ ಚಂಚೂ ಚಂಚುವಕ್ಕು” (ಮಂಗರಾ. ೩೦-೧). 
`ಮೇಘಚಂದ್ರ ತ್ರೈವಿದ್ಯರದೆಂತೊ ಶಾಂತರಸಮಂ ತಳೆದರ್‌ (ಪಂಕಾಮಾ, ೨. ಪಕ್ಷಿ; ಹಕ್ಕಿ. ೩. ಒಂದಂ ಬಗೆಯ ಮಾನು. ೪, ಒಂದು ಬಗೆಯ 
೧-೧೯) ; ಮಹಾವಿಖ್ಯಾತಿಯಂ ತಾಳ್ಡಿದಂ , , , ತ್ರೈವಿದ್ಯವಿದ್ಯೋದಿತ ಸಸ್ಯ ; ಶಿವನಿ. [ಸಂ.] 


ವಿಶದಯಶಂ ಮೇಘಚಂದ್ರವ್ರತೀಂದ್ರ (ಎಳ. 11, ೧೨೭-೧೩೨ ; 1115). 
"ತ್ರೈವಿದ್ಯದೇವ' ಪರಾ. [ಸಂ.] 

ತ್ರೈವಿದ್ಯದೇವ (ನಾ). [ಜೈನ] ಷಟ್ಟಂಡಾಗಮದ ಮೊದಲ ಮೂರು 
ಖಂಡಗಳನ್ನು ಅಭ್ಯಸಿಸಿದವನಂ ; ಈ ಬಿರುದು ಮಾಘಣಂದಿ, 
ಅಕಲಂಕದೇವ, ರಾವಂಚಂದ್ರ, ಶ್ರುತಕೀರ್ತಿ ಎಂಬ ನಾಲ್ಕು ಜನ 
ಜೈನಾಚಾರ್ಯರಿಗೆ ಇತ್ತು: ಈ ಮೂರು ಖಂಡಗಳನ್ನು ಪೂರ್ಣ 
ಅಭ್ಯಸಿಸಿದವರಿಗೆ "ತ್ರೈವಿದ್ಯದೇವ' ಎಂಬ ಪದವಿಯನ್ನು ಕೊಡಲಾಗು 
ತ್ತಿದ್ದಿತೆಂದು ಗೊತ್ತಾಗುತ್ತದೆ (ಜೈನಪ. ೧೬೨). [ತ್ರೆ ವಿದ * ದೇವ] 

ತ್ರೈವಿದ್ಯವ್ರತಿ (ನಾ). ಎ ತ್ರೈವಿದ್ಯದೇವ : ಶ್ರುತಕೀರ್ತಿ ತ್ರೈವಿದ್ಯವ್ರತಿ 
ರಾಘವಪಾಂಡವೀಯಮಂ ವಿಬುಧಚಮತೃತಿಯೆನಿಸಿ ಗತಪ್ರತ್ಕಾಗತದಿಂ 
ಪೇಟ್ಜಿ ಮಲಕೀರ್ತಿಯಂ ಪ್ರಕಟಿಸಿದಂ (ಪೂರಾಮಾ. ೧-೨೫). [ ಸಂ. ತ್ರೈವಿದ್ಯ 
ವ್ರತಿನ್‌ ] 

ತ್ರೈವಿದ್ಯಾಸ್ಪದ (ನಾ). ವ್ಯಾಕರಣ; ತರ್ಕ, ಜೈನಸಿದ್ಧಾಂತವೆಂಬ 
ಮೂರಂ ವಿದ್ಯೆಗಳಲ್ಲಿ ಪಾಂಡಿತ್ಯವುಳ್ಳವನು : ವಿದಿತ ವ್ಯಾಕರಣದ ತರ್ಕದ 
ಸಿದ್ಧಾ ೦ತದ ವಿಶೇಷದಿಂ ತ್ರೆ ಎವಿದ್ಕಾಸ್ಪದರೆಂದೀೇ ಧರೆ ಬಣ್ಣಿಪುದು ದಿವಾಕರ 
ಸಂದಿದೇವ ಸೈದ್ಧಾಂತಿಗಳಂ (ಸುಕುಮಾ. ೨-೨೮). [ ತ್ರೈವಿದ್ಯ * ಆಸ್ಪದ 

ತ್ರೈವಿದ್ಯೇಶ (ನಾ). - ತ್ರೈವಿದ್ಯ ೩; ತ್ರೈವಿದ್ಯೇಶಂ ಮಾಘಣಂದಿ ವ್ರತಿ 
ಪೆಸರ್ವಡೆದಂ (ಶಂದ್ರ ಪು. ೦-೩೦). [ತ್ರೈ ವಿದ್ಯ * ಈಶ] 

ತ್ರೈಷಷ್ಟಿ (ನಾ). ಆ:ತ್ರಿಷಷ್ಟ್ರಿ. 

ತ್ರೈಷಷ್ಟಿಪುರುಷವ್ರಾತ: ಅರುವತ್ತುವಂೂರು ಜನ ಮಹಾಪುರುಷರ 

ಸಮೂಹ: ತ್ರೆ ಷಪ್ಪಿಪುರುಷವ್ರಾತವೇ ಪೌರಾ ಣಪುರುಷಪ್ಕಾತವಡದರ, 
ಚತುರೆಕಾಲದಿ ಕಲಿಯ ಪರಿಯಂತ (ಬಿಜ್ಮಪು. ೧೪-೬೨). [ಸಂ, ತ್ರಿಷ್ಟು | 

ತ್ರೈಸಂಧ್ಯ (ನಾ). ಎ ತ್ರಿಸುಧ್ಯೆ ೧ : ಅಸಮಭಕ್ತಪ್ರಾಣನಿಧಿ ಕರಮೊಸೆದೃ 
ಕೈಕೈಯಿಂದವಾರೋಗಿಸುತಿರಲ್‌ ತ್ರೆ Jಸಂಧೈ[ಪಾಕಾಂ. ಧಿ]ಯಲಿ ಲಿಂಗ 
ಪ್ರಸಾದವನು (ಬಸಪು. ೩4-0೨). { <ತ್ರೈಸಂಧ್ಯ ] 

ತ್ರೈಸೂಳು (ನಾ). ಮೂರು ಬಾರಿ; ಮೂರು ಸಲ : ನಿಂತ ಯೋಗಿಶ್ವರನ 
ನೀಕ್ಷಿಸುತೈದಿ ದಕ್ಷಿಣವನಾಂತು ತ್ರೈಸೂಳ್ಳೈದಿ ದುರಿತಕೃತಾಂತ ಜಯ 
ಜಯವೆಂದು ಲಕ್ಷಿ ೀಕಂಂತ ವಂದನೆಗೈದನು (ಜನಭಾ. ೬೧-೧೧). ಐ 
ಇದು ವ್ಯಾಕರಣಬದ್ಧವಾದ ರೂಪವಲ್ಲ 

[ ಆತ್ರಿ * ಸೂಳು (ಎಸೂಟ್‌್‌) ] 

ತ್ರೈಳೋಕ್ಕ್ಯ "ಶ್ರೈಲೋಕ್ಯ' ನೋ. 

ತ್ರೈಳೋಕ್ಕನಾಥ "ತ್ರೈಲೋಕ್ಕನಾಥ' ನೋ. 

ತ್ರೋಟಕ (ಗು). ೧. ಸಂಗ್ರಹವಾಗಿ ಹೇಳಿದ ; ಚುಟಂಕಾದ: ಉದ್ದವಾದ 
ವಾಕ್ಯಗಳಿಗಿಂತ ತೂಕದ ಶಬ್ದಗಳ ತ್ರೋಟಕ ವಾಕ್ಕಗಳನ್ನು ಬರೆಯುವುದರಲ್ಲಿ 
ಅವರದು ಎತ್ತಿದ ಕೈ (ಸ್ಮೃತಿಜಿ. ೧೧). (ನಾ). ೨. [ಕಾವ್ಯಮಾ] ದೃಶ್ಯ 
ಕಾವ್ಯಗಳಲ್ಲಿ ಒಂದು ಭೇದ ; ಹದಿನೆಂಟಂ ವಿಧವಾದ ಉಪರೂಪಕ 
ಗಳಲ್ಲಿ ಒಂದು ; ಶೃಂಗಾರರಸಪ್ರಧಾನವಾಗಿರಂವುದು : ೧. ನಾಟಿಕಾ. 
೨. ತ್ರೋಟಕ ೧೮. ಭಾಣಿಕಾ-ಎಂದು ಉಪರೂಪಕ 
ಗಳು ಹದಿನೆಂಟು ವಿಧ (ಸಂನಾಟ. ೩೨) ; ವಿಕ್ರಮೋರ್ವಶೀಯವು ಒಂದು 
“ತೋೋಟಕ' (ಸಂನಾಟ. ೧೪೪) ; ತ್ರೋಟಕದಲ್ಲಿ .. , ಏಳರಿಂದ ಒಂಭತ್ತರ 
ವರೆಗೂ ಅಂಕಗಳಿರುತ್ತವೆ (ಕಬಡಿ. ೨30). [೫0.7 

ತ್ರೋಟಿ (ನಾ). ೧. ಹಕ್ಕಿಯ ಕೊಕ್ಕು,-ಚುಂಚಂ : “ಚಂಚೂ ತ್ರೋಟಿ 
ಚಂಚು ತುಂಡಂ" (ವಸ್ಮುಕೋ. ೪೧-೧೦) ; “ಶಕುಂತಿಯೆನೆ ಪಕ್ಷಿಯಾ 


8 


10 


18 


20 


ತ್ರೋಟೀಪುಟ (ನಾ). ಕೊಕ್ಕು ; ಚಂಚುಪುಟ : ನೆಳಲರಸಿ ಬಹ ಗಜದ 
ಮಸ್ತಕಂ ಕಾಯ್ದು ಚಿಳಿಚಿಳಿಲೆನುತ ಪೊರಬೀಳ್ವ ಮುತ್ತ ಜಲಕಣ 
ಮೆಂದು ಕೊಳಲಿ ಕಲಕಂಠ ತ್ರೋಟೀಪುಟದೊಳಂ ಹಿಡಿಯೆ ಚಂಚು 
ಚುರ್ರೆನುತೆಂಟಲು (ಬೆಂಕಾರಾ. ೩-೬-೧೧). [ಸಂ.] 

ತ್ರಂಗ (ನಾ). ಎರಡು ಕೈಗಳು ಮತ್ತು ತಲೆ-ಈ ಮೂರು ಅಂಗಗಳು: 

ಪಂಚಾಂಗದಿಂ ತ್ರ್ಯಂಗದಿಂದೆಯುಂ ತುಳಿಲ್ಲೆಯ್ದು 
(ಹಾಲಾಸ್ಕ, ೪-೨-೧೩ ವ). [ಸಂ.] 

ತ್ರ್ಯಂಬಕ (ಗು). ೧. ಮೂರು ಕಣ್ಣುಗಳುಳ್ಳ. (ನಾ). ೨. ಮೂರು 
ಕಣ್ಣುಗಳನ್ನು ಉಳ್ಳವನಂ ; ಶಿವ : ತ್ರ್ಯಂಬಕಲೋಚನಾರ್ಚಿಗಮಿದಗ್ಗಳ 
ಮೆಂಬಿನಮೇಲಕ್ಸಿಯೊಳ ಶಿಖಾಡಂಬರಮೆಯ್ದೆ - (ಕಾವ್ಯಾಪ. ೨೮) ; 
ತ್ರ್ಯಂಬಕನಂ ಬಲವರಲೆರಡೆಂಬೀ ಪದವೆಯ್ದವೆಂದು ನಾಲ್ಕುಂ ಕಾಲಿಂದಂ 
ಬಲವಂದಪಳೆಂಬಂತಂಬಿಕೆಯಂಬಳಿಕಿಯಾಡುವಳ* ಶೈಶವದೊಳ್‌ (ಗಿರಿಕ. 
೩-೭೨) ; ನಂಬಿ ಭಜಿಸುವ ಗೊಲ್ಲಳಂಗೀ ತ್ರ್ಯಂಬಕಂ ಕೈಲಾಸದುರ್ಗಾ 
ಡಂಬರದ ಕದಹುಗಳನಾಗಳಿ ತೆಜಿ!ದು ಹುಗಿಸಿದನು (ಬಸಪು. ೪೩-೩೦) ; 
ತ್ರ್ಯಂಬಕನ ಹೋಲುವನು ರಾಘವನೆಂಬರದು ಹುಸಿಯಲ್ಲ (ಕಾಶಿರಾ. 
೧೭-೩೭). [ಸಂ.] 

ತ್ರ್ಯಂಬಕಸಖ (ನಾ). ಈಶ್ವರನ ಸಖ.-ಗೆಳೆಯ ; ಕುಬೇರ. 

[ ತ್ರ್ಯಂಬಕ * ಸಖ) 

ತ್ರ್ಯಂಶ (ನಾ). ಮೂರನೆಯ ಒಂದು ಭಾಗ : ಗ್ರಹಂ ಗ್ರಹದಿಂದಂ ನವ 

ಪಂಚಮಂಗಳೊಳಿರಲ್‌ ತ್ರ್ಯಂಶಾಂಶಮಂ , , . ಪರಸ್ಪರಂ ಸ್ವಗುಣ 
೦ದಾಳ್ಗುಂ (ಜಾತತಿ. ೯-೯). [ಸಂ.] 


ಅಷ; ಿಂಗದಿಂ 


೩5| ತ್ರ್ಯಕ್ಷ (ನಾ). ವಾರು ಕಣ್ಣುಗಳನ್ನೂ ಉಳ್ಳವನು ; ಶಿವ ; ಮುಕ್ಕಣ್ಣ : 


40 


45 


ದ್ವಂದ್ವಲೋಕವನಕ್ಷಿಯುಗದೆ ಪೊರೆದು ತ್ರ್ಯಕ್ಷನೊಂದರಿಂ ಮಾಯೆಯಾಟವ 
ವಿಸಾರುವಂತೆ (ಮಂಕುಕ. ೬೯೩). [ಸಂ.] 

ತ್ರ್ಯಕ್ಷರ (ಗು). ೧. ಮೂರಂ ಅಕ್ಷರಗಳಿಂದ ಕೂಡಿದ, (ನಾ). ೨. 
ಅಉಮ್‌ ಎಂಬ ಮೂರು ಅಕ್ಷರಗಳನ್ನೊಳಗೊಂಡುದು; 
ಓಂಕಾರ ; ಪ್ರಣವಾಕ್ಷರ : ಜಗದೀಶ್ವರಂ ಜಂಗಮ ತ್ರ್ಯಕ್ಷರಂಗಳೊಳ್‌ 
ಹದಿನಾಲ್ಕು ಲೋಕಾಶ್ರಯಸ್ವ ಗರ್ಗನಿರ್ಮಳಮರ್ತ್ಯ ಪಾತಾಳವಾದವು 
(ವೀಕೈಪು. ೧-೩-೨೮). "ತ್ರ್ಯಕ್ಷರವಂೂರ್ತಿ' ಪರಾ. ೩. [ಕಾವ್ಯಮಾ] 
ಮೂರೇ ಅಕ್ಷರಗಳನ್ನು ಬಳಸಿ ರಚಿಸುವ ಪದ್ಯಬಂಧ ; ಶಬ್ಮಾ 
ಲಂಕಾರಪ್ರಧಾನವಾದ ಪದ್ಯಬಂಧ ; ಚಿತ್ರಕವಿತ್ವ: ಇದೇ ಶಬ್ದು 

ಲಂಕಾರದಲ್ಲಿ ನಿರೋಷ್ಮ್ಯ, ಅತಾಲವ್ಯ, ಏಕಾಕ್ಷರ, ದ್ವ್ಯಕ್ಷರ, ತ್ರ್ಯಕ್ಷರಾದಿ 
ಬಂಧಗಳೆಂದು ಅನೇಕ ವಿಧವಾದ ಚಿತ್ರಕವಿತ್ವಗಳು ಯೋಜಕರ ಬುದ್ಧಿ 
ಬಲುನುಸಾರವಾಗಿ ಕಲ್ಪಿತವಾಗಬಹುದು (ಕೈಏಡಿ. ೨೩೮). "ಏಕಾಕ್ಷರ? 
ಪರಾ. [ಸಂ. ) 

ತ್ರ್ಯಕ್ಷರಮೂರ್ತಿ (ನಾ). ಓಂಕಾರಸ್ವರೂಪನಾದವನು ; ಪ್ರಣವ 
ಸ್ವರೂಪಿ ; ಶಿವ; ಈಶ್ವರ: ತ್ರ್ಯಕ್ಷರಮೂರ್ತಿಯಾದ ಪರಮಪ್ರಭು 
ವಾದ . . . ವಿರಿಂಚಿ ಮುಖ್ಯ ಸುರವಂದಿತಪಾದನುಮಾದ ಯಾ ವಿರೂ 
ಪಾಕ್ಷನೆ ದೇವನೆಂದು ನೆ ನಂಬಿದೆಂ (ಕಂಕಶ. ೫೫1೪ ರಿಕ). 

[ ತ್ರ್ಯಕ್ಷರ * ಮೂರ್ತಿ) 

ತ್ರ್ಯಕ್ಷರಿ (ನಾ). ಮೂರು ಅಕ್ಷರಗಳನ್ನುಳ್ಳ ಮಂತ್ರ : ಏಕಾಕ್ಷರಿ, ದ್ವ್ಯಕ್ಷರಿ, 

ತ್ರ್ಯುಕ್ಷರಿ... ಮುಂತಪ್ಪ ಪ್ರಸಿದ್ಧಮಂತ್ರಂಗಳೊಳವಲ್ತೆ (ರಾಮಾಶ್ಮ. ೧೧೬-೧). 
[ ಸಂ. ತ್ರ್ಯಕ್ಷರೀ] 


ತ್ರಣುಕ 


ಕೆ 


ತ್ರ್ಯಣುಕ (ನಾ). ಮೂರು ಅಣಂಗಳಿಂದ ಕೂಡಿದಂದು : ಹೀಗೆ ತ್ರ್ಯಣು 
ಕಾದಿ ಕ್ರಮದಲ್ಲಿ ಮಹಾಪೃಥಿವೀ, ಜಲ, ತೇಜಸ್ಸು, ವಾಯುಗಳು ಸೃಷ್ಟಿ 
ಸಲ್ಪಡುತ್ತೆವೆ (ಭಾರದ. ೨೩೦) ; ಸಂಖ್ಯಾವಿಶೇಷವೆಂದರೆ ಸೃಷ್ಟಿಕಾಲದಲ್ಲಿ 
ದ್ವ್ಯಣುಕ ತ್ರ್ಯಣುಕೆಗಳ ಪರಿಮಾಣವು . , , ಅಣುತರೆ ಅಣುತಮಮಗ 
ಬೇಕಾಗುತ್ತದೆ (ಹಿಂದಸಾ. ೦೨೭). [ ಸಂ. 
ತ್ರೃಶ್ರೀಕೃತ (ಗಂ). [ನಾಟ್ಕ] ಒಂದು ಕಾಲನ್ನು ಸಮವಾಗಿ ಇರಿಸಿ 
ಇನ್ನೊಂದು ಕಾಲಿನ ಬೆರಳಂಗಳನ್ನು ಪಕ್ಕೆಗೆ ಎದುರಾಗಿ ಮಾಡಿ 
ನಿಲ್ಲಿಸಿದ : ಶ್ರೀಕಮಳಲೋಚನಂ ತ್ರ್ಯಶ್ರೀಕೃತಪದನುನ್ನತೈಕಜಘನಂ 
ಲಲಿತಭ್ರೂಕಂ ತಿರ್ಯಗ್ವಳಿತ ವ್ಯಾಕುಂಚಿತಕಂಠನೂದುತಿರ್ದಂ ಕೆೊಟಲಂ 
(ಜಗವಿ. ೩-೧). [ಸಂ.7 ॥ 
ತ್ರ್ಯಸ್ರ (ಗು). ೧. ಮೂರು ಕೋಣಗಳುಳ್ಳ ; ಮೂರು ಮೂಲೆಗಳಂಳ್ಳ. 
(ನಾ). ೨. [ನಾಟ್ಯ] ಕೊರಳ ವಿನ್ಯಾಸಗಳಲ್ಲಿ ಒಂದಂ; ಭುಜದ ಕಡೆಗೆ 
ಕೊರಳನ್ನು ಬಾಗಿಸಂವ ಒಂದು ವಿನ್ಯಾಸ:ನತಮಾಗಿ ವಖುಡುಹನೊಂದಿದ 
ನುತಗಳಮೇ ತ್ರ್ಯಸ್ರಮೆಂಬ ಪೆಸರಂ ಪಡೆಗುಂ (ರಾಸ್ಕರಂ. ೨-೧೧೭). 
[ಸಂ.7 
ತ್ರ್ಯಾಹಿಕ (ಗು). ೧. ಮೂರು ದಿನಗಳಿಗಾಗುವಷ್ಟು ಧಾನ್ಯವನ್ನು 
ಹೊಂದಿರುವ. (ನಾ). ೨. ಮೂರು ದಿನಗಳಿಗಾಗುವಷ್ಟು ಧಾನ್ಯ 
ವನ್ನು ಸಂಗ್ರಹಿಸಿರುವವನು : ಮೂರು ದಿವಸಕ್ಕಾಗುವಷ್ಟಿರುವವನು 
ತ್ರ್ಯಾಹಿಕನು (ಆರ್ಯಥ. ೪೬). ೩. ಮೂರು ದಿನಗಳಿ ಗೊಂದಾವರ್ಶಿ 
ಬರುವ ಜ್ವರ: ತ್ರ್ಯಾಹಿಕವೆಂಬ ಜ್ವರವು ಮೇದಸ್ಸನ್ನು ಆಶ್ರಯಿಸಿ 
ಕೊಂಡು ಬರುವುದು (ಸಕವೈ. ೯6) [0.7 
ತ್ರ್ಯೂಪಣ (ನಾ). ಶುಂಠಿ, ಹಿಪ್ಪಲಿ ಮತ್ತು ಮೆಣಸಂ - ಈ ಮೂರರ 
ಕೂಟ; ತ್ರಿಕಟಂಕ : ತ್ರಿಕಟು, ತ್ರೂಷಣಂ, ವ್ಯೋಷಂ-ಈ ೩ ತ್ರಿಕಟುಕಂ 
(ಹಲಾಯು. ೧೦೧-೪೬೩). [ಸಂ] 
-ತ್ವ (ಪ್ರ). ಒಂದಂ ಭಾವವಾಚಕ ಪ್ರತ್ಯಯ. "ದಂರಂಳತ್ವ' ಪರಾ. 
(ಸಂ. 
ತ್ವಕ್ಕು (ನಾ). ೧. ಸ್ಪರ್ಶಜ್ಞಾನವನ್ನು ಉಂಟುಮಾಡಿಕೊಡುವ 
ಇಂದ್ರಿಯ ; ತೊಗಲು; ಚರ್ಮ : “ಅಸೃಗ್ಮರಃ, ಅಜನಂ, ಚರ್ಮ, 
ಕೃತ್ತಿಃ, ತ್ವಕ್‌-ಈ ೫ ತೊವಲ್‌” (ಹಲಾಯು. ೧೦೪-೮) ; ಶಿಕಾರವೆ 
ಬಸವಣ್ಣನ ನೇತ್ರ ವಕಾರವೆ ಬಸವಣ್ಣನ ತ್ವಕ್ಕು ಯಕಾರೆವೆ ಬಸವಣ್ಣನ 
ಶ್ರೋತ್ರ (ಪದಗೋ. ೧೨೬-೩೪). ೨. ವಂರದ ಸಿಪ್ಪೆ; ತೊಗಟೆ; 
ತೊಕ್ಕು : “ತ್ವಕ್‌, ವಲ್ಮಾ, ವಲ್ಕಲಂ-ಈ ೩ ಮರದ ಹೊಟಿ ಸೊಪ್ಪು” 
(ಹೆಲಾಯು. ೩೦-೨೯) ; “ತೈಗ್ವಲ್ಕಲಂ ವಲ್ಕವೆನೆ ಮರದ ತಿಗುಡಕ್ಕು” 
(ಮಂಗರಾ. ೩3-4) ; ಹಿಪ್ಪೆಮರದ ತ್ವಕ್ಕಿನ ಛಾಯೆಯುಳ್ಳ ನೀಲವರ್ಣ 
ವಾದ ಕುದುರೆ ಮೇಘವೆಂದು ಪೇಳಲ್ಪಡುವದು (ಸೌಗಂಧಿ. ೩೧೦-೧೪), 
[ ಸಂ. ತ್ವಚ್‌ ] 
ತ್ವಕ್ಸತ್ರ (ನಾ). ೧. ಲವಂಗಪಟ್ಟೆ ; ದಾಲ್ಚಿನ್ನಿ, ೨. ತಮಾಲಪತ್ರ. 
(ಸಂ. 
ತ್ವಕ್ಸತ್ರಿ (ನಾ). ೧. ಹಿಂಗಿನ ವಂರದ ಎಲೆ ; ಹಿಂಗಂಪಶ್ರಿ ೨. ತಮಾಲಪತ್ರ 
[ಸಂತ ಕ್ಸಶ್ರೀ 
ತ್ವಕ್ಬುಪ್ಪ (ನಾ). ೧. ರೋಮಾಂಚ ; ಮೈನವಿರು. ೨. ಒಂದು ಬಗೆಯ 
ಚರ್ಮವ್ಯಾಧಿ ; ಕಜ್ಜಿ ; ತುರಿ. (ಸಂ.] 
ತ್ವಕ್ಸಾರ (ನಾ). ೧. ಬಿದಿರು; ಬೊಂಬು : “ತ್ವಚಿಸಾರಃ, ... ತ್ವಕ್ಲಾರಃ 
ಮಸ್ಕರ --ಈ೬ ಬಿದಿರ್‌” (ಹಲಾಯು. ೩೪-೩೧) ; “ವಂಶಂ .., ತ್ವ 
ಮೆನಲುಂ ಚೆಲ್ವ ಬಿದಿರಕ್ಕು” (ಮಂಗರಾ, ೩೮-೨೩). ವಿ. ಲವಂಗಪಟ್ಟೆ ; 
ದಾಲ್ಮಿನ್ನಿ. ೩. ಒಂದಂ ಬಗೆಯ ವೃಕ್ಷ ; ತಿಗಡಂವಂರ. 


೩೭೫೦ 


10 


15 


40 


45 


ತ್ವಚಿಸಾರ 


ತ್ವಗಸ್ಥಿಭೂತ (ಗಂ). (ದೇಹದಲ್ಲಿ) ಚರ್ಮ ವಂತ್ತು ಎಲುಬಂಗಳಂ 
ಮಾತ್ರ ಉಳಿದಿರುವ ; ಕೃಶವಾದ ; ಬಡವಾದ : ಕಾಲಾಂತರೆದೊಳ್‌ 
ಶ್ರೀಪ್ರಭಾದ್ರಿ ಶಿಖರೆದೊಳ್‌ ಪ್ರಾಯೋಪಗಮನವಿಧಿಯಿಂ ತ ಗಸ್ಥಿ ಭೂತಸ 
ರ್ವಾಂಗಂ ಧೈರ್ಯಮನೆ ಮನ ದೊ ಳವಲಂಬಿಸಿ , , , ಪಾಯ್ಟ 
ಪುಲಿಯೆಂಬೀ ಬಾಧೆಯೊಳ್‌ ಮೆಯ್ಕನೊಡ್ಡಿಸೆ (ಅದಿಪು. ೬.೩೩ ವ). 
[ಸಂ.] 
ತ್ವಗಸ್ಥೀಭೂತ (ನಾ). (ದೇಹದಲ್ಲಿ) ಚರ್ಮ ಮತ್ತು ಮೂಳೆಗಳು ಮಾತ್ರ 
ವಿರಂವುದಂ ; ಕೃಶವಾಗಿರುವುದು : ಮುನಿಪತಿಯೆಸೆದಿರ್ದಾತನು ಸಪ್ತರ್ಧಿ 
ಸಮನ್ವೀತಂ ವ್ರತನಿಯಮಯುಕ್ತ್ವ್ಯಗಸ್ಥೀ ಭೂತಂ (ಕಾಂತಿಪು. ೯-೧೧೨). 
[ಸಂ.1 
ತ್ವಗಿಂದ್ರಿಯ (ನಾ). ಸ್ಪರ್ಶದ ಜ್ಞಾನವನ್ನು ಉಂಟಂಮಾಡಿಕೊಡಂವ 
ಇಂದ್ರಿಯ ; ತೊಗಲು; ಚರ್ಮ ; ತ್ವಗಿಂದ್ರಿಯವಿಷಯದಿಂದೆ ಗಜ 
ಕೆಡುವುದು ರಂಜನ ಕೃತಕದಲ್ಲಿ (ಅಐಂಡೇ. ೭-೪): ಸ್ಪರ್ಶ ಸಾಕ್ಷಾತ್ಕಾರವನ್ನು 
ಉಂಟುಮಾಡುವುದಾಗಿಯೂ ಇರುವ ಇಂದ್ರಿಯವು ತ್ವಗಿಂದ್ರಿಯವೆನಿಸಿ 
ಕೊಳ್ಳುವುದು (ತತ್ತ್ಮ್ಫಶು. ೭). [ಸಂ.], 
ತ್ವಗ್ಗತ (ಗು). ಚರ್ಮದೊಳಗೆ ಸೇರಿದ. «ತ ಗ್ಗ ತಜ್ಜರ' ಪರಾ. [ಸಂ.] 
ತ್ವಗ್ಗತಜ್ವರ (ನಾ). ಚರ್ಮದೊಳಗೆ ಸೇರಿದ ಜ್ವರ; ಒಳೆಜ್ವರೆ: ದೇಹದಲ್ಲಿ 
ಅಲ್ಪವಾದ ಜ್ವರ ಮತ್ತು ದಾಹವುಂಟಾಗಿ , , , ಬೆಮರುಂಟಾಗಿರುವುದೆ 
ತ್ವಗ್ಗತಜ್ವರೆ ಲಕ್ಷಣಗಳು (ಸಕವೈ. ೯೯). «ಅಸ್ಥಿಗತಜ್ವರ' ಪರಾ. 
[ತ್ವಗ್ಗತ 4 ಜ್ವರ] 
ತ್ವಗ್ಹ (ಗು). ಚರ್ಮದಿಂದ ಆದ,-ಮಾಡಿದ : ತ್ರಿಜಗದ್ಯೂಷಣವಾರಣಂ 
ಮುಜಾಯೆ ಪಾಯ್ಡಾಲಾನಮಂ ತ್ವಗ್ವಲೋಹಜಬಂಧಂಗಳನೆಲ್ಲಮಂ 
ಪಜಕಿವಿನಂ ಪೊಯ್ದೆತಶ್ತಿ ಮೊತ್ತಕ್ಕೆ ಕಾಯ್ದು (ಪಂಠಾಮಾ. ೧೫-೩೧). [ಸಂ.] 
ತ್ವಗ್ಹೀವಿ (ನಾ). ಒಂದಂ ಬಗೆಯ ಸಸ್ಯ; ಸೇಗುಡಿತೆ: “ಆರು ಮೆಣಸಿಗೆ 
ತ್ವಗ್ವೀವಿ ಸೇಗುಡಿತೆ” (ಮಂಗರಾ. ೪೨3-೩೭), [ ಸಂ. ತ್ವಗ್ಹೀವಿನ್‌ ] 
ತ್ವಗ್ಲೋಷ (ನಾ). ಚರ್ಮಕ್ಕೆ ಸಂಬಂಧಿಸಿದ ದೋಷ; ಚರ್ಮದ 
ರೋಗ; ತೊನ್ನು: ತ್ವಗ್ಹೋಷೇ ಚ-ತೊನ್ನಿಗುಂ ಭಗಂದರಕ್ಕುಂ 
(ವಿವೈವಿ. ೧೬4. [ ಸಂ. 
ತಗ್ಗರ (ನಾ). (ಆನೆ, ಹುಲಿ) ಚರ್ಮವನ್ನು ಧರಿಸಿರಂವವನು ; ಶಿವ. 
[ಸಂ.) 
ತ್ವಗ್ರೋಗ (ನಾ). ಚರ್ಮಕ್ಕೆ ಸಂಬಂಧಿಸಿದ ರೋಗ ; ಚರ್ಮರೋಗ : 
ಅದರಿಂದ ನಾರು, ಹುರುಕು, ಕಜ್ಜಿ. . . ಮುಂತಾದ ತ್ವಗ್ರೋಗಗಳು 
ಸ ಮೈಯೊಳಗೆ, ಸೇರುತ್ತವೆ (ಮುಂಬಯಿ. ೫-೧೫೮). [ ಸಂ.) 
ತ್ವಜ್ಮಲ (ನಾ). ೧. ಚರ್ಮದ ವಂಲ,-ಕೊಳೆ. ೨. ಕೂದಲಂ; 
ರೋಮ. [ಸಂ.] 
ತ್ಹಚ (ನಾ). ೧. ತೊಗಲು; ಚೆವರ೯ ; “ತ್ವಚಮಜಿನಾಸೃಗೃರೆ ಕೃತ್ತಿ 
ಚರ್ಮಮೆನೆ  ಶೋ(ಲ್‌ತ್ವಗಾ) ಹ್ವಯಂ” (ವಸ್ತುಕೋ ೭೨-೨೮) ; 
“ಚರ್ಮ ತ್ವಚಂ ಕೃತ್ತಿ ಅಜಿನವದಸೃಗ್ಗರೆಯೆನಲು ತೊಗಲಕ್ಕು” 
(ಮಂಗರಾ. ೧೧೬-4) ; ಪಂಚಬಾಣಂಗಳು ಪಂಚೇಂದ್ರಿಯಂಗಳು ಕರ್ಣ 
ನಾಸಿಕ ದೃಗು ಜಿಹ್ವೆ ತ್ವಚಂಗಳು (ಮದತಿ. ೦-೬೭) ; ಕಠಪಾಲಿಶಾಸ್ತ್ರಿಗಳು 
ಶ್ರೀಅರವಿಂದರನ್ನು ನೋಡಿದಾಗ, ಅವರೆ ದೇಹದ ತ್ವಚದ ಮೇಲೆ 
ಅತ್ಯಾಕರ್ಷಕವಾದ ಕಾಂತಿಯೊಂದನ್ನು ಕಂಡರು (ಮಹಾಯೋ. ೧೩೪). ೭. 
ಲವಂಗಪಟ್ಟೆ ; ದಾಲ್ಚಿನ್ನಿ. ೩. ತೊಗಟೆ; ಸಿಪ್ಪೆ. [ ಸಂ. 
ತ್ವಚಿಸಾರ (ನಾ). ಬಿದಿರು; ವಂಶ: “ತ್ವಚಿಸಾರಃ, ಚಪಃ, ವಂಶಃ, 
ವೇಣುಃ ತ್ವಕ್ಸಾರಃ, ಮಸ್ಕರಃ - ಈ ೬ ಬಿದಿರ” (ಹಲಾಯಖ. ೩೪-೩೦). 
[ಸಂ.1 


ತ್ವಚೆ 


ಗ ೩೭೫೧ 


ತ್ವಚೆ (ನಾ). ೧. ತೊಗಲು; ಚರ್ಮ ; ರುಚಿಯೊಪ್ಪೆ ರಸನೆಗದು ಶೂಲ 
ವಹುದುದರಕ್ಕೆ ತ್ವಚೆ ಬೇಳ್ಟ ತಂಗಾಳಿಯಿಂ ಬೇನೆಯೆದೆಗೆ (ಮಂಕುಕ. 
೩೪೭). ೨. ತೊಗಟೆ ; ಸಿಪ್ಪೆ : ಎಲೆಯ ಮೇಲೆ ಬೀಳುವ ಸೂರ್ಯ 
ಕಿರಣಗಳು ಎಲೆಯ ಸಣ್ಣ ದೆಇಡ್ಡ ಶಿರಗಳೊಳಗಿಂದಲೂ ತ್ವಚೆಯೊಳ 
ಗಿಂದಲೂ ಸಮವಾಗಿ ಆರಪಾರ ಹೋಗುವುದಿಲ್ಲ (ಮುಂಬಯಿ. ೩-೧೮೮). 
[ ಸಂ. ತ್ವಚ) 
ತ್ವದೀಯ (ಗು). ನಿನ್ನ; ನಿನಗೆ ಸೇರಿದ : ತ್ವದೀಯ ತನುಚಿಂತೆಯಂ 
ಪಡೆಯೆ ನಿತ್ಯನೈಶ್ಚಿಂತ್ಯಮಂ ತ್ವದೀಯ ಪದಪೂಜೆಯೊಳ್‌ ತೊಡರೆ 
(ಡಂದ್ರಪು, ೧೪-೯೫). [ಸಂ.] 
ತ್ವರ (ನಾ). - ತ್ವರೆ: ರಾಮ (ತ್ವರದಿಂದೆದ್ದು) (ಉರಾಡ. ೬೫) ; ಇರಿಸಿ 
ಶರಧನುಗಳನು ಕರದಲಿ ತ್ವರದೆ ಬೇಂಟೆಯನಾಡಲಾ ನರವರನು ಚರಿಸಿರಲು 
(ರಘುವಂ. ೯-೫೦). [ಸಂ.ತ್ವರಾ] 
ತ್ವರಣ (ಗು). ೧. ಆತುರಪಡಂವ ; ಅವಸರದ, (ನಾ). ೨. ಆತುರ 
ಪಡುವಿಕೆ ; ತವಕ: “ತ್ವರಿಃ, ತ್ವರಂ, ತ್ವರಣಂ, ತ್ವರಿತಂ 
ತ್ವರಣೀಯಂ ಈ ೮ ತವಕ.” (ಕಾಶಕೃ. ೧೩೭). ೩. (2): ಷಟ್ಟರ್ಕ್ಯ 
ಷಣ್ಮುಖರಂ ಪರೆಮತತಪತ್ತ ಓರಣ ನಿರತರು (ಸೌಾಇಇ. ಸಸ, ೪೬-೨೭; 
1072). ಇದು "ತಪಶ್ಚರಣ' ದ ಅಪಲಿಖಿತವಿರಬಹೆಂದಂ [೫0.1 
ತ್ವರಿತ (ಗು). ೧. ವೇಗವಾದ ; ಶೀಘ್ರವಾದ. (ನಾ), ೨. ವೇಗ; 
ಶೀಘ್ರತೆ ; ಅವಸರ ; “ಕ್ಷಿಪ್ರಂ ತ್ವರಿತಂ . . . ಚೆಚ್ಚರಂ” (ವಸ್ತು ಕೋ. 
೦೦೩-೦೩); “ತ್ವರಿತಂ ದ್ರುತಂ... ಶೀಘ್ರಮಕ್ಕು” (ಮಂಗರಾ. ೦೨೭-೭) ; 
ತ್ವರಿತದೆ ಹೇಮಕೂಟನಗರಕ್ಕಿರದೆಯ್ದಿ ಬಟಲ್ಲವೋಲ್ಮನೋಹರಿಯ ... - 
ಆಂಗರುಚಿಯೊಳ್‌ ಮುಟುಗಿತ್ತು ಮನಂ ಮಹೀಶೆನಾ (ಕಾದಂಉ. ೩೪೯) ; 
ತ್ವರಿತದಿಂ ಬಂದಂ ಪ್ರಶೀಹಾರಕ೦ (ಪಂಕಾಮಾ. ೨-೨) ; ತರಣಿ ಶಶಿಗಳ 
ನೊಮ್ಮೆ ತರೆಲೇ ತ್ವರಿತದಲಿ ಬೆಸಸೆನಗೆ ನಾ ತಹೆನೆಂದ ಹನುಮಂತ 
(ಕೌಶಿರಾ. ೨೯-೨೪) ; ರಾಜನೂ ಮೂರ್ತಿಯೂ ತ್ವರಿತದಿಂದ ನಡೆದರು 
(ಸಾವಿತ್ರಿ. ೩೩). ೩. ವೇಗಶಾಲಿ; ಚಟುವಟಿಕೆಯುಳ್ಳವನಂ; ಉತ್ಸುಕ: 
“ಉತ್ತಾಳಃ, ತ್ವರಿತಃ - ಈ ೨ ಚುಟುಚುಜಕಿಗಂ” (ಹಲಾಯು. ೬೦-೨೧೩); 
“ತ್ವರಿತನುತ್ಸುಕನೆನಲು ..,, ಚೆಚ್ಚರಿಗನಕ್ಕು” (ಮಂಗೆರಾ. ೬೯-೧೨). [ಸಂ.] 
ತ್ವರಿತಂ (ಅ). ವೇಗವಾಗಿ ; ಶೀಘ್ರವಾಗಿ: ತ್ವರಿತಂ ಗೋಪಂ ಸಕೋಪಂ 
ಪೆಜಗೆ ಪರಿಯೆ (ಲಲನ. 8-9೦೦); ತ್ವರಿತಂ ಸೋಲಿಸಿ ಕನ್ನೆಯಂ 
ಮುರಹರಂ ಕೆೊಂಡುಯ್ದುು (ಗವಿ. ೦೦-೮೬); ಬಳಸಿದ ಸುಖದ 
ತಣಿವಂಕುರಿಸಿದನುರಾಗದೊಳಟತು ತ್ವರಿತಂ [ಪಾಕಾಂ. ತುರಿತಂ, ಆತುರಂ] 
ತುದಿಗೇಜಿಕ (ನಂಬಿರ. ೧೪-೫೫). [ಎತ ರಿತ] 
ತ್ವರಿತಗೊಳಿಸು (ಕ್ರಿ). ವೇಗಗೊಳಿಸು ; ಶೀಘ್ರಗೊಳಿಸಂ : ಹಲವು 
ಶಿಕ್ಷಕರೊ ಪೋಷಕರೂ ಮಕ್ಕಳ ಶಿಕ್ಷಣಕಾಲದ ಪರಿಮಾಣವನ್ನು ಕಡಮೆ 
ಮಾಡಲು ಶಿಕ್ಷಣವನ್ನು ತ್ತರಿತೆಗೊಳಿಸುವುದುಂಟು (ಶಿಶ್ಚದ. ೮೯). 
[ ತ್ವರಿತ * ಕೊಳ್‌, + - ಇಸ್ಕು] 
ತ್ವರಿತರಗಳಿ (ನಾ). [ಛಂದ] ರಗಳೆ ಛಂದಸ್ಸಿನ ಒಂದು ಪ್ರಭೇದ; 
ಮಂದಾನಿಲರಗಳೆ : ಪೊನ್ನನ. ಶಾಂತಿಪುರಾಣ:-೩, ೭. ಇಲ್ಲಿ ತ್ವರಿತರಗಳಿ 
ಎಂಬ ಹೆಸರಿದೆ (ಕೈಏಡಿ. ೧೪೦): ಪೊನ್ನನು ತನ್ನ ಶಾಂತಿಪುರಾಣದಲ್ಲಿ 
ರಚಿಸಿದ ಮಂದಾನಿಲರಗಳೆಯನ್ನು "ತ್ವರಿತರಗಳಿ' ಎಂಬುದಾಗಿ ಹೆಸರಿಸಿ 
ದ್ದಾನೆ (ಛಂದೋವಿ. ೦೬೭). [ತ್ವರಿತ ರಗಳಿ) 
ತ್ವರಿತೆ (ನಾ). ಐ ತ್ವರಿತ ೨: ತ್ವರಿತೆಯಿನಿಪ್ಪಾ ಭೂಪಸ್ಮರನಾಗ್ರಹೆದೂತಿ 
ಯೊಡನೆ ಮತ್ಸರಿಸಿದವೋಲ್‌ ಪಿರಿದು ಪವನಂಜಯಾಹ್ವಯಮಿರದೆಯ್ದು 
ವುದಾ ಕ್ಷಣಕೆ ಯೋಜನಶೆತಮಂ (ಕುಸುಮಾ. 00-0೩೭). 
[ ಸಂ. ತ್ವರಿತ] 


35 


ತ್ವೇಷ 


ತ್ವರೆ (ನಾ). ಶೀಘ್ರತೆ ; ವೇಗ: ಕೃಷ್ಣನ ಕೊಳಲಿನ ಕರೆ -ತ್ಮರೆ ತ್ವರೆ 
(ಗೋಕುನಿ. ೪-೪); ತ್ವರೆಯಿಂದ ಉದ್ದೇಶಸಾಧನೆಗಾಗಿ ಕನ್ಯಾನ್ವೇಷಣೆ 
ಮಾಡತೊಡಗಿದರು (ಕುರುಕಾ. ೧೨೪) ; ಹರಿಯ ಚರಿತ್ರೆಯ ಪರಿ ಎನಗ್ನೇ 
ಳೆಂದು ತ್ವರೆಯಿಂದ ವಿದುರೆ ಕೇಳಿದನು (ಕರ್ನಾಕ. 3೪೬). 
ತ್ವರೆಮಾಡು ಎ ತ್ವರೆಪಡಿಸಂ : ನಾಕವೆ ಧರೆಗಿಳಿದಂತಿದೆ ನೋಟಕ ಬಾ 
ಬೇಗ ಬಾ ತ್ವರೆಮಾಡು (ಇಂಡಾಪ. ೧೩೪-೩೭). [ ಸಂ. ತ್ವರಾ] 
ತ್ವರೆಪಡಿಸು (ಕ್ರಿ). ಅವಸರ ಮಾಡು ; ಆತಂರಪಡಿಸು : ಹಿಂದೆ ನಿನಗೆ 
ಜೀವವನ್ನುಳಿಸಿದವನ ಪ್ರಾಣವನ್ನು ತೆಗೆಯಬೇಕೆಂದು ಹೀಗೇಕೆ ತ್ವರೆಪಡಿ 
ಸುವೆ? (ರಾವಿಜ. ೧೦). [ ತ್ವರೆಪಡು + - ಇಸ್ಕು ] 
ತ್ವರೆಪಡು (ಕ್ರಿ). ಆತುರಪಡು. ಅವಸರಪಡಂ ; *ತ್ವರೆಪಡಿಸಂ' ಪರಾ 
[ತ್ವರೆ + ಪಡ್ಕು) 
ತ್ವರ್ಯ (ನಾ).-ತ್ವರೆ: ಹಠಾತ್ತಾಗಿ ಒದಗಿದ ತ್ವರ್ಯದ ಕೆಲಸದ ಮೇಲೆ 
ತಮ್ಮ ಮಿತ್ರರ ಮನೆಗೆ ಹೋಗಿದ್ದ ಕಾರಣ (ನಡೆದಾ. 11, ೯೪೨); 
ತ್ವರ್ಯದಲ್ಲಿ ಮುಖ ತೊಳೆದು ಅಡಿಗೆಗೆ ಇಟ್ಟಳು (ದೆಂದಜೀ. ೦೪೦). 
( ಸಂ. ತ್ವರಾ] 
ತ್ವಷ್ಟ (ನಾ). ೧. ಮರಗೆಲಸ ಮಾಡುವವನು ; ಬಡಗಿ. ೨. ದೇವತೆ 
ಗಳ ಶಿಲ್ಪಿ; ವಿಶ್ವಕರ್ಮ. [ ಸಂ. ತ್ವಷ್ಟೃ) 
ತ್ವಷ್ಟ, (ಗು). ಕೆತ್ತಿದ ; ತೆಳುವಾಗಿ ಮಾಡಿದ; ತೆಳ್ಳಗೆ ಮಾಡಿದ. 
[ ಸಂ.] 
ತ್ವಷ್ಪೃ (ನಾ). ೧. ಮರಗೆಲಸ ಮಾಡುವವನು ; ಬಡಗಿ :“ವರ್ಧಕಿ ದಲ್‌ 
ರಥಕಾರಂ ತ್ವಷ್ಟ್ಛ ಕಾಷ್ಟತಟ್‌ ತಕ್ಷಕಾಭಿಧಾನಮೆನಿಕ್ಕುಂ” (ವಸ್ತುಕೋ. 
೬೪-೭೩). ವ. ದೇವಶಿಲ್ಪಿ ದ ವಿಶ್ವಕರ್ಮ : “ದೇವರ ವರ್ಧಕಿ ವಿಶ್ವ 
ಮಹೀವಿದಿತಂ ತ್ವಷ್ಟೃ ವಿಶ್ವಕರ್ಮಂ” (ವಸ್ತುಕೋ. ೨೦-8೩); “ತ್ವಪ್ಪೃ 
ವೆನೆ ವಿಶ್ವಕರ್ಮಂ” (ಮಂಗರಾ. ೭-೨೫. ೩. ಬ್ರಹ್ಮ; ಪ್ರಜಾಪಶಿ : 
ಸೃಷ್ಟಿ ಚೋದನೆಗಳಿಂ ನರನೊಳಿಷ್ಟಗಳುದಯವಿಷ್ಟಸಿದ್ಧಿಗೆ ಯಂತ್ರತಂತ್ರಗಳ 
ಯುಕ್ತಿ, ತ್ವಷ್ಟೃ ಕುಶಲದೆ ಸೃಷ್ಟಿ ವಿಕೃಶಿ (ಮಂಕುಕ. ೮೬೦). ೪. 
ದ್ವಾದಶಾದಿತ್ಯರಲ್ಲಿ ಒಬ್ಬ: ಧಾತಾ ಆರ್ಯಮಾ . . . ತ್ವಷ್ಟೃ 
ವಿಷ್ಣುಗಳೆಂಬವರೇ ಕ್ರಮದಿಂ ದ್ವಾದಶಾದಿತ್ಯರು (ವಿವೇಕ. ೨೬೬). ೫. 
ವಿಷ್ಣು ; ಪರಮಾತ್ಮ. ೬. ಚಿತ್ತಾನಕ್ಷತ್ರ. [ಸಂ.] 
ತ್ವಾಪ್ಟ್ರ (ನಾ). ೧. ವಿಶ್ವಕರ್ಮನ ಮಗ ; ವಿಶ್ವರೂಪ ; ವೃತ್ರಾಸುರ. 
(ಕಿ). ೨. ಒರಟುತನ. ೩. ಕೊಳಕುತನದ ದುಶ್ಚಟಗಳನ್ನು ಉಳ್ಳೆ 
ಮನುಷ್ಯ. [ಸಂ.] 
ತ್ವಿಪಾಂಪತಿ (ನಾ). ಬೆಳಕಿನ ಒಡೆಯ; ಆದಿತ್ಯ ; ಸೂರ್ಯ : “ ಶೂರಃ 
ತ್ವಿಷಾಂಪತಿಃ, ಅಹಃಪತಿಃ, ಭಾನುಃ, ಹಂಸಃ, ಸಹಸ್ರಾಂಶುಃ, 
ತಪನಃ, ಸವಿತಾ, ರವಿಃ - ಈ ೩೭ ಸೂರ್ಯನ ದೆಸರುಗಳು? (ಸಿದ್ಧಾಂತಿ. 
೩೨).  ಸಂಸೃತದಲ್ಲಿ ಇವು ಎರಡು ಬೇರೆ ಬೇರೆ ಪದಗಳಂ. [ಸಂ.] 
ತ್ವಿಷೆ (ನಾ). ಬೆಳಕು ; ಕಾಂತಿ ; ಪ್ರಕಾಶ ; ಪ್ರಭೆ. [ಸಂ. ಶ್ವಿಷಾ] 
ತ್ವೇಷ (ಗು), ೧. ಹೊಳೆಯುವ ; ಬೆಳಗುವ. ೨. ಆವೇಶದ; 
ಉದ್ರೇಕದ. ೩. ಭಯಾನಕವಾದ ; ಉಗ್ರವಾದ. (ನಾ). 
೪. ಆವೇಶ; ಉದ್ರೇಕ: ತಮ್ಮ ತ್ವೇಷದ ಭರದಲ್ಲಿ ಕುಸುಮಾ 
ಕುಳಿತಿದ್ದ ಕೋಣೆಗೆ ಹೋಗಿ ಅವಳನ್ನು ಹಿಡಿದು ಹೊರಗೆ ಎಳೆತಂದು 
(ಸಮಜೀ. &೪೩); ವಿಫಲತೆಯ ಉರಿ ತಟ್ಟಿದಾಗಲೆಲ್ಲ... ಭುಸುಗುಟ್ಟಿದೆ ದ್ವೇಷ 
ತ್ವೇಷಗಳಿಂದ (ಮೂರುದಾ. ೨೦೬) ; ದ್ವೇಷ ಶ್ವೇಷಗಳನ್ನು ಹೂಳಿರಿಲ್ಲಿ! 
(ಕರುಶ್ರಾ. ೭೭-೬) ; ನನ್ನ ತ್ವೇಷ ಮತ್ತಿಷ್ಟು ಹೆಚ್ಚಿತು (ಮೇದಿಮು. ೭೮); 
ನಿನ್ನ ಅಕ್ಕಾಜಿಯ ಬಗ್ಗೆ ನಿನಗೆ ತ್ವೇಷವುಂಟಾಗದೆ ಇರಲಾರದೇ (ಹೇಮಂಶ. 
೧೩೬). ೫. ಭಯವನ್ನುಂಟು ಮಾಡುವಿಕೆ. [ಸಂ.] 


ತ್ಸತ್ರ 


[a] 


ತ್ಸತ್ರ (ನಾ). ಚತ್ರ ; ಧರ್ಮಶಾಲೆ : ಮುದ್ದೆ ದಂಣಾಯಕ್ಕರೂ ಕೋಟೀ 
ಶ್ವರದೇವರಲ್ಲಿ ಕಟ್ಟಿಸಿದ ತ್ಸತ್ರದ ಮಠದಲ್ಲಿ ಉಂಬ ಬ್ರಾಹ್ಮರು (ಸೌಇಇ. 
7೫-11, ೪೧೭-೩೦ ; 1877). [ಐ ಇದು "“ಸತ್ರ'ದ ಅಪಲಿಖಿತ.] 

ತ್ನರು (ನಾ). ಕತ್ತಿಯೇ 'ಮೊದಲಾದ ಆಯುಧಗಳ ಹಿಡಿ: “ತ್ಸರುಃ, 
ಮುಷ್ಟಿ. ಈ ೨ ಹಿ(ಪಿ)ಡಿ” (ಹಲಾಯು. ೭೮6-೩೧೪) ; “ತ್ಸರು ಖಡ್ಗ | 5 
ಮುಷ್ಟಿ” (ವಸ್ಮುಕೋ. ೮8-೨೧); ''ತ್ಸರುವೆನಲ್‌ ಪಿಡಿ” (ಮಂಗರಾ. ೮೮-೩೭). 

[ ಸಂ.) 

ಥ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತೇಳನೆಯ ಅಕ್ಷರ; 
ಥಕಾರೆ. ೨. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ: “ಛಥಸವಂ 
ದೇಟು” (ಮಂಗರಾ. ೧೦೪-೦೦). 10 

ಥಂಡಿ "ತಂಡಿ' ನೋ. 

ಥಕ (ನಾ). (ಕುಣಿಯುವುದನ್ನು ಸೂಚಿಸುವ) ಒಂದು ಅನಂಕರಣ ಶಬ್ದ. | 
ರೈತರಿಗೆ "ಬರೆದ ದೇವಿ' ಥಕ ಫೈ ಎಂದು ಕುಣಿದು ತಾಂಡವವಾಡಿಯೇ | ; 
ಆಡಿದಳು (ಬರಹಾ. ೩೮). | 

ಥಕಥಕ (ದ್ವಿರುಕ್ತಿ): ಕುಣಿಯೋಣು ಬಾರ . ... ಕುಲುಕಿಸಿ ಕೈ ಕೈ [16] 

ಮಲಕಿಸಿ ಮೈಮೈ ಥಕಥಕ ಥೈಥೈ (ಗರಿ. ೧೨೨-೯). i 

ಥಕಥಾಕು (ನಾ). ಒಂದು ಅನುಕರಣ ಶಬ್ದ: ಪ್ರಲಂಬನಹಹಾ ನೆನೆದೊಡೆ | | 
ಸಾಕು ಬಗೆ ಮುದದಿಂ ಕುಣಿವುದು ಥಕಥಾಕು(ಗೋಕುನಿ. ೧೫-೨೩). 

ಥಕಪಕ (ನಾ). ಒಂದು ಅನುಕರಣ ಶಬ್ದ : ಹೊರಗೆ ದೂರದಲ್ಲಿ ನದಿಯ , 
ನೀರು . ಕನ್ನಡಿಯ ತುಣುಕಿನಂತೆ, ಥಕಪಕ ಹೊಳೆಯುತ್ತಿತ್ತು | 20 
(ಹೊಸಕಿ. ೦೮೭). | 

ಥಕಾರ (ನಾ). ಥ ಎಂಬ ಅಕ್ಷರ: ಸತ್ವಮಿಶ್ರಮಪ್ಪ ಧಕಾರಂ ಬರೆಯುಂ | 
ತಕಾರಮಕ್ಕುಂ ಸ್ವರಾನ್ವಿತಂ (ಕಮದ. ೩೫೭). [ಸಂ] 

ಥಕಾಸು (ಕ್ರಿ). ದಣಿ; ಬಳಲಂ; ಆಯಾಸಗೊಳಂ್ಫಿ : ಗೌಡರು, 
ಕಮತಿಗ್ಯಾ ನೆಟ್ಟಗ ಇದ್ದಾರ? ನೀಲವ್ವ ಥಕಾಸಿರಬೇಕು (ದೀಪಹ. 1, 25 | 
೨೪೮) ; ತಮ್ಮಾಜಿಯ ಸಲುವಾಗಿ, ರಮಾಕಕ್ಕಿ ಥಕಾಸಿದ್ದರು (ದೀಪಹ. 11,| | 
೪೬). [ಥಕ್ಕಾ (p+ ಮರಾ. ಥಕಣೇ) + - ಸು,] | 

ಥಕ್ಕು (ನಾ). ಆಶ್ಚರ್ಯ ; ವಿಸ್ಮಯ : ಉಕ್ಕಿನ ಮೈಕಟ್ಟು ಸಕ್ಕರೆ ಸವಿ 
ಮಾತು ಥಕ್ಕು ಹಿಡಿಸುವ ನೋಡುವರಿಗೆ (ಮೂಗುತಿ. ೭-೩೩). | 

ಫಕ್ಕಾಗು  ಚಕಿತವಾಗು ; ವಿಸ್ಮಯಂಗೊಳ್ಳು: ಮೈನವಿರ ನವಿಲು | 
ತಕತೈಯ್ಯ ಕುಣಿದು ಥಕ್ಕಾಗಿ ನಿಂತು (ಗಂಗಾತ. ೧೯೦-೬); ನಾನು ಕತ್ತಲ 
ಕೋಣೆ ನೋಡಿ ಥಕ್ಕಾದೆ (ವೈನಿ. ೧೦೪). 
[ « ಮರಾ. ಥಕ್ಕ; ಹಿಂ. ಥಕ) 

ಥಟಕ (ನಾ). ಒಂದು ಅನುಕರಣ ಶಬ್ದ. "ಥಟಕ್ಕನೆ' ಪರಾ. | 

ಥಟಕ್ಕನೆ (ಅ). ಬೇಗನೆ; ಕೂಡಲೆ ; ಒಮ್ಮೆಲೆ ; ಇದ್ಮಕ್ಕಿದ್ದಂತೆ:|,, 
ಅಗಾಧ ಒತ್ತಡಗಳ ಸಂಮರ್ದದಲ್ಲಿ ವಸ್ತುವಿನ ಗುಣಗಳು ಹೇಗೆ ಧಟಕ್ಕನೆ 
ಬದಲಾಯಿಸುವುವು ಎಂಬುದನ್ನು ತತ್ವಶಃ ಅರ್ಥಮಾಡಿಕೊಳ್ಳಲಾಯಿತು 
(ಛೂಹುಟ್ಟು. ೯೨); ಆತನ ಕಾಂತಿಯು ಥಟಕ್ಕನೆ ತಗ್ಗುತ್ತದೆ 
(ಜ್ಕೋತಿರ್ವಿ. ೭೦). "ತಟಕ್ಕನೆ' ಪರಾ. [ಧಟಕ್‌ + - ಅನೈ) 

ಥಟ್ಟಣೆ (ನಾ). ೧. ಗಂಂಪು; ಸಮೂಹ. ೨. ಪಡೆ; ಸೈನ್ಯ: ಗಣನೆಯಿಲ್ಲದ |[ 
ಗಜ ಹಯದ ಭಾರಣೆಯ ಭಾರಿಯ ಭಟರೊಡನೆ ಥಟ್ಟಣೆಯ ಮೇಲೆ 
ಮಹೀಶ ಹೊಕ್ಕನು ಕಾಳಿಗದ ಕಳೆನ (ಕುವ್ಕಾಛೀ. 6-೬) ; ಗಜಿಸಿಗಟ್ಟಿದ 
ವಿರೋಧಿವ್ರಜದ ಥಟ್ಟಣೆಯ ಮುಟ್‌ದು ಕುಜ್‌ದಟ್‌ ಮಾಡಿ ದೊರೆಗಳ 
ನಜಿಸಿ ಕಾದಿ ವಿಭಾಡಿಸುವ ರಣದುಜಬೆಕಾಜನನೆಂತು ಸೈರಿಸಿ ಗೆಲುವೆ 
ನೀನು (ಕುವ್ಕಾಕೆ. ೧೬-೨೪). "ದಟ್ಟಣೆ' ಪರಾ. ತ 

[ ಥೆಟ್ಟು * - ಅಣ್ಮೆ] 


೩೭೫೨ 


ಥಟ್ಟುಗೆಡಹು 


ಥಟ್ಟನೆ (ಅ), ಕೂಡಲೆ ; ಬೇಗನೆ: ಥಟ್ಟನೆರಗಿ ಗರುಡನ ತೆರ (ಗಣೇಶ. 


೨೫-೧೩) ; ತನ್ನ ಚಿಂತೆಯ ಸುಳಿಯಲ್ಲೇ ಸುತ್ತಿಕೊಂಡು ನಡೆಯುತ್ತಿದ್ದ 
ಸೋಜ ಥಟ್ಟನೆ ತಲೆಯೆತ್ತಿ ನೋಡಿದ (ಮುಂಗಾಮು. ೦೦೬); ಅವಳು 
ಥಟ್ಟನೆ ಲಜ್ಜಿತಳಾಗಿ ತನ್ನ ನಾಲಗೆ ಕಚ್ಚಿಕೊಂಡಳು (ನಾಪೋಲೀ. ೧೬೩): 
ಜಟ್ಟಿಯಾದರೂ ಥಟ್ಟನೆ ಹಾರಬೇಕು (ಗಾದೆ). [ಥಟ್‌ + - ಅನೆ] 


ಥಟ್ಟಯಿಸು "ಥಟ್ಟೈಸು' ನೋ. 
ಥಟ್ಟು, "ತಟ್ಟ್ರು' ನೋ. 
ಥಟ್ಟ್ರು, ತಟ್ಟ್ಯ 


, ತೆಟ್ಟು (ನಾ). ೧. ಗುಂಪು; ಸಮೂಹ : “ಜಂಗುಳಿ 
ತೆರಳ್ಕೆ ದೊಂದುಳಿ ನೆರವಿ ಧಟ್ಟು . . . ಸಂದಣಿ ಜಾಳಿಗೆಯುಮೆನೆ ಶ್ರೇಣಿ 
ಕಾಖ್ಯಂ” (ಕವ್ಳಿಕ್ಕೆ. ೦೬); “ಥಟ್ಟೆನಲ್‌ ಶ್ರೇಣಿ” (ಕಶರ. 8೦) ; ಸರಸಿಜದ 
ಮೋಹರದ ಮುಂದೈತಪ್ಪ ಪರಿಮಳದ ಮೊರೆವ ತುಂಬಿಯ ಥ (ಪಾಕಾಂ. 
ತ]ಟ್ಟುಗಳೆ ತನಿವರಿವ ತಂಪಿನ ತುಟಿಗಲಿನ ತತ್ಸರಸಿಯನು ದೂರದಲಿ 
ಕಂಡುಬ್ಬಿದನು ಕಲಿಭೀಮ (ಕುವ್ಮಾಅ. ೧೦-೪೨): ಅಟ್ಟಿ ಹೊಯ್ದನು 
ಹೊಗುವ ತೇರಿನ ಥಟ್ಟಿತೂಳುವ ತೋಳಿನಾನೆಯ ಮೆಟ್ಟಿದನು ತಜ್‌ದೊಟ್ಟಿ 
ದನು ತೇಜಿಗಳ ತಿಂತಿಣಿಯ (ತೊರರಾ. ೩-೬-೪೨); ದಟ್ಟವಿಸಿದಜ್ಞಾನ 
ತಿಮಿರದ ಥ[ಪಾಕಾಂ. ಧ]ಟ್ಟು ಮಾರ್ಗವ ಕಾಣಲೀಸದು (ನಿಧಾಗ. 
೫-೮-೪). ೨. ಪಡೆ; ಸೈನ್ಯ : “ಥಟ್ಟು ಸೈನ್ಯದೊಳ್‌” (ಕರ್ಣಾನಿ. ೨೯) ; 
ಕಾಳೆಗದೊಳ್ಳಡಂಗಡಿದು ಮುಂದಣ ಧಟ್ಟನವುಂಕಿ ಪಾಯ್ದೊಡೆ (ಎಕ. ೪1. 
ತರೀಕೆ. ೪೫-೨೪; 1196) ; ಕೌರವೇಂದ್ರನ ಥಟ್ಟಿನಲಿ ಭಟರಾರೆನುತ ತಲೆ 
ದೂಗಿದನು ಪಾರ್ಥ (ಕುವ್ಯಾಕ. ೧೪-೨೨); ಎರಡು ಥಟ್ಟಿನ ಚೂಣಿ 
ಸಂದಣಿಸಿತಂರವಣೆಯೊಳು (ಜೈಮಿಥಾ. ೨೨-೩): ಅಧಟಿಂದವಜಿ ಥಟ್ಟುಗಳ 
ಪಂದಲೆಗಳಂ ದಿಗ್ಭೃಂದಖಲಿಯಿತ್ತು (ಅಪ್ರತಿ. ೬-6). ತಟ್ಟಂ: ವ. 
ಬನ್ನು ಜನವನಜಮಾರ್ತ್ತಣ್ನಂ ಕಾಯ್ವರ ಗಣ್ಣ ಅರಿತುರಗತಟ್ಟಸಂಘಟ್ಟಂ 
(ಸೌಇಇ. X1-1, ೭೮-೮೧; 1045); ಶ್ರೀಮನ್ಮಹಾಮಂಡಳೇಸ್ವರ ಕಲಿಗಳ 
ಮುಖದ ಕೈ ಸಾಳುವ ತಟ್ಟ ವಿಭಾಡ ರಿಪುಕಟಕ ಸೂಜ್‌ಕಾಅ ನಗಿರೆಯ 
ಪುರವರಾಧೀಸ್ವರ (¥u. 1, ao-s; 1450). ತಟ್ಟು: ೧. ಆನೆಯ 
ಹಿಂಡುಗಳುಂ ಕುದುರೆಯ ತ[ಪಾಕಾಂ. ದ]ಟ್ಟುಗಳುಂ ಪದಾತಿ ಬಲ 
ದೊಡ್ಡುಗಳುಂ .. . ಪೊಅಮಡೆ (ನಂಬಿಕ. ೦೮-೭೩); ಜನಜನ್ಮೋತ್ಸವಮಂ 
ಮನಂದಣಿಯೆ ನೋಡಾ ದೇವಕೋಟಿ ನೆಗಟಲ್ಕಾಡಿತ್ತು 
ಕೋಡಾಳಿಗಟ್ಟಿನ ತಟ್ಟಿಂದೆನೆ ಹಸ್ತಿ ಪೆತ್ತುದು ಮಹಾವೈಕುರ್ವಣೋತ್ಸಾಹೆ 
ಮಂ (ಅನಂಪು. 8-೩೮). ೨. ಪೊಗಬಟ್‌ಯಂ ತಳೆದ ತೇಜಿಯ ತಟ್ಟೂ 
ತೆರಳುದೆತ್ತಲುಂ (ಕಲಿಕಾ. 30೪): ಕರಿಘಟೆತೇಜಿಯ ತ[ಪಾಕ. ಥ]ಟ್ಟು 
ತೇರೊಡ್ಡುಸಂಗರ ವೀರಭಟರ ಸಮೂಹ ಬರುತಿದ್ದುದು (ಧರಣ. ೨೩-೦೩). 

ಥಟ್ಟು ಮಾಡು - (ಸೈನ್ಯದೊಡನೆ) ಆಕ್ರವಿಂಸು,-ದಾಳಿಮಾಡು,- 
ಮುತ್ತು: ಬೇಡಿದ ಮುನ್ನೀವುದು ವೀರವೈರಿ ಮೊನೆಯೊಳ* ಕಟ್ಟೇಳ್ಗೆಯಿಂ 
ಥಟ್ಟುಮಾಡದ ಮುಂ ಗೆಲ್ವುದು ಭೀತನಳ್ಕಿದೆಡೆಯೊಳ್‌ ಕಾಯೆಂದು 
ಬಾ[ ಯ್‌ ]ವಿಟ್ಟು ನೋಡದ ಮುಂ ಕಾವುದು ವೀರಮಾರುತಿಗೆ 
ಬಲ್ಲಾಳಂಗೆ ಜಾತಿಬ್ರತನ್‌ (ಎಕ. 7, ದನ್ನೆರಾ. ೦೪೭-೩೮: 1228) ; ಕರತಳ 
ಖಡ್ಗಮಂ ಜಡಿದು ಪಾಂಗಣ್‌ದೊಡ್ಡ ಣಮೊಡ್ಡಿ ನಿಂದು ಖೇಚರರರಿದೆಂಬಿನಂ 
ಪೊಡೆವ ಪೊಯ್ಯ ತಜುಂಬುವ ಥಟ್ಟುಮಾಳ್ಬೆ ಮುಂಬರಿವ 
ಮರಳ್ಳುವಬ್ಬರಿಪ . . . ತೊಡಂಕುವಗ್ಗಲಿಪ ಬಿನ್ನಣಮೊಪ್ಪೆ ಕಡಂಗಿ 
ಕಾದಿದರ್‌ (ರಾಜಶೇ. ೬-೫೩). [<ಪ್ರಾ.ಥಟ್ಟ] 


ಥಟ್ಟುಗಿ "ತಟ್ಟುಗಿ' ನೋ. 
ಥಟ್ಟುಗೆಡಹು, ತಟ್ಟಗೆಡಹಂ (ಕ್ರಿ). ಒಟ್ಟಾಗಿ ಬೀಳಿಸಂ ; ಗಂಂಪಾಗಿ 


ಬೀಳುವಂತೆ ಮಾಡಂ : ಮೂಜು ಲೋಕದ ಧೀರೆ ನಿದ್ರಾಂಗನೆ 
ಎಲ್ಲರನೂ ಹಿಂಡಿ ಹೀರಿ ಪ್ರಾಣಾಕರ್ಷಣೆಯ ಮಾಡಿ ಥ [ಪಾಕಾಂ. ತಟ್ಟು 


ಥಟ್ಟುಗೆಡು ೩೭೫೩ ಥರಥರಿಸು 


ಗೆಡಹಿದಳೆಲ್ಲಾ (ಅವಡಂ:೧೩೨-೬೯೯); ಬೆಟ್ಟವನು ಬಲವೈರಿ ತಟ್‌ ವವೊಲಿಭನ 
ಮೋಹರವ ಥಟ್ಟುಗೆಡಹಿದನು (ಕುವ್ಯಾಕ. ೧೩-೨೭) ; ಥಟ್ಟನೊಳ 
ಹೊಗುವಾನೆ ಕುದುರೆಯ ತೇರ ತಿಂಥಿಣಿಯ ಥಟ್ಟುಗೆಡಹಿದನಂ (ತೊರರಾ. 
೫-೬-೦೩) ; ಬಿಟ್ಟ ಮಂಡೆಯಲೊಡೆಯನೊಡಲಲಿ ಧಟ್ಟುಗೆಡಹಿದ 
ರೊಡಲುಗಳನೊಡಗುಟ್ಟಿದರು ಬಸುಜಿುಗಳನಡಿಗಡಿಗವನಿಯಲಿ ಹೊರಳಿ: 
(ನಿಧಾಗ. ೭-೨-೨೩). ತಟ್ಟುಗೆಡಹು: ರಾಮನ ಭಟರು ತ[ಪಾಕಾಂ. ಥ]ಟ್ಟು 
ಗೆಡಹಿ ರಾವುತರ ಹಿಡಿದರು ಸಾಲಿಟ್ಟೋಡುವ ಕುದುರೆಗಳ (ಕುರಾಸಾಂ. 
30-೬). [ಥಟ್ಟು + ಕೆಡಹು (ಎಕೆಡಪು)] 

ಥಟ್ಟುಗೆಡು (ಕ್ರಿ). ಗುಂಪಿನಿಂದ ಬೇರೆಯಾಗಂ ; ಚೆದರು ; ಚೆಲ್ಲಾಪಿಲ್ಲಿ 
ಯಾಗಂ : ಥಟ್ಟುಗೆಡುವಾನೆಗಳಿಗಾನೆಯ ಕಟ್ಟುತಸುರರಿಗಸುರರನು 
ಹೊಗಗುಟ್ಟುತೀ ಪರಿ ನಡೆಸಿ ತಂದರು ದೃಢಪರಾಕ್ರಮನ (ತೊರರಾ. 
೩-೭-೦4). [ ಥಟ್ಟು 4 ಕೆಡ್ಕು) 

ಥಟ್ಟುಗೆಡೆ, ತಟ್ಟುಗೆಡೆ (ಕ್ರಿ). ೧. ಗುಂಪಾಗಿ ಬೀಳು ; ಒಟ್ಟಾಗಿ ಕೆಳಕ್ಕೆ 
ಬೀಳಂ : ಅಟ್ಟಿ ರಣದಲಿ ಕರಿಯ ಸೇನೆಯ ಥಟ್ಟುಗೆಡೆದಿಹ ಕರಗಳಿಂದವೆ 
ಹಿಟ್ಟುಗುಟ್ಟಿದ ತುರಗ ತುರಗದಿ ಬಲವ ಬಟುಗೈದ (ಶಿರಾ. ೩೪-೧೪) ; 
ಬೆಟ್ಟದಂದದ ಬಲುಮರೆಂಗಳು ಥಟ್ಟುಗೆಡೆದವು ಧರೆಗೆ (ನಿಧಾಗ. ೩-೨-೨೦); 
ಥಟ್ಟುಗೆಡೆದುದು ಪಗೆಯ ಪಡೆಯೊಳಕ್ಷೌಹಿಣಿಯ ಶತಕಮೊಂದೇ ಕ್ಷಣದೊಳು 
(ಜೈಮಿಧಾ. ೨೩-೩೦). . ೨. ರಭಸದಿಂದ ಬೀಳು; ದಿಂಡುಗೆಡೆ : 
ಗಾಳಿಗೊಅಗಿದ ಕದಳಿಯಂತಿರೆ. ಲೋಲಲೋಚನೆ . ಥಟ್ಟುಗೆಡೆದಳು 
(ಕುವ್ಯಾಅ. ೯-೨೭) ; ಥಟ್ಟುಗೆಡೆದಳು ಧರೆಗೆ ಸತಿ ಕಟಿಗೆಟ್ನ ಹ ತಾಯಂದದಲಿ 
(ನಿಭಾಗ. ೧೦-೭-೭). ತಟ್ಟುಗೆಡೆ: ೧. ತಟ್ಟುಗೆಡೆದಿಹೆ ವಾಜಿವಾರಣವರೂಥ 
ದಿಂದಿಟ್ಟಣಿಸಿ ಬಿದ್ದ ರಾಕ್ಷಸ ಮನುಜ ಕಪಿಗಳಿಂ , . . ಕಟ್ಟುಗ್ರಮಾದ 
ರಣರಂಗದೊಳ್ತೂಲ್ಮೀಕಿಮುನಿ ರಾಮನಂ ಕಂಡನು (ಜೈಮಿಧಾ. ೨೦-೪೮). 

[ ಥಟ್ಟು2 * ಕೆಡೆ;1 

ಥಟ್ಟುಚ್ಚು "ತಟ್ಟುಚರ೯' ನೋ. 

ಥಟ್ಟುತಾಜು "ತಟ್ಟುಂತಾಜಿಂಂ' ನೋ. 

ಥಟ್ಟುಫೊಟ್ಟು (ನಾ). ಒಂದು ಅನುಕರಣ ಶಬ್ದ : ನಿಶಾಟರನುಂಡನಗ್ನಿ 
ಛುಮ್ಮೆಂಬ ಛಟಚ್ಛಟೆಂಬ ಧಗೆಯೆಂಬ ಧಗದ್ಧಗಯೆಂಬ ಥಟ್ಟುಫೊಟ್ಟೆಂಬ 
ರವಂ ಕಣುತ್ತಡಸಿ ಮೆಲ್ವ ಸರಕ್ಕನುಸಾರಿಯಪ್ಪಿನಂ (ಉವ್ಯಾವ. ೨೮), 

ಥಟ್ಟುವರಿಯಿಸು, ತಟ್ಟುವರಿಯಿಸು (ಕ್ರಿ). ಗುಂಪಾಗಿ ಹೋಗುವಂತೆ 
ಮಾಡು : ಪಿಂಡಾನೆಗಳೊಂದುಗೂಡಿ ಶಿಕ್ಷೋಪಕರಣಂ ಬೆರಸು ಸುಳಿ 
ದೇಖುವ ಸುತ್ತಂ-ಮೆಟ್ಟಿಸುವ ವಿಸಟಂಬರಿವಡ್ಡತರದೊಳಿಕ್ಕುವ ಥ[ಪಾಕಾಂ- 
ತ]ಟ್ಟುವರಿಯಿಪ ತೇರೈಪ ಬೊ ಳ್ಳ ಪ (ರಾಜಕೇ. ೬-೧೦ ವ). 
ತಟ್ಟುವರಿಯಿಸು : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. ([ಥಟ್ಟು * ಪರಿಯಿಸು] 

ಥಟ್ಟಿ ಖು ತಟ್ಟೈಸಂ, ಥಟ್ಟಯಿಂಸು (ಕ್ರಿ). ೧. ಗುಂಪುಗೂಡಂ; ಒಟ್ಟಾಗು: 

ಧರಣಿಪರು ಥಟ್ಟಿ a ರಿಪುಮೋಹರಕೆ. ಕವಿದುದು (ಕುವ್ಯಾದ್ರೋ. 

೪-೩೦). ೨. ಮತ್ತು; ಕವಿ: ಭೀಮನ ಬಿಡದೆ ಥಟ್ಟೈಸಿದನು ಶರನಿಕರದಲಿ 
ರವಿಸೂನು (ಕುವ್ಯಾರ್ರೋ. 04-5೬). ತಟ್ಟೈಸು: ೧. ತಟ್ಟೈಸಿ ತೆಂಕ 
ಬಡಗಲೊಂದೆ ತೆರೆಯಿದ್ದುದಿಟ್ಟಿದ್ದರಾಚೆ.. ಮುನ್ನೂರು ತೊಟ್ಟೇಚೆ 
ಮುನ್ನೂಟು ಪಡಲಿಗೆ ಇದ್ದುವು ಮೆಟ್ಟಕ್ಕಿ ತುಂಬಿ ಸಾಲಾಗಿ(ಛರಡ. ೩೦-೬೭). 
ಥಟ್ಟಯಿಸು; ೧. ಕಲ್ಬಾಂತ ಮೇಘದ ಭಾರಣೆಯನೊಟ್ಟೈಸಿ 
ಥಟ್ಟಯಿಸಿತ್ತು ಕುರುಸೇನೆ (ಕುವ್ಕಾಛೀ. ೮-೧೧). [ ಎಥಟ್ಟಣೆ* - ಇಸ್ಸು] 

ಥಟ್ಟೊಡ್ಡು (ಕ್ರಿ). ಸೈನ್ಯವನ್ನು ಒಡ್ಡು : ಪುರಮನಧಟಿಂ ಬಳಸಿ ಕಾದು 
ವಮರವ್ರಜಂ ಮುರಿದು ಥಟ್ಟೊಡ್ಡಿ ನಿಂದುದು ಸುರಪ ನಾಜ್ಞೆಯಿಂ 
(ಕೆಬಪು. ೪೩-೩). [ಧಟ್ಟ್ರು * ಒಡ್ಡು] 


ಥಡಿ "ತಡ್ಮಿ' ನೋ. 
ಥಣ್ಣಗೆ "ತಣ್ಣಗ್ಗೆ' ನೋ. 
ಥಣ್ಣನೆ "ತಣ್ಣನೆ' ನೋ. 
ಥಣ್ಣಿ "ತಣ್ಣಿ' ನೋ. 
5| ಥತ್‌ (ನಾ). ಅವಹೇಳನವನ್ನು ' ಸೂಚಿಸುವ ಒಂದಂ ಅನುಕರಣ 
ಶಬ್ದ : ಥತ್‌ ಏನು ಹಾಳು ಲೆಖ್ಬಗಳೋ! (ಶಾಲೆಮ. ೩). 
ಥತ್ವ '(ನಾ). ಥ ಎಂಬ ಅಕ್ಷರ ; ಥಕಾರ : ಸತ್ವಮಿಶ್ರಮಪ್ಪ ಥಕಾರಂ 
ಬರೆಯುಂ ತಕಾರಮಕ್ಕುಂ ಸ್ವರಾನ್ವಿತಂ ಥತ್ವಮೊರ್ಮೆ ದಟಹೆ ಮುಮಕ್ಕುಂ 
(ಶಮದ. ೨೫೭). ([ಸಂ.] 
1| ಥಪ್ಪಿ (ನಾ). ಕಂತೆ`; ಪಿಂಡಿ: ಬಂದ ಜೀನಸುಗಳು ವಖಾರಿಯಲ್ಲಿ ಇಳಿಸಿ 
ಕೊಂಡು ಯಾವ ಆಸಾಮಿಯವರ ಎಷ್ಟು ಮಾಲು ಬಂತು ಇದರ ಬಗೆ 
ತಗಡಿನ ಮೇಲೆ ಬರದು ಥಪ್ಪಿಯ ಮೇಲೆ ಹಚ್ಚುವದು (ಮುವ್ಕಾ- 
೨೭೮). [ «ಮರಾ. ಥಪ್ಪೀ) 
ಥರ, (ನಾ). ಒಂದು ಅನುಕರಣ ಶಬ್ದ. “ಥರಗುಟ್ಟೂ', "ತರ್ಯ' ಪರಾ. 
16 ಥರಥರ, (ದ್ವಿರುಕ್ತಿ) ; ಅವರ ಮಾತು ಕೇಳಿ ಆಕೆ ಥರಥರ ನಡುಗಿ 
ದಳು (ರೂಢಿ). 
ಥರ್ಯ (ತರ್ಕ ನೋ. 
ಥ|್ಯ, ತರ್ಕ (ನಾ). ಪದರ; ಪೊರೆ; ಸ್ತರ: ವರದುಕೂಲದ ಪಟ್ಟ 
ಕರ್ಮದ ಥರಗಳಿಂ [ಪಾಕಾಂ. ಥರದದಿಂ] ದೊತ್ತಿದವು ಚಾಮಾಕರಮಯದ 
20 ಬಹುವಿಧದ ಭಾಂಡದ ಬಂಡಿ ನೂಕಿದವು (ಕುವ್ಮಾಗ. ೪-೦೩); 
ವಾತಾವರಣದ ಬುಡದ ಥರಗಳು, ಅಂದರೆ ಭೂಮಿಯ ಸಮಾವಕ್ಕೆ 
ಇರುವ ಭಾಗಗಳು ಮೇಲಿನ ಡರಗಳ ಭಾರದಿಂದ. .., ಒತ್ತಲ್ಪಟ್ಟು 
ಹೆಚ್ಚಿಗೆ ನಿಬಿಡವಾಗಿರುತ್ತವೆ (ಮುಂಬಯಿ. ೫-೭೫); ಕಟ್ಟೆಗಿಂತ ಗುದ್ದು ಮೊಳ 
ಎತ್ತರವಾಗಿ ಅರ್ಧ ವರ್ತುಲಾಕೃತಿಯ ಥರ ಕಟ್ಟಿ .. . ಆ ಥರದೊಳಗೆ 
85| ಎರಡು ಮುಶಿಗಳನ್ನು ಹಾಕಿಡುವರು (ಕಛಾಗೆ. ೨೬). ತರ್ಕ: ನೆಲದ 
ಹೊಟ್ಟೆಯೊಳಗಿನ ಮಣ್ಣಿನ ತರಗಳೂ , , . ಎಲಕಿವುಗಳೂ, ಅಜ್ಞಾತ 
ಇತಿಹಾಸವನ್ನು ಉಸಿರುವ ಸಾಧನಗಳಾಗುವವು (ವಿಣಾಮಂ- ೭೦) ; ಒಂದು 
ಭಾಷೆಯ ತರದ ಮೇಲೆ ಮತ್ತೊಂದು ಭಾಷೆಯ ಕಟ್ಟಡವು ನಿಲ್ಲುವಾಗ 
ಯಾವ ರೂಪವನ್ನು ತೆಗೆದುಕೊಳ್ಳುತ್ತದೆಂಬುದಕ್ಕೆ ಪಿಡ್ಗಿನ್‌ ಒಳ್ಳೆಯ 
30 ದೃಷ್ಟಾಂತ (ಭಾಷಾಶಾ. ೦೫); ಕ್ಷಾರಾಂಶದ ದಪ್ಪವಾದ ತರವು ಕೂಡುತ್ತದೆ 
(ಮುಂಬಯಿ, ೪-೦೯೮). [ ಆ ಸಂ. ಸ್ತರ) 
ಥರ "ತರಹ' ನೋ. 
ಥರಂಬಿಡಿ: "ತರಂಬಿಡಿ' ನೋ. 
ಥರಗುಟ್ಟು (ಕ್ರಿ). ಗಡಗಡ ನಡುಗೆ, -ಕಂಪಿಸು : ಅವರ ಕೈಕಾಲುಗಳು 
85| ಥರಗುಟ್ಟಿ ನಡುಗಹತ್ತಿದವು (ಅಂಬಿಕೆ. ೦೩8) ; ಮಂದಿರಕ್ಕೆ ಮಂದಿರವೇ 
ಥರಗುಟ್ಟಿ ನಡುಗುವಂತೆ ಚೀರುವಳು (ಕುಂಗಳ. ೦9೨). [ಥರ + ಕುಟ್ಟು] 
ಥರಥರ, "ಥರ? ಪರಾ. 
ಥರಥರ, "ತರ್ಕ' ಪರಾ. 
ಥರಥರ "ತರಹ' ಪರಾ. 
40| ಥರಥರನೆ (ಅ). ಗಡಗಡನೆ : ಸುದ್ದಿ ಕೇಳಿ ಥರಥರನೆ ನಡುಗಿದನು (6.4). 
( ಆ ಥರ, + - ಅನೆ] 
ಥರಥರಿಸು (ಕ್ರಿ). ನಡುಗು ; ಕಂಪಿಸಂ : ಬಿರುಬರನೆ ಕಂಗಳಂ ಬಿಟ್ಟು 
. . . ಫರಥರಿಸಿ ನಿಲ್ಲುತುಂ (ಜಿಬಪು. ೨-೨೭) ; ನಾಚಿಕೆ, ರೋಷ ಎರಡೂ 
ಸೇರಿ ಮುಖವೆಲ್ಲ ಥರಥರಿಸುತ್ತಿತ್ತು (ಸ್ಮಾಮಿಸ್ನೇ. ೩೨ : ಬಾನಿನ ಅಮಲಿಗೆ 
48 ಮರುಳಾದ ನದಿಯ ನೀರು ಛರಥರಿಸತೊಡಗಿತು (ಸ್ಮಪ್ನಹೊ. ೧೧೩). 
[ ಆ ಥರೈ + - ಇಸ್ಕು] 


ಥರವಿಡಿ 


ಥರವಿಡಿ "ತರಂಬಿಡಿ' ನೋ. 

ಥರ್ಮಾಮಿಾಟರು (ನಾ). ಜ್ವರಮಾಪಕಯಂತ್ರ : ಕೈಯಲ್ಲಿ ಥರ್ಮಾ 
ಮಿಾಟರನ್ನು ಹಿಡಿದು ಮುಗುಳುನಗುತ್ತಾ ನಿಂತಿದ್ದಳು (ದೀಪದ. ೦೪). 

[ +o. Thermomctre ] 

ಥರ್ಮಾಸ್‌ಫ್ಲಾಸ್ಕು (ನಾ). ಒಳಗಿರುವ ಬಿಸಿಯಾದ ಪಾನೀಯಂ ಬಹಳ 
ಹೊತ್ತು ಆರದಂತೆ ಇರುವ ಏರ್ಪಾಟು ಉಳ ಕ ಒಂದು. ಬಗೆಯ 
ಶಾಖಪಾತ್ರೆ: ಒಂದು ಟಿಫನ್‌ಕ್ಕಾರಿಯರ್‌ನಲ್ಲಿ ಊಟ, ಥರ್ಮಾಸ್‌ಫ್ಲಾಸ್ಕಿ 
ನಲ್ಲಿ ಕಾಫಿ ತೆಗೆದುಕೊಂಡು ಹೋಗಬೇಕಾಗುತ್ತದೆ (ನಾಡಿಗೇ. 
೦೪೮). [+ 0. Thermos-fiask ] 

ಥಳಕು "ತಳಕ್ಕು' ನೋ. 

ಥಳತ್ಥಳಿಸು "ಥಳಥಳಿಸಂ' ನೋ. 

ಥಳಥಳ (ನಾ). ಹೊಳೆಯುವುದನ್ನ್ನ ಸೂಚಿಸುವ ಒಂದು ಅನುಕರಣ 
ಶಬ್ದ : ಅಂಗಳ ಎಷ್ಟು ಥಳಥಳ! ಜಾಗ ಏನು ಜಳಜಳ! (ಗಾಳಿಪ. ೦೦೦)- 
"ಥಳಥಳನೆ', "ಥಳಥಳಿಸಂ' ಪರಾ. 

ಫಳಥಳನೆ (ಅ). ಪ್ರಕಾಶಮಾನವಾಗಿ ; ಹೊಳಪಿನಿಂದ ಕೂಡಿ: 
ಥಳಥಳನೆ ಹಗಲುಳುಕು ಬೀಳ್ದವು (ಸಾಳ್ಮ ಭಾ. ೨೧-೩೪). 

[ ಥಳಥಳ + - ಅನ್ನೆ] 

ಥಳಥಳಾರಿಸು (ಕ್ರಿ).ಎಥಳಥಳಿಸು: ಕಣ್ಣುಗಳ ಬೆಳಕು ಥಳಥಳಾರಿಸುವದಂ 
ನೋಡಿ (ಸೌಗಂಧಿ. ೦೧೯೪-೧೦). [ ಆ ಥಳಥಳಿಸು] 

ಥಳಥಳಿಕೆ (ನಾ), ಹೊಳಪು; ಪ್ರಕಾಶ: ಥಳಥಳಿಸುವ ರಥ 
ಯೂಧಥಪಾದಿಗಳಿಂದ ಥಳಪಳನೆಸೆವ ಕೈದುಗಳ ಥಳಥಳಿಕೆಯೊಳು ಮೇಲಿಕ್ಕಿದ 
ಮಗಧನ ಥಳಕನೆ ಗೆಲಿದನೆ ಜಯತು (ಶತಸಾಂ. ೭೧-೩೯). 

[ಥಳಥಳ + - ಇಕೆ] 

ಥಳಥಳಿಲು (ನಾ). ಒಂದು ಅನುಕರಣ ಶಬ್ದ: ಥಳ [ಪಾಕಾ.. 9]ಥಳಿಲು 
ಛಟಛಟಿಲು ಖಣಿಕಟಿಲುಲುಹು ಮಿಗೆ ಧನಿ ಮೆಅಕಿಯೆ ರಿಪ್ರಗಳ ಗೆಲುವೆ 
ವೆಂದುರವಣಿಸಿ ಹೊಯ್ತಾಡಿದರು ರಣದೊಳಗೆ (ಕುವ್ಯಾಭೀ. ೪-೪೨). 

ಥಳಥಳಿಸು, ಥಳತ್ಕಳಿಸು (ಕ್ರಿ). ಪ್ರಕಾಶಿಸು; ಹೊಳೆ ; ಮಿಂಚು : 
ಧನದನಗಂ ತನಗಟ್ಟಿದೊಡೆ ರಾಯಭಾರಿತನಂ ಬುಂದಂತಿರ್ಪವಿದಜ 
ಕುಂಜೋಪಾಂತಂ ಥಳಥಳಿಸಿ ಬೆಳಗೆ ಕುಳಿಶಾಶ್ಮಂಗಳ್‌ (ಕಾಂತಿಪು. ೨-೧೦೫); 
ಪೇರುರದೊಳ್ಳಣಿಹಾರಂ ಥಳಥಳಿಸಿ ಫೊಳೆವುತಿರ್ದತ್ತು (ಉಾದಂಪೂ ೩೦) ; 
ಪರಿಪರಿಯ ಸತ್ತಿಗೆಯಲ್ಲಿ ಕಿಡಿಯನುಗುಳ್ವಲಗುಗಳ' ಥಳಥಳಿಪ ಬೆಳಗಲ್ಲಿ 
(ಇಹರ. ದೇ. ೩೭-೦೬) ; ಒಡೆದು ನಡುನೆತ್ತಿಯನು ಮುಳಪಿಸಿ ಕಡುವೆಳಗು 
ಥಳಥಳಿಸಿ ತರಣಿಯ ತುಡುಕಿ ಹಾಯ್ದು ದು ರಶ್ಮಿ ರಂಜಿಸಿತಖಿಳದಿಗುತಟವ 
(ಕುವ್ಯಾಡ್ತೋ. ೦೮-೭೦) ; ಆವ ದಿಕ್ಕಿನಲಿ ನೋಡಲು ಥಳಥಳಿಸುವ ತೀವಿದ 
ಮಿಸುನಿಪಟ್ಟೆಗಳು (ಕಂನವಿ. ೮-೯) ; ಥಳಥಳಿಸುತ್ತಿದ್ದ ತಂತಮ್ಮ ಪಾತ್ರೆ 
ಗಳಲ್ಲಿ ನೀರು ತೆಗೆದುಕೊಂಡು ಹೊರಟರು (ಜಿಂಗಾಳ್ಕ. 60). ಥಳತ್ಥಳಿಸು : 
ಸುಲಿಪಲ್ಲ ಳುಟಃ ಥಳತ್ಮಳಿಸೆ ಕೆಂಜೆಡೆ ಮಿಜುಗೆ ತಲೆಮಾಲೆಗಳ್‌ 
ಶೋಭೆವೆತ್ತು ರಂಜಸೆ , , . ವಿರೂಪಾಕ್ಷನಿರ್ದಂ ವಿಲಾಸದಿಂದೆ (ಕಐಪು. 
೨-೨೨). "ತಳತಳಿಸು' ಪರಾ. [ಥಳಥಳ + - ಇಸ್ಕು] 

ಥಳಪಳ (ನಾ). ಹೊಳೆಯಂವುದನ್ನು ಸೂಚಿಸಂವ ಒಂದಂ ಅನುಕರಣ 
ಶಬ್ದ: ಅವಳ ವಜ್ರದ ಓಲೆ ಥಳಪಳ ಎಂದು ಹೊಳೆಯುತ್ತಿದೆ (ರೂಢಿ). 
"ಥಳಪಳನೆ' ಪರಾ. 

ಥಳಪಳನೆ (ಅ). ಎ ಥಳಥಳನೆ: ಥಳಥಳಿಸುವ ರಥಯೂಧಪಾದಿಗಳಿಂದ 
ಥಳಪಳನೆಸೆವ ಕೈದುಗಳ ಥಳಥಳಿಕೆಯೊಳು ಮೇಲಿಕ್ಕಿದ ಮಗಧನ ಥಳಕನೆ 
ಗೆಲಿದನೆ ಜಯತಂ (ಕತಸಾಂ. ೩೦-೫೯). [ ಥಳಪಳ- _ ಅನೆ] 

ಥಳಪು "ತಳಪ್ರು' ನೋ. 


೩೭೫೪ 


ಥಾಲಿ 


ಥಳವಳಿಗೆ (ನಾ). (?) : ಆ ಸೋಮದೇವರೆ ದೀವಿಗೆಗೆ ಎಣ್ಣೆ ಕೊಳಗ 
ವೊಂದು ಬಳ್ಳೆ ವೊಂದು ಮಾನವೊಂದಟಿ ಲೆಕ್ಕದೆ ದಿನ ಹೆದಿನಾಲ್ಕಕ್ಕಂ 
ಕೊಳಗ ಹೆದಿನೆಂಟು ಬಳ್ಳವೆರಡು ಥಳವಳಿಗೆಯ ಪಕ್ಚಾನ್ನದಡಿಗೆಗೆ ಕೊಳಗ 
ಹತ್ತು ಬಳ್ಳವೆರಡು (ಎಕ. 111, ತಿರುಮ. ೯೭-೫೦; 1276), [7] 
5|ಥಳಿ "ತಳ್ಳಿ' ನೋ. 
ಥಳಿಸ್ಕು "ತಳಿಸ್ಕು' ನೋ. 
ಥಳಿಸ್ಕು "ತಳಿಸ್ಕು' ನೋ. 
ಥಳುಕು "ತಳಕ್ಕು' ನೋ. 
ಥಳುಕುಬಟ್ಟು (ನಾ). “(ಉಡಂಪು, ಮೊ.ಗಳಿಗೆ ಅಲಂಕಾರಕ್ಕಾಗಿ 
ಹಾಕಂವ) ಹೊಳಪುಬಟ್ಟುಗಳ (ಲ್ಲೊಂದಂ ; ಚವಂಕಿ; ಥಳಂಕು 
ಬಟ್ಟು) ; ಥಳಥಳಿಸುವ ಸಣ್ಣ ವಸ್ತು” (5780810. ಇಂಕನಿ). 
[ ಥಳುಕು (ಆತಳಕ್ಕು) + ಬಟ್ಟು, (ಬಟ್ಟ) ) 
ಥಟ್‌ಲ್‌ (ನಾ). ಒಂದಂ ಅನಂಕರಣ ಶಬ್ದ : ಖಚಿಕಿಲೆಂಬ . . . ಥಟಲೆಂಬ 
ಮಹಾಪ್ರಾಣಾಕ್ಷರಂಗಳೊಳ*್‌ ಸುಲ್‌ವುತಿರ್ವನುಕರಣೆಯೆಲ್ಲವುಂ ನಿತ್ಯ 
ಅಟನೆಂಬರಾದಿಯ ಕವೀಂದ್ರರ್‌ (ಸಂಜೀವ. ೯). 
ಥಾಕು (ನಾ). (ಉಕ) ೧. ನಿಲುಗಡೆ ; ವಿರಾವಂ ; ಬಾಯಿಗೆ ಥಾಕ ಇಲ್ಲ 
(ಕೋಲ್ಮಿಂಶು. ೦೭೦). ೨. ಸಂಬಂಧ: ಮಾತಿಗೆ ಮಾತು ಥಾಕಿಲ್ಲಲ್ಲಾ ! 


10 


36 


(ಹೊಸಂಸಾ. ೯೦). [ “ಮರಾ. ಥಾ] 
ಥಾಟು, ತಾಟ್ಕೂ (ನಾ). ಡೌಲು: ಪ್ರದರ್ಶನ; ಆಡಂಬರ; 
| ಶೋಭೆ : ಅಂದಿನ ಸರ್ಕಸ್ಸು ವಿಶೇಷ ಥಾಟಿನಿಂದ ಸುರುವಾಯಿತು 


(ಮೇದಿಮ. ೪೯) : ಒಳ್ಳೆಯ, ನಗುಮುಖದ ಹೆಣ್ಣನ್ನ ಲಗ್ನವಾಗಿ ತನ್ನ 
ಸಂಸಾರವನ್ನು ಒಳ್ಳೆಯ ಥಾಟಿನಿಂದ ಸಾಗಿಸಿದ್ದಾನೆ (ಮುಕ್ತಿ. ೮); 
ಉಡುಗಿಯ ಮಾಟೇನ ನಡಿಗಿಯ ಥಾಟೇನ (ಗರಿ. ೦೦೧-೯) ; ನಮ್ಮ 
ದರ್ಬಾರದ ಥಾಟನ್ನು ನೋಡಿ ಕಣ್ಣು ಕತ್ತಲುಗೂಡಿಸಿದ ಹಾಗಾದದ್ದರಿಂದ 
(ಛತ್ರಪ. ಎ೪೦); ನನ್ನ ಹೆಂಡತಿಯನ್ನು ಕರೆದು ತಂದು ಮರೆಗೆ ನಿಲ್ಲಿಸಿ 
ನಿಮ್ಮ ರಸಿಕಜೀವನ, ರಸವತ್ತಾದ ಮಾತಿನ ಥಾಟನ್ನು ತೋರಿಸಿದೆ 
(ಕೊನೆಳಾ. ೩೦). ತಾಟ್ಯು: ತಾಟಿನಿಂದಾಟದಿಂ ಜಿಂಕೆಗೂ ಮಾಟಾಗಿ ನಾಟಕದ 
ವೋಲ್‌ ತಾಸಿನೊಳು ತೀರಿಹೋದೆಯಾ? (ಉಯ್ಕಾಳಿ. ೭೦-೦೪). 
[ «ಮರಾ. ಭಾಟ್‌] 
ಥಾನು (ನಾ). (ನಲವತ್ತು ಗಜಗಳ) ಬಟ್ಟೆಯಂ ಕಟ್ಟು : ಮೇಲೊಂದು 
ಕಸೆಯ ಅಂಗಿ ಧರಿಸಿ, ತಲೆಗೆ ಒಂದು ಥಾನು ಬಟ್ಟೆಯನ್ನು ಪಾಗು ಸುತ್ತಿ 
. ದಿಗ್ವಿಜಯಕ್ಕೆ ಹೊರಟಂತೆ ಹೊರಡುತ್ತಿದ್ದರು (ಶರಣೆ. ೮೦೭) ; 


ನಾನು ರಾಜನಿಗೆ . . . ಬೆಲೆಯಾದ ಡಮಾಸ್ಕ್‌ ಮತ್ತು ಸಾಟಿನ್‌ ಬಟ್ಟೆ 
ಥಾನುಗಳನ್ನೂ ಅರ್ಪಿಸಿದೆ (ಪ್ರವಾಇ. 11, ೦೬೧) ; ಬಟ್ಟೆ ಒಂದು ಭಾನು 
35 (ಗೆಲಿಪ್ರ. ೭3). 


ಥಾನುಗಟ್ಟಲೆಎಕಟ್ಟುಗಟ್ಟಲೆ: ಥಾನುಗಟ್ಟಲೆ ಬಟ್ಟೆಯಿಂದ 
ಯಿಜಾರ ಹೊಲಿಸಿಕೊಳ್ಳಬೇಕೆಂದರೆ ಎಷ್ಟು ಹೆಣವಾಗುತ್ತೆ ! (ನಾಡಿಗೇ. ಟಿ. 
[ «ಹಿಂ. ಮರಾ. ಥಾನ್‌] 

ಥಾಪನೆ “ತಾಪಣೆ' ನೋ. 
ಥಾಲಿ, ತಾಲ್ಮಿ, ಧೂಳಿ (ನಾ). ಲೋಹದ ಗುಂಡನೆಯ ಸಣ್ಣ ಪಾತ್ರೆ, 
ತಟ್ಟೆ ಮೊದಲಾದಂವು : ಚಾಪೆಯ ಬಳಿಯಲ್ಲಿ ಒಂದು ತುಂಬಿದ ತಂಬಿಗೆ, 
ಒಂದು ಥಾಲಿ ಕಂಡುವು (ಜನಜೀ. ೭೦) : ಒಂದು ಥಾಲಿ ಆಕಳ ಹಾಲೇ ಅವರ 
ರಾತ್ರಿಯ ಆಹಾರ (ಹಬ್ಬಿಬ. ೧೧); ಅವಳು ಅಡುಗೇಮನೆಯಲ್ಲಿರುವ 
ನೆಲಂವಿನಲ್ಲಿ ಕೈ ಹಾಕಿ ತಂಬಿಗೆ ಥಾಲಿ ತೆಗೆದುಕೊಂಡಳು (ರಕ್ಕಧ್ಯ. ೦೮೮); 
ತಾಟು ತಂಬಿಗೆ-ಥಾಲಿಗಳನ್ನು ಅಣಿ ಮಾಡಿದಳು (ಪ್ರೇಮತ. ೩. ತಾಲ್ಕಿ : 
ಕೈಯಲ್ಲಿ ಬೆಳ್ಳೀ ತಾಲಿಯನ್ನು ಹಿಡಿದು ಅವರ ಮನೆಗೆ ಊಟಕ್ಕೆ ಹೋದಳು 


40 


ಥಾಲೀಪಿಟ್ಟು 


(ನೀತಿಚಿಂ. ೫1೪, ೭); ಭೋಜನವೆಂದರೆ ಹತ್ತು ಮೈಲಿ ಎಗ್ಗಿಲ್ಲದೆ ತಾಲಿ 
ಒಡಿದು ನಡೆದುಬಿಡುತ್ತಿದ್ದ ದಾಸಾಚಾರ್ಯ (ಸಂಸ್ಕಾರ. ೧೦) ; ಒಂದು 
ದೊಡ್ಡ ತಾಲಿಯಲ್ಲಿ ಹೆಂಡವನ್ನೂ ತಂದಳು (ಮಲೆಮ. ೨೨). ಥಾಳಿ: 
“ತಾಲಿ (ತಾಳಿ) - ಸ್ಫಾಲೀ ಇ ಥಾಳಿ, ಪಾತ್ರೆ” (ತದ್ಯಕೋ. 
[ ಆಪ್ರಾ. ಥಾಲೀ./ಸಂ. ಸ್ಥಾಲೀ] 

ಥಾಲೀಪಿಟ್ಟು, ತಾಲೀಪಿಟ್ಟು (ನಾ). ೧. ಅಕ್ಕಿಹಿಟ್ಟು, ಉಪ್ಪು ವಂಂತಾದು 
ವನ್ನು ಕಲಸಿ ಕೊಳಗದಾಕಾರದ ಅಗಲವಾದ ಬಾಯುಳ್ಳ ತಪ್ಪಲೆ 
ಯಲ್ಲಿ ತಟ್ಟಿ, ಬೇಯಿಸಿ ತಯಾರಿಸುವ ಒಂದು ಬಗೆಯಂ ರೊಟ್ಟಿ ; 
ತಪ್ಪಲೆರೊಟ್ಟಿ. ೨. ಹಂಚಿನ ಮೇಲೆ ಎಣ್ಣೆಯನ್ನು ಬಳಿದು ಜೋಳದ 
ಹಿಟ್ಟನ್ನು ತಟ್ಟಿ ಮಾಡುವ ಒಂದಂ ಬಗೆಯಂ ಖಾದ್ಯ :ಅವನಿಗೆ ಥಾಲೀ 
ಏಟ್ಟು ಬಹಳ ಸೇರುತ್ತದೆ (ಸ್ಮೃತಿಜಿ. ೪೨೩) ಅಪ್ಪಗೆ ಬಂದರೆ ಅದ್ಭುತ ಸಿಟ್ಟು 
ಅವ್ವ ಮಾಡುವಳು ಥಾಲೀಪಿಟ್ಟು (ತುಪದ. ೨೪). ತಾಲೀಪಿಟ್ಟು : ೨. 
ತಾಲೀಪಿಟ್ಟು ... ಅಕ್ಕೀತರಿ ಉಪ್ಪಿಟ್ಟು ಯಾವುದಾದರೊಂದು ಇರುತ್ತಿತ್ತು 
(ಮುಯ್ಕಿ. ೧೮). [ ಇಥಾಲಿ* ಪಿಟ್ಟು] 

ಥಾವು "ತಾವ್ಯ' ನೋ. 

ಥಾಳಥಳ್ಯ (ನಾ). ಹೊಳಪು ; ಪ್ರಕಾಶ; ಕಾಂತಿ : ವರಮಣಿಗೆ ದೀಧಿಶಿಯ 
ಕುಸುಮೋತ್ಯರಗಳಿಗೆ ಸೌರಭವ ದಿವ್ಮಾಂಬರಗಳಿಗೆ ಮಿಗೆ ಥಾಳಥಳ್ಕ 
[ಪಾಠಾಂ. ಧಾಳಧಳ್ಯ]ವ ಬರಿಸಲೋಸುಗವೇ . . . ಸಿಂಗರಿಸಿದರು ಚದುರೆ 
ಯರು (ಆನಂರಾ. ೧-೨೩-೧೧) ; ಆ ವಜ್ರಕುಂಡಲಗಳ ಮುಕ್ತಾಹಾರಗಳ 
ಥಾಳಥಳ್ಯವು (ಸುಗುಗಂ. ೪೯-೨). [ ಆಥಳಥಳ) 

ಥಾಳಿ "ಥಾಲಿ' ನೋ. 

ಥಾಟುಥಟ್ಟು "ತಾಟಿಂಂತಟ್ಟು' ನೋ. 

ಥಿಟ್ಟಗಪಾನ (ನಾ). ಒಂದು ಊರಿನ ಹೆಸರು (?) : ಸ್ವಸ್ತಿಶ್ರೀಭಣ್ಪಾರಕ 
ಧಿಟ್ಟಗಪಾನದಾ ತಮ್ಮಡಿಗಳ ಶಿಷ್ಕರ್‌ ಕಿತ್ತೆಟ್‌ ೬ ಯರಾ ನಿಸಿಧಿಗೆ (ಎಕ. 
11. 0೯-೧: ಸು. 700). [7?) 

ಥಿಯೇಟರು, ಥೇಟರು (ನಾ). ಚಲನಚಿತ್ರ, ನಾಟಕ ಮುಂತಾದುವನ್ನು 
ಪ್ರದರ್ಶಿಸುವ ಮಂದಿರ : ಥಿಯೇಟರು ಬಾಗಿಲು ಕಾಯುವ ಶಿಪಾಯಿ 
ಯಿಂದ ಹಿಡಿದು (ಹೇಮಂತ. ೩೫೫) ; ಪೋಲೀಸಿಸವರ ಮತ್ತು ಥಿಯೇಟರಿ 
ನವರ ಮಧ್ಯಸ್ಥಿಕೆಯಿಂದ ಜಗಳ ನಿಲ್ಲುತ್ತೆ (ನಾಡಿಗೇ. ೩೨). ಥೇಟರು : 
ನಮ್ಮ ಥೇಟರಿನಲ್ಲಿ ಆ ಚಿತ್ರಪಟ ಅಂದೇ ಆರಂಭವಾಗಿತ್ತು (ಪ್ರತಿಸ. ೨). 

{ + ಇಂ. Theatre | 

ಥೂ (ನಾ). ಉಗುಳಂವಿಕೆ, ಅವಹೇಳನ ಅಥವಾ ಅಸಹ್ಯಗಳನ್ನು 
ಸೂಚಿಸುವ ಒಂದು ಅನುಕರಣ ಶಬ್ದ: ಥೂ! ಇಂಥಾ ಕೆಲಸ 
ಮಾಡಲು ಅವನಿಗೆ ಮನಸ್ಸಾದರೂ ಹೇಗೆ ಬಂತು? (ರೂಢಿ). 

ಥೂಯೆಂಜಲುಗುಳು - ಥೂಯೆನ್‌ : ಕೈಕೆಯಂ ಪಳಿದು, ಬಯಲಂ 

ನಿಟ್ಟಿಸಾಕೆಗಂಡವನಂತೆ ಥೂಯೆಂಜಲುಗುಳುತ್ತೆ, ವಿಕಲಮತಿ ದಶರಥಂ 
ಕಡುಭಯಂಕರನಾದಂ (ಶ್ರೀರಾಮಾ. ೯೪-೪೩೩). 

ಥೂಯೆನ್‌ (ಕ್ರಿ). "ಥೂ' ಎಂಬ ಶಬ್ದ ಸಹಿತವಾಗಿ ಉಗುಳು : ಎದ್ದನವ 
ನಂದಂಬುನಿಧಿಯೊಳಗದ್ದ ಗಿರಿ ನೆಗೆವಂತೆ ಬಾಯೊಳಗಿದ್ದ ರಣಧೂಳಿಯನು 
ಥೂಯೆಂದುಗುಳುತೆಡಬಲಕೆ (ತೊರರಾ. ೬-೨೩-೨೨). [ಥೂ * ಎನ್‌] 

ಥೂಕರಿಸು (ಕ್ರಿ). ಉಗುಳಂ ; ಉಗಿ: “ನಿಷೇವಃ, ನಿಷ್ಕ್ಯೂತಿಃ, ನಿಷ್ಠೀ 
ವನಂ. ನಿಷ್ಠೇವನಂ-೪ ಕೇಕರಿಗೆ, ಉಗುಳುವಿಕೆ ಥೂಕರಿಸುವಿಕೆ” (ಸಿದ್ಧಾ ಂತಿ. 
೩೧೭), ಇಲ್ಲದ ಕಫ ಗಂಟಲಿಂದ ಕೆರೆದು ಹೊರತೆಗೆದು ಕಿಟಕಿಯಲ್ಲಿ ಥೂಕರಿಸಿ 
ದರು (ಮಾಮನೆ. ೧೯೦). [ ಥೂಕರಣ್ಯ + - ಇಸ್ಸು] 


೧೭). 


10 


15 


20 


25 


30 


35 


40 


ಥೋರಕುಚ 


ತೇಟು, ಥೇಟು (ಗಂ). ೧. ತದ್ರೂಪವಾದ ; 

೯ ಬಗೆಯ : ಹಳ್ಳಿಶಾಲೆ ಎಂದರೆ ಮಾತ್ರ 
ಥೇಟ್‌ ಹಳ್ಳಿಶಾಲೆಯೇ (ರೂಪಸಂ. ೩೩): ಇದರ ನೀರು ಥೇಟ್‌ 
ಇಂದ್ರನ ಅಮೃತ ಎಂದು ಬಣ್ಣ ಬಣ್ಣವಾಗಿ ಮಾತಾಡಿದನು 
(ಕಂಬಹು. ೩): ಈಗ ಥೇಟ್‌ ಸಿನೇಮಾನಟಿ ಉಷಾಕಿರಣಳಂತೆ ಕಾಣುತ್ತೀರಿ 
(ಎಡಹೆ. ೧೫೮). ತೇಟ್‌ : ೧. ಅದರ ಅಂದ ಚಂದ ಬಣ್ಣಿಸಿ ಫಲವಿಲ್ಲ! 
ತೇಟ್‌ ಮದಮಾಳೆಪಕ್ಕಿ ! (ಐಾಳಿಗಿ. ೧). ಪವಿ. ಅಪ್ಪಟವಾದ ; ಶುದ್ಧ 
ವಾದ ; ಚೊಕ್ಕ': ನಮ್ಮ ನಟ್ರಾಜ ಪಟ್ಟೀಲಿ ಕಾಲಿಟ್ಟ ಗಳಿಗೆ, ಅಮುರ್ತ 
ಗಳಿಗೆ, ತೇಟ್‌ ಅಮುರ್ತಗಳಿಗೆ (ಸರ್ವಮಂ. ೯). ತೇಟು: ೨. ತೇಟು 
ಪರಂಗಿಯವನಿಗೆ ಒಂದು ಚೋಟುದ್ದ ವಂಶಪಾರಂಪರ್ಯವಾದ ಬಾಲ 
ಮೊಟಕು ಇದ್ದೇ ಇರುತ್ತೆ (ಕಲನೆ. ೧೩9). ಥೇಟು: ೧. ಥೇಟು ವಂತ್ಯಾಯ 
ನೋಕ್ತ ವರ್ಣನೆಯ ಚಿತ್ತಿನಿ (ಸಂಸ್ಕಾರ. ೧೦); ಬೆಳ್ಕಕ್ಕನ ರೂಪ ಅಂದರೆ 
ಥೇಟು ರತಿಯ ರೂಪ (ಸರಸ. ೦೬).  ಇಮರಾ. ಥೇಟ್‌; ಹಿಂ. ಥೇಠ್‌ ) 

ಥೇಟರು "ಧಿಯೇಟರು' ನೋ. 

ಥೇಟು "ಥೇಟ?' ನೋ. 

ಥೇರ, ತೇರ (ನಾ). ೧. [ಜೈನ] ಮುನಿ. “ಥೇರಕಪ್ಪ' ಪರಾ. ತೇರ: 
೨. ವಯಸ್ಸಾದವನು ; ಹಿರಿಯ ವ್ಯಕ್ತಿ ; ವೃದ್ಧ. ೩. [ಬೌದ್ಧ] 
ಸಾಧು. "ತೇರವಾದ' ಪರಾ. 

[ ಆಪಾಲಿ. ಫೇರ./ಪ್ರಾ. ಥೇರ, ಠೇರ, ಥವಿರ./ಮರಾ. ಥೇರ./ಸಂ. 
ಸ್ಮವಿರ] 

ಥೇರಕಪ್ಪ (ನಾ). [ಜೈನ] ವಂಂನಿಗಳ ಆಚಾರಕ್ರಮಗಳಲ್ಲಿ ಒಂದು. 
ಕಠಿಣ ಸನ್ಯಾಸಜೀವನವೇ ಜಿಣಕಪ್ಪ. ಇಷ್ಟು ಕಠಿಣವಲ್ಲದ ಸನ್ಮಾಸಜೀವನ 
ಥೇರಕಪ್ಪ (ಕಶಾಅ. ೭೦ ಅಡಿಟ). 

[ ಆಪ್ರಾ. ಥೇರಕಪ್ಪ. / ಸಂ. ಸ್ಮವಿರಕಲ್ಪ ] 

ಥೈ (ನಾ). ಕುಣಿತದ ತಾಳವನ್ನು ಸೂಚಿಸುವ ಒಂದು ಅನುಕರಣ 
ಶಬ್ದ : ಭರತಾರ್ಣವವು ಆದಿಶಬ್ದಗಳಾದ ತ, ಥೈ, ತೋಂ, ನಾಂಗಳನ್ನೂ 
ಕೊಡುತ್ತದೆ (ಥಾರದ. ೫೩೩) ; ತಕ್ಕ ಥೈಯಾ ಥೈಯೆನ್ನೋದೊಂದರ್ಥಿ 
ಕಾಣೆ (ನಾಪದ. 306). 

ಫೈಥೈ (ದ್ವಿರುಕ್ತಿ) : ಲಾಗಾ ಹೊಡೆದನು ಮಂಗಣ್ಣ ಥೈಥೈ ಕುಣಿದನು 

ನರಿಯಣ್ಣ (ಕಪಪು. ೩-೮೪). 

ಥೈಲಿ, ತೈಲಿ (ನಾ). ೧. ಚೀಲ; ಸಂಚಿ : ಸೊಂಟದ ಮಡಿಕೆಯಿಂದ 
ಪುಟ್ಟ ಥೈಲಿ ಹೊರತೆಗೆದು ಒಣಗಿದ ವೀಳ್ಯದೆಲೆಗೆ ಸುಣ್ಣ ಬಳಿದು 
(ಹೊಸಕಿ. ೫೦). ೨. ಹಣ ಮೊದಲಾದುವನ್ನು ಹಾಕುವ ಚೀಲ ; 
ಹವಿ್ಮಣಿ : ಹಣದ ದೊಡ್ಡ ದೂಡ್ಮ ಥೈಲಿಗಳ ನಡುವೆ ವಾಸಮಾಡಬೇಕಾ 
ಯಿತು (ಎಮುಕ. ೬೭) : ಅವರು ಬಾಯಿಕಟ್ಟಿದ ಥೈಲಿಯಲ್ಲಿಯೂ ಚರ್ಮದ 
ಬೈಂಡು ಹಾಕಿದ ಲೆಕ್ಕದ ಪುಸ್ತಕದಲ್ಲಿಯೂ ಹುಡುಕಾಡುತ್ತಾರೆ (ನಿಬಂಧ. 
11, ೨೧೦೫) ; ಇದ್ದ ನಗದು ಜವಾಹಿರಿ ಸಾಗಿದಷ್ಟು ಹಣದ ಥೈಲಿಗಳ ಕಟ್ಟಿಸಿ 
(ಹೈದರ. ೧೦೪) : ಪೋಲಿಯವನ ಕೈಯಲ್ಲಿ ಥೈಲಿ ಕೊಟ್ಟರೆ ಖಾಲಿಯಾಗದೆ? 
(ಗಾದೆ). ತೈಲಿ: (8). [ ಹಿಂ. ಮರಾ. ಥೈಲೀ , ಥೈಲಾ] 

ಥೊಪ್ಪನೆ (ಅ). ಥೊಪ್‌ ಎಂದು ಸದ್ದಾಗುವಂತೆ : ಢಮ್ಮನೆ, ಥೊಪ್ಪನೆ. 
ಧಣಮ್ಮನೆ (ಶಮದ. ೧೪ ಪ್ರಯೋ). [ಘೊಪ್ಸ್‌ + - ಆನೆ] 

ಥೋಡೆ "ತೋಡ್ಕೆ' ನೋ. 

ಥೋರ "ತೋರ' ನೋ. 

ಥೋರಕುಚ "ತೋರಕುಚ' ನೋ. 


ಅ 


18 


ದ್ಯ 


ದ (ನಾ). ೧. ಕನ್ನಡ ವರ್ಣಮಾಲೆಯ ಮೂವತ್ತೆಂಟನೆಯ ಅಕ್ಷರ ; 
ದಕಾರ. ೨. [ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ; 
“ಛಧಸಮದೇಟು ಜದಹಮೆಂಟು” (ಮಂಗರಾ. ೦೦೪-೧೦). 

-ದ್ಯ (ಪ್ರ). ಆ ಸ್ಮಳದವನಂ, ಅಲ್ಲಿ ಹುಟ್ಟಿದವನು ಎಂಬ ಅರ್ಥದಲ್ಲಿ 
ಬರಂವ ಒಂದಂ ತದ್ಧಿ ತಪ್ರತ್ಕಯಂ: ದ ಇ ಇರುವ (ಅಲ್ಲಿ, ಇಲ್ಲಿ, ಎಲ್ಲಿ 
ಎಂಬ ಪದಗಳ ಮೇಲೆ ಮಾತ್ರ ಅಲ್ಲಿದ, ಇಲ್ಲಿದ, ಎಲ್ಲಿದ, (ಕೃಬಡಿ. ೦೮), 
"ಅಲ್ಲಿದ' ಪರಾ. 

ದಂ "ದಮ್ಮ್ಮ' ನೋ. 

ದಂಕಟ್ಟು "ದವರ್ಮಗಟ್ಟು' ನೋ. 

ದಂಗಟ (ನಾ). (?) : ಕಜೀಯ ಕಬ್ಬಿಲ ಬಂದು ಉಟ್‌ಯ ಮೆಟ್ಟಿ ನೋಡಿ 
ಕಾಣದೆ ಮರಳಿ ಜಾಲವ ಹೊತ್ತುಕೊಂಡು ಹೋಹಾಗ ದಂಗಟನ 
ಪ್ರಣಜೆಯರು ಹೆೊಂಗಟ್‌ಯ ಬಿಲ್ಲುಕೋಲನೊಂದು ಕೈಯಲಿ ಪಿಡಿದು 

ಅಂಗಯ್ಕೊಳಗೊಂದು ಹೆಟಕ್‌ಿದ ತಲೆ ಮೂಡಲು ದಂಗಟನ 
ಹೊತ್ತು ಕೊಂಡಾಡುತ್ತಿರೆಲು ಸಿಂಗಾರ ಸಮಯವಾಯಿತ್ತು (ಜನ್ಮವ. 
ಕ. ೧೪೬-೩೩೨). (?] 

ದಂಗಾಗು, ಡಂಗಾಗಂ (ಕ್ರಿ). ೧. ಬೆರಗಾಗು; ಸೋಜಿಗಗೊಳ್ಳು ; 
ಎಸ್ಮಿತವಾಗಂ : ಲಕ್ಷ್ಮಿ ಸರಸ್ವತಿಯರಿಬ್ಬರ ಕೃಪಾದೃಷ್ಟಿಗೂ ಪಾತ್ರರಾದ 
ಬಾಬೂರಾಯರನ್ನು ಕಂಡರೆ ಜನ ದಂಗಾಗಿ ಹೋಗುತ್ತಿತ್ತು (ರತ್ನಗೋ. ೪): 
ಅವನ ಕಾರ್ಯಚಟುವಟಿಕೆಗಳಿಂದ ನೆಕ್ಲುದೋವ್‌ ದಂಗಾಗಿದ್ದನು 
(ಪುನರು. ೩೦೮). ೨. ಗಾಬರಿಗೊಳ್ಳು ; ಹೆದರು; ಅಂಜು: ತನ್ನ 
ಮಗನ ಬ.ಯಿಂದಲೆ ಆ ಮಾತು ಬಂತೆ? ಎಂದು ವೆಂಕಮ್ಮ ದಂಗಾಗಿ 
ಹೋದರು (ಪದ್ಮಸ. ೧೦೪) ; ಅಳಿಯನ ಮನೆಯವರೆ ಅಪೇಕ್ಷೆಯನ್ನು 
ಕೇಳಿ ವಿಜಯಳ ತಾಯಿ ದಂಗಾದರು (ರೂರಸ. ೧೪೬). ೩. ಪರವಶ 
ವಾಗು ; ಮೈವಂೆ : ಭಜನೆಯಲ್ಲಿಯೇ ದಂಗಾಗಿದ್ದ ಅವರಾರಿಗೂ 
ಕೇಳಿಸಿದಂತಿರಲಿಲ್ಲ (ಗ್ರಾಮಾಯ. ೫೭೩), ಡಂಗಾಗು : ೧. ಬಹಳ ಚನ್ನಾಗಿ 
ಹಾಡಿದಳಮ್ಮ. ಸೇರಿದವರೆಲ್ಲರೂ ಡಂಗಾಗಿ ಹೋದರು (ಮಧುಸಂ. ೯). 

[ ದಂಗು + ಆಗ್ಕು) 

ದಂಗಾಮಸ್ತಿ (ನಾ). ದಾಂಡಿಗತನ ; ಆಕ್ರವಂಣಶೀಲತೆ ; ಜಬರದಸ್ತಿ : 
ಮರಿಸ್ವಾಮಿಯೂ ಅವನ ಪರವಾಗಿ ಗುರುಶಾಂತಪ್ಪನೂ ದಂಗಾಮಸ್ತಿ 
ಮಾಡಿದರೆ ಅದನ್ನು ಖರೇಸೆಟ್ಟಿ, ಜಡಿಯಪ್ಪ, ಇಬ್ಬರೂ ನೋಡಿ 
ಕೊಳ್ಳುತ್ತಾರೆ (ಜರತಾ. ೧೧೭). [ «ಮರಾ. ಧಿಂಗಾಮಸ್ತೀ] 

ದಂಗು, ಡಂಗು (ನಾ), ೧. ಬೆರಗು; ಸೋಜಿಗ; ವಿಸ್ಮಯ. ೨. ಹೆದರಿಕೆ; 
ಭಯ; ಗಾಬರಿ. ೩. ಪರವಶತೆ; ತನ್ಮಯಂತ್ವ : ರಂಗೊಂದು 
ದಂಗೊಂದು ಗುಂಗೊಂದು ಒಂದಕ್ಕೊಂದು ಹತ್ತಾಗಿ ಜತ್ತಾಗಿ ಸುಳಿಧಾಂಗ 
(ಸವೀಗೀ. 8೨3-೫). "ದಂಗಾಗು' ಪರಾ. ಡಂಗು: ೧ "ಡಂಗಾಗು' ಪರಾ. 

[ «ಪಾರ. ಹಂ. ಮರಾ. ದಂಗ್‌ 

ದಂಗುಬಡಿ (ಕ್ರಿ). ಬೆರಗಾಗು ; ಆಶ್ವರ್ಯೇಪಡು: ಇಪ್ಪತ್ತನೆಯ 
ಶತಮಾನದವರೆಂದು ಹೆಮ್ಮೆಪಡುತ್ತಿದ್ದ ನಾನು ಅಂದಿನವರ ಒಳಚರಂಡಿಯ 
ವ್ಯವಸ್ಥೆಯನ್ನು ನೋಡಿ ದಂಗುಬಡಿದೆ (ಅನಾಮಿ. ೪೧) ; ಭಾರತಿ ಕೇಳಿ 
ದಂಗುಬಡಿದಳು (ಭಾರಕಿ. ೭೮) ; ಒಮ್ಮೆಲೇ ದಂ ಸುಬಡಿದುಹೋದರು 
(ಜಿಂದುಟ. ೭೨), [ದಂಗು * ಬಡ, ) 


10 


15 


25 


30 


36 


40 


ದಂಟು 


ದಂಗುಬಡಿಸು (ಕ್ರಿ). ೧. ಆಶ್ಚರ್ಯವನ್ನೂಂಟುಮಾಡಂ; ಚಕಿತಗೊಳಿಸು: 
ಧೈರ್ಯ ಹೇಳುವ ಕೆಲರು ದಿಕ್ಕುಗೆಡಿಸುವ ಕೆಲರು ದಂಗುಬಡಿಸುವ 
ದಂಭದವರು ಕೆಲರು (ನನಲ್ಲ. 6-03). ಪಿ. ಗಾಬರಿಗೊಳಿಸಂ : ಜನರು 
ತೋರಿಸಿದ , ಉತ್ಸಾಹ ಹಾಗೂ ಸತ್ಯಾಗ್ರಹದ ಸಂಘಟನಾಕ್ರಮಗಳು 
ಸರಕಾರವನ್ನು ಒಮ್ಮೆಲೇ ದಂಗುಬಡಿಸಿದುವು (ಕಾಜವ. ೩೫). 

[ ದಂಗುಬಡು + -ಇಸ್ಯು) 

ದಂಗುಬಡು (ಕ್ರಿ). ಬೆರಗಾಗು ; ದಂಗಾಗು: ಆ ಕೂಡಲೆ ನಾವು ಇದರ 

ಬೀಗ ತೆಗೆದು ನೋಡಿ ದಂಗುಬಟ್ಟೆವು (ಅಂಬಿಕೆ. ೨೨). 
[ ದಂಗು + ಪಡು, ] 

ದಂಗುವಡೆ (ಕ್ರಿ). ಎ ದಂಗುಬಡು : ದಂಗುವಡೆದವರಂತೆ ನಿಂತು 
ನೋಡುತ್ತಿದ್ದ ಸುಮತಿದೇವಿ ಥಟ್ಟನೆ ಕಟ್ಟೆಯಿಳಿದು ಬಂದು ತಾನೂ 
ಜಂಗಮನ ಪಾದಕ್ಕೆರೆಗಿದಳು (ಗಿರಿನ. ೧೭); ಕ್ಷಣಮಾತ್ರ ದಂಗುವಡೆದಂತಾಗಿ 

- « ಎಚ್ಚರ ಬಂದು (ಅಕ್ಕಮೇ. ೩೮). [ದಂಗು * ಪಡೆ ) 

ದಂಗೆ (ನಾ). (ಸರಕಾರ ಮೊದಲಾದ ಆಡಳಿತಕ್ಕೆ) ವಿರೋಧವಾಗಿ 
ಏಳುವ ಬಂಡಾಯ ; ಪ್ರತಿಭಟನೆಯನ್ನು ಸೂಚಿಸಂವುದಕ್ಕಾಗಿ ಜನ 
ಸಮುದಾಯ ಸೇರಿ ಕೋಲಾಹಲ ಮಾಡುವುದಂ ;: ಕಾಟಕಾಯಿಂ : 
ಶಿಪಾಯಿಗಳ ದೊಡ್ಡ ದಂಗೆಯಾದ ಬಳಿಕ ಆಗ್ರಾಪಟ್ಟಕ್ಕೆ ಬದಲಾಗಿ 
ಅಲಹಾಬಾದ್‌ ರಾಜಧಾನಿಯಾಯಿತು (ಭೂಗೋಳ. ೩೩) ; ವೀರನರಸಿಂಹ 
ರಾಯನು ಈ ದಂಗೆಗಳನ್ನು ಅಡಗಿಸಿ ಅನೇಕ ಯುದ್ಧಗಳನ್ನು ಮಾಡ 
ಬೇಕಾಯಿತು (ಕೃದೇವ. ೬). [ - ಹಿಂ. ಮರಾ. ದಂಗಾ] 

ದಂಗೆಕೋರ (ನಾ). ದಂಗೆ ಏಳಂವುದೇ ಸ್ವಭಾವವಾಗಿರಂವವನಂ ; 
ಎದಂರುಬೀಳಂವವನು ; ಬಂಡಾಯಂಗಾರ ; ಕ್ರಾಂತಿಕಾರ: 
ಅವರೆಲ್ಲರೂ ದಂಗೆಕೋರರು ಮತ್ತು ಮೂರ್ಷರು (ಥಾಗ್ಯಶಿ. ೪೭) ;- 
ವಂಗೆಕೋರನಿಗೂ ಮೈತ್ರಿ ಎಂದರೇನು? (ದೌಲತ್‌. ೧೧೧) ; ವರೋಡೆ 
ಕಾರರ ಮತ್ತು ದಂಗೆಕೋರರ ಉಪದ್ರವವಿದ್ದಿತು (ಕೂರಾಣಿ. ೭೭). 

[ ದಂಗೆ * - ಕೋರ] 

ದಂಗೆಗಾರ (ನಾ). - ದಂಗೆಕೋರ : ಯಾರನ್ನು ಬಿಡಲಿ? ಯೆಹೂದ್ಯರ 
ಅರಸನೆಂಬ ಈ ಯೇಸುವನ್ನೊ? ಅಥವಾ ದಂಗೆಗಾರನಾದ ಬರಬ್ಬನನ್ನೊ 
(ಗೊಲ್ಮೊಥಾ. ೪11, ಮುನ್ನುಡಿ). [ದಂಗೆ4 -ಗಾರ (ಆ - ಕಾಜ) 

ದಂಗೆಯೇಳು (ಕ್ರಿ). (ಸರಕಾರ ಮೊದಲಾದ ಆಡಳಿತಕ್ಕೆ ವಿರುದ್ಧವಾಗಿ) 
ತಿರಂಗಿಬೀಳು ; ಬಂಡಾಯಹೊಡಂ: ಸಾಗರದ ಸೇನೆಯು ದಂಗೆಯೆದ್ದು 
ಸಾಗರವನ್ನು ಲೂಟಿಮಾಡಿತು (ರೂರಾಜಿ. ೩೦೨); ದಂಗೆಯೆದ್ದ 
ಪ್ರಜಾವರ್ಗದವರಿಗೇ ಜಯವಾಗಿ ತಮ್ಮ ಬಲ್ಮೆಯೂ ತಮ್ಮ ಹಕ್ಕುಗಳೂ 
ಎಷ್ಟೆಂಬುದು ಜನತೆಗೆ ಮನದಟ್ಟಾಯಿತು (ಕ್ರಿಯಾಶಿ. ೩೪). 

[ ದಂಗೆ + ಏಳ್ಳು (ಆ ಏಟ್ಮ್‌)) 

ದಂಟಿ (ನಾ). ಹಾದರಗಿತ್ತಿ ; ಸೂಳೆ: ಒಂಟಿ ಮಾರಿ ತಂಟೆ ತೀರಿಸಿದರೂ 
ದಂಟಿ ಕೋಲ ಬಿಡಲಿಲ್ಲ (ಗಾದೆ). (?] 

ದಂಟು (ನಾ). ೧. ಜೋಳ, ಬಿದಿರು ಮೊದಲಾದ ಸಸ್ಯಗಳ ನಾಳ, 
ಕಾವು,-ಕಾಂಡ : ಅವರ ಕೈಯಲ್ಲಿ ಒಂದೊಂದು ಜೋಳದ ದಂಟೋ 
ಅಥವಾ ಒಂದೊಂದು ಬಿದಿರುಕೋಲೋ ಇರುತ್ತೆ (ನಾಡಿಗೇ. ೫೩). 
೨. ನಿಸ್ಸತ್ವವಾದ ಕಡ್ಡಿ ; ತಾವರೆ, ನೈದಿಲೆ ಮೊದಲಾದುವುಗಳ 


ದಂಟುಬೇರು 


(ಕೋಮಲವಾದ) ನಾಳ : ಕಟ್ಟಿದ ಪಟ್ಟಮೆ ಸರವಿಗೆ ನೆಟ್ಟನೆ ದೊರೆ 
ಪಿಡಿದ ಬಿಲ್ಲೆ ದಂಟಿಂಗೆಣೆ ಕಣ್ಣೆಟ್ಟ ಮುದುಪಂಗೆ ಪಗೆವರ ನಿಟ್ಟೆಲ್ವಂ 
ಮುಟಾವೊಡೆನಗೆ ಪಟ್ಟಂಗಟ್ಟಾ (ಪಂಪಭಾ. ೧೦-೦೭) ; ದಂಟನೂದುವಂಗೆ 
ಕೊಟಲ್‌ ದೊರೆಕೊಂಡುದೆಂಬಂತೆ (ಧರ್ಮಾಮೃ. ೧೦-೨೮೩) ; ಮರಕತ 
ಮಯವಾದ ದಂಟುಗಳುಳೃದ್ಧಾಗಿ ವಿಕಸಿತಗಳಾದ ಸುವರ್ಣಕಮಲಗಳು 
(ಕೃವಾಸ. ೫); ದಂಟು ಮುರಿದರೆ ಕಂಠವಾದೀತೆ? (ಗಾದ). ೩. ಒಂದು 
ಬಗೆಯ ತರಕಾರಿ ಸೊಪ್ಪು ; ಹಂಳಿ, ಪಲ್ಕ ಮೊದಲಾದ ವ್ಯಂಜನ 
ಗಳನ್ನು ಮಾಡಲಂ ಉಪಯೋಗಿಸಂವಸೆ ಸೊಪ್ಪು: ರಾಜಕೀರೆ (ಉಕ): 
ದಂಟಿನ ಸೊಪ್ಪಿನಲ್ಲಿ ಬಿಳುಪು ಮತ್ತು ಕೆಂಪುಬಣ್ಣಗಳಿರುವ ಎರಡು ವಿಧ 
ಗಳಿವೆ (3ರಜೆ.೧೭). 9. (ಕರಾ) ಬ್ರಹ್ಮಚಾರಿಗೆ ಉಪನಯನದ 
ಕಾಲದಲ್ಲಿ ಹಿಡಿಸುವ ಮುತ್ತುಗದ ಕೋಲು ಮತ್ತು ಹಾಗೆ ಹಿಡಿಸುವ 
ಆಸಮಾರಂಭ. ( ದೇ.॥ ತಮಿ. ಮಲ. ತಣ್ಣು ; ತುಳು. ತೆಲು. ದಂಟು; 
ಕುಣ, ಡಂಡಿ./ಸಂ. ತಂಡಕ, ದಂಡಕ] 

ದಂಟುಬೇರು (ನಾ). ಕಬ್ಬು, ಜೋಳ ಮೊದಲಾದ ಸಸ್ಯಗಳ ಕಾಂಡ 

ದಿಂದ ಹೊರಡುವ ಬೇರು; ಮರಿಬೇರು : ಕೇದಿಗೆ, ಕಾಂಡ್ಲಮರ 
ಮುಂತಾದ ಗಿಡಗಳಲ್ಲಿ ಕಾಂಡದಿಂದ ಅನೇಕ ದಂಟುಬೇರುಗಳು 

ಹೊರಡುತ್ತವೆ (ಸಸ್ಕ. ೧೫). [ದಂಟು + ಬೇರು (ಎ ಬೇರ್‌) 

ದಂಟುಸೊಪ್ಪು (ನಾ). ಎ ದಂಟು ೩ : ಹರಿವೇಸೊಪ್ಪು, ದಂಟುಸೊಪ್ಪು, 
ಚಿಲ್ಕರಿವೇಸೊಪ್ಪು (ಮೃಔಗಿ. ೬-೯೨). ' [ ದಂಟು * ಸೊಪ್ಪು] 

ದಂಟೂರ್ತ (ನಾ). ಉಪನಯನದ ನಾಲ್ಕನೇ ದಿನದ ಸಮಾರಂಭ. 
“ದಂಟಂ' ಪರಾ. ([ ದಂಟು * ಆಮುಹೂರ್ತ 

ದಂಟೆ (ನಾ). (ಕರು) ಕೋಲು : ದಂಡ : ಕೈಯಲ್ಲಿರುವ ಉದ್ದ ದಂಟಿ 
ಯೊಂದನ್ನು ಕೆಳಗೆ ಇರಿಸಿದ್ದನು (ನಿಷ್ಕಾಮ, ೩೦) ; ಜಾರಪ್ಪನು . 
ಒಂದು ದೊಡ್ಡ ದಂಟೆಯನ್ನು ಎತ್ತಿಕೊಂಡು ಬೇಗಬೇಗ ಬರಹತ್ತಿ ದನು 
(ಪರಾವ. ೬೧). (+ ತುಳು. “ರಂಟೆ 

ದಂಡ (ನಾ). ೧. ನೇರವಾದ ಕೋಲಂ; ದೊಣ್ಣೆ; ಬಡಿಗೆ: “ದಂಡಮೆನಲು 
ದಡಿ” (ಮಂಗರಾ. ೧೩೧-೨೦) : ದಂಡಿತವೈರಿ ವೈರಿಬಲಲೋಹಿತಬಂಧುರ 
ದಂಡವಿಖಾ ಭುಚಾದಂಡಂ (ಗದಾಯು. 9-೭೩. "ಕೇತುದಂಡ' ಪರಾ. 
೨. ಕಡೆಗೋಲು; ಮಂತು. ೩. ಭೇರಿ, ನಗಾರಿ ಮೊದಲಾದುವನ್ನು 
ಹೊಡೆಯುವುದಕ್ಕೆ ಉಪಯೋಗಿಸುವ ಕೋಲು; ಕುಡುಹು: 
“ಕಡೆವ ಕೋಲೊಳು ಹಜಕಿಯ ಕುಡುಹಿನೊಳು ದಂಡಮಕ್ಕು” (ಮಂಗರಾ. 
೧೫೩-೬೦). ೪. ತಕ್ಕಡಿಯ ದಿಂಡು,-ಕೋಲು. "ತುಲಾದಂಡ' ಪರಾ 
೫. ದೋಣಿ, ಹರಿಗೊ ಲುಗಳನ್ನು ನಡೆಸಲು ಉಪಯೋಗಿಸುವ 
ಕೋಲು,-ಹಂಟ್ಟು. ೬. ನಾಲ್ಕು ಮೊಳದ ಒಂದು ಅಳತೆ: 
“ಎರಡು ಮೊಟನಾಗಲಾ ನಾಭಿಗೋಲೆಂದೆನಿಕ್ಕುಂ ಎರಟಕ್ನಾಭಿಗೋಲಾಗೆ 
ದಂಡಮೆನಿಕು” (ಮಂಗರಾ. ೯೬-೦೧) ; ಚತುರ್ಹಸ್ತಃ-ಆ ಹಸ್ತಂಗಳು 
ನಾಲ್ಕಾದಡೆ, ದಂಡಃ-ಒಂದು ದಂಡವು, ಭವೇತ"- ಅಕ್ಕು೦ (ಪ್ರತಿಷ್ಠಾ. 
೬-೨); ಹಸ್ತಂ ನಾಲ್ಕಅಕೊಳೊಂದು ದಂಡವೆ)ಿನಿಕುಂ (ವೃವಹಾ. ಅನುಬಂಧ. 
೨-8೦), ೭, ಬ್ರಹ್ಮಚಾರಿಗಳು ಇಲ್ಲವೆ ಸಂನ್ಯಾಸಿಗಳು ಶಾಸ್ತ್ರೋಕ್ತವಾಗಿ 
ಹಿಡಿದಂಕೊಳ್ಳಬೇಕಾದ ಮುತ್ತುಗ, ಬಿದಿರಂ ಮೊದಲಾದುವುಗಳ 
ಕೋಲು: ಸುಬ್ಬಣ್ಣಕಕ್ಕ ಕಿವಿಯನ್ನು ಧರಿಸಿ ಕೈಯಲ್ಲೊಂದು ದಂಡ 
ವನ್ನೂ ಕಮಂಡಲವನ್ನೂ ಹಿಡಿದು ಬದರಿಕಾಶ್ರಮಕ್ಕೆ ನಡೆದ (ಹೊಸಕ್ಷಿ. ೨೩೩). 
೮. (ರಾಜ, ನ್ಯಾಯಾಧೀಶ ಮೊದಲಾದ ಧರ್ಮೂರಕ್ಷಕರು ಹಿಡಿದು 
ಕೊಳ್ಳುವ) ಅಧಿಕಾರಸೂಚಕವಾದ ಬೆಳ್ಳಿ, ಚಿನ್ನ ಮೊದಲಾದುವು 
ಗಳಿಂದ ಮಾಡಿದ ಕೋಲು; ಅಧಿಕಾರದಂಡ : ನರಪತಿಯ ದಂಡ 
ಲೌಕಿಕ ವಿಭವಲಾಂಛನವು (ಕಎಪು. 8&-೨). ೯. ನಾಳ; ಕಾಂಡ; ದಂಟು: 


೩೭೫೭ 


ದಂಡ 


“ಅಬ್ದ್ಬನಾಳಂ ದಂಡಂ” (ವಸ್ತುಕೋ. ೨೫-೨೧), ೧೦. ಸ್ತಂಭ ; ಕಂಬ ; 
ದಂಡಮೆಂಬುದು ಧ್ವಜದೊಳಗಲ್ಲದಕ್ಕಟಾ ದೇಶದೊಳಗಿಲ್ಲ (ಅಂಜಜ, ೨-೨೩). 
೧೧. ಒಂದಂ ಬಗೆಯ ಸೇನಾವ್ಯೂಹ ; ಕೋಲಿನಂತೆ ಸಾಲಾಗಿ ಸೈನ್ಯ 
ವನ್ನು ನಿಲ್ಲಿಸಂವುದು. ೧೨. ಬೆಲ್ಲ; ಸಾಮಾನ್ಯವಾಗಿ ದಂಡಾಕಾರ 
ಎಗಿರಂವ ಬೆಲ್ಲ. ೧೩. ಪುರುಷನ ಜನನೇಂದ್ರಿಯ ; ಲಿಂಗ ; ಶಿಶ್ನ: 
ಸಣ್ಣವರ ಮೂತ್ರದಿಂದರೆದು ದಂಡ ಪರಿಯಂತ ತೊಡೆದು ಕಾಸಲು 
ಆ ಕ್ಷಣವೇ ಮೂತ್ರ ಬಿಡುವುದು (ಸಕವೈ. ೩೭೫). ೧೪. ಶಿಕ್ಷೆ: 
ದಂಡನೆ : ತನುವಂ  ಬಡಮಾಡಿ ಕಾಡಿ ದಂಡಿಸಿದಪನಂಗಜನ್ಮನ 
ಕವರ್ತೆಯ ದಂಡದ ಪುಂಗಿದೆಂತುಟೋ (ಪಂಪಥಾ. 3-೧೩). ೧೫. ನಾಲ್ಕೂ 
ಬಗೆಯ ಉಪಾಯಗಳಲ್ಲಿ ಒಂದಂ; ಶಿಕ್ಷೆಗೆ ಒಳಪಡಿಸಿ ಹತೋಟಿಗೆ 
ತರುವಿಕೆ; ಹೊಡೆದಂ ಬಡಿದು ಅಧೀನಕ್ಕೆ ತರುವಿಕೆ. 
£ ಸಾಮ, ದಾನ, ಭೇದ, ದಂಡ ಎಂಬ ನಾಲ್ಕು ಉಪಾಯಗಳಿವೆ: 
“ಶಿಕ್ಷಿಸರೊಡಂಬಟ್ಟೊಡದು. ದಂಡಮೆನಿಸಿಕ್ಕು”  (ಮಂಗರಾ. ೭೯-೬) ; 
ಜಗಳದ ಬಗೆ ತಾಂ ದಂಡಂ (ಹಮ್ಮಾರ. ೨-೧೨೩). ೧೬. ತಪ್ಪಿತಸ್ಥ ರಿಗೆ 
ವಿಧಿಸುವ ಜುಲ್ಮಾನೆ; ಶಿಕ್ಷೆಯ ಹಣ : “ಶಿಕ್ಷೆಯೊಳು ದಂಡಮೆಂಬುದು” 
(ಮಂಗರಾ. ೧೪3-೧೭): ದಂಡಕ್ಕಂಜಿ ಜಂಗಮಕ್ಕೆ ಇಕ್ಕುವ 
ನಾಟಕರಿಗೇಕೋ ಸದ್ಭಕ್ತಿ (ಮೋಳೆಮಾ. ೩೪-೧೪4) ; ಫಲವತ್ತಿಲ್ಲದ 
ರಾಜ್ಯದಲ್ಲಿ ಪ್ರಭು ದಂಡಕ್ಕಾಸೆಗೆಯ್ವಲ್ಲಿ . ಸಲೆ ಬಲ್ಲರ್‌ ನಿಲೆ ಸಲ್ಲದೈ 
(ಸೋಮೇಶೆ. ೧೫) ; ದಾನಗೈಯೆನಲು ಕನಲುವರು ದಂಡವನು ಮೌನ 
ದೀಯುವರು (ಸರ್ವಜ್ಞ. ಪಂಚಿಯ್ತುರು ಆಚಾರಿಗೆ ಇನ್ನೂರು 
ರೂಪಾಯಿ ದಂಡ ಹಾಕಿದರು (ನನ್ನೂಕು. ೧೮೭) ; ಮಾಡಿದ ಸೇವೆ ದಂಡಕ್ಕೆ 
ಸಾಲದು (ಗಾಡ). ೧೭. ಪಡೆ; ದಂಡಂ; ಸೈನ್ಯ : “ನೃಪಸೇನೆಯೊಳಂ 
ದಂಡಂ” (ವಸ್ತುಕೋ. ೧೩೮-೦೨೦) ; “ಪಡೆಯೊಳು ಶಿಕ್ಷೆಯೊಳು ದಂಡ 
ಮೆಂಬುದು” (ಮಂಗರಾ. ೧೪೨-೧೭). ೧೮. ಉಪಯೋಗವಿಲ್ಲದುದು ; 
ನಿರರ್ಥಕ; ವ್ಯರ್ಥ: ದಂಡವದನುಳಿದ ನುಡಿ (ಮಂಕುಕ. ೪೯); 
ಕಾಲ ದಂಡ ವಹಡುತ್ತೀರಿ (ಮುನಿಮಾ. ೧೧೯) ; ದಂಡದ ಕೂಳಿಗೆ ಬಿದ್ದ 
ನಿನಗೂ ನಾಲಿಗೆ ಬಂತೆ? (ಹೊಸಕಿ. ೩೧) ; ಪತ್ರಿಕೆಗಳಿಗೆ ಕಾಸುಹಾಕುವುದು 
ದಂಡ ಎಂದರು (ಕಾಯಕ. ೪೯) ; ಕಳ್ಳ ಹೊಕ್ಕ ಮನೆಗೆ ಎಣ್ಣೆ ದಂಡ 
(ಗಾದೆ). ೧೯. ಅಲ್ಲದ ಕೆಲಸ; ಸಲ್ಲದ ಕೆಲಸ; ಅಪಕೃತ್ಯ. ೨೦. ಯಮ. 
೨೧. ಶಿವ. ೨೨. ಗರ್ವ. ೨೩. ಸೂರ್ಯನ ಮೂವರು ಸೇವಕರಲ್ಲಿ 
ಒಬ್ಬ : “ಮಾಠರಃ, ಪಿಂಗಳಃ, ದಂಡಃ, ಚಂಡಾಂಶೋಃ, ಸೂರ್ಯನ 
ಪಾರಿಪಾರ್ಶ್ವಕಾಃ,-ಪಾರ್ಶ್ವದೊಳಗಿರುವ ಅಂಗದೇವತೆಗಳ ಹೆಸರುಗಳು” 
(ಸಿದ್ಮಾಂತಿ. ೩೨). ೨ಿಳಿ.ಎದಂಡ್ಕಿ ೧೦: ದಿನಾಲು ತಪ್ಪದೆ ಏನಿಲ್ಲೆಂದರೂ 
೨೫ `ದಂಡ', ಮತ್ತು ೫೦ "ಉಟಾಬಸಿ' . . . ಅವಶ್ಯವಾಗಿ ತಕ್ಕೊಳ್ಳಲಿಕ್ಕೇ 
ಬೇಕು (ಬ್ರಹ್ಮಜೀ, ೧೯೯). “ಅಪಕೃತ್ಯಂ ವಾದ್ಯಕೋಣಂಗುಡಂ ಅಪಮಾನಂ 
ಪಡೆಯಂತಕಂ ಮದನಶಿಕ್ಷೋಪಾಯ ದಂಡಾಹ್ವಯಂ” (ನಾನಾರ. ೧೨೮). 
. [ಜ್ಯೋತಿ] ತುಲಾರಾಶಿ: ಸಾರಸ ಸಖತನಯಂ ದಂಡದೊಳ್‌ 
ರೋಹಿಣೀನಂದನನಂತಾ ದ್ವಂದ್ವದೊಳ್ಳಿಶ್ರುತಮೆನೆ ಧಿಷಣಂ ಕರ್ಕಿಯೊಳ್ಳಂತ 
ಮಿಂತಿರ್ಪಿನಮತ್ಕುತ್ಸಾಹದಿಂದಂ ಗುರುವಿನುದಯದೊಳ ಪುತ್ರನಂ 
ಪೆತ್ತಳ* (ಸುಕುಮಾ. ೧೦-೨೬), ೨೬. ಜನನ ಕಾಲದಲ್ಲಿ ಎಲ್ಲಾ ಗ್ರಹಗಳೂ 
ಲಗ್ನದಿಂದ ಹತ್ತನೆಯ ಸ್ಥಾ ನದಿಂದ ಮುಂದೆ ಲಗ್ನ [ಭಾವಪೂರ್ತ ಎಡೆ 
ಬಿಡದ ನಾಲ್ಕು ಸ್ಕಾ ನಗಳಲ್ಲಿ ನೆಲೆಸಿದ್ದರೆ ಒದಗಂವ ಯೋಗ: 
ಕರ್ಮದಿಂದುದಯಗೃ ಹಾಬರಂ "`ಗ್ರಹಮನಂತರಮೊಂದಿರೆ ದಂಡಸಂಜ್ಞಿಕಂ 


೬೭೦): 


(ಹಾತತಿ. ೦೩-೭). "ದಂಡಜ' ಪರಾ. ೨೭. [ಜೈನ] ವಂನಸ್ಸು, ವಾಕ್ಕು 
ಕಾಯ ಎಂಬ ಮೂರು ಬಗೆಯ ಹಿಂಸೆಗಳು. "ದಂಡತ್ರಯಂ 
ಪರಾ. 


ದಂಡಂಗೊಳ್‌ 


ದಂಡ ಕೊಡು - ಜುಲ್ಮಾನೆಯನ್ನೂ ತೆರು; ಶಿಕ್ಷೆಯ ಹಣವನ್ನು 

ಸಲ್ಲಿಸು: ಇಪ್ಟತ್ತೈದುರೂಪಾಯಿ ದಂಡ ಕೊಟ್ಟು ಬಂದ (ಕೂ). [ಸಂ.] 

ದಂಡಂಗೊಳ್‌ (ಕ್ರಿ). ೧. ಶಿಕ್ಷೆಯನ್ನು ಪಡೆ ; ದಂಡನೆಗೊಳಗಾಗು ; 
ಏಟಂತಿನ್ನು : ಮತ್ತಂ ದುರ್ಗಂಧಕ್ಕಿರಲಾಜದೆ ಲೆಂಕರ್‌ ದಂಡಂಗೊಂಡ 
ರಂತೆ ಶಂಕಿಸುತ್ತುಂ ಪೆಲಿಪಿಂಗೆ, . . ತನ್ನೊಳಿಂತೆಂದಳ್‌ (ರರ್ಮಾಮ್ಮ. 
೪-೧೩೯). ೨. ತಪ್ಪುಕಾಣಿಕೆಯನ್ನು ಪಡೆ: ದಂಡವನ್ನು ತೆಗೆದು 
ಕೊಳ್ಳು ; ಜುಲ್ಮಾನೆಯನ್ನು ವಸೂಲುಮಾಡಂ : ಅದನೆ ಪಿಡಿಯಚ್ಚು 
ವಿಡಿದುಂಟುಮಾಡಿ ದಂಡಂಗೊಂಡು (ಶಾಂತಿಪು. ೮-೮೪ ವ); ತಸ್ಕರರಂ 
ಬಾರಿಸಿ ಕಷ್ಟರಂ ಕೆಡಿಸಿ ದಂಡಂಗೊಂಡು . . . ಪಾಲಿಪುದು ಧಾತ್ರೀಚಕ್ರಮಂ 
ಕ್ಷತ್ರಿಯಂ (ಧರ್ಮಾಮೃ. ೨-೮೪). [ದಂಡ ಕೊಳ್‌] 

ದಂಡಂದೆಜು, ದಂಡತೆರು (ಕ್ರಿ). ದಂಡವನ್ನು ಕೊಡು; ಜುಲ್ಮಾನೆ 
ಯನ್ನು ತೆರಂ ; ಮಿಂಡರ್‌ ದಂಡಂದೆತ್ತೊಕ್ಕ ಲಿಗನಂತೆರ್ದೆಗಿಡೆ (ಧರ್ಮಾಮ್ಮ- 
೨-೬೯). ದಂಡತೆರು: ಆ ದಿನ ಹನ್ನೆರಡುಗಂಟೆಯೊಳಗಾಗಿ ವಾಪಸ್ಸು 
ಕೊಡದಿದ್ದರೆ ಅನ್ಯಾಯವಾಗಿ ದಂಡತೆರಬೇಕಾಗಿತ್ತು (ಆಲಹೂ. ೮೩). 

[ ದಂಡ + ತೇಜಿ, ] 

ದಂಡಕ (ನಾ). ೧. ನೆಟ್ಟನೆಯ ಕೋಲು; ಗಳು: “ಗಟ ದಂಡಕಂ 
ಸ್ತಂಭಮಕ್ಕುಂ” (ಮಂಗರಾ. ೮೫-೨೭), ವ. ನರ್ಮದಾ ಮತ್ತು 
ಗೋದಾವರಿ ನದಿಗಳ ನಡುವೆ ಇರುವ ಪ ್ರದೇಶ; ರಾಮಾಯಣ 
ದಲ್ಲಿ ದಂಡಕಾರಣ್ಯವೆಂದು ಪ್ರಸಿದ್ಧ ವಾಗಿದ್ದ ಸ್ಥಳ. ೩. [ಛಂದ] 
ಪಾದಗಳಲ್ಲಿ ಇಪ್ಪತ್ತಾರು ಅಕ್ಷರಗಳಿಗಿಂತಲೂ ಹೆಚ್ಚು ಅಕ್ಷರಗಳನ್ನು 
ಹೊಂದಿರುವ ಒಂದು ವೃತ್ತ: “ಮುಟ್ಟಿ ಬಹುಪದದ ನುಡಿ ದಂಡಕ 
ಮೆನಿಕ್ಕು ” (ಮಂಗರಾ. ೨೬-೨) ; ಉಕ್ತಿ ಅತ್ಯುಕ್ತೆ . . . ಉತೃತಿ ಎಂದಿಪ್ಪ 
ತೀಟಿ ಛಂದಂಗಳಕ್ಕುಂ ಅವಜ್‌ಂ ಫೊಟಗೆ ಮಾಳಾವೃತ್ತ ದಂಡಕಂಗಳ್‌ 
ಮಾತ್ರಾನಿಯಮಸ್ಯಂಧಕಾದಿ ಜಾತಿಗಳೆಂಬಿವಕ್ಕು (ಛಂದೋಂಬು.೧-೪೬ ವ). 
೪. ನಿಯಮಿತವಾದ ಗಣಗಳಿರುವ ಗದ್ಯ : ನಿಯತವಾದ ಗಣಗಳಿಂದ 
ಕೂಡಿ ಪಾದವಿಭಾಗವಿಲ್ಲದೆ ದಂಡಾಕಾರವಾಗಿರುವ ಶಬ್ದರಚನಾವಿಶೇಷವು 
ದಂಡಕವೆನಿಸುವುದು (ಕೈಬಿಡಿ. ೦೦೦). 0. 

ದಂಡಕ್ಕ (ನಾ). ನಿಯಮ; ಪದ್ಧತಿ; “ ವಿಧಿ, ವಾಡಿಕೆ” (ಚಿತ್ರಪಾ.ಕೋಕ); 
ಸೀಮೆ ಇಷ್ಟು ಲಕ್ಷದ್ದೆಂದು ಲೆಕ್ಕ ಬರೆಯಲು ದಂಡಕವಿಲ್ಲ (ಚಿತ್ರಪಾ. ೭೪); 
ನಮ್ಮ ದೇಶದಲ್ಲಿ ಸಿಪಾಯಿ ಜನರು ಇನಾಂ, ಏಕನಾಮು ಮೊದಲಾದ್ದನ್ನು 
ತೆಗೆದುಕೊಳ್ಳತಕ್ಕೆ ದಂಡಕವಿಲ್ಲ (ಜತ್ರಪಾ. ೯೩). [ «ಮರಾ. ದಂಡಕ] 

ದಂಡಕಾಂತ (ನಾ). ದಂಡಾಕಾರವಾದ ಅಯಸ್ಕಾಂತ : ಈ ಬಲರೇಖೆ 
ಗಳನ್ನು ಪೂರ್ಣವಾಗಿ ನೋಡಿದರೆ ಉದ್ದವಾದ ದಂಡಕಾಂತದ 
(೫೩-೩೩829(॥) ಬಲರೇಖೆಗಳಂತೆಯೇ ಇರುವುವು (ಭೌತವಿ. ೩೩೫). 

[ ದಂಡ + ಕಾಂತ್ಯ) 

ದಂಡಕಾರಣ್ಯ (ನಾ).  ದಂಡಕ್ಕ ೨: ಆದು ಮದವಿಹ್ಯಳಿತನಾಗಿ ... 
ದಂಡಕಾರಣ್ಯಮಪ್ಪಡವಿಯ ನಡುವೆ . . . ಪರಿಯೆ (ವಡ್ಮಾರಾ. ೧೧೦-೧೬); 
ಅಂತು ತಳೆರ್ದು ಜಲಧಿಯಂ ದಾಂಟಿ ದಂಡಕಾರಣ್ಯಮನೆಯ್ದೆ ವಂದು 
(ಪಂರಾಮಾ. ೧೫-೨೩ ವ) ; ಒಲಿದು ಹೊಕ್ಕರು ದಂಡಕಾರಣ್ಮವನು ಹರುಷ 
ದಲಿ (ತೊರರಾ. ೩-೧-೧೨). [ದಂಡಕ್ಕ + ಅರಣ್ಯ] 

ದಂಡಕೋಲು (ನಾ). ವಟು, ಸಂನ್ಯಾಸಿ ಮೊದಲಾದವರು ಹಿಡಿದು 
ಕೊಳ್ಳುವ ಕೋಲು; ದಂಡ : ದಂಡಕೋಲಿನ ತುದಿಗೆ ಹಿಂಡುಕೌಪವ 
ಕಟ್ಟಿ ಮುಂಡೆಯರ ಕಂಡು ಮಿಡುಕುವ ಯೋಗಿಯ ಮಂಡೆ ಬೋಳೇಕೆ 
(ಸರ್ವಜ್ಮ. ೩೮೦) ; ಒಂದು ದಿನ ಒಬ್ಬ ಸಿದ್ಧನು ಕೈಯಲ್ಲಿ ಪುಸ್ತಕ 
ದಂಡಕೋಲ ಪಿಡಿದು. ರಾಯನೆದುರಿಗೆ ಬಂದು ಇಂತೆಂದನು (ಬತ್ತೀಸ. ೫೩) 

[ದಂಡ + ಕೋಲು, (ಆಕೋಲ್ಡ್‌) 7 


೩೭೫೮ 


ದಂಡಧರ 


ದಂಡಖಂಡ (ನಾ). ಸಣ್ಣ ಕೋಲು ; ಮೋಟಂದೊಣ್ಣೆ ; ಪಕ್ಷಿಪಕ್ಷಚಂಚು 
ಚರಣಾಭಿಘಾತದೊಳಂ ಶಿಶುಜನಾನುಪಾತದಂಡಖಂಡಾಘಾತದೊಳು 
ಮುದಿರ್ದು ನೆಲದೊಳ್‌ ಬಿರ್ದ ನೇಜ್‌ಲ ಪಣ್ಗಳಂ 
(ಸುಕುಮೂ. ೪-೬೩ವ). [ದಂಡ+ ಖಂಡ] 

ದಂಡಜ (ನಾ). [ಜ್ಯೋತಿ] ದಂಡವೆಂಬ ಯೋಗದಲ್ಲಿ ಹಂಟ್ಟಿದವನು : 
ವಿಯುತಪ್ರಿಯಬಂಧು ದಂಡಜಂ (ಜಾತತಿ. ೧೩-೧೮). [ಸಂ.] 

ದಂಡಣೆ (ನಾ). ೧. ಶಿಕ್ಷೆ: ಮೂವತ್ತೆರಡು ಘೋರಮವಪ್ಪ ದಂಡಣೆಗಳಿಂದಂ 
ಕಳ್ಳನಂ ದಂಡಿಸಿ (ವಡ್ಮಾರಾ. ೧೨೪-೨೬) ; ದೊಡ್ಡಚಾಮಪ್ಪ; - (ಮೆಲ್ಲಗೆ 
ಯಿಂದ) ದಣ್ಣಣೆಯಲ್ಲವಷ್ಟೆ ? (ಜೆಟ್ಕಅ., ೨೧-೨೮). ವಿ. ಯಾತನೆ ; ಹಿಂಸೆ: 
“ಯಾತನಾ, ಕಾರಣಾ - ಈ ೨ ದಂಡಣೆ” (ಹಲಾಯು. ೧೦೩-೪) ; “ಆ 
ಯಾತನಂ ಕಾರಣಂ ದಂಡಣೆ(ನೆ)ಯೆನಿಕ್ಕು” (ಮಂಗರಾ. ೧೧೬-೦). 

[ <ಸಂ. ದಂಡನ./ಪ್ರಾ. ದಂಡಣ] 

ದಂಡತೆರು "ದಂಡಂದೆಟು' ನೋ. 

ದಂಡತೋರಣಕ (ನಾ). ನೀರು ಸೇದುವ ಮರದ ರಾಟೆಯ ಅರೆಕಾಲು 
ಗಳ ಸಾಲು: ಮಲಯಜವಾರಿಯಿಂ ಕುಳಿರ್ವ ಬಾವಿಗಳಲ್ಲಿ ಮೃಣಾಳ 
ದಂಡಮಂಡಲಿಗಳ ದಂಡತೋರಣಕದಿಂ . . ; ಸಮೆದಾಡುವ ಅಟಳಂ 
ಗಳಂ (ಕಾದಂಉ. 3೧೫). [ದಂಡ * ತೋರಣಕ್ಕ 

ದಂಡತ್ರಯ (ನಾ). ೧. ಮೂರಂ ಕೋಲುಗಳಂ. ೨. [ಜೈನ] ಮಾನಸಿಕ, 
ವಾಚಿಕ ಮತ್ತು ಶಾರೀರಕವಾದ ಮೂರು ಬಗೆಯ ದೋಷಗಳು: 
ಮನೋದಂಡ ವಾಗ್ದಂಡ ಕಾಯದಂಡಮೆಂಬ ದಂಡತ್ರಯಮಂ ವರಿ 
ಹರಿಸುತ್ತುಂ (ಅಜಿಪು. ೭-೮ ವ); ನಿರ್ಜತದಂಡಶ್ರಯಂ ಘಾತಿಸ 
ಲೊಡರ್ಚಿದಂ ಘಾತಿಗಳಂ (ಪುಷ್ಪಫು. ೧೪-೧೩). FP ರಾಗ, ದ್ವೇಷ, 
ಮೋಹ ಎಂಬ ಮೂರು ಮನೋದಂಡಗಳಂ. ಅನೃತ, ಉಪಘಾತ, 
ಪೈಶುನ್ಯ, ಪರುಷ, ಅಭಿಶಂಸನ, ಪರಿತಾಪ, ಹಿಂಸನ ಎಂಬ 
ಏಳು ವಾಗ್ದಂಡಗಳಂ. ಪ್ರಾಣಿವಧ, ಚೌರ್ಯ, ಮೈಥಂನ, ಪರಿಗ್ರಹ, 
ಆರಂಭ, ತಾಡನ, ಉಗ್ರವೇಷ - ಇವು ಏಳು ಕಾಯದಂಡಗಳಂ. 

[ದಂಡ + ತ್ರಯ] 

ದಂಡದಾಯ (ನಾ). ಎ ದಂಡಾಯಂ : ತಳಸಾರಿಗೆ ಕಾಣಿಕೆ ಕವಣಾಯ ದಣ್ಣ 

ದಾಯವಿನ್ತಿನಿತುಮಂ 


೫ ಸಾರ್ಚಿಕೊಟ್ಟು 


೬... ಕೊಟ್ಟರ್‌ (ಸಾಇಇ. IX-1, ೦೭೨-೧೦೯; 1106). 

[ದಂಡ + ದಾಯ್ಯ ? 

ದಂಡದೋಸ (ನಾ). ಎ ದಂಡ ೧೬: ಕೋಗಲ್‌ಯ ಚತುರಾಘಾಟ್ಟ 
ದೊಳ್ಳಾದ ಮಣ್ಣ ನೀರ ಸಾಮ್ಯಕ್ಕಂ ದಣ್ಮದೋಸಮೆಲ್ಲ ಬಸದಿಗೆ... 
ಶಿಜುವರ್‌ (ಸೌಇಇ. Ix-1, ೭೭-೨೮ ; 992). [ ದಂಡ ,, ದೋಸ] 

ದಂಡದೋಷ (ನಾ). ಎ ದಂಡ ೧೬: ಶ್ರೀಮದನ್ಶಾಸುರದೇವರ್ಗ್ಗೆ 
ಪೂಲಿಯ ದಣ್ಣದೋಷದೊಳೆಗೊಂದು ಭಾಗಮಂ ಬಿಡೆಂದು ಸಮರ್ಶ್ಟಸೆ 
(ಎಇ. XVIII, ೧೯೦-೭ ; ಸು. 1104).  [ ದಂಡ -. ದೋಷ) 

ದಂಡದ್ರವ್ಯ (ನಾ). ದಂಡವಾಗಿ ವಿಧಿಸಿದ ಹಣ ; ಜಂಲ್ಮಾನೆಯಂ ಹಣ: 
ಯಾವುದಾದರೂ ಕರವನ್ನು ಅಥವಾ ದಂಡದ್ರವ್ಯವನ್ನು ಹಾಕುವ ಅಥವಾ 
ವಿಧಿಸುವ ಉದ್ದೇಶಕ್ಕಾಗಿ (ಛಾಧಾನ. ೧೮). [ ದಂಡ + ದ್ರವ್ಯ] 

ದಂಡಧರ (ನಾ). ೧. ಕೋಲಿನ ಆಧಾರದಿಂದ ನಡೆಯುವವನಂ ; 
ಕೋಲೂರಿ ನಡೆಯುವವನಂ. ೨. ಯಂವಂ ; ಅಂತಕ : ಸುರಪತಿ ಶಿಖ 
ದಂಡಧರಂ ನಿರುತಿ ಜಳೇಶಂ ಸಮಾರಣಂ ಧನದನುಮಾಶ್ವರನೆಂಬ ಲೆ ೧ಕ 
ಪಾಲರನಿರವೇಟ್ಜವರವರ ದೆಸೆಯೊಳ್‌ (ಕಾಂತಿಫು. ೦೦-೩೧) ; ದಂತವಕ್ವಂ 
, . . ಗೋಪನಂದನನೆಂದು ದಂಡಧರನನಂಡಲೆದುಂ ನಾಗನಿಳಯನೆಂದು 
ನೈಬುತಿಯಂ ನಿರಾಕರಿಸಿಯುಂ (ಜಗವಿ. ೯-೩೩ ವ); ಬಂಧುವುಂ 
ಮಿತ್ರನುಂ ಭೃತ್ಯನುಂ ಶತ್ರುವೊಲೆ ದಂಡಧರನೋಲಗಕೆ ನಿನ್ನನೆಳೆವವರೋ 


ದಂಡಧಾರ 


(ಮಂಕುಕ. ೧೭೭). ಧಿ, ೨ : ದಂಡಧರನಾಗಿ ದಿಟಂ ಜವನಲ್ತು . , . 
ವೃದ್ಧನಿದೇಂ ವಿರುದ್ಧನೋ (ಪುಷ್ಪಪು. ೧೩-೩೫). ೩. ಅಧಿಕಾರದಂಡ 
ವನ್ನು ಹಿಡಿದಿರುವವನು ; ರಾಜ: ನ್ಯಾಯಾಧೀಶ : ದಂಡಧರರಿಲ್ಲ 
ದಂದು ತಂತಮ್ಮ ವೃತ್ತಿಗಳೆಂ ಪ್ರಜೆಗಳತಿಕ್ರಮಿಸಿ ನಡೆವರೆಂದುಂ (ಅದಿಪು. 
ವ); ಪಿಂಡೀಭೂತದಂಡಧರಾಜ್ಞಾಪರಿಸ್ಟುರಣೆಗಂ . . .| 5 
ತಾನೊರ್ವನೆ ನಿರುಪಮಜನ್ಮ ಭೂಮಿಯಾಗಿ (ಇಂತಿಪು. ೩೪೯ ವ). 
೪. ದ್ವಾರಪಾಲಕ ; ಕಟ್ಟಿಗೆಕಾರ, ೫. ನ್ಯಾಯಾಲಯದಲ್ಲಿ ನ್ಯಾಯಾ 
ಧೀಶನು ವಿಧಿಸಿದ ಶಿಕ್ಷೆಯನ್ನು ಕಾರ್ಯಗತ ಮಾಡುವ ಅಧಿಕಾರಿ: 
ಪೆಂಡತಿಯ ಮೂಗನಕಾರಣದಿನರಿವವನಂ ಜವನ ಬಾಟ್‌ಗಟ್ಟುವುದೆ ಧರ್ಮ 
ವೆಂದು ಧರ್ಮಾಧಿಕರಣಂ ದಂಡಧರಂಗೆ ಪೇಟ್ಟುದುಂ (ಪಂಡತಂ. ೭೯-೧೦). 
[ ಸಂ.] 
ದಂಡಧಾರ (ನಾ). ಐ ದಂಡಧರ ೪: ದಿವೌಕದಿಂ ಪೊಟಗೆ ನಿಲ್‌ ನಿಲ್‌ 
ಪಿಂಗು ನೀನೆಂಬ ದಂದುಗದಿಂ ದೇವರ ದಂಡಧಾರರೆರಡುಂ ಪಕ್ಷಂಗಳೊಳ್‌ 
ಸಾರೆ (ಕಾಂತಿಪು. ೧೦-೨೪), [ಸಂ.] 
ದಂಡಧಾರಣ (ನಾ). ಕೋಲು ಹಿಡಿಯುವುದು: ದೊಣ್ಣೆಯಂ್ನು 
ಹಿಡಿಯಂವುದಂ : ದಂಡಧಾರಣಗುಣಂ - ದೊಣ್ಣೆಯನ್ನು ಹಿಡಿದು 
ಕೊಂಡು ತಿರುಗಾಡುವುದರಿಂದ . . . ದುಷ್ಟಜಂತು ಮುಂತಾದುವುಗಳ 
ಬಾಧೆಗಳನ್ನು ಕೆಡಿಸುವಂಥಾದ್ದಾಗಿ ಇರುವುದು (ಸಕವೈ. ೫೬). 
[ದಂಡ + ಧಾರಣ] 
ದಂಡನ (ನಾ). ಎ ದಂಡನೆ. [ಸಂ.] 
ದಂಡನಮನ (ನಾ). ನೆಲದ ಮೇಲೆ ಕೋಲಿನಂತೆ ದೇಹವನ್ನು ಚಾಚಿ 
ಕಾಲಿಗೆ ಬೀಳಂವುದಂ; ದೀರ್ಪದಂಡ ನವಂಸ್ಕಾರ ; ದಂಡಪ್ರಣಾಮ: 
ಆಸಿಗಳಿಂದಲಿ ಶಿರವನರ್ಪಿಸಿ ಬಸಿವ ಮುಂಡದಿ ದಂಡನಮನವನೊಸೆದು 
ಮಾಡುವ ದನುಜಕೋಟಿಯ, ಕಂಡು ಬೆಜಗಾದ (ಕೌಶಿರಾ. ೩೯-೧೩]. 
[ದಂಡ + ನಮನ) 

ದಂಡನಮಸ್ಕಾರ (ನಾ). - ದಂಡನಮನ : ಮಾರಿ ಮಲಯಾನಿಲಂ ನವ 
ನೀರಜವನಮೆಂಬ ಕೆಂಡದೊಳ್‌ ದಂಡನಮಸ್ಕಾರಂ ಬಂದಪಂ (ಯಠೋಶ. 
[ ದಂಡ + ನಮಸ್ಕಾರ) 
ದಂಡನಾಥ (ನಾ), ೧. ಸೈನ್ಯದ ನಾಯಕ ; ಸೇನಾಪತಿ; ದಳವಾಯಿ: 
“ಆ ಚಮೂಪತಿಯನೀ ಸ್ಥ ನೆನೆ ದಂಡನಾಥನಕ್ಕು” (ಮಂಗರಾ. ೮೦-೮) , 
ಬಿತ್ತರಿಪರಾರ್ಗ್ಗಳ ಭಾಸ್ಕರದಣ್ಣ ನಾಥನಂ (ಸೌಇಇ. XX, ೪೬-೩೨ ; 1072); 
ಸಜ್ಮನಪಾರಿಜಾತನು ದಂಡನಾಥರ ದೇವ ಬಲದೇವ ಭಾವರೂಪವಿಳಾಸ 
ಗುಣಶೋಭಾವಹಂಗಳನಾ ಪಿತಂ ನಾನಾವಿಧದೊಳುಪಲಾಲಿಸುತ್ತಿರೆ 
(ಬಸಪು. ೪-08) ; ' ದೊರೆಗಳ ದಂಡನಾಧರ . . ಅಲಂಪಿನ 
ಕೇರಿಗಳಂ ನಿರೀಕ್ಷಿಸುತ್ತುರುತರವೀರಕ್ರಮವಿಚಾರವಿಲಾಸಮಹೀಶನೆಯ್ದಿದಂ 
(ಹಮ್ಮಾಉಾ. ೨-೬೯). ೨. ನ್ಯಾಯಾಧಿಪತಿ. ೩. ರಕ್ಷಕದಳದ ಮಂಖ್ಯಾಧಿ 
ಕಾರಿ; ಪೋಲೀಸುಲಧಿಕಾರಿ: (8). ೪. ಪ್ರಧಾನಅಧಿಕಾರಿ 
ಉನ್ನತಾಧಿಕಾರಿ : ಲಂಚವನೀವ ದಂಡನಾಥರ್ಕಳಂ ಲೆಕ್ಕಕ್ಕೆ ಬಂದಿರ್ಪ 
ರಾಜಪುತ್ರರ್ಕಳಂ . , . ನೋಡುತಂ ಬೆಅಗಾಗುತಲ್ಲಿ ಬಸವಣ್ಣನಿರೆ 
(ಬಸರ. ೬-೬೪). 

ದಂಡನಾಥ ಚೂಡಾಮಣಿ ಎ ಸೇನಾಪತಿಗಳಲ್ಲಿ ಶ್ರೇಷ್ಮನಾದವನು : 
ಆ ದಂಡನಾಥಚೂಡಾಮಣಿಯನ್ವಯಾವತಾರಮೆಂತೆಂದೊಡೆ (ಎಕ. ೪1, 
ತರೀಕೆ. ೪೩-೩೩; 1196). ದಂಡನಾಥ ತ್ರಿಣೇತ್ರ - ಸೇನಾಪತಿಗಳಲ್ಲಿ 
ಶಿವನಂತಿರುವವನಂ; ಒಂದಂ ಬಿರುದು: ಈತನಿಂ ಪೇಳ್ವೆಡೆ ಮತ್ತಿಲ್ಲಾರು 
ವೆಂಬಂತೆಸೆದಪನಮಿತಂ ದಂಡನಾಥ ತ್ರಿಣೇತ್ರ೦ (ಎಳ ೪ 
[ ದಂಡ + ನಾಥ] 


೮-೭೪ 


ee ವಾರ ಅವಸಿ ಅನ ವರ ಜನವಸ 
ಹಾಡ 
ಜ್ರ ಛಾ 


೧-೩೮). 


$5 


ಲಾ 
ಲ 
೦ 


ತರೀಕೆ. ೪೫- | 46 


೬೯; 1199), 


೩೭೫೯ 


ದಂಡಪಕ್ಷ 


ದಂಡನಾಯಕ (ನಾ). - ದಂಡನಾಥ ೧: “ರಕ್ಷಿವರ್ಗಃ, ಅನೀಕಸ್ಥಃ, 
ಸೇನಾನೀಃ, ವಂಹಿನೀಪಶಿಃ - ಈ ೪ ದಂಡನಾಯಕಂ” (ಹಲಾಯು. 
೬೧-೨೭೯) ; ಅಯೋಧ್ಯನೆಂಬ ದಂಡನಾಯಕನು ಬು ದ್ಮಿಸಾಗರ ನೆಂಬ 
ಪುರೋಹಿತನ (ಅದಿಪು. ೧೩-೩ ವ) ; ಮಹಾಸಾಮಾನ್ತಾಧಿಪತಿ ಮಹಾ 
ಪ್ರಚಣ್ಣ ದಣ್ಣನಾಯಕಂ (ಸಇಇಇ. ಸಸ, ೪೬-೨೧ ; 1072); ಮಕುಟ 
ವರ್ಧನ ಮಂಡಳಿಕರ ದಂಡನಾಯಕರ ಥಕ್ಕುರರ ಮಹತ್ತೆರರಟ್ಲು 
ಮೊತ್ತಂಗಳಿತ್ತ ಸಮಯ ತ್ಕಾಗಮತ್ತಳಗಮಾಗೆ (ಅನಂಪು. ೫-೫ ವ); 
ದೇವರು ದೊಡ್ಡ ವನು ದಂಡನಾಯುಕರೆ (ಸವತಿ. ೪೦). [ದಂಡ ೬ ನಾಯಕ] 

ದಂಡನಾಯಕಿತಿ "ದಂಡನಾಯಕಿತ್ತಿ' ನೋ. 


10| ದಂಡನಾಯಕಿತ್ತಿ, ದಂಡನಾಯಕಿತಿ (ನಾ). ಸೇನಾಪತಿಯ ಹೆಂಡತಿ: 


ಮಹಾಜನನೂಟೌರ್ಪೃದಿಂಬರುಂ ಶ್ರೀಮದ್ದಣ್ಣನಂಯುಕತ್ತಿ ರೆಬ್ಬಲದೇ 
ವಿಯರುಮಿಲ್ಲು . . . ಬಿಟ್ಟ ಧರ್ಮ್ಮಂ (ಸಾಇಇ. 3%.21, ೧೫೮-೫೩; 
1090), ದಂಡನಾಯುಕಿತಿ : ಸಿದ್ಧಾಂ[ತ]ದೇವರ ಗುಡ್ಡಿ ಜಕ್ಕಿಯವ್ವೈ 
ದಣ್ಣ್ನನಾಯಕಿತಿ ಸಾಹಳಿ (ಎಕ. 11, ೪೦೦-೨; ಸು. 1120) ; ಆ ಗುಂಪಿನಲ್ಲಿ 
ಮಾಚಿಕಬ್ಬೆ, ಲಕ್ಷ್ಮೀಮತಿ ದಂಡನಾಯಕಿತಿ, ಜಕ್ಕಿಯಬ್ಬೆ ಇನ್ನೂ ಇತರರೂ 
ಇದ್ದರು (ಕಾಂತಲಾ. ೧೮೦).  [ ದಂಡನಾಯಕ * - ಇತ್ತಿ] 

ದಂಡನೀತಿ (ನಾ). ೧. ದಂಡವನ್ನು ಪ್ರಯೋಗಿಸುವುದಂ ; ನ್ಯಾಯ 
ನಿರ್ವಹಣೆ. ೨. ಪ್ರಜಾಪರಿಪಾಲನೆ ಮತ್ತು ಸೈನ್ಯಕ್ಕೆ ಸಂಬಂಧಪಟ್ಟ 
ಶಾಸ್ತ್ರ; ರಾಜನೀತಿ ಶಾಸ್ತ್ರ: ನಿನ್ನ ದಂಡನೀತಿಯ ಪುದುವೆ ವಲಂ 
ದಂಡರತ್ನಮೆಂಬುದು ಪೆಜಿತೇ (ಅದಿಪು. ೧೩-೨೭) ; ದಂಡನೀತಿ ಸ್ಮಾರ್ತ 
ಶೌಚೋದ್ದಂಡ ವೇದಾಧ್ಯಯನನಿಪುಣನ ಪೌರೋಹಿತನ 
ಮಾಡುವುದು (ಕುವ್ಕಾಉ. ೩-೮೬) ; ರಾಜಶಾಸ್ತ್ರ ವನ್ನು "ನೃಪಶಾಸ್ತ್ರ 
ಮತ್ತು ದಂಡನೀತಿ ಎಂದೂ "ದಮ' ದಂಡವೆಂದೂ, ನೀತಿಶಾಸ್ತ್ರವೆಂದೂ 
ಕರೆದಿದ್ದಾರೆ (ಭಾರದ. &೭೦) ; ನ್ಯಾಯಶಾಸ್ತ್ರದಲ್ಲಿ ವಿದ್ಯೆ ಆನ್ವೀಕ್ಷಕೀ 
ತ್ರಯಾ ವಾರ್ತಾ ದಂಡನೀತಿ ಎಂದು ಸಾಮಾನ್ಯವಾಗಿ ನಾಲ್ಕು ವಿಧವೆಂದು 
ವಿಂಗಡಿಸಿರುವರು (ಹಿಂದಸಾ. ೧೧೨). [ದಂಡ 4 ನೀತಿ) 

ದಂಡನೆ (ನಾ). ೧. ಹೊಡೆತ; ಶಿಕ್ಷೆ: ಕೊಲ್ಲದೆ ಬಂದ ತಪ್ಪಿಗೆ ವಿಹಿತ 
ವಿನ್ನೊಂದುಂಟು ದಂಡನೆಯಿಹಗೆನುತ್ತವೆ ತನ್ನ ಶಿರಮಂ ತಣಿದುಕೊಳ 
ಲೊಡನೆ (ಲಸಪು. ೬೧-೩೫). ವಿ. ಶಿಕ್ಷೆವಿಧಿಸುವುದಂ ; ದಂಡಿಸು 
ವುದು: ಯಾವುದಾದರೂ ಉಚ್ಚನ್ಯಾಯಾಲಯವು. ವ್ಯವಹಾರದ 
ಬಾಬಿನ ವ್ಯವಹರಣೆಯಲ್ಲಾಗಲಿ, `ದಂಡನೆಯ ಬಾಬಿನ ವ್ಯವಹರಣೆ 
ಯಲ್ಲಾಗಲಿ . , . ಕೊಟ್ಟ ನಿರ್ಣಯ (ಭಾಧಾನ. ೭೧) ; ಅವನು ಅಪರಾಧಿ, 
ಭಯಂಕರದೋಷಿ, ಅವನಿಗೆ ದಂಡನೆಯಾಗಬೇಕು (ಜಾಣಆ. ೧೧೯) ; 
ದಂಡಿತನಿಗಿಂತಲೂ ದಂಡನೆ ಮಾಡಿದವನಿಗೆ ಇದರ ಜಳ ಹೆಚ್ಚು ತಾಕು 
ವುದು (ಕಂಗರೋ. 8೬). ೩. ಯಾತನೆ ; ಕಾಟ: ಬಾಧೆ. 

[ ಸಂ. ದಂಡನ ] 

ದಂಡನ್ಯಾಯಶಾಸ್ತ್ರ (ನಾ). ನ್ಯಾಯಾಲಯಗಳಲ್ಲಿ ಅಪರಾಧ (ಕ್ರಿಮಿ 
ನಲ್‌) ವಿಚಾರಣೆಗೆ ಸಂಬಂಧಪಟ್ಟ ಶಾಸ್ತ್ರೆ ; ನ್ಯಾಯಶಾಸ್ತ್ರ : “ದಂಡ 
ನ್ಮಾಯಶಾಸ್ತ್ರ, ಫೌಜುದಾರೀಕಾನೂನು (ಉ.ಕ) (Criminal Low. 
ಪತ್ರಿನಿ. ೨೭). [ರಂಡ 4 ನ್ಯಾಯ 4 ಶಾಸ್ತ್ರ] 

ದಂಡಪಕ್ಷ (ನಾ). ೧. [ನಾಟ್ಯ] ಮೂವತ್ತು ನೃತ್ತಹಸ್ತಗಳಲ್ಲಿ ಒಂದಂ: 
ಕರಮೊಂದು ಹಂಸಪಕ್ಷದಿನುರಕೆಯ್ದ ಲ್‌ ಮತ್ತಮೊಂದು ಕಯ್ಕೆ ಲತಾಖ್ಯದ 
ಕರಮಾಗಿ ಪಸರಿಸುತ್ತದನೆರಡುಂ ಮೆಯ್ಯಾಗೆ ದಂಡಪಕ್ಷೂಖ್ಯಾನಂ 
(ಲಾಸ್ಕರಂ. ೨-೬೩). ೨. ನೂರೆಂಟು ಕರಣಗಳಲ್ಲಿ ಒಂದಂ; ವೂೂವತ್ತೂ 
ಮೂರನೆಯ ಕರಣ : ಮತ್ತೀ ಪರಿಯಿಮ್ಮೆಯ್ಕೊಳೆ ತೆತ್ತಿಸಿದೊಡೆ ದಂಡ 
ಪಕ್ಷಕರಣಮೆನಿಕ್ಕು೦ (೮ಸ್ಕಕಂ. ೪-೮೫). [ಸಂ.] 


ದಂಡಪಾಣಿ 


ದಂಡಪಾಣಿ (ನಾ). ೧. ದೊಣ್ಣೆ ಯನ್ನು ಹಿಡಿದುಕೊಂಡಿರುವವನು ; 
ಕೋಲನ್ನು ಕೈಯಲ್ಲಿ ಹಿಡಿದಿರುವವನು. ೨. ದಂಡಾಯುಧವನ್ನು 
ಕೈಯಲ್ಲಿ ಹಿಡಿದಂಕೊಂಡಿರಂವವನಂ; ಯಮ: “ದಂಡಪಾಣಿ ಕೀನಾಶಂ 
ಕೃತಾಂತನಕ್ಕುಂ” (ಮಂಗರಾ. ೦೩-೧೦); ಕೋದಂಡಪಾಣಿಗಳ ದಂಡಪಾಣಿ 
ಗೆಣೆಯೆನೆ ತಳರ್ದರ್‌ (ಪಂಂ3ಮೂ. ೪-೫೧) ; ದಂಡಪಾಣಿಯ ಶಕ್ತಿಯಂ 
ತವೆ ಖಂಡಿಸುವ ವರಸುತನೆ ಬಾರಾ (ಐಸಪು. ೨೪-೩೯). ೩. ಅಧಿಕಾರ 
ಲಾಂಛನವಾದ ಚಿನ್ನ, ಬೆಳ್ಳಿಗಳಿಂದ ಮಾಡಿದ ದಂಡವನ್ನು ಕೈಯಲ್ಲಿ 
ಹೊಂದಿರುವವನು ; ರಾಜ ಮೊದಲಾದ ವ್ಯಕ್ತಿ. ೪. ಸ್ಕಂದ; 
ಕುಮಾರಸ್ವಾವಿಂ. ೫. ಕಟ್ಟಿಗೆಕಾರ ; ಸೇವಕ. ೬. ಕಾಶೀಕ್ಷೇತ್ರ 
ದಲ್ಲಿರುವ ಒಂದು ದೇವತೆ. [ದಂಡ 4 ಪಾಣಿ) 

ದಂಡಪಾದ (ನಾ). ೧. [ನಾಟ್ಯ] ಆಕಾಶಚಾರಿಗಳಲ್ಲಿ ಒಂದು: 
ದಂಡಪಾದ, ಅ್ರಿತಾಡಿತ. .., ಉಲ್ಲೋಲ ಈ ಹತ್ತೊಂಬತ್ತೂ 
ದೇಶೀಯಸಂಬಂಧದ ಅಕಾಶಚಾರಿಗಳು (ಲಾಸ್ಕರಂ. ೬-೧೭ ವ). 
೨. ನೂರೆಂಟು ಕರಣಗಳಲ್ಲಿ ಒಂದು: ಮಿಗೆ ನೂಪುರಚಾರಿಯ 
ಪದಯುಗದಿಂದಂ ಮಾಡಿ ದಂಡಪಾದವನೆಸಗುತ್ತೊಗೆಯಲ್‌ ಕರದಿಂ 
ಪಿಡಿದುಂ ಮಗುಳ್ಳಿರಿಸಲ್‌ ದಂಡಪಾದಕರಣಮೆನಿಕ್ಕುಂ (ಲಾಸ್ಕರಂ. 
೪-೧೩೯). [ದಂಡ * ಪಾದ] 

ದಂಡಪಾರುಷ್ಯ (ನಾ). ೧. ದುಂಡಾವರ್ತಿ ; ಹಲ್ಲೆ: ವ್ಯವಹಾರವು (೧) 
ಖುಣದಾನ («೫2604) (೧೧) ದಂಡಪಾರುಷ್ಕ (೩6881) . - 
(೧೮) ದ್ಯೂತ ಸಮಾಹ್ವೆಯ (Gambling) ಎಂದು ಹದಿನೆಂಟು ವಿಧವಾಗಿ 
ಎಭಜಿಸಲ್ಪಟ್ಟಿತ್ತು (ಧಾರದ. ೫೭). ವಿ. ಉಗ್ರಶಿಕ್ಷೆ; -ಕಠಿಣಶಿಕ್ಷೆ. 
೩. [ರಾಜನೀ] ಬೇಟೆ, ಜೂಜು, ಸ್ತ್ರೀವ್ಯಾಮೋಹ, ಮದ್ಯಪಾನ, 
ವಾಕ್ಟಾರಂಷ್ಯ, ಅರ್ಥದೂಷಣ ಮತ್ತು ದಂಡಪಾರಂಷ್ಯಗಳೆಂಬ 
ಏಳಂ ಬಗೆಯ ದೋಷಗಳಲ್ಲಿ ಒಂದು ; ಅಪರಾಧಿಗಳಿಗೆ ವಿಂತಿಮಾರಿ 


ಶಿಕ್ಷೆಯನ್ನು ವಿಧಿಸುವುದು. [ಸಂ.] 
ದಂಡಪಾಶಕ (ನಾ). ಮರಣದಂಡನೆಗೆ ಒಳಗಾದವನನ್ನು ಗಲ್ಲಿಗೆ 
ಹಾಕುವವನು ;. ಮರಣದಂಡನೆಯನ್ನು ಕಾರ್ಯಗತಮಾಡುವ 


ಅಧಿಕಾರಿ: ಈ ಶಕಟದಾಸನಂ . .:. ಶೂಲಾರೋಹಣವಂ ಮಾಡಿಸು 
ವಂತೆ ನಾವು ಹೇಳಿ ಇದ್ದೇವೆಂದು, ದಂಡಪಾಶಕನಿಗೆ ತಿಳಿಸಿ ಬಾರೆಂದು 
ಉಸುರಿ (ಮುದ್ರಾಮಂ. 3೨೯೮). [ಸಂ.] 
ದಂಡಪಿಂಡ (ನಾ). ವ್ಯರ್ಥವಾಗಿ ಅನ್ನವನ್ನು ಉಣ್ಣುವ, ಯಾವ 
ಕೆಲಸಕ್ಕೂ ಬಾರದ ವ್ಯಕ್ತಿ; ಉಂಡಾಡಿ; ಅಪ್ರಯೋಜಕ: 
“ಅವರೆಲ್ಲ ಕೆಲಸಕ್ಕೆ ಬಾರದ ದಂಡಪಿಂಡಗಳು” ಎಂಬ ಅಭಿಪ್ರಾಯವಿತ್ತು 
(ಸ್ಪಪ್ಲಹೊ. ೩೪). 
ದಂಡಪಿಂಡ ತಿನ್ನು ಎ ವ್ಯರ್ಥವಾಗಿ ತಿಂದು ಬದುಕು ; ನಿರುಪಯುಕ್ತ 
ನಾಗಿರಂ: ಹಿರಿಯ ಮಗನಾದರೂ ಮನೆಗೆ ಸಹಾಯ ಮಾಡದೆ ದಂಡಪಿಂಡ 
ತಿನ್ನುತ್ತಿದ್ದಾನೆ (ರೂಢಿ). [ ದಂಡ ಪಿಂಡ] 
ದಂಡಪ್ರಕ್ರಿಯಾಸಂಹಿತೆ (ನಾ). ನ್ಯಾಯಾಲಯದಲ್ಲಿ ಅಪರಾಧಗಳ 
(ಕ್ರಿಮಿನಲ್‌) ವಿಚಾರಣೆಯ ವಿಷಯದಲ್ಲಿ ಅನುಸರಿಸಬೇಕಾದ 
ಕಾರ್ಯಕ್ರಮದ ನಿಯಮಾವಳಿಗಳ ನಿರೂಪಣೆಯ ಗ್ರಂಥ: 
೧೮೯೮ನೆಯ ಇಸವಿಯ ದಂಡಪ್ರಕ್ರಿಯಾಸಂಹಿತೆಯ ಮೇರೆಗೆ ತಾವು 
ಉಚಿತವೆಂದು ಭಾವಿಸುವ ಶಕ್ತಿಗಳನ್ನು ಪ್ರದಾನ ಮಾಡಬಹುದು 
(ಭಾಧಾನ. ೨೬೬). [ ಸಂ. ದಂಡಪ್ರಕ್ರಿಯಾಸಂಹಿತಾ) 
ದಂಡಪ್ರಣಮ (ನಾ). ಎ ದಂಡನಮನ : ಆ ಜಂಗಮಾಕೃತಿಯವರನೀಕ್ಷಿಸಿ 
ಹೊಂಗುತಂ ಸಾಷ್ಟಾಂಗ ದಂಡಪ್ರಣಮವಂ ವಡಿ (ಬಸಪು. ೨೩-೩೩). 
[ ದಂಡ + ಪ್ರಣಮ 


೩೭೬೦ 


ದಂಡವಲಗೆ 


ದಂಡಪ್ರಣಾಮ (ನಾ). ಎ ದಂಡನಮನ : ನಂದಿ. , , ದಂಡಪ್ರಣಾವ 
ವನಿಕ್ಕಿ ವಂದಿಸುತ (ಬಸಫು. 3-3೧) ; ದಂಡಪ್ರಣಾಮವಂ ಮಾಡುವ 
. ೬ . ಸಾಮಾಜಿಕರಂ (ಸೌಗಂಧಿ. ೪೮೬-೧). [ದಂಡ * ಪ್ರಣಾಮ] 

ದಂಡಭ್ರಮ (ನಾ). ೧. ಕೋಲಿನಿಂದ ತಿವಿದು ತಿರಂಗಿಸಂವುದು. 
೨. ಶಿಕ್ಷೆ ವಿಧಿಸುವುದರಲ್ಲಿ ಭ್ರಾಂತಿಯ ಮೂಲಕ ನಿರಪರಾಧಿಯನ್ನು 
ಅಪರಾಧಿಯೆಂದು ಶಿಕ್ಷಿಸುವುದು ; ತಪ್ಪು ಮಾಡದವನನ್ನೂ ತಪ್ಪು 
ಮಾಡಿದವನೆಂದು ಭ್ರಮಿಸಿ ದಂಡಿಸುವುದು. ೧, ೨: ದಂಡಭ್ರಮಂ 
ಕುಲಾಲಚಕ್ರದೆೊಳ್‌ . , , ಮಹಾಮಾತ್ರವರ್ತನಂ ಸೃಣಿಯೆೊಳಲ್ಲದಿಲ್ಲ 
ಮೆಲ್ಲಿಯುಂ (ಕಂದ್ರಪು. ೩-೯ ವ). [ದಂಡ + ಭ್ರಮ] 


10] ದಂಡಭ್ರಮರಿ (ನಾ). [ನಾಟ್ಯ] ಒಂದಂ ಬಗೆಯ ನರ್ತನಭುಗಿ ; 


15] ದಂಡಯಾತ್ರೆ (ನಾ). 


40 


45 


ತೋಳನ್ನು ತಿರುಗಿಸುವಿಕೆ : ಅಮರೇಂದ್ರಂ ಕುಡೆ ದಂಡಭ್ರಮರಿಯನು 

ದ್ವಂಡಬಾಹುದಂಡಗಳೊಳಿರ್ದಮರಿಯರೇಂ ಯಕ್ಷಾಂದೋಳಮನಾಡುವ 

ಮಾಟಕ್ಕಿಯಂ ಮನಂಗೊಳಿಸಿದರೋ (ಮಲ್ಲಪು. ೧೩-೪೭). 

[ದಂಡ * ಭ್ರಮರಿ, 1 

೧. ಸಾಲಾಗಿ ಹೊರಡಂವ ಜನರ ಗುಂಪಿನ 
ಪ್ರಯಾಣ. ೨. ರಾಜರು ದಿಗ್ವಿಜಯಕ್ಕಾಗಿ ಹೊರಡುವ ಸೈನ್ಯ 
ಸಮೇತವಾದ ಪ್ರಯಾಣ ; ಸೈನಿಕ ಯಾತ್ರೆ ; ಶತ್ರುಗಳ ಮೇಲೆ 
ದಂಡೆತ್ತಿ ಹೋಗುವುದು : ಮೈಸೂರಿನ ಸೈನ್ಯವು ಉಮ್ಮತ್ತೂರಿನ 
ಮೇಲೆ ದಂಡಯಾತ್ರೆ ಹೊರಟಿತು (ಶ್ರೀರಾಹ. ೧೨೩) ; ದಂಡಯಾತ್ರೆಯ 
ಮೇಲಿದ್ದ ಜ್ಯೂಲಿಯಸ್‌" ಸೀಸರ್‌ ಐಗುಪ್ತರ ದೋಣಿಗಳಿಗೆ ಬೆಂಕಿ 
ಹಾಕಿದಾಗ , . . ಪುಸ್ತಕಭಂಡಾರವು ಬೂದಿ ಯಾಯಿತು (ಶಿಲ್ಕನಾ. ೭೩). 
೩. (ಆಲಂ) ಅನುತ್ತೀರ್ಣನಾಗಿ ಮತ್ತೆ ಮತ್ತೆ ಪರೀಕ್ಷೆಗೆ 
ಹೋಗುವುದು: ಮೂರು ವರ್ಷದಿಂದ ಅವನು ಪರೀಕ್ಷೆಯಲ್ಲಿ ದಂಡಯಾತೈ 
ಮಾಡುತ್ತಿದ್ದಾನೆ (ಕೂಢ9). [ದಂಡ * ಯಾತ್ರೆ) 

ದಂಡರತ್ನ (ನಾ). [ಜೈನ] ಒಂದು ಬಗೆಯ ಶ್ರೇಷ್ಠ ಆಯುಧ ; ಏಳು 
ಬಗೆಯ ಅಜೀವ ರತ್ನಗಳಲ್ಲಿ ಒಂದು ; ದಿಗ್ವಿಜಯಂಕಾಲದಲ್ಲಿ ಅದ್ಭುತ 
ವಾದ ಸಹಾಯವನ್ನು ಮಾಡಂವ ದಿವ್ಯದಂಡ : ವಿಜಯಾರ್ಧಾಚಲ 
ಮಹಾಗುಹಾಗಹ್ವರವಜ್ರಕವಾಟಪೆಟವಿಘಟನಪಟುವಪ್ಪ ಚಂಡವೇಗ 
ಮೆಂಬ ದಂಡರತ್ನಮುಂ (ಅದಿಫು. ೧೦-೩ ವ) ; ತನ್ನ ಪುಣ್ಯಪ್ರಭಾವದಿಂ 
ನಿಯೋಗಿಸಿಟ್ಟನಿತೆ ಬೇಗದಿಂ ಬೆಟ್ಟ ಘಟ್ಟಂ ಹಳ್ಳೆ ಕೊಳ್ಳಮೆಂಬ 
ವಿಷಮಭೂತಳಮನನಿತುಮಂ . . , ಸಮತಳೆಮಂ ಮಾಡೆ ಕೈಗೆ ಬಂದ 
ದಂಡರತ್ನಮುಂ (ಚಂದ್ರಪು. ೬-೧೦೧ ವ). [ದಂಡ ರತ್ನ) 

ದಂಡರೇಚಿತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದು : 
ಮಿಗೆ ದಂಡಪಾದಚಾರಿಯನೊಗೆಯಲ್‌ ಪದಮೆರಡಮೆರಡು ಕರಮಂ 
ಬೇಗಂ ಮಿಗೆ ದಂಡಪಕ್ಷಹಸ್ತಂ ನೆಗಳಿರೆ ಕೇಳ ದಂಡರೇಚಿತಾಖ್ಯಮೆನಿಕ್ಕುಂ 
(ಲಸ್ಕರಂ. ೪-೯೩). [ಸಂ.] 

ದಂಡಲ (ನಾ). ಒಂದು ಬಗೆಯ ನಾಟ್ಯ : ಪೇರಣಂ ಪೆಕ್ಕಣಂ ಗುಂಡಲಂ 
ಸದಮಲದ ದಂಡಲಂ ಲಾಸ್ಯವೆಂದೆಂಬವಂ ತೋಟಜುತಿರ್ದಂ ಮಹೇಶಂ 
(ಜೀರಮ.. ೧೦-೩೯). [?)] 

ದಂಡವಂತ (ನಾ). ಕಟ್ಟಿಗೆಕಾರ: ಸಂಸಜ್ಸೀ-ದಂಡವಂತಂ, ಸತ್ತಿಗೆವಂತಂ- 
(ಶಬ್ಮಾನು. ೪0೨ ಪ್ರಯೋ). [ದಂಡ + _- ವಂತ-] 

ದಂಡವಲಗೆ (ನಾ). 'ಒಂದು ಬಗೆಯ ಗುರಾಣಿ; ಉದ್ದವಾದ ಗಂರಾಣಿ: 
ಬಿಗಿದ ಬಿಲ್ಲಿನ ದಂಡವಲಗೆಯ ಮುಸುಡಿ ಮುದ್ಧ ಕಠಾರಿಯುಬ್ಬಣದ ಗಂಡು 
ಗಲಿಗಳು ಕವಿದರು (ಕುವ್ಯಾದ್ರೋ. ೫-೭೦) ; ಖಡುಗದ ಮೊನೆಯ 
ಚೂರಿಸಿ ದಂಡವಲಗೆಯ ತೊಡೆಯೊಳೊದಟಾಸುತ ಅರ್ಜುನ 
ಕುಮಾರನ ಕರೆದು ಹಳಚಿದನು (ಕುವ್ಕಾದ್ರೋ. ೬-2೭). [ದಂಡ+ಪಲಗೆ] 


ದಂಡವಳ 


ವೀರಗಂಟೆ 
ದಂಡವಳ 


ದಂಡವಳ (ನಾ). ದಳವಾಯಿ; ದಳಪತಿ; ಸೇನಾಪತಿ: 
ರಾಮನಾಥದೇವರ ದಿವ್ಯ ಶ್ರೀಪಾದಪದುಮಾರಾಧಕರುಮಪ್ಪ 
ದೋಕಂಣ್ಣನ ಮಕ್ಕಳು (ಎಕ. 1೩(8), ಜನ್ನಪ. 3೮೬-೪; 1272). 
"ಪಡೆವಳ' ಪರಾ. [ದಂಡ * - ವಳ (ಆ - ವಾಳ್ಯ) ] 
ದಂಡವಿಫಘಾತಿ (ನಾ). ರಾಜನ ಸಪ್ತವ್ಯಸನಗಳಲ್ಲಿ ಒಂದಂ ; ವಿಧಿಸಿದ 
ಶಿಕ್ಷೆಯನ್ನು ಜಾರಿಗೆ ಕೊಡದಿರುವುದು ; ಶಿಕ್ಷೆಯನ್ನು ಕಾರ್ಯಗತ 
ಮಾಡಲು ಅಡ್ಡಿ ತರುವುದು: ದ್ಯೂತ ಮೃಗಯಾವ್ಮಸನ 
ಪಾರುಷ್ಕಾತಿಶಯ ಮಧುಪಾನ ಕಾಂತಾಪ್ರೀತಿ ದಂಡವಿಘಾತಿ ದೂಷಣವರ್ಥ 
ಸಂಗತಿಯು ಜಾತಸಪ್ತವ್ಯಸನವಿವು (ಕುವ್ಕಾಸ. ೧೨-೮೯). 
[ ದಂಡ + ವಿಘಾತಿ ] 
ದಂಡವಿಡು (ಕ್ರಿ). ದೀರ್ಫದಂಡ ನವಂಸ್ಕಾರವನ್ನು ಮಾಡು; 
ಪೊಡೆಮಡು: ಮೈ ದಿಂಡುಗೆಡಹಿದರೆ ಪುನರಪಿ ಜನನವಿಲ್ಲ ಸಲೆ ದಂಡ 
ವಿಟ್ಟವ ಮುಕ್ತನೊ (ವಿದಾಕ್ಕ. ೯೮-೩). [ ದುಡ * ಇಡು] 
ದಂಡಸಂಹಿತೆ (ನಾ). = ದಂಡನ್ಯಾಯಶಾಸ್ತ್ರ : (Criminal Code, ಪತ್ರಿನಿ. 
೨೭). [ದಂಡ 4 ಸಂಹಿತೆ? 
ದಂಡಸಾಧ್ಯ (ನಾ). ಸೈನಿಕ ಶಕ್ತಿಯಿಂದ ಗೆಲ್ಲಬಹುದಾದ ವ್ಯಕ್ತಿ ; 
ಸೈನ್ಮದಿಂದ ಅಡಗಿಸಬಹುದಾದವನು : ವನಧಿಪರಿವೃತ ಸಮಸ್ತಾ 
ವನಿತಳದೊಳ್‌ ದಣ್ಣಸಾಧ್ಯಮಲ್ಲದೆ ತಾನಾಂಪನಿತುವರಮರಿಯರಿಲ್ಲೆಂಬಿ 
ನೆಗಂ ಜಯಸಿಂಹದೇವನಾಳಂ ನೆಲನಂ (೫೩೮. ೨-೨-೨೯ ; 1069). 
[ ದಂಡ + ಸಾಧ್ಯ) 
ದಂಡಾಂಕಿತ (ಗಂ). ೧. ಸೈನ್ಯಬಲದಿಂದ ಕೂಡಿರುವ. ೨. ಶಿಕ್ಷಿಸುವುದೇ 
ಗುರುತಾಗಿರಂವ : ಕರುಣವೀ ದಂಡಾಂಕಿತ ಪ್ರಭುತ್ವಕ್ಕೆ ಮೇಲು 
ಧರಣಿಪರ ಹೃದಯದಲಿ ಪಟ್ಟವದಕೆ (ಕಎಪು. ೫೩-೩). [ದಂಡ ಅಂಕಿತ 
ದಂಡಾಕಾರ (ನಾ). ೧. ದಂಡದ ಆಕಾರ; ಕೋಲಿನಂತಿರುವುದು. 
ಪಿ. ದೀರ್ಥವಾಗಿರುವುದು : ಎಡೆಬಿಡದೆ ಮನಂಷ್ಯಕಂಠದಿಂದ ಹೊರಡುವ 
ದಂಡಾಕಾರವಾದೊಂದು ಶಬ್ದವನ್ನು ಕೇಳಿದಳು (ಕಪಾಕುಂ. ೯೨). 
ದಂಡಾಕಾರದ ಪದ್ಧತಿ ಎ ಅರ್ಥ, ಅನ್ವಯಗಳಿಗೆ ಗಮನ ಕೊಡದೆ 
ಒಂದೇ ಸಮನಾಗಿ ಹೇಳಿಕೊಂಡು ಅಥವಾ ಓದಿಕೊಂಡು ಹೋಗುವ 
ಕ್ರಮ : ಓದುವುದರಲ್ಲಿ 'ದಂಡಾಕಾರ'ದ ಪದ್ಧತಿ ಎಂಬ ಹಳೆಯ ಕ್ರಮ 
ವಿದೆ. ಅದೇನೆಂದು ಓದುವವರನ್ನೆ ಕೇಳಿ ತಿಳಿಯಬೇಕಷ್ಟೆ (ದೇವಮ. ೪೦). 
[ ದಂಡ * ಅಕಾರ್ಯ ) 
ದಂಡಾಜೀವಕ (ನಾ). ಮೋಸಗಾರ ; ವಂಚಕ ; ಮಾಯಾವಿ : 
“ಮಾಯಿಕಂ ಕುಹಕಿ ದಂಡಾಜೀವಕಂ[ಪಾಕಾಂ. ವಿತಂ] . . . ಜಿಲಿಕನೆನೆ 
ಮಾಯೆಗೈವವನಕ್ಕು” (ಮಂಗರಾ. ೬೭-೬). 
[೧ ಇದು "ದಾಂಡಾಜಿನಿಕ' ಎಂಬುದರ ಅಪಲಿಖತ ] 
ದಂಡಾಜ್ಞೆ (ನಾ). ನ್ಯಾಯಾಲಯವು ಅಪರಾಧಿಗೆ ವಿಧಿಸಂವ ಶಿಕ್ಷೆಯ 
ತೀರ್ಪು : ಸೇನಾವಿಧಿಯ ಮೇರೆಗೆ ಸಾದರಾದ ಯಾವುದಾದರೂ ದಂಡಾಜ್ಞೆ 
ಯನ್ನು ... ಮಾನ್ಮಗೊಳಿಸಬಹುದು (ಛಾಧಾನ. ೨೦) ; ಅಂತಿಮರೂಪ 
ದಲ್ಲಿ ದಂಡಾಜ್ಞೆ ಅವರ ಕೈಸೇರುವ ತನಕ . . . ಮೊಖ್ತಿಯಾರ್‌ ಸಂಪೂರ್ಣ 
ಜವಾಬ್ದಾರ (ಪುನಕು. ೦೫೬). [ದಂಡ * ಆಜ್ಞೆ) 
ದಂಡಾದಂಡಿ (ನಾ). ಪರಸ್ಪ ರ ದಂಡದಿಂದ ಮಾಡುವ ಯುದ್ಧ : 
ಅಚ್ಯುತಂಗಿದಿರಾಗಿ ದಂಡಾದಂಡಿಗನುವಾದ (ನಿಧಾಗ. ೧೦-೬೦-೨೬) ; ತರದಿ 
ದಂಡಾದಂಡಿ ಕೂಡೆ ಖಡ್ಗಾಖಡ್ಗಿ ಭರದ ಮಂಪಷ್ಪಾಮುಪ್ಟಿ ಕೂಡೆ ಕೇಶಾಕೇಶಿ 
ಪಿರಿದು ಹಾಣಾಹಾಣಿಯಂತೆ ಹೆಲ್ಲಾಹೆಲ್ಲಿ ಯುದ್ಧಮಾದುದು (ಸಾಳ್ಮಭಾ. 
೨೫-೧೪) ; ಭರದಿ ದಂಡಾದಂಡಿಯೊಳು ಪಿರಿದು ಕಚಾಕಚಿ ಮುಷ್ಟಾಮಂಪ್ಟಿ 
ಯಿಂದಿರದೆ ಕಾದಿದರತಿಬಳರು (ಅನಂದ, ೧೮-೫೪) [ಸಂ.] 


೩೭೬೧ 


10 


15 


20 


25 


30 


35 


48 


ದಂಡಾಲು 


ದಂಡಾಧಿನಾಥ (ನಾ). ಸೈನ್ಯದ ನಾಯಕ ; ದಳವಾಯಿ ; ಸೇನಾಪತಿ; 
"ದಂಡಾಧಿನಾಥತಿಳಕ' ಪರಾ. (ದಂಡ + ಅಧಿನಾಥ] 
ದಂಡಾಧಿನಾಥತಿಳಕ (ನಾ). ಸೇನಾಪತಿಗಳಲ್ಲಿ ಅಗ್ರೇಸರ ; ಶ್ರೇಷ್ಠನಾದ 
ದಳಪತಿ: ಪರಮಗುಣರತ್ನನೆನಿಸಿದ ಸಿರಿಪತಿ ದಣ್ನಾಧಿನಾಥತಿಳಕನೆ ಸುಜನಾ 
ಭರಣನ ಮುಯ್ದುನನೆಸೆದಂ (ಸೌಇಇ. ೫೫, ೭೪-೨೦ ; 1112). 
[ ದಂಡಾಧಿನಾಥ + ಶಿಳಕ (ಎ ತಿಲಕ) 
ದಂಡಾಧಿನಾಯಕ (ನಾ). ಎ ದಂಡಾಧಿನಾಥ : 
ತನಗೆತ್ತಿಸಿದಂ ದಂಡಾಧಿನಾಯೆಕಂ (ಸುಕುಮಾ, ೭-೩). 
[ ದಂಡ * ಅಧಿನಾಯಕ) 
ದಂಡಾಧಿಪ (ನಾ). ಎ ದಂಡಾಧಿನಾಥ : ಸಿದ್ಧದಂಡಾಧಿಪಂ ಹೆಚ್ಚುತಂ 
ಹಿಗ್ಗುತಂ . . . ಉಬ್ಬುತು೦ (ಬಸರ, ೩.೧೦೪) ; ಬಡಿದು ಕೆಡಹವನಂ 
ಹಿಡಿದು. . . ಕೊಲ್ಲೆಂಬ ದನಿಗಳು ಪೊಡವಿಯೊಳಗಿಲ್ಲ ಶುಭದಂಡಾಧಿಪನ 
ಮನೆಗಳಲಿ (ಬಸಪು &೩-೭೦). [ದಂಡ * ಅಧಿಪ] 
ದಂಡಾಧೀಶ (ನಾ). ಎ ದಂಡಾಧಿನಾಥ : ದಂಡಾಧೀಶರಾಲಯಂಗಳ್‌ 
ಮೆಟ್‌ಗುಂ (ಜಗವಿ. 3-33) ; ಅಮೃತದಂಡಾಧೀಶನಂ ಪುಣ್ಯದಿಂ ಪಡೆದಂ 
ಪದ್ಮಜಂ (ಎಕ. ೪1, ತರೀಕೆ. ೪೫-೬೩ ; 1196) ; ದಂಡಾಧೀಶರ ಸಚಿವರ 
ಶೂರರ ತಂಡದಲಂಪಿಂದೆ ಸಭೆಯೆಸೆದುದವನಿಪನ (ಉದೃ್ಭಟ. ೨-೦೪) ; 
ನಿಂದಿರೆ ದಂಡಾಧಿ:ಶಂ ಕುಳ್ಳಿರೆ ಮಂತ್ರಿ (ಅನಂಪು. ೦-೫೬) 
[ ದಂಡ ೬ ಅಧೀಶೆ 
ದಂಡಾಧೀಶ್ವರ (ನಾ).  ದಂಡಾಧಿನಾಥ : ಹೆದಜ್‌ ದಂಡಾಧೀಶ್ವರಂ 
ಮನಗದಡಿ ಬೊಮ್ಮಯ್ಯಗಳನೀಕ್ಷಿಸಿ (ಬಸಪು. ೩೬-೦). 
[ ದಂಡ + ಅಧೀಶ್ವರ ) 
ದಂಡಾಧ್ಯಕ್ಷಕ (ನಾ). ದಂಡಿಸಂವ ಅಧಿಕಾರವುಳ್ಳೆ ವನಂ ; ನ್ಯಾಯಾಧಿ 
ಪತಿ: ದಂಡಾಧ್ಯಕ್ಷಕಂ' ಪಾಮರಕುಲದೊಳಗೊರ್ವಂ ಬಿಸುಟ್ಟೋಪಳಂ 
ಮತ್ತಲಟುದಿಂಗಳ್‌ ಪೋಗೆ ಕೂಡಿರ್ದಿರವನಚಜಿಕಿದು ದಂಡಕ್ಕೆ ಸರ್ವಸ್ವಮಂ 
. «ಎ ಎ ಬೇಡೆಲ್‌ (ಪಂರಾಮಾ. ೦೩-೬೬ ಅಡಿ). [ಸಂ.] 
ದಂಡಾನ್ವಯ (ನಾ). ಪದ್ಯಗಳಲ್ಲಿ ಜೋಡಿಸಿರುವಂತೆಯೇ ಅರ್ಥವನ್ನು 
ಹೇಳುವುದು; ಅನ್ವಯಾನುಸಾರವಾಗಿ ಅರ್ಥವನ್ನು ಹೇಳದೆ, 
ದಂಡಾಕಾರವಾಗಿ ಪ್ರತಿ ಪದಕ್ಕೂ ಅರ್ಥವನ್ನು ಹೇಳುವುದು : ಹಿಂದೆ 
ಶ್ಲೋಕಗಳಿಗೆ ದಂಡಾನ್ವ್ಯಯದಲ್ಲಿ ಅರ್ಥ ಹೇಳುತ್ತಿದ್ದರು (ರೂಢಿ). 
[ ದಂಡ *- ಅನ್ವಯ] 
ದಂಡಾಯ (ನಾ). ಜುಲ್ಮಾನೆಯಿಂದ ಬಂದ ಹಣ,-ಅದಾಯಂ ; ದಂಡ 
ದಾಯಂ: ಕಿಜು [ದೆಅ ದ] ಣ್ನಾಯಮೆಂಬಿವು ಮೊದಲಾಗಿ (ಸೌಇಇ. ೫-1, 
೪೦-೦೨ ; 965) ;  ಊರೊಳೇನೊನ್ನು- ಪುಟ್ಟಿದ ದಣ್ಣಾಯಮೆಲ್ಲಂ 
ಕೆಲಿಕಿಗಿ [ ತ್ತಮ್‌] (ಇಆ. ೫1%, ೧೬೪-೦೮ ; 1060) ; ಪುರದ ಕೇರಿಯ 
ಮಣ್ಣಾಳ ದಂಡಾಯಮಾದುದೆಲ್ಲಂ (ಎಕ. ೫111, ಸಾಗರ. ೧೦೮-೪೫ ; 
1042) ; ಆಯದೆಟ? ಹಡುವರ ಬೀರವಣ ನಲ್ರೆತ್ತು ನಲುಗಂಟಿ ನಲ್ಲಾಮ 
ದಣ್ನಾಯ ತವುಡೆಯೊಳಗಾದ ಸಮಸ್ತ ಕಿಜುಕುಡವೆಲ್ಲವಂ . . . ಧಾರಾ 
ಪೂರ್ವ್ವಕಂ ಮಾಡಿ (ಎಳ. ೪, ಬೇಲೂರು. ೫೯-೮೭ ; 1174). 
[ ದಂಡ + ಆಯ್ಕ] 
ದಂಡಾಯುಧ (ನಾ). ಒಂದಂ ಬಗೆಯ ಆಯಂಧ; ಗದೆ : ಬಾಯಲಡಸಿದ 
ನಹಿತರಸು  ದಂಡಾಯುಧದ ನಿಲವಿನಲಿ ಸುಭಟರ ದಾಯಗೆಡಿಸಿದನಂ 
(ಕುವ್ಕಾದ್ರೋ, ೧೬-೮). [ದಂಡ * ಆಯುಧ 1 
ದಂಡಾಲು (ನಾ). ಒಂದಂ ಬಗೆಯ ಗೆಡ್ಡೆ : ತೂನಗೆಣಸು, ಮುಡಿಗೆಣಸು, 
ನೂರೆಲೆಗೆಣಸು, ತುಣಗೆಣಸು, ದಂಡಾಲು 


[?] 


ವಿಜಯಧ್ವಜಮಂ 


(ಮೈಡಗಿ. .- ೩೧-೩೯೨). 


ದಂಡಾವಳ್ಳಿ ೩೭೬ 


ದಂಡಾವಳ್ಳಿ (ನಾ). ಒಂದು ಬಗೆಯ ಸೀರೆ; ಕಂಬಿಅಂಚಿನ ಸೀರೆ: 
ಶಾವಂತಿಯಿರುವಂತಿ ರುದ್ರಗಂಟಿಯನು ದಂಡಾವಳಿಯ ಚಾಪಗಂಟೆಯು 
- ೬ . ನೇತ್ರವಳಿಯು ಮುಖ್ಯ ನಾನಾವಿಧದ ಸೀರೆಗಳ (ನವಮೋ. 
೧೭-೬೦). "ಪಟ್ಟಾವಳಿ' ಪರಾ. (ದಂಡ 4 ಪಳ್ಳಿ (ಆ ಪಟ್ಕಿ)] 

ದಂಡಾವಳ್ಳಿ (ನಾ). ದಂಡದ ಆಕಾರವಾಗಿರುವ ಅಲಂಕಾರ : ಎಳೆಯ 
ಪಳುಕಿನ ಶಿಲೆಯೊಳಡಸಿ ಕಟ್ಟಿದ ಕಟ್ಟೆಗಳಲಿ ದಂಡಾವಳಿಯ ಸೂಸಕದ 
ಪತ್ರತತಿಗಳೊಳೋರಣಂಗೊಳಿಸಿ (ಹೆಡಕಾ. ೩-೪೦). 

[ದಂಡ + ಆವಳಿ, (ಎ ಆವಲಿ) ] 

ದಂಡಾಸನ (ನಾ). ಒಂದು ಬಗೆಯ ಬಿ;'೨: “ದಂಡಾಸನಂ ತೀರಿ ತದ್ಭಳ 
ಮೆಂದು ಬಿಲ್ಲ ಭೇದಂಗಳಕ್ಕು” (ಮಂಗರಾ. ೮೭-೩೩). [ಸಂ.] 

ದಂಡಾಸ್ತ್ರ (ನಾ). ಎದಂಡಾಯುಧ : ವರುಣನು ವಾರುಣಾಸ್ತ್ರವನ್ನೂ . . . 
ಯಮನು ದಂಡಾಸ್ತ್ರವನ್ನೂ ಅವನಿಗೆ ಕೊಟ್ಟರು (ವಹಧಾ. ೧೨೬). 

[ದಂಡ + ಅಸ್ತ] 

ದಂಡಾಹತ (ನಾ). ಕಡೆಗೋಲಿನಿಂದ ಕಡೆದ ಮಜ್ಜಿಗೆ: "ದಂಡಾಹತಂ, 
ಕಾಲಶೇಯಂ, ಅರಿಷ್ಟಂ, ಗೋರಸಃ - ೪ ಕಡೆದು ತೆಗೆದ ಹಸುವಿನ 
ಮಜ್ಜಿಗೆ” (ಸಿದ್ಯಾಂತಿ. 3೪೮). [ ದಂಡ + ಆಹತ) 

ದಂಡಾಳು (ನಾ). ದಂಡಿನಲ್ಲಿ ಕೆಲಸಮಾಡುವ ಮನಂಷ್ಯ ; ಭಟ; 
ಸೈನಿಕ; ಯೋಧ : ಅಲ್ಲಿ ಅವನಿಗೆ ಸಹಾಯಮಾಡಲು ಸಾವಿರಾರು 
ದಂಡಾಳುಗಳಿದ್ದರು (ಯೋಧರು. ೩4) ; ನೀನು ಅರಸನ ದಂಡಾಳಿರಬಹು 
ದೆಂದು ಊಹಿಸಿದೆ (ಹಾಹುತ್ತ. ೬೮); ಜಮಿಾನ್ನಾ ರನು . . . ನಾಲ್ವತ್ತು. 
ಐವತ್ತು ಮಂದಿ ದಂಡಾಳುಗಳನ್ನಿಟ್ಟಿದ್ದ (ಜಮಿನ್ಮಾ. ೭) 

[ದಂಡು (ಆದಂಡ್ವಿ) * ಆಳ್ಕು (ಆಆಳ೯)) 

ದಂಡಿ, (ನಾ). ೧. ದೊಡ್ಡತನ ; ಹಿರಿಮೆ ; ಮಹತ್ತ್ವ; ಘನತೆ: 
ದಂಡಿಯೊಳ್‌ ಪ್ರಚ್ಛನ್ನವೇಷದ ಖಂಡಪರಶುವೆನಲ್‌ ಮೆಟ್‌ದು ಕೈ 
ಕೊಂಡು ಕೌದಿಗಳಂ ಹೊಲಿವ ಕಾಯಕವೆ ತನಗಾಗಿ (ಬಸಪ. ೨೩-೩) ; 
ಕಂಡು ಪರಮೈಶ್ಚರ್ಯಮೂರ್ತಿಯ ದಂಡಿಯನು , . . ದಂಡ 
ದಂತೀಡಾಡಿದನು ಕಾಯವನು ಮೇದಿನಿಗೆ (ನಿಧಾಗ. ೬-೪-೩೫) ; ಪುಂಡರೀ 
ಕಾಂಬಕನು ಬಳಿಕಲಾಖಂಡಲಾದ್ಯರು ಬಂದ ಕಾರ್ಯದ ದಂಡಿಯನು 
ಸೂಚಿಸಿದ ಭಕ್ತಿಯೊಳಂಬಿಕಾಸತಿಗೆ (ಅಂಬಿಕಾ. ೧೦-೬೬). ೨. ಶಕ್ತಿ; ಬಲ: 
ಸಾಮರ್ಥ್ಯ : ಅಂಡಲೆವ ಘನಮೋಹಪಾಶಾಭೇದನಂ ಮಾಳ್ಬ್ಚ ದಂಡಿ 
ಯುಳ್ಳೆನ್ನಪ್ಪೆ ಬಾರಾ (ಬಸಪು. 59-8೯) ; ಕಂಡನರ್ಜುನ ತ್ರಿಪುರದಹನದ 
ಖಂಡಪರಶುವೊಲಿರ್ದ ಭೀಮನ ದಂಡಿಯನು ಥಟ್ಟೈಸಿ ಭೂತಗಳೆಡಬಲ 
ದೊಳಿರಲು (ಕುವ್ಯಾಕ. ೧೯-೬೯): ಕಂಡನಾ ಮಾರೀಚನಾತನ ದಂಡಿಯನು 
(ಉತ್ತರಾ. 8-೨೭). "ಸಮದಂಡಿ' ಪರಾ. ೩. ಶ್ರಮ; ಪ್ರಯಾಸ: 
ಕಂಡನಲ್ಲಿ ಮಹಾಸಮುದ್ರವ ಕಂಡುದಿಲ್ಲರಿಪುರವನಾಕ್ಷಣ . . . ದಂಡಿ 
ಲೇಸಾಯ್ತೆನುತ ಛಧರಣೀಮಂಡಲಕ್ಕವತರಿಸುತಿದಿರಲಿ ಕಂಡನಾ ತೃಣಬಿಂದು 
ವನು (ತೊರರಾ. ೫-೧-೨೫). ೪. ಹೆಚ್ಚು ; ಮಿಗಿಲು ; ಆಧಿಕ್ಯ ; 
ಅತಿಶಯ : ಮುನಿಗಳ್‌ . , . ಹರಿಸದ ದಂಡಿಯಿನಿದಿರ್ವಂದು ಮುನಿ 
ಗಳಂ ಕರೆದೊಯ್ದ ರ್‌ (ಹಾಲಾಸ್ಯ. ೧-೧-೩೬) ; ಎನ್ನ ಕಷ್ಟದ ದಂಡಿಯನು 
ತಿಳುಹು (ಅನಂರಾ. ೪-೪-೬೮) ; ಗಂಡನು ಮನೆಗೆ ಬರುವಾಗ್ಗೆ ದಂಡಿಯಾಗಿ 
ತಿಂದು ಕೂತುಕೊಂಡಳು (ಕಥಾಮಂ. ೪, ೧೩). ೫. ಸೆಣಸಾಟ ; 
ಹೋರಾಟ ; ಕಾಳಗ ; ಯುದ್ಧ : “ದಂಡಿಯೆನಲು ಸೆಣಸು” (ಜತುನಿ. 
೧೬೫) ; “ದಂಡಿಯೆನಲ್‌ ಸೆಣಸು” (ಭಾರನಿ. ೩೬) ; ಈ ಕಮಲನೇತ್ರಂಗೆ 
ಫಡ ನೀನಾಕೆವಾಳನೆ ಶಿವಶಿವಾ ಜಗದೇಕದೈವದ ಕೂಡೆ ದಂಡಿಯೆಯೆಂದನಾ 
ಭೀಮ (ಕುವ್ಕಾಸ. 3-69); ಸೀತಾಸುತಂ ಬಂದಪಂ ನಾವಿವನೊಳು ದಂಡಿ 
ಗಾಜಕಿವು ನಮ್ಮನೀ ಬಾಲಕಂ- ಪಿಡಿದುಕೊಂಡು ಪೋಗಲಿ (ಜೈಮಿಥಾ. 


80 


40 


ದಂಡಿ 


3೧-೩೬) ; ಕಂಡಿರೇ ಶಿವದೂತರೆಸಗಿದ ದಂಡಿಯನು (ಅಂಬಿಕಾ, ಇ ಟಿ. 
೬, ರೀತಿ; ಬಗೆ: ಕಂಡು ಮುಚುಗದೆ ಸೂನೆಗಾಜನ ದಂಡಿಯಲಿ ಮಗನಂ 
ವಧಿಸಿ (ಬಸಪು, ೨3೪-೨೧) ; ಗಂಡಗರ್ವವ ನುಡಿಯೆವೆಮ್ಮಯ ದಂಡಿ 
ತಾನದು ಬೇಜಿ್‌ (ಕುವ್ಯಾವಿ. ೩-೫೨) ; ಕಂಡವರು ಬೆಟಿಗಾಗಿ ಬೆಬ್ಬಳ 
ಗೊಂಡು ನೋಡುತಲಿರ್ದರಾತನ ದಂಡಿಯನು ತಾವಜ್‌ಯಲಲ್‌ಯದೆ 
ಕೂಡೆ ಜನವೆಲ್ಲ (ಪ್ರಥುಲೀ. 33-೩೮) ; ಕೆಂಡದಟ್ಟುಳಿಯಾಯ್ತು ಸುಡುತಿಹ 
ದಂಡಿ ತಾನಿದು ಹೊಸತು (ಕೌಶಿರಾ. ೩೨-೧೧) ; ಪಂಡಿತರ್ಗೀವರೊಂದೆರಡು 
ಪಣವ ಬಲು ಭಂಡಿ ಮುಟ್‌ವ ತೆಜದಿಂದ ಭಂಡರ್ಗೆ ಕೊಡುವರೀ 
ಕಾಲದರಸುಗಳ ದಂಡಿಯಿವರೊಳೊಳ್ಬುಂಟೆ (ಕುರಾಸಾಂ. ೩೫-೮೭) ; 
ಪುಂಡರೀಕದ ಕಣ್ಣವನು ನೆಲೆಗೊಂಚನಿಂದೀಕೆಯಲಿ ಮುನ್ನಿನ ದಂಡಿ 
ಯಲ್ಲಿದು ಹೊಸತೆನುತ ಕಳವಳಿಸುತಿಂತೆಂದ (ನಿಧಾಗ. ೧೦-೩-೬); ನುತತಾಳ 
ಕ್ರಮ ವಂಡಿದಪ್ಪದೆ ಸುಧಾಮಾಧುರ್ಯದಿಂ ಪಾಡಿದರ್‌ (ಯಾದಕಂ. 
೧೩-೮೭). &. ಸಮ; ಸಾಟಿ : ಹುರಿಗೊಂಡುದಾತನ ಸತ್ವವಾತನ ದಂಡಿ 
ಯಲಿ ಬಹರಾರು ಸುರ ನರ ನಾಗಲೋಕದಲಿ (ಕುವ್ಯಾಗ. ೪-೬). "ದಂಡಿ 
ಕಂಣ' ಪರಾ. ೮. ಛಲ; ಹಠ: ಗಂಡನಂತಕಪುರಕೆ ಹೋಗಲು ರಂಡೆ 
ಪುತ್ರನ ಪಡೆವೆನೆಂದಾ ದಂಡಿಯಲಿ ಕಾಳಿಂದಿತೀರದಲದಿಕೆ ತಪಸುಗಳ 
ಕೊಂಡೆಸಗೆ (ಸಂಛಪ. ೨೬-೮೨); ದಂಡಿಯೊಳೇಗಳುಂ ಪ್ರಾಣಕಾಂತನಪ್ಪಿ 
ಕೊಂಡಿರಿ ತೊಲಗ ಬೇಡೆನುತೆ ಮಿಂಡಿಯರಿಗೆ ಬುದ್ಧಿ ಗಲಿಸುವಂತೆಲೆವಳ್ಳಿ 
ಮುಂಡಿಗೆಗಳನಡರಿದುವು (ಮೋಹಶ. 19-8೩). 
[ದೇ.8 ತಮಿ. ತಣ್ಣಿ; ತೆಲು. ದಂಡಿ] 


ದಂಡಿ, (ನಾ). ದಂರ್ಗೆ; ಪಾರ್ವಶಿ: ಮಂಡಲತ್ರಯನಿಳಯೆ ದಂಡಿ 


ಜಯದುರ್ಗಿ ಫಣಿಕುಂಡಲೆ ಮಹೇಶ್ವರಿ (ಕೃವಲ್ಕ. ೧-೬-೩). 
[ದಂಡ ಣ್ಯ? 


ದಂಡಿ, ದಂಡ್ಕು ದಂಡ್ಕೆ (ನಾ).. ೧. ಕೋಲು; ದಡಿ. "ದಂಡಿವಲೆ' 


ಪರಾ. ೨. ವೀಣೆ, ತಂಬೂರಿ ಮೊದಲಾದುವುಗಳ ದಂಡ; ದಂಡಿಗೆ: 
ಪ್ರಾಚೀನ ವೀಣೆಗಳು ನಾನಾರೂಪಗಳಲ್ಲಿ ಕಂಡುಬಂದರೂ ಮುಖ್ಯವಾಗಿ 
ಬಿದಿರು ಅಥವಾ ಬೊಂಬಿನ ಉದ್ದವಾದ "ದಂಡಿ'ಯನ್ನು ಹೊಂದಿ... 
"ಮೇರು'ಗಳ ಮೇಲೆ ಹಾದುಹೋಗುವ ತಂತಿಗಳನ್ನು ಹೊಂದಿದ್ದವು 
(ಸಂಗೀಡಂ. &೧೦). ೩. ತುಡಂಗುದನಗಳ ನಡಗೆಶು ವೇಗವನ್ನು 
ಕುಗ್ಗಿ ಸಲು ಅವುಗಳ ಕೊರಳಿಗೆ ಕಟ್ಟುವ ಮರದ ತಂಂಡಂ; 
ಗುದ್ದಿ : ಆ ಕೆಂದ ಹಸುವಿಗೆ ದಂಡಿ ಹಾಕದೆ ಹೊರಗೆ ಬಿಡಬೇಡಿ (ರೂಢ). 
೪. ತಕ್ಕಡಿಯ ಕೋಲು. “ಅಡ್ಡದಂಡಿ' ಪರಾ. ೫. ಕೆತ್ತುವ 
ಆಯುಧ ; ಬಾಚಿ: “ದಂಡಿಯೆನೆ ಬಾಚಿಯಕ್ಕುಂ” (ಮಂಗಂಃ. ೧೧೩-೮). 
ದಂಡು: ೧. ತೆಆ್‌ದ ಮೊಗಂ ಬಾಗಿದ ಬೆನ್‌ .. . ಊಜುವ ದಂಡು 
ವೆರಸು ಬರ್ಪನನಾಗಳ್‌ ... ನೋಡಿ ಕಂಡು (ಜೀವಸಂ. ೨೦೮-೩೩); 
ಕೊಂಡನವಂ ತಪಮಂ ಗೆಡೆಗೂಂಡಿರೆ ದಂಡು ಬೂದಿ ಸೊರೆ ರುದ್ರಾಕ್ಷಂ 
(ಪಾಠ್ಮೇಪು. ೪-೩೬). ೨. ದಂಡಿನಲಿ ತರುದೋಷ ನಾರಾಚ ಹರಿದ 
ದೋಷವಿದೆಂದು ತಂತಿಗೆ ಹಿರಿದು ದೋ ಷವನೊರೆದು (ಸಾಳೃಭಾ, 
೨೮-೧೦). ೬. ವಟಂ, ಸಂನ್ಯಾಸಿ ಮೊದಲಾದವರಂ ಹಿಡಿದಿರುವ 
ಕೋಲಂ; ದಂಡ: ಕೊರಲ ಜನ್ನಿವರಂ ಕೊಡೆ ದಂಡು ಕೋವಣಂ ಕರಮೆಸೆ 
ಯುತ್ತಿರಲೈ ಗಗನಾಂಗಣದಿಂದಿಟಿಕಿತಂದಂ . ., ನಾರದಂ (ಶಾಂತೀಕ್ಕ. 
೭-೯೫). ೭, ಪಡೆ; ದಳ; ಸೈನ್ಯ: ಕೀಚಕನೆಂಬಂ ಸುಯೋಧನನ 
ದಂಡೆಲ್ಲಮನಿಜ್‌ದೋಡಿಸಿ (ಪಂಪಭಾ. ೮-8೮ ವ); ದಂಡಿಂಗೆ ಪೋವೆನೆಂದೆನೆ 
ಗಂಡಂ ನವಯುವತಿ ಭೀತಿಗೊಂಡಳ್‌ ಕೇಳ್ದು (ಪಾರ್ಶ್ಯಪು. ೩-೧೫) ; ದಂಡು 
ನಡೆಯಲಿ ನಿಷಧಪುರಿಗಾ ಭಂಡನೃಪ ಪುಷ್ಕರನ ಮಾತೇನಂಡಲೆದು 
ಫಲವಿಲ್ಲ (ನಳಚ. ೯-೧೩); ಸೊಗಸುವ ಕೊಲ್ಲಾರಬಂಡಿಯ ಲೆಕ್ಕವ 


ದಂಡಿ, 


ಬಗೆವನಾರಾ ದಂಡಿನೊಳಗೆ (ಕಂನವಿ. ೧೧-೩೩); ದಂಡಿನಲ್ಲಿ ಸೋದರಮಾವನೇ 
(ಗಾಜಿ). ಲೆ. ಗುಂಪ್ರ; ಸಮೂಹ: ಕರಿರಥತುರಗಚರಣೋಚ್ಚಲಿತ 
ಧೂಳಿಯ ದಂಡು ನಡೆದುದು ಸೂರ್ಯಮಂಡಲಕೆ (ಕುವ್ಕಾದ್ರೋ. 
೧೧-೫); ಇವೆರಡು ತಂಡಗಳ ಮಧ್ಯೆ ಇರುವ ವಿಶಾಲವಾದ ಪ್ರದೇಶದಲ್ಲಿ 
ಸಣ್ಣಸಣ್ಣ ಉಪಗ್ರಹಗಳ ದಂಡೇ ಇರುವುದು (ಜ್ಕೋತಿರ್ವಿ, ೧೦೧); 
ಮಿಡಿತೆ ದಂಡು ಬಿದ್ದ ಬೆಳೆಯೆಲ್ಲಾ ಹಾಳು (ಗಾದೆ); ದಂಡಿಗೆ ದಂಡೇ 
ಬಂತು (ರೂಂ). ೯. ಸೈನ್ಯ ಇರುವ ಸ್ಥಳ ; ಲಷ್ಕರು : ದಂಡಿನಲ್ಲಿರುವ 
ಯುನೈಟೆಡ್‌  ಥಿಯೋಲಾಜಿಕಲ್‌ ಕಾಲೇಜಿನ ಗ್ರೀಕ್‌ ಅಧ್ಯಾಪಕ 
(ಅಂತಿಗೊ. ೫11 ಮುನ್ನುಡಿ); ಬೆಂಗಳೊರು ದಂಡು (ರೂಂ). 
ದಂಡ್ಕೆ : ೧೦. ಒಂದು ಬಗೆಯ ಅಂಗಸಾಧನೆ : ಎರಡು ಅಂಗೈ 
ಗಳನ್ನೂ ನೆಲಕ್ಕೆ ಊರಿ. ಮಂಡಿಯನ್ನು ನೆಲಕ್ಕೆ ಊರದೆ 
ಮೂಗನ್ನು ನೆಲಕ್ಕೆ ಮುಟ್ಟಿಸಿ ಮಾಡುವ ವ್ಯಾಯಾಮ; ಸಾಮು: 
ದಿನವೂ ತಪ್ಪದೆ ಬಸ್ಕಿಗಳನ್ನೂ, ದಂಡೆಗಳನ್ನೂ ಹಾಕುತ್ತಿದ್ದರು (ಸಂಗೀತ. 
೬೬); ನೂರುಗಟ್ಟಲೆ "ದಂಡೆ" ಹೊಡೆದು ಬಟ್ಟೆ ಒಗೆದುಕೊಂಡು 
(ದಯ್ಶಮ. 00). ೧೧. ಮಲ್ಲಯುದ್ಧ ಮೊದಲಾದ ಸಂದರ್ಭದಲ್ಲಿ 
ಹಾಕುವ ಒಂದಂ ಬಗೆಯ ವರಸೆ,_ ಪಟ್ಟು: ಸೆಜಗಂ ಪಾರ್ವುದೆ ಗಂಡಂ 
ಶರೀರ ಸಂಸಾರ ಭೋಗ ನಿರ್ವೇಗಂಗಳ೯ ದೊರೆಕೊಳುತೆ ಪರಿಗ್ರಹೆಮಂ 
ಪರಿಹರಿಪುದು ಕಲಿಯ ದಂಡೆಯಂ ತೂಂಕುವವೋಲ್‌ (ಅಜಪು. ೨-೧೧೪); 
ಸೆಆಿಗಂ ಬೆಜಿಗಂ ಬಗೆಯದೆ ಪೊರೆಯಿಲ್ಲದೆ ಕಲಿಯ ದಂಡೆಯಂ ತೂಂಕಿದ 
ವೋಲ್‌ (ಗದಾಯು. ೨-೨೨); ಪೊಅ ಮಡೆ ಕಂಡು ಗಂಡು ಮಿಗೆ 
ದಂಡೆಯನಿತ್ತು ಕಣುತ್ತು ಪತ್ತೆ ಸಾರ್ದುಜದೆ ನಿಲುತ್ತೆ (ಗಿರಿಕ. ೧-೯೮); 
ಬೆಮರನಾಟ್‌ಸಿಕೊಂಡು ವಿಗತಶ್ರಮನು ಮೊಳಕಾಲಿಕ್ಕಿ ದಂಡೆಯೊಳಮರಿ 
ದೇಹವ ಬಲಿದು ವಕ್ಷದೊಳೌಂಕಿ ಗಾಢದಲಿ (ಕುವ್ಶಾಆ. ೧೪-೧೧) ; ತುಡುಕ 
ಲೀಯದೆ ತಿರುಗಿದರರಿ ಗಡಬಡಿಸಿ ದಂಡೆಯೊಳೊತ್ತಿದರು ಸಮಚಡಿಸಿ 
ನಿಂದರು (ಕುವ್ಕಾಸ, ೨-೯೫) ; ಕೊಃಪದಿಂ ಪೋಪ ಪೆರ್ಬುಲಿಯಂ 
ದಂಡೆಯೊಳಾಂತು ನೂಂಕಿ ತಿವಿದಂ ವಿಕ್ರಾಂತಕಂಠೀರವಂ (ಕಾವೃಸಾ. 
೧೧೦೬) ; ಹೊಡಿದನು ದಂಡೆಯನು ವಹಣಿಯ ಮಾಡುತವೆ ಚಿಣೂರ 
ಮಲ್ಲನು (ಸಾಳ್ಮಭಾ. ೨೨-೬೫8) ; ದರ್ಪಕ ದೈತ್ಯವಲ್ಲಭನೊಳಗಿದಿರಾಂತು 
. « : ದಂಡೆಯ ಹೂಡಿ ನಿಂದಿರುವೊಪ್ಪವನೇನ ಬಣ್ಣಿಪೆನು (ಮೋಹತ. 
೧೨-69); ಗರ್ಜಿಸುತ್ತಿರ್ಪ ಬಗ್ಗದ ಬಲ್ಲಂಡಿಕೆಗಂಡು ಗಂಡುಗಲಿ ಬೇಡಂ 
ದಂಡೆಯಂ ಕೊಂಡು ನಿಂದು (ಕಾಜಶೇ. ೫-೯೯). ೧೨. ಬಿಲ್ಲನ್ನು ಹಿಡಿದು 
ಮುಂದಕ್ಕೆ ನೀಡಂವ ಎಡಗೈ ; ಬಿಲ್ಲನ್ನು ಹಿಡಿಯುವ ಒಂದು ವರಸೆ: 
“ಬಿಲುವಿಡಿದು ನೂಂಕುವ ಕರಂ ದಂಡೆ[ಪಾಕಾಂ. ನೂಂಕುವಂ 
ಕರದಂಡೆ]ಯಕ್ಕು'' (ಮಂಗರಾ. 6೮-೩೬) ; ಪೆರ್ಬುಲಿ ಪಾಯ್ದುಗಿಯಲ್ಕೆ 
- . * ನುರ್ಗಿದ ದಂಡೆಯ ಭಂಗಿ ರೌದ್ರಮಾಗಿರೆ ಬರುತಿರ್ದನ 
ದೊರ್ವ ಲುಬ್ಬಕಂ (ಜಗವಿ. ೦೬-೨೧) ; “ವರಂಂಗಯ್‌” (ಅಯ್ಯಾಕಾ) ; 
ಪಸರಿಸಿ ಪರ್ಬಿದ ನೀಡಡಿ ಕುಸಿದಂಗಂ ನೀಳ್ದ ದಂಡೆ ನೆಗೆದ ಭುಜಾಗ್ರಂ 

. ಎಸೆದಿರ್ದುವು ದೃಷ್ಟಿ ಮುಷ್ಟಿ ಶರಸಂಧಾನಂ (ಗಿರಿಕ. ೮-36). ೧೩. 
ಒಂದು ಬಗೆಯ ಆಯುಧ : ಕೊಡತಿ ಕರವತಿಗೆ ಕೂಳೆಕ್ಕವಡ ದಂಡೆ 
ಕಯ್‌ಹೊಡೆಯಿಟ್ಟಿ ಗೂಡುಗಳು , , . ಸಿಂಹಪ್ರಕರವೆರಸಿ ಬೇಡರು 
ನೆರೆದರು (ಹಶಕಾ. ೫-೯). ೧೪. ಗುರಾಣಿ ; ಹರಿಗೆ: ಶ್ರೀನಾಗತಿ ಆಳ್ಮನ 
ದಣ್ಣೆ (ಎಕ. 11, ೪೫೨-೧; 1000); ಶ್ರೀಬಾಸನಣ್ಣನ ದಣ್ಣೆ (ಎಕ. 11, 
೪೫೩-೧; 1000) ; ವೆಂಗಿಮಣ್ಣ ಳೇಶ್ವರನುದಾರವಂಹೇಶ್ವರನಯ್ಯನ ದಣ್ಣೆ 
ಶ್ರೀವಿಷ್ಣು ವರ್ಧನಮಹಾರಾಜವಿಜಯಾದಿತ್ಯದೇವರ್‌ (ಎಕ. ಸ1, ದಾವಣ 
1066) ; ದ್ರೋಣನ ಬಲುಸರಳ ಸರಿವಳೆಗೆ ದಂಡೆಯ 
ನೊಡ್ಡಿ ದಳವುಳಿಸಿ ... ಭೀಮ ಬೊಬ್ಬಿಟ್‌ದು (ಕುವ್ಯಾದ್ರೋ. ೧೩-೧೨). 


೧೧-೧೨ ; 


೩೭೬೩ 


2೩5 


30 


40 


46 


ದಂಡಿ 


ದಂಡಿಂ ಮುತ್ತಿಅೌವೊಂ ಎ ಸೈನ್ಯಕ್ಕಿಂತ ಮುಂದಾಗಿ ಇರಿಯುವವನು ; 
ಒಂದು ಬಿರುದು: ಅಕಳಂಕಮಹೇಶ್ವರಂ ದಣ್ಣಿಂ ಮುತ್ತಿಟ್‌ವೊಂ 
ಶ್ರೀಮತ್‌ ನರೆಸಿಂಗಯ್ಯ ನರಸಿಂಗೇಸ್ವರಮ್ಮ್ಮಾಡಿಸಿ ಮಣಲೇವಾಡಿಯನ 
ಭ್ಯನ್ನರ ಸಿದ್ಧಿಯಾಗೆ ಬಿಟ್ಟಂ (ಎಳ. ಸ1೪, ಮೈಸೂರು. ೧೨೭-೫; ಸು. 900). 
£ ಇದು "ದಂಡಿಂ ಮುಂತಿಜುವೊಂ' ಎಂಬುದರ ಅಪಲಿಖತವಿರ 
ಬಹುದಂ. ದಂಡಿನ ಗೋವ-ಸೈನ್ಯವನ್ನು ಸಂರಕ್ಷಣೆ ಮಾಡಂವವನು ; 
ಒಂದು ಬಿರುದಂ : ಪಡೆದಂ ಸಲೆ ದಂಡಿನ ಗೋವನೆಂಬುದಂ ಬಂಟರೆ 
ಬಲ್ಲಹಂ (ಇಆ. ೩11, ೯೭-೨೦; 1187); ದಂಡಿನ ಗೋವ ಕುಪ್ಪದೇವರಸರು 
ಪುಲಿಗೆ[ಜೌ್‌] ಮೂನೂಜು ನೂಜನಾಲ್ವತ್ತನಾಳುತ್ತಮಿರ್ದ್ದ 
(ಸೌಇಇ. 1-1, ೩೦-೦೧; ಸು. 32ನೆಯ ಶತ) ; ನಿಗಳಂಕಮಲ್ಲ ದಂಡಿನ 
ಗೋವ (ಎಇ. ೫೫೬೫೪11, 33 ; 12ನೆಯ ರತ). ದಂಡಿನ ಸ್ಮಳಎಸೈನ್ಯವನ್ನು 
ಇಟ್ಟಿರುವ ಪ್ರದೇಶ; ಪಾಳ್ಯ ; ಸೈನ್ಯವನ್ನು ಇಟ್ಟಿರುವ ಪಟ್ಟಣ 
ಅಥವಾ ಪಟ್ಟಣದ ಭಾಗ: ಕಂಟೋನ್ಮೆಂಟು, ಜಲಂಧರ್‌, ಅಮೃತ 
ಸಾರಿಗೆ ಆಗ್ನೇಯ, ದಂಡಿನ ಸ್ಥಳ (ಧೂಗೋಳ. ೬೦). ದಂಡಿನಾಳ್‌ ಎ 
ದಂಡಿನವನು : ಕುಂಬಾಜಿರ್‌ ಸಂಚಳವಂಲ್ಲದ ದಂಡಿನಾಳಂತೆ ಬೆರ್ಚಿ 
(ಧರ್ಮಾಮ್ಮ. ೨-೬೯). ದೆಂಡಿನಾಳಿಕೆ - ದೇಶದಲ್ಲಿ ದಂಗೆ, ಗೂಂಡಾಗಿರಿ 
ಮುಂತಾದ ವಿಶೇಷಕಾಲಗಳಲ್ಲಿ ನಡೆಯುವ ಸೈನಿಕ ಸರ್ಕಾರ ; 
ಸೈನ್ಯಾಧಿಕಾರಿಗಳಿಂದ ನಡೆಸಲ್ಪಡುವ ರಾಜ್ಯಾಡಳಿತ : “ದಂಡಿನಾಳಿಕೆ, 
ಸೇನಾಪ್ರಭುತ್ವ, ಸೈನಿಕಶಾಸನ” (artis 1೩%. ಪತ್ರಿನಿ. ೫೩). 
ದಂಡಿನೊಕ್ಕಲ್‌ ಎ ದಂಡಿಗೆ ಸೇರಿದವರು ; ಸೈನ್ಯದವರು: ದಂಡಿ 
ನೊಕ್ಕಲುಂ ತಳದೊಕ್ಕಲುಂ ದೆವಸವಳವೆಂಣೆಗಾಣದಲ್ಲಿ ಸೊಳಸವೆರಡು 
(ಎಇ. ಸಸ, ೧೨-೪೮; 1167). ದಂಡುಗಲಕಿ - ಶತ್ರುಸೈನ್ಯವನ್ನು 
ಕಲಕುವವನಂ,-ಮರ್ದಿಸುವವನು,- ಸದೆಬಡಿಯುವವನು ; ಒಂದಂ 
ಬಿರಂದಂ: ಶ್ರೀಮಂ ಮಹಾಸಾವಂತಾಧಿಪತಿ ದಂಡುಗಲಕಿ ಸಿತಗರಗಂಡ 

- ಚಿಕ್ಕಬೆ೧ಂಮಯ್ಯನಾಯಕರು ನಿಡುಗಲ್ಲ ರಾಜ್ಯವನಾಳುತ್ತಿರ್ದ್ದು 
(ಸೌಇಇ. 1ಸ-1, ೩೫೯-೧೦; 1840). ದಂಡು ಮಾಡು ಎ ಸೈನ್ಯವನ್ನು 
ತೆಗೆದಂಕೊಂಡು ಹೋಗು ; ದಂಡಯಾತ್ರೆ ಮಾಡು; ಮುತ್ತು : 
ದಂಡುಮಾಡಿದ ನೃಪರ ತಂತಮ್ಮ ನಾಡಿಗೆ ಕಳುಹ ಚಿತ್ತೈಸು (ಛಂಕ. 


೩೩-೬೯). ದಂಡುಹೋಗು ೬ ದಂಡುಮಾಡಂ: ಶ್ರೀವೀರೆ ಬುಕ್ಕ 
ರಾಯನು ಒರೆಗಲ್ಲದೇಸಕ್ಕೆ ದಂಡುಹೋದಲ್ಲಿ (ಎಳ. ೫11, ಚಿಕ್ಕನಾ. 
೫-೩; 3884). [ ಸಂ. ದಂಡ] 


ದಂಡ್ಮಿ "ದಂಡಿಗೆ' ನೋ. 
ದಂಡಿ (ನಾ). ೧. ದಂಡವನ್ನು ಕೈಯಲ್ಲಿ ಹಿಡಿದುಕೊಂಡಿರುವವನು ; 


ಕಟ್ಟಿಗೆಕಾರ; ವೇತ್ರಧರ; ಬಾಗಿಲಂ ಕಾಯುವವನಂ; ದ್ವಾರಪಾಲಕ; 
ಮಹಾರಾಜರಂ ಮೊದಲಾದವರ ಮುಂದೆ ದಂಡ ಹಿಡಿದುಕೊಂಡು, 
ಆಗವಂನವನ್ನು ಸಾರುತ್ತಾ ದಾರಿ ಬಿಡಿಸುತಿ23್ರ. ಹೋಗುವ 
ರಾಜಭಟ : “ಕಟ್ಟಗೆಯವಂ ವೇತ್ರಧರನುತ್ಸಾರಕಂ  ದಂಡಿಯಕ್ಕು” 
(ಮಂಗರಾ. ೭೯-೪). ೨. ಆಶ್ರಮೋಚಿತವಾದ ದಂಡವನ್ನು ಹೊಂದಿ 
ರುವವನು ; ಬ್ರಹ್ಮಚಾರಿ; ಸಂನ್ಯಾಸಿ: ನರ್ತ್ತಕ ನಟಕ ಪರೀತ 
ಗಾಯಕ ದಂಡಿ ಮುಡಿ ಸಿಖಂಡಿ ಸೋಡಸ ಯಾಚಕಜನಪ್ರಮುಖ್ಯ 
ದೀನಾನಾಢದರಿದ್ರತಿವಿರಹರಣದಿವಾಕರ ಸರಣಾಗತಕ್ರಿಪಾಕರ (ಸೌಇಇ. 
x೪, ೦೧೯೦-೦೬ ; 1257). "ಏಕದಂಡಿ', “ತ್ರಿದಂಡಿ' ಪರಾ. 
೩. ದಂಡಾಯುಧವನ್ನು ಧರಿಸಿರುವವನಂ; ಯಮ. ೪. ಸಂಸ್ಕೃತ 
ಭಾಷೆಯಲ್ಲಿ "ಕಾವ್ಯಾದರ್ಶ' ಮೊದಲಾದ ಗ್ರಂಥಗಳನ್ನು ಬರೆದ ಕವಿ: 
ಮೊದಲೊಳ್‌ ದಂಡಿಕವೀಶ್ವರಂ ದಶಕುಮಾರಾಖ್ಯಾತ ಚಾರಿತ್ರಮಂ 
ಪದೆಪಿಂ ಸಂಸ್ಕ ತಭಾಷೆಯಿಂ ರಚಿಸಿದಂ (ದಕಕು. ೧-೧೭). [ಸಂ. ದಂಡಿನ್‌) 


ದಂಡಿಕಾಜ 


ದಂಡಿಕಾಟ (ನಾ). ಸಮಾನನಾದವನು; ಸಾಟಿಯಾದ ವನು : ನೀಲ 
ಶೈಲದ ದಂಡಿಕಾ [ಪಾಣಾ. ಗಾ]ಅನ ದೇಹಗರ್ತದ ರಕ್ತ ನಿರ್ಜರದ. . . 
ಬಿಡುಮಂಡೆಗೆದಟ್‌ದ ಖಳನ ಕಂಡುದು ಭೂಸುರವ್ರಾತ (ಕುವ್ಕಾಅ. ೧-೩೩). 

[ದಂಡಿ + - ಕಾಟಿ) 

ದಂಡಿಕೆ (ನಾ). ೧. ಕೋಲು ; ದೊಣ್ಣೆ. ೨. ಸಾಲು ; ಪಂಕ್ತಿ ; ಶ್ರೇಣಿ. 
೩. ಹಗ್ಗ ; ರಜ್ಜು. ೪. ಮುತ್ತಿನ ಸರ,-ಹಾರ. [ಸಂ.ದಂಡಿಕಾ] 

ದಂಡಿಕೋಲು (ನಾ). ವಟು, ಸಂನ್ಯಾಸಿ ಮೊದಲಾದವರು ಹಿಡಿದು 
ಕೊಳ್ಳುವ ಕೋಲಂ ; ದಂಡ: ಶಿವನು ಅನ್ಕಶಬ್ದವ ಕೇಳಲೊಲ್ಲದ 
ಭಕ್ತೆಯ ಮನವ ನೋಡುವೆನೆಂದು ಕಂತೆ ಕಮಂಡಲ ದಂಡಿಕೋಲು 
ಗುಂಡುಗಪ್ಪರವೆರಸಿ ಭಿಕ್ಷುಕಮೂರ್ತಿಯಾಗಿ ಬಂದು ಸತ್ಯಕ್ಕನ ಮನೆಯ 
ಮುಂಂದೆ ನಿಂದಿರಲು (ಭೈರಸೂ. ೩೮೦). 

[ದಂಡಿ * ಕೋಲ್ಕು ( ಆಕೋಲ್ಡ್‌)) 

ದಂಡಿಗ (ನಾ). ದಂಡಾಳು ; ಸೈನಿಕ ; ಯೋಧ: ಮೆಜಕಿವ ದಂಡಿಗರನ್ನಿ 
ಆವ ವಿಕ್ರಮೋತ್ತುಂಗ (ಸೌಇಇ. 2%-1, ೧೨೪-೯; 1059) ; ಭೂರಿ 
ಬಾಣದ ಹಿಂಡು ತಜೌ್‌ದುವು ಹೊಗುವ ದಂ [ ಪಾಕಾಂ. ಗಂ 1ಡಿಗರ 
(ಕುವ್ಕಾಅ, ೧೮-೪೧). [ದಂಡು (-ದಂಡ್ಕಿ) * - ಇಗ) 

ದಂಡಿಗಾಯಿಗ (ನಾ). ಒಬ್ಬಾತನ ಹೆಸರು: ದಣ್ಣಿಗಾಯಿಗಜ್ಗ ಕುರುವಬ್ಬೆಗ 
ಪುಟ್ಟಿದ ಮಗ ದಸವರ್ಮ್ಮ್ಮಗಾಯಿಂಗಂ (ಎಕ ೪111, ಸೊರಬ. ೩೭೦-೧೪ ; 
951). [?) 

ದಂಡಿಗೆ, ದಂಡ್ಮಿ (ನಾ). ೧. ಕೋಲು ; ಬಡಿಗೆ; ದಂಡ: ಉಪಕರಣಮಂ 
ಬಿಸುಟು ದಂಡಿಗೆಯನಿರದೆ ನೆಲಕಪ್ಪಳಿಸೆ ಗುರುಬಸವನಾ ನಾಗಿದೇವರೆೊಡ 
ನಿಂತೆಂಬನು (ಜಬಫು. ೬೩-೦೫). ೨. ವೀಣೆ ಮಂಂತಾದ ತಂತೀವಾದ್ಯ 
ಗಳಲ್ಲಿ ಬುರುಡೆಯಿಂದ ಬೇರೆಯಾದ ಭಾಗ : ತಳದ ಕಡುಗೆಂಪು 
ಪುದಿದವ್ವಳಿಸಿರೆ ಸುರಯುವತಿ ಮಧುರತಂತ್ರೀನಾದಂ ಕೊಳೆ ಬೀಣೆಯ 
ದಂಡಿಗೆಯುಂ ತಳಿರ್ತುದೆಂಬೊಂದು ಶಂಕೆಯಂ ಪುಟ್ಟಿಸಿದಳ್‌ (ಆದಿಪು. 
೩-3೧ ; ವನರುಹನಾಳಂ ದಂಡಿಗೆ [ಪಾಕಾಂ ದಂಡಂ] . .. ವನರುಹ 
ಸೂತ್ರಂ ತಂತ್ರಿಗಳೆನೆ ಶಿವನಂ ಜಾಣೆ ವೀಣೆಯಂ ಕೇಳಿಸುವಳ್‌ (ಗಿರಿಳ. 
೩-೯೮). ತೊಳಪ ವೀಣೆಯನಚ್ಚರಸಿಯೋರ್ವಳು ಪಿಡಿದು ಬಾಜಿಸಲು 
ದಂಡಿಗೆ ತಳಿತುದೋಯೆನಿಸಿದುದು ಕೆಂದಳೆದೊಂದು ಕೆಂಪಿನಲಿ (ಸಾಳೈಭಾ. 
&೨-೨೮), ೩. ದಂಡದಿಂದ ಕೂಡಿದ ತಂತೀವಾದ್ಯ ; ವೀಣೆ, ತಂಬೂರಿ 
ಮೊದಲಾದುವು : “ತತ, ವೀಣಾದಿಕೆ ವಾದ್ಯಎತಂತ್ರಿಯ ಕಟ್ಟಿ ಬಾಜಿಸುವ 
ದಂಡಿಗೆ ಬ್ರಹ್ಮಕಂಕಣ ಮೊದಲಾದವು” (ನಾಚರಾ. ಕಿ) ; ಎನ್ನ ಕಾಯವ 
ದಂಡಿಗೆಯ ಮಾಡಯ್ಯ (ಬಸವ. 800) ; ಪಾಡಿದರು , . . ಮಾನಿನಿಯರು 
ಗಳೋರಣಂಗೊಂಡು ಮಣಿಖಚಿತ ಕಾನಕದ ದಂಡಿಗೆಯ ನುಡಿಸುತ್ತ 
ಪೊಸ ತಾನಮಾನ ಗಂಧರ್ವಕಿನ್ನ ರಸತೀಸಂಕುಳದ ಗಾನವಂ ಕೀಳ್ಬಡಿಸಲು 
(ಸೌಂದಪು. ೮-೪) ; ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಮಾಚಿ 
ನಾಚುತಿದ್ದೆ ಹೆಂಡಶಿ ಸಂತಶಿ ಸಾವಿರವಾಗಲು ದಂಡಿಗೆ ಬೆತ್ತ ಹಿಡಿಸಿದಳಯ್ಯ 
(ಪುರೆಂದ. ೧-೯೩-೧) ; ದಂಡಿಗೆ ಶಂಖ ತಾಳ ತಂಬೂರಿ ಜಾಂಗಟೆಯಗೊಂಡು 
ನಿನ್ನಯ ಪರಮ ಪ್ರೀತ್ಶರ್ಥ ದಾಸರು . . . ಕೊಂಡಾಡೆ ಶಬ್ದ ಪ್ರತಿಶಬ್ದ 
ವಾಗುತಿದೆ (ಎರಾಕ್ಕ. ೯3-೬). ೪. ತಕ್ಕಡಿಯ ಕೋಲು; ತುಲಾದಂಡ: 
"ದಂಡಿಗೆ--ತಕ್ಕಡಿಯ ಕೋಲು” (ಜಾನಕೋ. ೩); ಯಾವುದೊಂದು ಪರಡಿ 

ಳಗಿನ ತೂಕವು ಸ್ವಲ್ಪ ಹೆಚ್ಚಾದರೆ ಅದರ ಕಡೆಯ ದಂಡಿಗೇ ತುದಿಯು 

ಕೆಳಗಾಗಿ ಮುಳ್ಳು ಡೊಂಕ ನಿಲ್ಲುವದು (ಮುಂಬಯಿ. ೫-೩೫). ೫. ಕೊರಳಿನ 
ಮೂಳೆ ; ಜತರ್ರಿ: ಜತ್ರೋಃ ಎ ದಂಡಿಗೆಯ ಎಲುವುಗಳ ಊರ್ಧ್ವಂ 
(ದಾಹಟೀ. ದಂಡಿಗೆಯಸ್ತಿಯ ತೆಗೆದು ಕೋಲನೆ ಮಾಡಿ 
(ಅನುಭವಶಿಖಾಮಣಿ, ಕಿ. ೦೦-೧೨-೧೫), ೬. ಮಂತ್ತಿನ ಸರ,ಹಾರ : 


20 


25 


36 


40 


೨-೪-೮ ವ); 45 


೩೭೬೪ 


ದಂಡಿತ 


ಗೆಂಡೆವಿಷಾನಂ ತಂದವಂಗೆ ದಂಡಿಗೆಯನಿಕ್ಕುವರ್‌  (ಜಿಕವಂ. ೭-೭). 
೭. ಅಂದಣ; ಮೇನಾ: “ದಂಡಿಗೆಯೆನಲ್ಕಂದಣದ ಪೆಸರಪ್ಪುದು” 
(ಕಶರ. ೧೨೪) ; ಗುಡಿಯ ಗೂಂಟಕ್ಕೆ ಬಲ್ಲಡವಿಗಳುಂ ದಂಡಿಗೆಗೆ ವೇಣು 
ವನಂಗಳುಂ ಆ ಪಡೆಗೆ ನೆಅ್‌ಯವೆನಿಸಿ (ಪಂಪಭಾ. ೯-೦೦೪) ; 
ಕರಣಂ ಕಳೆಯೇಜಕಿ ಸಿರಿಮೊಗಂ ಸಂಪದವೇಖ ದಂಡಿಗೆಯಿಂ ಘಳಿಲನಿಳಿದು 
(ಬಸರ. ೧೦-೦೩) ; ಸುಭಟರ ಮೇಳದಲಿ ಬಂದಿಳಿದು ದಂಡಿಗೆಯಿಂದ 
ನಸುನಗುತೇಟ್‌ದನು ರಥವ (ಕುವ್ಯಾಕ. ೮-3೩) ; ತರಿಸಿದನು ದಂಡಿಗೆ 
ಯೊಳಗೆ ಕುಳ್ಳಿರಿಸಿ ಸತಿಯರ ಗಡಣದಲಿ ಮಂದಿರವ ಹೊಜಿವಂಟರೆಸ 
ನೇಆ್‌ದ ಗಜದ ಕಂಧರವ (ನಳ. ೬-9೦) ; ದಂಡಿಗೆ ಪಲ್ಲಕ್ಕಿ ಬೊಕ್ಕಸ 
ಬಂಡಾರ ಖಂಡಿತವಾಗಿ ತುಂಬಿದರು. (ಮೋಹತ. ೩೬-೪೦); ಪಲ್ಲಕ್ಕಿ 
ದಂಡಿಗೆಗಳ ಮೇಲೆ ತಮ್ಮಯ ವಲ್ಲಭೆಯರು ಬರುತಿರಲು (ಕಂನವಿ. 
೧೦-೩೨) ; ಏಜ್‌ ಕನಕದಂಡಿಗೆಯಂ . . . ಸಾರಿದನು ರಾಯ ಬೀದಿಯಿಂ 
ದರಮನೆಯಂ (ಚಿಕವಿ. ೩-೧೧೫) ; ಅವರನ್ನು ಹಿಂಬಾಲಿಸಿ ಆನೆ, ರಥ, 
ಪಲ್ಲಕ್ಕಿ, ದಂಡಿಗೆಗಳಲ್ಲಿ ಅನೇಕಾನೇಕ ಪರಿವಾರ. .. ತಂಡೋಪತಂಡವಾಗಿ 
ನೆರೆಯಿತು (ಪ್ರವಾಇ. 1, ೨೬೦). P "ಪಲ್ಲಕ್ಕಿ' ವಂತ್ತು"ದಂಡಿಗೆ' ಎಂಬ 
ಶಬ್ದಗಳಿಗೆ ಬೇರೆಬೇರೆ ಅರ್ಥವಿರಬೇಕು. ಆದರೆ ಒಂದೇ ಅರ್ಥದಲ್ಲಿ 
ಬಳಕೆಯಾಗುತ್ತಿವೆ. ೮. ಒಂದು ಅಳತೆ (?): ಭಂಡಿಗೆ ದಂಡಿಗೆವೊಂದು 
ಸೆವೆಯಯ್ದು ಹೂಟೆ ಎರಡರ್ಕ್ಯಂ ದಂಡಿಗೆವೊಂಡು(ದು) ಸೇವೆಯೆರಡು 
(ಎಇ. ೩1೪, ೩೩-೩೧; 1135). ದಂಡ್ಮಿ : ೭. ಒಂದು ರಾತ್ರಿ ಅಲ್ಲಿದ್ದು 
ಮಾರನೆಯ ದಿನ ದಂಡಿಯಲ್ಲಿ ಕುಳಿತು ಹೊರೆಟೆ (ಪ್ರವಾಇ. 1. ೪೨೪). 
ದಂಡಿಗೆ ಉಂಬಳಿ, ದಂಡಿಗೆಯ ಉಂಬಳಿ ಎ ದೇವರ ಪಲ್ಲಕ್ಕಿ ಉತ್ಸವ 

ಕ್ಯಾಗಿ ಕೊಡುವ ಉಂಬಳಿ,-ಭೂವಿಂ: ದೇವರಿಗೆ ದಂಡಿಗೆ ಉಂಬಳಿ ಬಗೆ 
» * ಎ ಸಿವಾರ್ಪಿತವಾಗಿ ಬಿಟ್ಟು (ಎಳೆ. ೪11, ಶಿವಮೊ. ೧೭-೪ ; 169ರ) ; 
ಯಿಡುಗೂರ ಲಿಂಗಂಣಗೌಡಗೆ ಕೊಟ್ಟ ದಂಡಿಗೆಯ ಉಂಬಳಿ (ಎಕ. 11, 
ಗುಬ್ಬಿ. ೩೯-೪ ; ?). 
[ ಆಸಂ. ದಂಡಿಕಾ./ತಮಿ. ತಣ್ಬಿಕೈೆ ; ತುಳು. ದಂಡಿಗೆ ; ತೆಲು. ದಂಡಿಗ] 

ದಂಡಿಗೆಗೋಲು (ನಾ). ತಕ್ಕಡಿಯಕೋಲು ; ದಂಡಿಗೆ; ತುಲಾದಂಡ : 
ಬಂಟರಾಡು ಲೆಗ್ಗಿಕೋಲ ತೂಗುತಕ್ಕಡಿ ದಂಡಿಗೆಗೋಲು . . . ಬಸವನ 
ಮುಂದೆ ಮೆರೆವ ನಂದಿಕೋಲ (ರೋಕಗೀ. ೧೭೬). 

[ ದಂಡಿಗೆ * ಕೋಲ್ಕು (<ಕೋಲ್‌;) ] 

ದಂಡಿಗೆವಿಡಿ (ಕ್ರಿ). ತಂಬೂರಿ, ವೀಣೆ ಮೊದಲಾದಂವನ್ನು ಹಿಡಿದಂ 
ಕೊಳ್ಳು : ಗಾಣನಾಯಕಿಯರಂದು ದಂಡಿಗೆವಿಡಿದು ಪೊಡಮಟ್ಟು ಹಾಡ 
ಲುದ್ಮೋಗಿಸಿದರು (ಹದಳಾ. ೭-೩) ; ತಾಳ ದಂಡಿಗೆವಿಡಿದದುಳಗಾನೆಯರು 

. * ಪಾಡಿದರು ಗೋಪಾಲಕೃಷ್ಣನ ಮುದ್ರಿಕೆಯ (ಮೋಹಕ. ೦೪-೪೯) ; 

ಕರಿಯ ರದನಂಗಳ್ಗೆ ತಲೆಯೋಡ ಸೊರೆಗಟ್ಟಿ ನರದ ತಂತ್ರಿಯ ಪೂಡಿ 
ದಂಡಿಗೆವಿಡಿದು ಪಾಡಿದುವು ಕೆಲವು (ಟೈಮಿಫಾ. ೨೨-೨೪), [ ದಂಡಿಗೆ ಪಿಡಿ, ] 

ದಂಡಿತ (ಗು). ೧. ದಂಡನೆಯನ್ನು ಪಡೆದ ; ಶಿಕ್ಷೆಗೊಳಗಾದ. 
೨. ಸೋತ ; ಪರಾಜಯಕ್ಕೊಳಗಾದ : ದಂಡಿತವೈರಿ ಚಕ್ರಧರನೆಂಬ 
ನೆಗಟ ್ತಿಯ ಚಕ್ರವರ್ತಿ (ಕಾಂತಿಪು. ೬-೮೬) ; ದಂಡಿತವೈರಿ ವೈರಿಬಲ 
ಲೋಹಿತಬಂಧುರದಂಡವಿಸ ಭುಜಾದಂಡ೦ (ಗದಾಯು., ೦-೭೩) ; (ನಾ). 
೩. ದಂಡನೆಗೆ ಗಂರಿಯಾದವನು ; ಶಿಕ್ಷಿಸಲ್ಪಟ್ಟವನು: ದಂಡಿತನಿಗಿಂತಲೂ 
ದಂಡನೆ ಮಾಡಿದವನಿಗೆ ಇದರ ಜಳ ಹೆಚ್ಚು ತಾಕುವುದು (ರಂಗರೋ. ೫೬). 
೪. ಅಭ್ಯಾಸದ ರೀತಿ; ಒಂದೇ ಸಮನೆ ಹೇಳಂವುದು (?) : ಆ ಕೊಳ 
ದೊಳ್ಳು ಮನಂಗೊಂಡಿರೆ ಪೊಕ್ಕಲ್ಲಿ ಪಾದಶುದ್ಧಿ ಯನಾಗಳ* ದಂಡಿತದಿನೋದಿ 
ವಿಳಸನಖಂಡಿತಗುಣನುತ್ತರಾಭಿಮುಖದೊಳ್‌ ನಿಂದಂ (ಬಂಹರಿ. ೨-೪೦) 

[ಸಂ.7 


ದಂಡಿಪಳ್ಳಿ 


ದಂಡಿಪಳ್ಳಿ (ನಾ). ಒಂದು ಊರಿನ ಹೆಸರು: ದಂಡಿಪಳ್ಳಿಯಂ ಲೋಕಟೆ 
ಯರಸ ಕುಡೆ ನಾಗಾರ್ಜುನ ಕಾಲ್ಗೆಆ್‌ಯೆ ಬಿಟ್ಟಯ್ಯಂ 
ಕಬಿಕ್ತಿದೆನ್‌ (ಎಕ. 1೫1] (8), ಶಿಕಾರಿ. ೩೬೮-೦೩: 902). 

[ ? + ಪಳ್ಳಿ; ] 
ದಂಡಿಯಾಸೆ (ನಾ). ಒಂದಂ ಬಗೆಯ ಸಸ್ಯ: (ಮೃಠಿಗಿ, ೩೫-೬೭೨). 
[2] 

ದಂಡಿವಲೆ (ನಾ). ಒಂದಂ ಬಗೆಯ ಬಲೆ; ಕೋಲಿಗೆ ಅಳವಡಿಸಿರುವ 
ಬಲೆ : ದಂಡಿವಲೆಗಳ ತೊಡಕುವಲೆಗಳ ಹಿಂಡುವಲೆಗಳ . , , ಕಿರಾತರು 
ಕೆದಅ*ತಗಲದಲಿ (ಕುವ್ಮೂಆ. ೧೩-೨೩). [ದಂಡ್ಕಿ * ಬಲ್ಲೆ] 

ದಂಡಿಸರ (ನಾ). ತೀವ್ರತೆ; ಉತ್ಕಟತೆ: ಕಂಡಳುದಕದ ನೆಳಲಿನಲಿ 
ಕೈಕೊಂಡ ಮಾಯಾಮೃಗದ ಮೂರ್ತಿಯ ದಂಡಿ ಸರದಭಿನವದ ಶಿಶುಲೀಲಾ 
ಕಳಾಪಕವ ಮಂಡೆಯನು ಮಂರಿದೆತ್ತಿ ಸರಸಿಯ ದಂಡೆಯಲಿ ನೋಡಿದಳು 
(ತೊರರಾ. ೩-೮-3೪) ; ಕಂಡುದಾ ಕಡುಕಪಟಮೃಗ ಕೋದಂಡರಾಮನ 
ಮನದ ನೆನಹಿನ ದಂಡಿಸರವನು ದಾರಿದೆಗೆದುದು ಘೋರವಿಪಿನದಲಿ 
(ತೊರರಾ. ೩-೮-೪೩) : ಕಂಡನೀ ಪವಮಾನತನುಜನ ದಂಡಿಸರೆವನಿದೇನಿ 
ದೇನುದ್ದಂಡ ಮರುಳನೊ ಮೂರ್ಪನೋ ಹೇಳದ ಕೇಳ್ವೆವು 
(ತೊರರಾ. ೬-೫-೫೩). [ ದಂಡಿ, * ?] 

ದಂಡಿಸು (ಕ್ರಿ). ೧. ದಂಡನೆಗೆ ಗುರಿಪಡಿಸಂ ; ಶಿಕ್ಷೆಯನ್ನು ಅನಂಭವಿಸಂ 
ವಂತೆ ಮಾಡು; ಶಿಕ್ಷಿಸು : ಪಗೆವರಂ ಬಗೆವಂತೆ ದಂಡಿಸಿದನೆಂದು 
ಮನದೊಳ್‌ ಮುಳಿಸಂ ಭಾವಿಸಿ ಪೊಟಿಮಟ್ಟು ಪೋದಂ (ವಡ್ಮಾರಾ. 


ಕಾಲಂ 


೪-೦೯) ; ಈತೆನಂ ದಂಡಿಸೆಂದು ಯಮುದಂಡಂಗೆ ಬೆಸವೇಟಳ್ಮೊ ಡೆ 
(ವಡ್ಮಾರಾ, ೧೨೪-೦೯); ತದ್ವ್ಯೃತ್ತಾಂತವೆಲ್ಲಮನಆದು ತತ್ಪುರಾಧೀಶಂ 


ದಂಡಿಸೆ ಗತಜೀವಿತನಾಗಿ ಬಂದಿಲ್ಲಿ ನಕುಳನಾದಂ (ಅದಿಪು. ೫-೨೦ ವ) ; 
ಆಲ್ಲಿ ಮಪ್ಪರಂ ತಪೋಧನರ್ದ್ವಣ್ಣಿಸಿ ನಡೆಯಿಸುವರ್‌ (ಸಇಇಇ. 1X-|, 
೧೦೦-೫೬ ; 1046) ; ನೈಪರ್‌ ನಿಷ್ಕಾರಣಂ ದಂಡಿಪರ್‌ (ಸೋಮೇಶ. 2೦) ; 
ದಂಡಿಸುವರಾರೆನ್ನನೆಂಬುದ್ದಂಡಿಕೆಯೊಳೆಮ್ಮರ್ಥಮಂ ನೀಂ ಕೊಂಡೆಯಲ್ಲದೆ 
ಮಿಕ್ಕಿನವರಾರಾದಡೇನವರೆ ದಂಡಿಸದೆ ಬಿಡುವೆನೆ (ಬಸಪು. ೧೦-೮); ಮಿಂಡಿ 
ವೆಂಗಳನಗಲಿದ ಚದುರರು ತಮ್ಮ ದಂಡಿಪ ಸ್ಮರಚಾಪವೆಂದು ಭಂಡಿಪೆರ್ಗು 
ಡುಗೋಲುಗಳಿಂದಲಡೆಗಿಕ್ಕಿ ಖಂಡಿಸುವರು ಕಬ್ಬು )ಗಳನು(ಮೋಹತ. ೨-೪೯). 
೨. ಹೊಡೆ ; ಬಡಿ; ನವೀನ ಪದಭರಿತಮಿಂತಿದೆನೆ ಸತ್ಯೃತಿಯಂ ತವೆ 
ಪೇಳ್ವುದು ಪೇಳದೊಡೇಂ ಕವರ್ವರೆ ಕೋಪಿಪರೆ ನಿಂದಿಪರೆ ದಂಡಿಪರೇ 
(ಗರಿಕೆ. ೧-೨೦); ಅಮ್ಮನ ಮಾತಿಗೆ ಕಿವಿಕೊಟ್ಟು ಗಿರಿಜಳನ್ನು ದಂಡಿಸಿದವನೂ 
ನಾನೆ (ಪದ್ಮಸ. ೨೧೬). ೩. ಗದರಿಸು ; ಬಯ್ಯು : ಶಾರದೆಯನ್ನು ದಂಡಿಸಿ 
ಒಳಗಡೆಗೆ ಕಳುಹಿಸಿದರು. (ಕಲಸಾ. ೭೬). ೪. ಪರಾಜಯಗೊಳಿಸು ; 
ಸೋಲಿಸು: ಪುರ್ಬುಗಳ೯ ಕಾಮಕೋದಂಡಮಂ ದಂಡಿಸಿದವು (ಜಬಪು. 
೫-೪೪) ; ಇಳೆಯೊಳೊಪ್ಪುವ ವೈರಿನೃಪರ ದಂಡಿಸಿ ನೆಆ್‌ ಸೆಳೆದು ತಂದಾ 
ಯುಧದ ಶಾಲೆ ತೊಳಗಿದುವು (ಕಂನವಿ. ೭-೪೮6). ೫. ಮಖರಿ; 
ಭೇದಿಸ : ಅಸಮ ಪದ್ಮವ್ಯೂಹವನು ದಂಡಿಸಿಯೆ ಧೂಳೀಪಟವ ಮಾಡಿದು 
ಹೆಸರುವಡೆದಶಿಖಳರನಡೆಗೆಡಹಿದನು. ರಣದೊಳಗೆ (ಕುವ್ಯಾದ್ರೋ. ಓರಿಇ. 
ಪರಿ. 363). ೬. ಬಿಗಿಯಾಗಿ ಕಟ್ಟು; ಬಂಧಿಸು: ಚಂಡಿಕೆಯನೊಂದ 
ಮಳಪಾಶದಿ ದಂಡಿಸಿದ ಕೊರಳಿಂಗೆ ಪಾಶದಿ ಮಂಡಿಸಿಯೆ ನಾಭಿಯನು 
ಬಿಗಿದು ಮೂಮಅುಪಾಶದಲಿ (ಸಂಥಪ. ಪರಿ. ೩೦೮). ೭. ನಿಗ್ರಹ 
ಮಾಡು; ಹಿಂಸೆಗೆ ಒಳಪಡಿಸಂ: ಪಲವು ದಿವಸಮುಗ್ರೋಗ್ರತಪದೊಳ್‌ 
ಮೆಯ್ಯಂ: ದಂಡಿಸಿದ ಪರಿಶ್ರಮಂ ಪೋಗೆ 
ತಅಗೆಲೆಯ ಕೈಗೆೊಂಡು ತಿಂಗಳು ನಾಲ್ಕ 
ದಂಡಿಸಿದನೀ ದೇಹವನು (ಕುವ್ಯಾಅ. ೬-೨೪) ; 


(ಪಂಪಧಾ. ೮-೨೬ ವ) ; 
ಪವನಗ್ರಾಸದಿಂ ಬಳಿಕ 
ಹುತ್ತ ಬಡಿದರೆ ಹಾವು 


೩೭೬೫ 


40 


46 


ದಂಡುಳಂ 


ಸಾವುದೆ ವ್ಯರ್ಥವಾದುಪವಾಸ ಮೊದಲಾಗುತ್ತಲಿಹ ವ್ರತಗಳಲಿ ದೇಹವ 
ದಂಡಿಸಲು ಬಟ್‌ದೆ ಮುಕ್ತಿ ದೊರಕುವದೇ (ಅಮೃತ, ೧-೫೦) ; ಶಿವಶಿವ 
ಸತ್ತ್ವಮೆಂತುಟೊ ER ದಂಡಿಸಿರ್ದೊಡಲೊಳದ್ಳುತಂ (ಕೆಬಶೆಂ. ೪-೮೩); 
ಹೆಂಡತಿ ಮಕ್ಕಳಿಗೆಂದು ದಂಡಿಸದಿರು ದೇಹವ ಕಂಡ ವಸ್ತುವನು ಕೊಡ 
ದುಣದೆ ಬೈಚಿಡಲು ಕಂಡವರಿಗಹುದು (ಸರ್ವೆಜ್ಞ. ೬೬೮). 
[ ದಂಡನ ೬ - ಇಸ್ಕು] 
ದಂಡಿಸೊಗೆ (?) . (2): ನಿಜಕಿರಣದಿಂ ಬೆಳಗನಿತ್ತನಂ ಗೋಚರಿಸುವ 
ದಂಡಿಸೊಗೆಗಂ ನುಡಿಸಿಯವನವೋಲ್ನಡಿವನ್ನಖಂಡಕೀರ್ತಿಯ ಶಾಂತ 
ನಂಜೇಶಗುಣಮಣಿಕರಂಡ ಪೊಗಳಲು ಬಾಲಭಾಷೆ ಪಿತೃಗೆಂತು ಕೈಕೊಂಡಂತೆ 
ಪೊರೆವುದೆನ್ನ (ವೀಕ್ಕಿಪು. ೨-೧೧-೨). [?] 
ದಂಡಿಆ್‌ (ಕ್ರಿ). ಸೈನ್ಯವನ್ನು ಇರಿ: ಹೋರಾಡು: ಸ್ವಸ್ತಿ ಶ್ರೀಮತ್‌ 
ಕೊಜಕಟ್ಲೊಣಿ ಮುತ್ತರಸರಾ ಬೆಸದೆ ಕಾಡುವಟ್ಟಿ ದಂಡಿಟ್‌ದು ಕೆೊವಳಲ 
ದುಳ್‌ ಎಜೌದೋರ್‌ (ಎಕ. 1೩, ಹೊಸಕೋ. ೨೧-೪ ; ಸು. 750). 
[ ದಂಡು (ದಂಡಿ) * ಇಟ್‌, 
ದಂಡು "ದಂಡ್ಕಿ' ನೋ. 
ದಂಡುದಾಳಿ (ನಾ). ಸೈನ್ಯದ ಮುತ್ತಿಗೆ: ಪ್ರಮಿತ್ಕೂಸ್‌ ಸಾವಿಲ್ಲದ ತನ್ನ 
ಮೇಲೆ ಉರಿಮಿಂಚು ಬಿರುಗಾಳಿ ಇವುಗಳ ದಂಡುದಾಳಿಯನ್ನೆ ಸ್ಕೂಸ್‌ 
ನಡೆಸಿದರೂ ತನಗೆ ಹೆದರಿಕೆಯಿಲ್ಲ ಎಂದನು (ಬದ್ಮಪ್ರ. ೩೫11, ಪೀಠಿಕೆ). 
[ ದಂಡು (ದಂಡಿ) + ದಾಳಿ (ಎದಾಟ್‌)] 
ದಂಡುಪಾಳ, (ನಾ). ದಂಡಂ ಬೀಡುಬಿಟ್ಟಿರುವ ಸ್ಥಳ,-ಶಿಬಿರ : 
ಸಂಜಯನು ಧೃತರಾಷ್ಟ್ರನ ಅಪ್ಪಣೆಯಿಂದ ದಂಡುಪಾಳ್ಯಕ್ಕೆ ಹೋಗಿ 
(ಕೃವಾಭೀ. ೧೭).' [ದಂಡು * ( ಆದಂಡ್ಕಿ) + ಪಾಳ್ಯ (ಪಾಳೆಯ) ] 
ದಂಡುಬಿಡು (ಕ್ರಿ). ಸೈನ್ಯದ ಬಿಡಾರವನ್ನು ಏರ್ಪಡಿಸಂ; ಪಾಳೆಯ 
ಬಿಡು; ಠಾಣ್ಯಹಾಕು : ರಂಜಿಪ ಪುಷ್ಪವಾಟಿವೃಂದದೊತ್ತಿನೊಳೆಯ್ದಿ 
ಭೂಪತಿ ದಂಡುಬಿಟ್ಟಿರಲು (ಬಸಪು. 33-36) ; ಹಲ ಹೆಣಮುರಿವ 
ಚಿತಾಗ್ನಿಯೆಲ್ಲೆಡೆಯೊಳುಜ್ವಲಿಸುತಿರಲು ದಂಡಧರನಾ ನೆಲ ದಂಡುಬಿಟ್ಟವ 
ರುಣಲೆಂದಡುವ ಪೇರೊಲೆಗಳೆಂಬಂತೊಬ್ಬದುವು (ಶ್ರೀಪಾಲ. ೮-೧೨). 
[ ದಂಡು (-ಆದಂಡ್ಕಿ) + ಬಿಡ್ಕು) 
ದಂಡುವರ್‌ (ಕ್ರ). ಸೈನ್ಯದೊಂದಿಗೆ ಯುದ್ಧಕ್ಕೆ ಬರು; ಗುಂಪಾಗಿ ಕೂಡಿ 
ಆಕ್ರಮಿಸು: ಮುತ್ತು: ಗೊಜ್ಜಿಗನೆಂಬ ಸಕಲ ಚಕ್ರವರ್ತಿ ಬೆಸಸೆ 
ದಂಡುವಂದ ಮಹಾಸಾಮಂತರಂ ಮರಲಿಟ್‌ದು ಗೆಲ್ಪ ಸಾಮಂತ 
ಚೂಡಾಮಣಿಯ ಬೀರಮುಮಂ (ಪಂಪಥಾ. ೯-೫೨). 
[ ದಂಡು: (-ಆದಂಡ್ಕಿ) * ಬರ್‌) 
ದಂಡುವೇಟ್‌ (ಕ್ರಿ). (ಯುದ್ಧಕ್ಕೆ ಹೋಗುವಂತೆ) ಆಜ್ಞಾಪಿಸಂ : 
ಅಯ್ಯಪದೇವಜಕ್ಸಿ ಸಾಮನ್ಹಸಹಿತಂ ನಾಗತ್ತರನಂ ದಂಡುವೇಟೊಡೆ 
ತುಮ್ಪೆಪಾದಿಯೊಳ್ಳಾದಿ (ಎಕ. 1%, ಬೆಂಗಳೂ. ೮೩-೪; ಸು. 990) ; 
ದಂಡುವೇಟ್ಟರಸಿನಂತೆ ತೂಗಿಬಿಡುವ ನಾಯಕನಂತೆ (ಧರ್ಮಾಮೃ. ೯-೨೩). 
[ ದಂಡು (ದಂಡ್ಕಿ) * ಪೇಟು್‌] 
ದಂಡುವೋಗು (ಕ್ರಿ). ಸೈನ್ಯಸಹಿತವಾಗಿ ನಂಗ್ಗು : ದಾಳಿಮಾಡಂ : 
ರಟ್ಟವಾಡಿ ಮೇಗೆ ದಣ್ಣುವೋದಲ್ಲಿ (ಎಕ. ೩11, ಮದ್ಮೆಗಿ. ೯೨-೨; 760) ; 
ಕಿಜಿಯಪೊನ್ನಯ್ಕಂ ಬಲ್ಲಹನ ಬೆಸದಾಳು ಗಜಾಂಕುಸ ಚೋಟನ ಮೇಗೆ 
ದಣ್ಣುಮೋಗಲು (ಸಾಇಇಇ. 3-1, ೨೫-೭; 948). 
[ದಂಡು (-ದಂಡ್ಕಿ) * ಪೋಗು, ] 
ದಂಡುಳಂ (ಅ). ಹೆಚ್ಚಾಗಿ ; ಅತಿಶಯವಾಗಿ (?) : ದಿಟ ನುಡಿವನ್ಶವಾದಿ 
ಮುಖಮುದ್ರಿತನುದ್ಧ [ತ]ವಾದಿ ವಾಗ್ದಳೋದ್ಭಟ ಜಯಕಾಳದಂಡನ 
ಪಶಬ್ದ ಮದನ್ಫ ಕುವಾದಿದೈತ್ಯಧೂರ್ಜ್ವಟಿ ಕುಟಿಲ ಪ್ರವೆಣಯಮದವಾದಿ 


ದಂಡುಳಿಗ 


ಭಯಂಕರನೆನ್ನು ದಂಡುಳಂ ಸರಿಟಪಟು ಘೋಷ ದಿಕ್ತಟಮನೆಯ್ದಿತು 
ವಾಕುಪಟು ಗೋಪನನ್ನಿಯ (ಎಕ. 11, ೬೯-೩೧; ಸು. 1100). 
[೧ ಇದು "ದಂಧಳ' ಎಂಬುದರ ಅಪಲಿಖಿತವಿರಬಹೆದು ] 

ದಂಡುಳಿಗ (ನಾ). ಸೈನ್ಯದಲ್ಲಿರುವವನು; ದಂಡಿನಲ್ಲಿ ಕೆಲಸದಲ್ಲಿರಂ 
ವವನು; ಸಿಪಾಯಿ ; ಯೋಧ : ಉಳಿಗ ಪ್ರತ್ಯಯಕ್ಕೆ -ದೇವನೊಳನು 
ಕೂಲಮೆಂತಂತೆ ಬಾಟ್ವಂ ಎ ದೇವುಳಿಗಂ, ದಂಡುಳಿಗಂ 
ಪ್ರಯೋ). (ದಂಡು (-ದಂಡ್ಕಿ) * - ಉಳಿಗ್ಯ] 

ದಂಡುಟಿಂಚೆ, ದಂಡ್ರುಂಚೆ, ದಡ್ರಂಚೆ, ದಡ್ರುಂಚೆ, ದುಂಡಂಜುಂಬೆ, 
ದಂಂದುಜುಂಬೆ (ನಾ). ಗುಂಪಿನ ವಂಧ್ಯೆ ಜಗಳ ತರುವವಳು ; ಗಂಡು 
ಬೀರಿ; ತುಂಟೆ, “ದಿಟ್ಟೆ” (ಪಂಪದೀ. ೩೧) : ಕೆಲದೊಳಿರ್ದ ದಂಡುಜುಂಬೆ 
ಗಳ್‌ ಬುದ್ಧಿವೇಟ್‌ (ಪಂಪಧಾ. ೩-೭೭ ವ); ಅಂಬೆಯೆಂಬ ದಂ 
[ಐಾ330. ದುಂ) ಡುಜುಂಬೆ ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆಂದು 
ಕೋಪಾಗ್ನಿಯಿಂದಮಗ್ನಿಶರೀರೆಯಾಗಿ ದ್ರುಪದನ ಮಹಾದೇವಿಗೆ ಮಗ 
ನಾಗಿ ಹುಟ್ಟಿ (ಪಂಪಧಾ. ೧-೮ ವ). ದಂಡ್ರುಂಚೆ : (+). ದಡ್ರಂಚೆ: 
”ದಡ್ರುಂಚಿ (ದಡ್ರಂಚೆ) - ಸಿತಗೆ (ಕಮದ. ಪರಿ. ೨); ”ದಡ್ರಂಚೆಹೇಂದೆನೆ 
ಜಾರೆಯರೊಳು ಭೇದಂ” (ಕಶರ. ೫೧). ದಡ್ರುಂಚೆ: “ದಡ್ರುಂಚೆ 
ಪಾಜ*ಯರೆಂದು ಸಿತಗೆಯರ್‌” (ಶಬ್ಮಮಂ. ೭೬) ; ”ದಡ್ರುಂಚೆಯೆಂದೆನಲ್‌ 
ಪಾಟಕಿಂದು ಸಿತಗೆಯರ್ಗಮರ್ದ ನಾಮಂ” (ಕಲ್ಮಿಕ್ಕೆ. ಇಂ). ದುಂಡು 
ಉಂಬೆ : ಮೇಲಿನ "ಪಂಪಭಾ. ೧-೮೦ ಪ್ರಯೋಗದ ಪಾಠಾಂ 
ತರವನ್ನು ನೋಡಿ. ದುಂದುಟಿಂಬೆ : ತನಗಿದಿರಾಗಿ ಬರ್ಪ ಪಾಣ್ಟೆಯಂ 
ದುಂದುಟುಂಬೆಯಂ ಕಂಡು (ಸುಕುಮಾ. ೭-೨೯ ವ). ಓ" ದಂಡ್ರುಂಚೆ'' 
"ದಡ್ರಂಚೆ' "ದಡ್ರುಂಚೆ' ರೂಪಗಳು ಅಪಲಿಖಿತಗಳಿರಬೇಕು, 

[ ದಂಡು (ದಂಡಿ) * ಉಜುಂಬ್ಮು + - ವ್ಯ] 

ದಂಡುಟ(?) (ನಾ). ಸುಲಿಗೆ; ಸೂರೆ; ಕೊಳ್ಳೆ (?) : ದಬದುಟಮಾದು 
ದಾಗಳಸಿಯೇಜಕಸಿದೇ £ ಯೇ 3 ಅದು ಬಂದಿ ದಂಡುಟಮೆಲೆ ದಂಡುಳ 
£ ಟಂ] ಪಿಡಿದರಂಗನೆಯಂ ಪಿಡಿದೊಯ್ದರೆಂದು ತಲ್ಲಟ್‌ಸಿ ತಡಂ 
ತಡಂಬರಿಯೆ ಪುಯ್ಕಲ ಗಾವಳಿ ಕೆಯ್ಯನಿಟ್ಟುದು (ಅನಂಪು. ೧೧-೭೩). 

[?) 

ದಂಡುಲ್‌ (ನಾ). ಯಂದ್ಧದಲ್ಲಿ ಕೊಳೆ, ಹೊಡೆದ ವಸ್ತು ; ಯುದ್ಧದಲ್ಲಿ 

ಪಡೆದ ಸಾವಕಾನಂ. "ದಂಡಂಟ್‌ಗೊಳ್‌' ಪರಾ. 
[ ದಂಡು (ಎ ದಂಡಿ) * ಉಟ್ಟ 

ದಂಡುಬಿಗ (ನಾ). ಯುದ್ಧದಲ್ಲಿ ಸೆರೆಸಿಕ್ಕಿದವನು: “ದಂಡುಟಾಗಂ - 
ದಂಡದೊಳ್‌” ಪಡೆದವಂ” (ಕಮದ. ಪರಿ. ೧); ""ದಂಡದೊಳ್ಳಡೆದವಂ 
ದಂಡುಟಗನೆನಿಕ್ಕುಂ” (ಸಂಜೀವ. ೪); ದಂಡುಟ್‌ಿಗಂ (ಕಬ್ಮಾನು. ೧೪೦ 
ವ್ಯಾಪ್ಯಾ). [ದಂಡುಟ್‌ + -ಗ್ಯ] 

ದಂಡುಟ್‌ಗೊಳ್‌ (ಕ್ರಿ). ಕಾಣಿಕೆಯಾಗಿ ಪಡೆ,- ವಸೂಲುಮಾಡು : 
ದಂಡೋಪನತರಾದ ಮಂಡಳಿಕರೆೊಳ್‌ ದಂಡುಬ್‌ಗೊಂಡ ಮದವೇತಂಡ 
ಗಂಡಭಿಶ್ತಿಗಳ ಪುಷ್ಕರಷಂಡದ ದಾನಧಾರಾನೀಕ ಶೀಕರಾಸಾರದೊಳಂ 

(ಅನಂಪು. ೦-೧೦೩ ವ). [ದಂಡುಟ್‌ + ಕೊಳ್‌] 

ದಂಡೆ; (ನಾ). ೧. ಹೂವಿನ ಸರ, - ಮಾಲಿಕೆ: ದಾಸವಣ ದಂಡೆಯಂ 
ತೋರದಿಂಡೆಯಾಡಿದಂತೆ ದೆಸೆದೆಸೆಗೆ ಕೆದಅದ ಕಂಡದಿಂಡೆಗಳು೦ (ಪಂಪಥಾ. 
೧೧-೧೪೦ ವ) ; ಆಗಳೇಟ್‌ಸಿದ ತಿಮಿರೊಳಮಿಟ್ಟ ತಿಲಕದೊಳಂ ಕಟ್ಟಿದ 
ದಂಡೆಯೊಳಂ ಅರ್ಚಿಸಿದ ಕೊತ್ತಳದೊಳಂ . , , ಸುತ್ತಿದ ಬೇವಿನ ದಂಡೆ 
ಯೊಳಂ (ಅನಂಪು. ೦೧-೮೨ ವ); ದೇವರಿಗೆ ಹೂವಿನ ದಂಡೆಯ ಕಟ್ಟುವ 
ದಾಸುಗಳು ಶಿರುವೆಂಗಳದಾಸನು (ಎಕ. ೩ (8), ಮುಳಬಾ. ೩-೭೭; 1430) ; 
ತರುಣಿ ನಿಜತನು ಪರಿಮಳದಲುಅ*್‌ ಹೊರೆದ ಹೂವಿನ ದಂಡೆಯನು 


(ಶಮದ. 3೦೩ 


೩೭೬೬ 


10 


25 


40 


46 


ದಂಡೆಗರುಳ್‌ 


ನಿಜವರನ ಕೊರಳಲಿ ಹಾಯ್ಕಿದಳು (ಕುವ್ಮಾಆ. ೧೫-೩೫). ೨. ಸರ; ಹಾರ: 
ತಲೆಯುರದ ಕರದ ಕವಡಿಕೆಯ ದಂಡೆಗಳೆಸಿಯೆ (ಕಣ್ಮರ, ದೇ. ೧೨೭-೧೧) ; 
ತೋಳ ಗುಂಜಿಯ ದಂಡೆಗಳ ಕಟಿತಟದ ಸುರಗಿಗಳ ... ಶಬರಾಳಿ ಬಂದುದು 
ಪರ್ಣಶಾಲೆಗೆ (ತೂರರಾ. ೩-೩-೨).೩. (ಹೂವಿನ) ಕುಚ್ಚು ; ದಿಂಡು: 
ಕೆಂಡಗಳ ದಂಡೆಯಂ ಮಂಡೆಯೊಳ ಗಿಡಬಹುದೆ (ದೀಕ್ನಾದೋ. ೮6-೧೭) ; 
ಗುಲಾಬಿಯ ದಂಡೆಯನ್ನು ಮಗಳಿಗೆ ಮುಡಿಸಲಾ ಕೈಲಿ ಹಿಡಿದು ನಿಂತಿದ್ದಳು 
(ದೂಜಿಟ್ಕ. ೧೦). ೪. ಒಂದು ಬಗೆಯ (ಶಿರಸ್ಸಿನ) ಆಭರಣ: 
“ವಾಲಪಾಶ್ಶಾ. ಪಾರಿತಥ್ಯಾ - ಈ ೨ ಮುಡಿಯ ಮೇಲಣ ಮುತ್ತಿನ 
(ನಾಜಿರಾ. ೧೨೩); ಬಿರುದಿನ ಕರಿಯ ದಂಡೆಯೆನೆ ಮಂಡಳಿಸಿದಳಿಗಳಿಂ ದಂಡೆ” 
(ವರ್ಧಪು. ೧೦-೫ ವ) [ ಇತೆಲು. ದಂಡ] 

ದಂಡೆ, (ನಾ). ೧.ನದಿ, ಸಮುದ್ರ ಮೊದಲಾದಂವುಗಳ ದಡ; ಅಂಚಂ ; 
ಕರೆ; ತೀರ: ಮಂಡೆಯನು ಮುರಿದೆತ್ತಿ ಸರೆಸಿಯ ದಂಡೆಯಲಿ ನೋಡಿ 
ದಳು (ತೊರರಾ. ೩-೮-೨೪) ; ಮೂಡಲು ಕೆಜಿ? ದಂಡೆ ಹತ್ತಿರ ಹುಣುಸೆ 
ಮರದ ಕೆಳಗೆ ನೆಟ್ಟ ತ್ರಿಶೂಲ ಕಲ್ಲು ಮೇರೆ (ಎಕ. 1೫ (8), ಬೆಂಗಳೂ. 

ಹಿರಿಕೆರೆ ಹಿಂದಣ ಕೇರಿಗೆ ಮೆಳೆಯ ಮೊದಲ ಕಾಲುವೆ 
ದೆಂಡೆಯ ಗದ್ದೆ ಖ ೧ಕ್ಕೆ (ಎಕ. ೩೪1, ಚಿಕ್ಕನಾ. ೫೩-೧೩; 1630) ; 
ರಾಮಗಿರಿಯ ದುರ್ಗದೊತ್ತಿನ ಮುಂದಣ ತೊಜಿಯ ದಂಡೆಯಲಿ ನಿಂದನು 
(ಕಂನವಿ. ೧೧-೧೧೪) ; ದೇವರು ಹೇಗೆ ದಂಡೆಗೆ ಒಯ್ದು ಮುಟ್ಟಿಸುತ್ತಾನೋ 
ಈ ನಡು ಸಮುದ್ರದಿಂದ (ಪ್ರಣಸ. ೯) ; ಕಪಿಲಾನದಿಯ ದಂಡೆಗೆ ಎಲ್ಲರೂ 
ಏಕಕಾಲದಲ್ಲಿ ಬಂದು ಸೇರಿದರು (ಶ್ರೀರಾಯ. 9). ೨. ಹತ್ತಿರ; ಸವಿಸಾಪ : 
ದಂಡೆಯೊಳ್‌* ಪೋಗಿ ಮಾತಾಡದೆಯಿರುವುದಂ ಕಂಡು ನನ್ನ ವಲ್ಲಭನಲ್ಲವೊ 
(ಸೌಗಂಧಿ. ೧೯೩-೧೭). 

ದಂಡೆಗೆ ಹಚ್ಚು ಎ ಸರಿಯಾದ ಸ್ಥಿತಿಗೆ ತರಂ; ದಡಮಂಟ್ಟಿಸಂ : 
ಯಾವುದಾದರೂ ಒಂದು ದಂಡೆಗೆ ಹಚ್ಚಬೇಕೆಂದು ಹಗಲಿರುಳೂ ಅನಿಸು 
ತ್ತಿದ್ದಿತು (ಗಂಗಾಸಾ. ೧೫). ದಂಡೆಗೆಹತ್ತು - ೧. ದಡವನ್ನು ಸೇರಂ, - 
ಮುಟ್ಟು : ಹಸುಗಳು ದಂಡೆಗೆ ಹತ್ತಿದುವು (ರೂಂ). ೨. ಉತ್ತವಂಸ್ಥಿ ತ್ರಿ 
ಯನ್ನು ಪಡೆ ; ಕಷ್ಟದಿಂದ ಪಾರಾಗಂ ; ಗುರಿಮುಟ್ಟು : ನನ್ನ ಮಗಳ 
ಜನ್ಮ ದಂಡೆಗೆ ಹತ್ತುವ ತನಕ ನಾನೇನ ಕೊಡುವಂತಿಲ್ಲ (ಅಕೋಕ. ೧೧೯). 
ದಂಡೆಯ ಸೀರೆ ಎ ಅಂಚಿನ ಸೀರೆ : ಬಿಳಿಯ ಪತ್ತಲವನ್ನು ತ್ಯಜಿಸಿ ಇದೀಗ 
ಅವಳು ಬಣ್ಣಬಣ್ಣದ ದಂಡೆಯ ಸೀರೆಗಳನ್ನು ಉಡತೊಡಗಿದಳು (ಪ್ರತಿಬಿಂ. 
೧೫). ದಂಡೆ ಸೇರು ೧. ದಡವನ್ನು ಸೇರಂ; ತೀರಕ್ಕೆ ಬರು : ಅವರು 
ನದಿಯಲ್ಲಿ ಈಜಿಕೊಂಡು ದಂಡೆ ಸೇರಿದರು (ರೂಂ). ೨. ತಂದಿಮಂಟ್ಟು ; 
ಕೊನೆಗಾಣಂ : ಹೀಗೆ ಮಗನ ವಿದ್ಯೆ ದಂಡೆ ಸೇರುತ್ತಲೇ ಮಗಳ ಚಿಂತೆ 
ಅಮ್ಮವ್ವನನ್ನು ಕೊರೆಯತೊಡೆಗಿತಂ (ಮಸಕೂ. ೯). 
[ ದೇ.8 ತುಳು. ದಂಡೆ; ತೆಲು. ದಂಡ] 
ದಂಡ್ಕೆ "ದಂಡ್ಮ್ಕಿ' ನೋ. 
ದಂಡೆಕಟ್ಟು (ಕ್ರಿ). ನೀರು ಹಾಯಿಸಲು ದಡ ಕಟ್ಟು. 
[ ದಂಡೆ * ಕಟ್ಟು) 

ದಂಡೆಗಟ್ಟು (ಕ್ರಿ). ಹೂವು ಮೊದಲಾದುವನ್ನೂ ಮಾಲೆಕಟ್ಟು ; ಹಾರ 
ಮಾಡು: ದಂಡೆಗಟ್ಟಿದ ಮಾಲತಿಯ ಮುಗುಳ ವನಮಾಲೆಗಳುಮಂ 
(ಜಗವಿ. ೬-೧೬ ವ) ; ಚೆಲ್ವಾಗಿರೆ ದಂಡೆಗಟ್ಟುವ . . ಕುಮಾರಿಯ 
ರೊಪ್ಪುಗುಮಲ್ಲಿ ಸಂತತಂ (ಶಬಶಂ. ೨-೬೪). [ದಂಡೈ * ಕಟ್ಟು) 

ದಂಡೆಗರು೪್‌ (ನಾ). ಹೂವಿನ ದಂಡೆಯಂಂತಿರುವ ಕರಂಳಂ ; ಕರಂಳ 
ಮಾಲೆ : ಮಹಿಷಾಸುರನ ಬಿರಿವೊಡೆಯಿಂ ಸುರಿದ ದಂಡೆಗರುಳ್ಲಿ ಪಾಸಟಿ 
ಯಪ್ಪ ಅರೆಜರಿದ ಜಾದಿನ ಕೋಡುವೆಟ್ಟನೊತ್ತುಗೊಂಡು (ರಾಮಾಶೈ. 
೬೨-೨೦). "ದೊಂಡೆಗರಂಳ೪*್‌' ಪರಾ. [ದಂಡೆ + ಕರುಳ] 


೩೧-೭ ; 3637) ; 


ದಂಡೆಗಲ್ಲು 


ದಂಡೆಗಲ್ಲು (ನಾ). ಅರೆಯುವ ಗುಂಡುಕಲ್ಲು: ತಂಡುಲವ ತಿಲವನುದ್ದಂ 
ಗೋದಿಯಂ ಜವದಿ ಚಂಡನಂಗೈವುತಂ ಸಣ್ಣಿಸುತ ನಾದಿ ಗುಡ ದಂಡೆಯಿಂ 
ಘಟ್ಟಿಸುತ ಬೆಣ್ಣೆಯಂ ಕೈಗಲಸಿ ದಂಡೆಗಲ್ಲಿಂ ಜೌಕಿಸಿ ತೊಂಡೆವಸುರಂ 
ಫೃತವ ತೊಡೆದ ಭಾಜನದೆಡೆಯ ಕೆಂಡವಿಸಿಯಿಂ ಪಚನಿಸಲು ಚಲ್ವಿನೊಳು 
ರಸಗಂಡ ಕೋವಂಲದ ಸೌಖ್ಯದ ಸವಿಯ ಸಕ್ಕಜದ ಮಂಡಗೆ ಶಿವಾರ್ಪಣ 
ಸುಖಾ (6ಿಂಗಪು. ೮-೧೧). [ದಂಡೈ * ಕಲ್ಲು (ಕಲಗ) 

ದಂಡೆಗುಂಟ (ಅ). ದಡವನ್ನು ಅನಂಸರಿಸಿ; ದಂಡೆಯ ಉದ್ದಕ್ಕೂ : 
ಆರ್ಯಕುಲದ ಜನತೆ ಬಂದು ಗಂಗಾಮಾಯಿಯ ದಂಡೆಗುಂಟ ನೆಲೆಸಿ 
ದಂದಿನಿಂದ ಈ ನಾಡೆಲ್ಲ ಒಂದು ತಪೋವನವಾಗಿತ್ತು (ಸಮಜೀ. ೧೨೦೮) ; 
ಹೊಳೆಯ ದಂಡೆಗುಂಟ ಹೋಗುತ್ತಿದ್ದರೆ ಬಹಳ ಚೆನ್ನಾಗಿರುತ್ತದೆ (ಊಂ). 

[ ದಂಡ್ಕೆ + ಗುಂಟ, ] 

ದಂಡೆಗುಡು (ಕ್ರಿ). ಸಮಿಸಾಪಿಸಂ : ಸುಳಿಸುಳಿದಶ್ವಮನೇಲುತೆ ಪೊಳಯಿಸಿ 
ಮಿಗೆ ದಂಡೆಗುಡುತಿದಿರ್ಚುತೆ ಪೆಅಕಾಲ್ಗೊಳಿಸಿ ಪಳಂಚಿದರ್ತುರಂಗಿಗಳದ 
ಜ್‌ೊಳ್‌ (038ಶೇ. ೧೩-೮೩). [ದಂಡ * ಕುಡು, (ಎಕೊಡು,)] 

ದಂಡೆಗೊಡು (ಕ್ರಿ). ೧. ವೀರೆಮಂಡಿಹಾಕು; ಕುಸ್ತಿವರಸೆ ಹಾಕಂ; ಮಂಡಿ 
ಯೂರಿ ಕುಳಿತುಕೊಳ್ಳಿ : ಮೇಲ್ವಾಯ್ಡ ಮೃಗೇಂದ್ರನಂ ಬಗೆಯ 
ದಾರ್ದುಂ ದಂಡೆಗೊಟ್ಟೆತ್ತಿ ಕಿಬ್ಬಸಿಅಂ ಕುತ್ತು ತುರುಳ್ಹಿ ಕೊಂದನದನುರ್ವೀ 
ನಾಥ ವಿಖಾನಧ್ವಜಂ (ಕುಸುಮಾ. ೧೪-೧೦೦) ; ಜಡಿದಸಿಯಂ ರಭಳುಂಪಿಸಿ 
ಕರಾಗ್ರದೊಳೆತ್ತಿ ಕಡಂಗಿ ಸಾರು ಬೊಬ್ಬಿಡುತೆ ಪಳಂಚಿ ದಂಡೆಗೊಡು 
ತಾರೆ ಪುಳಿಂದರೆಮಂದಸತ್ವದಿಂ - ೬» ಪೊಯುತ್ತಿಂ (ರಾಜಶೇ. 2-೦೨೩). 

[ ದಂಡ್ಕೆ (ನದಂಡ್ಮಿ) + ಕೊಡು, ] 

ದಂಡೆಗೊಳ್‌, ದಂಡೆಗೊಳಂ, ದಂಡೆಗೊಳ್ಳು (ಕ್ರಿ). ೧. ಹತ್ತಿರ ಬರು: 
ಸಮಿನಾಪಿಸು: ರಣಮಂಡಲದೊಳ್ಳೆ ಅತೆಗೆದಣಿಯಂ ತೆಗೆನೆಆದ ಬಿಲ್ಲ 
ವೊಲಿರ್ದ ಭಟಾಗ್ರಣಿ ಪರಿದು ದಂಡೆಗೊಂಡಡ್ಡಣದಿಂದಂ ಚಂಡಶಾಸನಂ 
ಕೈಕೊಂಡಂ (ಅನಂಪು. ೦೧-೮೪) ; ಕಡುಗಮಂ ಪಿಡಿದು ಜಡಿದು ರುಂಕಿಸಿ 
ದಂಡೆಗೊಂಡ ಶಬರನಂ (ರಾಜಶೇ. ೩-೩೩ ವ). ೨. ಜೊತೆಯಾಗಿ ಹಿಡಿ: 
ಸದರೆದೆ. ದಾಯಮಂ ಪಿಡಿವ ವಿತ್ತಮನೊಡ್ಡುವ ಅಕ್ಷಮಂ 
ಕರಾಗ್ರದಿನುಆ್‌ ದಂಡೆಗೊಳ್ವ . . . ನೆತ್ತಗಾಜರ ವಿನೋದಮನೀಕ್ಷಿಸು 
ತಿರ್ದೆನುರ್ವಿಪಾ (ದಶಕು. ೮-೮೯). ಹಿ. ಸಿದ್ಧನಾಗು : ಸಮರಕ್ಕೆ ದಂಡೆ 
ಗೊಂಡನು ಚಂಡಶಾಸನ ನಿಮಿಷದೊಳತಿಭರದಿಂದ (ಅನಂಕ. ೧೮-೬೮). 
ದಂಡೆಗೊಳು : ೧. ದಂಡೆಗೊಳುತ್ತದಂ ಪೊಳೆದು ಚಿಮ್ಮಿದನೀಶ್ವರನಲ್ಲಿ 

. * ತದ್ಮನುವಂ ಸೆಳೆದು ಕರಾಗ್ರದಿಂದ (ಕಬಶಂ. ೪-೩). ದಂಡೆ 

ಗೊಳ್ಳು : ೩. ದಂಡೆಗೊಂಡಬ್ಬರಿಸಿ ತಿವಿದೊಡೆ ದಿಂಡುಗೆಡೆದುದು ಮಲ್ಲ 
ವಡೆ (ಅಕ್ರೂಕ. ೭-೭೦). [ ದಂಡ್ಕೆ * ಕೊಳ್ಳ್‌) 

ದಂಡೆಗೊಳಿಸು (ಕ್ರಿ). ಅಳವಡಿಸು : ಗದಾದಂಡಮನುರ್ಚಿದಮರಿಯಂ 
ನಿಮಿರ್ಚಿ ಪುಲ್ಲಿಯಂ ಶೆಲ್ಲೈಸಿ ಗೊಂಡೆಯವಂ ದಂಡೆಗೊಳಿಸಿ ಚಾರಣಾ 
ಕೃತಿಯಿಂ ಪಿಡಿದಾಗಳ್‌ (ದಕಕು. ೨-೨೫ ವ). 

[ ದಂಡೆಗೊಳ್‌ + - ಇಸ್ಕು] 

ದಂಡೆಗೊಳು "ದಂಡೆಗೊಳ್‌' ನೋ. 

ದಂಡೆಗೊಳ್ಳು “ದಂಡೆಗೊಳ್‌' ನೋ. 

ದಂಡೆತೊಂಡಿಲ್‌ "ದಂಡೆದೊಂಡಿಲ್‌' ನೋ. 

ದಂಡೆತ್ತು (ಕ್ರಿ). ಸೈನ್ಯಸಮೇತ ಯಯದ್ಧಕ್ಕೆ ಹೋಗು: ದಾಳಿಮಾಡು : 
ಶ್ರೀಮತ್‌ರಾಜಮಲ್ಲ ಪೆರ್ಮ್ಮಾನಡಿಗಳ* ಪ್ರಿಧಿವೀರಂಜ್ಯಂಗೆಯ್ಯುತ್ತಿರೆ 
ಶ್ರೀಮದೀಸರಗಣ್ಣಂ ಶ್ರೀರಾಜಪ್ರೇಮ ರಾಜಮಲ್ಲನರೆಪಂ ದಂಡೆತ್ತೆ ಬಹ 
ಮಳಿಟ್ಟೂರಿನ್ನಾಯಕನಿಪ್ಪ ಪಲ್ಲವ ಬಳಮಂ (ಎಕ. 111, ಮಂಡ್ಯ. ೧೦೭- 
೩: 977) ; ಮುಂದೆ ದಂಡೆತ್ತಿ ಆ ಗಯಕಾಳರೆ ಗಾವಿಲರ ನಿರ್ಭಾಗಧೇಯರ 


೩೭೬೭ 


«5 


ದಂಡೋರೆ 


ಮಾಡಿಯುತ್ತರಭಾಗದಲಿ ತಿರುಗಿತ್ತು ಪಾಳೆಯವು (ಕುವ್ಮಾಸ. ೩-೨೪); 
ಅಗಣಿತ ಬಲ ಸಹ ತಿರುಮಲರಾಜೇಂದ್ರ ನಗುತ ದಂಡೆತ್ತಿ ನಡೆದನು 
(ಕಂನವಿ. ಗ್ರೀಕರು, ಮಂಗೋಲಿಯರು, ಮುಸ್ಲಿಮರು, 
ಬ್ರಿಟಿಷರು ಭಾರತದ ಮೇಲೆ ದಂಡೆತ್ತಿ ಬಂದರು (ಧರ್ಮಸಾ. 8೦). 
[ ದಂಡು (ದಂಡ್ಕಿ) + ಎತ್ತು 
ದಂಡೆದೊಂಡಿಲ್‌, ದಂಡೆತೊಂಡಿಲ್‌ (ನಾ). ಗುಚ್ಛಾಕಾರವಾದ ತಲೆಯ 
ಆಭರಣ : ಪೀನಪಯೋಧರೆಯರ್‌ ಶೈಳತನೂಜೆಗೆ ವರರತ್ನದ ದಂಡೆ 
ಎಂಡಿಲಂ ಸೈತಿಟ್ಟರ್‌ (ಗರಿಕ. ೧೦-೪೪). ದಂಡೆತೊಂಡಿಲ್‌ : ನವ 
ರತ್ನದಿಂ ಸಮೆದ ದಂಡೆಕೊಂಡಿ[ಪಾಕಾಂ. ಡ]ಲ್ಮೆಲ್‌ಯೆ (ಮಾನರ. ಹ. 
೬೭-೨೩). [ದಂಡೆ * ತೊಂಡಿಲ್‌ (ಎತೊಂಡಲ್‌)] 
ದಂಡೆಯಡ್ಡಣ (ನಾ). ಎ ದಂಡವಲಗೆ : ರಣದೊಳ್‌ ತೆಂಕಣರಾಯನಂಕದ 
ಚತುಸ್ಸೈನ್ಕೋತ್ಯರಂ ದಂಡೆಯಡ್ಡಣವೀತಂ (ಎಕ, ಸ1, ದಾವಣ. ೨೫-೩೬; 
1224). [ದಂಡೈೆ (ಆದಂಡ್ಕಿ) + ಅಡ್ಡಣ] 
ದಂಡೆಯೊಡ್ಡು (ಕ್ರಿ). ಗುರಾಣಿಯನ್ನು ಒಡ್ಡು ; ಹರಿಗೆ ಹಿಡಿ: ಆತನಸ್ತ್ರಕೆ 
ದಂಡೆಯೊಡ್ಡಿ ಮಹಾತಿಬಳ ಕವಿದನು (ಕುವ್ಕಾದ್ರೋ. ೧೨-೧೭). 
[ ದಂಡೆ (ಆದಂಡ್ಕಿ) + ಒಡ್ಡು] 
ದಂಡೆಹೂ (ನಾ). ದಂಡೆಯಾಗಿ ಕಟ್ಟಿದ ಹೂವು; ಹೂವಿನ ದಿಂಡು: 
ಚಂಡುಹೂ, ತುಂಬಿಹೊ, ಗೊಂಡೆಹೊ, ದಂಡೆಹೂ ... ಇವುಗಳ 
ಸಂತೆ ನೆರೆಯಿತು (ಸಾಸಮಾ. ೯೧). [ ದಂಡೆ; * ಹ್ಯೂ (ಆಪ್ಯೂ)) 
ದಂಡೇಶ (ನಾ). ಎ ದಂಡನಾಥ ೧: ಅಮಿತಂ ದಂಡೇಶರತ್ನಂ 
ವಿಷಮಸಮಯಮಾದಲ್ಲಿ ತಾನೇಕವಾಕ್ಕಂ (ಎಕ. ೪1, ತರೀಕೆ. ೪೩-೭೩ : 
2196). [ ದಂಡ « ಈಶ] 
ದಂಡೇಸ್ವರ (ನಾ). ಒಂದಂ ವೃತ್ತಿಯ ಹೆಸರು (?) : ಮಾಲಗಾಟಂಗೆ 
ಮತ್ತರ್‌ ೧೩ ದಣ್ಣೇಸ್ವರಂ ಯಿಪ್ಪಂಗೆ ಮತ್ತರ್‌ ೧೨ (ಸಾಇಇ. ೫-1, 
೧೦೩-೬ ; 31ನೆಯ ಶತ). [?] 
ದಂಡೊಡೆ (ಕ್ರಿ). ಗುಂಪು ಚೆದರು ; ಚೆಲ್ಲಾಪಿಲ್ಲಿಯಾಗಂ (?) : ತಮ್ಮಂ 
ರಕ್ಷಿಸುವ ಕರ್ತರೆ:ಗಳುಖಿ ನ್ನಾರೆಂದು. ವಂಡೊೊಡೆದು ಬಂದು ತದ್ವನ 
ದೇವಿಯಳ ಬಿಡದೆ ಬೇಡಿಕೊಂಡೂ (ನವಮೋ. ೧೦-೪೧). 
[ ದಂಡು ( ಆದ”ಡ್ಕಿ) + ಒಡೆ; ] 
ದಂಡೋಕ್ತಿ (ನಾ). ದಂಡೋಪಾಯದ ಮಾತು; ಬೆದರಿಕೆಯ ನುಡಿ: 
ಶಿಕ್ಷೆಯ ಮಾತು: ಸಾಮಾಭಾಸದಿಂ ದಂಡೋಕ್ತಿಯನೆ ನುಡಿಯಲೊಡಂ 
(ಡಂದ್ರಪು. ೬-೨೨ ವ). [ದಂಡ ಉಕ್ತಿ] 
ದಂಡೋತ್ಪಲ, ದಂಡೋತ್ಪಳ (ನಾ). ಒಂದಂ ಬಗೆಯ ಗಿಡ; ಸಹದೇವ. 
ದಂಡೋತ್ಪಳ : “ದಂಡೋತ್ಪಳಃ, ಸೆಹದೇ(ವಾ)ವಃ-ಈ ೨ ಸಹದೇವಿ” 
(ಹಲಾಯು. ೩೩-೪೬). [ಸಂ.] 
ದಂಡೋತ್ಸಳ "ದಂಡೋತ್ಸಲ' ನೋ. 
ದಂಡೋಪನತ (ನಾ). ದಂಡನವಂಸ್ಕಾರ ಮಾಡಿದವನು: ಮನೋ([ಜ] 
ರಾಜನಧಿರಾಜಂಗೆ ದಂಡೋಪನತನಾಗಿ ತನ್ನ ಸರ್ವಸ್ವ ಮುಮನಟ್ಟಿದಂತೆ 
ಮುಂಚಿ ಬಂದ ವಸಂತೋತ್ಸವದೊಳ್‌ (ಕಾಂತಿಪು. ೯-೭೪ ವ). 
[ ದಂಡ + ಉಪನೆತ) 
ದಂಡೋರ `ದಂಡೋರೆ' ನೋ. 
ದಂಡೋರೆ, ದಂಡೋರ (ನಾ). ಡಂಗುರ ಸಾರಂವುದು: ಘೋಷಣೆ: 
ಹರಾಜು ನಡೆಸುವ ಕ್ರಮವನ್ನು ಅವಶ್ಯಕವಾದ ಕಡೆಗಳಲ್ಲಿಲ್ಲಾ ಟಾಂಟಾಂ, 
ದಂಡೋರೆ ಮೂಲಕ ಪ್ರಸಿದ್ಧ ಪಡಿಸಬೇಕು (ಗ್ರಾಮಾಕ. ೮0). ದಂಡೋರ: 
“ದಂಡೋರ = ಡಂಗರ” (ಜಾನಕೋ. ೩). 
[ ಹಿಂ. ಢಂಢೋರಾ./ತೆಲು. ದಂಡೋರ] 


೩-೩೬) ; 


ದಂಡ್ರುಂಚೆ 


ದಂಡ್ರುಂಚೆ "ದಂಡಂಜುಂಬೆ' ನೋ. 

ದಂತ, (ನಾ). ೧. ಆಹಾರವನ್ನು ಅಗಿಯಲು ಸಾಧಕವಾದ ಬಾಯಿ 
ಯೊಳಗಿರಂವ ಒಂದಂ ಅವಯಂವ ; ಹಲ್ಲು: “ದಶನಃ, ದ್ವಿಜಃ, 
ದಂತಃ, ರದಃ, ರದನಃ ಈ ೫ ಪಲ್‌ (ಹಲ್ಲು)” (ಹಲಾಯು. 
೮೭-೩೭೭) ; ಪೊಳೆವ ದಂತಮರೀಚಿಗಳಿಂದವಿಸಾಶ್ಚರಂಗೊಸೆದಭಿಷೇಕಮಂ 
ಮಗುಟ ಮಾಡುವವೊಲ್‌ ಬಗೆದೊಪ್ಪಿ ತೋಜಿೌದಳ್‌ (ಕಾದಂಪೂ. ೬೭೩) ; 
ವದನಮತಿಪ್ರಸನ್ನತೆಯನಾಳ್ನುದು ಶಾಂತಿಯನಾಂತು ದಂತವೆಯ್ದಿದು 
ದಶಿಕಾಂತಿಯಂ . ಮುನಿಚಂದ್ರದೇವನಾ (ಪುಷ್ಪಪು. ೧-೩೨) ; 
೨. ಆನೆಯ ಬಾಯಿಯಿಂದ ಈಚೆಗೆ ಹಾಯ್ದು ಬಂದಿರುವ, ದಪ್ಪ 
ವಾಗಿಯೂ ಸ್ವಲ್ಪ ನೀಳವಾಗಿಯೂ ಇರುವ ಹಲ್ಲು; ಜಂತ; 
ಕೋರೆ: ಮದದಂತಿ ದಂತದೊಳೆ ಕಟ್ಟಿದ ತೊಟ್ಟಿಲಂ ನಯದಿಂದ ಮೇಣ 
[ಸೆ] (ಪಂಪಧಾ. ೧-೪೩); ಕಡೆದರೊ ಶಂಖದಿ , ದಂತದಿಂದೆಸೆಯೆ 
ರುಚಿರೋಜ್ವ ಲಾಂಗಮಂ ಮಾಡಿದರೋ (ಕಾದಂಪೂ. ೬೬೭) ; ತೊಳಗುವಂ 
ದಂತದೋಲೆ. ಗುರುಗಂಜಿಯ ಬಣ್ಣಸರಂ ಒಬ್ಬರೆ ಪುಳಿಂದಿಯ 
ರಾದರಮರ್ತ್ಯಕಾಂತೆಯರ್‌ (ಶಬಕಂ. ೩-೯) ; ದಂತದಿಂದಲೂ ಅನೇಕ 
ಪ್ರತಿಮೆಗಳು ನಿರ್ಮಿತವಾಗಿರುವುವು (ಛಾರದ. ೫೧6). ೩. ಬೆಟ್ಟದ 
ಕೋಡುಗಲ್ಲಂ, -ಶಿಖರ ; ಪರ್ವತಶ್ಸಂಗ. ೪. ಬೆಟ್ಟದ ಅಕ್ಕಪಕ್ಕ, 
ಬೆಟ್ಟದ ತಪ್ಪಲಂ. ೫. ಪೊದರಂ ; ನಿಕಂಂಜ. ೬. ಆಯುಂಧಗಳ ತಂದಿ, 
ಮೊನೆ. ೭. ಒಂದು ಬಗೆಯ ಮರ; ಜಾಪಾಳಮರ : “ಶೃಂಗಂ 
ತರುಭೇದ ಕಂಟಕಗಜಂ ದಶನಾದ್ರಿವಿಭೇದಮೆಂಬಿವುಂ ದಂತಮೆನಿಕ್ಕುಂ” 
(ನಾನಾರ. 6). ೮. [ಗಣಿತ] ಮೂವತ್ತೆರಡು ಎಂಬ ಸಂಖ್ಯೆಯ 
ಸಂಕೇತ : “ದಂತ ಮೂವತ್ತೆರಡುಮಿಂತಿವೆಲ್ಲಂ ಭೂತಸಂಜ್ಞೆಯಕ್ಕೂಂ” 
(ಮಂಗಲಾ. ೧೦೪-೯). [ಸಂ] 

ದಂತ್ಯ (ನಾ). ಒಂದಂ ಬಗೆಯ ತೆರಿಗೆ: ತೆರಿಗೆಯ ವ್ಯವಸ್ಥೆಯ ಪುನರ್‌ 
ಘಟನೆ ಮಾಡಿ , , . ದಂತ, ಉಂಡಿಗೆ, ಸುಂಕ, ತಳವರಿಕೆ ಗುತ್ತಿಗೆಗಳೆಂಬ 
ಹದಿಮೂರು ಹೊಸ ಕರಗಳನ್ನು ನಿಯೋಜಿಸಿದರು ಬಸವಣ್ಣ ನವರು 
(ಕರಡ, ೧೨೯೪). [?] 

ದಂತಕತೆ (ನಾ). ಯಾವ ಆಧಾರವೂ ಇಲ್ಲದೆ, ಒಬ್ಬರಿಂದೊಬ್ಬರಿಗೆ 
ಹರಡುತ್ತಾ ಹೋಗುವ ಕತೆ; ಬಾಯಿಂದ ಬಾಯಿಗೆ ಹಬ್ಬುತ್ತಾ 
ಹೋಗುವ ಕಥೆ; ಕಟ್ಟುಕತೆ: ಇಂಥ ಹಾಡುಗಳಲ್ಲಿ ಒಂದು ಜನ 
ಸಮುದಾಯದಲ್ಲಿ ರೂಢಿಯಾಗಿ ಹರಿದುಬಂದಿರುವ ದಂತಕತೆ, ಪುರಾಣ, 
ನಂಬಿಕೆಗಳು ಧಾರಾಳವಾಗಿ ಸೇರಿಕೊಂಡಿವೆ (ಜಾನಗೀ. ೧೪) ; ಇಲ್ಲಿ 
ಕೂಡಿಸಿರುವ ಘಟನಾವಳಿಗಳೂ ದಂತಕತೆಗಳೂ . , . ವೃತ್ತಿಜೀವನ 
ಇವುಗಳ ಬಗ್ಗೆ ಬೆಳಕು ಚೆಲ್ಲುತ್ತವೆ (ಸಂಗೀತ. ೪1 ಪೀಠಿಕೆ) ; ಫೇಬಸ್ಸಿನ 
ಕ್ಯಾಡ್ಮಸ್‌ ಎಂಬವನು ಕ್ರಿ. ಪೂ. ೧೫೦೦ ರ ಸುಮಾರಿಗೆ ಫೊನೀಷಿಯದಿಂದ 
ಗ್ರೀಸಿಗೆ ಅಕ್ಷರಗಳನ್ನು ತಂದನೆಂದು ದಂತಕತೆಯೊಂದು ವಿವರಿಸುತ್ತದೆ 
(ದ್ರಾವಿವಿ. ೫೦). "ಉದಂತ' ಪರಾ. [ದಂತ್ಯ ಕತೆ] 

ದಂತಕಥೆ (ನಾ). ದಂತಕತೆ: ಎಲ್ಲ ಮಹಾವ್ಯಕ್ತಿಗಳ ಬಗೆಗೂ ದಂತಕಥೆಗಳು 
ಕಾಲಕ್ರಮೇಣ ಹುಟ್ಟಿಕೊಳ್ಳುವಂತೆ ಅಕ್ಕನ ಬಗೆಗೂ ಹುಟ್ಟಿಕೊಂಡಿವೆ 
(ಕರ್ನಾಕ. ೬೯); ಅಶೋಕನು ಎಂಭತ್ತುನಾಲ್ಕುಸಾವಿರ ಸ್ತೂಪಗಳನ್ನು 
ಕಟ್ಟಿಸಿದನೆಂದು ಬೌದ್ಧರ ದಂತಕಥೆಗಳು ಹೇಳುತ್ತವೆ (ಭಾರದ. ೪೯೫) ; 
ಸಿದ್ಧನಂಜೇಶನು ಹೇಳಿದ ಈ ಹಲ್ಲಿನ ಕಥೆ ದಂತಕಥೆಯೇ ಆಗಿರಬೇಕು 
(ಕಸಾಡ. ೦೭೮). [ದಂತ್ಯ + ಕಥೆ./ಹಂ. ಮರಾ. ದಂತಕಥಾ] 

ದಂತಕಪಾಲಿಕೆ (ನಾ). ಒಂದು ಬಗೆಯ ಹಲ್ಲಿನ ಬೇನೆ,-ರೋಗ : ದಂತಕ 
ಪಾಲಿಕೆ ಎಂಬ ದಂತರೋಗದಲ್ಲಿ ದಂತಗಳು ತನ್ನ ತಾನೇ' ಒಡೆದು ಉದುರಿ 
ಹೋಗುವವು (ವೈದ್ಯಸಾ. 11, ೧೨೨). [ ಸಂ. ದಂತಕಪಾಲಿಕಾ) 


೩೭೬೮ 


ದಂತಧಾವನ 


ದಂತಕಾಂತಿ (ನಾ). ಹಲ್ಲುಗಳ ಬೆಳಗು, ಪ್ರಕಾಶ : ಪೊಸವೆಳ್ಲಿಂಗಳ್‌ 
ಪಗಲೊಳಮೆಸೆವಂತಿರೆ ದಂತಕಾಂತಿಗಳ ವಿಭು ನುಡಿದಂ (ಶಾಂತಿಪು. 
೮-೧೩೬) ; ಅರಸನಿಂತುಸಿರ್ದಂ ಸುಯ್ಬುಂದಿಸಿದಧರಕ್ಕೆ ಸುಧಾಬಿಂದುಗಳಂ 
ತಳಿಯೆ ದಂತಕಾಂಶಿಪ್ರಸರಂ (ಯಶೋಕ. ೩-೮). [ದಂತ್ಮ + ಕಾಂತಿ] 
6] ದಂತಕಾಷ್ಮ (ನಾ). ಹಲ್ಲನ್ನು ಉಜ್ಜಲು ಉಪಯೋಗಿಸಂವ ಬೇವು 
ಮೊದಲಾದ ಮರಗಳ ಕಡ್ಡಿ; ಹಲ್ಲು ತಿಕ್ಕುವ ಕಡ್ಡಿ : ಪ್ರತಿದಿನ ಬೆಳಗ್ಗೆ 
ದಂತಕಾಷ್ಮದಿಂದ ಹಲ್ಲನ್ನೂ ನಾಲಗೆಯನ್ನೂ ತಿಕ್ಕಿಕೊಳ್ಳಬೇಕು (ಪ್ರವಾಇ- 
1. ೨೮೩೫. [ದಂತೆ ಕಾಪು } 
ದಂತಕೂಟ (ನಾ). ಆನೆಯ ದಂತದ ತಂದಿ; ಆನೆಯ ಕೋರೆಯ 
ಮೊನೆ: ಬಲಗರ್ವಮಂ ತಾಳ್ವಿದಂ ಬಲಾಚ್ಮುತರ ಕೂಟದಿಂ ಜನಕನುಗ್ರ 
ವನ್ಯದ್ವಿಪಂ ಬಲಂ ಬಡೆದುದೆಂಬಿನಂ ವಿಕಟದಂತಕೂಟಂಗಳಿಂ 
(ಪಂಠಾಮಾ. ೪-೫೩). [ ದಂತ್ಯ -* ಕೂಟ್ಯ್ಕ) 
ದಂತಕ್ಷತ (ನಾ). [ಕಾವಂಶಾ] ಪ್ರಣಯಂಪರವಶರಾದ ಸ್ತ್ರೀಪುರುಷರು 
ರಶಿಕ್ರೀಡೆಯ ಕಾಲದಲ್ಲಿ ಪರಸ್ಪರ ಶರೀರಗಳಲ್ಲಿ ಮಾಡುವ ಹಲ್ಲಿನ 
ಕಚ್ಚು ; ಹಲ್ಲಿನಿಂದ ಕಚ್ಚು ವಿಕೆ; ಸುದತಿ ಕೇಳ್‌ ದಂತಕ್ಷತದ ಭೇದಮಂ 
ಪೇಳ್ವೆ೦ (ಜನವ. ೭-೨೬) ; ದಂತಕ್ಷತ ನಡೆಯುವ ಹಲ್ಲುಗಳ ಸ್ವರೊಪ 
ಸ್ವಭಾವಗಳನ್ನೂ, ಹನ್ನೆರಡು ಬಗೆಯ ದಂತಕ್ಷತಗಳ ಹೆಸರನ್ನೂ ಹೇಳಿ 
ಉಪಸಂಹರಿಸಿರುವನಂ (ಮನ್ಮವಿ. ೩೪, ಮುನ್ನುಡಿ). "ನಖಕ್ಷತ' 
ಪರಾ. [ದಂತ್ಯ +ಕ್ಷತ] 
ದಂತಚಯ (ನಾ). ಹಲ್ಲುಗಳ ಸಮೂಹ,-ಸಾಲು; ದಂತಪಂಕ್ತಿ : ತನು 


10 


20 


ನಿಷ್ಟ್ರಕಂಪವಿರೆ ದಂತೆಚಯಂ ಸಮನಾಗಿ ತ ನ್ನೊಳೊಂ೦ಂದಿ ರೆ 
ಸಮಸಂದುದಾ ಪರಮಯೋಗಿಗೆ ಯೋಗನಿಯೋಗಭಾವನ೦(ಅದಿಪು 
೧೦-೧೪). [ ದಂತ * ಚಯ] 


ದಂತಚಲನ (ನಾ). ಹಲ್ಲುಗಳು ಅಲ್ಲಾಡುವ ಒಂದಂ ಬಗೆಯ ಹಲ್ಲಿನ 
ರೋಗ : ದಂತಚಲನವೆಂಬ ದಂತರೋಗದಲ್ಲಿ ಹಲ್ಲುಗಳು ಅಲ್ಲಾಡುವವು 
(ವೈದ್ಯಸಾ, 11, ೧೨೦). - [ ದಂತ್ಯ + ಚಲನ] 

ದಂತಚೂರ್ಣ (ನಾ). ಹಲ್ಲನ್ನು ಉಜ್ಜಲು ಉಪಯೋಗಿಸಂವ ಪುಡಿ; 
ಹಲ್ಲುಪುಡಿ: ಹಲ್ಲು ತೊಳೆಯುವುದಕ್ಕೆ ಉಪಯೋಗಿಸುವ ಪುಡಿ, ಸರಿ, 
ಮೊ.ವು: ಹಲ್ಲುಪುಡಿ; ದಂತಚೂರ್ಣ ; ದಂತಧಾವಕ 
ಇಂಕನಿ). [ ದಂತ್ಯ * ಚೂರ್ಣ] 

ದಂತಚ್ಛದ (ನಾ). ಬಾಯ್ದೆ ರೆ: ತುಟಿ; ದಂತಚ್ಛದಾತಿರಾಗತೆ ಕುಂತಳ 


26 


(Dentifrice., 


90 


ಕೌಟಿಲ್ಕವೃತ್ತಿ ಪಿಂಗಿದುದಬಳಾಸಂತತಿಗೆ ಪಯಂಃಕೇಳಿಯೊಳ್‌ (ಜಂದ್ರಪು. 
೭-೦೪೫) ; ರದನಂ ವಜ್ರಸಮಂ ಪ್ರವಾಳ ಸದೃಶಂ ದಂತಚ್ಛದಂ (ರಾಜಕೇ. 
೩-೬). [ದಂತ್ಯ * ಛದ] 


85 ದಂತದಂಶಿತ (ಗಂ). ಹಲ್ಲಿನಿಂದ ಕಚ್ಚಲ್ಪಟ್ಟ : ವಂತದಂಶಿತದಶನವಾಸದ 
ವೈರಿಹಿಂಸಾವ್ಯಸನ ವೀರಾವೇಶಿ ಬಂದನು ಕೃಪನ ಸಮ್ಮುಖಕೆ (ಕುವ್ಯಾಗ. 
೪-೪4). [ದಂತ + ದಂಶಿತ] 

ದಂತಧಾವನ (ನಾ). ೧. ಹಲ್ಲನ್ನು ಉಜ್ಡುವುದಂ,- ತೊಳೆಯುವುದು : 
“ಮುಕ್ಕುಳೆ ದಂತಧಾವನಂ” (ಕವ್ಮಿಳ್ಳ. 8-೩) ; ಅಂತನಂತರಂ ದಂತ 
ಧಾವನಾಸವನಾದಿ ವೈಭಾತಿಕಂಗಳಂ ತೀರ್ಚಿ (ಡೆಂದ್ರಪು. ೮-೧೦೫ ವ); 
ಚತುರ ದ್ವಿಜೋಪಚಾರಂ ದಂತಧಾವನದೊಳು (ಹಜಳಾ. ೨-೧೦) ; ಆಲ, 

ಎಕ್ಕ ವೊದಲಾದ ಕಾಷ್ಮಗಳಲ್ಲಿ ದಂತಧಾವನವಂ ಮಾಡಿಕೊಂಡು 

... ನೀರನ್ನು ಚೆನ್ನಾಗಿ ಮುಕ್ಕಳಿಸಿ ಉಗಿವುದು (ಸಕವೈ. ೨೯). ೨.ಎದಂತ 

ಕಾಷ್ಠ : (೪. ೩. ಕಾಚಿನ ಮರ; ಕಗ್ಗಲಿ ಮರ ; ಖದಿರ. “ಕದರಂ 

ಗಾಯತ್ರಿ ದಂತಧಾವನಮದು” (ವಸ್ತುಳೋ. ೩೩-೧೫). 

[ ದಂತ್ಯ ೬ ಧಾವನ] 


ದಂತಧಾವನಗೆಯ್‌ 


ದಂತಧಾವನಗೆಯ್‌ (ಕ್ರಿ). ಹಲ್ಲನ್ನು ಉಜ್ಜು, - ತಿಕ್ಕು: ಇಂತು ವರ 
ಕೊಡಗೂಸು ಆಗಳೆ ದಂತಧಾವನಗೆಯ್ದು ವಿ:ಂದು (ಬಸಪು. ೧೪-೫). 
[ ದಂತಧಾವನ + ಕೆರ್ಯ,) 
ದಂತಧಾವನಪರ್ಣ (ನಾ). ೧. ಹಲ್ಲನ್ನು ಚೊಕ್ಕಟಗೊಳಿಸಲು 
ಉಪಯೋಗಿಸಂವ (ಕೆಲವು ಬಗೆಯ) ಎಲೆ. ೨. ಕಗ್ಗಲಿ ಎಲೆ; 
ಖದಿರ ಪರ್ಣ: ಚೂರ್ಣಪರ್ಣತ್ಕಾಗವಿಲ್ಲದೆ ದಂತಧಾವನಪರ್ಣವನು 
ಸವಿದು ಭೋಗಿಸುವೊಡೆ , . , ಅವನನು ನೀಗಿ ಕಳೆವಳು ಭಾಗ್ಯವಧು 
(ಕುವಾ,ಉ. 8-8೫೯). [ ದಂತಧಾವನ + ಪರ್ಣ] 
ದಂತನೂತಿ (ನಾ). ಒಂದಂ ಬಗೆಯ ದಂತವ್ಯಾಧಿ, - ವ್ರಣ; ಹಲ್ಲಿನ 
ಕುರಂ : ಸಕ್ಕರೆ, ಏಲಕ್ಕೆ ಪುಡಿ, ಕುರುಟಿಗೆ ಹಾಲು ಇಷ್ಟನ್ನೂ ಈ ಬತ್ತಿಯಲ್ಲಿ 
ಒಣಗಿಸಿ ದಂತದ ವ್ರಣಕ್ಕೆ ಇಕ್ಕಿಸಲು ಗುಣವಾಗುವುದು, ದಂತನೂತಿ 
ಮಾಣ್ಗುಂ (ವಿವೈವಿ. ೧೩೭). [ ದಂತ್ಮ ನೂತ್ಶಿ) 
ದಂತಪಂಕ್ತಿ (ನಾ). ಹಲ್ಲುಗಳ ಪಂಕ್ತಿ,-ಸಾಲು: ಅವಳ ಪೊಳೆವ ರುಚಿ 
ರೋಷ್ಕಾಳಂಕೃತಿ ಪವಳದ ದಳದಂತಾರಕ್ತಾಕೃತಿ ದಂತಪಂಕ್ತಿ ದಾಡಿಮ 
ಬೀಜಾಕೃತಿ (ಸುಕುಮಾ. 8-೩೧ ರಗಳೆ) ; ಕುಂದಕುಟ್ಮಳ ಪೋಲ್ವ ದಂತಪಂಕ್ತಿ 
ಗಳೆಲ್ಲಿ (ನವಮೋ. ೭-೦೪); ನಾಲಗೆಯ ತುದಿ ದಂತಪಂಕ್ತಿಯ ಮೇಲೆ ಒಸಡಿಗೆ 
ತಾಗಿ ನಿಲ್ಲುತ್ತದೆ (ದ್ರಾವಿವಿ. ೩೪೮). [ದಂತ್ಯ ೬ ಪಂಕ್ತಿ] 
ದಂತಪತ್ರ (ನಾ). ಒಂದಂ ಬಗೆಯ ಕಿವಿಯೋಲೆ: ವಿಭಾವರೀ ವನಿತಾ 
ವಿಲಾಸದಂತಪತ್ರನುಂ . . . ಕುಮುದಿನೀ ಬಾಂಧವನುದಯಿಸೆ (ಕಾದಂಉ. 
೧೪೩). [ ದಂತ್ಕ * ಪತ್ರ) 
ದಂತಪೀಠಿಕೆ (ನಾ). ಹಲ್ಲಿನ ಪೀಠ; ಒಸಡಂ : ಕೆಳಗಣ ಮೇಲಣ ಪಲ್ಬೇರ್ಗಳ 
ಪಿಡಿದಿಹ ಸಂದು ದಂತಪೀಠಿಕೆಯಕ್ಕುಂ (ಅಕ್ಕಶಾ. ೯-೩). 
[ ದಂತ್ಯ + ಪೀಠಿಕೆ] 
ದಂತಪುಪ್ಪುಟ (ನಾ). ಎ ದಂತನೂತಿ : ಎರಡು ಹಲ್ಲುಗಳಲ್ಲಿಯಾದರೂ 
ಮೂರು ಹಲ್ಲುಗಳಲ್ಲಿಯಾದರೂ ಬೆಂದಹಾಗೆ ಕಂದಿಕೊಂಡು ವಿವರ್ಣ 
ವಾಗಿಹುದು. ಈ ರೀತಿಯಲ್ಲಿ ಇದ್ದುದು ದಂತಪುಪ್ಪುಟ ಎನಿಸಿಕೊಂಬುದು 
(ವೈದ್ಯಸಾ. 11, ೧೨೩). [ ದಂತ್ಮ * ಪ್ರಪ್ಪಟ) 
ದಂತಪ್ರಭೆ (ನಾ). ಹಲ್ಲುಗಳ ಹೊಳಪು ; ದಂತಕಾಂತಿ: ಆ ಕುವರನ 
ದಂತಪ್ರಭೆಯೆಂಬ ಶೀತಕರನಂದಯದಘದಾ ೫ಂತೌಘಮಧುಪಮಾಲಿಕೆಯಂ 
ತೊಲಗಿಸೆ ಮುಗಿದುವವನ ಕರಸರಸಿರುಹೆಂ (ಯಶೋಡ. ೧-೬೭). 
[ ದಂತ್ಯ * ಪ್ರಭೆ] 
ದಂತಬೇನೆ (ನಾ). ಹಲ್ಲಿನ ನೋವು ; ದಂತವ್ಯಾಧಿ : ದಂತಬೇನೆಗೆ- ಪಚ್ಚಿ 
ತುತ್ತ, ಜಾಪಾಳ . . . ಅರೆದು ಮೂರು ಗುಳಿಗೆಯಂ ಮಾಡಿ ಹಸುವಿನ 
ಹಾಲಲ್ಲಿ ಗಟ್ಟಿ ಮೊಸರಲ್ಲಿ ಕೆಳಮೇಲಕ್ಕೆ ಇಕ್ಕಿ ನುಂಗುವುದು (ವಿವೈವಿ. ೦೪೪). 
[ ದಂತ, + ಬೇನೆ] 
ದಂತಮಂಜನ (ನಾ). ಹಲ್ಲನ್ನು ಉಜ್ಜಲು ಉಪಯೋಗಿಸಂವ ಸಾಮಗ್ರಿ: 
ಹಲ್ಲುಪುಡಿ : ಸಮಾಪದ ಅಂಗಡಿಗೆ ಹೋಗಿ ಅತ್ಯವಶ್ಯವಾದ ಒಳ ಉಡುಪು. 
ದಂತಮಂಜನ ಮೊದಲಾದ ನಿತ್ಯೋಪಯೋಗದ ವಸ್ತುಗಳನ್ನು ಕೊಂಡು 
ತಂದು (ನಂಟರು. ೧೦೯). [ದಂತ ೬ ಮಂಜನ] 
ದಂತಮಲ (ನಾ). ಹಲ್ಲಿನ ಕೊಳೆ; ಕೀಚು; ಪಿಟ್ಟು (ಕರಾ): “ನೆಟ್‌ 
ಕೀನಿ ದಂತಮಲಮೆಂದು” (ಕವಿಕಂ. ೨೦೫). [ದಂತ * ಮಲ್ಯ) 
ದಂತಮೂಲೀಯ (ನಾ). [ವ್ಯಾಕ] ದಂತದ ಮೂಲ ಪ್ರದೇಶದಿಂದ 
ಹುಟ್ಟುವ ವರ್ಣ,- ಅಕ್ಷರ; ತವರ್ಗ, ಲ ವಂತ್ತು ಸ ಅಕ್ಷರಗಳಂ, 
"ಜಿಹ್ವಾವಊೂಲೀಯ' ಪರಾ. ([ಸಂ.] 
ದಂತರುಚಿ (ನಾ). ಹಲ್ಲಿನ ಹೊಳಪು,-ಕಾಂತಿ : ಶ್ರವಣಕ್ಕಮರ್ದಿನ ಸರಿ 
ಸುರಿವವೊಲಾಗೆ ವಚೋವಿಲಾಸವಾ ಸಭೆಗತ್ಕುತ್ಸೆವಮಂ ಕುಡೆ ನೇರ್ಪಡೆ 


೩೭೬೯ 


ಲಾ 


ದಂತಾಂಕುರ 


ಬಿನ್ನವಿಸಿದನಾವರಿಸೆ ದಂತರುಚಿ ತತ್ಸಭೆಯಂ (ಪಂಠಾಮಾ. ೧೦-೬೭) ; 
ದಂತರುಚಿನಿಚಯ ಮುಕ್ತಾಕ್ರಾಂತಂ ಭಾಸುರ ಸುವರ್ಣ ರಚಿತಂ 
ತದ್ವಾಕ್ಸಂತತಿ ವಿಬುಥಜನಕ್ಕೆ ನಿರಂತರ ಕಮನೀಯಮಾಯ್ತು ಕರ್ಣು 
ಭರಣಂ (ಚಂದ್ರಪು. ೨-೮೬). [ದಂತ್ಮ + ರುಚಿ] 
ದಂತವಕ್ರ (ನಾ). ೧. ವಕ್ರವಾದ ಹಲ್ಲುಳ್ಳವನಂ. ೨. ಒಬ್ಬಾತನ 
ಹೆಸರು: ಪರಾಕ್ರಮಶಾಲಿಗಳಾದ ಶಿಶುಪಾಲ ದಂತವಕ್ರರು ಅವನ 
ಸೇನಾಪತಿಯೂ ಅನುಯಾಯಿಯೂ ಆಗಿದ್ದಾರೆ (ವತಭಾ. ೬೬). 
[ ದಂತ, + ವಕ್ರ] 
ದಂತವಾಸ (ನಾ). ಹಲ್ಲುಗಳಿಗೆ ತೆರೆಯಂತೆ ಇರುವುದು ; ತಂಟಿ. 
[ದಂತ್ಯ * ವಾಸ್ಯ) 
ದಂತವೇಷ್ಟ (ನಾ). ಒಂದಂ ಬಗೆಯ ಹಲ್ಲಿನ ಬೇನೆ,-ರೋಗ: ದಂತ 
ಗಳಿಂದ ರಕ್ತ ಸುರಿಯುತ ನಾತ ಉಂಟಾಗಿ ದಂತಗಳು ಅಲ್ಲಾಡುವವು, ಈ 
ರೀತಿಯಲ್ಲಿ ಇದ್ದುದು ದಂತವೇಷ್ಟವೆನಿಸಿಕೊಂಬುದು (ವೈ ದಸಾ. 11, ೦೨೩). 
[ ದಂತ + ವೇಷ್ಟ] 
ದಂತವೈದ್ಯ (ನಾ). ಹಲ್ಲಿನ ರೋಗಗಳಿಗೆ ಚಿಕಿತ್ಸೆ ಮಾಡಂವವನಂ; ದಂತ 
ಚಿಕಿತ್ಸಕ: “ದಂತವೈದ್ಯ ; - ಚಿಕಿತ್ಸಕ” (260616. ಇಂಕನಿ) ; ಹಲ್ಲು 
ನೋವಾದರೆ ದಂತವೈದ್ಯರ ಹತ್ತಿರ ಹೋಗು (ರೂಢಿ). 
[ ದಂತ್ಯ + ವೈದ್ಯ] 
ದಂತಶಠ (ನಾ). ೧. ಹಲ್ಲನ್ನು ಜುಮ್ಮೆನ್ನುಸಂವ ಹಣ್ಣು; ಹುಳಿ; 
ಆಮ್ಲ. ೨. ನಿಂಬೆಗಿಡ ಮತ್ತು ಅದರ ಹಣ್ಣು: “ಜಂಬೀರಃ, ದಂತ 
ಶಠಃ, ಜಂಭಃ, ಜಂಭೀರಃ, ಜಂಭಲಃ ೫ - ನಿಂಬೇಗಿಡದ ಹೆಸರುಗಳು” 
(ಸಿದ್ಮಾಂತಿ. ೧೦೩). ೩. ಬೇಲದ ಮರ: .“ಕಪಿತ್ಥ . . . ದಂತಶಠಃ -೭ 
ಬ್ಯಾಲದ ಮರಕ್ಕೆ ಹೆಸರುಗಳು” (ಸಿದ್ಧಾಂತಿ. ೧೦೨). [ಸಂ.7 
ದಂತಶಠೆ (ನಾ). ಬಹಳ ಹುಳಿಯಾದ ಎಲೆಗಳುಳ್ಳ ಒಂದು ಬಗೆಯ 
ಸೊಪ್ಪಿನ ಗಿಡ ; ಪುಲ್ಲಂಪುರಚೆ ; ಅಂಬಹ್ಮೆ : “ಚಾಂಗೇರೀ, ಚುಕ್ರಿಕಾ. 
ದಂತಶಠಾ, ಅಂಬಷ್ಕಾ, ಆವ್ಲುಲೋಣಿಕಾ - ೫ ಪುಲಂಪುರುಚೀ ಸೊಪ್ಪಿನ 
ಹೆಸರು” (ಸಿದ್ಧಾಂತಿ. ೧೨೬). [ಸಂ. ದೆಂತಶಠ ] 
ದಂತಶೂಲೆ (ನಾ). ಹಲ್ಲುನೋವು ; ದಂತದ ಬೇನೆ: ತಾಳಕೇಶ್ವರರಸ:- 
ಶೋಧಿಸಿದ ರಸ ೧೨ ತೊಕ ತಾಳಕ ೨ ತೂಕ . . . ಗುಳಿಗೆಯಂ ಮಾಡಿ 
ಬಾಯೊಳು ಗುಳಿಗೆಯನಿಕ್ಕಲು ಅರುಚಿ, ಮೂಗಿನ ವ್ಯಾಧಿ, ದಂತಶೂಲೆ 
ಇವೆಲ್ಲಾ ಕೆಡುವುವು (ವಿವೈವಿ. ೩೩), [ದಂತ್ಯ * ಶೂಲೆ] 
ದಂತಹತಿ (ನಾ). = ದಂತಕ್ಷತ : ಇದು ನಖಕ್ಷತಮನಿಡುವೆಡೆ ದಂತಹೆತಿಯ 
ನೆಲೆಯಿದುವೆ ಸಮರಶಿಯ ವಿವರಾ (ನವಮೋ. ೧೭-೮೨). 
[ ದಂತ್ಯ * ಹಶಿ] 
ದಂತಹರ್ಷ (ನಾ). ಒಂದಂ ಬಗೆಯ ದಂತರೋಗ : ದಂತಹರ್ಷ ಎಂಬ 
ದಂತರೋಗದಲ್ಲಿ ಹಲ್ಲುಗಳು ತಣ್ಣೀರು ತಾಕಿದರೆ ಶಿರಸ್ಸಿನಲ್ಲಿಯೂ ಮುಖ 
ದಲ್ಲಿಯೂ ಜಮ್ಮು ಹತ್ತಿ ಮಹಾವೇದನೆ ಉಂಟಾಗಿಹುದು (ವೈದ್ಯಸಾ. 11, 
೧೨೦). [Xx0.] 
ದಂತಹೀನ (ನಾ). ೧. ಹಲ್ಲಿಲ್ಲದವನಂ; ಹಲ್ಲು ಬಿದ್ದು ಹೋಗಿರುವವನು. 
೨. ಕಮ್ಮಿ ಹಲ್ಲುಳ್ಳುದು ; ಇರಬೇಕಾದ ಹಲ್ಲುಗಳಿಗಿಂತ ಕಮ್ಮಿ 
ಸಂಖ್ಯೆಯ ಹಲ್ಲುಳ್ಳುದಂ: “ಕೆಳಗಾಣು ಮೇಲಾಜು ಹಲ್ಲಿರಲು ಜಯಮಕ್ಕು 
ಹೆಚ್ಚುಕುಂದಾಗೆ ದಂತಾಧಿಕಂ ದಂತಹೀನಂ” (ಮಂಗರಾ. ೮೨-೧೬). "ದಂತಾ 
ಧಿಕ' ಪರಾ. [ ದಂತ್ಯ ೬ ಹೀನ] 
ದಂತಾಂಕುರ (ನಾ). ಹಲ್ಲಿನ ಮೊಳಕೆ ; ಮೊಳೆಹಲ್ಲು: ಆ ದೇವಿಗಿಂತಿದು 
ಪುಣ್ಕಾಂಕುರಮೆಂಬಿನಂ ವದನದೊಳ್‌ ದಂತಾಂಕುರಂ ರೂಪುದೋಲ್‌ದುವು 
(ಅಜಿಪು. ೫-೬೪). [ ದಂತ್ಯ + ಅಂಕುರ] 


ದಂತಾಂಶು 


ದಂತಾಂಶು (ನಾ). ಎ ದಂತಕಾಂತಿ : ಕಾರುಣ್ಯದ ರಸದ ಪೊನಲ್ಬರ್ವ| 
ತಿರ್ದತ್ತಿದೆಂಬೀ ತೆಅದಿಂ ದಂತಾಂಶುಜಾಳಂ ಪಸರಿಸೆ (ಕಾದಂಪೂ. ೨೩೬) ; 
ದಂತಾಂಶುಕೋದ್ಯನ್ಮಣಿಯಂ ದಂತಾಂಶು ತೀವ್ರತ್ರೆಸೆಯೆ (ರಾಜಕೇ. ೫-೧೭). 

[ ದಂತ್ಯ + ಅಂಶು] 

ದಂತಾಂಶುಕ (ನಾ). ಎ ದಂತವಾಸ : ದಂತಾಂಶುಕೋದ್ಯನ್ಮಣಿಯೆಂ 
ದಂತಾಂಶು ತೀವುತ್ತೆಸೆಯೆ (0ಜಶೇ. ೫-೧೭). [ದಂತ್ಮ + ಅಂಶುಕ) 

ದಂತಾಗ್ರ (ನಾ). ಹಲ್ಲಿನ ಅಗ್ರ; ತುದಿಹಲ್ಲು : ಶ್ರೀ ಬಾಳಾಮೇಲಿಖ್ಯ 
ಮೇಲೆ ಸರ್ಪದ ಮಹಾದನ್ಹಾಗ್ರದುಳ್ಗೆಲ್ವಫೋಲ್‌ (ಎಕ. 11, ೨೨-೧; 
ಸು, 70). [ ದಂತ್ಮೆ * ಅಗ್ರ] 

ದಂತಾದಂತಿ (ನಾ). ಹಲ್ಲಿನಿಂದ ಒಬ್ಬರಿಗೊಬ್ಬರಂ ಕಚ್ಚಾಡುವ ಜಗಳ : 
ಕೆಡಹಿ ಮೆಟ್ಟುತ್ತ ಕೇಶಾಕೇಶಿ ಬಳಿಕ ದಂತಾದಂತಿಯೆಂದೆನಿಪ್ಪಾ ಬೆಡಗಿ 
ನಿಂದೆಸೆವ ಮುಷ್ಟಾಮುಂಷ್ಟಿಯಿಂ ಪೋರೆ (ವೀಕೈಪು. ೩-೮-೧೫) ; ನಖಾನಖಿ 
ಪ್ರಬಳ ದಂತಾದಂತಿಯಿಂ ಕಾದಿದರ್‌ (ಹಮ್ಮಾರ. ೨-೮೭). “ಕೇಶಾಕೇಶಿ' 
ಪರಾ. [ಸಂ.] 

ದಂತಾಧಿಕ (ನಾ). ಸಾಮಾನ್ಯವಾಗಿ ಇರಬೇಕಾದ ಹಲ್ಲಿಗಿಂತಲೂ 
ಹೆಚ್ಚಾದ ಹಲ್ಲಿರುವುದು: “ಕೆಳಗಾಜು ಮೇಲಾಜು ಹಲ್ಲಿರಲು 
ಜಯಮಕ್ಕು ಹೆಚ್ಚು ಕುಂದಾಗೆ ದಂತಾಧಿಕಂ ದಂತಹೀನಂ” (ಮಂಗರಾ. 
೪೨-೧೦೬). [ದಂತ್ಯ + ಅಧಿಕ] 

ದಂತಾಬಲ (ನಾ). ಎ ದಂತಾವಲ, [ಸಂ.) 

ದಂತಾಮಯ (ನಾ). ಹಲ್ಲಿನ ರೋಗ. ([ ದಂತ್ಮ + ಆಮಯ 

ದಂತಾರ್ಬುದ (ನಾ). ಒಂದು ಬಗೆಯ ಹಲ್ಲುಬೇನೆ : ದಂತಾರ್ಬುದಕ್ಕೆ 
ಗುಳ್ಳ, ಬದನೆಯ ಬೇರು, ಕಕ್ಕೆತಿಗಡು ಇವಂ ಎಣ್ಣೆಯಲ್ಲಿ ಅರೆದು ಪೂಸಲು 
ದಂತಾರ್ಬುದ ಮಾಣ್ಗುಂ (ವಿವೈವಿ. ೧೩೭). [ದಂತ್ಕೆ * ಅರ್ಬುದ] 

ದಂತಾವರಣ (ನಾ). ದಂತವಾಸ : ಆರಯೆ ದಂತಾವರಣಂ ಪ್ರವಾಳರುಚಿರ 
ಚ್ಛಾಯಾರುಣಾಕ್ಷೇಪಿ . . . ಸುರೂಪಾಶ್ಚರ್ಯಮಾ ಕನ್ನೆಯಾ (ಸುಕುಮಾ. 
8-೫೩). [ದಂತ * ಆವರಣ] 

ದಂತಾವಲ, ದಂತಾವಳ (ನಾ). ೧. ಆನೆ; ಗಜ; ದಂತಿ: ಲಲನೆಯರ 
ನಡೆ ಎನುತೆ ದಂತಾವಲ ಫಟಿೆಯು ಸಾರೆನುತೆ . . . ನೆಲದೊಡೆಯ ಜಯ 
ಸಿಂಹೆ ಕಟ್ಟಿಗೆವಿಡಿದು ನಡೆತಂದ (ಕಂಕದಾ. ೯-೨೦). ದಂತಾವಳ; ಸರದೊಳ್‌ 
ಲೀಲಾಸರಂ ಪುಟ್ಟಿದತ್ತೆನೆ ಮೂಡಿತ್ತವಗಾಹವಿರ್ದು ಕೊಳದಿಂ ಕಾಯ್ದೊಂದು 
ದಂತಾವಳಂ (ಅರ್ಥನೇ. 2-೧೧೨) ; ಶ್ರಾವಕರು ನೆಜಿಕಿದಾತನಂ ದಂತಾವಳಕೆ 
ನೂಕೆ (ಬಸಪು. ೪೯-೩೮) ; ತಳವಜರ ಸುಂಕಿಗರ ದಂತಾವಳ ರಥಾಶ್ವಾ 
ರೋಹಕರ . . . ನಿವಾಸಂಗಳಲಿ ವಾಸವ ಮಾಡಿಸಿದನೊಲಿದನಿಲಬಾಂಧವನ 
(ತೊರರಾ. ೫-೮-೫೪) ; ಹರಿ ದಂತಾವಳ ಕೋಳ ಸೈರಿಭ ಮಹಾಶಾರ್ದೂಳ 
ಸಂದೋಹದಾಸುರದಾ ಬೇಂಟೆಯನಾಡಿ (ಹಮ್ಮಿ6. ೭-೬೭). ೨. ಗಜಾ 
ಸುರ. "ದಂತಾವಳಾರಿ' ಪರಾ. [ಸಂ.] 

ದಂತಾವಳ "ದಂತಾವಲ' ನೋ. 

ದಂತಾವಳಾರಿ (ನಾ). ೧. ಆನೆಯ ಶತ್ರು ; ಸಿಂಹ, ೨. ಗಜಾಸುರನ 
ಶತಂ; ಶಿವ: ಓವಿ ಮದದಂತಾವಳಂ ತಿರುವಾಕರೀಶನನಂಟದಿರೆ ದಂತಾ 
ವಳಾರಿಯ ಕಿಂಕರನನೇಗೆಯ್ವುದಾ ದಂತಿ (ಬಸಪು. ೪೯-೩೮), 

[ ದಂತಾವಳ (ಎ ದಂತಾವಲ) + ಅರ್ಕಿ] 

ದಂತಾಹತಿ (ನಾ). ಆನೆಯ ದಂತದ ಪೆಟ್ಟು,- ಹೊಡೆತ : ಮಾದ್ಯದ್ರದ 
ನೀಂದ್ರಸ್ಥೂಳ ದಂತಾಹತಿವಿದಳಿತ ಗೋಶೀರ್ಷಸಾರದ್ರವಾಮೋದದಿನೆತ್ತಂ 
ಗಂಧವಾಹಂ ಮಗಮಗಿಸೆ (ಅದಿಪು. ೧೩-೬೮). [ದಂತ * ಆಹತಿ] 

ದಂತಿ (ನಾ). ೧. ಆನೆ; ಗಜ: “ದ್ವಿರದಂ ದಂತಿ ಮತಂಗಜಂ . . 
ಸಿಂಧುರಮೆಂದಿಂತಿವು ಸಾಮಜಾಖ್ಕೆಯೊಳಭಿನ್ನಾರ್ಥಂಗಳಕ್ಕುಂ? 


೩೭೭೦ 


25 


36 


46 


ದಂತಿನಿ 


(ವಸ್ತುಕೋ. ೮೭-೩೧) ; ಏಟ್‌ದಂ ತ್ರಿಜಗದ್ಭೂಷಣ ದಂತಿಯಂ ರಿಪು 
ಚಮೂವಿದ್ರಾವಣಂ ರಾವಣಂ (ಪಂರಾಮೂ. ೧೦-೨೦೯); ಬೇಂಟಿಗುಜ್ಜುಗಿಸಿ 
ವಿಪಿನಕೆ ನಡೆವೆನಲ್ಲಿ ಶರತತಿಯ ಕಣಕಿವೆಂ ದಂತಿಗಳ ತಲೆಯ ಮುತ್ತು 
ಗಳುದುರೆ ಸೀಳ್ವೆಂ (ಭಾವಚಿಂ. ೬-೫); ಕಾಮರೂಪದ ಅರಸನು ವಂಧ್ಯಗಿರಿ 
ಗಳಂತಿದ್ದ ಹತ್ತು ದಂತಿಗಳನ್ನು ಕಳಿಸಿದ್ದನು (ಶಾಂತಲಾ. ೧೧೪). ವಿ. ಒಂದು 
ಬಗೆಯ ಗಿಡ ; ಜಾಪಾಳದ ಗಿಡ. ೩. ಕರಿಯ ಉಮ್ಮ ತ್ತಿ ಗಿಡ: 
“ಮಂಕೂಲಕಃ, ನಿಕುಂಭಃ, ದಂತಿಕಾ, ಪ್ರತ್ಯಕ್ಸೆೀಣೀೇ, ಉದುಂಬರ 
ಪರ್ಣೀ- ಈ ೫ ದಂತಿಯ ಗಿಡು” (ನಾಜರಾ ೧೧: ಕ್ರಿಯೆಯಿಂ 
ನೆಲ್ಲಿಯಂಮಂ ದಂತಿಯುಮಂ ರಜನಿಯಂಮನರೆದು ಕುಡಿದೊಡೆ ... 
ಭಗಂದರಂ ಪ್ರಶವಿಸುಗುಂ (ಲೋಳೋಪ. ೯-೧೫೯) ; ತಿಗಡೆ ಸೈಂಧವಂ 
ದಂತಿಯನುಷ್ಣ ಜಲಮಿಶ್ರಿತದಿಂ ಮಾಡೆ ಜಯಂಗೆಯ್ಗು ೦ ಸಮಸ್ತ 
ಶೂಲಾ(ಲ)ವೃಥೆಯ೦ (ಆಶ್ಮಶಾ. ೧೧-೧೦) ; ಬೆಲ್ಲ. ದಂತಿ, ಚೆಂಗಣಿಗಿಲ 
ಕೋಷ್ಕ. ಸೀಸ, ರಕ್ತಚಂದನ ಇಷ್ಟನೂ ಎಕ್ಕದ ಹಾಲಿನಲ್ಲಿ ಅರೆದು ಕರ್ಣಿಕ 
ಗ್ರಂಥಿಯ ಲೇಪಿಸಲು ಗ್ರಂಥಿಶಮನವಹುದು (ವೈದ್ಯ. 
£ ಆಯುರ್ವೇದ ನಿಘಂಟುಕಾರರು ಒಂದು ಪದದ ಅರ್ಥವನ್ನು, ಆ 
ಪದದ ಪರ್ಯಾಯ ಶಬ್ದಗಳಿಗೆಲ್ಲಾ ಅನ್ನ ಶೈ ಯಿಸುತ್ತಾರೆ, ೪. [ಗಣಿತ] 
ಎಂಟು ಎಂಬ ಸಂಖ್ಯೆಯ ಸಂಕೇತ : ಅಷ್ಟ, ವಸು, ದಂತಿ... 
ದಿಗ್ದಂತಿ ಇಂತಿನಿತುಂ ೮ಕ್ಕೆ ಪೆಸರು (ವ್ಯವಹಾ. ೧೦-೩೦); ಶತಮುಖೇಂದು 
ದಿನಪತೃತಯಾಗ್ರದೊಳಾವಗಂ ಜಿತಮನೋಭವಗಣಂ ಬರೆ ದಂತಿಯೊಳೊಪ್ಬ 
ಪದ್ಧತಿಯೊಳಲ್ಲಿ ಯತಿ ತಾಂ ನಿಲೆ ಮಂಗಳಂ (ಧಂದೋಂಬಂ. ೨-೧೫೯). 
[ ಸಂ. ದಂತಿನ್‌ ] 

ದಂತಿಕಪೋಲ (ನಾ). ಆನೆಯ ಕೆನ್ನೆ,- ಗಂಡಸ್ಸಲ : “ದಂಶಿಕಪೋಲ ಭೇಕ 
ಬಲಿಜೀವನಭಂ ಕರಟಾಹ್ವಯಂ?” (ನಾನಾರ. ೮6). [ದಂತಿ * ಕಪೋಲ) 

ದಂತಿಗ (ನಾ). ೧. ಆನೆಯ ಮೇಲೆ ಕುಳಿತು ಯುದ್ಧಮಾಡಂವ 
ಸೈನಿಕ,-ಭಟಿ : ಮಂತ್ರೀಶಗೇಡಿ ಮನ್ಮಥಕುಮಾರಕ ತನ್ನ ತೊಂತಿದ 
ಖಳರನುತ್ತರಿಸಿ ಹೆಂತಿಯೊಳ್‌ ಕೆಡಹಲೈ ಕಂಂಭಾಂಡನ ಕೊಂಡು ದಂತಿ 
ಗರಡ್ಡಯಿಸಿದರು. (ಮೋಹತ. ೩೪-೩೭). ೨. ಒಬ್ಬಾತನ ಹೆಸರು: 
ಕಂಚೆಯನಾಳ್ವ ದಂಡಿಗನ ಮೇಗೆಟ್ಟು (ಎಇ. XXXIII, ೩೩೧೨೭ ; 804) ; 
ಅವರಿಂ ಬಟ್‌ಯಂ ಶ್ರೀದಯಿತಂ ದನ್ತಿಗನುದಿತೋದಿತಂ (ಎಳ. ೫1, 
ಚಿತ್ರದು. ೪೯-೩೭ ; 947). [ದಂತಿ ಗ್ಯ] 

ದಂತಿಗಮನೆ (ನಾ). ಆನೆಯಂತೆ ನಡಗೆಯುಳ ವಳು ; ಗಜಗಮನೆ : 
ದಂತಿಗಮನೆಯಳ ಮೈಗಂಧ ಪೊರಸೂಸಲಂ (ನವಮೋ. 9-೪೨). 

[ ಸಂ. ದಂತಿಗಮನಾ (ದಂತಿ + ಗಮನ + -)] 

ದಂತಿಘಟೆ (ನಾ). ಆನೆಯ ಹಿಂಡಂ.- ಸೈನ್ಯ ; ದಂತಿಘಟಿ ದಂತಿಫಟೆ 
ಯೊಳಾಂತು ಮೊಗಮಿಕ್ಕೆಯುಂ ಜೋದರ್‌ ಜೋದರೊಳೇಸಾಡೆಯುಂ 
(ಪಂರಾಮಾ. ೧೩-೭೬ ವ); ದಿಂಡುಗೆಡೆದವು ದಂತಿಘಟೆ ಶತಖಂಡವಾದವು 
ತುರಗದಳ (ಕುವ್ಕಾವಿ. ೪-೪೪). "ಕರಿಘಟೆ' ಪರಾ. [ದಂತಿ * ಘಟಿ] 

ದೆಂತಿಚರ್ಮ (ನಾ). ಆನೆಯ ತೊಗಲು,- ಚರ್ಮ: ಹೊಳೆಹೊಳೆವ 
ಕೆಂಜಡೆಯನಹಿಪತಿಯಳುಕೆ ಬಿಗಿದನು ದಂತಿಚರ್ಮವ ನೆಲಕೆ ಮುಂಂಜೆಜಿ 
ಗೆಳೆಯಲುಟ್ಟನು ದೇಸಿಪರಿ ಮೆಅಿಯೆ (ಕುವ್ಕಾಳೆ. ೭-೧೦). 

[ ದಂತಿ * ಚರ್ಮ] 

ದಂತಿನಿ (ನಾ). ಹೆಣ್ಣು ಆನೆ; ಪಿಡಿ: ದಂತಿನಿ ಮೊಲೆಯೂಡೆ ನಿಂದು 
ನಿಜಪೋತಮಂ (ಶಾಂತಿಪು. ೨-೦೦3) ; ದಂತಿನಿ ದಂತಿಯಂ ವನದೊಳಬ್ಬಿನಿ 
ಯೊಳ್‌ ಕಳಹಂಸಿ ಹಂಸನಂ ಕಂತುವನಾ ರತಿಪ್ರಮದೆ ನಂದನದೊಳ್‌ 
ನೆಅಕ ಕಾಣದಂತಶಿಭ್ರಾಂತಿಯನಪ್ಪುಕೆಯ್ವ ತೆಜದಿಂ (ನೇಮಿಪು. ೪೯೪). 

[ ಸಂ. ದಂತಿನೀ] 


1, ೮೦). 


ದಂತಿಪ 


ದಂತಿಪ (ನಾ). ಆನೆಯನ್ನು ಕಾಪಾಡುವವನಂ ; ಮಾವಟಿಗ : ಪಾಡುತಿರೆ 
ತದ್ದಂತಿಪನತಿನೂತ್ನಗೀತಪಾತನ ವಿಕಲಸ್ವಾಂತೆಗೆ ನೋಡುವ ಕೂಡುವ 
ಚಿಂತೆ ಕಡಲ್ವರಿದುದು (ಯಶೋಡ. €-೩೨). [X0.] 

ದಂತಿಪುರ (ನಾ). ಕೌರವರ ರಾಜಧಾನಿ ; ಹಸ್ತಿನಾಪುರ : ನಿಜಸೇನೆ 
ಬರಲು ದಂತಿಪುರಕಲ್ಲಿಯ ಸಮಸ್ತವಸ್ತುಗಳ್ಳೆದುವಂತೆ ನೇಮಿಸಿ ಮಯೂರ 
ಧ್ವಜಂ ಸಹಿತ ನಡೆದಂ (ಕೃಮಿಥಾ. ೨೬-೭೭). [ದಂತಿ * ಪುರ್ಕ) . 

ದಂತಿಮುಳ್ಳು (ನಾ). ದಂತಿಗಿಡದ ಮುಳ್ಳು : ದಂತಿಮುಳ್ಳನು ಹೋಳಿಗೆ 
೩ ಚುಚ ವದು ಕೆಂಪಿನ. ಕಣಿಗಲು ಹೂ ೧೧ ಅರಿಶಿನ ಕೆಂಪು ಅಕ್ಷತೆ 
ಮನೇಬಾಗಿಲಲ್ಲಿ ಹೂಳುವದು (ಉೌತುಚಿಂ. ೨-೩). 

[ ದಂತಿ + ಮಂಳ್ಳು (< ಮುಳ) ] 

ದಂತಿರಾಜ (ನಾ). ಶ್ರೇಷ್ಠವಾದ ಆನೆ; ಗಜರಾಜ: ದಂಶಿರಾಜನಂ 

ತೊಡರ್ಚಿ ಹಿಡಿದೊಯ್ಯನೊಯ್ಯನೆ ಪೊಜಿಮಟ್ಟು (ಅನಂಪು. ೬-೯೪ ವ). 
[ ದಂತಿ. ರಾಜ] 

ದಂತಿವೃಂದ (ನಾ). ದಂತಿಘಟೆ: “ದಂತಿವೃಂದಂ ಘಟೆಯೆನಿಕ್ಕು” (ಮಂಗರಾ. 
೪೬-೩). [ದಂತಿ ವೃಂದ] 

ದಂತಿವುಜ (ನಾ). ಎ ದಂತಿಘಟೆ : ದಂತಿವ್ರಜದಿಂದಂ ದ್ವಿಜಸುತತಿಯಿಂ 
- «. ತುಂಬಿರ್ಪುದು ತನ್ಮಹಿಕಾಂತನ ಬಂಧುಗಳ ವೈರಿವರ್ಗದ ದುರ್ಗಂ 
(ದಾಧಪು. ೨-೦೮),- [ ದಂತಿ * ವ್ರಜ) 

ದಂತಿವ್ರಾತ (ನಾ). ಇ ದಂತಿಘಟೆ: ತುರಗನರರಥವಿಟ್ಟಣಿಸೆ ಸವಟ್‌ದವು 
ದಂತಿವ್ರಾತವುಭಯದೊಳು (ಕುವ್ಕಾಭೀ. ೪-೭೮). [ದಂತಿ * ವ್ರಾತ] 

ದಂತಿಶಿಶು (ನಾ). ಆನೆಯ ಮರಿ; ಕಲಭ : ಹಯಗ್ರೀವಂ ಆ 
ತ್ರಿಪೃಷ್ಠಂಗಿದಿರ್ಚಿ ವನನಾಗಾರಿಯನಾಂತ ದಂಶಿಶಿಶುವೊಲ್‌ . . . ನೀಡಿಲ್ಲ 
ದಳ್ಳಾಡುಗುಂ (ಕಾಂತಿಪು. 8-೨೭). [ದಂತಿ . ಶಿಶು] 

ದಂತಿಸಂತಾನ . (ನಾ). ಎ ದಂತಿಘಟೆ : ದಂತಿಸಂತಾನಮಂ 
ಕೇಸರಿಯಳಲ್‌ಸಲ್‌ ನೆಲಟಿವ್ರದು (ನೇವಿಫು. ೯-೨೬ ವ). 

[ದಂತಿ + ಸಂತಾನ] 

ದಂತುರ (ಗು). ೧. ಎತ್ತರವಾದ ಹಲ್ಲುಗಳುಳ್ಳ ; ಮೇಲಕ್ಕೆ ಉಬ್ಬಿದ 
ಹಲ್ಲುಗಳುಳ್ಳ. ೨. ಸವಂತಳವಲ್ಲದ ; ಹಳ್ಳತಿಟ್ಟಾದ ; ವಿಷವಂತಳ 
ವಾದ: ದಂತುರ ದಿಗಂತ ಚುಂಬಿತ ಉದಯಮೇಣಸ್ತರವಿದರ್ಶನಂ 
(ಶ್ರೀರಾಮಾ. 908-88). ೩. ಹರಡಿರುವ ; ವ್ಯಾಪ್ತವಾದ : ತುಪ್ಪಟ 
ತತಿಯಿಂ ದಂತುರಮಾದೆನ್ನಂಗಮನಂತರಿಸದೆ ಕರದಿನೆಟವಿದಂ ಮನದಟಲಂ 
(ಕಾದಂ. ೭೩೦). [ಸಂ.] 

ದಂತುರಚಕ್ರ (ನಾ). ಹಲ್ಲುಗಳನ್ನು ಹೊಂದಿರಂವ ಚಕ್ರ : ದಂತುರಚಕ್ರ, 
ಅಂದರೆ ಹಲ್ಲುಗಳುಳ್ಳಂಥ ಚಕ್ರ . . . ಮುಳ್ಳುಗಳುಳ್ಳೆಂಥ ಚಕ್ರವೆಂತಲೂ 
ಅನ್ನಬಹುದು (ಮುಂಬಯಿ. ೩-೧೯೧ ಅಡಿ). [ ದಂತುರ * ಚಕ್ರ) 

ದಂತುರಿತ (ಗು). ೧. ಹರಡಿರಂವ ; ವ್ಯಾಪ್ತವಾದ : ಮಹಾ ಪುವಾಹಿನೀ 
ಸಲಿಲ ಸಂಮಿಶ್ರ ಕರ್ಪೂರದಳ ಬಹುಳಕಾಂತಿ ದಂತುರಿತ ಚಂದ್ರಕಾಂತ 
ಕಲಶಂಗಳಿಂ (ಪಂರಾಮಾ. ೧೨-೨ ವ). ವಿ. ತುಂಬಿರಂವ: ಮೌಕ್ತಿಕಮಂಡ 
ಪದ ನಡುವಣ ಮರಕತಪರ್ಯಂಕದೊಳವಿರಳಾಶ್ರುಬಿಂದುಸಂದೋಹ 
ದಂತುರಿತಪಕ್ಷ್ಮಮಾಲಾಲುಳಿತನೇತ್ರೆಯು೦ (ಜ ಂದ್ರ ಪು. ೩-೩೦ ವ). 
(ನಾ). ೩. ನೆಗ್ಗಿ ದುದು; ಹಳ ಬಿದ್ದಿರುವುದು: ವಿವಿಧಾಯುಧ 
ದಂತುರಿತಂಗಳಟ್‌ದುವಾ ಸಂಗರಜಳನಿಧಿಯೊಳ್‌ ವರೊಢಕರಿನಿಕರಂಗಳ" 
(ಪಂಪಧಾ. ೧೩-೩೫). [ಸಂ.] "; 

ದಂತೋಷ್ಮ, (ನಾ). (ವ್ಯಾಕ] ಹಲ್ಲು ಮತ್ತು ತುಟಿಗಳ ಸಹಾಯದಿಂದ 
ಹಂಟ್ಟುವ ವರ್ಣ,-ಸ್ವನ ; ವಕಾರ: ದಂತೋಷ್ಮ್ಯ-ವ. (ಕೈಪಿಡಿ. ೫). 

[ ಸಂ.] 


ಕೆಶೋರ 


೩೭೭೧ 


10 


20 


30 


86 


45 


ದಂದಶೂಕಪ್ರಮಾಧಿ 


ದಂತ್ಯ (ನಾ). [ವ್ಯಾಕ] ದಂತಪ ದೇಶದಿಂದ ಹುಟ್ಟುವ ಅಕ್ಷರ ; ಹಲ್ಲಿನ 
ಸಹಾಯದಿಂದ ಉಚ್ಚರಿಸಲ್ಪ ಡುವ ಅಕ್ಷರ; ತಥದಧನ ಮತ್ತು 
ಲ,ಸ ವರ್ಣಗಳು: ದಂತ್ಕ ತವರ್ಗ, ಲ, ಸ, (ಕೈಏಡಿ. 8); ಕರ್ನಾಟ 
ಎಂಬ ದಂತ್ಯವರ್ಣದ ರೂಪ ಸರಿಯೆ ? (ದ್ವಾವಿವಿ. ೮»). [ಸಂ.] 

ದಂತ್ಯಾವಳಿ (ನಾ). ಎದಂತಿಘಟೆ : ಆ ವಿಗಡಪರಿವಾರದಲಿ ರಥ ಸಾವಿರವ 
ಮೇಳೈಸಿದರು. ದಂತ್ಯಾವಳಿಯ ಬೇ ಅಕಿಣಿಸಿ ನಿಲಿಸಿದರೈದುಸಾವಿರವ 
(ಕುವಾಕ. ೧೯-೩). [ ದಂತಿ * ಆವಳಿ, (ಇ ಆವಲಿ)] 

ದಂದಣ "ದಣದಣ' ನೋ. 

ದಂದರಹಾಳ (ನಾ). ವ್ಯರ್ಥವಾಗಿ ಖರ್ಚುಮಾಡುವವನಂ : ದುಂದು 
ಗಾರ: “ಹಣವನ್ನು ಲಕ್ಷ್ಯವಿಲ್ಲದೆ ಖರ್ಚುಮಾಡುವವನು,- ಪೋಲುಮಾಡು 
ವವನು; ದುಂದುಗಾರ, ದಂದರಹಾಳ' ($pendthrint. ಇಂಳೆನಿ). 

[ ಇದುಂದು ೬ ಹಾಳು (ಪಾಯ್‌) + - ಅ] 

ದಂದರಹಾಳಿ (ನಾ). ವ್ಯರ್ಥವಾಗಿ ಖರ್ಚುಮಾಡುವವಳು ; ದುಂದು 
ಗಾತಿ : ಅಕ್ಕಿಯನ್ನು ನಿಮ್ಮಪ್ಪನ ಮನೆಯಿಂದ ತಂದಿದ್ದೆಯೇನೆ 
ದಂದರಹಾಳಿ ? (ಮಾನುಕಾ. ೧೦೦) ; ಬೀರಕ್ಕನು ದಂದರಹಾಳಿ, ವಿಪರೀತ 
ವೆಚ್ಚವನ್ನು ಮಾಡತಕ್ಕವಳು (ನೀತಿಜಿಂ. 1%, ೨). 

[ ದಂದರಹಾಳ + - ಇ] 

ದಂದವಡೆ (ಕ್ರಿ). ಬೇರೆಯಾಗು ; ವಿಯೋಗವನ್ನು ಹೊಂದು (?) : 
ದಂದವಡೆದೊಡಗೂಡಲಿಲ್ಲದತಿಶೆಯಚಿಂತೆ. ಸಂದಣಿಸಿದುದು ಚಿತ್ತದೊಳು 
(ಸಾಂದಪು. ೦೩-೩೩); “ಮೋಹ ತಾಳು” (ಪ್ರರಣ್ಮ)- 

[ ಇದ್ವಂದ್ವ + ಪಡೆ] 

ದಂದವೊಡೆ (ಕ್ರಿ). ವೈಷಮ್ಯವನ್ನು ಪರಿಹರಿಸು; ವಿರೋಧವನ್ನು 
ನೀಗು (?) : ದೂರ್ವಾಸ ಮುನಿ ನುಡಿದಂತೆ ಕೃಷ್ಣಂಗೆ ಸಂದೆಗಮಣಂ 
ದೋರದಾಟಿಯದನಿಂದ ಸಲೆ ಸಂದ ಮರಣಂ ಸಾರ್ದುದರಿನೀಶಪ್ರಸಾದಿಗಳ 
ಮಹಿಮೆಯನಾವನು ದಂದವೊಡೆವಂತೆ ಬಣ್ಣಿಪನದಂತಿರ್ಕೆ ಮನದಂಡು 
ಮತ್ತಂ ಕೇಳಿರೆಲೆ ವಿಪ್ರದುಷ್ಪರಿರ ಮುಂದಿನ್ನೆ ಪೇಳ್ವೆಂ ಸುಕೇಶಪುಂಗವನ 
ಕಥೆಯನದನಾಲಿಸುವುದು (ಅರಾಜ. ೬-೨೪). 

[p ಇದು 'ಅಂದವಡೆ' ಎಂಬುದರ ಅಪಲಿಖತವಿರಬಹುದು ] 
ದಂದಶೂಕ (ನಾ). ಹಾವು; ಸರ್ಪ: “ವಿಷಧರಃ. ದಂದಶೂಕಃ . . . 


ಭುಜಂಗಮಃ - ಈ ೨೫ ಪಾವಿನ ಪೆಸರ್‌” (ಹರಯ. ೧೦೫-೦೧೮); 
ಕುಪಿತಾನೇಕಪದಂದಶೂಕದವ ಜರಾತಂಕಾದಿಭೇದಂಗಳಪ್ಪುಪ 
ಸರ್ಗಂಗ[ಳಿ]ಂ (ಆದಿಪು. ೧೬-೯)) ದುರ್ಜನರಿಗಂಜುವುದು ಲೋಕವು 


ಸಜ್ಜನರ ಲೆಕ್ಕಿಸದು ತಾರ್ಕ್ವ್ಯನ ಸೆಜ್ಜೆಯೊಳಗಿಹ ದಂದಶೂಕ ನನರ್ಚಿಸು 
ವರೊಲಿದು (ಕುಪ್ಮಾಉ. ೪-೨೦). [ಸಂ.] 

ದಂದಶೂಕಪತಾಕ (ನಾ). ಬಾವುಟದಲ್ಲಿ ಸರ್ಪದ ಗುರುತಂಳೃವನು 
ಉರಗಪತಾಕ : ದುರ್ಯೋಧನ: ದಂದಶೂಕಪತಾಕನ ಸೆಟಗಿಲ್ಲದ 
ಮೆಯ್ಲುಲಿತನಕ್ಕೆ ಮೆಚ್ಚಿ (ಗಡಾಯು. ೭-೩೦ ಪ). 

[ ಸಂ. ದಂದಶೂಕ * ಪತಾಕಾ + -] 

ದಂದಶೂಕಪತಿ (ನಾ). ಹಾವುಗಳ ಒಡೆಯ; ಸರ್ಪಶ್ರೇಷ್ಠ: ಆದಿಶೇಷ: 
ಭಾಳವಿಲೋಚನಂ ದಂದಶೂಕಪತಿಹಾರಮಂದಾರಸ್ಮೇರಮುಖಂ ... 
ನಿಜರೂಪಂ ತೋಟ್‌ದಂ (ರಾಜಕೀ. ೦೪-೮೬). [ ದಂದಶೂಕ 4 ಪಕ್ಕಿ) 

ದಂದಶೂಕಪ್ರಮಾಧಿ (ನಾ). ಹಾವುಗಳನ್ನು ಮರ್ದಿಸುವವನು, - ಕೊಲ್ಲು 
ವವನು; ಗರುಡ: ಮುಂದೆ ನಿಂದಿರ್ದ' ದಂದಶೂಕಪ್ರಮಾಧಿಯಂ 
ಯಥೋಚಿತ ಸ್ಲಿಗ್ಗಮಧ:ರಾಳಾಪದಿಂ ಸಂಭಾಷಿಸಿ ದೇವಕೀನಂದನಂ 
ಸ್ಕಂದನಮಂ ಕಿಆದಂ ನಡೆಯಿಸೆ (ಜಗವಿ. ೮-೮೦ ವ). 

(ಸಂ. ದಂದಶೂಕಪ್ರಮಾಧಿನ್‌] 


ದಂದಶೂಕಭಯ 


ದಂದಶೂಕಭಯ (ನಾ). ಹಾವಿನ ದೆಸೆಯಿಂದ ಉಂಟಾಗುವ 
ಹೆದರಿಕೆ ; ಸರ್ಪಭೀತಿ : ಅವದ್ಯಮಾದ್ಯದ್ಧ ಂದಶೂಕಛಯಜಾಗರೂಕರ 
ವನಿಪಾಶ್ರಮಗಳರಸುಗೆಯನ್ಯುತ್ತುವಿಂರೆ. (ಶಾತಿಪು. ೭-೦೨೩ ವ). 

[ ದಂದಶೂಕ + ಭಯಂ ] 

ದಂದಶೂಕವನಿತೆ (ನಾ). ಹೆಣ್ಣುಹಾವು ; ಭುಜಂಗಿ : ದಂದಶೂಕವನಿತಾ 

ಜನಮಭಿಷ್ಟುತಿಗೆಯ್ದು ಬಿನ್ನವಿಸೆ (ಜಗವಿ. ೩-೧೧೩ ಐ). 
[ ದಂದಶೂಕ 4 ವನಿತೆ] 

ದಂದಶೂಕವಿಭೂಪ (ನಾ). ಹಾವುಗಳೇ ಒಡವೆಯಾಗಿರಂವವನು ; 
ನಾಗಭೂಷಣ ; ಶಿವ: ಜಯಜಯ ದಂದಶೂಕವಿಭೂಪ (ತ್ರಿಳುತಿ. 
03-4). [ಸಂ.] 

ದಂದಶೂಕೇಶ್ವರ (ನಾ). ಸರ್ಪರಾಜ; ಆದಿಶೇಷ: ಸಂಜೀವಕದ 
ರತ್ನವುಂ ದಂದಶೂಕೇಶ್ವರಂ ಕುಡುವನೆಂಬಂಸೆಯಿಂ ಪಂಬಲಿಸುತಿರು 
ತಿರ್ದರು (ಕೃಮಿಛಾ. ೨೪೨೬). [ದಂದಶೂಕ + ಈಶ್ವರ] 

ದಂದಹಗೊಳಿಸು (ಕ್ರಿ). ಸುಡಂ; ದಹಿಸು; ಸಂತಾಪವನ್ನಾಂಟುಮಾಡಂ; 
ಹಿಂಸಿಸಂ : ಸಾಹಸಿಯಾಕೆಯ ರಸನು ಅವನ ಅಗ್ರಜನು ಬಲಯುತನು 
ಮೂಲೋಕ ದಂದಹೆಗೊಳಿಪನು (ಜನಧಾ. ೫೦-೨೮). 

[ ದಂದಹ? + ಕೊಳ್‌; + -ಇಸ್ಯು) 

ದಂದಹ್ಯಮಾನ (ಗು). ಹೆಚ್ಚಾಗಿ ಸಂಡುವ ; ಅತಿಶಯವಾಗಿ ಸಂಡಂವ : 
ಧರೆಯಾಗಸವ ದಂದಹ್ಮಮಾನವ ಮುಳ್ಳ ಉರಿವ ಬಾಣವ ಮಂತ್ರಿಸಿಡಲು 
(ಜ್ಞಾನದ. 8.೮೦)."ದಂದಹ್ಮಮಾನಗಾತ್ರೆ' ಪರಾ. ([ಸಂ.] 

ದಂದಹ್ಯಮಾನಗಾತ್ರೆ (ನಾ). ಬಹಳವಾಗಿ ಸುಡುತ್ತಿರಂವ ಶರೀರವುಳ್ಳ 
ವಳು; ಬಹಳ ಸಂತಾಪವನ್ನು ಅನಂಭವಿಸುತ್ತಿರುವವಳು ; ತುಂಬ 
ವ್ಯಧಿತಳಾದವಳು: ಅಸಹ್ಯ ಪರಿಭವಾನಲ ದಂದಹ್ಯ ಮಾನಗಾತ್ರೆಯುಮಾಗಿ 
* « - ಪಾಂಚಿಲರಾಜತನೂಜೆ ಪವವಕಾನತನೂಜನಲ್ಲಿಗೆವಂದಂ (ಗೆದಾಯಂ. 

[ ಸಂ.ದಂದಹ್ಮಮಾನಗಾತ್ರಾ (ದಂದಹ್ಮಮಾನಗಾತ್ರ+ -)] 

ದಂದಹ್ಯಮಾನಮಾನಸ (ನಾ). ಬಹಳ ಸಂತಾಪಪಡುತ್ತಿರುವ ಮಂನಸ್ಸು 
ಳ್ಳವನು ; ಅತ್ಯಧಿಕವಾದ ಮನೋವ್ಯಥೆಯಂನ್ನ್ನ ಅನಂಭವಿಸುತ್ತಿರು 
ವವನಂ : ಕುಲಾಪವಾದ ಪರಾಭವದ ದಾವಾನಳದಿಂ ದ[ ೦]ದಹ್ಯಮಾನ 
ಮಾನಸನುಮಸಹ್ಯಮಾನ ಚಿಂತಾಂತರಂಗನುವನಾಗಿ (ಸುಕುಮಾ. ೨-೦೦ ವ); 
ಸಲಿಲಸಂಘಾತದಿನಪಮೃತ್ಯು ಪುಟ್ಟೆ ಮಾನಸರಸಹ್ಯ ಶೋಕಾನೆಲ ದಂದಹ್ಕ್ಯ 
ಮಾನಮಾನಸರಾಗೆ (ಪಂರಾಮಾ. ೦-೮೦ ವ). 

[ ದಂದಹ್ಯಮಾನ + ಮಾನಸ, ] 

ದಂದಳ "ದಣದಣ' ನೋ. 

ದಂದುಗ (ನಾ). ೧. ತೊಡಕು ; ಗೊಂದಲ; ಸಿಕ್ಕು : ಪುರಪುರಂಧ್ರಿಯರ 
ಸಂದಣಿಸಿ ಬಳಿದ ಮೊಲೆಯೆಡೆಯಿನಿಟ್‌ದೆಂದುವಿಲ್ಲದ ಮುತ್ತಿನಾರಮಿಂದೆ 
ಸಂದುದೆಂಬ ಸಂದೆಗದ ದಂದುಗಮನವರೊಡನಾಡಿಗಳ ಚಿತ್ತದೊಳ್‌ 
ಬಿತ್ತಿಯುಂ (ಕಂದ್ರಪು. ೮-೪೩ ವ); ಇಂದಿನವರಂದಿನವರ* ಕೆಲರೆಂದು 
ಪಿರ್ಕುವೀ ದಂದುಗದಿಂದಮೇನೆಮಗನಿಂದ್ಯ ಕವೀಂದ್ರರೆ ವಂದ್ಕರಾವಗಂ 
(ಧರ್ಮನಾ. ೦-೪೨). ೨. ವ್ಯಥೆ; ದುಃಖ; ಶ್ರವಂ; ಕ್ಲೇಶೆ : ಎಂಬೋ 
ಸಂಸಾರದ ದಂದುಗ ಹಿಂಗುವುದು (ಬಸವ. ೨3); ತನ್ನ ಕೇಳೀವನಮಂ ಪರೇತ 
ವನವೆಂಂದವನೀಶನವಂ ಸಮಂತು ಸಂಭಾವಿಸಿದಂದು ಭಾವಿಸದನೊಂದನೆ 
ದಂದುಗದಿಂದಗಲ್ಲುದಂ (ಹಕಂದ್ರಪು. ಕವಿತೆಯನು ಬಟ್‌ಾದೆ 
ದಂದುಗಕ್ಕೊಳಗಾಗಿ ಪೇಳ್ದನೆಂದೆನ್ನ ನಗುವಂದಮಂ ವಕಾಡದೆನಗೊಲಿದಿತ್ತನ 
ಮಲಮತಿಯಂ ದೇವಪುರದ ಲಕ್ಷ್ಮೀರಮಣನು (ಜೈಮಿಛಾ. ೦-೬]. 
೩. ಕಷ್ಟ; ತೊಂದರೆ: ಇಂದು ಸುಧಾಂಶು ರಾಜನತಿ ಶೀತಳೆಶೀಲನನೂನ 
ದಾನಿಯೇಳ್ತಂದೊಡೆ ಪಂಕಜಕೆ ಚಕ್ರಯುಗಕ್ಕಸತೀಕುಲಕ್ಕೆ ಪೋ ದಂದುಗ 


೦-೫೫ ವ). 


೯-0೬): 


೩೭೭೨ 


10 


15 


80 


40 


48 


ದಂದುಗಗೊಳ್‌ 


ಮಾಯ್ತು (ಗಿರಳ.9-009) : ಮನುಜರೆಲ್ಲರುಂ ಸಾವ ಹುಟ್ಟುವ ದಂದುಗ 
ಕ್ಕೊಲ್ಲು ಬಾದೆ ಕೆಡುತಿರ್ಪರೆದನಂಸಿರಲಳವೆ (ತಂಪು. ೩-೦೫); ಪಲವುಂ 
ಪಂಬಲೊಂದು ದಂದುಗಂ ಬೆಟ್ಟಿತಾಗೆ ಬೀಟಕ್ಕೊಂಡ೦ (ಉಾಮಾಶ್ಶ. ೩೯-೦೩). 
೪. ಗೋಜಂ; ಗೊಡವೆ: ವಿಷಾಹಿಗಣಮನೇಕರೌದ್ರ ಮೃಗೆಜಾತಿ 
ಗಳಾಳಳರಸೆಂಬುದೊಂದು ದಂದುಗಂ , , , ಪೊಟಜಗೆಂದೊದಿಂ ಸುಖ 
ಮನೇವೊಗಟ್ಟ ಪುದೊ ಭೋಗಭೂವಿಂಯಾ (ಅದಿಪು. ೫-೩೦); ನಿಮ್ಮ 
ನಟ್‌ದ ಶರಣಂಗೆ ಶಿವಪೂಜೆಯ ಮಾಡುವ ದಂದುಗವೇಕೋ (ಶೂನೈಸಂ. 
೦೪೩-೪); ಎಮಗೆ ತಪಸ್ವಿಗಳ್ಗೆ ನೃಪವಾರ್ತೆಯ ದಂದುಗಮೇವುದೆಂದು 
ನಿರ್ಮಮತೆಯಿನಿರ್ಪೊಡೆ (ಕಜ್ಮಾನು. ೪೬೮ ವ್ಯಾಖ್ಶಾ). ೫. ಕೆಟ್ಟ ಕೆಲಸ; 
ದಂಷ್ಕರ್ವ ; ಪಾಪಕೃತ್ಯ : ಹಿಂದೆ ಮಾಡಿದ ಭವಭವಂಗಳ ದಂದುಗವು 
ಜೀವರನು ನಾನಾಛಂದದಲಿ ಬೇಸಅ*ಸಿ ಕಾಡುವದು (ಅಕ್ರೂಡ. ೩-೩೦). 
ಹ್ಮ ಹವ್ಯಾಸ ; ಚಟ; ಕಬ್ಬದ ದಂದುಗವಿಲ್ಲದೊನನಟ್ಟಿ ಕಳೆವರೆ ನಾಡಿಂ 
(ಬಂಹರಿ. ೦-೦೫); ವ್ಯಾಪಾರ, ನೌಕರಿ ಮೊದಲಾದ ದಂದುಗಗಳ ಒತ್ತಾಯ 
ಕ್ಕಾಗಿ ತಾಯಿಯು ತೊಟ್ಟಲಿನ ದಾರವನ್ನು ಆಳಿನ ಕೈಯಲ್ಲಿ ಕೊಡುವ 
ರೂಢಿಯು ಹೆಚ್ಚಾದರೆ (ಯಕ್ಷಪ್ರ. ೦೩೪). ೭. ಒಡನಾಟ; ಸಹವಾಸ: 
ಸದ್ಭ್ಬಾ,ಹ್ಮಣನ ಕನ್ನೆಯನಂ ಅಂದವಾಗಿರಲಗ್ನಿಸಾಕ್ಷಿಕದಿಂದ ವರಿಸುವೆನೀಗ 
ನಿನ್ನೆಯ ದಂದುಗಕ್ಕೊಳಗಾಗೆನೆಂದನು (ತಿಮ್ಮಆ. ೩-೦೪) ; ಹಿಂದೊಬ್ಬ 
ಖಷಿಪುತ್ರನಂದು ದಾಸಿಯ ಕೂಡೆ ಸಂದೇಹವಿಲ್ಲದೆ ಹಲವು ಕಾಲ ದಂದುಗ 
ದೊಳಂ ಸಿಲುಕಿ ನಿಂದು (ಪುರಂದ. ೧-0೭೨-೨) ; ಬಂಧನವ ಮಾಡಿದರು 
ಸಂದ ಜ್ಞಾನಿಯೆ ಲೇಸು ಹೊಂದಿ ಸಾಸಿರವ ಕೊಟ್ಟರೂ ಕರ್ಮೀಯ 
ದಂದುಗವೆ ಬೇಡ (ಸರ್ವಜ್ಞ. 9೩೦). ಲೆ. ಕೆಲಸ; ಉದ್ಯೋಗ; 
ಕಾಯರ : ಅತ್ತಲಿತ್ತಲೆಡೆಯಾಡುವ ದಂದುಗದಾಗಳೇಂ ಪೊದಲಕ್ತಿಸೆದುದೊ 
ಾಇರುದೇವಗಣಿಕಾಮಣಿನೂಪುರ ಮಂಜುಸಿಂಜಿತಂ (ಆದಿಪು. ೭-೨೨); 
ನಿನ್ನನಿನ್ನಾನುಮಗಲೈನೇ ಕೆಳೆಯ ಬೆನ್ನನೆ ಬಂದಪೆನಾಂತರಂ ಯಮಸ್ಮಾನೆ 
ಮನೆಯ್ದಿಸುತ್ತಿದುವೆ ದಂದುಗಂ (ಪಂಪಳಾ. ೦೩-೪): ಜಿನಪದಸೇವೆಯ 
ದಂದುಗದೊಳ್‌ ತೊಡರ್ದನೇಂ ಮಹಾತ್ಮನೊ ದಿವಿಜಂ (ಸುಳುವೂ. ೦೦-೬): 
ಮಾಟ್ಟಿ ಸಂಹರಿಪ ದಂದುಗಮಂ ಪೊಣಗಿಕ್ಕಿತೆಂಬ ಮೆಯ್ಸಿರಿ ಸಹಜಾತಮಾಗೆ 
(ವರ್ಧಪು. ೦-೮೯). ೯. ದಂಷ್ಯರ್ಮೀ ; ಪಾತಕಿ ; ಪಾಪಿಷ್ಯ: ಬೆಂದ 
ಸಂಸಾರದಲಿ ತೊಳಲುವ ದಂದುಗರು ಹರಿಭಕ್ತಿಶೂನ್ಮರು ನಿಂದಕರೂ 
ಹೊಲಿವಡಲಿ ಬಣ್ಣಿವೆ ಹರಿಕಥಾಮೃತವ (ಕಇಶಿರಾ. ೪-3). 
ದಂದುಗಂಬಡಿಸು (ಕ್ರಿ). ಕಷ್ಟಪಡಿಸು; ನೋವನ್ನುಂಟಂಮಾಡು ; 
ಪೀಡಿಸು: ಮಂದಮಶಿಯುಮನಜತಿದು ದಂದಂಗಂಬಡಿಸುವುದಿಂದು 
ಶೇಖರವರಾದ್ವೈತವಟ್‌ಯಾ (ಸಾನಂಕ. 9-09) ; ದಂದುಗಂಬಡಿಸಿದಡೆ 
ಭೂತದ ವೈಂದವನು ಕೊಲಿಸುವರು ಮಾಣದೆ ದೆಂದಶೂಕಾಖ್ಯದಲಿ 
(ನಿಭಾಗೆ. ೩-೧೦-೩೯). [ ದಂದುಗಂಬಡು + - ಇಸು] 
ದಂದುಗಂಬಡು, ದಂದಂಗಬಡಂ (ಕ್ರಿ). ಕಷ್ಟವನ್ನು ಅನುಭವಿಸಂ; 
ಕೋಟಲೆಗೊಳ್ಳು : ಸಮ್ಮಗ್‌ಜ್ಞಾನದುದಯದ ನೆಲೆಯ ಕಾಣಿಸದೆ 
ದಂದುಗಂಬಡುತಿಹುದಂ . . . ಜಗವಂದೆ (ಕುವ್ಯಾಉ. ೪-0೬). ದಂದುಗ 
ಬಡು : ಕಾದಿ ದಂದುಗಬಡದ ಮುನ್ನವೇ ತನ್ನಳವಿಗೈದಿದಂಕದ ಭಟರೆ 
ತೇರ್ಗಳಂ ತೆಗೆದಿಳೆಗೆ ಮೋದಿದಂ (ಚ ಮಿಭಾ. ೭-೪೭). [ ದಂದುಗ + ಪಡು] 
ದಂದುಗಂಬೊಜು (ಕ್ರಿ). ತೊಡಕಿಗೆ ಸಿಕ್ಕಿಕೊಳ್ಳು : ಇಂದು ಗತಿಗೆಟ್ಟಿ 
ಮ್ಮುವಂ ಪೊಟಕವೆನೆಂಬೊಂದಂ ದಂದುಗಂಬೊತ್ತು. ವಿಧವಾವಿತ್ತಮಂ 
ಕಳ್ಳು ತೆಂದಿತ್ತೆಂ (ಪದ್ಮರಾ. ೦೩-೯). [ ದಂದುಗ + ಪೊಲು] 
ದಂದುಗಗೊಳ್‌ (ಕ್ರಿ). ೧. ದುಃಖಪಡಂ ; ವ್ಯಥೆಯನ್ನು ಹೊಂದಂ: 
ದೇವದ್ರೋಹ ಪಫೋಗದಾಂ ಭಾರಮಲ್ಲದೆ ಧರೆಗೆ ಹಿತನಾಗೆನೆನುತುಮಾ 
ನಂದಿ ದಂದುಗಗೊಂಡನು (ನಂದಿಮಾ. ೯-೩೨). ವ. ತೊಂದರೆಯನ್ನು 


ದಂದುಗಬಡು 


ಹೊಂದಂ ; ಕಷ್ಟವನ್ನು ಪಡೆ : ತಾಗಿ ದಂದುಗಗೊಂಡನನುಸಾಲ್ವನಂಗೈಸಿ 
ಬೀಗಿದಂ ಕರ್ಣಜಂ (ಶೈಮಿಥಾ. ೨೨-೪೧). [ದಂದುಗ ಕೊಳ್ಳ, 
ದಂದುಗಬಡು "ದಂದಂಗಂಬಡಂ' ನೋ. 
ದಂದೂರಿ (ನಾ). ವ್ಯರ್ಥವಾಗಿ ಖರ್ಚುಮಾಡುವವಳಾ ; ದಂಂದಗಾತಿ : 
ತಂದರೆ ತಾ ಹೋಗ ದಂದೂರಿ ಅತ್ತೆವ್ವಾ ಬಳಕೂತ ಬಳಕೂತ ದುಂಡ 
ಗೊಡ ಹೊತ್ತೊ . . - ಬಳಕು. ಹೆಣ್ಣಿನ ಮ್ಯಾಗ ಬರುತಾಳ ಬರುತಾಳ 
ಮತ್ತೊಬ್ಬಳ್ಳ್ವ್ಯಾಂಗ (ಕಠಾಗೀ. ೨). "ದಂದರಹಾಳಿ' ಪರಾ. [?] 
ದಂಧತೆ (ನಾ). ದಂರಾಸೆ; ಲೋಭ (?) : ವಂಂದರೆಯ ವದನದೊಳ್‌ 
ನೆಲೆಗೈದು ವಕ್ರತರ ಬಂಧುರದ ನುಡಿಗಳಿಂದಶ್ವಪತಿಯಾತ್ಮಟಿಗೆ ದಂಧತೆಯ 
ಬೋಧಿಸಿ ವಿಕಾರಮಂ ಪುಟ್ಟಿಸುತಲ್‌ (ವೆಂಕಾರಾ. ೨-೩-೨೪). 
[ ಆ ದಂಧನ?] 
ದಂಧನ, ದಂಧನೆ (ನಾ). ೧. ಮೋಸ ; ವಂಚನೆ ; ಕುತಂತ್ರ: ಇಂದು 
ಮಂಖಿಯೆ ನೀ ಬಡಿಸೆಂದು ಕೊಟ್ಟರೆ ದಂಧನಗಳ ಮಾಡಿ ದೈತ್ಯರ ವಂಚಿಸಿದ 
(ಪುರಂದ. ೧-೧೩೦-೦). ದಂಧನೆ: ೨. ಭ್ರಮೆ; ಭ್ರಾಂತಿ; ಮೋಹ: 
ಮನೆಯೆಂಬೊದೆ ಸುಮ್ಮನೆ ಮಕ್ಕಳಿಂಬೆೊದೆ ದಂಧನೆ (ವಾದಿಕೀ. ೩೨-೧). 
[ ದೇ, 1 ತೆಲು. ದಂದನ] 
ದಂಧನಂಗೆಯ (ಕ ಫಿ). ಮೋಸಮಾಡಂ ; ವಂಚಿಸಂ : ಬೆದಅಕಿಸಿ ನುಡಿದುಂ 
ದಂಧನಂಗೆಯ್ನುಂ ಕಾಲಮಂ ಕಳಿವೆವು (ಚಿಕವಂ. ೧೭೬-೪). 
[ ದಂಧನ + ಕೆಯ 
ದಂಧನೆ "ದಂಧನ' ನೋ. 
ದಂಧೆ :ಧಂದೆ' ನೋ. 
ದಂಪತಿ (ನಾ). ೧. ಗಂಡಹೆಂಡಿರಂ ; ಸತಿಪತಿಗಳಂ : “ಮಿಥುನಂ ದಂಪತಿ 
ಗಳೆನಲಂ ಜಂಪತಿಗಳೆನೆ ಗಂಡಹೆಂಡಿರ್ಗೆ ಪೆಸರೆನಿಕ್ಕುಂ” (ಮಂಗರಾ. ೮-೨೪); 
ಮನ್ಮಥಕ್ರೀಡೆಗೆ ನೋಡೆ ನಾಡೆ ಗುಆಿಯಪ್ಪವು ದಂಪತಿ ಭೋಗಭೂಮಿ 
ಯೊಳ್‌ (ಅದಿಪು. ೫-೪೦) ; ಆಗಲದೆ ನಲಿಯಂತಿರ್ದರಾ ದಂಪತಿಗಳ್‌ (ಜಗವಿ. 
೨-೪೨) ; ಯಾರೊಬ್ಬರಿಗೂ ತಿಳಿಸದೆ ದಂಪತಿಗಳು ಮನೆ ಬಟ್ಟಿ ದ್ದರು 
(ಕಾಂತಲಾ. ೯೦). ೨. ಜೊತೆ; ಜೋಡು. "ದಂಪತಿವಕ್ಕಿ' ಪರಾ. 
೩. ಇ ದಂಪಶಿಕ್ಷೇತ್ರ : ವನಜಾತಾಹಿತಸೂನು ದಂಪತಿ ನವಾಂಶಸ್ಥೂಯಿ 
. - . ಅಖಳಗ್ರಹ ವಿಲಗ್ನ ಕ್ಷೇತ್ರಮಂ ವೀಕ್ಷಿಸಲ್‌ ಜನಿಯಿಕ್ಕುಂ ಪುರುಷ 
ತ್ರಯಂ (ಕಾತತಿ. ೩-೦೪). [ ಸಂ. ದಂಪತೀ)] 
ದಂಪತಿಕ್ಷೇತ್ರ (ನಾ). [ಜ್ಯೋತಿ] ವಮಿಥಂನರಾಶಿ : ಧನುಜ್ಶೇಜಂ ಕುಜಗೇಹ 
ದೊಳ್‌ ನಿಲೆ ಪರಸ್ತ್ರೀಲೋಲಂ . , . ದಂಪತಿಕ್ಷೇತ್ರದೊಳ್‌ ಧನವಂತಂ 
ಧರಣೀಶಕಾರ್ಯಭರಧುರ್ಯಂ ಸತ್ಕಳಾಕೋವಿದಂ (ಕಾತತಿ. ೧೭-೨೪). 
[ ದಂಪತಿ + ಕ್ಷೇತ್ರ] | 
ದಂಪತಿಗೆಯ್‌ (ಕ್ರಿ). ಜೋಡಿಮಾಡಂ; ಜೊತೆಗೂಡಿಸಂ; ಗಂಡ 
ಹೆಂಡಿರಾಗಂವಂತೆ ಮಾಡು: ಭುವನಜಂತುಗಳ ದಂಪಶಿಗೆಯ್ವ ಕರ್ತು 
ನಿನ್ನವರ ವಿವಾಹಕ್ಕೆ ಹೊತೆ (ಮೋಹತ. 9೦-೪೯). [ದಂಪಶಿ.ಕೆಯ೯] 
ದಂಪತಿಜನ (ನಾ).ಎದಂಪತಿ ೧: ವೇಳವಿಸಿರ್ದ ದಂಪೆತಿಜನಂ ನಲಿದಾಡುವ 
ರಮ್ಮಹರ್ಮನ್ಯದಿಂ * ... ಎಸೆದಿರ್ಪದಾ ಪುರಂ (ಜಗವಿ. ೨-೩೪). 
[ ದಂಪತಿ + ಜನ] 
ದಂಪತಿಪೂಜೆ (ನಾ). ಮದಂವೆ, ವಂಂಜಿ ಮೊದಲಾದ ಶುಭಕಾರ್ಯ 
ಗಳಲ್ಲಿ ಹಿರಿಯರಾದ ಸತಿಪತಿಯರಿಗೆ ಮಾಡುವ ಪೂಜೆ : ದೊರೆ 
ಗಳವರು ಪ್ರತಿದಿನದ ನಿತ್ಕದಾನ, ಗೋದಾನ, ದಂಪತಿಪೂಜೆ. ಗೋಪೂ 
. * . ಮುಂತಾದ ಅನೇಕ ವುತದಾನ ಧರ್ಮಗಳನ್ನು ಮಾಡಿ (ಮಹಾವಂ. 
1, ೦8೦); ಕನ್ಯಾದಾನಕ್ಕೆ ಮಂಂಚೆ ನಂಟರಲ್ಲಿ ಮುಖ್ಯರಾದವರಿಗೆಲ್ಲಾ 
ದಂಪತಿಪೂಜೆ ಮಾಡಲಾಯಿತು (ಕೂ). [ ದಂಪತಿ ೬ ಪೂಜೈ] 


೩೭೭೩ 


6 


ದಂಬ 


ದಂಪತಿವಕ್ಕಿ (ನಾ). ಗಂಡು ಹೆಣ್ಣು ಯಾವಾಗಲೂ ಜೊತೆಯಲ್ಲೇ 
ಇರಂವುವೆಂದು ಭಾವಿಸಲಾದ ಒಂದು ಬಗೆಯ ಹಕ್ಕಿ; ಚಕ್ರವಾಕ ; 
ಎಣೆವಕ್ಕಿ : ಒಸರ್ವ ಮಕರಂದದ ತುಷಾರದ ಕೆಸಖೂಳದ್ದವು ಕೊಂಚೆ 
ಗಳು ಹಗಲೆಸೆವ ದಂಪತಿವಕ್ಕಿ ಸಾರಸ ರಾಜಹಂಸಗಳು (ಕುಪ್ಕಾಆ. ೩-೯). 
[ ದಂಪತಿ + ಹಕ್ಕಿ, (ಎಕ್ಕಿ) ] 
ದಂಪತ್ತಿ, ದಂಪತ್ತು (ನಾ). ಎ ದಂಪತಿ ೧: ಧರೆಯ ಪಾಲನ ಮಾತು 
ಗಳನಾ ಕುರುಡ ದಂಪತ್ತಿಗಳು ಕೇಳಲು (ರಘುವಂ. ೯-೭೪). ದಂಪತ್ತು : 
ಕಥೆಯ ದೃಷ್ಟಿಯಿಂದ ಇಲ್ಲಿ ಪ್ರಧಾನತೆ ಬರುವುದು ಮೂರು ದಂಪತ್ತೂಗಳಿಗೆ 
(ಸಮಜೀ, ೧೬ ಏಕೆ): ಒಂದು ಕಿಟಕಿಯ ಮಗ್ಗುಲಲ್ಲಿ ಒಂದು ದಂಪತ್ತು 
ಕೂತಿರುತ್ತದೆ (ವೈನಿ. 0); ಒಂದು ದಂಪತ್ತು ಪಕ್ಕದ ಕೊಠಡಿಯಲ್ಲಿದೆ, 
ಅವರ ಮಗುವೊಂದು ನಕ್ಕು ಕೆಲೆದು ಆಟವಾಡುತ್ತಿದೆ (ಜಹಾರೆ. ೩೩). 
[ ಇಸಂ. ದಂಪತೀ] 
ದಂಪತ್ತು "ದಂಪತ್ತಿ' ನೋ. 
ದಂಬ, ಜಂಬ, ಜಂಭ್ಕ, ಡಂಬ್ಮ, ಡಂಬು, ಡಂಭ, ಡಬ್ಬು, ಡೊಂಬ್ಯ, 
ಡೊಂಬ್ಮಿ, ಡೊಂಬ್ಯು, ದಂಬಂ (ನಾ). ೧. ಮೋಸ ; ವಂಚನೆ; 
ಅಸತ್ಯದ ನಡೆನಂಡಿ; ಠಕ್ಕು: “ಶಾಂಬರಿ ದಂಬವಿನರ್ಪೈ ಕುಸೃತಿ ಮಾಯಿ” 
(ಮಂಗರಾ. ೧೩೩-೨೮). ಜಂಬ: ೨. ತೋರಿಕೆಯ ಆಚಾರ ವಿಚಾರ ; 
ಸೋಗು; ಬೂಟಾಟಿಕೆ; ಆಡಂಬರ : ಎಳೆಯ ಕರುವಿಗೆ- ಮೊಳೆವ 
ಕೊಂಬುಗಳ ಕಡಿತ ಅಂತೆಮ್ಮ ದೊರೆಸಾಮಿಗೂ ಕಲಿತ ನುಡಿತ. ಇದರ ನವೆ 
ತೀರಿಸಲು ನನ್ನರಿವೆ ಮೋಟುಕಂಬ ಏತಕ್ಕೂ ' ಸಗ್ಗದಿಹ,ಮೊದ್ದುವುನ 
ವೆನ್ನ ಜಂಬ (ಗಣೇಕ. ೭೧-೨೪). ೩. ಹೆಮ್ಮೆ ; ಬಿಂಕ; ಸೊಕ್ಕು: 
ತುಂಬಿ ಜಗ ಬೆಳಗಿದನು, ಜಂಬದಲಿ ದಿನಮಣಿಯು (ಕನ್ನಜಾ. ೨೦೦) ; 
ಕಲಿತವನೆಂಬ ಜಂಬ ಅವನಿಗೆ (ಸಾಪೋಲಿ. ೦೮೪) ; ಜಂಬ; ಬಡಾಯಿ; 
ಹೆಮ್ಮೆ ; ಗರ್ವ ಅಥವಾ ಅಹಂಕಾರದ ಮಾತು; ಆತ್ಮಸ್ತುತಿ (8086. 
ಇಂಳನಿ). ಜಂಭ, : ೩. ಬೆನ್ನೊಟ್ಟೋಡುವೆ ಗಾಳಿಗೆ ನೀನು ಜಂಭವ 
ಬಿಡು ಇದಂ ಕಂಡಿಹೆ ನಾನು (ಅರಳು. ೧೩೯-೦೯). ಡಂಬ, ; ೧. ಸತ್ತನೆ 
ಮತ್ತೆ ಪುಟ್ಟುವಂ ಗಡ ಪುಸಿ ಕಾಣ ಡಂಬಮಿದು ಖೇಚರ ನೀನಿದನೆಂತು 
ನಂಬಿದೋ (ಅದಿಪು. ೨-6); ಹಿಡಿಂಬೆ ಡಂಬಮಿ ಲ್ಲದೆ ಭೀಮಸೇನ 
ನೊಳಪ್ಪೊಡಂಬಡಂ ನುಡಿಯೆ (ಪಂಪಛಾ. ೩-೧೮ ವ); ದುರ್ಜನಂ ನಂಬೆ 
ನುಡಿದು ಡಂಬಮಂ ವಿಜೃಂಭಿಸಿ (ನೇಮಿಪು. ೧೪-೩ ವ). ೨. ಹಿರಿಯ 
ಮಠಗಳನಾಳ್ವ ಯಶಿವರರು ಕೆಲರುಂಟು ಡಂಬದಲಿ ಮೆರೆವರುಂಟು 
(ಕವಿಸೋ. ೧೭-೬). ೪. ತೋರಿಕೆಯ ವೇಷದವನಂ ; ಬೂಟಾಟಿಕೆಯ 
ವನಂ ; ಆಡಂಬರದವನಂ : ನೋಡೆ ವೇದಾದೀಕ್ಷೆಯಾದುದಾ ಡಂಬರಿಗೆ 
ನೋಡೆ ಬಸವನ ಕರುಣವೊದಗಿತ್ತು ಮೂರ್ಯರಿಗೆ (ಬಸರ. ೯-೩೯); ಶಿವ 
ಭಕ್ತ[ಪಾಕಾಂ. ಕ್ರಿ]ಡಂಬನೆಂದೆನಿಸಲಾಆತಿಂ (ತಿರುರ. ದೇ. ೨೦-೦೬) ; ಬಜ್‌ದೆ 
ಪೇಳದಿರಿದನು ಡಂಬಗೆ ಜಜೀವವಗೆ (ನಿಧಾಗ. ೧೧-೩೫-೨೦). ಡಂಬು: ೧. 
ಪ್ರಪಂಚಿನ ಡಂಬಿನಲ್ಲಿ ಎನ್ನದೊಂದು ರೂಹುಮಾಡಿ ನೀವಿರಿಸಿದಿರಿ (ಬಸವ. 
೨೯); ಡಂಬು ಮಾತ್ಸರ್ಯಕ್ಕೆ ಇಂಬುಗೊಡದೆ ಇರಬಲ್ಲರೆ ಶರಣ (ಸಿದ್ಮೇವ. 
೯೪-೨೮೬). ೨. ಇವರು ಮೂವರ ಡಂಬಿನ ಭಕ್ತಿಗೆ ಹೊಲಗಣ ಹೊಲೆಯನೇ 
ಸಾಕ್ಷಿ (ಸರ್ವವ. ೦೮೩-೮೩೬) ; ಮಬ್ಬುದೋಜುವ ಮದದ ಡಂಬಿನ 
ಹಬ್ಬುಗೆಯಲಿಹ ಗುರು ನಿರೂಪದಲುಬ್ಬಿಮಾಡುವ ಮಾಟ ನಿಷ್ಫಲವೆಂದಳಾ 
ವಿಮಳೆ (ಪ್ರಳುಲೀ, ೭-೭); ಸುಜನರರ್ಥವನಪಹರಿಸುತಕ್ಕಜದ ಡಂಬಿನ 
ಯಜ್ಞಗಳ ಮಾಡುತ್ತಲಿಹರು (ನಿಧಾಗ. ೧೦-೯-೦೦). ಡಂಭ : ೧. ಆಂ ಭರ 
ದಿಂದೆ ನಿನ್ನಯ ಭುಜಾಬಲದೆಟ್ಟರಮಂ ಪರೀಕ್ಷಿಸಲ್‌ ಡಂಭದಿನೊಂದು 
ರೂಹುದಳಿದಿನ್ನೆ ವರಂ ಪೊಣರ್ದಿಕ್ಕುವಟ್ಟು ಕಂಡೆಂ ಭವದೀಯ ಸಾಹೆಸಮಂ 
(ತಂದ್ರಪು ೩-೮3). ೨. ಪರಮನಿಷ್ಕ ಮೌನಿಯಂತೆ ಧರೆಯ ಮೇಲೆ ಡಂಭ 


ದಂಬ 


ಶೋಟ್‌ (ಪುರಂದ. ೧-೧೮೦-೮) ; ಬಿಡು ಬಾಹ್ಮದೊಳು ಡಂಭವ ಮಾನಸ 
ದೊಳಗೆಡೆವಿಡದಿರು ಶಂಭುವ (ಕೈಕವ. ೩-೭ ಪಲ್ಲವಿ). ಡಬ್ಬು : ೨. ಚಿತ್ರ 
ದುತೆ ಕಣ್ಣಿಗೆ ಡಬ್ಬಾಗಿ ಕಾಣುವಂತೆ ಕಾವ್ಯ ಚಿತ್ರಕಾವ್ಯ (ಧೃನ್ಯಾ ಲೋ. 
೨೨೬) ; ಇದೆಲ್ಲಾ ಶ್ರೀಮಂತಿಕೆಯ ಡಬ್ಬು ಎಂದು ತಿಳಿದುಕೊ (ಬರಲಾ. 
೭೬). "ಡಬ್ಬುಗಾಣ್‌', "ಡಬ್ಬುಗಾತಿ' ಪರಾ. ಡೊಂಬ್ಕ ;: ೫. 
ಮೋಸಗಾರ ; ವಂಚಕ ; ಕಪಟಿ: ಟಕ್ಕನ ವಚನಮಂ ನಂಬಿ ನೆರೆಯೂರ್ಗೆ 
ಪೋಪನುಂ ಡೊಂಬನ ವಹಿತಂ ನಂಬಿ ಕೂಸುಗುಡುವನುಂ 
ದುಃಖಕ್ಕಂ ದುರ್ಯಶೆಕ್ಕಂ ಭಾಜನನಕ್ಕುಂ (ಧರ್ಮಾಮೈ. ೧೦-೮೦): ಚಂದ್ರ 
ಹಾಸದಿ ಡೊಂಬರಾವಣ ಹೆೊಡೆಯಲೀ ವಿಧಿಯಾಯ್ದೂ ತನಗೆಂದ (*ಶಿರಾ. 
೬-೫೮). ಓ. ಯಕ್ಷಿಣೀವಿದೈೆಯನ್ನು ಬಲ್ಲವನು; ಐಂದ್ರಜಾಲಿಕ : 
ಪರಮಜಿನೋದಿತಮಲ್ಲದ ದರವುರವಿದ್ಯೆಗಳನಅವವಂ ತೋಟಾದೊಡಚ್ಚರಿ 
ಯೆನ್ನದಿವೆಲ್ಲ ಡೊಂಬರ ವಿದ್ಯೆಗಳೆಂದೆ ಬಗೆವನುತ್ತಮಜೈನಂ (ಸಮಪ. 
೧೨-೪೩) ; ಕಂದರ್ಪನೆಂಬ ಡೊಂಬನ ಚಂದದ ಪೊಂಬೊಂಬಿವಿಂಡು ನೆರೆ 
ದತ್ತಾಗಳ್‌ (ಹಮ್ಮಾರ. ೨-೭೦); ಕಳ್ಳರಿಗೆ ಸುಳ್ಳರಿಗೆ ಡೊಳ್ಳೆರಿಗೆ ಡೊಂಬರಿಗೆ 
ಸುಳ್ಳುಗೊರವರಿಗೆ ಕೊಡುವವರು ಧರ್ಮಕ್ಕೆ ಎಳ್ಳಷ್ಟು ಕೊಡರು (ಸರ್ವಜ್ಞ. 
೬a). "ಡೊಂಬವಿದ್ದೆ' ಪರಾ. ೭೬. ಹಾವನ್ನು ಆಡಿಸುವವನಂ ; 
ಹಾವಾಡಿಗ : ಉರಗನಂ ಪಿಡಿದೊಂದು ಕರಡಿಗೆಯ ನಡುವಿರಿಸಿ ಏರಿ 
ದೊಂದು ಬಿಂಬದಿಂ ಡೊಂಬನಾಗಿ (ಜ್ಞಾನಂ. ೪-009). ಡೊಂಬೈ : ೧. 
ಡೊಂಬಿಯಲ್ಲಿದು ನೋಡೆ ಬಯಲಾಡಂಬರವು ತಾನಲ್ಲ , , , ಎಂದು 
ರಾವಣ ಹೆಗೆಯ ಹೊಗಳಿದನು (ಶಿಕಾ. ೧೭-೩೭); ಕಲಹವ ತೆಗೆದು 
ಡೊಂಬಿಯಲಿ ಬಾದುರನನು ಕೊಲಬೇಕು (ಕುರಾಸಾಂ. ೧೮-೦೦೩) ; ವಿಕೃತ 
ರೂಪಿನ ಡೊಂಬಿಯೇಕಿದು ಸಕಲಧರ್ಮ ವಿಚಾರವಂತರಿಗೆ (ನಳದ. ೮-೩೭). 
ಡೊಂಬ್ಕು : ೧. ಸೊಬಗಂ ಕೊಂಡಾಡುವೀ ಡೊಂಬುವೇಡ (ಮಲ್ಲಪು. 
8-೭); ಶರೀರಂ ಬಡವಾದಪುದೆನ್ನದೆ ಡೊಂಬಿಲ್ಲದೆ ಶುದ್ಧವೃತ್ತಿಯೊಳ್‌ 
ನೆಆ್‌ ನೆಗಬ್ಬರ್‌ (ಧರ್ಮಾಮ್ಮ. ೧೦-೧೦೭) : ಪಾರ್ಥ ನಿನಗೀ ಡೆ ಂಬಿದೇಕೈ 
ಹುಲುಬೃಹನ್ನಳೆತೆನದ ಬಹುರೂಪು (ಕುವ್ಕಾವಿ. ೬-೪೭) ; ಹುಲುವಪಾನಿಸರು 
ಡೊಂಬಿನ ಗಾವಿಲರು ನಿನಗತಿಧಿಪೂಜೆಯನೀವವರೆ (ಅಕ್ರೂಡ. ೮-೩೮). 
ಪಿ. ನಡೆನಡೆ ಡೊಂಬುವೇಡ ನಿನಗೇಕೆ ತಪ್ಪಿನ ಕುತ್ತಮೆಂದು ನೇರ್ಪಡೆ 
ಜಡಿದೆಟ್ಟಿ (ಧರ್ಮಾಮ್ಮ. 6-೮0) ; ಮುಳಿಸಿಂದಂ ಕಂಬದಿಂ ಮೂಡಿದನೆನಿಸಿದ 
ಡೊಂಬಂಗೆ ಹೇವಯ್ಸಿ ತಾಂ ಬಿಜ್ವಲದೇವಿರಾಣಿಗಂ ಹೊಯ್ಸ ಳಕುಳತಿಳಕಂ 
ಸೋಯಿದೇವಂಗವುರ್ಬ್ಬೀವಳಯಂ ಬಪ್ಪೆಂ"ನಂ ಪುಟ್ಟಿದನ್‌ (ಎಕ. ಸಳ, 
ಬೇಲೂರು. ೩೪೨-೨೦ : 1265) ; ಕೊಂಬೆನೇ ಧರ್ಮಜನ ಧರ್ಮದ ಡೊಂಬನು 
(ಕುವ್ಯಾಸ. ೦೩-೩೫) ; ಮೇಗಡೆ ಮೆಜಿ*ವವರು ನಾವಲ್ಲ ನುಡಿಯಾ ಬಯಲ 
ಡೊಂಬೇಕೆ (ಕುವ್ಕಾಕ. 8-06) ; ಡೊಂಬಿನ ಮಲಿನ ಮಾನಸನೆತ್ತ ಫಣಿಪಶಿ 
ಶಯನ ತಾನೆತ್ತ (ಅಕ್ರೂರ. ೩-೪೨): ಡೊಂಬಿನ ಚತುರ್ಬಲಮಿದೇಕೆ 
ಭೂಪಾಲರಾಡಂಬರದ ಛತ್ರಚಮರಂಗಳೇತಕೆ (ಕೈಮಿಛಾ. ೧೭-೩೪) ; 
ಡಂಬಕದ ಮಾತೇಕೆ ಯಿಂಬರಿಯಬೇಕು ತಮ್ಮ ಡೊಂಬಿನ ಮಹಾಶೌರ್ಯ 
ಕೊಂಬುದೇ ಕತ್ತಲೆಗೆ (ಲಕ್ಷ್ಮಥಾ. ೨೩-೩೬). ೫. ಕೆಲರು ಕರ್ಮದಿನೆಂಬರಕ್ಕಟ 
ಕೆಲರು ಬೊಮ್ಮದಿನೆಂಬರಯ್ಕೋ ಕೆಲರು ಭೋಗಾದೇವ ಮೋಕ್ಷವದೆಂಬ 
ಡೊಂಬುಗಳು (ಸಾನಂಕ. ೮-೬೨). ಲೆ. ಶಕ್ತಿ ; ಮಹಿಮೆ; ಸಾಮರ್ಥ್ಯ: 
ಕಾಲನ ಡೊಂಬಿದಾರಿಗೆ ಸಾಧ್ಯ ನಾವೇನೆಂಬುದಿದಕೆಂದಳಲಿದರು ಭೀಷ್ಮೂದಿ 
ಸಜ್ಜನರು (ಕುವ್ಕಾಸ. ೧೬-೨೬). ೯. ಠೀವಿ; ದರ್ಪ: ಅನುಜೆ ತಳುವಿದ 
ಳೆಂದು  ರೋಷಸ್ತನಿತಗದ್ದ ದಕಂಠನೊದೆದೆದ್ದನು  ಮಹೀಮಂಡಲವ 
ನುಗ್ರುಂಬಕನ ಡೊಂಬಿನಲಿ (ಕುವ್ಮಾಆ. ೯-೧೮). ದಂಬು; ೧. ಸೋಮಧರ 
ತಾಪತ್ರಯದ ಬೇಗೆ ಪಿರಿದಲ್ಲಿ ಪುಸಿ ದಂ[ಪಾಕಾಂ. ಡಂ]ಬು ಹಿಂಸೆ ಮೂರ್ಯತೆ 
ಯುಂಟು ಧರೆಯೊಳಗೆ (ಬಸರ. ೧-೭೦). 


೩೭೭೪ 


ದಂಭೋಲಿ 


ಜಂಬದ ಕೋಳಿ ಎ ಒಣಹೆಮ್ಮೆಯ ಅಥವಾ ಆಡಂಬರದ ವ್ಯಕ್ತಿ : 
ಕಛೇರಿಯಲ್ಲಿ ಅವನ ಪೋಟೋ ಇಟ್ಟ ದಿನವಂತೂ ಜಂಬದ ಕೋಳಿಯ ಹಾಗೆ 
ಕುಣಿದದ್ದೂ ಕುಣಿದದ್ದೇ (ಯೋಧಪು. ೬). [ಸಂ ದಂಭ) 


ದಂಬಡಿ "ದಮ್ಮಾಡ್ಮಿ' ನೋ. 


6| ದಂಬಿಸು, ಡಂಬಿಸು (ಕ್ರಿ). ೧. ಆಡಂಬರವನ್ನು ತೋರಿಸಂ; ವಿಜೃಂಭಿಸು; 


ಅಂಬುಜೋದೃವ ಸೃಷ್ಟಿ ಜಗದೊಳು ತುಂಬಿಹವು ಕಾಲೆಣಿಕೆ ಕಟ್ಟಳೆ 
ದಂಬಿಸಿವೆ ಮೂರು ಲೋಕದೊಳು ನಾನಾಪ್ರಕಾರದಲಿ (ಕಕ್ಕೋಕ. 
8-೦೦). ಡಂಬಿಸು : ೨. ಮೋಸಗೊಳಿಸು ; ವಂಚಿಸು: ಚಿತ್ರಕಥೆಗಳಂ 
ಪಟದೊಳ್‌ [ಬ] ರೆದು ತೋಟ ವೇಟ್ಲು ಲೋಗರಂ ಡಂಬಿಸಿ ಮಾರಿಕೊಳ್ವ 
ಬತ್ತಮಂ ಕಳೊನ್‌ (ವಡ್ಮಾರಾ. ೦೨-೮); ನಂಬಿಪರೆನ್ನರಪ್ಪರುಮನೇತೆಟದಿಂ 
ಸಲೆ ನಂಬೆ ಪಾಣ್ಬೆಯರ* ಡಂಬಿಪ (ಪಾಕಾಂ. ನಂಬಿಪ]ರಿಂತನೇಕ ವಿಧದಿಂದೆ 
(ಪಂದತಂ. ೭೮-೬) ; ಧನಮುಳ್ಳಿನಂ ಕರಂ ಡಂ [ಪಾಕಾಂ. ದೊಂ) ಬಿಸಿ 
ತಿಂಬರಿಲ್ಲದೊಡೆ ಪೊರ್ದದ ನಂಟರಂ ಪಾಂಗಿದೇ ಕರಂ ನಂಬಿಸಲಾಪವೇ 
(ಜೀವಸಂ. ೬೯-೧೪). [ದಂಬ * - ಇಸ್ಯು 


15 ದಂಬು "ದಂಬ' ನೋ. 


ದಂಭಕ (ನಾ). ಹೆಮ್ಮೆಯುಳ್ಳವನು ; ಜಂಭದವನು. 


ದಂಬೆ "ದಬ್ಬೆ? ನೋ. 
ದಂಭ (ನಾ). ೧. ಮೋಸ; ಠಕ್ಕು; ವಂಚನೆ: ದಂಭದಧಿಕಾರಿಗಳ ಮಾತನು 


ನಂಬುತವರಂತಿರ್ಪ ನೃಪತಿಯ ರಾಜ್ಯಮುಳಿಯಂವುದೇ (ರಾಮಾಸಂ. 
೩4.೬). ವಿ. ಆಡಂಬರ; ಅಟಾಟೋಪ: ಡೌಲು : ಷೋಡಶ 
ವಿಕಾರ-ರಾಗದ್ವೇಷ . . . ದಂಭ, ದರ್ಪ, ಅಹಂಕಾರ, ಇಚ್ಛೆ, ಭಕ್ತಿ, 
ಶ್ರದ್ಧೆ ಈ ಹದಿನಾರು (ಅಮ್ಮತ. ೬-೨೬ ಅಡಿ) ; ಜಂಭಾರಿಯಿತ್ತ ಶರಚಾಪ 
ಗಳ ರಘುವರಗೆ ದಂಭದಿಂದೊಪ್ಪಿಸುತ ಕೃತಿಯಾದನಾ ಕುಂಭಸಂಭವಂ 
(ವೆಂಕಾರಾ. ೩-೩ ಸೂಜನೆ) ; ದಂಭವಿದ್ದ ವನಿಗೆ ಇಂಬು ಸಿಕ್ಕುವುದು (ಗಾದೆ). 
೩. ಜಂಬ; ಸೊಕ್ಕು; ಹೆಮ್ಮೆ; ಗರ್ವ: ಇತ್ತೀಚೆಗೆ ಅವನಲ್ಲಿ ತನ' 
ಶೌರ್ಯದ ವಿಷಯವಾಗಿರುವ ಅಭಿಮಾನ ಬೆಳೆದು ದಂಭವಾಗಿ ರೂಪು 
ಗೊಳ್ಳುತ್ತಿತ್ತೂ (ನೂರಜ. ೪೯): ಒಂದು ವೇಳೆ ತಾನು ಪಿರಿಯರಸಿಯಾಗಿದ್ದು 
ಕೊಂಡು ಕಿರಿಯ ರಾಣಿಯ ಈ ಒಂದು ದಂಭವನ್ನು ದಮನವಪಾಡಬಲ್ಲವಳೇ 
ಆದರೆ (ಸವತಿ. ೨೦೨). [ಸಂ.] 

(ಸಂ. 


36| ದಂಭತ್ವ (ನಾ). ಆಡಂಬರ: ಕುಂಭವೊಂದಟ್‌ೂಳು ಜಲಮಂ ತುಂಬಿ 


- ೬ ೬ ದಂಭತ್ವದಿಂದಲಂಕರಿಸಲ್‌ (ವೀಕ್ಕಿಪು. ೪-೨೦-೫೬). [0.7 


ದಂಭವೈರಿ (ನಾ). ಮೋಸಕ್ಕೆ ವಿರೋಧಿಯಾದವನು : ಭಕ್ತಸುರತರು 


ಜಿತಾಕ್ಷಂ ಸಿದ್ಧಿದಂ ದಂಭವೈರಿ ಮಾದರಸರೊಪ್ಪಿದರ್‌ (ಪದ್ಮರಾ. ೨-೧೬). 
[ ದಂಭ 4 ವೈರಿ] 


85| ದಂಭಾಚಾರ (ನಾ). ಬೂಟಾಟಿಕೆಯ ನಡವಳಿಕೆ; ಆಡಂಬರ ; ಸೋಗು; 


40 


ಡಂಭಾಚಾರ : ಕಂಡುದನನ್ನಿ ಕಂಡಂತೆ ಹೇಳುವ ಕೆಚ್ಚು. ದಂಭಾಚಾರ 
ವನ್ನು ಕಂಡರೆ ಸಾತ್ವಿಕವಾದ ರೊಚ್ಚು-ಇದು ಅವನ ವ್ಯಕ್ತಿತ್ವದ 
ಪಡಿಯಚ್ಚು (ಶಕ. ೪೬೨). [ ದಂಭ + ಆಚಾರ] 


ದಂಭೋಲಿ, ದಂಭೋಳಿ (ನಾ). ೧. ಇಂದ್ರನ ವಜ್ರಾಯುಧ; ಪವಿ. 


ದಂಭೋಳಿ : ೧. “ಪವಿಃ.. . ದಂಭೋಳಿಃ . . . ಶಂಬಃ - ಈ ೧೨ 
ಇಂದ್ರನ ಪಜ್ರಾಯುಧದ ಪೆಸರ್‌” (ಹಲಾಯು. ೦೦-೫೬); ಸಕಲಕಪಿಸಮಿಶಿ 
ವೆರಸಹಿತಕುಲಾಚಲಚಕ್ರಚಾರ ದಂಭೋಳಿ ಜಗತ್ಹ್ವ್ರಕಟೋದ್ಯನ್ಮಹಿಮ 
ನೆನಿಸುವ ಕಕುದೃಲಿಯೆ:ನಿಪ ಪೆಸರ ಬಲಿಮುಖನಿರ್ಪಂ (ಪಂಠತಂ. ೨೭೭-೫); 
ಅರಿಸಾಮಂತ ಕುಳಾಕುಳಾಚಳದಳದ್ದಂಭೋಳಿ ದಂಭೋಳಿ . . . ಎನಿಪಂ 
ಸಾವನ್ತ ನಾಗಾರ್ಜ್ಜ್ನನಂ (ಎಕ. ೪1, ತರೀಕೆ. ೪೨-೩೮ ; 1206) ; 
ದಂಭೋಳಿಯಂ ಸೆಳೆದುಕೊ ಜವದಿ ಬಲವೆರಸು (ಅಿಂಗಪು. ೧೦-೧೮). 


ದಂಭೋಳಿ 


ವಿ. ಸಿಡಿಲು: ಲೋಕೈಕಭೀಕರಮಾಟಂದುದು ನೀಲಮೇಘ ನಿಕಟ ಪ್ರಸ್ಫಾರ 
ದಂಭೋಳಿವೋಲ್‌ (ಪಂಠಾಮಾ. ೧೪-೦೭೪); ಬ್ರಹ್ಮಕಂದುಕದಿ ಶಂಪಾತರಂಗ 
ವದರೊಳು ತುಂಬಿ ಪರಿಯುತಿದೆ ದಂಭೋಳಿ ನೀನಾಗು (ಮಂಕುಳ. ೧೩೩). 
[ಸಂ.] 

ದಂಭೋಳಿ "ದಂಭೋಲಿ' ನೋ. 

ದಂಭೋಳಿಹಸ್ತ (ನಾ). ವಜ್ರಾಯಂಧವನ್ನು ಕೈಯಲ್ಲಿ ಹೊಂದಿರು 
ವವನು; ದೇವೇಂದ್ರ : ಜೃಂಭದ್ದಂಭೋಳಿಹಸ್ತಾಹತಚಕಿತಗತಕ್ಷ್ಮಾಧ್ರ 
ವಿಸ್ಫಾರವಿದ್ಯುತ್ಸಂಭಿನ್ನಂ , . . ಶುಂಭದ್ಗ ೦ಭೀರಿಮೆಂ ರಂಜಿಸಿದುದವುಮ 
ದತ್ತೇಂದ್ರಭದ್ರಂ ಸಮುದ್ರಂ (ರಾಜೀ. ೧-೯೦). 

[ ದಂಭೋಳಿ ( ಎ ದಂಭೋಲಿ) + ಹಸ್ತ] 

ದಂರೋಟ್‌, ದಂರೋಟು (ನಾ). ಒಂದಂ ಬಗೆಯ ಸಿಹಿ ಭಕ್ಷ್ಯ; 
ಬೂದುಗುಂಬಳಕಾಯಿ ಮೊದಲಾದವುಗಳಿಂದ : ಮಾಡಿದ ಹಲ್ವ : 
ಏನು ಕೊಡಲಿ ಸಾರ್‌. ಜಾಮೂನ್‌. ಜಿಲೇಬಿ. ದಂರೋಟ್‌ (ಮಹಾಲ. 
೪೬). ದಂರೋಟು : ದಂರೋಟೆಂದರೆ ನನಗೆ ಬಹಳ ಇಷ್ಟ (ರೂರ). 

[21 

ದಂರೋಟು "ದಂರೋಟ್‌' ನೋ. 

ದಂಶ (ನಾ). ೧. ಕಚ್ಚುವುದು ; ಕಡಿತ : ಪಿರಿದಪ್ಪ ನಂಜುಪುಗುಳುರ್ಬಿ 
ದವಂಗಸಿತಾಹಿದಂಶಮಾದುದು (ಕಾದಂಪೂ. ೮೮4): ಅಲ್ಪದಶನ ದಂಶ 
ಮಾತ್ರ ಖಂಡನೀಯ ಕರಂಗಳೆನಿಸಿದ ಮಂಡಕಂಗಳುಮಂ 
ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌ (ಸುಕುಮಾ. ೦೦-೨೯ ವ). ೨. ಕಾಡುನೊಣ; 
ವನವಂಕ್ಷಿಕ: “ವಾನೇಯ ಮಸ್ಷಿಕಾಭಿಖ್ಯಾನಂ ದಂಶಂ” (ವಸ್ತುಳೋ. 
೪೪-೨೪) ; ಬಿಸಿಲೈಕಿಲ್‌ ಪಸಿವುಗ್ರದಂಶಮಶಕ ವ್ಯಾಬಾಧೆ . . . ಎಂಬೀ 
ಬಾಧೆಯೊಳ್‌ ಮೆಯ್ಯನೊಡ್ಡಿಸೆ (ಆದಿಪು. ೬-೩೪); ಆಮಯ ದಂಶ ಮಸಕ 
ಶೀತೋಷ್ಣ ಕದಂಬಕ -ಬಾಧಾರಹಿತನೆನಿಸಿ ಸುಕುಮಾರಂ ಸುರಕುಮಾರ 
[ರಂ] ಮಸುಳಿಸಿದಂ (ಸುಕುಮಾ. ೦೦-೦೦೩): ದಂಶ ಮಶಕ ಮಕ್ಷಿಕಾಭ್ರಮರ 
ಪತಂಗುದಿ ಚತುರಿಂದ್ರಿಯಂಗಳ್‌ ಸ್ಪರ್ಶನ ರಸನ ಘ್ರಾಣ ಚಕ್ಷುರಿಂದ್ರಿಯ 
ಪರಿಚ್ಛಿತ್ತೂಧಪೇತಂಗಳವವು(ತತ್ತ ಪ್ರ. ೯೮); ತರಕ್ಷು ದಂಶಶತ ಸಂವೃತ 
ಮಿರ್ದುದದೊಂದು ತಾಣದೊಳ್‌ (ರಾಜಶೇ. 2-೯೨). ೩. ಹಲ್ಲಿನ ಗಾಯ. 
೪. ಹಲ್ಲಂ; ದಂತ. (ಸಂ.] 

ದಂಶಕ (ಗಂ). ೧. ಕಚ್ಚುವ; ಕಡಿಯುವ. (ನಾ). ೨. ಕಚ್ಚುವ ಪ್ರಾಣಿ; 
ಕಡಿಯವ ಪ್ರಾಣಿ. ೩. ನೊಣ. ೪. . ಹಲ್ಲಿನಿಂದ ಕಚ್ಚಿ ತಿನ್ನುವ 
ಉಪ್ಪಿನಕಾಯಿ ಮೊದಲಾದ ವ್ಯಂಜನ : ಸಂವರಿಸು ಬಂಡಿಯ ನಡೆಸು 
ಭಕ್ಷದ ಸೂಪದಂಶಕವ ತರಿಸು (ಳುವ್ಕಾಅ. ೧೦-೧೭). [ಸಂ.] 

ದಂಶನ (ನಾ). ೧. ಹಲ್ಲಿನಿಂದ ಕಚ್ಚುವುದು ; ಕಡಿತ. ಪಿ. ಕವಚ; 
ಜೋಡು. ೩. ಆನೆಯ ಪಕ್ಕರಕ್ಕೆ ; ಹಕ್ಕರಿಕೆ : “ದಂಶನಂ ಹಕ್ಕರಿಕೆ” 
(ಮಂಗರಾ. ೮೬-೩೦). [ಸಂ.] 

ದಂಶಿ (ನಾ). ಎದಂಶ ೨: ದಂಶೀ . . . ಚಿಕ್ಕಕಾಡುನೊಣ, 

[ ಸಂ. ದಂಶೀ 
ಪಿ. ಅಂಗಿತೊಟ್ಟಿ ಕರುವ ; ಕವಚವನ್ನು 


ಕಾಡು 
ಸೊಳ್ಳೆ (ಸಿದ್ಧಾಂತಿ. ೧೪೦). 

ದಂಶಿತ (ಗು). ೧. ಕಚ್ಚಿದ. 
ತೊಟ್ಟ. [ಸಂ.] 

ದಂಪ್ಸ (ನಾ). ಆನೆ, ಹುಲಿ, ಸಿಂಹ, ಹಂದಿ ಮೊದಲಾದಂವುಗಳ ಉದ್ದ 
ವಾದ, ಹೊರಹಾಯ್ದಿರುವ ಹಲ್ಲು; ಕೋರೆಹಲ್ಲು; ದಾಡೆ : 
ಪೊಳೆಯುತ್ತಿರ್ಪ ಮಹಾವರಾಹಾವದನೋದ್ಯದ್ದೆಂಪ್ಸಮಂ ನೆವ್ಮಿನಿಂದಳೋ 
ಭೂಕಾಂತೆಯೆನಲೈ (ಕಾದಂಪೂ. ೧೦೦೩). [ ಸಂ. ದಂಷ್ಟ್ರು ] 

ದಂಷ್ಟಕ (ನಾ). ಎ ದಂಪ : ಆಕಾರಾಂ ಅಕಾರಮಾದುದರ್ಕೆ- ಕಂಧರಾ, 
ಉಪತ್ಯಕಾ. ದಂಪ್ಸಕಾ, ವಾಲುಕಾ-ಎಂಬಿವು ಮೊದಲಾದುವು ಕಂಧರ, 


೩೭೭೫ 


10 


80 


48 


ದಕ್ಕಡೆಯ 


ಉಪತ್ಮಕ, ಕರುಣ-ಎಂದು ಅಕಾರಾಂತಮಂ ಪಡೆಯಲೊಡಂ ಲಿಂಗಮಾಗಿ 
ವಿಭಕ್ತಿ ಪತ್ತುಗುಂ (ಶಮದ. ೮೨ ಪ್ರಯೋ). [ ಸಂ. ದಂಷ್ಟಿಕಾ ] 

ದಂಷ್ಟ್ರಾಂಕುರ (ನಾ). ಹೊರಬರುತ್ತಿರುವ ಕೋರೆದಾಡೆ ; ಮೊಳೆಯು 
ತ್ತಿರುವ ಕೋರೆಹಲ್ಲು; ಮೊಳೆಹಲ್ಲು : ಬಲದೇವ ವಾಸುದೇವರ್‌ 
- . - ಪವಿತ್ರಕ್ಷತ್ರಧರ್ಮ ಕಂಠೀರವ ದಂಷ್ಟ್ರಾಂಕುರಯಂಗ್ಮಮುಂ , , , 
ಗುಣಗಣ ಮಣಿಗಣಕೋಶಗೃಹದಂತೆಯುಮಾಗಿ. ಮಾತಾಪಿತೃಗಳನು 
ರಾಗದೊಡನೊಡನೆ ಪ್ರಮೋದಪ್ರವರ್ಧವನಾಗೆ (ಕಾಂತಿಫು. ೦-೮೦ ವ) ; 
ರಾತ್ರಿಂಚರಪತಿಸಿತದಂಷ್ಟ್ರಾಂಕುರಂ ಬಳೆದು ಬಳೆಸಿದಂತಾಯ್ದು 
ಬೆಳ್ತಿಂಗಳಿತ್ತಂ (ರಾಜಶೇ. ೦೩-೪೨). [{%X0.] 

ದಂಪ್ಟಾಕಿರಣ (ನಾ). ಕೋರೆಹಲ್ಲುಗಳ ಕಾಂತಿ.-ಪ್ರಕಾಶೆ: ರಾಕ್ಷಸರಾಜಂ 
ವಜ ದಂಷ್ಕ್ರಾಕಿರಣಧವಳಿತಾಸ್ಕಾ ನನಿಂತೆಂದನಾಗಳ* (ಜಗೆವಿ. ೨-೪೫). 

[ ಸಂ.) 

ದಂಷ್ಟ್ರಾಗ್ರ (ನಾ). ಕೋರೆಹಲ್ಲಿನ ತಂದಿ ; 7ಂತಾಗ್ರ : ಆದಿವರಾಹರೂಪ 
ದೊಳೆ ನೀನಂದೆತ್ತಿದ್ಯೆ ಗೋಮಿನೀಧವ ದಂಷ್ಕ್ರಾಗ್ರದ ನೀಲಜಾಲಮಣಿ 
ಯೆಂಬಂತಾಗೆ ಭೂಗೋಳಮಂ (ಜಗವಿ. ೧-೩೭); ದಾನವಹೃತ ಮೇದಿನಿಯಂ 
ದಂಷ್ಭ್ರುಗ್ರದೊಳಿರಿಸಿ (ಮಾಂದಳಿ. ೪೨-3). [ಸಂ.] 

ದಂಷ್ಟ್ರಾಯುಧ (ನಾ). ೧. ಕೋರೆಹಲ್ಲೇ ಆಯುಧವಾಗಿ ಉಳ್ಳುದು; 
ಕಾಡುಹಂದಿ. ೨. ಕಪಿ: (8). [ಸಂ.] 

ದಂಷ್ಟ್ರಿ (ನಾ). ೧. ದಾಡೆಗಳುಳ್ಳುದು ; ಕಾಡಂಹಂದಿ. ೨. ಹಂದಿ: 
“ಕೋಳಃ, . . . ದಂಷ್ಟೀ. ಫೃಷ್ಟಿಃ, ಕಿರಿ-ಈ ೮ ಹಂದಿ" (ಹರಾಯಂ. 
೩೮-೭4). ೩. ನೆಗ್ಗಿಲ ಮುಳ್ಳು .: “ದಂಷ್ಟ್ರಿಯೆನೆ ನೆಗ್ಗಿ ಲಕ್ಕು” (ಮಂಗರಾ. 
೩೭-೨೨). [ಂ, ದಂಷ್ಟ್ರಿನ್‌ ] 

ದಂಪ್ರೆ (ನಾ). ೬ ದಂಪ್ಟ: ಅಣಲ್ಲಳ ದಾಡೆಯ ಪಲ್ಲಿಂ ಗಣಿಸುಗೆ ತಾಂ 
ದಂಪೈಯೆಂಬ ಪೆಸರೆ ನಿದಾನಂ (ಅಕ್ಕಶಾ. ೯-೭). [ ಸಂ. ದಂಷ್ಭ್ರು ] 

ದಂಸ್ಕ (ನಾ). ಎ ದಂಶ: ವಿದ್ಕ್ಯುಚ್ಚೋರ ಭಟಾರರ್‌ ಪ್ರತಿಮಾಯೋಗಂ 
ನಿಂದೊಡೆ ದೇವತೆ. ಮುಳಿದು ಪೊಜಸುಗಳನಿವಿರಿಯವು ದೆಂಸಮಸಕಂಗಳಂ 
ವಿಗುರ್ವಿಸೆ (ವಡ್ಮಾರ3. ೧೩೪-೧೮). [ ಸಂ, ದಂಶ] 

ದಂಸ್ಕ 'ನಾ). (2): ಘಳಿಸಿದ ದಂಸಂ ಸೇವರು (ಬೊಂಕಕಾ. ೧೯೩೩, 
ಹಾವೇರಿ. ೯8-೪: 9). [? ) 

ದಕ (ನಾ). ನೀರು; ಉದಕ. 

ದಕನ್‌ "ದಖನ್‌' ನೋ. 

ದಕುಪ್ಕಟ್ಟಿ "ಢಕಲಪಟ್ಟೆ' ನೋ. 

ದಕಾರ (ನಾ). ದ ಎಂಬ ಅಕ್ಷರ : “ತಾವರೆ” ಎಂಬ ಪದದ ಆದಿಯ “ತ” 
ಕಾರಕ್ಕೆ ಪ್ರತಿಯಾಗಿ “ದ” .ಕಾರವೂ ಬಂದಿದೆ (ಮಧ್ಯಮ. ೨೦). [ಸಂ.] 

ದಕಿದು (ನಾ). ಮೃದಂಗವನ್ನು ಬಾರಿಸುವುದರಲ್ಲಿ ಒಂದು ವರಸೆ: ರಿಪುವಣೆ 
ಸಹೆರಣೆ ತುಡುಕು ದಕಿದು ವತ್ಕಿರಿ ಜತಿ ಜೋಕೆಯೆಂಬ ದೇಸೆಯ ಶಬ್ದಂ 
ಗಳೆಸೆಯೆ ಬಾಜಿಸುತ್ತಿರೆಯು೦ (ಕಾಂತೀಶ್ಯ. ೧೬-೬೭ ವ). [7] 

ದಕೋದರ (ನಾ).ಎಜಲೋದರ. [ಸಂ.] 

ದಕ್ಕಡ "ಧಕ್ಕಡ' ನೋ. 

ದಕ್ಕಡತನ "ಧಕ್ಕಡತನ' ನೋ. 

ದಕ್ಕಡತಿ (ನಾ). ದಿಟ್ಟೆ; ಗಡುಸಂಗಾತಿ ; ಸಮರ್ಥೆ : ಕರ್ಕಸಿಯರತಿವೆಕ್ಕ 
ಸೊಕ್ಕಿಯರನಾರತಂ ದಕ್ಕಡತಿಯರು ಕಾಮದಿಕ್ಕೆಯರ್‌ (ಷತಿಲ. ೨-೭೦). 

[ ದಕ್ಕಡ ( ಆಧಕ್ಕಡ) + -ತ್ಮಿ ( <-ಇತ್ತಿ)] 

ದಕ್ಕಡಿಗ "ಧಕ್ಕಡಿಗ' ನೋ. 

ದಕ್ಕಡೆ "ಧಕ್ಕಡ' ನೋ. 

ದಕ್ಕಡೆಯ "ಧಕ್ಕಡೆಯಂ' ನೋ. 


[ಸಂ.] 


ದಕ್ಕಡೆಯತನ ೩೭೭೬ ದಕ್ಕ್ಯು 


ದಕ್ಕಡೆಯತನೆ 'ಧಕ್ಕಡೆಯತನ' ನೋ. 

ದಕ್ಕಣ (ನಾ). ದರ್ಶನೀಯವಾದುದಂ: ಚೈತ್ರರಥದುನ್ನ ಶಿಯಂ ಸಮಕಟ್ಟಿ 
ಕೊಂಡು ಸಾಧಿಸುವತಿದಕ್ಕಣಂ ಸರಿಗೆವಾಳಮೆನಿಪ್ಪ ನೆಗರ್ತೆ ಕೂಡೆ ಮಾಡಿಸಿ 
ದನದೊಂದು ನೆಂದನಮಂ (ವರ್ಧಮಾ. ೨-೧೩). [ ಇಪ್ರಾ. ದಖ್ಭಣ ) 

ದಕ್ಕಣಿಸು (ಕ್ರೆ). ಜಬರಿಸಂ; ಗದರಿಸಂ: ಗುರುಭೀಷ್ಮರು ಮಕ್ಕಳಾಟಿಕೆ 
ಬೇಡ ನಡೆ... ಸಂತೈಸೆನುತ ದಕ್ಕಣಿಸಿ ವಿದುರ ಗೌತಮರು ಧೃತ 
ರಾಷ್ಟ್ರಗಂ ತಿಳುವಲೈ ನಡೆತಂದೆನು (ತುಕೆಂಗ. ೨೫-೦೭). 

[ ದಕ್ಕಣಂ ( ಎಧಕ್ಕಡ) + - ಇಸ್ಬು] 

ದಕ್ಕಲು, ಧಕ್ಕಲು (ನಾ). ಮಾದಿಗರಲ್ಲಿ ಒಂದಂ ಒಳ ಪಂಗಡ : ಅವನು 
ಧಕ್ಕಲದವನು (ಎಸಮ್ಮೆ. ೩೪11. ೬). ಧಕ್ಕಲು : ಈ ಊರಿಗೆ ಬಹಳ 
ಮಂದಿ ಧಕ್ಕಲುಗಳು ವಲಸೆ ಬಂದಿದ್ದಾರೆ (ಕೂ). [?] 

ದಕ್ಕಳ "ಧಕ್ಕಡ' ನೋ. 

ದಕ್ಕಾಯ್ತಯ್ಯ (ನಾ). ಒಬ್ಬಾತನ ಹೆಸರಂ: ದಕ್ಕಾಯ್ತಯ್ಯಂ ಊರಂ 
ಆಳುತ್ತಂ ಇರೆ (ಎಕ. ೫, ಮುಳಬಾ. ೨೨೯-೩; 909). [7 + ಅಯ್ಯ] 

ದಕ್ಕಾಲಿ (ನಾ). ಅಲುಗಾಡದ ಕಣ್ಣುಗಂಡ್ಲೆ ; ನೋಡುವ ಸಾಮರ್ಥ್ಯ 
ವಿಲ್ಲದ ಕಣ್ಣು ಗುಡ್ಡೆ : ಭರದಿಂ ಸುಜ್ಜನೆ ಸುಯ್ಕೆ ಸೂಗುಟ್‌ಸೆ ಕಣ್ಣಕ್ಕಾಲಿ 
ಗಳ್‌ ಬೀಟ (ಕೋಳಕೋಪ. ೯-೨೦೭); ಶಿವಲಿಂಗಮಂ ಮುಸುಕಿ ಬೆಳೆದುತ್ತ 
ಮಾಂಗವನು ಬಾವೆಂದು ದಿಟ್ಟಿಸಿ ನೋಡದೆವೆಯಿಕ್ಕದಿಹ ಕಣ್ಣ ದಕ್ಕಾಲಿ 
ಯೆಂದು . . , ಶಂಕಿಸಿ (ಸಿದ್ಧರಾ. ೨-೪) ; ಪೋಲಿಸೆ ತಮ್ಮ ಕಣ್ಣ [ಣ್ಣ 
ಕ್ಕಾಲಿಗಳಾಗಿರ್ದು ಬರ್ದವಲ್ಲದೆ ದಿಟಮಾಗಾಲಿಸಿ ಕಂಡೊಡೆ ನಾಣ್ವದೆ 
ಮೇಲಿಯ ಗಣೌಯಿವಳ ಜಡಿವ ಮುಡಿಯ ಬೆಡಂಗಂ (ಧರ್ನುನಾ. ೩-೯೪). 

[ದಕ್ಕ್ಯು * ಆಲ್ಮಿ 

ದಕ್ಕಾಲಿಬೀಳು "ದಕ್ಕಾಲಿವೀಟ*' ನೋ. 

ದಕ್ಕಾಲಿಬೀಟ್‌ "ದಕ್ಕಾಲಿವೀಟ*್‌' ನೋ. 

ದಕ್ಕಾಲಿವೀಟ್‌, ದಕ್ಕಾಲಿಬೀಳಂ, ದಕ್ಕಾಲಿಬೀಟ್‌ (ಕ್ರಿ). ಚಲಿಸದ 
ಕಣ್ಣುಗುಡ್ಡೆ ಉಂಟಾಗು: ಕಣ್ಮುಚ್ಚಿರೆ ದಕ್ಕಾಲಿವೀಟ್‌ ಬಾಟದು ತುರಗಂ 
(ಅಕ್ಕೆಶಾ. ೬-೬೨). ದಕ್ಕಾಲಿಬೀಳು : ದಕ್ಕಾಲಿಬಿದ್ದ ಕಣ್ಣಿನಂತೆ ಜಂಗಮದ 
ಮೇಲೆ ಹರುಷವಿಲ್ಲದ: ನೋಟ (ಬಸಹೆ, ೫೭-೦೫೪). ದಕ್ಕಾಲಿಬೀಟ್‌ : 
ಕಣ್ಣಳ್‌ ದಕ್ಕಾಲಿಬಿರ್ದು (ಬಂಹರಿ. ೧೪-೪೭ ವ). 

[ ದಕ್ಕಾಲಿ * ಬೀರ್ಟು,] 
ದಕ್ಕಿಣ (ನಾ). ದಕ್ಷಿಣ: “ದಕ್ಕಿಣ - ದಕ್ಷಿಣ” (ತದೃಕೋ. ೧೪). 
[ <ಸಂ. ದಕ್ಷಿಣ) 

ದಕ್ಕಿಸು (ಕ್ರಿ). ೧. ದಕ್ಕುವಂತೆ ಮಾಡು ; ತನ್ನ ಸ್ವಾಧೀನಕ್ಕೆ ಬರಂವಂತೆ 
ಮಾಡಿಕೊಳ್ಳು ; ತನ್ನದಾಗಿಸಿಕೊಳ್ಳು : ಬಹುಧನವ ದಕ್ಕಿಸಿಯೆ ಹೂತಿ 
ಕೊಂಡಿಹರು (ತುರಂಗ. 48-೨೬), ೨. ಜೀರ್ಣಿಸಿಕೊಳ್ಳು ; ಅರಗಿಸಿ 
ಕೊಳ್ಳು : ದಕ್ಕಿಸಲಾಆದೆಯಾ ಮುನಿಯಾ ಕೂಳ ಕಕ್ಕಲು . . . ಮನ 
ದೊಳು ಮುಗಿ (ನೇಮಿಸಂ. ೨೦-೩೪); ವಿಷಯ ವಿಷವನುಂಡು ದಕ್ಕಿಸಬಲ್ಲ 
ನಿರ್ವಿಷಸಿದ್ಧ ನೀನವನೀಶ (ಛರಹ. ೨-೬೧). 

ದಕ್ಕಿಸಿಕೊಳ್ಳು ಎ ೧. ದೊರಕಿಸಿಕೊಳ್ಳು ; ಗಿಟ್ಟಿಸಂ: ಚಿಕ್ಕವನ 

ಹಿರಿಯನ್ನ ಮಾಡಿ ಪುಣ್ಮವ ದಕ್ಕಿಸಿಕೊಂಡೆ (ವಿದಾಕೃ. ೧೩೫-೩); ಮಸೂರಿ 
ನವರು ಕೊಳ್ಳೆಯನ್ನು ದಕ್ಕಿಸಿಕೊಂಡು ಹಿಂತಿರುಗಿದರು '(ಒಡಕ. ೩೧). ೨. 
ಜೀರ್ಣಿಸಿಕೊಳ್ಳು; ಅರಗಿಸಿಕೊಳ್ಳು: ವಿಷವ ಪದಾರ್ಥವೆಂದು ಕೊಡಲು 
ಉಂಡು ದಕ್ಕಿಸಿಕೊಂಡರು (ಘನವ. ೨೩) ; ಏಳಿ ಎಚ್ಚರಿ, ಬೆಂಕಿ ಹಚ್ಚಿರಿ 
ತಿಂದು ದಕ್ಕಿಸಿಕೊಳ್ಳಲಿ (ನೆಲಮು ೪೭-೦೨). ₹ದಕ್ಕು, * - ಇಸ್ಕು] 

ದಕ್ಕು, (ಕ್ರಿ). ೧. ದೊರಕು; ಸಿಕ್ಕು ; ಪ್ರಾಪ್ತವಾಗು; ಲಭಿಸಂ; ಗಿಟ್ಟೂ: 
ವ್ಯಾಸರುಷಿಗಂ ದಕ್ಕದೆ... ಜಗದೊಳಗೆ (ಸಾನಂಜ. ೯-೧೨೨); ಮನ 


ವಿಕ್ಕಿದನಮರಾವತಿಯ ಸೊಕ್ಕಿದ ಸೂಳೆಯರಿಗೆ ತನ್ನನವರಿಗೆ ದಕ್ಕಲೀಯೆವು 
ನಿಮ್ಮಾಣೆ (ಕುರಾಸಾಂ. ೩೬-೧೨೨) ; ದಕ್ಕಿದುದು ಕಿಟಿಯೆನುತೆ 
ಪಿಡಿದನು (ಕಬಪು. 88-೩೯) ; ಸುತ್ತೇಳು ಬೀದಿಯ ಸುತ್ತುವ ಹೆಣ್ಣಿಗೆ 
ದಕ್ಕೀತು ಷೋಕಿಯ ಗಂಡು (ಇಂದಾಪ. ೧೯೮-೭೭) ; ಅರ್ಜುನನು ಪ್ರಾಣ 
5 ಸಹಿತನಾಗಿರಲು, ಪಾಂಡವರ ರಾಜ್ಯಧನಗಳು ತನಗೆ ದಕ್ಕುವದೆ? 
(ಕೃವಾಉ. ೩೩), ೨. ತನ್ನಲ್ಲೇ ಉಳಿ; ಸ್ವಾಧೀನಕ್ಕೆ ಬರಂ; ಹಿಡಿತಕ್ಕೆ 
ಸಿಕ್ಕು ; ಸಾಧ್ಯವಾಗಂ : ಮಂದಭಾಗ್ಯಂಗಣುಗ ದಕ್ಕುವನಲ್ಲ ಎನಗೆಂದ 
(ಕುವ್ಯಾಬ್ಬೋ. ೮-೨೧) ; ನವಲಕ್ಕ ತೆಲುಗರ ಗಂಡನೆಂದೆಂಬೀ ಬವರದ 
ಬಲು ಬಿರುದಿನ್ನು ರವಿಶಶಿಯುಳ್ಳನ್ನವರ ದಕ್ಕಿತೆಮಗೆಂದು ತವೆ ನಲಿದನು 
20 ನರನಾಥ (ಕುರಾಸಾಂ. ೪-೯೩) ; ಸೋಮೆಯನದಾವ ತೆಜದಿಂ ಮದುವೆ 
ನಿಲ್ವೆನೆಂಬಾ ಮಾತು ದಕ್ಕಿತಲ್ಲಾ ಮೆಚ್ಚಬೇಡವೆ ನೀಮೆನ್ನ ಚದುರತನಕೆ 
(ಸಮ್ಮಕ್‌, ೬-೨೯) ; ಚೆವುಂಟುತುಗಂರಿಂದಿರಿವೆಂ ಬಲ್ಲೊ ಡಲಿಯಾಂತೊಡಂ 
ದಕ್ಕುಗುಮೇ (ಜಿಂದ್ರಳ್ಳು. ೭-೨೬ : ಭೂದೇವಿಗೂ ದಕ್ಕೋ ಮನುಸ್ಕಾ 
ನೀ ಅಲ್ಲೋ, ಮಗನ, ನನಗೆ ಗೊತ್ತದ (ಕಮ್ಮಟ. ೧9): ಅವನೆಂದೂ 
15 ಅವರಿಗೆ ದಕ್ಕುವುದಿಲ್ಲ (ಪುನಕು. ೨೯) ; ಹೆತ್ತ ಮಕ್ಕಳು ಕೈಗೆ ದಕ್ಕದ 
ದುಃಖದಿಂದ ಇನ್ನರ್ಧ ಬಸವಳಿದು ಹೋಗಿದ್ದಳು (ನೆಡೆದಾ. 11, ೯೩೫) ; 
ಶತ್ರುನಾಶವಾಗಿ ರಾಜ್ಯ ತನಗೇ ದಕ್ಕುವುದು ಎಂದು ದುರ್ಯೋಧನನು 
ಯೋಚಿಸಿದನು (ನೀತಿಜಿಂ. 1, ೯). ೩. ಅರಗು; ಜೀರ್ಣವಾಗು ; ಪಚನ 
ವಾಗು ; ಮೈಗೂಡು : ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು 
20 ರೋಗರುಜಿನವು (ಲಕ್ಷ್ಮೀಕೋ. ೩೮) ; ಉಂಡ ಅನ್ನ ದಕ್ಕದ ಲಕ್ಷಣವೆ ವಾತ 
ಪ್ರಕೋಪ (ಸಕವೈ. ೧೩೦) ; ಇನ್ನೊಂದು ಬಟ್ಟಲು ಬಂದಿತು; ಅದನ್ನೂ 
ಕುಡಿದು ಮುಗಿಸಿದಳು; ಅದೂ ದಕ್ಕಲಿಲ್ಲ (ಕಗದ್ಯ. 11, 56). ೪. (ತಪ್ಪು 
ಮಾಡಿದರೂ) ಸರಿಯಾಗಂ; ವಿರುದ್ಧ ಪರಿಣಾಮವಾಗದಿರಂ: ದಕ್ಕೀತು 
ಎಂದು ತಕ್ಕದ್ದಲ್ಲಮ್ಮ ಮಾಡಬಾರದು: (ಗಾಜಿ). ೫. ಕುಸಿ (?): ಧನುವಂ 
ಕೊಂಡೊತ್ತಿ ತನ್ಮೌರ್ವಿಯನಟನಿಗೆ ಹಸ್ತಾಗ್ರದಿಂದೆಶ್ತಿ ಕಂದರ್ಪನೃಪಾಲಂ 
ಕಾಯ್ತಿನಿಂದೇಆ೨ಸುವ ಸರಭಸಕ್ಕುರ್ವಿ ತರ್ಗಿತ್ತು ನಾಗೇಂದ್ರನ ಭೋಗಂ 
ಬಳ್ಳಿ ಸುಯ್ಲಿಕ್ಕಿದುದು , . . ಪರಿಹತಕ್ಕುದ್ಕಘಾತಕ್ಕೆ ಬೆನ್ನೊಡ್ಡಿನ 
ಪೊಂಗಳ್‌ ದಕ್ಕಿ ಕೂರ್ಮಂ ಕುಸುರಿನೊಳರೆಮಲ್ಲ್ಸಿರ್ದುದಬ್ದೋದ್ಭ 
ವಾಂಡಂ (ಕುಸುಮಾ. ೧೧-೪೫). p ಈ ಪದ್ಯಕ್ಕೆ ಪಾಠಾಂತರವೊಂದಿದೆ. 
(ಶಾಂತೀಶೈ, ೩-೯೩ ನೋ). 
ದಕ್ಕಹಿಡಿ ಎ ದಕ್ಕುವಂತೆ ಹಿಡಿ ; ಗ್ರಹಣಮಾಡು ; ಸೆರೆಹಿಡಿ : ದಕ್ಕ 
ಹಿಡಿವರು ಪಶುಗಳ ಮನೆಯ ಕನ್ನವಿಕ್ಕುವರಿರದೆ ಪುರಗಳ ಹೊಕ್ಕಿಅೌವರು 
(ಕುರಾಸಾಂ. ೧೦-೫). ದಕ್ಕಿ ಹೋಗುಎ ವಶವಾಗು; ಸೇರಂ: ಆದರಾ ಆಗ್ರ 
ಹಾರವು ಮೈಸೂರಿನಲ್ಲಿ ಕಟ್ಟಲ್ಪಟ್ಟು ಇನ್ನಾರಿಗೋ ದಕ್ಕಿ ಹೋಯಿತು 
(ಹುಟ್ಕಹ. 9) ; ಅವರಿಗೆ ದೊರೆತ ಹಣವೆಲ್ಲ ದಕ್ಕಿ ಹೋಯಿತು (ರೂಢಿ). 
ದಕ್ಕು ಹಾಕಿಕೊಳ್ಳು - ಸ್ವಾಧೀನ ಮಾಡಿಕೊಳ್ಳು: ವಶಪಡಿಸಿಕೊಳ್ಳು ; 
ತನ್ನದನ್ನಾಗಿ: ಆಭರಣಗಳಲ್ಲಿ ಬಹುಭಾಗ ಅಡವು ಇಟ್ಟುಕೊಂಡು 
| ದಕ್ಕು ಹಾಕಿಕೊಂಡ ಅಂಶ ಮಗನಿಗೆ ತಿಳಿದಿತ್ತು (ವಂಶವೃ. ೧೯೫): ಗುರು 
ರಾಜರಾಯರ ಹಣಕ್ಕೆ ಮೋಸವಾಗಿದೆ. ಕೆಲವರೆಲ್ಲಾ ದಕ್ಕುಹಾಕಿ 
40 ಕೊಂಡಿದಾರೆ (ಮರಳಿ, ೧೮೨). 
[ ದೇ.8 ತಮಿ. ಮಲ. ತಕ್ಕು; ತುಳು. ದಕ್ಕು; ತೆಲು. ದಕ್ಕು, ಡಕ್ಕು, 
ತಕ್ಕು; ಕೊಲಾ. ನಾಯ್ಕಿ. ತಕ್‌ ; ಗೊಂಡಿ. ತಗ್ಗಾನಾ] 
ದಕ್ಕ್ಯು "ದರ್ಕು,' ನೋ. 
ದಕ್ಕು (ನಾ). ಸ್ವಾಧೀನ ; ವಶ : ಅವರವರಿಗೆ ದಕ್ಕಾಗಬೇಕೆಂದು ಪಂಚರ 
45 ನಿರ್ಣಯ (ಗ್ರಾಮಾಯ. ೯) : ಆಸ್ತಿಯೆಲ್ಲ ಯಾರಿಗೋ ದಕ್ಕಾಗಿ ' ಹೋಗ 
ಬಹುದಿತ್ತ೨್ಬ (ಗ್ರಾಮಾಯ. ೩೫4). [ ಅದಕ್ಕು) 


95 


35 


ದಕ್ಕ್ಯು 


ದಕ್ಕ್ಯು "ದರ್ಕು' ನೋ. 

ದಕ್ಕುಂತಲೆ (ನಾ). ದಕ್ಕುವ ತಲೆ; ಉಳಿಯುವ ತಲೆ: ಮೇಣುಂ ಮೈಗರೆ 
ವಕ್ಕಿನ ತಲೆ ದಕ್ಕುಂತಲೆಯೇ? ಇರ್ಕೆ (ರಾಮಾಶ್ವ. ೯3-೩೦) 

[ದಕ್ಕ (ಆ ದರ್ಕುಂದಲೈ,) + ತಲ್ಲೆ;] 

ದಕ್ಕುಂದಲೆ, "ದರ್ಕುಂದಲೆ', ನೋ. 

ದಕ್ಕುಂದಲೈೆ "ದರ್ಕುಂ ಲೈ ನೋ. 

ದಕ್ಕುಂದಲೆವರಿ (ಕ್ರಿ). ಸೊಕ್ಕಿನಿಂದ ಮುನ್ನುಗ್ಗು; ಗರ್ವದಿಂದ ಹಾಯು: 
ಉರ್ಕಿಂ ಸೊಕ್ಕಿ ದಕ್ಕುಂದಲೆವರಿದುರಿದಷ್ಟರ್ಕರಂ ನಂದಿದಪ್ಪೆರ್‌ (ಅನಂಪು. 
೦೩-೧). [ ದಕ್ಕುಂದಲೈ, (<ದರ್ಕುಂದಲ್ಲೆ) + ಪರಿ) 

ದಕ್ಕುಂದಲೆವಾಯ್‌ "ದರ್ಕುಂದಲೆವಾಯ್‌' ನೋ. 

ದಕ್ಕುಕೊಡು (ಕ್ರಿ). ಅಧೀನಕ್ಕೆ ಕೊಡಂ; ಸ್ಥಾ ಿಧೀನಮಾಡು: ಈ 
ಮೊಹರುಗಳನ್ನು ದಕ್ಕುಕೊಟ್ಟಿಲ್ಲ. ಕೈಗಡದಂತೆ ನೀವು ತಿಳುಕೊಳ್ಳಬೇಕು 
(ಮುಂಬಯಿ. 8-೯೦). [ದಕ್ಕು ೬ ಕೊಡು] 

ದಕ್ಕುಗೊಳ್‌ (ಕ್ರಿ). ವಶಪಡಿಸಿಕೊಳ್ಳು ; ತನ್ನದನ್ನಾಗಿ ಮಾಡಿಕೊಳ್ಳು, 
ತನ್ನ ಪೆಣ್ಣಳಂ ಮರುಳ್ಗೊಳಿಸಿ ದಕ್ಕುಗೊಂಡ ಶ್ರೀಕೃಷ್ಣನಂ ದೂಜುವ 
ವೃದ್ಧಗೋಪಷಿಯರ ವಚನವ್ಯಾಜದಿಂ ವಿವರಿಸುವರ್‌ (ಗೀತಗೋ. ೬೩-೦ ವ); 
ಇರ್ಕೇಅಿಯನೊಕ್ಕಲಿಕ್ಕಿ ದಕ್ಕುಗೊಳಲೊಡಮಾ ತುರುಕ ಪಡೆವಳಂ , .. 
ಮುಂತಣ್ಣೆ ನದೆದು (ಚಳವಂ. ೩೬-೯). [ದಕ್ಕ * ಕೊಳ್‌] 

ದಕ್ಕುಗೊಳಿಸು (ಕ್ರಿ). ವಶಪಡಿಸಿಕೊಳ್ಳು ; ಸ್ಥಾ ಧೀನಮಾಡಿಕೊಳ್ಳು ಕ 
ಏನು ನೇಮದೊಳಿರ್ದುದೊ ಪೊಂಗೊಳಲೇನೋಂತುದೊ ಕೆಳದಿ ತುನೊಲಿ 
ದಿನಿಯನ ದಕ್ಕುಗೊಳಿಸುತಿದೆ (ಗೀತಗೋ. ೧೪-೨೭ ಪಲ್ಲವಿ). 

[ ದಕ್ಕುಗೊಳ್‌ + - ಇಸ್ಕು] 

ದಕ್ಕುಪಾರಿ (ನಾ). ದಕ್ಕಿದ ಸೂಳೆ; ವಶಳಾದ ಜಾರೆ : ಚಿಕ್ರಪ್ರಾಯದಿ 
ನಿನ್ನ ರೂಪಿಗೆ ಸಿಕ್ಕಿ ದಕ್ಕಿದ ನಾರಿಯಾ ತಕ್ಕೆಯೊಳಗಿಂದಗಲಿ ಹೋಹರೆ 
ದಕ್ಕುಪಾರಿಯ ನೀರೆಯಾ ಅಕ್ಕರಿಂದಲಿ ಕರೆದು ಮನ್ನಿಸೊ (ಮಡಿಕ್ಕಾ. 
೪, ೦೨೩೩ ಗಂಗಾಧರನ ಅಷ್ಕಳ). [ದಕ್ಕ್ಯು * ಪಾರಿ (ಪಾರ್ಕ) ] 

ದಕ್ಕುಬೀಳು (ಕ್ಷಿ ) - ವಶವಾಗು ; ಅಧೀನವಾಗು : ಈಗ ಬಗೆಗದಡಿನ 
ವೇಗಕ್ಕೆ ಸಂಚಳಿಸಿ ಸನ್ರಾಸದ ಕಾಲಾಟಕ್ಕೆ ಸಿಲ್ಕಿ, ದಿಕ್ಕುಗೇಡಿಗೆ ದಕ್ಕುಬಿದ್ದು 
« * * ನಾವು ಮುಳುಗಿಹೋಗಿ ಉಸಿರಳಿಯಬಾರದು (ಮಂತ್ತಕೆ. ೭೨-೨೦). 

[ ದಕ್ಕ್ಕು * ಬೀಳು (ಬೀಟ್‌) 

ದಕ್ಕೆ, "ಡಕ್ಕೆ' ನೋ. 

ದಕ್ಕೆ "ಧಕ್ಕೆ' ನೋ. 

ದಕ್ಕೆಬಲಿ "ಡಕ್ಕೆಬಲಿ' ನೋ. 

ದಕ್ಷ (ನಾ). ೧. ಚತುರನಾದವನು ; ಜಾಣ; ಸಮರ್ಥ : “ಚತುರಃ ... 
ದಕ್ಷಃ , ಕುಶಲಃ ಪ್ರವೀಣ ಈ ೧೧ ಬಲ್ಲವಂ” (ಹಲಾಯು. 
88-೦೮೦); “ಚೆತುರಂ ಪ್ರವೀಣಂ ಕುಶಲನಭಿಜ್ಞಂ ಸುಶಿಕ್ಷಿತನೆನಲ್‌ 
ದಕ್ಷನೆನೆ. .. ಬಲ್ಲವಗೆ ನಾಮಂ” (ಮಂಗರಾ. ೬೬-೩): ಶ್ರೀರಮಣೀ 
ರಮಣಂಗರಿನಾರೀವೈಧವ್ಯದಿವ್ಯದೀಕ್ಷೂದಕ್ಷಂಗಾರೆಣಿ (ಪಂಪಛಾ. ೭-೦); 
ಉನ್ನತನ ರೂಪಾಧಿಕನ ಸಂಪೂರ್ಣ ದಕ್ಷನನನ್ಮರೆನ್ನವರೆನ್ನದನ ಪರರಿಂಗಿ 
ತಾಕಾರಪ್ರಭೇದಕನೆ . . . ಪರಿಹಾರಕನ ಮಾಡುವುದು (ಕುವ್ಕಾಉ. 
&-೯೪) ; ದೇವರಾಜನು ಸ್ವತಃ ಶೂರನೂ ರಾಜ್ಯಕಾರ್ಯಭಾರದಲ್ಲಿ 
ದಕ್ಷನೂ ಚತುರನೂ ಇದ್ದನು (ಮುಂಬಯಿ, 9-೮), ೨. ಬ್ರಹ್ಮನ ಮಗ 
ನಾದ ದಕ್ಷ: ದಕ್ಷ ಯಾಗವ ಮಾಡಿ (ಬಸವ. ೩೮೩) ; ಗಿಲಿಕೆ ಫಲಿಲೆಂದು 
ಲಿಯೆ ದಕ್ಷನ ತಲೆಯ ಕೋಡಿನ ತೆಅದಿ ತಗರಿನ ಬಲಿದ ಕೊಂಬಂ ತನ್ನೆಡದ 
ಕೈಯಲಿ ಪಿಡಿದುಕೊಂಡು (ಬಸಪು. ನೀರೇಜಾಸನಸೂನು 
ದಕ್ಷನುಣ ಸದ್ದಾಕ್ಷಾಯಣೀದೇವಿಯಂ . . . ಪಡೆದಂ (ಹಮ್ಮಿಕ. 3-4): 


೨೪-೪) ; 


೩೭೭೭ 


40 


ದಕ್ಷಸ್ಕೃತಿ 


ಮಾರಮಾರಣದಕ್ಷ ದಕ್ಷಮದಾಪಹಾಂಕ ವಿರಾಜಿತೇ ಧೀರ ಧೀರಶಿಪಾಲ 
ಪಾಲನಶೀಲೆ ಪಾಲಿಪುದಂಬಿಕೇ (ರಾಜೀ. ೩-೧೧೪). ೩. ಮುನಿ; ತಪಸ್ವಿ. 
೪. ಹನ್ನೆರಡು ಮಂದಿ ಪ್ರಾಚೀನ ಯಪಷಿಗಳಲ್ಲಿ ಒಬ್ಬ: ಪುಲಸ್ತ್ಯ 
ಪುಲಹ . . . ದಕ್ಷ ಕ್ರತು ಜಮದಗ್ನಿ ಕೌಶಿಕರೆಂಬೀ ದ್ವಾದಶಚುಹಿಗಳೇ 
ಕ್ರಮದಿಂದವರವರಂ ಕೀರ್ತಿಸುವರು (ವಿವೇಕ. ೨೬೬). ೫. ಗಂಡುಕೋಳಿ; 
ಹುಂಜ: “ಮುನಿಯೊಳು ಕೋಟಕಿಯೊಳು ದಕ್ಷಮೆಂಬುದು” (ಮಂಗರಾ. 
೧೪೨-೦೮೦). ೬. ಸಾಮರ್ಥ್ಯ ; ಶಕ್ತಿ; ಅಣ್ಮು. ೭. ವೇಗ; ಶೀಘ್ರತೆ: 
“ದಕ್ಷ-ವೃದ್ಧೌ, ಶೀಘ್ರೇಚ, ಪೆರ್ಚುಗೆಯೊಳಂ ವೇಗದೊಳಂ” (ಉಶಕ್ಕ. 
೦೦೭). ಲೆ. ಕೊಲೆ; ಹತ್ಯೆ. ೯. ಬಲಗಡೆ: “ದಕ್ಷಂ ಎ ಬಲಗಡೆ” 
(ಕಾಶಕ್ಕ. ೧೦೭). [ಸಂ.] 

ದಕ್ಷಕನ್ಯೆ (ನಾ). ದಕ್ಷನ ಮಗಳಂ; ದಾಕ್ಷಾಯಣಿ ; ಪಾರ್ವತಿ. 

[ ದಕ್ಷ * ಕನ್ಯೆ) 

ದಕ್ಷತೆ (ನಾ). ೧. ಚಾತುರ್ಯ ; ಜಾಣತನ. ೨. ಸಾಮರ್ಥ್ಯ ; ಶಕ್ತಿ; 
ಸತ್ವ ; ಬಲ : ಪ್ರವಚನ ಪರಿಪಠನಕ್ಷಮತೆ ವಾಣಿಯಂ ತೀರ್ಥಯಾನ 
ದಕ್ಷತೆ ಪದಮಂ ಕಿವಿಯಂ ಜಿನವರ ಚರಿತ ಶ್ರವಣಪಟುತೆ ಪಂಗದನ್ನ 
ಮಾರ್ಜಿಪೆನಜನಂ (ಜಂದ್ರಪು. ೪-೧೭). ೩. ಕಾರ್ಯಪಟುತ್ತ ಕೈ ಪೂರ್ವಸಿದ್ಧತೆ 
ಉಪಾಧ್ಯಾಯರ ಶಕ್ತಿ. ದಕ್ಷತೆ, ಕೌಶಲ್ಯ ಇವನ್ನೆಲ್ಲ ಹೆಚ್ಚಿಸುತ್ತದೆ (ಶಿಕ್ಷರ. 
೨೬೩) : ಹೀಗೆ ತೆಗೆದುಕೊಂಡ `ಉಷ್ಣದಲ್ಲಿ ಎಷ್ಟು ಹೆಚ್ಚು ಭಾಗವನ್ನು 
ಅದು ಕೆಲಸವಾಗಿ ಮಾರ್ಪಡಿಸಿದರೆ ಅಷ್ಟು ದಕ್ಷತೆಯು (೫೫616203) 
ಪೆಚ್ಚೆಂದು ನಾವು ಹೇಳಬಹುದು (ಥೌತವಿ. ೨೬೨). ಸಂ. ದಕ್ಷತಾ] 

ದಕ್ಷಬಗುರಿ (ನಾ). ವೇಗವಾಗಿ ಸಂತ್ತುವ ಬುಗುರಿ (?) : ವಕ್ಷರುಹಗಳೊ 
ಚಕ್ರವಾಕದ ಪಕ್ಷಿಗಳೊ ಪೊಸ ಪೊನ್ನ ಕಲಶಗಳಿಕ್ಷುಚಾಪನ ಕರದ ಚಂಡುಗಳ 
ಸಮನಾಡುತಿಹ ದಕ್ಷಬಗುರಿಗಳಂದವೋ ಮೂಲಕ್ಷಣೆಯ ಲತಿಕಾಂಗಫಲ 
ಲೋಕೇಕ್ಷನಂಗನೆ ಕುಟ್ಮಳಗಳರಿಯಂದಳಿಂದುಮುಖಿ (ಜಿರಾಮಾ, ೧೭-೪೮), 
"ತಗಬುಗುರಿ ಪರಾ. [ದಕ್ಷ + ಬಗುರ್ಮಿ (ಆಬೊಗರಿ)) 

ದಕ್ಷಬ್ರಹ್ಮ (ನಾ). - ದಕ್ಷ ೨: ದಕ್ಷಃ - ಸರಸ್ವತೀ ಬ್ರಹ್ಮನ ಮಗನಾದ 
ಸತೀದೇವಿಯ ತಂದೆಯಾದ ಶಿವನ ಮಾವನಾದ ದಕ್ಷಬ್ರಹ್ಮಂ (ಕಾಶಕ್ಕ. 

[ಸಂ, ] 

ದಕ್ಷಮಖ (ನಾ). ದಕ್ಷಯಜ್ಞ : ನಾಡೆ ದಕ್ಷಮಖಶ್ರೀ ಕೆಟ್ಟುದು (ವೀಠವಿ. 
೦೨-೬೧). [ದಕ್ಷ : ಮಖ) 

ದಕ್ಷಮಖಕ್ಷಯ (ನಾ). ದಕ್ಷನ ಯಜ್ಞವನ್ನು ಹಾಳುಗೆಡಿಸಿದವನು ; 
ಶಿವ ; ಅಕ್ಷಯಂ ನಿಟಿಲಾಕ್ಷನಭವಂ ದಕ್ಷವಂಖಕ್ಷಯಕ್ಷಮನುಕ್ಷಗಂ ಪ್ರತ್ಯಕ್ಷ 
ವಾಗಿ ಸಮಕ್ಷದಲಿ ನಿಂದು (ಬಸಪು. ೨೭-೩೨), 

[ ದಕ್ಷವಂಖ + ಕ್ಷಯ] 

ದಕ್ಷಯಾಗ (ನಾ).ಎದಕ್ಷಮಖ: ದಕ್ಷಯಾಗವ ನಡೆಸಲೆಂದು ಅಜಮಂಖ್ಯ 
ರಾದ ಸುರರೆಲ್ಲಾ ನೆರೆದು (ಬಸನ. ೩೭೫). [ದಕ್ಷ * ಯಾಗ) 

ದಕ್ಷಸಾವರ್ಣಿಕ (ನಾ). ಹದಿನಾಲ್ಕು ಮನುಗಳಲ್ಲಿ ಒಂಭತ್ತನೆಯವನು : 
ಸ್ವಾಯಂಭುವ, ಸ್ವಾರೋಚಿಷ,' ಉತ್ತಮ, ತಾಮಸ, ರೈವತ, ಚಾಕ್ಷುಷ, 
ವೈವಸ್ವತ, ಸೂರ್ಯಸಾವರ್ಣಿಕ, ದಕ್ಷಸಾವರ್ಣಿಕ, ಬ್ರಹ್ಮಸಾವರ್ಣಿಕ, 
ಧರ್ಮಸಾವರ್ಣಿಕ, ರುದ್ರಸಾವರ್ಣಿಕ, ರೌಚ್ಯ, ಇಂದ್ರಸಾವರ್ಣಿಕರೆಂಬ 
ಹದಿನಾಲ್ಕು ಮನುಗಳೊಳಗೆ (ವಿವೇಕ. 30೪). [ಸಂ.] 

ದಕ್ಷಸ್ಮೃತಿ (ನಾ). ಹತ್ತೊಂಭತ್ತು ಧರ್ಮಶಾಸ್ತ್ರಗಳಲ್ಲಿ ಹದಿನಾರನೆ 
ಯದು : ಮನುಸ್ಮೃತಿ, ಅತ್ರಿಸ್ಮೃಶಿ, ಹರಿತಸ್ಥೃಶಿ, ವಿಷ್ಣುಸ್ಮೃತಿ, ಯಾಜ್ಞ 
ವಲ್ಯ್ಯಸ್ಮೃತಿ, ಉಶನಸ್ಮೃತಿ., ಆಂಗೀರಸಸ್ಮೃತಿ, ಯಮಸ್ಮೃತಿ, ಆಪ 
ಸ್ತಂಬಸ್ಮೈತಿ, ಸಂವರ್ತಸ್ಮೃತಿ, ಕಾತ್ಮಾಯನಸ್ಮೃತಿ, ಬೃಹಸ್ಪತಿಸ್ಮೃೃತಿ, 
ಪರಾಶರಸ್ಮೃತಿ, ವ್ಯಾಸಸ್ಮೃತಿ, ಶಂಖಲಿಖಿತಸ್ಮೃತಿ, ದಕ್ಷಸ್ಮೃತಿ, ಗೌತಮ 


೧೦೭). 


೩೭೭೮ ದಕ್ಷಿಣಧ್ರುವ 


ದಕ್ಷಾಧ್ವರ 


ಸ್ಮೃತಿ, ಶಾತಾತಪಸ್ಕೃತಿ, ವಶಿಷ್ಠಸ್ಮೃತಿಗಳೆಂಬವೆ ಆಯಾಯ ನಾಮಧೇಯ 
ಮುಳ್ಳವಣಜ?ಂದುಕ್ತಮಾದ ಹತ್ತೊಂಭತ್ತು ಧರ್ಮಶಾಸ್ತ್ರಗಳು (ವಿವೇಕ. ೪). 
£ ಧರ್ಮಶಾಸ್ತ್ರಗಳ ಸಂಖ್ಯೆಯನ್ನು ಹೆದಿನೆಂಟು ಎಂದಂ ಹೇಳಿದ 


ನಾಯಕರಲ್ಲಿ ಒಂದು ಬಗೆ, ಅನೇಕ ನಾಯಿಕೆಯರಲ್ಲಿ ಸಮಾನ 
ಅನಂರಾಗವನ್ನು ತೋರಿಸುವ ನಾಯಂಕ : ದೇವರಲಿ ಭಕ್ತರಿಗೆ 
ಗುರುಜನ ಸೇವೆಯಲಿ ಸತ್ಪುತ್ರರಿಗೆ ವರಯವ್ವತದಿ ದಕ್ಷಿಣರಿಗೆಂತೆಸೆ 


ವರೂ ಉಂಟು. [ಸಂ.] | ವುದುತ್‌ಕ್ರವುಂ ಬಿಡದೆ (ವಿವೇಠ. ೨-೩೩) ; ದಕ್ಷಿಣನೆಂದರೆ, ಅನೇಕ 
ದಕ್ಷಾಧ್ವರ (ನಾ). ದಕ್ಷನ ಯಜ್ಞ : ದಕ್ಷಬ್ರಹ್ಮನ ಯಜ್ಞ. "ದಕ್ಷಾಧ್ವರ 8| ನಂಯಿಕೆಯರಿದ್ದು ಅವರೆಲ್ಲರಲ್ಲಿಯೂ ಒಂದೇ ರೀತಿಯಾದ ಪ್ರೇಮವನ್ನು 
ಧ್ವಂಸಿ' ಪರಾ. ( ದಕ್ಷ * ಅಧ್ವರ) ತೋರಿಸತಕ್ಕವನು (ಕಬಡಿ. ೨೦೯): ಶೃಂಗಾರನಿಾಯಕರಲ್ಲಿ ದಕ್ಷಿಣ, ಧೃಷ್ಟ. 


೭ ನುಕೂಲ, ಶೆಠ ಎಂದು ನಾಲ್ಕೂ ವಿಧ (ಸಂನಾಟ. ೧೮),' 

ದಕ್ಷಿಣ ಅಕ್ಷಾಂಶ ಎ ಸವಂಭಾಜಕವೃತ್ತದ ದಕ್ಷಿಣಕ್ಕೆ ಗೋಳದ 
ಮೇಲ್ಮೈಯ ಮೇಲೆ ಅಡ್ಡಡ್ಡಲಾಗಿರಂವಂತೆ ಭಾವಿಸಿರುವ 
ವೃತ್ತಾಕಾರದ ರೇಖೆ : ಸಮಭಾಜಕವೃತ್ತಕ್ಕೆ ಉತ್ತರದಲ್ಲಿರುವ ಅಕ್ಷಾಂಶ 
ಗಳಿಗೆ ಉತ್ತರಲಅಕ್ಷೂಂಶ, ದಕ್ಷಿಣದಲ್ಲಿರುವವುಗಳಿಗೆ ದಕ್ಷಿಣ ಅಕ್ಷಾಂಶ ಎಂದು 
ಹೆಸರು (ಭೂವಿವ. ೧೬). 


ದಕ್ಷಾಧ್ವರಧ್ವಂಸಕ (ನಾ). ದಕ್ಷಬ್ರಹ್ಮನ ಯಜ್ಞವನ್ನು ನಾಶಪಡಿಸಿ 
ದವನು ; ಶಿವ: “ಈಶಾನಃ : . . . ಅಂಧಕರಿಪುಃ, ದಕ್ಷಾಧ್ವರಧ್ವಂಸಕಃ 
..4 ನೀಲಲೋಹಿತ॥- ಈ ೪೫ ಮಹಾದೇವರ ಪೆಸರ್‌'' (ಹಲಾಯಂ. ೩-೧೧). 

[ ದಕ್ಷಾಧ್ವರ + ಧ್ವಂಸಕ) 

ದಕ್ಷಾಧ್ವರಧ್ಮಂಸಿ (ನಾ). ಎ ದಕ್ಷಾಧ್ವರಧ್ವಂಸಕ : ತೊಡೆವೆಂ ಶಕ್ರನ 

ಪರಾಭವಿಸುವೆಂ ದಕ್ಷಂಭ್ವರಧ್ವಂಸಿಯಂ (ಜಗವಿ. ೩-೨೧); 
ದೇವ ಶೈವಾಚಾರ್ಯನ ಸೋಮಾಸಿಮಾರನ ಮಹಾಯಾಗಕ್ಕೆ ದಕ್ಷಾಧ್ವರ 
ಧ್ವಂಸಿ ಬಿಜಯಂಗೆಯ್ವದೆಂದು ಬಿನ್ನಪಂ ಮಾಡೆ (ನಂಬಿರ. ೧೬-೧೩೧) ; 
ದೇವ ನಿಮ್ಮಡಿ ಸಹಿತ ಕಂಡೆನು ದೇವದೇವನ ಚರಣವನು ಸಂಭವಿಸಿದ |: 
ನಮ್ಮಿಬ್ಬರನು ದಕ್ಷಾಧ್ವರಧ್ವಂಸಿ (ಳುವ್ಕಾದ್ರೋ. ೯-೮) ; ಪೂರ್ವದಲ್ಲಿ 
ದಕ್ಷೂಧ್ವರಧ್ವಂಸಿ ಯಾದ ಪರಮೇಶ್ವರನ ಹಣೆಗಣ್ಣಿ ನಲ್ಲಿ ಹುಟ್ಟಿದ ಕೋಪವೇ 
ಜ್ವರರೂಪವಾಗಿ ವರ್ತಿಸಿರ್ಷದು (ಸಕವೈ. ೬೦). 

[ ಸಂ. ದಕ್ಷಾಧ್ವರಧ್ವಂಸಿನ್‌ ) 

ದಕ್ಷಾಧ್ವರಹರ (ನಾ).-ದಕ್ಷಾಧ್ವರದ್ದ ್ವಂಸಕ; : ಗಿರಿಶ ಶ್ರೀಕಂಠ ದಕ್ಷೂಧ್ವರಹರ 
ವೃಷಭಾರೂಢ . , . ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ (ಕಕ್ಷಾ. ೮6). [ಸಂ.] 

ದಕ್ಷಾರಿ (ನಾ). ದಕ್ಷನ ಶತ್ರು; ವೀರಭದ್ರ: “ವೀರಂ ಭಯಂಕರಂ 
ದಕ್ಷಾರಿ ಶರಭನೆನೆ ವೀರಭದ್ರನೆನಿಕ್ಕು” (ಮಂಗರಾ. ೫-೧೩). 

[ ದಕ್ಷ * ಅರ್ಮಿ] 

ದಕ್ಷಿಣ (ಗು). ೧. ಬಲಗಡೆಯ ; ಬಲಭಾಗದ : ದಕ್ಷಿಣ ಪಾಣಿಪಲ್ಲವಾಭಿ 
ನಯನಿವೇದಿತಾವಿನೇಯ ಎಳಸಿತ ಚಕ್ರಾಯುಧಂ ನಿಂದಿರ್ದು (ಶಾಂಶಿಪು. 
೧೦೧೬೮ ವ). ೨. ನೇರವಾದ; ಯಜಂವಾದ; ಸರಿಯಾದ. 
೩. ಚಾತಂರ್ಯವುಳ್ಳ ; ಜಾಣ್ಮೆಯುಳ್ಳ. (ನಾ). ೪. ಬಲಭಾಗ; 


ನಾಮಮಂ ... 
[ ಸಂ. ] 

ದಕ್ಷಿಣಕರ (ನಾ). ಬಲಗೈ ; ಬಲಹಸ್ತ : ಶಿಷ್ಠನ. ಶಿರದ ಮೇಲೆಯು 
ತಮ್ಮ ದಕ್ಷಿಣ ಕೆರವ ಚಾಚುತಲಿ (ಗಗತಾ. ೨-೩೦). [ದಕ್ಷಿಣ 4 ಕರ್ಯ) 

ದಕ್ಷಿಣಖುರ (ನಾ). ಬಲಗಾಲಿನ ಗೊರಸು : ನೆಲನಂ ಪೊಡೆವಂತಿರೆ ಬಾರಿ 
ಪುದಡಿಗಡಿಗೆ ಹಯಂ ತನ್ನ ತೀಕ್ಷ್ಣದಕ್ಷಿಣಖುರಮಂ. (ಮಲ್ಲಿಪು. ೮-೧೩೧). 

[ದಕ್ಷಿಣ ೬ ಖುರ] 

ದಕ್ಷಿಣಘೂರರ್ಣರಿ (ನಾ). [ಸಂಗೀತ] ಒಂದು ರಾಗದ ಹೆಸರು; 
ಮಹಾರಾಷ್ಟ್ರ ಘೂರ್ರುರಿ. ಸೌರಾಷ್ಟ್ರಘೂರರ್ಥ್ಭರಿ, ದ್ರಾವಿಡಘೂರರ್ಥುರಿ 
ದಕ್ಷಿಣಘೂರರ್ನುರಿ[ಪಾಕಾಂ.ಗುಜ್ವರಿ]ಯೆ:ಂಬ ನಾಲ್ಕುಂ ಉಪಾಂಗ ಘೂರ್ರು 
ರೀರಾಗಂಗಳು (ವಿವೇಕ. ೨೩೪). [ದಕ್ಷಿಣ * ಘೂರ್ಶುರಿ) 

ದಕ್ಷಿಣಚರಣ (ನಾ). ಬಲಗಾಲು; ಬಲಗಡೆಯ ಪಾದ : ದಿವ್ಯಚಾಪಮಂ 
ಪಿಡಿದು ಪ್ರಥಮಚಳಿತ ದಕ್ಷಿಣಚರಣನಾಗಿ ನಿಜನಿವಾಸದಿಂ ಪೊಜಮಟ್ಟು 
(ಪಂಪಧಾ. ೪-೧೨ ವ್ಯ; ಆ ಶಂಕಂ ರಾಚಾಭಿಮುಖನುಮುನ್ನಮಿತ ದಕ್ಷಿಣ 
ಚರಣನುಮತಿಸ್ಪಷ್ಟವರ್ಣಸಂಸ್ಕಾರಮಖ್ಪ ವಾಣಿಯಿಂ ಕೃತಜಯ ಶಬ್ದನು 
ಮಾಗಿ (ಕಾದಂಪೂ. 96). [ದಕ್ಷಿಣ * ಚರಣ) 

ದಕ್ಷಿಣತಟ (ನಾ). ಬಲಭಾಗದ ತೀರ,-ದಂಡೆ: ಆ ಮೂವರು... 


ಬಲಗಡೆ : ಬಲಪಕ್ಕ : “ಅಪಸವ್ಯಂ, ದಕ್ಷಿಣಂ-ಈ ೨ ಬಲಂ” 
(ಹೆಲಾಯು. ೧೨೪-೬೧): ನವಗ್ರಹಗಳಲ್ಲಿ ದೃಷ್ಟಿಯು ವಾಮ ದಕ್ಷಿಣ 
ಸಮ್ಮುಖಗಳೆಂಬ ಭೇದದಿಂದ ಮೂರು ಬಗೆಯೆಂದು ತಿಳಿಯತಕ್ಕುದು 
(ಅರ್ಕಮಾ. ೩೯). 'ದಕ್ಷಿಣಬಾಹು' ಪರಾ. ೫. ತೆಂಕಣದಿಕ್ಕು; ತೆಂಕಲು: 
ವೃಷಭ ಕನ್ನೆ ಮಕರ ಯಾ ೩ ರಾಶಿಯು ದಕ್ಷಿಣದಿಕ್ಕು (ಭಾಸ್ಕರ, ೬೮-ಇ). 
೬. ಭಾರತದ ದಕ್ಷಿಣಕ್ಕಿರುವ ದೇಶ; ದಕ್ಷಿಣದೇಶ. "ದಕ್ಷಿಣಮಾರ್ಗ' 
ಪರಾ. ೭. ನೇರವಾದವನು ; ಸರಿಯಾದವನು : "ಸರಳ:, ದಕ್ಷಿಣ :- 
ಈ ೨ಸಯ್ಮುಂ” (ಹಲಾಯು. ೬೩-೨೩೦). ಲೆ. ಶೈವ ಪ್ರಭೇದಗಳಲ್ಲಿ 
ಒಂದು: ಮತ್ತಮಾ ಶೈವವೇ ವಾಮ ದಕ್ಷಿಣ ಮಿಶ್ರ ಸಿದ್ಧಾಂತವೆಂದು 
ನಾಲ್ಕುತೆಅನಾಗಿ್ಪುದು. (ವಿವೇಕ. ೬೪. ೯. [ಜ್ಯೋತಿ] ಲಗ್ನದಿಂದ 
ನಾಲ್ಕನೆಯಂ ಸ್ಥಾನ: "ದಕ್ಷಿಣ ಚತುರ್ಥ” (ಜಾತತಿ. ೨-೯ ಬೀಕು). 
೧೦. ದಕ್ಷಿಣದಿಕ್ಕಿನಲ್ಲಿಟ್ಟ . ಯಾಗದ ಬೆಂಕಿ. "ದಕ್ಷಿಣಾಗ್ನಿ' ಪರಾ. 
೧೧. [ಜೈನ] ಜೈನ ಬ್ರಾಹ್ಮಣರ ಮನೆಗಳಲ್ಲಿ ಅರ್ಹಂತನ ಪೂಜೆಗಾಗಿ 
ಸ್ಥಾಪಿಸುವ ಮೂರು ಬಗೆಯ ಅಗ್ನಿಗಳಲ್ಲಿ ಒಂದು: ಆ ಕ್ಷಣದೊಳೇ 
ಅಗ್ನಿಕುಮಾರನ ಕಿರೀಟದೊಳುತ್ಚ ನ್ನವಾದ ಗಾರ್ಹಪತ್ಯ ಆಹವನೀಯ್ಯ 
ದಕ್ಷಿಣವೆಂಬ ಅಗ್ನಿತ್ರಯವೂ ಕ್ರಮವಾಗಿ ಚತುರಶ್ರ ತ್ರಿಕೋಣವೃತ್ತಕುಂಡ 
ಗಳಲ್ಲಿ ಪ್ರವೇಶವಂ ಮಾಡಿತು (ಪುರುಶ. ೨೬೪). ೧೨. [ಕಾವ್ಯಮಾ] 
ದಕ್ಷಿಣ, ಧೃಷ್ಟ. ಅನುಕೂಲ, ಶಠವೆಂಬ ನಾಲ್ಕು ಬಗೆಯ ಶೃಂಗಾರ 


33 


40 


ಸೇರೆ ಸರಯೂನದಿಯ ದಕ್ಷಿಣತಟವನಲ್ಲಿ, ಸವಿಗೊರಳ ನೇಹದಿಂ ನೀಡಿದನು 
ಕುಶಿಕತನಯಂ ರಾಮಚಂದ್ರಂಗೆ, ಮಂಗಳಸ್ಸಾತಂಗೆ, ಮಂತ್ರಸದ್ವಿದೈಯಂ 


(ಶ್ರೀರಾಮಾ. ೩೧-೮೯). [ದಕ್ಷಿಣ * ಹಟ್ಮ)] 


ದಕ್ಷಿಣದೋರ್ದಂಡ (ನಾ). ೧. ಬಲಭುಖ. ೨. (ಆಲಂ) ಹೆಚ್ಚು 


ಸೆಹಾಯಕನಾದವನು ; ಬಲಗೈಯಂತಿರುವವನು : ಮುದಿಯಪ್ಪ 

ನಾಯಕೇಂದ್ರನು ರಾಜ್ಯವಾಳುತ್ತಾಯಿರಲು ಆತಂಗೆ ದಕ್ಷಿಣಣೋರ್ದಂಡ 

ವಾದ ವೀರಮಹೇಶ್ವರರಾರಾದಕನಾದ ಶೀಲವಂತದಳವಾಯಿ . .. ಮಠ 

ಕೆರೆ ತೋಟಯಿ » ೫ » ಮಹಿಡಿಸಿ (ಎಕ. ೫೫], ಚಿಕ್ಕನಾ. ೧-೦೦; 1623). 
[ ದಕ್ಷಿಣ + ದೋರ್ದಂಡ) 


ದಕ್ಷಿಣಧ್ರುವ (ನಾ). [ಭೂಗೋಳ] ಅಕ್ಷರೇಖೆಗಳು ಕೂಡುವ ಬಿಂದು; 


ಅಕ್ಷರೇಖೆಗಳು ಒಂದೆಡೆ ಸೇರುವ ದಕ್ಷಿಣದ ತಂದಿ; ಭೂಮಿಯ 
ಅಕ್ಷದ ಕೆಳತುದಿ: ಭೂಮಿಯ ಲಕ್ಷವನ್ನು ಅಂದರೆ ದಕ್ಷಿಣೋತ್ತರ 
ಧ್ರುವರೇಖೆಯನ್ನು ವೃದ್ಧಿಸಿದರೆ ಉತ್ತರದಲ್ಲಿ ಈ ರೇಖೆಯು ಖಗೋಳ 
ವನ್ನು ಸೆಂಧಿಸುವ ಬಿಂದು ಖಗೋಳೀಯ ಉತ್ತರಧ್ರುವ, ದಕ್ಷಿಣದಲ್ಲಿ 
ಸಂಧಿಸುವ ಬಿಂದು ದಕ್ಷಿಣಧ್ರುವ (ನಿಕ್ತತ್ರ. ೩೪); ಉತ್ತರಧ್ರುವದಿಂ 
ದಕ್ಷಿಣಧ್ರುವಕೂ ಚುಂಬಕ ಗಾಳಿಯು ಬೀಸುತಿದೆ (ನಾದಲೀ. ೫೦-೦) ; 


`ದಕ್ಷಿಣದ ಕಡೆ ಇರುವ ಧ್ರುವವನ್ನು ಬಕ್ಷಿಣಧ್ರುವವೆಂದೂ ಕರೆಯುತ್ತಾರೆ 


(ಥೌತವಿ. ೩೦೦). "ಉತ್ತರಧ್ರುವ' ಚರಾ. [ದಕ್ಷಿಣ + ಧ್ರುವ] 


ದಕ್ಷಿಣನಯನ 


ದಕ್ಷಿಣನಯನ (ನಾ). ಬಲಗಡೆಯ ಕಣ್ಣು; ಬಲಗಣ್ಣು: ಶ್ರಿವಥ 
ಗಾವಿಂನಿಯೆನಿಪ ಜಾಹ್ನವಿ ನೃಪನ ಚರಣದಲುದಿಸಿದಳು ಗಡ ತಪನ 
ದಕ್ಷಿಣನಯನವೆಂಬರು ಕಾಂಬೆವಾ ಕುಜುಹೆ (ಶಿರಾ. ೨೭-೭); ಸತಿಯ 
ದಕ್ಷಿಣನಯನವೀ ಭೂಪತಿಯ ವಾಮಭುಜಾಕ್ಷಿಗಳು ದುರ್ಗಶಿಯ ಸೂಚಿಸಿ 
ತೋಟುತಿರ್ದುವು ಧರ್ಮನಂದನನ (ಕುವ್ಕಾಸ. ೧೬-೫೪). 

[ದಕ್ಷಿಣ + ನಯನ ] 

ದಕ್ಷಿಣನಾಯಕ (ನಾ). [ಕಾವ್ಯಮಾ] ಶೃಂಗಾರನಾಯಕರಲ್ಲಿ ಒಂದು 
ಬಗೆ; ಅನೇಕ ನಾಯಿಕೆಯರಲ್ಲಿ ಸಮಾನ ಅನುರಾಗವನ್ನು 
ತೋರಿಸುವವನು : ನೋಟದಿನೊರ್ವಳಂ ನಗೆಯಿನೊರ್ವಳನೊಳ್ನುಡಿ 
ಯಿಂದಮೊರ್ವಳಂ ಬೇಟದಿನೊರ್ವಳಂ ಪಿಡಿಯುತ . . . ತೃಪ್ತಿವಡಿಸಿ 
ರ್ದನವಂ ಗುಣರತ್ನಭೂಷಣಂ (ಇವಂ ದಕ್ಷಿಣನಾಯಕಂ) (6ಸರೆ. 
೩-೧೩೪). [ದಕ್ಷಿಣ * ನಾಯಕ] 

ದಕ್ಷಿಣಪಕ್ಷ (ನಾ). ಬಲಪಕ್ಕ; ಬಲಗಡೆ: ಅಂತಶ್ವಗ್ರೀವಂ ನಿರಾಯುಧನುಂ 
ನಿರ್ವಿದ್ಮನುಮಾಗಿ ಕೆಲನಂ ನೋಡಿ ತನ್ನ ದಕ್ಷಿಣಪಕ್ಷದೊಳಿರ್ದ ಚಕ್ರಮಂ 
ಕೊಂಡಿಡೆ (ಕಾಂತಿಪು. ೫-೬೨ ವ). [ದಕ್ಷಿಣ * ಪಕ್ಷ] 

ದಕ್ಷಿಣಪತಿ (ನಾ). ತೆಂಕಲುದಿಕ್ಕಿನ ಒಡೆಯ; ಯಮ: ಗರ್ವಿಸುವ ದಕ್ಷಿಣ 
ಪಶಿಯ ಮದವಂ ವಿಭಾಡಿಸುವ ಸರ್ವವಂಂಗಳದಣುಗ ಬಾರಾ (ಐಸಪು. 

[ ದಕ್ಷಿಣ + ಪಶ್ಚಿ) 

ದಕ್ಷಿಣಬಾಹು (ನಾ). ಬಲಭುಜ , ಬಲತೋಳು : ಬಾಹುಬಲಿ ತನ್ನ 
ದಕ್ಷಿಣಬಾಹುವ ಕೆಲದಲ್ಲಿ ನಿಂದ ಚಕ್ರಮನಾಗಳ್‌ ಸಾಹಸರಸಿ50 ಕಂಡು 

[ದಕ್ಷಿಣ * ಬಾಹ್ಯು) 

ದಕ್ಷಿಣಭ:ಜ (ನಾ).ಎದಕ್ಷಿಣಬಾಹು : ಎಂತಾನುಂ ನೆನೆದಂ ಬಹುಚಿಂತಂ 
ಚಕ್ರೇಶನೆಮ್ಮು ದಿಗ್ವಿಜಯಮುಮಾದಂತೆಡಣದೆಯ್ದೆ ನಡೆದುದೆ ಸಂತಮೆ 
ದಕ್ಷಿಣಭುಜಕ್ಕೆ ಭೂವಲ್ಲಭನಾ (ಆದಿಪು. ೦೪-೪೮) ; ದಕ್ಷಿಣಭುಜೋತ್ಸಡ್ಗ 
ನುದ್ದಾಮ ದಾರುಣ ಪ್ರತಾಪಕೋಪ ಪಾವಕ ಕಬಳಿತಾರಾತಿಬಳನೆಂಬೊಂ 
(ಸುಕುಮಾ. ೧-೬೭೯ ವ). [ದಕ್ಷಿಣ *« ಭುಜ] 

ದಕ್ಷಿಣಮಾರ್ಗ (ನಾ). ೧. ದಕ್ಷಿಣದೇಶದ ವಿಧಾನ,- ಪದ್ಮತಿ,-ಸಂಪ್ರ 
ದಾಯ ; ಸಾತ್ವಿಕವಾದ ಕರ್ಮಮಾರ್ಗ : ದಕ್ಷಿಣಮಾರ್ಗವು ದೇವತೆಗಳ 
ಪೂಜೆ, ಜಪ ಇವುಗಳನ್ನು ಅಸಂಕೀರ್ಣವಾಗಿ ಆಚರಿಸುವುದಾಗಿದೆ (ಭಾರದ. 
336). ೨. [ಕಾವ್ಯಮಾ] ಕನ್ನಡದೇಶದ ದಕ್ಷಿಣಭಾಗದಲ್ಲಿ ಪ ್ರಚಾರ 
ವಾಗಿದ್ದ ಶೈಲಿ; ವಿಶೇಷವಾಗಿ ಸ್ವಭಾವೋಕ್ತಿಯಿಂದ ಕೂಡಿದ 
ಶೈಲಿ; ಒಂದು ಬಗೆಯ ಭಾಷಾಪ್ರೆಯೋಗ ಕ್ರಮ : ಸತತಂ ದಕ್ಷಿಣ 
ಮಾರ್ಗೊೋದಿತೋಕ್ತಿ ಭೇದಕಗುಣಂ ಸ್ವ ಭಾವಾಖ್ಯಾನಂ . ಸಮ 
ಮಧುರ ನಿಬಿಡ ಕಾಂತ ಸುಕುಮಾರ ಸುಸಮಾಹಿತ ಪ್ರಸನ್ನೋದಾರ 
ಪ್ರಮಿತ ಗ್ರಮ್ಕೋಜಸ್ವಿ ಕ್ರಮದಿಂ ದಶಭೇದಮಲ್ಲಿ ದ ಕ್ಷಿಣಮಾರ್ಗಂ 
(ಕವಿರಾ. ೨-5೩). "ಉತ್ತರಮಾರ್ಗ' ಪರಾ. 

( ದಕ್ಷಿಣ * ಮಾರ್ಗ] 

ದಕ್ಷಿಣಮುಷ್ಟಿ (ನಾ). ಬಲಗೈಯ ಹಿಡಿ,_ಮಂಪ್ಟಿ : ತನ್ನ ಮುಂತೆಗೆದ 
ದಕ್ಷಿಣಮಂಷ್ಟಿಯೆ [ಪಾಕಾಂ. ಮು್ಪಿಯೆ ದಕ್ಷಿಣ ಕರ್ಣಮೂಲದೆೊಳ್‌ 
ಸೊಗಯಿಸೆ ಪಾಳಿಯಂ ನೆಣಪದಾಳ್ಡೆನೆ ಕಜ್ಜಮನೊಕ್ಕು ಸತ್ತರಂ ನಗುವ 
ವೊಲಿರ್ದನಂಗಪತಿ (ಗದಾಯು. ೫-೧೦). [ದಕ್ಷಿಣ * ಮುಷ್ಟಿ ] 

ದಕ್ಷಿಣಮೇರು (ನಾ). ಮೇರುಪರ್ವತದ ದಕ್ಷಿಣಭಾಗ. "ಉತ್ತರ 
ಮೋರಂ' ಪರಾ. [ದಕ್ಷಿಣ * ಮೇರು] 

ದಕ್ಷಿಣವರ್ತನ (ನಾ). "ಬಲಭಾಗಕ್ಕೆ ತಿರಂಗಂವಿಕೆ : ದಕ್ಷಿಣವರ್ತನದಿಂದೆ 
ಪಜ್ಮಳಿಸುತಿರ್ದುದು ವಹ್ನಿಸೆಮಸ್ತಂ (ಕಂದ್ರಪು. ೩-೯೪). "ದಕ್ಷಿಣಾವರ್ತ' 
ಪರಾ. [ದಕ್ಷಿಣ ವರ್ತನ] 


10 


16 


೨೪-೩೮). 


(ಆದಿಫು. ೧೪-೦೨೦). 


80 


40 


45 


೩೭೭೯ 


ದಕ್ಷಿಣಾಗತಿ 


ದಕ್ಷಿಣಶೀತವಲಯ (ನಾ). [ಭೂಗೋಳ] ದಕ್ಷಿಣಧ್ರುವದ ಬಳಿಯಿರಂವ 
ಅತ್ಯಂತ ಶೀತಲವಾದ ಪ್ರದೇಶ: ದಕ್ಷಿಣಶೀತವಲಯ- ಇದು ದಕ್ಷಿಣ 
ಧ್ರುವಕ್ಕೂ ಮತ್ತ ಅದಕ್ಕೆ ಉತ್ತರದಲ್ಲಿ ಸುಮಾರು ಇಪ್ಪತ್ತುಮೂರುವರೆ 
ಆಕ್ಷಾಂಶಭಾಗಗಳೆ ದೂರದಲ್ಲಿರುವ ದಕ್ಷಿಣಧ್ರುವವೃತ್ತಕ್ಕೂ ಮಧ್ಯದಲ್ಲಿರುವ 
ದೇಶ (ಧೂಗೊ. ೯). [ದಕ್ಷಿಣ ಶೀತವಲಯ ] 

ದಕ್ಷಿಣಶ್ರೇಣಿ (ನಾ). ದಕ್ಷಿಣಭಾಗದ (ರಾಜ್ಯಗಳ) ಪಂಕ್ತಿ.-ಸಾಲು : 
ಕೇಣಮನೊಕ್ಕು ತಕ್ಕನಣಿದುಕ್ಕೆವಮಂ ಪೆಜಗಿಕ್ಕಿ ದಕ್ಷಿಣಶ್ರೀಣಿಯ 
ರಾಜ್ಯಲಕ್ಷಿ ದಮಿತಾರಿಯ ಪೋರ್ಕುಳಿಗಿರ್ದೊಡುತ್ತರಶ್ರೇಣಿಯ 
ರಾಜ್ಯಲಕ್ಷ್ಮಿ ಪುರುಡಾಕೆಯೊಳಾವಗಮಾಗೆ ಲಂಚಮಂ ಮಾಣದೆ ಕೊಟ್ಟ 
ವೋಲ್‌ ಸೊಗಯಿಸಿರ್ಪುವು ಕಪ್ಪದ ಪೊನ್ನ ರಾಶಿಗಳ್‌ (ಕಾತಿಪು. 4-೧೩). 
"ಉತ್ತರಶ್ರೇಣಿ' ಪರಾ. [ದಕ್ಷಿಣ * ಶ್ರೇಣಿ] 

ದಕ್ಷಿಣಸಮಶೀತೋಷ್ಣವಲಯ (ನಾ). [ಭೂಗೋಳ] “ಎಂಕರ 
ಸಂಕ್ರಾಂತಿವೃತ್ತಕ್ಕೂ ದಕ್ಷಿಣ ಮೇರಂವೃತ್ತಕ್ಕೂ ನಡಂವೆ ಇರಂವ 
ಭಾಗವು” (ಕೂವಿವ. ೧೪) : ದಕ್ಷಿಣಸಮಶೀತೋಷ್ಣವಲಯವು ಮಕರ 
ಸಂಕ್ರಾಂತಿವೃತ್ತಕ್ಕೂ ದೆಕ್ಷಿಣಧ್ರುವವೃತ್ತಕ್ಕೂ ಮಧ್ಯದಲ್ಲಿರುವ ದೇಶವು 
(ಧೂಗೋಳ. ೧೦). ( ದಕ್ಷಿಣ * ಸಮಶೀತೋಷ್ಣವಲಯ |] 

ದಕ್ಷಿಣಸಾಗರ (ನಾ). [ಭೂಗೋಳ] ಭೂವಿಂಯ ದಕ್ಷಿಣ ಪ್ರದೇಶ 
ದಲ್ಲಿರಂವ ಸಮುದ್ರ: (47೭೩೮11೮ Ocean. ಪಾರಿನಿ. 8). "ಉತ್ತರ 
ಸಾಗರ? ಪರಾ. [ದಕ್ಷಿಣ * ಸಾಗರ] 

ದಕ್ಷಿಣಸ್ಮ್ಥ (ನಾ). ೧. ಬಲಗಡೆಯಲ್ಲಿರಂವವನು. ೨. ರಥವನ್ನು 
ನಡೆಸುವವನು ; ಸಾರಥಿ : “ದಕ್ಷಿಣಸ್ಥಂ ನಿಯಂತ್ರಿಯಾಕ್ಷತ್ತ್ಯೃ ಸೂತನೆನೆ 
ಸಾರಥಿಗೆ ನಾಮಮಂಕ್ಯಂ” (ಮಂಗರಾ. 6೫-೨೫). [ಸಂ.] 

ದಕ್ಷಿಣಹಸ್ತ (ನಾ .ಎ ದಕ್ಷಿಣಕರ: ಅಂತಕಾರಾದಿ ಹೆಕರಾಂತ . - 
ಸಂಯೋಗಾಕ್ಷರಗಳುಮಂ ಬ್ರಹ್ಮಿಗೆ ದಕ್ಷಿಣಹಸ್ತದೊಳುಪದೇಶಂಗೆಯ್ದು 
(ಆದಿಪು. 6-೩೯ ವ) ; : ಆ ಬಾಲಿಕೆ ಗದ್ಗದಕಂಠೆ ವಾಮಕರ ಪಲ್ಲವಾಂಗುಳಿ 
ನಖಾಕ್ಷಿಪ್ರಾಶ್ರುಸ್ರವೆ ದಕ್ಷಿಣಹಸ್ತಾಚ್ಛಾದ್ಯ ಮಾನ ಸ್ತನಾಂಶುಕೆಯಾಗಿ ಬಿನ್ನ 
ವಿಕುಂ (ಕಾಂತಿಪು. ೬-೬೨ ವ). (ದಕ್ಷಿಣ * ಹಸ್ತ] 


ದಕ್ಷಿಣಾಂಘ್ರ (ನಾ). ಬಲಗಾಲು ; ದಕ್ಷಿಣ ಚರಣ : ಮಾನಾಬ್ದ ಶಂಖಚಕ್ರ 


ವಿತಾನಾಂಕಿತ ದಕ್ಷಿಣಾಂಭ್ರ ತಲಪಲ್ಲವಮುತ್ತಾನಂ ರತ್ನಾಕರದೆವೊಲೇ 
ನಮರ್ದುದೊ (ಶಾಂತಿಪು. ೩-೪6). [ದಕ್ಷಿಣ ಅಂಥ) 


ದಕ್ಷಿಣಾಂಸ (ನಾ). ಬಲತೋಳು; ಬಲಭುಜ: ದಮಿತಾರಿ ಚಕ್ರಕ್ಕೆ ಕೆಯ್ಯಂ 


ನೀಡೆ ಅದು . . . ದಕ್ಷಿಣಾಂಸದ ಮೇಗಿರ್ದುದು ನೀಳಶೈಲತಟದೊಳ 
ತಿಗ್ಮಾಂಶುವಿರ್ದಂದದಿಂ (ಶಾಂತಿಪು. ೪-88). [ದಕ್ಷಿಣ + ಅಂಸ] 


ದಕ್ಷಿಣಾಕ್ಷಿ (ನಾ). ಬಲಗಣ್ಣು ; ದಕ್ಷಿಣ ನಯನ : ದಿನಪನುದಯಕ್ಕೆ ನಿಲೆ 


, * . ಪನ್ನೆರಡನೆಯೆಡೆಯೊಳ್‌ ದಕ್ಷಿಣಂಕ್ಷಿರೆಹಿತಂ ಪತಿತಂ (ಜಾತತಿ. ೧೮-೪); 


ನಿಜ ದಕ್ಷಿಣಾಕ್ಷಿ ದಕ್ಷಿಣಭುಜಪರಿಘಸ್ಪಂದವಮೊಗೆಯೆ . . . ಪವನಜವಾನ್ಮಿತ 
ರಥದಿನೆಯ್ದಿ ದಂ ಗೋಕುಲಮೆಂ (ಜಗವಿ. 8-೭೬). [ದಕ್ಷಿಣ * ಅಕ್ಷಿ) 


ದಕ್ಷಿಣಾಕ್ಷಿಸ್ತಂದ (ನಾ). ಬಲಗಣ್ಣು ಹಾರುವಿಕೆ,-ಅದಿರಂವಿಕೆ; ನ 
ಗಂಡಸರಿಗೆ ಶುಭ, ಹೆಂಗಸರಿಗೆ ಅಶುಭವೆಂಬ ನಂಬಿಕೆ ಇದೆ: 
ಅರಿವುಕುಟರತ್ನಮರಂ ನಿಜಚರಣಕ್ಕರ್ಫ್ಯಪ್ರದೀಪಮಾಗಿಪ್ಪುದನಾ 
ಭರತೇಶ್ವರಂಗೆ ಕಾಣ್ಬಂತಿರೆ ಸೂಚಿಸಿದತ್ತು ದಕ್ಷಿಣಾಕ್ಷಿಸ್ತಂದಂ (ಆದಿಪು. 
9೧-೦೨) : ಇಂದುವದನೆಗೆ ದಕ್ಷಿಣಾಕ್ಷಿಸ್ಟಂದವಾಯಿತು (ಕುವ್ಮಾಸ. ೧೩-೪೨). 

[ ದಕ್ಷಿಣಾಕ್ಷಿ * ಸ್ಪಂದ 

ದಕ್ಷಿಣಾಗತಿ (ನಾ). ಸೂರ್ಯನು ಸಮಭಾಜಕ ವೃತ್ತದಿಂದ ತೆಂಕಲಿಗೆ 
ಸರಿದು ತನ್ನ ಭ್ರವಂಣದಲ್ಲಿ ಮಾರ್ಗವನ್ನು ಬದಲಿಸಿಕೊಳ್ಳುವ ಕಾಲ: 
ದಕ್ಷಿಣಾಗತಿಃ ದಕ್ಷಿಣಾಯಣವೆಂಬುದೆ (ಸಿದ್ಧಾಂತಿ. ೩೭). [ಸಂ.] 


ದಕ್ಷಿಣಾಗ್ನಿ 


ದಕ್ಷಿಣಾಗ್ನಿ (ನಾ). ೧. ಅಗ್ನಿತ ಕ್ರೈಯದಲ್ಲಿ ಒಂದು; ದಕ್ಷಿಣ ದಿಕ್ಕಿನಲ್ಲಿ 
ಇಟ್ಟಿರುವ ಯಾಗದ ಬೆಂಕಿ: 'ದಕ್ಷಿಣುಗ್ನಿಃ , ಗಾರ್ಹಪತ್ಮಃ , ಆಹವ 
ನೀಯಃ-ಈ ೩ ನ್ನ್ನ ತ್ರಯೋಗ್ಗಯಃ, ಪ್ರತ್ಯೇಕವಾಗಿ ತಮ್ಮ ತಮ್ಮ 
ಹೆಸರುಗಳಿಂದ ಪುಸಿದ್ಧವಾದ ಮೂರು ಶ್ರೌತಾಗ್ನಿಗಳು” (ಸಿದ್ಧಾಂತಿ. ೨೧೮). 
ಪಿ.ಎ ದಕ್ಷಿಣ ೧೦ : ತೀರ್ಥಕರಗಣಧರಾನಗಾರ ಕೇವಳಿಗಳ್‌ ಪರಿನಿರ್ವಾಣ 
ಕ್ಷೇತ್ರದೊಳ್‌ ಶರೀರಸಂಸ್ಕಾರಾದಿ ಗಾರ್ಹಪತ್ಯ ದಕ್ಷಿಣಾಗ್ನ್ಯಾಹವನೀಯ 
ಮೆಂಬ ಪೆಸರಂ ಪಡೆದಂ (ಆದಿಪು. 08-0೬ ವ). [ದಕ್ಷಿಣ+ ಅಗ್ನಿ) 

ದಕ್ಷಿಣಾದಿ (ನಾ). ೧. ದಕ್ಷಿಣದೇಶಕ್ಕೆ ಸಂಬಂಧಿಸಿದುದಂ. ೨. [ಸಂಗೀತ] 
ದಕ್ಷಿಣದಲ್ಲಿ ಪ್ರಚುರವಾಗಿರಂವ ಸಂಗೀತ ಪದ್ಧತಿ; ಕರ್ಣಾಟಕ 
ಸಂಗಿ`ತ: ಯಕ್ಷಗಾನದ ರೂಢಿಯ ಹಲವು ರಾಗಗಳಿಗೂ, ದಕ್ಷಿಣಾದಿಯ 
ಅವೇ ರಾಗಗಳಗೂ ಸ್ವರಪ್ರಸ್ತಾರದಲ್ಲಿ ವೃತ್ಮಾಸವಿಲ್ಲ (ಯಕ್ಷಬ. ೬೫). 

[ ದಕ್ಷಿಣ + ಆದ್ಮಿ) 

ದಕ್ಷಿಣಾನಿಲ (ನಾ). ದಕ್ಷಿಣ ದಿಕ್ಕಿನ ಗಾಳಿ; ತೆಂಗಾಳಿ : ಪೂಗಣಿಯನಟ್ಟಿದ 
ದಕ್ಷಿಣಾನಿಲಂ ಮೂಂತೆವಂದು ಸೊಗದ ಸುಗ್ಗಿವೆಸರೋಲಗಸಾಲೆಯ 
ಬಾಗಿಲ್ವಾಡೆದೊಳೆ ನಿಂದಿರ್ಪಾ ಬಸಂತನಂ ಕಂಡೆಜಿಗಿ (ರಾಮಾಶ್ಯ ೩೭-೧). 

[ ದಕ್ಷಿಣ + ಅನಿಲ] 

ದಕ್ಷಿಣಾಪಥ (ನಾ). ೧. ಭರತಖಂಡದ ದಕ್ಷಿಣಭಾಗ ; ವಿಂಧ್ಯಪರ್ವತ 
ದಿಂದ ದಕ್ಷಿಣಕ್ಕಿರುವ ದೇಶ : ದಕ್ಷಿಣಾಪಥದಿನೊರ್ವಳನ್ನೆ ಚಂಡಾಲೆ 
ದರ್ಶನತಾತ್ಸರ್ಯದೆ ರಾಜಕೀರೆಸಹಿತಂ ಬಂದಿರ್ದಪಳ್ಳಾಗಿಲೊಳ್‌(ಕಾದಂಪೂ- 
೨೪) ; ಸಂಸ್ಕೃತಿಯ ದೃಷ್ಟಿಯಿಂದ ಆರ್ಯಾವರ್ತ, ದಕ್ಷಿಣಾಪಥ ಎಂಬ 
ಪ್ರಭೇದ ಮಾಯವಾಯಿತು (ಹುಕ್ಳಾರ. ೧೦೮ ಪಿಕೆ). ವಿ.ಎ ದಕ್ಷಿಣ 
ಮಾರ್ಗ: ವಿಲಸಿತ ಸಸ [ಸಂಪದಭಿರಾಮಗುಣೋದಯೆ ತಾಳ್ವಿ ದಳ್ಮರಾಲಲನೆ 
ವಿಶಾಲಲಕ್ಷ್ಮಿಯನನಾರತಮೆಂಬುದು ದಕ್ಷಿಣಾಪಥಂ (ಕವಿರಾ. ೨-೨೦೮). 
"ಉತ್ತರಾಪಥೆ' ಪರಾ. ([ಸಂ.] 

ದಕ್ಷಿಣಾಭಿಮುಖ (ನಾ). ತೆಂಕಲು ದಿಕ್ಕಿಗೆ ಮುಖಮಾಡಿಕೊಂಡಿರುವ 
ವನು; ದಕ್ಷಿಣಕ್ಕೆ ಹೊರಟಿರಂವವನು : ದಕ್ಷಿಣಾಭಿಮುಖನಾಗಿ ನಿತ್ಯ 
ಪ್ರಯಾಣಂಗಳಿಂ ಬಂದು (ಅದಿಪು. ೦೩-೭೭ ವ). [ದಕ್ಷಿಣ + ಅಭಿಮುಖ] 

ದಕ್ಷಿಣಾಮೂರ್ತಿ (ನಾ). ೧. ಶಿವನ ಇಪ್ಪತ್ತೈದಂ ಲೀಲಾಮೂರ್ತಿಗಳಲ್ಲಿ 
ಒಂದಂ; ಜ್ಲ್ಞಾನಮುದ್ರಾಂಗುಳಿಯಿಂ ಶಿಷ್ಟಪ್ರಬೋಧಪ್ರದನೆಸೆ 
ದನವಂ ದಕ್ಷಿಣಾಮೂರ್ತಿದೇವಂ (ರಾಜಕೀ. ೩-೧೦೯) : ಅನೇಕವಿಧವಾದ 
ಮೂರ್ತಿಗಳನ್ನು ಶಿವದೇವಾಲಯಗಳಲ್ಲಿ ಕಾಣಬಹುದು. "ಅವೂಲಿರಿ' ನ 
ದಕ್ಷಿಣಾಮೂರ್ತಿ ... ಇವುಗಳಲ್ಲಿ ಪ್ರಸಿದ್ಧ (ಧಾರದ. ೩೦). ವ. ಮಹಾ 
ಮಂತ್ರಗಳಲ್ಲಿ ಒಂದು: ಗಾಯತ್ರಿ ಮೃತ್ಯುಂಜಯ ದಕ್ಷಿಣಾಮೂರ್ತಿ 
ನೀಲಕಂಠ ಶರಭ ವೀರಭದ್ರ ವಿಘ್ನೇಶ್ವರ ವಿಶಾಖ ವಿದ್ಯೇಶ್ವರ ಬ್ರಹ್ಮ 
ವಷ್ಟು ಸೂರ್ಯ ಭೈರವ ಪಾರ್ವತಿ ಕಾಮಧೇನು ಕಲ್ಪವೃಕ್ಷ ಮಾಯಾ 
ಸಾವಿತ್ರೀ ಸರಸ್ವತೀ ಅಮೃತೇಶ್ವರೀ ಸಪ್ತಮಾತೃಕಾ ದುರ್ಗಾ ಕಾಳೀ 
ಬಗಳಾಬಾಲಾ ಲಲಿತು ಶೂಲಿನ್ಯಾದಿ ಮಹಾವಂಂತ್ರಂಗಳಂ (ವಿವೇಕ. ೮೧). 

[ ಸಂ.] 

ದಕ್ಷಿಣಾಯಣ (ನಾ). ಎ ದಕ್ಷಿಣಾಗತಿ: ಸೂರ್ಯನಲ್ಲಿ ರಶ್ಮೀರೂಪವಾಗಿ 
ದಕ್ಷಿಣಾಯಣದಲ್ಲಿ ೩೬೦೦೦ ಉತ್ತರಾಯಣದಲ್ಲಿ ೩೬೦೦೦ ರಶ್ಮಿಗಳು 
ಆಗುವವು (ಹಸಾರ. ೭-೨ ತಾತ್ಮರ್ಯ) ; ಸೂರ್ಯನು... ದಕ್ಷಿಣದಲ್ಲಿರುವಾಗ 
ದಕ್ಷಿಣಾಯಣ, ಆಗ ನಮಗೆ ಚಳಿಗಾಲ (ಕಿಕಥೆ. ೨). "ಉತ್ತರಾಯಣ? 
ಪರಾ. [ ಸಂ, ದಕ್ಷಿಣಾಯನ] 

ದಕ್ಷಿಣಾಯನ (ನಾ). ೧. ಎ ದಕ್ಷಿಣಾಗತಿ : ಅಂಬುದಸಮಯಂ ಮೊದ 
ಲಾಗಟೌ್‌ ಯತುಗಳ್‌ ಮೂಣು ದಕ್ಷಿಣಾಯನಕೆ ಸಂತತಂ ವರ್ಶಿಸುಗಂಂ 
ಜಾತತಿ. ೨೪-೪). ೨. -ದಕ್ಷಿಣಮಾರ್ಗ ೨: ಶ್ರಿದಶಗಣೀಶಮೌಳಿ 


೩೭೮೦ 


ದಕ್ಷಿಣಾವೃತ್ತ 


ಮಣೌಪೀಠನಿಷೇವಿಗಳೊಳ್ಳುನೀಂದ್ರನಾ ಪದಯಂಗಳೆಂಗಳೊಳ್ಳುದದೆ 
ಬಾಗುವೆನೆಂಬುದು ದಕ್ಷಿಣಾಯನಂ (ಕವಿರಾ. ೨-೧೦೭) [ಸಂ.) 

ದಕ್ಷಿಣಾಯನಪುಣ್ಯಕಾಲ (ನಾ). ಸೂರ್ಯನಂ ವಿಷಂವದ್ರೇಖೆಯಿಂದ 
ದಕ್ಷಿಣಕ್ಕೆ ಸಂಚರಿಸಲು ಪ್ರಾರಂಭಮಾಡುವ ಕಾಲ; p ಜಂಲೈ ತಿಂಗಳ 
ಮಧ್ಯದಲ್ಲಿ ಬರುವ ಸಂಕ್ರವಂಣ ಕಾಲ. ಸೂರ್ಯನಂ ಕರ್ಕಾಟಕ 
ರಾಶಿಯನ್ನು ಪ್ರವೇಶಿಸಂವ ಈ ಕಾಲವು ಸ್ನಾನ, ಜಪ, ದಾನ, 
ತರ್ಪಣಗಳಿಗೆ ಪ್ರಶಸ್ತವೆಂದಂ ನಂಬಲಾಗಿದೆ: ಸೂರ್ಯನು ಮಿಥುನ 
ನಕ್ಷತ್ರದಲ್ಲಿರುತ್ತಾನೆಂದು . . . ಈ ಕಾಲವನ್ನು ದಕ್ಷಿಣಾಯನಪುಣ್ಯಕಾಲ 
ವೆಂದು ಕರೆಯುತ್ತಾರೆ (ನಕ್ಷತ್ರ. ೨೪). [ ದಕ್ಷಿಣಾಯನ + ಪುಣ್ಯಕಾಲ] 

ದಕ್ಷಿಣಾರ್ಥ (ನಾ). ೧. ದಕ್ಷಿಣೆಯ ಅಪೇಕ್ಷೆ; ದಾನವನ್ನು ಪಡೆಯಂವ 
ಉದ್ದೇಶ : ನೆರೆವುತಿದೆ ನಾನಾ ದಿಗಂತದ ಧರಣ್‌ಪರು ಕನ್ಯಾರ್ಥಿಗಳಂ 
ಭೂಸಾರೆಸಮೂಹದ ಸಾಲು ನೆರೆದುದು ದಕ್ಷಿಣಾರ್ಥದಲಿ ಎರಡಆಕ ಳು 
ನಿಮಗೇನು ಕನ್ಕಾವರಣವೋ ವೆಂಣ್‌ ದಕ್ಷಿಣಾರ್ಥವೊ ಬರವು ನಿಮಗುಂಟೇ 
ಯೆನುತ ದ್ವಿಜನಿವರ ಬೆಸಗೊಂಡ (ಕುವ್ಮಾಅ. ೦೧-೦೮). ೨. ದಕ್ಷಿಣೆಯ 
ದ್ರವ್ಯ : ಎನರಿತ ಕಿಂಚಿತ್‌ ಪ್ರಹಸಿತಾನನವನಜನಾಗುತ ದಕ್ಷಿಣುರ್ಥಕ್ಕನು 
ಗೊಳಲು (ಬಸಪು, ೪೩-೬೩). [ಸಂ.] 

ದಕ್ಷಿಣಾರ್ಧ (ನಾ). ದಕ್ಷಿಣಭಾಗದ ಅರ್ಧ ; ಬಲಭಾಗದ ಅರ್ಧ : ಇದರ 
ಅರ್ಥ ದಕ್ಷಿಣಾರ್ಧದ ನಕ್ಷತ್ರಗಳು ದಿನದಲ್ಲಿ ೧೨ ಫಂಟಿಗಳಿಗಿಂತೆ ಕಡಿಮೆ 
ಕಾಲ ನಮ್ಮ ದಿಗಂತದ ಮೇಲಿದ್ದು ಹೆಚ್ಚುಕಾಲ ಮಂಳಂಗಿರುತ್ತವೆ 
(ನಕ್ಷತ್ರ. 48). [ದಕ್ಷಿಣ * ಅರ್ಧ] 

ದಕ್ಷಿಣಾರ್ಹ (ಗು). ೧. ದಕ್ಷಿಣೆಯನ್ನು ಪಡೆಯಲು ಅರ್ಹತೆಯುಳ್ಳ. 
(ನಾ). ೨. ದಕ್ಷಿಣೆಗೆ ಯೋಗ್ಯನಾದವನು : “ದಕ್ಷಿಣೀಯಃ , 
ದಕ್ಷಿಣಾರ್ಹಃ, ದಾಕ್ಷಿಣ್ಯಃ - ೩ ದಕ್ಷಿಣಿಗೆ ಯೋ ಗ್ಮನಾದವ ನು” 
(ಸಿರ್ಮಾಂತಿ. ೨೭೯). [ ದಕ್ಷಿಣ « ಅರ್ಹ] 

ದಕ್ಷಿಣಾವರ್ತ (ಗು). ೧. ಬಲಭಾಗಕ್ಕೆ ತಿರುಗುವ: ಪ್ರದಕ್ಷಿಣಂ ಬಂದು 
ದಕ್ಷಿಣಾವರ್ತಶಿಖಾಸ್ಪದನಂ ಹೋಮಾನಳನಂ ಮದುವೆಕ್ಕಳ್‌ ಮಿಸುಪ 
ಲಾಜೆಯಿಂ ಪೂಜಿಸಿದರ್‌ (ಜಗವಿ. ೧೦-೦೩೩). (ನಾ). ೨. ಬಲಭಾಗಕ್ಕೆ 
ತಿರುಗುವುದು: ಕರ್ಮಭೂತಳೋಪಸರ್ಗ ವಿಧ್ವಂಸನ ನಿಮಿತ್ತಮಾಗಿ ನೀರಾ 
ಜನಂಗೆಯ್ವಂತೆ ತದ್ಧರಾನಳಂ ದಕ್ಷಿಣಾವರ್ತಮಾಗಿ ಪಜ್ಜಳಿಸೆ (ಅದಿಪು. ೬-೩೬ 
ವ); ದಕ್ಷಿಣಾವರ್ತವರಾಗೆಸೆದುದು ಶಿಖಿ ಪಾಂಚಜನ್ಯದಂತೆ (ಮಲ್ಲಪು. ೦೨-೩). 

[ ದಕ್ಷಿಣ + ಆವರ್ತ] 

ದಕ್ಷಿಣಾವರ್ತನ (ನಾ). ದಕ್ಷಿಣಕ್ಕೆ ತಿರುಗುವುದು, - ಹೋಗುವುದು: 
“(ನಾವೆ) ದಕ್ಷಿಣಕ್ಕಿ ಪ್ರಯಾಣಮಾಡುವಲ್ಲಿ ಆದ ಅಕ್ಷಾಂಶವೃತ್ಯಾಸ : 
ದೆಕ್ಷಿಣಾವರ್ತನ” (800೬h.೧. ಇಂಳನಿ). [ದಕ್ಷಿಣ + ಆವರ್ತನ] 

ದಕ್ಷಿಣಾವರ್ತನಾಭಿ (ನಾ). ಬಲಭಾಗಕ್ಕೆ ತಿರುಗಿರುವ ನಾಭಿ ; ಬಲಸುಳಿ; 
ಹೊಕ್ಕುಳು : ಸರದೊಡನೆ ಗಂಭೀರವಾದ ದಕ್ಷಿಣಾವರ್ತನಾಭಿಯಂಂ 
ಅಧರಪಲ್ಲವದೊಡನೆ ಅಶೋಕ ಪಲ್ಲವಾನುರಕ್ತೆಂಗಳಾದ ಪಾಣ್‌ಪಾದತಳಂ 
ಗಳುಂ ಲಲಾಟ ಪಟ್ಟದೊಡನೆ ಲಲಿತೋನ್ನತಂಗಳಾದ ಪೊಟಆಡಿಗಳುಂ 

. ಆತ್ಮೀಯ ಯೌವನಪ್ರಾದುರ್ಭಾವಮಂ ಪ್ರಕಟಂಮಾಡೆ (ಅದಿಪು. 

೩೯ ವ). [ದಕ್ಷಿಣಾವರ್ತ + ನಾಭಿ] 

ದಕ್ಷಿಣಾವೃತ್ತ [ತ್ತಿ] (ನಾ). [ಸಂಗೀತ] ಗೀತ ಹಾಗೂ ವಾದ್ಯಗುಣ 
ಗಳಂ ಪ್ರಧಾನವಾಗಿರುವಿಕೆ : ಯತಿಯೊಳ್‌ ಗೋಪುಚ್ಛೆ ತನ್ನೊಳ್‌ ನೆಲಸಿ 
ನೆಗ್ವಿನಂ ಮಾರ್ಗದೊಳ್‌ ಚತ್ರಕೀಯಂ ಕೃತಕೂಚಾಡಂಬರಂ ರಂಜಿಸುವಿನ 
ಮೆಸೆಗುಂ ದಕ್ಷಿಣಾವೃತ್ತ [ಶ್ರಿ] ವೃತ ತ್ರಿತಯಾಂತರ್ವರ್ತಿ ತಾನೆಂಬಿನ 
ಮನುಗತ ತತ್ತ್ವೌಘದೊಳ್‌ ತತ್ತ್ವದಿಂದನ್ವಿತಮಂ ವಿಸ್ತಾರಮತ್ಯ 
ಪ್ರಕಟಿತಮನದಿಂ ಮೆಚ್ಚಿದಂ ದೇವರಾಜಂ (ಅಜಿಪು. ೩-೧೨). [0,7 


ದಕ್ಷಿಣಾಶಾಪತಿ 


ದಕ್ಷಿಣಾಶಾಪತಿ (ನಾ). ದಕ್ಷಿಣ ದಿಕ್ಬಾಲಕ; ಯಮ: “ಶಮನಃ . . 
ದಕ್ಷಿಣಾಶಾಪತಿಃ , ಶ್ರಾದ್ಧದೇವಃ ,- ಈ ೧೬ ಜವನ ಪೆಸರ್‌” (ಹಲಾಯು. 
೦೩-೭೨). [ಸ0.] 

ದಕ್ಷಿಣಾಶೆ (ನಾ). ತೆಂಕಲು; ದಕ್ಷಿಣದಿಕ್ಕು : ದಕ್ಷಿಣಾಶೆಯ ನಣುಸುಯ್ಯ 
ಗಾಳಿಯನೆ ಪೋಲ್ತುದು ಗಂಧವಹಂ ವಸಂತದೆೊಳ್‌ (ಕಾಂತಿಪು. ೭-೦೨೬) ; 
ಮೇರುವಿನ ದಕ್ಷಿಣಾಶೆಯೊಳು . . . ಲಕ್ಷ್ಮಿಯ ರಾಜಧಾನಿಯೆನಲೊಪ್ಪ 
ವುದು ಚಾರುತರ ಲಾಳದೇಶಂ (ಹಠಕಾ. ೦-೩೪. [ದಕ್ಷಿಣ ಆಶೆ] 

ದಕ್ಷಿಣಾಸ್ಮ (ನಾ). ಎ ದಕ್ಷಿಣಸ್ಥ ೨: ನಿಯಂತಾ, ಪ್ರಾಜಿತಾ, ಕ್ಷತ್ತಾ, 
ದಕ್ಷಿಣಾಸ್ಕಃ . . . ಸೂತಃ- ಈ ೭ ಸಾರಥಿ” 

[ ಸಂ.) 

ದಕ್ಷಿಣೆ (ನಾ). ೧. ಪಿತ್ಮಕಾರ್ಯ, ದೇವತಾಪೂಜೆ, ಯಾಗ, ವ್ರತ 
ವಂಂತಾದ ಸಂದರ್ಭಗಳಲ್ಲಿ ಬ್ರಾಹ್ಮಣರು, ಗಂರಯಿರಿಯಂರಂ 
ಮುಂತಾದವರಿಗೆ ನೀಡುವ ಕಾಣಿಕೆ, ಸಂಭಾವನೆ : ಆವ ಲಕ್ಷಣದ 
ಹೆಯಮದಕೆ ಖುತ್ಚಿಜರೆನಿಬರೆನಿಸು ದಕ್ಷಿಣೆಗಳೆದರಂದಮಂ ವಿಸ್ತರಿಸ 
ವೇಳ್ಬುದು (ಜೈಮಿಭಾ. ೨-೨೫) ; ತೃಪ್ತಿಯೆ ತಣಿದು ತೇಗಿದುದೆನಲೈ 
ನಲಿದುದು ಜನಂ ಭಾರಕಾ ಭೋಜನಕೆ ಮೇಣ್‌ ದಾನ ದಕ್ಷಿಣೆಗೆ 
(ಶ್ರೀರಾಮಾ. ೧೧-೨೮೪). "ಗುರುದಕ್ಷಿಣೆ? ಪರಾ. ೨. ಹಣದ ದಾನ,- 
ಕೊಡುಗೆ : “ಯಾಗವ್ರಯಂ ದಾನಮುತ್ಸರ್ಗಮಪವರ್ಜನಂ ದಕ್ಷಿಣೆಯದೆ 
ನಿಕ್ಕುಂ” (ಮಂಗರಾ. ೭೭-0೪) ; ಬಂದ ದಕ್ಷಿಣೆ ಮೃಷ್ಟಭೋಜನದಿಂದ 
ತುಷ್ಟರು ನಾವು (ಕುವ್ಯಾಆ. ೦೫-೩4); ಮಾಡಿದನು ಮನದಣಿಯೆ 
ದಕ್ಷಿಣೆಗೂಡಿ ಕನ್ಮಾಧೇನು ದಾನವನು (ತೊರರಾ. ೨-೨-೨೦) ; ಮಂತ್ರೈದೆ 
ಯರಿಗೆ ಅರಿಶಿಣ ಕುಂಕುಮ ಫಲಪುಷ್ಪ ತಾಂಬೂಲಗಳನ್ನೂ ದಕ್ಷಿಣೆಯನ್ನೂ 
ಇತ್ತು ಸತ್ಯರಿಸಿದನು (ಶ್ರೀಕಾಯ. ೬) ಭಕ್ಷ್ಯವಿಲ್ಲದಿದ್ದರೂ ದಕ್ಷಿಣೆ ಸಿಕ್ಕಿದರೆ 
ಸಾಕು (ಗಾದ). [ಸಂ. ದಕ್ಷಿಣಾ) 

ದಕ್ಷಿಣೆಗೊಡು (ಕ್ರಿ). ಪಿತೃಕಾರ್ಯ, ದೇವತಾಪೂಜೆ ಮುಂತಾದ 
ಸಂದರ್ಭಗಳಲ್ಲಿ ಗುರುಹಿರಿಯರೇ : ಮೊದಲಾದವರಿಗೆ ದಾನವನ್ನು 
ಕೊಡು,-ದಕ್ಷಿಣೆ ನೀಡಂ: ಅಂತು ನಿಜಧವಳಚ್ಛತ್ರ ಚಾಮರ ಸಿಂಹಾಸ 
ನಾದಿ ರಾಜಚಿಹ್ನೆಂಗಳುಟ೨ಯೆ ಸರ್ವಸ್ವಮೆಲ್ಲಮಂ ದಕ್ಷಿಣೆಗೊಟ್ಟು 
(ಹಂಪಧಾ. ೬-೪೦ ವ), [ದಕ್ಷಿಣೆ ಕೊಡು, 

ದಕ್ಷಿಣೇಂದ್ರ (ನಾ). ದಕ್ಷಿಣ ದಿಕ್ಕಿನ ಅಧಿಪತಿ : ಬ್ರಹ್ಮಲೋಕನಿಳಯರಪ್ಪ 
ಲೋಕಾತಿಕರುಂ ದಕ್ಷಿಣೇಂದ್ರರುಂ. . . ಭವವಲ್ಲೀದಳಫಲಮೂಲ 
ವಿಷಯಮಂಂ ಪಣಿದು (ಉಂತಿಪು. ೧೨-೪೩ ವ). p ಜೈನರ ಪ್ರಕಾರ 
ದಕ್ಷಿಣೇಂದ್ರರು ಸೌಧರ್ಮ, ಸನತ್ಕುಮಾರ, ಬ್ರಹ್ಮ, ಶುಕ, ಆನತ 
ವಂತ್ರು ಆರಣ್ಯರೆಂದು ಆರುಮಂದಿ. (ದಕ್ಷಿಣ + ಇಂದ್ರ] 

ದಖನ್‌, ದಕನ್‌ (ನಾ). ದಕ್ಷಿಣಭಾರತದ ಪ್ರದೇಶ; ನರ್ಮದಾ ಮತ್ತು 
ಕೃಷ್ಣಾ ನದಿಗಳ ನಡಂವಿನ ಭೂಭಾಗ: ದಖನ್ನಿನ ಭಾಗವು ವಾಸಯೋಗ್ಯ 
ವಾಗಿತ್ತು (ಛಾಇಪ್ರ. ೧೫) ; ದಖನ್ನಿನ ಒಂದು ಭಾಗ (ಚೀನಐೌ. ೧೦೮). 
ದಕನ್‌ : ಈ ಕಾಲದಲ್ಲಿ ದಕನ್‌ ಬಾದಷಹರು ದಿಧ್ಲಿ ರಾಜನಿಗೆ ವಿರುದ್ಧ 
ರಾದರಂ (ಉರ್ದುಪಾ. ೭). 

[ ಪಾಠ. ದಕನ್‌ ; ಹಿಂ. ದಖನ್‌, ದಕನ್‌ ; ವ.ಠಾ. ದಖ್ಬಿನ್‌./ 
ಪ್ರಾ. ದಕ್ಸಿಣ] 

ದಖನಿ (ಗು). ೧. ದಕ್ಷಿಣಕ್ಕಿರಂವ; ದಕ್ಷಿಣದೇಶದ. (ನಾ). ೨. ದಖನ್‌ 
ಪ್ರದೇಶದ ಗುಲ್ಬರ್ಗ, ಬಿಜಾಪುರ ಪ್ರದೇಶಗಳಲ್ಲಿ ಪ್ರಚಲಿತವಾಗಿದ್ದ 
ಉದರ೯ಭಾಷೆಗೆ ಮೊದಲಿನ ಒಂದಂ ಇಂಡೋ-ಆರ್ಯನ್‌ 
ಭಾಷೆ: (೪). ([ ಹಿಂ. ದಕ್ಸಿನೀ; ಮರಾ. ದಖಣೀ] 

ದಖಾಫಿ "ಧಕ್ಕಾಫಿ' ನೋ. 


(ಹಲಾಯು, ೭೩-೨೯೫). 
10 


15 


೩೭೮೧ 


ದಗಲು 


ದಖೀಲಿ (ನಾ). ಮೊಗಲ್‌ಸೈನ್ಯದ ಒಂದು ಪಂಗಡ : ದಖೀಲೀ ಇದಕ್ಕೆ 
ಸಂಬಳವೇನೋ ಸರ್ಕಾರದಿಂದ ಬರುತ್ತಿದ್ದರೂ ಇದು ಮನ್‌ಸುಬ್‌ದಾರರ 
ಅಧೀನದಲ್ಲಿರುತ್ತಿತ್ತು (ಇಸ್ಲಾಂಸಂ. ೬೮). 
[ «ಅರ. ಹಿಂ. ದಖೀಲ್‌ ಎ ಅಧಿಕಾರಿ] 


5| ದಗ "ದಗಾ' ನೋ. 


ದಗಡಿ "ಧಗಡ್ಮ್ಕಿ' ನೋ. 

ದಗದ (ನಾ). (ಉಕ) ಕೆಲಸ; ಕಾರ್ಯ : ಹರಿಯ ಹೊತ್ತಿಲೆದ್ದು, ಅತ್ತಿ 
ಮಾವಗ ಶರಣ ಮತ್ತೊಂದು ಶರಣ ಗುರುವೀಗೆ ನಾ ಮಾಡಿ ಹೊಕ್ಕೀನಿ 
ಮನಿಯ ದಗದಕ (ಜನಗೀ. ೭೬) ; ಅಪ್ಪ ರಾಚಣ್ಣನ ತೇರೆಳೆದು ಬರುವಾಗ 
ತೀರಲಿಲ್ಲವ್ವ ಮನೆ ದಗದ (ಕನ್ನಜಾ. ೧೦) ; ಬೆಳತನಕ ದುಡಿಯೋವಷ್ಟು 
ದಗದ ಆದ್ರೂ ಐತಿರಾ ಅದು? (ಕುಮಾಕಾ. ೧೩೫) : ಅವರ ಕಡೀಗೆ ತುಸು 
ದಗದ ಇತ್ತು (ಜೀವಪ್ರ. ೮೨). [?./ಮರಾ. ದಗದಗ ಎ ಪರಿಶ್ರಮ.] 

ದಗದಗ (ನಾ). ಒಂದು ಅನುಕರಣ ಶಬ್ದ. "ದಗದಗನೆ' ಪರಾ. 

ದಗದಗನೆ (ಅ). ದಗದಗ ಎಂಬ ಶಬ್ದದೊಡನೆ : ಬೆಂಕಿ ದಗದಗನೆ 
ಉರಿಯಿತು (ರೂಂ) [ದಗದಗ 4 -ಅನೆ,] 

ದಗದಗಿಸು (ಕ್ರಿ). (ಬೆಂಕಿ) ದಗದಗ ಎಂದಂ ಉರಿ; ಪ್ರಜ್ಞಲಿಸು : 
ಕರಿಗಿರಿಯೊಳು ದಗದಗಿಸಿ ಹ೦ಿಯಾವಳಿಯುರುಗುಲ್ಮದೊಳು ಭುಗುಭುಸಿಸಿ 
ಬಿರುದಿನ ಮನ್ನೆಯ ಭಟರ ಪ್ರತಾಪಾಗ್ನಿ ಮೆಜ್‌ದುದು ರಿಪುವನದೊಳಗೆ 
(ಕಂನವಿ. ೧೫-೫೫). [ದಗದಗ 4 -ಇಸ್ಯು] 

ದಗಮು, ಧಗಮು (ನಾ). ಒಂದಂ ಬಗೆಯ (ಚರ್ಮದ) ವಾದ್ಯವಿಶೇಷ: 
ಕೊಂಬು ಬೊಂಬುಳಿ ಕಾಳೆ ಡೋಳು ದಗಮು ಚಿನ್ನ ಚೆಂಬಕವಟಿ ತಿತ್ತಿರಿಗಳ 
ಡೊಂಬಿಯ ಧ್ವನಿಯಿಂದ ಪೌಜುಗಳತ್ಕಾಡಂಬರದಿಂದೆಯ್ದಿ ದವು (ಕುರಾಸಾಂ. 
೧೨-೨೩) ; ಡಕ್ಕೆ ದಗಮು ಕೊಂಬು ಕೊಳಲು ತಪ್ಪಟೆ ಮೃದಂಗದ ರವ 
ತುಂಬಿತು ಲೋಕವನಿರದೆ (ರಾವಿ. ೭-೦೨) ; ಪೊಡೆವ . . . ತಂಬಟ 
ಡೋಳು ದಗಮಂ ಗಿಡಿಬಿಡಿಗಳ ಬಲ್ಜನಿ ಮುವೊ ಮಡವಿಯನಡರಲು 
ನಡೆದುದಾ ಸೇನೆ(ಕಂಪ್ರಸಾಂ. ೨೧-೬೯); ಅನ್ನಿಗರೆನಗೊಡ್ಡಿ ನಿಂದರೆ ದಗಮಿನ 
ಸನ್ನೆಯೊಳ್ಳುಯ ಕುಟ್ಟಿಸುವೆ (ಛರಣ. ೪೯-೩೬) ; ಮೆಟ್‌ವ ತುಡುಮು 
ಭೇರಿ ದಗಮು ಡಿಂಡಿಮ ಡೌಡೆ ಮೊಜಕಿವ ದೋಲುಗಳು ಡಕ್ಕೆಗಳು 
(ಜ್ಞಾನಡ, ೪೧-೩೫). ಧಗಮು : ಭೇರಿ ತಮ್ಮಟ ನಿಸ್ಸಾಳ ಧಗಮೆಂ ರುಂಜೆ 
ಭೋರೆಂಬ ಶಂಖದೌಡೆಗಳು (ಜ್ಞಾನಜೆ. ೧೦-೧. [?] 

ದಗಲಬಾಜಿ "ದಗಲ್ಪಾಜಿ' ನೋ. 

ದಗಲಬಾಜಿತನ "ದಗಲ್ಫಾಜಿತನ' ನೋ. 

ದಗಲು, ತಗಲ್ಮ್‌, ತಗಲ್ಕು (ನಾ). ೧. ಮೋಸ; ವಂಚನೆ ; ದ್ರೋಹ; 
ವಿಶಾ ಿಸಘಾತ : “ ಠಕ್ಕತನ ; ತಗಲು; (ದಗಲುಬಾಜಿ), ಅಪ್ರಾಮಾಣಿಕ 
ತನ” (ಜಾನಕೋ. ೨). ತೆಗಲ್‌ : ೧. “ಮೋಸ, ವಂಚನೆ” (ಪ್ರಭಣ್ಣ). 
ತಗಲ್ಲು : ೧. ಯಾವುದರಲ್ಲಿ ಶಂಟೆಯಿಲ್ಲ ತಗಲು ಇಲ್ಲ; ಮೋಸವಿಲ್ಲ; 
ಮರೆಯಿಲ್ಲ (ಜನಜೀ. 3೯). ವಿ. ಸುಳ್ಳು: “ತೊದಳು, ಸುಳ್ಳು. . 
ಸಟೆ, ತಗಲು” (ಕುನಹು. ೮೭). "ತಗಲುಸಾಕ್ಷಿ' ಪರಾ. 

ತಗಲುಬಗಲು ಎ ಮೋಸ; ವಂಚನೆ : ತಗಲುಬಗಲಿನಿಂದ ದುಷ್ಪವಾಜಿ 

ಗಳಾಗ ಖಗಸಾಳ್ಹನಂತೆ ಹೊಕ್ಕಿಟ್‌ಯೆ (ರಿಜ್ಮರಾ. ೧೨-೫೦). ತಗಲುಬಿಗಲ್ತನ- 
ತಗಲುಬಗಲು : ಹೌದದು ಅಂಥವರು ಇರೋ ಹೊತ್ಸೇ ಮತ್ತೆ ಇಂಥ 
ತಗಲುಬಿಗಲ್ತನ ನಡಿಯೋದು (ಕಂಟಕ. ೧೨), ತಗಲು ಮಾಡು ಎ ಮೋಸ 
ಮಾಡು ; ವಂಚಿಸಂ : ಅದರಲ್ಲಿ ಒಂದು ಪೈ ಸಪ ತಗಲು ಮಾಡಿದ್ದಿಲ್ಲ 
(ಮುಂಬಯಿ. ೪-೫೧) ; ತೂಕದಲ್ಲಿ ಯಾರಾದರೂ ತೆಗಲುಮಾಡಿದರೆ ಆ 
ತೂಕಕ್ಕೆ ಸರಿಯಾಗಿ ಅವರ ದೇಹದ ಮಾಂಸವನ್ನು ತೆಗಿಸುತ್ತಿದ್ದನು 
(ಹಿಂವಾಂಸೆ, ೬೦0). [ «ಅರ. ಹಿಂ. ಮರಾ. ದೆಗಲ್‌./ಸಂ. ಜಗಲ] 


ದಗಲೈ, 


ದಗಲೆ,, ತಗಲೆ (ನಾ). ಕವಚ ; ತನಂತ್ರಾಣ : “ದಗಲೆ ಜವಳಿ ಜೋಡು” 
(ಕಬ್ಮಮಂ. ೯೪): ಶೀರ್ಷಕಂ . ವ್ಯೂಢಕಂಟಕ ಃ ಈ ೧೭ ದಗಲೆಯ 
ತೊಟ್ಟು ಸನ್ನದ್ಧನಾಗಿದ್ದವನು (ನಾಚಿಂ3. ೧೩೪) ; ಕೆಂಪು ದಗಲೆಯಿಂದ 
ಕೆಳಗಾಗಲರುಣನ ಗರಿಪಾದಕಂಸೆಯಗಲಿ ಇಂದ್ರನೀಲದ ದಾಳ ದಿಕ್ಕುಗಳನೆ 
ಬೆಳಗುತಲೆ (ವಾದಿಕೀ. ೧೫೦-೨) ; ಮುತ್ತಿನ ದಗಲೆ ವಜ್ರದ ಜೋಡು 
ಸಿರದಲಿ ಬಿತ್ತರವಹ ಸೀಸಕದ ಪುಸ್ತಂಗ ತೊಡರಾ ಗಾವಳಿಯಿಂದ 
ಭೂಪೋತ್ತಮ ನಡೆದನುಬ್ಬಿನಲಿ (ಕಂನವಿ. ೧೫-೧೨) ; ಸಿರದ ಮುಂಡಾಸವ 
ಸೀಳ್ದಿಕ್ಕಿ: ದಗಲೆಯ ಪರಿಪಾಟ ಮಾಡಿದರಾಗ (ಕಂನವಿ. ೧೩-೪೬) ; 
ಪೊಸದಗಲೆಯಂ ಬಿಗಿದು ಅಳವಟ್ಟ ಪೊನ್ನ ಪಡಿದೇರನೇಟ್‌ ಮುಟ್ಟಯಿಸಿ 
ಕಣುತ್ತೆಅಗಿ (ಉಮಾಶ್ಮ. ೯೧-೨೯); ದಗಲೆ (ತಗಲೆ) :-ತೆಗಲೆ ಎಂಬುದು 
ಉರಸ್ಕಳಕ್ಕೆ ನಮ್ಮಾ ಕನ್ನಡನಾಡಿನಲ್ಲಿ ಮಾತ್ರ ರೂಢವಾದ ಹೆಸರಾದರೂ 
ಪಂಪಭಾರತದೊಳಗೆ ತೋರಿಬಂದುದರಿಂದ ಅದು ಅಚ್ಚಗನ್ನಡ ಎಂಬುದು 
ಈಗ ನಿರ್ಧಾರವಾಗಿದೆ. “ದಗಲೆ' ಅಥವಾ "ತಗಲೆ' ಎಂದರೆ ತೆಗಲೆಯ 
ಮೇಲೆ ಬಿಗಿದು ಕಟ್ಟುವ ಬಟ್ಟಲಿನಾಕಾರದ ಒಂದು ಪದಾರ್ಥ, ಇದನ್ನು 
"ಉರಃಸ್ತ್ರ' ಎನ್ನಬಹುದು (ಪಾರ್ತಿಸು. ೪೭). ತಗಲೆ ; ದಗಲೆ (ತಗಲೆ): _ 
ತೆಗಲೆ ಎಂಬುದು ಉರಸ್ಕಳಕ್ಕೆ ನಮ್ಮಾ ಕನ್ನಡನಾಡಿನಲ್ಲಿ ರೂಢವಾದ 
ಹೆಸರಾದರೂ . , , ಇದನ್ನು "ಉರೆಸ್ತ್ರ' ಎನ್ನಬಹ:ದು (ಪಾರ್ತಿಸು. ೪೭). 
ದಗಲೆಜೋಡು - ಯಂದೃಕಾಲದಲ್ಲಿ ಸೈನಿಕರು ಧರಿಸುವ ಕವಚ ; 
ತನುತ್ರಾಣ : ಜರಿಟೋಪಿ ದಗಲೆಜೋಡಿನ ರಾವುತರ ಮುಂದುರವಣಿಸುವ 
ನಿವನಾರೆ (ಕಂನವಿ. ೧೨-೫೮). [ ಆಸಂ. ಜಗಲ] 
ದಗಲ್ಕೆ, ಡಗಲಿ, ಡಗಲೆ, ದೊಗಲೆ, ದೊಗಳೆ (ಗು). ೧. ಸಡಿಲವಾದ ; 
ಅಳ್ಳಕವಾದ : ನನ್ನ ದೊರೆಯಾದ ಖಾಖಾನ್‌ಕಾಲಿಕಟ್‌ ದೊರೆಗೆ 
ಬಹುವಹಾನವಾಗಿ ಕೆಲವು ಕುದುರೆಗಳನ್ನೂ, ದಗಲೆ ಆಂಗಿಗಳನ್ನೂ, ಜರತಾರಿ 
ಉಡುಪುಗಳನ್ನೂ ಕಳುಹಿಸಿಕೊಟ್ಟಿದ್ದನು (ಪ್ರವಾಇ. 11, ೦೪೯): 
(ನಾ). ೨. ಸಡಿಲವಾದ ಅಂಗಿ ಮೊದಲಾದುವು: ಬೂದುಬಣ್ಣದ 
ದಗಲೆ, ಕುರಿ ತೆವಲಿನ ಅಂಗಿ, ಜೊತೆಗೆ ಬೇಡಿ ಕೋಳಗಳೆ ಸೈನಿಕರ ತಂಡ 
ದಾರಿಯುದ್ದಕ್ಕೂ ವಣಕ್ಕಾಲು ಮೈಲಿ ದೂರದ ತನಕ ವ್ಯಾಪಿಸಿತ್ತು 
(ಪುನರು. 8೫೫೭); ಮೈಯಿಂದ ಇಳಿಯುತ್ತಿದ್ದ ಬೆವರು ಅವನ ದಗಲೆಯನ್ನೂ 
ಸೊಂಟದ ಪಂಚೆಯನ್ನೂ ಒದ್ದೆಮುದ್ದೆಯನ್ನಾಗಿ ಮಾಡಿತ್ತು (ಮಲೆ. 
೩೭). ೩. ಉಡುಪು ಕೊಳೆಯಾಗದಂತೆ ಮೇಲೆ ಕಟ್ಟಿಕೊಳ್ಳುವ 
ಉಡಂಗೆ ; ಮೇಲಂಗಿ : ದಗಲೆಯನ್ನು ಎತ್ತಿಕೊಂಡು ಅದನ್ನು ಎದೆಯ 
ಮೇಲೆ ಹೊಂದಿಸಿ, ಕೊರಳಿಗೆ ಹಿಂಗಡೆಯಿಂದ ಕಟ್ಟುವಂತೆ ತಿಳಿಸಿದ 
(ಬಣ್ಮಮಾ. ೯೦) ; ಮಕ್ಕಳ ಮತ್ತು ಕೆಲಸಗಾರರ ಉಡುಪು ಕೊಳೆಯಾಗ 
ದಂತೆ ಮೇಲೆ ಹಾಕುವ ದಗಲೆ (Jumper. ಇಂಕನಿ). ಡಗಲಿ: ೩. ಕೆಂಪು 
ರುವಾಾಲು ಡಗಲಿಗಳಿಂದಲಂಕೃತನಾದ ಉಸ್ಮಾನಸಾಹೇಬರು ಕರೆಯುತ್ತಾ 
ರೆಂದು ಹೇಳಲು, ಶೇಷಪ್ಪ ಮತ್ತೆ ತಿರುಗಬೇಕಾಯಿತು (ಗ್ರಾಮಾಯ. 
3೩೩) ; ನಾನು ಅವರ ವಚನಕ್ಕೆ ಅನುಮತಿಸಿ, ಅವರು ಕೊಟ್ಟಿ ಒಂದು 
ಡಗಲಿಯನ್ನು ಮೈಯೊಳಗೆ ಹಾಕಿಕೊಂಡು ಅವರ ಸಂಗಡಲೆ ಬಿದ್ದೆನು 
(ಮಂಜುಕ, ೦೦೨) : ಅವರ ಮುರಿಗೀ ಮುಂಡಾಸ ಬಣ್ಣದ ಡಗಲಿ, 
ಕೈಯಾಗಿನ ಕಟಾರಿ . , . ಎಲ್ಲಾ ಗುಂಗ ಹಿಡಿಸಿ ಬಿಡತಾವ ! (ದೆಂದಯ. 
೧೦೨). ಡೆಗಲೆ: ೨. ಮೊಣಕಾಲುಗಳನ್ನು ಮಂಚ್ಚುವಷ್ಟು ಉದ್ದನಾದ 
ಹಸುರು ರೇಸಿಮೆಯ ಡಗಲೆ ಅವನ ಸ್ಥೂಲವಾದ ಕಾಯವನ್ನು ಹೇಗೋ 
ಮುಚ್ಚಿತು (ರಂಗ. ೭. ದೊಗಲೆ ::೪. ಸಡಿಲು; ಅಳ್ಳಕ: ಯಾವುದೂ 
ಪಿಟ್‌ ಆಗಕೂಡದು, . ಎಷ್ಟು ದೊಗಲೆ ಆದರೆ ಅಷ್ಟು ಚೆಂದ (ನನ್ನೂರು. 
೧೯೦). ದೊಗಳೆ ; ೪. ಗಂಡಸು ತುಂಬ ಉದ್ದವೂ ತೀರ ದೊಗಳೆಯೂ 
ಆದ ಜೈಲುಡುಪು ಧರಿಸಿದ್ದನು (ಪುನರು. ೩೩). 


೩೭೮೨ 


30 


ದಗಾ 


ದಗಲೆ ಚಡ್ಡಿ, ದೊಗಳೆ ಚಡ್ಡಿ ಸಡಿಲವಾದ ಚಣ್ಣ, - ಚಲ್ಲಣ; ಅಳ್ಳಕ 
ವಾದ ನಿಕ್ಕರು: ರಾಶ್ರಿಯಲ್ಲಾಗಲೀ, ಹಗಲಿನಲ್ಲಾಗಲಿ ದಗಲೆ ಚಡ್ಡಿಗಳನ್ನು 
ಹಾಕಿಕೊಂಡು ಮನೆಯಲ್ಲಿ ಓಡಾಡಬೇಡ (ಮಹಾಗ. ೧೦೨): ಬೆಳ್ಳಿಯ 
ನಡುಕಟ್ಟು-ನೀಲಿಯ ಮೇಲಂಗಿ-ದೊಗಳೆಚಡ್ಡಿ (೩08) ತುಪ್ಪಟದ (ಣಃ) 
ಜೋಡು ಕಬ್ಬಿಣದ ತಲೆಮುಚ್ಚು (688686) ಓಂದು ಛುರಿಕೆಯು ನಡುವಿ 
ನಲ್ಲಿ ನೇತುಡುತ್ತಿದೆ (ಆರ್ಯಕ. ಎ). ದಗಲೆ ಷರಾಯಿ, ದೊಗಲೆ ಷರಾಯಿ- 
ಸಡಿಲವಾದ ಇಜಾರ,-ಪಾಯಿಜಾವಂ : ಮೊಣಕಾಲಿನವರೆಗೆ ಬಂದು 
ಅಲ್ಲಿ ಗೊಂಡೆಯ ದಾರದಿಂದ ಕಟ್ಟಿದ್ದ ದಗಲೆ ಷರಾಯಿ ; ಅದರ ಎರಡು 
ಪಕ್ಕದಲ್ಲೂ ಗುಂಡಿಗಳು (ಯೋಧಪು. 60); ಹಿಂದೆ ಬರುತ್ತಿರುವ ಮಾರ್ವಾಡಿ 
ಗಳನ್ನಾಗಲೀ, ದೊಗಲೆ ಷರಾಯಿಯವರನ್ನಾಗಲೀ ಕಂಡು ಕಂಬಿಕೀಳಲು 
ಏರ್ಪಾಟುಗಳನ್ನು ಮಾಡಿಕೊಳ್ಳಬಹುದು (ನಾಡಿಗೇ. ೪೫) ; ನಮ್ಮ ಜನರು 
ಅನ್ಮಾಯವಾಗಿ ದೊಗಲೆ ಷರಾಯಿ ವರ್ಗದವರಲ್ಲಿ ಸಾಲ ತೆಗೆದುಕೊಂಡು 
ನಾನಾ ವಿಧವಾದ ಕಷ್ಟ ನಷ್ಟ, ಅಪಮಾನಗಳಿಗೆ ಗುರಿಯಾಗುತ್ತಿದ್ದಾರಲ್ಲ 
(ಕಸಬು. ೭೦). ದೊಗಳೆ ಷರಟು - ಸಡಿಲವಾದ ಅಂಗಿ: ಸಾವಿರದ ಏಳ 
ನೂರ ಮೂರು ಸಂಖ್ಯೆಯ *ಮಲ್ಲಿನ' ದೊಗಳೆ ಷರಟು (ದಾಳಹೊ. ೩). 

[ «ಹಿಂ. ದಗಲ್‌, ದಗಲಾ ; ಮರಾ, ಡಗಳ, ಡಘಳ ] 


ದಗಲ್ಪ್‌ಜಿ, ದಗಲಬಾಜಿ (ನಾ). ೧. ಕಪಟ; ಮೋಸ; ವಂಚನೆ; 


ದ್ರೋಹ: (8). ೨. ಕಪಟಿ; ಮೋಸಗಾರ; ದಗಾಕೋರ: ಅವನೊಬ್ಬ 
ಭಾರಿ ದಗಲ್ಬಾಜಿ (ರೂ). ದಗಲಬಾಜಿ ; ೧. “ನನ್ನ ಹತ್ರ ದಗಲಬಾಜಿ 
ಮಾಡ್ತೀಯಾ? ” ಎಂದು ಗಂಗನನ್ನು ಬೈದನು (ಕಾನೂರು. ೧೯೮); “ನನ್ನ 
ಹತ್ತಿರ ದಗಲಬಾಜಿ ಮಾಡ್ತೀಯಾ? ” ಎಂದನು (ಮಲೆಮ. ೧೨೪). 

[ «ಮರಾ. ದಗಲ್‌ಬಾಜೀ ) 


ದಗಲ್ಪಾಜಿತನ, ದಗಲಬಾಜಿತನ (ನಾ). ಮೋಸಮಾಡುವಿಕೆ ; ದಗಾ 


ಹಾಕುವಿಕೆ: ಆ ನಾಗಪ್ಪಯ್ಯನ ದೆಗಲ್‌ಬಾಜಿತನ ತಿಳಿದುದರಿಂದ, ಆ 
ನಾಗಪ್ಪಯ್ಕನನ್ನು ಹಿಡಿದು ತೂಗಹಾಕಬೇಕೆಂಬದಾಗಿ ಟೀಪುಸುಲ್ರಾನರು 
ಅಪ್ಪಣೆಕೊಟ್ಟಿ ದ್ದರಿಂದ (ರಾಜೇಂದ್ರ. ೦ಬ. ದಗಲಬಾಜಿತನ ; ಸುಬ್ಬ 
ಕೃಷ್ಣನಿಗೆ ಮಧುಸೂದನನ ವಿಷಯದಲ್ಲಿ ವಿಶ್ವಾಸವಿತ್ತು. ಆದರೆ ಮುರೆಲಿಯ 
ದಗಲಬಂಜಿತನಕ್ಕೆ ಹೆದರಂತ್ತಿದ್ದ (ರಾಗಿಣಿ. ೩೬). [ದಗಲ್ಪಾಜಿ * - ತನ] 


ದಗಳು (ನಾ). ಒಂದು ಬಗೆಯ ಯುದ್ಧಸಾಧನ : ಚೇಳು ಬಾಣಗಳ 


ಅಾಟಳವುರಿಪೊಟ್ಟಣವೇಳುವ ಜಂತ್ರದ ದಗಳು ತೂಳುವ ಗುಂಡುಗಲ್ಲಳ 
ರಾಸಿ ಪಟ್ಟಣದಾಳುವೇರಿಯ ತುಂಬಿಹುವು (ಕಂನವಿ. ೬-೨೦). 
[ ದೇ.8 ತೆಲು. ದಗರು] 


ದಗಾ, ಡಗೆ, ತಗ, ದಗ, ದಗೆ, ದಹ್ಯ (ನಾ). ಮೋಸ ; ಕಪಟ ; 


ವಂಚನೆ ; ದ್ರೋಹ : ಕುಡಿತಕ್ಕೆ ದುಡ್ಡಿಲ್ಲದೆ ಕಳ್ಳತನ, ಮೋಸ, ದಗಾ 
ಆರಂಭವಾಗಿವೆ (ನನ್ನೂರು. ೩೧೫). ಡಗ್ಕೆ : (8). ತಗ: ನೂಜನಾದೊಡೆ 
ಕೊಂಬುದೇಟಿದೂಜಿಕಿನಬೇಡ ವಿಸಾಟ್‌ದಡೆ ತಗವ ಕೊಡುವುದು ಸಾಲಿಗನು 
ಗೂಟ್‌ ತಿಂದಾನೆ (ಸರ್ವಜ್ಞ.ಬ.,೮೯೭). ದಗ: ಇದು ಪಶ್ಚಾತ್ತಾಪವೊ, ಸ್ವಕ್ಷೇಮ 
ಚಿಂತನೆಯೊ , ದಗವೊ ಹೃದ್ಧತವಾದ ಅಭ್ಯಾಸ ಬಿದ್ದ ಮಂತ್ರ 
ಮನಸ್ಸನ್ನು ಸುಳಿಯಿತು (ಸಂಸ್ಕಾರ. ೮೨); “ಎಷ್ಟು ಬಾರಿ ದಗ, ಅಧರ್ಮ 
ನಡೆಸಿದ ಮೇಲೆ” ನೀನೆ ನನಗ್ಕೊಟ್ಟಿ ದಗ. ನಾನ್‌ ನಿನಗ್ಡಾಕ್ಕೆ -ನಾಮ 
(ಶಕಾರ. ೨೩). ದಗೆ : ದಗೆಯೆಂಬುವದು ಹಗೆಯೇ ಸರಿ (ಗಾಡಿ). ದಹ್ಯ: 
ಅಮ್ರುತೂರ ಸಂದ್ಯ ಮಂಟಪದ ಸತ್ರಕೆ ಬಿಟ ಗ್ರಾಮಯಿದಕೆ ದಹ 
ಮಾಡಿದವ ಹುಳತು ಸಾವರು (ಎಕ. ೩೪1, ಕುಣಿಗೆ. ೮೭-೯: 18 ನೆಯ ಶತ). 

ದಗಾ ಕೊಡು, ದಗೆ ಕೊಡು - ಮೋಸಮಾಡು; ವಂಚಿಸಂ: ನನ್ನ 
ಹಾಗೆ ಅದೆಷ್ಟು ದೊಡ್ಡ ಮನುಷ್ಯರಿಗೆ ದಗಾ ಕೊಟ್ಟಿದಾನೋ (ಸಾಹೇಬ್‌. 
೨೮೨) : ಎತ್ತಿನ ಗಾಡಿಯವರು ಮೋಸ ಕೊಟ್ಟರು, ಲಾರಿಯವರು ದಗೆ 


ದಗಾಕೋರ 


ಕೊಟ್ಟರು (ಹಾರುದಾ- ೨೭೩). ದಗಾ ಮಾಡು ಮೋಸಮಾಡಂ; ವಂಚಿಸು: 
ಆ ಚರಕಲ ರಾಜರು ಅರೆವಾಶಿ ಹಣಾ ಕೊಡದೆ ದಗಾಮಾಡಿದ ವಿವರ 
ಸೋಮ ಶೇಖರನಾಯಕರಿಗೆ ಬರೆಸಿ ಕಳುಹಿದಲ್ಲಿ (ರಾಜೇಂದ್ರ. ೭); ನಂಜಾ! 
ಸಾವಿರರೂಪಾಯಿಗೆ ದಗಾ ಮಾಡಿದೆಯಾ (ಮಾಂಗಲ್ಯ. ೨೩). ದಗಾ ಹಾಕು, 
ದಗ ಹಾಕು - ದಗಾಕೊಡಂ: ನಾನೇನೂ ಅವರ ಸಾಲಕ್ಕೆ ದಗಾಹಾಕು 
ವುದಿಲ್ಲ (ಮರಮ. ೪೭೨}; ಒಂದಲ್ಲ ಎರಡಲ್ಲ ಐವತ್ತುಸಾವಿರ ರೂಪಾಯಿ 
ಗಳನ್ನು ಕಾಗದ ಪತ್ರವಿಲ್ಲದೆ ಸಾಲ ಕೊಟ್ಟ ರಾಣಿಯನ್ನು ಹಿಡಿಸಿ ಅವಳಿಗೆ 
ದಗ ಹಾಕಬೇಕೆಂದು ಯೋಜಿಸಿದವನು ಅವನು (ಬಂಕಿಮ. ೨೯೨). 
[ «ಅರ. ಪಾರ. ಹಿಂ. ಮರಾ, ದಗಾ] 

ದಗಾಕೋರ, ದಗಾಖೋರ (ನಾ). ಮೋಸಗಾರ ; ಕಪಟಿ; ವಂಚಕ : 
“ಏತಕ್ಕೂ ಹೇಸದವನು ; ದಗಾಕೋರ ; ' ಪಟಿಂಗ, ಠಕ್ಕ” (Scoundrel. 
ಇಂಕನಿ) : ಎಲ್ಲರೂ ದಗಾಕೋರರೆ (ಜಂಗೂಲ. 090). ದಗಾಖೋರ : 
ದಗಾಖೋರರ ಕೈಲಿ ಸಿಕ್ಕಿಬಿದ್ದು ನರೇಶನ ಮರಣ? (ಹಾಡುಹು. ೭೧); 
ಅವನು ದಗಾಖೋರನಾಗಿ ವಂಚನೆಯಿಂದ ಪರರ ಧನವನ್ನು ಕಸರಿ 
ಕೊಂಡಿರುವನೋ ಅಂತಹವನ ಮೇಲೆ ನಾವು ಡಕಾಯಿತಿ ನಡೆಯಿಸುತ್ತೇವೆ 
(ದೇವೀಣಾ. ೧೦೪); “ಅವನೆಂಥ ಸ್ವಾಮಿ...ದಗಾಖೋರ, ನಿಷ್ಪ್ರಯೋಜಕ” 


(ತಾಯಿಳ. ೦೬೦). [ದಗಾ 4 - ಕೋರ್ಯ) 


ದಗಾಖೋರ "ದಗಾಕೋರ' ನೋ. 


ದಗಾಬಾಜಿ (ನೂ).ಎದಗಲ್ಪಾಜಿ ೧: ಅದೆಲ್ಲಾ ಬರೇ ಮೋಸ, ಸುಳ್ಳು, 
ದಗಾಬಾಜಿ, ಅದರಿಂದೇನೂ ಉಪಯೋಗವಿಲ್ಲ (ಸಾಹೇದ್‌. ೨೮೫). 
[. «ಪಾರ. ಹಂ. ಮರಾ. ದಗುಬಾಜೀ) 

ದಗುಂತಿ, ಅದಗಂಂತಿ, ಡಗಂಂತಿ (ನಾ). ೧. ಹೆಚ್ಚಳ; ಅತಿಶಯ; ಅಧಿಕ್ಯ: 
ಅಂತೆ ಮೂಲುಮಮರಾವಾಸಂಗಳೊಳ್‌ ಪೇಟ್ಟೊಡುತ್ತಮಸಮ್ಮಕ್ತ 4 
ಫಲಂ ದಗುಂತಿ ಮಗಳೇ ನೀನಿಂತಿದಂ ನಂಬು (ಅದಿಪು. 8-೬೫; ಕ್ಷಮೆ 
ಭೂರಿ ದಗಂಂತಿ ಪೆಂಪು. . . ಚತುರಾನ್ವಿ ತಮೆಂಬ ನೆಗರ್ತೈೇಯಿಂದಿಳಾವಂತ 
ರೊಳಾರುಮೇಂ ದೊರೆಗೆ ವರ್ಪರೆ (ರೋಳೋಪ. ಪೀಠಿಕೆ. ೦-೦೧): ಹರಿ 
ರುಕ್ಮಿಣಿಯರ ರಾಗದ ಪರಮಪ್ರೇಮದ ದಗುಂತಿಯಂ ಬಣ್ಣಿಸುವಂ 
(ನೇಮಿಪು. ೭-೦೦೬): ಚದುರ ಚಾಗದ ದಗುಂತಿಯಂ ಮೆಜ್‌ವ ವಿವಿಧ 
ವಿಟರೊಳಂ (ಪುಪ್ಪಪು. ೨-೭೭ ವ); ಪಡೆದುದು ತನ್ನಿತಂಬಿನಿಯ ಕಾಯದ 
ಕಾಂತಿ ಸುಧಾಂಶುವಿಂದೆ ನೂರ್ಮಡಿಸುವ ಕಾಂತಿ ಸಂತತಿಯ ಸಾರಸ 
ಮುಚ್ಚಯದಿಂ ದಗುಂಶಿಯಂ (ಮಹಾನೇ. ೮-೩). ೨. ಆಶ್ರಯ ; ನೆಲೆ: 
ವಿನಯದ ಮೇರೆ ಧರ್ಮ್ಮದ ತವರ್ಮ್ಮನೆ ಸತ್ಯದ ಜನ್ಮಭೂಮಿ ಮಾಂತೆನದ 
ದಗುಂತಿ ಚಾಗದ ಮಹಾನಿಧಿ (ಎಇ. ೫111: ೦೬೧-೨೬: 1055} ಅದಗುಂತಿಃ 
೧. ನೆಗಟ್ಟ ಮರಾಂಗನಾಜನದ ರೂಪುಗಳೆಲ್ಲಮದೀಕೆಯೊಂದು ಬೇಸೆಗೆ 
ನಿಮಿರ್ವೊಂದು ಪುರ್ವಿನ ನಯಕ್ಕಮರ್ವೊಂದದಗುಂತಿಗೊಂದು ಭಂಗಿಗೆ 
ನೆಗಳ್ತಂದು ಮೆಲ್ಪಿನ ತೊದಳ್ನುಡಿಗಪ್ಪೊಡಮೆಯ್ದೆ ವಾರವು (ಆದಿಪು. 
೨.೭೫); ಸೋಂಕುವ ನಲ್ಲಳ ಸೋಂಕಲಂಪಿನುದ್ದಾನಿಯನೀಯೆ ಸಂತಸದ 
ದೊಂದದಗುಂತಿಯೆ ರೂಪುಗೊಂಡುದು (ಜಂದ್ರಪು. ೭-೭೯). ೨. ಅವರೊಡ 
ವುಟ್ಟಿದೊಳಅಖೌವಿನ ತವರೆನೆ ಧರ್ಮದದಗುಂತಿಯೆನೆ ನೆಗಬ್ಬಳ್‌ (ಎಕ. 77, 
೦೩೯-೬; `ಸು. 950), ಡಗುಂತಿ: ೧. ಆ ಮಹಿಮಾವಿಲಾಸದ ಡಗು[ನ್ತಿ]ಯ 
ಪೆರ್ಗ್ಗಡೆ (ಎಇ. 1%, 33೦-3೧; 3087). P ಇದು "ದಗುಂತಿ' 
ಎಂಬುದರ ಅಪಲಿಖಿತವಿರಬಹುದು. [ ಆಅಗುಂತಿ ] 

ದಗೆ, ಡಗೆ,, ಢಗೆ, ಧಗೆ (ನಾ). ೧. ಕಾವು; ರುಂಳ ; ತಾಪ: 
ಕುದಿವ ಕೂಲಂತೆ ಕುದಿದು ದಗೆಯೇೋಆ್‌ ದ ಕೋಡಗದಂತೆ 
ಬೆಅಗಾಗಿ (ಛರ್ಮಾಮ್ಮ. ೩-೩೩): ಮೃಗನೇತ್ರೆಯರು ಪಧಿಕರ್ಗೆ ನಗುತ 
ನೀರೆಆವುತಿಹರು ವಿರಹಾಗ್ನಿಯಿಂ ದ[ಶಾಕಾಂ. ಡ]ಗೆ ಪೆಚ್ಚಲೆದೆಯೊಳವರಿಗೆ 


೩೭೮೩ 


40 


46 


ದಗ 
[a] 


(ಕುರಾಸಾಂ. ೨-೪೭) ; ವಿಪರೀತವಾಗಿ ಕಾಯುತ್ತ ದಗೆಯ ಸೀಮೆಯಾಗಿರುವ 
ಅರಬ್ಬೀ ದೇಶದಲ್ಲಿ (ಪೈಮಹ. 86). ಡಗ್ಕೆ : ೧. ಬಿಸಿಲ ಡಗೆ ತಾಗಿ 
ವಸುಧೆಯವರೆಲ್ಲರು ಬಾಯ ಕಿಸುವುತ್ತಿದ್ದರಃ (ಮನುಗುಂ. ೨೩೯-೫೦) : 
ಶೋಕದ ಡ[ಪಾಕಾಂ. ಬ]ಗೆಯೊಳುಬ್ಬಿದ ನಗೆಯಲಾ. ಸ್ವೇದ ದಲಿ 
ರೋಮಾಂಚ ದುಗುಡದಲಿ ಪರಿತೋಷ ಭೀಷ್ಮಾದಿಗಳೊಳಗೆ 
ಪಲ್ಲಟಿಸುತಿರ್ದುದು ಪಡಿಮುಹೂರ್ತದಲಿ (ಕುವ್ಕಾಸ. ೧೩-೩): ಈ ಕಿಚ್ಚನೀಗ 
ಸಂಹರಿಸುವೆಂ ವರುಣಬಾಣದೊಳೆಂದ) ಧನುವಿನಿಂ ಹರಿಸಿದಂ ಪಿರಿದು 
ಸಂಹರಿಸುವುರಿಯ ಡಗೆಯಾವರಿಸೆ . ನೀರ್‌ ನಿಮಿಷದೊಳಗೆ (ಜಿಬಪು. 
೪೦-೧೫) ; ಬೀಳ್ವೇಳ್ವ ಸುಳಿವ ಸುತ್ತುವ ಡಗೆಯಂ ತರಹರಿಪ ಸಾರ್ವ 
ಪಾರ್ವಬೃರಿಪೆಸಕಂ ಮಾಜ? ಕಾದಿದರ್‌ ಕಡುಗಲಿಗಳ್‌ (ರಬಕಂ. ೪-೭೬) ; 
ಕಟ್ಟುಣದ ಡಗೆಯ ಪೇರೊಡಲ ಗೋರ ರೂವಿನ ದಾನವಂ (ರಾಮಾಶ್ಶ. 
೧೦೨-೦). ೨. ಬಾಯಾರಿಕೆ ; ಸೇದೆ : ಬಿಖುಬಿಸಿಲ ಸೆಕೆಯುಸುರ ಬಿಸಿ 
ಹೊಡೆದುದುರಿಹೆ ತ್ತಿ ಬಾಯ್ಬತ್ತಿ ಡಗೆಸುತ್ತಿ ಸಾವಡಸುತಿದೆ (ಹಡಕಾ. ೩-೯). 
ಢಗೆ: ೧. ವಿರಹದ ಢಗೆ ರಥುಂಗದೊಳಳಿಯೆ ರವಿಯು ದಯಾ 
ಚಳಕೆ ಬಂದ (ಕುವ್ಕಾಕ. ೨-೧); ರುಳದ ಢಗೆ ಡಾವರಿಸೆ ಹೊಕ್ಕರು 
ಕೊಳನ (ತೊರರಾ. ೨-೪-೨೨) ; ಢಗೆಯಿಂ ನೀರ ಪೊಕ್ಕನೊ ಮಿತ್ರನೆಂಬಂ 
ತಾಗಲಸ್ತಮಯ (ಅಂಬಿಕಾ. ೨೩.೬೧). ೨. ಒಡಲ ಜಡಿದವು ರೋಮ 
ರೋಮದೊಳಡಸಿದಂಬುಗಳಂಗವೇದನೆ ತೊಡಕಿತುಬ್ಬರಿಸಿದುದು ಢಗೆ 
ಗೋನಾಳಿ ನೀರ್ದೆಗೆಯೆ ನುಡಿಯಲಾಅನಂ (ಕುವ್ಕಾಛೀ, ೦೦-೨೪) ; 
೩. (ಆಲಂ) ಕಳವಳ ; ತಳಮಳ: ಮನದ ಢ[ವಾಕಾಂ. ಡ)ಗೆ ಪನ್ನೀರ 
ಶೈತ್ಯದಿಂ ಪರಿವುದೇ (ಹಜಕಾ. ಪರಿ. ೪-೬೩). ಮನದ ಢ[ಖಾಕಾಂ. ಡೆಗೆ 
ಯಡಗಿದವು ಮತ್ತೇಶನ ಪುರಾಂತರದೊಳಗೆ ಮೈ ಮಲಟಕಿಸನುಪಮಿತ 
ಭುಜಸತ್ವರಿದ್ದರು ಭೂಪ ಕೇಳೆಂದ (ಕುವ್ಕಾವಿ. ೧-೩೨). ಧಗೆ: ೧. ಸುರ 
ತರುನಂದನಕ್ಕಿದಆ ನೆಂದನದಿಂ ಧಗೆ ಪೋಪುವಾ ಮಹೇಶ್ವರನ ಜಟಾಗ್ರ 
ದಿಂದಿಳಿದ ಗಂಗೆಯಾ (ಎಇ. ೫111, 9೪-೩೭; 1112); (ಐ ಭಾಷಾಂತರ 
ದಲ್ಲಿ “2೩886 * ಎಂದಿದೆ); ಹೊರಗೆ ಮುಗಿಲಿನಲ್ಲಿ ಮೋಡಕಟ್ಟಿ 
ಬಿಸಿಲಿಲ್ಲದಿದ್ದರೂ ಧಗೆ ಉಸಿರುಕಟ್ಟಿ ಸುತ್ತಿತ್ತು. (ಕಂದತೋ. ೦೨); ಹೊಗೆ 
ನುಂಗುವುದಿದೆ ಧಗೆಯ ಕಳೆವುದಿದೆ ಆಡಿಯಿಂ ಮಂಡಿವರ ಬೆಳಗುವುದಿದೆ 
ಇದೆ (ಅರಳು. ೨೬೧-೭). ೩. ಒಳಗೆಯೊತ್ತುವ ಧಗೆಯ ಹೊಟಗಣ ತಳಿತ 
ಬಿಮ್ಮಿನ ನಗೆಯ ನೃಪಮಂಡಲದ ಮೌಳಿಯನೇನನೆಂಬೆನಂ (ಕುವ್ಯಾಆ. 
೦೪-೩೬); ವೆಗ್ಗಳಿಸಿ ಭೋಗಿಸಲು ಧಗೆಯಹುದಾಸಅಹ:ದು ಮತಿಗೆಡುವುದು 
ಪಗೆಯಹೆದಾ ಸುಖ ತನಗೆ (ಛರಣ. ೭-೨೮). 
[ «ಮರಾ. ಧೆಗ್‌./ತೆಲು. ದಗ] 


ದಗೆ "ದಗಾ' ನೋ. 
ದಗ್ಗನೆ (ಅ). ದಗದಗನೆ : ಬೆಂಕಿ ದಗ್ಗನೆ ಉರಿಯಿತು (ರೂಂ). 


ದಗ್ಗನೆ ಹತ್ತಿಕೊಳ್ಳು ಎ ದಗ್ಗನೆ ಉರಿ ಉಂಟಾಗು: ಬೆಂಕಿ ದಗ್ಗನೆ 
ಹತ್ತಿಕೊಂಡಿತು (ರೂಂ). [ದಗ್ಸ್‌ + - ಅನೆ] 


ದಗ್ಗಳಿ "ದೊಗ್ಗಳೆ' ನೋ. 
ದಗ್ಗುದುಳಿ (ಕ್ರಿ). ಚೆನ್ನಾಗಿ ತುಳಿ; ನಂಗ್ಲ್ಗನಂರಿ ಮಾಡು: ಖಂಡ 


ತೊಗಲೆಲು ದಗ್ಗು ದುಳಿದುರೆ ಕೆಲರು ಮಾಡಿದುದು ಕರಿಗಳಳವಿಯಲಿ 
ಯುಗ್ಗಡವನೇನೆಂಬೆ (ಅಂಬಿಕಾ. ೨೯-೧೫); ಎರಡೂ ಒಳಹೊಕ್ಕು ಮನಸ್ಸನು 
ದಗ್ಗುದುಳಿಯುವುದೂ ಉಂಟು (ದೇಕನೈ. ೯೦). 

[ ಎತಗ್ಗು + ತುಳಿ, (ತುಟಿ) ) 


ದಗ್ಭ (ಗು). ೧. ಸುಟ್ಟ; ಬೆಂದ; ದಹಿಸಿದ : ಮೈಮರೆದಂ . . 


ಸುತವಿರಹೆ ಸಂತಾಪದಗ್ಗ ವಸುಧಾಧಿಪಂ ! (ಶ್ರೀರಾಮಾ. ೯೩-೪೭೩). ೨. 
ಬಾಡಿದ ; ಬತ್ತಿದ; ಒಣಗಿದ. ೩. ಅಶುಭದ ; ಅಪಶಕುನದ ; 


ದಗೃಕ 


ಅಮಂಗಳದ. ೪. ದಂಷ್ಟ ; ಕುತ್ಸಿತವಾದ. (ನಾ). ೫. ಸಂಶಯ 
ವಿಲ್ಲದಿರಂವುದಂ; ನಿಶ್ಶಂಕೆ. ೬. ಸುಟ್ಟುದಂ ; ದಹಿಸಿದುದು. [ ಸಂ.] 
ದಗೃಕ (ನಾ). ಸಂಟ್ಟಂತಹುದು ; ಹಪ್ಪಳ ಇತ್ಯಾದಿ: “ಹೆಪ್ಪಳಾದಿಗಳ್‌ 
ದಗ್ಯ[ ಪಾತಾಂ, ಗ್ಗ?]ಕ ಮಕ್ಕಿ” (ಮಂಗರಾ. ೬೪-4). [ ಸಂ.) 
ದಗೃಕರ್ಪೂರ (ನಾ). ಸುಟ್ಟ ಕರ್ಪೂರ ; ಉರಿದ ಕರ್ಪೂರ : ದಗ್ಭಕರ್ಪೂರ 
ದಂತೆಲ್ಲಾ ಜನಂಗಳೋಳ* ಸ್ನಿಗ್ಧ ಮೆನಿ ಪಸರಿಸುವ ಕಾಮಾರಿಯಗ್ನಿಕರ 
ರುಗೆ ವಲಿಮಾಸ್ತ್ರ ) ತ್ರಿಯಕ್ಷನೆ (ವೀಕೃಪು. ೩-೦೪-೦). 
[ ದಗ್ಧ * ಕರ್ಪುರ] 
ದಗ್ಭಪಟ (ನಾ). ಸಂಟ್ಟ ಅರಿವೆ,_ ಬಟ್ಟೆ : ನಿತ್ಯನೇಮವೆಂದು ಮಾಡುವ 
ಭಕ್ತಿವಿದಂಗೆ ಮಾಡಿಯೂ ವಾಡದಿದ್ದಡೇನು ದಗ್ಧಪಟದಂತೆ (ಮೋಳಿಮಾ. 
೧೪-೩೦) ; ಅನುಭಾವಿಯಾದಡೆ ಸುಟ್ಟ ಸರವೆಯಂತಿರಬೇಕು ಅನುಭಾವಿ 
ಯಾದಡೆ ದಗೃಪಟದಂತಿರಬೇಕು (ಅಬಂಡೇ. ೦೯೨-೧೨) ; ದಗ್ಗಪಟವೆಂಂದಿ 
ನಂದದಿ ತೋಲಲಿಳೆಯಲಿ ವಿದಗ್ಧರಾರದನುಟ್ಟು ತಳ್ಳಿದರು ಹಿಮಮಂ 
(ಕವಿಣ. 111, ೦೨೦ ನಿಜದೀಏಕಾರತ್ಮ). [ ದಗ್ಮ + ಪಟ್ಟ] 
ದಗೃಪಟನ್ಯಾಯ (ನಾ). ಸಂಟ್ಟ ವಸ್ತೃದಂತೆ ಮೂಲರೂಪವಿದ್ಧರೂ 
ಮೂಲಗುಣವಿಲ್ಲದ ಸ್ಥಿತಿಯನ್ನು ವಿವರಿಸುವ ಒಂದಂ ಬಗೆಯ 
ನ್ಯಾಯ : ಬಾಹ್ಯಕರಣಂಗಳು ಕರಣಮದಕ್ಕೆ ತೆಜಹುಗೊಡದೆ ಅಳವಟ್ಟು 
ಅವಗ್ರಹಿಸಿ ದಗ್ಗಪಟನ್ಯಾಯದ ಹಾಂಗೆ ತೋಕೆಯಿದ್ದು ಅವಣ ಗುಣ 
ಧರ್ಮ ಕರ್ಮಂಗಳೇನೂಯಿಲ್ಲದೆ ಸದ್ಮೋನ್ಮಕ್ತನಾಗಿ (ಪರಗೋ. ೨-೮೦). 
[ ದಗ್ಮಪಟ + ನ್ಯಾಯ] 
ದಗ್ಗವಾಣಿ (ನಾ). ಚೆನ್ನಾಗಿ ಮಾತನಾಡಂವುದಕ್ಕೆ ಬಾರದವನು; 
ವಾಗ್ಮಿಯಲ್ಲದವನಂ : ಕವಿಯಂ ಕಂಡೊಡೆ ಶಾಸ್ತ್ರಹೀನನಿವನೆಂದಿಂತಾರ್ದು 
ಶಾಸ್ತ್ರಜ್ಞನಂ ಕವಿಯಲ್ಲೆಂದಣವಾರ್ದು ಮಿಕ್ಕ ಬಹುಶಾಸ್ತ್ರಜ್ಞನಪ್ಪಾ 
ಮಹಾಕವಿಯಂ ಕಂಡೊಡೆದಗ್ಮವಾಣಿಯಿವನೆಂದಿಂತಾರ್ದು ಹಾಸ್ಕೋಕ್ತಿಯಿಂ 
ಕವಿಗಳ್‌ ವರ್ತಿಪರ್‌ (ಸೂಕ್ತಿಸು. ೦-೩೭), [ ದಗ್ವ. + ವಾಣಿ, ] 
ದಗ್ಸವಾರಿ (ನಾ). ಸಂಟ್ಟಿ ಆವಿಯಾಗಿ ಹೋದ ನೀರು(?) : ಉರಿ 
ದಟ್‌ದಪ್ಪುದು ಎಮ್ಮ ಯ ತರವೊೋವೆಮ್ಮ ಪುತ್ರಶೋಕಾನಲನಿಂ 
ನರಪಾಲ ಮತ್ತಮನಲಾಂತರಮೇವುದೊ ದಗ್ಗವಾರಿಯೆಂಬುದುಮುಂಟಿ 
(ಅಜಿಪು. ೧೦-೩೯). [ ದಗ + ವಾರ್ಮಿ ] 
ದಗ್ಭದಸ್ತ (ನಾ). ೧. [ಸಾಮುದ್ರಿ] ದುರದೃಷ್ಟಕರವಾದ ಕೈ; ಬರಿಗೈ. 
೨. ಅದೃಷ್ಟವಿಲ್ಲದವನು ; ಬರಿಗೈಯವನಂ: ಯಾವಾತನ ಹಸ್ತದಲ್ಲಿ 
ರೇಖೆಗಳು ಕಪ್ಪಾಗಿಯಿರಲು ಆತನನ್ನು ದಗೃಹಸ್ತನೆಂದು ಹೇಳುವರು 
(ಸಾಮುಲ. ೯೪-6). [ದಗ್ಧ * ಹಸ್ತ] 
ದಗ್ಧಿಕೆ (ನಾ). ಸೀದುಹೋದ ಅನ್ನ ; ಕರಿಕಾದ ಅನ್ನ ; “ಸಂಟ್ಟ ಅನ್ನ 
ಹೊತ್ತು” (ಗಂಗಾಮ. ೦೬೨). [ಸಂ.ದಗ್ಮಿಕಾ] 
ದಗ್ಲಿ "ದೊಗ್ಗಳೆ' ನೋ. 
ದಚ್ಚಿ (ನಾ). ೧. ಹಂಣಿಸೇಬೀಜದ ಬೇಳೆ ; ಹಂಣಿಸೆಪಕ್ಕ. ೨. ಕವಡೆ. 
"ದಚ್ಚಿಬಾರ' ಪರಾ. ೩. ದಚ್ಚಿಬಾರದ ಆಟದಲ್ಲಿ ಬೀಳಂವ ನಾಲ್ಕರ 
ಗರ; ಚೌಕ. 
ದಚ್ಚಿ ಬಾಚುಎಕವಡೆಯಾಟದಲ್ಲಿ ನಾಲ್ಕರ ಗರ ಬಿದ್ದ ಕವಡೆಗಳನ್ನು 
ಬಾಚು : ಕೈಮೇಲೆ ಕವಡೆಯಾಡುವಾಗ ಪ್ರಶಿಸಾರಿಯೂ ಕಮಲೆಯೇ 
ದಚ್ಚಿ ಬಾಚುತ್ತಿದ್ದಳು (ಕೂಢಿ). ದಚ್ಚಿಯಾಟ ಎ ಚೌಕಾಬಾರ: ದಚ್ಚಿಯಾಟ 
ಆಡೋಣ ಬಾ (ರೂಢ). ( ದೇ.8 ತಮಿ, ತಚ್ಚಿ ; ತಲು. ದಚ್ಚಿ ] 
ದಚ್ಚಿಬಾರ (ನಾ). (ಕವಡೆಯಿಂಂದಾಡುವ) ಚೌಕಾಬಾರ: ದಚ್ಚಿಬಾರ 
ಆಡೋಣ ಬಾ (ರೂಢಿ). [ ದಚ್ಚೆ + ಬಾರ್ಕೆ./ತಮಿ. ತಚ್ಚಿಪಾರಾ] 
ದಟದಟ (ನಾ). ಒಂದಂ ಅನುಕರಣ ಶಬ್ದ. "ದಟದಟಿಸಂ' ಪರಾ. 


೩೭೮೪ 


ದಟ್ಟಗೂದಲು 


ದಟದಟಿಸು (ಕ್ರಿ). ದಟದಟ ಎಂದಂ ಶಬ್ದಮಾಡು : ಮುಗಿಲಡವಿ 
ಯೊಳ್ಳ್ವಾಲೆಯುಗುಳ್ಹ ದವಶಿಖಿಯಂತೆ ಬಗೆಗೊಳಿಸಿ ಬಳ್ಳಿಮಿಂಚಾವಹ್ನಿ 
ದಟದಟಿಸಿ ದಗದಗಿಪ ದವದಂತೆ ಸಿಡಿಲ ರವವೆಸೆಯೆ (ಸಇಂದಪು. ೧೩-೩೪೯). 

[ ದಟದಟ + - ಇಸ್ಕು] 


5| ದಟಲ್‌ (ನಾ). ಒಂದಂ ಅನಂಕರಣ ಶಬ್ದ; ಜೋಲ್ರಂಬ ಚುಮ್ಮೆಂಬ 


ಜ್ರ 


26 


80 


40 


46 


ಚಕ್ಕೆಂಬ ಛೊಕ್ಕೆಂಬ ಧಡಲೆಂಬ ದಟ[ಪಾಕಾ. ಡಟಿ, ಠಣ]ಲೆಂಬ , , . 
ಕೂರಸಿಗಳುರವಣಿಯ ದನಿಯಡಸುತಂ ಪುಟ್ಟೆ (ಇಹರ. ದೇ. ೪೨-೦). 
ದಟ್ಟ, (ನಾ). ೧. ಒತ್ತಾದಂದಂ; ಸಾಂದ್ರವಾದಂದಂ ; “ಘನ. 

ನಿರಂತರ, ಸಾಂದ್ರ-ದಟ್ಟವಳಾದುದು” (ನಾಜಿರಾ. ೬); “ಬಹುಳಂ ಘನಂ 
ಸಾಂದ್ರಮವಿರಳಂ ದಟ್ಟಮದು” (ಮಂಗರಾ. ೮3೮-6) ; ಆಶಾವಧೂ 
ದೌತ್ಯವರ್ತನದಿಂದಂ ಗಗನಸ್ಮ ಳೀಕುಲಟೆ ಕೊಂಡಳ್‌ ನೀಲ ಚೇಲಾವಗುಂಠ 
ನವಂಂ ತಾನೆನೆ ದಟ್ಟಮಾಗಿದೆ ತಮಂ ತಳ್ತತ್ತು ದಿಕ್ಸಾ,ಂತಮಂ 
(ಅನಂಪು. ೭-೬೩) ; ದಟ್ಟದ ಸೀರೆ ಬಟ್ಟಿನ ಬಟ್ಟುಂಗುರಯಿಟ್ಟಾ ಕಿವಿಯ 
ಕಲ್ಲೋಲೆ (ಶ್ರೀಪಾಲ. ೪-೬೫); ಆ ವಾಯಂವೊಂದೊಂದು ತಳದೊಳ 
ಗಿಪ್ಪತತ್ತಿಸಾಸಿರಗಾವುದ ದಟ್ಟಾ ಗಾವುದಕಿಷ್ಟು ಕಡಿಮೆ ತುದಿಗವಟಲ್ಲಿ 
ತೀವಿರುತಿಹುವಾಜುದ್ರವ್ಯ (ಭರಡ. ೬೭-೭೧) ; ಗುರುವನ್ನು ಸುತ್ತಲೂ 
ಆವರಿಸಿಕೆ ಇಂಡಿರುವ ವಾಯುಮಂಡಲವು ಬಲು ದಟ್ಟ ಮತ್ತು ದಪ್ಪ 
(ಕ್ಕೋತಿರ್ವಿ. ೦೩೩. ೨. ಒತ್ತಾಗಿ ಹೆಣೆದ ಬಟ್ಟೆ : ಮಂದಲಿಗೆಯನ್ನು 
ಹಾಸಿ ಅದರ ಮೇಲೆ ಹತ್ರಿ ದಟ್ಟವೊಂದನ್ನು ಹಾಕಿ. ಮಲಗಿಕೊಂಡೆ 
(ಜೆಂಗಾಳ್ಕಿ. ೨೦೬) ; ಹಲವಾರು ಬಣ್ಣಬಣ್ಣದ ಬಟ್ಟೆಯ ಚೂರುಗಳನ್ನು 
ನೇರವಾಗಿ ಕತ್ತರಿಸಿ ಸೇರಿಸಿ ಹೊಲಿದ ದಟ್ಟಿಗಳನ್ನು ನೆಲದ ಮೇಲೆ 
ಎಲ್ಲೆಲ್ಲೂ ಹಾಸಿದಂತೆ ಕಾಣಿಸಂವ ಹೊಲಗದ್ದೆ ಗಳು(ನಂಟಕು. ೧೩೦). "ದಟ್ಟ? 
ಪರಾ. (ಗಂ). ೩. ದಪ್ಪವಾದ ; ವಂಂದವಾದ ; ಸಾಂದ್ರವಾದ : 
ಹೊಲಸುಮೈಯವಗೇಕೆ ಹೊಸ ಕಸ್ತೂರಿ ವಾಟ ತಲೆದೋಟುವವಗೇಕೆ 
ದಟ್ಟ ಪುನುಗು (ಪುಕಂದ. ೦-೦೦೦-೦). "ದಟ್ಟಗತ್ತಲೆ' ಪರಾ. 
ದೇ, 8ತಮಿ. ಮಲ. ತಟ; ತುಳು. ದಟ, ದಟೊ; ತೆಲು. 
ದಟ್ಟ ; ಕುಣ. ಡಾಟ,/ಮರಾ. ದಾಟ್‌ ] 
ದಟ್ಟ್ಯ (ನಾ). ಒಂದಂ ಬಗೆಯ ವಾದ್ಯ: ಈರನ ಈಶ್ವರಮುಡಿಯಾರ್ಗ್ಗೆ 
ಕೊಟ್ಟ ತಿವಳಿ೧ ದಟ್ಟ ೩ ಖಣ್ಣಿಕೆ ೩ . ., ಪಬ್ವಮಹಾಶಬ್ಧಮಂ 
ತ್ರಿಕಾಳಂ ಬಾಜಿಸುಂದಕ್ಕೆ (ಮೈ ಅರಿ. ೧೯೪೬, ೨೮-೧೪ ; 1033). (2) 
ದಟ್ಟ (ನಾ). ಹೆಣ; ಶವ(?): ಹರ ಗಿರಿ ಬಲ ಪಾರ್ವತಿ ವಟ 
ತರು ಪುಳಿನಂ ದ್ವಿಫಳಿ ದಾಣಿ ಶುಕ ನರಿ ದಟ್ಟಂ ನೊರೆ ಪುಣ್ಯ ಪಾವು ಶುಭ 
ಸುಖ ವರ ಸಿತ ಪದಿನೆಂಟು ನಾಮ ಶಿವಶಬ್ದಂಗಳ್‌ (ನಾನಾಳಂ. ೩). [?] 
ದಟ್ಟಂದರಿ (ಕ್ರಿ). ಬಟಿ ಕೈಯನ್ನೂ ಹರಿ, -ಕತ್ತರಿಸಂ : ಪುರ್ಚಿನಿಂ ಕುಣಿದಾಡಿ 
ದಟ್ಟಂದರಿವ ನಗುವ ಕವಡಿನಟಮಟದ ವೇನಂದಳೆಯದಿರ್ಪೊಡಂ ನನ್ನಿ 
ಪೊಡಕರಿಪ ದಾರಿಯನಿತ್ತನಿರುಕಿಸಾ ದುಃಖದಿಂ ಪರಿಪಕ್ವಮಾದೆ 
(ಸಂಸಪ. ೨೩-೧೪). [ದಟ್ಟಿ * ತರಿ, (ಆ ತಣ) 
ದಟ್ಟಕೂದಲು "ದಟ್ಟಗೂದಲಂ' ನೋ. 
ದಟ್ಟಗತ್ತಲೆ (ನಾ). ಸಾಂದ್ರವಾದ ಕತ್ತಲೆ; ಕಗ್ಗತ್ತಲೆ: ಪಾತಾಳದಡಿಯ 
ದಟ್ಟಗತ್ತಲೆಯನ್ನೆತ್ತಿ ಸತ್ಮಲೋಕದ ಪಾವಟಿಗೆಗೆ ಹೊದೆಯಿಸಿದಂತಿದೆ 
(ಮಂತ್ರಶ. ೯೦-೦೫). [ದಟ್ಟ * ಕತ್ತಲೆ, (ಕಟ್ಟಲೆ) 
ದಟ್ಟಗಾಡು (ನಾ). ಒತ್ತಾದ ಕಾಡಂ,- ಅರಣ್ಯ: ಮಲೆಯ ಬೀಡಿನೆದೆಯ 
ಮೇಲೆ ದಟ್ಟಗಾಡು ಹಬ್ಬಿರೆ (ಅನಿಕೇ. ೪೨-೬), [ ಡಟ್ಟ್ನ + ಕಾಡ್ಕು | 
ದಟ್ಟಗೂದಲು, ದಟ್ಟಕೂದಲಂ (ನಾ). ಒತ್ತಾದ ಕೂದಲು: (೪. 
ದಟ್ಟಕೂದಲು : ಅವಳಿಗೆ ದಟ್ಟಕೂದಲಿದೆ (ಕೂ). 
[ ದಟ್ಟ, * ಕೂದಲು (ಎಕೂಂದಲ್‌)] 


ದಟ್ಟಗೆ, 


ದಟ್ಟಗೆ; (ನಾ). ಸೀರೆಯ ಸೆರಗು (?) : ಎಲೆಯಕ್ಕ ನಿನ್ನ ವುರದೊಳಗೆ 
ಪರಮೇಶ್ವರಂ ಗೆಲವಿನಿಂ ಶ್ರೀಗಂಧವಿಧುಲೇಖನೀಲಮಂ ವಿಲಘದಿಂ ಕುಟು 
ಹಾಂತು ನೆಲಸಿದನಿದೇನೆಂದು ಗಿಳಿ ಕೇಳಲವಳು ನಾಣ್ಚಿ ಒಲವಿನಿಂ ದಟ್ಟ 
ಗೆಯ ಮಟಸಿಕೊಂಡಳು (ಪ್ರಭುಪು. 9-099). [?] 
ದಟ್ಟಗೈೆ (ಅ). ಹೆಚ್ಚು ಒತ್ತಾಗಿ ; ತುಂಬ ನಿಬಿಡವಾಗಿ; ಸಾಂದ್ರವಾಗಿ: 
ಬೀಜಗಳನ್ನು ದಟ್ಟಗೆ ಬಿತ್ತಬಾರದು (ರೂಢಿ). [ದಟ್ಟ + - ಅಗ್ಯೆ] 
ದಟ್ಟಡಿ, ತಟ್ಟ ಡಿ (ನಾ). ವಂಕ್ಕಳು ನಡೆಗಲಿಯಂವಾಗ ಹತ್ತಿರ ಹತ್ತಿರ 
ವಾಗಿ ಇಡುವ ಹೆಜ್ಜೆ ; ಒತ್ತಾದ ಹೆಜ್ಜೆ ನ ತಪ್ಪು ಹೆಜ್ಜೆ : ತಳರ್ನಡೆ 
ಮು ದ್ದು ಮೊಗಂ . . ದಟ್ಟಡಿಯೊಳ್ಳರಿದೋಡುವಂಗಣಂ ನೆಲ 
ತನಗೊಪ್ಪುವರ್ಭಕನನೊರ್ವನನಂಂ ಪಡೆವಂದಮಾವುದೋ (ಸುಕುಮಾ. 
೯-೯೯) ; ಬ್ರಹ್ಮಾಂಡ ಪವಣಿಸಿದ ವಿಲಸಿತದ ವಿಭುವಿಂಗೆ ದಟ್ಟಡಿ ಬಳುಕು 
ನಡೆ ಮೆಲ್ಲಡೆಗಳೆಂಬಿವು ತಿಳಿವವರ ಮನಸಿಂಗೆ ಮಜ ತಾನಲ್ಲವೇಯೆಂದ 
(ತೊರರಾ. ೦-೮-೭೬) ; ಮೆಲ್ಲಮೆಲ್ಲನೆ ದಟ್ಟಡಿಯನಿಡಲ*: ಗೆಜ್ಜೆ ಗಳ್‌ ಘಲ 
ಘಲ್ಲೆನೆ . . , ಪಳಿಕಿನಿಂ ಸವೆದ ನೆಲೆಗಟ್ಟು ಜಾರ್ವುದು (ಜಬಪು. ೫-೪೦) ; 
ದಟ್ಟಡಿಯನಿಕ್ಕುವ ಬಾಲಕನಂಗದೊಂದು ಮಾರ್ಪೊಳಪಿರೆ ನೀಲಕುಟ್ಟಿಮ 
ದೊಳ್‌ (ಉಾಜಠೇ. ೪-೭೨); ಶಿಷ್ಟಂಗೆ ತೊದಲುನುಡಿಯೇಕೆ ಕಳ್ಳಂಗೆ 
ದಟ್ಟಡಿಯದೇಕೆ (ಸರ್ವಜ್ಮ. ೦೦೮೩) ; ಹೆಜ್ಜೆಹೆಜ್ಜೆಗೆ ತಪ್ಪ ಮಾಡಿದರೇನಹ:ದು 
ದಟ್ಟಡಿಯನಿಡದೆ ನಡೆ ಕಲಿಯಬಹುದೇ ? (ಅರಳು. 3೭೩-೪). ತಟ್ಟಡಿ : 
ಅಂಜೆಗಾಲಿಂದ ತೊದಲುಲಿದ ತಟ್ಟಡಿಯಿಟ್ಟು ಬೆಳಬೆಳದು (ಜಿನಮು. 
೪೦-೪), [ದಟ್ಟ + ಅಡಿ] 
ದಟ್ಟಡಿಕಾಟಿ (ನಾ). ದೃಢವಾದ ಹೆಜ್ಜೆಯನ್ನು ಹಾಕುವವನಂ ; ಗಂಭೀರ 
ವಾದ ನಡಗೆಯನ್ನೂಳ್ಳವನಂ: ಹಲವು ಪಯಣದೊಳು ದಟ್ಟಡಿಕಾಜಿ ಗಂಗಾ 
ಕೂಟವದು ಮುಟ ಿಮುಟ್ಟಲಾಯ್ತೆನೆ ಬರುತಿರ್ದ (ಧರಣ. ೩೬-೨೪). 
[ ದಟ್ಟಡಿ + - ಕಾಜ 

ದಟ್ಟಡಿಯಿಡಿಸು (ಕ್ರಿ). ನಡೆಗಲಿಸು ; ತಪ್ಪು ಹೆಜ್ಜೆಯನ್ನು ಹಾಕುವಂತೆ 
ಮಾಡು: ಪಟ್ಟಾಭಿಷೇಕಾನು ಕಟ್ಟಿ $ಿದಾನೆಯ ನೋಡಿ ತೊಟ್ಟ ಭೂಷಣವು 
ಮಾವುತನಿಗೆ ಕೊಟ್ಟಾನು ದಳಕರ್ತ ಮೆಚ್ಚಿದನಾನೆಯ ದಟ್ಟಡಿಯಿಡಿಸಿ 
ನೋಡಿದರು (ಸೌಂದಕಾ. 8-೬೦). [ದಟ್ಟಡಿ ೬ ಇಡಿಸು;] 
ದಟ್ಟಡಿಯಿಡು (ಕ್ರಿ). ನಡೆಯಲು ಪ್ರಾರಂಭಿಸಂ; ತಪ್ಪುಹೆಜ್ಜೆ ಹಾಕು; 

ನಿಧಾನವಾಗಿ ನಡೆ : ಎಡೆಯಾಡಿದಪುದು ರನ್ನದ ಸೊಡರೆನೆ ಹರಿನೀಳ 
ರತ್ನೆಕುಟ್ಟಿಮದೊಳ್ಳ ಟ್ವಡಿಯಿಡುವ ತನೂಭವನಂ ನಡೆ ನೋಡಲ್ಪಡೆದ 
ತಾಯ ಜನ್ಮಮೆ ಸಫಳಂ (ಮಲ್ಲಪು. ೩-೧೮) ; ಚಲನದೊಳ್‌ ಭವನಾಂಗಣ 
ದೊಳ್‌ ಕಂದನೆಂದು ದಟ್ಟಡಿಯಿಡುವಂ (ಜಿಂದ್ರಫು. ೩-೪೮) ; ದಬ್ಬಡಿಯಿಟ್ಟು 
ಭಕ್ತಿ ತನ್ನಯ ಮನಮಂ ಬಂದಡರೆ ಭರಂ ಮಿಗೆ ಮುದದಿಂದಂ 
ಪುಷ್ಪಾಪಚಯಕೆ ಗಿರಿಸುತೆ ಬಂದಳ್‌ (ಗಿರಿಕೆ. ೫-೩೦) ; ದಟ್ಟಡಿಯಿಡುತಲೆ 
ಬೆಣ್ಣೆಯ ಮೆಲುವ ತೋಳನ್ನಾಡೈ (ಪುರಂದ. ೩-೦೮೯-೩) ; ಅಂಬೆಗಾಲಿಕ್ಕಿ 
ತೊಳಲುವನಲ್ಲ ಕಾಲು ಬಲಿದು ದಟ್ಟಡಿಯಿಡುವವನಲ್ಲ ಬಾಲನೆಲ್ಲಿಗೆ 
ಹೋದನವ್ವ (ಮೋಹತ. 9-6೩. [ ದಟ್ಟಡಿ 4 ಇಡ್ಕು) 
ದಟ್ಟಣೆ (ನಾ). ನಿಬಿಡತೆ; ಒತ್ತಾಗಿರುವುದಂ ; ಕಿಕ್ಕಿರಿದಿರುವಿಕೆ ; 
ಸಾಂದ್ರತೆ ; ' ನೆರವಿ; ತೊಡರಿದಡೆ ತಾಂ ಕೈಗಟ್ಟಿ ಮೃಡನೊಡ 
ನಾದಡಂಜದೆ ಗೆಲಲು ಜಂಗಮದ ದಟ್ಟಣೆಗೆ ಸೈರಿಸುವ ಮನವಳವಟ್ಟಿರಲು 
(ಲಸಪು, ೮-೫೬) ; ಕಿಚ್ಚಿನುಟುಬೆಯ ದಟ್ಟಣೆಗೆ ಧಾರೆಗಳ ಬಿಡುತೆಣ್ಣೆಗಳ 
ಪಕ್ಕಲೆಯ ಥಟ್ಟುಗೆಡುವಾನೆಗಳಿಗಾನೆಯ ಕಟ್ಟುತ (ತೊರರಾ. ೩-೭-೧೩); ಜನ 
ವಸತಿಯ ದಟ್ಟಣೆಯಿಂದ ನಿರ್ಣಯಿಸಲ್ಪಡುವುದಾದರೆ ದ್ರಾವಿಡಜನಾಂಗದ 
ಗುರುತ್ವಾಕರ್ಷಣವು ಮೈಸೂರುರಾಜ್ಯದ ಸವಿಸಾಪವರ್ತಿಯಾಗಂವುದು 


(ತಕ್ಕಪ್ಪಾ, ೪೨೩), [ ದಟ್ಟಯಿಸು + - ಅಣೆ] 


೩೭೮೫ 


ದಟ್ಟಯಿಸು 


ದಟ್ಟಿದರಿದ್ರ (ನಾ). ಕಡುಬಡವ ; ನಿರ್ಗತಿಕ : ದಟ್ಟದರಿದ್ರನಂತೆ ಕಾಸಿಗೆ 
ಮನಮಿತ್ತನೆಂದಮಳಕೀರ್ತಿನಿತಂಬಿನಿ ದೂಟುತಿರ್ಪಳ್‌ (ವೀರವಿ. ೨-೫೪) ; 
ದಟ್ಟದರಿದ್ರರು ಮೊದಲಾಗಿ ಹತ್ತನು ಬಿಟ್ಟಿ ಹರುಂಟು ಬಾಹ್ಯದೊಳು 
(ಧರಣ. ೭೦-೮೨); ಸತಿಪತಿಯರು ರೂಪಸಂಪನ್ನರಾದರೆ ದಟ್ಟದರಿದ್ರರು 
ಅರರೆ ! (ಇಂಡಾಪ. ೧೮೧-೯೩) ; ಹೊಟ್ಟೆಗೆ ಹಿಟ್ಟಿಲ್ಲದ, ಮೈಗೆ ಬಟ್ಟೆಯಿಲ್ಲದ, 
ದಟ್ಟದರಿದ್ರರಿಗೆ ಕುಲವಂತೆ ಕುಲ (ತುಂಗಳ. 89); ಇನೆ ಇಬ್ಬರ 
ಅನುಕೂಲತೆಗೆ ಒದಗದ ಲಕ್ಷೂಧೀಶನು ದಟ ಿದರಿದ್ರನೆಂದೇ ನನ್ನ 
ಅಭಿಪ್ರಾಯ (ರಂಗರೋ. ೦೩೮). [ ದಟ್ಟ ೬ ದರಿದ್ರ] 
ದಟ್ಟದಾರಿದ್ರ್ಯ (ನಾ). ಕಡುಬಡತನ ; ನಿರ್ಗತಿಕತನ : ಶ್ರೀರಮ್ಯವಪ್ಪ 
ಭೋಗಂಗಳಳಿದಾ ದಟ್ಟದಾರಿದ್ಯವಾಗಲು (ವೀಕ್ಮಿಪು. ೩-೦೬-೦೪). 
[ ದಟ್ಟ * ದಾರಿದ್ರ] 
ದಟ್ಟದಾರಿದ್ರ್ಯತ್ವ (ನಾ). ಎ ದಟ್ಟದಾರಿದ್ರ್ಯ : ಅಕುಲಂಗೆ ಸಕಲರಾಜ್ಯಂ 
ಶ್ರಿಕರಣಶುದ್ಧಂಗೆ ದಟ್ಟದಾರಿದ್ರೃತ್ವಂ . . . ಮೆರೆವುದೀ ಕಲಿಯುಗದೊಳ್‌ 
(ನೀತಿಸಾ. ೧೩೨). [ದಟ್ಟ * ದಾರಿದ್ಯ್ಯತ್ವ) 
35 [ದಟ್ಟದೊವಲ್‌ (ನಾ). ದಪ್ಪವಾದ ತೊಗಲು: ನಂಜುಂಡಂ ದಟ್ಟದೊ 
[ಪಾಕಾಂ. ದ]ವಲಂ ಪೊದೆದಗಜೆವೆರಸು ಬೆರೆವೊಡಲೊಳಿರ್ದಂ -(ರಾಮಾಕ್ಕ. 
[ ದಟ್ಟ + ತೊವಲ್ಮ್‌ (<ತೋಲ್‌;)] 
ದಟ್ಟಪಳುವ (ನಾ). ಎ ದಟ್ಟಿಗಾಡು : ಸಾಗಿದಳು ಹಜ್ಜೆಹಜ್ಜೆಯನಿಟ್ಟು 
ದಟ್ಟಪಳುವದ ಪಸುರ್‌ ನೆಳಲೊಳ್‌ (ಶ್ರೀರಾಮಾ. ೧೨೭-೬೭). 
[ ದಟ್ಟ; + ಪಳುವ (ಎಪಟುವ) ] 
ದಟ್ಟಯಿಸು, ದಟ್ಟಯ್ಲು, ದಟ್ಟವಿಸು, ದಟ್ಟಿಸ್ಮು, ದಟ್ಟೈಸಂ (ಕ್ರಿ). 
೧. ಶತ್ತಾಗಂ; ಸಾಂದ್ರವಾಗು; ದಟ್ಟವಾಗು : 
ಧಿಗಧಿಪರೆಣ್ಣೆ ಸೆಗಾಂತಿರೆ ಭುಜದೊಲು ಗಗನದ ಮೇಲ್ಕಟ್ಟುಂ ದಟ್ಟಯಿ 
[ಪಾಠಾಂ. ದಟ್ಟಿ]ಸಲು ಮಿಗೆ ಭಕ್ತರ ಜಯರವ ಒಟ್ಟಯಿಸಲು (ತಿರುನಾ. 
ದೇ. 33೦-3); ಭೀಮಸೇನನ ದಂಡಿಯನು ದಟ್ಟಯಿಸೆ ಸುಯಿ ದಳ್ಳುರಿಯ 
ಚೂಣಿಯಲಿ ಗಂಡುಗೆದಳ್‌'ದ ರೋಷಶಿಖ ಹುರಿಗೊಂಡುದಕ್ಷಿಗಳಲಿ 
(ಕುವ್ಶಾಗ. ೮-3೨); ಹೆಣೆದುಕೊಂಡವು ಗಗನ ದಿಗು ಧಾರುಣಿಗಳನು 
ದಟ್ಟಯಿಸಿ ರಿಪುಮಾರ್ಗಣ ವಿತಾಳಿಸಿ ಮುಸುಕಿದುದು ರಘುನಂದನನ 
ರಥವ (ತೊರಕಾ. ೬-8೦-೫) : ಹೊಳೆಹೊಳೆಯುವ ಅವರ ಮುಖಗಳನ್ನು 
ಕಂಡು ಚಕೋರಚಯ ದಟ್ಟಯಿಸಿ ಬಂದವು (ಛಾಮತ. ೧೨೧). ದಟ್ಟಿಯ್ಸು : 
೧. ಬಟ್ಟಿತಂ ಮಾಡಿ ಸುತ್ತುಗಳೆತ್ತಲ್ಕಸಿತಾತಪತ್ರಮೆನಲಕ್ಕುಂ ತಾನಿ 
ದೆಂಬಂತಿರೀ ಜಗದೊಳ್‌ ಕಣ್ಣೆ ವಿಚಿತ್ರಮಾಗೆ ನೆಜ್‌ ದಟ್ಟಯ್ಸು[ಪಾರಾ- 
ದಟ್ಟಯಿಸಂ]ತ್ತನಿತ್ತೆಂ ತಮಂ (ಗಿರಿಕ. ೪-೭೬). ದಟ್ಟಿವಿಸು: ೧. ದಟ್ಟವಿಸಿ 
ದಜ್ಞಾನತಿವಿರದ ಥಟ್ಟು ಮಾರ್ಗವ ಕಾಣಲೀಸದು (ನಿಛಾಗ. ೩-೮-೪). 
ದಟ್ಟಿಸು, : ೧. ನಟ್ಟಡವಿಯಲ್ಲಿ ಬೀಡಂ ಬಿಟ್ಟಿರಲಾ ಬಂಧುದತ್ತನಾತನ 
ಬೀಡಂ ನಟ್ಟಿರುಳು ಬಂದು ಬೇಡರ್‌ ದಟ್ಟಿಸಿ ಕೂಕಿಜ್‌ದು ಸುತ್ತಿ ಮುತ್ತಿದ 
ರಾಗಳ್‌ (ಪುಕ್ಕಾಸ್ರ. ೮-೮) ; ತುರುಗಿ ದಟ್ಟಿಸಿದಾ ಕತ್ತಲೆಯ ಮೊತ್ತದೊಳು 
ಸ್ಮರನಂಗಜಾತ ಪ್ರೀತರ ಕೂಡಿ . . . ಮೆಲ್ಲಡಿಗಳಿಡುತೇ ಬರುತಿರಲು 
(ನವಮೋ. ೦೭-೨೦). ದಟ್ಟೈಸು: ೧. “ದಟ್ಟೈಸಿತೆಂದೊಡತಿಸಾಂದ್ರಾರ್ಥಂ” 
(ಛಾರನಿ. ೩೪): ಚಿತ್ತಕೊಗೆಗುಮಶತಿಭೀತಿಯೆನಲುರ್ವಿಗೆ ದಟ್ಟೆ ್ಟ ಎಸರ್ದುದಂಧ 
ಕಾರಾಕಾರಂ (ದಶಕು. 3-೪೨); ಬಾಲಕನ ಘನತೇಜಮುರ್ವಿಯ ಮೇಲೆ 
ಪರ್ಬಲು ಸೂಚಿಮುಖಮಂ ಕೀಲಿಸುವೊಡರಿದೆನಿಸಿ ದಟ್ಟೈಸುವ ತಮಂಧ 
ದಲಿ (ಬಸಪು. ೩-೩೦) ; ದಟ್ಟೈಸಿತು ಬನಬನದಲ್ಲಿ ಕೊಳ ವಂಳಲೊಟ್ಟು 
ಗೋವಂತಿಯ ತೀರದಲಿ (ಮೋಹತ. ೩೬-೭3): ಕಿನ್ನರರ್‌ ಸಿದ್ಧ ವಿದ್ಯಾ 
ಧರರ್‌ ಕಿಂಪುರುಷರು ದಟ್ಟೆ ಸಿದರ್‌ (ಜಿಬಫು. ೩೦-೪೦) ; ಕತ್ತಲೆಯ 
ಮೊತ್ತ ದಟ್ಟೈಸಲಾ ವಾರ್ತೆ ಕೇಳುತ್ತರ್ಕ ತನ್ನ ಚೂಣಿಯ ಭಟರ ಕಳು 


ಲ 


10 


0೧೫-೬). 


20 


ದಟ್ಟಯ್ಸು 


ಹಲ್ಕೆ (ನವಮೋ. ೦೪-೨೬) ; ಬುವಿ ಬಾನಂತರವೆಲ್ಲವ ಕತ್ತಲು ತುಂಬಿರಲು 
. * . ತೆಮಕಿವು ಸೇತುವೊ ಎನೆ ದಟ್ಟೈಸಿರೆ ತಾರೆಗಳು (ಗಜೇಶ. ೨೮-೪) ; 
ಕತ್ತಲಲಿ ಮಿಂಚು ಹೊಳೆದಂತಾಗಿ. ಬಟ್ಟೆಗೆಡುವುದು, ಕುರುಡು ದಟ್ಟೆ ಸಿ! 
(ಚಂದ್ರಸ, ೨೦-೧೯). ೨. ಹೆಚ್ಚಾಗು; ಅತಿಶಯವಾಗು: ನೆಟ್ಟನೆ ಪೃಥವೀ 
ಪತಿಗಳು ತನಯರ್ಗೆ ಪಟ್ಟವ ಕಟ್ಟಿ ಕಾಣಿಕೆಯ ಇಟ್ಟೆಅಗಿದರೇನು ಹೀನವೆ 
ಪರಿತೋಷ ದಟ್ಟೈಸುವುದು ಕಣ್ಮನಕೆ (ಮೋಹತ. ೩೬-೧೨). 
[ ದಟ್ಟ + - ಇಸ್ಕು ] 

ದಟ್ಟಯ್ಸು "ದಟ್ಟಯಿಸು' ನೋ. 

ದಟ್ಟವಳ್ಳಿ (ನಾ). ಒತ್ತಾಗಿ ಬೆಳೆದಿರುವ ಬಳ್ಳಿ; ನಿಬಿಡವಾದ ಲತೆ : 
ಅತ್ವಕ್ಕೆ _ ಬಟ್ಟಿತ್ತು ತೊಡೆ, ಬಟ್ಟದೊಡೆ, ಬೆಟ್ಟವೇಸಗೆ, ದಟ್ಟವಳ್ಳಿ - 
ಇವುಮದಲಿಂತೆ (ಕಮದ. ೧೭೮ ಪ್ರಯೋ). [ದಟ್ಟ 4 ಬಳ್ಳಿ ) 

ದಟ್ಟಿವಿಸು "ದಟ್ಟಯಿಸು' ನೋ. 

ದಟ್ಟಳ್‌ (ನಾ). ಪರಾಕ್ರವಿಂ; ಶೂರ (9) : ಅಟ್ಟಿದೆಲೆಯ ಮಾತನ್ನೆಟ್ಟನೆ 
ದಟ್ಟಳ್ಳಿರಗಂಬೆರಗುವಂ ಬಗೆಯದೆ ಕಟ್ಟಳ್ಳೆತ್ತನೆಆ್‌ಯವ್ಮು (ಸೌಇಇ. 
IX-i, 40-00 ; 960). 

[P ಇದು "ದಟ್ಟಾಳ್‌' ಎಂಬುದರ ಅಪಲಿಖತಎರಬಹುದು.] 

ದಟ್ಟಿ, ಧಟ್ಟಿ (ನಾ). ೧. ಸೊಂಟಕ್ಕೆ ಸುತ್ತುವ ವಸ್ತ್ರ ವಿಶೇಷ: ಮಡದಿ 
ಯಿಲ್ಲದೆ ಬೊಮ್ಮಚರಿಯವು ಉಡಿಗೆ ನಾರಿನ ದಟ್ಟಿಯೆಲ್ತೆ ತಮ್ಮಡಿಗೆ 
ಕಾಳಗವೇಕೆ (೫9ಶಿರಾ. ೨೨-೪೨) ; ಉಡಿಯ ಪಟ್ಟೆಯ ದಟ್ಟಿ ಬೆನ್ನ ಜಲ್ಲಿಯಂ 
ವೀರರೆಡಬಲದೊಳಗೈತರಲು (ಕಂನವಿ. ೧೨-೩೪) ; ನಡುವಂ ಬಿಗಿದುಡೆ 
ದಟ್ಟಿಯನೊಡನರಿವನಿತಾಜನಕ್ಕೆ ಜಗುಳ್ಳುಂ ಮುಡಿಗಳ್‌ (ಜಕವಿ. ೩-೨೨); 
ಪಾಂಚಾಲಿಯ ದೀನಾಲಾಪಗಳನ್ನು ಕೇಳಿ... ಭೀಮಸೇನನು... 
ವಿಜೃಂಭಿಸಿ ದಟ್ಟಿಯನ್ನು ಕಟ್ಟಿ (ಕೃವಾವಿ. ೪೬): ಕಟ್ಟಿದ ದಟ್ಟಿಯ ಬಲ್ಲಿನ, 
ತೊಟ್ಟ ಪೊಸಗುಪ್ಪಸದ ಚಿಲ್ಪಿನ. .. ಕಿಆುಜವ್ವನದ ಬಿಂಕದ ನಡೆವೊಂದು 
ಗಾಡಿಯ ಪುಷ್ಕೆಲಂ (ಕಾಮಾಶ್ಮ. ೪೮-೧೭) ; ಸೊಂಟದಿಂದ ಕೆಳಕ್ಕೆ ನಾಲ್ಕು 
ಮೊಳದ್ದು ಒಂದು ದಟ್ಟಿ (ನಮ್ಮೂರ. ೯) ; ಧರ್ಮಕ್ಕೆ ದಟ್ಟಿ ಕೈ ಕೊಟ್ಟರೆ 
ಹಿತ್ತಲಿಗೆ ಹೋಗಿ ಮೊಳ ಹಾಕಿ ನೋಡಿದ (ಗಾದೆ). ೨. ಬಟ್ಟೆ; ವಸ್ತ್ರ: 
ನೀಲಿಯ ದಟ್ಟಿಯನಿಳೆಗೆ ದಿಶಾಲಂಬನವಾಗೆ ಕವವನಸುರಾರಿಯೆನಲ್ಯಾ 
ಲೋಕನಕ್ಕೆ ಭಯಮಂ ಸಾಲಿಡುತಂ ತಂದನಂಧಕಾರಕಾರಂ (ನಳಶಂ. ೧೮೩): 
ಕಾಗಿನ ಸುಚಲ್ಲಣದ ದಟ್ಟಿ ಹೇರಿಟ್ಟಿ ಹಿಲ್ಲರಿ (ರುಳ್ಮಾಂಗೆ. ೧೦-೦6). ೩. ನಡು 
ವಿನ ಸುತ್ತು ಕಟ್ಟಿಕೊಳ್ಳುವ ಪಟ್ಟಿ ; ನಡುಕಟ್ಟು : ಕಾಶೆ ದಟ್ಟಿ ಚಲ್ಲಣಂ 
ಗಳಂ ಸಮಂತು ತೊಟ್ಟು ಬಲ್ಮೀಸೆಯಂ ಕರಾಬ್ದಷಿಂದೆ ತಿರ್ದುತೆ (ಹಾರಾಸ್ಕ. 
೨-೦೦-೦೬), ೪. ಚಿಕ್ಕ ಸೀರೆ ; ಕಿರಿಗೆ: ಪಟ್ಟವಾಳಿಯನುಟ್ಟು ಬನ್ನಿ 
ದಟ್ಟಿ ಚುಂಗ ಬಿಟ್ಟು ಬನ್ನಿ (ಪುರಂದ. ೧-೧೦೭-೭) ; ಚಪ್ಪರ ಮಂಟಪದಾಗ 
ಹೊಕ್ಕಬಾಳ್ಡೊತ್ತಾತು ಪುತ್ರಿಯ ಮಾರಿ ಬಳಲ್ಯಾವ ಬೀಗುತಿ ದಟ್ಟಿಯ 
ಉಡಿಸ ಮಗಳಿಗೆ (ಲೋಕಗೀ. ೫೯); ಉಟ್ಟ ದಟ್ಟಿ ಎಷ್ಟು ಮಾಸಿದೆ 
(ಮುಂಬಯಿ. ೦-೦೩). ೫. ಅನೇಕ ಮಡಿಕೆಗಳಿರುವಂತೆ ಬಟ್ಟೆ ಕೈಯನ್ನು 
ಸೇರಿಸಿ ಹೊಲಿದ ಹೊದಿಕೆ; ಕವುದಿ; ಲೇಪು : ಭುಜಂಗಳ ತಣ್ಣಿನೊತ್ತು 
ಬಿಂಕಂಬಡೆದಿರ್ದ ತೆಳ್ಗ ದಪಿನೊತ್ತು ವಿಟರ್‌ ನೆಆ? ಕಾವುದಲ್ಲದೀ ಕಂಬಳಿ 
ದಟ್ಟಿ ಬೂರವಡವೆಂಬವು ಕಾವುವೆ ಶೀತಕಾಲವುಂ (ಸೂಕ್ಮಿಸು. ೧೧-೨೬೦). 
ಧೆಟ್ಟಿ : ೨. ಮುಂಭಾಗದೆೊಳ" ಮುತ್ತಿನ ಸರಂಗಳಂ ಚೌಕಳಿಯಾಗಿ 
ಪೆಣೆದು ಕಟ್ಟಿರುವ ಧಟ್ಟಿ (ಸೌಗಂಧಿ. ೩೦೩-೯). ೩. ಬಟ್‌ಮಂಡೆ ಪೂಸಿದ 
ಗಂಧ ಕಾಸೆಯ ಧಟ್ಟಿ ಮೆಟ್‌ಯೆ ಸಬಳಿಗರೆಯ್ತಂದು ತಜುಬಿದರಂದು 
. . ೬ ಮಿಜಿಗೆ ಸಬಳ ಕಯ್ಕೊಳಗೆ (ಕುರಾಸಾಂ. ೦೦-೩೪). 

[ದೇ.॥ ತಮಿ. ತಟ್ಟಿ; ತುಳು. ದಟ್ಟಿ, ಜಟ್ಟಿ: ತೆಲು. ದಟ್ಟಿ-/ಸಂ. ಧಟೀ?) 
ದಟ್ಟಿ, "ದಡ್ಡಿ; ನೋ. 


೩೭೮೬ 


[2 


20 


85 


ದಟ್ಟಿತು 


ದಟ್ಟಿ (ನಾ). ಶೌರ್ಯ ; ಪರಾಕ್ರಮ : ಕನ್ನಡವಕ್ಕಿ ಪೊಣರ್ವಕ್ಕಿ ಮೊದ 
ಲಾದ ದಟ್ಟಿಯ ಕೂರಾಳ್ಗಳುಂ ತುತಮ್ಮ ಪಡೆವೆರಸು ಬಂದು ಕುಣ್ಣ್ಳುದುಂ 
(ಕಬ್ಳಿಕಾ. ೧೯೬). [ <ಸಂ. ಧೃಷ್ಟಿ ] 
ದಟ್ಟಿಗಟ್ಟಿಸು (ಕ್ರಿ). ೧. ನಡಂಕಟ್ಟನ್ಣ ಬಿಗಿಸಂ. ೨. (ಆಲಂ) ಸಿದ್ಧ 
ವಾಗಿರಂವಂತೆ ಮಾಡು: ಇಂತು ಮೊರೆಯಿಟ್ಟು ಪುರುಡಂ ಪುಟ್ಟಿಸಿ 
ದಟ್ಟಿಗಟ್ಟಿಪುದುಂ (ಚಿಳವಿ. ೨-೩೮ ಐ); ಸರ್ವಶಕ್ತಿಯೊಳ್‌ ಪೊಣರಲ್ಯಾತನಂ 
ದಟ್ಟಿಗಟ್ಟಿಸಲೆಂದು ದೇವರ್‌ ತಮ್ಮೊಳೆಸಗಿದ ಪರಿಭವಮುಮವನೊಳ್‌ 
ನಡೆಯಿಪೌದಾಸೀನ್ಯವಖಮಂ ಬಿನ್ನವಿಸಿ (ಚಕವಂ. 3೧-೮): ನಿನ್ನ ವಾತ್ಸಲ್ಯ 
ಗುಣಂ ಮುಂದುವರಿದೆನ್ನಂ ದಟ್ಟಿಗಟ್ಟಿಸುತ್ತಿದೆ (ಚಕಬಿ, ೨೭). 
[ ದಟ್ಟಿಗಟ್ಟು 4 - ಇಸ್ಕು] 
ದಟ್ಟಿಗಟ್ಟು (ಕ್ರಿ). ೧. ನಡಂಕಟ್ಟನ್ನು ಬಿಗಿ. ೨. (ಆಲಂ) ಸೊಂಟಕಟ್ಟು ; 
ಸಿದ್ಧ ವಾಗು; ತಯಾರಾಗಂ: ಜೀಯ ಪರಾಕಿದು ಬೇಣಕೊಂದೋಯರದಿಂ 
ಬಂದು ವಂದಿ$ರ್‌ ಕಿಆಟಿಯರಸರ್‌ ಸಾಯಸವಡುವರ್‌ ಸಂತತಮಿಯೆಸಕ 
ಮನೆಳಸಿ ದಟ್ಟಿಗಟ್ಟುವರನಿಬರ್‌ (ಚಿಳವಿ. ೩-೩೮). 
[ ದಟ್ಟಿ * ಕಟ್ಟು] 
ದಟ್ಟಿಗೆ, (ನಾ). (?) : ಸುರರ ಮನ್ನಿಸಿ ಕಳುಹುತೆಂದನು ನಿರುತ ನಿಮ್ಮಯ 
ಬಾಧೆ ತನ್ನದು ಥರೆಥರದ ದಟ್ಟಿಗೆಯ ದೈತ್ಯರ ಹವಣು ತನಗೆಂದ (ಸಂಭಪ. 
೭೨೬೩). [?] 
ದಟ್ಟಿಗೈೆ (ನಾ). ಉಪ್ಪರಿಗೆ; ಕರುಮಾಡ; ವಂಹಡಿ (?) : 
ದಟ್ಟಿಗೆಯವನೆ - ಉಪ್ಪರಿಗೆ ಮನೆ (7): ಕನಕಮಯ ನಿರ್ಮಿತ 
ಗಳಿಂದಲಿಹ ದಟ್ಟಿಗೆಯವನೆಯ ಸುತ್ತಲ್‌ ಮೆರೆವ ಮದನಗೈಗಳ ಮೇಲೆ 
ನಿನದದೊಳ್‌ ನವಿಲ ತಂಡಗಳಿರಲ್‌ (ರುಕ್ಮಾಂಗ. ೩-೪೨). [?] 
ದಟ್ಟಿಚಲ್ಲಣ (ನಾ). ನಡುಪಟ್ಟಿಯುಳ್ಳ ಚಲ್ಲಣ : ದಟ್ಟಿ ಚಲ್ಲಣವನುಟನ್ಬು 
ಕಠಾರಿಯಂ ನಡುವಿನೊಳು ಕಟ್ಟಿ (ಛೈರಸೊ. ೨೩೭): ಮಲ್ಲಗಾಸಿಯ ದಟ್ಟಿ 
ಚಲ್ಲಣಗಳನುಟ್ಟು (ಸೌಂದಕಾ. ೧೨-೩); ಕಟ್ಟಿದ ದಟ್ಟಿಚಲ್ಲಣದ ಉಟ್ಟ 
ಮಲ್ಲಪಳಿಯ ಈ ವೇಷದಿಂದ . . . ಕುಳ್ಳಿರುತ್ತ (ವಿಗಡ. ೩೦-೨೫); 
ಕಂಠೀರವಒಡೆಯರು . . . ಅಲ್ಲಿ ಕೋಟೆ ಬಾಗಲಿಗೆ ಕಟ್ಟಿದ್ದ ದಟ್ಟಿ ಚಲ್ಲಣ 
ಗಳನ್ನು ತಮ್ಮ ಆಳಿನ ಕೈಕೋಲಿನಿಂದ ತೆಗೆಸಿ ಅನಂತರ ಕೋಟೆಯೊಳಕ್ಕೆ 
ಪ್ರವೇಶಮಾಡಿದರು (ಒಡಳ. ೩8. ಇವು ಪ್ರತ್ಯೇಕವಾಗಿಯೂ 
ಬಳಕೆಯಾಗುತ್ತಿವೆ. [ದಟ್ಟಿ * ಚಲ್ಲಣ] 
ದಟ್ಟಿತು, ದಟ್ಟಿತ್ತು (ನಾ). ೧. ದಪ್ಪವಾದಂದು; ಗಾತ್ರದಿಂದ ಕೂಡಿ 
ದುದು: ಕುಟ್ಟಿ ಕಣಿಕದೊಳು ಸರಿ ಬೆಣ್ಣೆಯಾಅಕೊಳೊಂದು ಬಟ್ಟ 
ವಾಲನೆಯಿಕ್ಕಿ ಮಿದಿದು ಬಟ್ಟಂ ಮಾಡಿ ದಟ್ಟಿತೆಂದೆನಿಸಿ ಲತೆಯಿಅೌದು 
ಹಂಚಿನೊಳಿಟ್ಟು ಸುಟ್ಟು ಪರಿಯಣಕೆ ತೆಗೆದು (ಸೂಪಶಾ. ೧-೦೦). (ಗಂ). 
೨. ದಪ್ಪವಾದ; ದಟ್ಟ ವಾದ; ಗಾತ್ರವಾದ; ಮಂದವಾದ : ಬೆಟ್ಟಿತು. 
ಬೆಟ್ಟಿತ್ತು, ದಟ್ಟಿತು, ದಟ್ಟೆತ್ತು (ಕಮದ. ೭೭ ಪ್ರಯೋ). ೩. ವಿಸ್ತಾರ 
ವಾದ: ಅಗಲವಾದ: ನೂಲು ಗಾವುದದುದ್ದ ಮೊದಲ ದಟ್ಟಿತು 
. ನೋಡೆ ಪಗಡೆಯ ಕಾಯಂತೆ ತೋಟುತಿದ್ದುದು ವೃಷಭಾದ್ರಿ 
(ರಜ. ೩೬-೮೦). ದಟ್ಟಿತ್ತು: ೧. “ವ್ಲುಕ್ಷ, ಮ್ರಕ್ಷ - ಕ್ಷರಣಸ್ನಿಗ್ಳಾರ್ಥೇ, 
ಒರಸುಹಣದೊಳಂ ದಟ್ಟಿತ್ತರೊಳಂ” (ಕಾಶಕೃ. ೨೬೮). ೨. ಮೇಲಿನ 
"ಶಮದ' ಪ್ರಯೋಗವನ್ನು ನೋಡಿ. 
ದಟ್ಟಿತಾಗು, ದಟ್ಟಿತ್ತಾಗು : ಒತ್ತಾಗಂ - ಸಾಂದ್ರವಾಗು ; ನಿಬಿಡ 
ವಾಗು : ದಟ್ಟಿತಾಗಿಹ ತೋಳು ತೊಡೆ ಬಾಯ್ಬಿಟ್ಟ ಬೆಟ್ಟದ ತೆರದಿ 
ಬಂದನು ಕಿತ್ತ, ಪೇರ್ಮರನ (ಜಿರಾಮಾ. ೩೦-೩೬); ಈ ವನಮತೀವ 
ಭೀಕರವೆ)ನಿಸಿದಪುದು ನಾನಾವಿಧದ ಮರಗಿಡುಗಳಿಂದೆ ದಟ್ಟಿತ್ತಾಗಿ 
ಕಾವಳಂಗೊಂಡು (ಕೀಷರಾ. ೪-೨). ([ ದಟ್ಟ] 


ದಟ್ಟಿತು 


ಚ ಉಂ 


ದಟ್ಟಿತ್ತು "ದಟ್ಟಿತಂ' ನೋ. 

ದಟ್ಟಿಪಂಚೆ (ನಾ). ಅಡ್ಡಲಾಗಿ ಸುತ್ತಿಕೊಳ್ಳುವ ಪಂಚೆ; ಮಂಂಡು; 
ತಡಪು : ಅವಳ ಜೊಕೆಗೆ ಇದ್ಮಾತ ಎತ್ತರವಾದ ಆಳು 
ಒಂದು ದಟ್ಟಿಪಂಚೆಯುಟ್ಟು ಕೊಳೆಯಾದ ಒಂದು ಶರಟು ಧರಿಸಿದ್ದ 
(ಕುಸುಸಂ- ೩೪) ; ಕುಳ್ಳಗೆ ಇದಾನೆ. ಒಂದು ದಟ್ಟಿ-ಪಂಚೆ ಖಾದಿಯದು 
ಮೇಲಕ್ಕೊಂದು ಅರೆತೋಳಿನ ಷರಟು (ಅಲಹೂ. ೧೦೬). "ಕಚ್ಚೆ ಪಂಚೆ' 
ಪರಾ. (ದಟ್ಟಿ + ಪಂಚೆ) 

ದಟ್ಟಿಸೀರೆ (ನಾ). ಸಣ್ಣಸೀರೆ; ಕಿರಿಗೆ: ದಟ್ಟಿಸೀರೆ, ಬೆಳ್ಳಿ ತೋಳಬಂದಿ, 
ಬೆಳ್ಳಿ ಕೈಕಡಗ, ಕೊರಳಲ್ಲಿ ಕೆಂಪುಹವಳದ ಸರ, ಕಿವಿಯಲ್ಲಿ ಬಂಗಾರದ 
ಬೆಂಡವಲಿ (ಹೊಸಂಸಾ. ೧೪೦). [ ದಟ್ಟಿ; *ಸೀರೈೆ) 

ದಟ್ಟಿಸ್ಮು "ದಟ್ಟಯಿಸು' ನೋ. 

ದಟ್ಟಿಸ್ಕು, ಧಟ್ಟಿ ಸಂ, ಧಟ್ಟೆ ಸಂ (ಕ್ರಿ). ೧. ಗದರಿಸು ; ಬೆದರಿಸಂ : ನಿನ್ನ 
ನಿಟ್ಟಿಲುವ ಮಂಟ್‌ವೆನೆಂದುರವಣಿಸಿ ಜಜಕಿಯುತ್ತ ದಟ್ಟಿಸುತ ಬಂದು 
(ಹಕಕಾ. ೧೨-೩೬); ದಟ್ಟಡಿಯಿಡುತೆಯಿತಹ ಹಸುಳೆಯನೊಲಿದಿಟ್ಟಿಯ ದಜ 
ದಿಟ್ಟಿಯನು ತೊಟ್ಟನೆ ಮಾಟುಗೊಂಬಳು ಬಾಲ್ಕವಟಯಲು ದಟ್ಟಿಸದಿಹಳೆ 
ಲೋಕವನು (ಅಂಜಕ. ೪-೩೬); ದಟ್ಟಿಸುತ್ತೆಲೆ ಬಸವ ಕೊಡುಕೊಡು 
ಪೆಟ್ಟಿಗೆಯ ಪೊನ್ನೆಲ್ಲವಂ ಹಿಮ್ಮೆಟ್ಟದೀಗಳೆ (ಬಸಪು. ೦೦-೩) ; ತನಯರು 
ಗಳತಿ ದಟ್ಟಿಸುವರಂಗನೆಯರುಲ್ಲಂಘಸುವರಂ . , , ತಿಳಿಯೆ ದರಿದ್ರನಿಂದತಿ 
ಕಷ್ಟರಿಲ್ಲೆಂದ (ಜೀವಂತ. ೭-೩) ; ಇರುಳಿನಲಿ ನಿದ್ರೆತಿಳಿದಾ ಹೊಲೆಯ 
ನವನಾವವನೊ ವತಾಂಸವ ಕಳುವವನು ಹೇಳಿನುತ ಗರ್ಜಿಸಿ 
ದ[೫ಂ. ಧ]ಟ್ಟಿಸುತಲಿರಲು (ತಿಮ್ಮಶಾಂ. 8-8೬); ರವಿನಂದನಂ ರಯದಿ 
ಪಾಶದಿಂ ಬಿಗಿದವನ ತವಕದಿ ಸೆಳೆಯೆ ಲಿಂಗದೊಳು ಪರಶಿವನುದಿಸಿ 
ಧವಳಾಂಗನಾಗಿ ದಟ್ಟಿಸುತಅನ ಮುಮ್ಮೊನೆಯ ಸಬಳದಟ್ಟುಗಿಯೆೊಳಿಟ್‌ಿಯೆ 
(ಪ್ರಥುಪು. ೩-೧೦೦) ; ನೋಡಿರೈ, ದೊರೆಸ್ವಾಮಿ ಹೆಂಡತಿ ನಳಿನಿ, ಏಪರಿ 
ಗಂಡನ ನಮ್ಮಿದಿರೆ ದಟ್ಟಿಸುತಲಿರುವಳು (ಗಣೇಶೆ. ೭೪-೨). ೨. ಹೀಗಳೆ ; 
ತಿರಸ್ಕರಿಸಂ; ಮೂದಲಿಸಂ : ನೇವುರದ ದನಿ ದಟ್ಟಿಸಿತು ವೇದಾವಳಿಯ 
ನಿರ್ಫೋಷವನು ನಾನಾವಿಭೂಷಣಕಾಂತಿ ಕೆಣಕಿತು ಮುನಿಸವಹಿಧಿಗಳ 
(ಕುವ್ಶಾಅ. ೦-೬); ಬೆಟ್ಟದ ಬಲ್ಮೆಯಿಂದೆಮ್ಮ ರಾಯಸವನು ದಟ್ಟಿಸಿ 
ಕಳೆದ ಕಂಪಿಲನ ಕಟ್ಟಿ ತರಿಸುವೆನು (ಕುರಾಸಾಂ. ೦೭-೮೪). ಹಿ. ಪ್ರತಿ 
ಭಟಿಸು ; ವಿರೋಧಿಸು: ದಿಟ್ಟಿಸಿ ಹೋಗೆಂಬೆ ಹೋಗದಿದ್ದರೆ ಬೆನ್ನ 
ಮುಟ್ಟಿ ಹೋಗೆಂದು ನೂಂಕಂವೆನು ದಟ್ಟಿಸಿದರೆ ಕಟ್ಟಿ ಕಳುಹುವೆ ಶಿಬಿಕೆ 
ಯೊಳಿಟ್ಟು ಚಿಕ್ಕಮ್ಮನ ಬಳಿಗೆ (ಧರಣ. ೪೯-೩೪). ೪. ಘಟ್ಟಿಸು; ಹೊಡೆ; 
ತಾಗಂ : ಪಟ್ಟಣದುರು ವೀಧಿಗಳೊಳಗಾ ನೃಪರಿಟ್ಟಣಿಸಿಯೆ ಬರುತಿರಲು 
ದಟ್ಟಿಸಿ ಪೊಡೆವ ನಾನಾವಾದ್ಕದ ರವ ಮುಟ್ಟಿ ದಿಗಂತರಾಳವನು (ಅಂಜಕ. 
೧೦-೨೭೬೭); ಬಿಟ್ಟನು ನಿಜವೃಷಭಾಂಕನು ಬಲವೆರಸಿಟ್ಟಣಿಸಿಯೆ ತ್ರಿಪುರವನು 
ದಟ್ಟಿಸಿ ಪೊಡೆವ ನಾನಾವಾದ್ಯರವಗಳು ಮುಟ್ಟಿ ದಿಗಂತರಾಳವನು (ತ್ರಿ ಪುಸಾಂ. 
೦೬-೦೮೦), ಧಟ್ಟಿಸು : ೧. ಸುರಪನಾನಂದರಸವಅಜಿತು ಬೆಅಗಿನ ಮೊಗ 
ದೊಳಿರಲು ನಾರಂದ ಧಟ್ಟಿಸುತೆದ್ದು ಕೊಡು ವಸಿಷ್ಠಂಗೆ ಭಾಷೆಯನು 
ಕೌಶಿಕ ಎಂದನು (ಹಕಳಾ. ೨-೨೪) ; ಓರೆಪೋರೆಯೊಳಾಡಿ ಧರ್ಮದ 
ಧಾರಣೆಯ ಧಟ್ಟಿಸುವದಿದು ಗಂಭೀರರಿಗೆ ಗರುವಾಯಿಯೇ (ಕುವ್ಕಾಸ. 
೦೪೨೮೪); ನೀ ತಳೋದರಿ ಕಟ್‌ಚುಗೆಡದೀ ಮಾತಿನಲಿ ತಾ ಬಿಡುವೆನೇ 
ನಿನ್ನುತಗಳ ನುಡಿಸೆಂದು ಖಳ ಧಟ್ಟಿಸಿದನಂಗನೆಯ (ಕುವ್ಯಾಸ. ೧೫-೧೦) ; 
ನಿನ್ನಯ ಪುರುಷನಪಗತನಾದ ಬಳಿಕೀ ಪರಿಯ ಮೆಟ್‌ದಿಹುದುಚಿತವೇ 
ಹೇಳೆಂದು ಧಟ್ಟಿಸಿದ (ಜೀವಂ. ೧೩-೩); ಮಾರೀಚನಾ ದಶಗಳನ 
ಧ[ಪಾಕಾಂ. ದ]ಟ್ಟಿಸಿ ಕೆಲವು ದಿನ ನೀನುಳಿವುಪಾಯವ ಮಾಡುವೆನು , . , 
ತಾನೆಂದ (ತೊರರಾ. ೩-೮-೦೦). ವಿ. ಧಿಟ್ಟನಹೆ ಬಾಣಸಿಗ ಸವಿಯೊಳಗಟ್ಟ 


೩೭೮೭ ದಡಗುಟ್ಟು, 


ಕೂಳನ ತಿಂದು ದೇಹದೊಳಟ್ಟೆಯಲಿ ಸಿರವಿರಲಹಂಕಾರದಲಿ ನೀನೆಂದು 
ಧಟ್ಟಿಸುತ ಜೀಮೂತಮಲ್ಲನು . . . ಹೊಕ್ಕನು ತೋಳ ತೆಕ್ಕೆಯ ಮಲ್ಲ 
ಗಾಳಗಕೆ (ಕುವ್ಯಾವಿ. ೬6೩. ೪-೬೪). ೩. ಖರ್ಪರನೆಂಬ ಜೋಗಿ ಶಿವಸಿದ್ಧ 
ರಾಮನ ಸರ್ವಸಾಮರ್ಥ್ಯದ ಹೆಸರ ಧಟ್ಟಿಸುವೆ ವಾದಿಸುವೆ ಸೋಲಿಸುವೆ 
ನೆಂದೊಸೆದು ... ಐತಂದನು (ಸಿದ್ಧರಾ. ೭-೨೬). ೪. ತೋಳ ನೆಗಹಿನಲ್ಲಟ್ಟಿ 
ಹೊಯ್ದುದು ನೀಲನನು ನೀಲಾದ್ರಿಯನು ದಂಭೋಳಿ ಧ[ಪಾಕಾಂ. ದ) 
ಟ್ಪಿಸಿದಂತೆ ನೊಂದನು ಹೊಯ್ಲಲಿಭಪತಿಯ (ತೊರೆರಾ. ೬-೩೨-೩೬). 
೫. ನಿಗ್ರಹಿಸು ; ಸೋಲಿಸು ; ಹಿಡಿತಕ್ಕೆ ತರು; ಅಂಕೆಯಲ್ಲಿರಿಸು : 
ಪದಪಾಣಿ ಗುಹ್ಯ ಕರ್ಮೇಂದ್ರಿಯಂಗಳಲ್ಲಿ ಬೆದಜದವ ಧಟ್ಟಿಸುವ ಅದಟು 
ಬೇಕವಟಲ್ಲಿ (ದೀಕ್ಮಾನೋ. ೦೬-೦೯); ಚೋಳ ಪಾಂಡ್ಕರ ದಳವ ಧಟ್ಟಿಸಿ 
ಕೊಂಡನನುಪಮಸಾರವಸ್ತುಗಳ (ಕುಖ್ಶಾಸ. 8-50). ಧಟ್ಟೈಸಂ: ೨. ಪುಟ್ಟ 
ನೆಂದೆನಬೇಡ ಪರಮಶಕ್ಷಿಯಂ ತಂದುಕೊಟ್ಟನು ಕೃಷ್ಣ ಮನ್ಮಥಗೆ ಧಟ್ಟೈಸಿ 
ನೀ ಬಾಹುಬಲದಿಂದೆ ಕಾದಲಂ ಪೆಟ್ಟನಿಕ್ಕದೆ ಬಿಡನೆಂದ (ಮೋಹತ. ೦೨-೪). 
ಧಟ್ಟಿಸುತೆ ಹೇಳು - ಒತ್ತಾಯ ಮಾಡು : ಬಿಟ್ಟು ಹೋಗುವ ಲಲನೆ 

ವಲ್ಪಭಗೆ ಬುದ್ಧಿಯಂ ಧಟ್ಟಿಸುತೆ ಹೇಳಿ ಮೇಲಟ್ಟಿದೊಳು ಗುಡುಹವದೆ 
ಬಟ್ಟಲೊಳು ಚಿಲಿಪಾಲ ಸಲಿಸೆಂದು ತಾ ತಳರ್ವಳಂತೆಯವಳಂತೆ ನೀನು 
ಅಟ್ಟುಳಿಯ ಮಾಡಿದವೆ (ಪ್ರಥುಪು. ೬-೨). [ದಟ್ಟಿ * -ಇಸಂ]] 

ದಟ್ಟೆ (ನಾ). ದಪ್ಪಬಿದಿರಿನ ಸೀಳು- ದಬ್ಬೆ : ಎಪನಕ್ಕೆ ಹೊರಟ ಕೇತಯ್ಯ 
ಚಂದದಿಂ ಬಿದಿರೆನಂಂ ಸೋಸಿ ತರುವುದಕೆ ಹೋಗಿ ದಟ್ಟೆಯ ತರಿದು 
ಪೊಳವೆ ಸೀಳುತಿರೆ (ಶರಲೀ. ೦೭೨-೧೦). [ “ತಟ್ಟೈ,] 

ದಟ್ಟೆ ಸು "ದಟ್ಟಯಿಸು' ನೋ. 

ದಡ, (ನಾ). ಒಂದಂ ಅನಂಕರಣ ಶಬ್ದ. "ದಡಗಂಟಂ್ಬ,' ಪರಾ. 

ದಡದಡ (ದ್ವಿರಂಕ್ತಿ) ಎ ೧. ರಭಸ; ವೇಗ; ಜೋರು: ದಡದಡ 

ಎಂದು ಓಡುತ್ತಾನೆ (ರೂಢಿ). ೨. ನಡಂಕ ; ಕಂಪನ: ಗಡಬಡಿಸಿದುದು 
ಲಗ್ಗೆವಜ್‌ ಕೋಟಿಪಗೆಗಳಂ ಕೆಡೆಕೆಡೆಯೆನುತ್ತೆ ಕಹಳೆಗಳೊದರ್ದುವಳ್ಳೆ 
ರ್ದೆಯ ದಡದಡಂಗಳ್‌ ಮಾಣ್ಣುದಮರರ್ಗೆ (ಕಬಪು. ೪೯-೩೦). 
ದಡಮಾಡು - ಅವಸರಪಡಿಸಂ: ದಡಮಾಡಿದರು ಯಮನಾಳುಗಳು ಓಡಿ 
ಬಂದರು ಏಳೇಳೆನುತ ಏಳಲೆಳೆದರು ಪಾಪಿಯ ಬೀಳಲೆಳೆದರು (ಭರದ. 
೫-೦೨೬-೦). 

ದಡ್ಡ "ದಡ್ಕೆ' ನೋ. 

ದಡ್ಕ "ತಡ ನೋ. 

ದಡ್ಮ "ದಳ್ಳ' ನೋ. 

ದಡಂಗೊಳ್‌ (ಕ್ರಿ). ದಡ ಸೇರಂ: ಮಕರಾಕರದಿಂ ವೊಜಮಡುವ ಕರಿಮಕರ 
ದಂತೆ ಕಮಳಾಕರದಿಂ ಪೊಲಮಟ್ಟು ದಡಂಗೊಳ್ಳಲ್ಲಿ (ಅರ್ಥನೇ. 8-೧೧೩ ವ). 

[ದಡ್ಯ (ಆತಡ್ಕ) * ಕೊಳ್‌,] 

ದಡಂದಡಿಸು "ದಡದಡಿಸು' ನೋ. 

ದಡಕ್‌ (ನಾ). ಒಂದು ಅನುಕರಣ ಶಬ್ದ: ಅಟ್ಟದಿಂದ ಪಾತ್ರೆಯು ದಡಕ" 
ಎಂದು ಬಿದ್ದಿತು (ರೂಢಿ). 

ದಡಕಟ್ಟು "ದಡೆಕಟ್ಟು' ನೋ. 

ದಡಗಲಿ (ನಾ). ದಪ್ಪನೆಯ ಹೆಂಗಸಂ : ಈಗ ಹೊಸದಾಗಿ ನಡೆಯುವು 
ದನ್ನ ಕಲೀತೀರೋ ಈ ದಡಗಲಿ ಕೋಲು ಜಾರಿ ಬಿದ್ದಿದ್ದೇ ಒಂದು 
ಭಯಂಕರ ವಿಚಾರವೇ! (ಉಮಾಶ. ೬೮). "ದಡಾಲಿ' ಪರಾ. [?) 

ದಡಗುಟ್ಟು, (ಕ್ರಿ). ೧. ದಡದಡ ಶಬ್ದಮಾಡು: ಗಾಡಿ ದಡಗುಟ್ಟುತ್ತಾ 
ಬಂತು (ರೂಢ). ೨. ವೇಗದಿಂದ ಕೂಡಿರು : ಬೇಕಾದಷ್ಟು ಸಮಯ 
ವಿದ್ದರೂ ಆಕೆ ದಡಗುಟ್ಟಿಕೊಂಡು ಕೆಲಸ ಮಾಡುತ್ತಾಳೆ (ರೂಢಿ). 

[ ದಡ್ಕ + ಕುಟ್ಟು, 


6 


20 


39 


20 


ದಡಗುಟ್ಟು, 


ದಡಗುಟ್ಟ್ಯು (ಕಿ ್ರ)- ದಡ ಸೂಸಿ ಹರಿ; ತುಂಬಿ ಹರಿ: ಸಾಲದ್ದಕ್ಕೆ ಕೆಲಸದ 
ಆಯಾಸವೂ ಸೇರಿ ಬೆವರು ದಡಗುಟ್ಟಿಕೊಂಡು ಹರಿಯುತ್ತಿದೆ (ಘಾಟೀಮು. 

[ದಡ್ಕ (ಆ ತಡ್ಕ) + ಕುಟ್ಟು) 

ದಡದಡನೆ (ಅ). ೧. ದಡದಡ ಎಂಬ ಸದ್ದಿನೊಡನೆ : ಶ್ರೀ ಸೋಮ 
ನಾಥನು ನಡುವಿರುಳು ಭಕ್ತಂಗೊಲಿದು ದಡದಡನೆ [ಪಾಕಾ. ಧಡಧಡನೆ] 
ಕದವಂ ಹಾಅತೆಗೆಯಲು (ಬಸಪು. ೪೩-೪೭). ೨. ವೇಗವಾಗಿ: ಬೇಗನೆ ; 
ಶೀಘ್ರವಾಗಿ : ಆವನು ದಡದಡನೆ ಮೆಟ ಕೈಲಿಳಿದನು (ರೂರ). 

[ದಡ, + - ಅನೆ] 

ದಡದಡಿಸು, ದಡಂದಡಿಸಂ, ಧಡಧಡಿಸ್ಕ, (ಕ್ರಿ). ೧. ನಡುಗು; ಅದುರು; 
ತತ್ತರಿಸು: ತೊಡೆ ದಡದಡಿಸೆ ನಡೆಗೆಟ್ಟು ಕಳಲುಲಿಗೆ ಬಟ್‌ಸಲ್ವ ಕಳ 
ಹಂಸಮಂಡಲಕ್ಕಯಶಮಂ ಮನಾಡಿಸಿಯುಂ (ಕಾದಂಉ. ೩೬); ಕಂತ್ತಂ 
ಬಡೆದರಂತೆ ಬೀಟ್ವಿರ್‌ ಬಡಗೊಂದೆಯಂತೆ ದಡದಡಿಸುವರ್‌ (ಧರ್ಮಾಮ್ಮ. 
4-೮೧) ; ಕಣ್ಣಳಂ ಮುಚ್ಚಿ ಸೆರೆಬಿಗಿದು ದಡದಡಿಸಿ ದೊಪ್ಪನೆ ಬಿದ್ದು 
(ಬಸರ, ೨-೫೮); ಕುಡಿದು ಕೊಬ್ಬಿ ದ ಬಸುಜು ದಡದಡಿಸಿ ತರಹರಿಸುವಡಿಯ 
, * ೬ ಕಲಿವೀರ ಬಾಹುಕ ಬರುತ್ತಂ (ಹಠಉಾ. ೧೧-೦೭): ತನುವನೊಲೆದವು 
ದಡದಡಿಸಿ ಕಿವಿಗೊನೆಯ ಜೋಲಿಸಲಲ್ಲಿ ಮಡಿಗಾಲಿನಲಿ ಕುಸಿದವು 
(ಕುವ್ಯಾವಿ. 9-೮೩) ; ಇಂತು ನಲ್ಮೆ ಮಿಗೆ ಬನದಿಪ ಕಾಮಿನಿಯರ್ಗೆ . . . 
ನೊಸಲೊಳ್‌ ಬೆಮರ್‌" ಪನಿಯೆ ತೆಳ್ಳದಂಪು ಕೆಂಪಡರೆ ಎರ್ದೆ ದಡದಡಿಸೆ 
(ರಾಮಾಕ್ಕ. ೧೨೩-೭). ೨. ಆತುರಪಡು ; ಸಂಭ್ರವಂದಿಂದ ಕೂಡಿರು; 
ತ್ವರೆಮಾಡಂ : ತಾಳ್ಹು ಪರಮಾನಂದವಂಕುರಂದೋಜುತಂ ದಡದಡಿಸು 
ತೆದ್ದು ತಿರುನೀಲಕಂಠರ್ಬಂದು (ತಿರುಕ. ದೇ. 3೩-೦): ದಡದಡಿಸಿ 
ಕೊಳನಿಂದ ಹೊಜಟಡಿಯಿಡುತ ಬಳಲಿದನನಿಲಸುತನವರೊಡನೆ ಮೆಯ್ಕಿ 
ಕ್ಕಿದನು (ಕುವ್ಶಾಅ. ಓರಿಇ. ೨೬-೨೯); ಕಡು ಮಲುಗುತೆ ವಿಪ್ರಜನವೆದ್ದು 
ತಣ್ಣೀರ ತೊಡೆದು ಕಣ್ಣಳಿಗಾಗ ಮೆಲ್ಲನೆ ಪಿಡಿದೆತ್ತಿ ನಿಂದಿರಿಸಲು ದಡದಡಿಸುತೆ 
ಕೆಡಿಸಿದ ಶುಭವಸ್ತುನಿಚಯವ . (ತ್ರಿಳುತ. ೯-೨೬). ದಡಂದಡಿಸು: 
೧. ಅಡವಿಗಿಚ್ಚಟ್ಟಿದೆಳಹುಲ್ಲೆಯಂತೆರ್ದೆ ದಡಂದಡಿಸಿ ಪವ್ಯನೆ ಪಾಣಿ 
ದೂವೆಯೊಳ್‌ ಪೊಕ್ಕುರಗಿಯಂತೆ ಬೆದಬೆದನೆ ಬೆಂದು (ಜಬಪು. ೧೯-೪೩). 
ಧಡಧಡಿಸು, : ೧. ಕರಹತಿಗೆ ಧಡಧಡಿಸಿ . , . ಧೈರ್ಯದಲಿ ಹೊಡರಕರಿಸಿ 
ಹೊಟಿಬಿನೊಳಿದ್ದು ಹೊಯ್ದನು ಪಾರ್ಥನಂದನನ (ಕುವ್ಯಾದ್ರೋ. ೬-೫೯) ; 
ಧಡಧಡಿಸಿದವೊಳ್ಳೊಡೆಗಳ* ನಿಡುಸುಯ್‌ ಪೊಣ್ಮಿದುದು ಮೊಗದೆ 
ಬೆಮರ್ವನಿಯೊಗೆದತ್ತುಡುಗಿದುದಳವು ನಡುಂಗಿದು ದೊಡಲ್ವಿದರ್ಭಜಗೆ 
ವಿಪಿನಗಮನಶ್ರಮದಿಂ (ದಮಸ್ಮ, 3೨-೧೦). [ ಎತಡತಡಿಸು] 

ದಡಪಡಿಸು "ಧಡಪಡಿಸಂ' ನೋ. 

ದಡಪಶಾಹಿ (ನಾ). ಅಧಿಕಾರದ ಬಲದಿಂದ ಜನರನ್ನು ಹತ್ತಿಕ್ಕುವುದಂ ; 
ಅನ್ಯಾಯದ ಆಳ್ವಿಕೆ; ದಬ್ಬಾಳಿಕೆ: ಈ ಮೊದಲೇ ದಡಪಶಾಹಿಗೆ 
ಕಳೆಯೇರಿ ಸಾವಿರಾರು ಜನರು ತುರಂಗದಲ್ಲಿ ಬಿದ್ದಿದ್ದರು (ಕಾಂಗ್ರೆಸ. ೧೮) 

{ «ಮರಾ, ದಡಪ್‌ಶಾಹೀ) 

ದಡಬಡ, (ನಾ). ಒಂದು ಅನುಕರಣ ಶಬ್ದ ; ದಡಬಡ ಶಬ್ದಮಾಡುತ್ತ 
ಗಾಡಿ ಹೊರಟಿತು (ರೂಢಿ). 

ದಡಬಡ್ಕ "ಧಡಪಡ' ನೋ. 

ದಡಬಡನೆ (ಅ). ಆತಂರದಿಂದ ಕೂಡಿ : ಉಬ್ಬಿನ ವಂಡೆಯು ದಡಬಡನೆ 
ಉರುಳಿ ಹೋಗುವಂತೆ ಈ ಮರಳನ್ನೂ ದಾಟಿ ... ಮರೆಯಾಗಿರುವಳು 
(ಹುಟ್ಟಹ. ೧೨೯) ; ರಂಗಪ್ಪ ಪಕ್ಕದ ಮನೆಯಲ್ಲಿ ಗುಲ್ಲು ಕೇಳಿ ದಡಬಡನೆ 
ಎದ್ದು ಹೊರ ನೋಡಿದ (8ಗುಲ. ೩೪): ಹುಡುಗರ ತಲೆತಲೆ ಟೊಪ್ಪಿಯ 
ಆಟವ ದಡಬಡನಾಡಿಸಿ, ಮನೆಮನೆ ತೋಟವ ಅಡಿಮೇಲಾಗಿಸಿ (ಕಎಪು. 

[ ದಡಬಡ್ಕ ( ಎಧಡಪಡ) + - ಅನೆ] 


೦೦೩). 


80 


40 


45 
೨೮-೫). 


೩೭೮೮ 


ದಡಾಲಿ 


ದಡಬಡಲು (ನಾ). ಆತಂರ; ವೇಗ; ಗಡಿಬಿಡಿ: ಯಡತರದ ಕಾಂತೆ 
ಯರೆಲ್ಲಾ ದಡಬಡಲಾಗಿ ಅಲಂಕಾರಗಳಂ ಮಾಡಿಕೊಳುತ್ತಿರುವ (ಸಇಗಂಧಿ 

[ ದಡಬಡ್ಕ ( ಎಧಡವಡ) + - ಆಲು (ಆ - ಅಲ್ವ) ] 

ದಡಬಡಿ (ನಾ). ದಪ್ಪ; ಗಾತ್ರ: ದಡಬಡಿ ಇದ್ದರೆ ಕೊಣ್ಮನೆಂಬರು 
ತೆಳುವಿದ್ದರೆ ರೋಗಿಷ್ಟನೆಂಬರು (ಪುರಂದ. ೪-೬೦-೩). [7] 

ದಡಬಡಿಸು, (ಕ್ರಿ). ದಡದಡ ಶಬ್ದವನ್ನು ಮಾಡಂ: ಸಣ್ಣ ಬಂಡಿಗಳು 
ದಡಬಡಿಸುತ್ತಿದ್ದುವು (ಪುನರು. ೧೮೨). [ ದಡಬಡ, + - ಇಸ್ಸು] 

ದಡಬಡಿಸು, "ಧಡಪಡಿಸು' ನೋ. 

ದಡಮಿ "ದುಡುಮಿ' ನೊ. 

ದಡಯ "ಧಡೆ|' ನೋ. 

ದಡರ್‌ (ನಾ). ಒಂದು ಅನುಕರಣ ಶಬ್ದ : ತಡೆಯದೇ ಕಳ್ಳೊಯ್ದುದಂ 
ಕಂಡು ಬೆದಅ್‌ ಎದೆ ದ[ಪಾಕಾಂ. ಧ]ಡರೆಂದು ಬಡಿಯಲಿನ್ನೇವೆನಕಟಕಟ 
(ಸಮ್ಮ. ೦೧-೬೮). "ಬಡಾರ್‌? ಪರಾ. 

ದಡಲ್‌ (ನಾ). ಒಂದು ಅನಂಕರಣ ಶಬ್ದ : ಬಾವಿಯಲ್ಲಿ ಕಲ್ಲು ದಡಲ* 
ಎಂದು ಬಿದ್ದಿತು (ರೂಢ). "ದಡಲನೆ' ಪರಾ. 

ದಡಲನೆ (ಅ). ವೇಗವಾಗಿ ; ರಭಸವಾಗಿ: ಬಹುಮೃಗಗಳಂ ಕೊಂದು 
ಕೆಡಹಿ ಕೊಬ್ಬಿಟ೨ದು ಕಡುಲಹರಿಯಿಂ ದಡಲನೆಯ್ದೂುವ ಹುಲಿಗಳಾ 
ಪಂಕರುಹಮಿತ್ರನಪರವಾರಾಶಿಯಂ ಪುಗೆ ತದ್ವನಾಂತರದೊಳ್‌ ಸೊಗ 

[ ದಡಲ್‌ + - ಅನೆ] 


೨೦೨3-೧೩). 


ಯಿಸಿದುವು (ಸಮ್ಮಳ. ೧೦-೨೫). 


ದಡಸಲು (ನಾ). ಒಂದು ಬಗೆಯ ಮರ: ಬಾಳೆ . ಕ 
(ಪರೂಷಕ) ದಡಸಲಹಣ್ಣು, ಆಮ್ರಾತ ಇವುಗಳ ಫಲಗಳು 
ಪೌಷ್ಟಿಕ (ಅಷ್ಕಾಂಗೆ. ೧೪೫-೧೦೭-೦೨3೦). “ತಡಸಲ್ಯು' ಪರಾ. 1?) 


ದಡಸು "ದಳಸು' ನೋ. 

ದಡಸೂಸು (ಕ್ರಿ). ದಡವಿಸಾರಿ ಹರಿ; ಅಂಚನ್ನು ವಿಸಾರು; ತಂಳಂಕಿ 
ಹೊರಬರು; ತುಂಬಿ ಹರಿ: ತುಳುಕಿದ ಮಧುರಸ ದಡಸೂಸೆ ಪರಿವ 
ಫೆರ್ಬೊಳೆಯೆಸೆದುದನೀಕ್ಷಿಸಿದ (ಮೋಹತ. ೫-೨೩). 

[ದಡ್ಕ (ಆತಡ್ಕ) * ಸೂಸು;] 

ದಡಾಣಿ "ದಡಾಲಿ' ನೋ. 

ದಡಾರ್‌ (ನಾ). ಒಂದಂ ಅನುಕರಣ ಶಬ್ದ : ಗಾಳಿಗೆ ಬಾಗಿಲು ದಡಾರ್‌ 
ಎಂದು ಮುಚ್ಚಿಕೊಂಡಿತು (ರೂಢಿ). 

ದಡಾರ (ನಾ). ಮೈಮೇಲೆಲ್ಲಾ ಗುಳ್ಳಿಗಳಾಗಿ ಬಾಧೆಯನ್ನುಂಟು 
ಮಾಡುವ, ಸಾಮಾನ್ಯವಾಗಿ ವಂಕ್ಕಳಿಗೆ ಬರಂವ ಅಂಟುರೋಗ : 
ಮಕ್ಕಳಲ್ಲಿ "ದಡಾರ? (8688168) ಕಾಣಿಸುವುದಕ್ಕೆ ಮುಂಚೆ ಕಣ್ಣು 
ಕೆಂಪಾಗಿ ನೀರು ಸುರಿಯ:ವುದುಂಟಿ? (ನಿಮ್ಮದ್ಮ- ೧೩೯); ಇದು ಮಕ್ಕಳ 
ಕಾಯಿಲೆ. ಮೈಮೇಲೆ ದಡಾರ ಬರೋದು. ಒವ್ಮೊಯಲ್ಲ, ಒಮ್ಮೆ 
ನಮಗೆಲ್ಲರಿಗೂ ಬರುತ್ತೆ (ತಾಯಿ. ೧೬೬) ; ಮಕ್ಕಳಿಗೆ ದಡಾರವೆದ್ದಾಗ 
ತಾಯಂದಿರು ಮಾರಿಗುಡಿಗೆ ಪ್ರಯಾಣಬೆಳೆಸುವುದನ್ನು ನಾವು 
ಇಂದೂ ನೋಡುತ್ತಿದ್ದೇವೆ (ಕೆಲರೋ. ೧) ; ನಮ್ಮ ದೇಶದಲ್ಲಿ ದಡಾರ 
ಇಳಿದ ತಕ್ಷಣ ಬೇವಿನಸೊಪ್ಪು ಮತ್ತು ಅರಶಿನ ಅರೆದು ಹಚ್ಚಿ ಸ್ನಾನ 
ಮಾಡಿಸುವರು (ಗೈಹವಿ. ೦೫೦). "ಗೋಣಿದಡಾರ' ಪರಾ. [?1 

ದಡಾರನೆ (ಅ). ದಡಾರ" ಎಂಬ ಶಬ್ದದೊಂದಿಗೆ : ದಡಾರನೆ ಟಾಗಿಲು 
ಮುಚ್ಚಿತು (ರೂಢಿ). [ದೆಡಾರ್‌ + - ಅನ್ನೆ] 

ದಡಾಲಿ, ದಡಾಣಿ (ನಾ). ದಪ್ಪನೆಯ ಹೆಂಗಸು: (8. ದಡಾಣಿ: (*.) 

ದಡಾಲ್ಡಿಮ್ಮಿ, ದಡರದಿಮ್ಮಿ:ಗಟವಾಣಿ; ಗಯ್ಯಾಳಿ: ದಡಾಲ್ಮಿವ್ಮಿಯ 

ಹಾಗೆ ಆಡಿದರೆ ಜನ ನಗುತ್ತಾರೆ (ರೂಢಿ). ದಡರದಿವ್ಲೀಯ ಹಾಗೆ ಆಡ 
ಬೇಡ (ಕೂ). (7?) 


ದಡಾಳಿ ಸ ೩೭೮೯ ದಡಿಗೆಯ್ಯ 


ದಡಾಳಿ (ನಾ). (2): ಬಿಂಕದ ಬಿರುದಂಕದ ವಿಡಾಯದ ದಡಾಳಿಯ 
ವೀರಾಳಾಪದ ವಿಪುಳಪ್ರತಾಪದ ಬನ್ನಣೆಯ ಬಿನ್ನಣದ ರನ್ನದೋರಣದ 
ವಿಂಚಿನ ಸಂಚೆಸುದಂತೆ ಮುಂಚುವ ಸರಳೆಸುಗೆಯ ಕೌತುಕದ 
ಕಡುಗಲಿ ಬಿಲ್ಲಾಳ್ಗಳ ಬೆಂಬಲಮಾಗಿರ್ದಂ (ಹಮ್ಮಾರ. ೩-೩೩ ವ). 7?) 
ದಡ್ಮಿ, ದಡೆ, (ನಾ . ೧. ಬಿದಿರಿನ ಕೊ:ಲು ; ಬಡಿಗೆ: “ವೈಣವಂ ಯಸ್ಟಿ 
ರಂಭಾದಂಡಮೆನಲು ದಡಿ” (ಮಂಗೆರಾ. ೧೩೧-೨೦) ; ತಲೆಯಂ ದಡಿಯಿಂ 
ಪೊಯ್ಜು. ೦ (ಛರ್ಮಾಮೃ, ೭-೧೦೫) ; ಗುಡಿಯೊಳಗಿರ್ದು ಗುಡಿಯ ನೇಣ 
ಕೊಯಿದರೆ ಗುಡಿಯ ದಡಿ[ಪಾಕಾಂ. ದಂಡಿಗೆ]ಬಿದ್ದು ಹಲ್ಲು ಹೋಹ:ದು 
ನೋಡಾ (ಬಸವ. 8೬೬); ದಡಿಯಂ ಪಿಡಿದಬ್ಬರಿಸುತ್ತುಮಿರ್ಪ . . . 
ತತ್ತುರೀಜನದ ಪೊದಟ್ಟಿ ತಲ್ಲಣದ ಮಲ್ಲಣಿ ಬೀದಿಯೊಳುದುದದ್ಳುತಂ 
(ಪರ್ಧಪು. ೩-೫): ಗೂಢಗರ್ಭವನಿದ ನೋಡೊ ಲ್ಲಿನೆಂದವ ಕೂಡಿ ಬಡಿದು 
ದಡಿಯೊಳಗೆ ಜೋಡೆ ನೀನೆಸಗಿದಂದಕೆ , .. ಸಮಮಾಡಿಸದಾನು 
ಬಿಡುವೆನೆ (ಅಂಜಜ- ೯-4&) ; ನಿನ್ನ ತಲೆಗೊಂಬೆವೆಂದು ದಡಿ ಗುಂಡು 
ಬಡಿಯಂ ಕೊಂಡು ನೆಲದಿನಾಕಾಶಂಬರಂ ಬೆಳೆದು ಘ.ಡುಘ:ಡಿಸಿ 
ಬೆದಅೌಸುತ್ತಿರಲು (ಸಮ್ಮ ಕೌ. ೮-೬೨). (ಗು). ೨. ದಪ್ಪವಾದ; 
ಗಾತ್ರದಿಂದ ಕೂಡಿದ. "ದಡಿಗೋಲು' ಪರಾ. ದಡ್ಗೆ : ೧. ಎಜದು 
ಸತ್ತರ್‌ ಅಂಕನ್‌ ದಡೆಯೆ ಬಡಿದು ಸುರಾಂಗನೆಯೊಳ್ನರೆದನಾತಗೆ ಕೊಟ್ಟ 
(ಎಳ. ಸ, ಶ್ರೀನಿವಾ. ೬೪೨೪: ಸು. 930); ಕಾಬ ಕಣ್ಣಿದ್ದು ಕನ್ನಡಿಯ 
ನೋಡುವನಂತೆ ನಡೆವ ಕಾಲಿದ್ದು ದಡೆಯನೂಜ೨ ನಡೆವವನಂತೆ 
(ಮೋಳಿಮಾ, ೧೬೭-೬೨೫). 
ದಡಿಯ ಕೈಯವರು - ಕೋಲನ್ನು ಹಿಡಿದಿರುವವರು: ಬಿಡದೆ 
ನಾಯಕವಾಡಿ ಚೂಣಿಯ ಹಿಡಿದು ಕುದಿತ್ತುಭಯರಾಯರು ದಡಿಯ 
ಕೈಯಪರಿಂದ ಕವಿಸಿದರಂದು ಸಬಾಗರ (ಕುವ್ಯಾಭೀ. ೪-೩೮). 
[ದೇ.॥ ತಮಿ. ಮಲ. ತಟಿ] 
ದಡ್ಡಿ "ತಡಿಃ' ನೋ. 
ದಡ್ಮಿ "ತಡ್ಕಿ' ನೋ. 
ದಡಿಕಾಅ (ನಾ). ಕೋಲನ್ನು ಹಿಡಿದಿರುವವನು ; ದಂಡಧಾರಿ ; ಕಟ್ಟಿಗೆ 
ಕಾರ; ವೇತ್ರಧಾರಿ: ಇಬ್ಬರು ದಡಿಕಾಜರು ಬಾಗಿಲ ಕಾಯ್ದಿಪ್ಪರು 
(ಅವಹಂ. ೨೨೨-೧೦೦೮) : ಗಡಬಡಿಸದಿರಿ ಗದಟ್‌ಕೊಳ್ಳದಿರಿ ಮೂಲೋಕ 
ದೊಡೆಯನ ಸಮಕ್ಷಮದಲ್ಲೆಂದು ದಡಿಕಾಜರುಗಳಡಿಗಡಿಗೆ ಪೇಳುತಿಹರು 
(ರತುಪು, ೦-೨-೧೦೦). [ದಡಿ,* - ಕಾಟಿ] 
ದಡಿಕೆ (ನಾ). (ಕರಾ) ಬೂನುಳು ; ಬಾಸುಂಡೆ : ಅವರು ರಾಕ್ಷಸರ ಹಾಗೆ 
ಈ ಮಗುವನ್ನು ಬಡಿಯುವಾಗ ಸುಮ್ಮನಿರಬೇಕೇ ? ನೋಡು. ಇದರ 
ಬೆನ್ನು ಹೇಗೆ ಕೆಂಪಾಗಿ ದಡಿಕೆ ಬಂದಿದೆ (ಮುಗಿಯು. ೯8). 
[ «ತುಳು. ದಡಿಕೆ] 
ದಡಿಗ, ಧಡಿಗ (ನಾ). ೧. ದೊಣ್ಣೆಯನ್ನು ಹಿಡಿದವನು. ೨. ಶೂರ ; 
ಬಲಶಾಲಿ : ಸಡಿಲ್ಲ ಪಾಲಿಗೆವಂದರಂ ಕರ್ಚಿ ಕೈಯಡ್ಡಾಯುಧಮನೀಡಾಡಿ 
ದಡಿಯಂ ಕೊಂಡು ಪರಿವ ದಡಿಗರುಮಂ (ಲೀಲಾವ. ೫-೦೩೪ ವ); 
ಕಾಲಾಲ್ಗಳಿಂ ಪಿಡಿದೀಡಂಡಿಯುಮರ್ದಿಯುಂ ತಿರಿಪಿಯುಂ ತೇದುಂ 
ತೆಣಂಬೆೊಯ್ನಿವಾ ದಡಿಗಂ ದಾನವನಂದದಿಂ ಕೆಡಪಿದಂ ಸಂಗ್ರಾಮ 
ರಂಗಾಗ್ರದೊಳ” (ಮಹಾನೇ. ೧೨೨೦೪); ದಡಿಗ ಕಾಳಗಕ್ಕೈದಲಾಕ್ಷಣ 
ಪೊಡವಿಸುತೆಗೆಡಗಣ್ಣು ಕುಣಿದುದು (ಕೌಶಿರಾ. ೦೦-೩೨) ; ವೊಡೆಯರಿದ್ದಾ 
ಮನೆಯ ಪೊಕ್ಕುದೆ ನೋಡೆನುತ ಕೋಪವನು ಪಿಡಿದಾ ದಡಿಗನಪ್ಪಳಿಸಿದರೆ 
ಘಾಯಕೆ ಹಿಂದೆ ತಿರುತಿರಂಗಿ (ಕೃಷ್ಮಾಕ ೨೦-೦೯). ೩. ದಾಂಡಿಗ; 
ದಡಿಯ: ದಡಿಗನ ಮಿಟ್ರೂವಂ ಮಿಡಿದೊಡಲ್ಲದೆ ಮಾಣೆನಮೋಘಮೆಂದು 
ಕೂರ್ಪಡುಗದೆ ಬಂದು. ತಾಗೆ ಯಮಳರ್‌ ತಡೆಗೊಂಡೊಡೆ ತಾವುಮೆವೆಸ್ಮಿಳಂ 


ತೊಡರ್ದಪರ್‌ (ಪಂಪಥಾ. ೧೨-೧೬೨); ಮಿಂಚುದಲೆ ಒಣಕರುಂ ನಿಡುಗಯ್ಯ 
ದಡಿಗರುಂ . . . ಕುಳ್ಳಿರಲು (ವಾಗೀರ. ದೇ. 3೫೪-೨೨) ; ಕಡುಗಾಯ್ದ 
ಲೋಹರಸಮಂ ಕುಡಿಯೆಂದವರೊಡೆದು ಬಾಯೊಳಿಆವರ್ಕಳ್ಳಂ ಕುಡಿದ 
ಕಡುಪಾಪಿಯಿವನೆಂ . . . ದಂಡಿಸುತ್ತಮಿರ್ಪರ್ದಡಿಗರ್‌ (ಶಾಸ್ತಟೀ. 
5 2೧-೩); ದಡಿಗಂ ರಕ್ಕಸನೆನ್ನಿದಿರ್ಗೆ ಮುಳಿಸಿಂದೆಟ್ಟಂದನಾ ಶೈಲದಿಂ 
(ದಕಕು. ೧೨-೬೪). ೪. ಒಬ್ಬಾತನ ಹೆಸರು: ಗಂಗಗಚ್ಚಿನ ಪರಿಯ ಮಗಂ 
ದಡಿಗಂ ವಯ್ಯೊನ್ನ ವಾಸಿಯಾದೊಡೆ ದಡಿಗೇಸ್ವರಮೆನ್ನಾ ದೇಗುಲಮಂ 
ಮಾಡಿಸಿದಂ (ಎಳ. 1%. ಮಾಗಡಿ. ೭೫-೦೩ ; 960) ; ರಾಮ ಲಕ್ಷ್ಮಣರ್ಗ್ಗೆ 
ದಡಿಗ ಮಾಧವರೆಂದು ಪೆಸರನಿಟ್ಟು (ಎಕ. ೪11, ಶಿವವೊ. ೪-೨೫ ; 1139). 
10] (ಗು). ೫. ದೊಡ್ಡ ದಾದ; ಅತ್ರವಾದ : [ವಿ]ಷ್ಮು ಭಟ್ಟೋಪಾ 
ಧ್ಯಾಯರಿಂಗೆ ಕೊನಿಗಾರಗದ್ದೆಯೊ[ಳಗೆ) ದಡಿಗೆ ಮೂಡೆ ೩ 
(ಎಇ. XXVII, ೧೬೨-೪೬ ; 1256); ದಡಿಗ ರಕ್ಕಸಿಯರಂತಾ ನೀಟ 
ಯಾಳಿಯರೊಡನೇಳ್ತಂದು ಬೇಗದೊಳು ಜಡಿದು ಕೆಡಪಲೆಳ್ಳು ಬಂದಾ 
ಕಾಮುಕಿ ತೊಡಂ ಪಿಡಿದಳು ಮತ್ತವನ (ಕುರಾಸಾಂ. 4೨-೧೦೩). 
15| "ದಡಿಗವೆಣ' ಪರಾ. ೬. ಬಲಿಷ್ಠವಾದ ; ಶೌರ್ಯದಿಂದ ಕೂಡಿದ : 
ಕಿಡಿಗಣ್ಣ ದಡಿಗಜಟ್ಟಿಗರ ಗರ್ಜನೆಗಳಿಂ ನಿಡುಗರುಳ ಮಾಲೆಯಂ ತಳೆದ 
ಸುರೆಮುನಿಗಳಿಂ . , , ದುರ್ಗಾನಿಲಯಮಂ ಮಹೋದ್ಕೋಗದಿ 
ವಸುಧಾಧಿಪಂ ಪೊಕ್ಕನತಿಮನೋರಾಗದಿಂ (ದಕಕು. 8-೩ ರಗಳಿ) ; ದಡಿಗ 
ಕುಆ೨ಗಳನೇಳನೇಳಾಳೊಡನೆ ಕೊಂಡುರು ಕ್ರಮದಿ ತಿದ್ದಿದರೊಡನೆ 
20 (ಸಾಳ್ಮಧಾ. ೧೭-೭೪). ಧಡಿಗ: ೬. ಕೊಂತ ಭಲ್ಲೆಯ ಶೂಲ ಸಬಳದಲಿ 
ಇಡಂತ ಬಾಣದಲೆಸುತ ಕವಿದರೆ ಧಡಿಗ ದಾನವರೆರಡುಕಡೆಯಲಿ ಜಡಿದು 
ಹೆಮ್ಮರದಿಂದ ಹೊಡೆದೀಡಾಡಿದನು ಹೆನುಮಂ(ಳಾಶಿರಾ. ೧೧-೨೭). 
[ದಡಿ,+-ಗ್ಯ] 
ದಡಿಗಯ್ಯ “ದಡಿಗೆಯ್ಯ' ನೋ. 
25| ದಡಿಗವಲ್‌ (ನಾ). ೧. ಒಂದು ಊರಿನ ಹೆಸರು. ಐ ಈಗಿನ ಬೆಂಗಳೂರು 
ಜಿಲ್ಲೆಯ ನೆಲಮಂಗಲ ತಾಲ್ಲೂಕಿನ ದಡಿಗವಾಡಿ : ಶ್ರೀ ಸತ್ಮಯೂನಾಳೆ 
ದಡಿಗವಟ್‌ಯ ಮಸಿಕಲ್ಲಗಾವುಣ್ಣನ ಮಗಂ ಮಟ್ಟಿಗಂ ಸೆಡೆಯಲ್ಲಾಕನ 
ಕಾಳೆಗದೊಳ್‌ ಸತ್ತಂ (ಮೈಆರಿ. ೧೯೩೬, ೪೨-೦; 900). ವಿ. ಒಂದು 
ಪ್ರದೇಶದ ಹೆಸರು (?) : ದೇವರ್ಗ್ಗೆ ನಿವೇದ್ಮಕ್ಕಂ ನನ್ಹಾದೀವಿಗೆಗನ್ನಡಿ 
80 ಗವಬ್‌ಯಕಾದ ವಿಕ್ರಮ ಚೋಳಮಣ್ಣಲದ ಕುಕ್ಕನೂರ್ನ್ನಾಡ ನಾಟ್ಗಾವುಣ್ಣಂ 
ಗಂಗಗಾವುಣ್ಣನ ಮಗಂ ರಟ್ಟಕುಳಕಾಲ ಚೋಳಗಾವುಣ್ಣಂಗಂ 
ಗಟಿಸ್ತಿಯುಂ ಕೊಣ್ಣಿಂ (ಎಕ. 1೫, ನೆಲಮಂ. ೧-೮: 1029). [7] 
ದಡಿಗವೆಣ (ನಾ). ದೊಡ್ಡಗಾತ್ರದ ಹೆಣ : ಉಡಿದಿರ್ದ ಕಯ್ದು ನೆತ್ತರ 
ಕಡಲೊಳಗಡಿಗಡಿಗೆ ತಳಮನುರ್ಚುತ್ತಿರೆ ಕಾಲಿಡಲೆಡೆವಡೆಯದೆ ಕುರುಪಶಿ 
85| ದಡಿಗವೆಣಂಗಳನೆ ಮೆಟ್ಟಿ ನಡೆಯುತ್ತಿರ್ದಂ (ಗದಾಯು. ೪-೦೪) 
[ದಡಿಗ *- ಪೆಣ] 
ದಡಿಗಸೆಟ್ಟಿ (ನಾ). ಒಬ್ಬಾತನ ಹೆಸರು: ಶ್ರೀಮತ್‌ ಸ್ವಸ್ತ್ಯನೇಕ ಗುಣ 
ಗಣಾಳಂಕೃತರಪ್ಪ ದಡಿಗಸೆಟ್ಟಿಯರ ದೇವರದಾಸಯ್ಯನ ಅಬ್ಬಿಗಳ್‌ (ಎಕ. 
2೫೪, ಹೆೊಳಿನ. ೬೭-೪: ಸು. 950). ([ದಡಿಗ *- ಸೆಟ್ಟಿ ] 
40| ದಡಿಗಾಳು (ನಾ). ದಪ್ಪವಾದ ಕಾಳು: ವಡಿಗಾಳುಗಳು ಬೇಗನೆ ಬೇಯು 
ತ್ತವೆ (ಕೂ). [ದಡಿ * ಕಾಳ್ಕು (ಎಕಾಟಿಕ್‌) ] 
ದಡಿಗಿರಿ (ನಾ). ದೊಡ್ಡ ಬೆಟ್ಟ; ಭಾರಿ ಪರ್ವತ : ಕಿಡಿಗಳನು ಕಂಗಳಲಿ 
ಕಾಜ:ತ ದಡಿಗಿರಿಗಳನು ದಾಡೆಯಿಂದವೆ ಕೆಡಹುತಾಗಳೆ ಹರಿದ ರಾಕ್ಷಸಗಾಗಿ 
ಹರಿ ಬಳಿಕ (ಸಂಭಪ. ೭-೩೬). [ದಡಿ * ಗಿರಿ, ] 
45| ದಡಿಗೆಯ್ಯ, ದಡಿಗಯ್ಯ, ದಡಿಗೈಯ (ನು). ಕೋಲನ್ನೂ ಹಿಡಿದಿರುವ 
ವನಂ : ದಂಡಧರ ; ಯಮ: “ಜವನಅಂ ದಮ್ಮನು ದಡಿಗೆ[ಪಾಳಾಂ. 


ದಡಿಗೈಯ 


ಗ]ಯ್ಯ ... ನೇಸಅಣುಗನೆನಲಂತಕನೊಳಿಡೆವಿಡದ ನಾಮ” (ಕಬ್ಮಮಂ. ೦೩). 
ದಡಿಗಯ್ಯ : ವೋಲಿನ ಪ್ರಯೋಗದ ಪಾಠಾಂತರವನಲ್ನ ನೋಡಿ. 
ದಡಿಗೈಯ :“ದಡಿಗೈಯನೆಂದೆನಲ್‌ ದಮ್ಮ ನೆಂದೆನಲಂತಕಂ” (ಕರರ. ೫೦). 

[ ದಡಿ, * ಕೆಯ್ಮ್‌ * - ಅ,] 

ದಡಿಗೈಯ "ದಡಿಗೆಯ್ಯ' ನೋ. . 

ದಡಿಗೊಳ್‌ (ಕ್ರಿ). ಕೋಲನ್ನು ಹಿಡಿ; ದಂಡ ಹಿಡಿ: ಪುರವರವನು ನೆಜಿಕಿ 
ಕವಿಸಿದ ವಜ್ರಖರ್ಪರವನುದ್ಧತ ಗದೆಯಿಂದ ಭರದಿ ಪೊಡೆಯಲದು 
ದಡಿಗೊಂಡ (ಡು ಮಣ್ಣ ಬಗ್ಗರೆಯನೊಡೆದ ತೆಜನಾಯ್ತು (ನೇಮಿಸಂ. 

[ ದಡಿ, + ಕೊಳ್‌,] 

ದಡಿಗೋಲು (ನಾ). ದಪ್ಪವಾದ ಕೋಲು; ಲಾಠಿ : ಆಗುಛೇಗೆ ಎಂಬ 
ದಡಿಗೋಲಿನಲ್ಲಿ ಅಗಡದ ಎಮ್ಮೆಯ ಚರ್ಮವ ತೆಗೆದು ಉಭಯನಾಮವೆಂಬ 
ನಾರಿನಲ್ಲಿ ತಿತ್ತಿಯನೊಪ್ಪವ ವಾಡಿ (ಸರ್ವವೆ. ೦೦೨-೩೫೪). 

[ ದಡ್ಮಿ + ಕೋಲ್ಕು (<ಕೋಲ್‌,])] 

ದಡಿತ (ನಾ). (7): ಕಿಡಿಯನುಗುವೆಶಡಕ್ಷಿ ಕೆತ್ತುವ ನಿಡುಗಿವಿಗಳುಂ ತೆಅದ 
ಹಲ್ಲಳು ದಡಿತ[ಪಾಕಾಂ. ದ]ಮಂಡೆಯ ಮೇಲೆ ವಿಂಡುಕುವ ಬಾಲವಾಯ 
ತದಿ (ಸಾಕಾ. ೫-೩೦). [2] 

ದಡಿದೋಳ್‌ (ನಾ). ದಪ್ಪವಾದ ತೋಳು : ಪೇರೊಡಲುರ್ವಿನಿಂದೆ ದಡಿ 
ದೋಳ್ಗಳ ಕೊರ್ವಿನಿಳಾತಳಾಗ್ರದೊಳ್‌ ಬೀಜುತೆ ತಮ್ಮ ಮಂತ್ರಚಯಮಂ 
(ಹಾಲಾಸ್ಕ. ೨-೦೩-೨೦). [ದಡ್ಡಿ ತೋಳ್‌] 

ದಡಿದೋತ್ರ, ದಡಿಧೋತರ, ಧಡಿದೋತರ (ನಾ). ಅಂಚುಳ್ಳ ಪಂಚೆ: 
ಮಣಿದೊಡವಿನ ಪೆಡಗೆ ಪಾಗು ದಡಿದೋತ್ರದ . , , ಮಟ್ಟಿಗರೆಸೆದರ್‌ 
(ಹಮ್ಮಾರ. ೭-೦೯). ದಡಿಧೋತರ : ಶರೀಫರು . , . ತುದಿ ಕಾಲ್ಬೆರಳು 
ಗಳು ಮುಚ್ಚುವಂತೆ ನಿರಿಗೆ ಹೊಯ್ದು ದಡೀಧೋತರವನ್ನು ಉಡುತ್ತಿದ್ದರು 
(ಶರೀಫ. ೬೦ ಕವಿಕಾವ್ಯ ಪರಿಣಯ). ಧಡಿದೋತರ : ಗದಗನ್ನು ದಾಟುತ್ತಲೆ 
ಚುಂಗುಬಿಟ್ಟು ಧಡಿದೋತರ ಉಟ್ಟ ಜನರು , , . ಕಪ್ಪುಮುಖದಲ್ಲಿ 
-ಮುಳುಗಿಹೋದ ಸಾದಿನ ಬೊಟ್ಟು ಇಟ್ಟುಕೊಂಡ ಬಾಲಕಿಯರು-ಇವರೇ 
ತುಂಬಿಬಿಟ್ಟಿರು (ಮುಂಗಾಪು. ೨೭). 

[ ದಡ್ಮಿ (ತಡ್ಮಿ) * ದೋತ್ರ (ಆಧೋತ್ರ) ] 

ದಡಿಧೋತರ "ದಡಿದೋತ್ರ' ನೋ. 

ದಡಿಯ ಧಡಿಯ (ನಾ). ೧. ಬಲಶಾಲಿ; ಶಕ್ತ ; ಶೂರ: ಕೈದು 
ವಿಡಿಯೆನಾಂ ನಿನಗನಾಯುಧಂಗೆಂದು ಕೈಯ ಪಾವಂ ವಿನತಾತನಯಂ 
ಬಿಸುಡುವ ಮೋಲ್‌ ತೊಟ್ಟನೆ ಬಿಸುಟಂ ಪಿಡಿದ ಬಡಿಯನಂತಾ ದಡಿಯಂ 
(ರಂದ್ರಪು. 3-೭೬). ವ. ದಾಂಡಿಗ; ಟೊಣಪ : ಯಾವ ಕೆಲಸಕ್ಕೂ 
ಬಾರದ ದಡಿಯ ಅವನಂ (ಕೂಂ). ಧಡಿಯ, : ೨. ಅವತ್ತು ಅಂಗಡಿಗೆ 
ಹೋಗದೆ ಮುದಿ ತಾಯಿಯನ್ನೇ ಕಳುಹಿಸಿದ ಧಡಿಯ (ಜೊಸಕ್ಷಿ. ೦೨೭). 
"ದಡಿಗ' ಪರಾ. [ದೇ.॥ ತಮಿ. ಮಲ. ತಟೆಯ ] 

ದಡಿಯ್ಯ "ಧಡ್ಮೆ' ನೋ. 

ದಡಿವಲೆ (ನಾ). ಒಂದು ಬಗೆಯ ಬಲೆ; ದಡಿಗಳನ್ನುಳ್ಳ ಬಲೆ: 
ಬರಿಯಂ ಬಿಡದೆ ಹೊಡೆವ ದಡಿವಲೆಗೆ ನೊಂದೆಡೆ ಮೆಳೆಯ ಹೊಕ್ಕು ನೇಣ 
ಕಡಿವುತಿರೆ (ಸೋಮಡ. ೩-೦೨) ; ಸರಳ ಸೊಂಪಿನ ಸೋಹಿನಲಿ ನಿಟ್‌ಗರುಳ 
ದಾವಣಿವಲೆಗಳಲಿ ಸಂಗರದ ಸುಭಟವುಜದ ಮಧ್ಯದ ಗೂಡುವಲೆಗಳಲಿ 
ಉರುಗದೆಯ ದಡಿವಲೆಯಲಸಿ ಮುದ್ಧರದ ಸಿಡಿವಲೆಗಳಲಿ ಸಮರದೊಳರಿ 
ಮೃಗವ್ರಾತವನು ಭೀಮಕಿರಾತ ಕೈಕೊಂಡ (ಕುವ್ಯಾದ್ರೋ. ೦೨-೩೦) ; 
ಒಡ್ಡಿದರು ದಡಿವಲೆಯ ಸಿಡಿವಲೆ ಕಡ್ಡಿವಲೆ ಕುಣಿವಲೆಯನಗಲಕೆ (ತೂರರಾ. 
8-೩-೧೨) ; ತನ್ನಾಳ್ದನಂ ಬೇಂಟೆಯೊಳ್‌ ಮೆಚ್ಚಿಸಿ ಬಸಂಗೆಯ್ದಪೆನೆಂದು 
ದಡಿವಲೆಗಳಂ ಬಡಿಕೋಲ್ಲಳಂ ಅಂಟುಗಳೆಗಳಂ ಕಾಲ್ಲಣ್ಣಿಗಳಂ ಗಿಡುಗ 


೨೫-೫೨). 


೩೭೯೦ 


45 


ದಡ 


a3 


ಸಾಳುವ ಜಾಯಿಲಂಗಳಂ ದೀಹದ ಮಿಗವಕ್ಕಿಗಳಂ ತರಿಸಿರಿಸಿ (ಚಳವೂ. 
8-೦೬), "ತಡಿವಲೆ' ಪರಾ. [ದಡ್ಮಿ + ಬಲ್ಲೆ;] 
ದಡಿವಿಡಿ (ಕ್ರಿ). ಕೋಲನ್ನು ಹಿಡಿ; ದಂಡವನ್ನು ಹಿಡಿ: ದಡಿವಿಡಿದು 
ಧಟ್ಟಿಸುತೆ ನಂದಿಮಾಕಾಳರತಿಬಳನಸಿತಗಳನ ಸಮ್ಮುಖದೆಣಳಿರ್ದರುನ್ನತಿ 
ವೆರಸಿ ಸಲುಗೆಯಿಂದೆ (ಸಿದ್ದೇಪು. ೦-೪೩); ಅಧಿಕಾರದ ತಲೆಸುತ್ತು, 
ಕಕ್ಕಸದ ಎದೆ, ಕಿಡಿಕಣ್ಣುಗಳಿಂದ ದಡಿವಿಡಿದು ಹುಲಿಗಳಂತೆಯೇ ಬಂದು 
ಮದುವೆಯ ಮನೆಯನ್ನು ನುಗ್ಗಿದರು (ಕಾಲರ. ೦೫ ಕಥಾಸಾರ). 
[ ದಡಿ, * ಪಡಿ] 
ದಡಿವೊಯಿಲ (ನಾ). ದೊಣ್ಣೆಯಿಂದ ಹೊಡೆಯುವವನಂ : ಕಡವೆಗ 
ತ್ಯಾಸ್ವಾದಿಯೆಂಬ ನರಿಮೊಲಗಳಿಗೆ ದಡಿವೊಯಿಲನೆಂಬ ಕರಡಿಯ ಗಂಡನೆಂಬ 
ಬಿಟ್ಟಡೆ ತೋಳ ಜಜ್ಜಾರನೆಂಬ ನರಿದಿನಿಹಿಯೆಂದೆಂಬ ಕುನ್ನಿಗಳನಾಯ್ಡು 
ಗಡಣದಿಂ ಬೇಡವಡೆಯೊಡೆಯರೆಲ್ಲರು ನೆರೆದು (ಹಡಕಾ. 8-೭) : “ಕೋಲಿನ 
ಏಟಂ ; ದೊಣ್ಣೆಯ ಪೆಟ್ಟು” (ಹತಕಾ. ಕೋಕ). 
[ ದಡಿ * ಪೊಯಿಲ್‌ (-ಆಪೊಯ್ಲು) + - ಅ,] 
ದಡಿಸೀರೆ (ನಾ). ಅಂಚಿನ ಸೀರೆ : ದಡಿಸೀರೆ ದುಡಿಸೀರೆ ಪೊಸಸೀರೆಗಳನುಟ್ಟು 
ನಡು ಕನಕರುಚಿ ಪೋಲ್ವ ಕುಬುಸಗಳನುರೆ ತೊಟ್ಟು (ಸಿದ್ಧಳಾ, ೮-೦೨) ; 
ರಂಗೀಲಿ ಉಟ್ಟಿ ಕ್ಪೇರಿ ರೇಸ್ಮಿ ದಡಿಸೀರೆ ಮತ್ತೆ ಹಂಗನೂಲಿನ ಪರವಿ ಮರತೆವ್ವ 
ನಾರಿ (ಕಠೀಫ. ೨೧-೩). [ ದಡ್ಮಿ(ಎತಡ್ಗಿ) ೬ ಸೀರೆ] 
ದಡುಂ (ನಾ). ಒಂದಂ ಅನುಕರಣ ಶಬ್ದ : (4). 
ದಡುಕಿಸು (ಕ್ರಿ). (?) : ಕಡಿಯಲು ಖಡ್ಗದಿ ತಲೆಯನು ಮಡದಿಯ 
ಶಿರ ತಾಗಿದಾಗ್ಕು ಛೇದಿಸದಿರಲಾ ಪೊಡವಿಪ ಚಿಂತಿಸಿ ಮನದೊಳ್‌ ದಡುಕಿಸಿ 
ತಾ ಪುನಹ ಕಡಿಯೆ ಸುರಗಣ ಮೆಚ್ಚಲ್‌ (ಹಮ. ೨೦೩). 
[?4+-ಇಸ್ಕು] 
ದಡೂತಿ "ಧಡೂತಿ' ನೋ. 
ದಡೆ| "ದಡ್ಕಿ' ನೋ. 
ದಡೈ, ದಡ್ಕ (ನಾ). ತೂಕಮಾಡಂವಾಗ ತಕ್ಕಡಿಯಲ್ಲಿ ಒಂದು ಕಡೆ 
ಪಾತ್ರೆ ಮೊದಲಾದಂವನ್ನು ಇಟ್ಟು, ಅದರ ತೂಕಕ್ಕೆ ಸರಿಯಾಗಿ 
ಮತ್ತೊಂದಂ ಕಡೆ ಇಡುವ ಬಟ್ಟು, ಕಲ್ಲು ವಯಂಂತಾದ ವಸ್ತು ; 
ಪೇರು; ಕಾಣಿ. "ದಡೆಕಟ್ಟು' ಪರಾ. ದಡ್ಕ. "ದಡಕಟ್ಟು' ಪರಾ. 
[ ದೇ.॥8 ತಮಿ, ತಟ್ಟೆಯ ; ತೆಲು, ದಡ] 
ದಡ್ಕೆ "ಧಡ್ಕೆ' ನೋ. 
ದಡೆಕಟ್ಟು,.ದಡಕಟ್ಟು (ಕ್ರಿ). ತಕ್ಕಡಿಯಲ್ಲಿ ಪಾತ್ರೆ ಮೊದಲಾದುವುಗಳ 
ತೂಕವನ್ನು ಸರಿದೂಗಿಸುವಾಗ ಮತ್ತೊಂದು ಕಡೆಗೆ ಬಟ್ಟು, ಕಲ್ಲು 
ಮುಂತಾದ ಸಾಮಗ್ರಿಯನ್ನು ಹಾಕಿ ತೂಕವನ್ನು ಸಮತೋಲನ 
ಗೊಳಿಸು; ಪೇರುಕಟ್ಟು : ದಡೆಕಟ್ಟಿ ಬೆಣ್ಣೆ ತೂಗು (ಊಂ). ದಡಕಟ್ಟು: 
ತೂಗುವ ಮಂಂಚೆ ದಡಕಟ್ಟು (ರೂಢ). [ ದಡ್ಕೆ + ಕಟ್ಟು] 
ದಡೆಮಾರು (ನಾ). (?): ಆ ಮೇಳಣ ದಡೆವಹರಂಗಳಲ್ಲಿ ಮುಡಿ ೪ 
(au. ೫, ೪೨-೩೬; 1587). [?) 
ದಡೆಯ "ಧಡ್ಕೆ' ನೋ. 
ದಡ್ಡ, (ನಾ). ಹೊಂದಿಕೆ; ಜೋಡಣೆ; ಸೇರಿಕೆ; ಒತ್ತಾಗಿರುವಿಕೆ : 
“ಗಾಢದೊಳೆ ದಡ್ಡಂ” (ಕರ್ಣಾನಿ. ೬೦). "ದಡ್ಡಕ್ಕರ' ಪರಾ. 
[ದೇ.8 ತೆಲು, ಜಡ್ಡ ] 
ದಡ್ಡ, ಧಡ್ಡ (ನಾ). ೧. ಶಿಳಿಗೇಡಿ; ಮೂರ; ಅಜ್ಞಾನಿ: 
ಅನುಸರಣೆಯಿಂದ ದಡ್ಡರೂ ದೊಡ್ಡವರಾಗಬಹುದೆ ? (ಕಳವಿ. 1, ಇಂ); 
ನಾ ಬಲು ದಡ್ಡ (ನನ್ನಕೊ. ೩೨), ದಡ್ಡನಿಗೆ ದೊಣ್ಣೆ ಪೆಟ್ಟು, ಜಾಣನಿಗೆ 
ಮಾತಿನ ಪೆಟ್ಟು (ಗಾದೆ). (ಗು). ವ. ತಿಳಿಗೇಡಿಯಾದ ; ಮೂರ 


ದಡ್ಡಿ 


ದಡ್ಡಃ 


ತನದ ; ಬುದ್ಧಿಯಿಲ್ಲದ: ಅಡ್ಡಬಿದ್ದು ಶಿಷ್ಯನ ಮಾಡಿಕೊಂಬ ದಡ್ಡ 
ಪ್ರಾಣಿಗಳನೇನೆಂಬೆನಯ್ಕ (ವಚಸಂ, ೧೨೮-೦೦). ಧಡ್ಡ : ೧. ನಮಗ 
ಧಡ್ಡರು ಅಂತ ಬಯ್ಕೋದನ್ನ ಬಿಟ್ಟು,ನಮ್ಮ ಊರವರು ಅಂತ ತಿಳಿಸಿಕೊಡು 
(ಕಮ್ಮಟ. ೫೭); ಈಗೇನು ಹೊತ್ತಿಲ್ಲದ ಹೊತ್ತಿನ್ಯಾಗ ಬಿರಡಿ ಹಚ್ಚಿ 
ಕೊಡತಾರೊ ಧಡ್ಡ ಖೋಡಿ (ವೈನಿ. ೨೬). 

ದಡ್ಡ ದಾಮೋದರ - ಹೆಡ್ಡನಾದವನಂ ಎಂಬರ್ಥದಲ್ಲಿ ಬಳಸುವ 
ಒಂದಂ ಮಾತಂ : ಅವನೊಬ್ಬ ದಡ್ಡ ದಾಮೋದರ (ರೂಢಿ). 

[ ದೇ.8 ತುಳು. ದಡ್ಡೆ ; ಕೊಡ. ದಡ್ಡೇ] 
ದಡ್ಡ, "ದಡ್ಡಸ' ನೋ. 
ದಡ್ಡಕ್ಕರ (ನಾ). ಹೊಂದಿಕೊಂಡಿರುವ ಅಕ್ಷರ; ಒತ್ತಕ್ಷರ; ದ್ವಿತ್ವಾಕ್ಷರ; 
ಸಂಯುಕ್ತಾಕ್ಷರ : “ ದ್ವಿತ್ಯಾಕ್ಷರಮದು ದಡ್ಡಕ್ಕರಂ " (ಜತುನಿ. ೨೪); 
ಬಿಂದು ವಿಸರ್ಗಂ ವೃಂಜನಮೊಂದಿದ ದಡ್ಡಕ್ಕರಂ ಪದಾಂತ್ಮಂ ದೀರ್ಫಂ 
ಬಂದೊಡಟ್‌ ವನಜಮುಖಿ ಗುರುವೆಂದು೦ (ಛಂದೋಂಬು. ೦-೩೨) : 
ಪಿರಿಯರ್‌ ಸಲಿಪಂ* ದಡ್ಡಕ್ಕರದ ಜಟಕ್ಕೈದೆ ರೇಫೆವೆರಸಿದ ದಡ್ಡಕ್ಕರಮಂ 
ಅಟನಾಗದನುಚ್ಚರಿಸಲ್ಕಾಗಿರ್ದ ತೆಅದಿನಂತದು ಶುದ್ಧಂ (ಕಮದ. ೨೪) ; 
ಕಥೆಯನಾಲಿಸಿ ನವರಸಾಂಬುಧಿಯೊಳಾಳದೀ ಕಥೆಯ ನಿಂದಿಸುವರ್‌ ತಕಾರ 
ದಡ್ಡಕ್ಕರದ ಕಥೆಗಳಲ್ಲದೆ ಮನುಜರಲ್ಲವದಟಂ ಭಕ್ತರೀ ಕಥೆಯ ಕೇಳ್ವು 
ದೊಲಿದು (ಜಿಐಪು. ೦-೩೦). "ಒತ್ತಕ್ಕರ' ಪರಾ. [ದಡ್ಡ * ಅಕ್ಕರ್ಯ) 
ದಡ್ಡತನ (ನಾ). ತಿಳಿಗೇಡಿತನ; ಅಜ್ಞಾನ; ಮಂಕುತನ: ದಡ್ಡತನದಿ ಹೀಗೆ 
ಹೆಡ್ಜೆಯಾಗಿರುವಂತ ಮಡ್ಡಿಯಾದರೆ ನಿನ್ನ ನೆನೆಯೆ (ಕಪೋತ. ೦೪-೫೦); 
ನಾವು ಮೌನದಿಂದಿದ್ದರೆ, ನಮ್ಮ ದಡ್ಡತನವು ಒಂದು ವೇಳೆ ಜನರಲ್ಲಿ 
ಪ್ರಕಟವಾಗದೆ ಇರಬಹುದು (ಮುಂಬಯಿ. ೪-೪೯) ; ತನ್ನ ಮಾತೃಭಾಷೆಯಲ್ಲಿ 
ಉಪನ್ಶಾಸ ಮಾಡುವದಂತೂ ಶುದ್ಧ ದಡ್ಡ ತನ (ಹುಕ್ಕುಹು. ೦೦೦). 
[ ದಡ್ಡ್ಯ +:- ತನ] 

ದಡ್ಡಸ, ದಡ್ಡ, (ನಾ). ಒಂದು ಬಗೆಯ ಚರ್ಮವಾದ್ಯ ; ಡೊಂಬರವನ 
ಡೊಳ್ಳು ; ದೊಂಬರ ಹರೆ: “ ದಡ್ಡಸ ಎ ದೊಂಬವಚಕಿ ” (ಕಮದ. 
ಪರಿ. 3); “ ದಡ್ಡಸಮೆಂದು ಡೊಂಬವಣ*” (ಕರ್ಣಾನಿ. ೦೮); ದಡ್ಡಸ 
ಮೆನಲ್‌ ಡೊಂಬರೂದುವ ವಾದ್ಯವು” (ಕರರ. ೫0) ; ಪೆಸರ್‌ ನಿನಗೆ ಕೇಳ್‌ 
ಮೊಸರ್‌ ಪೆಅರ್ಗೆ ನಿನ್ನ ಮೆಯ್‌ ಡೊಂಬ ದಡ್ಡಸಕ್ಕೆ[ಐಾಕಾಂ. ಮೆಯ್ಲೊಳ್ವ 
ದಡ್ಡಿಸಕ್ಕೆ) ಗುಚೀಯಪ್ಪು ದೊಡ್ಡಿ ಅದು. ತಿಂಬರನ್ಯಕ್ರಿಯಾವಸಾನವಿರಸಂ 
ಗಳಿಂದ್ರಿಯಸುಖಂಗಳಿಂತಾದೆ ಸಂತಸಂ ಗತವಿವೇಕ ಪೇಟ ನಿನಗಸಾರ 
ಸಂಸಾರದೊಳ್‌ (ಅದಿಪು. ೩-೬೦); ನಿಮ್ಮ ದಡ್ಡಸದ ಕುಡುಹಿನಾಣತಿ 
ಯಂತೆಯೇ ಗಳಿಗೂಸಾಡಲಂಳ್ಳ ಡೊಂಬರೆ ಪೋರಿಯು ನಾನು (ಮಂತ್ತಶ. 
೨೯-೬), ದಡ್ಡ: “ದಡ್ಡ_ಡೊಂಬರ ಡೊಳ್ಳು” (ಗೆಂಗಾವ ೦೬೩). 
ದಡ್ಡಿ, (ನಾ). ದಡ್ಡಳಾದ ಹೆಂಗಸು; ದಡ್ಡೆ : ಅವಳೋ ಶುದ್ಧ ದಡ್ಡಿ 
(ಕೂ). [ದಡ್ಡ -ಣ್ಯ] 
ಶಿ, ದಟ್ಟಿ, (ನಾ). ೧. ತೆರೆ; ಪರದೆ ; “ಜವನಿಕೆ” (ಕತುನಿ. ಕಿ. 11, 
೨೪) : ಕೂಡೆ ಮುಸುಟುವ ಮಟ ದುಂಬಿಯ ಬಂಬಲಿಂ ಲತೆಗಳುಂ ಕರಿಯ 
ದಡ್ಡಿಯಂ ಕವಿದಂತೆಯಂವನಾಗೆ (ಕಾದಂಉ. ೨೦೪); ಗುರುವ ಬಿಜಯಂಗೈಸಿ 
ಮನಕೆ ಪರಿತೋಷ ಪುಟ್ಟಲು ವಜ್ರಪಂಜರೆದ ದಡ್ಡಿಯಡ್ಡಂಬಡೆಯಲು 
(ಸಿದ್ಶರಾ, ೯-೫) ; ರಾಣಿಯ ವಾಸದಂದಳಕೆ ದಡ್ಡಿ ಮುಸುಂಕುವುದುಂಟು 
ತಮ್ಮ ನೇರಾಣಿಯ ಪೊಂಗಳಂದಳಕೆ ದಡ್ಡಿ ಮುಸುಂಕಿದನಿತ್ತೆ ಭೇದಮಾ 
ರಾಣಿಯ ವಾಸದೊಳ೯್‌ ತಮಗೆನಿಷ್ಟ ವಿಳಾಸಿನಿಯರ್‌ ನಡೆ 
ತಂದರದೊಂದು ಲೀಲೆಯಿಂ (ಪಾರ್ಕು. 5-೯೩); ಕವಿದ ಚಿತ್ರಾವಳಿಯ 
ದಡ್ಡಿಯ ವಿವಿಧ ಭಟರುಗ್ಗಡಣೆಯಲ್ಲಿ ವರೆಯುವತಿ ಬಂದಳು (ಕುವ್ಯಾಉ. 
೬-೧೮) ; ಮಣಿಮಯದ ಮುಕ್ತಾಫಲದ ಕೇವಣದ ಕನಕದ ದಡ್ಡಿ ಬಿಗಿ 


೩೭೯೧ 


20 


ದಡ್ಡು 


ದೆಂದಣವನೇಜೌದರರೆಸಿಯರು (ತೊರರಾ. ೧-೬-೫); ಅಜುವರೇ ತಾಮಸದ 
ದಡ್ಡಿಯ ಮಿಯ ಮೂರ್ಯರು (ಉತ್ತರಾ, ೦೦-೩೦) ; ಮುತ್ತಿನ 
ದಡ್ಡಿಯ ಪಲ್ಲಕ್ಕಿಯೇಅಕಿ ತಮ್ಮೊತ್ತಿನೊಳ್ಬಹ ಕೆಳದಿಯರ ಮೊತ್ತದ ದೊರೆ 
ಕುವಹಿರಿತಿಯರಾ ಬೀದಿಯೊಳರ್ಶಿಯೊಳೆಡೆಯಾಡುತಿಹರು (ಕಂನವಿ. ೭-೦೯); 
ಮುಗಿಲೊಡ್ಡಿನ ದಡ್ಡಿಯಂತೆ ಜವನಾಳ್ಗಳ ಜಂಗುಳಿಯಂತೆ ನಡೆವ ಕಾರೊಡಲ 
ಪೇರಾನೆಗಳ (ಕಾಮಾಶ್ಮ, ೪೪-೯). ೨. ಮನೆಯ ಮಾಳಿಗೆ,-ವಂಹಡಿ : 
“ದಡ್ಡಿಯೆಂದು ಮಾಳಿಗೆ"(ಕಶಸಾ.೧೬-೩೦೫);"ದಡ್ಡಿ ಯೆ ಮಾಳಿಗೆಯೆನಿಪುದು” 
(ತುನಿ. ೩೮); ಸೆಗಳಿಗೆ ಪೆಂಡಿರ ಮೊಲೆ ಕಿಚ್ಚಗರುವ ಪೊಗೆ ಕುಂಕಮಾಂಕ 
ಮೋವರಿ ನೆಲವಾಳಿಗೆ ದಡ್ಡಿಯೆಂಬಿವವ:ರ್ದರನಗಲ್ಲುದು ಪೊಲೆಯಾಳ 
ತೆಅದೆ ಮುಟ್ಟದೆ ಶಿಶಿರಂ (ಪುಷ್ಪ ಪು. ೬-3೩). ೩. ಮುಂಚ್ಚಳ'; ಮಂಸುಕು ; 
ಆಚ್ಛಾದನ : “ದಡ್ಡಿಯೆನಲ್ಕೆ ಪಿಧಾನನಾಮದೊಳ೯” (ಕರ್ಕಾನಿ. ೧೮) ; 
ತೆಗೆಸುವೆವು ನಾಳಿನಲಿ ನಿಮ್ಮಯ ಮೊಗದ ದುಗುಡದ ದಡ್ಡಿಯನು 
ಮೈದೆಗೆಯದಿರಿ ಕಲಿಯಾಗಿಯೆಂದನು ನೃಪತಿ ಸುಭಟರಿಗೆ (ಕುವ್ಕಾಳ. 
೨-33) : 'ಪಂದಲೆಯಿಂದಮೇ ಜಗಲಿ ನಿಗ್ಗವದಿಂದಮೆ ಕಂಬವಿಟ್ಟಿಗಾ 
ವಿಂದಮೆಯಡ್ಡವಂಸು ಕಣೆಯಿಂದಮೆ ಪಂಜರಗಟ್ಟು | . ಪಲಗೆ 
ಯಿಂದಮೆ ದಡ್ಡಿಯುಮೆಡ್ಡ ಮಾಗೆ ಚೆನ್ನೊಂದಿತು ಬೀರವೆಣ್ಮದುವೆಯೊಳ್‌ 
ಪಸೆಗಿಕ್ಕಿದ ಪಂದಲಂದದಿಂ (ಜಕವಿ. ೨-೬೨. ೪. “ಪಂಜರ” (ಕತುನಿ. ಕ. 
1, ೦೧) ; ನವನಾಳ ಬಿಂದುಗಳ ದಡ್ಡಿಯಂ ನಿಟ್ಟಿಸುತ (ಲಿಂಗಪು. ೨3-೨೬). 
ದಟ್ಟ : ೧. ಸಿದ್ಧೇಂದ್ರನಂ ತಂದು ಬಿಜಯಗೈಸಿ ಇತ್ತರದಿ ವಜ್ರಪಂಜರದ 
ದಟ್ಟಿಯ ಬಿಗಿದು ಸುತ್ತ ಪರಿಜನವೈದೆ ಹರಿದು ಬರುತ (ಸಿದರಾ. ೯-೯) ; 
ಪಸೆ ಪಂದಲ್‌ ದಟ್ಟಿ ಜಾಗಂ ಜಗಲಿ ಬಿಗಿದ ಭೃಂಗಾರಿ ಮೇಲ್ಮಟ್ಟು ಚಿತ್ರಂ 
ಪೊಸಕುಂಭಂ ಶಂಕು ನೂಲೈರಣೆ ತಳಿರ್ಗಳಸಂ , , . ಸಮಸ್ತ ಸ್ತ್ರೀಜನಂ 
ಕನ್ನಡಿ ಜವಳಿಗಳುದ್ವಾಹದೊಳ್‌ ವರ್ಣನೀ ಯ 0೦ (ಸೂಕ್ತಿಸು. ೬-೦). 
೩, ಗುರುವಿಗೆ ಸೂರ್ಯನ ಸುತ್ತುಬರಲು, ೧೨ ವರುಷಗಳ ಕಾಲ 
ಹಿಡಿಯುವುದು. ಅದರ ಸುತ್ತೆಲು. ಮುಗಿಲುಗಳ ದಟ್ಟಿಯ ಮೇಲೆ ದಟ್ಟಿ 
ಗಳಿವೆ (ದಾಲಪ್ರ. 1, ೧೮೨). "ತಟ್ಟಿ? ಪರಾ. 
[ ದೇ.8 ತಮಿ. ಮಲ. ತಟ್ಟಿ ; ತಟ್ಟು ; ತುಳು, ದಡೆ, ತಟ್ಟಿ ; 
ತೆಲು. ದಡಿ ; ಕುಯಿ. ತಟಿ ) 


ದಡ್ಡಿ, "ದಿಡ್ಡಿ' ನೋ. 
ದಡ್ಡು. ಜಡ್ಡು, ಜೆಡ್ಡು (ನಾ). ಮೇಲಿಂದ ಮೇಲೆ ಏಟು ಬಿದ್ದು 


ಘರ್ಷಣೆಯಾಗಿ ಅಥವಾ ಒತ್ತಿ ಒತ್ತಿ, ಚರ್ಮವು ಒರಟಾಗಿ ಕಾಯಿಂ 
ಗಟ್ಟುವಿಕೆ, - ಒರಟಾಗುವುದಂ : ಚೆಂದಳಿರ ಮೆಲ್ವಾಸಿನೊಳ್ಳೆಲಂಗುತಿರ್ದ 
ನಿನ್ನೀ ಬೆನ್ನೆಲುವಿನೊಳಾವಗಂ ಬಿಗಿದಿರ್ದ ಪಲ್ಲಣದೊತ್ತಿನಿಂದೊಗೆದ ದಡ್ಡು 
ಗಳುಮಂ (ಕಾದಂಉ. ೭೩೦) ; ಕಿಅರಿದೆಡೆಯಯಶದ ಭವದಿಂ ಕರಟಾದ 
ವೊಲಣೆಯೆ ಬುಗುಟು ನೆಗೆದೆಡೆ ಶಿರದೊಳ* ತರದಿಂದೆ ದಡ್ಡು ನೆಗೆದಂತಿರೆ 
ಪಿರಿದಪಮಾನಮೆಯ್ದಿದಂ ದುಶ್ಚರಿತಂ (ಪಾರ್ಕು. ೪-೨೬) ; ಶಿರುವೊಯ್ಲಿಂ 
ದಾದ ದಡ್ಡುಬ್ಬರಿಸಿ ಮೆಜ3ವ ಮುಂಗೆಯ್ಗಳಿಂ ವನ್ಯಮಾತಂಗರದಾ 
ಘಾತಕ್ಷತಂ ಕಣ್ಣೊಳಿಪಗಲ್ಲೂರದಿಂ ಕಾಳಮಂ ಕಾನನಕ್ಕುಬ್ಬರಮಾಗಲ್‌ 

. . ತಾನಿರ್ದನಾ ಬೇಡರೊಳೊರ್ವಂ (ಕಾತೀಕ್ಕ. ೩-೭೫); ಬಲೆ ಕಲ್ಲಿ 
ಕುಬ್ಬಿಗಳ ಪೊತ್ತ ಹೆಗಲಿನ ದಡ್ಡು [ಪಾಣ. ಸೊಗಡು, ದಂಡ]ಗಳ ಪಿಡಿದ 
ಬಲೆ ಕೋಲ ಕುಕ್ಕುರಂಗಳ ಕೆಯ್ಕೊಳಳವಟ್ಟ ಗಿಡುಗ ಲಗುಡಗಳಿಸೆಯಲಲ್ಲಿ 
ವನಚರರಿಂದೆ ವನಮೆಸೆದುದು (ಜಿಐಪು. ೫೩-೨೨) ; ನಮ್ಮ ಕಾಲಿಗೆ ಆಥವಾ 
ಇನ್ನಾವುದಾದರೂ ಭಾಗಕ್ಕೆ ಮೇಲೆ ಮೇಲೆ ಕೆಲಸ ಬಿದ್ದು ಅಲ್ಲಿ “ದಡ್ಡು' 
ಆಗಿರುತ್ತದೆ (ಪರಿನ. ೨೬). ಜಡ್ಡು, : ಭಕ್ತರಂ ಬಿಡದಲಸಿ ಜಡ್ಡಾದವೀ 
[ಪಾಕಾಂ. ಕಾಯ್ದಟ್ಟಿದುವು] ಪದಂ ಭಕ್ತರ್ಗೆಯಿತ್ತಿತ್ತು ನಿಂದುದೆಮ್ಮಯ 
ಪದಂ (ಅನೀರ ದೇ. ೩೮-೨೩) : ದೊಡ್ಡ ಮಾರ್ಗಂ-ಆನೆ ಕುದುರೆಗಳೊಳಾದ 


ದಡ್ಡುಗಟ್ಟು 


ಕಿಜುದೊಡೆಯ ಜಡ್ಡು[ಪಾಕಾಂ. ಜಿಡ್ಡು, ದಡ್ಮು] (ಕಮದ ಪರಿ. ೨). 
ಜಿಡ್ಡು : "ಜೆಡ್ಡುಗಟ್ಟು' ಪರಾ. (ದೇ.8 ತುಳು. ದಡ್ಡ್‌, ಜಡ್ಡ್‌ ) 

ದಡ್ಡುಗಟ್ಟು, ಜಡ್ಡುಕಟ್ಟೂ, ಜಡ್ಡುಗಟ್ಟು, ಜೆಡ್ಡುಗಟ್ಟು (ಕ್ರಿ). (ಚರ್ಮ) 
ಮೃದುತ್ವವನ್ನು ಕಳೆದಂಕೊಳ್ಳು; ಒರಟಾಗು ; ಜಡವಾಗು ; 
ಕಾಯಿಗಟ್ಟು : ಕರಿಗೊಆಡನುಡ.ವಡರ್ದವೆನಿಪ ಸೆರೆಗಾಲ್ಲಳಿಂ ಬಿಡದೆ 
ಪೊಡೆವಡೆ ವಡ್ಡುಗಟ್ಟಿದ ನೆೊಸಲ್ಲಳಿಂ (ಕಾದಂಉ. ೨೭೦). ಜಡ್ಡುಕಟ್ಟು ; 
ಭೀಮಸೇನನು ಊದಿ ಜಡ್ಡುಕಟ್ಟೆದ್ದ ಅವಳ ಕೈಗಳನ್ನು ತನ್ನ ಕೆನ್ನೆಗಳ 
ಮೇಲಿಟ್ಟುಕೆ.3ಂಡು, ಮಹಾವೀರನಾದರೂ ಗೊಳೋ ಎಂದು ಅತ್ತು 
ಬಿಟ್ಟನು (ವಡಛಾ. ೧೯೪); ರಂಪ, ರಗಳೆಗಳಲ್ಲಿ ತಪ್ತನ ಒಳಜೀವನ 
ಮೊದಲು ತನ್ಮ ಸೂಕ್ಷ್ಮತೆಯನ್ನು ಕಳೆದುಕೊಂಡು ಒರಟಾಗ:ತ್ತದೆ, ಜಡ್ಡು 
ಕಟ್ಟುತ್ತದೆ (ಹೊಸಕ್ಷಿ. ೨೩೬). ಜಡ್ಡುಗಟ್ಟು : ಕೆನ್ನೆಗೆ ಹೊಡಕೊಂಡು ಕೈ 
ಕೆನ್ನೆ ಎಲ್ಲಾ ಜಡ್ಡುಗಟ್ಟಿರಬೇಕು ಪಾಪ (ಮರಳಿ. 8); ದುಡಿದುಡಿದು 
ಮೈ ಜಡ್ಡುಗಟ್ಟಿಕೊಂಡಿದ್ದ ರೈತರಂತೆ ಅವನು ಯಾವ ಕೆಲಸವನ್ನಾದರೂ 
ನಿರಾಯಾಸವಾಗಿ ಆತ್ಯಂತ ತ್ವರಿತವಾಗಿ ಮಾಡುತ್ತಿದ್ದನು (ಪುನರು. ೩೨೪). 
ಜೆಡ್ಡುಗಟ್ಟು : ಯಾಷನು ಗಾಂಡೀವದ ಹೆದೆಯ ಪೆಟ್ಟುಗಳಿಂದ ಎರಡು 
ಪಾರ್ಶ್ವಗಳಲ್ಲಿಯೂ ಎತ್ತಿನ ಹೆಗಲೋಪಾದಿಯಲ್ಲಿ ಜೆಡ್ಮುಗಟ್ಟಿ ... 
ಅಂಥಾ ಅರ್ಜುನನು (ಕೃವಾವಿ. ೪). [ದಡ್ಡು + ಕಟ್ಟು) 

ದಡ್ಡುಗೈ (ನಾ). ಜಡ್ಡುಗಟ್ಟಿರುವ ಕೈ: ಅಲ್ಲೊಂದು ವಿಲಕ್ಷಣ ರೀತಿಯುಂಟು. 
ಅದೇನೆಂದರೆ ದಡ್ಡುಗೈಯವರು ಮಾತ್ರ ಪಂಕ್ತಿಗೆ ಕೂತು ಊಟಮಾಡ 
ಬಹುದು (ಶಐನ. ೫೩). [ ದಡ್ಡು ಕ್ಕೇ (ಆ ಕೆಯ್ಯ್‌)) 

ದಡ್ಡುಬೀಳು "ದಡ್ಡುವೀಲ*' ನೋ. 

ದಡ್ಡುವೀರ್ಟ, ದಡ್ಡುಬೀಳಂ(ಕ್ರಿ). ಜಡ್ಡುಗಟ್ಟು: ಒರಟಾಗಂ; ಸೂಕ್ಷ ಚೆ 
ಯನ್ನು ಕಳೆದುಕೊಳ್ಳ: ಕಣೆಕಲ್ಲಂ ತಾಗಿದಂತಾಗೆ ಕೊಂಡಸಿಯಂಬೊಂದನೆ 
ದಡ್ಮುವಿರ್ದ. ಹೃದಯಂ ಚಾಳಾಂದರಂಬೋಪಿನಂಬೆಸೆದೆಚ್ಚಂ ಕಡುದೇಸಿ 
ವೆಂಡಿರನದೇಂ ಕಾಮಂ ಛಲಗ್ರಾಹಿ ಯೋ (ಅರ್ಥನೇ. ೪-೧೪೬): 
ಕಸಕಿಲ್ಸೆಯ್ಮೆಯನೆಸಗುವ ಮಸಕದ ಕಡುದಡ್ಡು ಎಲ್ಲ ಪಡಿಗದ ಪಟನೀರ್ಪಸೆ 
ಯಾಜದ ಪಾಟ್ಯೈಯಿಂದ ಸತಿಯರಿದೆ ಪಿಡಿವರಯ್ಕೊ ಪೊಸಮಡಿಮೆಯ್ಯಂ 
(ಜಿಕವಿ. ೬-೦೨೦). ದಡ್ಡುಬೀಳು : ಕೆಲವು ತಾಸುಗಳ ದುರ್ಧರವಾದ 
ದುಃಖಾನುಭವದಿಂದ ದಡ್ಡು ಬಿದ್ದು. ಅದು ಯಾತಕ್ಕೂ ಹಣಿಯದಂತಾಗಿದೆ 
(ಪದ್ಮನ, ೨0) ; ದಿನದ ಅವನ ಮನತು ಕೇಳಿಕೇಳಿ ಅವರಿಗೆ ದಡ್ಡು 
ಬಿದ್ದಂತಾಗಿತ್ತು (ಸಮಜೀ. ೧೩೨೮). [ದಡ್ಡು ೬ ಬೀಟು್‌; ] 

ದಡ್ಡ, (ನಾ). ದಡ್ಡ ಹೆಂಗಸು: ಯಾಕಮ್ಮಾ ಹೀಗೆ ದಡ್ಡೆ ಯಾಗಿಬಿಟ್ಟೆ 
(ಪತಾಕ್ಷಿ. ೦೦೨). [ ದಡ್ಡ್ನ - -ಎೈ) 

ದಡ್ಡೆ, (ನಾ). ಪ್ರಾಯಂದ ಹಂದಿ; ಬಲಿತ ಹಂದಿ (?): ತನ್ನ ಪಯದ 
ಮದದಿಂದ ಸಣ್ಣಮರಿಗಳೆನ್ನದೆ ಆಗ ತಾನೆ ಮರಿಹಾಕಿದ್ದವೆನ್ನದೆ ಗಬ್ಬದ 
ದಡ್ಡೆಗಳೆನ್ನದೆ (ಮಳೆಮ. ೧೦೩). [?] 

ದಡ್ರಂಚೆ "ದಂಡುಜುಂಬೆ' ನೋ. 

ದಡ್ರಿಂಚ (ನಾ). ಜಾರ; ನೀತಿಬಾಹಿರ; ವಿಷಯಲಂಪಟ: ಕ್ರೂರಫಣಿಪಂ 
ತಲ್ಪಮಧಮಮಾಂಸಾದನ ಮಹೋರಗಾರಿಯೆ ವಾಹನಂ ಸಂಚಲೆ ಸ್ವರ 
ಚಾರಿಣಿಯೆ ನಿಜರಾಣಿ ನಾಣ್ಗೆಟ್ಟು ದಡ್ರಿಂಚನಾಗಿ ಗೋಪಿಯರ ನೆರದ; 
(ಕೊಟ್ಕೂಬ. ೩-೩3). "ದಂಡುಟುಂಬೆ' ಪರಾ. (?] 

ದಡ್ರುಂಚೆ "ದಂಡುಜುಂಬೆ' ನೋ. 

ದಢಕ್‌ (ನಾ). ಒಂದು ಅನಂಕರಣ ಶಬ್ದ. "ದಢಕ್ಕನೆ' ಪರಾ. 

ದಢಕ್ಕನೆ (ಅ). ಇದ್ದಕ್ಕಿದ್ದದಂತೆ ; ಅನಿರೀಕ್ಷಿತವಾಗಿ : ಢಕ್ಕಾನಿನಾದದಿಂ 
ಢಾಳಢವಳಂದ್ರ ಢಕ್ಕೆ ತನ್ನೊಡನೆ ಮಾಜಾಂತ ಢಕ್ಕಾದಿಯಾದ ಮೂಢರ್ಕಳ 
ಖಳರ ದಢಕ್ಕನಳಿದ ಹರಿ ಜಯತು (ಕೆತಸಾಂ. ೭೧-೭೬). [ದಢಕ್‌4 - ಅನೆ] 


೩೭೯೨ 


₹5 


20 


26 


30 


ದಣಿಬೆ 


ದಢೀರ್‌ (ನಾ). ಒಂದು ಅನುಕರಣ ಶಬ್ದ : ಅಲೆಯು ಬಂದು ದೊರೆಯ 
ಪಾದಕ್ಕೆ ದಢೀರೆಂದು ಬಡಿದು. ಬಟ್ಟೆಯನ್ನು ಒದ್ದೆಮಾಡಿ ಹಿಂದಕ್ಕೆ 
ಹೋಯಿತು (ನೀತಿಜಿಂ. ೫1, ೨೩). 

ದಣದಣ, ದಂದಣ, ದಂದಳ, ದಾಂದಣ (ನಾ). ೧. ಒಂದು ಅನುಕರಣ 
ಶಬ್ದ : ಕಾನನವೆಲ್ಲ ದಣದಣವೆಂದು ಪ್ರತಿಧ್ವನಿಗೆೊಇಡಹತ್ತಿತು (ಮುಂಬಯಿ. 
8-೩೦೩), ದಂದಣ : ೧. ದಿಂದಿವಿ ದಂದಣ ತೊದಿಗಿದಿಮಿಕುದಿಮ್ಮೆಂದು 
ನಾನಾ ವಿಧದಲ್ಲಿ ವೃಂದಾರಕವೃಂದ ಬಾಜಿಸುತಿಹೆ ಸುರದುಂದುಭಿರವವ 
ಹಾಡಿದರು (96ರ. 0-೯8). ದಂದಳ : ೨. ಗಲಾಟೆ; ಗೊಂದಲ: 
ತುಂಬಿದ ಮನೆಯ ಹೊಕ್ಕಡೆ ದಂದಳ[ಪಾಕಾಂ. ದ್ವಂದ್ವ]ವಾಯಿತ್ತು ಈ 
ಸಂದಳಿಗಾಅದೆ ತುಂಬಿದ ಮನೆಗೆ ಕಿಚ್ಚನಿಕ್ಕಿದಡೆ ನಿಶ್ಚಿಂತವಾಯಿತ್ತು (ಅಂಗವ. 
೮೪-೯). ದಾಂದಣ: ೧. ಕಲ್ಪಾಂತವನದ ರವದಂತಿಂಬುವಡೆದ 
ತದ್ಗಂಭೀರಭೇರಿಯುರುದಾಂದಣರವಂ (ಕೂವಷಿಪು. ೭-೯೪). 

ದಂದಣ ದತ್ತಣ ಎನ್ನು - ಬೇಡಿಕೊಳ್ಳು ; ದಮ್ಮಯ್ಯಾ ಎನ್ನು : 

ಕೂಡಲ ಸಂಗಮ ದೇವರ ಮುಂದೆ ದಂದಣ ದತ್ತಣ ಎನ್ನಿ (ಬಸವ. ೦೭೬), 
ದಂದಣಾ ದಂದಣಾ ಎನ್ನುಎ ದಂದಣ ದತ್ತಣ ಎನ್ನು: ಎನ್ನೊಡೆಯ ಸಂಗನ 
ಬಸವಣ್ಣ ಪಣ್ಣಿಯ ದಂದವನಿಕ್ಕಿಕೊಟ್ಟ ಆ ದಂದುಗದಲ್ಲಿದೇನೆ ಆ ಮಾತಿಂಗೆ 
ದಂದಣಾ ದಂದಣಾ ಎನ್ನದೆ ಚಿಣ್ಣ ಹೇಳಿದ ಮಾತು ಕೇಳಿರಣ್ಣಾ 
(ಸರ್ವವ. ೧೮-೯೦). 

ದಣಪೆ (ನಾ). ದನಕರಂಗಳು ಒಳಗೆ ಬರದಂತೆ ಬೇಲಿಗೆ ಅಳವಡಿಸಿರುವ 
ಬಿದಿರು ಅಥವಾ ಬೊಂಬಿನ ಚೌಕಟ್ಟು : ಬೊಮ್ಮನನ್ನು ಶಪಿಸುತ್ತ 
ಮನೆಯ ದಣಪೆಯನ್ನು ಸಮಿಾಪಿಸುವಾಗ ಮೋನಪ್ಪನಾಯ್ಯರು ಭೆಟ್ಟಿ 
ಯಾದರು (ಮೂರುದಾ. ೧೦) ; ತುಂಗಕ್ಕ ದಣಪೆ ದಾಟಿ ತನ್ನ ಹಿತ್ತಲನ್ನು 
ಸೇರಿದ್ದನ್ನು ನೋಡಿದ ಚಂದ್ರಭಾಗಕ್ಕ . . . ಗಂಡನನ್ನು ಪ್ರತಿಭಟಿಸುತ್ತ 
ಕೇಳಿದಳು (ಮೂ ರುದಾ. ೩೯): ಅವರು ಗಂಗೊಳ್ಳಿಯವರ ದಣಪೆ 
ತಲುಪಿದ್ದರು. ಶಿನ್ನಪ್ಪ ಮಾತು ಬೆಳೆಸುವ ಮನಸ್ಸಿಲ್ಲದವನಂತೆ ದಣಪೆ 
ಹೊಕ್ಕ (ಆದೋಲೀ. ೦೩೫). [ ಎತಡಮೆ] 

ದಣಬ "ದಳಿಂಬ' ನೋ. 

ದಣಸಿ (ನಾ). (ಕರಾ) ಒಂದಂ ಬಗೆಯ ಮಾನು. [?] 

ದಣಾಯಕ "ವಣ್ಣಾಯಕ' ನೋ. 

ದಣಾಯಕಪಟ್ಟ (ನಾ). ಸೇನಾಪತಿಯ ಪಟ್ಟಿ,-ಅಧಿಕಾರ : ಮನ್ನಣೆ 
ಯೊಳು:ಂ ದಣಾಯಕಪಟ್ಟಮಂ ಕಟ್ಟಿಯುನ್ನತದ ಭದ್ರಗಜಮಸ್ತಕವನಡರಿ 
ಸುತ (ಪ್ರಭುಪು. ೭-೨6). [ ದಣಾಯಕ (ಆ ದಣ್ಣಾಯಕ) + ಪಟ್ಟ] 

ದಣಾಯಕಸಾಮ್ಯ (ನಾ). ದಂಡನಾಯಕನಿಗೆ ಕೊಡುವ. ಸುಂಕ: 
ದಣಾಯಕಸಾಮ್ಮ ಸಹ ಗ ೨೪ (ಮೈಆರಿ. ೧೯೩೪, ೨೭-೦೫; 1430). 

[ ದಣಾಯಕ (ಆ ದಣ್ಣಾ ಯಕ) + ಸಾಮ್ಮ,] 
ದಣಾವಟಿ. "ದಣುವಟ್ಟೆ' ನೋ. 


| ದಣಿ; "ತಣ್ಮಿ? ನೊಃ, 


40 


46 


ದಣ್ಮಿ "'ದನ್ನಿ' ನೋ. 

ದಣಿಂಬ "ದಳಿಂಬ' ನೋ. 

ದಣಿಕೆ (ನಾ). ಆಯಾಸ ; ದಣಿವು : ನನಗಂತೂ ದಣಿಕೆ ಆಗಿ ನಿದ್ದೆ ಬಂದದ 
(ನಡೆದಾ. 1, ೩85), [ದಣ್ಣಿ(ಎತಣಿ) + -ಕೆ] 

ದಣಿಬ "ದಳಿಂಬ' ನೋ. 

ದಣಿಬು "ದಳಿಂಬ' ನೋ. 

ದಣಿಚಿ (ನಾ). ಒಂದು ಬಗೆಯ ಮೃಗ (?) : ಗಿಳಿಗಳನು ನವಿಲುಗಳ 
ವೃಶ್ಚಿಕಗಣಗಳನು ನಂದೀಶ ತಗರಿನ ದಣಿಬೆಗಳ ವರಹುಲ್ಲೆ ಮೊದಲಾಗಿರ್ದ 
ಮೃಗಗಣವ (ಕೋಗಯ. ೯-೩೪) 1?) 


ದಣಿಯಿಸು 


ದಣಿಯಿಸು "ತಣಿಯಿಸಂ' ನೋ. 
ದಣಿಯುಣ್‌ "ತಣಿಯುಣ್‌' ನೋ. 
ದಣಿವಟ್ಟೆ "ದಣುವಟ್ಟಿ' ನೋ. 
ದಣಿವಾಗು (ಕ್ರಿ). ಜಡ್ಡುಬೀಳು; ಖಾಯಿಲೆಯುಂಟಾಗು : ಅವನು 
ದಣಿವಾಗಿ ಬಿದ್ದಿದ್ದಾನೆ (ರೂಢ). [ದಣಿವು (ಆ ತಣಿವು) + ಆಗ್ಕು] 
ದಣಿವಾರಿಸು, ದಣುವಾರಿಸು (ಕ್ರಿ). ದಣಿವನ್ನು ನಿವಾರಿಸು ; ಆಯಾಸ 
ವನ್ನು ಪರಿಹರಿಸು : ಅವರು ಮರದ ನೆರಳಿನಲ್ಲಿ ಕುಳಿತು ದಣಿವಾರಿಸಿ 
ಕೊಂಡರು (ರೂಂ). ದಣುವಾರಿಸು: ವಿಸ್ತಾರವಾದ ಸಮುದ್ರವು ದಿಗಂತದ 
ವರೆಗೆ ವ್ಯಾಪಿಸಿತ್ತು. ಇದನ್ನು ನೋಡುತ್ತಾ ದಣುವಾರಿಸಲಿಕ್ಕೆ ನಿಂತಾಗ 
ಸೂರ್ಯನು ಇನ್ನೂ ಮೂಡಿ ಬಂದಿದ್ದಿಲ್ಲ (ನಿಷ್ಕಾಮ. ೦೪೨). 
[ ದಣಿವು (ಎತಣಿವು) + ಆಂಸ್ಕು («ಆಟಾ್‌ಸಂ)] 
ದಣಿವು "ತಣಿವು' ನೋ. 
ದಣಿವುದೋರು (ಕ್ರಿ). ಆಯಾಸವನ್ನು ತೋರ್ಪಡಿಸು; ಬಳಲಿಕೆಯನ್ನು 
ತೋರಿಸು: ದಣಿವುದೋರದ ಆ ಮುಖದ ಮುಗುಳುನಗೆ, ಸ್ನೇಹ 
ತುಂಬಿದ ಜೀಕಿ (ನೆಲಮು. ೭೬-೧). 
[ ದಣಿವು (ಎತಣಿವು + ತೋರು (ತೋಟಾ) 
ದಣಿವುಹತ್ತು (ಕ್ರಿ). ಆಯಾಸಹೊಂದು ; ಬಳಲು : ಯಾರ ಹತ್ತಿರವೂ 
ಹೆಚ್ಚಿನ ಮಾತಿಲ್ಲ - ಮಾತನಾಡಿದರೇ ದಣಿವುಹತ್ತುತ್ತಿದ್ದಂತೆ (ಮೂರುದಾ. 
೨೭೩). [ದಣಿವು (ಆ ತಣಿವು) * ಹತ್ತು, ( ಆಪತ್ತು) 
ದಣಿವೈದಿಸು (ಕ್ರಿ). ಬಳಲುವಂತೆ ಮಾಡಂ; ಆಯಾಸಪಡಿಸು : ಮೆಲ್ಲಗೆ 
ಬಸುಆಕೊಳಬ್ಪಿ ದಣಿವೈದಿ[ಪಾಕಾಂ. ತಣಿವೈದಿ,ತಣಿವೆಯಿದಿ]ಸದೆ ಮುಗಿ 
ಸಿಡಿಮಿಡಿಗೆೊಂಡು ಕಂಬನಿಗಳು ಒಗುವ ಕಣ್ಣಿಂ ನೋಡಿ (ಸೋಮಕ:- 
[ ದಣಿವು (-ಆ ತಣಿವು) + ಐದಿಸು (-ಆಎಯ್ದಿಸು)] 
ದಣಿವೈದು (ಕ್ರಿ). ಆಯಾಸಹೆೊಂದು; ಬಳಲು. "ದಣಿವೈದಿಸು' ಪರಾ. 
[ ದಣಿವು ( ಎತಣಿವು) * ಐದು; ( ಆಎಯ್ದು) ] 
ದಣಿಸು "ತಣಿಯಿಸಂ' ನೋ. 
ದಣುಬ "ದಳಿಂಬ' ನೋ. 
ದಣುವಟ್ಟಿ, ದಣಾವಟಿ., ದಣಿವಟ್ಟೆ, ದಣಂವಟ್ಟಿ ಕೈ, ದಣುವೊಟ್ಟೆ, ಧಣು 
ವಟ J ಧಣಂವಟ್ಟಿ, ಧನುವಟ್ಟಿ (ನಾ). ಒಂದು ಬಗೆಯ ಕುಸ್ತಿ 
ವರಸೆ; ಮಲ್ಲರ ಕಾಳಗದಲ್ಲಿ ಒಂದು ವರಸೆ: ಆಂ ಪಿಡಿದುದೆ ಕತ್ತರಂ 
ಕರವಳಂ ಸೆರವಟ್ಟಣಿ ಹತ್ತ ಡೊಕ್ಕರಂ ಚಡಿಕೆ ತುಳಾಡಿ ಪೊಟ್ಟಮುಡುಹಂ 
ಮುಹಡಂ ದಣುವಟ್ಟಿ ಪಟ್ಟಿಸಂ (ಅನಂಪು. ೨-೨೭); ತಳೆಹೆತ್ತಂ ದಣು 
[ಪಾಕಾಂ. ಧಣು, ಧನು]ವಟ್ಟಿ ಖೊಪ್ಪರಮುರೋಬಂಧಂ ಲತಾಬಂಧ 
ಮುಜ್ಜ್ವಳಶಾಖಾಚರಬಂಧಮಾಯತಿಕೆಬಂಧಂ ಡೊಕ್ಕರಂ ಪಟ್ಟಿಸಂ . . . 
ಬಾಹುತಳಂ ಚಮತ್ಕರಿಸೆ ನಾನಾ ಕೌಶಲಂದೋಟದರ್‌ (ಕಬರಂ. ೪-೭೫). 
ದಣಾವಟ್ಟೆ : ಎಸೆವ ಮುಹಗ್ಗಳಂ ಠಡಕಿ . . . ದಣಾವಟಿ. [ಪಾಠಾಂ. 
ವನ್ನಿಮುಟ್ಟಿ] ಚಟ್ಟುಸಿರಣವಟ್ಟಿ ಬಾಹುದಣೆ . , . ಸಸಿಕುವೆನಿಪ್ಪ ಜೆಟ್ಟಿಗನ 
ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌ (ಡಂದ್ರಪು. ೩-೭೮). ದಣಿವಟ್ಟೆ: ಏರಿದು 
ದಣಿವಟ್ಟಿ ಪಟ್ಟೆಸ ಕರವಳಯ ಭುಜಂಗ ಬಂಧತಳ ಕೊಪ್ಪರ ಡೊಕ್ಕರ 
ತೋರಹಸ್ತ ಮೆಂಬಿವನುರುತರದಿಂ ತೋ ಆ೨ ಬಿಡದೆ ಕಾದುತ್ತಿರ್ದರ್‌ 
(ತ್ರ ಪುವಿ. ೨೬-೦೯). ದಣುವಟ್ಟೆ ; ಎಳೆದು ದಣುವಟ್ಟೆ(ಪಾಕಾಂ. ವೊಟ್ಟೆ] 
ಯಲಿ ಬೊಪ್ಪರದೊಳಗೆ ಜಾಳಿಸಿ ಚಿದ ರುಡಿತೆಯ ಸೆಳೆದು ಮುಡುಹಿನ 
ಲೌಕಿ ಬಿಗಿದರು ಪಟ್ಟಮಂಡುಹಿನಲಿ (ಕುವ್ಮಾಸ. ೨-೯೮). ದಣುವೊಟ್ಟೆ : 
"ದಣುವಟ್ಟೆ' ಉಲ್ಲೇಖಕ್ಕೆ ಕೊಟ್ಟಿರುವ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. ಧಣುವಟ್ಟ : ಕರವಳಯ ತಳಹತ್ತ ಡೊಕ್ಕರ ಶಿರವ 
ಧಣು ಧಣುವಟ್ಟ ತಳಖೊಪ್ಪರ ದುವಂಗುಲ ಕಂದ ಡೊಕ್ಕರ ತೋರ 


೧-೭೬). 


೩೭೯೩ 


10 


20 


46 


ದಣ್ಣಾಯಕ 


ಹತ್ತದಲಿ , .. ತೋಟಜಶಿದರು ಕೌಶಲವ (ಕುವ್ಕಾಅ. ೬-೨೪). ಧಣುವಟ್ಟಿ: 
"ದಣುವಟ್ಟಿ' ಉಲ್ಲೇಖಕ್ಕೆ ಕೊಟ್ಟಿರುವ "ಶಬಶಂ' ಪ್ರಯೋಗದ 
ಪಾಠಾಂತರವನ್ನು ನೋಡಿ. ಧನುವಟ್ಟಿ; “ದಣಂವಟ್ಟಿ: ಉಲ್ಲೇಖಕ್ಕೆ 
ಕೊಟ್ಟಿರುವ "ಶಬಶಂ' ಪ್ರಯೋಗದ ಪಾಠಾಂತರವನ್ನು ನೋಡಿ. 
[?] 

ದಣುವಟ್ಟೆ "ದಣುವಟ್ಟಿ' ನೋ. 

ದಣುವಾರಿಸು "ದಣಿವಾರಿಸು' ನೋ. 

ದಣುವಿಕೆ (ನಾ). ಆಯಾಸ; ಶ್ರಮ; ದಣಿವು: ವನಧಿಯೊಳು ಸಪ್ತದ್ವೀಪದ 
ಮೃತ್ತಿಕೆ ಹಾಕೆ ದಣ್ಣುವಿಕ್ಕಲ್ಲದೆ ಪೂರ್ಣವಹುದೆ (ವಿದಾಕ್ಮ. ೪೮-೧೬). 

[ ದಣುವು (ಆ ತಣಿವು) * - ಇಕೆ] 

ದಣುವು "ತಣಿವು' ನೋ. 

ದಣುವೊಟ್ಟೆ "ದಣುವಟ್ಟಿ' ನೋ. 

ದಣ್ಣ "ದರಣ್ಣ' ನೋ. 

ದಣ್ಣಾಯ (ನಾ). ಜುಲ್ಮಾನೆಯಿಂದ ಬಂದ ಹಣ,- ಆದಾಯ: ಭಂಡಿಯ 
ಬತ್ತದ ಸುಂಕ ಉಪ್ಪರ ನೆಲವಳಿ ಅನುಪು ಆಳು ಅರ[ಕಾ]ಣಿಕೆ ಕಡಾಯಲಉ 
ದಂಣಾಯವಾರರು ಪಂನ್‌ ೬ (ಸಾಇಇ. 1೫-11, ೪9೩೮-೧೭ ; 1418). 

[ ಆದಂಡಾಯ 

ದಣ್ಣಾಯಕ, ಡಣಾಯಕ, ಡಣ್ಣಾಯಕ. ದಣಾಯಕ, ದಣ್ಣಾಯ್ಕ 
(ನಾ). ೧. ದಂಡಿನ ಒಡೆಯ; ಸೇನಾಪತಿ; ದಂಡನಾಯಕ; ಸರದಾರ: 
ದಾದಿ ಸೋಮೆಯು ದಂಣಾಯಕರ ಕುಮಾರ ಬಲಪ್ಪ ದಂಣಾಯಕರ 
ಪ್ರಧಾನ ಕಳುವ ಚಿಕವಿಠಪ್ಪನವರ ಅಕ್ಕ (ಎಕ. ೩ (8), ಕೋಲಾರ. 
೩೨-೩: 1942); ಆರಗದ ದೇವಪದಂಣಾಯಕವೊಡೆಯರ ಮಕ್ಕಳು 
(ಎಕ. ೪11; ಶಿವಮೊ. ೧೦-೯; ಸು. 1400) ; ಆ ನಾಡಿನ ಒಬ್ಬ ಪಡೆವಳನು 
ಮಿತಪರಿವಾರನಾಗಿ ದಣ್ಣಾಯಕನನ್ನು ಎದುರುಗೊಂಡನಂ (ಸವತಿ. ೫೫). 
೨. ಉನ್ನತ ಅಧಿಕಾರಿ: ಪ್ರಧಾನಾಧಿಕಾರಿ : ಬಲ್ಲಿದನೆ ಬಾಣಾಸುರನ 
ಬಾಗಿಲಂ ಕಾದೆ ಕಲ್ಕಾಣದೊಳು ಬಸವ ದಣ್ಣಾಯಕಂಗೊಲಿದೆ (ಹೊಗೂರ. 
೯೩-೧೮); ಬಿಜ್ಜಳಂ ಕಂಡು ಕೇಳ್ದು ದಣ್ಣಾಯಕರ ಪದತಳಕ್ಕೆಅಗಿ (ಆಸರೆ. 
೬-೮೬). ಡಣಾಯಕ : ೧. ಚಾಮರಾಜಂಗೆ ರಾಜ್ಯಾಭಿಷೇಕಂಗೆಯ್ದೂ, 
ತನ್ನ ಕುವರಂಗೆ ಪಡುವಣ ಡಣಾಯಕನ ಕೋಂಟೆಯಂ , , , ಇತ್ತು 
(ಚಿಕವಂ. ೫೨-೭); ಇವರೂ ಸಹ ನಿಮ್ಮಂತೆಯೇ ಪೂರ್ವಾಶ್ರಮದಲ್ಲಿ 
ಡಣಾಯಕರಾಗಿದ್ದು ಈಗ ದಾಸರಾಗಿದ್ದಾರೆ (ಹೇಮಕೂ, ೮೯) ; ಕೊತ್ತಳದ 
ಮೇಲೆ ಅರಮನೆಯ ಮನ್ನೆಯರು, ಪಸಾಯಿತರು, ಡಣಾಯಕರು. . . 
ನಿಂತಿದ್ದರು (ಕೂಲೇಐ. ೩). ಡಣ್ಣಾಯಕ: ೧. ಬಾಹತ್ತರ ನಿಯೋಗಾಧಿಪತಿ 
ಪರಮವಿಶ್ವಾಸಿ ಬಿಲವೊಳ ಡಣ್ನುಯಕರ ಬವಣೆಯಲು ಕೊಮಾರನ 
ಬೀಡಿನ ಕೊಟ್ಟಿಗೆಯ ಮಾರೆಯನಾಯಕನ ಮಗ... ಕಾದಿ ಹಲರಂ 
ಕೆೊಂದು (ಮೈಆರಿ. ೦೯೩೮, ೪೦-೬: 1223). ದಣಾಯಕ: ೧. “ದಣಾಯಕ 
(ದಣ್ಗಾಯಕ) = ದಂಡನಾಯಕ ” (ತದ್ಮಳೋ. ೧೮) ; ಮಂದಿಯನಂ 
ಹಿಂದಕ್ಕ ನೀಉ ಆತು ಬಂನಿಯೆಂದು ಮಂಗಪ್ಪ ದಣಾಯಕರೂ ನಿರೂಪವ 
ಕೊಟ್ಟು (ಕಇ. 1, ೩೩-೩; 1308 7); ಗವುರಪ್ಪದಣಾಯಕರ ಕಾಲದಲೂ 
(ಸಾಇಎ. ೦೯೩೨, ಉಡುಪಿ. ೨೭೦-೭; 1494); ಆ ದಣಾಯಕನ ಬಳಿ 
ಯೊಳೋಲಗಿಸುತ್ತೆ ಕುಳಿತು ಶಿವಸುಖದೊಳೊಪ್ಪಿರ್ದನಾನಂದದಿಂದೆ 
(ಸಿದ್ದೇಪು. ೨೧-೭೭); ಆಯತಂ ಕರೆಯಿಸೆನೆ ತನ್ನ ದಣಾಯಕನ ಕಳುಹಿದನು 
ಶಂಕರದಾಸಿಯಿದ್ದೆಡೆಗೆ (ಕಂಕದಾ. ೧೦-೩೪) ; ಸಾಲೀಮಠಕ್ಕೆ ಯಾರೋ 
ದಣಾಯಕರು ಬಂದಿದಾರೆ, ದಣಾಯಕರು | (ತುಂಗಳ. ಖ. ೨. ಚೆನ್ನ 
ಬಸವಣ್ಣಂಗೆ ಕೈಮುಗಿದು ತತ್ತ್ವಸಂಪನ್ನ ಕೇಳಿದೆ ದಣಾಯಕಬಸವ 
ರಾಜನೈತಂದನೆನೆ (ಜಬಪು. ೬-೩). ದಣ್ಣಾಯ್ಕ : ೧. ಶ್ರೀಮನುಮಹಾ 


ದಣ್ಣಾಯಕಿತ್ತಿ 


ಪ್ರಧಾನಂ ಮೆದಗಿದೇವದಂಣಾಯ್ಕ ಮಹಾಪ್ರಧಾನಂ ಮಾಚಯ 
ಂಣ್ನಾಯ್ಯರುಂ , , . ರಾಜ್ಯಂಗೆಯುತ್ತೆಮಿರಲು (ಎಳ. ೩1, ಚಿತ್ರದು. 
೦-೩೦ ; 1210); ಬಸವೆಯ ದಂಣಾಯ್ಯರ ನಿರೂಪದಿಂ (ಮೈಅರಿ. ೧೯೨೮, 
೪-೫; 1869); ಶ್ರೀಮನ್ಮಹಾಪ್ರಧಾನಂ ಇರುಗಪ್ಪದಂಣಾಯ್ಯಒಡೆಯರ 
ಹೆಸರ ತೂಬಿನ ಕಂಭ (ಎಳ. ೩೪1, ಕುಡಿಗೆ. ೫೦-೨; 1394). 
[ ಆಸಂ. ದಂಡನಾಯಕ] 
ದಣ್ಣಾಯಕಿತ್ತಿ (ನಾ). ಸೇನಾಪತಿಯ ಹೆಂಡತಿ: ಮಾದಿಗಿದೇವದಂಣ್ನೂಯಕರ 
ಅರಸಿ ಮಾಯಿದೇವಿದಂಣ್ನಾಯಕಿತ್ತಿರ ಹೆಸರ (ಎಕ. ಸಳ, ಹೊಳಿನ. 
೩೯-೩೮ ; 216). [ ದಣ್ಣಾಯಕ + - ಇತ್ತಿ] 
ದಣ್ಣಾಯ್ಕ "ದಣ್ಣಾಯಕ' ನೋ. 
ದಣ್ಣಿಕ್ಕು (ಕ್ರಿ). ದಂಡನಮಸ್ಕಾರ ಹಾಕು; ಅಡ್ಡಬೀಳಂ: ಶಿಂಗ್ಲೂ 
ಚಾರಿಯು ಉದ್ದಕ್ಕೂ ದಣ್ಣಿಕ್ಕಿ ಕ್ಷವಿಸಬೇಕು ಸ್ವಾಮಿ . . . ಎಂದನು 
(ಬೈಸರ್ವೆ, ೭). [ ಎದಂಡ + ಇಕ್ಕು) 
ದಣ್ಣಿರು (?) (ನಾ), (?): ಮುವತ್ತುನಾಲ್ಕು ಮಂಡಿ ಅಕ್ಕಿ ಗೇಣಿಯಿಕ್ಕುವ 
ಬಾಳು ಆ ಬಾಳಿನ ಚತುಸ್ಸೀಮೆಯ ವಿವರ ಮೂಡಲು ದಣ್ಣಿರ ಸಾಲಿಂದಂ 
ಪಡುವಲು ತೆಂಕಲೂ ದಣ್ಣಿರ ಸಾಲಿಂದಂ ಬಡಗಲು , . . ಗಡಿಯಿಂದಂ 
(Maa. 7%-11, ೪೬೪-೧೨; 1472). [7] 
ದತ್ತ (ಗಂ). ೧. ಕೊಟ್ಟ; [ನೀಡಿದ : ಚಕ್ರವರ್ತಿ ಯತಿರಾಜಗಣಾಗ್ರಣಿ 
ದಶ್ತವಿತ್ತಭಾಜನ ಕವಿ. , , ಜಿನಚಂದ್ರಮುನೀಂದ್ರಂ (ಶಾಂತಿಪು. ೦-೨೬); 
ತಂದೆಗವನತನಾದಂ ಆಗಿ ದೌವಾರಿಕ ದತ್ತ ಕನಕವಿಷ್ಟರಮನಗಲೆ ನೂಂಕಿ 
(ಪುಷ್ಪ ಪು. ದುಸ್ತರಜ್ಞಾನಪುಪಂಚತಮಸ್ತ ತಿಪ್ರಹರಾರ್ಥ 
ದತ್ತಪ್ರಸ್ತುತಜ್ಞಾನಪ್ರತಾನ ಶ್ರೀಗುರುವೆ ಜಯತು (ಬಸಪು. ೭-೧೬). 
೨. ದಾನಮಾಡಿದ. "ದತ್ತಾಪಹಾರ' ಪರಾ.(ನಾ). ೩. ಉಪಾಯನ; 
ಕೊಡುಗೆ ; ಕಾಣಿಕೆ ; ದಾನ: ದತ್ತಾ ಕೊಟ್ಟು ಮತ್ತೆ ಕೇಳಿದವ ಎತ್ತಿ 
ಗಿಂತ ಕಡೆ (ಗಾದ. ೪. ಸ್ವೀಕಾರಮಾಡಿಕೊಂಡ ಮಗ ; ದತ್ತು ತೆಗೆದಂ 
ಕೊಂಡ ಮಗ; ಔರಸನಲ್ಲದ ಪುತ್ರ: ದತ್ತನು ಮಗನಲ್ಲ ಧಾವಳಿ 
ಮಡಿಯಲ್ಲ ಭಟ್ಟನು ಭಟನು ತಾನಲ್ಲ (ಇಂಠಾಪ. ೦೭೦-೪೨). ೫. ದತ್ತಾ 
ತ್ರೇಯ, ೬. ಕೆಲವು ಹೆಸರಂಗಳ ಮುಂದೆ ಸೇರಂವ ಒಂದು ಪದ. 
ಉದಾ. ಗುರಂದತ್ತ, ಭಾನಂದತ್ತ. 
ದತ್ತ ವಸ್ತು - ಕೊಟ್ಟ ವಸ್ತು : ಲೇಖಕನ . ಕಾರ್ಯ ಪೂರ್ಣ 
ಗೊಳ್ಳುವುದಕ್ಕೆ ಮಂನ್ನ ಮತ್ತೊಂದು ಅಂಶ ಬೇಕಾಗುತ್ತದೆ. ದತ್ತವಸ್ತು 
ವನ್ನು ಕ್ರಮ, ಸಾಮರಸ್ಯ, ಸೌಂದರ್ಯ, ಪರಿಣಾಮಸಾಮರ್ಥ್ಯ ಇವುಗಳ 
ತತ್ತ್ವಗಳಿಗನುಗುಣವಾಗಿ ರೂಪಿಸಬೇಕಾಗುತ್ತದೆ (ಸಾಹಿಪ್ರ. ೯). ದತ್ತ 


೪೨೭೦ ವ); 


"ಅತ 


ಹಾಕು - ದಾನವಾಗಿ ಬರೆದಂಕೊಡಂ : ವಿಜಯನಗರದ ಸಾಮ್ರಾಜ್ಯ 
ಕಾಲದಲ್ಲಿ ಮಂತ್ರಿಗಳಾದ ಮಾಧವಾಚಾರ್ಯರು "ದತ್ತ' ಹಾಕಿ 
ಕೊಟ್ಟರೂ. ಇದು ಈಗಲೂ ವಸೂಲು ಬರುತ್ತಾ ಉಂಟು (ತುಳುನಾ. 
೧೦೭). ದತ್ತಾರ್ಥಿಕಾಂಚನಎಕೇಳಿದವರಿಗೆಲ್ಲಾ ಹಣವನ್ನು ನೀಡಂವವನಂ: 
ಅರ್ಥಿಜನಕ್ಕೆ ಕಾಂಚನದಾನಮಾಡಿದವನಂ ; ಒಂದು ಬಿರುದಂ: 
ಕಾದಂಬಚಕ್ರಿ ಮಯೂರವರ್ಮ ಸಿಂಘಲಾಂಛನ ದತ್ತಾರ್ತಿ 
ಕಂಚನ ಸಮರದಯಕಾರಣ ಪ್ರತಾಪಮಾರ್ತ್ವಂಡ ವತಾರ್ಕೊಳುವರ 
ಗಂಡ ನಾಮದಿ ಸಮಸ್ತಪ್ರಸಸ್ತಿಸಹಿತಂ (ಸಇಇಇ. ೫೫, ೬೬-೧೨; 1118). 
[ಸಂ. 
ದತ್ತಕ (ನಾ). ೧. ಸ್ವೀಕೃತ ಪುತ್ರ ; ತಾಯಿ ತಂದೆಗಳು ಮಕ್ಕಳಿಲ್ಲದ 
ವರಿಗೆ ದಾನಮಾಡಿ ಕೊಟ್ಟ ಮಗ; ದತ್ತುಪುತ್ರ; ಔರಸಪುತ್ರನಲ್ಲದ 
ವಂಗ : ದತ್ತಕಮಗನನ್ನು ಮಾಡಿಕೊಂಡರೆ ಏನು ತಪ್ಪು? (ವೈದ್ಯರಾ. ೪೧). 
೨. ದತ್ತುಪುತ್ರಸ್ವೀಕಾರ : ಆ ಊರ ದೇಶಪಾಂಡೆಯವರ ವಂನೆಯಲ್ಲಿ 


10 


256 


86 


40 


45 


೩೭೯೪ 


| 


ದತ್ತಸಂಖ್ಯೆ 


ಒಂದು ದತ್ತಕವಾಯಿತು(ಮೇದಿಪು- ೦);ವಶಿಷ್ಠಸ್ಥೃೃತಿ ... ಗೃಹಸ್ಮಧರ್ಮ, 
ಪಾಪಿಷ್ಕಳಾದ ಪತ್ನಿಯ ತ್ಕಾಗ, ಅನಧ್ಯಯನ, ದತ್ತಕ, ಸಾಕ್ಷಿ, ರಾಜಧರ್ಮ 
ಮತ್ತು ಪ್ರಾಯಶ್ಚಿತ್ತ ವಿಚಾರಗಳಿವೆ (ಭಾರದ. ೬೬). 
ದತ್ತಕ ಮಾಡಿಕೊಳ್ಳುಎ ದತ್ತುಮಗನನ್ನಾಗಿ ಸ್ವೀಕರಿಸಂ; ಮಗ್ನನನಾಗಿ 
ಸ್ವೀಕರಿಸು : “ತಾವು ಚಿಕ್ಕನಹಳ್ಳಿ ಚಾಮೇಅರಸಿನವರ ೩ ವರ್ಷ ವಯಸ್ಸಿನ 
ಪುತ್ರರನ್ನು ದತ್ತಕ ಮಾಡಿಕೊಂಡು ಆ ಬಾಲಕರಿಗೆ ಪಟ್ಟವನ್ನು ಕೊಡಬೇಕು 
(ಒಡೆಕ, ೬೦) ; ಮುಪ್ಪು ಒತ್ತಿಬರುವ ಹೊತ್ತಿನಲ್ಲಿ, ಸದ್ಗತಿಯ ಆಶೆಯಿಂದ 
ಪಂತಮಾಮಾ ದತ್ತಕ ಮಾಡಿಕೊಂಡಿದ್ದರು (ದೀಪಹ. 11, ೦೧೩೭). 
ದತ್ತಕರಾದವರು ಎ ಹೆಚ್ಚು ವಿಶ್ವಾಸವುಳ್ಳವರು ; ಮಾರುಹೋದ 
ವರು: ಪರಸಂಸ್ಕೃತಿಗೆ ದತ್ತಕರಾದವರು ಹೆಚ್ಚುತ್ತ ಬಂದಹಾಗೆಲ್ಲ 
ಜನಾಂಗವು . . . ನಾಶವನ್ನು ಪಡೆಯುವದು (ನೀಗಟ್ಟು. ೫೩. ದತ್ತಕ 
ಹೋಗು ಎ ಸ್ವೀಕೃತ ಮಗನಾಗಂ ; ದತ್ತುಮಗನಾಗಿ ಸ್ವೀಕರಿಸಲ್ಪಡಂ : 
ಆ ಮನೆತನಕ್ಕ ದತ್ತಕ ಹೋದೆ (ಅಶ್ಕಮೇ. ೨೪). [ಸಂ.] 
ದತ್ತಕನಿಷ್ಠಿಕ (ನಾ). (ಎಣಿಕೆಯಲ್ಲಿ) ಕಿರುಬೆರಳನ್ನು ವಂಡಿಸಿ ಎಣಿಸ 
ಬೇಕಾದವನು: ಮೊದಲನೆಯವನು: ಸುಕವಿಜನಗಣನೆಯೊಳ್‌ ದತ 
ಕನಿಷ್ಠಿಕನಾಗೆ ಕಾಳಿದಾಸಂ ಮೊದಲೆಂದು ಕರಂ ಬಣ್ಣಿ ಪರದಟಂದೆ ಕಾಳಿ 
ದಾಸಂಗೆ ದಾಸರೆನಿಪರ್‌ ಕವಿಗಳ" (ಜಗವಿ. ೧-೯) : ಈ ನೆಲದೊಳ್‌ ಸಂದ 
ಬೀರರ ಲೆಕ್ಕಕ್ಕೆ ದತ್ತಕನಿಷ್ಠಿಕನಾಗಿ ಅಲರ್ವೊಡೆಯನಡಿಮಲರ ಬಂಡುಣಿ 
ಯೆಂಬೊಂದು ಬಿರುದಂ ತಾಳಿ (ರಾಮಾಕ್ಕೆ. ೯೬-೮). 
[ ಸಂ. ದತ್ತಕನಿಷ್ಠಿಕ (ದತ್ತಾ + ಕನಿಷ್ಮಿಕಾ+ -)] 
ದತ್ತಕಮಗಳು (ನಾ). ಸ್ವೀಕೃತಪುತ್ರಿ ; ದತ್ತುಪುತ್ರಿ : ರುಮಾದೇವಿಯು 
ಸಂಜೀವಿನೀ ಸ್ಟುಡಿಯೋದ " ದತ್ತಕಮಗಳು' ಎಂಬಂತೆ ಇದ್ದಳು 
(ಹೇಮಂತ. ೩೨4). [ದತ್ತಕ » ಮಗಳು (ಎಮೆಗಳ್‌)] 
ದತ್ತಗೇಡಿ (ನಾ). ಅದೃಷ್ಟವಿಲ್ಲದವನು; ನತದೃಷ್ಟ; ಕೊಟ್ಟುದನ್ನು 
ಹಾಳಂಮಾಡಿಕೊಳ್ಳುವವನಂ; ದರರ್ದೈವಿ: ದತ್ತಗೇಡಿಗೆ ಕೊಟ್ಟವರಿಲ್ಲಂತ 
ದೈವಾನರದು ಕಸಗೊಂಡವರಿಲ್ಲಂತ .. . ವತನದಾರ ಮನ್ಯಾಗ ಹುಟ್ಟಿ 
ಮಾಡೇದಾಗ ಬೆಳದಿವಿ (ಅಲ್ಕವಿ. ೧೦6). [ದತ್ತ 4 ಕೇಡ್ಮಿ) 
ದತ್ತನಂದನ (ನಾ).-ದತ್ತಕ ೧: ತನಗೆ ತಾನೆ ದೊರಕೊಂಡವಂ ದತ್ತ 
ನಂದನನಿವಂ ತನಗೆಂದವಂ ಮುದದೊಳೆತ್ತಿಕೊಂಡು (ಜೈಮಿಭಾ. ೨೮-೫೭). 
[ ದತ್ತ + ನಂದನ] 
ದತ್ತಪುತ್ರ (ನಾ).ಎದತ್ತಕ ೧: ಅವಂ ನರಸಿಂಗವೊನೆಯರ್‌ ಪೆತ್ತ 
ಮಗನಲ್ಲಂ ಕೊಂಡು ಸಾಕಿದ ದತ್ತಪುತ್ರಂ (ನಂಬಿರ. ೬-೬೯); ದತ್ತಪುತ್ರನಿಗೆ 
ಪಿತೃಭಕ್ತಿ ಹುಟ್ಟುವದೋ ? (ಗಾದ). [ದತ್ತ * ಪುತ್ರ) 
ದತ್ತಮಂಡಲ (ನಾ). ಕಡಪ, ಕರ್ನೂಲು, ನೆಲ್ಲೂರಂ, ಬಳಾರಿ 
ಮತ್ತು ಅನಂತಪುರ ಎಂಬ ಐದು ಜಿಲ್ಲೆಗಳಿಂದ ಕೂಡಿದ ಪ್ರದೇಶ: 
ಈ ಬೃಹದ್ಬಾಣರು ಈ ಕಾಲದಲ್ಲಿ ಪಲ್ಲವರ ಸುಮಂತರಾಗಿ ದತ್ತಮಂಡಲ 
(068 Districts) ದ ಕೆಲಭಾಗ (ಶ್ರೀಶೈಲದ ಮಗ್ಗುಲಿನ ಭಾಗ) 
ಗಳನ್ನು ಆಳುತ್ತಿದ್ದರು (ಕರ್ಕಾಅ. ೪). [ ದತ್ತ? ೬+ ಮಂಡಲ] 
ದತ್ತಯ್ಯ (ನಾ). ೧. ದತ್ತಾತ್ರೇಯ. ೨. ಇನ್ನೊಬ್ಬರ ಕರುಣೆಯನ್ನು 
ಯಾಜಿಸುವಾಗ ಬಳಸುವ ಪದ : ಆಂಗಲಾಚಿ ಬೇಡಿಕೊಂಡು ದತ್ತಯ್ಯ 
ಅಂದರೂ ಅವಳು ತಾನು ಹಿಡಿದ ಹಠವನ್ನು ಸಾಧಿಸಿಯೇ ಬಿಟ್ಟಳು 


(ರೂಢಿ). [ ದತ್ತ + ಅಯ್ಯ ] 
ದತ್ತಸಂಖ್ಯೆ (ನಾ). ಕೊಟ್ಟೆ ರುವ ಅಂಕಿ; ಕೊಟ್ಟ ಸಂಖ್ಯೆ: 
ದತ್ತಸಂಖ್ಯೆಗಳು ಅಪವರ್ತನವಾಗಿರುವ ಕನಿಷ್ಠಸಂಖ್ಯೆಗೆ ಅವುಗಳ 


ಲಘುತಮ ಸಾಮಾನ್ಯ ಅಪವರ್ತ್ಮ (ಲ,ಸಾ.ಅ.) ಎಂದು ಹೆಸರು 
(ಕವಿಳೋ. 1, ಖ. [ ದತ್ತ + ಸಂಖ್ಯೆ] 


ದತ್ತಸ್ವಾತಂತ್ರ್ಯ 


ದತ್ತಸ್ವಾತಂತ್ರ್ಯ (ನಾ). [ದ್ವೈತ] ಭಗವಂತನಂ ಜೀವನಿಗೆ ಕೊಟ್ಟ 
ಆಂಶಿಕವಾದ ಸ್ವಾತಂತ್ರ್ಯ: ಪರಮಾತ್ಮನು ಜೀವನಿಗೆ ಕೊಟ್ಟ ಅಲ್ಬವಾದ 
ದತ್ತಸ್ವಾತಂತ್ರ್ಯದಿಂದ “ಜೀವೋಪಿಕರ್ತಾ” ಎಂದು. , . ಸೂಚಿಸುತ್ತಾ 
ತತ್ಸಂಬಂಧವಾದ ಕೆಲವು ತತ್ವವಿಚಾರಗಳನ್ನು ಹೇಳುತ್ತಾರೆ (ಹಸಾರ. 
೧೬-೦ ಅವತಾರಿಕೆ). [ದತ್ತ * ಸ್ವಾತಂತ್ರ್ಯ] 
ದತ್ತಸ್ವೀಕಾರ (ನಾ). ದತ್ತು ತೆಗೆದಂಕೊಳ್ಳುವಿಕೆ ; ದತ್ತುಸ್ವೀಕಾರ : 
ಸ್ವೀಕಾರ ; ದತ್ತಸ್ವೀಕಾರ (84076108. ಇಂಕನಿ). [ದತ್ತ ಸ್ಥಿ ಕಾರ 
ದತ್ತಹಸ್ತ (ನಾ). ನೀಡಿದ ಕೈ; ಹಸ್ತಾವಧಾನದ ಗೌರವ: ಬಾಜಿಸೆ 
ಮಂಗಳಾನಕಮನಾ ದಿವಿಜೇಂದ್ರನ ದತ್ತಹಸ್ತದೊಳ್‌ . , .ಮುಕ್ತಿವಧೂ 
ವಿವಾಹಗೇಹಾಜಿರದಂತುಟಂ ಸಿವಿಗೆಯಂ ಭುವನತ್ರಯನಾಧನೇಟ್‌ದಂ 
(ಮಲ್ಲಿಪು. ೧೩-೦೭೧). [ದತ್ತ * ಹಸ್ತ] 
ದತ್ತಾತ್ರೇಯ (ನಾ). ಅತ್ರಿ ಮತ್ತು ಅನುಸೂಯೆಂಯರ ಮಗನಾದ, 
ವಿಷ್ಣುವಿನ ಅಂಶವುಳ್ಳ ಒಬ್ಬ ಮುನಿ: ಸುಮೇಘಪರ್ವತದಲ್ಲಿ ಅತ್ರಿ ... 
ದತ್ತಾತ್ರೇಯ ಉಪಮನ್ಮು ಮೊದಲಾದ ಅಷ್ಟಾಶೀತಿ ಸಹಸ್ರ 
ಯಷಿಗಳಿಗನಂತಾಶ್ರಯಂಗಳುಂ (ವಿವೇಕ. ೨೧೬). [ಸಂ.] 
ದತ್ತಾಧಿಕಾರ (ನಾ). ಕೊಟ್ಟ ಅಧಿಕಾರ, -ಪದವಿ : ಸಂಸ್ಥೆಗಳಿಗೆ ಕೆಲವು 
ಗೊತ್ತಾದ ಎಲ್ಲೆಗಳೊಳಗಾಗಿ ಕಾರ್ಯಾಧಿಕಾರವನ್ನು ವಹಿಸಿಕೊಡುತ್ತದೆ. 
ಇಂಥ ಸಂಸ್ಥೆಗಳ ಅಧಿಕಾರವು ದತ್ತಾಧಿಕಾರ (ಡೆಲಿಗೇಟೆಡ್‌ ಪವರ್‌) 
(ರಾಜ್ಯಶಾ, ೩೪೮). [ ದತ್ತ + ಅಧಿಕಾರ] 
ದತ್ತಾನಪಾಕರ್ಮ (ನಾ). ದಾನಮಾಡಿರುವುದನ್ನು ಪೂರ್ತಿ ಕೊಡ 
ದಿರುವಿಕೆ ಅಥವಾ ದಾನಮಾಡಿದುದನ್ನು ಹಿಂದಕ್ಕೆ ತೆಗೆದು 
ಕೊಳ್ಳೂವುದಂ : ವ್ಯವಹಾರವು (೧) ಯಣಾದಾನ (ಐ) . - 
(೫) ದತ್ತಾನಪಾಕರ್ಮ (೫೦2೦೦೫೨150೩ of gift by 6611೪627). . . 
(೧೮) ದ್ಯೂತಸಮಾಹ್ವೆಯ (0ಜ)1198)-ಎಂದು ಹದಿನೆಂಟು ವಿಧವಾಗಿ 
ವಿಭಜಿಸಲ್ಪಟ್ಟಿತ್ತು (ಛಾರದ. ೩೬). [ಸಂ. ದತ್ತಾನಪಾಕರ್ಮನ್‌) 
ದತ್ತಾಪಹಾರ (ನಾ). ದಾನವಾಗಿ ಕೊಟ್ಟ ವಸ್ತುವನ್ನು ಕಸಿದಂ 
ಕೊಳ್ಳುವುದು ; ದಾನ ಮಾಡಿದ ವಸ್ತುವನ್ನು ಅಪಹರಿಸುವುದಂ. 
[ ದತ್ತೆ + ಅಪಹಾರ] 
ದತ್ತಾಪಹಾರಕ (ನಾ). ದಾನ ಮಾಡಿದ ನಸ್ತುವನ್ನು ಕಸಿದಂ 
ಕೊಳ್ಳು ವವನು : ಪರಧನಬಾಧಕನ ದತ್ತಾಪಹಾರಕನ ಜ್ವಲನದನ ಶಿಶು 
ಘಾತಕನ ಪರಿದಳಿತಧರ್ಮನೆ ಗತಿಗಳಲಿ ತಾನಿಳಿವೆನಿಂದೇ ಕೊಲ್ಲದಿರ್ದರೆ 
ಸೂತನಂದನನ (ಕುವ್ಕಾಕ. ೦೮-೭). ಸಂ. 
ದತ್ತಾಪ್ರದಾನಿಕ (ನಾ). - ದತ್ತಾನಪಾಕರ್ಮ : ವ್ಯವಹಾರಕಾಂಡದಲ್ಲಿ 
ಸಾಧಾರಣವ್ಯವಹಾರವಸಿತೃಕಾ . . . ದತ್ತಾಪ್ರದಾನಿಕ, ಕ್ರೀತಾನುಶಯ 
. ಸ್ತ್ರೀಸಂಗ್ರಹಣ ಪ್ರಕೀರ್ಣ ಎಂಬ ೨೫ ಪ್ರಕರಣಗಳಿವೆ (ಭಾರದ. ೬೨). 
[ ಸಂ.] 
ದತ್ತಾವಧಾನ (ನಾ). ಗಮನ ಕೊಡಂವವನಂ ; ಮಂನಸ್ಸಿಡುವವನುಂ : 


ಎಂತು ಬೆಸಗೊಂಡೆ ಬೆಸಗೊಂಡಂತಿರೆ ದತ್ತಾವಧಾನನಾಗು ಜಯ 
ಶ್ರೀಕಾಂತೆಯುಮಂ ಪರಮಶ್ರೀಕಾಂತೆಯುಮಂ ನಿನಗೆ ಕುಡುವುದೀ 
ಸತ್ಯಥನಂ (ಯಶೋಡ. ೧-೭೦). [ದತ್ತ+ ಅವಧಾನ] 


ದತ್ತಾಶಿಕ್ಷ (ನಾ). [ಗಣಿತ] ಕೂಡುವಿಕೆ; ಕೂಡುವುದಂ: ಯುತಂ, 
ಯುಕ್ತಂ, ಮಿಶ್ರಂ, ಸಮ್ಮಿಶ್ರಂ, ಸಂಯೋಗಂ, ದತ್ತಾಶಿಕ್ಷಂ . . . 
ಇಂತಿನಿತುಂ ಕೂಡೂದಕ್ಕೆ ಹೆಸರು (ವೃವಹಾ. ೦೧-೧೯) [?] 

ದತ್ತಾಳು (ನಾ). ನಿಯೋಜಿತನಾದ ಆಳು,-ಯೋಧ (?) : ಅಜಂಣ 
ಸಾಹಣಿಯ ದತ್ತಾಳುಗಳ ಬಳಿಯ (ಸೌಇಎ. ೧೯೩೨, ಉಡುಪಿ. ೨೬೨-೯; 


[?] 


1334). 


೩೭೯೫ 


3೦ 


35 


ದತ್ತುಮಗ 


ದತ್ತಿ (ನಾ). ೧. ದಾನವಾಗಿ ಕೊಟ್ಟ ಭೂವಿಂ: ಯಾ(?) ದಶ್ತಿಯಾನ್‌ 
ಕಿಡಿಪೊನ್‌ ಸನ್ನೊನಕ್ಕುಮ್‌ (ಇಅ. VIII, ೨೮೫-೫ ; 706) ; 
ವಂಹಾರಾಜಾಧಿರಾಜಪರಮೇಶ್ವರಭಟಾರರಾ ಕೊಟ್ಟ ದತ್ತಿ (ಇಆ. ಸ, 
೧೬೩-೩ ; 788); ಪದಿನ್ಮುಳಂ ಪಾಟುಂ ಇದಂ ಪಡೆದೋರೀಶ್ವರೆದಾಸರ್‌ 
ಪರಮೇಸ್ವರೆ ದತ್ತಿ (ಎಕ. ಸ (8), ಜಿಕ್ಕಬ. ೦೦೬-೭೫: 850); ರಾಮಾದ್ಯನೇಕ 
ರಾಜದತ್ತಿ [ಪಾಕಾಂ. ದತ್ತಂ] ಗಳಪ್ಪನೇಕ ಭೂದೇವಭೋಗುಗ್ರಹಾರೆಂ 
ಗಳನಾಗ್ರಹದಿಂದಟ್‌ದು . , , ನಿರವಶೇಷದಿಂ ಕಿಡಿಸಿಯುಂ (ಪಂಡತಂ. 

ಲಾಕುಳಾಗಮ ಸಮೆಯಸಮುದ್ಧರಣರಪ್ಪ ಪದ್ಮರಾಸಿ 
ಪಂಡಿತರ್ಗ್ಗೆ ಕಾಲಂ ಕರ್ಚಿ ಧಾರಾಪೂರ್ವಕಂ ಮಾಡಿ ಬಿಟ್ಟ ದತ್ತಿ 
(ಎಕ. ೩೪1, ಚಿಕ್ಕನಾ. ೫೪-೮; 1292); ಸ್ವಯಂಬುವದೇವರ್ಗ್ಗೆ 
ದತ್ತಿದೆಗಾಗಂಡ ಹಡುಪಕ್ಕೆ ಬಿ ತೊಗೆ (ಮೈಆರಿ. ೦೯೪೬, ೧೦-೧೩; 
ಸು, 15ನೆಯ ಕತ). ೨. ದಾನವಾಗಿ ಕೊಟ್ಟ ಹಣ ; ಕೊಡುಗೆ: ಆರನೆಯ 
ಸಂಪುಟದ ಮುದ್ರಣಕ್ಕಾಗಿ ಬಂದ ೫,೦೦೦ ಪೌಂಡುಗಳ ದತ್ತಿಯೊಂದ 
ನ್ನುಳಿದು ಮಿಕ್ಕ ಬಂಡವಾಳವನ್ನೆಲ್ಲಾ ಒದಗಿಸಿ, ಈ ಮಹಾಗ್ರಂಥದ 
ಮುದ್ರಣವನ್ನೂ ಪ್ರಕಾಶನವನ್ನೂ ಕೈಕೊಂಡ ಸಾಹಸಿಗಳು ಆಕ್ಸ್‌ಫರ್ಡ್‌ 
ಯೂನಿವರ್ಸಿಟಿ ಪ್ರೆಸ್ಸಿನವರು (ಸಮಾಲೋ. ೨೬೬). ಹಿ. [ಜೈನ] ಆರ್ಯ 
ಕರ್ವವಾದ ಇಜ್ಯೆ, ವಾರ್ತೆ, ದತ್ತಿ, ಸ್ವಾಧ್ಯಾಯ, ಸಂಯಮ, 
ತಪ ಎಂಬ ಷಟ್ಕರ್ಮಗಳಲ್ಲಿ ಒಂದು; ತಂದೆ ತನ್ನ ಸಂಪತ್ತನ್ನೆಲ್ಲ 
ಮಗನಿಗೆ ಒಪ್ಪಿಸುವುದು: ಇಜ್ಮೆಯುಂ ವಾರ್ತೆಯುಂ ದತ್ತಿಯುಂ 
, ೬. ಎಂಬೀ ಆಚಾರ್ಯಷಟ್ಕರ್ಮಂಗಳುಂ ಶ್ರಾವಕಜನಕ್ಕೆ ಕುಲ 
ಧರ್ಮಂಗಳ್‌ (ಜಾವೂಪು. ೨3೮) ; ನಿಜಾತ್ಮಜಂಗೆ ಸಮಸ್ತ ಗೃಹಪರಿಚ್ಛೇದ 
ಮನೊಪ್ಪಿಸುವ ಸಕಳದತ್ತಿಯುಮನುಳ್ಳದು ದತ್ತಿಯೆಂಬ ಮೂಜನೆ 
ಯಾರ್ಯಕರ್ಮೂಂ (ಸುಕುಮೂ. ೬-೨೩ ವ). 

ದತ್ತಿ ಉಪನ್ಯಾಸ ಎ ಯಾವುದಾದರೂ ವಿಷಯದಲ್ಲಿ ಆಸಕ್ತಿಯುಳ್ಳ 

ವರಂ ತಮ್ಮ ಅಥವಾ ತಮ್ಮ ಪ್ರಿಯರಾದವರ ಹೆಸರನ್ನು ಶಾಶ್ವತ 
ಗೊಳಿಸಲು ಹಣವನ್ನು ಕೊಡುಗೆಯಾಗಿ ಕೊಟ್ಟು ಅದರ ಬಡ್ಡಿಯ 
ಸಹಾಯದಿಂದ ಏರ್ಪಡಿಸುವ ಭಾಷಣ,-ಉಪನ್ಯಾಸ : ಕನ್ನಡ 
ಸಾಹಿತ್ಯಪರಿಷತ್ತಿನಲ್ಲಿ ಅನೇಕ ಉದಾರಿಗಳಂ ದತ್ತಿ ಉಪನ್ಯಾಸಗಳನ್ನು 
ಏರ್ಪಡಿಸಿದ್ದಾರೆ (ರೂಢ). [ಸಂ.] 

ದತ್ತಿಟಿ* (ನಾ). ಒಂದು ಊರಿನ ಹೆಸರೆಂ (?): ನೇಲ್‌ಲೆಯಂ 
ಮಾಯೊತ್ತಿಂ ನಡಪ್ಪಳ್ಳಿ ಮೂಳಾಣಂ ನಡಲು ಎರ್ಪಳ್ಳಿ ದಶ್ತಿಟಿ್‌ ಕಿಜಿಯ 
ಒರಲ್ಲೋಡು ಇವುಯಾ ಬತ್ತ ಇಪ » ಅಕ್ಕಿ ಇಕಂಳಂ ತುಪ್ಪ ಇದು 
ಪ್ರವಾಹಂ (ಎಕ. ೪1, ಜಿಕ್ಕಮ, ೯೫-೧೬ ; 1025 7). [?) 

ದತ್ತು (ನಾ).ಎದತ್ತಕ ೧: ಉತ್ತಮಗುಣಗಳುಳ್ಳವನನ್ನು ಸತ್ವ್ವೃಶಕ್ತಿ 
ಯುಳ್ಳವನನ್ನು ದತ್ತು ತೆಗೆದುಕೊಂಡು ರಾಜ್ಯವನ್ನು ಅವನ ಕೈಲಿಡುವುದು 
ಲೇಸು (ಶಾಂತಲಾ. ೨೦೦) ; ಶ್ಯಾಮಾಶಾಸ್ತ್ರಿಗಳು ಕಂಚಿಕಾಮಾಕ್ಷಮ್ಮನಿಗೆ 
ದತ್ತು (ಗಾನಕ. ೩೦). [ ಸಂ. ದತ್ತ 

ದತ್ತುಗೊಳ್‌ (ಕ್ರಿ). ದತ್ತು ತೆಗೆದಂಕೊಳ್ಫ: ಪೆತ್ತೊಡಮೇಂ ಬಸಿಟೊಳ್‌ 
ಬೆಲೆಯಿತ್ತೊಡಮೇಂ ದತ್ತುಗೊಂಡು ಪೊರೆದೊಡೆ ಮೇಣಾ ತುತ್ತುವ 
ಮಿಟ್ತುಗಮೊತ್ತೆಯ ಪತ್ತುವ ಮಂತ್ತಬ್ಬೆಗಳ್ನ ಮೆತ್ತಣ ವಂಟಿಕಂ (ಚಿಕವಿ. 
೬-೯೦). [ದತ್ತು * ಕೊಳೆ) 

ದತ್ತುಪುತ್ರ (ನಾ). ಎ ದತ್ತಕ೧: ದತ್ತು ತೆಗೆದುಕೊಂಡಾಕ್ಷಣಕ್ಕೆ ದತ್ತು 
ಪುತ್ರನು ಸಿಂಹಪೀಠವನ್ನೇರಬೇಕು ಎಂದೇನೂ ಇಲ್ಲ (ಸವತಿ. ಸ, 
ಪ್ರಸ್ತಾವನೆ). [ದತ್ತು * ಪತ್ರ) 


೨೮-೪೮) ; 


46 | ದೆತ್ತುಮಗ (ನಾ).ಎದತ್ತಕ ೧: ದತ್ತುಮಗನಾತನೈ ನಮ್ಮರಸು ಕುಳಿಂದಂಗೆ 


(ಹಂದ್ರಸ. ೫೩-೧೪). [ದತ್ತು 4 ಮಗ] 


ದತ್ತೂರ 


ದತ್ತೂರ, ದತ್ತೂರಿ, ಧತ್ತೂರಿ (ನಾ). ಒಂದು ಬಗೆಯ ಮುಳ್ಳಿನ 
ಗಿಡ ; ಮದ್ದುಗುಣಿಕೆ ; ಉಮ್ಮುತ್ತಿ: ಕಲ್ಪತರುವಿನ ನಾಮವ ಹಡೆದ 
ದತ್ತೂರದಂತೆ ಭಕ್ತರ ವಿರಕ್ತರೆಂದರೆ ಸತ್ಯರಪ್ಪರೆ (ಮೋಳೆಮಾ. ೮೯-೩೫೬) ; 
ದತ್ತೂ [ಐಾಕಾಂ. ತ್ತು]ರದ ಬಿತ್ತಿನಲ್ಲಿ ಕಲ್ಪತರು ಹುಟ್ಟಿ ಕಲ್ಪತರುವಿನ 
ಅಗ್ರದಲ್ಲಿ ಇಟ್ಟೆಯ ಹಣ್ಣಾಯಿತ್ತು (ಅಣಮಾ, ೧೫೬-೧೯೮) ; ಸೂಚಿಸುವೆ 
ಪುಷ್ಪುರ್ಚನೆಯದಿದ ನವಶಾಸ್ತ್ರ ಗೋಚರವನಾಲಿಸೈ ಚಂಪ80 ದತ್ತೂರ 
ಮೇಚಕೋತ್ಸಲ ಪಾಶಂ ಪಾಟಲಿಯ ಪಂಚಪುಷ್ಪಂಗಳುತ್ತಮಮಿವು 
(ಕತುಪು. ೬-೪-೩೯) ; ಕರೀಉಮ್ಮತ್ತಿ, ದತ್ತೂರ (ಮೈನಔೌಗಿ. ೨೯-೩೫೪). 
ದತ್ತೂರಿ ; “ದತ್ತೂರ-ಧತ್ತೂರ-ಉನ್ಮತ್ತ (ದತ್ತೂರಿ, ದುತ್ತೂರ)” 
(ತದ್ಯಕೋ. ೧೮). ಧತ್ತೂರಿ: ಉಮ್ಮತ್ತಿಯನ್ನು ಧತ್ತೂರಿಯೆಂದೂ 
ಹೇಳುತ್ತಾರೆ (ರೂಢಿ). 

ದತ್ತೂರಿ ಹಚ್ಚು ಮೋಸ ಮಾಡು ; ವಂಚಿಸಂ : “ದತ್ತೂರಿ-ಅಗಡು; 

ಕವಡು ; ವಂಚನೆ (ದತ್ತೂರಿ ಹಚ್ಚು)” (ಜಾನಕೋ. ೩). ದತ್ತೂರಿ ಹಿಡಿಸು 
ಮೋಸಮಾಡು ; ವಂಚಿಸು:*ಹಿಸೇದ ಅಶಾಕ್ಕ ರೊಕ್ಕಾ ಕೊಟ್ಟೆ. 
ಪಾಂಚಸೇಕ್ಕ ಧತ್ತೂರಿ ಹಿಡಿಸಿದಂದ್ದ (ದೀಪಹ. 1, ೧೫೪). "ದಂತ್ರ್ತೂರ' 
ಪರಾ. [ ಸಂ. ಧತ್ತೂರ] 

ದತ್ತೂರರಸ (ನಾ). ಉಮ್ಮತ್ತಿಯ ಹಾಲು,-ರಸ : ಪರಿವ.ರ್ದಿಸುವುದು 
ದತ್ತೂರರಸಮನಿಂಬಾಗಿ ಪಿರಿದು ನೆಲದೊಳ" ಲವಣಂಬೆರಸೊರಸಿಕೊಂಡು 
ಪೂಸುಗೆ ಕರಗುಗುಮೇಬಿಕ್ಟಾರೆಯೆನಿಪ್ಪ ಕುರಃವುಂ ಬೇಗಂ (ಕಮದ. ೧೮೯ 
ಪ್ರಯೋ). [ದತ್ತೂರ+ ರಸ] 

ದತ್ತೂರಿ "ದತ್ತೂರ' ನೋ. 

ದತ್ತೆಯ್ಯ (ನಾ). ಒಬ್ಬಾತನ ಹೆಸರು: ಬಹುಧಾನ್ಯ ಸಂವತ್ಸರಂ ಪ್ರವತ್ತಿಸೆ 
ಸೂರ್ಯಗ್ರಹಣದನ್ನು ದತ್ತೆಯ್ಶನುಂ ತಿಂಕಯ್ಯನುಂ ಪೆರ್ವ್ವರ್ಬ್ಬ್ಬಗೆಯ್ಕೆ 
ತಾಗೆರತ್ತಿಯ ಮಹಾಜನಕ್ಕೆ ಪೊನ್ನಬ್ಬೆ ಪೊನ್ನ ಕೊಟ್ಟು (ಎಕ. 717, 
ಶಿಕಾರಿ. ೬೦-೪; 978). [ಐ ಇದು `ದತ್ತಯ್ಕ' ಇರಬಹುದು] 

ದತ್ತೆಲೆ (ನಾ). ಒಂದಂ ಬಗೆಯ ಔಷಧಿ ಸಸ್ಯ : (ಮೈಡಿಗಿ. ೬೫-೧೩೧೫). 

[?] 

ದತ್ವ (ನಾ).ಎದಕಾರ : ಅಣ್‌ ಪತ್ತದ ದಿಗ್ವಾಚಕದೊಳ" ದತ್ವಂ : -ಕೆಲದಂ, 
ಬಲದಂ (ಕಮದ. ಮ.೧೨೦ ವೃತ್ತಿ). [ಸಂ.] 

ದತ್ವವಿಧಿ (ನಾ). ದಕಾರವು ಆಗಮವಾಗುವ ನಿಯಂವಂ: ಪುರುಷಪರ 
ಮಾದೊಡತ್ವಂ ದೊರೆಕೊಳ್ಳುಮದಣ್ಣಗುಳ್ಹ ದಿಗ್ವಾಚಕದೊಳ್‌ ಪರ 
ದಿಗಾ ಿಚಕದೊಳ್‌ ಸಂಚರಿಸುವುದಾ ತೆಣಿದೆ ದತ್ವವಿಧಿ ಶಾಬ್ದಿಕರಿಂ (ಶವದ. 
ಎ೧೧). [ ದತ್ವ + ವಿಧಿ] 

ದದಾತಿ (ನಾ). ಕೊರತೆ; ಅಭಾವ : ನನಗೆ ರೊಕ್ಕದ್ದ ಯಾನ ದದಾತಿ 
ಇಲ್ಲ ತೆಗಿ (ನಡದಾ. 1» ೨೯೩) ; ಮುುಂಬೈಪ್ರಾಂತದಲ್ಲಿ ನವೆಗೆ ನವಕರಿಯ 
ದದಾತಿ ಇರಲಿಲ್ಲ (ದೀಪಹ. 11, ೨೩೩): ಮನೆಯಲ್ಲಿ ಯಾವುದಕ್ಕೂ 
ದದಾತಿಯಿಲ್ಲ (ಗೀಡುಗೆ. ೫೮). [ «ಮರಾ. ದದಾತೀ, ದದಾತ್‌] 

ದದಿರ್ವಾಟೀಗೆ (ನಾ). ಒಂದಂ ಪ್ರದೇಶದ ಹೆಸರು: ಶ್ರೀಮತ್ತೈಳೋಕ್ಕ 
ಮಲ್ಲನೊಟಂಬಪಲ್ಲವಪೆರ್ಮ್ಮಾನಡಿದೇವ ದದಿರ್ವಾಟ್‌ಗೆ ಸಾಸಿರವುಂ 
ಬಲ್ಲಕುನ್ನೆ ಮೂನೂಟಿಂ ಕೊನಡಿಯೂಜುಮಂ ಸುಖಸಂಕತಾವಿನೋದದಿ 
ರಾಜ್ಯಗೆಯ್ಯುತ್ತಂ ಇರೆ (ಎಕ. ೪11, ಹೊನ್ನಾಳಿ. ೧೧೯-೦೨ ; 10541). [?] 

ದದ್ದರ, (ನಾ). ಬಾತಂಕೊಳ್ಳುವಿಕೆ; ಊದಿಕೊಳ್ಳುವಿಕೆ. "ದದ್ದರಿಸಂ[', 
"ದರ್ದರ್ಕ” ಪರಾ. ( <ಎದದ್ರು?] 

ದದ್ದರ, (ನಾ). ಭಯ; ಅಂಜಿಕೆ: ಬಿದ್ದು ಸಂಸಾರದಲಿ ಸಾಯದ ಬುದ್ಧಿ 
ಯನು ಬಲ್ಲೊಡೆ ಕೃತಾಂತನ ದದ್ದರಕೆ ಸಿಲುಕದವೊಲಚ್ಯುತನಡಿಯ 
ಏಡಿರೆಂದ (ಪ್ರಹ್ಮಾರ. ೯-೬೨), [೬ ಮರಾ. ದಾದರಣೇ-ಗಾಬರಿಯಾಗು] 


೩೭೯೬ 


25 


80 


ದದ್ರುಣ 


ದದ್ದರಿಸ್ಕು (ಕ್ರಿ). ಊದು; ಬಾತುಕೊಳ್ಳು : ಮುಖ ದದ್ದರಿಸಿಕೊಂಡು 
ಜ್ವರ ಬಂದಹಾಗಿದೆ (ರೂಂ). [ದದ್ದರ್ಮ + -ಇಸ್ಮೂ] 

ದದ್ದರಿಸ್ಕು (ಕ್ರಿ). ಹೆದರು; ಗಲಿಬಿಲಿಗೊಳ್ಳು : ಗದ್ದಲಕೆ ಕಲ್ಯಾಣ 
ಸದ್ದೆದ್ದು ಜಲ್ಲೆಂದು ಎದ್ದು ಓಡಾಡಿ ಜನಬಿದ್ದು ಹೌಹಾರಿ ದದ್ದರಿಸಿ 
ಲೋಕ ಗಜಿಬಿಜಿಗೆ (ಕನ್ನಣಾ ೨೩೪). [ದದ್ದರ್ಯ .* - ಇಸ್ಕು) 

ದದ್ದು, "ತರ್ದು' ನೋ. 

ದದ್ದು, ದುದ್ದೂ (ನಾ). ೧. (ಮಡಕೆ, ಬಳೆ ಮೊದಲಾದುವು) ಬಿರುಕು 
ಬಿಟ್ಟಿ ರುವುದಂ, -ಸೀಳಿರಂವುದಂ : ದದ್ದಾಗಿರುವ ಬಳೆ, ಹಾಕಿಕೊಳ್ಳಬೇಡ 
(ರೂಢಿ). "ದದ್ದುವಂಡಕೆ' ಪರಾ, ೨. ಒಡೆದ ಹಾಲಿನ ಗಟ್ಟಿ ಭಾಗ : 
ಒಡೆವ ಸಮಯದೊಳು ಹಾಲೊಳಗೆ ಸುಣ್ಣದ ತಿಳಿಯ ಬಿಡಲು ಜುಮ್ಮನೆ 
ತಿಳಿವುದು . , . ಆ ದದ್ದನು ಮಡಗಿ (ಸೂಪಕ. ೨-೫). ದುದ್ದು: 
೨. ಒಡೆದ ಹಾಲಿನ ದುದ್ದು ನನೆಯಕ್ಕಿ ತೆಂಗಾಯನೊಡಗೂಡಿ 
ಲಡ್ಮುಗೆಗಳಂ ಹಸನಾಗುವಂದದೊಳ್‌ ಕಟ್ಟಿ ಚತುರರ್ಗೀವುದು (ಸೂಪಶಾ. 
೧-೩೫) ; ತುಪ್ಪದಿ ಹುರಿದ ಹಾಲ ದುದ್ದೆರಡುಳ್ಳಿ , . * ಮೆಂತೆಯದ 
ಚೂರ್ಣ ಹಪ್ಪಳಂ ಸಂಭಾರವಸ್ತುವಹವು (ಸೂಪಕಾ. ೪-೧). 1?] 

ದದ್ದುಮಡಕೆ (ನಾ). ಬಿರುಕು ಬಿಟ್ಟ ಮಡಕೆ : ದದ್ದುಮಡಕೆಯಲ್ಲಿ ನೀರು 
ಹಾಕಿದಂತೆ (ರೂಂ). [ದದ್ದು * ಮಡಕೆ) 

ದದ್ದುರೋಗ (ನಾ). ಮೈಮೇಲೆ ತದ್ದೂ ಗಳೇಳುವ ಒಂದಂ ಬಗೆಯ 
ಚರ್ಮರೋಗ : ಶಸ್ತ್ರಕ್ರಿಯೆಯ ಭಾಗದಲ್ಲಿ ದದ್ದುರೋಗದವರಿಗೂ 
ಕಡಿಮೆಯಿರಲಿಲ್ಲ (ಹುಡ್ಕಮ. ೨೭) ; (ಅನೇಕ ವೇಳೆ ಸೊಂಟದ ಸುತ್ತ 
ಹರಡಿಕೆ ಇಳ್ಳುವ) ಒಂದು ಬಗೆಯ ದದತ್ತಿರೋಗ (8818816. ಇಂಕನಿ). 

[ ದದ್ದು (<ತರ್ದು) + ರೋಗ] 

ದದ್ದುಹಿಡಿ (ಕ್ರಿ). ದದ್ದ್ದರೋಗ ಅಂಟು: ದದ್ದುಹಿಡಿದು ನೋಟಕ್ಕೆ 
ಅಸಹ್ಯವಾಗಿದ್ದ ನಾಯಿಯೊಂದು . . . ಬೀದಿಯ ನಡುವೆ ನಿಂತು. 
ಸುತ್ತಲೂ ನೋಡಿತು (ಕಾನೂರು. ೪೯೩) : ದದ್ದುಹಿಡಿದು ಬಡಕಲಾಗಿ 
ಬೂದಿಬುಕ್ಕಗಳಾಗಿದ್ದ ಅವನ ಮನೆಯ ನಾಯಿಗಳೂ ಕೂಗ 
ತೊಡಗಿದ್ದುವು (ಮಲೆಮ. ೧೪). 

(ದದ್ದು, (ಆತರ್ದು) + ಹಿಡಿ, (ಪಿಡಿ) ) 

ದದ್ಯಾನ್ನ (ನಾ). ಮೊಸರಿನಲ್ಲಿ ಕಲಸಿದ ಅನ್ನ ; ಮೊಸರನ್ನ: ಕೋಳಾಲ 
ದಲಿ ಶ್ರೀಸೋಮೆಶ್ವರದೇವರಿಗೆ ದದ್ಕಾಂನ ಅವಸರ ನಯಿವೇದ್ಯಮಾಡಿ 
(ಎಳ. ಸ (8), ಕೋಲಾರ. ೨೭೭೨೭; 1540). [<ಸಂ. ದಧ್ಯನ್ನ ] 

ದದ್ರು (ನಾ). ೧. ಪಿತ್ತದಿಂದ ಚರ್ಮದ ಮೇಲೆ ಏಳುವ ಗಂದೆ ; 
ತದ್ದು : “ದದ್ರುವೆನೆ ತರ್ದೆನಿಕ್ಕುಂ”  (ಮಂಗರಾ. 
೨. ಹುಳುಕಡ್ಡಿ, ಗಜಕರ್ಣ ಮುಂತಾದ ಚರ್ಮರೋಗ : ಗರಿಕೆ, 
ಅಳಲೆಯ ಕಾಯಿ, ಸೈಂಧವ, ತಗಚಿ, ಅಚ್ಚಿಗೆ ಇವನ್ನು ಅಂಬಿಲದಲ್ಲಾಗಲೀ 
ಮಜ್ಜಿಗೆಯೊಳಗಾಗಲೀ ಅರೆದು ಮೂಟು ಬಾರಿ ಪೂಸಿದರೆ ಬಹಳವಾಗಿ 
ಬಲಿತಿದ್ದ ದದ್ರು ತಿಮಿರಂಗಳೆಲ್ಲವಂ ಕೆಡಿಸಂವದು (ವಿವೈವಿ. ೧೫೪); ಏಲಕ್ಕಿ, 
ಚಿತ್ರಮೂಲ . . . ತೈಲವನಟ್ಟು ಪೂಸಿದರೆ ರಕ್ತಮಂಡಲ, ಕುಷ್ಕ, 
ದದ್ರು, ತೊನ್ನು ಮುಂತಾದ ದುಷ್ಟವ್ರಣಗಳು, ಕರಕು ಇವೆಲ್ಲವನ್ನೂ 
ಕೆಡಿಸುಗುಂ (ವಿವೈವಿ. ೧೩೯) ೩. ಓಂದು ಬಗೆಯ ಕುಷ್ಠರೋಗ. 

[ ಸಂ. ] 

ದದ್ರುಘ್ನ (ನಾ). ಒಂದು ಬಗೆಯ ಗಿಡ ; ಅಗಸೆ ; ತಗಚೆ; ಚಗಚೆ: 
“ಎಡಗಜಃ, ಪ್ರಪುನಾಟಃ, ದದ್ರುಘ್ನಃ, ಚಕ್ರಮರ್ದನಃ - ಈ ೪ 
ತಗ(ಚೆ)ಟೆ” (ಹಲಾಯಂ. ೧೦೦-೪೬೫). [ಸಂ.] 


೧೦೩-೦). 


46|ದದ್ರುಣ (ನಾ). ದದ್ರುರೋಗವುಳ್ಳವನಂ : “ತರ್ದುಳ್ಳವನಂ ದದ್ರುಣ 


ನೆಂಬುದು” (ಹಲಾಯು. ೯೯-೪೩೩). [ಸಂ.] 


ದಧಿ 


ದಧಿ (ನಾ). ಹಾಲಿಗೆ ಹೆಪ್ಪುಹಾಕುವುದರಿಂದ ಉಂಟಾಗುವ ಪದಾರ್ಥ ; 
ಮೊಸರು: “ದಧಿಯನೆ ಮೊಸರದು” (ಮಂಗರಾ. ೫೪-೩) : 
ಕರಮೆ ಮುನಿ ದುಗ್ಧ ದಧ್ಕಾದಿ ರಸಂಗಳನೆಯೆ ತೊಜಕದು , , , 
ನಾಲ್ಕನೆಯ ರಸಪರಿತ್ಕಾಗಮೆಂಬ ತಪಮಂ ತಳೆದಂ (ಜಂದ್ರಪು. ೧೧-೦೧) ; 


ದೂರ್ವೆ ದಧಿಗಳನು ತರಿಸಿದನು ಸಿದ್ಧಾರ್ಥ (ಕೌಶಿರಾ. ೩-೩0) ; ಹೊನ್ನ | 5 


ಹೆರಿವಾಣದಲಿ ಬಡಿಸಿದರೆಣ್ಣುರಿಗೆ ಬೀಸುರಿಗೆ ಮಂದಿಗೆ ಬೆಣ್ಣೆ ಕಾಸಿದ 
ತುಪ್ಪ ದಧಿ ಮಧು ಕ್ಷೀರ ಸಕ್ಕರೆಯ (ಸುದಾಮ. ೪-೧೪). [ಸಂ.] 

ದಧಿತೈಲ (ನಾ). ಮೊಸರು ಬೆರಸಿದ ಒಂದು ಬಗೆಯ ಔಷಧಿತೈಲ: 
ದಧಿತೈಲ- ಅತಿಬಜೆ. ಜಾಯಿಕಾಯಿ . . , ಅಚ್ಚಳ್ಳೆಣ್ಣೆ ಒಂದು ಪಡಿ, 
ಹಸುವಿನ ಮೊಸರು ಒಂದು ಪಡಿ ಎಲ್ಲಾ ಬೆರೆಯುವಂತೆ ಸೇರಿಸಿ... 
ಹೊತ್ತಿಗೆ ಗ ೧ ತೂಕ ತೈಲವನ್ನು ಸೇವಿಸಿದರೆ ಗ್ರಹಿಣಿರೋಗ ಮಾಣು 
ವುದು (ಸಳವೈ. ಪರಿ, ೪೮೦). [ದಧಿ+ ತೈಲ] 

ದಧಿತ್ಥ (ನಾ). ಒಂದು ಬಗೆಯ ಮರ ; ಬೇಲ; ಕಪಿತ್ಮ ; ಬೆಳವಲ: 
“ಕಪಿತ್ಯಃ, ದಧಿತ್ಕಃ . . * ದಂತಶಠಃ - ೭ ಬ್ಯಾಲದ ಮರಕ್ಕೆ ಪೆಸರುಗಳು” 
(ಸಿದ್ಧಾಂತಿ. ೧೦೬). [ಸಂ.) 

ದಧಿಪುಪ್ಪಿ (ನಾ). ಒಂದು ಬಗೆಯ ಔಷಧಿ ಸಸ್ಯ: “ಖಟ್ವಾಪರ್ಯಾಯ 
ವಾಚಿ:-ದಧಿಪುಷ್ಟಿ” (ಓಷಧಿ. ೪). [ಸಂ. ದಧಿಪುಪ್ಟೀ] 

ದಧಿಫಲ, ದಧಿಫಳ (ನಾ). - ದಧಿತ್ನ : “ಕಪಿತ್ಥಃ, ದಧಿತ್ಮಃ. . . . ದಧಿ 
ಫಲಃ, ಪುಷ್ಪಫಲಃ, ದಂತಶಠಃ - ೭ ಬ್ಯಾಲದ ಮರಕ್ಕೆ ಪೆಸರುಗಳು” 
(ಸಿಡ್ಕಾಂತಿ. ೧೦೬). ದಧಿಫಳ : ಪಾದರಿ ಮಾದಳಂ ದಧಿಫಳಂ ಚಾಂಪೇ 
ಯಮುಂ ಕುಂಭಬಿಲ್ವಂ ದಾಳಿಂಬಮರಂ . . . ಇರ್ದ ವನಾಂತರಾಳ 
ದೊಳ್‌ ಪದ್ಮಾಕರಮಿರ್ಪದು (ಹಮ್ಮಾರ. ೪-೦೭). [ಸಂ.7 

ದಧಿಫಳ "ದಧಿಫಲ' ನೋ. 

ದಧಿಮಂಡ (ನಾ). ೧. ಮೊಸರಿನಲ್ಲಿರುವ ನೀರಾದ ಭಾಗ. ೨. ಮಜ್ಜಿಗೆ; 
ತಕ್ರ : “ದಧಿಮಂಡಃ, ಮಸ್ತು - ಈ ೨ ಮಜ್ಜಿಗೆ” (ಹಲಾಯು. ೫೩-೧೬೬). 
೩. ಮೊಸರಿನ ಕೆನೆ. [ಸಂ.] 

ದಧಿಮಂಥ (ನಾ). ೧. ಮೊಸರನ್ನು ಕಡೆಯುವುದು. ೨. ಮಜ್ಜಿಗೆ ; 
ತಕ್ರ್ರ : “ದದಿಮಂಥಂ ಮಸ್ತುವೆಂಬುದಕ್ಕುಂ ಪೊಯ್ನ್ನಾರ್‌” (ವಸ್ತುಳೋ. 
೯೨-4); “ದಧಿಮಂಥಮೆನಲು ಕೈಯಳೆಯಕ್ಕು”  (ಮಂಗರಾ. ೬೫-೬). 

(ದಧಿ+ ಮಂಥ) 

ದಧಿಮುಖ (ನಾ). ೧. ಒಂದಂ ಸರ್ಪದ ಹೆಸರು. ೨. ಸುಗ್ರೀವನ 
ಸೇನಾಪತಿಗಳಲ್ಲಿ ಒಬ್ಬನ ಹೆಸರು : ಕೋಲು ಹತ್ತಅಲೆಸಲು ದಧಿಮುಖ 
ರಕ್ತಮಂಖನಾದ (ಶಿರಾ. ೨೮-೪೪). ಹ. [ಜೈನ] ಒಂದು ಪರ್ವತದ 
ಹೆಸರು. p ನಂದೀಶ್ವರ ದ್ವೀಪದ ನಾಲ್ಕು ದಿಕ್ಕುಗಳಲ್ಲಿಯೂ ನಾಲ್ಕು 
ಅಂಜನಗಿರಿಗಳೂ ಒಂದೊಂದಂ ಅಂಜನಗಿರಿಯ ನಾಲ್ಕು ಪಾರ್ಶ್ವ 
ಗಳಲ್ಲಿಯೂ ನಾಲ್ಕು ಸರೋವರಗಳೂ ಇರಂವುವು. ಪ್ರತಿಯೊಂದು 
ಸರೋವರದ ಮಧ್ಯದಲ್ಲಿಯೂ ಮೊಸರಿನಂತೆ ಬೆಳ್ಳ ಗಿರುವ, ಸಹಸ್ರ 
ಯೋಜನ ಎತ್ತರವಾಗಿರುವ ಒಂದೊಂದು ದಧಿಮುಖ ಪರ್ವತ 
ವಿರುತ್ತದೆ. ಹೀಗೆ ದಧಿಮುಖಪರ್ವತಗಳು ಒಟ್ಟು ಹದಿನಾರು 
ಎಂದಂ ಜೈನಪುರಾಣಗಳು ಹೇಳುತ್ತವೆ: ನಂದೀಶ್ವರವರದ್ವೀಪಮದಅ 
ನಾಲ್ಕುಂ ದೆಶೆಯೊಳ್‌ ನಾಲ್ಕಂಜನಪರ್ವತಂಗಳುಮವಲ ನಾಲ್ಕುಂ ದೆಶೆ 
ಯೊಳ್‌ ಸಮಚತುರಸ್ರಂಗಳಪ್ಪ ದಿವ್ಯಸರೋವರಂಗಳ್ಳದಿನಾಜಪ್ಪುವವಜ 
ನಡುವೆ ದಧಿಮುಖಶಿಖರಿಗಳುಂ (ಸುಕುಮಾ. ೧೧-೩೦ ವ). [ಸಂ.] 

ದಧಿವಡೆ (ನಾ). ಒಂದು ಬಗೆಯ ತಿನಿಸು; ಮೊಸರುವಡೆ ; ತೈರೊಡೆ | 
ಒಡೆಯಂಬೊಡೆ ದಧಿವಡೆಯು ತಿಂಥಿಣಿ ಒಡೆಯ ಎಡೆಗೆ ಒಡನೆ ಬಡಿಸಿದೆ 
(ಪುರಂದ. ೧-೭೬-೩). [ದಧಿ ವಡೆ] 


೩೭೯೭ 


ದನ 


ದಧಿವಿಘಾತ (ನಾ). ಕಡೆಗೋಲು; ಮಂತು: “ವೈಶಾಖವೆನೆ ಮಂಥ 
ಮೆನೆ ದಧಿವಿಘಾತಮೆನೆ ಮಂಥಿ ಮಂಥಾನಮೆನೆ ಕಡೆಗೋಲದು” 
(ಮಂಗರಾ. 2೪-೬). [ದಧಿ+ ವಿಘಾತ) 

ದಧಿಸಕ್ತು (ನಾ). ಮೊಸರಿನಲ್ಲಿ ಕಲಸಿದ ಹುರಿಹಿಟ್ಟು; ಕರಂಭ : 
“ತರಂಭಃ. ದಧಿಸಕ್ತು;-ಈ ೨ ಮೊಸರೊಳ್‌ ಕಲಿಸಿದ ಸೆತ್ತುಗಂ” (ಹಲಾಯು. 
೫೩-೧೬೬) ; “ದಧಿಸಕ್ತು ಕರಂಭಾಖ್ಯಂ'' (ವಸ್ತುಳೋ. ೯೨-೩). 

[ದಧಿ 1 ಸಕ್ತು] 

ದಧಿಸಾರ (ನಾ). ಬೆಣ್ಣೆ ನವನೀತ : “ದಧಿಸುರಂ, ನವನೀತಂ - ಈ ೨ 

ಬೆಣ್ಣೆ” (ಹಲಾಯು. ೪೬-೧೧೯). [ದಧಿ ಸುರ್ಯೈ) 


10| ದಧಿಸೃಷ್ಟ (ನಾ). ಮೊಸರಿನಿಂದ ಸಿದ್ಧಪಡಿಸಿದ ಅಥವಾ ಮೊಸರು 


ಶ್‌ 


[J 


20 


26 


ಕಲಸಿದ ಖಾದ್ಯ : `ದಧಿಸೃಷ್ಟಂ ದಾಧಿತ ನಾಮಧೇಯಕಂ” (ವಸ್ತುಕೋ. 

[ ದಧಿ * ಸೃಷ್ಟ] 

ದಧೀಚಿ (ನಾ). ಒಬ್ಬ ಖುಷಿಯ ಹೆಸರು. P ವೃತ್ರಾಸುರನ ವಧೆಗಾಗಿ 
ದೇವತೆಗಳಿಗೆ ತನ್ನ ಬೆನ್ನಿನ ಮೂಳೆಯನ್ನು ನೀಡಿದ ಮುನಿ: 
ಹರನಿಳಯದೊಳು ಹುಗುವ ನಂದೀಶ್ಚರನೊ ಉಪಮನ್ಮುವೊ ದಧೀಚಿಯೊ 


೯೨-೩). 


ವರಮುನಿಪ ದೂರ್ವಾಸನೋ ಭೃಗುವೋ (ಬಸಪು- ೪೩-೪೦); ಕಪಿಲಂ 
ಮರೀಚಿ ಜೈಮಿನಿ ಗೌತಮಂ ದಧೀಚಿ ಪುಲಸ್ತ್ಯನಾಂಗಿರಂ . 
ಸುಮಾಂಡವ್ಯರೆಂದು ತಪಗೆಯ್ವ ಮುಖ್ಯಖಷಿಯರೆನಿಕ್ಕು (ಮಂಗರಾ. 


೭೬-೧೧). [ಸ0.) 

ದಧ್ಯನ್ನ (ನಾ). ಮೊಸರಿನಲ್ಲಿ ಕಲಸಿದ ಅನ್ನ ; ಮೊಸರನ್ನ : ಹರಿದ್ರಾನ್ನ 
ಪರಮಾನ್ನ ಕೃಸರಾನ್ನ ದಧ್ಯನ್ನ ಗುಡಾನ್ನ ಶುದ್ಧಾನ್ನ ಶಾಲ್ಮನ್ನವೆಂಬ 
ಅಷ್ಟವಿಧಾನ್ನಂಗಳಂ (ವಿವೇಕ, ೧೦೫) ; ಜ್ರದ ತಟ್ಟೆಯೊಳ್‌ ದಧ್ಯನ್ನವಂ 

- ಬಡಿಸಿ (ಸಾಗಂಧಿ. ೩೬-೧೮). [ದಧಿ ೬ ಅನ್ನ] 

ದಧ್ಕೋದನ (ನಾ). ಇ ದಧ್ಯನ್ನ ; ಕೊಳಚೆನೀರಿನ ಬಳಕೆಯಲಿ ಕತ್ತಲೆಯ 
ದಧ್ಯೋದನದಲಾಯುಷವಿಳಿದುಹೋಗದೆ ದಿನದಿನದೊಳವನೀಶ ಕೇಳೆಂದ 
(ಕುವ್ಶಾಉ. ೩-೩೬). [ ದಧಿ. ಓದನ] 

ದನ, ದನವು (ನಾ). ೧. ಹಸು, ಎಮ್ಮೆ, ಎತ್ತು ಮೊದಲಾದ ಪ್ರಾಣಿ : 
ಸೆಳೆವುದಜಕೊಳ್ಳನದೊಳುಂ (ಶಬ್ಮಮಂ. ೧೦೮) ; ದಾರಿಯಲ್ಲಿ 
ಯಾವುದಾದರೂ ಪೋಲಿಯ ದನ ಸಿಕ್ಕಬಹುದೆಂದು ನೋಡುತ್ತಾ ಬಂದರು 
(ಕಳಹು. 8೦); ದನದ ಮುಂದೆ ಹೋಗಬೇಡ, ಕುದುರೆ ಹಿಂದೆ ಹೋಗ 
ಬೇಡ (ಗಾದೆ). ವ. ಮಂದೆ; ಕಾಲ್ನಡೆ: ಸಿರಿ ತನಗೆ ಕಾಂತೆ ಗಡ 
ಲೋಗರ ದನಮಂ ಕಾಯಲೇಕೆ ಸಕಳಜಗತ್ತಂ ಪರಿಪಾಲಿಸುವಾತಂ ಗಡ 
ನರನಾಳಂಗಿರ್ಪುದೇಕೆ ಚೋದ್ಯಮಿವೆಲ್ಲಂ (ಧರ್ಮಪ. 3-೬೪). "ದನಗಾಹಿ' 
ಪರಾ. ೩. ಧನ ; ಸಂಪತ್ತು: ಧನ - ದನ, ಧುರಾ -ದಾರೆ (ಕಮದ, 
೨೫೩ ಪ್ರಯೋ) ; ಧನ-ದನ ; ಧರ್ಮ-ದಮ್ಮ (ಕಟ್ಮಾನು. ೧೪೩ ಪ್ರಯೋ). 
ದನವು: ೧. ತಲೆ ಹುಳಿತ ದನವಿನಂತೆ ಗಳುವಿನಾಶೆಗಾಗಿ ಇವರಿಗೆ 
ಲಿಂಗದ ಅನುವಿನ ಆಶೆ ಯಾಕೆ (ಮೋಳಿಮಾ. ೧೦೩-೪೧೯) : ತಗರ ಕೋಡು 
ಬಿಳಿಯ ಸಾಸವೆ ಹಾವಿನ ಹೆರೆ ದನವಿನ ಹಲ್ಲು ಇವಂ ಕೂಸಿಂಗೆ ಧೂಪ 
ವಿಕ್ಕುವುದು (ದಾಲಜಿ. ೧೨೩-೧೯೪); ದನವಿನ ವರ್ಣ ಹಾಲಲ್ಲಿ ತಿಳಿದೀತೆ? 
(ಗಾದೆ). 

ದನ ಓಣಿ ಎ ದನಗಳ ಓಡಾಟದಿಂದಾದ ಕಾಲುದಾರಿ ; ದನಗಳು 

ಮೋಯಲು ಹೋಗುವ ದಾರಿ: ದೇವಯ್ಯ ಕಾಡಿನ ಕಡೆಗೆ ಏರುವ 
ದನ ಓಣಿಯ ಬಳಿ ನಿಂತು (ಮಲೆಮ. 2೩೧) ; ದೇವಯ್ಯನಿಗೆ ಕಾಣಿಸಿತು, 
ಕಂಬಳಿಕೊಪ್ಪೆ ಹಾಕಿಕೊಂಡಿದ್ದ ಇಬ್ಬರು, ಬಸಿರಿಮರದ ಪಕ್ಕದ ದನ ಓಣಿಯ 
ಕೆಸರುಹಾದಿಯಲ್ಲಿ ಮನೆಯ ಕಡೆ ಗುಡ್ಡದಿಂದ ಇಳಿದು ಬರುತ್ತಿದ್ದುದು 
(ಮಲೆಮ. ೭೩೧) ದನದ ಮೈಲಿ ಹಸಂವಿನ ಕೆಚ್ಚಲಿನ ಮೋಲೆ ಏಳಂವ 


ಸು 


ದನಂಗಾಹಿತನ 


ಸಿಡಂಬು ; ದನದ ಸಿಡಂಬು: ನನಗೆ ದನದ ಮೈಲಿ (008-203) ಆಗಿದೆ; 
ದನದ ಮೈಲಿ ಆದವರಿಗೆ ಸಿಡುಬು ತಗಲದು (ಮಾನಸಾ. ೩). 
[ ಆಸಂ. ಧನ] 
ದನಂಗಾಹಿತನ (ನಾ). ದನಕಾಯುವ ಕೆಲಸ; ಗೋಪಾಲವೃತ್ತಿ : 
. ಪಿಂಗಿದುದಿಲ್ಲಿನ್ನುಂ ಮನದಿಂ ಗೋವರ ಗಡಣದೊಳ್‌ ದನಂಗಾಹಿತನಂ 
ನೀಂಗಳದೆತ್ತಆ್‌ವಿರ' ಬರ್ಮಂಗಂ ಬಗೆದಜ್‌ವುದರಿದನಂಗಾಹಿತೆನಂ 
(ಕಾವ್ಯಾವ. 8೫೩. p ಇದಂ ಶಬ್ದಾಲಂಕಾರಕ್ಕಾಗಿ ಮಾಡಿಕೊಂಡ 
ರೂಪವಿರಬಹುದಂ. ([ ಎದನಗಾಹಿ * - ತನ] 
ದನಕರು "ದನಕಣು' ನೋ. 
ದನಕಜು, ದನಕರು (ನಾ). ಹಸು, ಎಮ್ಮೆ, ಕರು ಮೊದಲಾದುವು : 
ಮದುವೆ ಮುಂಜಿ ದನಕಜುಯೆಂವೆು (ಜೊಂಕಶಾ. ೦೯೩೬, ಹನಗಲ್‌. 
೮೦-೯ ; 2). ದನಕರು: ದನಕರುಗಳಂ ಕಾಯ್ವ ಹೊಣೆಯ ಹೊತ್ತಿದೆ 
ಹುಲಿಯೆ ಇನಿತು ಕಣ್ತಪ್ಪಿದರೆ ಎತ್ತು ದನಮಿಲ್ಲ (೫9ಲೂರ. ೫೨-೮೦) ; 
ನಮ್ಮ ದನಕರುಗಳನ್ನು ಮೇವಿಗೆ ಬಿಟ್ಟಿದ್ದೆವು (ಆರ್ಯಳ. ೧೦). 
[ ದನ + ಕಲ್ಕು] 
ದನಗ್ಯ (ನಾ). ಗೌಳಿಗ; ಗೋಪಾಲಕ : ಮೂಡಗೇರಿಯಲ್ಲಿ ದನಗರ 
ಮನೆಯ ಸ್ಥಳದೊಳ್‌ ಹದಿನಾಲ್ಕುಗೆಯ್ಯಡ್ಡವನೆ (ಎಇ. X11, ೩೦-೫೩ ; 
3804). [ ದನ -ಗ್ಗ) 
ದನಗ್ನ (ನಾ). ೧. “ಬೀಜ ಹೊಡೆಯದ, ಆದರೂ ಬೀಜವಿಲ್ಲದ, 
. ನಪುಂಸಕ ಟಗರು” (ನನ್ನೂರು. ಕೋಕ) : ಒಳ್ಳೆ ದನಗ ಬೆಳೆದ ಹಾಗೆ 
ಬೆಳೆದಿದ್ದಾನೆ (ಕೂಢ). ೨. ಬಲಿತುದಂ ; ಕೊಬ್ಬಿದಂದು. "ದನಗುರಿ' 
ಪರಾ. [?) 
ದನಗಜ್ಜಿ (ನಾ). ದಪ್ಪವಾದ ಕಜ್ಜಿ. [ ದನ + ಕಜ್ಜಿ] 
ದನಗಬ್ಬು (ನಾ). ಒಂದು ಬಗೆಯ ಕಬ್ಬು: ದನಗಬ್ಬಿನಿಂದ ಹಾಲು ಹೆಚ್ಚು 
ಬರುವುದಿಲ್ಲ (ಕೂ). "ಗೋಮಾರಿಕಬ್ಬು' ಪರಾ. 
[ ದನ + ಕಬ್ಬ್ಯು (ಆಕರ್ವ,)] 
ದನಗಳ್ಳ (ನಾ). ದನಗಳನ್ನು ಕದಿಯುವವನಂ: ದನಗಳ್ಳೆ (0೩೬1-1148. 
ಇಂಕನಿ) ; ದಾರಿಗಳ್ಳ; ದನಗಳ್ಳ (0೩60240, aoಳನಿ). [ ದನ ಕಳ್ಳ } 
ದನಗಾಯ್‌ (ಕ್ರಿ). ಗೋವುಗಳನ್ನು ಕಾಯಂ; ದನ ಮೇಯಿಸು: 
ಅಂಕದರ್ಜುನ ಹೇಡಿ ಶಂಕರನು ತಿರಿದುಂಡ ಪಂಕಜನಾಭ ದನಗಾಯ್ದನುಳಿ 
ದವರೆ ಬಿಂಕವೇನೆಂದ (ಸರ್ವಜ್ಞ. 68೪). [ದನ * ಕಾಯ್‌, (ಆಕಾ)? 
ದನಗಾಯಿ "ದನಗಾಹಿ' ನೋ. 
ದನಗಾರ (ನಾ). ದನಗಳನ್ನು ಸಾಕುವ ವೃತ್ತಿಯವನಂ; ಗೋವಳ: 
ನಿಮ್ಮ ಕುಲಗುರು ಕೃಪಾಚಾರ್ಯರು ಸಭೆಯಲ್ಲಿ ಇರುವಾಗ ಈ ದನ 
ಗಾರನಿಗೋ ಅಗ್ರಪೂಜೆ ಮಾಡುವುದು? (ವ್ಯಾಸಔ. ೦೦೮); ಹಟ್ಟಿಕಾರರಲ್ಲಿ 
ಕುರುಬರು ತುರುಕಾರರು ಎಂದು ಬಗೆಗಳಾದರೂ ಇವರೆಲ್ಲರೂ ದನಗಾರರು 
(ಕರ್ಣಾಪೂ. ೧೩); ಈ ಕನ್ನಡ ದನಗಾರನೇ ಮರಾಠಿಯಲ್ಲಿ ಧನಗರನಾದನು 
(ಕರ್ಣಾಪೂ. ೦೪), [ದನ 4 -ಕಾರ್ನೆ (ಆ -ಕಾಅ)] 
ದನಗಾರಿಕೆ (ನಾ). ದನಗಳನ್ನು ಸಾಕುವುದು; ಹೈನುಗಾರಿಕೆ; ಪಶು 
ಪಾಲನೆ : ಹಿಂದಿನ ಬೇಟೆಗಾರಿಕೆ ದನಗಾರಿಕೆಗಂ ಬಿಟ್ಟುಹೋದುವು 
ಎಂದಲ್ಲ (ಸಾಹಿಸಂ. ೧೩೦). ([ ದನಗಾರ * - ಇಕೆ? 
ದನಗಾವಲು (ನಾ). ಹುಲ್ಲುಗಾವಲು ; ಗೋಮಾಳ (?) : ೩ ಲೌ ೦೪ 
ಸತ್ರದ ಬಗ್ಗೆ ೮ ಲೌ ೪೧೦ ವಾಲಗದವರಿಗೆ ೬ ಲೌ೦ ದನಗಾವಲು ಬಗ್ಗೆ 
(ಎಕ. ೪೫77, ತೀರ್ಥಹ. ೧೩೭. ಪುಟ. ೬೧೦; 1702). 
[ ದನ ೬ ಕಾವಲು (ಆಕಾವಲ್‌,) ) 
ದನಗಾವಿ "ದನಗಾಹಿ' ನೋ. 


೩೭೯೮ 


20 


ದನಬಳ 


ದನಗಾಹಿ, ದನಗಾಯಿ, ದನಗಾವಿ (ನಾ). ದನಗಳನ್ನು ಕಾಯುವವನು; 
ಗೋವಳ; ಗೋಪಾಲ: ಗೋವಳಿಗರೆ ಪಳ್ಳಿಯೊಳ್‌ ನೆಲಸಿದಾ ದನ 
ಗಾಹಿಯೆನಿಪ್ಪ ಕೃಪ್ಣನೇಂ ತಳಿಗೆಯೊಳಿಟ್ಟು ಸಂಹರಿಸನೇ ಕಲಹಂಬರಮುಂಟೆ 
ತನ್ನ ದೋರ್ಬಳದ ಪೊಡರ್ಪೆನುತ್ತೆ ಶಿಶುಪಾಲನನೇಳಿಸುವಂ ವೃಕಧ್ವಜಂ 
(ಜಗವಿ. ೧೮-೮೪) : ದನಗಾಹಿಗಳೆ ಸದ್ದೂ ಆಗಾಗ ಕೇಳಿಸುತ್ತಿರುವುದು 
(ಕಮ್ಮಟ. ಎ) ; ದನಗಾಹಿ ಬಾಲಕರು ಹಾಡುತ್ತಿದ್ದಾರೆ (ಜಿಟ್ಮಹೊ. ೪೦)- 
ದನಗಾಯಿಂ: ಭೂಮಿಯ ಹೊತ್ತ ಹಾವಿನ ಹೆಡೆವಣಿಯ ಕಿತ್ತೆ ತನ್ನಿಯೆನ್ನದೆ 
ದನಗಾಯಿಯ ಮತ್ರೆಮಗಿದಿರನಿಕ್ಕುವರೆ (ನೇಮಿಸಂ. ೦೬-೭೩) ; ಮನೆಗೆ 
ಮರಳಿ ಹೊರಟ ದನಗಾಯಿಗಳು ಮೂತ್ರ ಎದುರಾಗುತ್ತಿದ್ದರೆ (ಗಾಳಿಗು. 
೧೬). ದನಗಾವಿ: ಪೋರಾಟ ಮಾಡಿದ್ಯಲ್ಲವೊ ನೀನು ಎನ್ನೆ ಕೂಡೆ ಸೇರಿ 
ಗೋಕುಲದಿ ದನಗಾವಿಯಾಗೂ (ಶ್ರೀಕೃಪಾ. ೩೧). [ದನ * ಕಾಹಿ) 

ದನಗಾಹಿಗ (ನಾ). ದನಗಾಹಿ: ದನಗಾಹಿಗರ ಕೊಳಲಿನ ಸವಿನಾದ ಎಲ್ಲವೂ 
ಸೊಗಸೆನಿಸಿದ್ದಿ ತು (ಗಿರಿಜಾ. ೨೩). [ದನಗಾಹು+ - ಇಗ] 

ದನಗಾಹು (ನಾ). ದನಗಳನ್ನು ಕಾಪಾಡುವುದಂ, -ರಕ್ಷಣೆ. "ದನಗಾಹಿಗ' 
ಪರಾ. [ದನ ಕಾಹು, (ಕಾಪು) 

ದನಗುರಿ (ನಾ). ಬಲಿತ ಕುರಿ ; ಕೊಬ್ಬಿದ ಕುರಿ: ಮಂದೆಯಲ್ಲಿ ದನಗುರಿ 
ಗಳು ಹೆಚ್ಚಾಗಿವೆ (ರೂಢಿ). [ -ದನಗ 4 ಕುರ್ಕಿ (ಎ ಕುಣಿ) ] 

ದನಗೊಡಿಗೆ (ನಾ). ಗೋಗ್ರಹಣದಲ್ಲಿ ಹೋರಾಡಿ ಸತ್ತವನಿಗೆ ಕೊಟ್ಟ 
ಕೊಡಿಗೆ ಹೊಲ; ಬೊಮ್ಮಯ್ಯ ಮಗ ಕಾಮಗೆ ಕೊಟ್ಟ ನೆತ್ತರುಗೊಡಿಗೆಯ 
ಕ್ರಮವೆಂತೆಂದರೆ ನಿಮ್ಮ ಬೊಮ್ಮಿಉ ನಮ್ಮ ಸೇವೆಗೆ ಸತ್ತ[ದ]ಕೆ ನಾಉ 
x x ನಡ ಕೋಣೆಗೆ ದನಗೊಡಿಗೆ ಹೊಲವಾಗಿ ಕೊಟ್ಟೆಉ (ಎಕ. ೪11 
ಸಾಗರ. ೨೬-೭; 1598 9). [ದನ + ಕೊಡಿಗೆ(ಎಕೊಡಂಗೆಯ್‌,)] 

ದನಗೊಬ್ಬರ (ನಾ). ಸಗಣಿಗೊಬ್ಬರ : ರೈತರು ಈಗ ದನಗೊಬ್ಬರಕ್ಕಿಂತ 
ರಾಸಾಯನಿಕ ಗೊಬ್ಬರವನ್ನೇ ಹೆಚ್ಚಾಗಿ ಬಳಸುತ್ತಾರೆ (ರೂಢಿ). 

[ ದನ + ಗೊಬ್ಬರ, 7 

ದನೆಗೊರಸುನೀರು (ನಾ). ದನದ ಗೊರಸಿನಿಂದಾದ ತಗ್ಗಿನಲ್ಲಿ ನಿಲ್ಲು 
ವಷ್ಟು ನೀರಂ; ಗೋಷ್ಟದಜಲ; ಸ್ವಲ್ಪ ವೀರಂ: ಕಡಲೆನಗೆ ದನ 
ಗೊರಸುನೀರೆಂದು ತಿಳಿ, ನೆಗೆಯೆ (ಶ್ರೀರಾಮಾ. 8೧೯-೫೧೬). 

[ ದನ + ಗೊರಸ್ಕು + ನೀರೆ, (ಆ ನೀರ್‌,)] 

ದನಗೋಳು (ನಾ). ದನಕರುಗಳಿಗೆ ತೊಂದರೆಯಾಗುವುದಂ; ದನಗಳಿಗೆ 
ಕಷ್ಟವಾಗುವುದು: ಮುಂಗಾರುಮಳೆ ಕಾಡೆಲ್ಲ ಕಂಗಾಲಾಗುವಂತೆ ದನ 
ಗೋಳಾಗಿ ಸುರಿಯತೊಡಗಿತು (ಮಲವ. ೪); ದನಗೋಳು ಮಳಿ 
ಹುಯ್ತು (ಕೂಡಿ). "ಕಾಡುಗೋಳು' ಪರಾ. 

[ ದನ + ಗೋಳು (ಆ ಗೋಟ್‌) ) 

ದನಬದುಕು (ನಾ). (ಆಲಂ) ಪಶುವಿನಂತಹ ಜೀವನ ; ಕೀಳುವಂಟ್ಟದ 
ಜೀವನ : ಹೆಣವಾದೆವು ಹೆಂಡದಲ್ಲಿ ಉರುವಲು ಬಾಳ್ಕೊಂಡದಲ್ಲಿ ದನ 
ಬದುಕಿದು ತಂಡದಲ್ಲಿ (ಮುಕ, ೫0. ೬೨-೮). 

[ ದನ ಬದುಕ್ಕು (ಇ ಬರ್ದುಕ್ಕು) ] 

ದನಬಳ (ನಾ). ಒಂದು ಬಗೆಯ ತೆರಿಗೆ: ಶ್ರೀಮಹಾಲಕ್ಷ್ಮೀದೇವಿಯ 
ಪ್ರತಿಷ್ಠೆಯ ಮಾಡಿಸಿ ಆ ದೇವಿಯ ನಿವೇದ್ಯಕ್ಕೆಂದು... ೬ ಕಯ್ಯ ನೀಳದ 
ಅಂಗಡಿ ೧ ಅದಕ್ಕೆ ತಳಸಾರಿಗೆ ದನಬಳ ಕೊಟ ಹ[೧]...ಸರ್ವ 
ನಮಸ್ಕವಾಗಿ ಬಿಟ್ಟರು (ಸಾಇಇ. ೩೪, ೨೩೨-೧೦ ; 3806) ; ಹುಲುಂಗೂರ 
ಹಂನ್ನಿರ್ವ್ವರು ಗಾವುಂಡು ಸಮಸ್ತ ಪ್ರಜೆ ನಖರ ಮುಮ್ಮೂಂ(ಮು)ರಿ 
ದಂಡಂಗಳಿಗೆ ಆ ಸ್ತ(ಸ್ಥ)ಳದ ದನಬಳವನು ಸರ್ವ್ವನಮಸ್ಕವಾಗಿ ಬಿಟ್ಟರು 
(ಎಇ. XVI, ೩೩೬-೩೩ ; 1255). 
[Pp ಇದು ದನದ ಮೇಲೆ ಹಾಕುವ ತೆರಿಗೆ ಇರಬಹುದೆ? 


ದನವು 


ದನವು "ದನ' ನೋ. 

ದನಾಗ್ರ (ನಾ). ಒಂದು ಬಗೆಯ ಗ್ರಂದಿಗೆ ವಸ್ತು (?) : ಚೂರ್ಣಗಳು- 
ಶುಂಠಿ,ದಾಳಿಂಬದ ಕಾಯಿ, ಅಳಲೆಕಾಯ ಬೀಜ, ದನಾಗ್ರ ಗ ೧ ತೂಕ 
ಸಹ ಚೂರ್ಣವಂ ಮಾಡಿ ಬೆಬ್ಬದಿಂ ಕಲಸಿ ನಿಂಬೆಯ ಕುಯಷ್ಟನು ಮೆಲ್ಲಲು 
ರಕ್ತಗ್ರಹಣಿ ನಿಲುವುದು (ಸಕವೈ. ೩೫೦). [?] 

ದನಿ,, ಧನಿ, (ನಾ). ೧. ಸದ್ದು ; ಸಪ್ಪಳ; ಮೊಳಗು: ಶಬ್ದ : “ಸಪ್ಟಳಬ್ಬರ 
ದನಿ ಸರಂ ಗಾವರೆಂ ಗಾವಳಿಯುಮುಲಿಯು ಧ್ವಾನಮಕ್ಕುಂ” (ಶಲ್ಮಮಂ. 
80); ಕೂಷ್ಮಾಂಡರಸದೊಳಂ ಬೆಲ್ಲದೊಳಂ ಹಾರಕ್ಕಿನ(ಯ) ಸೊರ್ಕ 
ಟ್‌ಗುಂ ವಾರಣಮದಮುಡುಗುವಂತೆ ಸಿಂಗದ ದನಿಯಿಂ (ಲೋಳಕೋಪ. 
೨೦ಜೆಯ ದನಿ ದಿಕ್ಟಾಲರನಂಜಿಸೆ ತಳೊಗೆವ ಕೋಡ ಕಾಳೆಯ 
ದನಿ ದಿಕ್ಕುಂಜರಮಂ ಬೆದಟ್‌ಸೆ (ಪಂರಾಮಾ, ೪-೫೬): ಸಾರಮಸಾರವಿ 
ದೆಂದು ವಿಚಾರಿಸಿ ಕೈಕೊಂಡು ಕಿಡಿಸಲಾರ್ಪುದೆ ಚಿಃ ನಿಷ್ಕಾರಣಮದಟ್‌ಂ 
ದನ್ಮರ್‌ ಬಾರಿಸೆ ಮಾಣ್ಬಂದು ಮಾವ ಕಂಚಿನ ದನಿಯೇ (ಧರ್ಮಾಮ್ಮ. 
೩-೨೭೦); ಅಲರ್ಗಳ ಸರಿ ಪೊಂಗಳ ಮಟಯೆಲರ್ಗಳ ತೀಟಂ ಸುರಾನಕದ 
ದನಿ ದಿವಿಜಾವಳಿಯ ಪೊೊಗಟಿಕ್ಕಿಗಳೆಂಬೀ ಲಲಿತಾಶ್ಚರ್ಯಂಗಳಾದಮೊದ 
ವಿದುವಯ್ತೂಂ (ವರ್ಧಪು. ತುಡುಕಿದವು ತಂಬಟದ ದನಿ 
ಜಗದಡಕಿಲನು (ಕುವ್ಯಾದ್ರೋ. ೦-೪೭). ವ. ಇಂಪಾದ ಸ್ಟ ೫ರ; ಇಂಚರ: 
ಇದು ಲೀಲಾಂದೋಳಮಿಂದೋಳದ ದನಿ ನೆಜ್‌ಗೊಳ್ತನ್ನೆಗಂ ಪಾಡ 
ಲೆಂದೇಆ್‌ದಳಂ ತೂಗುತ್ತುಮಿರ್ದೆನ್ನಯ ಪರಿಜು (ಆದಿಪು. ೪-೪); 
ಪುಗಲೆನ್ನದೆ ದಲ್‌ ಪುಗಿಮೆಂದು ಮೆಲ್ಬುಗುಂದದ ದನಿಯಿಂ ತಳಿರ್ತಸುಗೆ 
ಯೊಳ್‌ ನೆಲಸಿರ್ದ ಫಿಕಾಳಿ ಮೆಲ್ಲನೂಳ್ಳುದು (ಪಂಪಭಾ. ೧೪-೦೨) ; 
ಆಲಿಗಳಪು ನಸುಮುಚ್ಚೆ ಪಕ್ಷಯುಗಮೆಳಲೆ ರಸಂದೆಗೆವ ವನಿ ನಿಮಿರೆ 
ನಾಲಗೆ ಚಿಗುರುತ್ತಿರೆ ಸವಿದುದೊಂದು ಗಿಳಿ ತನಿವಣ್ಣಂ (ಗಿರಿಕ, ೨-೩೯); 
ಪಾರಿವಗಳ ದನಿ ಕೊಳರ್ವಕ್ಕಿಯ ಲಲ್ಲೆ ಕೀರವಆ್‌ಗಳ ಬೈದಾಟ (ಕಂನವಿ. 
೧೦-೪೩). ೩. ಕಂಠ ; ಶಾರೀರ : ಆಕ್ರಂದನದಿಂ ಗಂಟಲೊಡೆದು ದನಿ ಕಿಡೆ 
(ಕಾರಂಪೂ, ೯೪೯) ; ಕ್ರಮೇಣ ದನಿಯನ್ನು ದೊಡ್ಡದು ಮಾಡಿದನು 
(ಕಹು. ೩). ೪. [ಕಾವ್ಯಮಾ] ವ್ಯಂಗ್ಯಾರ್ಥ ; ಧ್ವನಿ: ಪದಮೆ 
ಪದಮರ್ಥಮರ್ಥಂ ಪುದಿದ ರಸಂ ತೃಪ್ತಿಕರರಸಂ ಭಾವಂ ಪೊಣ್ಮಿದ 
ಸದ್ಭಾವಂ ದನಿಯಿಂಪೊದವಿದ ದನಿಯೆನಿಸೆ , ಪೇಟ್ಜಿ ಪಂ ಕವಿತಿಲಕಂ 
(ಪುಷೃಪು. ೦-೬೨). ಧನ್ನಿ : ೧. ಹತ್ತಿರ ಬರುತ್ತಿರುವ ಸ್ತ್ರೀಯ ಕಾಲಿನ 
ಧನಿ ಅವನ ಮನಸ್ಸನ್ನು ಎಳೆಯಿತು (ಮಲೆನಾ. ೭೬). ೨. ಅಳಂವ ಕಂದನ 
ಕಿರಿಕಿರಿಧನಿಯೂ ಅದನ್ನು ಸಂತೈಸಿ ಹಾಡುವ ತಾಯಿಯೆ ಧನಿಯೂ 
(ನಿರಾಧ. ೪). [ ಆ ಸಂ. ಧ್ವನಿ] 

ದನಿ, ದಣ್ಮಿ, ಧಣಿ (ನಾ): ಒಡೆಯ ; ಯಜಮಾನ: ಅಯನದೀವಿಗೆಗೂ 
ದೇವರಿಗೆ ವಜಣಲೆಗೂ ಕೂಡಿ ಹಂನೆರಡು ಹೊ(ಂ)ನ್ನನ್ನೂ ದನಿಯರ 
ಕಯ್ಯಲು ತಂದುಕೊಡುವರು ಯೀ ಧರ್ಮ್ಮವನೂ ಯೀಶ್ವರದನಿಯರ 
ಮಕ್ಕಳು ದಿವಾಕರದನಿಯರು ಆದಿಯಾಗಿ ನಡೆಸಿ ಪಾಲಿಸಿ ಬಹರು (ಸೌಇಇ. 
7-11, ೪0೭-೩೮ ; 1864) ; ಕಟಿಯ ಹಬ್ಬದಲು ಉಭಯ ಜಂಗಮರಿಗೆ 
ಆರೋಗಣಯ ಧರ್ಮಕೆ ಕೊಂಡ ಬಾಳು ಕೊಟ ಬಾಳತಿಯ ಬಗೆಯಲು 
ದನಿಯರು ಮೂಲವಾಗಿ ಕೊಂಡ ಬಾಳು , , . ಬಾರಕೂರ ಪರಿವರ್ತ್ರನಕೆ 
ಸಲುವ ಗದ್ಯಾಣ ನೂಜು ಹೆೊಂನಂ ದನಿಯರ ಕೈಯಲು ಕೊಟ್ಟರು 
, . «ಎ ವರುಷಪ್ರತಿಯೂ ದಿವಾಕರದನಿಯರು ನಡಸಿ ಯಾ ಧ(ಂ)ರ್ಮ್ಮ 
ವನೂ ಪಾಲಿಸಿ ಬಹರು (ಸೌಇಇ. 7%-11, ೪೦೩-೦೦; 1372); ದನಿಯರೇ 
ಬಹುದೂರದಲ್ಲಿ ಕುದುರೆಯ ಖುರಸಪ್ಪಳವು ಕೇಳಬರುತ್ತದೆ ; ಬೇಗನೆ 
ಓಡಿರಿ (ಮಂಜಾಕಿ, ೩೦). ದಣಿ: “ದಣಿ (ಧಣಿ, ದನಿ) - ಧನಿನ್‌” 
(ತದೃಕೋ. ೦೮); ದಣಿಯ ವಂನ ನೋಡಿದೆನೋ ವೇಂಕಟನ ಮನದಣಿಯ 


೦೦-೪೨); 


೧೫-೨೩); 


೩೭೯೯ 


ದನಿಗೊಡು 


ನೋಡಿದೆ ಶಿಖಾಮಣಿ ತಿರುಮಲನ (ಪುರಂದ. ೨.೧೨೭ ಪಲ್ಲವಿ); ದಣಿಯ 
ಅಪ್ಪಣೆಗೆ ತನ್ನ ಅಭಿಲಾಷೆಯೂ ನೆರೆಯಿತು (ಕಾವೃಸ್ನ೯೬); ವಿಕಾರಿಯಂತೆ 
ವಿಕಟನರ್ತನ ಮಾಡಿದ್ದೇಕೆ... ಅದೂನೂ ಸಾಕಿದ ದಣಿಯ ಎದುರಿಗೆ! 
(ತುಂಗಳ. ೨೪); ದಣೀ ತನಕ ದೂರು, ಹೊಳೇ ತನಕ ಓಟ (ಹುಟ್ಕಹ. ೦೧೪); 
ದಣಿ ಹೇಳಾಟ, ಬಡಗಿ ಮಾಡಾಟ (ಗಾಡೆ). ಧಣಿ : ಧಣಿ ಅನ್ನು ಉಂಡು 
ಬೆಳೆದ ದೇಹ (ಗ್ರಾಮಾಯ. ೬೦೦) ; ನಾವು ಧಣಿಗಳು, ನೀವು ಸೇವಕರು 
(ರಂಗಳ, 86) ; ಧಣಿ ದಾನ ಕೊಡುವನು ಅಂದಾನ (ಅರಳು. ೪೩೦-೭). 
[ ಆ ಸಂ. ಧನಿನ್‌./ತುಳು. ದನಿ, ದಣಿ./ಮರಾ. ಧನೀ, ಧಣೀ) 


ದನಿಕೂರು (ಕ್ರಿ). ಗಂಟಲು ಕಟ್ಟು: ಹಾಡು ಹೇಳಲು ಆಗುತ್ತಿಲ್ಲ. 


ಕ 


0 


ದನಿಕೂತಿದೆ (ರೂಡ). [ದನಿ * ಕೂರ್ಕು (ಕೂರ) ] 


ದನಿಗುಟ್ಟು (ಕ್ರಿ). ಧ್ವನಿಮಾಡು; ಕೂಗು; ಕಿರಿಚು : ಹಟ್ಟಿಯೊಳಗಂದೆರಡು 


ಹೊತ್ತುಂ ಮುಟ್ಟಿ ಪೂಜಿಪ ದೇವರಿಗೆ ಮನವಿಟ್ಟು ತಾವಂತೆಣಗೆಜಿಗಿ 
ನಿಲಿನಿಲಿಕಿ ನೋಡುವವು . , , ದನಿಗುಟ್ಟುವವು ತಪ್ಪಿಲ್ಲವೆಮ್ಮಂ ದಿಟ್ಟಿಸೈ 
ಎಂಬವೊಲು ಕೇತಯ್ಯಗಳಿದಿರೆ೧ಳಿಹವು (ಬಸಪು. ೬೦-3೯). 

[ ದನಿ * ಕುಟ್ಟು 


ದನಿಗುಡು "ದನಿಗೊಡು' ನೋ. 
ದನಿಗೂಡಿಸು (ಕ್ರಿ). ೧. ಬೇರೆಯಂವರ ಧ್ವನಿಯೊಂದಿಗೆ ತನ್ನ ಧ್ವನಿ 


ಯನ್ನೂ ಸೇರಿಸು: ಹಾಡಿನಲ್ಲಿ ನೀನೂ ದನಿಗೂಡಿಸು (ರೂಢಿ). 
- ಇನ್ನೊಬ್ಬರ ಅಭಿಪ್ರಾಯವನ್ನು ಅನಂಮೋದಿಸು : ಉಳಿದೆರಡು 
ಉಕ್ತಿಗಳು ನಿಜವಾದ ವಿಮರ್ಶಕ ವಿವೇಕದಿಂದ ಹೊರಟಿವೆ. ಅವಕ್ಕೆ 
ನಾವೂ ದನಿಗೂಡಿಸುತ್ತೇವೆ (ತಠನಿ. ೧೯೯). [ ದನ್ಮಿ + ಕೂಡಿಸು] 


ದನಿಗೂಡು (ಕ್ರಿ). ಸ್ವರವನ್ನು ಹೊಮ್ಮಿಸು ; ದನಿದೋರಂ : ಹೃದಯವು 


ಉಕ್ಕಿಬಂದಾಗ ಕೊರಲು ದನಿಗೂಡುವುದೆಂದು 
ಒಂದೆಡೆಗೆ ಹೇಳಿರುವಳು (ಪ್ರಬಂಧ. ೭೭). 


ಸರೋಜನಿದೇವಿಯು 
[ ದನ್ನಿ * ಕೂಡ್ಕು) 


ದನಿಗೆಡು (ಕ್ರಿ). ಧ್ವನಿ ಒಡೆ ; ಧ್ವನಿಯು ಕರ್ಕಶವಾಗು': ಜಿಡ್ಮುಪದಾರ್ಥ 


ತಿಂದು ದನಿಗೆಟ್ಟಿದೆ (ಕಂ). [ದನ್ನಿ * ಕೆಡು] 


ದನಿಗೆಯ್‌, ದನಿಗೈ (ಕ್ರಿ). ಸದ್ದುಮಾಡು ; ಧ್ವನಿಮಾಡಂ ; ಕೂಗಂ: 


ಗೊಂಕಜುಕಪ್ಪೆ ಪಸುಂಬಂ ತತ್ಕ್ರಮದಿಂದಮೆ ದೀಪ್ತದಿಗ್ಸಾಗದೊಳ್‌ 
ದನಿಗೆಯ್ಕೆ ಮನಸ್ಸಿದ್ಧಿಯನಾಗಳೆ ಉಂಟುಮಾಡುಗುಂ (ಲೋಳೋಪ. 
೧೨-೦೬) ; ದನಿಗೆಯ್ಯದು ಮಿಸುಕದಿದೇಕೆನುತುಂ ಮೃಗಧೂರ್ತಸಮಿತಿ 
ಸಾರ್ತರೆ ಪಂಚಾನನಮಿರ್ದುದು ಪಂಚತ್ವಮನನಾಕುಳಂ ಪೊರ್ದಿದಂತೆ 
ನಿಷ್ಯಂಪತೆಯಿಂ (ವರ್ಧಪು. ೧೨-೩೩); ದನಿಗೆಯ್ವ ಕೂಟ ಕೋಗಿಲೆಗಳೊಪ್ಪಿ 
ದುವು (ಮೋಹತ. 8-೨೫). ದನಿಗೈ : ಉಜ್‌ ದನಿಗೈವ ಕೊಂಬಳವಟ್ಟು 
ಮೆಅತಿವಾ ಕಾಳೆ ಸನ್ನೆಗಳೆಸೆದುದವರೊಡನೆ (ಸಾಳ್ಮ ಭಾ. ೩-೧೩). 
(ದನಿ, * ಕೆಯ್‌;) 


ದನಿಗೇಳ್‌, ದನಿಗೇಳಂ (ಕ್ರಿ). ಧ್ವನಿಯನ್ನು ಕೇಳು; ಸ್ವರವನ್ನು ಆಲಿಸು: 


ಮನವಾಳ್ತೆ ಮೆಯ್ಯಲಸಿಕೆ ಮಕ್ಕಳ ಮುದ್ದುಬಿನದಂಗಳನು ಬಿಟ್ಟಿದ್ದು 

ದನಿಗೇಳದ ಮು ನ್ನ ತಾನಿದಿರ್ಗೊಂಡವನನುವಟ್‌ತನುಸರಿಸುವುದಂ 

(ಹದಿಬ. 8-೧೫. ದನಿಗೇಳು : ನಾಲಗೆಯ ತೆರ ಬಾಡ ಸವಿ ತಿಳಿಯದಂ 

» * ೬ ಮುರಿದು ಕೊಲ್ಲದಿದು ಕೈಯಂತೆ ; ದನಿಗೇಳದು (ಕಎಪು. ೪೩-೭). 
[ ದನ್ನಿ * ಕೇಳ್‌] 


ದನಿಗೇಳು "ದನಿಗೇಳ್‌' ನೋ. 
ದನಿಗೈ "ದನಿಗೆಯ್‌' ನೋ. 
ದನಿಗೊಡು, ದನಿಗುಡು (ಕ್ರಿ). ೧. ಧ್ವನಿಮಾಡಂ; ಕೂಗು; ಮೊಳಗು: 


46 


ದಟ್ಟಿಸುಗು ತೊಪ್ಪನೆ ಕೆಡೆಗು ದ[ಪಾಕಾಂ. ಧ]ನಿಗೊಟ್ಟೂ ಕರೆದು ಕರಂ 
ಮುಗಿದು ಹೊಡವಟ್ಟು ಗಿಣ್ಣಲನಂತು ನೂಕುಗು (ಬಸಪು. ೧೪-೦೮); 


ದನಿದೋರು 


ತಪ್ಪೆ ವೆಮ್ಮಯ ವ್ರತಕೆನುತೊಜಲುತಿಪ್ಪವೊಲು ದನಿಗೊಟ್ಟು ಕರೆವುತಿಪ್ಪ 
ವಂಬೆಯೆನುತ್ತ ತಲೆಗಳನೆತ್ತಿ ನೋಡುವವು (ಬಸಪು. ೬೦-೨೮) ; ತೊಲಗಿ 
ಬಾ ಬಿದ್ದವರ ತುಳಿಯದಿರೆನುತ ದನಿಗೊಡಲು (ಉಶಿರಾ. ೨೯-೨೫). 
ಪಿ. ಪ್ರತಿಧ್ವನಿ ಮಾಡು : ಮರಗಿರದ ಮೃಗಗಿಗದ ಮಾತೇನರಸ ಭೀಮನ 
ದನಿಗೆ ಬೆಚ್ಚದೆ ಗಿರಿಗುಹೆಗಳೇ ಮಲೆತು ನಿಂದವು ದನಿಗೆ ದನಿಗೊಡುತೆ 

` (ಕುವ್ಮೂಅ. ೧೦-೦೦), ದನಿಗುಡು: ೧. ದನಿಗುಡೆ ಬದ್ದವಣಂ ಮೇದಿನಿಸುರ 
ರುಚ್ಚರಿಪ ಮಂತ್ರದುಲಿ (ಉದೃಟಿ. ೮-8೬) ; ಮುಡಿ 
ಜಗುಟ್‌ ನೇವುರಂ ದನಿಗುಡೆ ಬಡನಡು ಬಳ್ಳೆ . . . ಬಂದಳೊರ್ವಳ್‌ 
ನಡೆ ನೋಡಿದಳಾಗಳಂತೆ ನಾಣಬಿಶಿವಿನೆಗಂ (ಕಬ್ಬಿಕಾ. ೩೩೫) 

[ದನಿ + ಕೊಡು, ) 

ದನಿದೋರು "ದನಿದೋಜು' ನೋ. 

ದನಿದೋಟ್‌ಸು (ಕ್ರಿ). ೧. (ಹೆದೆ ಮುಂತಾದುವನ್ನು) ಧ್ವನಿಯಾಗು 
ವಂತೆ ಮಾಡಂ,-ಸದ್ದು ಮಾಡಿಸು: ಧನುವ ನೇವರಿಸಿದನು ಕೊಪ್ಪಿನ 
ಕೆ ೊನೆಯನಾರೈದುಭಯದಲಿ ಸಿಂಜಿನಿಯ ದ([ಪಾಕಾಂ. ಧ]ನಿದೋಆ್‌ಸಿದ 
ಸಬುಜಭವಾಂಡಘಟ ಬಿಟ್‌ಯೆ (ತರರಾ. ೩-೬-೮. ವಿ. ಮೊಳಗು; 
ಮೊರೆ ; ಘೂರ್ಣಿಸು: ಕೇಶವ ಸರ್ವೋತ್ತಮಯೆಂದು ತತ್ವವಿಲಾಸದಿ 
ನುಡಿದಾಮ್ನಾಯಘೋಷಣೆಯೆಂಬಂತೆ  ಲವಣಾಬ್ಬಿ ಪರಮಸಂತೋಷದೆ 
ದನಿದೋಟ್‌ೌಸಿತು (ಮೋಹತ. ೨೯-೨೪). (ದನಿ; ೬ ತೋಜಿಸು) 

ದನಿಡೋಜು, ದನಿದೋರು (ಕ್ರಿ). ಸದ್ದೂಮಾಡು; ಶಬ್ದಮಾಡು: 
ಬಿಂದುವಿನೆೊಳಗಡಗಿಪ್ಪ ನಾದ ದನಿದೋಣದಂತೆ ಪಿಂಡ ಬ್ರಹ್ಮಾಂಡಂಗಳ 
ಕೂಡಿಪ್ಪ ಸೌರಾಷ್ಟ್ರ ಸೋಮೇಶ್ವರಲಿಂಗವನಾರು ಭೇದಿಸಬಾರದಯ್ಯ 
(ಅದವ. ೨-೭); ಅನ್ಯಭೃತಂ ದನಿದೋಟದನ್ನಮೋರಂತೆ ವಸಂತದೇಟ್ತಿರವು 
ದೋಜುವವೋಲ" ನನೆದೋಟ್‌ದತ್ತು ವಾಸಂತಿ (ಜಗವಿ. ೧೪-೨೦): 
ಕನರ್ಗೊನರಂ ಕರ್ದುಂಕಿ ದನಿದೋಟುವ ಕೋಗಿಲೆ ಮೇಳೆದಾಳ್ಗಳೆಂದೆನೆ 
(ಕವ್ಬಿಕಾ. ೬೧); ಸುಳಿವ ಕಟ್ಟಿಗೆಕಂಅರಾಸ್ಕಾನದೊಳು. ಕೋಗಿಲೆಯಂತೆ 
ದನಿದೋಟುತಿಹರು (ಭಕತ. ೧-೬೦). ದನಿದೋರು : ಭೀಮನ ಕೊಳ್ಳವ 
ನೇರಿ ರಾಮ ಹೊರಟನು ಆಗ ಸ್ವಾಮಿ ಮೆಲ್ಲನೆ ದನಿದೋರೊ ಎನುತ 
(ಸಿದ್ಧಪು. 8-೬೧). [ ದನಿ, * ತೋಡು) 

ದನಿಮಾಡಿಸು (ಕ್ರಿ). ನುಡಿಸಂ; ಬಾರಿಸು : ಹಾಡಿಸಬೇಡ ನಾನಾವಾದ್ಯವ 
ದನಿಮಾಡಿಸಬೇಡೋರ್ವರೊಡನೆ ಆಡಿಸಬೇಡ ಸ್ವಸ್ತದಿ ನಿದ್ದೆಗೆಯ್ವು 
ದೆಂದಾಡಿದಳಾ ಚಿತ್ರಲೇಖೆ (ಮೋಹತ. ೨೭-೩೬) ; ವಾರಿಜದಳನೇತ್ರ 
ಬಲಗೂಡಿ ಪ್ರಸ್ಥಾನಭೇರಿಯ ದನಿಮಾಡಿಸಿದ (ಮೋಹತ. ೩೬-೨೬). 

[ ದನಿಮಾಡು + - ಇಸ್ಕು] 

ದನಿಮಾಡು (ಕ್ರಿ). ೧. ಶಬ್ದಮಾಡು; ಜೇವೊಡೆ : ಟಂಕಾರಮಾಡುಂ : 
ಸಾರಥಿಯ ಬೋಳೈಸಿ ಚಾಪದ ನಾರಿಯನು ದನಿವಹಿಡಿ (ಕುವ್ಯಾಕ. ೪-೦೦). 
೨. ಗಟ್ಟಿಯಾಗಿ ಕೂಗಂ: ಓನಾಮ ಓದು ಚಿಲ್ಲಾಳ ಬಾಯಿಂದು ಚೆಂಗಳಿ 
ಕರೆದಾಳ ದನಿಮಾಡಿ (ರೋಕಗೀ. ೧೮೦) ; ಬಾಲಸಿದ್ದ ದನಿಮಾಡಿ ತಾಯಿಗೆ 
ಕರೆದನು (ಸಿದ್ಧಪು. ೩-೮೭). (ದನಿ, ೬ ಮಾಡ್ಕ) 

ದನಿಮಾಟು (ನಾ). ದನಿಯ ವಿಂಡಿತ ; ಧ್ವನಿ: ಕ್ರಿಮಿ-ಕೀಟ ತುಂಬಿ 
ಈಟೀಟು ತುಂಬಿ ದನಿಮಾಟು ತುಂಬಿ ತುಂಬಿ ಇದ್ದದ್ದು ತುಂಬಿ ಇಲ್ಲದ್ದು 
ತುಂಬಿ ಅಹುದಲ್ಲದೆಲ್ಲ ತುಂಬಿ (ಗಂಗಾತ. ೧೦೮-೧೩). [ದನಿ,*ಮಾಟ್ಟು] 

ದನಿಯಿಡು (ಕ್ರಿ). ೧. ಧ್ವನಿಯನ್ನು ತೆಗೆ, ಎತ್ತು : ದನಿಯಿಡುತುಂ 

ಕೀರಮಿರುತಿರ್ದುದು ತತ್ಸಹಕಾರಶಾಖೆಯೊಳ್‌ (ಕುಸುಮಾ. 

೧೩-೧೩). ೨. ಧ್ವನಿಯನ್ನು ಸೇರಿಸಂ ; ದನಿಮೂಡಿಸಂ ; ಸ್ಪಂದಿಸು: 
ಯಮುನೆಯ ಮರುಕದೊಂದಿಗೆ ನನ್ನ ಹೃದಯವೂ ದನಿಯಿಟ್ಟಿತು 
(ಅಲಹೂ. ೧೧೪). [ದನಿ * ಇಡ್ಕು) 


ಪಸರಿಸೆ 


೩೮೦೦ 


10 


«0 


ದನುಜಘರಟ್ಟ 


ದನಿಯೆತ್ತು (ಕ್ರಿ). ಸ್ವರವನ್ನು ಹೊಮ್ಮಿಸು ; ಧ್ವನಿಮಾಡು: ನಡೆ 
ಕೆಲಕಂಚೆ ಬಿನ್ನವಿಸು ಬೇಗದೆ ಕೋಗಿಲೆ ಪಾಡಿನೋಜೆಯಂ ಗಡಣಿಸು 
ತುಂಬಿ ಸೋಗೆ ದನಿಯೆತ್ತದಿರೊಯ್ಯನೆ ಬಂದು ಕುಳ್ಳಿರೀಯೆಡೆಗೆ ಬಸಂತ 
ಯೆಂದು ಗಿಳಿಗಳ" ಕಡುಪಿಂ ನಡೆತಂದು ಸುತ್ತಲುಂ ಪೆಡಿಯಲಿರಾಗಿ 
ಚಪ್ಪರಿಪುವೋಲಗದೊಳ್‌ ಸಲೆ ಕರ್ವುವಿಲ್ಲನಾ (ಕಲಿಕಾ. ೦೨೭). 

[ ದನಿ, * ಎತ್ತು) 

ದನಿಷ್ಠೆ (ನಾ). [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತು 
ಮೂರನೆಯದು: “ಧನಿಷ್ಠಾ, ಶ್ರವಿಷ್ಠಾ-ಈ ೨ ದನಿಷ್ಠೆ” (ಹಲಾಯು. 
೧೦-೩೧). [ ಸಂ, ಧನಿಷ್ಠಾ] 

ದನಿಸಂತೆ (ನಾ). ಅನೇಕ ಶಬ್ದಗಳ ಕೂಟ; ಗಲಾಟೆ; ಗದ್ದಲ : 
ವರ್ಧಿಸಿತೊ ನೂಪುರರವಂವೆರಸಿ ಸ್ತ್ರೀಜನಾಕ್ರಂದನಂ, ಪುಷ್ಕಪ್ರಭಾತದೊಳ* 
ಕ್ರೌಂಚಪಕ್ಷಿಯ ಪಂಕ್ತಿ ನೆರೆದು ಮಂಗಿಲೆತ್ತರದಿ ದನಿಸಂತೆಗೈವಂತೆವೋಲ್‌ 
(ಶ್ರೀರಾಮಾ, ೯೦-೩೬೦). [ದನ್ನಿ * ಸಂತೆ] 

ದನಿಸರ (ನಾ). [ಸಂಗೀತ] ಸ್ವರ: ಒಂದು ಹರಿವ ಹಾವು ಒಂದು ದನಿಸರಕ್ಕೆ 
ನಿಂದ ಹಾವು ಒಂದು ಉರಿವ ಹಾವು ಮೂವಣಿ ನಡುವೆ ನಿಂದು ಅಡುವ 
ಕೋಡಗದಿರವು ಎಂತೆಂದಡೆ (ಅಣ್‌ಮಾ. ೧೪೭-೧೬೨). [ದನ್ನಿ * ಸರೈ) 

ದನು (ನಾ): ದಕ್ಷನ ಮಗಳು ; ಕಶ್ಯಪನ ಹೆಂಡತಿ ; ದಾನವರ ತಾಯಿ: 
“ದಾನವರ ತಾಯ್‌ ದನುವೆನಿಕು” (ಮಂಗರಾ. ೭-೨೪). [ಸಂ.) 

ದನುಕಂಪ (ನಾ). (?) : ಒಂದನೆ ಕೇಳ್‌ ಪೇಟಕ್ವಿಂ ಪನ್ನೊಂದನೆ ಯುಗ 
ಕಾದಿಯಪ್ಪ ಪಿಂಗಳದೊಳ್‌ ಕಾರ್ಗೆಂದು ಮಲಕಿಯಿಲ್ಲ ಕಳ್ಳರ್‌ ಕುಂದರ್‌ 
ದಸುಕಂಪಮೆಂಬ ಮತ್ತೆಂ ಬರ್ಕು೦ (ಇಟ್ಕಮ. ೭-೨೪). 

[ಐ ಇದು "ತನುಕಂಪ' ವಿರಬಹುದೆ ?] 

ದನುಕುಲ (ನಾ). ದನುವಿನ ಸಂತತಿ; ರಾಕ್ಷಸಕುಲ: ಮನುಕುಲವೆಲ್ಲ 

ದನುಕುಲದಂತೆ ಒಬ್ಬರನ್ನೊಬ್ಬರು ತಂಳಿಯುತ್ತಾರೆ (ಬಾಳಬ. ೩). 
[ದನು - ಕುಲ] 

ದನುಜ (ನಾ). ದನಂವಿನಲ್ಲಿ ಹುಟ್ಟಿದವನು ; ದಾನವ ; ರಾಕ್ಷಸ ; ದಿತಿ 
ಮತ್ತು ದನು ಇವರಿಬ್ಬರೂ ಬೇರೆ ಬೇರೆಯ ವ್ಯಕ್ತಿಗಳಾದರೂ 
ರಾಕ್ಷಸರ ತಾಯಿಯೆಂದು ಪರಿಗಣಿಸಲ್ಪಡುತ್ತಾರೆ : “ದನುಜರ್‌ 
ದೈತೇಯರ್‌ ದಿತಿತನೂಭವರ* ಪೂರ್ವದೇವರಸುರರ* ಶುಕ್ರ 
ಶಿಷ್ಯರ್‌” (ವಸ್ತುಕೋ. ೬-೩೨); “ಆ ದನುಜರಂ ಪುಣ್ಯಜನಮೆಂಬುದು” 
(ಮಾಂಗರಾ. ೧೨೮-೨) ; ದನುಜರ ಕಯ್ಕೊಳಿರ್ದ ಮರ್ದನಾವಗಮಿಾಟಕ್ಕೊಳ 
ಲೆಂದು ದೈತ್ಯ ಮರ್ದನನೆನಿಸಿರ್ದವಂ ಕಪಟದಿಂದೆ ವಿಲಾಸಿನಿಯಾದ ವೇಷಮಂ 
ನೆನೆಯಿಸಿದಪ್ಪುದೀ ಪಸಿಯ ಬಣ್ಣವಿವಳ್ಲಿನೆ , . . ಆದಮೊಪ್ಪಿದಳ್‌ 
(ಕಾದಂಪೂ. ೩೮). (ಸಂ.] 

ದನುಜಕುಲ (ನಾ). ರಾಕ್ಷಸರ ವಂಶ; ದನುಜಕುಲಕಿವ ಕೊಡಲಿಗಾವಾ 

ದನು ಮಹಾದೇವ (ಕಾಶಿರಾ. 33-೩೪). [ದನುಜ * ಕುಲ) 

ದನುಜಗುರು (ನಾ). ರಾಕ್ಷಸರ ಗಂರಂ ; ಶಂಕ್ರಾಚಾರ್ಯ : ಬಹುವಕ್ವಂ 
ಪದ್ಮಗರ್ಬ್ಶೃಂ ದನುಜಗುರು ಗುರುದ್ವೇಷಿ ಜೀವಂ ಸುರಾಧೀಶಹಿತಾತ್ಮಂ 
ಸುಪ್ರಬುದ್ಧೊ ೀದ್ಧ ವನೆನಿಪವನುಂ ತಾನಕಾರ್ಯ್ಯಪ್ರಯುಕ್ತಂ (ಎಕ. ೪217, 
ಸೊರಬ, ೧೪೦-೫೬ ; 1199). [ದನುಜ 4 ಗುರ್ಯು) 

ದನುಜಘರಟ್ಟ (ನಾ). ೧. ರಾಕ್ಷಸರಿಗೆ ಬೀಸುವ ಕಲ್ಲಿನಂತಿರುವವನಂ ; 
ದನಂಜರನ್ನು ನಾಶಮಾಡುವವನು. ೨. ವಿಷ್ಣು: ರಾಯದನುಜ 
ಘರಟ್ಟ ಪಾಂಡವರಾಯ ಜಂಗಮಜೀವ ನಿರ್ಜಿತಮಾಯ ನಿಜವನು 
ತೋಟ್‌ ಪಾರ್ಥನನೊಲಿದು ಬೋಧಿಸಿದ (ಕುವಕ್ಕಿಭೀ. ೩ ಸೂದನೆ). 
೩. ರಾಮ: ಅತ್ತ ದನುಜಘರಟ್ಟ ದೂರದಿ ಕಂಡು ನಸುನಗುತಿರ್ದ 
ವಂನದೊಳಗೆ (ಉಶಿರಾ. ೧೮-೫೩೩). [ ದನುಜ + ಘರಟ್ಟ] 


ದನುಜಪುಂಗವ 


ದನುಜಪುಂಗವ (ನಾ). ರಾಕ್ಷಸರಲ್ಲಿ ಶ್ರೇಷ್ಠನಾದವನು ; ದೈತ್ಯಶ್ರೇಷ್ಠ : 


ಶೂಲಾಗ್ರದೊಳಗಿರ್ದ ಕರಿದನುಜಪುಂಗವಂ ಭಾಲಾಕ್ಷನಂ ಕೀರ್ತಿಸುತ್ತ 
ಬಿನ್ನವಿಸಿದಂ (ವೀಕೈಪು. ೩-೧೮-೩೬). [ದನುಜ + ಪುಂಗವ] 
ದನುಜಮಥನ (ನಾ). ರಾಕ್ಷಸರನ್ನು ನಾಶಮಾಡುವವನಂ; ಕೃಷ್ಣ : 
ರಥದಿಂದಮಿಳಿದು ತನಗಿದಿರಾಗಿ ಬಹ ದನುಜಮಥನನಂ ಕಾಣುತೆ 
(ಜೈಮಿಧಾ. ೧೪-೨೮). [ದನುಜ ಮಥನ 
ದನುಜವಿರೋಧಿ (ನಾ). ರಾಕ್ಷಸರ ವೈರಿ; ಕೃಷ್ಣ: ದನುಜವಿರೋಧಿ 
ಮಾಡಿದೊಡಮಾಗದ ಸಂಧಿಯೊಳೇನೊ (ಗಡಾಯು. ೦-೩೬). 
[ ದನುಜ * ವಿರೋಧಿ] 
ದನುಜಹರ (ನಾ). ರಾಕ್ಷಸರನ್ನು ನಾಶಮಾಡುವವನು ; ಕೃಷ್ಣ : ಎನಗಾ 
ದನುಜಹರಂ ಜನಕಂ (ಜಗವಿ. ೧-೩೪); ಭುಜಾಸತ್ಟಿಲನವಿಬಂಧನ ಚಿತ್ರ 
ಗತಿಗಳಲಿ ತನತನಗೆ ಗೋವಳರು ಮಲ್ಲರನನುಕರಿಸಿ ತಿವಿದಾಡುವರು ಬಲ 
ದನುಜಹರರೊಡನಾಡಿಗಳು ತಾವಾಗಿ ವಿಪಿನದಲಿ (ನಿಧಾಗ. ೧೦-೧೮-೧೦). 
[ಸಂ.] 
ದನುಜಾಂತಕ (ನಾ). - ದನಂಜಹರ : ದನುಜಾಂತಕನೆಂಬೀ ನಿನ್ನ ನಚ್ಚು 
ವೋದಂಕಮೆಲವೊ ಮುನ್ನೆನ್ನನ್ನಂ ದನುಜಂ ಪುಟ್ಟದೆ ಸಂದುದು ನಿನಗೀ 
ಪೆಸರೆನ್ನ ಮುಂದೆಯುಂ ಸಂದಪುದೇ (ಪಂಪಭಾ. ೬-೫೪). 
[ ದನುಜ * ಅಂತಕ] 
ದನುಜಾಧೀಶ್ವರ (ನಾ). ರಾಕ್ಷಸರ ರಾಜ ; ರಾವಣ : ದನುಜಾಧೀಶ್ವರನ 
ಪುರಾತನ ಪುಣ್ಮದ ಫಲದಿನಾಯುಧಾಗರದೊಳೇಂ ಜನಿಯಿಸಿದುದೊ . . , 
ಚಕ್ರಂ (ಪಂರಾಮಾ. ೧೦೦-೦೯೫). [ ದನುಜ * ಅಧೀಶ್ವರ 
ದನುಜಾರಾತಿ (ನಾ). ೧. ರಾಕ್ಷಸರ ವೈರಿ ; ವಿಷ್ಣು : “ದನುಜಾರಾತಿ 
ಮಂಕಂಂದನಬ್ಬಿ ಶಯನಂ . . . ಅಬ್ದೋದರಂ” (ವಸ್ತುಕೋ. ೪-೨೦). 
೨. ಕೃಷ್ಣ : ದನುಜಾರಾತಿ ಸ್ಮಮಂತರತ್ನವ ನೃಪಂಗೀಯಲೈ ದೂಟು್‌ 
ಪೋದುದೇ ಜನರಂ ಮೆಚ್ಚಿಸಲಾಗದೈ (ಸೋಮೇಶ. ೮). ೩. ದೇವತೆ: 
ನಿಜನೇತ್ರಂ ಲೋಕನೇತ್ರಂ ನಿಜಭರಣಮಿಳಾಚಕ್ರಭಾರಾವಹಂ ಮೇಣ್‌ 
ನಿಜವಾಹಂ ಧವರ್ನಗೇಹಂ ನಿಜಧನು ದನುಚಾರಾತಿಜಾತಾಧಿವಾಸಂ . , , 
ಕುಡುಗೆಮಗತುಳಶ್ರೇಯಮಂ ಶೈಲಜೇಶಂ (ರಾಜಶೇ. ೧-೨). 
[ ದನುಜ + ಅರಾಶಿ] 
ದನುಜಾರಿ (ನಾ). ಎ ದನುಜಾರಾತಿ: ಆ ದನುಜಾರಿಯನಾತ್ಮಗರ್ಭ 
ದೊಳ್‌ ಧರಿಯಿಸಿ ನಿಂದಳೀ ಪಿರಿಯಳಿಂ ಪಿರಿಯರ್‌ ಪೆಜರಿಲ್ಲ ಲೋಕ 
ದೊಳ್‌ (ಜಗವಿ. ೨-೯೬) ; ಅಂಜನಾದ್ರಿಯ ಮೇಲೆ ಸಿಡಿಲೆಅಗಿದಂತಾಗೆ 
ದನುಜಾರಿ ಮೈ ಮಣಕಿದನು (ಜೈಮಿಭಾ. ೭-೫೫). [ದನುಜ * ಅರ್ಕಿ) 
ದನುಜಾರಿಪ್ರಿಯೆ (ನಾ). ವಿಷ್ಣುವಿನ ಹೆಂಡತಿ ; ಲಕ್ಷ್ಮಿ: “ಶ್ರೀರಾಮೆ 
ಗೋಮಿನಿ ವಾರಿರುಹಾವಸಥೆ ಪದ್ಮೆ ರಮೆ ಕಮಲೆ . , . ಸಿರಿ ದನುಜಾರಿ 
ಪ್ರಿಯೆಯೆಂದಿವಿಂದಿರಾನಾಮಂಗಳ್‌” (ವಸ್ತುಕೋ. ೫-೨೬). 
[ ದನುಜಾರಿ + ಪ್ರಿಯೆ] 
ದನುಜಾರಿರಿಪು (ನಾ). ಕೃಷ್ಣ ನ ಶತ್ರು; ಜರಾಸಂಧ : ದನುಜಾರಿರಿಪು 
ಜರಾಸಂಧನೆಂಬ ಸುತನತಿರಥಂ ಬೃಹದ್ರಥನಾಮಾವನಿಪಂಗೆ ಚಂಡಕೌಶಿಕ 
ಮುನೀಂದ್ರನಿಂದಾದಂ (ಕಾದಂಪೂ. ೩೪೯). [ ದನುಜಾರಿ + ರಿಪು 
ದನುಜೆ (ನಾ). ರಕ್ಕಸಿ ; ರಾಕ್ಷಸಿ; ದೈತ್ಯೆ: ದನುಜಿಯಲ್ಲಾಂ ಮನುಜಿ 
ಯಾನರ್ಥವಿಷಯದಾಪೇಕ್ಷೆಯಿಂ ಕೊಂಡೊಯ್ದು ಕೊಂದೆನೀ ಶಿಶುವ 
(ಹಡಕಾ. ೧೩-೬) ; ಮತ್ತಿದುವೆ ಹೊಮ್ಮಿಗವಧೆಗೆ ಕೋ ಮತ್ತಿದುವೆ 
ದನುಜೆಯ ಮೂಗ ಕೊಯ್ದಾ ಸುಭಟತನಕಿದುವೆ ಇದು ಸುಬಾಹುವ 
ಹರಣಕೊಂಡುದಕೆ , ., ಕೊಳ್ಳೆನುತಸುರ ರಾಮನನೆಚ್ಚು ಮೂದಲಿಸಿ 
(ಕೌಶಿರಾ. ೩೫-೩೦). [ ಸಂ. ದನುಜಾ) 


೩೮೦೧ 


[ 


ದಪ್ತರಖಾನೆ 


ದನುಜೇಂದ್ರ (ನಾ). ರಾಕ್ಷಸರ ರಾಜ; ರಾಕ್ಷಸರ ದೊರೆ; 
ದನುಜೇಂದ್ರನ ಸೇನೆಯ ವಜ್ರನ ದೋರ್ದಂಡಂಗಳಂ ಕುಠಾರಾಯುಧದಿಂ 
. ತೆಟಿದಂ (ಪಂರಾಮಾ ೧೩-೧೦೪) ; ದನುಜೇಂದ್ರನ ಮಡಿವರ್ಗ 
ಮನೆನಗೀಯದೊಡೆ . . . ಅಗಸವೊಯ್ದ ಸವಿಯಂ ತೋರ್ಪೆಂ (ಜಗವಿ. 
೬-೭), [ ದನುಜ * ಇಂದ್ರ) 
ದನುಜೇಂದ್ರನಿಕೇತ (ನಾ). ರಾಕ್ಷಸರ ವಾಸಸ್ಥಾನ : ಪಾತಾಳಲೋಕ : 
“ ಪಾತಾಳಂ ದನಂಜೇಂದ್ರನಿಕೇತ ಮದೋಭುವನಮುರಗಲೋಕಂ ” 
(ವಸ್ತು ಕೋ. ೧೯-೫). [ ದನುಜೇಂದ್ರ + ನಿಕೇತ] 
ದನುಜೇಜ್ಯ (ನಾ). - ದನುಜಗುರಂ : ದನುಜೇಜ್ಯಂ ಧರ್ಮ ಕರ್ಮ 
ತ್ರಿತನು ಧನ ಚತುಪುಂಚ ರಂಧ್ರಾಯದೆೊಳ್‌ . , . ಲೇಸೆನಿಕ್ಕುಂ (ಜಾತತಿ. 
೧೦-೦೨) ; ಅನಿಮಿಷಮಂತ್ರಿಯೊಳೊಂದಿದ ಶನಿಯಿಂದಂ ಮಡಕೆ 
ಮಾಟ್ಬನಡಲುಂ ಬಲ್ಲಂ ದನುಜೇಜ್ಯನಿಂ ಗಂಣುಧಿಕನೆನಿಕುವುದೀ ಯೋಗ 
ಸಂಭವಂ ಬುಧಮಿತ್ರಾ (ಜತತಿ. ೧೫-8೩). [ಸಂ] 
ದನುಜೋದೀರಿತ (ನಾ). [ಜೈನ] ರಾಕ್ಷಸರಿಂದ ಉಂಟಾದುದು: 
ಶಾರೀರ ಮಾನಸ ಕ್ಷೇತ್ರಜ ಪರಸ್ಪರೋದೀರಿತ ದನುಜೋದೀರಿತಂಗಳಿಂ 
ಬಯ್ದುಂ ತೆಆದ ದುಃಖಂಗಳೊಳೆದು? (ಅದಿಪು. ೫-೮೮ ವ). ಔ ಶರೀರ 
ದಿಂದ, ಮನಸ್ಸಿನಿಂದ, ಕ್ಷೇತ್ರದಿಂದ, ಪರಸ್ಪರರಿಂದ ಮತ್ತು ರಾಕ್ಷಸ 
ರಿಂದ ಉಂಟಾದುವೆಂದು ಹೇಳಲಾಗಂವ ಐದು ಬಗೆಯ ದಂಃಖಗಳು. 
[ ದನುಜ + ಉದೀರಿತ] 
ದನುನಂದನ (ನಾ). - ದನಂಜ : ದನುನಂದನನಿನನಂದನನಿನನಂದನನಿನನ 
ನಂದನನ ನಂದನನಂ ದಿನನಂದನನೆಂದನುದಿನ ದನನಿನನಾನನ್ನೆನಾದೆನಾಂದಂ 
ನಿನ್ನಂ (ಮದಿ. ೬-೧೦). [ದನು 4 ನಂದನ] 
ದನುಪ್ರಭವ (ನಾ). ಎ ದನುಜ : ದನುಪ್ರಭವದಾರಣತ್ವರೆಯ ನಿನ್ನುಮಂ 
ಮುಂಚೀಯನಾಥ ಭಯವಾರಣಪ್ರವಣಹಸ್ತಮುದ್ಯೋಗಿಕುಂ (ವಸ್ತವೂ. 
೨೫). [ದನು 4 ಪ್ರಭವ] 
ದನುಸುತ (ನಾ). - ದನುಜ: ದನುಸುತಂ ಕಿಟ್‌ ತನ್ನನಾ ಮುಳಿಸಿಂ 
ಮೃಡಾದ್ರಿಯೆ ಸಿಂಹವಾಹಿನಿಯ ರೂಪಿನೊಳಾಹವಕ್ಕೆ ಸಹಾಯಮಾಯ್ತು 
ರಘೂದ್ವಹಂಗೆ (ಪಂರಾಮಾ. ೧೪-೫) ; ದನುಸುತನೊರ್ವ್ವನುರ್ವ್ವರೆಯನಾ 
ರಸೆಗುಯ್ದೊ ಡವಂಗೆ ಭಂಗಮಂ ಜನಿಯಿಸಿ ತನ್ನ ಮಂಂನ್ನಿನ ಮುಕುಂದನ 
ಶೌರ್ಯಮನಾತ್ಮವಿಕ್ರಮಂ ನೆನೆಯಿಸೆ 
2160). [ದನು * ಸುತ] 
ದಪ್‌ (ನಾ). ಒಂದು ಅನುಕರಣ ಶಬ್ದ : ಅವನು ದಪ್‌ ಎಂದು ಬಿದ್ದ 
(ಕೂಢಿ) ; ಅವಳು ದಪ್ಪೆಂದು ಹೊಡೆದಳು (ರೂಢಿ). 
ದಪ, (ನಾ). ಒಂದು ಅನುಕರಣ ಶಬ್ದ. 
ದಪದಪ (ದ್ವಿರುಕ್ತಿ) : ಅವನಂ ಕಳ್ಳನಿಗೆ ದಪದಪ ಎಂದು ನಾಲ್ಕೇಟು 
ಹೊಡೆದ (ಕೂಂ). "ದಪದಪನೆ' ಪರಾ. 
ದಪ್ಯ "ದಫಾ' ನೋ. 
ದಪಗೊಳ್ಳು (ಕ್ರಿ). ಯಾಸಗೊಳ್ಳು; ಸುಸ್ತಾಗು: ಹೀಗೆಯೆ ದಪಗೊಂಡು 
ಬಿದ್ದಾಗ ಒಂದು ಮೂಲೆಯಲ್ಲಿ ಬೆಳಕು ತೋರಿತು (ಮೇದಿಮ. ೭೦). 
[ ದಪ? + ಕೊಳ್ಳು (ಕೊಳ್‌) ] 
ದಪದಪನೆ (ಅ). ದಪದಪ ಎಂಬ ಶಬ್ದದೊಡನೆ : ಗಾಡಿ ಇದ್ದಕ್ಕಿದ್ದಂತೆ 
ನಿಂತಾಗ ಅದರಲ್ಲಿದ್ದ ವಸ್ತುಗಳೆಲ್ಲಾ ದಪದಪನೆ ಬಿದ್ದುಹೋದುವು (ರೂಢಿ). 
[ ಆದಪ್ಮ * - ಅನೆ] 


(ಎಳ. 21, ದಾವಣ. ೩೩-೮; ಸು, 


ದಪಾ "ದಫಾ' ನೋ. 
ದಪ್ತರ "ದಫ್ತರು' ನೋ. 
ದಪ್ತರಖಾನೆ "ದಫ್ತರಖಾನೆ' ನೋ. 


ದಪ್ತರದಾರ ೩೮೦೨ 


ದಪ್ಪವಳಿ 


| ದಪ್ಪಕವಗೆಯ, ದಪ್ಪಗವಗೆಯ (ನಾ). ಮನ್ಮಥನ ಹಗೆ ; ಶಿವ: “ಗನಹ 
ಮಾದೇವ ಕಣ್ಣಡಿಯ ಕಣಿಗೊರಲ ಪಿಆ್‌ತಿನಿಯಾಣ್ಮ ದಪ್ಪಕವಗೆಯ . ,. 


ದಪ್ತೆರದಾರ "ದಫ್ತರದಾರ' ನೋ. 
ದಪ್ತರು "ದಫ್ತರಂ' ನೋ. 


ದಪ್ಪ 


ಶ್ರ» ದಿಪ್ಪ (ನಾ). ೧. ತೋರ; ಗಾತ್ರ; ಗಡಂತರ; ಮಂದ: 
“ತೋರಂ ದಪ್ಪಂ” (ಕಾಶಕ್ಸ. ೧೭೮); ಬೆರಲ ದಪ್ಪದೊಳು ಬಟುಹಾಗಿ 
ಕಳಿಲೆಯನ್ನುತ್ತರಿಸಿಕೊಂಡದಣ[ವೊಗರನಂ]ಹೋಹ ತೆಜದಿನುಕ್ಕರಿಸಿ ನೀರಂ 
ಹಿಂಡಿ (ಸೂಪಕಾ. ೬-೩) ; ಢಾಳಿಸುವ ನಿಡುಗಣ್ಣಳು ದಪ್ಪಾದ ಗಂಭೀರ 
ನಾಭಿಯಂ . . , ಬಟ್ಟನುಣ್ಣೊಡೆ ಜಂಘೆಗೊಪ್ಪುತ್ತಿರುವ ಮೆಲ್ಲಡಿಗಳಿಂದ 
ಮಖವೀರ್ಯನಾತ್ಮಜಂ ಶೋಭಿಸಿದನು (ಪರಶು. ೪-೨). (ಗಂ). ವಿ. ಒರ 
ಟಾದ; ನಯವಿಲ್ಲದ. "ದಪ್ಪಕಾಗದ' ಪರಾ, ೩. ದೊಡ್ಡದಾದ ; 
ಗಾತ್ರವಾದ. "ದಪ್ಪಕ್ಕಿ' ಪರಾ. ದಿಪ್ಪ : (ನಾ). ೪. ಸಮೂಹ ; 
ದಟ್ಟಣೆ ; ಸಂದಣಿ : ಉಪ್ಪರಿಗೆಗಳಗ್ರಂಗಳೊಳೊಪ್ಪಂಬಡೆದಿರ್ದ ಪೊನ್ನ 
ಕಳಸಸಮೂಹಂ ತಪ್ಪನೆ ಪುರಮಂ ನೋಡಲ್‌ ದಿಪ್ಪದೆ ಬಂದಿರ್ದ 
ಸೂರ್ಯಕುಲಮೆನೆ ತೋರ್ಕುಂ (ಹಾಲಾಸ್ಕ. ೦-೪-೭೦). ೫. ಮಂದ 
ವಾದುದಂ; ದಟ್ಟವಾದುದಂ: ಗೋಮಯಪಂಕಮಂ ವಿಳಸಿತೋನ್ನತ 
ಭಸ್ಮ ಕಾರಣಮೆಂದು ತಮ್ಮ ಮೊಕ೦ಗಳೊಳ್‌ ದಿಪ್ಪಮಾಗೆ ಪೂಸಿಕೊಂಡು 
(ಹಾಲಾಸ್ಕ. ೪-೧೫-೮೦). ೬. ಕಡುವಾದುದು ; ಗಟ್ಟಿಯಾದಂದು p 
ದಿಪ್ಪಾದ ಬಣ್ಣವನ್ನು ಕೂಡ್ರಿಸಬೇಕಾದರೆ ಯೆರಡು ಮೂರು ಸಾರಿ ಬಣ್ಣ 
ದೊಳಗೆ ಯೆದ್ದಬೇಕಾಗುತ್ತದೆ (ಕಛಾಗೆ. ೦೩೩). 

ದಪ್ಪವಾಗು-ಸ್ಥೂಲವಾಗು; ತೋರವಾಗು: ಅವಳು ಬರುಬರುತ್ತಾ 
ತುಂಬ ದಪ್ಪವಾಗುತ್ತಿದ್ದಾಳೆ (ರೂಢಿ). 

[ದೇ.॥8 ತುಳು. ದಪ್ಪ, ದಪ್ಪೊ; ತೆಲು. ದಪ್ಪ] 

ದಪ್ಪ (ನಾ). ೧. ಸೊಕ್ಕು; ಗರ್ವ; ಅಹಂಕಾರ: ದ್ವಿತ್ವಾಗ್ರ ರೇಫ 
ಲೋಪಕ್ಕೆ -ಅರ್ಥ - ಅಗ್ಗ . . . ದರ್ಪ-ದಪ್ಪ (ಕಮದ ೨೬೧ ಪ್ರಯೋ); 
ತಪ್ಪಿ ನುಡಿದೊಡೆ ಗರುಡದೇವನ ದಪ್ಪ[ಪಾಕಾಂ. ರ್ಪ]ವನು ಹರಿ ಸೆಳೆದು 
ಬಿಸುಟನಂ (ಕುಪ್ಶಾಉ. ೯-೦೦). ವಿ. ಕೆಚ್ಚು; ಶೌರ್ಯ ; ಪರಾಕ್ರಮ: 
“ದಪ್ಪ ಪೆಟ್ಟದಟುರ್ಪು ಸಾಸ ಪೆರ್ಚುಬ್ಬಟೆಯದಪ್ಪುದಬ್ಬರಮುನ್ನತಿಕೆಯು 
ಪನ್ನತಿಕೆಯೆನೆ ತಪ್ಪದಣ್ಮೆನೆ ಪರಾಕ್ರಮ ವಾಚಿ” (ಕಬ್ಮಮಂ. ೩೯); “ಪನ್ನತಿಕೆ 
ಪೆಟ್ಟು ತಕ್ಕುವೆುಯಿನ್ನುಂ ತಾಂ ಸಾಸ ದಪ್ಪಮದಟಾರ್ಪಣ್ಮೆಂದೆನ್ನಲ್‌ 
ಪರಾಕ್ರಮಾಖ್ಯಂ” (ಕವಿಕಂ. ೧೨೫); ಕಡಲೊಳ್‌ ನೇಸಜನಟ್ಟಲುಂ , . . 
ಪೆಡೆಯಂ ತೊಟ್ಟನೆ ಮೆಟ್ಟಿ ಬಾಸುಗಿಯನಾದಂ ಸೀಟಿಲುಂ ಪೊತ್ತೂ ಬಾನೆ 
ಡೆಯಂ ಬೇಗದಿನೆತ್ತಲುಂ ಬಗೆದನಾಗಳ್‌ ದಪ್ಪದಿಂ ದಪ್ಪಗಂ (ಕಲ್ಬಿಳಾ. 
ಎ೩೨); ದಪ್ಪ [ಪಾತಾಂ. ರ್ಪ]ವುಳ್ಳಂಗೀಸು ಮಂಗಳವೊಪ್ಪದೇನೈ ಜಗದೊಳಾ 
ವಂಗಪ್ಪುದೀ ಬಲವೀ ನಿಗರ್ವಿತೆಯೆಂದನಾ ಮತ್ಸ್ಯ (ಕುವ್ಕಾವಿ. ೯-೨); 
ತಪ್ಪದೆ ಲಗ್ಗೆ ಗೇಣದ ಖಳರನು ಕೊಲ್ವ ದಪ್ಪವನೇನೆಂಬೆನು (ಕಂನವಿ. 
೦೪-೫೬). [ ಸಂ. ದರ್ಪ] 
ದಪ್ಪಕ, ದಪ್ಪಗ (ನಾ). ಕಾವಂ; ಮನ್ಮಥ : “ಕುಡುವಿಲ್ಲ ಪೂಪುಣುಂಬಂ 
. « * ಜೊನ್ನೊಡಲನಳಿಯಂ ದಪ್ಪಕಂ ಮಯಣನೆಂಬಿವಿಂತೊಡನೆ ಮನ್ಮಥ 
ನಾಮವು” (ಕಬ್ಮಮಂ. 6); “ದಪ್ಪಕ- ದರ್ಪಕ ಎ ಮನ್ಮಥ”(ತದ್ಯಕೋ. ೧೮) 
ದಪ್ಪಕ ರತಿಯ ವಸಂತಕೇಳಿಯ ಚಿತ್ರವಿಪ್ಪುದ ನೋಡಿ ಸಂತಸದಿ ಚಪ್ಪರ 
ಮಂಚದ ಮೇಲೆ ಕುಂಕಂಮದಲರ್ಸುಪ್ಪತ್ತಿಗೆಯಲಿ ಮಂಡಿಸಿದ (ಮೋಹತ. 
೨೨-೧೨). ದಪ್ಪಗ: ಪೊತ್ತು ಬಾನೆಡೆಯಂ ಬೇಗದಿನೆತ್ತಲುಂ ಬಗೆದನಾಗಳ* 
ದಪ್ಪದಿಂ ದಪ್ಪಗಂ (ಕಲ್ಮಿಕಾ. ೧೩೨) ; ದಪ್ಪಗನರ್ಧಾಂಗಿಯ ರೂಪಿಗಿಮ್ಮಡಿ 
ಸುಪ್ರೌಢಾನ್ವಿತೆ ಕೇಳು (ಮೋಹತ. ೨೨-೩೦) ; ತನ್ನ ನಲ್ಲೆಳೆಯನೊಂದು 
ಸಪರ್ಯೆಯಿಂ ಸಂತುಪ್ಪನಾಗಿ ದಪ್ಪಗಂ ಪಡೆವೆರಸುಟಾದ ಕಡೆವಗಲನಿರುಳಂ 
ಪುಸಿಗಾಳೆಗದುಜ್ಜುಗದೊಂದೆಣಿಕೆಯಿಂ ಕಚಿತಿದು (ರಾಮಾಶ್ಮ. ೫೭-೦೯). 
[ ಆಸಂ. ದರ್ಪಕ) 


ಅಮರ್ದುವೆಣ್ಣಿನಿಯನೆಂದೆಂಬಿವೀಶ್ವರನ ನಾಮ 07 (ಿಬ್ಮಮಂ. ೪); 
“ಮಿಗಗೈಯಂ ಕಣ್ಮಡಿಗಂ . . . ಬಾನ್ನವಿರಂ ದಪ್ಪಕವಗೆಯಂ ಮಾದೇವ 
5| ಸಬ್ಬ ಗಂದರಗಿವಿಯಂ” (ಕವಿಕಂ. ೧೬). ದಪ್ಪಗವಗೆಯ : ಪಣೆಗಣ್ಣಂ 
ತಾನೊಡ್ಡಿ ನಿಲ್ವುದುಮಣುವಂ ಸಿಡಿವಿಡಿಗೊಂಡಸವಸದಿಂ ' ದಪ್ಪಗ 
| ವಗೆಯನಂ ಕೈಯ ಪೆರ್ಮರನೊಳ್‌ . . , ಮಲೆದು ತಾಗಿದಂ (ರಾಮಾಕೃ. 
(08೩0-59). [ ದಪ್ಪಕ + ಪಗ್ಮೆ + -ಅ;] 
ದಪ್ಪಕಾಗದ (ನಾ). ತೆಳುವಬ್ಲದ ಕಾಗದ ; ಒರಟು ಕಾಗದ : ಪುಸ್ತಕಗಳಿಗೆ 
ರಟ್ಟುಹಾಕಲಂ ದಪ್ಪಕಾಗದ ಬೇಕು (ರೂಂ). "ತೆಳಂಕಾಗದ' ಪರಾ. 
[ ದಪ್ಪ * ಕಾಗದ] 
ದಪ್ಪಕ್ಕಿ (ನಾ). ಅಕ್ಕಿಯಲ್ಲಿ ಒಂದಂ ಬಗೆ ; ಸಣ್ಣದಲ್ಲದ ಅಕ್ಕಿ : ರೊಟ್ಟಿಗೆ 
ದಪ್ಪಕ್ಕಿ ಚೆನ್ನ (ಕೂ). "ಸಣ್ಣಕ್ಕಿ' ಪರಾ. (ದಪ್ಪ + ಅಕ್ಕಿ] 
ದಪ್ಪಗ "ದಪ್ಪಕ' ನೋ. 
15| ದಪ್ಪಗಟ್ಟು (ಕ್ರಿ). ವಂಂದವಾಗು ; ಗಟ್ಟಿಯಾಗು: ಮಿಶ್ರಣವು ದಪ್ಪ 
ಗಟ್ಟಲಂ ಪ್ರಾರಂಭವಾದಾಗ ಅದಕ್ಕೆ ಸಕ್ಕರೆ, ಸುಲ್ತಾನದ್ರಾಕ್ಷೆ ಮತ್ತು 
ಬೆಣ್ಣೆಯನ್ನು ಸೇರಿಸಿ... . ಮತ್ತೆ ಕಾಯಿಸಬೇಕು (ಅಡುಸಾ. ೯೭). 
[ ದಪ್ಪ; * ಕಟ್ಟು) 
ದಪ್ಪಗವಗೆಯ "ದಪ್ಪಕವಗೆಯ' ನೋ. 
20| ದಪ್ಪನೂಲು (ನಾ). ದಪ್ಪವಾದ ದಾರ; ಒರಟುನೂಲು : ಮನೆಯಲ್ಲಿ 
ಉಡಲು ದಪ್ಪನೂಲಿನ ಸೀರೆ ಸಾಕು (ರೂಢಿ). 
[ದಪ್ಪ * ನೊಲ್ಲೂ (ಆನೂಲ್ಯ್ಯ)) 
ದಪ್ಪನೆ (ಅ). ದಪ್‌ ಎಂಬ ಶಬ್ದದೊಡನೆ : ಆವನು ದಪ್ಪನೆ ಬಿದ್ದುಬಿಟ್ಟ 
(ಕೂಢಿ) [ದಪ್‌ + -ಅನೆ,] 
೩6| ದಪ್ಪನೆ, ದಪ್ಪನ್ನ, ದಪ್ಪಾನೆ (ಗು). ೧. ದಪ್ಪವಾದ ; ತೋರೆವಾದ : 
ದಪ್ಪನೆ ಜಡೆಯ ಹುಡುಗಿ ಬರುತ್ತಿದ್ದಾಳೆ (ರೂಢಿ). ೨. ಒರಟಾದ: 
ಕಿಟಕಿಗಳಿಗೆ ತೆರೆಹಾಕಲು ದಪ್ಪನೆ ಬಟ್ಟೆ ಉಪಯೋಗಿಸಿದರೆ ಮೇಲು (ಕೂ9). 
ದಪ್ಪನ್ನ : ೧. ದಪ್ಪನ್ನ ಎಲುವು (ಮುಂಬಯಿ. ೪-೮೨). ೨. “ಸ್ಥೂಲ- 
ಶಾಟಕ- ದಪ್ಪನ್ನ ಅರಿವಿ” (ಗಂಗಮ. ೩90). ದಪ್ಪಾನೆ : ೩. ಗಾತ್ರವಾದ ; 
ದಟ್ಟವಾದ: ಆಗಳಿಂದ ೩ ತಾಸುಗಳ ತನಕ ಊರೆಲ್ಲೆಲ್ಲಾ ದಪ್ಪಾನೆ 
ಕತ್ತಲೆ ಕವಿಯಿತು (ಗೊಲ್ಲೊಥಾ, 711% ಮುನ್ನುಡಿ). 
[ ದಪ್ಪ, + - ಅನ್ನೆ (ಆ - ಅನೆಯ್ಯ)] 
ದಪ್ಪನ್ನ "ದಪ್ಪನ್ಕೆ' ನೋ. 
ದಪ್ಪಬಟ್ಟೆ (ನಾ). ತೆಳಂವಲ್ಲದ ಬಟ್ಟೆ ; ಒರಟುಬಟ್ಟೆ : ಈಗಿನ ಕಾಲದಲ್ಲಿ 
ದಪ್ಪಬಟ್ಟೆಗೆ ಹೆಚ್ಚು ಬೇಡಿಕೆಯಿಲ್ಲ (ಕೂಡ). [ ದಪ್ಪ; * ಬಟ್ಟೆ] 
ದಪ್ಪಮೆಣಸಿನಕಾಯಿ (ನಾ). ಒಂದು ಬಗೆಯ ವೆಂಣಸಿನಕಾಯಿ ; 
ಹೊಟ್ಟೆ ಮೆಣಸಿನಕಾಯಿ; ದೊಣ್ಣೆ ಮೆಣಸಿನಕಾಯಿ : ಹಗುರವಾಗಿರುವ 
ದಪ್ಪ ಮೆಣಸಿನಕಾಯಿ ಹಣ್ಣು ಅಷ್ಟು ಖಾರವಿಲ್ಲದಿರುವುದರಿಂದ ತರಕಾರಿ 
ಯಂತೆ ಉಪಯೋಗಿಸಲ್ಪಡುತ್ತದೆ (ತರದೆ. ೩೨). 
[ ದಪ್ಪ, * ಮೆಣಸಿನಕಾಯಿ) 
ದಪ್ಪರಿ (ನಾ). ಒಂದಂ ಅನಂಕರಣ ಶಬ್ದ: ದಪ್ಪರಿ ದಟ್ಟುಂ ಪೊಟ್ಟೆನೆ 
ದೊಪ್ಪಧೊಗಪ್ಪೆನೆ ದಿಧಿಲ್ಬುಧಿಲ್ಲೆನೆ ಗದೆಗ್‌  ಸೊಪ್ಪಸೊವಡಪ್ಪಿನಂ 
ಸೂಟ್ರಿಪ್ಪದೆ ಕಡುಕೆಯ್ದು ಪೊಯ್ದ ರೊರ್ವರನೊರ್ವರ" (ಗದಾಯು. ೮-೦೦)- 
ದಪ್ಪವಳಿ (ಕ್ರಿ). ಹೆಮ್ಮೆಗಂಂದಂ : ಅಪ್ಪಾಜಿ ಹಾ ನಮ್ಮನೀಡಾಡಿ ಜಗದಗ್ರ 
ಕುಪ್ಪರಿಸಿದೆಯ ಹಾಯೆಂದು ದಪ್ಪವಳಿದು ಬೆದೆಬೆಂದರು ಶಿಶು ಬಿಸಿ ತುಪ್ಪವ 
ಕುಡಿದ ರೀತಿಯೊಳು (ಧರಣ, ೭೮-60). [ದಪ್ಪ್ಯ + ಅಳಿ; (ಅಬಿ) 


10 


40 


68 


ದಪ್ಪವೇಟ್‌*ಸು 


ದಪ್ಪವೇಜಾಸು (ಕ್ರಿ). ಬಲವನ್ನು ಹೆಚ್ಚಿಸು: ಸತ್ತ್ವವನ್ನು ವರ್ಧಿಸು: 
ಮುಪ್ಪಾದ ನರರೊಮ್ಮೆ ಕೊಂಡರಾಕ್ಷಣದೊಳು ತುಪ್ಪುಳುಮಾಸೆಯ 


೩೮೦೩ 


ಮಾಡಿ ದಪ್ತವೇಜ್‌ಸುವ ಶಕ್ತಿಯ ಧರಿಸಿದ ಹೆಜ್‌ದುಪ್ಪವನೆಜದಳು ಪತಿಗೆ [ 


(ಧರಷ ೧೦-೩೩). [ದಪ್ಪ್ಯ * ಏಟೀಸು] 

ದಪ್ಪಾನೆ "ದಪ್ಪನ್ಮೆ' ನೋ. 

ದಪ್ಪು "ಡಪ್ಪು' ನೋ. 

ದಫನ್‌, ದಫನ (ನಾ). (ಹೆಣವನ್ನು) ಹೂಳುವಿಕೆ, - ಹುಗಿಯುವಿಕೆ, 
ಮಣ್ಣುಮಾಡುಂವಿಕೆ : ಅಂತ್ಯಕ್ರಿಯೆ: ದಿಕ್ಕಿಲ್ಲ ಶವವನ್ನು ದಫನ್‌ 
ಮಾಡ:ವುದಕ್ಕೆ ಏರ್ಪಾಡು ಮಾಡುವುದು ಗ್ರ ಮಾಧಿಪತಿಯ ಕೆಲಸವಾಗಿರು 
ತ್ತದೆ (ಗ್ರಾಮಾಳ, ೫). ದಫನ ; ಮುಸ್ಲಿಂ ಪದ್ಧತಿಯಂತೆ, ಆ ಮುದುಕನ 
ದಫನ ಮೂಡಿಸಿದರು (ಅನ್ನ. ೩೪೪) : ಅವನ ಜನನ, ಮದುವೆ ಮತ್ತು ದಫನ 
ಗಳ ಪುರಾವೆಯು ನನಗೆ ದೊರಕಿತ್ತು (ಬೆಂಜನ್‌. ೯). 

[ «ಅರ. ಹಿಂ. ಮರಾ, ದಫನ. ) 

ದಫನ "ದಫನ್‌' ನೋ. 

ದಫನಕ್ರಿಯೆ (ನಾ). ಎ ದಫನ್‌ : ರಾಮಪ್ಪನ ದಫನಕ್ರಿಯೆ ಮುಗಿಸಿ ಬಂದು 
ತಾಯಿ ಮಕ್ಕಳಿಬ್ಬರೂ ಕಂಬನಿ ಸುರಿಸುತ್ತಾ ಕುಳಿತುಕೊಂಡಿದ್ದವರು 
ನನ್ನನ್ನು ಕಂಡು ಎದ್ದು ನಿಂತರು (ನಾಪೋಲೀ. ೨೦೬) ; ಮುಸಲ್ಮಾನ 
ಸಮಾಜಬಂಧುಗಳು ತಮ್ಮ ಸಂಪ್ರದಾಯದಂತೆ ದಫನಕ್ರಿಯಾದಿಗಳನ್ನು 
ಮಾಡುವ ಆಗ್ರಹಪಟ್ಟರು (ಶರೀಫ. ೭೯ ಕವಿಕಾವ್ಯ ಪರಿಡೆಯ). 

[ ದಫನ (ಎದಫನ್‌) + ಕ್ರಿಯೆ ] 

ದಫನಭೂಮಿ (ನಾ). ಸಮಾಧಿಮಾಡುವ ಸ್ಥಳ; ರಂದ್ರಭೂವಿಂ'; 
ಸ್ಮಶಾನ: ಈಗ ಇದ್ದ ದಹನ, ದಫನಭೂಮಿಯಲ್ಲಿ ಮುಂಚಿನ ಊರಿತ್ತಂತೆ 
(ದೀಪಹ. 11, 3೨೨). [ದಫನ (ಎದಫನ್‌) + ಭೂಮಿ) 

ದಫಾ, ದಪ, ದಪಾ (ನಾ). ಸರದಿ; ಸಲ; ಬಾರಿ: ಎರಡನೇ ದಘಾ 
ಕಾಗದ ಬರದು ಕಳುಹಿಸಿ, ತನ್ನ ಫೌಜು ತೆಗೆದುಕೊಂಡು, ಜಮಾಲಾಬಾದಿಗೆ 
ಹೋದನು (ರಾಜೇಂದ್ರ. ೬೦); ಜುರ್ಮಾನೆ ವಗೈರೆ ಮೊದಲೇ ಒಂದು 
ದಘಾ ಪಾವತಿಯಾಗಿದ್ದು ಪುನಃ ರಿಮಾಷನ್‌ ಆದರೂ ಅಂತಹ ಬಾಬುಗಳಿಗೆ 
ಪ್ರತ್ಯೇಕವಾಗಿ ಗಶ್ಲಿಮೆಂಟಲ್‌ ಬಿಲ್ಲನ್ನು ತೆಯಾರುಮಾಡಿ ರಮಾನಿಸಬೇಕು 
(ಗ್ರಾಮಾಳ, ೭). ದಪ್ಮ : ನಾನಲ್ಲಿಗೆ ಎರಡು ದಪ ಹೋದೆ (ಪುನರು. ೨೨೬). 
ದಪಾ: ಈ ದಪಾಕ್ಕೆ ರೋಜಾಕಡ್ಡಿಗಳಿಗೆಲ್ಲ ಪಾತಿಗಟ್ಟಿ . . . ಓಗಿಬಿಡ್ತೀನಿ 
(ಕಲನೆ. ೪೧೦). ([ *-ಆರ. ಹಿಂ. ಮರಾ. ದಫಾ ; ) 

ದಫೇದಾರ (ನಾ). ೧. ಕೆಲವು ಸೈನಿಕರ ಮುಖ್ಯಸ್ಥ ; ಸೈನ್ಯಾಧಿಕಾರಿ. 
೨. ಪೋಲೀಸು ಅಧಿಕಾರಿ: ನ್ಯಾಯಾಸ್ಮಾನದ ಒಳಗಿದ್ದವರೆಲ್ಲ 
ಹೊರಡುತ್ತಿದ್ದಂತೆ ದಫೇದಾರ ಮೂರು ಸಾರೆ ಕೂಗಿದ (ಏಕಾಂಗಿ. ೨೦೨); 
ದಫೇದಾರನಾಗಿದ್ದಾಗ ಇದ್ದ ದರ್ಪದ ಒಂದಿಷ್ಟು ಕುರುಹೂ ಈಗ 
ಅವನಲ್ಲಿ ಇರಲಿಲ್ಲ (ಅನ್ನಪೂ. ೬೩): ದಫೇದಾರ ರಂಗರಾಯನೊಟ್ಟಿಗೆ 
ಒನ್‌ -ಬೈ-ಟು ಕಾಫಿ ಗುಟುಕರಿಸುತ್ತ ಕಂಳಿತಿದ್ದ ಯೂನಿ 
ಫಾರಂನಲ್ಲಿದ್ದ. ದಫೇದಾರನೂ ಅಲ್ಲಿಗೆ ಬಂದ (ಬೆಂಗಲ. ೨೪ ೩ ಜವಾನರ 
ಮುಖ್ಯಸ್ಥ : ಕಛೇರಿಯಲ್ಲಿ ಆರು ಜನ ಜವಾನರಿಗೂ ಇವನು ದಫೇದಾರ 
(ರೂಢಿ). ೪. ಅಶ್ವದಳದ ಒಬ್ಬ ಅಧಿಕಾರಿ: (8). 

[ «ಮರಾ. ದಫೇದಾರ್‌ ; ಹಿಂ. ದಫಾದಾರ್‌ ) 

ದಫೇದಾರಿ (ನಾ). ದಫೇದಾರನ ಕೆಲಸ, - ವೃತ್ತಿ: ಓದು ಮುಗಿಸಿ 

ಎಷ್ಟೋ ವರ್ಷಗಳಾದವು. ಈಗ ಅವನಿಗೆ ದಫೇದಾರಿ ಕೆಲಸ ಸಿಕ್ಕಿದೆ (ರೂಢಿ). 
[ «ಹಿಂ. ದಫಾದಾರೀ) 
ದಫ್ತರ್‌ "ದಫ್ತರಂ' ನೋ. 
ದಫ್ತರ್‌ಬಂದಿ "ದಫ್ತರಬಂದಿ' ನೋ. 


30 


15 


೪೨ 


0 


30 


ದಫ್ನರು 


ದಫ್ತರ್‌ಶಾಹಿ (ಗು). ೧. ಕಾಗದ ಪತ್ರಗಳಲ್ಲೇ ಮುಳುಗಿರುವ ; 
ನೇರವಾಗಿ ಕ್ರಿಯಾಮುಖವಾಗದ ; ಸೋಮಾರಿತನದ : ದೇಶಕ್ಕೆ 
ಎಂದೂ ಈ ದಫ್ರರ್‌ಶಃಹಿ ಸರಕಾರದಿಂದ ಒಳ್ಳೆಯದಾಗಲಾರದು (ರೂಢಿ). 
(ನಾ). ೨. ಕಾಗದ ಪತ್ರಗಳಲ್ಲಿ ಮುಳುಗಿ ನಡೆಸುವ ಸರ್ಕಾರ. 
ಅಧಿಕಾರ : ಕೆಲವು ದೇಶಗಳಲ್ಲಿ ಸರ್ಕಾರ ದಫ್ತರ*್‌ಶುಹಿಯಾಗಿದೆ (ರೂಢಿ). 

[ ದಫ್ತರ್‌ (ಎದಹ್ತರು) + ಶಾಹಿ] 

ದಫ್ತರ "ದಫ್ತರು' ನೋ. 

ದಫ್ತರಖಾನೆ, ದಪ್ತರಖಾನೆ (ನಾ). ಸರ್ಕಾರದ ಕಾಗದಪತ್ರಗಳನ್ನು 
ಇಟ್ಟಿರುವ ಕಚೇರಿ, -ಆಫೀಸಂ: “ಕಾಗದ ಪತ್ರಗಳನ್ನು ಇಟ್ಟಿರುವ 
ಸ್ಥಳ: ದಫ್ತರಖಾನೆ; ಪತಶ್ರಿಗಾರ” (0೩೯೭18೫೫, ಇಂಕನಿ). ದಪ್ತರಖಾನೆ: 
ದೊಡ್ಡರಂಗಭೂಮಿ; ದಪ್ತರಖಾನೆ; ಮನೆಗೆ ಹಿಂದೆ ತೋಟ (ದೇವೀಣ ೪). 

[ «ಮರಾ. ದಫ್ರೆರ್‌ಖಾನಾ; ಹಿಂ. ದಫ್ನರೀಖಾನಾ; 
ಪಾರ. ದಶ್ತ್ರರೀಖಾನಹ್‌ 1] 

ದಫ್ತರದಾರ, ದಪ್ತರದಾರ (ನಾ). ದಫ್ತರಖಾನೆಯ ಹಿರಿಯ 
ಅಧಿಕಾರಿ: (೪. ದಪ್ತರದಾರ : ಇವರು ಓರಿಸ್ಲಾ ದೇಶದ ಗಜಪತಿ 
ಅರಸರಲ್ಲಿ ದಪ್ತರದಾರರಾಗಿದ್ದು ರಾಜ ಪುಜೆಗಳೀರ್ವರಿಂದಲೂ ಸನ್ಮಾನ್ಯ 
ರಾಗಿದ್ದ ರು (ಕಥವಿ. 1 ೧೫). [ «ಪಾರ, ಮರಾ, ದಪ್ತರ್‌ದಾರ*) 

ದಫ್ತರಬಂದಿ, ದಫ್ತರ್‌ಬಂದಿ (ನಾ). ಕಚೇರಿಯ ಕಾಗದಪತ್ರ ಅಥವಾ 
ದಾಖಲೆಗಳ ಮೇಲ್ವಿಚಾರಕರ ಸಹಾಯಂಕ ; ದಾಖಲೆಗಳನ್ನು 
ವ್ಯವಸ್ಥಿತವಾಗಿ ಜೋಡಿಸಿ ಇಡುವವನು: ದಪ್ಪರೆಬುದಿಯಿಂದ 
ಹೇಳಿಸಿದ ಶಾನುಭೋಗ ಪುರಾಣದಲ್ಲಿ ಸುಭೇದಾರಿಯ ದಶಾವತಾರಗಳೂ 
ಕುಣಿದಾಡಿಹೋಗಿವೆ (ಗರುದಾ. ೬). ದಫ್ರರ್‌ಬಂದಿ : ನಾನು ಮೊದಲಂ 

ಕೆಲಸಕ್ಕೆ ಸೇರಿದುದು ತಾಲ್ಲೂಕುಕಛೇರಿಯಲ್ಲಿ ದಫ್ರರ್‌ 
ಬಂದಿಯಾಗಿ (ಗಕುದಾ. 60). [ «ಪಾರ. ಮರಾ. ದಫ್ತರ್‌ಬಂದ್‌] 

ದಫ್ತರಿ (ನಾ). ದಘ್ನರಬಂದಿ ; ಕಚೇರಿಯ ಕಾಗದಪತ್ರಗಳನ್ನು 
ಜೋಡಿಸಿ ಇಡುವವನು ; ಗುಮಾಸ್ತ ; ಕಾರಕೂನ : ನನ್ನಿಂದ. ತಮ್ಮ 
ಸರ್ವೀಸ್‌, ರೆಕಾರ್ಡು ಹಿಂದು ಮುಂದಾದದ್ದನ್ನು ` ಬಿಡಿಸಿ, ಜೋಡಿಸಿ 
ಕೊಂಡು . . . ಗಟ್ಟಿರಟ್ಟಿನ ಫಾಖಿ:ಲ್‌ಬೋರ್ಡಿನಲ್ಲಿ ಬಂಧಿಸ್ತ ಮಾಡಿಸಿ 
ಕೊಂಡರು ಮತ್ತು ಹುಡುಗ ದಫ್ತರೀ ಆಗಲಿಕ್ಕೆ ಲಾಯಖ್‌ ಇದ್ದಾನೆಂದರು 
(ದೀಪಹ. 17, ೧೮): ಆವರ ಖಾಸ್‌ ದಫ್ತರಿಯಾದೆನೆಂದರೂ ಅಡ್ಡಿಯಿಲ್ಲ 
(ದೀಪಹ. 11, ೩೫೩). ([ ಪಾರ. ಹಿಂ. ದಫ್ತೆರೀ] 

ದಫ್ತರು, ದಪ್ತರ, ದಪ್ತರು, ದಫ್ತರ್‌, ದಫ್ತರ (ನಾ). ೧. ಸರ್ಕಾರದ 
ಕಾಗದಪತ್ರ,-ದಾಖಲೆ ; (ವಿಶೇಷವಾಗಿ ಕಂದಾಯದ) ಲೆಕ್ಕಪತ್ರ : 
ರಾಜಾಸ್ಥಾನದ ಎಲ್ಲ ಆರಮನೆಗಳಿಗೂ ಭೇಟಿಕೊಟ್ಟು ಆ ಅರಮನೆಗಳಲ್ಲಿ 
`ದೊರಕುವ ಐತಿಹಾಸಿಕ ದಫ್ತರುಗಳನ್ನು ಪರಿಶೀಲಿಸಿದ್ದರು (ವಂಶವ್ಯ. ೨೭೦). 
೨. ವ್ಯವಸ್ಥಿತವಾಗಿ ಜೋಡಿಸಿಟ್ಟ ಕಾಗದಪತ್ರಗಳ ಕಟ್ಟು: -ದಾಖಲೆ 
ಪುಸ್ತಕ; ರಿಜಿಸ ರು: ಲೆಕ್ಕಣಿಕೆ ಹಿಡಿದು, ತನ್ನೆ ದಫ್ತರನ್ನು 
ಬರೆಯುವ ಕುಲಕರ್ಣಿ ಅಲ್ಲಿ ಕಾಣುವ (ಗಾರು. ೨); ಟೈಕೊಬ್ರಾಹಿ 

. « ಎಂಬ ಜ್ಕೋತಿಷ್ಯನು ಕುಜಾದಿ ಗ್ರಹಗಳ ಸ್ಥಾನಗಳನ್ನು ಸೂಕ್ಷ್ಮ 
ವಾಗಿ ಗೊತ್ತುಹಚ್ಚಿ ಒಂದು ದೊಡ್ಡ ದಫ್ತರನ್ನು ಮಾಡಿಟ್ಟನು- 
ಈ ದಪ್ತರವು. . . ಕೆಪ್ಲರಿನ ಕೈಗೆ ಸಿಕ್ಕಿತು (ಶಿಲ್ಮನಾ. 60). ದಪ್ತರೆ: ೨ ಯಾ 
ಸನದೀ ನಕಲನ್ನು ಸಿರಸ್ತೇದಾರರ ದಪ್ತರಕೆ ಬರಸಿಕೊಂಡು ಅಸಲ 
ಸನ್ನದನ., ಹೆಚೆತಿಮ್ಮಯ್ಯನ ವಶಕೆ ಕೊಡುವದು (ಎಕ. ೪1 ಕೊಪ್ಪ. 
೪೮-೫೧ ; 1911); ಯಿ ನಿರ್ರುಪ್ಪದ ನಕಲಂನು ಸರಕಾರದ ದಪ್ಪರಕ್ಕೆ ಬರ್ಲಿ 
(ಮೈ ಅರಿ. ೧೯೩೦, ೪೩-೪೩; 1612) ; ಸಂನೆ ೧೮೧೩ ಯಿಸವಿ ದಾಖ ದಪ್ತರ 
ಕಂನಡಿ ಹಿರಂಣ್ಯಪ್ಪ ದಿವಾನ್‌ ಕಛೇರಿ ಹಜೂರು .(ಮೈಆರಿ. ೧೯೨೯, 
21 


ಸರ್ಕಾರಿ 


ದಬಕ್‌ 


೯೪-೩; 1818); ಸಾಹೇಬರು . .. ಕಾಗದವನ್ನು ದಪ್ತರೆದಲ್ಲಿಡಲಿಕ್ಕೆ ಶಿಕ್ಷಕರ 
ಕಡೆಗೆ ಕೊಟ್ಟರು (ಜಿಟ್ಮಹೂ. ೦೯), ದಪ್ತರು ; ೨. ಭಾರತದ ಸರಕಾರೀ 
ಭೂಪಟಗಳಲ್ಲಿ, ದಪ್ಪರಿನಲ್ಲಿ ಈ ಹೆಸರಂ ಬಹಿಷ್ಕೃತವಾಗಿದೆ (ಕರ್ಣಾಟ. 
೪೯೬) ; ವಿಕ್ರಮಾದಿತ್ಯನ ಸಿಂಹಾಸನದ ಮೇಲೆ ಕುಳಿತ ಮಗು ಕೂಡ 
ನ್ಮಾಯವನ್ನು ಕೊಡುವಂತೆ, ಒಳ್ಳೆಯ “ದಪ್ತರು' ಎಂಥ ಬೇವಕೂಫನ 
ನ್ನಾದರೂ ಸಾಹೇಬನನ್ನಾಗಿ ಮಾಡಬಲ್ಲದು . . , ಕಿಟ್ಟಿ ಇನ್ನೂ ದಪ್ತರಿನ 
ಟಾರ್ಜ ತೆಗೆದುಕೊಳ್ಳುವ ಮೊದಲೇ "ನೋಡೋಣ'! ಎನ್ನಬಲ್ಲವನೆಂದ 
ಮೇಲೆ ಅದು ದಪ್ತರಿನ ಮಹಿಮೆಯಲ್ಲದೆ ಇನ್ನೇನು? (ಗಂಮಾಯಿ. ೨೩). 
೩. ಕಾರ್ಯಾಲಯ; ಕಚೇರಿ; ಆಫೀಸು: ಧಾರವಾಡ ಜಿಲ್ಲೆಯ 
ದಪ್ತರಿನಲ್ಲಿ ಈಗಿನ ಲೆಕ್ಕದ ಪದ್ಧತಿಗೆ ಹೊಂದುವಂಥ ತಾಳೇಬಂದು 
ಯೆಲ್ಲಕ್ಕೂ ಹಳೇದು . . . ದೊರಿಯಂತ್ತದೆ (ಕಥಾಗೆ. ೩೯೦). ದಫ್ನರ್‌: 
೧. (ಮೈಗೆಕ 19, ೭೬೬೭). ದಫ್ರೆರ: ೧. ಕುಲಕರ್ಣಿ ಪಟ್ಟಾರಿಗಳ 
ದಪ್ತರದ ಭಾಷೆಯೆಲ್ಲಾ ಉರ್ದು (ಕನ್ನನು. 1, ೨೬). ೨. ಆಯುಧಕ್ಕೆ 
ಪೂಜೆಯಂ ನೆರವೇರಿಸಿ ಕಂಕಣವಿಸರ್ಜ ನೆಯಂ ವಾಡಿ, ಶಿಖಂಸರವನೂ, 
ದಫ್ತರವನ್ನೂ ಸಹ ಪೂಜಿಸಿ . . . ಪೂಜೆಯಂ ಬೆಳೆಸಿದರು (ಮಹಾವಂ 
1, 46) ; ತಹನಾಮೆಯನ್ನು ಬರೆಸಿ, ತಲಚೇರಿ ಸರಕಾರದ ದಫ್ತರದಲ್ಲು 
ಮಡಗಿ ಇದೆ (ರಾಜೇಂದ್ರ. 86) ; ಕುಮಾರೈಯ್ಯನು ದಫ್ರರವನ್ನು ಹಿಡಿದು 
ಕೊಂಡು ಬೀದಿಯ ಬಾಗಿಲಲ್ಲಿ ನಿಂತಿದ್ದ (ಜೆಂಗಾಳ್ಕ. ೭೩) ; ಹೆಗ್ಗಣಗಳೂ 
ಆ ದಫ್ತರಗಳೆ ಸಂದಿಯಲ್ಲಿ ಮನೆಮಾಡಿಕೊಂಡಿದ್ದವು (ಗರುದಾ. ೮೧: ತಮ್ಮ 
ದಫ್ತರದ ಮೋಲೆ ಕಟ್ಟಿದ್ದ ರೇಷ್ಮೆಯ ವಸ್ತ್ರವನ್ನು ಬಿಚ್ಚಿ ಆ ದಘ್ತರದಿಂದ 
ಒಂದು ಜಾತಕವನ್ನು ತೆಗೆದು (ಶ್ರೀರಾಯ. ೭೩) ; ಸಿಂಗಪ್ಪಯ್ಯನವರು 
ತಾವು ಹೊಸದಾಗಿ ತಂದ ದಫ್ರರ ಚೌಕದೊಳಗೆ ದಫ್ತರ ಸಮೇತ 
ಕಟ್ಟಿಟ್ಟಿದ್ದರು (ನನ್ನೂರು .೧೩೯), [ ಅರ. ಮರಾ, ಹಿಂ. ದಫ್ರರ್‌ | 

ದಬಕ್‌ (ನಾ). ಒಂದಂ ಅನುಕರಣ ಶಬ್ದ. "ದಬಕ್ಕನೆ' ಪರಾ. 

ವಬಕಹಾಕಿಸು (ಕ್ರಿ). ಮಂಡಿ ಊರುವಂತೆ ಮಾಡಿಸು,-ಮಡಿಚುವಂತೆ 
ಮಾಡಂ (?) : ರಾಜನಂ ತನ್ನ ಫೌಜು ಮುರಿದು ಹೋದ್ದನ್ನು ಕಂಡು 
ಆನೇಕಾಲಿಗೆ ದಬಕಹಾಕೆಸಿ ನಿಂತುಕೊಂಡು ೬ ತಾಸಿನಿಂದ ೧೦ 
ಶಾಸಿನವರೆಗೂ ಯಂದ್ಭವಹಾಡುತಿದ್ದನು (ಚಿತ್ರಪಾ. ೫೩). 

[ ದಬಕ? + ಹಾಕಿಸು (ಆಹಾಯ್ಕಿಸು) ] 

ವಬಕ್ಕನೆ (ಅ). ದಬಕ್ಕೆಂಬ ಶಬ್ದದೊಡನೆ : ಗೂಡಿನಲ್ಲಿಟ್ಟಿದ್ದ ಗಂಟು 
ದಬಕ್ಕನೆ ಉರುಳಿಬಿತ್ತು (ಢಿ). [ ದಬಕ್‌ + -ಅನೆ,] 

ದಟಡ್ಡಾಳಿಕೆ "ಡಬಡ್ಡಾಳಿಕೆ' ನೋ. 

ದಬದಬ್ಕ (ನ್ಯಾ. ಒಂದಂ ಅನುಕರಣ ಶಬ್ದ : 
ಹೊಡೆದುಕೊಳ್ಳತೆೊೊಡಗಿತು (ಕೂರಿ). 

ದಬದಬ್ಕ (ನಾ). ಫಿರಂಗಿ ಮುಂತಾದ ಯುದ್ಧಸಾಧನಗಳನ್ನಿಡುವ 
ಎತ್ತರವಾದ ತಿಟ್ಟು,-ಜಗಲಿ : ನವಾಬನ ಸೇನೆಯವರು ಗಾರೇ ಬಾಗಿಲ 
ಬಳಿ ಒಂದು ದಬದಬ ಕಟ್ಟಿ ೬ ಫಿರಂಗಿ ಏರಿಸಿ ಹೊಡೆಯುತಾ ಬಂದರು 
(ಜಿತ್ರಪಾ. ೯೬). [?./ತೆಲು, ದದ್ದಡ ; ದದ್ಮಳ] 

ದಬದೆಬೆ "ಧಬಧಬೆ' ನೋ. 

ದಬರಿ "ಡಬರಿ' ನೋ. 

ದಬರಿಟೊಪ್ಪಿಗೆ "ಡಬರಿಟೊಪ್ಪಿಗೆ' ನೋ. 

ದಬಾಣ "ಡಮಾನ' ನೋ. 

ದೆಬಾದಬಿ "ದಬಾದಂಬಿ' ನೋ. 

ದಬಾದುಬಿ, ದಬಾದಬಿ (ನಾ). ಬೆದರಿಸಿ ಮಾಡುವ ಒತ್ತಾಯಂ,- 
ಹೋರಂ : ಕಾವ್ಯಾಗ್ನಿಯಿಂದ ಬೇಯದ ಜೀವ, - ಕಾವ್ಯ. ರಸದಲ್ಲಿ 
ಈಜಾಡದ ಜೀವ. ಹೇಗೆ ಪರಿಶುದ್ಧ ವಾದೀತು? ಅದರ ಕಿವಿ 


ಎದೆ ದಬದಬ ಎಂದು 


೩೮೦೪ 


25 


ದಬ್ಬಣಿಗ 


ಮರಗಿವಿ; ಅದರ ನುಡಿ ತೊದಲ್ನುಡಿ. ಅಂಥ ಜನ ಮಾಡುವ ರಾಜ್ಯ 
ಶಾಸನ ದೊಂಬಿಯ ದಬಾದುಬಿ (ಸಾಹಿಕ. ೨೬) ; ನನ್ನ ಕಕ್ಷಿಗಾರನ ಮೇಲೆ 
ಇವರೇ ದಬಾದುಬಿ ಮಾಡಿ ಕತ್ತಿ ಕಟ್ಟಿ ದ್ದಾರೆ (ಪಂದತೋ. ೧೬೨). 
ದಬಾದಬಿ: ಅವನಿಗೆ ಪೋಲಿಸರ ವಿಚಾರ ಚೆನ್ನಾಗಿ ಗೊತ್ತು ; ಇಲ್ಲಿ 
ಅವರ ದಬಾದಬಿಯ ಖಂಡನ ವಿಡಂಬನಾತ್ಮಕವಾದ ಒಂದು ವಿವರ 
ಬರುತ್ತದೆ (ಬಂಕಿಮ. ೧೦೬). 
[ -ಮರಾದ. ಬದುಬೀ ; ಹಂ. ದಬ್‌ದಬಾ ೬ ಆಟೋಪ, ಪ್ರತಾಪ] 
ದಜಾಯಿಸು (ಕ್ರಿ). ೧. ನೂಕು; ತಳ್ಳು. ಅವನ ಸುಪ್ತಭಾವ 
ನೆಗಳನ್ನು ದ ಬಾಯಿಸುತ್ತಿ ರಿ (ರಂಗರೋ. ೧೨೬); ಬಾಗಿ 
ಲನ್ನು ದಬಾಯಿಸಿ ಹಾಕು (ರೂಂ). ೨. ಗದರಿಸು ; ಜಬರಿಸಂ : 
ಆ ಹೊತ್ತೇ ತೀರಿಸಿಬಿಟ್ಟೆ ; ಇನ್ನೇನೂ ಕೊಡತಕ್ಕದ್ದಿಲ್ಲ ಹೋಗೆಂದು 
ದಬಾಯಿಸಿದನು (ಕಥಾಮಂ. 1೪, ೬೬); “ಸುಮ್ಮನಿರೋ ನೀನು, ಅವನಿಗೆ 
ಗೊತ್ತಾಗದಿದ್ದರೆ ಅವನೇ ಕೇಳುತ್ತಿದ್ದ” ಎಂದು ದಬಾಯಿಸಿದ (ಪರೀಕ್ಷೆ. ೮); 
ಅವಳೂ ನನ್ನ ಮೇಲೆ ತಿರುಗಿ ಬಿದ್ದು ದಬಾಯಿಹಿದಳು (ಆಲಹೂ. ೩೭) ; 
ಸ್ವಲ್ಪ ಬಲವಾಗಿ ದಬಾಯಿಸಿ ಈ ತುಂಟತನವನ್ನು ಚಿಗುರಿನಲ್ಲೇ ಚಿಗುಟಿ 
ಹಾಕಿದರೆ ದಾರಿಗೆ ಬರ್ತಾನೆ (ಸ್ಮಾಮಿಸ್ಮೇ. ೧೮೫). ೩. “ಒತ್ತಾಯಮಾಡು 
ಜುಲುವೆ:ಮಾಡಂ” (ಉನಕೂೋ. ಬ. ೪. ಅಪಹರಿಸು; ದೋಚು: 
ಬೀರಣ್ಣನಿಗೆ ಆ ಪೆಟ್ಟಿಗೆಯಲ್ಲಿ ನಿಧಿ ಸಿಕ್ಕಿದ ವಿಚಾರ ತಿಮ್ಮಪ್ಪನ ಕಿವಿಗೂ 
ಬಿತ್ತು ... ಅದು ತನ್ನ ಪಾಲಿಗೆ ಬರಬೇಕಿತ್ತು ; ಬೀರಣ್ಣ ತನ್ನಿಂದ 
ಅದನ್ನು “ದಬಾಯಿಸಿದ್ದೇ' ಎಂದು ಆತ ತಿಳಿದುಕೊಂಡ (ಮುಂಗಾಮು. 
೬೦) ; ಗಡಿಯಾರ ಬಂದೈತೆ ? ಎಲ್ಲಿ ದಬಾಯಿಸಿದೆ (ಉಡುಗೊ. ೭೮). 
[ದಬಾ (P .-ಹಿಂ. ದಬಾನಾ) + - ಇಸ್ಕು] 
ದಬಾಲಿ, "ಡವಾಲಿ' ನೋ. 
ದಜಾಲ್ಕಿ (ನಾ). ದಪ್ಪನಾದ ಹೆಂಗಸು; ಸ್ಥೂಲಕಾಯದವಳು: ಆ 
ದಬಾಲಿಗೆ ಕುಳಿತುಕೊಳ್ಳಲು ಇಷ್ಟು ಜಾಗ ಸಾಕಾದೀತೆ ? (ರೂ). 
"ಡುಬಲಿ' ಪರಾ. [ ಮರಾ. ಧಬಾಲೀ ಎ ಸ್ಥೂಲ, ದಪ್ಪ] 
ದಬಾವಣೆ (ನಾ). ದಬಾಯಿಸುವಿಕೆ ; ಗದರಿಸುವಿಕೆ ; ಜೋರಂಮಾಡು 
ವಿಕೆ : ನಿನ್ನ ದಬಾವಣೆ ನನ್ನ ಮುಂದೆ ನಡೆಯಲಾರದು (ಜಿವರಿ. ೫೩); 
ಅವನು ಶೀರ ದಬಾವಣೆ ಮಾಡಿದರೆ ನನ್ನ ಹತ್ತಿರ ಬಾ (ಧರ್ಮಶ್ರೀ. ೧೦೮) ; 
ಈ ದಬಾವಣೆ ಮಾತು ಯಾಕಾಡೀಯಾ? (ಮಾಂಗಲ್ಯ. 0೭). 
[ ದಬಾಯಿಸು + - ಅಣ್ಮೆ./ಮರಾ. ದಬಾವಣೀ) 
ದಬೀರ "ಡಬೀರ” ನೋ. 
ದಬ್ಬಣ "ದಬ್ಬಳ' ನೋ. 
ದಬ್ಬಣಕಾಟಿ, ಡಬ್ಬಣಕಾಟಿ, ದಬ್ಬಣಕಾಠಿ (ನಾ). ದಬ್ಬಳದ ಅಗಲ 
ದಷ್ಟು ಅಂಚು ; ದಬ್ಬಣಕಾಟಿಯ ಮಿಸೆ ; ನಿಡಿದಾದ ಮೂಗು (4ಡುಗು. 
೩9). ಡಬ್ಬಣಕಾಟಿ : ಎತ್ತೆತ್ತಲೋ ಉಟ್ಟ “ಡಬ್ಬಣಕಾಟಿ'ಯ ತೀರ 
ದಪ್ಪನಾದ, ಕೆಂಪಾಡ ಧೋತರ (ಗಂಗಾಗ್‌. ೨). ದಬ್ಬಣಕಾಠಿ; ಗೋವಿಂದ 
ರಾಯನು . . . ಸ್ಥೂಲಕಾಯನು. ದಬ್ಬಣಕಾಠೀ ಮಾಸೆಯುಳ್ಳವನು 
(ಅಂಬಿಕೆ. ೦೮೦). [ «ಮರಾ. ದಾಭಣಕಾರೀ] 
ದಬ್ಬಣಕಾಠಿ "ದಬ್ಬಣಕಾಟಿ' ನೋ. 
ದಬ್ಬಣಸಾಲಿ, ಡಬ್ಬಣಸಾಲೆ (ನಾ). ದಬ್ಬಳದ ಗಾತ್ರದ ಒಂದು 
ಬಗೆಯ ಬತ್ತ : ದಬ್ಬಣಸಾಲಿ ಅಕ್ಕಿ ದಬ್ಬಣದಂತೆ ದಪ್ಪ (ರೂಢಿ) 
ಡಬ್ಬಣಸಾಲೆ : ಡಬ್ಬಣಸಾಲೆ ಅಕ್ಕಿ (ರೂಢ). 
[ ದಬ್ಬಣ ( <ಎದೆಬ್ಬಳ)  ಸಾಲ್ಕಿ 
ದಬ್ಬಣಿಗ (ನಾ). ಸೂಜಿಕಾಯಕದವನಂ (?)- “ದಬ್ಬಣಿಗೆ' ಪರಾ. 
[ದಬ್ಬಣ ( ದಬ್ಬಳ) + - ಇಗ) 


ದಬ್ಬಣಿಗೆ 


ದಬ್ಬಣಿಗೆ (ನಾ). ಸೂಜಿಯ ಕಾಯಕ (?). "ದಬ್ಬಣಿಗೆದೆಆೌ್‌' ಪರಾ. 
[?] 

ದಬ್ಬಣಿಗೆದೆಜ* (ನಾ). ದಬ್ಬಣಿಗೆ ವೃತ್ತಿಯ ಮೇಲೆ ಹಾಕುವ ತೆರಿಗೆ 
(?) : ಕಾರಪುಣ್ನಮಿಯಲು ಗೆಲ್ವೆತ್ತಿನ ಸೇಸೆ ಗದ್ಕಾಣವೊನ್ಹು ಮೇದರಲ್ಲಿ 
ದಬ್ಬಣಿಗೆದೆಟ್‌ಯ ನೋಡಿಕೊಂಬರು (ಸಇಇಇ. IX-1, ೧೭೦-೨೫; 1106). 

[ ದಬ್ಬಣಿಗೆ + ತೆಆ್ಕಿ್‌ ] 

ದಬ್ಬರಿ "ಡಬರಿ' ನೋ. 

ದಬ್ಬರೆ, "ಡಬರಿ' ನೋ. 

ದಬ್ಬರೈ ನಾ). “ಸುಳ್ಳು” (ಕಾನಕೋ. ೩) : ಎಲ್ಲಾ ದಬ್ಬರೆ ಮಾತು (ರೂಢಿ). 

[ ದೇ.8 ತಮಿ. ತಪ್ಪರೈ ; ತೆಲು. ದಬ್ಬರ, ದಬ್ಬಜ, ಡಬ್ಬಜ] 

ದಬ್ಬಳ, ಡಬ್ಬಣ, ಡಬ್ಬಳ, ದಬ್ಬಣ (ನಾ). ಗೋಣಿಚೀಲ ಮೊದಲಾದಂ 
ವನ್ನು ಹೊಲಿಯಲು ಉಪಯೋಗಿಸುವ ಸೂಜಿಯಂತಹ ದಪ್ಪ 
ಸಾಧನ : ದಬ್ಬಳಮಂ ಬೆರಲ್ಗಳೊಳಡಂಗುವಿನಂ ನಡೆ ಪೊಯ್ದು , . . 
ಒರ್ವನಂ ಬೊಬ್ಬಿದಾರ್ದು ಕೊಲ್ವ ಕೊಲೆಯಂ ಹರಿಣೇಕ್ಷಣೆ ಕಂಡು 
ಭೀತಿಯಿಂ (ಸುಕುಮಾ. ೭-೬) ; ಗುಡಿ ನೇಣ್‌ ಕಾಂಡಪಟಂ ಮೊಜಿಂ 
ಗಳಗೆಯುಂ . .. ಕುಡುಗೋಲ್‌ ಕತ್ತಿಗೆ ದಬ್ಬಳಂ ಕೊಡಲಿ ಗೂಟಂ ಹಾರೆ 
ಹಾರಂಗಿ ಕೈಪಿಡಿದಾ ತಾಮ್ರಸಭಾಂಡಮೆಂಬಿವಿನಿತುಂ ದಂಡಿಂಗೆ ಸಾಮಗ್ರಿ 
ಗಳ್‌ (ಸೂಕ್ಮಿಸು. ೧೮-೨೩) ; ಸರಕಿನ ಕೋಣೆ ಕಟ್ಟಳೆಮರಂ ಕುಡುಗೋಲ್ತೆರೆ 
ಸೀರೆ ದಬ್ಬಳಂ ಹುರಿ ಗಡ ಹಾರೆ ಸವಗಂ ತೊದೆ ಮೊಚ್ಚಯಂಗಳೆಂಬುರಂತರ 
ಸಾಧನಂ ಬೆರಸು ದಂಡಿನವರ್‌ ಪೊಅಮಟ್ಟರರ್ಥಿಯಿಂ (ತ್ರಿಪುವಿ. ೨೪-೨೮೫); 
ಸೂಜಿ ವೊದಲು ದಬ್ಬಳವೆ ಕಡೆಯಾದ ಮುವ್ವತ್ತೆರಡಟ್‌ಂ ಪೋರ್ದರಾ 
ದನುಜಪತಿ ಹರಿಗಳು (ವೀಕೈಪು. ೨-೧೨-೪೦) ; ಕಲ್ಲು ಚೂಪಾಗಿ ದಬ್ಬಳ 
ದಂತೆ ಚುಚ್ಚುತ್ತಿದ್ದಿತು (ಬೆಸ್ತಕ, ೫೮). ಡಬ್ಬಣ : ತಲೆಯ ಕೂದಲು 
ಗಳಂತೂ ಡಬ್ಬಣ ಗಡುತರ ಆಗಿರುತ್ತವೆ! (ಮೋಹಿನೀ. ೨೮). ಡಬ್ಬಳ : 
ತಾಯಿಯೊಂದು ಕಡೆ, ತಂದೆಯೊಂದು ಕಡೆ. ಸೂಜಿ ಡಬ್ಬಳ ತೆಗೆದುಕೊಂಡು 
ಚುಚ್ಚುತ್ತಿದ್ದರೆ ಅವನಿಗೆ ಹೇಗಿದ್ದಿರಬೇಕು ? (ಮಹಾಗ. ೮೮). ದಬ್ಬಣ : 
ಬಸಿದ ದಸಿಯೊಳ್‌ ತೆಗೆವುದುಂ ಕಬ್ಬುನದ ದಬ್ಬಣಂಗಳಂ ದಬ್ಬುಕದ 
ಡಂಗೆಗಳಿಂ ಬೆರಲ್ಲಳೊಳಡಂಗೆ ಬೆಟ್ಟುವುದುಂ (ಸುಕುಮಾ. ೧೧-೪೭ ವ); 
ಶೂರನುಕ್ಕಿನ ದಬ್ಬಣದಿ ತಲೆಯೂ ನಿಂದನು (ಕಾಶಿರಾ. 8-೪) ; ದಿಬ್ಬಣ 
ವೆರಡೊಂದು ದಿಬ್ಬಣವಾಗಿ . . ದಬ್ಬಣದೊಳು ದಾರ ನಡೆವಂತೆ 
ನಡೆದುದು ಸಬ್ಬಲಗ್ಗೆಯೊಳರಮನೆಗೆ (ಭರದ. ೩೧-೬೪). 

[ದೇ.॥ ತಮಿ. ತಪ್ಪಣ ; ತುಳು. ದಬ್ಬಣ, ದಬ್ಬಣೊ, ದಬನ ; 
ತೆಲು. ದಬ್ಬಲ, ದಬ್ಬನ./ನುರಾ. ದಾಭಣ ] 

ದಬ್ಬಾಟ (ನಾ). ನೂಕುವಿಕೆ ; ತಳ್ಳುವಿಕೆ: ಜಗಳದಲ್ಲಿ ದಬ್ಬಾಟವೇ 
ಜಾಸ್ತಿ (ಕಸಾಪ. 1, ೨೯೦). [ದಬ್ಬಿ + ಆಟ] 

ದಬ್ಬಾಡು (ಕ್ರಿ). ನೂಕು; ತಳ್ಳು: ಜಗಳ ದಲ್ಲಿ ಒಬ್ಬರನ್ನೊಬ್ಬರು 
ದಬ್ಬಾಡಿದರು (ರೂಢ). [ ದಬ್ಬು; * ಆಡ್ಕು) 

ದಬ್ಬಾಳಿಕೆ (ನಾ). ನಿರಂಕುಶಾಧಿಕಾರ ನಡೆಸುವುದು; ಒತ್ತಾಯವನ್ನು 
ಹೇರಂವುದು ; ಬಲಾತ್ಕಾರದ ಆಡಳಿತ : ತಾಯ ಸೆರೆಯಂ ಸವರಲೆಂದೆ 
ವೆರವಿಇ ಬವರ-ದಬ್ಬಾಳಿಕೆಯ ಮೆಟ್ಟಡಿಯ ತಬ್ಬಬೇಕೆ? (ಗಿಳಿವಿಂ. ೭೧-೨೬); 
ಬ್ರಿಟಿಷ್‌ಸಾಮ್ರಾಜ್ಯಶಾಹಿಯ ಹಿಂಸೆ, ದಬ್ಬಾಳಿಕೆ. ಕ್ರೂ ರಶಿಕ್ಷೆಗಳ 
ಪರಿಣಾಮ ಹೀಗೇ ಆಯಿತು (ಆತ್ಮಾರ್ಪ. ೧೩೦) ; ಕಾಂಗ್ರೆಸ್ಸಿನ ಶಕ್ತಿ 
ಹೆಚ್ಚಿದ ಹಾಗೆಲ್ಲಾ ಸಕಾರದ ದಬ್ಬಾಳಿಕೆಯೂ ಹೆಚ್ಚಾಗುತ್ತಿತ್ತು 
(ಪಂಜಸಂ. ೭೫) ; ಪರಕೀಯರ ದಬ್ಬಾಳಿಕೆ, ನಮ್ಮವರೆದೆಯುಬ್ಬಾಳಿಕೆ, 
ಮಬ್ಬಾಳಿಕೆ, ಗಬ್ಭಾಳಿಕೆ-ಎಲ್ಲ ಒಂದೆ, ಒಂದೆ (ನಡಲಂ. ೭೦-೨). 

[ ದಬ್ಬು, * ಆಳಿಕೆ ( ಎಆಳ್ಕೆ)] 


೩೮೦% 


ದಬ್ಬುಕ 


ದಬ್ಬಿಸು, ದೊಬ್ಬಿಸು (ಕ್ರಿ). ನೂಕಿಸು ; ತಳ್ಳಿಸು: ಅವನನ್ನು ಆಚೆಗೆ 
ದಬ್ಬಿಸಿದರು (ಕಿ). ದೊಬ್ಬಿಸು : ಬಿಡಿಸುವೆನಿಂದು ತನ್ನಯ ಗರ್ವಮೆನು 
ತಬ್ಬರಿಸಿ ದೊಬ್ಬಿಸಿದಾ (ಅನಂರಾ. ೦.೯-೮). [ ದಬ್ಬು, * -ಇಸ್ಮು] 

ದಬ್ಬು,, ಡಬ್ಬು. ದೊಬ್ಬು (ಕ್ರಿ). ೧. ನೂಕಂ; ತಳ್ಳು: ದೂಡು: 
ದೇವೇಂದ್ರನು ಆ ತಕ್ಷಕನನ್ನು ಕೆಳಕ್ಕೆ ದಬ್ಬಿಬಿಟ್ಟನು (ಳೃವಾಆ. ೮೧) ; 
ಸಬ್ಬರೀ ಜಮದಗ್ನಿಸುತನಿಂ ಮಬ್ಬು ಮುಸುಕಿದ ತೆರದೊಳಿರ್ದರು ದಬ್ಬು 
ತವನನು ಸಲಹಿದೈ ವಸುಧಾಧಿಪತಿಗಳನು (ರಾಮಾಸಂ. ೧-೭-೨೪); 
ಮಾರೀಚನಂ ನೂರು ಯೋಜನ ದಬ್ಬಿ ಸಮುದ್ರದಲ್ಲಿ ಕೆಡಹಿ (ಕೃಷ್ಠರಾ. 
೧-೧೧). ಪಿ. ಮುಂದೂಡು ; ಮಂಂದಕ್ಕೆ ಹಾಕು: ಈ ದಿನ ನಡೆಯ 
ಬೇಕಾಗಿದ್ದ ಸಭೆಯನ್ನು ದಬ್ಬಿದ್ದಾರೆ (ಕೂ). ಡಬ್ಬು, : ೧. ಒಬ್ಬನೆಸು 
ವನು ಪಾರ್ಥರಿವರೆಲ್ಲರಂ ಕೂಡಿ ಬೊಬ್ಬೆಯಿಂ ಕಣೆಗಳಂ ತರಿದೊಟ್ಟೆ 
ನಾಯಕರು . . . ಎಸುವರಿವದಿರು ಕಡಿವನನಿತುವಂ ನರನೊಬ್ಬನೆ ಡಬ್ಬು 
ವನು ಕಣೆಗಳನ್ನವರೆಸಲು (ತುಕಂಗ. ೪೬-೩೮); ಇನ್ನಾದರಬ್ಬರಿಸಿ ಪಾರ್ಥನೆಂ 
ತರುಬುವದು ಹೆಣಗುವದು ನಮ್ಮ ಕಡೆ ಬಾರದಂತೆ ಡಬ್ಬುವುದು 
ನೀವೆಲ್ಲರುಂ ಕೂಡಿ (ತುರಂಗ. ೪೭-೭). ದೊಬ್ಬು : ೧. ಸಲೆ ನಿರೋಧಿಪ 
ರೋಗ ದುರಿತಾವಳಿಯನೆಲ್ಲವ ದೊಬ್ಬಿ ಸತ್ತಥದಲಿ ಚಲಿಸುತಿಹ ಯೋಗಿ 
ಸಜ್ಜನನಾಗಿ ಸುಖಿಯಹನು (ತಿಮ್ಮಶಾಂ. ೯-೩೩) ; ಶಿವಿತಿವಿದು ಗಾಢಾಂಧ 
ಕಾರವ ರವಿಯ ಕಿರಣಂ ದೊಬ್ಬುವವೊಲ್‌ (ವಿವೇಧ. ೨-೧೯) ; ಇವನನ್ನು 
ಕೆಳಕ್ಕೆ ದೊಬ್ಬಿಬಿಡು (ಕಥಾಮಂ. 1೪, ೮8); ಅಚ್ಚರಿಯಿಂದ ಗಿಳಿ ಸಾಕಿ 
ಕಿಚ್ಚಿಗೆ ದೊಬ್ಬಾರೋ (ಗಾದ). ೨. ನಿಲ್ಲದಾ ಕಾಲವನು ವಿಘ್ನೆಗಳಲ್ಲಿ 
ಯೋಜಿಸಿ ನೆವವಿಡುತ ಭೂವಲ್ಲಭನು ದೊಬ್ಬೂದು ಸನ್ಮತವರಸ 
(ತಿಮ್ಮಶಾಂ. ೫-೨೭). ೩. ತೊರೆ; ತ್ಯಜಿಸು: ಉಬ್ಬಿ ಸಂಸಾರಿಯಾಗಿ 
ನಿಮಿಷಕೆ ದೊಬ್ಬಿ ಸಂನ್ಯಾಸಿಯಾಗಿ (ಜ್ಮಾನಸಿಂ. ೫-೦೪೮). 

[ದೇ.8 ತುಳು. ದಬ್ಬು, ಡಬ್ಬು, ದೊಬ್ಬು ; ತೆಲು. 
ದ್ರೊಬ್ಬು ; ನಾಯ್ಕಿ. ಢೊಬ್ಬ್‌ 

ದಬ್ಬುು, ಡಬ್ಬು (ನಾ). ಅಡಿಮೇಲು; ಬೋರಲು; ಬೆನ್ನುಮೇಲಾಗಿರು 
ವಿಕೆ. "ದಬ್ಬುಹಾಕಂ' ಪರಾ. ಡಬ್ಬು: ಹೂಂ! ಬೀಳಲಿ, ಡಬ್ಬು 
(ಹುಜ್ಕಾಟಿ. ೧೧೦). [2] 

ದಬ್ಬುಕ, ಡಂಬುಕ, ಡಬ್ಬುಕ, ಡುಬ್ಬುಕ (ನಾ). ಕಲ್ಲನ್ನು ಸೀಳುವ 
ಒಂದು ಬಗೆಯ ಉಪಕರಣ; ಚಾಣ; ಉಳಿ: ಕರ್ಚೊನ್ನ ದಬ್ಬುಕಂಗಳಿಂ 
ತಲೆ[ಯಂ] ಸಿಪ್ಪು ಬಿ[ಚ್ಚ]ತ ಬಿರಿದು ಶತಖಂಡಂಗಳಪ್ಪಿನಮೆತ್ತಿ ಪೊಯ್ಕೆಯಿಂಂ 
(ವರ್ಧಮಾ, ೩-೩೪ ವ); ದಬ್ಬಳಮಂ ಬೆರಲ್ಗುಳೊಳಡಂಗುವಿನಂ ನಡೆಪೊಯ್ಲ 
ಮೂಳೆಯಂ ದಬ್ಬುಕದಿಂದೆ ನುಗ್ಗುನುಟಯಪ್ಪಿನೆಗಂ ಬಿಡೆ ಬೀಸಿ ಪೊಯ್ಮು 

ಒರ್ವನಂ ಬೊಬ್ಬಿಟ್‌ದಾರ್ದು ಕೊಲ್ವ ಕೊಲೆಯಂ ಹಂಣೇಕ್ಷಣೆ 

ಕಂಡು ಭೀತಿಯಿಂ (ಸುಕುವಾ. ೭-೬) ; ಸಜಗಲ್ಲಂ ದಬ್ಬುಕದಿಂದಿಟ್‌ದೊಡೆ 
ಕಿಡಿ ಹಾಲುವಂತೆ ಮುಂತೊಗೆದ ಮುಗಿಲ್ಲೂಣುಗಲನೆ ಖಚರಿ ಕುಚದಿಂದಿ 
ಅ್‌ದಳ್‌ ಕಿಅಂಮಿಂಚು ನುಚ್ಚುನುಜಿಯಪ್ಪಿನೆಗಂ (ಅರ್ಧನೇ. ೩-೦೮) ; 
ಕರಗಸ ಗಾಳ ನಿಚ್ಚಣಿಗೆ ದಬ್ಬುಕವೆಂಬಿವನಿಕ್ಕಿ ಕಾದಿ ನಿತ್ತರಿಸದೆಯೋಡಿ 
ಹೋದ ಬೆಳ್ಳೆರಳೆಯ ಬೇಂಟೆಯಲು ಕೊೊಲಲುವೊಲ್ಲದೆ ಕಾವನು ವಿಕ್ರ[ವಂ) 
ಭೂಭುಜ (ಸೌಇಇ. 3%-1, ೨೬೬-೩೩ ; 2188) ; ತುಂಬುರು ಮುತ್ತದಿಂದೆ 
ನಡೆಕಲ್ಲಳನಿಂಬಿನೆ ಬೇಯೆ ಸುಟ್ಟು(ಟ್ಬ) ಸುಣ್ಣಂಬೆರಸಿರ್ದ ನೀರನೆಆ 
ದಾಅ್‌ಸು ಮೋದಿಸು ದಬ್ಬುಕಂಗಳಿಂದಂ ಬಿರಿಗುಂ ಶಿಲಾಳಿ (ಅಟ್ಟಮ. 
೧೦-೫೭). ಡಂಬುಕ : ಬಟಿಸಿಡಿಲು ಸಿಡಿಲಂಬು ಡಂಬು[ಪಾಕಾ. ಡಬ್ಬು, 
ಡುಬ್ಬು]ಕ ಗಜ್‌ದಳೆದ ಹಾಯ್ಕಿಟ್ಟಿ .. . ಮುಜ್‌ಮೂಣದು ಮೋದುವ 
ಭೂತಗಣದುಬ್ಬಿಟ್‌ ತದೊಡ್ಡನು ಮುಂದೆ ನಿಲಿಸಿದನಾ ಚಮೂರಮಣಿ 
(ತೊರರಾ, ೬-೧೯-೧೭). ಡಬ್ಬುಕ : ಡಾವರಿಪ ಡಾವರದ ಡಬ್ಬುಕದ 


ದಬ್ಬುದಲೆ 


ಕುತ್ತುವಾರೆಯ ಬಗೆಯದಾನೆಗಳಿತ್ತ ಮುರಿದವು ಸಿಂಹನಾದಕೆ ಮತ್ತಗಜ 
ಮೊಗದಿರುಹಿದವು ದಳವುಳಿಸಿದನು ಭೀಮ (ಕುವ್ಮಾಗ. ೨-೩೮) ; ಕುಡು 
ಗೋಲ್ಕೊಡಲಿ ಕೈಪಾರೆ ಗುದ್ದಲಿ ಮಚ್ಚು ಕಡುಕತ್ತಿ ಡಬ್ಬುಕ[ಪಾಕಾಂ. 
ದಬ್ಬುಕ, ಕಬ್ಬುನ]ಗಳನು ಬಿಡದಾಂತು ನಡೆದರು ಬಿಟ್ಟಿಯವರು ನೆಲ 
ಪಡೆದುದೆಂದೆನಲು ಸಂದಣಿಸಿ (ಳುರಾಸಾಂ. 9೧-೪6. ಡುಬ್ಬುಕ : ಮೇಲಿನ 
"ಡುಬುಕ' ಉಲ್ಲೇಖದ "ತೊರರಾ' ಪ್ರಯೋಗದ ಪಾಠಾಂತರವನ್ನು 
ನೋಡಿ. [?] 

ದಬ್ಬುದಲೆ (ನಾ). ೧. ತಬ್ಬಿಬ್ಬು ; ಗಾಬರಿ ; ದಿಗ್ಭ್ರಮೆ: ಕೋಂಟಿಯ 
ಮುಂದೆ ಕುಳ್ಳಿರ್ದು ಕಡು ರಿಸವಡೆದು ಹೃದಯಗೊಳಿನಿಸು ದಬ್ಬುದಲೆ 
ಯಿಲ್ಲದೇ ನುಡಿಯುತೊಳ್ಳುಡಿಯ ನಸುನಗೆಯಿ:ಡ:ವ ಮಾಣವಕನಂ ಕಂಡು 
ತಾಂ ನುಡಿದನಿಂತು (ಸಮ್ಮ. ೨-೬೫); ಕೊಲಬಂದ ಪಗೆಗಡಿಗಡಿಗೆ ಕಪ್ಪವ 
ತೆತ್ತು ನಿಲಿಸುವಂತನ್ನಪಾನಗಳಾ ಸಲಿಸಿ ಹಸಿವು ತೃಷೆಗಳ ತಡೆವುತ ದಬ್ಬು 
ದಲೆಬಿ (ಬಟ್ಟು ಬಾಳ್ವುದು ಸುಖವೆ (ಛರಣ. ೬೬-೧೧೯). "ದಬ್ಬುದಲೆ 
ಗೊಳ್‌' ಪರಾ. ೨. ಒದರಾಟ; ಒದರಿಕೊಳ್ಳುವಿಕೆ; ಒದ್ದಾಡಂವಿಕೆ: 
ಶೂಲವೇಟ್‌ಯರೆಮಂಗುಳ್ಗ ಕ್ಷ ಹಲವು ಕದುಕೇಜ್‌ನಿಂ ಸುರಿವರುಣಜಲ 
ದಬ್ಬುದಲೆಯನಾಡುವ ಹಸ್ತಪಾದ ಕೆದಜ್‌ದ ಕೇಶ . . . ಕುಬುಬೆಂದು 
ಕೂಗುವೀ ಬಲುಗೆಯ್ಯನಿವನಾರೆನಲ್ಕೆ (ಸಮ್ಮ ಕೌ. ೪-೩೧). 

ದಬ್ಬುದಲೆಯ ಮಾತು ೩ ಗದ್ಗ ದಿಸುವ ಮಾತು ; ತಡವರಿಸುವ 

ನಂಡಿ : ಬೆಳ್ಗೆರೆವ ಕೊರಲು ಮೆಯ್ಕ ಹಬ್ಬಿದ ನಡುಕ ಹೊಯ್ವಳ್ಳೆ ದಬ್ಬು 
ದಲೆಯ ಮಾತು ದುರುದ:ರುಗಣ್ಣಿಂದುಬ್ಬಸಗೊಳುತಿದ್ದನವನು (ಶ್ರೀಪಾಲ: 

[?] 

ದಬ್ಬುದಲೆಗೊಳ್‌ (ಕ್ರಿ). ೧. ತಬ್ಬಿಬ್ಬುಗೊಳ್ಳು ; ಗಾಬರಿಯಾಗು : 
ದಬ್ಬುದಲೆಗೊಂಬ ವಾರಣವಾಹಕಪ್ರತತಿ ತಬ್ಬಿಬ್ಬುಗೊಂಬ ತುರಗಾ 
ರೋಹಕಪುತಶಿ (ಸಮ್ಮಕ್‌. ೮-೬೩) ; ಕಾಳಗತ್ತಲೆ ತುತ್ತುಯುಂಬಾಗಿ 
ತುಂಬಿದಾಭೀಳೆಮಪ್ಪಾರಣ್ಯಮಧ್ಯದೊಳ್ಳಬ್ಬುದಲೆಗೊಂಡು ದಾರಿಯ 
ತಪ್ಪಿದಾ ಮೇಳದ ವಣಿಗ್ಹಾಲ ಸಹಿತ ಬಂದು (ಸಮ್ಮಕ್‌. ೧೦-೩೭) ; 
ಅಲಘುಪರಾಕ್ರಮಿಯಾದಿತ್ಯನಣುಗನ ಬಲದ ಬಲ್ಗೊಲೆಯ ಸೈರಿಸದೆ 
ತಲೆಬಾಲಗೆಟ್ಟು ಕೌಂತೇಯರ ಬಲ ದಬ್ಬುದಲೆಗೊಂಡುದತಿಭೀತಿಯಿಂದ 
(ನೇಮಿಸಂ. ೨೯-೦೦೮). ೨. ಒದರಾಡು ; ಒದ್ದಾಡು ; ಹೊಯ್ದಾಡು : 
ದಬ್ಬುದಲೆಗೆ೧ಂಡು ನರಲ್ವರೆವೆಣುಗಳ ತಂಡವುಬ್ಬಸಂಗೊಂಡೇಳ್ವ ಬಿಳ್ವ 
ಹಯವೇತಂಡ ನಿಬ್ಬರದಿ ನಡೆದು ಪಿಡಿದಸಿಗಳಂ ರುಳಪಿಸುವ ಮುಂದೆ 
ಮುಗ್ಗಿಅ*ವ ಮುಂಡ . , . ಕಡಿಕಂಡದೊಬ್ಬುಳಿಯಿನೆಸೆವ ಬಿಸಿಯರುಣ 
ಜಲಗಳ ಕೊಂಡವೆಸೆದುವಾ ಧುರಧರೆಯೊಳು (ಸಮ್ಮ. ೮-೫೦). 

[ ದಬ್ಬುದಲೆ + ಕೊಳ್ಳ್‌ .] 

ದಬ್ಬುಹಾಕು, ಡಬ್ಬುಹಾಕು (ಕ್ರಿ). ತಲಕೆಳಗಾಗಿ ಹಾಕು; ಮಗುಚಿಡು; 
ಬೋರಲುಹಾಕು: ಹೊಲದಲ್ಲಿ ಶಿವಶರಣನ ಹೆಸರಿಲೆ ದಬ್ಬುಹಾಕುವ 
ಮಡಕೆಗೆ ಒಕ್ಕಲಿಗನು "ಬೆಚ್ಚು" ಎಂದು ಕರೆದಿರಬಹುದು (ಕನ್ನಜಾ. ೧೩೭); 
ದಬ್ಬುಹಾಕಿದ ಕಜ್ಜಿಯ ಬೇಯಿಸುವ ಕೊಪ್ಪರಿಗೆಯು (ಕನ್ನಜಾ. ೧೫೯). 
ಡಬ್ಬುಹಾಕು : ಆಕಾಶವು ಡಬ್ಬುಹಾಕಿದ ನೀಲವರ್ಣದ ಕೊಪ್ಪರಿಗೆ 
ಯಂತೆ ತೋರುತ್ತದೆ (£ಖಂಬಯಿ. ೬-೩೫೬) ; ಹೋಳಿಗೆಯ ಮಣೆಯ 
ಮೇಲೆ ಕಬ್ಬಿಣಂಚು ಡಬ್ಬುಹಾಕಿಕೊಂಡು ಮನೆಗೆ ನಡೆದಿದ್ದಳಾಕೆ 
(ಅಶೋಕ. ೯) ; ಭಾವಚಿತ್ರ ಹರಿದೊಗೆಯಲಿಲ್ಲ. ಕಣ್ಣುಮುಂದೆ ಬೇಡ 
ಎಂದು ಟ್ರಂಕಿನ ಕೆಳಭಾಗದಲ್ಲಿ ಡಬ್ಬುಹಾಕಿದ (ಅಪನಾ. ೫೬). 

[ ದಬ್ಬು, * ಹಾಕು (ಆಪಾಯ್ಯ್ಯು;) ] 

ದಬ್ಬೆ, ಡಬ್ಬೈ, ಡೆಬ್ಬೈ, ದಂಬೆ, ದೆಬ್ಬೈ (ನಾ). ೧. (ಬಿದಿರು, ಅಡಕೆ 

ಮೊದಲಾದ ಮರಗಳ) ಸೀಳು; ಗೀಳು; ಹೋಳಂ: ವೇಣುದಬ್ಬೆಯ 


೮-೬೦). 


30 


36 


40 


ದಮಣಿ 


ನೆಗಹಿ ಜಂತ್ರವ - ಕ್ಷೋಣಿಗಿಳುಹಿದರೀಗ ದೃಪದನು ಕಾಣದಂದದಿ ಕಟ್ಟಿ 
ತಂದರೆ ರಣಕೆಯೆದುರಿನಲಿ (ಜಿನಭಾ. ೬೩-೩೩) ; ಮಂರಿದ ಕೈಯನ್ನು 
“ದಬ್ಬೆ'ಯಿಂಂದ ಚೆನ್ನಾಗಿ ಕಟ್ಟಿಕೊಂಡನು (ಬಂಗಾಹೆ. ೩೩); ಎತ್ತರದ ಜಗುಲಿ 
ಯಿಂದ ಮಕ್ಕಳು ಕೆಳಕ್ಕೆ ಬೀಳದಿರಲೆಂಬ ಉದ್ದೇಶದಿಂದ ಅಡಕೆಯ ಮರದ 
ದಬ್ಬೆ ಗಳನ್ನು ಅಡ್ಡವಾಗಿ ಹೊಡೆದಿದ್ದರು (ಕೊನೆಫೇ. ೧೦); ನಾಯಿಬುಲಕ್ಕೆ 
ದಬ್ಬೆ ಕಟ್ಟಿದ ಹಾಗೆ (ಗಾದ). ಡಬ್ಬೈ,: ೧. "ಬೆನ್ನುಡಬ್ಬೆ' ಪರಾ. 
ಡೆಬ್ಬೆ: (8). ದಂಬೆ ; ೨. ಗದ್ದೆ, ತೋಟಗಳಲ್ಲಿ ಒಂದಂ ಕಡೆಯಿಂದ 
ಮತ್ತೊಂದು ಕಡೆಗೆ ನೀರು ಹಾಯಿಸಲು ಏರ್ಪಡಿಸಿರಂವ ಅರ್ಧಕ್ಕೆ 
ಸೀಳಿದ ತಾಳೆ, ತೆಂಗು, ಬಿದಿರು ಮೊದಲಾದ ಮರಗಳ ದೋಣಿ,- 
ಕಾಲುವೆ: ನೀರಿನ ದಂಬೆಯೊಂದು ಹರಿಯುವಲ್ಲಿ ಪಡುವಣ ಬಾನು 
ತೆರವಾಗಿ `ಕಾಣಿಸುವಲ್ಲಿ - ನೆಲ ಸವರಿದರು (ಕುಡಿಕೂ. ೩೪); ಇದರ 
ಬಳಿಯಲ್ಲೇ ಗುಳುಗುಳು ಸದ್ದು ಮಾಡಿ ಹರಿಯುವ ದಂಬೆನೀರು 
` (ಜಿಟ್ಮಜೀ. ೭). ದೆಬ್ಬೈ: ೧. ಬಿದಿರು ದೆಬ್ಬೆಗಳನ್ನು ದೂರ ದೂರ ಹಾಕಿ 
ಬಿಗಿದ ಚಪ್ಪರದ ಮಧ್ಯೆ ತಲೆ ಸಿಕ್ಕಿಹಾಕಿಕೊಂಡಿತು (ನನ್ನೂರು. ೩೦೯) ; 
ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ ಹಾಗೇನೇ (ನಮ್ಮಳ್ಳಿ. 6). 
[ ದೇ.॥ ತಮಿ. ತಪ್ಪೈ: ತುಳು. ದಬ್ಬೆ, ದೆಬ್ಬೆ, ದಂಬೆ; ತೆಲು. ದಬ್ಬ] 
ದಬ್ಬೆಃ "ದರ್ಬೆ' ನೋ. 
ದಭ್ರ (ನಾ). .೧. ಸ್ವಲ್ಪವಾದಂದು ; ಅಲ್ಪವಾದಂದು ; ಸಣ್ಣದಂ : 
“ಸೂಕ್ಷ್ಮಃ, ಲೇಶಃ, ಲವಃ, ಶ್ಲಕ್ಷಃ, ಕ್ಷುದ್ರಂ, ದಭ್ರಂ . , . ಅಲ್ಬಃ, 
ತ್ರುಟಿಃ - ಈ ೧೫ ಕಿಟ್‌ದು” (ಹಲಾಯು, ೧೦೪-೩) ; ಅಲ್ಬಂ ಲವಂ 


ಲೇಶಂ , . . ಕ್ಷುದ್ರಮುಂ ದಭ್ರಮುಂ ವಪು) ಕಿಂಚಿತ್‌ ತನುಸ್ತೋಕಮೆನೆ 
ಕಿಟ್‌ದೆನಿಕ್ಕ್ಯಿ” (ಮಂಗರಾ. ೧೨೭-೫). ೨. ದಂರ್ಬಲ ; ಅಶಕ್ತ: (4). 
[ ಸಂ. ] 


ದಮ (ನಾ). ೧. ಅಂಕೆಯಲ್ಲಿಡಂವುದು; ಹತೋಟಿಯಂಲ್ಲಿಡುವುದು ; 
ನಿಗ್ರಹಿಸುವುದು. ೨. ಇಂದ್ರಿಯನಿಗ್ರಹ ; ಸಂಯಮ: ವೈರಾಗ್ಯಮೆ 
ಕುಲವಟಯೆ)ಂಬಂತೆ ತಂದೆಯಂ ಮುನ್ನಂ ನಿರ್ಮಲ ಜಿನದೀಕ್ಷೆಗವರ್‌ 
ಪೂಣ್ಣ ಲಂಘೃದಮಮಂ ಧರಿತ್ರಿಯಿಂ ಪಫೊಗಟ್‌ಸಿದರ್‌ (ಕಾಂತಿಪು. ೯-೫೩); 
ಬಾಹ್ಯಕರಣನಿಗ್ರಹವೇ ದಮವಕ್ಕುಂ (ವಿವೇಕ. ೧೫) ; ಶವಮಾದಿ ಷಟ್ಕ- 
ಶಮ (ಮನೋನಿಗ್ರಹ), ದಮ (ಇಂದ್ರಿಯನಿಗ್ರಹ) (ಅಮೃತ. ೩-೩ ಓೀಕೆ). 
೩. ದಂಡನೆ ; ಶಿಕ್ಷೆ; ದಂಡ. ೪. ರಾಜನೀತಿ ; ದಂಡನೀತಿ: ರಾಜ 
ಶಾಸ್ತ್ರವನ್ನು "ನೃಪಶಾಸ್ತ್ರ' ಮತ್ತು ದಂಡನೀತಿ ಎಂದೂ "ದಮ' ದಂಡ 
ವೆಂದೂ, ನೀತಿಶಾಸ್ತ್ರ ವೆಂದೂ ಕರೆದಿದ್ದಾರೆ (ಛಾರದ. ೩೭೦), ೫. [ದ್ವೈತ] 
ನಲವತ್ತು ಗಂಣಗಳಲ್ಲಿ ಒಂದು : ರೂಪ, ರಸ, ಗಂಧ . . . ಶಮಃ 
ದಮ, ದಯೆ, ತಿತಿಕ್ಷೆ. ಭಯ ಬಲ, ಲಜ್ಜೆ . . . ಸ್ಥೈರ್ಯ, ಶೌರ್ಯ, 
ಸೌಭಾಗ್ಯವೆಂದು ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಹಿಂಸಾ. 
೨೭೩). 0,7 

ದಮಗೊಳಗ (ನಾ). ಧರ್ಮಕಾರ್ಯಕ್ಕಾಗಿ ಕೊಡುವ ಧಾನ್ಯದ ಒಂದು 
ಅಳತೆ, - ಕೊಳಗ : ಮೂಲಸ್ತಾನದೇವರಿಗೆ ಮತ್ತ ೩ ಕಲಿದೇವರ 
ಸಂದಾದೀವಿಗೆಗೆ ಗಾಣ ೧ ದೇವಗೊಳಗ ದಮಗೊಳಗವಂ ಧಾನ್ಯದಲಿ 
ಕುಳವಂ - . . ಕೊಟ್ಟರು (ಸೌಇಇ. IX-1. ೮0-೨೪; 1034). 

[ ಆಧರ್ಮಗೊಳಗ ] 

ದಮಡಿ, "ದಮ್ಮಡ್ಲಿ' ನೋ. 

ದಮಡಿ, "ದಮ್ಮಡಿಃ' ನೋ. 

ದಮಡೆ "ದಮ್ಮಡ್ಕಿ' ನೋ. 


46| ದಮಣಿ, ಡಮಣಿ, ಢಮಣಿ, ದವಂನ್ಯಿ, ಧವಂಣಿ (ನಾ). (ಉಕ) ಎತ್ತಿನ 


ಸಣ್ಣಗಾಡಿ ; ಪೆಟ್ಟಿ ಕಿಗೆಯಂತೆ ಚೌಕವಾಗಿದ್ದು ಒಳಗೆ ಆಸನಗಳಿರಂವ 


ದಮಥ 


ಜೋಡೆತ್ತಿನ ಗಾಡಿ: ಭೀಮಾಚಾರ್ಯರು ಸಂಭ್ರಮದಿಂದ ದಮಣಿಯಲ್ಲಿ 
ಮೆರವಣಿಗೆ ತೆಗೆದಿದ್ದರು (ಸಮಜ. ೩೩೧). ಡಮಣಿ: ಡಮಣಿಯಲ್ಲಿ 
ಇಬ್ಬರೂ ಹೊರಟರಾಗಲಿ ಒಬ್ಬರೂ ಮಾತಾಡಲಿಲ್ಲ (ಪಹಾರ. ೩೪); 
ಶ್ಯಾಮರಾಯನನ್ನು ಕರೆದು ತರಲು ಖುದ್ದ ಅವರಿಗಾಗಿ ಡಮಣಿ ಹೋಗಿತ್ತು 
(ದೀಪಹ. 1, ೨೩); ಸಾವುಕಾರ ಬಂಗಲೆಗೆ ಅವ್ವನನ್ನೂ ಸಾವುಕಾರರ 
ಡಮಣಿಯಲ್ಲೇ ಕರೆದೊಯ್ಯಲಾಯಿತು (ವೈನಿ. 60). ಢಮಣಿ : ಢಮಣಿ 
ಹೊಡಿಯೋ ಧಂದೆ ಮಾಡುತ್ತಿದ್ದನರಿ, ಈ ಮೋಟರ ಬಂದ್ಳು ನಮ್ಮ 
ಹೊಟ್ಟೆ ಮ್ಯಾಗ ಕಾಲಕೊಟ್ಟಿತರಿ (ಎಥ್ರುವ. ೦೬). ದಮನ್ಶಿ; ಗಾಡಿಯವನು 
ಇಳಿದು ಬಂದು ದಮನಿಯ ಬಾಗಿಲ ತೆರೆಯಲು ಅವರೆಲ್ಲರೂ ಗಾಡಿ 
ಯಿಂದ ಇಳಿದರು (ಇಂದುಮು. ೧೫); ಮೇಲ್ಮಟ್ಟು ಇಲ್ಲದ "ದಮನೀ' 
ಗಾಡಿಯಲ್ಲಿ ನಾವು ನಾಲ್ವರೂ ಕುಳಿತು ನಡೆದೆವು (ತೊಳೆಮು. ೨೬೧). 
ಧಮಣಿ : ಅವರಿಬ್ಬರೂ ಧಮಣಿಯನ್ನು ಏರಿದರು. ಧಮಣಿಯು 
ಹೊರಟಿತು (ರಕ್ತಥ್ಯ. ೦೦೧). [ -ಮರಾ. ದಮಣೀ] 

ದಮಥ (ನಾ). ಇಂದ್ರಿಯನಿಗ್ರಹ ; ಜಿತೇಂದಿ ಯತ್ತ. 1ಸಂ.] 

ದಮನ (ನಾ). ೧. ಅಂಕೆಯಲ್ಲಿಡಂವಿಕೆ ; ಹತ್ತಿಕ್ಕುವುದಂ ; ವಿಕಾಸಕ್ಕೆ 
ಅವಕಾಶ ಕೊಡದಿರುವುದು ; ನಿಗ್ರಹ: ಹುಟ್ಟುಗುಣಗಳನ್ನು ದಮನ 
ಮಾಡಲು ಯತ್ನಿಸುವುದು ಒಳ್ಳೆಯದಲ್ಲ (ಶಿಕ್ಷರ. 6೨). ೨. ದಂಡನೆ; 
ಶಿಕ್ಷೆ. ೩. [ಕಾಮಶಾ] ಪುರಂಷರಲ್ಲಿ ಒಂದಂ ವರ್ಗ :: ಅನುರಕ್ತ 
ಭಾವದಿಂ ಪದ್ಮಿನಿ ಮೊದಲಾಗಿರ್ಪ ನಾಲ್ಕುಜಾತಿ ಸ್ತ್ರೀಯರ್ಗಿನಿಯರ್‌ 
ವರ್ತಿಪರಿಂತು ಮದನ ಚಿತ್ರಕ ದಮ[ನ ಮೂಳ]ವಾಖ್ಯರೆನಿಪ್ಪರ್‌ (ಮನ್ಮವಿ. 
೨-೦೦) ; ಶಂಖಿನೀಶ ದಮನಾಖ್ಯಂ ಭೂತಳಕ್ಕೊಪ್ಪುಗು೦ (ಮನ್ಮವಿ. ೨-೦೪). 

[ಸಂ.7 

ದಮನಕ (ನಾ). ೧. ಅಡಗಿಸುವವನು ; ಹತೋಟಿಮಾಡುವವನು- 
೨. (ಪಂಚತಂತ್ರದಲ್ಲಿ ಬರಂವ) ಒಂದು ನರಿಯ ಹೆಸರು; ಉಪಾಯ 
ಗಾರ ನರಿ. ೩. (ಆಲಂ) ತಂತ್ರಗಾರ ; ಉಪಾಯಗಾರ, "ಕರಟಕ' 
ಪರಾ. [ಸಂ.] 

ದಮನಗೊಳ್ಳು (ಕ್ರಿ). ಅದಂವಂಲ್ಪಡು ; ಹತ್ತಿಕ್ಕಲ್ಪಡಂ ; ಹತೋಟಿಗೆ 
ಒಳಗಾಗಂ: ಒಂದು ಕಡೆ ಭಯದಿಂದ .ದಮನಗೊಂಡಿದ್ದ ಕಹಿಯೂ, 
ಮತ್ತೊಂದು ಕಡೆ ಅಧಿಕಾರ ಪ್ರತಿಷ್ಠೆಗಳ ಪ್ರಜ್ಞೆಯೂ ಎದ್ದುಕಾಣು 
ತ್ತಿದ್ದುವು (ಪುನರು. ೨೭೦). [ದಮನ ಕೊಳ್ಳು ( ಕೊಳ)? 

ದಮನಶೀಲತೆ (ನಾ). ಹತ್ತಿಕ್ಕುವ ಗುಣ ; ಹತೋಟಿಮಾಡುವ ಗುಣ; 
ನಿಗ್ರಹಿಸುವ ಸ್ವಭಾವ : ಅದು ದರ್ಪದಿಂದ ಕೂಡಿದ ದಮನಶೀಲತೆ 
ಯನ್ನು ಬಿಟ್ಟು ಕ್ಷಮಾಶೀಲದಿಂದೆ ಕೂಡಿದ ರಕ್ಷಣೆಯನ್ನು ಅನುಗ್ರಹಿಸು 
ವುದು (ಬದ್ಮಪ್ರ. 1೩11! ಖೀಂಳ). [ ಸಂ. ದಮನಶೀಲತಾ] 

ದಮನ್ಮಿ (ನಾ). ನರ ; ರಕ್ತನಾಳ ; ಸೆರೆ: ನಿನ್ನ ದಮನಿಗಳಲ್ಲಿ ವೀರರಕ್ತ 
ವಿದೆ (ದೌಲತ್‌. ೩೬೦). [ “ಸಂ. ಧಮನಿ) 

ದಮನ್ಮಿ "ದವಂಣಿ' ನೋ. 

ದಮಯಂತಿ (ನಾ). ೧. ತನ್ನ ಅತಿಶಯಸೌಂದರ್ಯದಿಂದ ಇತರ 
ಸ್ತ್ರೀಯರ ಗರ್ವವನ್ನು ಅಡಗಿಸುವವಳಂ. ೨. ನಳಚಕ್ರವರ್ತಿಯ 
ಹೆಂಡತಿಯ ಹೆಸರು: ಬಿಸುಟನೈ ಬಳಿಕಡವಿಯೊಳಗಾಯಸವ ಸೈರಿಸ 
ಲಾಜದಾ , . . ದಮಯಂತಿಯನು ವಿಪಿನದಲಿ (ತೊರರಾ. ೩-3-೧೪); 
ನಳನೃಪಗೆ ಸತಿಯಾದಳಾ ದಮಯಂತಿ ಮನವೊಲಿದು (ನಳತ. ೨ ಸೂಚನೆ). 

[ ಸಂ. ದಮಯಂತೀ] 

ದಮಾಣ "ಡಮಾನ' ನೋ. 

ದಮಾನ "ಡಮಾನ' ನೋ. 

ದಮಾಮಿ "ಡಮಾವಿಂ' ನೋ. 


೩೮೦೭ 


ದಮ್ಮ, 


ದಮಾಸು (ನಾ). ಚಿತ್ರದ ನೆಯ್ಗೆಯಂಳ್ಳೆ ರೇಷ್ಮೆಯ ವಸ್ಯ: ರಥದ 
ಅಲಂಕಾರಕ್ಕೆ... ೮ ದವಕಾಸಿನ ವೃಷಭಧ್ವಜಗಳೂ x೫೫» ೮ ಬನಾತಿನ 
ತೆರೆಗಳೊ (ಎಳ. ೩1೪; ನೇಜನ. ೨೯೨, ಪುಟ ೦೪೨ ; 1847) ; ಪಾಗುಗಳನ್ನೂ 
ಸೂರಿಯಪಟಸಳನ್ನೂ ದಮಾಸುಗಳನ್ನೂ . , , ತಂದು. ., ಧರ್ಮ 
ರಾಯನ ಸಮ್ಮುಖವನ್ನು ಸೇರಿದನು (ಕೃವಾಸ. ೧೦೮). "ಧಂಮಾಸ್‌' 
ಪರಾ. ಐ ಇಂಗ್ಲಿಷಿನಲ್ಲಿ “ಡಮಾಸ್ಕಸ್‌' ಎಂಬ ಪದಕ್ಕೆ ಲ್ಯಾಟಿನ್‌ 
ಭಾಷೆಯೇ ಮೂಲವೆಂದಂ ಹೇಳುತ್ತಾರೆ. ಲ್ಮಾಟಿನ್‌ಭಾಷೆಯಂಲ್ಲಿ 
"ಡಮಾಸ್ಕಸ್‌' ಎಂದರೆ ರೇಷ್ಮೆಯೆಂಬ ಅರ್ಥವಿದ್ದು, ರೇಷ್ಮೆಯನ್ನು 
ಹೆಚ್ಚಾಗಿ ತಯಾರಿಸುತ್ತಿದ್ದ ಊರಿಗೆ "ಡಮಾಸ್ಕಸ್‌ ಎಂಬ ಹೆಸರಂ 
ಬಂದಿತಂತೆ. [+ ಇಂ. Damask) 
ದಮಿತ (ಗು). ಗೆದ್ದ ; ಅಡಗಿಸಿದ ; ನಿಗ್ರಹಿಸಿದ: “ದಮಿತಂ ದಾಂತಂ” 
 (ವಸ್ತುಕೋ. ೧೦೬-೩೦): ಮಹೀಚಕ್ರಸಂಸ್ತುತದೋರ್ಮ್ಮಂಡಳ ಮಂಡಳಾಗ್ರ 
ದಮಿತಾನವ್ರಾರಿ ನಮ್ರಾರಿ ಕೀರ್ತ್ರೀತ ದಿಗ್ವರ್ತ್ರೀತ ಜೈತ್ರಲಕ್ಷ್ಮಿ ಭರತ 
ಶ್ರೀಮಚ್ಚಮೂವಲ್ಲಭಂ (ಎಕ. ೪1, ಜಕ್ಕಮ. ೧೬೦-೮೬ ; 1137). 
{ ಸಂ. ] 
ದಮಿತಾರಿ (ನಾ). ಶತ್ರುಗಳನ್ನು ಸೋಲಿಸಿದವನು: ಪರಾಕ್ರಮ 
ಮಿಲ್ಲೆಂದಿಳಿಕೆಗೆಯ್ನು ಭರತಂಗಿತ್ತಂ ದಮಿತಾರಿ ದಶರಥಂ ರಾಜ್ಯಮನೆಂಗುಂ 
ರಾಮನಿತ್ತನೆಂಗುಮೆ ಲೋಕಂ (ಪಂರಾಮಾ. ೬-೧೪೨). 
[ ದಮಿತ + ಅರ್ಮಿ] 
ದಮಿಸು (ಕ್ರಿ). ಹತೋಟಿಮಾಡು ; ಅಂಕೆಗೆ ಒಳಪಡಿಸಂ; ಸಾಧಿಸು: 
ದಮಿಸು ಭವಮಂ ಧರ್ಮಾಕಾರೇ ದಯಾವತಿ ಪಾರ್ವತೀ (ವೃಷವಿ. ೪-೦೨೭): 
ದಮಯಂತಿಯ ದಮಿಸಿ ಮನದಿ ನಳನಳಿಸುವ ನಳನ ಆನೆಡೆಯವನಿಂಬೆನೆ 
ನಾ, ಎಂದೋ. ನಿಮ್ಮಯ ಮಿಳನ (ಹಂಸದ. ೨6). 
[ ವಮನ + - ಇಸು] 


೩5| ದಮುನ (ನಾ). ಬೆಂಕಿ; ಅಗ್ನಿ : “ದಹನಂ ಕೃಶಾನು ದಮುನಂ ಚಿತ್ರಭಾನು 


35 


49 


45 


ಹುತವಹಂ . . . ಅಗ್ನಿಯಕ್ಕುಂ? (ಮಂಗರಾ. ೦೪-೬) ; ಗವಿಂಸುವಸಂವಿನ 
ಲೋಹಮಂ ಚಿದ್ದಮಂನದಿಂ ಹದಗೊಳಿಸುವಾ ಕಮ್ಮಾಜನಂುಂ ತಾನೆ 
(ಬಸಪು. ೨೧-೨೯೪). [ ಸಂ. ದಮುನಸ್‌] 

ದಮೆ (ನಾ). ಇಂದ್ರಿಯನಿಗ್ರಹ ; ಜಿತೇಂದ್ರಿಯತ್ವ : ದಮೆಯುಂ 
ಕ್ಷಮೆಯುಂ ಪುಣ್ಮಾಶುಮಂಗಳೆಂದಲಾದನುಷ್ಮಿಸಲ್‌ ಸಿದ್ಧಂ (ಜಿನಾಲೆ: 
೦೯-೦೪) ; ಭಕ್ತಿ ಶಮೆ ದಮೆ ಯೋಗ ಯಾಗ ಶ್ರುಶಿಮತಮಯ ವಿರಕ್ತಿ 
ಘೋರವ್ರತ ತಪೋನಿಷ್ಠೆ ಜಪ ಗುಣಾಸಕ್ತತೆ. . . ಲಿಂಗಾರ್ಚನಾಸಕ್ತಿಯಿಂ 
ಬೆಳೆದ ಪುಣ್ಯ ದೊಳರ್ಧಮಂ ಸುಧಾಭುಕ್ತ ರಅಿಯಲು ಕೊಡುವೆನಾ 
ಹರಿಶ್ಚಂದ್ರ ಹುಸಿಯಂ ನುಡಿಯದಿರಲೆಂದನು (ಹಠಕಾ- 3-೨೭) ; 
ಹದನನಜಿಕಿದಡೆ ಸಾಕು ಶ್ರುತಿವಾಕ್ಕದಲಿ ದುರ್ವಿಟನಲ್ಲ ಶಮೆ ದಮೆ 
ಹೃದಯದಿಂದಲಿ ಉತ್ತವ:0 ವಿದ್ಧ್ವಾಂಸರಟ್‌ತಿರಲಂ 

[ ಸಂ. ದಮ] 


(ಬಸಪು. ೪೦-೦೦). 


ದಮ್ಮ "ಧಮ್ಮ್ಯ' ನೋ. 

ದಮ್ಮ, "ದ್ರಮ್ಮ್ಯ' ನೋ. 
ದಮ್ಮ, ಧಮ್ಮ, (ನಾ). ದಪ್ಪವಾದಂದಂ ; ಗಾತ್ರವಾದಂದಂ: ಒಂದೇ 
ಬೆಳೆಯಾದರೂ ಬಹಳ ವಿಶೇಷವಾಗಿ ಕಾಳು ದಮ್ಮವಾಗಿ ತೀವ್ರವೇ ಬೆಳೆ 
ಯಾಗಿ ಅದು ಸರ್ವೋತ್ಕೃಷ್ಟವಾಗುವದು (ಕೃಟಪ್ರ. ೭೯): ಸಣಬಿನ ಹುರಿ 
ಯನ್ನು ನೂಲಿನ ಹಾಗೆ ಎಷ್ಟು ಸಣ್ಣಾದರೂ ಮತ್ತು ಎಷ್ಟು ದಮ್ಮ 
ವಾದರೂ ಮಾಡಲಿಕ್ಕೆ ಬರುವದು (ಕೃಏಪ್ಪ. ೮೭). ಧಮ್ಮ: ಆರಕ್ಷಣದ 
ಬೇರು ದೊಡ್ಡದು ಅಂದರೆ ಧಮ್ಮ ಮತ್ತು ಉದ್ದಾ ದಂಥಾದ್ದಿ ರಬೇಕು 


(ಮುಂಂಬವ್ಕಾ. ೩೬). 


ದಮ್ಮಗಹಳೆ ೩೮೦೮ ದಮ್ಮಯ್ಯ 


ಧಮ್ಮದು - ದಪ್ಪವಾದಂದಂ ಒರಟಾದಂದಂ : ರೇಶಿಮೆ ಸಣ್ಣದು (ಅರಳು. ೧೩೬-೧೦) : ಕಲ್ಲು ಕಡವೆಮ್ಮ ಗುಡಿ ಭಟ್ಟನೇ ದೋಭಿ, ಮನವ 
ಅಥವಾ ಧಮ್ಮ ದೋ. ಬೆಳ್ಳಗೆ ಸಫೆಯುಳ್ಳದ್ದೋ ಅಥವಾ ಮೆತ್ತಗೆ ಮಡಿಯಾಗಿಡಲು ದಮ್ಮಡಿಯ ತಮಡಿ ನಮಗೆ ಬೇಕೀತನಿಗೊ ನಲ್ಮೊರೆಯೆ 
ಇದ್ದದ್ದೋ , , , ತರಿಸಿಕೊಂಡರೆ (ಮುಂಂಬವ್ಯಾ. ೨೭ ಪ್ರಸ್ತಾವನೆ). ತಮಡಿ (ಗಣೇಕ. ೭೦-೫). ದಂಬಡಿ : ನಾನು ಯಾವ ಗಂಡಸಿನ ತಾಗೂ 
(ಆ ದಪ್ಪ?] ಸುಮಸುಮಕೆ. ಒಂದು ದಂಬಡೀನು ಶಗಂಡವಳಲ್ಲ (ಜಿಂಗಬ. ೬೮). 
ದಮ್ಮಗಹಳೆ, ದರ್ಮಗಾಳೆ (ನಾ . ಒಂದು ಬಗೆಯ ಕಹಳೆ; ಗೆದ್ದವರು] 8| ದಮಡ್ಕಿ: ಈಗ ಮನಿಯೊಳಗ ಒಂದು ಕುರುಡು ದಮಡೀನೂ ಇಲ್ಲ 
ದಯೆಯಿಂದ ಯುದ್ಧ ವನ್ನು ನಿಲ್ಲಿಸುವ ಸಂಕೇತವಾಗಿ ಊದಂವ (ಜನಜೀ, 8೦); ಅವರ ಇದ್ದ ದಮ ಡಿಯ ಮಾನ ಹೊ:ದಂತಾಗಿತ್ತು 
ಕಹಳೆ : ತೆಗೆದು ಹಿಂದಕೆ ನಿಷಧಪತಿ ಕಾಳೆಗದಿ ಹಿಡಿಸಿದ ದಮ್ಮ![ಪಾಕಾಂ. (ಅಪನಾ. ೨೨೩). ದಮಡೆ : ಶಂಬುಲಿಂಗಯ್ಯ ಇಂಬಾದ ಚೌಕವು ತುಂಬದಿ 
ಗೌರು, ಧರ್ಮ] ಗಹಳೆಯ (ನಳಡ. ೯೨೩೭). ದರ್ಮಗಾಳೆ ;: ತಲೆಯ ದುಡ್ಡು ದಮಡೆಗಳನು ರಂಬೆ ಬೇಕಾದಾಗ ಮುಸುರಿಗೈಯಲಿ ತಗದು 
ಹೊಇದು ಹೆದೊಆಯ ಕೂಡಿ ದಂರ್ಮಗಾಳಿಯ ಹಿಡಿಸಿ ಬಿಟ್ಟಲಿ ಬಡದೆ ಕೊಂಬುವೆ ಎಷ್ಟು ಭಯವಿಲ್ಲವೇಳ (ೋಕಗೀ. ೬6). "ದ ಮ್ಮ ಪರಾ. 
ಹೆಂಫಿಗೆ ಬಂದು ಬಿಟುದು ಮಾನವ ಹೊಯಿಸಿ ತುಂಗಭದ್ರೆಯಲಿ|1 [ « ಹಿಂ. ಮರಾ. ದಮಡೀ./ತಮಿ. ತಮಟಿ; ತೆಲು. ದಮ್ಮಡಿ] 
ಬಲೆಯವಂ ತೊಳೆದು (ಮೈ ಅರಿ. ೧೯೩೧-೦೧-೬೨: 1020). "ಅಪಹಾರ ದಮ್ಮಣಿ "ದಮ್ಮಾಣ್ಮಿ? ನೋ. 
ತೂರ್ಯ' ಪರಾ. [ದಮ್ಮ (ಆ ಧಮ್ಮ) + ಕಹಳೆ] ದಮ್ಮಣ್ಣ (ನಾ). ಒಬ್ಬಾ ತನ ಹೆಸರು: ಸ್ವಸ್ತಿಶ್ರೀದಮ್ಮಣ್ಣನ್ನಿ() 
ದಮ್ಮಗುತ್ತಿ (ನಾ). ಒಂದು ಬಗೆಯ ದಪ್ಪ ಬತ್ತ : ಕುಂದದ ಚಂದ್ರಲೇಖೆ ತ್ತೊನ್ಗಣಪತಿಯುನ್ನಾಗಕುಮಾ[ರ] (ಕಇ. 1, ೯-೩; ?)- 
ನಸುಗಂದದೆ ರಂಜಿಪ ಪುಷ್ಪಮಾಲೆ . , ; ಸರ್ವಸಾಧ್ಯಂ ದಲೆನಿಪ್ಪ ಕೇಸರಿ [ ದಮ್ಮ, («ಧಮ್ಮ ) + ಅಣ್ಣ, ) 
ನಿರಂತರವೊಪ್ಪವ ದಮ್ಮಗುತ್ತಿಯೆಂಬಂದದನೇಕನಾಮದೆಸೆಗುಂ ಮೃದು|[16| ದಮ್ಮದತ್ತಿ (ನಾ). = ಧರ್ಮದತ್ತಿ : ಸೋಮೇಶ್ವರದೇವರ್ಗೆ ಆರಸರ್‌ 
ಬಂಧುರಗಂಧಶಾಲಿಗಳ್‌ (ದಕಳು. ೧-೨೮). [ದವ್ಮ್ಯೂ * ಗುತ್ತಿ] | ದಮ್ಮದಶ್ತಿಯಾಗೆ ಬಿಟ್ಟರ್‌ (ಎಕ. ಸ, ಚಿಂತಾಮ. ೩೦-೧೭: 1047). 
ದಮ್ಮಗುರು (ನಾ). ಧರ್ಮೋಪದೇಶ ಮಾಡುವ ಗುರು; ಧರ್ಮಗುರು: [ ದಮ್ಮ (- ಧಮ್ಮೂ) ೬ದತ್ತಿ] 
ವೊಳಗೆಜ್‌ಿಯ ವಿಶ್ತಿಯ ದವ್ಮೂಗುರುಗಳು ಆ ಬೊಮ್ಮಗುರುಗಳು ನಾಡ| |ದಮ್ಮನೆ (ಅ). ೧. ದಮ್‌ ಎಂಬ ಶಬ್ದದೊಡನೆ: ಹಮ್ಮನೆ ಹಾರಿ ದಮ್ಮನೆ 
ಸೇನಬೋವ ಬಾಚಂಣ್ನ . , , ಒಳಗಾದ ಸಮಸ್ತ ಪ್ರಜೆಗಳು (ಎಕ. ೫1, ಬಿದ್ದು ಶೋಕವಂಗೈದಳು (ಕರಿಕ. 60-5). ೨. ಸಂಪೂರ್ಣವಾಗಿ; 
ಚಿತ್ರದು. ೧೨-೩೪: 1256). [ದಮ್ಮ (ಆ ಧಷ್ಮ್ಯ) + ಗುರು] 20 ಹೆಚ್ಚಾಗಿ. 
ದಮ್ಮಜಾನ (ನು). [ಜೈನ] ನಾಲ್ಕು ಧ್ಯಾನಗಳಲ್ಲಿ ಒಂದು; ಧರ್ಮಧ್ಯಾನ ದಮ್ಮನೆ ತಣಿ, ದಮ್ಮನೆ ದಣಿ-೧. ಸಂಪೂರ್ಣವಾಗಿ ತೃಪ್ತಿಗೊಳ್ಳು: 
(?): ಬಳಿಕಣುಪೆಕ್ಕೆ ಪನ್ನೆರಡಜಲ್ಲಿ ಚತುಷ್ಕದ ದಮ್ಮಜಾಗ (ನ ದೊಳ್‌ “ಮಾದಯತೇ ಎ ದಮ್ಮನೆ ತಣಿದಪಂ” (ಕಾಶಕ್ಕ. ೨೭೩): ಕಮ್ಮನೆ ತುಪ್ಪ 
ಸ:ಳಿಸುಳಿದಾಡಿ ಕೂಡೆ ಗುರುಪಂಚಕದೊಳ್ಬೊಳೆದಾಡಿ ಚೆತ್ತದಗ್ಗ ಳೆಮನ | ಕಜ್ಜಾಯ: ಪಾಯಸದಿಂದೆ ದಮ್ಮನೆ ತಣಿದೆವೆಂದೆನುತ ಬೊಮ್ಮರ ಸಂತತಿ 
ಂಗಿಸುತ್ತೊಡನೆ ತನ್ನಯ ದೇಹದೊಳಾತ್ಮೆನಲ್ಲಿ ನಿಂದಳಲಳಿದಿರ್ದವಂ ತವ ನುಡಿಯು ಸಾರ್ದರು ನಿರ್ಮಳಶಯನಸ್ಥ ಳಕೆ (ಮೋಹತ. ೩-೩೯). 
ಕೃಪಾತ್ಮನಲಾ ಅಪರಾಜಿತೇಶ್ವರಾ (ಅಪಶ. ೪). [-ಆ ಸಂ. ಧರ್ಮಧ್ಯಾನ]|26| ೨. ಅತಿಯಾಗಿ ಆಯಾಸಗೊಳ್ಳು ್ಸಿ ; ಬಹಳವಾಗಿ ಬಳಲಂ : ವನರುಹ 
ದಮ್ಮಡಯ್ಯ (ನಾ). ಒಬ್ಬಾತನ ಹೆಸರು: ಕಣ್ಣಬ್ಬರಸಿಯ ತಮ್ಮ ಭವಾಂಡಮಂ ತಿರುಗಿ ದಮ್ಮನೆ ದಣಿದು ಮೇರುವಾಗ್ರದಿ ನಿಂದನೋ 
ಚಾವಯ್ಯನುಂ ದಮ್ಮಡಯ್ಯನುಂ ನಾಗವರ್ಮ್ಮ್ಮನುಂ ಬಂದಿಲ್ಲಿ ದೇವರಂ (ನವಮೋ. ೨೫-೩೨); ನಕ್ಕು ನಕ್ಕು ದಮ್ಮನೆ ದಣಿದು ತೇಕುತ್ತ ತೇಕುತ್ತ 
ಬಂದಿಸಿದರ* (ಎಕ. 11, ೪೬೬-೧; ಸು. 20ನೆಯ ಶತ). ವಂಶಲೋಚನರೆಂದರು (ಎರಸಿ. ೬4). ದಮ್ಮನೆ ದಣಿಸು ಎ ಅತಿಯಾಗಿ 
[ ದಮ್ಮಡ್ಯ * ಆಯ್ಕ] ] ಆಯಾಸಗೊಳಿಸಂ ; ಬಹಳವಾಗಿ ಬಳಲಿಸು : ಬೊಮ್ಮ ಗಿಮ್ಮಾಸ್ಟ್ರ 
ದಮ್ಮಡಿ,, ದಮಡ್ಕಿ, ದಿಮಡಿ, ದಿಮ್ಮಡಿ (ನಾ). ಕೈಯಲ್ಲಿ ಹಿಡಿದು |0| ಭವೇಂದ್ರಗಿಂವ್ರಾಸ್ತ್ರಗಳೆಮ್ಮೊಳು ಪ್ರತಿಕೂಲವಲ್ಲ ನಿಮ್ಮ ರಕ್ಕಸಗಜ್ಜವ 
ಬಾರಿಸುವ, ಗೆಜ್ಜೆಗಳುಳ್ಳ ಚಿಕ್ಕ ತಮ್ಮಟೆಯಂತಹ ವಾದ್ಯ: ಮೂವರು ತೋಟ್‌ಸೆಂದೆಚ್ಚು ದಮ್ಮನೆ ದಣಿಸಿದ ಖಲನ (ಮೋಹತ. 90-೪೬); 
ತಮ್ಮಂದಿರು ತಾಳ ದಮ್ಮಡಿಗಳನ್ನು ಬಾರಿಸುತ್ತಾ ಆಲಾಪನೆ ಮಾಡಿದರು ನಳನ ದೇಶಭ್ರಷ್ಟನೆನಿಸಿತ್ತು ಧರ್ಮಜನ ದಮ್ಮನೆ ದಣಿಸಿತು (ನವಮೋ. 
(ಕಥವಿ. 71, ೧೭೭); ಡೊಳ್ಳು, ಹಲಗೆ, ದಮ್ಮಡಿ, ದಪ್ಪು. ಟ:ಮರೆ 6-೬0). [ದಮ್‌ + _ ಅನ್ನೆ) 


ಮೊಡಲಾದ ವಾದ್ಯಗಳನ್ನು ಬಾರಿಸಿಯೂ ಏಕತಂತಿ, ಚೌಡಕಿ ತಾಳಗಳನ್ನು | | ದಮ್ಮಯ್ಯ (ನಾ). ೧. ಬೇಡಿಕೊಳ್ಳುವಾಗ ಬಳಸಂವ ಒಂದು ಶಬ್ದ: ದೇವ 
ನುಡಿಸಿಯೂ ಕುಣಿಯುವುದನ್ನು ಕರ್ನಾಟಕದ ತುಂಬಾ ಈಗಲೂ ನೋಡ || ಪರಡಿಯ ಪಾಯಸವನುಣ್ಣು ದಮ್ಮಯ್ಯ (ಬಸರ. ೬-೧೨೮): ಹಿಮ್ಮೆಟ್ಟ 


ಬಹುದು (ಕನ್ಮಜಾ. ೩೦). ದಮಡಿ, : ತಾಳ ದಮಡಿ ಹಿಡಿದು ಏಕನಾದ ಬೇಡಿನ್ನುಯೆಮ್ಮಯ್ಕ ದಮ್ಮಯ್ಯ (ದೀಕ್ನಾಜೋ. ೮೯-೭) ; ನಡೆ ನಡೆ ನಡೆ 
ಸ್ವರದಲ್ಲಿ , . . ಹಾಡುತ್ತ ಭಜನೆ ಮಾಡುವರು (ಕಪಪು. ೬-೧೭) ; ಗಂಗ ಯೆಂದು ಮೆಲ್ಲನೆ ಪಿಡಿಯಲು ಬಿಡಿ ಬಿಡಿ ಬಿಡಿ ದಮ್ಮಯ್ಯ ಎನುತಾ (ಪುರಂದ. 
ಮಾಟ ದಮಡಿ ಬಡಿಯುತ್ತಿದ್ದ (ಧರ್ಮಶ್ರೀ. ೬. ದಿಮಡಿ: ನಮ್ಮ ಸಿದ್ಧಪ್ಪ 3-೬3-8): ದಮ್ಮಯ್ಯ ಸಾಕೆಮ್ಮನುಳುಹಿಕೊಳ್‌ ದಾತರಿರ ತಾತರಿರ 
ಎಲ್ಲಾರೂ ಭಜನೀನ ಮಾಡತಿರತಾರೆ ಅಂತ ಕಣ್ಣ ಮುಚ್ಚಿ ದಿಮಡಿ ದೂತರಿರಯೆಂದು ಮೊಅಕೆಯಿಡೆ (ಜಿಬಪು. ೫೬-೫೮) ; ಹಮ್ಮಿ ಹತ್ತಿದವನು 
ಹೊಡದ ಹೊಡಿತಿರತಾನು (ಹೊಸಂಸಾ. ೧೮); ಶಿವಾಯ ನಮ ಓಂ ಶಿವಾಯ |(0 ದಮ್ಮಯ್ಯ ಅಂದಾನೆ (ನೀತಿಚ. 1೪, ೦೧); ದಮ್ಮಯ್ಯ ಅಮ್ಮ ನೀ 
ನಮಃ ದಿಮಡಿ ಮಿಡಿಯುತ್ತಿತ್ತು (ಹೃದಸ. ೭೩-೧). ದಿಮ್ಮಡಿ: ಎಂಟು ಕರೆಯಬೇಡೌ ನಾಯ! (ಕಎಪು. ೩3-೨). ೨. ಓಬ್ಬಾತನ ಹೆಸರು : 
ಹತ್ತು ಜನ ಡೊಳ್ಳು, ದಿಮ್ಮಡಿ. ಕಾಳೆ ಮೊದಲಾದುವುಗಳನ್ನು ಉಪ ಸೊತ್ತಿಯೂರೆರೆಯಮ ದಮ್ಮಯ್ಯನ ಮಗ ಶ್ರೀವರ್ಮ್ಮಯ್ಯ (ಎಕ. ಸ, 
ಯೋಗಿಸಿ ಸಪ್ಪಳ ಮಾಡುವವರು (ಮೇದಿಮ. ೧9೩). "ತಮಟೆ? ಪರಾ. ಕೋಲಾರ. ೯೦-೮೯ ; 903). 

ದಮ್ಮಡಿ, ದಂಬಡಿ, ದಮಡಿಃ, ದಮಡೆ (ನಾ). ಒಂದಂ ಅತಿ ಚಿಕ್ಕ ದಮ್ಮಯ್ಯಗುಡ್ಡೆ ಇಡು - ಗೋಗರೆದು ಬೇಡು; ಯಾಚಿಸಂ : ಆ 


ನಾಣ್ಯ; ಒಂದು ಕಾಸು: ಒಂದು ದಮ್ಮಡಿಯಿಲ್ಲ ನನ್ನ ಹತ್ತಿರ[ | ಮಗನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ. ನಿಮ್ಮ ಬಳಿಗೆ ಬಂದು ಅವನು 
(ವಾತ್ತಲ್ಕ. ೬೪) ; ದಮ್ಮಡಿ ಕೂಡ ಕೊಡದ ಹಾಂಗ ಬಿಮ್ಮಗ ಹೊಂಟಾಕಿ ದಮ್ಮಯ್ಯಗುಡ್ಡೆ ಇಟ್ಟು ಒಪ್ಪಿಸಿ ಹೋಗಬೇಕು, ಅಂಗೆ ಮಾಡ್ತೀನಿ 


ದಮ್ಮಶಾಸನ 


(ಊರುಳ, ೫೦). ದಮ್ಮಯ್ಯಗುಡ್ಡೆ ಹಾಕು ಎ ದಮ್ಮಯ್ಯಗಂಡ್ಡೆ ಇಡು: 
ಕೃಷ್ಣಕುಮಾರಿಯ ತಾಯಿಯು ಮಗಳನ್ನು ರಕ್ಷಿಸಿ, ರಕ್ಷಿಸಿ, ಎಂದು 
ಎಲ್ಲರಿಗೂ ದಮ್ಮಯ್ಯಗುಡ್ಡೆ ಹಾಕಿದಳು (ಕಗದೈ. 11, ೨6) ; ರಾಜ 
ಅವನನ್ನುಹಿಂಬಾಲಿಸಿ ದಮ್ಮಯ್ಯಗುಡ್ಡೆ ಹಾಕಿ ಗಾಮಾ ಹೇಳಿದ್ದಕ್ಕೆಲ್ಲ ಒಪ್ಪಿದ 
(ಪ್ರವಾಇ. 11, ೨೩೪). [ದಮ್ಮ, (- ಧಮ್ಮ) * ಅಯ್ಯ) 

ದಮ್ಮಶಾಸನ, ದರ್ಮಶಾಸನ (ನಾ). ದಾನವನ್ನು ಕೊಟ್ಟು ಬರೆಸಿದ 
ಶಾಸನ; ದಾನಶಾಸನ: ದೇವರಾಯವೊಡೆಯರ ದಮ್ಮ ಶಾಸನ ನಿರೂಪದಿಂ 
-ಬೆಳಿಮಾರನ ಹಳಿಯಡಾವುಲ ಸೂರೆನಾಯ್ಕನ೦ (ಎಕ. ಸ (8), ಮುಳಬಾ. 
೯೪-೨೪ ; 1406). ದರ್ಮಶಾಸನ: ಪಂಚಿಂಗದವರ ದರ್ಮಶಾಸನವನಾ 
ಬರಸಿ ಕೊಡಬೇಕು ಎಂದು ಕೋರಲಾಗಿ (ಎಕ. ೫, ಬೌರಿಂಗ್‌. ೧೯-೬೭; 
1472). [ದಮ್ಮು ( ಆಧಮ್ಮ್ಮ) + ಶಾಸನ] 

ದಮ್ಮಸ್‌ "ದಮ್ಮಸು' ನೋ. 

ದಮ್ಮಸು, ದಮ್ಮಸ್‌, ಧಮ್ಮಾಸ (ನಾ). ಭೂಮಿಯಂನ್ನೂ ಗಟ್ಟಿ ಮಾಡಲಂ 
ಉಪಯೋಗಿಸುವ ಒಂದು ಬಗೆಯಂ ಸಾಧನ ; ನೆಲಗಟ್ಟನ್ನು ಕುಟ್ಟಿ 
ಗಟ್ಟಿ ಮಾಡಂವ ಸಾಧನ ; ಗಟ್ಟ ಣೆಯ ಸಾಧನ. ದಮ್ಮಸ್‌ : (೪. 
ಧಮ್ಮಸ: "ಧಮ್ಮಸವಿಕ್ಕು' ಪರಾ. 

ದಮ್ಮಸು ಮಾಡು - ನೆಲಗಟ್ಟನ್ನು ಕುಟ್ಟಿ ಗಟ್ಟಿ ಮಾಡು: 

ಕಾಂಕ್ರೀಟನ್ನು ತಳಪಾಯದಲ್ಲಿ ಹಾಕಬೇಕಾದಾಗ ತಳಕ್ಕೆ ನೀರನ್ನು ಹೊಯ್ದು 
ದಮ್ಮಸು ಮಾಡಬೇಕು (ಶಿಲ್ಪನಾ.೨೯೦); ಸಂಜೆಯ ಹೊತ್ತಿಗೆ ಎಲ್ಲಾದವ್ಮೂಸು 
ಮಾಡಿದ ಮೇಲೇ ಕೂಲಿಗಳನ್ನು ಮನೆಗೆ ಬಿಡುವುದು (ಸಾಹೇದ್‌. ೦೪); ಆ 
ಸ್ಥಳದಲ್ಲಿ ಮತ್ತೆ ಹೊಸಮಣ್ಣನ್ನು ಹಾಕಿ ದಮ್ಮಸು ಮಾಡಬೇಕು (ಗ್ರಾಮಾಕ. 
930). ([ ಇ-ಪಾರ. ದಮಸ್‌] 

ದಮ್ಮಾಣಿ,, ದಮ್ಮಣಿ (ನಾ). ಧರ್ಮಾರ್ಥವಾಗಿ ದಾರಿಹೋಕರಿಗೆ 
ಕೊಡುವ ನೀರು, ಪಾನಕ ಮುಂತಾದ ಪಾನೀಯ: ಪೂರ್ವಪೆದಾಂ 
ತೃಕ್ಕೆ ದೀರ್ಫಮುಂ ಉತ್ತರಪದಾದಿಗೆ ಲೋಪಮುಮಾಗಿ ಕಾಂಸ್ಕತಾಳ- 
ಕಂಸಾಳ ; ಧರ್ಮಪಾನೀಯ - ದಮ್ಮಾಣಿ - ಎಂದಾಯ್ತು (ಕಮದ. ೨೯೩ 
ಪ್ರಯೋ). ದಮ್ಮಣಿ ; ನಿನಗೆನ್ನೊಳ್‌ ದಯೆಯಿರ್ಕುಮಪ್ಪೊಡೆ ಲೋಗ 
ರನುವಿಂಗೊಂದು ದಮ್ಮಣಿಯನೇರ್ಪಡಿಸೈ (ಉಮಾಕ್ಯ. ೩೮-೨೩). 

[ ಇಸಂ. ಧರ್ಮಪಾನೀಯ) 

ದಮ್ಮಾಣಿ, (ನಾ). ಕಮ್ಮಟ ; ನಾಣ್ಯಗಳನ್ನು ಮುದ್ರಿಸುವ ಸ್ಥಳ; 
ಟಂಕಸಾಲೆ: “ದಮ್ಮಾಣಿ - ಧ್ರಮ್ಮಾಣಿ ಎ ಟಂಕಸಾಲೆ” (ತದೃಕೋ. ೦೦) ; 
ದಮ್ಮಾಣಿ, ದ್ರಮ್ಮಾಣಿಃ . ... ಟಂಕಶಾಲಾ ಇತರ್ಥ್ಯಃ (ಶಜ್ಮಾನು. ೩೭೮ 
ವ್ಯಾಖಾ), !?) 

ದಮ್ಮಾಹಳಿ (ನಾ). ಒಂದಂ ಊರಿನ ಹೆಸರಂ: ದಂಮಾಹಳಿಯ 
ಮಾದಿಯಂಣ್ನ ಆಳಿಕೆಯಲು . , . ದೇವಾಂತರಿ ಮೆದಜಯೊಗೆ ಕಂಭ 
ಕೊಟ್ಟ (ಎಕ. ೪, ಹಾಸನ. ೧೮೩-೮; 7). [?) 

ದಮ್ಮಿ (ನಾ). ಧರ್ಮವಂತ : ತಮ್ಮಡಿಗೆ ಮೊಜಕಿವ ಶ್ವಾನಂ ದಮ್ಮಿ 
[ಪಾ೫೦. ವರ್ಮಿ, ಧರ್ಮಿ]ಯನೇಕೆ ಬಾಟಲಿತ್ತಪುದು (ಪಂಡತಂ. ೧೭೮-೧೫). 

[ ಆಸಂ. ಧರ್ಮಿನ್‌] 

ದಮ್ಮಿಡು (ಕ್ರಿ). ಸ್ವಲ್ಪ ವಿಶ್ರಾಂತಿ ಹೊಂದು ; ವಿರವಿಂಸಂ: ಆ ಪುಣ್ಕ 
ಪುರುಷರು ಸರಸಿಜಾಕ್ಷಿಯು ಸಹಿತ ಬಿಲದೊಳು ತೆರಳಿದರು ನಡುರಾತ್ರೆ 
ಸಮಯ: ದೊಳೆಲ್ಲಿ ದಮ್ಮಿಡದೇ ತ್ವರಿತಪಯಣದೊಳ್ಳೆದಿದರು (ಜಿನಭಾ. 
೦೪-೦). [ ದಮ್ಮು +೬ ಇಡು] 

ದಮ್ಮಿಲ್ಲ (ನಾ). ಕಟ್ಟಿದ ವಡಿ; ಮುಡಿಗಂಟು; ಕಬರಿ: ವರಗತಿಗೆ 
ವದನಾಂಬುರುಹಮಲರೆ ಪೀನಪೀವರಕುಚಾಯತಕೆ ದವಿ್ಮಿಲ್ಲಮುಲ್ಲಾ 


ಹಿಸಲ್‌ (ನಂದಿಮಾ. ೨೩-೧೮) ; ಪೊಗರೊರೆವ ಪೊಂಗಲಶಗುಚಗಳ ನಗೆ 


೩೮೦೯ 


೩6 


ದಮ್ಮು ಹೊಡೆ 


ಮೊಗದ ದಮ್ಮಿಲ್ಲವೇಣಿಯ ಸೊಗಪ ಹೆಂಗಳು 
ಸೊಗಸಿನಿಂದಾ (ಆದಿಪ. ೧೮-೧). [ ಸಂ. ಧಮ್ಮಿಲ್ಲ) 
ದಮ್ಮು, ದಂ (ನಾ). ೧. ಉಸಿರು; ಪ್ರಾಣವಾಯು : ಕಾಮಾಕ್ಷಿಯ 
ಮಾತಿಗೆ ದಂಗಾಗಿ ಹೋದರು ವೆಂಕಮ್ಮ. ಮಾತನಾಡುವುದಕ್ಕೆ ಎಲ್ಲಿದೆ 
ದಮ್ಮು (ಪದ್ಮಸ. ೧೦೪) ; ಸೇತುವೆಯಿಂದ ಮನೆಯ ಚಾವಡಿಯ ತನಕ 
ಓಡಿಬಂದಿದ್ದ ಅವರಿಗೆ ಮಾತನಾಡುವುದಕ್ಕೆ ದಮ್ಮೇ ಇರಲಿಲ್ಲ (ದೇವಹೆಂ. 
೨೩೭). ೨ ತಾಳ್ಮೆ; ಸಹನೆ: ದಮ್ಮು (ತಾಳ್ಮೆ) - ಹುಡುಗಗ ದಮ್ಮು 
ಇಲ್ಲ. (ಹುಡುಗನಿಗೆ ತಾಳ್ಮೆ ಇಲ್ಲ) (ಸುವರ್ಣ. ೩3೮); ಜರಾರ ದಮ್ಮ 
ಅತ್ಯೋ ಇಲ್ಲೇ ಇಕೀಗಿ? ಜಗದ ಹೊರತಾಗೇ ಇಕ್ಕಿ ಒಬ್ಬುಕಿ ಅತ್ತಿ 
ಆಗಿದಾಳ (ನಿಸರ್ಗ. ೦೯೦). ೩. ತ್ರಾಣ; ಚೈತನ್ಯ: ಶಕ್ತಿ: ದಮ್ಮು ಇದ್ದರೆ 
ಬಾರೋ, ನೋಡೋಣ (ರೂಂ). ೪. ಗೂರಲುರೋಗ : ಉಬ್ಬಸ ; 


ವರ್ತಿಸುವರಾ 


ಅಸ್ತಮ: ಆಕಳ ಹಾಲು . , , ಕೆಮ್ಮು ದಮ್ಮು... ಪಿತ್ತಗಳನ್ನು 
ಕಳೆಯುವುದು (ಅಷ್ಟಾಂಗ. ೮೯-೨೨ ಅರ್ಥ); ಸತ್ತರೇನು ಸಾರ್ಥಕತೆ 
ದವಿನಲಿ ಕೆವ್ಮಿಾ ನವಿದು ನವಿದು (ಸೂರ್ಯಪಾ. ೧೬-೭೦; ಧೇ! 


ದಮ್ಮಿನವರು ಇದ್ದು ಸತ್ತಂತೆ" ದಮ) ಜೋರಾಗಿದೆ, ಮಾತಾಡಿಸಿ 
ಹೋಗಬೇಕೆಂದು ಮೊನ್ನೆಯೇ ಹೇಳಿಕಳಿಸಿದ್ದಾರೆ (ಜಿಟ್ಕಹೊ. 8೭). 
೫. (ಆಯಾಸದಿಂದ) ನಿಂತು ನಿಧಾನವಾಗಿ ಉಸಿರಂ ಬಿಡಂವಿಕೆ. 
"ದಮ್ಮಿಡು' ಪರಾ. ೬. ಒಂದು ಹದ್ಕ-ಬಾರಿ,-ಸಾರಿ,-ಸಲ: 
ಇನ್ನೂ ಒಂದು ದಮ್ಮು ಬೇಯಲಿ ಇಡ್ಲಿ (69). ದಂ: ೩. ದಂ ಇದ್ದರೆ 
ನಾಳೆ ನೀನು ಕದ್ದುಕೊಂಡು ಬಾರೋ (ನಡಿರಾ. 1, ೩೩೬). ೭. ಜಂರಂಕೆ : 
ಒಂದು ದಂ ಬೀಡಿ ಸೇದಿ ಬರುತ್ತೇನೆ (ರೂಂ). 
_[ «ಪಾರ. ಹಿಂ. ಮರಾ. ದಮ್‌, ದಮಾ] 

ದಮ್ಮುಕಟ್ಟು "ದಮ್ಮುಗಟ್ಟು' ನೋ. 

ದಮ್ಮುಗಟ್ಟು, ದಂಕಟ್ಟು. ದವಂಯ್ಯಕಟ್ಟು (ಕ್ರಿ). ೧. ಉಸಿರನ್ನು ಬಿಗಿಹಿಡಿ, 
ಶ್ವಾಸವನ್ನು ತಡೆ: (8). ದಂಕಟ್ಟು ; ೧. ಆ ಹುಡುಗ ದಂಕಟ್ಟಿ ಓಡು 
ತ್ತಿದ್ಧಾನೆ (ರೂಢಿ). ದಮ್ಮುಕಟ್ಟು ; ೧. ಸ್ಕೋವೊರೋರ್ನಿಕೋವ್‌ 
ಬೆರಳುಬುಡದ ಸಂದಿಯಲ್ಲಿ ಅಪ್ಪಚ್ಚಿಯಾಗಿದ್ದ ಸಿಗರೇಟಿನ ಹೊಗೆಯನ್ನು 
ದಮ್ಮುಕಟ್ಟಿ ಸೇದಿದನು (ಪುನರು, ೩೬೪), ೨. ಗೂರಲಂ ರೋಗ 
ಅಂಟು : ದಮ್ಮುಕಟ್ಟಿಕೊಂಡು ಹಮ್ಮು ಕಳಕೊಂಡ (ಗಾದೆ). 

[ ದಮ್ಮು + ಕಟ್ಟು | 

ದಮ್ಮುಗೊಳ್ಳು (ಕ್ರಿ). ಉಬ್ಬಸ ಹತ್ತು; ಶ್ನಾಸರೋಗ ಹಿಡಿ: ಮದನ 
ಬಾಣಂಗಳ ಪೆಟ್ಟಿಗೆ ದಣಿದು ದಮ್ಮುಗೊಂಡಿರುವನಂಕೆ ಉಸುರುಗಳಂ 
ಬಿಡುತ (ಸೌಗಂಧಿ. ೦೯-೦).  [ ದಮ್ಮ + ಕೊಳ್ಳು, ( ಆಕೊಳ್ಳ್‌) ] 

ದಮ್ಮುದಿಮ್ಮನೆ (ಅ). ಒಂದಂ ಅನಂಕರಣಾವ್ಯಯ : ಭಕ್ತನ ಬರವಿಂಗೆ 
ಮಂಚವನಿಳಿಯದ ಕಾರಣ ದನ್ಮನ್ಮದಿಮ್ಮನೆ ಬೆನ್ನ ಬಡಿದು ಅವಿರಟ್ಟು 
ಗೆಲಸಕ್ಕೆ ಹೋಗೆನಾಗಿ ಎನ್ನ ತೊಡೆಯ ಕೊಯ್ದುಕೊಂಬ(ಸರ್ವವ. ೪೭-೨೫೧). 

ದಮ್ಮುಹತ್ತು (ಕ್ರಿ). ೧. ತೇಕು; ಏದು : ಒಂದೇ ಧಾಪಿಸಲ್ಲಿ ಓಡಿಬಂದು 
ದಮ್ಮುಹತ್ತಿ ಬಾಯಿಂಡ ನೊರೆಯ ತೆರೆಯನ್ನು ತೇಲಿಸುವ ಹೆಯಗ್ರೀವ 
ಶ್ರೇಷ್ಠನಂತೆ ಮುಸುಮುಸು ಭುಸುಭುಸುಗುಟ್ಟತೊಡಗಿದನು (ದೀಪಹೆ. 
21, 496). ೨. ಗೂರಲು ರೋಗ ಉಂಟಾಗು: ಮೊದಲೇ ನಿತ್ರಾಣ 
ನಾಗಿದ್ದ ಮುದುಕನಿಗೆ ದಮ್ಮುಹತ್ತಿ, ಒಂದು ತಿಂಗಳಲ್ಲಿಯೇ ತೀರಿಕೊಂಡ 
(ಢಿ). [ ದಮ್ಮು + ಹತ್ತು, (ಆಪತ್ತು) 

ದಮ್ಮುಹೊಡೆ (ಕ್ರಿ). ಬಾಯಿಂದ ಜೋರಾಗಿ ಎಳೆದುಕೊಳ್ಳು; ಜಂರೆಂಕೆ 
ಹೊಡೆ ; ಸೇದಂ : ಕಗ್ಗತ್ತಲಿನಲ್ಲಿ ಆ ಮರೆದ ಬುಡದ ಕಡೆಯಿಂದ ಬೀಡಿ 
ದಮ್ಮುಹೊಡೆದಂತೆ ಕಾಣಿಸಿತು (ನನ್ನೂರು. ೦೯೯). 

[ ದಮ್ಮು * ಹೊಡೆ ( ಎಫೊಡೆ)] 


ದಮ್ಮೆಳೆ 


ದಮ್ಮೆಳೆ (ಕ್ರಿ). - ದವ್ಮ್ಮಹೊಡೆ : ಅವನು ಬೀಡಿಯನ್ನು ದಮ್ಮೆಳೆದು 
ಹೊಗೆ ಬಿಟ್ಟನು (ರೂಂ). ([ ದಮ್ಮ ೬ ಎಳ್ಳೆ (ಎಟಿ) ] 

ದಮ್ಮೇರು (ಕ್ರಿ). ದಮ್ಮುಬರು ; ಉಬ್ಬಸಬರು; ಗೂರಲಾಗು: 
ಅವನಿಗೆ ದಮ್ಮೇರಿ ಸಂಕಟಪಡುತ್ತಿದ್ದಾನೆ (ಕೂರಿ). 

[( ದಮ್ಮು * ಏರು, (ಆಏರ್ಜ,) ) 

ದಯ (ನಾ). ಕರಂಣೆ ; ಅನಂಕಂಪ ; ಕೃಪೆ: ದಯವಿಲ್ಲದ ಧರ್ಮವದೆ ವು 
ದೆಯ್ಯಾ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲಜಲ್ಲಿಯೂ ದಯವೇ ಧರ್ಮದ 
ಮೂಲವಯ್ಕಾ (ಬಸವ. 3೪೭) ; ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ 
(ಪುರಂದ. ೨-೬೧ ಪಲ್ಲವಿ) ; ದಯವಿರಬೆ:ಕು ಸಕಲ ಪ್ರಾಣಿಗಳಲ್ಲಿ ಭಯವಿರ 
ಬೇಕ: ಗುರೆ:ಲಿಂಗಜಂಗಮರಲ್ಲಿ (ಅಐಂಡೇ. ೧೩೧ ೧೨೦) ; ಬಿಂದು ನಿರ್ಣಯ 
ವರುಹಿದನು ಪೂರ್ಣೇಂದುಬಿಂಬನ ಪೋಲ್ವ ನಗುಮುಖದಿಂದ ಗಗನಾನಂದ 
ಶ್ರೀಗುರು ಕಂದನಿಗೆ ದಯದಿ (ಗಗತಾ. ೧೯ ಸೂಶನೆ) ; ಗುರುವೆ ತಮ್ಮ 
ದಯಕ್ಕೆ ಪಾತ್ರನಾಗಿ ಈ ಜನ್ಮವನ್ನು ನೀಗಿಕೊಳ್ಳಬೇಕೆಂದು ಇದ್ದೇನೆ 
(ನೀತಿಚಿಂ. 1೪, ೨೪). [ಸಂ. ದಯಾ) 

ದಯಂಗೆಯ್‌, ದಯಗೆಯ್‌ (ಕ್ರಿ). ಕೊಡು ; ಅನುಗ್ರಹಿಸು; ದಯ 
ಪಾಲಿಸು; ಕರುಣೆಯಿಂದ ನೀಡು: ಸೋಮಶರ್ಮನ ದಂಯಿಗನಷ್ಟೆ 
ಸೋವಿಲನೆಂಬೊಂಗೆ ತನ್ಮಂತ್ರಿಪದವಿಯ:ಂ ದಯಂಗೆಯ್ವಿ.. . ಸುಕುವೂ. 
೨:೨೯ ವ) ; ಅಗ್ನಿಭೂತಿಯುಮವರ ಬೆಂಬಟಿಶಿಯನೆ ತಗುಳ್ಳ ಪೋಗಿ... 
ಎನಗೆ ನಿಮ್ಮಡಿ ದಿ:ಕ್ಷೆಯಂ ದಯಂಗೆಯ್ಯಿಮೆಂದು ತೆತ್ಯಾಳಿಕ ಕಾಲಲಬ್ಳಿಯಿ ೦ 
ಸಂವೇಗವೈರಾಗ್ಯಪರನಾಗಿ . . . ಬೇಡಿದೊಡೆ (ಸುಕುಮಾ. ೪-೩೮ ವ). 
ದಯಗೆಯ್‌ : ದೀಕ್ಷೆಯಂ ದಯಗೆಯ್ಕಿಮೆಂದು ಬೇಡಿದೊಡೊಳ್ಳಿತಪ್ಪ 
ಮುಹನರ್ತದೆ೧ಳ್‌ ದೀಕ್ಷೆಯಂ ಕೊಟ್ಟು (ವಡ್ಮಾರಾ. ೬-೨); ಗೆದೆಯ 
ಪನ್ನೆರಡ ನಾಲ್ಲಾವುಣ್ಣ ಸೀಬಳ್ಳಿ ಯೆಆಕಹಯ್ಮನ ಜೇಷ್ಮಪುತ್ರ ನಂಗಮ್ಮನ 
ಮಗ ಜೋಗಯ್ಯಂಗೆ ದಯಗೆಯ್ದೂ ಕೊಟ್ಟ ಸ್ಥಿತಿ (ಎಕ. ೪111, ಸೊರಲ. 
೪೭೭-೦೮ ; 981). [ದಯ * ಕೆಯ) 

ದಯಕಾರ "ದಯಕಾಣ' ನೋ. 

ದಯಕಾಅ, ದಯಕಾರ (ನಾ). ಕರುಣಾಳು ; ದಯಾವಂಯ ; ಕೃಪೆ 
ಯಂಳ್ಳವನು : ನಿರನುನಾಸಿಕ ಯಕಾರಕ್ಕೆ - ಬಯಕೆ, ಬಿಯದ ೦, 
ಬಿಯ:ಳಂ, ದಯಕಾಆಂ (ಕಮದ. ೦೬ ಪ್ರಯೋ). ದಯಕಾರ : ನಿಮ್ಮ 

ವಾದವಾಗ್ಮಿತೆಗಳನ್ನು ಸ್ವಲ್ಪ ಸಂಕ್ಷಿಪ್ತಮಾಡಿ ಅರಿಕೆಮಾಡಿಕೊಳ್ಳುವಷ್ಟು 
ದಯಕಾರರಾಗಬೇಕೆಂಬುದು - ಈ ಮಹಾಸಭೆಯ `ಸವಿನಯಪ್ರುರ್ಕನೆ 
(ಮಂತ್ರಶೆ. ೬೮-೧೬). [ದಯ 4 - ಕಾಜ) 

ದಯಗೆಡು (ಕ್ರಿ). ನಿಷ್ಕರಂಣಿಯಾಗಂ; ನಿರ್ದಯಂನಾಗು ; ಕ್ರೂರನಾಗು ; 
ಕಟುಕನಾಗಂ : ಎಮಗೆ ದಯಗೆಡಲಾಗದೆಲೆ ಕುಮಾರಕ (ನಂಬಿರ. ೭-೪೩) « 
ಅವಳ ಅಂಗದೆಂಜಲ ಹಾಲುಮಂ ಹೇವಂಗಳಿಲ್ಲದೆ ಕುಡಿದರಿಂತಿದಕಂಗವಿಸಿ 
ದಯ!ಶಾಕಾಂ. ದಯೆ, ಮತಿ]ಗೆಟ್ಟು ಮತ್ತಾ ಹೊನ್ನ ಧೇನುವನು ಕಡಿವುತಂ 
(ಬಸಪು. ೫8.೧೫). [ದಯ ಕೆಡು, ) 

ದಯಗೆಯ್‌ "ದಯಂಗೆಯ್‌' ನೋ. 

ದಯದೃಷ್ಟಿ (ನಾ). ಕರುಣೆಯ ದೃಷ್ಟಿ : ನಿನ್ನ ದಯದ್ಭಷ್ಟಿಗೆ ಚಿತ್ತವಿಲ್ಲದಿರೆ 
ಮುನ್ನೇನು ಗತಿಯು ಎನಗೆ (ಪುಕಂದ. ೪-೧೪ ಪಲ್ಲವಿ). [ ದಯ +೬ ದೃಷ್ಟಿ) 

ದಯದೋಟು (ಕ್ರಿ). ಅನುಕಂಪೆಯಂನ್ನು ತೋರಿಸು: ಕರುಣೆ ತೋರು: 
ಮಡದಿಯರು ನಿನ್ನ ಬಿಡದೆ ಬೇಡಲು ಕಡುದಯದೋಟಾದ್ದು ಎಲ್ಲಿ 
ಕಲಿತೆಯ್ಯ (ಪುರಂದ. ೦-೯೬-೪). [ದಯ 4 ತೋಟ] 

ದಯನೀಯ (ಗು). ೧. ಕರಂಣಾಜನಕವಾದ ; ಅನಂಕಂಪನೀಯ. (ನಾ). 
೨. ಕರುಣಾಜನಕವಾದುದಂ : ಆ ಬಡಜೀವಿಗಳ ಅವಸ್ಥೆಯು ನಿಜ 
ವಾಗಿಯೂ ದಯನೀಯವಾಗಿತ್ತು (ಅಲ್ಕವಿ. ೯). [ ಸಂ.) 


೩೮೧೦ 


6 


10 


30 


40 


45 


ದಯಾಕೂಪಾರ 


ದಯನೀಯತೆ (ನಾ). ಕರಂಣಾಜನಕ ಸ್ಥಿತಿ: ತಂದೆಯ ದೆಯಖೀಯತೆ 
ಯನ್ನು ಕಂಡು ಅಪ್ಪಾ ಹೊರಡೋಣ ಎಂದರು (ಕುಟ್ಟಿದೊ. ೯). 
[ ಸಂ. ದಯನೀಯತಾ) 
ದಯಪಾಲಿಸು (ಕ್ರಿ). ಅನುಗ್ರಹಿಸು ;' ಕೃಪೆದೋರಿ ನೀಡು: ದಯ 
ಪಾಲಿಸೆ ಮಾತೆ ತ್ರೈಲೋಕ್ಯವಿಬ್ಯೂತೆ (ಪುರಂದ. ೪-೧೧೩-೫; ಅವರು 
ದಯಮಾಡಿ ವಹಕೆ ದರಣ ಪ್ರಕಾರ ಕೊಡುಯಂತ ದಯಪಾಲಿಸಿ (ಎಕ. 
೪111, ಸಾಗರ. ೪೬-೪೫ ; 1646 7); ನನ್ನ ಮೇಲೆ ಗುರುವಿಗೆ ದಯೆ 
ಯುಂಟಾಗಲಿಲ್ಲ ವರ ದಯಪಾಲಿಸಲಿಲ್ಲ (ಮತಸ. ೬೩): ನನ್ನ ಹಾರೈಕೆಯನ್ನು 
ದೇವರು ಇವತ್ತು ದಯಪಾಲಿಸಿದ (ಜೆಂಗಾಳ್ಕೆ. ೪೩೫). 
[ದಮ * ಪಾಲಿಸು] 
ದಯಮಾಡಿಸು (ಕ್ರಿ). ೧. (ಕೃಪೆಯಿಂದ) ನೀಡು ; ಅನುಗ್ರಹಿಸು : 
ಸ್ವಾರ್‌ ಕಚೇರಿ ಬಕ್ಷಿ ಭೀಮರಾಯರಿಗೆ ದಯಮಾಡಿಸ್ತ ಯಿನಾಂ ಕೊಡಿಗೆ 
(ಎಕ. Il, 1818) ; ೨. ಬರು; ಆಗಮಿನಂ, 
ಸವಾರಿಯು ದಯಮಾಡಿಸಿದರೆ ನಾನು ಕರೆದುಕೊಂಡು ಹೋಗುತ್ತೇನೆ 
(ದೌಲಾ. 836) ; ಮಹಾರಾಜ ಹುಕ್ಕ ವಿದ್ಯಾರಣ್ಕರಿಗೆ , . - ಅಲಂಕರಿ 
ಸಿದ್ದ ಗುರುಪೀಠದ ಮೇಲೆ ದಯಮಾಡಿಸಬೇಕೆಂದು ವಿಜ್ಞಾಪಿಸಿಕೊಂಡನು 
(ನಡೆದಾ. 11, ೯೯೯). ೩. ಹೊರಡು: ತಾವು ಊರಿಗೆ ದಯಮಾಡಿಸೋದು 
ಯಾವಾಗ? (ರೂಢಿ), [ ದಯಮಾಡು * - ಇಸ್ಮು] 
ದಯಮಾಡು (ಕ್ರಿ). ೧. ಕರಂಣೆತೋರು ; ಕೃಪೆಯಿಡು : ದಯಮಾಡೊ 
ದಯಮಾಡೊ ರಂಗ ದಯಮಾಡೊ (ಪುರಂದ. ೧-೩೩ ಪಲ್ಲವಿ) ; ಯಾತಕೆ 
ದಯಮಾಡಲೊಲ್ಲೆ ರಂಗಯ್ಯ (ಕನಕ. ೭೨-೮೩) ; ಶಶಿಪೋರನ ನಗೆ 
೦ಬಾದವನೇ ದಯಮಾಡಯ್ಕ ದಂತಾಯುಧನೇ (ಗಣೇಶ. ೧-೦೪); 
ನಾನಲ್ಪಳೆನ್ನುವ ಭಾವನೆ ಬರದಂತೆ ನನ್ನಲ್ಲಿ ದಯಮಾಡುವಂತೆ ... 
ಮಾತಾಡು (೩ಂಕಾಪ. ೧೬೭-೨೩). ೨. ಕರುಣೆಯಿಂದ .ನೀಡು; 
ಅನುಗ್ರಹಿಸು: ಕ್ಷೇಮಮಂ ದಯಮಾಡೆನ.ತಲುದ್ದಾಮಶಿವಭಾವದಿ ಶರಣು 
ವೊಗಲು (ಬಸಪು. ೨೩-೧೭). ೩. ಬರು; ಆಗಮಿಸು : ತಾವು ಶುಚಿಯಾಗಿ, 
ದಯಮಾಡಬೇಕ: (ನೀತಿಚಿ. 1೪, ೧). ೪. ಹೊರಡು; ಹೋಗು: 
ಇಲ್ಲಿ ನಮಗೆ ಆಜ್ಞಾಪಿಸುವುದನ್ನು ಆಜ್ಞಾಪಿಸಿ ಹಿಂದಕ್ಕೆ ದಯಮಾಡಬೇಕು 
(೫ ಕುಂತ. ೫೫-೨೩). [ದಯ +೬ ಮಾಡ್ಕು ] 
ದಯವಿಡು (ಕ್ರಿ). - ದಯದೋಯು : ನನಗೆ ದಯವಿಟ್ಟು ಸಹಾಯ 
ಮಾಡಿ (ರೂಢಿ). [ ದಯ 4 ಇಡು) 
ದಯಾಂಬುಧಿ (ನಾ). ಕರುಣೆಯ ಸಾಗರದಂತಿರುವವನಂ; ಬಹಳ ದಯೆ 
ಯುಳ್ಳವನಂ: ಕಬ್ಬಿಲರ ಬಳಗ ವಿನುತಿಸುತ ಸೈಗೆಡೆದೆಡೆಗೆಡೆಗೆ ವಿನವಿಸು 
ಬಸವಯ್ಯ  ಅಭಯಾಘನ ದಯಾಂಬುಧಿಯಭಯಮಭಯವಮಾತ್ಮ 
ಶೇಖರನೆ ಎಂದುವುಂ (ಬಸಪು. ೫೯-೫೦) ; ಕಾದಿ ಮಡಿದಾತ್ಮಜರ ಶೋಕಮಂ 
ವ:ಆ್‌ದು  ಮಧುಸೂದನಂಗೆಜಗಿದೊಡೆ ಮಗುಳಪ್ಪಿ ಸಂತೈಸುತಾ 
` ದಯಾಂಬುಧಿ ವಿಜಯನಂ ಕರೆದು ಮೈತ್ರಿಯಿಂದಾತನಂ ಕೂಡಿಸಿದನು 
(ಹೈಮಿಭಾ. ೧೪-೩೦). [ ಸಂ. ] 
ದಯಾಕಟಾಕ್ಷ (ನಾ). ಕೃಪಾದೃಷ್ಟಿ; ಅನುಗ್ರಹ. [ಸಂ.] 
ದಯಾಕರ (ಗು). ೧. ಕೃಪೆಯನ್ನು ತೋರುವ: ಅನುಗ್ರಹಿಸಂವ: 
ಕರುಣೆಗೆ ಆಕರನಾದ ; ಕೃಪಾಕರನಾದ. (ನಾ). ೨. ಕರುಣೆಯ 
ಗಣಿಯಾದ ವ್ಯಕ್ತಿ ; ಕೃಪಾನಿಧಿ. [ಸಂ.] 
ದಯಾಕೂಪಾರ (ನಾ). ಕರುಣೆಯ ಸಾಗರದಂತಿರಂವವನು ; ಬಹಳ 
ದಯೆಯಾಳ್ಳವನು : ಶ್ರೀಪರಮಗುರು ಹಲಗೆಯಾರ್ಯ ಮುಂದಾಣನೆ 
ಯದೇಪರಿಯೊಳಾ ವಿಂಶಿಕೆಯೊಳೆಂಬುದಂ ದಯಾಕೂಪಾರ ನಿಶವಿಸೆಂದಾ 
ಕೆಂಚವೀರಾಹ್ವಯಗೆಂದನಾಚಾರ್ಯಂ (ವೀಕೈಪು. ೫-೧೭-೩). [ಸಂ.] 


ನಂಜನೆ. ೭೦-೫; 


ದಯಾಗರ್ಭ 


ದಯಾಗರ್ಭ (ನಾ). ಕರುಣೆಯುಳ್ಳವನು ; ಕೃಪಾಳು : ವಿಶ್ವೋರ್ಜಿತ 
ಶಾಸ್ತ್ರ ಗರ್ಭಮಮಳಾಳೋಕಂ ದಯಾಗರ್ಭಮೆಂಬೀ ವಿಖ್ಯಾತಿ ಸಮಸ್ತ 
ದಿಕ್ಸಸರಗರ್ಭಂ ನೋಲಕ್ಟೊಡೆಂಬನ್ನೆಗಂ ತ್ರೈವಿದ್ಯ ಶ್ರುತಕೀರ್ತಿ ದೇವನೆಸೆದಂ 
(ಜಂದ್ರಪು. ೧-೨೪). [ಸಂ.] 

ದಯಾಗುಣ (ನಾ). ೧. ದಯೆಯಿಂದ ಕೂಡಿದ ಸ್ವಭಾವ; ಕೃಪಾಗುಣ. 
೨. ಕರುಣಾಭಾವದಿಂದ ಕೂಡಿದವನು ; ಕರುಣಿ. [ಸಂ.] 

ದಯಾದತ್ತಿ (ನಾ). [ಜೈನ] ದಯಾದತ್ತಿ, ಪಾತ್ರದತ್ತಿ, ಸಮದತ್ತಿ 
ಮತ್ತು ಅನ್ವಯದತ್ತಿ ಎಂಬ ನಾಲ್ಕು ವಿಧವಾದ ದಾನಗಳಲ್ಲಿ 
ಒಂದು: ಸಕಲ ಪ್ರಾಣಿಗಳಲ್ಲಿ ದಯೆ ತೋರುವಿಕೆ : ದಯಾದತ್ತಿ 
ಮೊದಲಾದ ಚತುರ್ವಿಧ ದಶ್ತಿಯಂ (ಜಾವುಪು. ೪೭) ; ದತ್ತಿಯೆಂಬುದು 
ದಯಾಪಾುತ್ರಸಮಂ ಸಕಲಭೇದದಿಂ ಚತುರ್ವಿಧಮಕ್ಕುಮಲ್ಲಿ ದಯಾದತ್ತಿ 
ಯೆಂಬುದುಮನುಕಂಪೆವೆರಸನುಗ್ರಾಹ್ಯ್ಮಮಪ್ಪ ಪ್ರಾಣಿಗಳ್ಳೆ ತ್ರಿಶುದ್ಧಿ 
ಯಿನಭಯದಾನಮಂ ಕುಡುವುದು (ಜಾವುಪು. ೨೨೪) ; ಸಕಲಜೀವಂಗಳ್ಗೆ 
ಅನುಕಂಪಾಪೂರ್ವಕಂ ತ್ರಿಶುದ್ಧಿಯಿಂ ಆಭಯದಾನಂಗುಡುವುದು ದಯಾದತ್ತಿ 
(ತತ್ತ್ವಪ್ರ. ೨೮೭). [ಸಂ.] 

ದಯಾದರಿದ್ರ (ನಾ). ದಯಾಭಾವದಲ್ಲಿ ದರಿದ್ರನಾದವನು ; ನಿರ್ದಯಿ ; 
ಕಠೋರನಾದವನು ; ನಿಷ್ಕರಂಣಿ : ಕಂಡಕಂಡವರ ಸ್ವತ್ತನ್ನು ಅಪಹರಿಸಿ 
ದಯಾದರಿದ್ರರಾಗಿ ಬಾಳುತ್ತಿರುವ ಹಣಗಾರರನ್ನು ಸುಲಿದು ಸುಲಿದು , . . 
ಬಡಬಗ್ಗರಿಗೆ ಶಕ್ತಿಮಾರಿ ಉಪಕರಿಸಬೇಕು (ಜಿನ್ನಜೀ. ೩೧). [ಸಂ.] 

ದಯಾಧಾರ (ನಾ). ೧. ದಯೆಯನ್ನೊಳಗೊಂಡಿರುವುದು. ೨. ದಯಾ 
ಮಯಿ; ಕರಂಣಿ. [ಸಂ.] 

ದಯಾನಿಧಿ (ನಾ). ಕರಂಣೆಗೆ ಆಶ ್ರಯಸ್ಸಾ ನವಾದವನಂ : ದಯಾನಿಧಿ 
ಮೆಚ್ಚಿ ನಿಚ್ಚಂ ತನಗೆ ಪಡಿಯಾಗಿ ೬ * * ಒಂದು ಹಾಗಮನೀಯಲು 
(ಬಸಪು. ೨೮-೬) ; ಕಳುಹುವುದಾ ದಯಾುನಿಧಿಯಡಿಗೆ ಸಾರಿದೊಡಹ:ದು 
ಪರಮಸುಖ (ಕಾಶಿರಾ- ೨4-08) ; ನಾನಾ ತೆಜಿದಿಂದೆ ಎನ್ನ ಹುಸಿ ದಿಟವ 
ಮಾಡಿ ಕಾಡದಿರಯ್ಕ ನೀವು ದಯಾನಿಧಿ ಎಂದು ನಂಬಿದೆನಯ್ಯ (ಅಖಂಡೇ- 
೧30-೬೪). [X0.] 

ದಯಾಪರ (ನಾ). ದಯೆಯುಳ್ಳವನು; ಕರುಣಾಶಾಲಿ : ಸಕಲಜೀವದಯಾ 
ಪರನಪ್ಪುದಜ೨ನರಸನಂಜದಿರೆಂದು ಗಿಡಿಗನಂ ನೋಡಿ (ಶಾಂತಿಪು. ೯-೮೯ ವ) ; 
ಕಲಿದೇವನಂ ಫಣಿ ತಿಂದು ಸತ್ತಿತು ಮತ್ತೆಯಾ ಅಯ್ಕಂ ದಯಾಪರನಾಗಿ 
ಅದಟ ಪ್ರಾಣವಂ ಪಡೆದು ವಂದಿಸುತ್ತಿರೆ (ಬಸಪು. 2೩-೨೭). [ಸಂ.] 

ದಯಾಪರಿಣತಿ (ನಾ). ದಯಾಪೂರ್ಣತೆ ; ದಯೆ ತುಂಬಿರುವುದು: 
ಸುಚರಿತ್ರದೊಳ* ದಯಾಪರಿಣಕಿಯೊಳ್‌ ಕಳಾವಿಭವದೊಳ್‌ . . . ನಿನ 
ಗಾರ್‌ ದೊರೆ (ಪುಷಪು. ೧-೮೦). [ಸಂ. ] 

ದಯಾಪಾರಮಿತೆ (ನಾ). [ಬೌದ್ಧ] ಸದಾಚಾರಗಳಲ್ಲಿ ಒಂದಂ; 
ಕರುಣೆಯ ತುತ್ತತುದಿ ; ಕೃಪೆಯ ಪರಾಕಾಷ್ಠೆ : ಪಾರಮಿತಾ ಎಂದರೆ 
ಪರಾಕಾಷ್ಮೆಯು, ಅಭ್ಯಾಸಸಮಾಪ್ತಿಯೆಂದರ್ಥ.ಇದರಲ್ಲಿ ದಯಾಪ:ರಮಿತಾ, 
ದಾನಪಾರವಿಂತಾ, ಶೀಲಪಾರಮಿತಾ ಮೊದಲಾದ ಸದಾಚಾರಗಳನ್ನು 
ಸೆಂಗ್ರಹಿಸಿರುವರು (ಹಿಂದಸಾ. ೪೦). 

[ಸಂ. ದಯಾಪಾರಮಿತಾ ) 

ದಯಾಪಾರಿ (ನಾ). 2 ದಯಾಪರ: ಸರ್ವಜೀವ ದಯಾಪಾರಿಯೆಂದು 

ಭೂತದಯಕ್ಕಿಕ್ಕುವವನ ಮನೆ ಸಯಿಧಾನದ ಕೇಡು (ಬಸವ. ೨೨೬). 
[ಸಂ. ದಯಾಪಾರಿನ್‌ ] 

ದಯಾಬ್ಧಿ (ನಾ). ಕರಂಣೆಯ ಸಾಗರದಂತಿರುವವನು; ಬಹಳ ದಯೆ 

ಯುಳ್ಳವನು: ದಿಟಮುದ್ಯದೃಕ್ತಿಯಿಂ ತತ್ಸದಧ್ಯಾನಂಬೆತ್ತು ದಯಾಬ್ಬಿಯಂ 


(A 
ಘನತಪಂಗೆಯ್ದೊಚ್ಚತಂ ಮಚ್ಚಿಪೆಂ (ಶಬಶಂ. ೨-೮೯). [ಸಂ.] 


೩೮೧೧ 


ದಯಾಲು 


ದಯಾಭರಣ (ನಾ). ಕರುಣೆಯಿಂದ ತುಂಬಿದವನು; ಕೃಪಾನಿಧಿ : 
ಸುರನರೋರಗನಮಿತಚರಣ ಜಯಜಯ ದಯಾಭರಣ ಜಯಜಯ , , 
ದುರಿತಹರಣ ಜಯಜಯತುಜಯತು (ಹಚಕಾ. 8೩-೬೯). [ಸಂ.] 

ದಯಾಮೂಲ (ನಾ). ಕರುಣೆಯೇ ಮೂಲವಾದುದು;, ಕೃಪೆಯನ್ನು 

8| ಪ್ರಧಾನಪ್ರವೃತ್ತಿಯನ್ನಾಗಿ ಉಳ್ಳುದು: ಭವ್ಯನುಂ ಮನುಷ್ಯಭವಕ್ಕೆ 
ವೆಂದಲ್ಲಿ ಯುಕ್ತಾಚ:ರರಪ್ಪುಟುರ್ಯರಂ ಪೊರ್ದಿ ದಯಾಮೂಲವಪ್ಪ 
ಧರ್ಮಮಂ ಕೇಳ್ದು ನಂಬಿ . ಶ್ರಾವಕನಪ್ಪೆದು (ಜೀವಸಂ. ೪-೮) ; 
ಪ್ರಾಣಹಿಂಸೆಯಂ ಮಾಡಲ್ವೇಡ ದಯಾಮೂಲಂ ಧರ್ಮಂ ಪದುಳಿಸಿ 
ಕೇಳ್ಮಗನೆ ಹಿತವಿದುಭಯಭವಕ್ಕೆಂ (ಯಶೋಡ. ೪-೩೩). [ಸಂ.] 

ದಯಾರಸ (ನಾ). ಕರುಣೆಯ ಭಾವ; ದಯೆಯ ಭಾವ : ದೊರೆಕೊಳೆ 
ಕಾಲಲಬ್ಬಿ ಬಗೆದಂತಿರೆ ಕೂಡೆ ಗುರೂಪದೇಶವಾವರಿಸೆ ಜಿನೇಂದ್ರಭಕ್ತಿ 
ಪೊಜಪೊಣ್ಮೆ ದಯಾರಸಮಿಂತು ನಾಡೆಯಂಂ ಪರಿಕರದಿಂ ಮನಕ್ಕಟ್‌ವು 
ಸಾರೆ... ದೊರೆಕೊಂಡ ದೃಪ್ಪಿವಿಭವಂ ಕಳಿಗುಂ ಖಲಕರ್ಮಬಂಧಮಂ 
(ಅದಿಪು. 2-14). [ಸಂ.] 

ದಯಾರಸಾರ್ಣವ (ನಾ). ಕರುಣೆಯ ಸಾಗರದಂತಿರುವವನು; ಬಹಳ 
ದಯೆಯುಳ್ಳವನು : ಜಯ ವಿಮಳೆ ಕೇವಳಾರ್ಕೋದಯಗಿರಿವರ ಜಯ 
ದಯಾರಸಾರ್ಣವ (ಡಂದ್ರಪು. ೭-೭), [ ದಯಾರಸ +೬ ಆರ್ಣವ] 

ದಯಾರ್ಣವ (ನಾ). ಎದಯಾರಸಾರ್ಣವ : ನಾವಿಂದು ಧನ್ಯರ್ಭಕ್ತರೆಡೆಗೀ 
ದಯಾರ್ಣವಂ ಬಂದುದಚ್ಚರಿಯಲಾ ಬಾಂಧವರ ದರ್ಶನೆಂ ನಮಗೆ ಕೌತುಕ 
ಮಪ್ಪೆದು (ಜೈಮಿಭಾ. ೭-೨೦). [ಸಂ.) 

ದಯಾರ್ದ್ರ (ಗು). ೧. ಕರುಣೆಯಿಂದ ಕೂಡಿದ ; ಅನಂಕಂಪೆಯ. 
"ದಯಾರ್ದ್ವಹೃದಯ' ಪರಾ. (ನಾ). ೨. ಕರುಣಾವಂಯಿಯಾದ 
ವನು; ದಯೆಯಿಂದ ಕೂಡಿದವನು: ದೂರ್ವಾಸನು ಸ್ವಭಾವದಿಂದ 
ವಕ್ರನಾದವನು ಆದರೂ ಅವನನ್ನು ಸ್ವಲ್ಪ ದಯಾರ್ದ್ರನನ್ನು 
ಮಾಡಿದೆನು (ಕಾಕುಂತ. ೪೬.೨4). [ಸಂ.] 

ದಯಾರ್ದ್ರಹೃದಯ (ನಾ). ಕರುಣೆಯಿಂದ ಕೂಡಿದ ಮನಸ್ಸುಳ್ಳವನಂ; 
ಅನಂಕಂಪೆಯ ಹೃದಯಂವುಳ್ಳವನು : ಸಂಜ್ಞಾನಮಯಂ ದಯಾರ್ದ್ರ 
ಹೈದಯಂ ಸುತಪೋವಿಭವಂ ಶಿವಂಕರೋದ್ಯಾನದೊಳಿರ್ದಪಂ ಪರಿದೃತವ್ರತಿ 
ವೃಂದಸಭಂ ಗುಣಪ್ರಭಂ (ಚಂದ್ರಪು. ೯-೧೭); ಗೊಲ್ಲನೊಬ್ಬನು ಆ ಮಗುವಿನ 
ಅಳುವನ್ನು ಕೇಳಿ ದಯಾರ್ದ್ರಹೃದಯನಾಗಿ . . . ಮಗುವನ್ನೆಶ್ತಿಕೊಂಡು 
ಮನೆಗೆ ಹೋಗಿ ಸಲಹಲೆಂದು ತನ್ನ ಸತಿಗೆ ಕೊಟ್ಟನು (ಕವಿಕ. ೯). 

[ ದಯಾರ್ದ್ರ + ಹೃದಯ ] 

ದಯಾರ್ದ್ರಹೃದಯೆ (ನಾ). ದಯೆಯಿಂದ ಕೂಡಿದ ಹೃದಯ 
ವುಳ್ಳವಳಂ: ಅವಳು ದಯಾರ್ದ್ರಹೃದಯೆಯಾದುದರಿಂದ ... ಅವನನ್ನು 
ಆತನ ದಯೆಗೆ ಪಾತ್ರನನ್ನುಗಿ ಮಾಡಿಸುವಳೆಂದೂ ಹಿತೋಪದೇಶವನ್ನು 
ಮಾಡಿದನು (ಕವಿಳ. ೪೧). 

[ ಸಂ. ದಯಾರ್ದ್ರಹೃದಯಾ (ದಯಾರ್ದ್ರ + ಹೃದಯ + -)] 
ದಯಾರ್ದ್ರೆ (ನಾ). ದಯೆಯಿಂದ ಕೂಡಿದವಳು ; ಕರುಣಾಮಯಿ: 
ನೀನು ದಯಾರ್ದ್ರೆ, ನೀನು ನನ್ನನ್ನು ಕ್ಷಮಿಸಬೇಕು (ಕಾಂತಲಾ. ೩೩೪). 

[ ಸಂ. ದಯಾರ್ದ್ರಾ (ದಯಾ + ಆರ್ದ್ರ + -)] 
ದಯಾಲು, ದಯಾಳು (ನಾ). ಕರುಣೆಯಿಂದ ಕೂಡಿದವನು; ಕೃಪಾಳು; 
ಕರುಣಿ : ನೃಪಶೀ . . . ಎಶದಶಶಧರಾಯತಕೀರ್ತೀ ವೃಪಗತಭಯಾ 
ದಯಾಲೂ ರಿಪುವರ್ಗಮನಲೆದು ಗೆಲ್ವೆಯಾಗಾಹವದೊಳ್‌ (ಕವಿರಾ. ೨-೨೪). 
ದಯಾಳು: ಆ ದಯಾಳುಗಳರಸನಾ ಶೋಕೋದಧಿಗೆ ವಡಬಾಗ್ನಿ ಸಮನೆನಿ 
ಇಂದಿಯಲಿ ಷೋಡಶಮಹೀಶರ ಕಥೆಯ ವಿರಚಿಸಿದ (ಕುವ್ಯಾದ್ರೋ. ೭-೩೭); 
ನೀನೆ ದಯಾಳೋ ನಿರ್ಮಲಚಿತ್ತ ಗೋವಿಂದ (ಪುರಂದ. ೧-೫೮ ಪಲ್ಲವಿ) ; 


15 


20 


46 


ದಯಾವಂತ 


ನೀವೆಲ್ಲರೂ ದಯಾಳುಗಳೂ ನ್ಯಾಯಪಕ್ಷಪಾಶಿಗಳೂ ಆಗಿರುವುದರಿಂದ 
(ಮುಂಬಯಿ. ೪-೧೦೩); ದಯಾಳು ಮತ್ತು ದೂರದೃಷ್ಟಿಯುಳ್ಳಂತಹ 
ತಂದೆ ಭಗವಾನ್‌ ಚಂದ್ರರು ಮಗನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ . 
ಇಂಗ್ಲೆಂಡಿಗೆ ಕಳುಹಿಸಿಕೊಟ್ಟರು (ಸಸ್ಕಳ. ೯೩). 
ದಯಾಳಳು ಎ ಕರುಣೆಯಿಂದ ಕೂಡಿದವಳು : ಶರಣು ಶರಣಾರ್ಥಿ 
ದಯಾಮೂರ್ತಳೇ ದಯಾಳಳೆ ಶರಣು ಶರಣಾರ್ಥಿ ಎನ್ನಕ್ಕ ಮಹಾದೇವಿ 
(ಸರ್ವವ, ೧೭೩-೮೨೧). [ಸಂ.] 
ದಯಾವಂತ (ನಾ). ಕರಂಣೆಯುಳ್ಳವನು ; ಕರಂಣಾಮಯಂ : ಅವನು 
ದಯಾವಂತನಾದುದರಿಂದ ಬೇಡುವವರ ಕಾಟ ಹೆಚ್ಚು (ರೂಢಿ). 
[ ಸಂ. ದಯಾವತ*] 
ದಯಾವಂತೆ (ನಾ). ಎ ದಯಾರ್ದ್ರೆ: ಅನ್ತೆನಿಸಿದಾಚಭೂಪನ ಕಾನ್ತೆ 
ದಯಾವಂತೆ ಭಾಗ್ಯವಂತೆ ನಿತಾಂತಂ ಶಾನ್ತೆ ನಯವಂತೆ ಸತ್ಕುಳವಂತೆ 
ಮಹಾದೇವಿಯೆಂಬ ಪೆಸರಿಂದೆಸೆವಳ್‌ (ಎಇ. ೫೫, ೧೨-೧೫; 1167). 
[ ದಯಾವಂತ  - ಎ] 
ದಯಾವತಿ (ನಾ). ಎ ದಯಾರ್ದ್ರೆ : ದಮಿಸು ಭವಮಂ ಧರ್ಮಾಕಾರೇ 
ದಯಾವತಿ ಪಾರ್ವತೀ (ವೃಷವಿ, ೪-೧೨೭. [ ಸಂ. ದಯಾವತೀ) 
ದಯಾಸಂಪನ್ನ (ನಾ).ಎದಯಾಲು: ನೀನೇ ದಯಾಸಂಪನ್ನನೋ ಕಾವೇರಿ 
ರಂಗ (ಪುರಂದ. ೨-೧೦೮ ಪಲ್ಲವಿ). [ ಸಂ, 
ದಯಾಳು "ದಯಾಲು' ನೋ. 
ದಯಿತ (ಗು). ೧. ಇಷ್ಟವಾದ ; ಬಯಸಿದ ; ಪ್ರಿಯವಾದ. (ನಾ). 
೨. ಕಾದಲ; ಪ್ರಿಯ: “ವಲ್ಲಭಃ, ದಯಿತಃ, ಪ್ರಿಯಃ-ಈ ೩ ಕೂರ್ಪವಂ” 
(ಹಲಾಯಾ. ೬೦-೨೧೨). ೩. ಪತಿ: “ನಾಯಕಂ ... ಪ್ರಿಯನಧಿಪಂ 
ದಯಿತನೀಶಂ ... ವಲ್ಲಭನೆನಲು ನೇತೆ ೈವೆನಲೊಡೆಯಂಗೆ ನಾಮಮಕ್ಕುಂ” 
(ಮಂಗರಾ. ೬೭-೬); ಶ್ರೀದಯಿತನ ಹರಿಗನ ಸಂಪಾದಿತ ಭುಜವೀರ್ಯ 
ಮಟ್ಕಟಿಂ ತನಗೆರ್ದೆಯೊಳ್‌ ಚೋದಿಸೆ (ಪಂಪಭಾ. ೧೩-೧) ; ಅಂತು ಕೀರ್ತಿ 
ಲತೆಯೆ ಮೂರ್ತಿಮತಿಯಾದಂತೆಯುಂ ಸರಸ್ವತಿದೇವಿಯೆ ನಿಜರೂಪಿ 
ನೊಳೊಂದಿ ಬಂದಂತೆಯುಮಾತ್ಮೀಯ ದಯಿತನ ಮನಕ್ಕೆವರೆ ಸೂಲಕ್ಷಿ 
ವಂದು (ವರ್ಧಮಾ. ೦೧-೩೭ ವ); ಚೆಂತೆಯಿನೈತಂದ ದಯಿತನ ಬಳಿಯೊಳು 
ವಿಹಿತಮನ್ಮುಗಳನು ನೆನೆದು (ಗಾಥಾಸ. ೧೫-೬೦). [ಸಂ.] 
ದಯಿತಾಸಂಬಂಧ (ನಾ). ಪತ್ನಿಯ ಸಂಬಂಧ ; ದಯಿತಾಸಂಬಂಧಬಂಧಂ 
ಭವಪರಿಣತಿ ತನ್ಮೂಲಮಾ `ಬೇವಸಂ ನಿಶ್ಚಯಮೆಂದಾತಂ ತೊಡರ್ಪಂ 
ಬಿಡಿಸಿ ಕಿಡಿಸಿ ದುರ್ಮೋಹಮಂ ,.. ಅಘಮಂ ಗೆಲ್ಲು ನಿರ್ಮೋಹನಾದಂ 
(ಕಾಂತಿಪು. ೯-೧೪). [ಸಂ.] 
ದಯಿತೆ (ನಾ). ೧. ಪತ್ನಿ: ವಲ್ಲಭೆ: ದಯಿತಾಸಂಬಂಧಬಂಧಂ ಭವಪರಿಣತಿ 
ತನ್ಮೂಲಮಿಾ ಬೇವಸಂ (ಕಾಂತಿಪು. ೯-೧೪) ; ರತಿಯಿಚ್ಛೆ ಯಿಂ ರತಿಯೆ:ಡೆಗೆ 
ನಡೆಗೊಳ್ಳ ವಿಸಾನಕೇತನನಂತೆ ಕಾವಂಚೇತನನಾಗಿ ನಡೆದನು ನರಾಧಿಪಂ 
ದಯಿತೆಯ ಸಜ್ಜೆವನೆಗೆ (ಶ್ರೀರಾಮಾ ೬೭-೩೫೪) ; ದಯಿತೆಯನ್ನು ಬೇಡರ 
ಹೆಣ್ಣೆ ೦ದೂ ವಾಸಗೃಹೆವನ್ನು ಕಾರಾಗಾರದ ಪಂಜರವೆಂದೂ ರೂಪ 
ಕಾಲಂಕಾರವನ್ನು ವಿಸ್ತರಿಸಿದ್ದರೆ ಅತ್ಯಂತ ಅನೌಚಿತ್ಮವೊದಗುತ್ತಿದ್ದಿತು 
(ಧೃನ್ಯಾಲೋ. ೮೬ ಅಡಿಟ). ೨. ಕಾದಲೆ; ಪ್ರಿಯೆ: ೩. ಹೆಣ್ಣು; ಸ್ವೀ: 
“ರಾಮಾ , , , ದಯಿತಾ, ಪೃತೀಪದರ್ಶಿನೀ, ವಧೂಃ. ವಶಾ, ಯಂವತಿಃ- 
ಈ ೨೮ ಸ್ತ್ರೀಯರ” (ಹಲಾಯು. ೭೯-೩೨೮). [ ಸಂ. ದಯಿತಾ] 
ದಯೆ (ನಾ). ೧. ಎದಯ: “ಅನುಕ್ರೋಶಃ, ಕೃಪಾ, ಶೂಕಂ, ದಯಾ, 
ಕರುಣಾ, ಘೃಣಾ ಈ ೬ ಕರುಣಂ” (ಹರಾಯು. ೧೨೦-೩೯) ; “ಕರುಣಂ 
ಫೃಣಂ ಕೃಪೆಯನುಕ್ರೋಶಮಾಶೂಕಮೆನಲು ದಯೆಗಕ್ಕು ನಾಮಂ” 
(ಮಂಗರಾ. ೧೨೯-೧೨) ; ಮುನ್ನಿನ ನೆಲನಂ ಕುಡುಗೆಮಗೆನ್ನರ್‌ ದಾಯಿಗರೆ 


೩೮೧೨ 


30 


85 


40 


45 


ದಯ್ಯೆಕನಿಧಿ 


ಮೆನ್ನರಂತಲ್ಲಿಂತಲ್ತೆನ್ನರ್‌ ಕರುಣಿಸಿ ದಯೆಯಿಂದಿನ್ನಿತ್ತುದೆ ಸಾಲ್ಗು 
ಮೆಂಬರ್‌ (ಪಂಪಭಾ. ೯-೪೧) ; ಸತ್ಯ . . * ಧೃತಿ ದಯೆ. . . ಶೌಚವೆಂಬ 
ಯಮಾಂಗದಶಕಮಂ (ವಿವೇಕ. ೧೪೮) ; ತನಯ ತಿಳಿಯಾ ಬ್ರಹ್ಮಚರ್ಯವು 
ಕ್ಷಮೆಯು ಧೃತಿ ದಯೆ ಆರ್ಜವವು , . . ವ್ರತ ನಿಯಮ ದೆಶಮಗಳ 
(ಗಗತಾ. ಸತ್ಯ. . . ದಯೆ ಮಮತೆ _ ಇವೇ ಮಾನವ 
ಧರ್ಮದ ಮೂಲತತ್ತ್ವಗಳು (ಧರ್ಮಸಾ ೩). ೨. ದಕ್ಷ ಪ್ರಜಾಪತಿಯ 
ಮಗಳು ; ಧರ್ಮಪ್ರಜಾಪತಿಯ ಪತ್ನಿ. [ಸಂ. ದಯಾ] 

ದಯೆಗಿಡು "ದಯೆಗೆಡಂ' ನೋ. 

ದಯೆಗೆಡು, ದಯೆಗಿಡು (ಕ್ರಿ). ಕರುಣೆಯಿಲ್ಲವಾಗು ; ಕಠೋರವಾಗು ; 
ಕೃಪೆಯಿಲ್ಲವಾಗು : ಕೋಮಳಶುಕಶಾಬಕಪ್ರಕರಮಂ ತೆಗೆದಂ ದಯೆ 
ಗೆಟ್ಟು ಲುಬ್ಭಕೆಂ (ಉದಂಪೂ. ೦೭೮). ದಯೆಗಿಡು : ನಾಟಕಮನಭಿನಯಿಸಿ 
ಕರಂ ಬಟಲ್ಲು ನೈಪಥ್ಯಮಂ ಕಳೆಯಲ್‌ ಶಕ್ತಿಯಿಲ್ಲದೆ ನಿದ್ರಾಸಕ್ತರಾದೆವು 
ಇದರ್ಕೆ ದೇವರ್‌ ದಯೆಗಿಡಲ್ವೇಡೆಂ [ಪಾಠಾಂ. ದಯೆಗೆಯ್ಯಲ್‌ ಬೇಕೆಂ]ದು 
ಕಾಲ್ಗೆ ಅಗುವುದುಂ (ಪಂಠತಂ. ೧೯೬-೧೨). [ದಯೆ * ಕೆಡ್ಕು) 

ದಯೆಗೆಯ್‌ (ಕ್ರಿ). ೧. ಕರುಣಿಸು: ಕೃಪೆಮಾಡು; ಅನುಕಂಪೆತೋರಂ: 
ಶ್ರೀಮಾಜಕ್ಲ್ಸೋಯಿನ್ಹ ರಸಂ" ಪುಭೂತುಜ್ಞ ಮರಿಯದೆಯಂ ದಯೆಗೆಯ್ದಂ 
(ಮೈಆರಿ. ೧೯೪೨, ೪೭-೧೨; 790); ಕುಲಮುದ್ದಗಾವಿಗಾಗೆ ಅರಸರ್ದ್ವಯೆ 
ಗೆಯ್ದು ಪೂರ್ವ್ವ್ವಾಚಾರದ ನಾಲ್ಕಲಿನೊಳ್ಳೊೊಟಿ೨ಸಿ ಗೆಟ್ತಿಯನಳದು 
ದಯೆಗೆಯ್ಲೊ (ಎಕ. ೪111, ಸೊರಬ. ೧೦-೦೧ ; ಸು. 800), ವಿ. ನೀಡು; 
ಕೊಡು; ಅನುಗ್ರಹಿಸು: ಭಟ್ಟಾರಾ ಎನಗೆ ದೀಕ್ಷೆಯಂ ದಯೆಗೆಯ್ಕಿಮೆನೆ 
(ವಡ್ಮಾರಾ- ೭೪-೧೨); ಪೊಡಮಡುವರ್‌ ಜೀಯೆಂಬರ್‌ ಕುಡು ದಯೆಗೆಯ್ಕೇಂ 
ಪ್ರಸಾದಮೆಂಬಿವು ಪೆಣರೊಳ್‌ ನಡೆಗೆಮ್ಮು ನಿನ್ನಯೆಡೆಯೊಳ” ನಡೆಯಲ್ವೇ 
ಡೆನಗೆ ಕೆಳೆಯನೈ ರಾಧೇಯಾ (ಪಂಪಭಾ. ೨-೮೫) ; ಸರಸ್ವತಿಯಂದದಿಂ 
ಸರಸ್ವಶಿ' ದಯಗೆಯ್ಗೆ ನಮ್ಮೊಳನುಕೂಲತೆಯಿಂದವೆ ನಿರ್ಮಳತ್ವಮಂ 
(ಕಾದಂಪೂ. ಪೆಂಪನ ಕೀರ್ತಿನಾರಾಯಣಂ ದಯೆಗೆಯ್ಗೆ ಚಾಗ 
ಚತುರ್ಭುಜಂ ಗರ:ಡಧ್ವಜ೦ (ಕಾವ್ಯಾವ. ೩೫೮). [ದಯೆ 4 ಕೆಯ] 

ದಯೆದೊಣಿಕ (ಕ್ರ)-ಎದಯೆಗೆಡು: ಕಡುಶೋಕದಿಂದೆ ತನು ರೋಪಿಸಲ್ಲೆ 
ಸಿರೆ ಬಿಗಿದು ಕಂಬನಿಯಿಂದೆ ನನೆದಳಲ್ಲೊ ರೆಯೊಳಾಳ್ಗೆ ನುಜನಂಘೂರ್ಮಿಸುತೆ 
ನಿನಗೆ ದೋಷಮೆ ತಾನಿರಲೈ ನಡೆ ಕಳುಹೆಂದರಸನೇಂ ದಯೆದೊಜ್‌ದನೋ 
(ಜೈಮಿಳಾ. ೧೮-೫೯). [ದಯೆ - ತೊಲ] 

ದಯೆಪಾಲಿಸು (ಕ್ರಿ). ದಯಪಾಲಿಸು ; ಕೊಡು: ದೇವರು ಅವರಿಗೆ ಒಂದು 
ತರದ ಗಿಡಗಳನ್ನು ದಯೆಪಾಲಿಸಿದ್ದಾನೆ (ಮುಂಬಯಿ. ೩-೧೦೦). 

[ ದಯೆ * ಪಾಲಿಸು] 

ದಯೆವೆರಸ್ಕು (ಕ್ರಿ). ದಯೆಯಿಂದ ಕೂಡಿರು ; ಅನುಕಂಪೆಯಿಂದ 
ಕೂಡಿರು : ಪ್ರೀತಿಂಕರಶಂಕರವಿದ್ಯಾತಿಶಯನಿಧಾನ ನಿನ್ನ ದಯೆವೆರಸಿದತಿ 
ಪ್ರೀತಿಯೊಳಾನತ್ಮುತ್ತಮಜಾತಿಗಳೊಳ್‌ ಪುಟ್ಟಿ ಸುಖಮನುಣುತಂ ಬಂದೆಂ 
(ಆದಿಪು. ೫.೭೩) ; ಮೆಚಜಿಕವ ನಾನಾ ಬಗೆ ವಸ್ತುಗಳನು ದಯೆವೆರೆ£ರ] 
ಸುತೆ ಧರ್ಮಮಾರ್ಗದಲಿ ಕರೆಕರೆದಾಕ್ಷಣ ಕ್ರಯಕೀವ ಹೆರದರ ಸುರುಚಿರೆ 
ಗೃಹಗಳೊಪ್ಪಿ ದುವು (ಕಂನವಿ. ೬-8೧). [ದಯೆ + ಬೆರಸು; 

ದಯೆವೆರಸು, (ಅ). ಕರುಣೆಯಿಂದ ಕೂಡಿ ; ದಯೆಯಿಂದ ಕೂಡಿ; 
ಅನುಕಂಪೆಯನ್ನು ಹೊಂದಿ : ನಿನ್ನ ದಯೆವೆರಸು ನೋಬ್ಬ ಮಹೋ 
ನ್ನತಿಯುಂ ಸತ್ರ್ರಸಾದಮಂಂ ಕಿಜುಕುಳನಪ್ಪೆನ್ನೊಂದಿಗನೊಳನಂಚಿತಮಿದು 
(ಶಾಂತಿಪು. ೫-೯). [ದಯೆ + ಬೆರಸು] 

ದಯೈಕನಿಧಿ (ನಾ). ಕರುಣೆಗೆ ಒಬ್ಬನೇ ಆಶ್ರಯಂನಾದವನು; ಕೃಪಾ 
ನಿಧಿ: ಕಾನೂರ್ಗಣಮುನಿಪತಿ ವಿದ್ಯಾನಿಧಿ ಗುಣನಿಧಿ ದಯೈಕನಿಧಿ . .. 
ಭುವನಾನತಪದಕನಕಕಮಳನಮಳಿನಚೆರಿತಂ (ಶಾಂತಿಪು. ೧-೦೭). [ಸಂ.] 


೧೦-೬೭) ; 


3) ; 


ದಯ್ದ 


ದಯ್ವ "ದೆಯ್ವು' ನೋ. 

ದರ, "ದಾರ್ಯ' ನೋ. 

ದರ (ಗು). ೧. ಸ್ವಲ್ಪ; ಕೊಂಚ; ನಸು: ಪರಿಪೂರ್ಣಚಂದ್ರನಂ 
ತಿಗ್ಮರೋಚಿಯಂ ಕಲ್ಪವೃಕ್ಷಮಂ ಕ್ಷೀರಜಲಾಕರಮಂ ದರವಿಕಸದ್ವಾರಿರ:ಹ 
ಮನಾಕಾಂತೆ ನಿಶೆಯ ಕಡೆಯೊಳ್‌ ಕಂಡಳ್‌ (ಪುಷ್ಕಪು. ೩-೦೨೦). (ನಾ). 
೨. ಕುಳಿ: “ನಿಮ್ನಂ. ಅಗಂಧಂ, ಗರ್ತಃ . . . ಕುಹರಃ, ದರಃ -ಈ ೧೫ 
ಕಂಟ್‌” (ಹಲಾಯು. ೧೦೩-೨). ೩. ಭಯಂ; ಆತಂಕ; ಹೆದರಿಕೆ; ತಲ್ಲಣ: 
“ಅತಂಕಃ, ಭಯಂ, ಅಶಂಕಾ, ದರಃ, ತ್ರಾಸಃ. ಸಾಧ್ವಸಂ-ಈ ೬ ಭಯಂ" 
(ಹಲಾಯು. ೧೨೦-೪೦) ; “ಸಾಧ್ವಸಮೆ)ನಲ*" ತ್ರಾಸಮೆನೆ ದರಮದಾತಂಕ 
ಮಾಶಂಕೆಯೆಂದೆನೆ ಭಯಂ” (ಮಂಗರಾ. ೧೨೮-೯); ಈ ದರವ ಬಿಟ್ಟವ 
ನೊಳಾದರವ ಮಾಡು (ಮಲ್ಲಾರಿ. ೯-೨9) ; ಗಿರಿಗಳ ಕಂದರಗಳ . , , 
ವಕ್ರಪಥಗಳ ದರ ಸುಂದರ ಶಮಕರ ರೂಪಂಗಳನರಿವೊಡೆ, ನೀಂ ನಡೆದು 
ನೋಡು ಕೊಡಗಿನ ಬೆಡಗಂ (ನಿವೇದ. ೨೦-೭) ; ನಿನ್ನ ಮಾನಸವು ದರವ 
ಪಟ್ಟಿರ್ದಾದರೇ ನೀನಿರದೆ ಕರಗಳ ಮುಗಿದು ಬೇಗನೆ ಶರಣು ಬಂದರೆ 
ನಿನ್ನ ಪ್ರಾಣಗಳನ್ನು ಪೊರೆಯುವೆನು (ರಘುವಂ. ೧೧-೭೮). ೪. ಶಂಖ: 
ಸಂಗತಗಳಿಂದ ಚಾಮರಂಗಳಿಂ ದರಗಳಿಂ ಭಂಗಬಾರದ ರಣ ಶಪಥಗಳಿಂ 
ರಥಗಳಿಂ ಸುರಪತಿಯ ಬಲಮೆಸೆದುದು (ಮಲ್ಲಾರಿ. ೬-೨೬), ೫. ತೊರೆ; 
ಹೊನಲು. ೬. ಒಂದು ಬಗೆಯ ಸಸ್ಯ ; ಒಂದಂ ವಿಷವೃಕ್ಷ : “ದರಂ 
ವತ್ಸನಾಭಿ” (ಓಹಧಿ. ೭೩). [ಸಂ.] 

ದರ್ಮ (ನಾ). ಸರಕಿನ ನಿಗದಿಯಾದ ಬೆಲೆ,-ಕ್ರಯ: ನಡೆಯಲು 
ಒಂದು ದರವು ಗೊತ್ತಾಗುತ್ತದೆ (ಮುಂಬಯಿ. 8-೨೬೦); ವರ್ತಕನ ಸಂಗಡ 
ಒಳ್ಳೆ ಮಾತುಗಳನ್ನಾಡುತ್ತಾ ಕೂತುಕೊಂಡು ದರ ಹತ್ತು ಸೇರಿನ ಮೇರೆಗೆ 
ಒಂದು ಹಣದ ಉದ್ದು (ಕಥಾಮಂ. 1೪, ೧೪), [+ ಹಿಂ. ಮರಾ. ದರ್‌] 

ದರ್ಮ (ನಾ). ಪ್ರತಿಯೊಂದು. "ದರಸಾರೆ' ಪರಾ. [ + ಮರಾ. ದರ್‌] 

ದರ್ಯ (ನಾ). (?): ಸಂಬಳ ಹಾಗ ಅನ್ನು ದರವನು  » » ಪಡಿ ತೆರುವರು 
(ಎಕ, 1%, ಕನಕಾ. ೧೧೦-೨೬; 1306 9). [?) 

ದರಕಟ್ಟು (ಕ್ರಿ). ಬೆಲೆ ನಿರ್ಣಯಿಸಂ ; ಕ್ರಯಕಟ್ಟು : ದರಕಟ್ಟಿ ನಾನು 
ಅದನ್ನು ಅವಳಿಗೆ ಹಿಂತಿರುಗಿ ಕೊಟ್ಟೆನು (ಕಮಕ. ೩೭). [ದರ್ಕ-* ಕಟ್ಟು] 

ದರಕದಾರ (ನಾ). ಸರ್ಕಾರದ ಉನ್ನತಾಧಿಕಾರಿ : ಬೇರೆ ಬಹು ಜನ 
ಸಂಸ್ಥಾನಿಕರು, ಸರದಾರರು, ದರಕದಾರರೇ ಮೊದಲಾದವರು ಕಟಾಂಜನದ 
ಹೊರಗೆ ನಿಂತುಕೊಂಡಿದ್ದರು '(ಸತ್ಮಸಾ. ೪೪). [ -ಮರಾ. ದರಕದಾರ್‌] 

ದರಕಾರ "ದರಕಾರಂ' ನೋ. 

ದರಕಾರು, ದರಕಾರ (ನಾ). ೧. ಅಗತ್ಯ; ಜರೂರು. ೨. ಲಕ್ಷ; 
ಪರಿವೆ ; ಗಮನ; ಎಚ್ಚರ : ವಕೀಲರು . . . ಇಲ್ಲಿಂದ ಕಚೇರಿಗೆ ಕರೆ 
ದೊಯ್ದ ಒಂದು ರೂಪಾಯಿ ದರಕಾರಿಲ್ಲ ಚಲ್ಲಾವರಿ (ರಕ್ತಥ್ಯ. ೧೯೬); 
ದಪೇದಾರುಗಳು ಅಂದ್ರೇ ಅವನಿಗೆ ದರಕಾರೇ ಇಲ್ಲ (ದೆಂಗಬ. ೨೭); 
ತಮ್ಮ ಮಾತಿನ ದರಕಾರೇ ಇಲ್ಲದವಳ ಹಾಗೆ ಜಗಲಿಯ ಮೆಟ್ಟಲುಗಳನ್ನು 
ಏರುತ್ತಿದ್ದಾಗ (ಮೂರುದಾ. ೨೭). ದರಕಾರ ; ೨. ಹೊರಟಿತ್ತು ಹಕ್ಕಿಗಳ 
ಗುಂಪಿನಲಿ ಎದೆಬಿರಿವ ಘೋರ ಚೀತ್ಕಾರ ತೆರೆಗಳಿಗೆಲ್ಲಿ ಅದರ ದರಕಾರ ? 
(ಹಂದ್ರಮಾ. ೪೮-೧೦) ; ಯಹರ ದರಕಾರವೂ ನಿನಗಿಲ್ಲ ಗಾಳಿ - ನೀ ಗೊಳಿ 
ಗಾಳಿ! (ಕರುಶ್ರಾ. ೬೩-8); ಸ್ಕೌಟ್‌ಮಾತ್ತರರು ದರಕಾರವಿಲ್ಲದೆ ಎತ್ತಿ 
ಕೊಂಡು ದುಡುದುಡು ನಡೆಯುತ್ತಿದ್ದರು (ವೈನಿ. ೨8). ೩. ಸಂಬಂಧ; 
ಗೋಜು: ಈ ಮಾಗಣೆ ಎರಡು ನಮ್ಮದು ನಿಮಗೆ ದರಕಾರ ಇಲ್ಲಾ. ಇದರ 
ತಳ್ಳಿ ನೀವು ಬರುವ ಕೆಲಸವಿಲ್ಲಾ (ರಾಜೇಂದ್ರ. ೯೨). ೪. ಕಾಳಜಿ : 
ಹಸಿದವರಿಗೆ ತುಂಬಾ ದರಕಾರ ಮಾಡಿದೆ ಸರಕಾರ (ಅರರೋ. ೩೭). 

[ «ಪಾರ. ಹಿಂ. ಮರಾ. ದರ್‌ಕಾರ್‌] 


೩೮೧೩ 


ಶಿ 
ಎಐ 


80 


ದರಗು 


ದರಕು "ತರಕು' ನೋ. 
ದರಕುದನಿ (ನಾ). ಒರಟಂಧ್ಹನಿ ; ಗಡಸು ಸ್ವರ ಗರ್ಗರಧ್ವನಿ : (ಕಿ). 
[ದರಕು (ಆತರಕು) + ದ್ಯ) 

ದರಖಾಸ್ಟ್‌ "ದರಖಾಸ್ತು' ನೋ. 

ದರಖಾಸ್ತು, ದರಖಾಸ್ತ್‌, ದರ್ಕಾಸ್ತ್ರ್‌,ದರಾಸ್ತ್‌, ದರ್ಬಾಸ್ತು (ನಾ). 
೧. ಅರ್ಜಿ; ಮನವಿಪತ್ರ; ಬೇಡಿಕೆ: ಒಬ್ಬರ ದರ ಇನ್ನೊಬ್ಬರಿಗೆ ಗೊತ್ತಾಗ 
ದಂತೆ ಧನಾಧಿಕಾರಿಗಳಿಗೆ ದರಖಾಸ್ತು ತಲಪಿಸುತ್ತಾರೆ (ಹಣಪ್ರ. ೨೧೭); ಆ 
ಗ್ರಾಮದ ರೈತರೇ ಆಗಲಿ ಸಮಾಪದ ಗ್ರಾಮದ ರೈತವಗೈರೇರು ಆಗಲಿ 
ದರಖಾಸ್ತು ಮಾಡಿದಲ್ಲಿ ಅದಕ್ಕೆ ಸಹ ಆಮಾಲ ಶಿರಸ್ತೆದಾರರ ರುಜುವಿನಿಂದ 
ಶ್ರಯಪಟ್ಟಿ ಬರೆದು ಕೊಡುವ ಕಾಯಿದೆ ತಪ್ಪೀಲು (ಮಹಾವಂ. 11, ೬೧); 
ನೀನು  ಹೊಲಗದ್ದೆಗೆ ದರಖಾಸ್ತು ಮಾಡಿದರೆ ಅವೂ ಸಿಕ್ಕುತ್ತೆ 
(ಕೆಲನೆ. ೧೮೬) ; ಏನೋ ಒಂದು ದರಖಾಸ್ತಿನಂತೆ ಬಂಜರು ಸ್ಥಳದಲ್ಲಿ ಅಗಳು 
ತೋಡಿ ಸಣ್ಣ ಮನೆ ಕಟ್ಟಿದ್ದ (ಚಿಗುಬ. ೩೭). ೨. ಸಾಗುವಳಿ ಮಾಡಲು 
ಸರ್ಕಾರದವರು ಕೊಡುವ ಭೂಮಿಗಾಗಿ ತೆರುವ ಹಣ; ದರಖಾಸ್ತು 
ಭೂಮಿಗೆ ತೆರುವ ಬೆಲೆ: ಕಂದಾಯವನ್ನು ಪೋಟಾಪೋಟಿ ಮಾಡಿ 
ಹೆಚ್ಚು ದರಖಾಸ್ತಿಗೆ ಒಪ್ಪಿಕೊಂಡವರಿಗೆ ಭೂಮಿಯನ್ನು ಸ್ವಾಧೀನಪಡಿಸು 
ತ್ತಿದ್ದರು (ಚಾಮವಂ. ೩೩). ದರೆಖಾಸ್ಟ್‌ : ೧. ಜವಿತಾನನ್ನು ಸಾಗುವಳಿ 
ಮಾಡಲು ಅರ್ಜಿ ; ಸಲ್ಲಿಕೆ ; ಬೇಡಿಕೆ (ಟೈಸ್‌ಗೆ. 11, ೫೪೭). ದರ್ಶಾಸ್ತ್‌ : 
೩. ಸಾಗುವಳಿ ಮಾಡಲು ಸರ್ಕಾರದವರು ಕೊಡುವ, ಇನ್ನೂ 
ಸಾಗುವಳಿಯಾಗದಿರುವ ಸರ್ಕಾರೀಭೂವಿಂ : ಈ ಸಾಮ್ರಾಜ್ಯದ 
ವಿಚಾರದಲ್ಲಿ - ಕಾನ, ಬಾಣೆ, ಕುಮುಕಿ, ದರ್ಕುಸ್ತ್‌, ತೋಡು, ಕೆರೆ 
ಇವುಗಳ ವಿಸ್ತೀರ್ಣಗಳೆಲ್ಲ ಬಾಯಿಪಾಠ (ಕರುಕ. ೭). ದರ್ಹಾಸ್ಟ್‌ : 
ಓ. ನಿನಗೆ ಹತ್ತೆಕ್ರೆ ದರಾಸ್ತ್‌ ಕೊಡಿಸುತ್ತೇನೆ (ಜಿಂಗೂಲಿ. ೧೪೧). 
ದರಖಾಸ್ತು : ೧. ಸರಕಾರ ಹರಿಜನರಿಗೆ ಕೃಷಿಮಾಡಲು ದರ್ಪಾಸ್ತಿಗೆ 
ಸ್ಥಳ ಕೊಡುತ್ತಿದೆ (ಮಣ್ಣನಂ. ೧೫). 

[ « ಹಿಂ. ಮರಾ. ದರೆಖಾಸ್ಮ್‌; ಪಾರ. ದರಖ್ಯಾಸ್ತ ] 

ದರಖಾಸ್ತುದಾರ (ನಾ). ಅರ್ಜಿದಾರ ; ಮನವಿಮಾಡಿಕೊಳ್ಳುವವನಂ : 
“ಬೇಡುವವನು; ಕೇಳಿಕೊಳ್ಳುವವನು; ವಂನವೆಗಾರ; ಅರ್ಜಿದಾರ; ದರ 
ಖಾಸ್ತುದಾರ” (Applicant. ಇಂಕನ). [ ದರಖಾಸ್ತು ೬ - ದಾರ್ಮ) 

ದರಗ “ದರಗಾ' ನೋ. 

ದರಗಂಡಕಳ್ಳ (ನಾ). ಅನುಭವಿಯಾದ ಕಳ್ಳ ; ಚೋರತನದಲ್ಲಿ ಗಟ್ಟಿಗ 
ನಾದವನು : ದರಗಂಡ ಕಳ್ಳನೊಡನೆ ಹೇಳುವ ಹಾಗೆ ಈ ತಂದೆಯಾದ 
ಸಬ್‌ಇನ್‌ಸ್ಪೇಕ್ಟರರು ಹೊಟ್ಟೆಯ ಮಗನನ್ನು ಗದರಿಸಿದರು 
(ರಂಗರೋ. ೧೨೧). [ ದರಗಂಡ? -- ಕಳ್ಳ; ] 

ಜರಗಾ, ದರಗ, ದರಗಾಹ, ದರ್ಗಾ (ನಾ). ಮಂಸಲ್ಮಾನ ಸಂತರ 
ಸಮಾಧಿಯಿರುವ ಪವಿತ್ರಸ್ಥಳ : ಕೊಲ್ಲಾಪುರ ಗೆರುಟೆಯರ್‌ ಪ್ರಕಾರ 
ಮಿಾರಾಸಾಹೇಬರ ದರಗೂ ೧೪೯೧ ರೆಲ್ಲಿ ಕಟ್ಟಲ್ಪಟ್ಟಿತು (ಕರಕ, ೬೩೦) ; 
ಖಾಜಾ ಅಬ್ಬಾಸಪೀರನ ದರಗಾದಲ್ಲಿಯ, ಗೋರಿಗೆ, ರಾವಜೀಕಾಕಂ 
ಉರಸಿನ ವೇಳೆಗೆ ಹರಿತ ವಸ್ತ್ರ ಪರಿಧಾನವಹಡಿ (ದೀಪಹ. 1, ೧೮೪). 
ದರಗ : ದರಗ (ಮೈವಎರಿ, ದರಗಾಹ : 
ಮಾಂನ್ಯವಾಗಿ ದರಗಾಹದ ಧರ್ಮಕ್ಕೆ (ಸೌಇಎ. ೧೯೩೪, ಸೇಲಂ. ೧೫೩-೨೦ ; 
1759). ದರ್ಗಾ : ಅವರು ಖಡೇಬಜಾರವನ್ನು ಸುತ್ತಿ ದರ್ಗುದ ಹಾದಿ 
ಯಲ್ಲಿರುವ ತಯಾರೀ ಅರಿವೆಗಳ ಅಂಗಡಿಗಳನ್ನು ದಾಟಿ . . . ಪಲ್ಲೆಯ 
ಪೇಟೆಗೆ ಬಂದರು (ರಕ್ತಥ್ಮ. ೨೨) ; ಬೆಳೆಗುವಿಯ ಕಿಲ್ಲೇದಾರನಾದ ಅಸದ 
ಖಾನನ ಗೋರಿಯು ಈ ದರ್ಗಾದಲ್ಲಿರುತ್ತದೆ (ಜಿಳವ. ೬೦). 

[ «ಪಾರ. ಹಿಂ. ದರಗಾಹ್‌ ; ಮರಾ, ದರಗಾ, ದರ್ಗಾ] 


೧೯೩೪, B. ೧೫೫ ; 1769), 


ದರಗಾಹ 


ದರಗಾಹ "ದರಗಾ' ನೋ. 

ದರಗ್ಗು, "ತಜಿಗಂ' ನೋ. 

ದರಗುಃ "ತರಕು' ನೋ. 

ದರಗುನಾಲಗೆ (ನಾ). ಒರಟಾದ ನಾಲಗೆ ; ನಯಂವಾಗಿರದ ಜಿಹ್ವೆ: 
ಕರು ಪುಳಕಿತವಾಗಿ ಅವರ ಕಿವಿಗಳನ್ನು ಕೆನ್ನೆಗಳನ್ನು ತನ್ನ ಹಿತವಾದ ದರಗಂ 
ನಾಲಗೆಯಿಂದ ನೆಕ್ಕಲು ಪ್ರಾರಂಭಿಸಿತು (ಸಂಸ್ಕಾರ. ೯೭). 

[ ದರಗ್ಮು (<ತರಕು) + ನಾಲಗೆ] 

ದರಚಾಗಾ (ನಾ). ಮೊಕ್ಕಾಂ (?): ತಾರೀಖು ೯ನೇ ಜೂನ್‌ ಸನ್‌ 
೧೯೨೬ನೇ ಇಸವಿ ದರಚಾಗೂ ಬೆಂಗಳೂರು (ಗುರುಡ. ೧). [?1 

ದರಜವಾಬು (ನಾ). ಲಿಖಿತ ಜವಾಬು; ಬರೆದು ಕಳಿಸಿದ ಉತ್ತರ: 
ಬರದು ಕಳುಹಿದಲ್ಲಿ, ಅದಕ್ಕೆ ದರಜವಾಬಾಗಿ ಬರದು ಕಳುಹಿದ 
ಕಾಗದದಲ್ಲಿ (ರಾಜೇಂದ್ರ. ೬೦) ; ಇದಕ್ಕೆ ಬದಲು ದರಜವಾಬು ಜ್ಯೇಷ್ಠ 
ಶು. ೩ರಲ್ಲು ಮಹಾರಾಜರವರು ಬರದ ಕಾಗದದ ವಿವರ (ರಾಜೇಂದ್ರ. ೧೮೯). 

[ «ಪಾರ. ದರ್ಜವಾಬ್‌] 

ದರಜು "ದರದಂ' ನೋ. 

ದರಣ್ಣ, ದಣ್ಣ (ನಾ). ಒಂದಂ ವರಹದ ಕಾಲು ಭಾಗ: ಅವರ ದಯಮಾಡಿ 
ವರಹಕೆ ದರಣ ಪ್ರಕಾರ ಕೊಡುಯಂತ ದಯಪಾಲಿಸಿ (ಎಕ. ೪11, 
ಸಾಗರ. ೪೬-೪೪; 16462) ದಣ್ಣ : ದಿನಕ್ಕೊಂದು ದಣ್ಣದ (ಒಂದು 
ರೂಪಾಯಿ) ` ಹುದ್ದೆಗಳು ಯಾವಾಗಲೂ ತೆರವಾಗಿರುತ್ತಿದ್ದುವು 
(ಬೆಳುಮ. ೧೭೫). [ ಸಂ. ಧರಣ - ಹದಿನಾರು ಮಾಷಗಳ ತೂಕ] 

ದರಣಃ (ನಾ). ಸೀಳಂವಿಕೆ ; ಒಡೆಯುವಿಕೆ; ಹರಿಯುವಿಕೆ. (ಸಂ. 

ದರದಟ್ಟೆ (ನಾ). ೧. ಹೊಟ್ಟೆಗಿಲ್ಲದ ರ್ಗತಿಕ ಸ್ಥಿತಿ; ಕಡುದರಿದ್ರಾವಸ್ಥೆ : 
ಅಂದಿಗೆ ಆ ಬಟ್ಟೆ, ಇಂದಿಗೆ ಈ ಬಟ್ಟೆ, ಮುಂದಕ್ಕೆ ದರದಟ್ಟೆ ಇನ್ನೆಂದು 
ಹೊಟ್ಟೆ ತುಂಬ ಹಿಟ್ಟ ಹಾಕಿದ್ದೀಯೆ: ? (ಮುಸುಗ. ೧೧). ೨. ನಿರ್ಗಶಿಕ; 
ದರಿದ್ರ: ಅವನೊಬ್ಬ ದರದಟ್ಟೆ, ಅವನಿಗೆ ಹೆಣ್ಣು ಕೊಡೋದೆ ? (ರೂಢಿ). 

[?] 

ದರದರ, "ದಜದಣ' ನೋ. 

ದರದರ, (ಅ). ೧. ಒಂದೇ ಸಮನೆ ; ಏಕ ಪ್ರಕಾರವಾಗಿ: ಕಣ್ಣುಗಳಿಂದ 
ದರದರ ಧಾರೆ ಸುರಿಯುತ್ತದೆ (ದೇವೀಡಾ. ೭). ೨. ಬೇಗಬೇಗನೆ ; ಸರ 
ಸರನೆ ; ಶೀಘ್ರವಾಗಿ : ಪೆಟ್ಟಿಗೆಗಳನ್ನು ದರದರ ಎಳೆದು ಸೆಕೆಂಡ್‌ಕ್ಲಾಸ್‌ 
ಗಾಡಿಯೊಂದರಲ್ಲಿ ದಬ್ಬಿದರು (ಸ್ಮಾಮಿಸ್ನೇ. ೨೧೩). [ ಎದಟದಣ] 

ದರದರನೆ "ದಟದಜನೆ' ನೋ. 

ದರದಳಿತ (ಗು). ಸ್ವಲ್ಪ ಅರಳಿದ ; ನಸು ತೆರದ; ತುಸು ಬಿರಿದ; ಕೊಂಚ 
ವಿಕಸಿತವಾದ: ದರದಳಿತಕಮಲಕುಟ್ಮಳಪರಿಮಳವೆನಿಸಿರ್ದ ಸಹಜಮ:ಖ 
ಸೌರಭಮಂ (ಕಾದಂಪೂ. ೪೨೧) ; ಸುರಪಶಿಜಿನಪಶಿವದಮಂ ದರದಳಿತ 
ಲತಾಂತಮಾಳೆಯಿಂದರ್ಚಿಸಿದ೦ (ಮಲ್ಲಪು. ೧೨-೧೭೦) ; ದರದಳಿತಾಂಬು 
ಜಾನನದೊಳೊಪ್ಪುವ ಕತ್ತುರಿಬೊಟ್ಟಿನಂತೆ ಸಾರ್ದಿರಲಳಿತೊಟ್ಟ ಮುತ್ತುಗಳ 
ವೆಂಬಿನಮೊಖ್ಬಿರೆ ಸೀಕರಾಳಿ . . , ಪೊಚ್ಚ ಪೊಸವೆಣ್ಣಲೆ ಸಿಂಗರವಾಂತು 
ತೋಣದಳ್‌ (ರಾಜಕೇ. ೨-೬). [ದರ್ಕ * ದಳಿತ (ಎ ದಲಿತ) ] 

ದರದಿನ (ನಾ). ಪ್ರತಿದಿವಸ : ನಮ್ಮ ಲುಕಸಾನಿಯಾಗುವದು ಮುಂತಾದ 
ಪ್ರಕಾರದ ಟಪಕೆಗಳು ದರದಿನ ಪತ್ರದಲ್ಲಿ ಬರಿಯುತ್ತಾರೆ(ಮುಂಬವ್ಕಾ. ೨೨೧). 

[ ದರ್ಮ + ದಿನ] 

ದರದ, ದರಜು, ದರ್ದು (ನಾ). ೧. ಅವಸರ ; ಗರಜು; ಅಗತ್ಯ; 
ಅವಶ್ಯಕತೆ : ಏನ ಮಾಡತೀರಿ ತೊಗೊಂಡು ಮಾಡಿಕೊಂಡ ಗಂಡಗ 
ಸಿಕ್ಚಂಗ ಅನ್ನವರಿಗೆ ನಮ್ಮಂಥವರ ದರದ ಎಲ್ಲ್ಯದ, ಅನ್ನಬೇಕ ? 
(ಕಾಗೆಳ. ೧೦೭) ; ಪಂಚಭೂತಗಳು ವರದರಾಗಿರಬಹುದು. ಆದರೆ ನಮಗೆ 


೩೮೧೪ 


15 


45 


ದರಲೆ 


ವರವನ್ನು ಕೇಳುವ ದರದ) ಬೇಕಲ್ಲ (ಶಿಲ್ಪನಾ. ೪); ದೇವರಾಣೆಗೂ ನಿಮ್ಮ 
ಚಂಡಾಲವಿತ್ರನೇ ಅಲ್ಲವೇ ಈ ಕೆಲಸ ಮಾಡಿರೋನು ? ಇನ್ನು ಯಾರಿಗೆ 
ಹೀಗೆ ಮಾಡಬೇಕೂಂತ ದರದು ? (ಉಮಾಶಿ. ೧೨೭) ; ನನಗೇನು ಅಂಥ 
ದರೆದು (ಡಂದಶೋ. ೧೪೫). ೨. ಗಮನ; ಎಚ್ಚರಿಕೆ ; ಯೋಚನೆ : 
“ದರದು - ಕಾಳಜಿ” (ಜಾನಕೋ. ೪). ದರಜು: ವ. ಅಪನವರ 
ಮಾತೆಂದರೆ, ಕಾಕಾಅಿವರಿಗೆ ಬ್ರಹ್ಮವಾಕ್ಕ. ಆದರೆ ಶ್ಯಾಮರಾಯನಿಗೆ 
ಅದರ ದರಜಿರಲಿಲ್ಲ(ದೀಪಹ. 11, ೧೧೦). ದದ್ದುಣ್ಯ: ೧. ನಂಗೇನು ಗೊತ್ತು 
ಅದರ ದರ್ದು? (ಮಲಿಮ. ೩೦೩). 
[ «ಪಾರ. ಹಿಂ. ದರ್ದ್‌; ಮರಾ, ದರದ್‌, ದರ್ದ್‌)] 

ದರದುರ "ಧರಧಂರ' ನೋ. 

ದರದುಹುಂಡಿ (ನಾ). ಅಗತ್ಯವನ್ನು ಪೂರೈಸಲು ಕೊಟ್ಟ ಹುಂಡಿ: ಒಬ್ಬನ 
ದರದು ನಿಮಿತ್ತವಾಗಿ ಅವನಿಗೆ ಹಣ ದೊರಕಿಸಲು ಕೊಟ್ಟ ಹುಂಡಿ; 
ದರದುಹುಂಡಿ (Accommodation 8111. ಇoಳನಿ. [ ದರದು * ಹ 0ಡಿ] 

ದರನಿಮಾಲಿತ (ಗು). ನಸಂಮುಗಿದ ; ಸ್ವಲ್ಪವಂಚ್ಚಿದ : ಸಮರತಸೌಖ್ಯ 
ದೆೊಳ್‌ ಸತಿ ದಿಗಂಬರವೇಪಮನಾಂತು ಮುಕ್ತಕೇಶಮದೆಸೆಯಲ್ಕೆ ಕಣ್‌ 
ದರನಿಮಾಲಿತವಮಾಗೆ . .. ಯೋಗಿನಿಯಂತಿರೊಪ್ಪಿದಳ್‌ (ಕಾವೃಸಾ. ೬೬೫). 

[ ದರ್ಯ + ನಿಮಾಲಿತ] 

ದರನಿಮಾಲಿತಲೋಚನ (ನಾ). ಸ್ವಲ್ಪ ವಂಚ್ಚಿದ ಕಣ್ಣು: ನಸು ಮುಗಿದ 
ಕಣ್ಣು : ತನ್ನ ಕಣ್ಗಳನರೆದೆಅಿದು ದರನಿವಿಕಾಲಿತಲೋಚನ ಕಮಲಾ 
ಕರಮಿರ್ಪಂತೆಯಿರ್ದ ಶಂತನುತನೂಜನ ಕರ್ಣಾಭ್ಯರ್ಣಮಂ ಪದಿ 
(ಗದಾಯುು, ೫-೪೦ ವ). [ ದರನಿವಾಲಿತ ೬ ಲೋಚನ] 

ದರನಿಮಾಲಿತಾಂಬಕ (ನಾ). ನಸು ಮಂಚ್ಚಿದ ಕಣ್ಣುಗಳುಳ್ಳುದು: 
ಪರಮಯೋಗಿಯಿರ್ಪಂದದಿಂದಕಂಪಿತಶರೀರನಿರ್ದುದು ಜಲಾಶಯೋ 
ಪೂಂತದೊಳ್‌ ಬಕಂ ದರನಿವಿಸಲಿತಾಂಬಕನಶೇಷ ದೊ  ಷುಶಯಂ 
(ಪಂರಾಮಾ, ೭-೯೧). [ ಸಂ. (ದರನಿಮಾಲಿತ + ಅಂಬಕ + -)] 

ದರಪಣ (ನಾ). ಕನ್ನಡಿ ; ಮುಕುರ: ಕರದ ಕಂಕಣಕೊಡ್ಡಲೇಕೈ ದರಪಣವ 
(ಪ್ರಹ್ಲಾಚ. ೧೦-೦೨). [ ಸಂ, ದರ್ಪಣ] 

ದರಬಾರ "ದರ್ಬಾರಂ' ನೋ. 

ದರಬಾರಿ "ದರ್ಬಾರಿ' ನೋ. 

ದರಬಾರು "ದರ್ಬಾರು' ನೋ. 

ದರಬಾರುಖರ್ಚು (ನಾ). ಸಾರ್ವಜನಿಕ ಕಾರ್ಯಕರ್ತರಿಗೆ ಲಂಚವಾಗಿ 
ಕೊಟ್ಟ ಹಣ: (೪. 

[ ದರಬಾರು (ಆದರ್ಬಾರು) * ಖರ್ಚು (ಕರ್ಚು) 

ದರಬೇಸಿ "ದರವೇಶಿ' ನೋ. 

ದರಮಹಾ "ದರಮಾಹೆ' ನೋ. 

ದರಮಾಹೆ, ದರಮಹಾ (ನಾ). ೧. ಮಾಸಿಕ ವೇತನ; ತಿಂಗಳ ಸಂಬಳ: 
ನಮ್ಮ ಭಾಷೆಯಲ್ಲಿ ತೀರ ಹೊಂದಿಕೊಂಡು ಹೋದ . . . ಶಬ್ದಗಳೆಂದರೆ_ 
ಕರಿ (ಕಚ್ಚರಿ)... ದರಮಾಹೆ ; ಬೇರೀಜ್‌ . , ಶಿಕ್ಕಾ ಇತ್ಯಾದಿ 
(ಧಾಷಾಶಾ. ದರಮಹಾ: ೨. ಪ್ರಶಿತಿಂಗಳಿನದಂ; ಪ್ರತಿ 
ಮಾಸಿಕದ್ದೂ : (8). [ ಇ-ಪಾರ. ದರಮಾಹ್‌; ಹಿಂ. ದರಮಾಹ] 

ದರಲೆ, ದರಳಿ (ನಾ). (ಕರಾ) ತರಗೆಲೆ : ಮರದ ಹಸಿ ಅಡರುಗಳಿಂದ 
ಒಂದು ಗುಡಿಸುವ ಹಿಡಿ ಮಾಡಿ, ತರಗೆಲೆ :ಗುಡಿಸಿದಳು. "ಕೂತಲ್ಲೇ 
ಮೂರು ಬೀಳು ಹೆಡಗೆದರಲೆಯಾಯಿತು'ಎಂದು ಹಿಗ್ಗಿದಳು (ಮರಮ. ೨೭) 
ದರಳೆ : ಸರಸರ ಎಂದು ಸದ್ದು ಹುಟ್ಟಿಸುವ ದರಳೆಯ ಮೇಲೆ 
ಮೆಲ್ಲನೆ ಹೆಜ್ಜೆಯಿಡುತ್ತಾ . . . ಮನೆಗೆ ಹೋದ (ದೇವಹೆಂ. ೧೧). "ತರಗೆಲೆ? 
ಪರಾ. [ ತಲಗೆಲೆ] 


೧೬೬). 


ದರಲೆಹಕ್ಕಿ 


ದರಲೆಹಕ್ಕಿ (ನಾ). ಒಂದು ಬಗೆಯ ಪಕ್ಷಿ : ದರಲೆಹೆಕ್ಕಿ, ಗಿಳಿ, ಕೋಗಿಲೆ, 
ಡೇಗೆ, ಮತ್ತೊಂದು ಎಂದು ಸಾವಿರ ಜಾತಿಗಳಿವೆ (ಸ್ಮ ಪ್ಮಹೊ. ೧೨). 
[ದರಲೆ? + ಹಕ್ಕಿ, (ಪಕ್ಕಿ) 
ದರವಂದ "ದಾರವಂದ' ನೋ. 
ದರವಡೆ "ದರೋಡೆ' ನೋ. 
ದರವಡೆಖೋರ "ದರೋಡೆಖೋರ' ನೋ. 
ದರವಡೆಗಾರ "ದರೋಡೆಕಾರ' ನೋ. 
ದರವಾನ, ದರ್ವಾನ (ನಾ). ಬಾಗಿಲನ್ನು ಕಾಯುವ ಆಳು; ದ್ವಾರ 
ಪಾಲಕ : ಪಕ್ಕದಲ್ಲಿ ಹಿತ್ತಾಳೆಕಟ್ಟಿನ ಲಾಠಿಯನ್ನು ಹಿಡಿದು ದರವಾನನು 
ಹೋಗುತ್ತಿದ್ದನು (ನಿಂಂಧ. 11, ೩೨) ; ಹೆಬ್ಬಾಗಿಲಿನ ಸಮಾಪದಲ್ಲಿ ಬೆಳ್ಳಿಯ 
ಬಿಲ್ಲೆ ಸೊಂಟಕ್ಕೆ ಸುತ್ತಿಕೊಂಡು ಒಬ್ಬ (ಸಿಪಾಯಿ) ದರವಾನನು ನಿಂತಿದ್ದನು 
(ವಿಧಿವೈ. ೩೪) ; ದರವಾನನೊಬ್ಬ - ನಮ್ಮ ಹಿಂದಕ್ಕೆ ಬಂದ (ಆಬೂಲ. ೯). 
ದರ್ವಾನ : ಥಿಯೇಟರಿನ ದರ್ವಾನನಿಗೂ ಸಮವಸ್ತ್ರ (ರೂಢ). 
[ «ಪಾರೆ. ಹಿಂ. ದರ್ಬಾನ್‌, ದರಬಾನ್‌] 
ದರವಾರು (ನಾ). ಪೇಟೆಯಂ ಧಾರಣೆಯ ವಿವರಣೆ: (ಸ್ಕಾಂಡರ"). 
[ದರ್ಕ + ವಾರ್ಕು (ವಾರ್ಕಿ) ] 
ದರವಿಕಸಿತ (ಗು). -ದರದಳಿತ: ದರವಿಕಸಿತೆಮಂ ರಜದೊಳ್‌ ಪೊರೆದಾತ್ಮಜ 
ಮುಖಸರೋಜಮಂ ಮೋಹರಸು ತೆರೆಮಸಗೆ ನೋಟ್ಟಿ ಜನನಿಯ 
ಕರಿಯಾಲಿಗಳೆಂಬ ತು ೦ ಬಿಗಳ್‌ ಧನ್ಯಂಗಳ್‌ (ಮಲ್ಲಿಪು. ೩-೧೨೦). 
[ ದರ್ಮ + ವಿಕಸಿತ] 
ದರವಿಚಳದಪಾಂಗ (ನಾ). ತುಸು ಚಂಚಲವಾಗಂವ ಕಡೆಗಣ್ಣು: 
ಸ್ಮರವಿಶಿಖನಿಷಂಗಂ ಸಾಶ್ರುಪಾತಾಂತರಂಗಂ ದರವಿಚಳದಪಾಂಗಂ 
ಮ್ಲಾನಮಾಯ್ತಾ ರಥಾಂಗಂ (ಜಂದ್ರಪು. ೮-೩). 
[ ಸಂ. (ದರ + ವಿಚಳತ್‌ + ಅಪಾಂಗ) ] 
ದರವೀಸ (ನಾ). ಸ್ವಲ್ಪವಾದಂದಂ ; ಅತಿಕಡಿಮೆ ; ಕಿಂಚಿತ್ತು (?) : 
ಕಿಟುಸುಂಕಗರಡಮಂ ಬಣ್ಣಿಗೆಯಂ ದರವೀಸಮನಳಿಪಿಕೊಣ್ಣವ (ಬೆ.3ಂಕಶಾ. 


೧೯೩೮, ಇಂಡಿ. ೩೫-೩೬ ; 9). "ತರವೀಸ' ಪರಾ. [?] 
ದರವುರ (ನಾ). ಸಾಮಾನ್ಯವಾದುದು ; ತುಚ್ಛವಾದುದು ; ಕ್ಷುಲ್ಲಕ 
ವಾದಂದಂ : ದರವುರಮುಮಂಟಶುಂಟಿಯುಮರೆವೊರಕನುಮೆನಿಸಿ 


ತಣತಣಿಂ ನುಡಿದು ಸಭಾಂತರದೊಳ" ರಂಜಿಪುದೆ ರಸಾಂತರಂಗಳಂ ಮುಟ್ಟೆ 
ನುಡಿದು ರಂಜಿಸವೇಡಂ (ಅಜಿಪು .೧-೮೮) ; ದರವುರಮಲ್ಲದ ರುಜಿ ತುಚ್ಛ 
ವೈದ್ಕರಿಂ ತೀರ್ದಪುದೆ (ವರ್ಧಪು. ೧೨-೧೧) ; ಹುರನೊಳ್‌ ತವನಿಧಿಯಂ 
ತಾಂ ದರವುರವಿಲ್ಲೆನಿಸಿ ಪಡೆದು ದೇಗುಲವಂ ಪುರಹರನ ಕೈಲಾಸದಂತಿರೆ 
ವಿರಚೆಸಿದ ಶಂಭುಭಕ್ತಿಧಾಮೆಂ ರಾಮಂ (ಎಇ. ೪, ೨೫೨-೯೯; ಸು. 1200), 

ದರವುರಮಾಗು ಎ ಕ್ಷೀಣವಾಗು ; ಕಡಿವೆಯಾಗಂ: ದರವುರ 
[ ಪಾಕಾಂ. ದುರದರ ]ಮಾಗಿ ಪೋಕು ಮಟ ಪಿರ್ವೆಳಸೆಲ್ಲಿಯುಮಾಗದು 


- ಸಲೆ ದುಷ್ಪಮಕಾಲದೇಟಕ್ಸಿಯೊಳ್‌ (ಧರ್ಮಾಮ್ಮ. ೧೪-೧೪೬). [7] 
ದರವುರಂಗಾಣ್‌ (ಕ್ರಿ). ಸ್ವಲ್ಪವಾದರೂ ನೋಡು; ಕಿಂಚಿತ್ತಾದರೂ 


ಕಾಣು: ಮನಮೊಲ್ಹಾತನ ಗಾಡಿಯಂ ದರವುರಂಗಂಡಾಕೆಗಳ್‌ ಪೂವಿನಂಬಿನ 
ಕೋಳ್ಗಂ , , . ತಣ್ಬನಿಯೊಳ್ಳೋಡಿಸುತಿರ್ಪ ಬಿಜ್ಜಣಿಗೆಗಂ ಪಕ್ಕಾಗದೇಂ 
ಪೋಪರೇ (ಅದಿಫು. ೧-೭೫). [ದರವುರ * ಕಾಣ್‌] 

ದರವುರಗಲಿ (ನಾ). ಸಾಮಾನ್ಯ ಶೂರ (?): ಆಗಳಾ ಕಳಕಳಕ್ಕಾ ಪೊಟಲ 
ನೆರೆದ ದರವುರಗಲಿಗಳುಂ ಮೆಯ್ದಲಿಗಳುಂ ಭೀಮಸೇನನ ಭೀಮಾಕಾರ 
ಮುಮಂ ಉಲ್ಬಣಮಾಗೆ ಮುಳಿದು ತುಟಿಿಯೆ ಸತ್ತ ಪೆಣಂಗಳುಮಂ 
ಕಂಡು ಭಯಂಗೊಂಡು ತಮ್ಮೊಳಿಂತೆಂದರ್‌ (ನೇಮಿಪು. ೧೦-೦೦೧ ವ). 

[ ದರವುರ 4 ಕಲ್ಮಿ] 


೩೮೧೫ 


| ದರವುರಿಗ (ನಾ), ಅಲ್ಪನಾದವನಂ ; 


16 


26 


80 


ದರಸ್ಮಿತ 


ದರವುರವಿದ್ದೆ (ನಾ). ಕ್ಷಂಲ್ಲಕ ವಿದ್ಯೆ; ಅಗ್ಗದ ಜ್ಞ್ಯಾನ :ಪರಮಜಿನೋದಿತ 
ಮಲ್ಲದ ದರವುರವಿಪ್ದೆ ಗಳನಜ್‌ವವಂ ತೋಲಾದೆೊಡಚ್ಛೆರಿಯೆನ್ನನಿವೆಲ್ಲಂ 
ಡೊಂಬರ ವಿದ್ಯೆಗಳಿಂದೆ ಬಗೆವನುತ್ತಮಜೈನೆಂ (ಸಮಪ. ೧೨-೯೧). 
[ ದರವುರ + ವಿದ್ದೆ (-ಬಿಜ್ಜೈ) ) 
ನಾಡಾಡಿ (?): ಅಂತು ಮಲಕ 
ಗಾಲದ ನಾಲ್ಕಶಿಂಗಳುಂ ದರವುರಿಗರಂತರವರಿಸದೆ ಮರೆಮೊದ 
ಲೊಳಿರ್ದು (ಧರ್ಮಾಮ್ಮ. ೧೦-೨೦೪). [ದರವುರ + - ಇಗ) 
ದರವೇಶಿ, ದರಬೇಸಿ, ದರವೇಸಿ, ದರ್ವೇಸಿ (ನಾ). ೧. ಮುಸಲ್ಮಾನ 
ಸಾಧಂ; ಫಕೀರ: ಇಂತು ಜಸವಡೆದಿರಲ್ಯೋರ್ವ ದರವೇಶಿ ವಾನಂ ತಂದು 
(ಗುರುಜಾ. ಇಲ್ಲಿ ಇಂಡಿಯಾದೇಶದ ದರವೇಶಿಗಳು 
ನೆಲೆಸಿದ್ದಾರೆ (ಪ್ರವಾ. 11, ೧೮8. ೨. ದರಿದ್ರನಾದವನು: ಬಡವ: 
ಇವನಾರೊ ಸಂನ್ಯಾಸಿ, ಅತ್ತೊಬ್ಬ ಬಿಕನಾಸಿ ಇಲ್ಲೊಬ್ಬ ದರವೇಶಿ 
ನರಳುತಿಹನು (ಗಂಗಾತ. ೬೧-೨). ದರಬೇಸಿ : ೧. ನೀವು ದರಬೇಸಿಗಳಂತೆ 
ಸಮಾಜದಿ:ದ ದೂರವಾಗಿರಬಾರದು (ಅಕ್ಕರ. ೧೩೧). ದರವೇಸಿ ; 
೧. ಜೋಗಿ ಜಂಗಮ ದರವೇಸಿಗಳಿಗೆ . . . ಹೆಡಗೆ ಹೆಡಗೆಯೊಳನ್ನವ 
ನೀವ ರಾಗದ ಭವನವೊಪ್ಪಿದುವು (ಕಂನವಿ. ೨೦-೪೭). ೨. ಕೆಡ್ಡಾ ಶಾಮೈಂ 
ಗಾರ್ಯರ ಕಾಲವನ್ನು ಮನಸ್ಸಿನಲ್ಲಿಯೇ ಮೆಚ್ಚುತ್ತಿದ್ದ ನಾನು ಈ 
ದರವೇಸಿಯ) ಹೊಗಳಿದರೆ ಅದಕ್ಕೆ ಸಮ್ಮತಿಯ ರುಜು ಹಾಕಿಬಿಡುವಂತಿರ 
ಲಿಲ್ಲ (ಶ್ರೀಕಥೆ. ಆ) ; ಒಳ್ಳೆಯ ಅಡಕೆಗೆ ಎಲ್ಲಿತ್ತು ತರಗೆಲೆ; ನೆಲ್ಲಿಕಾಯಂತ 
ಬಟವಾನ - ಹುಡುಗಿಗೆ ಎಲ್ಲಿದ್ಯೋ ಜೋಗಿ ದರವೇಸಿ (ಹಳ್ಳಿಜಾ. ೬೧). 
ದರ್ವೆೇಸಿ : ೧. ಈ ಕನಸಿನಲ್ಲಿ ಅಬ್ದುಲಾಯೆಂಬ ಹೆಸರಾದ ದರ್ವೇಸಿಯು 
ಬರಲು, ಬಾಬರನು ಅವನಿಗೆ ಆತಿಥ್ಯ ಮಾಡಿ ಅವನನ್ನು ಕುಳ್ಳಿರಿಸಿಕೊಂಡನಂ 
(ಮೋಜಾದ. ೭). (ಗು). ೩. ದರಿದ್ರ; ಶ್ರಂಭ್ಛಕ : ಈಗ ಅಲ್ಲಿ ಚರ್ಮ 
ಮಾರುತ್ತಾಳಂತೆ. ದರ್ವೇಸಿ ಹೆಂಗ್ಗು (ಹೊಸಕ್ತಿ, ೫7); “ಇಂಥಾ ದರ್ವೇಸಿ 
ಮನುಷ್ಯನನ್ನು ನಾ ಜನ್ಮದಲ್ಲಿ ನೋಡಲಿಲ್ಲ” ಎಂದರು (ಮೂರುದಾ. ೬೪). 
[ «ಪಾರ. ದರವೇಶ್‌, ದರ್ವೇಶ್‌; ಹಿಂ. ದರವೇಶ್‌, ದರ್ಮೇಸ್‌; 
ಮರಾ. ದರವೇಶ್‌. ದರವೇಶೀ] 
ದರವೇಸಿ "ದರವೇಶಿ' ನೋ. 
ದರಶನ, ದರಿಶನ (ನಾ). ಹವಳದ ಮಣಿ, ಬಿಳೀಮಣಿ ಮುಂತಾದ 
ಮಣಿಗಳ ಸರ : ದರಶನಕಟ) ವುದು - ಜೋಗಿತ್ತೀರ ಹಾಗೆ ಬಿಳೀಮಣಿ, 
ಹವಳದ ಮಣಿಸರ ಹಾಕಿಕೊಳ್ಳುವುದು (ಚಿತ್ರಪಾ. 3 ಅನುಬಂಧ). ದರಿಶನ ; 
ದರಿಶನ- ಚಿಪ್ಪೆಗಳಿಂದ ಕೂಡಿದ ಕೊರಳಿನ ಸರ (ಸ್ಮಾಂಡಂ). [?] 
ದರಸಾರೆ (ನಾ). ಪ್ರತಿಸಲ ; ಪ್ರತಿಯೊಂದು ಬಾರಿ: ಹೋಗು ಮುಂದೆ 
ದರಸಾರೆ ನನಗ ಹೇಳಿ ಹೋಗುತ್ತಿ ದ್ದ (ಮುಗಿಮ. ೧೩೯). 
[ದರ್ಮ * ಸಾರ್ಕೆ "೬ಸಾರಿ) ] 
ದರಸಿ (ನಾ). ಔಷಧಿಗಾಗಿ ಬಳಸಂವ ಗಿಡವೂಲಿಕೆಗಳಲ್ಲಿ ಸ 
ಒಂದು ಬಗೆಯ ಕಹಿಯಾದ ಮೂಲಿಕೆ : “ಯವತಿಕ್ತಾ - ದರಸಿ, 
ಕಾಡುವಿಟ್ಟಿ” (ಓಷಧಿ. ೧೩೦); ದರಸಿಗೆ ಸೆಳೃನಾರಮರ್ದುವಳ್ಳಿಗೆ 
ಬಾಟ್‌ (ಗೆಯ ಸೊಪ್ಪು ಕಳ್ಳಿಗಾವರೆ ಲಶು ನದ್ವಯಕ್ಕವರೆ 
ಪಥ್ಯ ಲವಣಕ್ಕೆ ತೊಳಂಚೆ ವಿಷಾಪಹಾರಕಂ (ಲೋಕೋಪ. 6-೨೭); ನೀಂ 
ಬೇವಾದೊಡೆ ನಿನ್ನ ಕುಟುಂಬಿನಿಯುಂ ಕಯೆಸೊರೆಯ ಕುಡಿಯೇಂ 
ಮಿಡಿಯೇನೆಂಬಂತೆ ದರಸಿಯಾದಳಿದೇಂ ಬಳ್ಜಳಬಳೆದ ಬಂಧುತನಮಿನಿ 
ದಾಯ್ತೋ (ಸುಕುಮಾ ೪-೨೮); ಕುರುಪತಿ ನಿಮ್ಮಜ್ಜರ ನುಡಿ ದರಸಿಯ 
ಕಯ್ದೆಯ ವೊಲಕ್ಕೆ ಹಿತಕರಂ (ನೇಮಿಪು. ೧೦-೧೦). [ ದೇ.8 ತುಳು.ದರಸಿಗೆ) 


೧೧-೧೨) ; 


ಅನಿಮಿತ್ತದರಸ್ಮಿತದಿಂದನಕ್ಷರಾಳಾಪದಿಂದಸಂಕೇತವಿಳೋಕನದಿಂದ ಕಾರಣಾ 


ದರಸ್ಮೇರ 


ನಂದನದಿಂದುತ್ತಾನಶಯನದಿಂ ಹರಿಯೆಸೆದ೦ (ಜಗವಿ. ೩-೨೯) ; ಬರುತಿರೆ 
ಮುಂದೆ ಪಟ್ಟಣದೆರಳ್ಳೆ ಸೆಯೊಪ್ಪುವ ರಾಜವೀಧಿಯೊಳ್‌ ನೆರೆದ ಶಶಾಂಕ 
ವಕ್ಟಿಯರ ಕಣ್ಗಳ ಕಾಂತಿ . ` ದರಸ್ಮಿತಕಂಂತಿಯೆಂಬ ವಿಸ್ತರಿತ 
ಸುಖಾಬ್ಧಿಯಂ ಸುಖದೊಳೀಸುತೆ ಬಂದನಗೇಂದ್ರವಲ್ಲಭಂ (ಗಿರಿಕ. ೩-೧೧೪). 
೨. ನಸುನಗೆಯಿಂದ ಕೂಡಿದವನು; ಮಂದಹಾಸದಿಂದ ಕೂಡಿದ 
ವನಂ: ದೇಶಾಧೀಶ ತನೂಭವರ್‌ ಸೆಡೆವುದಂ ಸಾಕೇತಸಿಂಹಾಸನಾಧೀಶಂ 
ಕಂಡು ದರಸ್ಮಿತಂ ದಶರಥಂ ಭ್ರೂ ವಲ್ಲರೀ ಪಲ್ಲವಾದೇ ಶಂ ನೋಡೆ 
(ಪುರಾಮಾ. ೩-೮4), [ದರ್ಕ 4 ಸ್ಮಿತ] 

ದರಸ್ಮೇರ (ನಾ). ಇ ದರಸ್ಮಿತ ೧: ವದನೇಂದುದ್ಕುತಿ ಪೊಣ್ಮೆ ... 
ಸಾರ್ತಂದಳಿಂದೀವರಾಕ್ಷಿ ದರಸ್ಮೇರಮರೀಚಿ ಸೂಸೆ ಸುಧೆಯಂ ತನ್ಮಂದಿರ 
ಪ್ರಾಂತಮಂ (ರಾಜಕೇ. 6-63). [ದರ್ಕೆ4ಸ್ಕ್ಮೇರ] 

ದರಹಮೇಷ (ಅ). ಯಾವಾಗಲೂ; ಎಲ್ಲಾ ಕಾಲದಲ್ಲಿಯೂ : 
ಹಿಂದೂಸ್ಥಾ ನದಲ್ಲಿಂದ ಸಾವಿರಾರು ಠಿಕಾಣದಿಂದ ದರಹಮೇಷ 
ಈ ಮೂಲವು ಬರುತ್ತದೆ (ಮುಂಬವ್ಯಾ. 89). [ ದರೆ ಹವೇಷ] 

ದರಹಸ (ನಾ). =ದರಸ್ಮಿತ ೧: ಕರುಣಾಮೃತರಸದೋಕುಳಿಯಿರವೆಂದೆನೆ 
ಮೆರೆಯೆ ದರಹೆಸಪ್ರಭೆ ಪದೆಪಂ ಪಿರಿದೊಲ್ಲು ನಿಂದು ಮುಂಗಡೆ ಸಿರಿಸತಿ 
ನಿನ್ನಿ ಪ್ರಮಾವುದದನೊರೆಯೆಂದಳ* (ಚಂದ್ರಧ್ಯು. ೧೬-೧೭೬). 

( ದರ್ಯ + ಹಸ್ಮ) 

ದರಹಸನ (ನಾ). ಐ ದರಸ್ಮಿತ ೧: ಅಲಿಕುಭಿಲಾಷಿತ್ವಾತಿಸಂಧಾನಪರತ್ವ 
ಪ್ರವೃದ್ಧರಾಗ ಪರಾಂಗನಾ ದರಹಸನಾದಿಗಳ್‌ ಸ್ತ್ರೀವೇದನೀಯದ ಆಸ್ರ 
ವಂಗಳ್‌ (ತತ್ತ ಪ್ರ. ೨೬೨, [ದರ್ಯ * ಹಸನ್ಮ] 

ದರಹಸಿತ (ಗಂ). ೧. ನಸು ನಗೆಯ ; ಕಿರುನಗೆಯ ; ಮಂದಹಾಸದ : 
ಅಂಬಿಕೆಯ ಸೂಟಎಯ್ತೆಯಪ್ಪಾಕೆ ದರಹಸಿತವದನಾರವಿಂದೆಯಾಗಿ ಬರವಂ 
ಕೈಕೊಂಡಳ್‌ (ಪಂಪಭಾ. ೦-೮೫ ವ) ; ಮರುನ್ನಂದನಂ ದರಹಸಿತವದನಾರ 
ವಿಂದನಾಗಿ (ಗದಾಯಂ. ೧-೫೮ ಪ) ; ನಸು ಬಿರಿದ ಪರಿಪಕ್ವದಾಡಿಮವಸರ 
ದೊಳಗರವಟ್ಟಿ ಕೈಗೆಯ ದರಹಸಿತ ಪಂಕಜಗಳಿತ ಮಕರಂದದ ತಟಾಕದಲ್ಲಿ 
, . . ಛತ್ರವನೆಸಗಿಯುಪವನವೆಸೆದುದೈ ಧಾರ್ಮಿಕನವೊಲು (ಕುವ್ಶಾಉ. 
೬-3೪). (ನಾ). ೨. ಮೆಲ್ಲಗೆ ; ಮಂದಹಾಸ: ಪರುಷಾಳಾಪಮಂಮತಿ 
ನಿಷ್ಮರವೀಕ್ಷಣಮುಖವಿಕಾರಮುಂ ಮಲಣಸಿರೆಯುಂ ತರಳಾಪಾಂಗ 
ಮುವಹಿಕೆಯ ದರಹಸಿತಮುಮಜಾ್‌ಯೆ ಪೇಲ್ಲು ದೆ(ಮೆ)ಅಕಮನೆರ್ದೇಯೊಳ್‌ 
(ಕವಿರಾ. ೩-೧೧೯) ; ಉದ್ಯತ್ಸರಿಮಳಮುಖಸರಸಿಜದೆೊಳ್‌ ದರಹಸಿತಂ 
ನೆಗಟಿನಂ ತೊದಳ್ನುಡಿ ನುಡಿದಂ (ಅದಿಪು. ೮-2) ; ಶ್ರೀಮತ್ಸುಧರ್ಮ 
ಮುನಿಪಸ್ವಾಮಿ ... ದರಹಸಿತದಿನಂದಾ ಮುನಿಗೆಂದಂ (ಸುಕುಮಾ. ೪-೦). 

[ ದರ್ಶ * ಹಸಿತ ) 

ದರಹಸಿತಮುಖ (ನಾ). ಮುಗುಳಂನಗೆಯಿಂದ ಕೂಡಿದ ಮುಖ; 
ಹಸನ್ಮುಖ : ದರಹಸಿತಮುಖವಲರಿ ನೋಡುತ್ತಿರೆ ತದುಸ್ಥಾನದೊಳೆ 
ನಲಿನಲಿದುರುತರ ಪ್ರಯಪರವಶದಿ ತನ್ನಂ ಮಜ್‌ದು ಮಟ್‌ದು (ಬಸಪು. 
೬-೨೭) ; ಶಿರವ ಸಿರಿಹಸ್ತದಲ್ಲಿ ಮೆಲ್ಲನೆ ಬರಸೆಳೆದು ಬಿಗಿಯಪ್ಪಿ ನುಡಿದನು 
ದರಹೆಸಿತಮುಖದಿಂದ [ಪಾಕಾಂ. ವದನದಲಿ, ಮುಖನಾಗಿ] ನಿಜಶರಣಂಗೆ 
ವಿನಯದಲಿ (ತೊರರಾ. ೬-೫೩-೧೦). [ ದರಹಸಿತ 4 ಮುಖ] 

ದರಹಸಿತಮುಖಿ (ನಾ). ಮಂದಹಾಸದ ವಂಖವುಳ್ಳವನಂ; ಹಸನ್ಮುಖ ಬ 
ದಾಶರಥಿ ತಾನಿನಿತು ನಾಣಿಂ ತಮ್ಮನಂ ನೋಡಿ ದರಹೆಸಿತಮುಖಿಯಾಗಿ 
ಸುಯ್ದೂೂ ಧ್ಯಾನಸ್ಥನಾದಂ (ಶ್ರೀರಾಮಾ, ೨೮೭-೭೬೨). 

[ ಸಂ. ದರಹಸಿತಮುಖನ್‌ ] 

ದರಹಾಸ (ನಾ). ಎ ದರಹಸಿತ ೨ : ದರಹಾಸಾಮೃತವಾರಿ ಮಜ್ಜನಜಲಂ 

ದೇಹಪ್ರಭಾಜಾಲಮಂಬರಶೋ ಭಾವಹಂ (ಅಜಿಫು. ೨-೪೨) ; ಓಲಗಳಕ್ಕೆ 


೩೮೧೬ 


10 


85 


40 


48 


ದರಿಗೆಡಹು 


ವರ್ಪಲಘುನಿತಂಬೆಯರ" ಸುರಪುರಂಧ್ರಿಯರೆತ್ತಣಿನೆಂದು ನಿಟ್ಟಿಪಾಕುಲತೆ 
ಯನೊಂದೆ ಕಂಡು ದಿವಿಜಂ ತಳೆವಂ ದರಹಾಸಲಕ್ಷ್ಮಿಯಂ (ಜಂದ್ರಪು. 
೪-೬೪) ; ಇಚ್ಛೆ ಯಾವುದು ಬೇಡು ನೀನೆನೆ ಅಚ್ಚುಕದ ದರಹಾಸಲಕ್ಷ್ಮಿ 
ಮುಖಾಬ್ಜದೊಳು ಮೊಳೆಯೆ ಪೆಚ್ಚಿ ಬಿನ್ನೈಸಿದನೆಮಗೆ (ಬಸಪು. ೨-೨೩). 
[ದರ್ಯ + ಹುಸ್ಕ 

ದರಹುಣಿಸೆ (ನಾ). ಒಂದು ಬಗೆಯ ಹುಣಿಸೆ (?) : ಹೊಲದ ಬರಬಿನ 
ಮೇಲೆ ದರಹುಣಿಸೆಯ ಸರಿತದಲು ಆ ಮರದ ಮೇಲೆ ಅದಕ್ಕೆ ಮೂಡಲು 
. .. ಸಲುವ ಸೀಮೆಯಷ್ಟನೂ ನೀವು ಕಟುವ ಕೆಜಿಯ ಕೆಳಯಿಂಕೆ 
ಸೀವೆ:ಯನೂ ಮಾಡಿಕೊಟು (ಎಕ. ಸ, ಮುಳಬಕಿ. ೭-೬; 1416). 

[ದರ್ಯ * ಹುಣಿಸೆ (ಎಪುಳಿಸೆ)] 

ದರಳೆ " ರಲೆ' ನೋ. 

ದರಾಂಬ (ನಾ). ಒಂದು ಬಗೆಯಂ ವಂರ : ಅರಸಿನಗುರ್ಜಿ (ದರಾಂಬ), _ 
ಮಧ್ಯಮ ಆಕಾರದ್ದು . . . ಇದರ ಅಂಟಿನಿಂದ ಹುಟ್ಟುವ ರೇವಾಚಿನ್ನಿ 
ಯೆಂಬ ಹಳದೀ ಬಣ್ಣದ ವ್ಯಾಪಾರವು ಬಹಳ ನಡಿಯುಂತ್ತದೆ (ಕಥಾಗೆ. ೩೫). 

[?] 

ದರಿ (ನಾ). ೧. ಆಳವಾದ ಕಮ್ಮರಿ; ಕಂದರ; ಕೊಳ್ಳ: “ದರೀ, ಕಂದರಃ- 
ಈ ೨ ದರಿಯ ಪೆಸರು” (ನಾಜರಾ. ೧೦೪); “ಕಂದರಮೆನಲು ದರಿಯಕ್ಕು” 
(ಮಂಗರಾ., ೩೦-೨); ಕುಮಾರನಿಂದಾರೂಢಮಪ್ಪ ದುಷ್ಟಾಶ್ಚಂ ಕಂಮಾರನಂ 
ಕೊಂಡು ಮನೊ ೀವೇಗದಿಂ ಗಿರಿವನದರಿನದೀಪ್ರದೇಶಂಗಳೊಳ್‌ 

ಪರಿಯುತ್ತಿರ್ದುದು (ವಡ್ಮಾರಾ. ಅತ್ತ ಪ್ರುಲಿಯಿತ್ತ 

ದರಿಯೆಂದತ್ತಿತ್ತಡಿಯಿಡದೆ ಲಕ್ಷ್ಮಿ ತಳವೆಳಗಾದಳಿ (ಗಡಾಯು. ೯-೦೬) ; 
ಗಿರಿದರಿಗಳ ವನದೊಳ್‌ ಬೇಡರ ಬಸಿಜಕಹೊಳ್‌ ಬಂದು ಪಾಪಮಂ 
ಸಾಲ್ವನಿತಂ ನೆರೆಪಿ ಕಡೆಗಾಲದೊಳ್‌. ವನಚರರ್ಕಳಂದೊಡನೆ ಸತ್ತು 
ಪುಲ್ಲೆಗಳಾದರ್‌ (ಪಂಕಾಮಾ. ೦೫-೪೦) ; ದರಿಗಳೊಳು ದರ್ವೀಕರಾವಳಿ 
ಯಂರವಣಿಸಿದರೆ ಬಲ್ಲುದೇ ಕುಲಗಿರಿ (ಕುವ್ಯಾದ್ರೋ. ೧೬-೪೧) ; ಸರುಗಳಿಂ 
ದರಿಗಳಿಂ ಹಳ್ಳದಿಂ ಕೊಳ್ಳದಿಂ .. . ಗಜರ್ವ ಮರುಳ್ಗಳಿಂ ಶಾಕಿನಿಯರಿಂ 
ಡಾಕಿನಿಯರಿಂದಮಾ ಪಥ ಬೆದಟ್‌ಸುವುದು (ಜಲಪು. 8೬-೨೩) ; ದರಿಯಿರದೆ 
ಗಿರಿಯಿಲ್ಲ, ನೆರಳಿರದೆ ಬೆಳಕಿಲ್ಲ ಮರಣವಿಲ್ಲದೆ ಜನನಜೀವನಗಳಿಲ್ಲ 
(ಮಂಕುಕ. ೨೯೩); ಇಂದ್ರಧನು ತಾ ಕುಸುಮಿಸಿದವೊಲು ರಂಗುಗೊಳುತಿವೆ 
ದರಿಗಳು (ಚಿಂತನ. ೪೮-೮). ವ. ಡೊಗರಂ; ಬಿರುಕು; ಕುಳಿ. 
ದರಿಗೆಡಹಂ' ಪರಾ. ೩. ಗವಿ; ಗಂಹೆ: “ಕಂದರಂ, ಕಂದರಾ, ದರೀ- 
ಈ ೩ ದರಿ” (ಹಲಾಯು. ೨೮-೧೩) ; ವಿದಳತ್ಕುಂದಶಶಾಂಕಶಂಖ ಧವಳಂ 
ಗಂಧೇ ಭದಾನಾಂಬು ಪೂರ್ಣದರೀಸುಂದರ ಕಂದರೆಂ (ಪಂಪಭಾ. ೭-೬೨); 
ಮೇದಿನಿಯನೆತ್ತಿದಾದಿವರಾಹನಂತೆ ದರಿಗಳಂ ಕೋಡೊ ಳ್‌ ಕುತ್ತಿಯೆತ್ತಿ 
ಬಿದಿರ್ದೀಡಾಡುತ್ತಿರ್ದು (ಪಂಕತಂ. ೪೬-೧) ; ಶೂಕರಾದ್ರಿಯ ನಿಖರದಲ್ಲಿ 
ದರಿಯ ಬಾಗಿಲ ಮುಂದೆ ತಪಮಂ ಧರಿಸಿ ಮಂತ್ರದ ಜಪವ ಮಾಡುವ 
ಪರಮತೆರುಣಿಯ . . . ಕಂಡು ಬೆಆಗಾಗಿ (ಜ್ಯಾನಡಂ, ೨-೨). [ಸಂ.] 

ದರಿಕಂದ (ನಾ). ಔಷಧಿಗಾಗಿ ಬಳಸುವ ಒಂದು ವಿಧವಾದ ಸಸ್ಯ: 
“ಕಂದಾರಃ। - ಮಲೆಸೌತೆ, ದರಿಕಂದ, ರಕ್ತಪಿಂಡಾಲು” (ಓಷಧಿ. ೨೦). 

(?) 

ದರಿಗೆಡಹು (ಕ್ರಿ). ೧. ಕೊಳ್ಳದಲ್ಲಿ ನೂಕು: ನರಕದಲಿ ದರಿಗೆಡಹ 
ಬಾಯೊಳಗೆಆ3ವರರಗನು ಕರಗಿಯೆದೆಯನು ಕೆರಹುಗಾಲೊಳು ಮೆಟ್ಟಿ 
ನಿಂದು (ನಿಭಾಗ. ೫-೧೧-೩೫). ೨. ಕುಳಿಯಾಗುವಂತೆ ಮಾಡಂ; 
ಗಂಳಿಬೀಳಿಸು : ಯಷ್ಟಿಯ ಕೋಲಿಂ ಭಿಂಗಾರಿಗಳನಿಟ್‌ದೊಡೆವುತ್ತುಂ 
ಜಗಲಿಯ ದರಿಗೆಡಹೆತುಂ ಮಂಗಳವೆಲ್ಲವನಮಂಗಳವಂ ಮಾಡುತ್ತಿರಲ್‌ 

[ದರಿ + ಕೆಡಹು (ಎಕೆಡಪು] 


೫೬-೭); 


(ನಂಬಿರ. ೬-೬೩). 


ದರಿಗೊಳ್‌ ೩೮೧೭ ದರ್ಕು 


ದರಿಗೊಳ್‌ (ಕ್ರಿ). ೧. ಬಿರಂಕುಹೊಂದಂ ; ಕೊರಕಲು ಬೀಳಂ : ಪಳಿಕಿನ 
ಶಿಲಾಪಟ್ಟಂ ಪ್ರಸ್ಮಾನದೊಳ್‌ ವಿಜಯದ್ವಿಪಾವಳಿಯ ದರಿಗೊಂಡುದ್ದೇಶಂ 
ಚಕ್ರವರ್ತಿಯ ವಾಮದಗ್ಗಳದ ಸಿರಿಯಂ ಪೋಲ್ವನ್ನಂ ತೆದ್ದಿಪುಳಿ 
ದಿಗಂತದೊಳ್‌ ತಳೆದುದು ಜಯಸ್ತಂಭಶ್ರೀಯಂ ತ್ರಿಕೂಟಮಹೀಧರಂ 
(ಶಾಂತಿಪು. ೦೦-೦೮). ವಿ. (ಆಲಂ) ದಂಡೆಯನ್ನು ಅನುಸರಿಸು; ದಡ| 6 
ಸೇರಂ : ದರಿಗೊಂಡೀಡಿಟ್‌ದಾಡುತುಂ ಕೊಣಕ: ತುಂ (ಜಗವಿ. ೪-೨೫). 

[ ದರಿ « ಕೊಳ್‌, ) 

ದರಿತ (ಗು). ೧. ಹರಿದ ; ಸೀಳಿದ ; ವಿಭಾಗವಾದ, ೨. ಭಯಗೊಂಡಿ 
ರುವ ; ಹೆದರಿರಂವ. (ನಾ). ೩. ಪುಕ್ಕಲ; ಹೇಡಿ ; ಹೆದರಿದವನು : 
“ದರಿತಃ, ಚಕಿತಃ, ಭೀತಃ . . . ಶಂಕಿತಃ - ಈ ೬ ಪ(ಹೆ)ಂದೆ” (ಹಲಾಯಂ. 
8೮-೧೯೯); “ಭೀರು ಭೀತಂ ಹಂದೆ ದರಿತನಾ ಕಾತರಂ ತ್ರಸ್ತನಾ ಚಕಿತನೆನೆ 
ಹೇಡಿಗಭಿಧಾನಮಕ್ಕುಂ” (ಮಂಗರಾ. ೬೯-೧೨). [ಸಂ.] 

ದರಿದ್ರ (ಗು). ೧. ಹಾಳಾದ ; ಹೀನವಾದ. "ದರಿದ್ರಕೆಲಸ' ಪರಾ. 


ಜೇಷ್ಠಾದೇವಿಯೆಂಬ ಹೆಸರುಳ್ಳ, ದರಿದ್ರಲಕ್ಷ್ಮಿ” 
[ ದರಿದ್ರ + ಲಕ್ಷ್ಮಿ) 
ದರಿಧೂಳ (ನಾ). “ಗುಡ್ಡದ ಓರೆಯಲ್ಲಿರುವ ಒಂದು ದೇವತೆ” (ಗಂತಿ. 
ಕೋಕ) : ಗುಡ್ಡ ದಾರ್ಯಾಗ ಗುಲಗಂಜಿ ಬನದಾಗ ಒಬ್ಬನ ಹ್ಯಾಂಗಿದ್ದಿ 
ದರಿಧೂಳ ನಿನ ಮುಂದ ಅಬ್ಬರಿಸಿ ಗಂಗೆ ಹರಿದಾಳ (ಗರತಿ. 90). 
[ಐ ಇದು "ಧೂಳಿಮಾಕಾಳೆ' ಎಂಬುದರ ಸಂಕ್ಷಿಪ್ತ 
ರೂಪವಿರಬಹುದು 
ದರಿಮುಷ್ಟಿ (ನಾ). ಒಂದು ಬಗೆಯ ಗಿಡಮೂಲಿಕೆ: “ಖಟ್ವಾಂಗೀ- 
ದರಿಮುಷ್ಟಿ” (ಓಷಧಿ. 9೨). [?] 
10] ದರಿಯಾ (ನಾ). ೧. ಕಡಲು: ಸಮುದ್ರ. "ದರಿಯಾಮಾರ್ಗ' ಪರಾ. 
೨. ಹೊಳೆ ; ನದಿ. 
ದರಿಯಾ ತೆಂಗಿನಕಾಯಿ - ಒಂದು ಬಗೆಯ ದೊಡ್ಡ ತೆಂಗಿನ ಕಾಯಿ; 
£ ಇದರ ಕರಟವನ್ನು ಸಂನ್ಯಾಸಿಗಳು ಪಾತ್ರೆಯಂತೆ ಉಪಯೋಗಿಸು 


(೪3ರಕ್ಕ. ೨೭೩). 


(ನು). ೨. ಬಡವ; ಬಡತನದಲ್ಲಿರುವವನು; ಹಣದ ಕೊರತೆಯುಳ್ಳ 
ವನಂ; ಧನಹೀನ: “ಕ್ಷುದ್ರಃ, ವರಿದ್ರಃ, ಅಕಿಂಚನಃ, ದುರ್ವಿಧಃ, 
ದುಸ್ಮಃ,ದುರ್ಗತಃ ಈ ೬ ಬಡವಂ” (ಹಲಾಯಾ. ೫೭-೦೯೩) ; “ದುಸ್ತರ 
ನಕಿಂಚನಂ ದುರ್ವಿಧಂ ದುರ್ಗತಂ ದರಿದ್ರಂ ಬಡವನೆಂದೆನಿಕ್ಕುಂ” 
(ಮಂಗರಾ. ೬೮-೯); ಅರಿ ನೀಚರ್ಕ್ಷ್ವದೊಳೊಂದು ನಿಂದೊಡೆ ದರಿದ್ರಂ 


ತ್ತಾರೆ: ಸೂರ್ತಿಚವಾಳಾಮಣದ ಮೇಲೆ ಕಿಮ್ಮತ್ತು ಇರತಕ್ಕ ಜೀನಸುಗಳು 
೧. ಅಕ್ಕಲ ಖಾರ, ಹಲಕಿ . . . ೧೧೦, ದರಿಯಾ ತೆಂಗಿನಕಾಯಿ 
(ಮುಂಬವ್ಕಾ. ೧೨೪). ದರಿಯಾದೌಲತ್‌ ಎ ನದಿಯ ಬಳಿಯ ಕಟ್ಟಡ ತ 
Pp ಶ್ರೀರಂಗಪಟ್ಟಣದಲ್ಲಿ ಕಾವೇರೀನದಿಯ ದಡದಲ್ಲಿರುವ ಟಿಪ್ಪು 
ಸುಲ್ತಾನನ ಅರವಂನೆಯ ಹೆಸರು. 

[ «ಪಾರ. ದರಿಯಾ, ದರ್ಯಾ ; ಹಿಂ. ದರಿಯಾ] 


(ಜಾತತಿ. ೧೫:೯); ಇಂತಹ ಎಷ್ಟು ಜನ ಶ್ರೀಮಂತರು, ನನ್ನಂತಹ 
ದರಿದ್ರರ ಹೊಂಗನಸನ್ನು ಹೊಡೆದು ಪುಡಿ ಪುಡಿ ಮಾಡಿಲ್ಲ? (ನಡದಾ. 11, |20 
೯೧೬). ೩. ಬಡತನ ; ಹೀನಸ್ಥಿತಿ; ದಾರಿದ್ರ್ಯ: ಕನಕದ ಕೊನರಂ 
ತಾಳಿಸಿ ತಿನೆ. . . ತನುಗೇಟಶಿದ ವಿಷಮಾಗಳ" ಕನಕದ ದೆಸೆಯಿಂ ದರಿದ್ರ 
ಮಬಿವಂತಟಾಗುಂ (೬ಮುದ. ೧೨3-೨೫); ದೈವದ ದಯೆ ಇದ್ದವಗೆ 
ದರಿದ್ರವಿಲ್ಲ (ಗಾದ). ೪. ಅದೃಷ್ಟಹೀನ : ತೆಗೆಯಬಹುದೆ ಕಡವರವು 
ದರಿದ್ರಂಗೆ (ಬಸವ, ೨೬೭). ೫. ಬರ; ಕೊರತೆ: ಅಲ್ಲೇನು ಕೆಲಸಕ್ಕೆ ದರಿದ್ರ |25 
(ಮುನಿಮಾ. ೧೩೬) ; ಸಮುದ್ರದ ನಂಟ» ಉಪ್ಪಿಗೆ ದರಿದ್ರ (ಗಾದೆ). 
ದರಿದ್ರ ನಾರಾಯಣ - ದರಿದ್ರರೂಪದ ನಾರಾಯಣ ; ೯ ದರಿದ್ರ 
ಸೇವೆಯು ದೇವರ ಸೇವೆಯಂತೆ ಪವಿತ್ರವೆಂಬ ಭಾವನೆಯಿಂದ 
ಪ್ರಯೋಗವಾಗುವ ಪದ: ಬೋಲಷೆವಿಕರಂ ರಾಜ್ಯದ ಸರ್ವಾಧಿಕಾರ 
ವನ್ನು ನಿರ್ಗತಿಕಕಾರ್ಮಿಕಶ್ರೇಣಿಯವರಿಗೆ ವಿಸಾಸಲಾಗಿಡಬೇಕೆಂದು | 30 
ಹೇಳುವ ಮಾತು ಭಾಗವತರ ದರಿದ್ರನಾರಾಯಣ ಸಾಯುಜ್ಯವನ್ನು 
ಹೋಲುತ್ತದೆ (ಭಾರದ. ೩೬೩). [ಸಂ.] 
ದರಿದ್ರತನ (ನೂ). ಬಡತನ ; ದಾರಿದ್ರ್ಯ: ಎಷ್ಟು ಕೊಟ್ಟರೂ ಅವನ 
ದರಿದ್ರತನ ಹರಿಯಲಿಲ್ಲ (ರೂಢ). [ದರಿದ್ರ * - ತನ] 
ದರಿದ್ರತೆ (ನಾ). ಎ ದರಿದ್ರತನ : ಒಂದಿದ ತಗುಳ್ಲು ತಳ್ತು ಪತ್ತಿದ ರುಜೆ | 35 
ಪೆರ್ಚ್ಚ ಸುರ್ಚ್ಚದ ದರಿದ್ರತೆ ಬಟ್ಟೆಯೊಳಾದ ಸೇದೆ ಪಿಂಗಿದಪುದು 
(ಎಕೆ. 7೫111, ನಗರ. ೩೮-೩೦; 1062); ನಿಷ್ಮುರಮಪ್ಪ ದರಿದ್ರತೆ 
ಪೊರ್ದಿರೆ ಕೂಲ್ಲಂ ಸಿರಿಗಮಂದು ತಾಂ ಗೆಂಟಾದರ್‌ (ಧರ್ಮೂಮ್ಮ . ೮-೦೫೯); 
ಸಿರಿಗೆ ದರಿದ್ರತೆ ಬಾಟ್ಕ್‌ಗೆ ಮರಣಂ ಜರೆ ಯೌವನಕ್ಕಮಭಿಘಾತಮೆನುತ್ತಿರೆ 
ಕಂಡು (ಡಂದ್ರಪು. ೨-೩೭) ; ಇನಿತು ಲಿಂಗಸದರ್ಥನಾಗಿಯು ಘನ ದರಿದ್ರತೆ | 40 
ಯಾದುದಯ್ಕೋ ಮನೆಯೊಳಗೆ ನೋಡಲು ತವುಡು ನೊಣವಿಂಗೆಅಗಲಿಲ್ಲ 
(ಬಸಪು. ೨೩-೬), [%ಂ. ದರಿದ್ರತಾ] 
ದರಿದ್ರತ್ವ (ನಾ). ಎ ದರಿದ್ರತನ. [ಸಂ] 
ದರಿದ್ರಲಕ್ಷ್ಮಿ (ನಾ). ಬಡತನಕ್ಕೆ ಅಧಿದೇವತೆಯಾದ ಲಕ್ಷಿ; ಜ್ಯೇಷ್ಠಾ 
ದೇವಿ: “ಅಲಕ್ಷ್ಮೀಃ ಎ ಪಾಲ್ಸಡಲ ಕಡೆತದಲ್ಲಿ ಚಂದ್ರನತ್ತಣಿಂ ಕಡೆಸಾರಿ | 46 
ಹುಟ್ಟಿದ ... ಅಧರ್ಮನ ಹೆಂಡತಿಯಾದ, ಜೋಕುಮಾರನ ತಾಯಿಯಾದ, 


ದರಿಯಾಪ್ತು "ದರ್ಯಾಫ್ರ' ನೋ. 

ದರಿಯಾಫ್ಲ್ರಿ "ದರ್ಯಾಘ್ರ್ವ' ನೋ. 

ದರಿಯಾಮಾರ್ಗ (ನಾ). ಕಡಲ ಮಾರ್ಗ: ಗೋವೆಯಿಂದಾ ಇಲ್ಲಿಗೆ ಬರುವ 
ದರಿಯಾಮಾರ್ಗದಲ್ಲಿ ಆಗಲಿ ಕೆರೆಮಾರ್ಗದಲ್ಲಿ ಆಗಲಿ (ರಾಜೀಂದ್ರ. ೦೦೬). 

[ ದರಿಯಾ + ಮಾರ್ಗ] 

ದರಿವು "ದರು? ನೋ. 

ದರಿಶನ "ದರಶನ' ನೋ. 

ದರಿಸನ "ದರುಶನ' ನೋ. 

ದರಿಸಿನ "ದರಂಶನ' ನೋ. 

ದರಿಸು (ಕ್ರಿ). ಕುಸಿದುಬೀಳು; ಕೊರಕಲಾಗು : ರಘು ಜಲಕ್ರೀಡೆ 
ಯಾಡಿದ ಸರೋವರತಟಂ ದರೆ ದರಿಸಿ, ಪರ್ಬಿದುದು ಸಾಂದ್ರಂ ಜಲ 
ಪಿಶಾಚಿ, ಪಾಚಿ (ಶ್ರೀರಾಮಾ. 6೫೦-೬0). [ದರಿ . - ಇಸು) 

ದರು (ನಾ). ೧. [ಸಂಗೀತ] ಒಂದು ಬಗೆಯ ಹಾಡು: ಶೃರಿಗಾರರಸ 
ಪ್ರಧಾನವಾದ ಗೀತೆ: ದರು ಪರಿ ವಿಕೃತಿ ವಿಣ್ಣಾಣವೆಂಬ ಚತುರ್ವಿಧ 
ದಂಡರೀತಿಯಲ್ಲಿ . , . ಪಾಡಿ ಮೋಹಿಸುವ ಗಾಯಕರಿಂ (ವಿವೇಕ. ೨೩೬); 
ದರು - ಸಾಹಿತ್ಯ, ಧ್ರುವ ಅಥವಾ ಪ್ರಧಾನವಾಗಿದ್ದು, ಸಂಗೀತ ಗೌಣ 
ವಾಗಿರುವ ಶೃಂಗಾರರಸಪ್ರಧಾನರಚನೆ (ಸಂಗೀಚಂ. ೭೪). ವಿ. [ನಾಟ್ಯ] 
ಒಂದಂ ಬಗೆಯ ಶೃಂಗಾರ ನೃತ್ಯ: 'ದರು' ಎಂಬ ಒಂದು ನೃತ್ಮಜತಿ 
ಯನ್ನು ಮಾಡಿ ಒಂದೊಂದು ಪಾತ್ರವೂ ರಂಗಸ್ಥಳಕ್ಕೆ ಪ್ರವೇಶಿಸಬೇಕು 
(ಅಧಾನ್ಮ. ೬೫). [ <ಸಂ. ಧ್ರುವ] 

ದರ್ಕು, ದರಿವು, ದರುವು, (ನಾ). ಕಂದರ; ಕೊಳ್ಳ; ಕಣಿವೆ: ನಡೆನಡೆದು 
ನಸು ಬಳುಂಕುತ್ತೆಡಬಲನಂ ನೋಡಿ ಕೂಡೆಯಾಘ್ರಣಿಸುತುಂ ಗಿಡುವಿನ 
ಸರುವಿನ ದರ.ದಿನ[ಪಾಕಾಂ. ದಡುವಿನ, ದೆಸುವಿನ] ಮಡುವಿನ ಬಳಿ 
ಗೊಂಡು ಶುನೆಕನಟ್ಟಿತು ಮೊಲನಂ (ಗಿರಿಕ. ೧-೮೬); ಕರೆದು ಕರೆದಲವತ್ತು 
ಹಂಬಲಿಸುತ ಬೆಟ್ಟದೊಳು ಘಟ್ಟದೊಳು ಸರುವಿನೊಳು ದರು[ಪಾಕಾಂ. 
ಮರು]ವಿನೊಳು ಕೆಟ್ಟ ಸಂದಿಯೊಳು ಗೊಂದಿಯೊಳಆಸಿ ಬಳಲಿ (ಸಿದ್ಧರಾ, 
೨-59). ದರಿವು: ಶ್ವೇತಪರ್ವತದ ಪಾದತಟದ ಸರಿವು ದರಿವಿನ ಹಾಲೊಅತೆ 


ದರು, ೩೮೧೮ 


ಸುರಿತಪ್ಪಂತೆ ಹಾಲ ಹಳ್ಳವೋಲಗದ ನಡುವೆ ಮಡುಗಟ್ಟಿ ಪರಿದು 
ಪೊಜಿಸೂಸೆ (ಬಸರ. ೦೦-೭೦). ದರುವು, : ಮಿಕ್ಕ ಸರುವಿಂಗೆ ದರುವಿಂಗೆ 
ಹಳ್ಳಕ್ಕೆ ಕೊಳ್ಳಕ್ಕೆ ಗಿಡುವಿಂಗೆ ಮಡುವಿಂಗೆ . . . ನಾನಾ ಧ್ವನಿಗೆ ನಾನಾ 
ಭಯಂಕರಕಿಕ್ಕೆ ವನೆಯಾನೆಂದು ಬೊಬ್ಬಿಟ್ಟು ಪೇಳ್ವಂತೆ ಫೀಳಿಡುತ್ತಿರ್ದುದಡವಿ 
(ಹಡಕಾ. 8-೨೦) ; ಭೋರೆಂದು ದರುವಿನಲ್ಲಿ ಬೀಳುವ (ಚಿತ್ರಸ್ಕ. ೧೫] 5 
ಮುನ್ನುಡಿ). [ ಸಂ. ದರಿ.] 

ದರ್ಕು (ನಾ). ಕಸುವು: ಶೆಕ್ತಿ; “ತ್ರಾಣ, ಸಾಮರ್ಥ್ಯ” (ಜಾನಕೋ. ೪): 
ಆ ಕೆಲಸ ಮಾಡಲು ಅವನಿಗೆ ದರುವಿಲ್ಲ (ಕೂ). [?] 

ದರುಮ "ಧಮ್ಮ್ಮ' ನೋ. 

ದರುವಕ್ಕಿ (ನಾ). ಒಂದಂ ಬಗೆಯ ಹಕ್ಕಿ (?): ಚಕೋರನಂತೆ ದಿನವನೆಣಿಸು | 10 
ತ್ರಿರ್ದಳವ್ವೆ ದರುವಕ್ಕಿ ಕಂಡ ಕನಸಿನಂತಿರ್ದಳವ್ವೈ ಮೋಡಂಬೊಕ್ಕ 
ಚಂದ್ರಮನಂತಿದ್ದಳವ್ವ ಎಂಟನೆಯ ಅವಸ್ತೆಯವಳು ಆಚೆತಡಿಯ:ಲ್ಲಿದ್ದವನ 
ಈಚೆಯ ತಡಿಗೆ ಕರೆದುಕೊಂಬಂತೆ ಇಂದು ನಮ್ಮ ಮಹಾಲಿಂಗ ಗಜೇಶ್ವರನು 
ಕಂಗಳ ಕಾಮ ಕಂಗಾಹಿ ಕಂಡವ್ತ್ವಾ (ಸರ್ವವ. ೬೮-೩೬೯); ನಿಂದು 
ನೋಡಿದರು ಶಕುನವ ದರುವಕ್ಕಿ ಸಂಧಿಸಿ ಕುಟುಕು ಕೊಡುತಿರ್ದ|1 
(ಗುಂಡುಸು. ೨-೧೪೪). [ದರು? +೬ ಪಕ್ಕಿ] 

ದರುವು, "ದರ್ಮು' ನೊ. 

ದರುವ್ಯ (ನಾ). ವ್ಯಾಪಿಸಿದಂದು: ತಂಂಬಿದಂದು. "ದರಂವು ಹಿಡಿ” 
ಪರಾ. (?]) 

ದರುವುಹಿಡಿ (ಕ್ರಿ). (ಕಿವಿಯ) ತುಂಬ ವ್ಯಾಪಿಸು : ಗಡಚಿಕ್ಕು : ಹರ:ಷ [20 
ವಿಸ್ಮಯಗಳಿಂದ ಕೂಗು-ಖೇಕಾಟೆಗಳನ್ನು ಊರು ದರುವು ಹಿಡಿಯಂವಂತೆ 
ಹಾಕುವವರೇ (೪ರಹಾ. ೩3); ದನಗಳು, ನಾಯಿ, ಬೆಕ್ಕುಗಳು- 
ಯಾವ ಪ್ರಾಣಿಗಳಿಂದ ಆ ಹಳ್ಳಿ ತುಂಬಿರುತ್ತಿತ್ತೋ, ಅವುಗಳ ಕೂಗಿನಿಂದ 
ಹಳ್ಳಿಗೆ ಹಳ್ಳಿಯೇ "ದರುವು' ಹಿಡಿಯಬೇಕಾಗಿತ್ತೊ ಆ ಯಾವ ಪ್ರಾಣಿ 
ಗಳೊಂದೂ ಆಕೆಗೆ ಕಂಡು ಬರಲಿಲ್ಲ (ಬರಹಾ. ೦೨೪). 26 

[ ದರುವ್ಧ + ಹಿಡಿ, (ಪಿಡಿ) | 

ದರುಶನ, ದರಿಸನ, ದರಿಸಿನ, ದರುಸನ (ನಾ). ೧. ಕಾಣುವುದು ; 
ನೋಡುವುದು; ನೋಟ: ಕಾಣ್ಕೆ : ನಿಮ್ಮಂ ನೆನೆವುದೆ ಶಿವಚಿಂತೆ 
ನೋಡುವುದೆ ದರುಶನಂ ಮುಟ್ಟಿ ದಂದೆ ಸ್ಪರ್ಶನಂ (ಬಸರ. ೬-೧೧೧) « 
ಜಯಜಯೆಂದುದು ನಿಖಿಳೆಜಗವಕ್ಷಯನ ದರುಶನಕೆಂದು ಸುತಿಕೋಟಿಯ | 
ಗಡಾವಣೆ ಗಾಸಿಯಾಮದು ಹರನ ಗಲ್ಲಣೆಗೆ (ಕುವ್ಕಾಅ. ೬-೭೭) ; ಅಲ್ಲಿಯ 
ಮಹಾಜನಂಗಳು . . . ಶುಭವಾದ್ಯದೆರಸಿ ನಡೆದಿದಿರ್ವಂದು ಕನಕ 
ಯಜ್ಞೋಪವೀತವ ಪವಿತ್ರದ ಫಲಗಳೆ ದರುಶನವ ನೀಡಿ ಶ್ರುತಿ ಮಂತ್ರಾಕ್ಷತೆ 
ಯನಿತ್ತು (ಸೌಂದಪು. ೫-೨) : ನಿಮ್ಮ ದರುಶನದಿ ಬವಣೆ ಹಿಂಗಿ ಕೃತಾರ್ಥ 
ನಾದೆನು (ನಳಡ ೮-೬೩) ; ಸಾರದಲೆ ಸದ್ಮರ್ಮದಿಚ್ಛಿಯೆ ಚಾರುದರುಶನ | 
(ಪಶುಭಾ. ೫-೨೦) ; ನಾ ಧನ್ಯ ನಾ ಧನ್ಯ ನಾ ಧನ್ಯನಿಂದು! ಉಷಾರವಿಯ 
ದರುಶನಕೆ ಇಲ್ಲಿಗೈ ತಂದು ! (ಅನಿಕೇ. ೯-೧೨). ವಿ- ಕಾಣಿಕೆ: ನಜರು: 
ಸೆಟ್ಟಿ ತನ್ನ ತಂದ ದರುಶನಮನರಸಂಗೆ[ಖಾತಂ. ಕಾಣಿಕೆಯಂ] ಕೊಟ್ಟು 
(ಜೀವಸಂ. 3೨೬-೧ಕ). ೩. [ಯೋಗ] ಯೋಗಾ ಭ್ಯಾಸದಲ್ಲಿ 
ಬರುವ ಆರಂ ಅಂತರಾಯಗಳಲ್ಲಿ ಒಂದಂ ; ೪ ಪ್ರತಿಭಾ. ಶ್ರವಣ, ||, 
ವಾರ್ತಾ, ದರುಶನ, ಆಸ್ವಾದನ, ವೇದನೆಗಳೆಂಬಿವು ಆರು ಅಂತ 
ರಾಯಗಳು ಅಥವಾ ವಿಘ್ನಗಳಂ: “ದರುಶನಗಳ್‌ . , . ತಲೆಯ 
ಮೇಲಿನಿಂದ ಹೊರಡುತ್ತಿರುವ ಬೆಳಕಿನಲ್ಲಿ ಸಿದ್ಧರನ್ನು ಕಾಣುವುದು” 
(ಅಮ್ಮತ. ೬-೮೯ ಅಡಿ) ; ಮತಿಯುತನೆ ಪ್ರತಿಭಾಶ್ರವಣ ಮೇಣತಿಶಯ ದ 
ವಾರ್ತಾದರುಶನಗಳತುಳವಪ್ಪಾಸ್ವಾದನವು ವೆ"ದನೆಯುವೆಂಂಬಾಜು . . .|] 
ಬ್ರಹ್ಮಾಭ್ಯಾ ಸಕಾಲದಲಂತರಾಯಗಳು (ಅಮೃತ. ೬-೮೯). ೪. [ಜೈನ] 


ದರೆ, 


ಸವ್ಯುಕ್‌ದರ್ಶನ : ದರುಶನಮಿಲ್ಲದ ಪೆಂಡಿರ ವರಭೋಗಂ ನರಕಗತಿಯ 
ಪೆರ್ಬಟ್ಟೆ (ಧರ್ಮಾಮ್ಮ. ೧೦-೭೧). ದರಿಸನ : ೫. ( ಯಾ ದಾರ್ಶನಿಕರ 
ತತ್ತ್ವಗಳನ್ನು ತಿಳಿಸುವ) ತತ್ತ್ವಶಾಸ್ತ್ರ : ನಿರುತದಿಂ ತನ್ನೃಪನ ಸಭೆಗೆ 
ವಾದಕ್ಕೆಂದು. ಗುರುಪಂಡಿತೇಶನಂ ಕರೆಯಿಸಿ. ಸಮಸ್ತಮತದರಿಸನಂ 
ಗಳೊಳು ವಾದಂಗೆಯ್ಯಲೆಲ್ಲಮಂ ಖಂಡಿಸಿದನತಿಪೆರ್ಮೆಯಿಂ (ಪಾಸೋಪು. 
೭-೪೯). ದರಿಸಿನ : ೨. ತವಗೆ ನಡೆವ ದರಿಸಿನಮನಾಚಂದ್ರಾರ್ಕ್ಯತಾರಂ 
ನಡೆವನ್ನು ಮಾಡಿಕೊಟ್ಟರು (ಸೌಇಇ. ೫1-11, ೧೮೧-೨2; 1006). 
ದರುಸನ : ೧. ದರ್ಶನ - ದರುಸನ, ಪದ್ಮ - ಪದುಮ (ಕಮದ. ೨೫೪ 
ಪ್ರಯೋ). ವ. ವಿಮಳತರಯೂಧಿಕಾಕುಸುಮದಂದ:ಗೆಯ ತಂದು 
ಸಖಿಯರು ದರುಸನವನಿತ್ತರುಚಿತವಾದಲರ್ದೊಡವನಿತ್ತು ಸೌಂದರನಾಥಗೆ 
(ಸೌಂದಪು. ೧೦-೨೮). ೫. ದರುಸನಂಗಳಿಗೆಲ್ಲ ಭಿಕ್ಷಾಟನಚರಿತ್ರ ಗುರು 
ಮತವದಾಗಿರಲು ಉಳಿದ ಚರಿತ್ರಗಳಿದಕೆ ಸರಿಯಿಲ್ಲವಾಗಿ ಪೇಳಿದೆ (ಭಿಕ್ನಾಜ, 
೧-೫). [ ಆಸಂ, ದರ್ಶನ] 


ದರುಶನಗಾಣಿಕೆ (ನು). ರಾಜರು, ಸಾಧು, ಸಜ್ಜ ನರು, ಗುರುಹಿರಿಯಂರು 


ಮೊದಲಾದವರನ್ನು ನೋಡಲು ಹೋಗುವಾಗ ತೆಗೆದುಕೊಂಡು 
ಹೋಗುವ ನಜರು ಅಥವಾ ಕಾಣಿಕೆ ; ದರ್ಶನಕಾಣಿಕೆ : ಪರ 
ಮಹೀತಳದಖಳಜನದುಬ್ಬರದ ದರುಶನಗಾಣಿಕೆಯನನುಕರಿಸುತನುಪಮ 
ವಿಷಯವೀಥಿಯ ನೋಡುತೈತಂದ (ತೊರರಾ. ೦-೬-೭). 

[ ದರುಶನ 4 ಕಾಣಿಕೆ (ಕಾಣ್ಕೆ) ] 


ದರುಶನತಪ್ಪುಕ (ನಾ). ನೋಟದಿಂದ ಅಪರಾಧ ಮಾಡುವವನು : 


ದರುಶನತಪ್ಪುಕ ಪ್ರಥಮಪಾತಕ ಸ್ಪರ್ಶನತಪ್ಪುಕ ದ್ವಿತೀಯಪಾತಕ 
; ಮಾಂಸಾಹಾರಿ ಪಂಚಮೆಹಾಪಾತಕ ಈ ಐವರೊಡನೆ ನೀ 
ನಂಡಿಯಲಿಲ್ಲೈ ರಾಮನಾಥಾ (ದೇದಾವ. ೧೯-೨೮), "ಸ್ಪರ್ಶನತಪ್ಪುಕ' 
ಪರಾ. [ದರುಶನ * ತಪ್ಪುಕ] 


ದರುಶನಾರ್ಥಿ (ನಾ). ನೋಡುವ ಅಪೇಕ್ಷೆಯುಳ್ಳ ವ್ಯಕ್ತಿ: 


ನೋಡಲಿಚ್ಛಿ ಸುವವನು : ಅರಸ ಬಿನ್ನಹ ಮಾವದೇವರು ದರುಶನಾರ್ಥಿ 
ಗಳೆನಲು ಮನದಲಿ ಕುರುನೃಪತಿ ಚಿಂತಿಸುತ ಬರೆಹೇಳಿಂದು ನೇಮಿಸಿದ 
(ಕುವ್ಶಾಸ. ೧೨-೯). [ ಆಸಂ. ದರ್ಶನಾರ್ಥಿನ" ) 


ದರುಶೆ (ನಾ). ಸೂರ್ಯ, ಚಂದ್ರರು ಒಂದೆಡೆ ಸೇರಂವ ಕಾಲ; 


ಅಮಾವಾಸ್ಯೆ : ದರುಶೆಯೊಳರ್ಕನಂ ಬೆರಸಿದಿಂದುವ ಕೋಮಲಲೇಖೆ 
ಯಂತೆ ... ತತ್ಕಮಲಾಕ್ಷಿಯೊಪ್ಬದಳ್‌ (ಉದೃಟ. ೫-೫೬). 
[<ಸಂ. ದರ್ಶ] 


ದರುಸನ "ದರುಶನ' ನೋ. 
ದರೆ, (ನಾ). ೧. (ದಡದಲ್ಲಿ ಕಟ್ಟುವ) ದಂಡೆ; ದಿಂಡು; ತೆವರು: 


ರಘು ಜಲಕ್ರೀಡೆಯಾಡಿದ ಸರೋವರತಟಂ ದರೆ ದರಿಸಿ, ಪರ್ಬಿದುದು 
ಸಾಂದ್ರಂ ಜಲಪಿಶಾಚಿ, ಪಾಚಿ (ಶ್ರೀರಾಮಾ. ೮೫೦-೬) ; ತೋಟದ ಒಂದು 
ಬದಿಯಲ್ಲಿ ದರೆಯಾಗಬೇಕಿತ್ತು (ಪದ್ಮಸ, ೨೨೦); 'ಇಕೊ' ಎಂದು 
ಅವ್ಯಕ್ತದಿಂದ ಬಂದದ್ದನ್ನ ಕೃತಜ್ಞತೆಯಿಂದ ಸ್ವೀಕರಿಸುವುದು. ದರೆ ಹತ್ತುವ 
ಪರದಾಟ ಬೇಡ (ಸಂಸ್ಕಾರ. ೮೮); ತನಗೆ ಎದುರಾಗಿ ಕಡಿದಾಗಿ ಎದ್ದಿದ್ದ 
ದರೆಯನ್ನು ಕಂಡು. ಹತ್ತಲು ಎರಡು ಮೂರು ಸಾರಿ ನೆಗೆದು ಜಾರಿಬಿದ್ದು 
ಸೋತು, ಹಿಂದಕ್ಕೆ ಹಾರಲು ಪ್ರಯತ್ನಿಸುತ್ತಿದ್ದಾಗ ಮಂಜ 

ಬಡಿಗೆಯನ್ನೆತ್ತಿ ಹಂದಿಯ ಸೊಂಟಕ್ಕೆ ಇಕ್ಕಡಿಸಿ ಬಿಟ್ಟನಂ. (ಮಲೆವು. ೦೨೦) ; 
ಆಚೆ ಹೊಳೆಯಿದೆ. ಮೂರು ಬದಿಯಲ್ಲಿ ದರೆ ಇದೆ. ಉರಿ ಮೇಲಕ್ಕೇಳಲು 
ಗಿಡಗಳು ಬಿಡುವುದೇ ಇಲ್ಲ (ಜಾಳಿಗಿ. ೪ಏ ; ಬಡ ಎಶ್ತಿಗೆ ದರೇ ಮೇಲಣ 
ಹುಲ್ಲೇ (ಗಾಜಿ). ವಿ. ನೊರಜುಗಲ್ಲಂ ಮತ್ತು ವಂರಳು ಭೂಮಿ, 
ಗಣಿಗೂರ ಸನ್ನಿಗಾಲಾನಾಡ ದರೆ ಪೋಗಿ ತೇನನ್ಹಾಕಕೊಳ್ತಾಲೆಯುಳ್‌ 


ದರೈ 


ಕುಡಿತ್ತು (ಎಳ. ೩೪1. ಗುಬ್ಕಿ. ೬೫-೫೦; 755) ; ಸಂಕರನಾಯಕನ ಹಿತ್ತಲ 
ದರೆ ಪಡುವಲು ಬಸ್ತಿಯ ದೇವಸ್ವಯಿದಕೆ ಹಂನೆರಡು ಮೂಡೆ ಬಿಟ 
ಧರ್ಮ (ಕಣ. 1, 8೧-೪೩ ; 488?) ; ಕಾಡರಂಬ ನೀರಾರಂಬಕೆ ಸಲುವ 
ಕೆಅ ಕುಂಟೆ ಕೊಣನು ಅಬೆ ಅಚುಕಟು ದರೆ ನೆರಳೆ ಸಕಳಾ ಬತ್ತುಯ 
(ಎಳೆ. ೫ (8). ಳೋರಾರ. ೩೦೪-೦೩; 17 ನೆಯ ಶಶ); ಇವು ನೆಲದಲ್ಲಿ 
ಜಾತಿಗಳು:-ರೇಗಡೆ, ಎರೆ . . . ದರೆ (ಕಲ್ಲುನೆಲ) (ನಮ್ಮನು. ೨೪೩). 
೩. (ಕರಾ) ಬೇಲಿಗೆ ಬದಲಾಗಿ ಕಟ್ಟಿದ ಮಣ್ಣಿನ ಗೋಡೆ, 
ಆವರಣ. ( «ತುಳು. ದರೆ] 

ದರೆ, (ನಾ). ನೆಲ; ಭೂಮಿ: ಧರೆ; ಪೃಥ್ವಿ : "ಎಳೆ, ಪೊಡವಿ, ತಿರೆ, 
ದರೆ, ರನ್ನವಸಿಜಳ್‌, ಬೂವಿ, ಬುವಿ-ಈ ೭ ಭೂಮಿ” (ಕಕಸಾ. ೦೦-೨೦೦); 
ದರೆಯಂ ಪೊತ್ತಾನೆಯ ಕೈಗೊರೆಯೆನೆ ಕಡುವೆಟ್ಟಿತಾದ ನಾಲ್ಕುಂ 
ತೋಳುಂ ಕರಮೆಸೆದಿರೆ ಕುಳ್ಳಿರ್ದಂ ಸಿರಿಯರಸಂ ಕಾರವನುಗಿಲ ರೂವೆಂಬಿ 
ನೆಗಂ (ಕಬ್ಬಿಕಾ. ೧೬೫). [ ಸಂ. ಧರಾ] 

ದರೆಗುಂಬ (ನಾ). ಒಡೆದ ವಂಡಕೆ ; ಬಿರಂಕು ಬಿಟ್ಟ ಗಡಿಗೆ ; ತೂತು 
ಮಡಕೆ: ಅಜಹಯೊಳಗಡಿಮೇಲಾಗಿ ಬಾಳೆಯ ಬಿತ್ತಿ ದರೆಗುಂಬದಿಂ ನೀರ 
ತಂದು ಎಜ್‌ವ್ರತಿರಲು ಕಂಡು ಬಲರಾಮವನಿಂತೆಂದ (ನೇಮಿಸಂ. ೩೪-೧೯೭). 

[ ಇದರಿ ಕುಂಬ) 

ದರೆಹೊಲ (ನಾ). ಸಣ್ಣ ಸಣ್ಣ ಕಲ್ಲು ತುಂಬಿದ ಹೊಲ: ಒಂದು ದಿನ 
ಇವನು ಮಂಡಹಳ್ಳಿಗೆ ಹೋಗುವ ದಾರಿ ಪಕ್ಯದ ದರೆಹೊಲದಲ್ಲಿ ಸೀಳುಕ್ಕೆ 
ಹೊಡೀತಾ ಇದ್ದ (ನನ್ನೂರು. ೨೯೭). [ದರೆ ಹೊಲ (ಆಪೊಲ) ] 

ದರೋಗ (ನಾ). ೧. (ಅಬ್ಕಾರಿ, ಪಶು. ಕಾಡು, ಉದ್ಯಾನವನ 
ಇತ್ಯಾದಿ ಇಲಾಖೆಗಳ) ಸರ್ಕಾರದ ಅಧಿಕಾರಿ, ಮೇಲ್ವಿಚಾರಕ : 


ನಮ್ಮ ಜಾತಕದ ಯೋಗಗಳನ್ನು ತಿಳಿದು ಕೆಲಸಮಾಡಿದರೆ ಸುಂಕದ 


ದರೋಗ ಸಾಬರ ಕಾಟ ನಿವಾರಣೆಯಾಗುತ್ತೆ (ಮಾಮರಾ. ೦೩೨); ಎಲ್ಲವನ್ನು 
ತೆಗೆಯಿಸಿಕೊಂಡು ಬಾ ಎಂದು ದರೋಗರ ಅಪ್ಪಣೆಯಾಯಿತು (ಮಾಸುಗ. 
938). ವ. ಕಾವಲುಗಾರ ; ಪಹರೆಯವನು : ಪೋಲೀಸು ದರೋಗನು 
ತಮ್ಮನ್ನು ಎಳೆದೊಯ್ಕುವ ಮೊದಲು ತಾಯಿಯನ್ನು ಕುರಿತು--“ ಅಮ್ಮ 
ಇದೇನು?” ಎಂದು ಕೇಳಿದನು (ಹಸಿವು. ೭); ಸಂಸ್ಥಾನದಲ್ಲಿ ಒಂದು 
ಉನ್ನ ತಹುದ್ದೆ ಯಲ್ಲಿದ್ದ ಬಕ್ಷೀಷ್‌ಆಲೀ ಎಂಬುವನನ್ನು ಬಂದೀಖಾನೆಯ 
(ಜೈಲ್‌) ದರೋಗನನ್ನಾಗಿ ನೇಮಿಸಲಾಯಿತು (ಟೂರಾಡಿ. ೧೩೬). 
[ ಪಾರ. ದಾರೂಫ್‌, ದಾರೋಗಹ್‌ ; ಹಿಂ. ಮರಾ. 
ದರೋಗಾ, ದಾರೋಗಾ)] 

ದರೋಡೆ, ದರವಡೆ (ನಾ) ೧. ಭಯಂಗೊಳಿಸಿ ಬಲಾತ್ಕಾರವಾಗಿ 
ಕಸಿಯಯವುದು, - ಅಪಹರಿಸುವುದು; ಕೊಳ್ಳೆ ಹೊಡೆಯುವುದು; 
ಲೂಟಿ; ಸಂಲಿಗೆ: ಓ ವರ್ತವಹಿನದ ಸುದ್ದಿ ಎಲ್ಲೊ ಗಲಾಟೆ, 
ಖೂನು, ದರೋಡೆ, ಚಕ್ರಬಂಧದ ಒಗಟ, ರಾಶಿಭವಿಷ್ಯ, ಲೂಟಿ, ಲಾಟರಿ 
(ಅರಳು. ೪೨೩-೨೦): ವಿಶ್ವನಾಥಪಂತರ ಕೊಲೆ ಮತ್ತು ಅವರ ಮನೆ 
ಯಲ್ಲಾದ ದರೋಡೆ ಇವುಗಳ ಸಮಾಚಾರವೇನಾದರೂ ನಿನಗೆ 
ಗೊತ್ತಿದೆಯೇ? (ವಿಂವೈ, ೦೯೧): ದಸ್ಕುಗಳು ಗುಂಪುಕಟ್ಟಿ ಕೊಂಡು ಬಂದು 
ನಡೆಸುವ ದರೋಡೆಗಳನ್ನು ಯುದ್ಧವೆನ್ನಲಾದೀತೆ? (ಶ್ರೀರಾಯ. ೧೪೯): 
ಸಭೆಯಲ್ಲಿ ನಡಸಿದ ಈ ದರೋಡೆ ನಿನಗೆ ಮುನಿಜನಗಳಿಂದ ಮರ್ಯಾದೆ 
ತರುವಂತಿಲ್ಲ (ವಡಭಾ. ೦೧೫). 
ಗಂಂಪು: ದರೋಡೆಯು ಬಂದಿದ್ದರೆ ಇಷ್ಟು ಅಂಜುವ ಕಾರಣವಿದ್ದಿಲ್ಲ 
(ಮುಂಬಾಕಿ, ೧೨೬). ದರವಡೆ* ೧. ಹೊಟ್ಟೆಗೆ ದೊರೆಯದಿದ್ದ ಬಳಿಕ ಜನರು 


ಬರೆಗಾಲದಲ್ಲಿ ಕಳವು ದರವಡೆಗಳಿಗೆ ಪ್ರವೃತ್ತರಾಗುತ್ತಾರೆ (ವೋಜೀವ. ೩).. 
ದರೋಡೆ ಮಾಡು ಎ ಕೊಳ್ಳಿ ಹೊಡೆ ; ಲೂಟಿಮಾಡಂ: ದೋಚು: | 


೨. ಲೂಟಿ ಹೊಡೆಯುವ ಜನರ | 


೩೮೧೯ 


6 


85 


40 


46 


ದರ್ಕಾಸ್ಸ್‌ 


ನಾನೀಗ ದರೋಡೆಮಾಡಿ ತರುವ ದ್ರವ್ಯದಿಂದ ಅನುಭವಿಸುವ ಸುಖ 
ಸಂತೋಷಗಳಿಗೆಲ್ಲಾ ನೀವು ಭಾಗಿಗಳಲ್ಲವೆ? (ಸುರಾ. ೩೪). 
[ «ಮರಾ. ದರೋಡಾ) 

ದರೋಡೆಕಾತಿ (ನಾ). ದರೋಡೆ ಮಾಡುವವಳು; ಲೂಟಿ ಹೊಡೆಯಂ 
ವವಳು: ಮಕ್ಕಳು ಅಳುಕಳುಕಿ ನಿಂತು ಬೆದರುಗಣ್ಣಾಗಿ ದರೋಡೆಕಾಶಿಯ 
ಕಡೆಗೆ ದುರುಗುಟ್ಟಿಕೊಂಡು ನೋಡುತ್ತಿದ್ದರು (ಪುನರು. ೬). 

[ದರೋಡೆ + - ಕಾಶ್ಮೀ 

ದರೋಡೆಕಾರ, ದರವಡೆಗಾರ (ನಾ). ಲೂಟಿ ಹೊಡೆಯುವವನು ; 
ದರೋಡೆಮಾಡಂವವನು: ಒಂಧು ದಿನ ಅವರು ಆಶ್ರಮಕ್ಕೆ ಹೊರಗೆ 
ಒಂದು ಮರದ ಕೆಳಗೆ ಮೌನದಲ್ಲಿ ಮುಳುಗಿದ್ದಾಗ ಕಲವರು ದರೋಡೆ 
ಕಾರರು ಆ ಕಡೆ ಬಂದರು (ಪ್ಯಾಸಔ. ೩೭): ಕೈರೋಕ್ಕೆ ಹೋಗುವ ದಾರಿ 
ಯಲ್ಲಿ ಅನೇಕ ಸಲ ದರೋಡೆಕಾರರು ಈ ಸಾಮಾನುಗಳನ್ನು ಕಸಿದು 
ಕೊಳ್ಳುತ್ತಾರೆ (ಪ್ರಐಾಇ. 11, 330). ದರವಡೆಗಾರ: ಮೊದಲೇ 
ದರವಡೆಗಾರರ ಹಾವಳಿಯಿಂದ ಹೈರಾಣಾಗಿದ್ದ ಹಂಸೆಯ ದೇಹ ಈಗಿನ 
ಮಾನಸಿಕ ಅಸ್ವಸ್ಥತೆಯಿಂದ ಮತ್ತಿಷ್ಟು ಹೈರಾಣುಗಲು, ಅವಳು ಹಾಸಿಗೆ 
ಯಿಂದ ಎದ್ದಿರಲಿಲ್ಲ (ಹಂಸಾ. ೭೨). 

[ ದರೋಡೆ + - 60ರ, (ಆ _ ಕಾಲ) 

ದರೋಡೆಖೋರ, ದರವಡೆಖೋರ (ನಾ). ಎ ದರೋಡೆಕಾರ : ಶಿವನಿಗೆ 
ತಿಳಿಯಿತು ಇವರು ಕಳ್ಳತನಕ್ಕಾಗಿ ಹೋಗುತ್ತಿದ್ದಾರೆಂದು ! ದರೋಡೆ 
ಖೋರೆರು |! (ದೇವಸಾ. ೦೫). ದರವಡೆಖೋರ : ಪ್ರತಿಯೊಬ್ಬ ದರವಡೆ 
ಖೋರನೂ, ಪ್ರತಿಯೊಬ್ಬ ಮೋಸಗಾರನೂ ನಮ್ಮ ಕಡುವೈರಿಯಾಗಿರು 
ವನು (ಅಂಜಿಕೆ. ೨8): ನಾವು ಕಳ್ಳರಲ್ಲ, . . ನಾವು ದರವಡೆಖೋರರೆ 
(ಅಶ್ಕವೋ. ೦೬); ಮಹಾ ಚಾಣಾಕ್ಷನಾದ ಒಬ್ಬ ದರವಡೆಖೋರೆನು ನನ್ನನ್ನು 
ಹುಚ್ಚನನ್ನಾಗಿ ಮಾಡಿ ಕೂರಿಸಿರುವನು (ಕಳ್ಳಕಾ. ೩): ಸಭೆ ಯಲ್ಲಿ 
ದರವಡೆಯೋರರ ಚಂದದ ಆಚರಣೆ ನಡೆದದ್ದರಿಂದ, ತಪಸ್ವಿಗಳು ಬಂದರೂ 
ನಿನಗೆ ಉತ್ಸಾಹವಿಲ್ಲದಾಗಿದೆ (ಮಾರ. ೨೨). 

[ದರೋಡೆ + - ಖೋರ (- ಕೋರ್ಯ)) 


ದರೋದರ (ನಾ). ೧. ಪಗಡೆಯಾಟ; ದಾಳದಾಟ. ೨. ಜೂಜಂ 
ಕೋರ; ಜೂದಾಳಿ. ೩. ಪಣ; ಪಂಥ; ಜೂಜು. ೪. ಪಗಡೆ: 
ದಾಳ. [ಸಂ] 

ದರೋಬಸ್ತು (ಗಂ). ಎಲ್ಲಾ; ಸಮಗ್ರ; ಸವಂಸ್ತ; ಸಂಪೂರ್ಣ ; 


ಪೂರ್ತಿಯಾದ ; ಒಟ್ಟಾದ : ಬೆಳ್ಳಾರೆ ಮಾಗಣೆ ಒಂದಕ್ಕೆ ದರೋಬಸ್ತು 
ಗ್ರಾಮ ಮೂವತ್ತೇಳು (ಉಾಜೀಂದ್ರ. ೨೩೦); ಅವರಿಗೆ ಸ್ವಲ್ಪವಾದರೂ 
ಆಟಕಾವು ಮಾಡದೆ ದರೋಬಸ್ತೂ  ಮಹಸೂಲು ಬಿಟ್ಟುಬಿಡುವುದು 
(ಮಹಾವಂ- I], ೬೭). 
ದರೋಟಸ್ತರು ಎ ಎಲ್ಲರು; ಸವಂಸ್ತರಂ : ದಿಗರ ತಾಲ್ಲೂಕಿಗೆ 
ಹೋಗಿರುವ ರೈತರು ಯಾವ ಯಾವ ತಾಲ್ಲೂಕಿನಲ್ಲಿಧಾರೆಯೊ ದರೋಬಸ್ತರ 
ಪತ್ತೇ ಹತ್ತಿಸಿ ಸದರೆಹೂ ರೈತರಿಗೆ ನಂಬಿಕೆಯಿಂದ ಕರೆತರಿಸಿ 
ಜಿರಾಯಂತು ಕೆಲಸದಲ್ಲಿಡಬೇಕು (ಮಹಾವಂ. 11, ೬೨). ದರೋಬಸ್ತಾಗು ಎ 
ಸಂಪೂರ್ಣ ಸಜ್ಮಾಗು: ಏನೋ, ಗುತ್ತೀ ಮಂಗಿಲ ಕಡೆ ನೋಡ್ತಾ 
ನಿಂತೆ? ದೂರಾ? ಒಳ್ಳೆ ದರೋಬಸ್ತಾಗಿದ್ದೀಯಲ್ಲಾ ! (ಮಲೆಮ. 9). 
[( «ಪಾರ. ಮರಾ. ದರೋಬಸ್ತ್‌, ] 
ದರೋಬಸ್ತೂಫೌಜು (ನಾ). ಒಟ್ಟು ಸೈನ್ಯ: ಸಮಗ್ಗ ದಳ: ಸಂಪೂರ್ಣ 
ಸೇನೆ : ದರೋಬಸ್ತೂಫೌಜು ಹೊರಟ: ಹೊಸಕೆರೆ ಬಳಿ ನಿಂತಿತು 
(ಚಿತ್ರ ಪಾ. ೬೩). [ ದರೋಬಸ್ತು + ಫೌಜು (€ಪೌಜು) 
ದರ್ಕಾಸ್ತ್‌ "ದರಖಾಸ್ತು? ಮೋ. 


ದರ್ಕು; ೩೮೨೦ 


ದರ್ದುರ, 


ದರ್ಕು,, ದಕ್ಕು; (ಕಿ )- ೧. ಅಧಿಕವಾಗು; ಹೆಚ್ಚಾಗು. "ದಕ೯ಸೋರಂ' 
ಪರಾ. ೨. ಸೊಕ್ಕಿಗೇಳು; ಅಹಂಕಾರಪಡಂ; ಗರ್ವಿಸಂ. ೩. ಉತ್ಸಾಹ 
ಗೊಳ್ಳು ; ಸಂಭ್ರಮಗೊಳ್ಳು, "ದರ್ಕುಂದಲ್ಮೆ' ಪರಾ. ದಕ್ಕು,: 
೨. "ದಕ್ಕುಂದಲೆ,' ಪರಾ. ( «ತಮಿ. ತರುಕ್ಕು] 

ದರ್ಕುು, ದಕ್ಕು (ನಾ). ೧. ಚೂಪಾದ ಮರದ ಕೋಲು; ದಸಿ:| 6 
ಸಭೆಯೊಳೀಶಾನೇಂದ್ರನೆಮ್ಮ ಸಮ್ಮಗ್ಡರ್ಶನಮಂ ಪೊಗಟ್ಟರ ದರ್ಕೆ ದರ್ಕಂ 
ನುಂಗಿದಂತುದ್ಲಿ ಘೀವನಾಗಿ ಮತ್ಸರಪ್ರೇರಿತನೆವಸ್ಮಿಂ ಸೋಲಿಸಲ್‌ ಬಂದು 


ದೂರ್ತಿಂ ಕಣ್ಣಾಣದೆ ಸೂಳೆಗೇರಿಯಂ ಪೊಕ್ಕು (ಧರ್ಮಾಮೃ. ೨-೪೩); 
ಉರ್ಕೆ ದಕ್ಕುಂದಲೆವಾಯಲ್ಕಳ್ಳಿ ವೀರಾರಿಗಳುಅದದಟರ್‌ (ಮುಂಬರಾ. ೫1. 
೨೪೮.೦೪ ; 1121). ೨. ತನಿವಣ್ಣ ರಸದಿಂ ಸೊರ್ಕಿತನಿ ದಕ್ಕುಂದಲೆವಾಯ್ಡು 
ಬಗ್ಗಿಸುವ ಪಿಕಂಗಳ . . . ವೀಕ್ಷಿಸುತ್ತುಂ (ಮಣಾನೇ. ೫-೨೧ ವ); ಕುಸುಮಾ 
ಸವಮಂ ಸವಿದುರ್ಕಿ ಸೊಕ್ಕಿ ದಕ್ಕುಂದಲೆವಾಯಷ್ವಾಗಳ್‌ ... ಉನ್ಮದಾಳಿಗಳ್‌ 
(ಧರ್ಮನಾ. ೨-೮೩). [ ದರ್ಕುಂದಲೆ * ಪಾಯ್‌] 

ದರ್ಕುಸೋರ್‌ (ಕ್ರಿ). ಅಧಿಕವಾಗಿ ಸೋರು (?) : ಸರಳಾಂಗಂ ಮಿಗೆ 


ತಾನೆ ಸೋಲ್ತು ಪೋದಂ (ಶಾಂತಿಪು. 6-೧8೧ ವ); ದರ್ಕು[ಪಾಕಾ, ದಕ್ಕು] 
ವೆರಸಿದ ಕುಲಕಿಯಲ್ಲಿಯಂಂ [ಉ]ವಿಂವೆರಸಿದ ಕಿಚ್ಚಿನಲ್ಲಿಯುಂ ಕುಕೂಲ 
ಮೆಂಬುದು (ಹರಾಯು. ೧೩೮-೪೦). ವ. ಚೂಪಾದ ತುದಿಯುಳ್ಳ 
ಲೋಹದ ಸಾಧನ; ಶೊಲ: ಅವರುಮಾತನಂ ಶ್ಮಶಾನಕ್ಕೆಟ್‌ದುಕೊಂಡು 


ಕುಂದಿ ತೋಜಕ ಕಿವಿಗಳ ತಣ್ಣೇಟ? ಕಣ್ಣರ್ಕುಸೋರೆ ಕರಂ ಮೆಯ್‌ 
ನವಿರುದ್ದಮಾಗಿ ನಿಲೆ ಮಂ (ಕುಂ) ದಾಯ್ತೂ (ಲೋಕೋಪ. 
೯-303). “ಥಣ್ಣನೆ(ನಾಗಿ)ಯಿರುಹ” ((ೋಕೋಪ. ಟೀಕೆ). 

[ ದರ್ಕು, * ಸೋರ್‌) 


ಪೋಗಿ ದರ್ಕಂ ಬಸಿದು ಸೂಲದೊಳಿಕ್ಕುವಾಗಳ್‌ (ವಡ್ಮಾರಾ. ೦೧೭-೨೩). 
೩. ಮುಳ್ಳು; ಕೂಳೆ: ಮೂವತ್ತೆರಟಕ್ಕೋಟಿ ಕಸವರ ಮುವ:0 ಕೊಳದ 
ಪುಲ್ಲ ದರ್ಕಂ ತೊಲಕಿವಂತನಿತುಮಂ ತೊಟಕ್‌ದು (ವಡ್ಮಾರಾ. ೪೬-೦೦). 
ದಕ್ಕ್ಯು: 


ಸ: ೧. “ಆರೋಗ್ಯ ದಸಿ ವಶಗಳೊಳ್‌ ದಕ್ಕು” (ಶಬೃಮಂ. ೭೪); |15 


ದರ್ಯಾಸ್ತ್‌ "ದರಖಾಸ್ತು' ನೋ. 

ದರ್ಪಾಸ್ತು "ದರಖಾಸ್ತು' ನೋ. 

ದರ್ಗಾ "ದರಗಾ' ನೋ. 

ದರ್ಜಿ (ನಾ). ಬಟ್ಟೆ ಹೊಲಿಯುವವನು ; ಸಿಂಪಿಗ ; ಚಿಪ್ಪಿಗ: ಒಮ್ಮೆಗೆ 


ಲಹಂಸೆಗಳ್‌ ಬಲ್ಲಿತಪು ದೊಂದು ದಕ್ಕಂ ತಂದದಜಿ*ರಡು ಕಡೆಯುಮಂ 
ತಾವಡಸಿ ಕರ್ಚಿ ನಡುವೆಯವೆಯಂ ಕರ್ಜಿಸಿಕೆಂಡನೇಕ ಗ್ರಾಮ ನಗರ 
ದ್ರೋಣಾಮಂಃಖಂಗಳಂ ಜನೆಪದಂಗಳಂ ಕಳಿದು ಬರುತ್ತುಂ 
(ಪಂಡತೂ. ೧೩೭-೧೫); ದಕ್ಕಿನೊಳ್‌ ಮಾಡಿದ ಮನೆ ಸೊಕ್ಕಿದಾನೆ ಸೋಂಕೆ 
ಕೆಡೆದು ಬೀಟ್ವಂತೆ ದೋಷಿಯಪ್ಪ ದೇವನಂ ಪಿಡಿದ ಮಾನಿಸನುಂ . 
ಬೀಟ್ಲಿಂ (ಧರ್ಮಾಮ್ಮ. ೦೧-೪9); ಲಿಂಗವ ಪೂಜಿಸಿದ ಬಳಿಕ ಜಂಗಮಕ್ಕಂಜಲೇ 
ಬೇಕು ದಕ್ಕ ನುಂಗಿದಂತೆ ಬೆರತುಕೆೊಂಡಿರಬೇಡ (ಬಸವ. ೦6೪); ಅತ್ಯುತ್ಯೃಷ್ಟ 
ದಕ್ಕುಳ್ಳ ಕುಟಿಸಿಯುಮಿವೆರಸು ಕಿಚ್ಚಿನೊಳು ಸಲೆ ಕುಕೂಲಮದೆಂಬ:ದು 
(ಮಂಗರಾ. ೦೪೨-೦೮).`೨. ಬೊಂತಿಯಂತೆ ದಕ್ಕಿನೊಳಿರ್ದ ಪಂದಲೆಗಳಿಂ 
ಬಂದಿಕಅನಂತೆ ತೆಜಪುವಾರ್ದು ಪಿಡಿವ ಶಾಕಿನಿಯರಿಂ (ವೈಸಾ. ೫೨೯ 
ಶೂದ್ರಕ); ತನಗಲ್ಲದುದ ನಾಸಿಕ ವಾಸಿಸಿದಲ್ಲಿ ಅಲ್ಲಿಯೇ ದಸಿಯ 
ದಕ್ಕನೇಜಿಸುವೆನು (ಸರ್ವವ. ೧೦೧-೩೪೯). ಹಿ. ತಿಲಕದ ತೊಕ್ಕಪ 
ಮಾರ್ಗಂಗಳ ದಕ್ಕಂ ಸುಟ್ಟು ಮೂತ್ರದಿಂದರೆದು ನವೋಜ್ವಲಚೂರ್ಣವಿ 
ಮಿಶ್ರಿತದಿಂ ವಿಲೇಪನಂಗೆಯ್ದು ಕಳೆಗೆ ದುಷ್ಟ ವ್ರಣಮಂ (ಅಶ್ಶಶಾ, ೦೨-೪). 
ದರ್ಕುಂದಲೆ,, ದಕ್ಕುಂದಲ್ಲೆ (ನಾ). ೧. ಸೊಕ್ಕಿಗೇರಂವಿಕೆ ; ಉನ್ಮತ್ತತೆ; 
ಉದ್ದತಿಕೆ. ೨.. ಉತ್ಸಾಹಗೊಳ್ಳುವಿಕೆ ; ಸಂಭ್ರಮ. "ದರ್ಕುಂದಲೆ 
ವಾಯ್‌' ಪರಾ. ದಕ್ಕುಂದಲೆ, : "ದಕ್ಕುಂದಲೆವರಿ', "ದಕ್ಕುಂದಲೆ 
ವಾಯ್‌” ಪರಾ. ([ದರ್ಕು * _ದಲೆ) 

ದರ್ಕುಂದಲೈ, ದಕ್ಕುಂದಲೈ (ನಾ). ಶೂಲಕ್ಕೆ ಹಾಕಿದ ತಲೆ: ಉದಂತಕ್ಕೆ 
ತಕ್ಕುಂದಟ್‌, ದರ್ಕುಂ[ಪಾಕಾಂ. ಕ್ಕುಂ] ದಲೆ, ತಾಣಿುಂಬಬಿ (ಶಮದ. ೦೬೨ 
ಪ್ರಯೋ). ದಕ್ಕುಂದಲೈ : ಅಲ್ಲಿ ಗುಡಿಗಟ್ಟಿದ ಸೀರೆಯಂತೆ ದಕ್ಕುಂದಲೆಗೆ 
ವಂದರುಂ ಮೆಚ್ಚುಕೆಯ್ವರಂತೆ ತೂಗುವ ತೂಗುಂದಲೆಗಳುಂ (ಬಹರಿ. 
೨-೦೧ ವು. [ದಕ್ಕ 4 ತಲೆ] 

ದರ್ಕುಂದಲೆವಾಯ್‌, ದಕ್ಕುಂದಲೆವಾಯ್‌ (ಕ್ರಿ). ೧. ಸೊಕ್ಕಿನಿಂದಿರು; 
ಬೀಗು; ಸೆಟೆ; ಸೆಡೆ: ಉರ್ಕಿ ದರ್ಕುಂದಲೆವಾಯ್ದ ಪಂಚಶರನಂ ಮಂಚದ 
ಕಾಲೊಳ್‌ ಕಂದು ಕಟ್ಟಿ ನಿನ್ನ ಪಗೆಯ ಬಗೆದಂತೆ ತೀರ್ಚಿ ತೋಜುವೆಂ 
(ಲೀಲಾವ, ೧೦-೮೩ ವ). ಪಿ. ಉತ್ಸಾಹಗೊಳ್ಳು ; ಉಬ್ಬು: ಪೊರ್ಕುಳಿ 
ಯಾಡಿದುವಲರೊಳ* .. ತನಿಗಂಪಿಂದಟ್ಕಮೆವಟ್ಟುವು ಕಂಡಿಯೊಳ್‌ 
ದರ್ಕುಂದಲೆವಾಯ್ಡುವಲ್ಲಿ ಮದಮಧುಪಂಗಳ್‌ (ಮಲ್ಲಪು. ೦೪-೦೪೪). 
ದಕ್ಕುಂದೇ'ವಾಯ್‌ : ೧ ಉದ್ಭತಿಯಿಂದಮವಂದಿರುರ್ಕಿ ದಕ್ಕುಂದಲೆ 
ವಾಯ್ವರ್‌ (ಸುಕುಮಾ. ೨-೮) ; ಅಂತುರ್ಕಿ ಸೊರ್ಕಿಂ ದಕ್ಕುಂದಲೆವಾಯ್ಡು 


* [೨0 


ಓಲಗದೊಳು ಕುಳಿತಿರಲು ಬಂದರೆಡೆಗೆ ಇಬ್ಬರು ದರ್ಜಿಗಳು (ಗಣೇಶ. 
೬೦-೪) ; ಆ ಕೋಟಿಗೂ ಒಂದು ಕಮಾಲು ಮಾಡಿಸಿದ್ದೆ. ದರ್ಜಿಗೆ ಹೇಳಿ 
(ಜಿಂಗೂಲಿ. ೧೦೨); ನಮ್ಮ ದೇಹಗಳು ನಮ್ಮ ಅಧೀನವೆ? - ದರ್ಜಿಯವನಿಗೆ 
ಮಾರಿಕೊಂಡವು (ಸಾಹಿಜೀ. ೫೩). 

[ «ಪಾರ. ದರ್ಜೀ; ಹಿಂ. ಮರಾ. ದರಜೀ, ದರ್ಜೀ) 


ದರ್ಜಿಗಿತ್ತಿ (ನಾ). ಬಟ್ಟೆ ತೆ ಹೊಲಿಯುವವಳು ; ಸಿಂಪಿಗಿತ್ತಿ : ದರ್ಜಿಗಿತ್ತಿ 


ಗಳು ನನ್ನ ಅಳತೆ ತೆಗೆದುಕೋಡರು (ಗ೦ಪ್ರ. ೭8). [ ದರ್ಜಿ -ಗಿತ್ತಿ] 


ದರ್ಜೆ (ನಾ). ೧. ವರ್ಗ; ಮಟ್ಟ; ಶ್ರೇಣಿ: ಆಕಳಿನ ಹಾಲು; ಇದರಲ್ಲಿರುವ 


ಸಸಾರಜನಕಗಳು ಅತ್ಯಂತ ಉತ್ತಮ ದರ್ಜೆಯವು (ಅಡುಸಾ. ೮0); ಅವರೆ 
ಕಲಾಕೌಶಲ್ಯ ಎಷ್ಟು ಉಚ್ಚದರ್ಜೆಯದಾಗಿತ್ತು ಎಂಬುದಕ್ಕೆ ಪ್ರತ್ಯಕ್ಷ 
ನಿದರ್ಶನ ಈ ರತ್ನಗೋಲ (ರತ್ನಗೋ. ೨೪): ಅದಕ್ಕೆಲ್ಲಾ ಕಾರಣವೇನೆಂದರೆ, 
ಅವನ ಎರಡನೆಯ ದರ್ಜೆಯ ಗುಮಾಸ್ತೆ ನೌಕರಿ! (ಕಂಬಜು. ೧೨೩). 
೨. ಅಂತಸ್ತು; ಯೋಗ್ಯತೆ ; ಆಢ್ಯತೆ; ಪದವಿ; ಗೌರವ: ಈ ತಾವು, 
ಶ್ಯಾಮರಾಯನ ದರ್ಜೆಗೆ ಹಲಕಾ ಎನಿಸತೊಡಗಿತು (ರೀಪಹ. 11, ೧೪೬) ; 
ಅವರವರ ದರ್ಜೆಗೆ ತಕ್ಕಂತಹೆದು (ಉಡುಗೊ, ೭೮) ; ನಿಮ್ಮನ್ನು ವಾರಿ 
ನಿಮಗಿಂತಲೂ ಕಡಿಮೆ ದರ್ಜೆಯವರು ಆ ಪದವಿಯನ್ನು ಹೊಂದುವರು 
(ಮಹಾತ್ಮಾ. ೭೮) : ನಮ್ಮ ದರ್ಜೆಗೆ ವಿಇರಿದವನಲ್ಲ ಎಂಬ ಭಾವ ನಮ್ಮಲ್ಲಿ 
ಆಗಾಗ ಹುಟ್ಟುವುದು (ಉಮೂನಿ. 908). ೩. ತರಗತಿ; ಇಯತ್ತೆ : 
ಅವನು ೪ನೇ ದರ್ಜೆಯಲ್ಲಿ ಓದುತ್ತಿದ್ದಾನೆ (ರೂಢಿ). 
[ :-ಅರ. ದರ್ಜಾ, ದರಜಾ; ಹಿಂ. ದರಜಾ ; ಮರಾ. ದರ್ಜಾ) 


ದರ್ದು, "ತದ? ನೋ. 
ದರ್ದು, "ದರದಂ' ನೋ. 
ದರ್ದುರ, (ನಾ). ಕಪ್ಪೆ ; ಮಂಡೂಕ : "ಭೇಕಂ ಶಾಲೂರಂ ಮಂಡೂಕಂ 


ವರ್ಷಾಭು ದರ್ದುರಂ” (ವಸ್ತುಕೋ. ೨೩-೮) ; “ಭೇಕಂ , , . ದರ್ದುರಂ 
ಪೇಟ್‌ ಮಂಡೂಕಮಾ ಶಫರಿ ಶುಲೂರಮೆನೆ ಕಪ್ಪೆಯಕ್ಕು” (ಮಂಗಲಾ. 
೦೨೦-೪); ದರ್ದುರಂ ಚೂಡಾಮಣಿಯಾಯ್ತು ನಕ್ರಂ ಚರ್ಮರೆತ್ನಮಾಯ್ತು 
(ಜಾವುಂಪು. ೭6) ; ಸರ್ಪಂ . . . ಕೆಲವು ದಿವಸಂ ತಲೆಯಿಕ್ಕಿ ಪಟ್ಟಿರ್ದುದ 
ನೊಂದು ದರ್ದುರಂ ಕಂಡು (ಪಂತತಂ. 3೬೯-೯) ; ಹರಡೆ ಹಂಗಂ ರಾಸಭಂ 
ದರ್ದುರಂ ಗೌಳಿ ದರುಶನ ಸ್ವರವನಾ ವಾಮಭಾಗದೊಳೀಯೆ ಯರಲೆ 
ಕಾಕಂ ಹಸ:ಬನಾ ನಕಂಲವಿವು ಬಲದೊಳಂ ತೋಟಾ ದನಿಮಾಡಲು 
ಪರಿಪಕ್ವಫಲವು (ಜಿ1ರಮ. ೦೦-೩). [ಸಂ.] 


ದರ್ದುರುಃ 


ದರ್ದುರ,್ಮ, ದದ” (ನಾ). ಬಾವು ; ಊತ ; ದದ್ದರಿಸಿಕೊಂಡಂದು : 
ಪುರಾಕೃತಸುಕೃತ ಫಲಂಗಳವಂ ನೆನೆದನವರತಮಟ್ಟು ಬಾತ ಕಣ್ಣಳುಂ 
ಚಿಂತಾನಿದ್ರೆಯಿಂ ದರ್ದುರವಹಾದ "ಮೊಗಮಂಂ (ಶಾಂತಿಪು. ೪-೭೯ ವ). 
ಣಿ ದರ್ದುಜಿ: ಬಿಸುಸುಯ್ವ ಬೆಂಕೆಯಲೆಪಿಂ ಪಳ್ವಿರ್ವ ಬೆಳ್ವಾಯ 
ದರ್ದುಜಮೇಂ[ಕಾಕಾಂ. ಮರ್ಮಜನೇ6] ಮಾಣ್ಣುದೆ ತಾಂ ಗಡ (ಲೀಲಾವ. 
೨-೬೫). "ದದ್ದರೈ' ಪರಾ. [?1] 

ದರ್ದುರಕ (ನಾ). [ಕಾಮಶಾ] ರತಿಬಂಧಗಳಲ್ಲಿ ಒಂದಂ: ಅಸಿಯಳಂಗತನೆ 
ಮಲಂಗಿ ಸಸಿನೆ ತೊಡೆಯನಿಟ್ಟು ಮಡಿಯೆ ಪಸರಮಾಗೆ ಪದಮನೆರಡನೂರು 
ಯುಗದೊಳು ಮಿಸುಕದಂಶಿರೂಟೌ ಪುಳಕಮೊಸರಲಪ್ಪಿ ಗಾಢದಿಂದಪೊಸೆದು 
ರಮಿಪಳಿಂದೆ ದರ್ದುರಕಮೆನಿಪ್ಪುದು (ಜನವ. ೧೦-೮೪). [ಸಂ.] 

ದರ್ದುರಿ (ನಾ). ಒಂದು ಬಗೆಯ ವಂರ; ವಿಂಟ್ಲವಂರ: “ದರ್ದುರಿಯೆನಲು 
ಮಿಟಲಿಯಕ್ಕು'” (ಮಂಗಂ. ೩೩-೦೪). [7] 

ಡಿ ದರ್ದುಜಿ "ದದರ೯ರ್ಯ' ನೋ. 

ದರ್ದು (ನಾ). ಹೆಂಳುಕಡ್ಡಿ. [ಸಂ.] 

ದರ್ಪ (ನಾ). ೧. ಹೆಮ್ಮೆ; ಗರ್ವ; ಸೊಕ್ಕು ; ಅಹಂಕಾರ; ಮದ: 
“ದರ್ಪಃ, ಮದಃ . . . ಅಹಂಕಾರಃ ೨ ಈ ೬ ಗರ್ವಂ" (ಹಲಾಯು- 
೧೦೯-೩೭) ; “ದರ್ಪಮೆನಿಸಿರ್ಪೆದಂ ದಪ್ಪೆವೆನಲಕ್ಕು” (ಕದ್ಮಿಕ್ಕೆ.: ೯೩): 
ನಿಜಾಧೀಶ್ವರರಾಜ್ಞೆ ಯಿಂ ಪ್ರತ್ಕಂತವಾಸಿಗಳಾಗಿ ಮಲೆದ. ರಿಪನ್ರಿಪರ 
ಸಮಿತಿಯ ದರ್ಪ್ಪಮಂ ಪೊಡರ್ಪ್ಪೃಮನಡಂಗಿಸಿ ತದೀಯ ಸರ್ಬ್ಬಸ್ವಮಂ 
ನಿಜೇಶಂಗೆ ತಂದುಕೊಟ್ಟು (ನಾಂದೇಡ್‌. ೩-5೨ ವ; 1047) ; ಹರುಷ ದರ್ಪ 
ಕ್ರೋಧ ಲಜ್ವಾತುರತೆ ಮಾನ ವಿಮಾನವಿವರಲಿ ನಿರುತ ಸಮನೆಂದೆನಿಸಿ 
ಕೃತ್ಯಾಕೃತ್ಯಕೌಶಲವ ವಿರಚಿಸುವ ... ಕಾರ್ಯವೆಸಗುವವನೆ ಪಂಡಿತನು 
(ಕುವ್ಕಾಉ. ೩-೪೪). ೨. ಠೀವಿ; ಜಬ; ಜೋರು; 
ವೆಂಕಪ್ಪಯ್ಯ ಮೊದಲಿನಿಂದಲೂ ದರ್ಪದ ಗಂಡನಾಗಿದ್ದ ವ್ಯಕ್ತಿ (ವಿದ್ಯಾಕೆ. ೩): 
ಲಂಚ ಕಡಮೆಯಾಗಬೇಕುದರೆ ಆಡಳಿತದಲ್ಲಿ ಬಿಗಿ ಮತ್ತು ದರ್ಪ ಹೆಚ್ಚಾಗ 
ಬೇಕು. (ಪಂಜಪಂ. ೦೬೫). ೩. ಕೆಚ್ಚು ; ಧೈರ್ಯ ; “ಅದಟು” (ತುನಿ. 
+. 1, ೯೪. -[ಸಂ.) 

ದರ್ಪಂಗಿಡು "ದರ್ಪಂಗೆಡಂ' ನೋ. 

ದರ್ಪಂಗೆಡು, ದರ್ಪಂಗಿಡು (ಕ್ರಿ). ಸೊಕ್ಕು ಅಡಗಂ ; ಹಮ್ಮು ಕಡಮೆ 
ಯಾಗಂ : ಪಂಚಾಕ್ಷರಿಯ ಪ್ರಣವವ ತಪ್ಪದೆ ಶ್ರಿಸಂಧ್ಯಯಲ್ಲಿ ನೆನಹುಗೊಳ್ಳಿ 
ಇದರಿಂದ ರುಜೆ ದರ್ಪಂಗೆಡುಗು (ಸರ್ವವ.-೦೯-೯೨) ; ಬಾಳ ಬಾಯ್ದಾರೆಯ 
ಸೋಂಕೆಂದು ಕದಳೀದಳ ಸ್ಪರ್ಶೆನಕ್ಕೆ ದರ್ಪಂಗೆಟ್ಟೊ [ಪಾಕಾಂ. ಗಿಟ್ಟೊ]ಪ್ಪಂ 
ಗುಂದುತ್ತುಂ (ಗಿರಿಕ, ೪-೧೧೮ ವ). ದರ್ಪಂಗಿಡು: ಮೇಲಿನ "ಗಿರಿಕ' 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ದರ್ಪ * ಕೆಡ್ಮ] 

ದರ್ಪಕ, (ನಾ). ಕಾಮ; ಮನ್ಮಥ: “ಪ್ರದ್ಕುಮ್ನಃ . . . ದರ್ಪಕಃ 
ಶೂರ್ಪಕಾರಾತಿಃ, ... ಮನೋಭವಃ ಈ ೨೮ ಕಾಮ(ದೇವ)ನ ಪೆಸರ್‌” 
(ಹರಾಯುಂ. ೭-೩೪) ; ಧೈರ್ಯಂಗೆಟ್ಟು ಮೇಲ್ವಾಯ್ಯ್ವ ಚೇಷ್ಟೆಗೆ ಪೌಲಸ್ತ್ಯನು 
ಮೊತ್ತು ಗೊಟ್ಟನೆನಲಾರಂ ದರ್ಪಕಂ ದಂಡಿಸಂ (ಪಂರಾಮಾ. ೯-೦೪೮) ; 
ಓರೊಂದೆ ಪೂವಿನ ಬಾಣಂಗಳು ಮೆಯ್ದೆ ಹೀನನಧಿಕಂಗಾಕ್ಷೇಪಮಂ 
ಮಾರ್ಪ್ಸದಾವ ನಯಂ ದರ್ಪ್ಪಕ ಮೇಘಚಂದ್ರಮುನಿಯೊಳ್ಳಾಣ್‌ ನಿನ್ನ 
ದೋರ್ದ್ವರ್ಪ್ಪಮಂ (ಎಕ. 11, ೦೨೭-೦೨೦ ; 1115); ಸಕಳ ನಿಕೇತನಂ 
ಗಳೊಳೆ ದರ್ಪಕನುನ್ನತಿ ದರ್ಪಕಂಜ್ಞೆ ದರ್ಪಕನ ಕಥಾಳಿ. , , ದರ್ಪಕ 
ನಾಣೆ ಸುತ್ತಲುಂ (ಗಿರಿಕ. ೪-೧೨೦): ಇದು ಕುಸುಮಾಸ್ತ ನಸ್ತ್ರಮಿದು 
ದರ್ಪಕನಾರ್ಪು ಮನೋಜನೋಜೆ ನೋಡಿದು ನನೆವಿಲ್ಲ ಬಲ್ಲಹನ ಚೆಲ್ವಿದು 
. « « ಮಾರವೀರನಗ್ಗದಸದಳಂ ಕೃಶಿಧ್ವಜಮಿದೆಂದೆನಿಸಿರ್ದುದು ರೂಪು 
ನೀಜ್‌ಯಾ (ರಾಜರೇ. ೭-೬4). [ಸಂ.] 


೩೮೨೧ 


5 


10 


ದರ್ಪಣಮಂಟಪ 


ದರ್ಪಕ (ನಾ). ತರಕಲಾದುದು (7?) : ದರ್ಪಕಮಲ್ಲದ ಜಿಹ್ವಂ 
ನೇರ್ಪಟ್ಟಸಿದಾಗಿ ನುಣ್ಣು ವೆತ್ತೆಳ್ಳನಿತುಂ ಕರ್ಷಿಲ್ಲದೆ ನಿಡಿದಪ್ಪುದದಾರ್ಪ 
ತೆರವು ದಶನರಾಜಿಯುಂ ರಾಜಿಪ್ರದುಂ (ಅಶ್ಶಶಾ. ೧-೨೨). [ ?] 

| ದರ್ಪಕದರ್ಪಭಂಜನ (ನಾ). ೧. ಮನ್ಮಥನ ಗರ್ವಭಂಗ ಮಾಡಿದವನು: 
ಶಿವ. ೨. ಮನ್ಮಥನ ಸೊಕ್ಕನ್ನು ಅಳಿನಿದವನು; ಜಿನ: ಅನಂತಬೋಧ 
ನಿಧಿ ನಿತ್ಯಸುಖೋನ್ಮುಖನೀ ಕುಮಾರಕಂ ಪರಿಣಯನೋತ್ಸವಕ್ಕೆ ಬಗೆ 
ದರ್ಪನೆ ದಪೇ ಕದರ್ಪಭಂಜನಂ (ಮಲ್ಲಪು. ೧೩-೮೪). 

[ ದರ್ಪಕ್ಕ + ದರ್ಪ + ಭಂಜನ] 

ದರ್ಪಕಧ್ವಂಸಿ (ನಾ). ಕಾವಂನನ್ನು ನಾಶಮಾಡಿದವನು : ಶಿವ: ಇಂತು 
ಸಕಲದೇವವಲ್ಲಭನಪ್ಪ, ಸರ್ಪಾಭರಣನಂ ದರ್ಪಕಧ್ವಂಸಿಯಂ 
ಅರ್ಚಿಸುತ್ತಮಿಪ್ಪ ಸಮಯದೊಳು (ಬಸರ. ೪-೧) ; ಕಂದರ್ಪಜನಕಾದಿಗಳ* 
ಮೊಣಕಿಯಿಡಲ್‌ ಕೇಳ್ದು ತದ್ದರ್ಪಕಧ್ವಂಸಿ ತವ ವಧೆಗೆ ಬರುತಿರಲುಸಿರ 
ಬಂದೆವಿದು ಹದನೆಂದನು (ಜೆಲಪು. ೪೭-೧೭). [ ಸಂ. ದರ್ಪಕಧ್ವಂಸಿನ್‌ ] 

ದರ್ಪಕಪ್ರತಾಪ (ನಾ). ಕಾಮನ ಪರಾಕ್ರವಂ ; ಮನ್ಮಥನ ಶಕ್ತಿ: ವಿಚಾರಿ 
ಪೊಡಿಂಕಿದು ದರ್ಪಕಪ್ರತಾಪದ ಪರಿಜೊಂದು ಸಂದಣಿಯೊ ಪೇಳೆನೆ 

- ಬಂದುದು ಭಿನಿಮಿನೀಜನಂ (ಕಾಜಶೀ: ೦೦-೦೨). [ದರ್ಪಕ, ೬ ಪ್ರತಾಪ] 

ದರ್ಪಕವಿರೋಧಿ (ನಾ). ಮನ್ಮಥನ ಶತ್ರು; ಶಿವ: -ಬಾಣಾಸುರಂ 
ಸಂಗ್ರಾಮಕಾಮನಾಗಿ ತನ್ನುಪವನದೊಳ್‌ ಸನ್ನಿಹಿತನಾಗಿರ್ಪ ದರ್ಪಕ 
ವಿರೋಧಿಯನಾರಾಧಿಸಿ (ಏಗವಿ. ೧೭-56 ಪ). [ ದರ್ಪಕ್ಕೆ ೬ ಎರೋಧಿ] 

ದರ್ಪಕಹರ (ನಾ). ಇ ದರ್ಪಕಧ್ವಂಸಿ : ದರ್ಪಕಹರನಿಂದ ತನು ದಗ್ಮನಾದ 
ಕಂದರ್ಪ ನಿನ್ನಯ ಬಸಿಜಕೊಳಗೆ ಬರ್ಪನು ನಾ ಕೊಟ್ಟ ವರದೊಳು ತುಸು 
ಮಾತ್ರ ತಪ್ಪದು ಕೇಳಾಯತಾಕ್ಷಿ (ಮೋಹತ. ೪-34). [ಸಂ.] 


| ದರ್ಪಕಾಹಿತ (ನಾ). ವಂನ್ಮಥನ ವಿರೋಧಿ ; ಶಿವ: ದರ್ಪಕಾಹಿತಮೂರ್ತಿ 


86 


40 


45 


ಮುನಿಮುಖದರ್ಪಣನು ಶಿಷ್ಯನನು ಕರೆದು ಸಮರ್ಪಿಸಿದನರಸಂಗೆ ವೇದ 
ವ್ಯಾಸಮುನಿರಾಯ -(ಶುವ್ಯಾಅ. ೨-೭). [ ದರ್ಪಕೆ, * ಅಹಿತ] 

ದರ್ಪಣ (ನಾ). ಕನ್ನಡಿ; ವಂಕುರ : “ಆದರ್ಶಃ, ದರ್ಪಣ॥, ಮಂಕುರಃ- 
ಈ ೩ ಕನ್ನಡಿ” (ಹಲಾಯಂ. ೯೦-೪೦೦) ; “ಆದರ್ಶನಂ ದರ್ಪಣಂ ಮುಕುರ 
ಮೆಂದೆನಲ್‌ ಕನ್ನಡಿಗೆ ನಾಮಮಕ್ಕುಂ” (ಮಂಗರಾ. ೬೧-೧೮): ಕೇರಳ ವಿಟೀ 
ಕಟೀಸೂತ್ರಾರುಣಮಣಿ ಮಲಯಯುವಶಿದರ್ಪಣನಾಂದ್ರೀ ನೀರಂಧ್ರ 
ಬಂಧುರಸ್ತ ನಹಾರನುದಾರಂ ಸರಸ್ವತೀಮಣಿಹಾರಂ (ಆದಿಪು: : ೦-೩೨): 
ಕಂದನ ಕೈಯ ದರ್ಪಣವ ಪ್ರತಿಬಿಂಬ ನುಂಗಿತ್ತು ದಿವಾರಾತ್ರಿ 
ಉದಯದ ಬೆಳಗನು ಕತ್ತಲೆ ನಂಂಗಿತತ್ತಿ (ಅವಡಂ. ೪-೦೩4): ತುಪ್ರೇಜ್‌ದ 
ದರ್ಪಣದೊಳ್‌ ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ (ಯಶೋ. ೦-೩೯): 

[ ಸಂ. ] 

ದರ್ಪಣನ್ಯಾಯ (ನಾ). ಒಂದಂ ಬಗೆಯ ನ್ಯಾಯ; P ಕನ್ನಡಿಯಲ್ಲಿ 
ಪ್ರತಿಬಿಂಬಿಸುವ ಮುಖವೇ ಮೊದಲಾದಂವುಗಳ ಪ್ರತಿಬಿಂಬವು ಬಿಂಬ 
ಕ್ಕಿಂತ ಬೇರೆಯಾದಂದಲ್ಲ.. ಹಾಗೆಯೇ ಒಂದಂ ವಸ್ತುವಿನಂತೆ 
ಮತ್ತೊಂದು ವಸ್ತುವು ಇದೆ ಎಂದು ತಿಳಿಸುವ ನ್ಯಾಯ. ಇದನ್ನೇ 
ಬಿಂಬ ಪ್ರತಿಬಿಂಬನ್ಯಾಯಂವೆಂದೂ ಹೇಳುತ್ತಾರೆ : ವರ ಸಮಾನೀಕ 
ರೊಳ್‌ ದರ್ಪಣನ್ಯಾಯದಿಂ ಪರಿಶೋಭಿಸುತ್ತಿಹಂ (ವೆಂಕಾರಾ, ೨-೧-೩೧) 

[ ದರ್ಪಣ + ನ್ಯಾಯ] 

ದರ್ಪಣಮಂಟಪ (ನಾ). ಕನ್ನಡಿಯಿಂದ ರಚಿತವಾದ ಮಂಟಪ, - 
ಚಪ್ಪರ ; ಕನ್ನಡಿ ಜೋಡಿಸಿದ ವಂಂಟಪ : ಮತ್ತವತಾ ವನಂಗಳಲ್ಲಿ 

. ಚಿತ್ರಶಾಲೆ , , . ದರ್ಪಣಮಂಟಪ, ಪಟಮಂಟಪ, ಪುಷ್ಪಮಂಟಪ, 
ಚಿತ್ರಮಂಟಪ, ರತ್ನಮಂಟಪ, ತರುವಾಟಿಗಳ ತಣ್ಣೆಳಲ್ಗಳೊಳಗೆಯನಿಂ 
(ವಿವೇಕ. ೨೨೮). [ ದರ್ಪಣ 4 ಮಂಟಪ] 


ದರ್ಪಣಲಿಪಿ 


ದರ್ಪಣಲಿಪಿ (ನೂ). ಒಂದು ಬಗೆಯ ಲಿಪಿ ; ಗೂಢಲಿಪಿ ; ಕನ್ನಡಿಯಲ್ಲಿ 
ನೋಡಿ ಓದಬಹಂದಾದ ಲಿಪಿ (?) : ಲೇಖಲಿಪಿ, ದರ್ಪಣಲಿಪಿ. 
ರಗಣಲಿಪಿ . , . ಅಗಣಿತ ಲಿಪಿಗಳ ನೋಡಲಜ್‌ಯದೆ ಬಿಜ್ಜಳರುಯನ 
ಸಭೆಯೊಳು ಕಳಕಳಗೊಳುತಶಿದ್ದರು ವಿದ್ವಾಂಸರುಗಳಿಲ್ಲ (ಭಾಸ್ಕರ, ೭೭-೬). 
[ ದರ್ಪಣ * ಲಿಪಿ] 
ದರ್ಪಣಾವಲೋಕನ (ನಾ). ಕನ್ನಡಿಯಲ್ಲಿ ನೋಡಿಕೊಳ್ಳುವಿಕೆ: ಸಕಲ 
ವಾದ ಭೂಷಣಭೂಷಿತನಾಗಿ ದರ್ಪಣಾವಲೋಕನವಂ ಮಾಡಿ, ಅಗ್ನಿ 
ಕಾಣಿಸಿದ್ದನ್ನು ತಿಳಿದು ನೋಡಿ ಭೋಜನ ಮಾಡಬೇಕೆಂದು ಬಲ್ಲವರೆ 
ಮತವು (ಸಕವೈ. ೪). [ದರ್ಪಣ + ಅವಲೋಕನ] 
ದರ್ಪಪೂರಿತ (ಗು). ದರ್ಪದಿಂದ ಕೂಡಿದ ; ಠೀವಿಯಿಂದ ಕೂಡಿದ: 
“ಬರುತ್ತೀಯೋ ಇಲ್ಲೋ ?” ಎಂದು ಫೌಜುದಾರರು ಕೇಳಿದರು - ದರ್ಪ 
ಪೂರಿತ ಸ್ವರದಲ್ಲಿ (ನಾಪೋಲೀ. 3೪೭). [ದರ್ಪ + ಪೂರಿತ] 
ದರ್ಪಮುಖ (ನಾ). ಸೊಕ್ಕೇರಿದವನು: “ಮದಮುಖರೆನೆ ದರ್ಪ 
ಮಂಖರು” (ಭಾರನಿ. 39). [ದರ್ಪ+ ಮುಖ] 
ದರ್ಪರಹಿತ (ಗಂ). ೧. ಅಹಂಕಾರವಿಲ್ಲದ ; ಸರಳ ಸ್ವಭಾವದ. (ನಾ). 
೨. ಅಹಂಕಾರವಿಲ್ಲದವನು ; ನಿರಹಂಕಾರಿ ; ಸರಳ ಸ್ವಭಾವದವನು: 
ಸಿರಿಯೊಡೆಯನಾಗಿಯುಂ ದರ್ಪರಹಿತನೋದೊಡೆಯನಾಗಿಯಂಂ ವಿಗಳಿತ 
ಮತ್ಸರಂ , , , ಏಂ ಪಿರಿಯನೊ ಖಗೇಂದ್ರಾಧೀಶೆಂ (ಕಾಂತಿಪು. ೩-೮೬). 
[ ದರ್ಪ + ರಹಿತ] 
ದರ್ಪವಡೆ (ಕ್ರಿ). ಅಹಂಕಾರವನ್ನು ಹೊಂದು ; ಗರ್ವ ಪಡೆ : ದರ್ಪಕ 
ನೆರ್ದೆಯಲ್ಲಿ ತಿವಿದು ರಕ್ಕಸ ಬಹು ದರ್ಪವಡೆದು ನಿಂದಿರ್ದ (ಮೋಹತ. 
[ ದರ್ಪ + ಪಡೆ] 
ದರ್ಪಿತ (ಗು). ೧. ದರ್ಪದ; ಸೊಕ್ಕಿನ; ಗರ್ವದ: ಕ್ಷಿತಿತಳದೊಳ್‌ 
ನೆಗ್ತಿರ್ದ ಪ್ರತಿಮಲ್ಲನನಿಕ್ಕಿ ಮುಯ್ತನಣವಣಾನದೆ ದತ ದುರಿತ 
ಮಲ್ಲನುಮನುಡಿವ ತಕ್ಕಿನಿಂ ಸಭೆಗೆ ನಡೆದಂ (ಅದಿಪು. ೦೪-೧೩೪) ; ಸೂರ್ಪಕ 
ಪ್ರಹರಪ್ರಹಾರಿಗೆ ದರ್ಪಿತಶ್ರಿಪುರೇಂದ್ರನಾಗ್ನಿಗಹರ್ಪತಿಪ್ರಣುತ ಪ್ರ ಭಾ 
ಮಯ ದಿವ್ಯದೇಹಂಗೆ . , . ಅರ್ಪಿಸುವೆನು - (ಬಸಪು. ೩೮-೪೧). (ನಾ). 
೨ ಎ ದರ್ಪಿಷ್ಮ : ಆದರೆ ಅವನ ಅನುಭವಕ್ಕೆ ಇನ್ನೂ ಗೋಚರವಾಗದ 
ಅನೇಕ ವಿಷಯಗಳು ಈ ಪ್ರಪಂಚದಲ್ಲಿರುವುದರಿಂದ ಇಂತಹ ಭವಿಷ್ಯವನ್ನು 
ನುಡಿಯುವವನು ದರ್ಪಿತನೆಂದು ಹೇಳಬೇಕೇ ಹೊರತು ಅಜ್ಞನೆಂದಲ್ಲ 
(ಳೌತವಿ, 3೭೭). [ಸಂ.] 
ದರ್ಪಿಷ್ಠ (ನಾ). ದರ್ಪದಿಂದ ಕೂಡಿರಂವವನಂ; ಅಹಂಕಾರಿ : ನೆರೆದಿರ್ದ 
ನೃಪವರರುಮಂ ಮೂದಲಿಸಿ ಮಾತಂ ಬೂತುಮನಟ್ಟುವುದುಂ ದರ್ಪಿಷ್ಠ 
ನಪ್ಪ ಶ್ರಿಪೃಷ್ಠಕುಮಾರಕಂ (ಶಾಂತಿಪು. ೫-೪೭ ವ); ರತ್ನಸಿಂಹಾಸನದ 
ಮೇಲೆ ದರ್ಪಿಷ್ಠ ದರ್ಪಕಕರಿಮೃಗೇಶನಗಜಾತೆವೆರಸೋಲಗಂಗೊಟ್ಟನು 
(ಸಿದ್ಧರಾ. ೧-೦೮). [ಸಂ.] 
ದರ್ಪಿಸು (ಕ್ರಿ). ದರ್ಪಹೊಂದಂ ; ಗರ್ವಪಡಂ ; ಹೆಮ್ಮೆತೋರಂ: (4). 
[ದರ್ಪ + -ಇಸ್ಕು] 
ದರ್ಬಾರ್‌ಚಾವಡಿ (ನಾ). ದರ್ಬಾರು ನಡೆಸಂವ ಆಸ್ಥಾನ ಮಂದಿರ; 
ಓಲಗಶಾಲೆ : ಮಹಾಸ್ವಾಮಿಗಳ ದರ್ಬಾರ್‌ಚುವಡಿಯಲ್ಲಿ ಕಾಲುಮಡಿ 
ಯನ್ನಾಗಿ ಉಪಯೋಗಿಸಲು ಯೋಗ್ಯವಾಗಿದೆ (ಗಲಿಪ್ರ. ೨೩). 
[ ದರ್ಬಾರ್‌ (ಆ ದರ್ಬಾರು) + ಚಾವಡಿ] 
ದರ್ಬಾರ್‌ ಭಕ್ಷಿ (ನಾ). (ಆಸ್ಥಾನದ) ಹಣಕಾಸಿನ ವ್ಯವಹಾರ ನೋಡಿ 
ಕೊಳ್ಳುವ ಅಧಿಕಾರಿ: ಕೂಡಲೆ ಮಹಾರಾಜರು. . . ದರ್ಬಾರ್‌ಭಕ್ಷಿ 
ಯವರಿಗೆ ಅದೇರೀತಿ ಅಪ್ಪಣೆಮಾಡಿದರಂ (ಸಂಗೀತ. ೪೯). 
[ದರ್ಬಾರ್‌ ( ಆದರ್ಬಾರು) + ಭಕ್ಷಿ (ಬಕ್ಷಿ)? 


10 


0೨-೬೬). 


25 


«5 


೩೮೨೨ 


ದರ್ಚೆ 


ದರ್ಬಾರಿ, ದರಬಾರಿ (ಗು). ೧. ದರ್ಬಾರಿಗೆ ಉಚಿತವಾದ; ಆಸ್ಥಾನಕ್ಕೆ 
ಯೋಗ್ಯವಾದ : ಪುತಿಷ್ಕಿತರನ್ನೆಲ್ಲ ದರ್ಬಾರೀವಿನಯದಿಂದ ಸ್ವಾಗತಿಸಿದ 
(ಗ್ರಾಮಾಯ. 0). (ನಾ). ವಿ. ಆಸ್ಥಾನಕ್ಕೆ ಸಂಬಂಧಿಸಿದವನು ; 
ಸಭಾಸದ ; ಆಸ್ಮಾನಿಕ: “ಆಸ್ಥಾನದ ದೊಡ್ಡ ಮನುಷ್ಯ; ಆಸ್ಥಾನಿಕ; 
ದರ್ಬಾರಿ” (00086 ಇಂಳನಿ), ದರಬಾರಿ: ೨. ನಗರದಲ್ಲಿ ಅವರಿಗೆ 
ಯಥೇಷ್ಟ ದರಬಾರಿಗಳು ದೊರೆತರು (ಸ್ಮೃತಿಟಿ. ೪೦೨). 
[ «ಪಾರ. ಹಿಂ. ದರ್ಬಾರೀ; ದರಬಾರೀ, ಮರಾ. ದರೆಬಾರೀ] 
ದರ್ಬಾರು, ದರಬಾರ, ದರಬಾರು (ನಾ). ೧. ಆಸ್ಥಾನ; ಒಡ್ಡೋಲಗ; 
ರಾಜಸಭೆ : ಮಹಾರಾಜರವರ ದರ್ಬಾರಿನಲ್ಲಿ .. . ಸರೆದಾರರನ್ನು 
ಮೊಕರರ್ಮಾಡಿದರು (ಮಹಾವಂ. 11, ೩) ; ಅರಸನು ದರ್ಬಾರನ್ನು ಮುಗಿಸಿ 
ಹೊರಟನು (ಪಂಜಾನ್ಮು. ೬9): ಸಭೆಯು ಒಬ್ಬ ಮಹಾರಾಜನ ಅಥವಾ 
ಮಠಾಧಿಪತಿಯ ದೊಡ್ಡ ದರ್ಬಾರಿನಂತೆ ಕಾಣುತ್ತಿತ್ತು (ಹುಟ್ಟಹ. ೨೨). 
೨. ಆಡಂಬರ ; ವೈಭವ; ಡೌಲು : ಆತನ ದರ್ಬಾರಿಗೆ ಕೊನೆಯೇ 
ಇಲ್ಲ (ತತ್ಕಪ್ಪಾ. ೫೬೩); “ಆದರೆ ನೆನಪಿರಲಿ, ನನ್ನ ದರ್ಬಾರೆಲ್ಲ ಒಂದೆ 
ಒಂದು ಗಂಟೆಯದು” ಎಂದು ಮಾಸ್ಲಿನಿಕೊೋವ* ನುಡಿದನು (ಪುನರು. 3೨೩). 
೩. ದರ್ಪದಿಂದ ಕೂಡಿದ ಅಧಿಕಾರ : “ನೀನು ಈಗಿನಿಂದ ಏಟು 
ಹಾಕುತ್ತಿದ್ದೀ, ದರ್ಬಾರು ನಡೆಸಲಿಕ್ಕೆ” ರಾಯರು ಹೆಂಡತಿಯ ಮಾತಿಗೆ 
ನಕ್ಕು ಹೇಳಿದರು (ಮಠ. ೮). ೪. [ಸಂಗೀತ] ಒಂದಂ ರಾಗದ ಹೆಸರಂ: 
ದರ್ಬಾರು:- ೨೨ನೇ ಮೇಳಕರ್ತ ಖರಹರಪ್ರಿಯದಲ್ಲಿ ಜನ್ಮ. ಗಂಭೀರ 
ರಾಗ, ಉಪಾಂಗರಾಗ . . . ವೀರರಸ ಪ್ರಧಾನ ರಾಗ. ಎಲ್ಲಾ ವೇಳೆ 
ಯಲ್ಲೂ ಹಾಡಬಹುದು (ಸೇಗೀಕು. ೦೬). ದರಬಾರ,: ೧.: 
ಮಹಾರಾಜರ ದರಬಾರದ ಹಳೆಯ ಕಾಗದ ಪತ್ರಗಳನ್ನು ನೋಡುವ 
ಇಚ್ಛೆ ಅವರಿಗಿದ್ದಿತು (ರತ್ನಗೋ. ೭೦); ದರಬಾರದಿಂದ ಗಣೇಶ 
ನಾರಾಯಣನು ತನ್ನ ಮನೆಯ ಕಡೆಗೆ ಹೊರಟನು (ಮುಂದಾಕಿ. 3೨). 
ದರಬಾರು: ೧. ಶ್ರೀರಂಗಪಟ್ಟಣದಲ್ಲಿ ದವಲತ್ತು ಮಾಡಿದ ನವಾಬ 
ಹೈದರಲ್ಲಿ ಖಾನ ಬಹದರವರ ದರಬಾರಿನ ವರ್ತವಾನದ ವಿವರ (ಹೈದರ. 3೯): 
ಅದನ್ನು ಬಾದಷಹ ಕೇಳಿ ದೊಡ್ಡ ದರಬಾರು ಮಾಡಿ . . , ಬುದ್ಧಿಯನ್ನು 
ಅರಿಯಬೇಕು (ಕಥಾಮಂ.1೪, ೩೭); ಶ್ರೀರಂಗಪಟ್ಟಣದ ಮಹಾಮಂಡ 
ಲೇಶ್ವರರ ದರಬಾರಿನಲ್ಲಿ ಮೈಸೂರಿನ ರಾಜಒಡೆಯರಿಗೆ ಮನ್ನಣೆಯಿದ್ದಿತು 
(ಶ್ರೀರಾಯ. ೫). 
ದರ್ಬಾರು ನಡೆಸು, ದರಬಾರ ನಡೆಸು ಎ ೧. ಒಡ್ಡೋಲಗ ನಡೆಸಂ: 
ಮೈಸೂರು ಮಹಾರಾಜರು ದಸರೆ ಹಬ್ಬದಲ್ಲಿ ದರ್ಬಾರು ನಡೆಸುತ್ತಿದ್ದರು 
(ಕೂ). ಭಾರತೇಯರ ಹೃದಯ ದೈವ ಸಮ್ರಾಜ ದರಬಾರ ನಡೆಸಿದನೆಲ್ಲಿ 
ನೋಡಿದುವೆ ಢಿಲ್ಲಿ (ಕಎಫು. 88); ೨. ಮಜಾ ಮಾಡು: ನಡೆಯುವಾಗ 
ಅವನು ದರ್ಬಾರು ನಡೆಸಿಬಿಟ್ಟ (ಕೂಡ). ೩. ಅಧಿಕಾರ ನಡೆಸಂ : ಎಲ್ಲರ 
ಮೇಲೂ ದರ್ಬಾರು ನಡೆಸಿದರೆ ಸುಮ್ಮನಿರುತ್ತಾರೆಯೆ ? (ರೂಢಿ). 
[ *-ಪಾರ. ಹಿಂ. ದರ್ಬಾರ್‌; ದರಬಾರ್‌, ಮರಾ. ದರಬಾರ* ] 
ದರ್ಬು (ನಾ). (?): ಒಬ್ಬ ಪುರುಷನು ಹಲವು ಸ್ತ್ರೀಯರ ದರ್ಬಿನಲ್ಲಿ 
ಭೋಗಿಸುವನದು ತಾನಿಬ್ಬಿಯೊಳು ಕದಂಬರಶಿಯ್ಕೆ (ಕಕ್ಕೋಕ. ೦೦-೨೭). 
[Pp ಇದು "ತರ್ಬು' ಎಂಬುದರ ಅಪಲಿಖಿತವಿರಬಹುದು 
ದರ್ಬೆ, ದಬ್ಬೈೆ (ನಾ). ಕುಶ; ದರ್ಭೆ : ಕೊರಲ ಪೊಸಜನ್ನಿವರಮೊಬ್ಬರೆ 
, . . ದರ್ಬೆ ಕರಮತಿಶಯದಿಂ ಬೆರಳೊಳ" ರಂಜಿಸೆ ಕಾಶಾಂಬರಮೆಸೆದಿರೆ 
ಬಂದು ನಿಂದು ಭೂಸುರನೊರ್ವಂ ವೇದರುಕ್ಕಂ ಪೇಟ್ಕಕ್ಷತೆಯನೀವುದುಂ 
(ಧರ್ಮಾಮ್ಮ. ೦-೯೫). "ದರ್ಬೆಹುಲ್ಲು' ಪರಾ. ದಚ್ಬೈ: “ಧರ್ಭಾ - 
ದಬ್ಬೆ” (ಕಾಶಕ್ಕ. ೨೦೪). “ದಬ್ಬೆ -ದರ್ಭಾ ಎ ಕುಶ” 
[ ಆಸಂ. ದರ್ಭ)] 


(ತದೃಳೋ.- ೦೮) ; 


ದರ್ಬೆಹುಲ್ಲು 


ದರ್ಜೆಹುಲ್ಲು (ನಾ). ಒಂದಂ ಬಗೆಯಂ ಹಂಲ್ಲು; ಕುಶ: ನಾಳೆ ಗ್ರಹಣ, 
ಸ್ವಲ್ಪ ದರ್ಬೆಹುಲ್ಲು ತಾ (ಕೂಢಿ). [ ದರ್ಬೆ + ಹುಲ್ಲು (ಆಪಲ್‌) ) 

ದರ್ಭ (ನಾ). ಹೋಮ, ಹವನಾದಿಗಳಿಗೆ ಬಳಸಂವ, ಸೂಜಿಯಂತೆ 
ಮೊನೆಯಬಳ್ಳ ಹುಲ್ಲು; ದರ್ಭೆಯ ಹುಲ್ಲು: ಕುಶ; ದರ್ಭೆ: “ಬರ್ಹಿಃ 
ದರ್ಭಃ, ಕಂಥಃ, ಕುಶಃ - ಈ ೪ ಕುಶೆ” (ಹಲಾಯು. ೩೨-೩೭). [ಸಂ.] 

ದರ್ಭಪರಿಸ್ತರಣ (ನಾ). ದರ್ಭೆಯನ್ನು ಹರಡಿರುವುದು ; ಹಾಸಿದ 
ದರ್ಭೆ : ದರ್ಭವಿಷ್ಟರೇ - ದರ್ಭಪರಿಸ್ತರಣದ ಮೇಲೆ, ಶಾಯಯೇತ್‌ - 
ಪಟ್ಟಿರಿಸುವುದು (ಪ್ರತಿಷ್ಠಾ. ೬-೦). [ ದರ್ಭ * ಪರಿಸ್ತರಣ 

ದರ್ಭಶಯನ (ನಾ). ೧. ದರ್ಭೆಯ ಹುಲ್ಲಿನಿಂದ ಮಾಡಿದ ಹಾಸಿಗೆ; 
ದರ್ಭೆಹುಲ್ಲಿನ ಹಾಸಿಗೆ: ಚಿಲಾತಾವರ್ತ೦* ಪೂಜಾಪುರಸ್ಸರಂ ದರ್ಭ 
ಶಯನತಳಗತರ್‌ , . , ಬಂದು (ಅದಿಫು. ೦೩-೫೮ ವು; ಲಕ್ಷ್ಮಣನೊಡನೆ 
ದರ್ಭಶಯನದಲ್ಲಿ ಮಲಗಿದನು (ವಕಥಾ. 900). ವಿ. ದಕ್ಷಿಣ ಭಾರತ 
ದಲ್ಲಿ, ರಾಮೇಶ್ವರದ ಹತ್ತಿರೆದಲ್ಲಿರಂವ, ರಾವಂನು ದರ್ಭಶಯಂನದಲ್ಲಿ 
ಮಲಗಿದ್ದ ನೆಂದಂ ಹೇಳಲಾದ ಒಂದಂ ಸ್ಥಳದ ಹೆಸರು ; ಒಂದಂ 
ತೀರ್ಥಕ್ಷೇತ್ರ. [ದರ್ಭ * ಶಯನ] 

ದರ್ಭಶಯ್ಕೆ (ನಾ). ಎ ದರ್ಭಶಯಂನ ೧ : ಅರ್ಚಿಸುವ ತುರಂಗದಂತಿರಥ 
ಸಂಕುಳಮೇಜುವ ದರ್ಭಶಯ್ಕೆ ಪೂಜಿಸುವ ಜಿನೇಂದ್ರಬಿಂಬಮೆಸೆವುಗ್ರ 
ರಣಾನಕರೌದ್ರಘೋಷಮೇರ್ವೆಸಕಮನುಂಟುವಖಡಿದುದು ಪಂದೆಗಂ 
(ಆದಿಪು. 09-90). [ದರ್ಭ ಶಯ್ಕೆ 

ದರ್ಭಾಂಕುರ (ನಾ). ದರ್ಭೆಹುಲ್ಲಿನ ತುದಿ: ಒಂದು ದಿವಸಂ ಶೋಣೆಯೆಂಬ 
ತೊಯ ತಡಿಯೊಳ್‌ ತನ್ನ ಕಾಲಂ ದರ್ಭಾಂ[ಪಾಕಾಂ. ವನ್ಶಾಂ]ಕುರಂ 
ನೆತ್ತರ್ವರೆ ಕೊಂಡೊಡೆ ಮುಳಿದದನಗುಟ್ಟು ಸುಡುವೊನಂ ಸುಬಂಧು 
ಕಂಡು (ವಡ್ಮಾಕಾ. ೦೮೪-೧). [ದರ್ಭ + ಅಂಕುರ] 

ದರ್ಭಾಧಿಕಾರ (ನಾ). ದರ್ಭೆಯನ್ನು ಧರಿಸಂವ ಹಕ್ಕು ; ದರ್ಭೆಯನ್ನು 
ಹಿಡಿದಂ ಕರ್ಮಾಚರಣೆ ಮಾಡಂವ ಅಧಿಕಾರ : ಚಾತುರ್ವರ್ಣೃದೊಳಂ 
ದ್ವಿಜಜಾತಿಗೆ ದರ್ಭಾಧಿಕಾರೆಮಲ್ಲದೆ ವಂಶೋದ್ಧೂತನೃಪೋಚಿತ 
ಮರಿಯಂ ಘಾತಿಪ ಶಸ್ತ್ರಾಸ್ತ್ರಮವರ್ಗೆ ಜಾತಿವಿರುದ್ಧಂ (ಗದಾಯು. ೨-೦೭). 

[ ದರ್ಭ + ಅಧಿಕಾರ) 

ದರ್ಭಾಸನ (ನಾ). ದರ್ಭೆಯಿಂದ ಮಾಡಿದ ಪೀಠ; ಕುಶಾಸನ: 
ಕಾಪಾಲಿಕನು ಕಪಾಲಕುಂಡಲೆಯನ್ನು ನವಕುಮಾರನನ್ನೂ ದರ್ಭಾಸನದ 
ಮೇಲೆ ಕುಳ್ಳಿರಿಸಿ, ತಾನು ಶಾಂತ್ರಿಕ ಸಂಬಂಧವಾದ ಪೂಜೆಗೆ ತೊಡಗಿದನು 
(ಕಪಾಿಕುಂ. ೧೨೯), [ದರ್ಭ * ಆಸನ) 

ದರ್ಭಾಸ್ತರ (ನಾ). ದರ್ಭೆಯ ಹಾಸಂ; ಹಾಸಿದ ದರ್ಭೆ : ಬದರಿಯ 
ಫಲಂಬೆರಸಿದಿಂಗುಳದ ಹಿಂಡಿಯಂ ದರ್ಭಾಸ್ತರದೊಳಿಟ್ಟು ಪಿಂಡವಿತ್ತನ್‌ 
(ಶ್ರೀರಾಮಾ. ೦೬೭-೪೨೭). [ದರ್ಭ+ ಆಸ್ತರ] 

ದರ್ಭಾಸ್ತರಣ (ನಾ). -ದ ಭಾಾ೯ ಸ್ತ ರ: ನಿಜವಿಜಯತುರಗರಥಂಗಳ 
ನರ್ಚಿಸಿ ಪೊಡೆವಟ್ಟು ದರ್ಭಾಸ್ತರಣದೊಳಾಯಿರುಳಂ ಕಳೆದಾಗಳ" (ಪಂಪಧಾ. 

ತರುಣಿ ನೀ ಹೆಸರಿಸಿದವಿವು ದುರ್ಮರಣಸಾಧನವಮಲ 

ದರ್ಭಾಸ್ತರಣವಿದು ಪಾವನವಲಾ ಪಶ್ರಿಯೋಪವೇಶದಲಿ (ಕುವ್ಕಾಅ. 

[ ದರ್ಭ * ಆಸ್ತರಣ] 

ದರ್ಭೆ (ನಾ). ಎ ದರ್ಭ : “ಬರ್ಜಃ ಕುಶಂ ಕುಥಮೆನಲು ದರ್ಭೆಯದು” 
(ಮಂಗರಾ. ೩೪-೪): ನಿಮ್ಮ ಕೈಯಲ್ಲಿ ಕಟ್ಟಿದ ದರ್ಭೆಯ ಹುಲ್ಲು ಕೂಡಲ 
ಸಂಗನನಅಕಿಯದೆ ಮೊಟೆಯಿಡುವಂತೆ (ಐಸವ. ಕ. ೩೭೯): ಬೆರಳಲಿ 
ಮುರಿದ ದರ್ಭೆಗಳ ಉಟ್ಟ ಬಾಸರ ಬಳಲುಗಚ್ಚೆಯನಟ್ಟಹಾಸದ ಜನದ 
ನಗೆಗಳ ನಟ್ಟವಿಗನೋಸರಿಸಿ ಸಭೆಯಲಿ ಮೆಲ್ಲನೈತಂದ (ಕುವ್ಮಾಅ. ೧೫-೦೫); 

[ಸಂ. ದರ್ಭ) 


೦೨-೫೨ ವ); 


೨೧-೦೯). 


೩೮ 


15 


36 


ಆ 


೩ ದರ್ವಿ 


ದರ್ಭೋದಕ (ನಾ). ದರ್ಭೆಯಿಂದ ಸಿಂಪಡಿಸುವ ಅಥವಾ ತಳಿಯುವ 
ನೀರು: ಮಂತ್ರಪೂತವಾದ ಈ ದರ್ಭೋದಕದಿಂದ ನಿನ್ನ ` ಶರೀರದ 
ಬಾಧೆಯೆಲ್ಲಾ ಪರಿಹಾರವಾಗುವುದು (ಶಾಕುಂತ. ೪೨). 

[ ದರ್ಭ + ಉದಕ್ಕ 

ದರ್ಮ "ಧಮ್ಮ್ಯ' ನೋ. 

ದರ್ಮಗಾಳೆ "ದಮ್ಮಗಹಳೆ' ನೋ. 

ದರ್ಮಗೆಯ್‌ (ಕ್ರಿ). ಧರ್ಮಮಾಡು ; ದಾನಮಾಡು; ಉದಾರವಾಗಿ 
ಕೊಡು: ಸಕಳ ಸಮಮೆನ್ನ್ಹು ದರ್ಮಗೆಯ್ದು ಸನ್ಮಸದ ೫ ೫ x ನಿಜ 
ಸ್ತಿತಿ (ಎಕ. 117, ಮೈಸೂರು. ೪೦-೪; ಸು. 980 ?). 

[ ದರ್ಮ (ಆ ಧಮ್ಮ) * ಕೆಯ) 

ದರ್ಮಶಾಸನ "ದಮ್ಮಶಾಸನ' ನೋ. 

ದರ್ಯಾಃಪು, “ದರ್ಯಾಫ್ಟ್ರ' ನೋ. 

ದರ್ಯಾಪ್ತಿ "'ದರ್ಯಾಫ್ರು' ನೋ. 

ದರ್ಯಾಫ್ರಿ "ದರ್ಯಾಘ್ರ್ವ' ನೋ. 

ದರ್ಯಾಫ್ಸ ದರಿಯಾಪು , ದರಿಯಾಫ್ರಿ, ದರ್ಯಾಃಪ್ತು, ದರ್ಯಾಪ್ತಿ 
ದರ್ಯಾಫ್ಲಿ (ನಾ). ವಿಚಾರಣೆ; ತನಿಖೆ, ತಪಾಸಣೆ: ಉಸುರೋರ್ವ 
ಮುನಿಷಿಯಂ ಕರದುಕೊಂಡುದ್ದೂರಿಗೈದಿಯಾ ಖೂನಿ ದರ್ಯಾಫ್ರನ್ನು 
ಮಾಡಿಯಾ ಜನರೆಲ್ಲರಂ ಅದ್ದಕದಿ ಕರದುಕೊಂಡೈದುವಂತೆಯು (ಅರ್ಜಾವಿ. 
೩೧-೩೮). ದರಿಯಾಪ್ರ್ತ : ನಾಳೆ ಈ ನ್ಯಾಯ ದರಿಯಾಘ್ರ್ವ ಆಗುವಾಗ್ಯ್ಕೆ 
ಜಬರದಸ್ತಿ ನಡೆದುದು ನವ್ಮೂ ಕಡೆಯಿಂದಲೋ? ಅವರ ಕಡೆಯಿಂದಲೋ? 
ಎಂಬುದನ್ನು ತಿಳಿಯದೆ (ರಾಜೀಂದ್ರ. ೯೨). ದರಿಯಾಫ್ರಿ : ಯಾವತ್ತು `ಗೌಡ 
ಶಾನುಭಾಗ ಶೆಟ್ಟಿ ವರ್ತಕ ವಗೈರೆ ಜನರಿಂದ ಯಥಾವತ್ತಾಗಿ ದರಿಯಾಫ್ಲಿ 
ಮಾಡಿ ರುಜು ಮುಚ್ಚಲಿಕೆಯು ಬರೆಸಿಕೊಂಡು ಮಾಜಿ ಆವಾಲಗೆ. .. 
ಮಹಜರು ಬರೆದು ಕೊಡಬೇಕು (ಮಹಾವಂ, 11, ೫). ದರ್ಯಾಃಪ್ರ್ವ ಃ 
ಚಂನ್ನಾಗಿ ದರ್ಕಾಃಪ್ರುಮಾಡಿ ಸಾಬಕ್ಕು ಮಾಮೂಲ್ಲು ಪ್ರಕಾರಕ್ಕೆ ನಡೆದೆ 
ಕೊಳುವ ಹಾಗೆ ನಿಮ್ಮ ನಿಂಮ್ಮ ತಾಲ್ಕುದಲ್ಲಿ ಯಿರುವಂತ್ಥಾ ವಡೆರಿಗೆ 
ಜೋರ ತಾಕಿಯಿತು ಮಾಡುವದು (ಮೈ ಆರಿ. ೧೯೩೦, ೪೩-೩೨ ;:1812), 
ದರ್ಯಾಪ್ತಿ : ಮುಸಲ್ಮಾನರಲ್ಲಿ ಬಂದ ವ್ಯಾಜ್ಯಗಳ ದರ್ಯಾಪ್ತಿಗೂ 
ಹುಜೂರಲ್ಲಿ ಸದರ್‌ ಕೋರ್ಟು ಎಂಬದಾಗಿ ಒಂದು ನ್ಮಾಯಸ್ಕಾನ 
ವೇರ್ಪಟ್ಟಿತ್ತು (ಮಹಾವಂ. 11, ೨೬) ; ಇವರುಗಳ ದರ್ಯಾಪ್ತಿಯಿಂದ ಕಳವು 
ನಡೆದ ಮಾರನೆಯ ದಿನವೇ ಲಿಂಗ ಸಾಲಿಗ್ರಾಮಕ್ಕೆ ಬಂದು... ಕಾಲ 
ಕಳೆಯುತ್ತಿದ್ದನೆಂದು ತಿಳಿದು ಬಂತು (ಕಲನ. ೧೦೩) ; ಆ ದಿವಸ ಗ್ರಾಮಾಧಿ 
ಪತಿಗಳು ಸಣ್ಣ ಮೊಕದ್ದಮೆಗಳನ್ನು ದರ್ಯಾಪ್ತಿ ಮಾಡಶಕ್ಕದ್ದಲ್ಲವು 
(ಗ್ರಾಮಾಕ. ೬೩೬). ದರ್ಯಾಫ್ರಿ : ತನ್ನ ಸಮಕ್ಷಮದಲ್ಲಿ ಆರಂಭಿಸಲ್ಪಟ್ಟ 
ಮೊಕ್ಕದ್ದಮೆಯ ದರ್ಯಾಫ್ಲಿ ಪೂರೈಸುವವರೆಗೂ ಅಂಥಾ ಮನುಷ್ಯನು 
ಸದರಿ ವಿಚಾರಣೆಯಲ್ಲಿ ಹಾಜರಿರಲು ಬದ್ಧನಾಗಿರತಕ್ಕದ್ದು (ಗ್ರಾಮಾಳ. ೧೮). 

[( «ಪಾರ. ಹಿಂ. ದರ್ಯಾಫ್‌; ದರಿಯಾರ್ಫ್ಯ; ಮರಾ. 
ದರ್ಯಾಪ್ತ್‌, ದರ್ಯಾಪ್ತೀ, ದರ್ಯಾಫ್ಟ್‌, ದರ್ಯಾಫ್ನೀ, ] 

ದರ್ವಾನ "ದರವಾನ' ನೋ. 

ದರ್ವಿ (ನಾ). ೧. ಸೌಟು; ಸಟ್ಟುಗ: “ದರ್ವೀ, ತರ್ದೂಃ, ಖಜಿಕಾ, 
ದಾರುಹಸ್ತಃ - ಈ ೪ ಸಟ್ಟುಗಂ” (ಹಲಾಯು. ೩೨-೧೫೭) ; “ಖಜಿಕೆ ದರ್ವೀ 
ದಾರುಹಸ್ತಂ ದ್ರುತಂ ಹುಟ್ಟೆನಿಕ್ಕು” (ಮಂಗರಾ. ೬೦-೧೮) ; ದರ್ವಿಯಂ 
ಸಂಪಾದಿಸಿರಲು ಕೈಯನ್ನು ಸುಟ್ಟುಕೊಳ್ಳುವುದೇಕೆ (ಮುದ್ರಾಮಂ. ೧೩೨). 
೨. ಯಜ್ಞ,ಯಾಗಾದಿಗಳಲ್ಲಿ ತಂಪ್ಪವನ್ನು ಹಾಕಲು ಉಪಯೋಗಿಸುವ 
ಸೌಟನ್ನು ಹೋಲುವ ಮುತ್ತೂಗ ಮೊದಲಾದ ವಂರದ ಸಾಭನ : 
ದಿಕ್ಬಾಲಕರನು, ಮಹೇಂದ,ನನ್ನೂ ಆಹ್ವಾನಿಸಿ . . . ಪರಿಸ್ತರಣಗಳ 


ದರ್ವೀಕರ 


ಮೇಲೆ ದರ್ವಿ, ಸಮಿತ್ತು, ಅಜ್ಕಪಂತ್ರೆ, ಅರ್ಥ,ಪಾತ್ರೆ ಇವುಗಳನಿಟ್ಟು 
(ಶಾಂತಲಾ. ೧೦೭). ೪. ಹಾವಿನ ಹೆಡೆ. "ದರ್ವೀಕರ' ಪರಾ. ೪. 
(ಆಲಂ) ಒಂದು ಸಾಧನದಂತೆ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ 
ವ್ಯಕ್ತಿ ; ಕಾರ್ಯಸಾಧನೆಯಲ್ಲಿ ಸಹಾಯಂಕ : ತಮ್ಮ ಕೆಲಸಕ್ಕೆ ದರ್ವಿ 
ಯಾಗಿ ಉಪಯೋಗಿಸಲು ಇವನೇ ಪರಮವಿತ್ರನೆಂದು ಭಾವಿಸಿಕೊಂಡಿ 
ದ್ದರು (ಅದೂಟಿ. ೧೬೧) ; ವೆದ್ದನಾದ ಕಿಟ್ಟಿಜೋಯಿಸನೇ ಸರಿಯಾದ 
ದರ್ವಿಯಾಗಿದ್ದಾನೆಂದು ಯೋಚಿಸಿದರು (ಮಾಮರಾ. ೧೫೦). [ಸಂ.] 

ದರ್ವೀಕರ (ನಾ). ೧. ಸಟ್ಟುಗ ಹಿಡಿದವನು; ಸೌಟು ಹಿಡಿದವನು; 
ಅಡಿಗೆಯವನು : ಸೊಕಮಿರ್ಕಕ್ಕಟ ದರ್ಧಪಾಣಿ ಯವ;:ಜಂ ದರ್ವೀಕರಂ 
ವಾಯುಪತ್ರಕನುಂ ಜರ್ಜರಹಸ್ತನಿಂಪ್ರತನಯಂ ... ಶಸ್ತ್ರವಿಡಂಬಮೇವುದ 
ವರ್ಗಂ (ಗದಾಯು. ೩-೩೪). ೨. ಹಾವು; ಸರ್ಪ: “ವಿಷಧರಃ, ದಂದ 
ಶೂಕಃ .,, ದರ್ವೀಕರಃ, ದೃ8*ಛ್ರುತಿಃ, ಭುಜಂಗಮಃ- ಈ ೨೫ ಪಾವಿನ 
ಪೆಸರ"” (ಹಲಾಯು. ೧೦೫-೧೮): ನಿಷ್ಮುರಗರಳರಸಾರ್ದ್ರಸ್ಟುರಜ್ಜಿಹ್ವ 
ದರ್ವೀಕರದುರ್ದರ್ಶಂ ಮನಕ್ಕದ್ಭುತರಸದೊದವಂ ತಂದುದಂ 
ದೊಂದಗೇಂದ್ರಂ (ಶಂದ್ರಪು. ಎಲೆಯುರ್ಜುವಿಕ ನೀನಿನ್ನು 
ಬಿಡು ದರ್ವೀಕರವನೆನಲು (ತಿಮ್ಮಅ. ೧-೮). ೧, ೨: ಏಂ ನಿನ್ನ ಪ್ರಾಣಂ 
ಗಳಿ ದರ್ವೀಕರನಾಗೆನೆ! (ಕಾಮಾಕ್ಕ. ೧೪೪-೨೮). ೩. ನಾಗರಹಾವು; ಫಣಿ: 
ದರ್ವೀಕರ ಮಂಡಲ ರಾಜಿಗಳೆಂಬ ಮೂರು ತೆರನಾದ ಸರ್ಪವಿಷಗಳಲ್ಲಿ 
ಸಳಿಯ ಸಟ್ಟಗದ ಬೇರ ನೀರಲ್ಲಿ ಅರದು ಕುಡಿಯಲು ವಿಷಹರೆ (ವಿಷಚಿ. 
೧೦-೪). [Xo.] 

ದರ್ವೀಕರಾಂತಕ (ನಾ). ಸರ್ಪಕ್ಕೆ ಮೃತ್ಯುವಿನಂತಿರುವವನು ; ಗರುಡ : 
ಕಲಾನಿಧಿ: ಸಕಲಲಕ್ಷ್ಮ ದರ್ವೀಕರಾಂತಕಗಮನ: ವಿಮಲತರವು£ದೃ3 
ಕ್ವರಣಪದ್ಮರಾಗ (ಏಕೋಪು. ೭-೧೦9). [ ದರ್ವೀಕರ + ಅಂತಕ) 

ದರ್ವೇಸಿ "ದರವೆ:ಶಿ' ನೋ. 

ದರ್ಶ (ನಾ). ೧. ನೋಟ; ತೋರಿಕೆ: ದೃಶ್ಯ. ೨. ಅಮಾವಾಸ್ಯೆ: 
“ಸ್ಪಷ್ಟಂ ಸೂರ್ಯೇಂದು ಸಮಾಶ್ಲಿಷ್ನ ಕೈವಮಾವಾಸೆಯೆಂಬುದಕ್ಕುಂ ದರ್ಶಂ” 


೫-೬೬). 


(ವಸ್ತುಕೋ. ೦೬-೮); ದರ್ಶದ ನಿಶೆಯೊಳ್‌ ಧವಳಾಂಶುವಾಗಿ ತಾರಾ 
ಧವನಂ ನೀನರಸಿ ಮೊರೆವುದೇಂ ಚಪಲತೆಯೋ (ನಿವೇದ. ೨೩-೮).. 
[ ಸಂ.] 


ದರ್ಶಕ (ಗಂ). ೧. ನೋಡಂವ ; ಕಾಣುವ. ೨. ಪರೀಕ್ಷಿಸುವ; ಪರಿ 
ಶೋಧಿಸುವ, (ನಾ). ೩. ನೋಟಕ : ಪ್ರೇಕ್ಷಕ. ೪. ತೋರಿಸಂವ 
ವನು ; ಪ್ರದರ್ಶಕ : ೫. ವಿವರಿಸಂವಿಕೆ ; ಸ್ಪಷ್ನ ಪಡಿಸಂವಿಕೆ. ೬. 
ಕಾವಲುಗಾರ ; ದ್ವಾರಪಾಲಕ ; ಪಹರೆಯವನಂ. ೭. ಪಂಡಿತ; 
ವಿದ್ವಾಂಸ : ಕವಿ ದರ್ಶಕರಿಂದೆಸೆದತ್ತು ಭೂತಳಂ (ವರ್ಧಪು. ೧-೧೮). 

[ಸಂ.) 

ದರ್ಶನ (ನಾ). ೧. ನೋಡುವಿಕೆ ; ಕಾಣಂವಿಕೆ; ಅವಲೋಕನ ; ನೋಟ: 
“ನಿಭಾಳನಂ, ನಿಶಮನಂ . . . ದರ್ಶನಂ, ದೃಷ್ಟಿಃ, ದ್ಯೋತನಂ- ಈ 
೮ ನೋಟಂ” (ಹರಾಯು. ೯೩-೪೦3); ದರ್ಶನವಘಸಮಿತಿಗೆ ಸದ್ದರ್ಶನ 
ದಿಂದಪ್ಪುದಕ್ಕೆ ನಿಮಗಕ್ಕೆ ಪುನರ್ದರ್ಶನಮೆಂದಾರಾಧಿತದರ್ಶನರಾ 
ಚಾರಣರಿ* ನಭಕ್ಕೊಗೆದಾಗಳ್‌ (ಆದಿಪು. ೫-೬೪): `ಎದಂರಿಸುವುದು” 
(ಆದಿಪು. ಕೋಕ) ; ಕೂಡಲಸಂಗನ ದರ್ಶನ ಸ್ಪರ್ಶನದಿಂದ ಮನವೊಲಿದು 
ನೆರೆವ ಭರವನೇನ ಹೇಳುವೆನಯ್ಮಾ (ಬಸವ, ೪೯೩): ದರ್ಶನವೆಂದರೆ 
ನೋಡುವಿಕೆ ಎಂದು ಅರ್ಥ (ಛಾರಧ. ೧೨೦); ದರ್ಶನ ಎಂಬ ಪದದ 
ಲೌಕಿಕವಾದ ಅರ್ಥ ನೋಡುವಿಕೆ ಅಥವಾ ತಿಳಿಯುವಿಕೆ (ಧಾತತ್ತ,. ೧೭೫)- 
೨. ಕಾಣುವುದು: ಭೇಟಿಯಾಗುವುದು ; ಸಂದರ್ಶನ : ಒರ್ವಳ್‌ ಕನ್ನೆ 
ಚಂಡಾಲೆ ದರ್ಶನತಾತ್ವ ರ್ಯದೆ ರಾಜಕೀರಸಹಿತಂ ಬಂದಿರ್ದಪಳ* 


೩೮೨೪ ದರ್ಶನಧ್ವನಿ 


ಬಾಗಿಲೊಳ್‌ (ಕಾದಂಪೂ. 3೪): ಶ್ರೀಪೃಥುಳ್ಳೆಶ್ವರ್ಯನಗತಲೇಪನ ದರ್ಶನ 
ದೊಳಾದ ಪರಮಾನಂದ ಶ್ರೀಪದದೊಳ್‌ ರಂಜಿಸಿದನಿಳಾಪೊಜ್ಕಂ ಪ್ರಭು 
ಗುಣಾಬ್ಹವನಕಳಹಂಸಂ (ಪುಷ್ಪ ಪು. ೧೨-೧) ; ಹಿರಿಯರ ದರ್ಶನ ಮಾಡು 
ವುದೆ ಸ್ನಾನ (ಪುರಂದ. ೦-೨8-೩). ೩. ಕಾಣಿಸಿಕೊಳ್ಳುವುದು; ಪ್ರತ್ಯಕ್ಷ 
ವಾಗುವುದು. "ದರ್ಶನಕೊಡು' ಪರಾ. ೪. ತೋರಿಸುವಿಕೆ ; 
ಪ್ರದರ್ಶನ. ೫. ಹಿರಿಯರನ್ನು ಕಾಣುವಾಗ ಅವರಿಗೆ ಅರ್ಪಿಸಂವ 
ಕಾಣಿಕೆ; ನಜರು: ಕರಿಕುಂಭದ ಮುತ್ತಂ ಕತ್ತುರಿಮಿಗಮಂ ಸಿಂಹ 
ಶಾಬಮಂ ದರ್ಶನಮಿತ್ತುರವಣಿಸಿ ಬಂದನಾ ಧೀವರನಾಯಕನಿಭ್ಯಕೇತು 
ಭೂನಾಯಕನಂ (ಅರ್ಥನೇ. 9-೩). ೬. ಕಾಣ್ಕೆ ; ಕಣಸಂ ; ವಿಶೇಷವಾದ 
ಅಂತರಂಗದ ಅರಿವು: ಇಂತಹ ಶಕ್ತಿಯನ್ನು ಪಡೆದಾಗಲೇ - “ಸತ್ಯವೇ 
ಸೌಂದರ್ಯ, ಸೌಂದರ್ಯವೇ ಸತ್ಯ” ಎನ್ನುವ ದರ್ಶನ ದೊರೆತೀತು 

(ಸಾಂದಸ. ೯೦); ತನಗಾದ ದರ್ಶನದಿಂದ ಅವನು ಭಯಚಕಿತನಾದನು 

(ಪುನರು. ೧೬೨). ೭. ಅಲೌಕಿಕ ಶಕ್ತಿಗಳ ಆವೇಶ; ದೇವರು, ದೆವ್ವ 

ಮೊದಲಾದಂವು ಮೈಮೇಲೆ ಬರಂವುದು. "ದರ್ಶನಬರಂ' ಪರಾ. 

೮. (ತತ್ವ್ವಶಾ] ತತ್ವಕ್ಕೆ ಸಂಬಂಧಿಸಿದ ವಿಷಯ, - ಗ್ರಂಥ, - 

ಮಾಮಾಂಸೆ ಮುಂತಾದಂವು; ಆಧ್ಯಾತ್ಮಿಕ ಸಿದ್ಧಾಂತ; ತತ್ತ್ವ 

ಶಾಸ್ತ್ರ : ಜೀವಾತ್ಮನ ಸ್ವರೂಪವೆಂಥದು? ಜೀವಾತ್ಮನ ಗುರಿ ಏನು? 
ಎಂಬ ಪ್ರಶ್ನೆಗಳು ಎಲ್ಲಾ ಧರ್ಮಗಳಲ್ಲಿಯೂ ಬರುತ್ತವೆ. ಇವುಗಳನ್ನು 
ವಿಮರ್ಶಿಸಿ ಒಂದು ತೀರ್ಮಾನಕ್ಕೆ ಬರುವ ವಾಜ್ಮಯಕ್ಕೆ ದರ್ಶನಗಳೆಂದು 
ಹೆಸರು (ಭಾರದ. ೨0೭) ; ಈ ತತ್ವವಿಚಾರವನ್ನು ತತ್ವದರ್ಶಿಗಳಾದ ಆರು 
ಖಷಿಗಳು ಆರು ವಿಧವಾಗಿ ಲೋಕಕ್ಕೆ ತೋರಿಸಿಕೊಟ್ಟು ಉಪಕಾರಮಾಡಿರು 

ತ್ರಾರೆ. ಇವರ ಗ್ರಂಥಗಳಿಗೆ ದರ್ಶನಗಳೆಂದು ಹೆಸರು (ಭಾರದ. ೨೬೯). 

"ಷಡ್ಜರ್ಶನ' ಪರಾ. ೯. [ಜೈನ] ಸವ್ಯೂಗ್ಗರ್ಶನ. "ದರ್ಶನವಿನಯಂ', 

"ದರ್ಶನವಿಶುದ್ಧ' ಪರಾ. (ಸೂ.] 

15| ದರ್ಶನಕಾಣಿಕೆ (ನಾ). (ದೇವರು, ಅರಸರು ಹಾಗೂ ಅಧಿಕಾರಿಗಳ) 

ದರ್ಶನ ಅಥವಾ ಭೇಟಿಮಾಡಿದಾಗ ನೀಡಂವ ಕಾಣಿಕೆ ; ನಜರಂ: 

| ಅನೇಕ ಖಿಲ್ಲತ್ತುಗಳನ್ನು ವಿಜಯನಗರದ ಸಾಮ್ರಾಟ ಶ್ರೀಕೃಷ್ಣದೇವರಾಯ 
ನಿಗೆ ದರ್ಶನಕಾಣಿಕೆಯಾಗಿ ಕೊಡಲು ಹೊತ್ತು ತರುತ್ತಿದ್ದರು (ಹೇಮಕೂ. 
ಎ೪). [ದರ್ಶನ ೬ ಕಾಣಿಕೆ (ಕಾಣ್ಕೆ) ) 

30 ದರ್ಶನಕಾರ (ನಾ). ದಾರ್ಶನಿಕ ; ತತ್ತ್ವಜ್ಞಾನಿ: ಈ ಅಹಂಕಾರವೆಂಬ 
ವೃತ್ತಿಯನ್ನು ಒಪ್ಪದ ಕಾರಣ ಪಾಶ್ಚಾತ್ಮ ದರ್ಶನಕಾರರು ಎಷ್ಟೋ 
ತೊಡರುಗಳಿಗೆ ಗುರಿಯಾಗಿರುತ್ತಾರೆ (ಜೀವಾತ್ಮ. ೪೫). [ ಸಂ.] 

ದರ್ಶನ ಕೊಡು (ಕ್ರಿ). ಕಾಣಿಸಿಕೊಳ್ಳು; ಪ್ರತ್ಯಕ್ಷವಾಗು: ಮೈದೋರು: 
ಭಗವಂತನಾದ ಶ್ರೀಕೃಷ್ಣನೇ ಬಂದು ದರ್ಶನಕೊಟ್ಟನಲ್ಲಾ ಎಂದು ಎಲ್ಲರೂ 
ಸಂತೋಷಪಟ್ಟರು (ನೀತಿಚಿಂ. 1, ೨). [ ದರ್ಶನ + ಕೊಡು] 

ದರ್ಶನತಂತ್ರ (ನಾ). ತಾಂತ್ರಿಕ: ಸಿದ್ಧಿಮಂತ್ರಗಳಲ್ಲಿ ಒಂದಂ: ಶಾಬರ 
ತಂತ್ರ ಶಾಕಿನೀತಂತ್ರ ದರ್ಶನತಂತ್ರ ಖನನತಂತ್ರ ಬಂಧನತಂತ್ರ 
ವಚನತಂತ್ರಾದಿ ತಾಂತ್ರಿಕ ಸಿದ್ಧಿ ಮಂತ್ರಂಗಳಂ ದ್ರಾವಿಂಡ ವೈಕೃತ ಪ್ರಾಕೃತ, 
ಶವಥಾದಿ ಕ್ಷುದ್ರಮಂತ್ರಂಗಳಂ ಬೇಟ ಬೇಲ್‌ ಉಪದೇಶ ಅನುಷ್ಠಾನ 
ಪರೀಕ್ಷೆಗಳಿಂ ವಿವೇಕಿಸಿ ತಿ೪ದಿರಲಕ್ಕುಂ (ವಿವೇಕ. ೮೦). 
[ ದರ್ಶನ + ತಂತ್ರ] 

ದರ್ಶನಧ್ವನಿ (ನಾ). (ಕಾ ವ್ಯದಲ್ಲಿ ಹೊರಡಂವ) ತಾತ್ವಿಕ 
ವಾದ ವಿಶೇಷಾರ್ಥ ; ವ್ಯಂಗ್ಯಾರ್ಥದಲ್ಲಿ ಒಂದು ಬಗೆ : ದರ್ಶನಧ್ವನಿ 
ರಸಾಮೃತಪಾನದಾನಂದದಿಂ (ಶ್ರೀರಾಮಾ ಅತ್ಯಂತ 
ಸುಮಧುರ ಸುಂದರ ಭವ್ಯವಾದ ಐದು ಸೂತ್ರಗಳನ್ನು ಭಕ್ತಿ, ಪ್ರಾರ್ಥನಾ” 
ಮತ್ತು ಕೃಪಾದೇವಿಯರ ವಾಣಿಯಲ್ಲಿ ಹಂಚಿ ಅಳವಡಿಸಿದೆ. ಬಹುಶಃ 


[ed 
೪ 


೮೭೬-೨೧೯೪) ; 


ದರ್ಶನಪ್ರತಿಮೆ 


ಆ ಹಂಚಿಕೆಯಲ್ಲಿಯೂ ಆಯಾ ದೇವಪಾತ್ರೆಗೆಳಿಗೆ ಅನ್ವಯವಾಗುವ ದರ್ಶನ 
ಧ್ವನಿಯನ್ನು ಸಹೃದಯೋತ್ತ ಮರು ಗುರುಶಿಸಬಹುದೆಂದು ಭಾವಿಸುತ್ತೇನೆ 
(ಆಂದ್ರಸ, ೪ ಮುನ್ನುಡಿ). [ ದರ್ಶನ 4 ಧ್ವನಿ] 

ದರ್ಶನಪ್ರತಿಮೆ (ನಾ). [ಜೈನ] ಪಂಚಮ ಗುಣಸ್ಥಾನದಲ್ಲಿರುವ 
ಶ್ರಾವಕನಂ ಧರ್ಮಮಾರ್ಗದಲ್ಲಿ ಉನ್ನತಿಯಂನ್ನು ಹೊಂದಂವಾಗ 
ಸಾಧಿಸುವ ಹನ್ನೊಂದಂ ವೆಂಟ್ವಲುಗಳೆಲ್ಲಿ ಮೊದಲನೆಯದು ; 
p ದರ್ಶನ, ವ್ರತ, ಸಾಮಾಯಿಕ, ಪ್ರೋಷಧೋಪವಾಸ, ಸಚಿತ್ತ 
ತ್ಯಾಗ, ರಾತ್ರಿಭೋಜನತ್ಕಾಗ, ಬ್ರಹ್ಮಚರ್ಯ, ಆರಂಭತ್ಯಾಗ, 
ಪರಿಗ್ರಹತ್ಕಾಗ, ಅನುಮತಿತ್ಕಾಗ, ವಂತ್ತು ಉದ್ದಿಷ್ಟಾಹಾರ ತ್ಯಾಗ 
ಗಳೆಂಬಿವು ಹನ್ನೂಂದಂ ಪ್ರತಿವೆಂಗಳು : ಸಮ್ಮಗ್ಹರ್ಶನದೊಡನೆ ಎಂಟು 
ಮೂಲ ಗುಣಗಳನ್ನು ಧರಿಸುವುದೂ ಸಪ್ತವ್ಯಸನಗಳ ತ್ಕಾಗಮಾಡುವುದೂ 
ದರ್ಶನ ಪ್ರತಿಮೆಯೆನಿಸುವುದು (ಜೈನಧ. ೧೦೫). [ದರ್ಶನ * ಪ್ರತಿಮೆ] 

ದರ್ಶನಬರು (ಕ್ರಿ). (ದೇವರು ಅಥವಾ ದೆವ್ವ) ಮೈಮೇಲೆ ಬರಂ; 
ಆವೇಶ ಬರಂ: ಹೆದರಿ ಕಿರುಚುತ್ತಾ ಓಡಿ, ಒಲೆಯ ಹತ್ತಿರ ಅಡುಗೆಮನೆ 
ಯಲ್ಲಿ- ದರ್ಶನ ಬರುತ್ತಾ ಕೂತಳು (ಪರಾವ. ೩8೮) ; ಅಲ್ಲಲ್ಲಿ ಮನುಷ್ಯರ 
ಮೈಮೇಲೆ ದರ್ಶನಬಂದು ಮಾತನಾಡುವ ದೆವ್ವಗಳು (ಪಂಜಪಂ. ೩). 

1 ದರ್ಶನ + ಬರು (ಆ ಬರ್‌) ] 

ದರ್ಶನಭ್ರಾಂತಿ (ನಾ). ನೋಡಿದುದನ್ನು ಬೇರೆ ಎಂದು ತಿಳಿಯುವುದು; 
ನೋಡುವಿಕೆಯಲ್ಲಿ ಉಂಟಾದ ಭ್ರಮೆ: ದರ್ಶನಭ್ರಾಂತಿ (ಭ್ರಾಂತಿ 
ದರ್ಶನ ಅಂದರೆ ಬೇರೆ ತಿಳಿಯುವುದು) (ಅಮ್ಮತ. ೬-೮೮ ಬೀಕು). 

[ ದರ್ಶನ + ಭ್ರಾಂತಿ] 

ದರ್ಶನಮಣಿ (ನಾ). ಒಂದು ಬಗೆಯ ರತ್ನ: ತನ್ನಂ ನೋಡಿದ 
ಮಾತ್ರದೊಳಮೃತಾಂಜನವೆಚ್ಚಿದಂತೆ ನೇತ್ರಾನಂದಕರಮಾದ ದರ್ಶನಮಣಿ 
ತನ್ನಂ ಧರಿಸಿದ ಮಾತ್ರದಿಂ ಕ್ಷುತ್ತಿಪಾಸೆಗಳಿಲ್ಲದ ಅಮೃತಮಣಿ . . 
ಶಿವಜ್ಞಾನವಂ ಕೊಡುವ ಜಿನಮಣಿ . . ೬ ಅಲ್ಲಿಯಣ ಶಿವಭಕ್ತೀಗೆ 
ಸುಕೃತಾನುರೂಪದಿಂದಾನಂದಕರಗಳಾಗಿಕ`೯೦ (ವಿವೇಕ. ೨೦೦). 

[ ದರ್ಶನ + ಮಣ್ಣಿ ] 

ದರ್ಶನಮೋಹ (ನಾ). [ಜೈನ] ಮೋಹನೀಯ ಕರ್ಮದ ಎರಡು 
ಪ್ರಕಾರಗಳಲ್ಲಿ ಒಂದು: ಸಾತಾಸಾತಸಂವಿಭಾಗದಿನಿರ್ತೆ ಅನಪ್ಪ ವೇದ 
ನೀಯಮಂಮಂ ದರ್ಶನಮೋಹದೆಳಾಳಂ ಚಾರಿತ್ರಮೋಹದೊಳಂ ಯಥಾ 
ಕ್ರಮದಿಂ ಸಮ್ಮಕ್ತ್ವ ಸ್ತೀಪುನ್ನೆಪುಂಸವೇದಮೆನಿಸಿಯಂಂ 
(ಸುಕುಮಾ. ೩-೩೯ ವ). [ ದರ್ಶನ + ಮೋಹ] 

ದರ್ಶನಮೋಹನೀಯ(ನಾ).[ಜೈನ]ಮೋಹನೀಯ ಕರ್ಮಗಳಲ್ಲಿ ಒಂದಂ 
ಆತ್ಮನ ಸಮ್ಯುಗ್ವರ್ಶನಕ್ಕೆ ಅಡ್ಡಿ ಮಾಡುವಂತಹುದಂ: ಮಿಥ್ಮಾತ್ವ ಸಮ್ಮ 
ಕ್ಪೃಕೃತಿ ಸಮ್ಮಜಸ್ಮಿಥ್ಯಾತ್ವಮೆಂದು ಶ್ರಿವಿಧಮಷ್ಟ ದರ್ಶನಮೋಹನೀ 
ಯವಂಂ ನಿರ್ಮೂಲಿಸಿ (ಕಾಂತಿಪು. ೦೦-೧೦೧ ವ) ; ಮೋಹನೀಯ 
ಕರ್ಮದಲ್ಲಿ ದರ್ಶನಮೋಹನೀಯ, ಚಾರಿತುಮೋಹನೀಯ ಎಂಬ ಎರಡು 
ಪ್ರಕಾರಗಳು (ಜೈನಧ. ೬೩). "ಚಾರಿತ್ರಮೋಹನೀಯ' ಪರಾ. 

[ ದರ್ಶನ + ಮೋಹನೀಯ] 

ದರ್ಶನಯುಗ (ನಾ). ತತ್ವವಿಸಾಮಾಂಸಕರಂ ಇದ್ದ ಕಾಲ; ದಾರ್ಶನಿಕರ 
ಯುಗ : ಶ್ರುತಿ, ಸ್ಮೃತಿ, ಆಗಮ. ಇವುಗಳ ಯಂಗವಾದ ಮೇಲೆ 
ದರ್ಶನಯುಗ ಆರಂಭವಾಯಿತು (ಭಾರದ. ೦೨೦). [ದರ್ಶನ * ಯುಗ] 

ದರ್ಶನರತ್ನ (ನಾ). [ಜೈನ] ಶ್ರೇಷ್ಠವಾದ ದರ್ಶನ ; ಸಮ್ಯಗ್‌ದೃಷಿ 


ಲ“ 


ಜೀವಾದಿ ನವಪದಾರ್ಥದೊಳಾವಗಮರ್ಥಿಯನೆ ಮಾಡು ಮೂಢತ್ರಯ 
ದೊಳೆ ಭಾವಮನೆ ಬಿಸುಡು ಬೆಳಗುಗುಮಾ ವಿಧದಿಂ ನೆಗಟಿ ನಿನ್ನ 
ದರ್ಶನರತ್ನಂ (ಆದಿಪು. 8-8೬). [ದರ್ಶನ * ರತ್ನ) 


೩೮೨೫ 


15 


26 


40 


ದರ್ಶನಶುಚ್ಛ ತೆ 


ದರ್ಶನವತ್ಸಲತ್ವ, ದರ್ಶನವತ್ಸಳತ್ವ (ನಾ). [ಜೈನ] ಹದಿನಾರು ಭಾವನೆ 
ಗಳಲ್ಲಿ ಒಂದು ; ದರ್ಶನದಲ್ಲಿ ವಾತ್ಸಲ್ಯವಿರಂವಿಕೆ ; ತತ್ನವಿಚಾರದಲ್ಲಿ 
ಪ್ರೀತಿಯಿರಂವಿಕೆ : ದರ್ಶನವಿಶುದ್ಧಿ ದರ್ಶನವತ್ಸಲತ್ವಮೆಂಬ 
ಷೋಡಶಭಾವನೆಗಳೊಳ್‌ (ಡಾವೂಪು. ೨೬). ದರ್ಶನವತ್ನಳತ್ವ :ಶಂಕಾದಿ 

: ಮಳವಿಹೀನಮಪ್ಪ ಸಮ್ಮಗ್ಗರ್ಶನ ಸಂಶುದ್ಧಿಯುಂ , , , ಸದ್ಧರ್ಮ 
ಸ್ನೇಹ ಲಕ್ಷಣೋಪೇತಮುಮಪ್ಪ ದರ್ಶನವತ್ನಳತ್ವಮುಮೆಂಬೀ .ಪೋಡಶ 
ಭಾವನೆಗಳಂ ಭಾವಿಸುತ್ತುವಿಂರ್ದು (ಚಂದ್ರಪು. 
"ಷೋಡಶಭಾವನೆ' ಪರಾ. [ಸಂ. 

ದರ್ಶನವಿನಯ (ನಾ). [ಜೈನ] ಸಮ್ಯಗ್ಗರ್ಶನದ ವಿಷಯದಲ್ಲಿ ಅತ್ಯಂತ 
ನಿಷ್ಠಾಪೂರ್ವಕವಾಗಿ ವ್ಯವಹರಿಸುವುದು : ದ್ವ್ವಾದಶಾಂಗ್ರ ಚತುರ್ದಶ 
ಪ್ರಕೀರ್ಣಕಾದಿ ಶ್ರುತಸಮುದ್ರದೊಳೊಂದೊಂದಕ್ಷರಮನಕ್ಕೆ -ಮೇಣು 
ಸಂದೇಹಂಬಡದೆ ನಂಬುವ ನಿಃಶಂಕಿ ತತ್ವಾದಿ ಗುಣಮನುಳ್ಳೆದು ದರ್ಶನ 
ವಿನಯಂ (ಶ್ರಾವಳಾ. ೮೭-೧). [ದನ ೬ ವಿನಯ] 

ದರ್ಶನವಿನ್ಯಾಸ (ನಾ). ಆಧ್ಯಾತ್ಮಿಕ ತತ್ತ ನಿರೂಪಣೆ ; ತತ್ತ್ವವಿಷಯ ; 
ತಾತ್ವಿಕ ರಚನೆ: ವೈದಿಕವಾಜ್ಮಯದ ಕಾವೃತ್ಯವನ್ನು ರವೀಂದ್ರರೂ 
ದರ್ಶಸವಿನ್ಮಾಸವನ್ನು ರಾಧಾಕೃಷ್ಣರ ೂ ವಿವರಿಸಿದರು (ಹಳ್ತಾರ. ೧೦೯ 
ಏಳ). [ದರ್ಶನ + ವಿನ್ಮಾಸ] 

ದರ್ಶನವಿಶುದ್ಧ (ನಾ). [ಜೈನ] ನಿರ್ಮಲವಾದ ಸಮ್ಯಕ್‌ ದರ್ಶನ 
ವುಳ್ಳವನು: ಪಾತ್ರಮುತ್ತಮಮಧ್ಯಮಜಘನ್ಯಭೇದದಿಂ ತ್ರಿವಿಧ ಮಕ್ಕು 
ಮಲ್ಲಿ ದರ್ಶನವಿಶಃದ್ಧನುಂ ಶೀಲಸಂಪನ್ನನುಮಪ್ಪ ಸಂಯತನುತ್ತಮ 
ಪುತ್ರಂ (ಆದಿಪು. ೧೦-೯ ವ). [ ದರ್ಶನ + ವಿಶುದ್ಧ ] 

ದರ್ಶನವಿಶುದ್ಧತೆ (ನಾ). ಎ ದರ್ಶನವಿಶುದ್ಧಿ : ತವೆ ತಮದೊಡ್ಡು ರಾಜಿಸ 
ಲೆೊಡರ್ಚೆ ದಿಗಂಬರಲೀಲೆ ಪುಟ್ಟೆ ಭೂಭುವನಜನಕ್ಕೆ ದರ್ಶನವಿಶುದ್ಧತೆ 

- ಕುಂದೆ (ಪುಷ್ಪ ಪು.` ೦೩-೬೦). [ ದರ್ಶನ + ವಿಶುದ್ಧತೆ 

ದರ್ಶನವಿತುದ್ಧಿ (ನಾ). ೧. ತತ್ತ್ವದೃಷ್ಟಿ ; ತಾತ್ವಿಕದೃಷ್ಟಿ : ನಾಗಚಂದ್ರ 
“ಕವಿಗೆ ದರ್ಶನವಿಶುದ್ಧಿಯೇ ಮೌಲ್ಯ” ಎಂದುದೂ ಬಹುಶಃ ಈ ಅರ್ಥ 
ದಲ್ಲೇ (ಸೌಂದಸ. ೩೮). ೨. [ಜೈನ] ತೀರ್ಥಂಕರ ನಾಮಕರ್ಮಕ್ಕೆ ಕಾರಣ 
ವಾಗುವ ಒಂದು ಭಾವನೆ ; ಐ ತೀರ್ಥಂಕರತ್ವಕ್ಕೆ ಕಾರಣವಾದ 
ಹದಿನಾರು ಭಾವನೆಗಳಲ್ಲಿ ಮೊದಲನೆಯದು. ಸಮ್ಯಗ್‌ದರ್ಶನದಲ್ಲಿ 
ಅತ್ಯಂತ ನಿರ್ವಲವಾದ ಹಾಗೂ ದೃಢವಾದ ಚಿತ್ತವೃತ್ತಿ: ದರ್ಶನ 
ಎಶುದ್ಧಿ . . ದರ್ಶನವತ್ಸಲತ್ವಮೆಂಬ ಷೋಡಶಭಾವನೆಗಳೊಳ್‌: 
(ಜಾವುಂಪು. ೨೬೧); ಎನ್ನ ದರ್ಶನವಿಶುದ್ಧಿಯೆ ಮೂಲ್ಕಂ (ಪಂರಾಮಾ, 
8-೦೦), [ ದರ್ಶನ 4 ವಿಶುದ್ಧಿ ] 

ದರ್ಶನವಿಶುದ್ಧೆ (ನಾ). ನಿರ್ಮಲವಾದ ಸಮ್ಯಗ್ನರ್ಶನವುಳ್ಳವಳು ; 
ಸಂಶಯರಹಿತವಾದ ತತ್ತ ಆಜ್ಯಾನವುಳ್ಳವಳು : ಸಂಕ್ಷೇಪದಿಂ ಸನ್ಮಾರ್ಗ 
ಸ್ವರೂಪನಿರೂಪಣಂಗೆಯ್ದೂ ವಿಷಮವಿಷಧರವಿಷಘಾತದಿಂ ನಿನಗಾಯು 
ರವಧಿಯುವಮಿಂದಿನನಿತೆ ದರ್ಶನವಿಶದ್ಮೆ ಯಾಗೆಂದು ಪರಮತಷಸ್ಟಿ ಪರಸಿ 
(ಸುಕುಮಾ. ೫-೪೪ ವ), 

[ ಸಂ. ದರ್ಶನವಿಶುದ್ಧಾ (ದರ್ಶನ .. ವಿಶುದ್ಧ+ -)] 

ದರ್ಶನಶಕ್ತಿ (ನಾ). [ಜೈನ] ಕಾಣುವ ಶಕ್ತಿ: ಆತ್ಮನ ದರ್ಶನಶಕ್ತಿಯನ್ನ 
ಮುಚ್ಚುವ ಕಮರ ೯ ವು ದರ್ಶನಾವನಣೀಯಕರ್ಮುವೆನಿಸುವುದು 
(ಜೈನಪ. ೩೬೬). [ ದರ್ಶನ + ಶಕ್ತಿ] 

ದರ್ಶನಶುದ್ಧತೆ (ನಾ). ಎ ದರ್ಶನವಿಶುದ್ಧಿ: ಅತಿಸೂಕ್ಷ್ಮತತ್ತ್ವಮಂ 
ಕುಣ್ಬ ತನುವನೊಟ್ಟಯಿಸಿ ಕಟ್ಮುವೀ ದರ್ಶನಶುದ್ಧತೆಗಂ ದೃಢಗುಣ 
ಸುಸಮರ್ಥತೆಗಂ ಸಲೆ ದೇವಚಂದ್ರಯತಿಪತಿ ನೋಂತಂ' (ಡಂದ್ರಪು. ೧-೩೨). 

[ ದರ್ಶನ + ಶುದ್ಧತೆ ] 


೧೧-33 ವ). 


ದರ್ಶನಶುದ್ಧಿ 


ದರ್ಶನಶುದ್ದಿ (ನಾ). ಎ ದರ್ಶನವಿಶುದ್ಧಿ: ಮುನಿಗೆ ದರ್ಶನಶುದ್ಧಿ ವಿನೇಯಂ | 
ಶೆ ವಾತ್ನಲ್ಯಮಿಂತೆನುವಾಯ್ತಾ ತೀರ್ಥಕೃತನಾಮಕರ್ಮವನೀವ 
ಪೋಡಶಭಾವನೆಯೆ ಭಾವದೊಳ* (ಅನೇಪು. ೪-೩೬). 
[ ದರ್ಶನ + ಶುದ್ಧಿ] 
ದರ್ಶನಸುಖ (ನಾ). ನೋಟದಿಂದೂಂಟಾಗುವ ಸಂತೋಷ : ಇನಿಯಳೆ 
ನಿಜಮೆನ್ನುತೆ ದರ್ಶನಸುಖಮಂ ತನ್ಮಯತೆಯನೊಂದಿದ ಮನದಿಂ 
ದನುಭವಿಶೆನಗವಳಂ ನೀಂ ನೆನವಿತ್ತೇಂ ಮಗುಳ್ಳು ಚಿತ್ರಗತೆಯಂ ಗೈದೈ 
(ಕಾಳುಂತ. ೯೧-೦೫೨). [ದರ್ಶನ ಸುಖ] 
ದರ್ಶನಸ್ಥಾನ (ನಾ). ನೋಡಂವಂತಹ ಸ್ಮಳ; ಪ್ರೇಕ್ಷಣೀಯ ತಾಣ: 
ನೋಡಬಹುದಾದ ಸ್ಥಾನ: ಕಟ್ಟಿದನು ಸೌಮಿಶ್ರಿ . ಪರ್ಣ 
ಶಲೆಯನೆ ೧ಂದನೆತ್ತರದೊಳಾ ಗಿರಿಯ ದರ್ಶನಸ್ಥಾನಮುಂ ದೂರ 
ವಿಸ್ತಾರದಾ ದೃಶ್ಯದಾ ಸ್ಥಾ ನದಧ್ಯಕ್ಷತಾಸ್ಥಾ ಸಮುಂ ತಾನೆನಿಪ ಗಿರಿಭುಜ 
ಸ್ಥಾನೆದಲಿ (ಶ್ರೀರಾಮಾ. ೧೪೪-೬೨). ([ ದರ್ಶನ .- ಸ್ಥಾನ ] 
ದರ್ಶನಹುಂಡಿ (ನಾ). “(ಹುಂಡಿಯಲ್ಲಿ ಬರೆದಿರಂವವನಿಗೆ, ಅಥವಾ 
ಆ ಹುಂಡಿಯನ್ನು ತರುವವನಿಗೆ, ಅದರಲ್ಲಿ ನಮೂದಿಸಿರಂವ ಹಣ 
ವನ್ನು ತನ್ನ ಲೆಕ್ಕದಿಂದ ಕೊಡಬೇಕೆಂದು ಬರೆದಿರುವ) ಹಣದ 
ಚೇಟಿ ; ದರ್ಶನಹುಂಡಿ ; ಚೆಕ್ಕು” (0೧4, ಇಂಕನಿ) : ಸರ್ಕಾರದ 
ಪಹರೆಯವರು ದರ್ಶನಹುಂಡಿ ತಂದಿದ್ದಾರೆ (ಅದೂಟ. ೭). 
[ ದರ್ಶನ + ಹುಂಡ್ಮಿ] 
ದರ್ಶನಾಚಾರ (ನಾ). [ಜೈನ] ಸಮ್ಯಗ್ಮರ್ಶನದ ಎಂಟು ಅಂಗಗಳಲ್ಲಿ 
ವ್ಯವಹರಿಸುವಿಕೆ : ಸರ್ವಜ್ಞರಾದ ತೀರ್ಥಂಕರರು ಹೇಳಿದ ಜೀವಾದಿ ತತ್ವ 
ಗಳಲ್ಲಿ ಶ್ರದ್ಧೆಯಿಡುವುದು, ದರ್ಶನಾಚಾರವು (ಜೈನಧ. ೧೦೦). 
[ ದರ್ಶನ + ಆಚಾರ] 
ದರ್ಶನಾಭ್ಯಾಸಿ (ನಾ). ಆಧ್ಯಾತ್ಮಿಕ ತತ್ವಗಳಲ್ಲಿ ಆಸಕ್ತಿಯುಳ್ಳವನು : 
ಆರುದರ್ಶನಗಳನ್ನು ಮೂರುಗುಂಪುಗಳಾಗಿ ವಿಂಗಡಿಸುವ ಕ್ರಮ ದರ್ಶನಾ 
ಭ್ಯಾಸಿಗಳಲ್ಲಿ ರೂಢಿಯಲ್ಲಿದೆ (ಭಾರದ. ೧೨೨). 
( ದರ್ಶನ * ಅಭ್ಯಾಸಿ) 
ದರ್ಶನಾರಾಧನೆ (ನಾ). ಸಮ್ಯಗ್‌ ದರ್ಶನವನ್ನು ಪಾಲಿಸುವುದು: ಶಂಕಾ 
ದೃಷ್ಟಮಬಂಗಳಂ ಕಳೆದು ನಿಶ್ಶಂಕಾದೃಷ್ಟಗುಣಂಗಳಂ ಕೂಡುವುದು 
ದರ್ಶನಾರಾಧನೆ (ಜೀವಸಂ. ೩-೧೮). [ ದರ್ಶನ * ಆರಾಧನೆ] 
ದರ್ಶನಾವರಣ (ನಾ). [ಜೈನ] ಆತ್ಮನ ದರ್ಶನಶಕ್ತಿಯನ್ನು "ಮರೆ 
ಮಾಡಂವುದಂ : ಚರಮದೊಳಯ್ದ್ಹು ಜ್ಞಾನಾವರಣವಬಮಂ ನಾಲ್ಕು 
ದರ್ಶನಾವಣಮುಮಂ ಪರಮೇಶ್ವರನೆ೧ರ್ಮೊದಲೊಳಪಹರಿಸಿದನಯ್ಲೂ 
ಆಂತಾರಾಯಂಗಳಂಮಂ (ಮಲ್ಲಿಫು. ೧೪-೯೧) ; ದರ್ಶನಾವರಣ ಎಂದರೆ 
ದರ್ಶನ ಗುಣಗಳನ್ನು ತಡೆಯುವುದು (ಭಾತತ್ತ . ೨೫೭). 
[ ದರ್ಶನ + ಅವರಣ] 
ದರ್ಶನಾವರಣಚತುಷ್ಯ (ನಾ). [ಜೈನ] ಚಕ್ಷಂರ್ದರ್ಶನಾವರಣ, ಅಚಕ್ಷು 
ರ್ದರ್ಶನಾವರಣ, ಅವಧಿದರ್ಶನಾವರಣ ಮತ್ತು ಕೇವಲದರ್ಶನಾ 
ವರಣ ಎಂಬ ದರ್ಶನಾವರಣದ ನಾಲ್ಕು ಅಂಗಗಳು: ಚಕ್ಷುರಚಕ್ಷುರವಧಿ 
ಕೇವಲ ದರ್ಶನಾವರಣ ಚತುಷ್ಕಮುಮಂ ದಾನಲಾಭಭೋಗೋಪಭೆೋಗ 
ವೀರರಾಂತರಾಯ ಪಂಚಕಮುವೌನೊರ್ಮೊದಲೆ ಕಿಡಿಸಿ (ಆದ ಪು. 
೧೧-೧೪). [ ದರ್ಶನಾವರಣ + ಚತತಷ್ಯ ] 
ದರ್ಶನಾವರಣೇಯ (ನಾ). [ಜೈನ] ಆತ್ಮನ ಅನಂತಜ್ಞಾನ, ಅನಂತ 
ವೀರ್ಯ ಮೊದಲಾದ ಗುಣಗಳನ್ನು ಮಂಲಿನಗೊಳಿಸಂವಂತಹ ನಾಲ್ಕು 
ವಿಧವಾದ ಘಾತಿಕರ್ಮಗಳಲ್ಲಿ ಒಂದು: ದರ್ಶನಾವರಣೀಯಮಂಂ 
ನವವಿಧಮೆಂತೆನೆ ನಿದ್ರಾನಿದ್ರಾಪುಚಳಾಗ್ರಚಳಾಸ್ತ್ಯಾನಗೃದ್ಧಿ ನಿದ್ರಾಪ್ರಚಳಾ 


೩೮೨೬ 


40 


46 


ದರ್ಸುಕ 


ಚಕ್ಷುರಚಕ್ಷುರವಧಿ ಕೇವಲಬೋಧದರ್ಶನ ಪ್ರಜ್ಞಾನದಿನಿನಿತು ಭೇದಮಕ್ಕುಂ 
(ಕಾಂತಿಪು. ೦೨-೧೧ ವ); ದರ್ಶನಾವರಣೇಯೋತ್ಕರ ತಾಮಸಕ್ಕೆ ರವಿಬಿಂಬಂ 
. ಎಂಬಂತು ಘಾತಿ ರಿಪುವ್ರಾತ ವಿಘಾತಿಯಾಯ್ತು (ಪುಷ್ಪ ಪು. ೧೪-೩೭). 
[ಸಂ.] 

ದರ್ಶನಿಕ (ನಾ). [ಜೈನ] ಶ್ರಾವಕರ ಹನ್ನೊಂದು ತರಗತಿಗಳಲ್ಲಿ 
ಮೊದಲನೆಯ ತರಗತಿಯವನಂ : ದರ್ಶನಿಕಂ ವ್ರತಿಕಂ ಸಾಮಯಿಕಂ 
ಪ್ರೋಷಧೋಪವಾಸಿಕಂ ಸಚಿತ್ರವಿರತಂ ರಾತ್ರಿಭುಕ್ತವ್ರತಂ ಬ್ರಹ್ಮಚಾರಿ 
ಆರಂಭಕಂ ಪರಿಗ್ರಹವಿರತಂ ಅನುಮತಿವಿರತಂ' ಉದ್ದಿಷ್ಟವಿರತನೆಂದಿಂತು 
ಪನ್ನೊಂದು ವಿಕಲ್ಪಮನುಳ್ಳ ಶ್ರಾವಕರೊಳ್‌ (ಸುಕುಮಾ, ೬-೩೬ ಐ): 
ತೋಜುವ ಶಂಕೆಗಳೆಂಟುಂ ಪಾಜದ ದರ್ಶನಿಕರಮಲದರ್ಶನಶುದ್ಧರ್‌ 
(ಅನಂಪು. ೩-೫೮). ' [ ಸಂ. ) 

ದರ್ಶನೀಯ (ಗಂ). ೧. ನೋಡಬಹುದಾದ : ಕಾಣಬಹುದಾದ. 
೨. ನೋಡಲು ಯೋಗ್ಯವಾದ. ೩. ವಂನೋಹರವಾದ; ಸಂಂದರ 
ವಾದ. (ನಾ). ೪. ಮನೋಹರವಾದುದು ; ಸುಂದರವಾದಂದು: 
“ಕಮನೀಯಂ ಚಾರುರಮ್ಯಂ ... ಅತಿಶಯ ಶೋಭಾನ್ವಿತಂ ದರ್ಶನೀಯಂ 
» - . ಮಧುರಂ ಮಂಜುಳೆಂ ಮಂಜುಸೌಮ್ಯಂ (ವಸ್ತುಳೋ. ೧೦೭-೩೮) ; 
ಆವುದು ಚೆಲಾ ಿಮದದುವೆ ದರ್ಶನೀಯೆಂ (ಕಮದ. ೧೪೩ ಪ್ರಯೋ). [ಸಂ.] 

ದರ್ಶನೋತ್ಕಂಠೆ (ನಾ). ಕಾಣಲು ಅತಿಯಾದ ಉತ್ಸುಕತೆ ; ನೋಡಲು: 
ತೀವ್ರವಾದ ಆತಂರ : ಜೀವನದಲ್ಲಿ ನಮಗೆ ದರ್ಶನವನ್ನೀಯಬಹುದಾದ 
ರಮಣೀಯವಾದ ಸತ್ಯದ ಹಾಗೂ ಅದರ ದರ್ಶನೋತ್ಕಂಠೆಯಿಂದ ನಿತ್ಯ 
ನೂತನವಾಗಿ ಸಿದ್ಧವಿರಂವ ಹೃದಯದ ನಡುವೆ ಒಂದು ಜವನಿಕೆಯು 
ಇರುತ್ತದೆ (ಪ್ರಬಂಧ. 6). [ ದರ್ಶನ ೬ ಉತ್ಸಂಠೆ] 

ದರ್ಶನೋಪಯೋಗ, (ನಾ). [ಜೈನ] ದರ್ಶನೋಪಯೋಗ, 
ಜ್ಞ್ಞಾನೋಪಯೋಗವೆಂಬ ಎರಡು ಉಪಯೋಗಗಳಲ್ಲಿ ಒಂದು: 
ವಿಶೇಷ ಜ್ಞಾನರಹಿತವಾದ ಸಾಮಾನ್ಯ ಅನಂಭೂತಿಯು ದರ್ಶನೋಪ 
ಯೋಗವು (ಜೈನಧ. ೨೬). [ದರ್ಶನ ೬ ಉಪಯೋಗ) 

ದರ್ಶಶ್ರಾದ್ಧ (ನಾ). ಅಮಾವಾಸ್ಕೆಯ ದಿನ ಮಾಡುವ ಶ್ರಾದ್ಧ. -ತಿಥಿ: 
ಆಸ್ವಾಹಾರ್ಯಂ, ಮಾಸಿಕಂ - ೨ ತಿಂಗಳು ತಿಂಗಳಿಗೂ ಮಾಡತಕ್ಕ ಪಿಂಡ 
ಪಿತೃಯಜ್ಞಕ್ಕೆ ಹೆಸರು, ದರ್ಶಶ್ರುದ್ಧಕ್ಕೆ ಹೆಸರು, ಮಾಸಿಕ ಶ್ರಾದ್ಧಕ್ಕೂ 
ಹೆಸರು (ಸಿದ್ಧಾಂತಿ. ೧೯೩). [ ದರ್ಶ * ಶ್ರಾದ್ಧ] 

ದರ್ಶಿತ (ಗು). ೧. ಕಂಡ; ತೋರಿದ. ೨. ತೋರಿಸಿದ; ಪ್ರದರ್ಶಿಸಿದ : 
(ನಾ). ೩. ತಿಳಿಸಿದುದು; ವಿವರಿಸಿದಂದು: ಎಂದಿಂತು ಸಮಾಪಪ್ರಾಸಂ 
ದರ್ಶಿತಮಾಯ್ತು ಮತ್ತನುಪತ ಸಮ ವು ೦ ಸಂದಿಸಿದೆಣೆಯಕ್ಕರ 
ಮೊಂದೊಂದಜಕೊಳಳವಡೆಯುಸಿರ್ದೊಡನರಿಗೆತಮಕ್ಕುಂ (ಛಂದೋಂಬು. 
೧-೪೬ ಅಡಿಟ). [ ಸಂ. ] 

ದರ್ಶಿಸು (ಕ್ರಿ). ೧. ನೋಡು: ಕಾಣು: ಸಸಿನೆ ಭೋರೆಂದಾತನಂ 
ದರ್ಶಿಸುವ ತವಕದಿ ಬಪ್ಪವರನುಷ್ಮಿಸುವ ನಿಜನೇಮಂಗಳಂ ಸಲೆ ಸಲಿಸಿದಹ 
ನೆಂದ (ಬಸಪು. ೬-೦೧)."೨ಿ. ತಿಳಿ; ಅರಿತುಕೊಳ್ಳು: ಮಕ್ಕಳೇ ಪ್ರಯತ್ನ 
ಪೂರ್ವ ಕವಾಗಿ ನಿಯಮಗಳನ್ನೋ ತತ್ವಗಳನ್ನೋ ದರ್ಶಿಸುವಂತೆ ಮಾಡದೆ 
ಉಪಾಧ್ಯಾಯರು ಪುಸ್ತಕಗಳಲ್ಲಿ ಮಂದ್ರಣವಾಗಿರುವ ಭಾಗಗಳನ್ನು ಬರಸಿ 
ಬಿಟ್ಟರೆ. . . ಅರ್ಥ ತಿಳಿಯದೆ ಕಂಠಪಾಠ ಮಾಡುತ್ತಾರೆ (ಶಿಕ್ಷರ. ೨೨೭). 

[ ದರ್ಶನ * - ಇಸ್ಕು] 

ದರ್ಸುಕ (ನಾ). ಒಂದಂ ಬಗೆಯಂ ಮರ: ದರ್ಸುಕ (ಪಾಂಡರೀ ಧಾಮಣ).- 
ಮಧ್ಯಮ ಆಕಾರದ್ದು. ಕಟ್ಟಿಗೆಗಳೇ ಸಾಮಾನಿಗೆ ಬರುತ್ತದೆ. ಇದರ ನಾರಿ 
ನಿಂದ ಹಗ್ಗ ಹೊಸೆಯುಂತ್ತಾರೆ (ಕಥಾಗೆ. ೪೧); ದರ್ಸುಕ. ಕಾಡುಕಡಲೆ 

[?) 


(ಮೈಔಗಿ. ೪೧-೮೦೭). 


ದರ್ಹಂ 


ದರ್ಹಂ (ನಾ). ಒಂದು ಬಗೆಯಂ ಬೆಳ್ಳಿಯ ನಾಣ್ಯ: ಅವರು ತಲೆಯೊಂದಕೆ: 
ನಾಲ್ಕು ಸಾವಿರ"ದರ್ಹಂ' ನಾಣ್ಯಗಳನ್ನು ಕೊಡಬೇಕಾಗಿದ್ದಿತು(ಪೃಗಂಬ. ೩೪). 
[ ಅರ. ಪಾರ. ದರಹಮ್‌ ; ಹಿಂ. ದಿರಮ್‌, ದಿರಹಮ್‌ ; 
ಮರಾ. ದಿರಮ್‌, ದಿರಿಮ್‌) 

ದಲ್‌ (ಅ). ೧. ಖಂಡಿತವಾಗಿ; ನಿಶ್ಚಯವಾಗಿ: ನಿಸ್ಸಂದೇಹವಾಗಿ; ಸರಿ 
ಯಾಗಿ; ಸಹಜವಾಗಿ: “ಆಿಕೃಟಂ ದಲೆಂದೆನಲು” (ಕಬ್ಮಿಕ್ಕೆ. ೪೯): “ವಲಂ 
ವೆಣಿಂ ದಲೆಂಬಿವು ಸಾಜ ದಿಟಕೆ” (ಕಬ್ಮಮಂ, ೩೫); ಇದು ದಲ್‌ ವರ್ಗ 
ಪ್ರಾಸಕ್ಕುದಾಹೃತಂ ಕುಟಿಿತು ಶಷಸವರ್ಣತ್ರಯಮುಂ ವಿದಿತ ಪ್ರಾಸ 
ವಿವಿಕ್ತಾಸ್ಪದದೊಳ್ನಿಲೆ ಪೇಟಕಾಡದು ಸವಿಸಾಪಪ್ರಾಸಂ (ಕವಿರಾ. ೨-೩೭) ; 
ಯಶಂಬಡೆದಂ ಗೊಗ್ಗಿ ದಲ್‌ ಎಂಬುದು ಪಡೆ ಮತು ೬ « ಲಾಯ್ತು 
ಭುವನದೊಳಗುಂ ಪೊಚಿಗುಂ (ಎಕ. ೫1, ಹಳ್ಕಕೆ. ೬-೨೫; ಸು. 925); 
ನೀನರಸನೆ ಎನ್ನ ರಾಜ್ಯವಿಭವಕ್ಕೆಲೆ ನೀನೆ ದಲೆಂದು ಬಂದ ಮಾವಂರನನೆ 
ಮೂಜಿ ಸೂಟ್‌ ಪಿರಿದುಮಟ್ಕಟೀನಿಂ ಬಲವಂದನಂಗಜಂ (ಆದಿಪು. 
೧೧-೧೦೦); ಕಯ್ದಾವಿಗೆಗಳ ಬೆಳಗಿಂ ಕಾಯ್ದೆಸೆವ ಸಹಸ್ರಕಿರಣನಿಂ ಭೇದಿಸಲೇ 
ಗೆಯ್ದುಂ ಬಾರದು ದಲ್‌ ತವೆ ಮಾಯ್ಡಾ ಜವ್ವನದೊಳೊಡಲೊಳಿಡಿದಿರ್ದ 
ತಮಂ (ಕಾಡಂಪೂ. 8೫೪7); ಕಡುಮೋಸಂ ಕೆಡಿಕು ದಲೈ (ಸೋಮೇಶ. ೪೩); 
ಏಗಂ ವಲಂ ವೆಟಂ ದಲ್‌ ತಾಗುಗುಮತಿ ನಿಶ್ಚಯಾರ್ಥಮಂ (ಶಮದ. ೩೦೬); 
ಕಣ್‌ ದರನಿವಾಲಿತವಣಾಗೆ ದಲಾಸನಕ್ರಮಂ ಸಮನಿಸೆ ಹೂಂಕೃತ ಪ್ರಣವ 
ಮೊಪ್ಪೆ . . . ಯೋಗಿನಿಯಂತಿರೊಪ್ಪಿದಳ್‌ (ವೈಸಾ. ೬೬೫); ಎಮ್ಮೊಳೆತ್ತಿ 
ಬಂದಿರ್ಪಂ. ಕಡುಗಲಿ ದಲಿವಂ ಕಾದಿ ಗೆಲ್ವೊಡೆವಮ್ಮಿನಸದಳಂ (ರಾಮಾಕೃ. 
೯೫-೯೪). ೨. ಅಲ್ಲವೇ ಎಂಬಂತೆ ಅವಧಾರಣೆಯನ್ನು ಸೂಚಿಸುವ 
ಮಾತು: ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದಲೇಂ ದ್ರೋಣನೆಂಬನೇಂ 
ಪಾರ್ವನೆ ಪೇಟಕಿಂತೆನಗೆ ಕೆಳೆಯನೇ (ಪಂಪಧಾ. 3-೪೭); ಆನುಂ ದುಶ್ಕಾ 
ಸನನುಂ ನೀನುಂ ಮೂವರೆ ದಲಾತನುಂ ಕಟ್‌ದ ಬಟುಕ್ಕಾನುಂ ನೀನೆ 
ದಲ್‌ (ಗದಾಯು. 8200); ಬ್ರಹ್ಮನೆ [ದ]ಲ್ಲಮಗಾದೀ ಬ್ರಹ್ಮಜಿನಂ 
ತಾನೆನುತ್ತೆ ಸಾಸಿರ್ವ್ವರುವಿತಾ ಬ್ರಹ್ಮಜಿನನಿಳಯಕಿತ್ತವರ್ವೈಹ್ಮ ಜಿನಾಳೆಯ 
ಮೆನಿಪ್ಪ ಪೆಸರಂ ಮಂದದಿಂ (ಸಾ೩ಇ. ಸ1-1, 23-೬೨ ; 1007). 

ದಲ, ದಳ (ನಾ). ೧. ಭಾಗ ; ಚೂರು ; ಅಂಶ; ಶಕಲ. ೨. ಎಸಳು; 
ರೇಕು; ಪತ್ರ. "ಚಲದಲ' ಪರಾ. ೩. ಗುಂಪು; ತಂಡ; ಸಮೂಹ: 
ಈ ಜಾಗೃತಿಯಲ್ಲಿ ಚೀಣದ ನವಯುವಕದಲವು ಹೆಚ್ಚು ಕಾರ್ಯಭಾಗವನ್ನು 
ವಹಿಸಿತು (ಜಗಸಂ. 11, ೧೦) ; ದಲದ ಮುಂದಾಳು ಮುಂದೆ ಬಂದು. . . 
ನಮಸ್ಕಾರಮಾಡಿ ಬರುತ್ತೇವೆ ಎಂದಳು (ಅಕ್ಕತಂ. ಬ. 9. ಸೈನ್ಯ ; ಪಡೆ: 
ದಲವ ಕೊಂದೀ ಕಪಿಯ ಜೀವವ ಕೊಳದೊಡಾನಿಂದ್ರಾರಿಯೇ (ಕಾಶಿರಾ. 
ಕಂಡನಮಿತ ದಲ ಪದದಲನಮಂ ಸಮುದ್ಯೂತರೇಣು 
ಪ್ರವಾಹಮಂ (ಶ್ರೀರಾಮಾ. ೧೩೭-೧೩೦). ದಳ್ಳ : ೨. “ಬರ್ಹಂ, ಪರ್ಣಂ, 
ದಳಂ...ಛದಂ-ಈ ೭ ಮರದ ಎಲೆ” (ಹಲಾಯಂ. ೩೧-೩೦); “ಪತ್ರಂ ದಳಂ 
ಛದನಂ ಪಲಾಶಮೆನೆ ಪರ್ಣಮಕ್ಕುಂ” (ಮಂಗರಾ. ೩೨-೩) ; ಕೇಸರ ಲವಂ 
ದಳಂಗಳನಿಕ್ಕಿದಿಂ ಬಟ್‌ಕದಣಕೊಳೆ ಸದ್ಗುಡಂ ನೆಅ್‌ಯೆ ಧೂಪಿಸೆ ಮಜ್ಜಿಗೆ 
ಯಕ್ಕುಮಂತ್ತಮಂ (ಕೋಳೋಪ. ೮-೩೩) ; ಅಂಕುರ ಪಲ್ಲವ ದಳ . . . 
ಪಕ್ಚಫಲಗಳ ಪಂಕ್ತಿಗಳುಂ ಸಕಲರೋಗಹರಂಗಳಾಗಿ . . . ಕಂಗೊಳಿಸು 
ತಿರ್ಕುಂ (ವಿವೇಕ. ೨೧೨). ೩. ನಾನು ಹೋಗುತ್ತಿದ್ದ ದಾರಿಯಲ್ಲಿ 
ಯಾವುದೋ ಒಂದು ಮದೋನ್ಮತ್ತ ಉತ್ಸವಕಾರಿ ದಳ ಹೊರಟಿದೆ 
(ಜಾಣಆ. ೧೨೭). ೪. ಆನೆಯ ಕುದುರೆಯ ದಳ (ವ ಆರಿ. ೧೯೩೭, ೩೦-೨; 
ಸು. 2125) ; ಇಕ್ಕೇರಿಯ ದಳವ ಮುಜ್‌ಯಲಟೀದು ಬೆನ್ನಟ್ಟಿ ಬಂದಾಕ್ಷಣ 


೩೪-೧೯) ; 


ಪುರವ ಮುತ್ತಿದನಾ ಖಾನ (ಕಂನವಿ. ೧೧-೪) ; ದಳ ನಡಿಸೋ ಬಂಟ ಬತ್ತಿ | 46 


ನೂಕ್ಕಾನೆ? (ಗಾರ). ೫. ನೆಲ; ಭೂವಿಂ. "ಮನೆದಳ' ಪರಾ. ೬. 


2ರ 


3 


೩೮೨೭ 


ದಲತ್ಕೈರವ, ದಳತ್ಕೈರವ (ನಾ). 


ದಲನ 


ದವಸ ; ಧಾನ್ಯ. ೭. ದೈನ್ಯತೆ; ದೀನತೆ. ೮, ವ್ಯಾಖ್ಯಾನ; ಒಕ್ಕಣೆ. 
೯. ಆನೆ; ಗಜ: “ವಕ್ಕಣೆ ಕರಿ ದಾರುಣಿ ಮೂಅಕ್ಕುಂ ದಳ ಶಬ್ದಮಕ್ಕು” 
(ನಾನಾ೫9. ೧೧೦) ; “ದಳಮೆನೆ ಧಾರುಣಿಯಕ್ಕು ದಳಮೆಂದೆನೆ ಧಾನ್ಯಮಕ್ಯ 
ಪರಬಲಮಕ್ಕೂಂ ದಳಮೆನೆ ಪಯಗಜಮಕ್ಕುಂ ದಳವೆಂಂದೆನೆ ಸೈನ್ಯಮಕರ್ಯ 
ಶೆಬ್ದಾಗಮದೆೊಳ್‌” (ಕಬ್ಮರ, ೧೨). ೧೦. ಒಂದು ಬಗೆಯ ಅಡಕೆ : ಹತು 
ದಳ ಸಲಂಗೆಯೆನಿ[ ತು] ದಳಸನ್ಮಡ ದಳಕೆ ವೀಶವೀಶ[ಮಂ] ಲಿಕ್ಕವಿಟ್ಟು 
ಕೊಳ್ಳುದು (ಸೌಇಇ. 1-11, ೦೫೩-೧೭; 1109); ಅಚ್ಚಿನ ಟಂಕಸಾಲೆಯಲು 
ದಳಕ್ಕೆ ವೀಸ ೨ ಎಲೆಯ ಹೆಜಕಿನಲು ಎಲೆ ೫೦ (ಸಇಇಇ. 7೫.1, ೨೨೮-೧೦; 
1183) ; ಅಚ್ಚಿನ ಮೊಳೆಯಲ್ಲಿ ಕೊಟ್ಟ ದಳಕ್ಕೆ ವೀಸ ೨ ಕಾಣೆ ೨ (ಎಇ. 
XIV, ೨೭೩-೩೫೦ ; 1173) ; "ಕದರಡಕೆ'ಗೆ ಸರಿಯಾದ ಕಿಂಡಿ ಸಾಮಾನು 
ಬರುವುದಿಲ್ಲ ಎಂದು ಶಂಕಿಸಿ... ಒಳ್ಳೆಯ ಹಸ ಮತ್ತು ದಳಗಳನ್ನು 
ಕದ್ದು ಸೇರಿಸಿಕೊಂಡು ಬಂದಿದ್ದ (ಮಲೆಮ. ೪೬೯). ೧೧. ಒಂದು 
ಬಗೆಯ ತೆರಿಗೆ: ಹೊಂಗೆ ಮಾನ ೧ ದಳಕ್ಕೆ ಕೊಂಬು ಬೆಲ್ಲಕ್ಕೆ ನೂಲು 
ಕೊಂಡು (ಸಾ. 3%-1, ೨೯೭-೪೮, 1177) ; ಕಬರ್ಬ್ಟ್ವನ ದಳ ಮಿಡಿ ಹೆನೆಯ 
ಕುಳ ಮುಖ್ಯವಾದ ಸರ್ವ ಆಯವನು ಧಾರಾಪೂರ್ವ್ವಕವಾಗಿ 
ಬಿಟ್ಟು (ಎಕೆ. 1೫, ಜನ್ಮಪ. ೬೬-೦೪; 1288) ; ತುಪ್ಪ ದಳ ಮಿಳಿ ಗುಳು 
ನೂಲು ಮುಖ್ಯವಾದ ಯೆಲ್ಲಾ ಅಪೂರ್ಬಾಯ ಗೂಡಿಕಟ್ಟಿಕೊಟ್ಟಗುತ್ತಗೆಯ 
ಸಿದ್ಧಾಯ ಗದ್ಯಾಣ ನೂಟಿ (ಎಕ. ಸ೪, ಬೇಲೂರು. ೨೫೨-೬ ; 1298). 
ದಳದಬ್ಬುಕ ಎ ಸೈನ್ಯವನ್ನು ಸೀಳಂವವನಂ ; ಒಂದು ಬಿರಂದಂ : 
ತಂನದಟಿಂ ದಳದಬ್ಬುಕನುನ್ನತನಾಮಾದಿ ರಾಜ ದಣ್ಣಾಧೀಶಂ 
ದಣ್ಣಾ ಧೀ ಶ್ವರಮಾದಿರಾಜನೆಸೆವಂ ದಣ್ಣೆಕ _ಧರ್ಮಾತ್ಮಜಂ (ಕೊರ್ನಾಶಾ. 
೨೩-೩೩; 1). ದಳಬದ್ಧರಾಗು ಎ ಪಡೆ ಯಾಗು: ಗುಂಪಾಗು: 
ಪಠಾಣರು ಅಕ್ಬರ ಬಾದಷಹನಿಂದ ವಂಗದೇಶದಿಂದ ಹೊರಡಿಸಲ್ಪಟ್ಟವರಾಗಿ 
ಉತ್ಕಲ (ಒರಿಸ್ಸಾ) ದೇಶದಲ್ಲಿ ದಳಬದ್ಧರಾಗಿ ಬಂದು ಸೇರಿಕೊಂಡಿದ್ದರು 
(ಕಪಾಕುಂ. ೩೩) ; ಜಗತ್ತಿನ ಸಕಲ ದೇಶಗಳಲ್ಲೂ ಈ ಮತಾನುಯಾಯಿ 
ಗಳು ದಳಬದ್ಧರಾಗಿ , , , ಪ್ರಚಂಡ ಚಳವಳಿ ನಡೆಸುತ್ತಿರುವರು (ಛಾರದ. 
೩೬). ಧಳಮುಟ್ಟೆ ಗಂಡ ಎ ಶತ್ರುಸೈನ್ಯವು ಆಕ್ರಮಣ ಮಾಡಿದಾಗ 
ಕಲಿತನವನ್ನು ಮೆರೆಯುವ ಶೂರ; ಏಕಾಂಗಶೂರ; ಒಂದು ಬಿರುದಂ: 
ಕೊಂಕಣ ಭಯಂಕರಂ ಧಳಮುಟ್ಟೆಗಣ್ಣನಣ್ನನಬಂಟಂ (ಸೌಇಇ. ಸ, 
೧೯-೩೦ ; 1015); ರಟ್ಟ ಮಾರ್ತಣ್ಣಂ ಧಳಮಂಣಟ್ಟೆಗಣ್ಣಂ (ಸಾಇಇ. ೫7-1, 
೭೮-೧೦ ; 1041). [ಸಂ.) 
ಅರಳಂತ್ತಿರುವ ಬಿಳಿ 
ನೈದಿಲೆ, ಕುಮುದ : ಇವಅ ಸಮಾಸಕ್ಕೆ - ಕೃಣತ್ಕಂಕಣ 
ಚಲತ್ಕುಂತಳ, ದಲ[ಪಾಕಾ. 9]ತ್ಕೈರವ . ಘೋಷದರ್ಣವ - 
ಎಂದಿರಿಸಿ ಸಮಾಸಮಂ ಮಾಡಿ, ಎಲ್ಲಕ್ಕಂ ವಿಭಕ್ತಿಯಂ ಪತ್ತಿಸುವುದು 
(ಕಮದ. ೮0 ಪ್ರಯೋ). ದಳತ್ಕೈರವ: ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. [ಸಂ.] 


ದಲನ, ದಳನ (ನಾ). ೧. ಒಡೆಯುವಿಕೆ; ಸೀಳಂದಿಕೆ : "ಹಿಟು-ನಿರ್ದವ 


ಕರಣೇ (ಹಿಂಡು), ದಲನಾರ್ಥೇ (ಸೀಳು ಎಂಬರ್ಥದಲ್ಲಿ) ಕುಳಂ” (ಶಮಾ). 
೨. ನಾಶಪಡಿಸುವುದು; ಹೋಗಲಾಡಿಸುವುದು : ತನ್ನ ತುಳಿತಕ್ಕೆ 
ತುತ್ತಾದ ವರ್ಗವನ್ನು (ದುಡಿಮೆಗಾರ ವರ್ಗವನ್ನು) ಹೆಚ್ಚಿನ ದಮನಕ್ಕೂ 
ದಲನಕ್ಕೂ ಗುರಿಮಾಡುವ ಹೊಸದೊಂದು ಸಾಧನವನ್ನಾಗಿ ಉಪಯೋಗಿಸ 
ಹತ್ತುವದು (ಮಾವಾದ. ೧೬೬). ದಳನ: ೧. ವೈರಿಭೂಭೃನ್ಮದವನ್ಮಾತಂಗ 
ಕುಂಭಸ್ಮಳ ದಳನ[ಖ]ರೋಗ್ರಾಸಿ ಪಂಚಾಸ್ಯ ಧೈರ್ಯಂ ವಿದಿತ ಪ್ರತ್ಯಕ್ಷ 
ನಾ ಶಾಕ ರಿ ನಿಕಟತಟಶ್ರಾಂತದಾನಂ ಭರಂಗೆಯ್ದಿದಿರೊಳ್‌ ವಿಕ್ರಾಂತ 


ತುಂಗಂ ಹರಿಗನಿರೆ (ಪಂಪಛಾ. ೬-೭೭). [ಸಂ.] 


ದಲಪತಿ 


ದಲಪತಿ, ದಳಪತಿ (ನಾ). ೧. ಸೇನಾನಾಯಕ ; ಸೈನ್ಯಾಧಿಪತಿ ; ದಂಡ 
ನಾಯಕ: ಕುದಿವ ಚಿತ್ತದ ದೃಢತೆಗುಂದಿದ ಪದವ ಬತ್ತಿದ ಬಸುಟಿ ಚಿಂತಾ 
ಹೃದಯ ನೋಡುತ ಮಿಯ ಹೊಕ್ಕನು ದೈತ್ಯ ದಲಪತಿಯ (ಕೌಶಿರಾ. 
೩೨-೨6). ದಳಪತಿ: ೧. ಮಗನು ದಳಪತಿಯಾದ ಗಡ ಕಾಳೆಗವ ನೋಡುವೆ 
ನೆಂಬವೊಲು ಜಗದಗಲದಲಿ ನೆಆ್‌ ಕಡಿತವಿಕ್ಕಿತು ತಿಮಿರವನದೊಳಗೆ 
(ಕುವ್ಯಾಕ. ೨-೧) : ದಳಪತಿ ಸಹ ಬಂಧುಗಳು ಕೂಡಿ ಪಂತಿಯೊಳೊಲಿದು 
ಭೋಜನವನು ಮಾಡಿ . . . ಹರುಷದೊಳೊಪ್ಪಿದನು (ಕಂನವಿ. ೮-೯೨); 
ಹೈದರನು ಪ್ರಸಿದ್ಧ ದಳಪತಿಯಾಗಿದ್ದನು (ಒಡಕ. ೮೯). ಪಿ. ನಾಯಕ ; 
ಮಂಂದಾಳು : ಹೇಳದೆಯೆ ಕೇಳದೆಯೆ ದಳಪತಿಯು ನುಡಿದಂತೆ ಮಾಡು 
ವವನಾವನೋ ಅವನೆ ಸತ್ಕಾಗ್ರಹಿ (ಪಾಂಡಜ. ೨೧-೦). [ದಲ ಪತ್ಥಿ? 

ದಲವಾದ (ನಾ). ಅನೇಕರು ಸೇರಿ ನುಡಿಸಂವ ವಾದ್ಮಗಳ ಸಮೂಹ; 
ವಾದ್ಯವೋಳ : ದಲವಾದ್ಯ (ಬ್ಯಾಂಡು)ವೂ ಬರಲಿಲ್ಲ. ಅಂತಃಪುರದ ಸ್ತೀ 
ಯರು ಅತ್ಯಂತ ಅಸಂತುಷ್ಟರುದರು(ಇಪ್ಪಕ. ೪೧). [ದಲ ವಾದ್ಯ] 

ದಲಾಯತ್‌ "ದಲಾಯಿತ' ನೋ. 

ದಲಾಯಿತ, ದಲಾಯತ್‌ (ನಾ). (ಬಿಲ್ಲೆ ಧರಿಸಿರುವ) ಆಳು; ಸೇವಕ ; 
ದವಾಲಿ ಸಿಪಾಯಿ: ಕಷ್ಟಪಟ್ಟು ಚಾಕರಿಮಾಡುವಂಥ ದಲಾಯಿತರು 
ಮುಂತಾದ ಆಳುಗಳಿಗೆಲ್ಲಾ ಆರಕ್ಕೆ ಹೆಚ್ಚಿಲ್ಲ ಮೂರಕ್ಕೆ ಕಡಿಮೆಯಿಲ್ಲ ಹೀಗೆ 
ಸ್ವಲ್ಪ ಸ್ವಲ್ಪ ಸಂಬಳಗಳೇಯಿರುತ್ತವೆ (ಕಧಾಮ. 1, ೧೧೫). ದಲಾಯತ್‌: 
*ದಲಾಯಿತ, ದಲಾಯತ್‌” (ಮೈಗೆ. 1೪, ೭೬೭). [ ಆ ಡಲಾಯಿತ ? 

ದಲಾಲ "ದಲ್ಲಾಳ' ನೋ. 

ದಲಾಲಿ "ದಲ್ಲಾಳಿ' ನೋ. 

ದಲಾಲಿಕೆ (ನಾ). ಮಧ್ಯಸ್ತಿಕೆ; ದಳ್ಳಾಳಿತನ: ಇವನ ದಲಾಲಿಕೆಯೇ ಅದಕ್ಕೆ 
ಕಾರಣ (ಹಕಸ. ೫೮). [ ದಲಾಲಿ (ಎದಲ್ಲಾಳಿ) * - ಇಕೆ] 

ದಲಿತ, ದಳಿತ (ಗಂ). ೧. ಒಡೆದ ; ಸೀಳಿದ. ೨. ಅರಳಿದ ; ವಿಕಸಿತ 
ವಾದ. "ದಲಿತಾಂಬುಜ': ಪರಾ. (ನಾ).೩. ಹಿಂದುಳಿದುದು : 
ಯಾವ `ವರ್ಗವು ಇಂದಿನ ಪ್ರಚಲಿತ ವ್ಯ ವಸ್ಥೆ ಯುಂ ದ ಅತ್ಮಂತ ದಲಿತ 
ವಾಗಿದೆಯೋ . . . ಅದೇ ವರ್ಗವು ಜಾಗ್ರತಿಯನ್ನು ಪಡೆದು 
ಕೊಳ್ಳಬಲ್ಲದು (ಮಾವಾದ. ೦8೩). ೪. ಹಿಂದುಳಿದವನು; ದಮನಕ್ಕೆ 
ಒಳಗಾದವನು. "ದಲಿತಜನ' ಪರಾ. ದಳಿತ: ೧: ಇಳಾಪ್ರಭುವೊಗೆದ 
ನುದಿತ ಕಾಯಪ್ರಭೆಯೊಗೆದಿರೆ ದಳಿತ ಶತ್ರುಗೋತ್ರಂ ಪುತ್ರಂ (ಶಂಪಭಾ. 
೧-೧೨೭). ೨. ದಳಿತಕಮಲಚ್ಛಿಯಾಟೋಪಂ ಮನೋಜರಸಪ್ರಭಾವಳಯ 
ನಿಳಯಂ ಸ್ನಿಗ್ಗಂ ವಿಳೋಕನಮೋಪಳಾ (ಪಂಪಥಾ. ೪-೭೭). 
೫. [ಗಣಿತ] ಭಾಗಿಸುವುದಂ : ಭಾಗಾಕಾರ : “ದಳಿತ, ಅರ್ದಿತ . . . 
(ಐಂ)ಡಿತ ಇಂತಿನಿತುಂ ಅರ್ಧಿಸೋದಕ್ಕೆ ಹೆಸರು”: (ವ್ಯವಹಾ. ೧೧-೨೩); 
ಚತುಃಷಪ್ಪಿಗುಣಿತ ದ್ವಾದಶೋತ್ತರ ದ್ವಿಶತಗುಣ ಪಿಂಡಹೃತ ನದೀ ವಿಷ್ಕಂಭ 
ರಹಿತ ದಳಿತ ಮಧ್ಯಮ ಪರಿಧಿ ಕಚ್ಛಾದಿ ಗಂಧಮಾಲಿನ್ಕಾ ವಿಷಯಾ 
ಯಾಮಮಕ್ಕುಂ (ತತ್ತ್ಯೃಪ್ರ. ೧೬೫)- [ ಸಂ. ] 

ದಲಿಶಜನ, ದಳಿತಜನ (ನಾ). ದವಂನಕ್ಕೆ ಒಳಗಾದವರಂ; ಶೋಷಿತ 
ಜನ; ಆರ್ಥಿಕವಾಗಿ, ಸಾಮಾಜಿಕವಾಗಿ. ಕೆಳವಂಟ್ಟದವರು: 
ಉಳ್ಳವರ ನಿರ್ದಯದ ಕಲ್ಲುಗಾಣದ ಹೀನಕೃತ್ಯದಲಿ ನಿರಿನಿಟಲು 
ಬಡವರೆದೆಯು, ಕ್ಷಾಮಡಾಮರ ಭೀಮಗದೆಯನಪ್ಪಳಿಸುತಿರೆ ನಿತ್ರಾಣ 
ವಾಗುತಿದೆ ದಲಿತಜನವು (ಭಾವಜೀ. ೧೨-೧೬) ; ಈ ಹೊಸೂರಿನಲ್ಲಿರುವ 
ದಲಿತಜನರ ಸ್ಥಿತಿ - ಗತಿಗಳು `ಅತ್ಯಂತ  ಶೋಚನೀಯವಾಗಿದ್ದವು. 
(ಹೊಸೂಹ. ೦೮). ದಳಿತಜನ : ದಳಿತಜನದ ಹಿತವನ್ನು ಲಕ್ಷಿಸದೆ... 
ಯಾಂತ್ರಿಕವಾಗಿ ಬಂಡವಾಳದ ಚಕ್ರವನ್ನು ತಿರುಗಿಸುತ್ತಿರುವ ವಿಜ್ಞಾನ 
ಸಂಸ್ಕೃತಿ (ಶಿಕ್ಷರ. ೩೯೭). [ದಲಿತ-. ಜನ] 


೩೮೨೮ 


ದಲ್ಲಾಳಿ 


ದಲಿತವರ್ಗ (ನಾ). ಎ ದಲಿತಜನ : ದಲಿತವರ್ಗದವರಿಗಾಗಿ ಶ್ರಮಿಸಬೇಕು 
(ಕೊನೆಳಳ. ೨೮೩). [ದಲಿತ ವರ್ಗ] 
ದಲಿತಾಂಬುಜ, ದಳಿತಾಂಬುಜ (ನಾ). ಅರಳಿದ ತಾವರೆ; ವಿಕಸಿತವಾದ 
ಕಮಲ. "ದಲಿತಾಂಬುಜನೇತ್ರೆ' ಪರಾ. ದಳಿತಾಂಬುಜ : "ದಳಿ 
8, ತಾಂಬುಜನೇತ್ರೆ' ಪರಾ. [ದಲಿತ * ಅಂಬುಜ) 
ದಲಿತಾಂಬುಜನೇತ್ರೆ, ದಳಿತಾಂಬುಜನೇತ್ರೆ (ನಾ). ಅರಳಿದ ಕಮಲದಂತೆ 
(ಅಗಲವಾದ) ಕಣ್ಣುಳ್ಳವಳು ; ಆಯತಾಕ್ಷಿ: ಇಂದುಯುಗಂಗಳ 
ಖಂದಂ ಬಂದು ಹರದ್ವಿತಯರಂಗ ಳ್‌ ನಿಂದೊಡೆ ಚಿತ್ರಪದಂ 
ನಾಮಂ ದಲಿ[ಪಾಕಾಂ. ೪]ತಾಂಬುಜನೇತ್ರೇ (ಛದೋಂಟು. ೨-೯೪). 
ದಲಿತಾಂಬುಜನೇತ್ರೆ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ ಸಂ. ದಲಿತುಂಬುಜನೇತ್ರಾ (ದಲಿತಾಂಬುಜ * ನೇತ್ರ + -)1 
-ದಲೆ (ಪ್ರ). ಭಾವನಾಮವಾಚಕ ಕೃದಂತ ಪ್ರತ್ಯಯ: "ಆದಲೇೆ?, 
"ತವುದಲೆ', "ಮರಳಂದಲೆ' ಪರಾ. 
| ದಲ್ಲಗ (ನಾ). ಒಬ್ಬಾತನ ಹೆಸರು | ಚ ಪೇಟ್ವಿಯ 


ನೆ ಪಾಲ ೫೬ ೫೬ 


28 (ಎಕ. 11, ೯೧-೧; ಸು. 700). 
ದಲ್ಲಾಲಿ "ದಲ್ಲಾಳಿ' ನೋ. 
ದಲ್ಲಾಳ, ದಲಾಲ, ದಳ್ಳಾಳ (ನಾ). ಮಾರುವವರು ಮತ್ತು ಕೊಳ್ಳಿ 
ವವರ ನಡುವೆ ಮಧ್ಯಸ್ಥನಾಗಿ ಕೆಲಸ' ಮಾಡಿ ಅದಕ್ಕಾಗಿ ಶುಲ್ಕ 
ಪಡೆಯುವವನು: ಕಮಿಷನ್‌ ಏಜೆಂಟ್‌: ವ್ಯಾಪಾರಗಾರರ ಸರಕನ್ನು 
ನಿರ್ದಿಷ್ಟ ಲಾಭಕ್ಕಾಗಿ ಮಾರಾಟಮಾಡಿಸುವವನು; ದಳ್ಳಾಳಿ: 
ಮುಂಗಡವಾಗಿ (096108) ಒಪ್ಪಂದ ಮಾಡಿಕೆೊಳ್ಳುವೆ ತರಗಿನೆ ದಲ್ಲಾಳರು 
ಬೆಳೆಗೆ ಸಂಚಕಾರ ಕೊಡುವರು (ಹಂಪ್ರ. ೧೬೧). ದಲಾಲ: ಸ್ಥಿರ ಹವೆಯು 
ಹೊರಗಿನ ಹವೆಗೂ ರಕ್ತಕ್ಕೂ ನಡುವೆ ದಲಾಲನಂತೆ ಇರುತ್ತದೆ (ಮುಂಬಯಿ. 
೬-೩೧೯); ದೇವದೈವಗಳ ಅನುಗ್ರಹಕ್ಕಾಗಿ . .. ದೇವರ ದಲಾಲರಾದ 
ವೈದಿಕರೂ, ಕಾಜಿಗಳೂ, ಪಾದ್ರಿಗಳೂ ಉತ್ಪನ್ನರಾಗುತ್ತಾರೆ (ಮಾವಾದ. 
ಹುಬ್ಬಳ್ಳಿ, ಮಿರ್ಜಿ ಈ ಗ್ರಾಮಗಳಲ್ಲಿಯ ಹುಂಡೀಸಾವಕಾರರ 
ದಲಾಲರು ಮಾತ್ರ ಇರುತ್ತಿದ್ದರು (ಕಛಾಗೆ. ೨೭೪). ದಳ್ಳಾಳ : ನಾನು 
ಹ:ಡುಗೀರನ್ನ ಹುಡುಕಿಕೊಂಡು ಬರೋ ದಳ್ಳಾಳ ಎಂದು ತಿಳಿಕೊಂಡರೆ 
ಮಾತ್ರ ನನಗೆ ಸಹಿಸೋದಕ್ಕೆ ಆಗೋದಿಲ್ಲ (ಮಾರ್ಗದ. ೧೩೭). 
[ *-ಅರ.ಪಾರ, ದಲ್ಲಾಲ್‌ ; ಹಿಂ. ಮರಾ. ದಲಾಲ್‌, ದಲ್ಲಾಲ* 
ದಲ್ಲಾಳಿ, ದಲಾಲಿ, ದಲ್ಲಾಲಿ, ದಳ್ಳಾಳಿ (ನಾ). ೧. ವ್ಯಾಪಾರದಲ್ಲಿ 
ಕೊಡುವವರ ಹಾಗು ಕೊಳ್ಳುವವರ ನಡುವೆ ವ್ಯವಹರಿಸಿ ಅದಕ್ಕಾಗಿ 
ಪಡೆಯುವ ಶುಲ್ಕ ; ತರಗು. "ದಲ್ಲಾಳಿತನ', "ದಲ್ಲಾಳಿವಟ್ಟ' 
ಪರಾ. ೨. ಎದಲ್ಲಾಳ : ಚನ್ನಬಸಪ್ಪನ ಮಗ ರೇಶ್ಮೆ ದಲ್ಲಾಳಿ ವೀರ 
ಸೆಟಪ್ಪನ ಹೆಂಡತಿ ಗಂಗಮ್ಮನ ಭಕ್ತಿ (ಎಕ. ೫11, ಕುಣಿಗ, ೪೮-೨ ; ೩898) ; 
ಅಗ್ಗವಾಗಿ ಕೊಂಡು ಲಾಭಕ್ಕೆ ಮಾರುವ ದಲ್ಲಾಳಿ ವರ್ತಕರೆ (ತರಗಿನ 
ಪೇಟೆಯ) ಗುಂಪು ಎಲ್ಲೆಲ್ಲಿಯೂ ತಾನೇ ತಾನು (ಹಣಪ್ರ. ೪). 
ದಲಾಲಿ: ೧. ಪಿತ್ರಾರ್ಜಿತ ಆಸ್ತಿಯು ' ಕಡಮೆಯಾಗಲು ಅವನು 
ಪ್ಕೂರಿಸ್‌ದಲ್ಲಿ ದಲಾಲಿಯ ವ್ಯವಹಾರ ಸಾಗಿಸುತ್ತಿದ್ದನು (ಮೊಪಾಸಾ. ೩ 
ಮುನ್ನುಡಿ) ; ತಾತಪ್ಪ ದನಕರುಗಳ ವ್ಯಾಪಾರದಲ್ಲಿ ದಶಾಲಿ ಮಾಡುವ 
(ಅಶೋಕ. ೧೯). ೨. ಬಹಳ ಕುಯುಕ್ತಿಯ ದಲಾಲಿಗಳೂ ಇದ್ದಾರೆ 
(ಪ್ರವಾಇ. 11, ೩೦೪); ದಲಾಲಿ ಭೀಮಣ್ಣ, ಕಿರಾಣಿಅಂಗಡಿ ರಾಮಣ್ಣ 
ಮತ್ತು ಆ ಸುಗೂರ ದೇಸಾಯರು ಇಂಥಾ ಜನರು ಒಟ್ಟು ನಿಲ್ಲಧಂಗ 
ಮಾಡಬೇಕು (ಆಪನಾ. ೭); ಈ ದಲಾಲಿಯ ಸಲುವಾಗಿ ನಾನು ನನ್ನ 
ಆತ್ಮನಿಗೆ ಎಷ್ಟು ಅನ್ಕಾಯ ವಕಾಡಬೇಕಾಗಂತ್ತಿತ್ತು (ಪ್ರೇಮಾಶ್ರ. ೨೫೮). 
`ದಲ್ಲಾಲಿ: ೧. ಈ ಕಾರ್ಯದಲ್ಲಿ ತಮಗೆ ಯಶ ದೊರೆತಲ್ಲಿ ರತ್ನಗೋಲದ 


೭೩) ; 


30 


ದಲ್ಲಾಳಿತನ್ನ 


ಬೆಲೆಯಲ್ಲಿ ಶೇಕಡಾ ಐದರಷ್ಟು ತಮಗೆ ದಲ್ಲಾಲಿ ಕೊಡಲು ನಮ್ಮ ರಾಯರು 
ಸಿದ್ಧರಿದ್ದಾರೆ (6ತ್ಮಗೋ. ೨೭). ದಳ್ಳಾಳಿ: ೧. ಶೇಕಡಾ ೫ ರಂತೆ ದಳ್ಳಾಳಿ 
ಎಷ್ಟುಗುತ್ತದೆಂದು ಗುಣಿಸಿಕೊಂಡನು (ಯೋಧಪು. ೨೪). ೨. ಸಾಮಾನು 
ಗಳನ್ನು ಮಾರಾಟ ಮಾಡಲು ಒಬ್ಬ ದಳ್ಳಾಳಿಯನ್ನು ನೇಮಿಸಿದ (ಪ್ರವಾಇ. 
11, 30೮) ; ನ್ಯಾಯಾಲಯದ ದಳ್ಳಾಳಿಯನ್ನು ಕೇಳಿ ನೋಡಿ ಆತ ಗೌರ್ನರ 
ಮೇಲೆ ತಪ್ಪು ಹೆೊರಿಸ ತ್ತಾನೆ (ಪುನರು. ೨೪೫). 
[ «ಪಾರೆ. ದಲಾಲೀ, ದಲ್ಲಾಲೀ; ಹಿಂ. ದಲ್ಲಾಲಿ ; ಅರ. ದಲಾಲೀ; 

ಮರಾ. ದಲಾಲೀ ] 
ದಲ್ಲಾಳಿತನ್ನ, ದಳ್ಳಾಳಿತನ (ನಾ). ವಂಧ್ಯಸ್ತಿಕೆ; ವಂಧ್ಯಸ್ತಗಾರನ 
ವೃತ್ತಿ: (೪). ದಳ್ಳಾಳಿತನ : ದಳ್ಳಾಳಿತನದಿಂದ ಆತನ ಜೀವನ ನಡೆಯು 
ತ್ತದೆ (ಕೂ). [ದಲ್ಲಾಳಿ * - ತನ] 
ದಲ್ಲಾಳಿತನ, (ನಾ). ಧಾರ್ಟ್ಯ್ಯ; ಮದ; ಉನ್ಮತ್ತತೆ: ಉನ್ಮತ್ತ 
ಯೌವನಂ ಪೊಲ್ಲ ಮುನಿಸಿಂದ ಪೊಜಮಟ್ಟು ಪೊಳಲಂ ತನಗೆ ಮಾರ್ಮಲೆ 
ವರಿಲ್ಲವೆಂದು ದಲ್ಲಾ ಳಿತನದಿಂದ ದಂಡು ನಡೆದಂ ಧರಣಿಯೆಲ್ಲಮಾ ಬಲು 
ಭಾರಕಲ್ಲಾಡುವಂದದಿಂ (ಸಮ್ಮಳ. ೮-೨೫); ತಂದೆತಾಯಿಗಳರಸಿಗತಿ 
ಸಲಿಗೆವಂತರೆಂಬೊಂದು ದಲ್ಲಾಳಿತನದಿಂ ಲಂಡಪುಂಡರೊಳ್‌ ಮುಂದೆ 
ನೋಡದೆಯಾಡಿ ಕೊಟ್ಟುಕೊಂಡವರು ನೆಜ್‌ಹೊಟಿಕಯವರು ನಗುವ 
ತೆಅದಿ ನಿಂದೆಗೊಳಗಾಗಿ (ಸಮ್ಮಾ, ೧೦-೩) ; ಒಳ್ಳಿತನುಣಲಿತ್ತು ಸಲಹು 
ತಿಪ್ಪೆವು ಮುಪ್ಪಿನಲ್ಲಿ ಸಾಕುವರೆಮ್ಮನೆಂದು ದಲ್ಲಾಳಿತನದಲ್ಲಿ ಹಾಟ್‌ 
ಹೋಹಿರಿ ಬಲು ಕಳ್ಳರಲ್ಲವೆ ಹೋಗಿರೆಂದಾ (ಛರಣಿ. ೪೫-೧೦೯). 

[ ದಲ್ಲಾಳಿ? + - ತನ] 
ದಲ್ಲಾಳಿವಟ್ಟ (ನಾ). ಮಧ್ಯಸ್ತಿಕೆಯಿಂದ ಬರುವ ಲಾಭ;-ದಳ್ಳಾಳಿತನ 
ದಿಂದ ದೊರೆಯುವ ಕವಿಂಷನ್‌ : ತರೆಗಂ: ಅವರಿಗೆ ದಲ್ಲಾಳಿವಟ್ಟ 
(Brokerage) ಕೊಟ್ಟಲ್ಲಿ, ನಮಗೆ ಶೇರನ್ನು ಕೊಡಿಸುವುದಕ್ಕೆ, ಕೊಳ್ಳು 
ವುದಕ್ಕೆ ಅವರು ಸಹಾಯವಾಗುತ್ತಾರೆ (ಬಾಲಪ್ರ. 111, ೧೩೬೩). 

! ದಲ್ಲಾಳಿ + ವಟ್ಟ,] 
ದಲ್ಲಿಮರ (ನಾ). ಒಂದಂ ಬಗೆಯ ವಂರ : ದೊಡ್ಡ ತೊಪ್ಪೆಮರ, ದೊಡ್ಡಿ 
ಮರ, ಬಿಂದಾರಿಮರೆ, ದಲ್ಲಿಮರ, ಬಟ್ಟಿಗ (ಮೈಔಗಿ. ೪೫-೮೮೫). 

[? + ಮರ] 

ದವ (ನಾ). ೧. ಕಾಡಂ ; ಅರಣ್ಯ ; ವನ : “ಅಡವಿಯಲ್ಲಿಯಂಂ ದವ ದಾವ 
ಎಂಬುದು?” (ಹಲಾಯು. ೧೩೩-೧೩) ; “ವನದಲ್ಲಿ ದವ ದಾವಮೆಂಬುದು” 
(ಮಂಗರಾ. ೧೩೯-೭); ಆ.ಮರೆನನಾ ದವದಗ್ನಿ ಬರ್ದುಂಕಲೀಗುಮೋ 
(ಅದಿಪು. ೪-೯೯). ೨. ಕಾಡುಗಿಚ್ಚು ; ದಾವಾಗ್ನಿ : “ನಿಮಿರ್ದ ಕಾಂತಾರ 
ದಲ್ಲಿಯ ಕಿಚ್ಚು ದಾವಂ [ದವು] (ಮಂಗೆಂ3. ೧೪-೯): “ವನ ಕೃಷ್ಣ 
ವರ್ತ್ನಂಗೆ ದವನಾಮ” (ಕಶರ. ೩6); ದವರೌದ್ರಜ್ವಲನಾದ್ಭುತಂ ಹೃದಯ 
ದೊಳ್‌ ಶೋಕಾಗ್ನಿ ಕೈಗಣ್ಮೆ ಪೊಣ್ಮುವ ಕಿಚ್ಚಂ ನದಿಪಲೈ ಬರ್ಪ ತೆಜಿದಿಂ 
ಕಣ್ಗಳಿಂದುಣ್ಮಿ ಪೊಣ್ಮುವ ನೇತ್ರಾಂಜನಮಿಶ್ರಬಾಷ್ಪಜಲಧಾರಂಬಿಂದುಗಳ್‌ 
ಕೂಡೆ (ಅಜಿಪು. ೧೦-೪೫) ; ದವರೂಪಂ ರಿಪುಕಾನನಕ್ಕೆ ಪವಿರೂಪಂ ಶತ್ರು 
ಶೈಳಕ್ಕೆ ಬಾಡವ ರೂಪಂ [ದ್ವಿ]ಷದರ್ಣ್ಣಕ್ಕೆ (ಎಳ. ೪111, ಸೊರಬ. ೧೪೦- 
೨೯ ; 1198) ; ಜವನೆಂಬ ವನಕೆ ದವನೆಂದೆನಿಪ ಕರ್ಗೊರಳನ ಭರ್ಗನ ಫಣಿ 
ಕಂಕಣನಂ ಚತುರರ್ಗೆಆ್‌ಯಂಂ ಪೊಗಳ್ಹಂ ವರಗುರ್ಜರಭೂವರನಿರ 
ದೊಸೆದು (ಉದೃದೇ. ೬-೨೨) ; ತದ್ರಿಪು ಮದದವಮಂ ನಂದಿಸಲ್‌ ಬರ್ಪ 
ಕಾರಂತಿರೆ ಬಂದಂ (ರಾಜಶೇ. ೬-೧೩4). “ದವದಾವ ಶ ಬ್ದ ವೆರಡುಂ 
ಪ್ರವರ್ತಿಕುಂ ವನದೊಳಂ ವನೋತ್ನಾಗ್ನಿಯೊಳಂ” (ವಸ್ತುಕೋ. ೧೨೦-೧೬). 
೩, ಕಿಚ್ಚು ; ಬೆಂಕಿ ; ಅಗ್ನಿ : ರಿಪುವಿಪಿನ ದವ ಹರಿಶ್ಚಂದ್ರಭೂಪಾಲನ 
ಪ್ರಬಳ ಪ್ರತಾಪ ಶರಧಿಯ ಸಂಳಿಯೊ ಹೇಳೆನಲಯೋಧ್ಯಾಪುರಂ ಮೆಟ್‌ವು 


೩೮೨೯ 


ದವಣಂದಿ 


ತಿರ್ದುದು (ಹಕಕಾ. ೧-೩೬). ೪. ಒಂದು ಬಗೆಯಂ ವಂರ: ಕಂಕೇಲಿ 
ಮೋಚಂ ದವಂ ನಳಿನ ತಾಳವಿವಿಂತು ವೃಕ್ಷಮೆನಿಕುಂ (ನಾನಾರ. ೧೧೧). 
[ಸಂ.] 


ದವಡ "ಧವಡ್ಮ' ನೋ. 


8। ದವಡತನ "ಧವಡತನ' ನೋ. 


10 


48 


ದವಡಿಗ (ನಾ). ಹುಂಬ : ತುಂಬಿದುದು ಹೆಣನೊೊಟ್ಟಿಲಲಿ ನೆಲನಂಬರಕೆ 


ಜಡಿದಿಟ್ಟನೌಕುವ ಡೊಂಬಿಗರ ದವಡಿಗರ ದಕ್ಕಡರಕ್ಕಸರ ಹನುಮ 


(ತೊರರಾ. ೩-೪-೨೨). 


ದವಡಿತಿ (ನಾ). ೧. ಹುಂಬಹೆಣ್ಣು ; ಅವಿವೇಕಿಯಾದ ಹೆಣ್ಣು. ೨. 


ಕೆಟ್ಟನಡತೆಯ ಹೆಣ್ಣು; ದಂಷ್ಪೆ ; ನೀಚೆ. "ಅತಿದವಡಿತಿ' ಪರಾ. 
[ ದವಡ (ಎಧವಡ್ಡ) + - ಇತಿ (<-ಇತ್ತಿ)] 


ದವಡೆ, ಡವಡೆ,, ಡವುಡ್ಕೆ, ದಾಡ್ನೆ, ದೌಡೆ (ನಾ). ೧ ಒಸಡಂ; ದಂತ 


ಪೀಠ: ತಾಲು, ಕಾಕುದಂ-೨ ದವಡೆಗಳು, ವಳದವಡೆ, ಹೊರ 
ದವಡೆ, ಕೆಳದವಡೆ, ಮೇಲಂದವಡೆ, ದಾಡೆ” (ಸಿದ್ಧಾಂತಿ. ೧೯೫) ; ಸಮವಾದ 
ದವಡೆಗಳು (ಸಇಗಂಧಿ. ೨೬೯-೪); ಅವು (ರಥಾಶ್ವಗಳು) ದವಡೆಗಳನ್ನು ಕಚ್ಚಿ 
ಕೊಂಡು ರೋಷಾರುಣಲೋಚನಗಳಾಗಿ ಭೂಮಿಯಲ್ಲಿ ಬಿದ್ದು (ಕೃವಾಕ. 
೧೬೧) : ಕಸ್ತೂರೀಮೃಗವು ಸಾಧಾರಣ ಹಂದಿಯಷ್ಟು ಇರುತ್ತದೆ, ಅದರ 
ದವಡೆಗೆ ಕೋರೇಹಲ್ಲು ಇರುವವು (ಮುಂಬಯಿ. ೪-೨೧೨) ; ಬಡವನ ಸಿಟ್ಟು 
ದವಡೆಗೆ ಮೂಲ (ಗಾದೆ). ೨. ಕಪೋಲಭಾಗದಲ್ಲಿ ಹಿಂಭಾಗದಲ್ಲಿರುವ 
ಹಲ್ಲಂ : ವೀರಣ್ಣನ ಧೈರ್ಯಸಾಹಸಗಳು, ಮೃತ್ಯುವಿನ ದವಡೆಗಳೊಳಗೆ 
ನುಗ್ಗುವ. ಕಲಿತನ ಇವುಗಳು ಈಚಣ್ಣನವರನ್ನು ರೋಮಾಂಚಗೊಳಿಸಿ 
ದುವು (ಹಾಹುತ್ಮ. ೮೨) ; ಮೃತ್ಯುವಿನ ದವಡೆಗೇ ಸಿಕ್ಕಿದ್ದು ವಿಜಯಸಿಂಹನು 
ನಿರಪಾಯವಾಗಿ ತಪ್ಪಿಸಿಕೊಂಡನು (ರಾವಿಜ. ೧೩); ದವಡೆ ಹಲ್ಲುಗಳು 
ಗಟ್ಟಿ ಇವೆ (ಕೂಢಿ). ಡವಡೆ : (೪). ಡವುಡ್ಕೆ : (8). ದಾಡೆ;: ೧. ಪಾರಿ 
ವಾಣದ ಸೊಪ್ಪಿನ ರಸ ಲೊಕ್ಕಿಸೊಪ್ಪಿನ ರಸ. . . ಕಲಸಿ ಗಂಳಿಗೆಯಂ 
ಮಾಡಿ ದಾಡೆಯಲ್ಲಿರಿಸಿಕೊಂಡು ಬಂದರಸವಂ ನುಂಗಲು ೪ ತೆರದ ಅಜೀರ್ಣಂ 
ಕೆಟ್ಟು ದೀಪನವಹುದು (ಸಳವೈ. ೩೬೯), ದೌಡೆ: ೧. ಆಡಿ ಗೆಲ್ಲುವ 
ನಾಲ್ಕು ಯಿಮ್ಮಡಿ ಗಜ್ಜುಗವ ಕೂಡಿದ ಗೆಳೆಯರ ಕೂಡೆ ನೋಡಿ ಬಚ್ಚಿಡು 
ವರೆ ಮನೆಯಿಲ್ಲದಿರೆ ಬಾಲ ದೌಡೆಯೊಳಿಟ್ಟುಕೊಂಡಿಹನು(ಜಂದ್ರ ಹಾ. ೧-೩೪). 

ದವಡೆಗೆ ಬಲಿಯಾಗು ಎ ಬಾಯಿಗೆ ಸಿಕ್ಕು; ತುತ್ತಾಗಂ : ಭಾರಿಭಾರಿ 
ಆಸನಗಳು, ಮಂಚಗಳು, ಕನ್ನಡಿಗಳು ಸದ್ದುಮಾಡುತ್ತಾ ಬಂದು ಬೆಂಕಿಯ 
ದವಡೆಗೆ ಬಲಿಯಾದವು (ಆಕ್ರಮ. ೧೦೯). ದವಡೆಯಹಲ್ಲು ೬ ದವಡೆ ೨: 
ಎರಡೂ ದವಡೆಯ ಹಲ್ಲುಗಳು ಗಾಯದಲ್ಲಿ ಮೂಡಿದ್ದವು (ಕುಡಿಕೂ. ೪೪). 

[ದೇ.॥ ತಮಿ, ತವಟ್ಟೈ; ಮಲ. ತಾಡಿ; ತುಳು. ದೌಡೆ; ತೆಲು. ದವುಡ ) 


ದವಡೆಸೆಳವು (ನಾ). “ಅಗಿಯಂವ ಸ್ನಾಯಂಗಳು ಸೆಳವಿನಿಂದ ದವಡೆ 


ಗಳಂ ತೆರೆಯಲಾಗದಂತೆ ವಂಚ್ಚಿಕೊಂಡಿರಂವ ಒಂದು ಬಗೆಯ 
ಧನುರ್ವಾಯಂ: ದವಡೆಸೆಳವು” (Locked Jaw. ಇಂ೫ನಿ), 
[ ದವಡೆ + ಸೆಳವು] 


ದವಣ (ನಾ). ಸರಕು (?) : ಸ್ವದೇಶಿ ಪರದೇಶಿಯಿದಂ ಬಂದಂತಹ ದವಣ 


ಗದ್ಯಾಣ ನೂಜಕ್ಕೆ ಗದ್ಯಾಣಂಮೊದಜಸೋಪಾದಿಯ ದವಣ ಆದಿದೇವರಿಗೆ 

ಸಲುವಂತಾಗಿ ಕೊಟ್ಟ ಶಾಸನ (ಎಕ. 11, ೩೩೬-೩೨; 1288); ಕಬ್ಬಿಣದ 

ಮುದ್ದೆ ೧ ದವಣ ೧ ಕ್ಕೆ ಲ್‌ (ಎಕ. ೫1, ಹಿರಿಯೂ. ೮೮-೨೬ ; 1589). 
[?] 


ದವಣಂದಿ (ನಾ). ಒಬ್ಬಾತನ ಹೆಸರು: ಶ್ರೀ ದವಣಂದಿ ಬಳರರ ಗುಡ್ಡ 


ಆಸು ೬ ೬ ಬಂದು ತೀರ್ತ್ವವ ಬಂಧಿಸಿದ (ಎಳ. 11 ೪೯ ; ಸು. 1000). 
"ದಾವನಂದಿ' ಪರಾ. (?] 


ದವಣಿ 


ದವಣಿ *ದಾವಣಿ,' ನೋ. 
ದವಣಿಗ (ನಾ). ವ್ಯಾಪಾರಿ (?) : ಶ್ರೀ ಮಲ್ಲೊಕ್ಕಿಗುಣ್ಣಿಯ ಜೋಳ 
ದಂಗಡಿಯ ದವಣಿಗ ಮಹಾಜನಂ ಶ್ರೀಮರುಳೇಶ್ವರ ದೇವರಿಗೆ ಅಂಗಡಿಯ 
ಲರವಾನಂಗೊಳ್ಳ ಸಂಟ್ಟುಗ ಭತ್ತಮಂ ಕೊಟ್ಟರು (ಕಣ. 11, ೧೦-೧೫ ; 
1080). [ದವಣ+ _- ಇಗ) 
ದವತಿ "ದವತಿ'' ನೋ. 
ದವಥು (ನಾ). . ಕಿಚ್ಚು ; ಬೆಂಕಿ. ೨. ಕಾವು: ಶಾಖ. ೩. ಸುಡುತ್ತಿ 
ರಂವ ಜ್ವರ: (8). ೪. ನೋವು; ಯಾತನೆ. ೫. ಆಯಾಸ; ಬಳಲಿಕೆ: 
“ದವಥುಃ. ಪರಿತಾಪಃ - ಈ ಎರಡು ಬಬಲಿಕೆ” (ಹಲಾಯು. ೯೮-೪೪) ; 
“ಪರಿತಾಪಮೆನೆ ದವಥು ಬಬಿಲಿಕೆ” (ಮಂಗರಾ. ೧೧೩-೨). [ಸಂ.] 
ದವದಹನ (ನಾ). ಕಾಡನ್ನು ಸುಡಂವ ಕಿಚ್ಚು ; ಕಾಳ್ಗಿಚ್ಚು; ದಾವಾ 
ನಲ: ನೈಪವೃಷಭನರಾತಿನಿಕರತರು ದವದಹನಂ (ಕವಿರಾ. ೩-೧೫೭); 
ವದಹನಂ ಕಾನನಮಂ ತವಿಪಂತಿರೆ ಬಾಡವಾನಲಂ ವಾರಧಿಯಂ ತವಿ 
ಪಂತಿರೆ ಪವನಸುತಂ ತವಿಸಿದನಗಣಿತಮೆನಿಪ್ಪ ದಾನವ ಬಲವಮಂಂ (ಪಂರಾಮಾ. 
೦೩-೧3೯). [ದವ * ದಹನ) ` 
ದವದಾಹ (ನಾ). ಕಾಳ್ಗಿಚ್ಚಿನ ಉರಿ ; ದಾವಾಗ್ನಿಯಂ ಜ್ವಾಲೆ: ರಾಹು 
ವೆತ್ತಲು ಲಲಿತತಾರಾವ್ಯೂಹವೆತ್ತಲು ದಳ್ಳಿಸುವ ದವದಾಹವೆತ್ತಲು 
ನೀರಸದ ತೃಣರಾಶಿ ತಾನೆತ್ತ (ಕುವ್ಯಾದ್ರೋ. ೧೭-೨೪). 
[ ದವ * ದಾಹ] 
ದವನ (ನಾ). ಸುವಾಸನೆಯ ಎಲೆಗಳುಳ್ಳ ಒಂದು ಬಗೆಯ ಗಿಡ ; 
ಹಬ್ಬದ ಹೂ: “ಪುಷ್ಟಮೆನೆ ದವನನಾಮಂ” (ಮಂಗರಾ. ೪೦-೩೪) ; 
“ಹಬ್ಬದ ಹೂವೆನಲು ದವನ” (ಕದ್ಬಿಕ್ಳಿ. ೨೨); ಮರುಗ ದವನಂದಳಂ 
ಶೈಲರುಹಂ ತಗರಂ ಖಜೋರಮೇಲೆಯಿವಂ ಕೊಂಡರೆ ನೆಲ್ಲಿ ಮೂಜುಮಡಿ 
ಯಾಗಿರೆ ಪೂರ್ವಕ್ರಮದಿನದು ಸುಗಂಧಾಮಳಕ೦ (ಲೋಳೋಪ. ೭-೨೮) ; ಆ 
ತೋಂಟಮನಾರೊರ್ವ್ವರ್ಮ್ಮಾಡುವ ಮಾಲಗಾಅರ್ದೇವರ್ಗೆ ನಡೆಯಿಸುವ 
ಕಣಗಿಲೆಯ ಗಿಡುವಿರ್ಪೃತ್ತು ... ದವನಂ ಮರುಗಿನ ಮಡಿಯೊಂದೊಂದ 
ಅಲಯ್ದ ಈ ಧರ್ಮ್ಮಮನಯ್ವತ್ತಜುವರುಂ ಕಾದು ನಡೆಯಿಸುವರ್‌ 
(ಸೌ. 2069) ; ಭವನವಾಸಿಗರ ಕರಂ ದವನದ 
ಮಡೆಯಂ ದಾಟ್‌ಪೊಕ್ಕಂತೆ ಮಾಡಿ (ಧರ್ಮಾಮ್ಮ. ೭-೯೫) ; ದವನದ ಸೀಗುರಿ 
ಗಳ ಪೊಣ್ಮುವ ಪೊಂಬಾಳೆಗಳ ಚಿಂಮರಂಗಳ . , . ವಿಚಕಿಲಕಾಯ ಕೇತು 
ದಂಡದ ಸತಿಯರ? (ಗಿರಿಕ. ೭-೩3) ; ಈ ವನಿತೆ ಗುರುಪೂಜೆಯಂ ಮಾಡಳೆ 
ದವನದಲ್ಲಿ (ಬಸಪು. 9೨-೧೧) ; ಬಾಳೆಯ ಹಣ್ಣು ದವನಗಳ ನೆರೆ ಜನಜಾಲ 
ದೇವನ ತೇರ ಮೇಲೆ ಲೀಲೆಯೊಳಗೆ ಸೊಸಿ ಗೋವಿಂದಯೆಂದೆಂಬಾಳಾಪ 
ಗಳೊಪ್ಪಿದುವು (ಕಂನವಿ. ೨೩-೧೦೮); ಶುಷ್ಕವಾವರೇನು ದವನ ಮೈಗಂಪನು 
ತರದೆ ಪವನ? (ಗಂಗಾತ. ೬೮-೮). 
ದವನದ ಹುಣ್ಣಿಮೆ: ಚೈತ್ರ ಕ್ರಶುದ್ಧ ಹಣ್ಣಿವೆಂ: ಚೈತ್ರಶುದ್ಧ ಹುಣ್ಣಿಮೆ 
ಯನ್ನು ವನಪೂರ್ಣಿಮಾ ಎನ್ನುತ್ತಾರೆ. . , ವನಪೂರ್ಣಿಮೆಗೆ ದವನದ 
ಹುಣ್ಣಿಮೆ ಎಂದು ಕನ್ನಡನಾಡಿನ ಹೆಸರು, ಆ ದಿವಸ ದೇವರಿಗೆ ದವನ 
ವನ್ನೇರಿಸಿ ಪಕ್ಚಾನ್ನದ ನೈವೇದ್ಯ ಮಾಡುವರು (ಭಾಹಬೃ. ೬೬). 
[ದೇ.8 ತಮಿ. ತುಮಣ ; ತುಳು. ತೆಲು. ದವನ./ಹಿಂ. 
ಮರಾ, ದವಣಾ 
ದವನಮಲ್ಲಿಗೆ (ನಾ). ಒಂದಂ ಬಗೆಯ ವಂ್ಲಿಗೆ ; ಕಾಡಂವಂಲ್ಲಿಗೆ (?): 
(ಪಂಡಿತ. ೮೮). [ ಆದವ ? * ಮಲ್ಲಿಗೆ 
ದವನಿ "ದಾವಣ್ಣಿ' ನೋ. 
ದವಲತ್‌ “ದೌಲತ್ತ' ನೋ. 
ದವಲತ್ತು "ದೌಲತ್ತು' ನೋ. 


XI-!, ೧0೮-೨0 ; 


೩೮೩೦ 


ದವಸಿಗ 


ದವೆಶಿಖ (ನಾ). ಕಾಡಿನ ಕಿಚ್ಚು ; ದಾವಾನಲ : ದವಶಿಖಯಾಗಿ ದಳ್ಳಿಸುವ 
ಸಂಹರಣೋಗ್ರ ಸಮಾರನಾಗಿ (ಆಗವಿ. ೧೫-3೨); ಬಗೆವನೆಯೊಳಿರ್ಪ 
ರತಿಪನನೊಗೆದತ್ಕುಚುಗಿರಿಯ ವಿರಹಶಿಖಿ ದವಶಿಖಿ ಚುರ್ಚುಗುವೆಂಂದು 
ಮುಖಮೃಗಾಂಕಂ ಮಿಗೆ ಸುಧೆಗಆವಂತೆ ಕಠದುದವಳಶ್ರುಜಲಂ (ರಾಜರೇ. 
೭-೮4). [ದವ * ಶಿಖಿ] 

ದವಸ (ನಾ). ಕಾಳು; ಧಾನ್ಯ: “ಘಾಸಃ, ಯವಸಃ - ಈ ೨ ದವಸಂ” 
(ಹಲಾಯು. ೩೨-೩೭) ; “ಧಾನ್ಯಂ ದವಸಮಕ್ಕು” (ಮಂಗ. ೧೦೨-೩) ; 
ನೆಲ್ಲು ಜೋಳವು ಮೊದಲು ದವಸವನೆಲ್ಲವಂ ಸಂಗ್ರಹಿಸಿ (ಬಸಪು. ೧೫-೧೨); 
ತುಪ್ಪ ಸಖರೆ ಬಾಳೆಹೆಣ್ಣು ಹಾಲು ಮೊಸರು ವೀಳೆಯ ದೀವಿಗೆ ೨ ಇ 
ಪ್ರಮಾಣಿನ ದವಸವನೂ ಕೊಟ್ಟು ನಡಸಿ ಬರಲುಳದು (ಸೌಇಇ. 3೫-11, 
8೭೦-೮ ; 1534) ; ವೀಸದ ಕೂಸಿಗೆ ದವಸವ ನಾ ತಂದೆ ಕೂಸಿಗೆ ಸಾಲದು 
ಹೋಗೋ ದಾಸಯ್ಯ (ಫುರಂದ. ೧-೧೩೦-೩) ; ಸ್ವಾಸ್ತಿಪುರದಲಿ ಹೊಲ 
ಅರವಿನ ತೊಳಲ ಹೊಲ ದವಸವನು ದಾರೆನೆಅದು ಕೊಟ್ಟೆವು (ಎಳ. 71, 
ಕಡೂರು. ೨೫-೧೧; 1699) ; ಅವಧಾನಂಗಳಿಗ್ಯಾವೂರಾಯ್ತು ? ದವಸವು 
ನಮ್ಮಲ್‌ ಬಹು ಕ್ರಯವಂಯತ್ತಿ (ನಾಪದ. ೨೦೪). 

ದವಸ ಧಾನ್ಯ ಎ ದವಸ ಮತ್ತು ಧಾನ್ಯ; ಕಾಳು ಕಡಿ: ಈ ವರ್ಷ 
ಮಳೆಯ ಅಭಾವದಿಂದ ದುರ್ಭಿಕ್ಷ ಬಂದು ದವಸ ಧಾನ್ಯಗಳು ಕಡಿಮೆ 
ಆಗಿವೆ. (ಕೂರಿ). 
[ ದೇ.8 ತಮಿ, ತವಚ ; ತುಳು, ತೆಲು, ದವಸ, /ಪ್ರಾ. 
ಜವಸ; ಸಂ. ಯವಸ] 

ದವಸಗಿತಿ (ನಾ). ಕಾಳು ಮಾರುವವಳಂ; ಧಾನ್ಯವನ್ನು ಮಾರಂ 
ವವಳಂ ; ವಿಮಳ ಸತ್ತಿ ಪಂಡಿತರು ಪೂಜಾರಿ ಬಾಣಸಿಗಿತಿ ದವಸಗಿಶಿ ಬ 
x x ತೋಟಿಗಂ ಸಂಕಿಮಯನೊಳಗಾಗಿ ಜೀರ್ಣೋಧಾರಕ್ಕಂ ವಿಶ್ತಿ 
ಮೂವತ್ತು (ಎಳ. ೫11, ಗುಬ್ಬಿ. ೦೪-೬೩ ; 1140). 

[ ಇದವಸಿಗ + - ಇತ್ಲಿ (ಆ - ಇತ್ತಿ)] 

ದವಸಾದಾಯ (ನು). ಧಾನ್ಯದ ರೂಪದಲ್ಲಿ ಬರುವ ವರಮಾನ, - 
ಆದಾಯ : ಸಕಲ ಸುವರ್ಣಾದಾಯ. ದವಸಾದಾಯ ಮುಂತಾದ 
ಉತ್ಪತ್ಕವನೂ (ಎಕ. ೪1, ತರೀಕೆ. 3೨-೪೮; 1681); ಸಕಲ ಸುವರ್ನಾ 
ದಾಯ ದವಸಾದಾಯ ಮುಂತಾದ ಆ ಸಕಲ ಸ್ವಾಮ್ಯವೂ ಸು ಶಿ ವೀಯವರ 
ಶ್ರೀ ಭಂಡಾರಕ್ಕೆ ಸಲುವುದು (ಎಕ. ೩1೪, ನಂಜನೆ. 3೯೬-೨೪ ; 1720); 
ಸಕಲ ಸುವರ್ನಾದಾಯ ದವಸಾದಾಯ ಸಹೆ ಕಂಠಿ ಗು ೧೭ (ಮೈ ಆರಿ. ೧೯೨೮, 
೪೩-೦೫ ; 176%). [ ದವಸ * ಆದಾಯ 

ದವಸಾಯ (ನಾ). ಎ ದವಸಾದಾಯಂ: ಶ್ರೀಮತ್ಸೆರ್ಗ್ಗಡೆ ಚಂಗದೇವಯ್ಯ 
x x [ಬ]ನವಾಸೆನಾಡ ದವಸಾಯದ([ಸುಂ)]ಕಮಂ[ಖೇ]ಣಿಯಲು ನಡೆವುತ್ತ 
(ಸಾಇಇ. ಸಸ, ೬೦-೦೩ ; 1088); ವೀಸಮುಮಂ ದವಸಾಯದೊಳ 
x x x ನಮುಮಂ ಬಿಟ್ಟಿ (ಎಳೆ. ೪17, ಶಿಕಾರಿ. ೧೩-೧೭; 1098) ; ಹುಟ್ಟಿದ 
ದವಸಾಯದ ದಸವಂದ ಮುಂಡೆ ೬ ೬ « ಜಿಯುವಮ ದೇವಗೇರಿಯ 
ಲೊನ್ನು [ವತಾವಟೆ]ದೆಅಕಿಯುವುಂ ಬಿಟ್ಟರ್‌ (ಕಟ. 17, ೩೯-೩೦; 1111). 

[ ದವಸ + ಆಯ್ಕ) 

40 ದವಸಿಗ (ನಾ). ಧಾನ್ಯ ಮಾರುವವನು ; ಕಿರಾಣಿ ವರ್ತಕ : ವೇದಾಂತದ 

ಸ್ವಯಂಂಪಾಕಿಸ್ವಾಮಿಗಳ್ಲಿ ಮತ್ತ ೧ ದವಸಿಗರಿಗೆ ಮತ್ತ ೧ ಹೂದೋಟದ 

ಮಾಲೆಗಾಟಿಗೆ ಕಮ್ಮ ೨೦ (ಎಳ. ೪11, ಶಿಕಾರಿ. ೧೮೩-೬೨ ; 1158) ; ಮತ್ತಂ 

ದವಸಿಗರ್ಗ್ಗೆ ಗಂಗನ ಗಳೆಯಲು ಕಂಬವಲುವತ್ತು ಮತ್ತಂ ದೇವರ 

ನೈವೇದ್ಯಕ್ಕೆ . . - ಕೊಟ್ಟ ದತ್ತಿ (ಎಕ. ೪1, ತರೀಕೆ. ೪೫-೦೦೦ ; 2186) ; 

ತಂಬುಲಂ ಪ್ಯೂವಿಸಾತಂಗೆ, ತಂಬುಲಿಗಂ ಏವಂ ದವಸಿಗಂ ದೂಸಿಗಂ 

[ ದವಸ + - ಇಗ] 


10 


16 


28 


45 
(ಶದ್ಮಾನು. ೪೦೫ ಪ್ರಯೋ). 


ದವಳ 


ದವಳ, ಢಾಳ್ಯ (ಗಂ.) ೧. ಬಿಳಿಯ ; ಬೆಳ್ಳಗಿನ. "ದವಳಾರ' ಪರಾ. 
(ನಾ). ೨. ಪಂಚಮಹಾವಾದ್ಕಗಳಲ್ಲಿ ಒಂದಂ; ಶಂಖ: ಶೃಂಗವಾದ್ಕ 
ವೆಂಬ ಕೊಂಬು ತಮ್ಮಟವೆಂಬ ಹಲಿಗೆ ಶಂಖವೆಂಬ ದ[ಪಾಕಾಂ. ಧ]ವಳ ಭೇರಿ 
ಯೆಂಬ ಬಾಜಾ ಜಯಘಂಟಿಯೆಂಬ ಜಾಗಟೆ ಇತ್ತೆಅದ ಪಂಚಮಹಾವಾದ್ಕಂ 
ಗಳಂ (ವಿವೇಕ. ೨೩೬), ಢಾಳ್ಯ : ೩. ಬಿಳಿಯ ಬಣ್ಣ ; ಶ್ವೇತವರ್ಣ : 
ಉಚ್ಚೈಃಶ್ರವಂ ಢಾಳವಲ್ಲದೆ ನಾವು ಕಪ್ಪ ಮಾಡಲ್ಕೆ ಸಾಗದೆಂದರು 
ಕುವರರಂ (ತುರಂಗ. ೩-೨೪). 

ದವಳಾಂಕ ಭೀಮ - ಒಂದು ಬಿರುದು: ಶ್ರೀ ವೀರಸದಾಶಿವರಾಯರ 
ಹಡಪದ ದವಳಾಬ್ಯ ಭೀಮ ಮಣಿನಾಗಪುರವರಾಧೀಶ್ವರೆ ಸಿಂಧುಗೋವಿಂದ 
ಸಿತಕರೆಗಂಡ, ಬರಿದ ಸಪ್ತಾಂಗಹರಣ ತುರಕದಳವಿಭಾಡರಾದ .. 
ವೆಂಕಟಾದ್ರಿನಾಯಕರೆ (ಮೈಅರಿ. ೧೯೨೯, ೯-೧೮; 1560). [ ಸಂ. ಧವಲ] 
ದವಳಾರ, (ನಾ). ಬಿಳಿಯ ಹಾರ; ಶುಭ್ರವಾದ ಮಾಲೆ: ಪೊಸ 
ಜಾದಿಯ ಪೂ ದವಳಾರವಟ್ಕಅಂ ಜನಿಯಿಸಲಂಚೆವಾಸುಗಳೊಳೋಪಳ 
ಪೆರ್ಮೊಲೆವೆಂಕೆಯಿಂದದೇಂ ತನತನಗಿಕ್ಕಿ ಮೆಟ್ಟಿದುದೊ ಭೋಗಿಜನಂ 
ಶಿಶಿರಾಪಿರೇಕಮಂ (ಜಗವಿ. ೦೪-೦೯). [ದವಳ + ಆರ್ಕ) 
ದವಳಾರ್ಯ, ಧವಳಾರ, (ನಾ). ಬಿಳಿಯ ಬಣ್ಣದ ಮನೆ - ಸಂಣ್ಣ ಹಚ್ಚಿದ 
ಸೌಧ; ಶುಭ್ರವರ್ಣದ ನಿವಾಸ: “ಸುಧಾಧವಳಿತಂ, ಸೌಧಂ - ಈ 
೨ ದವಳಾರಂ” ತಾರಾಚಲಂಗಳಂತೆ ದೆಸೆಯಂ 
ಧವಲಿಸುವ ದವಳಾರಂಗಳಿಂ ಅಕೃತ್ರಿಮವನಂಗಳಂತೆ ಸಾರ್ವರ್ತುಕಮೆನಿಪ 
ಗೃಹವನಂಗಳಿಂ ನಿರತಿಶಯವಿಂದು (ಮಲ್ಲು. ೨-೫9); ಎನ್ನ ದವಳಾರ 
ಮದುಂ ತಾನಮೃತಮತಿಯ ಮಾಡಂ (ಯಕೋಕ. ೩-೩4). ಧವಳಾರ, : 
ಚರಿಗೆವೊಕ್ಕಡವಿಯಂ ತೊಟಲ್ವನ್ನೆಗಂ ಪಿರಿದೊಂದು ಪೊಬಲುಂ ಧವಳಾರಂ 
ಗಳುಂ ನೆಲೆಯ ಮಾಡಂಗಳುಂ ಸೂಳೆಗೇರಿಗಳುಂ ದೇವಾಲಯಂಗಳು 
ಮಾನೆ ಕುದುರೆಗಳುಂ ಮಾನಸರ ಬರವುಮಂ ಪೋಗುವಂಂ ಕಂಡು 
; ಬನವೆತ್ತಂ ಧವಳಾರವಂಕದ ಕಳಂ ವೈಹಾಳಿ (ಎಇ. 
೫127, ೩03-೧೦; 1125) ; ನೆಲ ಹುಟ್ಟಿದಂದಿನ ಧವಳಾರ ಧವಳಾರದೊಳೆ 
ಗೊಬ್ಬ ಸೂಳೆ ನೋಡಯ್ಯಾ ತಲೆಯಿಲ್ಲದಾತ ನಿಚ್ಚಕ್ಕೆ ಬಪ್ಪ ಕರುಳಿಲ್ಲದಾತ 
ಕುಂಟಣಿಯಾದ ನೋಡಯ್ಯ (ಅವಣಂ. ೯೯-೪೪೫) ; ಚಂದ್ರಿಕೆಯನಿಳಿಪ 
ಧವಳಾರ ವೃಂದಂಗ[ ೪0 ಇಂದ್ರನೀಲದ ಮಣಿಸ್ತಂಭನಿಳಯಂಗ[ಳ ]0 

» ತೋಟುತುಂ (ಸಂಬಿರ. ೯-೯೦) : ಧವಳಾಗಾರ - ಧ[ ಶಾಕಾಂ. ದ) 
ವಳಾರ; ಭಾಂಡಾಗಾರ-ಭಂಡಾರ (ಕಮದ. ೨೯೩ ಪ್ರಯೋ). 

[ ಆಸಂ. ಧವಲಾಗಾರ] 


(ಹೆಲಾಯಾು. ೩೯-೧೩೯) ; 


(ವಡ್ಮಾರಾ. ೮೯-೨೦) 


ದವಳಾರ್ಯ "ಧವಳಾರ್ಯ' ನೋ. 


ದವಾಖಾನೆ (ನಾ). ೧. ಔಷಧಿಗಳನ್ನು ಸಂಗ Pee ಕೋಣೆ; 
ಔಷಧಿಗಳನ್ನಿಡುವ ಮನೆ: (೪. ೨. ಆಸ್ಪತ್ರೆ ; ; ಚಿಕಿತ್ಸಾಲಯ ; 
ವೈದ್ಯಶಾಲೆ : ' ವಿಜಾಪುರದಲ್ಲಿ ಈಗ . . , ಹೈಸ್ಕೂಲು, ದವಾಖಾನೆ, 
ಪಂಚಕಚೇರಿ ಉಂಟು (ಮುಂಬಯಿ. ೪-೦೪೩) ; ಪಂಚರ ಹೊಂಡದ ಹತ್ತಿರ 
ಅಟ್ಟದ ಮೇಲೆ ದವಾಖಾನೆ (ವೈನಿ. ಆ): ಆರೋಗ್ಯ ಕಾಯಲಿಕ್ಕೆ 
ಉತ್ತಮವ್ಯವಸ್ಥೆ ಬೇಕು. ಒಂದು ದವಾಖಾನೆ ಬೇಕು (ಅಪನಾ. ೨೦೮). 

[ «ಆರ. ಪಾರ. ಹಿಂ. ಮರಾ. ದವಾಖಾನಾ] 
ದವಾಗ್ನಿ (ನಾ)ಎದವಶಿಖಿ: ಅಳುರ್ವ ದವಾಗ್ನಿಯವೊಲರ್ಕನುದಯಂಗೆಯ್ದಂ 
(ಕಾವೃಸಾ. ಶೂದ್ರಳ); ಶಿವಲಿಂಗಾಂತ[ ಃ]ಸ್ಥನಾಂದಂ ವಿಯತ್‌ 
ತ್ರಿಪುರಾರಣ್ಯ ದವಾಗ್ನಿ ಹಂಪೆಯ ವಿರೂಪಾಕ್ಷಂ ಲಲಾಟೇಕ್ಷಣಂ (ನಂಬಿಕ. 
ಕ-9); ಪೇರಡವಿಗೈದುವ ದವಾಗ್ನಿಯುಂ ತನ್ನ ಪ್ರಚಾರಂ ನೆಗಳ್ಳ ನಡುವಗಲ 
ರವಿಯಂ ತನ್ನೆ ವೀರಪುತಾಪಂ ತಿರಸ್ಕರಿಸೆ ವೃಷಕೇತು ರಿಪುಸೈನ್ಯಮಂ 
ಪೊಕ್ಕನು (ಜೈಮಿಭಾ. ೦೨-೦೩). [ದವ + ಅಗ್ನಿ] 


೮೭೦ 


೩೮೩೧ 


ದವಾನಲ (ನಾ), ಕಾಡಂಕಿಚ್ಚು ಎ 


ದಶಕ 


ಹೊತ್ತಿ ದವಾನಲನುರಿದಾಗ ವನದೊಳು 

ಸುಟ  ಮೇಲುಳಿದುದೆಷ್ಟೆಂದು ಅಗ್ನಿಯೆ ಮರ ವೇರಿ ನೋಳ್ಪೊಂದು 

ಅಂಜು ಹೂತ ಮುತ್ತುಗ ಮರವಿಹುದು (ಇಂಶಾಪ. ೧೦೯-೩೨). 
[ದವ + ಅನಲ] 


56| ದವಾಲಿ "ಡವಾಲಿ' ನೋ. 


* [30 


20 


$6 


40 


45 


ದವಾಲಿಬಿಲ್ಲೆ ( 


ದವುತಿ, ದವತಿ, ದೌತಿ (ನಾ). ಮಸಿಕುಡಿಕೆ ; ಶಾಯಿ ಕುಡಿಕೆ: 


ದಶ (ನಾ). ೧. ಒಂದು ಸಂಖ್ಯೆ; ಹತ್ತೂ : 


ದಶಕ (ಗು). ೧. ಹತ್ತರಿಂದ ಕೂಡಿದ. 


ನಾ). ಸೇವಕರು ಧರಿಸಂವ ಗುರಂತಿನ ಬಿಲ್ಲೆ : ರೇಶಿಮೆಯ 
ಸೀರೆಯುಟ್ಟಿದ್ದ ಪರಿಚಾರಿಕೆ ಹೆಂಗಸೂ, ದವಾಲಿಬಿಲ್ಲೆ, ರುಮಾಲು ತೊಟ್ಟ 
ದರವಾನ . , , ಖಾನಸಾಮಾ ಮುಂತಾದ ಸಿಬ್ಬಂದಿಯೆಲ್ಲಾ ಈಗ 
ಮಾಯವಾಗಿದ್ದರೇನು ? (ಸಾಹೇಜ್‌. ೬). 

[ ದವಾಲಿ (ಆಡಮಾಲಿ) + ಬಿಲ್ಲೆ) 

“ದ್ದವುಶಿ 
ದೌತಿ] ಮಸಿಪಾತ್ರೆಯಕ್ಕು” (ಮಂಗಳ. ೧೦೫-೦3). ದವತಿ: 
“ಮೇಳಮಣಿ - ದವತಿ” (ಗಂಗಾಮ. ೨೬೩) : ಅವನ ದವತಿಯೊಳಗೆ ಮಸಿ 
ಇದ್ದಿಲ್ಲ (ಮುಂಬಯಿ, ೦-೩೫). ದೌತಿ; ಪೋಡಶಿಯು ಎದ್ದು ನಿಂತಳು. 
ಎದುರಿಗೆ ದೌತಿ, ಟಾಕು, ಕಾಗದ ಇದ್ದವು (ಷೋಡಶಿ. ೧೦೫). 

ದವುತಿ ಕುಳ್ಳಿ ಎ ಮಸಿಕುಡಿಕೆಯನ್ನಿಡುವ ಚಿಕ್ಕ ವೆಂಲುವಂಣೆ ; (8) 

[ «ಅರ. ಪಾರ. ಹಿಂ. ದವಾತ್‌; ಮರಾ. ದವಾತ್‌, ದೌತ್‌] 
ಬಿಸರುಹೋದ್ಭವಗಣಂ ರಸ 
ದಶಸ್ಕೂನದೊಳ್‌ (ಛಂದೋಂಬು. ೩-೨೪೮); ದಿಗ್ಗಜ ದಶಂಗಳೆದಟಿರ್ಪ)ದಾ 
ತಂಗೆ (ಶ್ರೀರಾಮಾ. ೩೦-೫೨), "ದಶಕಂಠ', “ದಶರಥ' ಪರಾ. ೨. 
[ಗಣಿತ] ಹಲವು ಅಂಕಿಗಳಿರುವ ಸಂಖ್ಯೆಯಲ್ಲಿ ಬಲಗಡೆಯಿಂದ ಎಡ 
ಗಡೆಗೆ ಎಣಿಸಂವಾಗ ಎರಡನೆಯ ಸ್ಥಾನ : ಏಕಂ ತು ಪ್ರಥಮಂ ಸ್ಮಾನಂ 
ದ್ವಿತೀಯಂ ದಶಸಂಜ್ಞಿಕಂ (ವ್ಯವಹಾ. 6-3). [ಸಂ. ದಶನ್‌] 
(ನಾ). ೨. ಹತ್ತುಪಟ್ಟು : 
ಖರ್ವ ಪದ್ಮ ಕ್ಷೋಣಿ ಶಂಖಂ ಕ್ಷಿತಿ ಕ್ಷೋಭ ಪೂರ್ವಮಪ್ಪಂಕೆಯಾದಿಗೆ 
ಮಹಾಶಬ್ದ ಬರೆ ತೋರ್ಪವಜ ದಶಕಂಗಳಕ್ಕಿಂತು ಚವ್ವೀಸ ತಾಣವರೆ 
ಸಂಖ್ಯೆಯಕ್ಕು೦ಿ (ಮಂಗರಾ. ೧೦೩-೧). ೩. ಹತ್ತರ ಗುಂಪು. ೪. ಹತ್ತು 
ವರ್ಷಗಳ ಅವಧಿ, -ಕಾಲ ; ದಶಮಾನ: ಒಂದೆರಡು ದಶಕಗಳಿಂದಿತ್ರೀಚಿಗೆ 
ರಷ್ಯಾದೇಶದ ಆರ್ಥಿಕ ರಾಜಕೀಯ ಕ್ರಾಂತಿಗಳ ಪ್ರಕಾರವೂ ಅವರಿಗೆ ಅರಿ 
ವಾಗಿದೆ (ಏಶಿಸಂ. 111, ಮೊದಲೆರಡುಮಾತು) ; ಈ ಭಾಷೆಯ ವ್ಯಾಕರಣ 
ಹಾಗೂ ಗದ್ಯಗಳನ್ನು ಕುರಿತು ಸಾಧಾರಣವಾದ ಕೆಲಸ ಈ ಶತಮಾನದ 
ಆಯದಿ ಒಂದೆರಡು ದಶಕಗಳಲ್ಲೇ ನಡೆಯಿತು (ದ್ರಾವಿವಿ. ೧೬೬). ೫. ಮಹಾ 
ಜನರಲ್ಲಿ ಒಬ್ಬೊಬ್ಬ ನಾಯಕನ ನೇತೃತ್ವದಲ್ಲಿ ಹತ್ತು ಹತ್ತು ಜನರಿರು 
ವಂತೆ ವಿಭಜಿಸಿದ ಗುಂಪು: ಮೂಡಲು ಬ್ರಹ್ಮಬೆಂಚೆಯೊಳೆಗಣ ತೆಂಕಣ 


[ಪಾಉಂ. 


. ಕುಜಿಕ್ಕಿಯಿಂ ಪಡುವಲು ದೋಣಮಯ್ಯ ನಾಯಕರ ದಶಕದ ಗುರುಜೆ 


ವಾಡದಿಂ ತೆಂಕಲೂರ್ಮ್ಮಧ್ಯಕವಂ ಧಾರಾಪೂರ್ವೃಕವಂ ಮಾಡಿ ಕೊಟ್ಟ 
ಕಿಸಂಮತ್ತರು ನಾಲ್ಕು ಶ್ರೀಮತು ದೋಣಮಯ್ಕ್ಯ್ಕನಾಯ್ಕರ ದಶಕದ ಮಹಾ 
ಜನಗಳ್ತಮ್ಮ ಹಸುಗಗೆ ಬಂದಾಲದ ಹಾಡವಂ ಧಾರಾಪೂರ್ವಕವಾಗಿ ಕೊಟ್ಟ 
ಕಂಬ ವೇಲ್ನೂರುಮಂ ಶ್ರೀಮಪ್ಪರ್ಪೊತ್ತಮ ಭಟ್ಟೋಪುಧ್ಯಾಯರ 
ದಶಕದ ಮಹಾಜನಂಗಳ ಕ್ರಯ ಪರಿವರ್ತನೆಯಾಗಿ ಕೊಟ್ಟು (ಸಾಇಇ. 12-1, 
3೯೫-೨೦; 1170) ; ಬೀಚರಸಯ್ಯ್ಕಂಗಳು ತ(0೦)ಮ್ಮ ಸೆಮ್ಮಿನ ಒಂದು 
ವೃತ್ತಿಗೆ ಆ ದಶಕದ ಮಹಾಜನಂಗಳನೊಡಂಬಡಿಸಿ . ಧಾರಾ 
ಪೂರ್ಬ್ಬಕಂ ಮಾಡಿ ಕೊಟ್ಟರು (ಸೌಇಇ. 1x-1, ೨3೯೫-೨೩ ; 1172); ಕೇಳು 
ಧೃತರಾಷ್ಟ್ರಾವನಿಪ ನಿನ್ನಾಳು ತಲೆಕೆಳಗಾಯ್ತು ಭೀಮನ ಧಾಳಿ ಹೆಚ್ಚಿತು 
ಹೊಸತು ದಶಕದ ಮಸಕ ಮಿಗಿಲುಯ್ತು (ಕುವ್ಕಾಳ. ೦೯-೦). ಹ. ದಶ 
ಕರಿಗೆ ಎಂದರೆ ಹತ್ತು ಹೆತ್ತು ಜನರಿರಂವಂತೆ ಮಾಡಿದ ಒಂದು 


ದಶಕಂಠ 


ಗುಂಪಿಗೆ ಸೇರಿದ ಭೂವಿಂ, ಪಡುವಲು ಪೂಲಿಯಂ ದಶಕಂ ಬಡ[ಗಲು] 
ಪೆರ್ವ್ವಾಟ್ಟೆ ಬೇಲಿ ಬಸದಿಯ . 
1246). 
ದಶಕರು - ಹತ್ತೂ ಜನರಂ (?) : ಕಡುದುರುಳ ರಕ್ಕಸರು ಕೊಡು 

ನಿರೂಪವ ಪೋಗಿ ಮೃಡನ ಮರೆಬರ್ದಡಂ ಪಿಡಿದೆಳೆದು ತಹೆವೆನಲು 
ಹುಡುಗನಿನಿತ್ಕಾಕೆ ದಶಕರು ಪೋಗಿ ಕರಚರಣ ಹಿಡಿದೆಳೆದು ತರ್ಪದೆನಲು 
(ಹವಮೋ. ೦೨-೩೮) ; (ನವಮೋ. 03-೩೯. ನೋ). [ಸಂ.] 

ದಶಕಂಠ (ನಾ). ಹತ್ತು ಕಂಠಗಳನ್ನುಳ್ಳವನು; ರಾವಣ: ಭೂಚರ ವಿಯಚ್ಚ 
ರೇಶ್ವರರಂ ತನ್ನಡಿಗೆಜಗಿಸಿ ದಶಕಂಠಂ ಪಡೆದಂ ದೆಸೆವೆಣ್ಣೆ ಕೀರ್ತಿ ವ.ಣಿ 
ಕಂಠಿಕೆಯಂ (ಹಂರಾಮಾ. ೦೦-೦೫೬) ; ಅಸುರಪಾಠಕರೋವಿ ಕೈವಾರಿಸಲಂ 
-ಮುಂದೆಯ್ತುಂದ ದಶಕಂಠ (*ಶಿರಾ. ೨೦-೨೨). [ ದಶ * ಕಂಠ) 

ದಶಕಂಠವೈರಿ (ನಾ). ರಾವಣನಿಗೆ ಶತ್ರುವಾದವನು: ರಾಮ; ದಶಕಂಠ 
ವೈರಿಯೊಳ" ಪೊಣರ್ದು ಶೀರ್ಣತನುವಾಗಿ ಸೆಡೆದು (ಜಗವಿ. ೭-೯೪). 

[ದಶಕಂಠ + ವೈರಿ] 

ದಶಕೆಂಧರ (ನಾ). ಎ ದಶಕಂಠ : ಭೋಂಕನೆ ಕಂಡು ಸೀತೆ ದಶಕಂಧರನಂ 
ನೆಲೆವೆರ್ಚೆ ಶೋಕವಾತಂಕಮೊಡರ್ಚೆ (ಜಂರಾಮಾ. ೯-೧೦೯): ದಶಕಂಧರನ 
ಹತ್ತಹಿಪತಿಯ ಸಾವಿರ ತಲೆಗಳೆಣಿಸಲ್ಕೆ ಸರಿಯೆ ನಿನ್ನಯ ತಲೆಯೊಡನೆ 
(ಬಸಪು. ೩೮.೬೩೩). [ ದಶ * ಕಂಧರ) 

ದಶಕರಣ (ನಾ). ಹತ್ತು ಇಂದ್ರಿಯಂಗಳಂ; ಕಣ್ಣು, ಕಿವಿ, ಮೂಗು, 
ನಾಲಗೆ, ಚವರ೯ಗಳೆಂಬ ಐದಂ ಜ್ಞಾನೇಂದ್ರಿಯ ಮತ್ತು ವಾಕ್ಕು, 
ಪಾಣಿ, ಪಾದ, ಪಾಯು, ಉಪಸ್ಥೆಗಳೆಂಬ ಐದು ಕರ್ಮೇಂದ್ರಿಯ 
ಗಳಂ: ಉರು ಪರಾಕ್ರಮನರಮನೆಗೆ ದಶಕರೆಣಗಳು ಕನ್ನಡಿಯ ಸಾಲು 
ಗಳರೆವಿದೂರನ ಸದ್ವಿಹಾರಕೆ ಚಿತ್ತಮಂಟಪವು (ಹಸಾರ. 8೨೨). 

[ ದಶ ಕರಣ] 

ದಶಕಾಮಜವ್ಯಸನ (ನಾ). ವಿಷಯಸುಖಾಭಿಲಾಷೆಯಿಂದಾಗುವ ಹತ್ತು 
ಬಗೆಯ ವ್ಯಸನಗಳಂ: “ದಶಕಾಮಜವ್ಯಸನಗಳು-ಮೃಗಯೆ; ೨. ದ್ಯೂತ; 
೩. ದಿವಾನಿದ್ರ; ೪. ವೃರ್ಥವಿಹಾರ; ೫. ವಿಷಯಲಂಪಟತ್ವ; ೬. ಮತ್ತತೆ; 
೭. ನಾಟ್ಯ; ೮, ಗಾಯನ; ೯. ಕೇಳಿ; ೧೦. ಕಪಟ” (ನಾನಾಶ. ೩೦೨). 

[ ದಶ + ಕಾಮಜ + ವ್ಯಸನ] 

ದಶಕಾಮಾವಸ್ಥೆ (ನಾ). ಕಾಮದ ಹತ್ತೂ ಬಗೆಯ ಅವಸ್ಥೆಗಳು : 
“ದಶಕಾಮಾವಸ್ಥೆ ಗಳು -ಅಭಿಲಾಪೆ; ೨. ಚಿಂತೆ; ೩. ಸಂಸ್ಕೃತಿ; ೪. ವಿಭು 
ಗುಣಸ್ಮೃತಿ; ೫. ಸಂತಾಪನ; ೬. ಕ್ರಿಯಾದ್ವೇಷ; ೭. ವಿಕಲ; ೮. ಮೌನ; 
೯. ಮೂರ್ಛೆ; ೧೦. ಮರಣ” (ನಾನಾಶ. ೩೦೨). ಐ “ಅಭಿಲಾಷೆ ಚಿಂತೆ 
ಸಂಸ್ಕೃತಿ ವಿಭುಗುಣನುತಿ ತಾಪನಂ ಕ್ರಿಯಾದ್ವೇಷಂ ಸಂದಭಿಮಾನ 
ಚ್ಯುತಿ ಗಮನಂ ಕ್ಷಂಭಿತಾತ್ಮಾವಸ್ಥೆ ಮರಣವಿಂವು ದಶಭೀದಂ” 
(ಶೃಂಗಾರ. ೪-೬೯). “ ]. ದೃಕ್‌ಸಂಗ, ಮನಸ್ಸಂಗ, ಸಂಕಲ್ಪ, ಜಾಗರ, 
ಕೃಶತೆ, ಅರತಿ, ಹ್ರೀತ್ಯಾಗ, ಉನ್ಮಾದ, ಮೂರ್ಥೆ, ಅಂತ. ];. ಅಭಿ 
ಲಾಷಾ, ಚಿಂತಾ, ಅನಂಸ್ಕೃತಿ, ಗುಣಕೀರ್ತನೆ, ಉದ್ವೇಗ. ವಿಲಾಪ, 
ಉನ್ಮಾದ, ವ್ಯಾಧಿ, ಜಡತಾ, ಮರಣ.” (ಶ್ರೀವತೃ. ೪೩). 

[ದಶ * ಕಾಮ + ಅವಸ್ಥೆ ] 

ದಶಕಾರ್ಯ (ನಾ). [ವೀಶೈ] ಸದಾಚಾರದ ಕ್ಷವೆಂ, ಶಾಂತಿ, ಸಂತೋಷ. 
ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಜ್ಞಾನ, ವೈರಾಗ್ಯ, ಭಸ್ಮೆಸೇವನೆ, 
ಸರ್ವಸಂಗನಿವೃತ್ತಿಗಳೆಂಬ ಹತ್ತೂ ಅಂಗಗಳಂ: ಹತ್ತು ಸನ್ಮಾರ್ಗವಂ 
ನಲಿದು ಕೇಳಾ : ಕ್ಷಮಾ ಶಾಂತ ಸಂತೋಷ ಸತ್ಯಾಧಿಕಾಸ್ತೇಯದೊಡನೆ 
ಮಿಲಿತವಾ ಬ್ರಹ್ಮಚರ್ಯಂ ಜ್ಞಾನವೈರಾಗ್ಯ ಸಲೆ ಭಸ್ಮಸೇವನಂ ಸರ್ವಸಂಗ 
ನಿವೃತಿಯಲಘು ದಶಕಾರ್ಯ (ವೀಕ್ಕಿಪು. ೭-೨-೧೧). [ದಶ * ಕಾರ್ಯ) 


. * ಬಿಟ್ಟರ" (ಸಇಇಇ. XV, ೩೦-೪೯; 


೩೮೩೨ 


ದಶಗ್ರೀವ 


ದಶಕುಲಧರ್ಮ (ನಾ). [ಜೈನ] ಶ್ರವಣನು ಅನಂಸರಿಸಬೇಕಾದ ಕ್ಷಮೆ: 
ಮಾರ್ದವ, ಆರ್ಜವ, ಸತ್ಯ, ಶೌಚ, ಸಂಯಮ, ತಪಸ್ಸು, ತ್ಯಾಗ. 
ಅಕಿಂಚನ್ಯ, ಬ್ರಹ್ಮಚರ್ಯಗಳೆಂಬ ಹತ್ತು ಬಗೆಯ ಧರ್ಮಗಳಂ: 
ಭಟ್ಟಾರಕರ್‌ ದಶಕುಲಧರ್ಮಮಂಮಂ ದ್ವಾದಶಾನಂಪ್ರೇಕ್ಷೆಯುಮಂ ... 
8| ಕೇಳು (ಜಾವೂಪು. ೮೩); ಉತ್ತಮ ಕ್ಷಮಾ ಮಾರ್ದವಾರ್ಜವ ಸತ್ಯಶೌಚ 
ಸಂಯಮ ತಪಸ್ತ್ಯಾಗಾಕಿಂಚನ್ಮ ಬ್ರಹ್ಮಚರ್ಯಮೆಂಬೀ ದಶಕುಲ [ಪಾಕಾಂ. 
ಕುಶಲ]ಧರ್ಮದೊಳಂ (ಅಜಿಪು. ೭-೮ ವು. [ದಶ-- ಕುಲ * ಧರ್ಮ] 
ದಶಕುಶಲಧರ್ಮ, ದಶಕುಶಳಧರ್ಮ (ನಾ). ೧.೩ ದಶಕುಲಧರ್ಮ : 
ನವವಿಧ ಬ್ರಹ್ಮಚರ್ಯೊೋಪೇತನುಂ ದಶಕುಶಲಧರ್ಮನಿಪುಣನಂಂ 
ಆಗಿ (ಅಚಿಫು. ೩-೧ ವು. ದಶಕುಶಳಧರ್ಮ: ೨.೨ ದಶಧರ್ಮ: ದಶಕುಶಳ 
ಧ(೦) ರ್ಮೋಪಾರ್ಜ್ಜತಾನೂನ ಪು(0)ಣೃಪುಂಜೋದಯ . . . ಕೀರ್ತಿ 
ಲಕಿಕಾಕಂದರಪ್ಪ ಶ್ರೀಮತು ರುದ್ರಶಕ್ತಿಪಂಡಿತರ ಶಿಷ್ಕರು(ಸೌ2. 
21-11, 0೯೮-೦೧೩: 1183 ?). [ ದಶ * ಕುಶಲ .« ಧರ್ಮ] 
ದಶಕುಶಳಧರ್ಮ "ದಶಕುಶಲಧರ್ವ ನೋ. 
15| ದಶಕೂಟಿ (ನಾ). ನೆಲಗಂಳ್ಳ, ಹೆಗ್ಗುಳ್ಳ. ಚಿತ್ರವಂೂಲ, ನೆಗ್ಗಿಲು. 
ನರಂವಲಂ, ಕುರುಚೆ, ಕಳ್ಳಂಗಡಲೆ, ಬೆಲ್ಲವತ್ತ, ವಿಷ್ಣುಕ್ರಾಂತಿ ಮತ್ತು 
ಅಲಸಂಧಿಗಳೆಂಬ ಹತ್ತು ಬಗೆಯ ಔಷಧದ್ರವ್ಯಗಳಂ: ಜ್ವರಕ್ಕೆ ದಶ 
ಕೂಟದ ಕಷಾಯ:-ನೆಲಗುಳ್ಳ, ಹೆಗ್ಗುಳ್ಳ .  'ಆಲಸಂಧಿ ಇವನ್ನು 
ಕಷಾಯ ಕಾಸಿ ಕೊಡುವುದು (ವಿವೈವಿ. ೦೪೩). [ದಶ+ ಕೂಟ] 
20| ದಶಕೋಟಿ (ನಾ). ೧. ಹತ್ತು ಕೋಟಿ: ದಶೆಕೋಟಿ ನಾರಾಯಣರಿಗೆ 
ಮರಣವ ಮಾಡುವುದ ನಾ ಬಲ್ಲೆನಾಗಿ (ಬಸವ. ೩೯೦). ವ. ಸಂಖ್ಯೆಯಲ್ಲಿ 
ಬಲಗಡೆಯಿಂದ ಒಂಬತ್ತನೆಯ ಸ್ಮಾನ: ನವಮಂ ದಶಕೋಟಿಸ್ತು 
ದಶಮಂ ಶತಕೋಟಿಕಂ (ವೈವಣಾ. ೮-8) [ದಶ+ ಕೋಟಿ] 
ದಶಗಣ (ನಾ). [ವೀಶೈ] ಕನ್ನವಂರಸಿ, ಕಾಮಲದೇವಿ. ಚೋಳವ್ನ, 
ಬೀಚೆಯ್ಯ, ಬೊಪ್ಪಲದೇವಿ, ಮಾಯಿದೇವ, ದೇವಯ್ಯ, ವೀರ 
ಘಂಟಿಯ ಮೈಲಾರಿ, ಸಿಂಗಿದೇವ, ದಶಗಣದ ಸಿಂಗಯ್ಯ ಎಂಬ 
ಹತ್ತು ಜನ ಶಿವಭಕ್ತರು: ಹರುಷದಿಂ ಪ್ರಮಥರಂ ರುದ್ರರಂ ತೇರಸರನುರು 
ದಶಗಣಂಗಳಂ ಭಕ್ತಿಯಿಂದೊರೆದು ಕೇಳ್ದು ಕೃತೆಕೃತ್ಯರಾಗಿ (ಲಶಿಜಿಂ.೩೪-೩೩). 
[ದಶ * ಗಣ) 
ದಶಗಳ (ನಾ). ದಶಕಂಠ: ಲಲನೆ ಸೀತೆಯ ಬಿಡಿಸು ನೀ ದಶಗಳಗೆ ಹಿತವಹ 
ತನಯನಾದರೆ (ಉೌಶಿರಾ. ೨೮-೬೭). [ದಶ * ಗಳ್ಳ (ಎಗಲ)) 
ದಶಗಾತ್ರವಿಧಿ (ನಾ). (?) : ವೇದ. ಸ್ಮೃತಿ, ಪುರಾಣ ಮೊದಲಾದವುಗಳ 
ಸಮ್ಮತಿಯಂತೆ ಭರತನು ದಶಗಾತ್ರವಿಧಿಯನ್ನು ಮಂಗಿಸಿದನಂ (ತುಳಸೀ. 
೧೬೦). [ದಶ * ಗಾತ್ರ * ವಿಧಿ) 
ದಶಗುಣ, (ನಾ). ೧. ಹತ್ತುಪಟ್ಟೂ,-ವಂಡಿ : ಅಯುತಂ ಸಹಸ್ರದಶಕಂ 
ಲಕ್ಷಂ ದಶಗುಣವಯಂತಂ (ವಸ್ತುಳೋ. ೧೦೩-೩4). ವ. [ಸಂಗೀತ] 
ಕೃತಿಗಳಲ್ಲಿರಬೇಕಾದ ಹತ್ತು ಗಂಣಗಳಂ: ನಳಂ ಕೃತಂ ಪ್ರಸನ್ನಂ ವ್ಯಕ್ತಂ 
ಪೂರ್ಣಂ ಸಮಂ ಸುಕುಮಾರಂ ಸುರಕ್ತಂ: ಶ್ಲಕ್ಷ್ಮಂ ಮಧುರಂ ವಿನಿಕೃಷ್ಟ 
ಮೆಂಬ ದಶಗುಣಂಗಳಿನೆಸೆವ ಗೀತಕಾದಿ ಶುದ್ಧಪ್ರಬಂಧಂಗಳೊಳಂ ಮಾತೃ 
ಕಾದಿ ದೇಶೀಪ್ರಬಂಧಂಗಳೊಳಂ (ಜಂದ್ರಪು. ೧೩-೭೨ ವ). [ದಶ ಗುಣ) 
ದಶಗುಣ್ಯ (ನಾ). ಅಧಿಕೃತ ದಾಖಲೆ ಪತ್ತ ಕಕ್ಕೆ ಅಂಚೆಚೀಟಿಯನ್ನು 
ಅಂಟಿಸದೆ ಇರುವುದಕ್ಕಾಗಿ ತೆರಬೇಕಾಗುವ ದಂಡ: (೪. [₹?) 
ದಶಗ್ರೀವ (ನಾ). ದಶಕಂಠ : ದೆಶಗ್ರೀವಂ ರಣರಸೋದ್ಲಿ$ೀವನಾಗಿರ್ದನಾ 
ತ್ರಿಖಂಡಮಂಡಲಾಧಿಪತಿಯೊಳ್‌ (ಪಂರಾಮಾ, ೧೩-೩ ವ); ಹರಿಯಂತೆ 
ವನವಾಸಿಗಳು ದಶಗ್ರೀವನಂತಿರಲನಿಮಿಷಾರಿಗಳು . . . ನೆರೆದರವನೀಶ 
ನೋಲಗದೊಳು (ಹಕಕ. 8.೪). [ ದಶ * ಗ್ರೀವ) 


10 


30 


36 


40 


ದಶಫ; 


ದಶಘ್ನ (ನಾ). ದಶಗುಣ್ಮ: ಪ್ರಯುತಂ ದಶಲಕ್ಷಂ ಕೋಟಿ ತಾಂ ದಶಘ್ನಂ 
ನಿಯುತಂ (ವಸ್ತುಕೋ. ೦೦೩-೩4). [ಸಂ.] 

ದಶದಲ, ದಶದಳ (ನಾ). ಹತ್ತು ಎಸಳು: ಆಜುದಳದ ನಳಿನಮನೂಟ್‌ 
ಕದ್ದಶದಲ [ಪಾತಾಂ. ೪]ಸರೋಜಮನೊಂದಿ (ಬಸಪ. ೩-6). ದಶದಳ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ದಶ * ದಲ] 

ದಶದಳ "ದಶದಲ' ನೋ. 

ದಶದಾನ (ನಾ). ಹತ್ತು ಬಗೆಯ ದಾನ : “ದಶದಾನಗಳು -೧. ಗೋ ; 
೨. ಭೂ; ೩, ತಿಲ, ೪. ಹಿರಣ್ಯ; ೫ ಆಜ್ಯ; ೬. ವಸ್ತ್ರ; ೭. ಭತ್ತ; ೮. 
ಬೆಲ್ಲ; ೯. ಬೆಳ್ಳಿ; ೧೦. ಉಪ್ಪು” (ನಾನಾರ. ೩೦೨). [ ದಶ * ದಾನ] 

ದಶದಿಕ್ಕು (ನಾ). ಪೂರ್ವ, ಆಗ್ನೇಯ, ದಕ್ಷಿಣ. ನೈರಂತ್ಯ, ಪಶ್ಚಿವಂ, 
ವಾಯವ್ಯ, ಉತ್ತರ, ಈಶಾನ್ಯ, ಊರ್ಧ್ವದಿಶೆ ವಂತ್ತು ಅಧೋ 
ದಿಶೆಗಳೆಂಬ ಹತ್ತು ದಿಕ್ಕುಗಳು: ಶ್ರೋತ್ರದಲ್ಲಿ ದಶದಿಕ್ಕುವೂ ಜಗವ 
ನಿಕ್ಷೇಪಿಸಿದ ಕುಕ್ಷಿಯಲ್ಲಿ ಅಕ್ಷಯನಗಣಿತನು (ಬಸವ. ೩೩) ; 'ಮನುಜ 
ದನುಜಾಮರೆ ಮಹೋರಗ ಜನ ತೃಣಪ್ರತಿಯಾಯ್ಹು :` ದಶದಿಕ್ಕಿನ 
ಪುರಾಧಿಪರೆಡೆಗೆ ನಡೆದುದು ದಂಡು ಬಳಿಕ (ತೊರರಾ. ೧-೮-೩೦) ; ದಶದಿಕ್ಕು 
ಗಳನವ್ವಳಿಪ ಕೇಸುರಿಯ ಚೂಣಿಗಳ . ಮುಕ್ಕುಳಿಸಿ ಮೊಗೆವ 
ಪೆರ್ಗಿಚ್ಚುಗಳ ವೆಂಕೆ ಮೇಲಿಕ್ಕಿದುದು (ತೈಮಿಥಾ. ೦೩-೦೨). 

[ ದಶ + ದಿಕ್ಕು] 

ದಶದಿಶೆ (ನಾ). ೧.:ದಶದಿಕ್ಕು. ೨. ಎಲ್ಲಕಡೆ ; ಸುತ್ತಮುಂತ್ರು : ದಶದಿಕೆ 
ಗಳಿಂ ಮುತ್ತಿ ಬರುವ ಪ್ರಕೃತಿಗದಾರು ವಶನಾಗದಿಹ ನರನು ? (ಮಂಕುಕ. 

[ದಶ + ದಿಶೆ) 

ದಶದಿಸೆ (ನಾ). ದಶದಿಕ್ಕು: ಎಸೆದುವು ದಶದಿಸೆ ಪವನಂ ಕಸವಂ ಕಸಗಳೆದು 
ಮೆಲ್ಲವೆಂಲ್ಲನೆ ಶೀಡಿತ್ತು (ಕಾಂತಿಪು. 3-೪೭). [ದಶ % ದಿಸೆ ( ಆದೆಸ್ಕೆ) 

ದಶಧರ್ಮ (ನಾ). ೧. ಹತ್ತು ವಿಧವಾದ ಧರ್ಮ : “ದಶಧರ್ಮಲಕ್ಷಣ- 
ಧೃತಿ; ೨. ಕ್ಷಮಾ; ೩. ದಮೆ; ೪, ಅಸ್ತೇಯಮ್‌,; ೫. ಶೌಚಂ; ೬. 
ಇಂದ್ರಿಯನಿಗ್ರಹೆ; ೭. ಧೀ; ೮. ವಿದ್ಯಾ; ೯. ಸತ್ಯಮ್‌; ೧೦. ಆಕ್ರೋಧ” 
(ನಾನಾ. ೩೦4). ವಿ.ಎದಶಕುಲಧವರ್ಪ೯: ಉತ್ತಮಕ್ಷಮಾಮಾರ್ದವಾರ್ಜವ 
ಸತ್ಯಶೌಚಸಂಯಮತಪಸ್ತ್ಯಾಗಾಕಿಂಚನ್ಕಬ್ರಹ್ಮಚರ್ಯಾಪರ್ಯಾಪ್ತ ದಶ 
ಧರ್ಮಂಗಳುಮಂ ಕೈಕೊಂಡು (ಅದಿಪು. ೬-೩೦ ವು; ಅಂತು ದಶರಥಂ 
ದಶಧರ್ಮನಿರತನಪ್ಪುದುಂ (ಪಂರಾಮಾ. ೭-೮ ವ). ೩. [ಜೈನ] ಭೈಕ್ಷ, 
ಅಸ್ತೇಯ, ಶೌಚ, ಅಪ್ರಮಾದ, ಅವ್ಯವಾಯ, ಭೂತದಯೆ, 
ಕ್ಷಮಾ, ಅಕ್ರೋಧ, ಗುರಂಶುಶ್ರೂಷೆ, ಸತ್ಯ ಎಂಬ ಹತ್ತು ಧರ್ಮ 
ಗಳು : ಏಕೆಂದಜೌಯೆಂ ದಶಧರ್ಮಾಕಲಿತಕರಾಗ್ರನಾದನೆನಗಿದು ಚೋದ್ಯಂ 
(ಕಮದ. 903 ಪ್ರಯೋ). [ದಶ 4 ಧರ್ಮ] 

ದಶಧರ್ಮಧರ (ನಾ). ಎ ದಶಧರ್ಮಧಾರಿ ೧: [ಶ್ರಿದಂಡರಹಿತರುಂ 
ಶ್ರಿಶಲ್ಕವರ್ಜಿತರುಂ ಚತುಷ್ಕಷಾಯದೂರರುಂ . .. ದಶಧರ್ಮಧರರು 
ಮಾಗಿ] ಗುರುಗಳಾಜ್ಞೆ ಯಿಂ ಗುರುಗಳನಗಲ್ಲು ವಿಹಾರಿಸುತ್ತೂಂ 
(ಧರ್ಮಾಮ್ಮ ೦೧-೦೦೪). [ ಸಂ.] 

ದಶಧರ್ಮಧಾರ (ನಾ). ಎ ದಶಧರ್ಮಧಾರಿ ೧: ದಶಧರ್ಮಧಾರರಂ 
ಪುಷ್ಪಶರಾಟೋಪಪ್ರಹಾರರಂ ಮುನಿವರರಂ ಕುಶಲಮತಿಯಿಂದೆ ವೀತಾಂ 
ಕುಶನಪ್ಪಾ ಭೂಪನಂದು ಬಂದಿಸಿ (ನೇಮಿಪು. ೩-೯೬). [ ಸಂ.) 

ದಶಧರ್ಮಧಾರಿ (ನಾ). ೧. ಕ್ಷಮೆ, ಮಾರ್ದವ ಮೊದಲಾದ 
ದಶಧರ್ಮಗಳನ್ನು ಹೊಂದಿದವನು. ೨. ಹತ್ತು ಬಿಲ್ಲಂಗಳನ್ನುಳ್ಳ 
ವನಂ. ೧, ೨: ಮುನಿನಾಥಂ ದಶಧರ್ಮಧಾರಿ ದೃಢಷಟ್ರಿಂಶದ್ದುಣಂ 
ದಿವ್ಯಬಾಣನಿಧಾನಂ ನಿನಗಿಕ್ಷಚಾಪಮಳಿನೀಜ್ಕಾಸೂತ್ರಮೋಕೊಂದೆ ಪೂವಿನ 


೦೮೮). 


೩೮೩೩ 


ಲಾ 


20 


45 


ದಶನಚ್ಛದ 


ಬಾಣಂಗಳವಯ್ದೆ ಹೀನನಧಿಕಂಗಾಕ್ಷೇಪಮಂ ಮಾಬ್ಬುದಾವ ನಯಂ 
ದರ್ಪಕ ಮೇಘಚಂದ್ರಮುನಿಯೊಳ್‌ ಮಾಣ್‌ ನಿನ್ನ ದೋರ್ದರ್ಪಮಂ 
(ಪಂರಾಮಾ. ೦-೨೦). [ ಸಂ. ದಶಧರ್ಮಧಾರಿನ್‌ ] 
ದಶಧಾತು (ನಾ). ಮಳೆಯನ್ನು ಸೂಚಿಸುವ ಹತ್ತು ಲಕ್ಷಣಗಳು ; 
Pp ಸುರಧನು, ನೀರು, ಕದಿರು, ಅಭ್ರ, ಪರಿವೇಷ, ಮಿಂಚು, 
ಗುಡುಗು, ಶೀತ, ಶರದ ಮತ್ತು ಗಾಳಿ: ಇನ್ನು ದಶ (ಸಪ್ತ) 
ಧಾತುಗಳ ಪ್ರಯೋಗಂಗಳಂ ಪೇಟಕ್ತಿಂ:- ಸುರಧನು ನೀರ್ಗದಿರಭ್ರಂ 
ಪರಿವೇಷಂ ವಿ:ಂಚು ಮೊಟಿಗು ಮಟ್‌ಯಂಂ ಶೀತಂ ಶರದಂ ಗಾಳಿಯು 
ಮೆಂಬಿವು ಧರೆಯೊಳ್‌ ದಶಧಾತುವಟ್‌ದು ಪೇಟ್ವುದು ಮಟ್‌ಯಂ 
(ಅಟ್ಟಿಮು. 6-೨೫). [ದಶ ಧಾತು) 
ದಶಧ್ರುವ (ನಾ). ೧. [ಅಶ್ವಶಾ] ಶಿರದಲ್ಲಿ ಎರಡಂ, ಅಳ್ಳಿಯಲ್ಲಿ 
ನಾಲ್ಕು, ನೊಸಲಲ್ಲಿ ಒಂದು, ಉದರದಲ್ಲಿ ಎರಡು, 
ಪ್ರೋಥದಲ್ಲಿ ಒಂದು ಇರಂವ ಕುದುರೆಯ ಹತ್ತು ಸಂಳಿಗಳು. ೨. 
ಈ ಹತ್ತು ಸಂಳಿಗಳನ್ನು ಉಳ್ಳ ಕುದುರೆ: ಸಿರದೊಳೆರಡಿರೆಲಳ್ಳೆ ಯೊಳು 
ನಾಲ್ಕು ನೊಸಲೊಳೊಂದುರೆದೊಳೆರಡು ಪ್ರೋಥಕೊಂದು ಸುಬ ಪುಟ್ಟಿ 
ತೋಟ್‌ರೆ ದಶಧ್ರುವಮಕ್ಕುವಿಲ್ಲದಿರಲಧ್ರುವಂ (ಮಂಗರಾ. ೮೨-೧೮). 
[ದಶ * ಧ್ರುವ] 
ದಶನ (ನಾ). ೧. ಕಚ್ಚುವುದು: ಕಡಿಯುವುದು. ೨. ಹಲ್ಲು; ದಂತ: 
“ದಶನಃ, ದ್ವಿಜಃ, ದಂತಃ, ರದಃ,ರದನಃ ಈ ೫. ಪಲ್‌ (ಹಲ್ಲಂ)”(ಹೆರಾಯು. 
೮೬-೩೭೩); ದಶನಕುಮುದ್ವತಿ ಪೊಅಪೊಣ್ಮೆ ನಗೆಮೊಗಂಬೆರಸು ನೃಪಂ 
. ಪೇಟಕಿನೆ ತದಾರ್ತೆಯನಾಗಳಟ್‌ಪಿದಂ (ಕಾಂತಿಪು. ೬-೩೫) ; ದಶನಂ 
ನುಣ್ಮುತ್ತು ಮಾಂಗಳ್ಳೆಡಂಗಿಡಿದೆತ್ತಂ ಪೊಳೆವಕ್ಷಿಗಳ್‌ ಸಲಿಲಮಂಗದ್ಯೋತಿ 
ತಾನಾಗೆ ಪಾಲ್ಸಡಲೆಂಬಂತಿರೆ ಸಿಂಧುರಾಜನೊಸೆದೇಳ್ತಂದಂ ಗಭೀರಾನಿ ತಂ 
(ರಾಜೀ. ೧೨-೦೦೦).. [ ಸಂ, ] 
ದಶನಕಾಂತಿ (ನಾ). ಹಲ್ಲುಗಳ ಹೊಳಪು ; ದಂತಕಾಂತಿ : ಮಂದಸ್ಮಿತಂ 
ಪೊಣ್ಮೆ ಮಾನಿನಿ ಲಜ್ಜಾವನತಾಸ್ಕಮಂ ದಶನಕಾಂತಿವ್ಯಾಜದಿಂ ಮುಚ್ಚಿದಳ್‌ 
(ಕಾದಂಪೂ. ೩೯೯). [ದಶನ ಕಾಂತಿ] 
ದಶನಕ್ಷತ (ನಾ). [ಕಾವಂಶಾ] ಸ್ತ್ರೀಪುರುಷರು ಸಂಭೋಗಾವಸರದಲ್ಲಿ 
ಪರಸ್ಪರ ಶರೀರಗಳಲ್ಲಿ ಮಾಡುವ ಹಲ್ಲಿನ ಕಚ್ಚು ; 
ದಂತಕ್ಷತ : ನೋವನೀವ ಬಗೆಯುಳ್ಳೊಡದೇವುದೊ ನಿನ್ನ ಬಾಹುಪಾಶ 
ದೊಳೆ ತೊಡರ್ಚೊಡರ್ಚು ದಶನಕ್ಷತಪೀಡೆಯಂ ತಳೋದರೀ 
(ಮಲ್ಲಿಪು. ೭-೬೦). [ ದಶೆನ + ಕ್ಷತ ] 
ದಶನಘಟ್ಟನ (ನಾ). ಹಲ್ಲಂ ಕಡಿಯುವಿಕೆ,- ಮಸೆಯುವಿಕೆ : ಆಮಂತ್ರಿತ 
ಡಾಕಿನೀ ದಶನಘಟ್ಟನ ಜಾತವಿಭೀಷಣಂ . ಇದೇನಗುರ್ವನೊಳ 
ಕೊಂಡಂದೊ ಕರ್ಣನ ಗೆಲ್ಲ ಕೊಳ್ಳು ಛ೦ (ಪಂಪಭಾ. ೧೨-೧೨೦). 
[ ದಶನ + ಘಟ್ಟನ 
ದಶನಚಯ (ನಾ). ಹಲ್ಲಂಗಳ ಸಾಲು; ದಂತಪಂಕ್ತಿ : ಮಿಸುಪ ಕುಸುಮ 
ಚಯಂಗಳನನುಕರಿಪುವೆಸೆವ ದಶೆನಚಯಾ೦ಗ ೪" (ಅಜಪು. ೨-೩೬); 
ಭಾಸುರದಶನಚಯಂ ಕುಂದದೊಳ್‌ ಕುಂದನೆಂದುಂ ಪಡೆವನ್ನಂ 
ಯೌವನಶ್ರೀ ಪಡೆದುದು ನೃಪಪುತ್ರಾಂಗದೊಳ್‌ ನಾಡೆ ಚೆಲ್ವಂ (ಹಂದ್ರ ಪು. 
೨-೨೩). [ ದಶನ « ಚಯ) 
ದಶನಚ್ಛದ (ನಾ). ಹಲ್ಲುಗಳನ್ನು ಮುಂಚ್ಚಿರಂವುದಂ ; ತಂಟಿ; ಬಾಯ್ದೆರೆ: 
“ಅಧೋಭಾಗ ಸಮಾನಹೀನ ದಶನಚ್ಛದ ಕೆಂಪಧರಾಖ್ಯ ಸಂತತಂ” 
(ನಾನಾರ. ೬೮); ದಶನಾಂಶುಗಳಂ `ಮೆಲ್ಲನೆ ದಶನಚ್ಚದಮೃದುಪಲ್ಲವದಿಂ 
ಮಲಸಿ ಮಾಣೆ ದೂತಂ ನುಡಿದಂ (ಆದಿಪು. ೦೪-೩೦). 
[ ದಶನ * ಛದ] 


ದಶನದ್ಯುತಿ 


ದಶನದ್ಯುತಿ (ನಾ). ದಶನಕಾಂತಿ : ಒಯ್ಯನಿರೆಂದು ತಿತಿಕ್ಷಾನ್ವಿತನನಾಕುಳಂ 
ನುಡಿಗುಮೆಸೆಯೆ ದಶನದ್ಯುತಿಗಳ" (ಕಾಂತಿಪು. €-೯0); ಕನಕಾದ್ರಿಯ 
ನೆಳಸುವ ನೂತನಚಂದ್ರಿಕೆಯಂತಿರೆಳಸೆ ದಶನದ್ಯುತಿಗಳ್‌ ಜನಪತಿಯಂ 
ನುಡಿದಂ ವೆಂಲ್ಲನೆ ಮುಕುಳಿತ ಕರಸರೋಜಂ (ಪುಷ್ಕಪು. ೫-೨) ; 

[ ದಶನ * ದ್ಯುತಿ] 

ದಶನನಿಚಯ (ನಾ). ದಶನಚಯ : ಸಮ್ಮಾರ್ಜತೋಜ್ಜಲ ದಶನನಿಚಯ 

ತಾಂಬೂಲಚರ್ವಣಭರಿತ ಕಪೋಲರುಂ ಆಗಿ (ಜಗವಿ. ೪-೮೦). 
[ ದಶನ + ನಿಚಯು) 

ದಶನಮಯೂಖ (ನಾ).ಎದಶನೆಕಾಂತಿ : ಹಿಮಾಂಶು ಹರಹಿದನೆಳೆಯ 
ಬೆಳುದಿಂಗಳನೆನಲು ಸುರೆರಿಪ್ರಕುಲಾಂತಕನು ತೊಳಪ ದಶನಮಯೂಖತತಿ 
ಹೊಳೆಹೊಳೆಯೆ ನುಡಿದನು (ಕುಪ್ಶಾಉ. ೮-೭೨). [ದಶನ + ಮಯೂಖ)] 

ದಶನರುಚಿ (ನಾ). ದಶನಕಾಂತಿ: ಅರಸಂ ಮುನಿಪತಿ ಪುದಾಂಬುರುಹಕ್ಕತಿ 
ವಿಶದದಶನರುಚಿನಿಚಯಪರಂಪರೆಯಿಂ ಚಂದನಚರ್ಚಾವಿರಚನೆಯಂ ಮಾಟ್ತಿ 
ತೆಅದಿನಂದಿಂತೆಂದಂ (ಜಂದ್ರಪು. 8-೭೨). [ದಶನ * ರುಚಿ) 

ದಶನವಸನ (ನಾ). ದಶನಚ್ಛದ : ಸ್ಫುರಿಯಿಸದೆ ದಶನವಸನಾಂತರಮಾ 
ರಕ್ತಂಗಳಾಗದೆನಸುಂ ಕಣ್ಗಳ್‌ ಗೆಲ್ಲನಿಂತುವರಿನೃಪಬಲವಂಂ 
(ಕವಿ ರಾ. ೩-೦೨೨); ಮುಳಿದು ಘೂರ್ಣಮಾನಲೋಹಿತಲೋಚನೆಂ 
ದಶನನಿಪೀಡಿತ ದಶನವಸನನಸಿಧೇನುವಂ ಕಿಟ್ಟು ಇಲಿಯಲ್‌ 
ಪರಿವಾತಂ (ಅದಿಫು. ೨-೦೪ ವ). [ದಶನ 4 ವಸನ] 

ದಶನವಾಸ ( ನಾ).-ದಶನಚ್ಛದ. (ಸಂ. ದಶನವಾಸಸ್‌ ] 

ದಶನಹತಿ (ನಾ). ೧.-ದಶನಕ್ಷತ : (8. ೨. ಮಲ್ಲಯುದ್ಧದ ದೋಷ 
ಗಳಲ್ಲಿ ಒಂದಂ ; ಹಲ್ಲಿನಿಂದ ಕಚ್ಚುವುದು : ಕಳಂಬೊಕ್ಕು ನಿರಿಸುಗೆಯ್ದು 
ನಖಹತಿ ದಶನಹತಿ ಪಾದಪಾತು ಮುಷ್ಟಿಪಾತಮೆಂಬ ದೋಷಂಗಳಂ 
ಪೊರ್ದದ ನಾಲ್ಕುಂ ಸ್ಥಾನೆದೊಳಂ . . . ಪಲತೆಜದ ಪಾತಂಗಳೊಳಂ 
ನೆಜ್‌ದು (ಕಂದ್ರಪು. 8೭೭ ವ). [ ದಶನ+ಹತಿ] 

ದಶನಾಂಶು (ನಾ).ಎದಶನಮಯಂಖ: ಇಲ್ಲಿಯೊ ಪೇಟಸಿಂದು ಮಹೀ 
ವಲ್ಲಭ ದೂತಂಗೆ ನುಡಿದು ದಶನಾಂಶುಗಳಂ ಮೆಲ್ಲನೆ ದಶನಚ್ಛದಮೃದು 
ಪಲ್ಲವದಿಂ ಮಜಸಿ ಮಾಣೆ ದೂತಂ ನುಡಿದಂ (ಅದಿಪು. ೧೪-೩೦): ಬಂದ 
ಬರವಾವುದೀ ಬರವಿಂದಂ ಚರಿತಾರ್ಥನಾದೆನಾನೆಲ್ಲಿಂದಂ ಬಂದಿರೆನ್ಸೆ 
ನೃಪತಿ ನಾರದನೆಂದಂ ದಶನಾಂಶಂ ಕೆದಜಿ* ಚಂದ್ರಾತಪಮಂ (ಪಂರಾಮಾ. 
೩-3೦); ಅಮರ್ದಿಂದರ್ಮ್ಯಮನಿತ್ತಪುದು ಮುಖೇಂದಂ ಮುನೀಂದ್ರ 
ಪದನಖೇಂದುಗೆನಿಪ್ಪಂತಮರೆ ದಶನಾಂಶು ನಂಡಿದಂ ಕ್ರಮದಿಂ ಪ್ರಶ್ರ 
ಯನಿಯುಕ್ತ ಮಧುರೋಕ್ತಿಗಳಂ (ಹಂದ್ರ ಫು. 8-೨8). [ ದಶನ + ಅಂಶು] 

ದಶನಾಡಿ (ನಾ). ದೇಹದಲ್ಲಿರಂವ ಇಡಾ, ಪಿಂಗಳಾ, ಸುಷುಮ್ನಾ, 
ಗಾಂಧಾರೀ, ಹಸ್ತಿಜಿಹ್ವಾ. ಪೂಷಾ, ಯಶಸ್ವಿನೀ, ಅಲಂಬುಷಾ, 
ಕುಹೂ, ಶಂಖಿನೀ ಎಂಬ ಹತ್ತೂ ನಾಡಿಗಳು: ಅರಿಯು ಈಡ್ಟಿಂಗಳ 
ಸುಷುಮ್ನವು ಅರಿಯು ಗಾಂಧಾರಿ ಹಸ್ತಿಜಿಹ್ವವು ಅರಿಯು ಪೂಷ 
ಯಶಸ್ವಿನಿಯು ಅಲಂಬುಷಾ ಕುಹೂ ಅರಿಯು ಶಂಖಿನಿಯಿಂತು ದಶ 
ನಾಡರಿಯಲಿಕೆ ದಶನಾಡಿ ನಾಮಿವು ಅರಿಯು ದಶನಾಡಿಗಳ ಸ್ಮಾನವ 
ವಿವರಿಪೆನುಯೆಂದ (ಜ್ಠಾನಸಿಂ. ೪-೬೮). [ದಶ * ನಾಡ್ಮಿ] 

ದಶನಾಮ (ನಾ). ಹತ್ತು ಬಗೆಯಂ ಹೆಸರಂಗಳಂ : ಫಲುಗುಣ ಬೋಳವಿಸೆ 
ನಿಂದಿರ್ದು ಕೈಮುಗಿದುತ್ತರನು ನಗಂತ . . . ನಿಮ್ಮ ದಶನಾಮಾಳಿಯನು 
ಪೇಳ್ವಲ್ಪಮತಿಯನು ತಿಳುಹಬೇಕೆಂದ (ಕುಪ್ಕಾವಿ. ೬-೪೫); ಔ ಅಜರ೯ನನಿಗೆ 
ಅರ್ಜುನ, ಫಲ್ಗುನ, ಜಿಷ್ಲೂ, ಕಿರೀಟಿ, ಶ್ವೇತವಾಹನ, ಬೀಭತ್ಸು, 
ವಿಜಯ, ಕೃಷ್ಣ, ಸವ್ಯಸಾಚಿ ಮತ್ತು ಧನಂಜಯಂನೆಂಬ ಹತ್ತು 
ಬಗೆಯ ಹೆಸರುಗಳಿವೆ. [ದಶ + ನಾಮ) 


೩೮೩೪ 


10 


15 


30 


35 


40 


ದಶಬಲ 


ದಶನೂತಿ (ನಾ). ಒಂದು ಬಗೆಯ ಹಂಣ್ಣು, -ವ್ರಣ (?) : ಅರಿದಳ, 
ಬೇವಿನ ಎಲೆ, ಇವಂ ನವಸಾರದಿಂದ ಅರೆದು ಪೂಸಲು ದಶನೂತಿ 
ಮಾಣ್ಗುಂ (ವಿವೈವಿ. ೧೩೬). [ ದಶ? + ನೂತಿ] 
ದಶನೌಘ (ನಾ.ಎದಶನ ಚಯ: ಹೈದಯದಯಾಮೈತವಾಹಿನಿ ವದನದೆ 
ಕಡೆಗೋಡಿವರಿದುದೆನೆ ನಿಜದಶನೌಘದ ವಿಶದಪ್ರಭೆ ಸಭೆಯಂ ಪುದಿಯೆ 
ಮಹೀವಧುಗೆ ವನಜಭವನಿಂತೆಂದಂ (ಜಗವಿ. ೧-೨೮). [ ದಶನ * ಓಘ) 
ದಶಪವನ (ನಾ). ದೇಹದಲ್ಲಿರುವ ಐದು ಪ್ರಾಣವಾಯುಗಳು ಮತ್ತು 
|. ಐದಂ ಉಪವಾಯಂಉಗಳು : ನವಜೀವಗುಣಮಂ ಮಾಟ್‌ ನವಲಿಂಗಾನು 
ಸಂಧಾನಮನಿಂಬುಗೊಳಿಸಿಯುಂ.. ದಶಪವನಧರ್ಮಮಂ ತೆಮರ್ದು 
ದಶನಾದ ವಿನೋದದೊಳ್ಳನಮಂ ಮೇಳೆಯಿಸಿಯುಂ (ವೃ ಷವಿ. ೩-೪೦ ವ). 
"ದಶಮಾರಂತ' ಪರಾ. [ದಶ4 ಪವನ] 
ದಶಪಾದಿ (ನಾ). ಹತ್ತು ಪಾದಗಳುಳ್ಳ ಪ್ರಾಣಿ : “ಹತ್ತು ಪಾದಗಳ 
- ವಲ್ಕವಂತ ಪ್ರಾಣಿ: ದಶಪಾದಿ” (208906. ಇಂಳನಿ). [ಸಂ. ದಶಪಾದೀ) 
ದಶಪೂರ್ವ (ನಾ). [ಜೈನ] ಹತ್ತೂ ಧಾರ್ವಕಗ್ರಂಥಗಳು ; ಉತ್ಪಾದ 
ಪೂರ್ವ, ಆಗ್ರಾಯಣೀಯ, ವೀರ್ಯಾನಂವಾದಪ್ರವಾದ, ಅಸ್ತಿ 
ನಾಸ್ತಿಪ್ರವಾದ, ಜ್ಞಾನಪ್ರವಾದ, ಸತ್ಯಪ್ರವಾದ, ಆತ್ಮಪ್ರವಾದ, 
ಕರ್ಮಪ್ರವಾದ, ಪ್ರತ್ಕಾಖ್ಯಾನ, ವಿದ್ಮಾನುವಾದ ಎಂಬ ಹತ್ತು 
ಗ್ರಂಥಗಳು. "ದಶಪೂರ್ವಧರ' ಪರಾ. [ ದಶ * ಪೂರ್ವ] 
ದಶಪೂರ್ವಧರ (ನಾ). [ಜೈನ] ದಶಪೂರ್ವಗಳನ್ನು ಅಭ್ಯಾಸಮಾಡಿದ 
“ವನಂ; ದಶಪೂರ್ವಧರರುಮೇಕಾದಶಾಂಗಧಾರಿಗಳುಮೆನಿಪ ಮುನಿಪದ 
ನಖದೀಪ್ತಿ . . . ಮಾಡುಗಘತಮೋ ವಿಘಟನಮಂ (ಮಲ್ಲಿಫು. ೧-೦೨); 
ನಾಲ್ಸಾಸಿರ್ವರ್‌ ದಶಪೂರ್ವಧರರುಂ ಎರಡು ಲಕ್ಕೆಯ ಪತ್ತು ಸುಸಿರದ 
ನಾಲ್ಲೂರ್ವರ್‌ ಶಿಕ್ಷಕರುಂ (ಜಂದ್ರಫು. ೧೩-೮೧ ವ). [ಸಂ.] 
ದಶಪೂರ್ವಿ (ನಾ). :ದಶಪೊರ್ವಧರ: ದಶಪೂರ್ವಿಗಳೀವನುಪಮ ದಶವಿಧ 
ಸಮಕ್ಕ್ವಮಣಿಗಳೊಲ್ಹಂಗೈಕಾದಶಧಾರಿಗಳೀವೇಕಾದಶನಿಳಯದ ಸಂಪದಂ 
ಗಳಕ್ಕೆವಂಗೆಂದುಂ (ಪುಷೃಪು. ೦-೦೫) ; ಕ್ರಮವಾಗಿ ದಶಪೂರ್ನಿಗಳಿಗೂ 
ಚೌದಹಪೂರ್ವಿಗಳಿಗೂ ಬೇರೆ ಬೇರೆಯಾಗಿ ನಮಸ್ಯರಿಸಲಾಗಿದೆ (ಜೈನಪ. 
೦೪೧). [ ಸಂ. ದಶಪೂರ್ವಿನ್‌] 
ದಶಬಂಧ (ನಾ). ೧. ನೀರಾವರಿಯ ಕೆರೆ, ಬಾವಿ ಮೊದಲಾದುವುಗಳ 
ಜೀರ್ಣೋದ್ಧಾರಕ್ಕಾಗಿ ವಿರಾಸಲಾಗಿರಿಸಿದ ತೆರಿಗೆಯ ಹತ್ತನೆಯ 
ಒಂದಂ ಭಾಗ. ೨. ಆ ಮೊತ್ತಕ್ಕೆ ಸಮನಾದ ಉತ್ಪನ್ನವುಳ್ಳ ಭೂಮಿ. 
೩. ನೀರಾವರಿಯಂ ಕೆರೆ, ಕಾಲುವೆ, ಬಾವಿಗಳ ಜೀರ್ಣೋದ್ಧಾರ 
ಮಾಡುವವನಂ ಅವುಗಳಿಂದ ಸಾಗುವಳಿಯಾದ ಭೂವಿಂಯ 
ಉತ್ಪನ್ನದ ಹತ್ತನೆಯ ಒಂದು ಭಾಗವನ್ನೂ ವಸೂಲು ಮಾಡ 
ಬಹಂದಾದ ಅಧಿಕಾರ. ೪. ಆದಾಯದ ಹತ್ತನೆಯ ಒಂದಂ ಭಾಗಕ್ಕೆ 
ಸವಂನಾದ ತೆರಿಗೆಯ ಹಣ : 'ದಶಬಂಧ' ಎಂಬುದಕ್ಕೆ ಸಂವಾದಿಯಾದ 
ಕನ್ನಡಪದ "ಪತ್ತೊಂದಿ' (ಕಕಾಅ. ೩೬೦). -ಧಶವಂದ' ಪರಾ. [ಸಂ.1 
ದಶಬಲ, ದಶಬಳ (ನಾ). ೧. ದಾನ, ಶೀಲ, ಕ್ಷಮೆ, ವೀರ್ಯ, ಧ್ಯಾನ, 
ಪ್ರಜ್ಞೆ, ಬಲ, ಉಪಾಯ, ಪ್ರಣಿಧಿ, ಜ್ಞಾನಗಳೆಂಬ ಹತ್ತು ಬಗೆಯ 
ಸಾವಂರ್ಥ್ಯ. ೨. ಈ ಹತ್ತು ಬಗೆಯ ಸಾವಂರ್ಥ್ಯಗಳನ್ನುಳ್ಳವನು ; 
ಬದ್ಧ: “ಬುದ್ಧನದ್ವಯವಾದಿ ದಶಬಲಂ . . . ಬೌದ್ಧಂ” (ಮಂಗರಾ. 
೭-೨೩) : ದಶಬಲನಾದ ಭಗವಂತನು ತನ್ನ ನಗರಕ್ಕೆ ಬರುವನೆಂಬುದನ್ನು 
. . ವಿಶಾಖಾಕನ್ಮೆಯನ್ನು ಕರೆಕಳುಹಿ ಹೇಳಿದನು (ಹತ್ತುವು, ಎಲು. 
ದಶಬಳ: ೨. "ಬುದ್ಧಂ. ಸಮಂತಭದ್ರಂ ಸಿದ್ಧಾರ್ಥಂ ಮೆನಿ ತಥಾಗತಂ 
ಷಡಭಿಜ್ಞಂ ಶೌದ್ದೋಧನಿ ದಶಬಳನತು (ದೃತಮದಮದನವಿಜಯಿ ಶಾಕ್ಕಂ 
ಸುಗತಂ” (ವಸ್ತುಕೋ. ೨-೧೦). [ ದಶ * ಬಲ) 


ದಶಬಳ 


ದಶಬಳ "ದಶಬಲ' ನೋ. 

ದಶಭುಜ (ನಾ), ೧. ಹತ್ತೂ ತೋಳುಗಳಂ : ದಶಭಂಜಂ ಪಂಚವಕ್ತಂ 
ತ್ರಿಣೇತ್ತದಿನೊಪ್ಪೆ (ನಂಬರ. ೭-೦೨೫); ಮೂಡಿದನು ಕೆಂಜೆಡೆಯ ಶಶಿಕಳೆಯ 
. . . ಪಂಚಮುಖದ ಎಡದ ಗಿರಿಜೆಯ ತಳಿತ ದಶಭುಜದ . , , 
ಕಾಶೀರಮಣ ವಿಶ್ವನಾಥಂ (ಹಠಕಾ. ೦೩-೦೪). ವಿ. ಶಿವ: ದಶಭುಜನ 
ಮನೋವಲ್ಲಭೆ . . . ಶಶಿಧರನಂ ನೆನೆದು ಕಳೆದಳಾ ಬೇಸಗೆಯಂ (ಗಿರಿಕ. 
೯-೩೦), ಹ [ರೇಖಾಗ] “ಹತ್ತು ಭುಜಗಳೂ ಕೋನಗಳೂ ಉಳ್ಳ 
ಸವಂತಲಾಕೃತಿ : ದಶಾಶ್ರ ಸ ದಶಭಂಜ ಸ ದಶಕೋನ” (2608807, 
ಇಂಕನಿ). [ದಶ « ಭುಜ] 

ದಶಮ (ಗಂ). ೧. ಹತ್ತನೆಯ. (ನಾ). ೨. ಹತ್ತನೆಯಂದು : ಸಂಖ್ಯಾ 
ವಾಚಿ ಪ್ರತ್ಯಯಾಂತಕ್ಕೆ ದ್ವಿತಯ, ತ್ರಿತಯ, ಚತುಷ್ಕ, ಪಂಚಕ, ಷಟ್ಕ, 
ಸಪ್ತಕ, ಅಷ್ಟಕ, ನವಮ, ದಶಮ - ಎಂದು ಪ್ರತ್ಮಯಂ ಪತ್ತಲೊಡಂ 
ಎಲ್ಲಕ್ಕಂ ವಿಭಕ್ತಿಯಂ ಪತ್ತಿಸುವುದು (ಕವದ. ೮೨ ಪ್ರಯೋ). ೩. ಹತ್ತನೆಯ 
ಸ್ಥಾನ: ಬಟ್‌ಕ ನೆರೆದು ಯತಿ ದಶಮದೊಳೆ ತರತರದಿನೊಬ್ಬ ನಿಲೆ 

ಕರಮೆಸೆವ ಕುಸುಮರಸನಿರತಿಶಯೆಮೆಂಬುದು ನಿತಾಂತಂ 

(ಛದೋಂಣು. ೩-೨೦೫). ೪. ಹತ್ತನೆಯ ಭಾಗ. [ಸಂ.] 

ದಶಮದತಶೆ (ನಾ). ಹತ್ತು ವಿಧವಾದ ಮದನಾವಸ್ಥೆಗಳಲ್ಲಿ ಕೊನೆಯಂದಂ; 
(ವಿರಹದ) ಹತ್ತನೆಯ ಅವಸ್ಥೆ ; ವಂರಣ : ದಶಮದ! ಪಾಕಾಂ. ದೆ]ಶೆಗೆ 
ಪಕ್ಕಾಗದ ಮಂನ್ನಂ ತಕ್ಕುದಂ ನೆಗಳಲ್ವೇಳ್ಳುಮೆಂದು ನುಡಿಯಲೊಡಂ 
(ರಾಜಶೇ., ೭-೯೬ ವ). "ದಶಮಾವಸ್ಥೆ' ಪರಾ. [ ದಶಮ 4 ದಶೆ] 

ದಶಮಾಂಶ (ನಾ), ೧. ಹತ್ತನೆಯ ಒಂದಂ ಭಾಗ : ಆದಿಯ ಮನ್ವಂತರ 


ದೊಳಶೀತಿ ಭಾಗಿ ಪಲ್ಕದೊಳಾ ಮನ್ವಂತರ ದಶಮಾಂಶಂ[ಪಾಕಾಂ. ಮಾಸಂ] 


ಮನ್ವಂತರಮಕ್ಕು೦ ಪ್ರಸೇನಜಿತ್ತರ್ಯಂತಂ (ಪಂರಾಮಾ. ೦-೮೮). 
೨. [ಗಣಿತ] ಏಕಸ್ಮಾನದ ಬಲಗಡೆ ಒಂದಂ ಬಿಂದಂವನ್ನಿಟ್ಟು 
ಅಂಕಿಗಳನ್ನು ಬರೆದು ಹತ್ತನೆಯ ಭಾಗ, ನೂರನೆಯ ಭಾಗ 
ಎಂದಂ ಮಂರಂತಾಗಿ ಸೂಚಿಸುವ ಪದ್ಧತಿ; ದಶಮಾನ: ದಶಮಾಂಶಗಳು 
(ಡೆಸಿಮಲ್ಸ್‌) : ದಾಶಮಿಕ ಸಂಖ್ಯಾಕ್ರಮವನ್ನು ಪೂರ್ಣಾಂಕಗಳಿಗೆ ಬಲ 
ದಿಂದ ಎಡಕ್ಕೆ ಉಪಯೋಗಿಸುವಂತೆ, ಇದೇ ಕ್ರಮವನ್ನು ಬಿಡಿ ಸಂಖ್ಯೆಯ 
ಬಲಕ್ಕೆ ಉಪಯೋಗಿಸಿ, ಆ೦ಕಿಗಳನ್ನು ಹತ್ತರ, ನೂರರ, ಸಾವಿರದ, ಇತ್ಯಾದಿ 
ಭಾಗಗಳನ್ನಾಗಿ ವಿಭಾಗ ವಾಡುವ ವಿಧಾನಕ್ಕೆ ದಶೆಮಾಂಶಪದ್ಧ ತಿ ಎಂದು 
ಹೆಸರಂ (ಕವಿಕೋ. 1, ೪); ದಶಮಾನದ, ದಶವನಾಂಶದ, ದಶಾಂಶದ 
(2661881. ಪತ್ತಿನ. 3೯). [ ದಶಮ + ಅಂಶ] 

ದಶಮಾನ (ನಾ). ಹತ್ತು ಹತ್ತಾಗಿ ಎಣಿಸುವ ಪದ್ಧತಿ : ದಶಮಾನ 
ಪದ್ಧತಿ ; ದಶಮಾಂಶೆ, ದಶಾಂಶ (ಏ601ಜ81. ಪತ್ರಿನಿ. ೨೯). 

[ ದಶೆ * ಮಾನ] 

ದಶಮಾರುತ (ನಾ). ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 
ಎಂಬ ಐದು ಪ್ರಾಣವಾಯುಗಳು ವಂತ್ತು ನಾಗ, ಕೃಕರ, ಕೂರ್ಮ, 
ದೇವದತ್ತ, ಧನಂಜಯ ಎಂಬ ಐದು ಉಪವಾಯುಂಗಳು : ನೂರ 
ಇಪ್ಪತ್ತೇಳಧಿಕ ಮೂರಾರು ಸಾವಿರ ರೂಪದಿಂ ದಶಮಾರುತರೊಳಿದ್ದವರವರ 
ಪೆಸರಿಂದ ಕರೆಸುವನು (ಹಸಾರ. ೬-೦೦). [ದಶ * ಮಾರುತ) 

ದಶಮಾವಸ್ಥೆ (ನಾ). ಹತ್ತು ವಿಧವಾದ ಮದನಾವಸ್ಥೆ ಗಳಲ್ಲಿ ಕೊನೆ 
ಯಂದು ; ಮರಣಸ್ಥಿಶಿ: ಆಕೆ ದಶಮಾವಸ್ಥೆಗೆ ಪಕ್ಕಾಗದನ್ನೆಗಮಿದರ್ಕೆ 
ತಕ್ಕುದಂ ದೇವರ್‌ ಸಮಕಟ್ಟುವುದು (ಕಂದ್ರಫು. ೫-೧೩೬ ವು. "ದಶಾ 
ವಸ್ಥೆ” ಪರಾ. [ದಶಮ + ಅವಸ್ಮೆ] 

ದಶಮಿ (ನಾ). ಪ್ರತಿಯೊಂದಂ ಪಕ್ಷದ ಹತ್ತನೆಯ ದಿನ, - ತಿಥಿ: ಆ 
ಪಕ್ಷಂಗಳೊಳಗೆ ಅಗ್ನಿಯೇ ದೇವತೆಯಾಗುಳ್ಳ ಪಾಡ್ಯ .'. . ಮನುವಧಿ 


೩೮೩೫ 


ದಶಮೂಲಾರಿಷ್ಟ 


ದೇವತೆಯಾದ ದಶಮಿ (ವಿವೇಕ. ೩೨೦). "ವಿಜಯದಶವಿಂ' ಪರಾ. ಪಿ. 

ಮನುಷ್ಯನ ಜೀವಿತದ ಹತ್ತನೆಯ ದಶಮಾನ; ತೊಂಬತ್ತೊಂದನೆಯ 

ವರ್ಷದಿಂದ ನೂರನೆಯ ವರ್ಷ ವಂಂಗಿಯಂವವರೆಗಿನ ಅವಧಿ. 
[ಸಂ. ದಶಎ ] 


5] ದಶಮ್ಮಿ (ನಾ). (ಜೋಳ, ಸಜ್ಜೆ, ಗೋಧಿ, ಮೊದಲಾದುವುಗಳ) 


28 


80 


35 


40 


ಹಿಟ್ಟನ್ನು ಹಾಲಿನಲ್ಲಿ ಕಲಸಿ ಮಾಡುವ ರೊಟ್ಟಿ : ಎರಡು ನಾಯಿಗಳು 
, . ಬಂದು ದಶವೀಯ ಗಂಟಿನ ವಾಸನೆ ಬಡಿದು ಆ ಗಂಟಿಗೆ ಬಂದು 

ಗಂಟು ಬಿದ್ದವು (ನಿರಾಳ. ೯0); ಅತ್ತೆ ಮಾಡಿಕೊಟ್ಟಿ ದಶಮಿ, ಕೊರೆದ 
ಜುಣಕಾ, ನಾನು ಕುಟ್ಟಿದ ಖೊಬ್ರಿ ಚಟ್ಟೆಪುಡಿ ಕಟ್ಟಿದೆ (ಕಪ್ಪುಹು. ೫೯) 
ಸಾಕಷ್ಟು ದಶವಿಂ ಬುತ್ತಿ ಕಟ್ಟಿ ಗೋಸಂಗಶಿ ಹೋಗು (ದಾಂಡಾಯ. ೯): 
ಸ್ನಾನ ಮಂಗಿಸಿ, ನಾಕು ದಶಮಿ, ಕಾರೆಳ್ಳಿನ ಹಿಂಡಿ. . , ಹೊಡೆದು 
(ರೀಪಹ, 11, ೭). [ “ಮರಾ. ದಶಮಿಾಾ) 

ದಶಮಿಾಸ್ಕ (ನಾ). ಜೀವಿತದ ಹತ್ತನೆಯಂ ದಶಮಾನವನ್ನು ತಲುಪಿದ 
ವನು; ತೊಂಬತ್ತು ವರ್ಷಕ್ಕೆ ಮೇಲ್ಪಟ್ಟ ವಯಸ್ಸಿನವನಂ; ಮಂದಂಕ: 
“ವೃದ್ಧಂ ಸ್ಥವಿರಂ ತಾಂ ವರ್ಷೀಯಂ ಪ್ರವಯಂ ಜೀರ್ಣಂ ಜರಾರ್ದಿತಂ 
ದಶಮಿಸಾಸ್ಕ್ರಂ” (ವಸ್ಮುಕೋ: ೫೬-೨೭), [ಸಂ] 

ದಶಮುಖ (ನಾ). ೧. ಹತ್ತು ವಂಖಗಳಂ: ಒಂದು ಗೀಜಗನೆ ಉಪದೇಶ 
ದಿಂದ ಪೌಲಸ್ತ್ಯನಂದು ಹಡೆಯನೆ ದಶಮಂಖವ (ಬಸವ, ೬೫೬). ವಿ. ಹತ್ತೂ 
ಮುಖಗಳುಳ್ಳವನಂ ; ರಾವಣ : ದಶಮಂಖನಗಿ £ ಗ3 ರಿಯಂತೆ ವಾನರ 
ಭಜ್ಮಮಾನ ತುಂಗಸಾಲಮಂಂ (ಕಾದಂಪೂ. ೧00) ; ಅವಲೋಕಿನೀವಿದ್ಯೆ 
ಮನದೊಡನೆ ಬಂದು ಬೆಸನಾವುದೆನೆ ದಶಮುಖನಿವರಾರೆಂಬೂದಂಂ : 
(ಪಂರಾಮಾ. ೯-6೯ ವ); ದಶೆಮಂಖನಲುಗಿಸಿದಮುಲಹರಾದ್ರಿಯ ಗುಂವೆನಿತು 
(ಬಸಪು. ೮೯-೨೬). ೩. [ವೀಶೈ] ಐದು ಜ್ಞಾನೇಂದ್ರಿಯ ವಂತ್ತು 
ಐದು ಕರ್ಮೇಂದ್ರಿಯಗಳ ಚಟುವಟಿಕೆ, - ಕ್ರಿಯೆಂ (7) : ಕುಲಮದ 
ಛಲಮದ ವಿದ್ಯಾಮದದವರ ತೋಟದಿರಾ ಅವರೆ ಆರೂಢ ಪದವಿಯನೆನಗೆ 
ತೋಟದಿರಾ ; . . ಶಮೆ ದಮೆಯಂಳಿದು ದಶಮುಖ ನಿಂದು ಲಿಂಗದಲಿ 
ಲೀಯವಾದವರನಲ್ಲದೆ ಎನಗೆ ತೋಜದಿರಾ (ಅವಣಂ. ೧೦೨-೪೬೪). 

[ದಶ ಮುಖ) 

ದಶಮೂಲ (ನಾ). ಮೂರೆಲೆಹೊನ್ನೆ, -ಒಂದೆಲೆಹೊನ್ನೆ, ನೆಲಗುಳ್ಳ, 
ಹೆಬ್ಬಗಂಳ್ಳ, ನೆಗ್ಗಿಲುಮಂಳ್ಳು, ಬಿಲ್ವ, ಹೂಸಲಕ್ಕಿ, ಹೆಮ್ಮರ, 
ಶಿವನ್ನಿ, ಪಾದರಿಗಳೆಂಬ ಹತ್ತು ಔಷಧ ಮೂಲಿಕೆಗಳು : ದಶಮೂಲ 
ವೆಂದರೆ ಬೇಲ್ಳವತ್ತದ ಬೇರು, ನಜುವಲದ ಬೇರು, ಶಿವನಿಬೇರು, ಪಾದರಿ 
ಬೇರು, ಹೆಮ್ಮರದ ಜೀರು ಇವು ಮಹತ್ಸಂಚಮೂಲವೆನಿಸಿಕೊಂಬುವು. 
ಗುಳ್ಳ, ನೆಲಗುಳ್ಳ, ಎರಡೆಲೆ ಹೊನ್ನೆ, ಮೂಟ್‌ಲೆ ಹೆೊನ್ನೆ, ನೆಗ್ಗಿಲು, ಇವು 
ಲಘಫುಪಂಚಮೂಲವೆನಿಸಿಕೊಂಬುವು. ಈ ಎರಡೂ ಕೂಡಿದರೆ ದಶಮೂಲ 
ವೆ.ಸಿಕೊಂಬುವು (ವೈದ್ಯಸಾ. 1,4): ಬೆಲ್ಲವತ್ತದ ಬೇರು, ನರುವಲದ ಬೇರು. 
ಗುಳ್ಳದ ಬೇರು, ಪಾದರಿ ಬೇರು, ಶಿವನ್ನಿಬೇರು-ಇಂತೆಂಬ ಮಹಾಪಂಚ 
ಮೂಲ, ನೆಲಗುಳ್ಳ, ಹೆಗ್ಗುಳ್ಳ, ಎರಡೆಲೆ ಹೊನ್ನೆ, ಮೂರೆಲಿ ಹೊನ್ನೆ, 
ನೆಗ್ಗಿಲುಗಳೆಂಬ ಈ ಲಘುಪಂಚಮೂಲ ಕೂಡ ದಶಮೂಲವೆಂಬ ಈ 
ಬೇರುಗಳನ್ನು . . . ನಶ್ಯಂ ಮಾಡೆ ಸನ್ನಿಪಾತಂ ಮಾಣ್ಣುಂ (ಸಕಟೈೆ. ೦೮೦); 
£ ಇದು ಲಘುಪಂಚಮೂಲ ಮಂತ ವಂಹಾಪಂಚೆವೂಲ 
ಎರಡೂ ಕೂಡಿ ಆದುದು. ಈ ಪಟ್ಟಿಯಲ್ಲಿ ವ್ಯತ್ಯಾಸವಿದೆ. 

[ದಶ ಮೂಲ] 

ದಶಮೂಲಾರಿಷ್ಟ (ನಾ). ಹತ್ತು ಔಷಧಿಮೂಲಿಕೆಗಳಿಂದ ತಯಾರಿಸಿದ 
ಔಷಧ : ವೈದ್ಯರು ದಶಮೂಲಾರಿಷ್ಟ ತೆಗೆದುಕೊಳ ಲು ಹೇಳಿದ್ದಾರೆ 
(ಕೂ). "ದ್ರಾಕ್ಷಾರಿಷ್ಟ' ಪರಾ. [ ದಶಮೂಲ + ಅರಿಷ್ಟ) 

23 


ದಶರಥ 


ದಶರಥ (ನಾ). ೧. ಹತ್ತೂ ದಿಕ್ಕುಗಳಲ್ಲಿಯೂ ರಥಗಳನ್ನೂ ನಡೆಸಬಲ್ಲ 
ಪನಂ. ೨. ಒಬ್ಬ ರಾಜನ ಹೆಸರು ; ರಾಮನ ತಂದೆ : ಮನೋಜವದಿಂ 
ಪರದುದು ಪೂರ್ಣಮನೋರೆಥಂ ರಥಂ ದಶರಥೆನಾ (ಪಂರಾಮಾ. ೩-೩೮) ; 
ರಾಯ ದಶರಥನೃಪತಿಗಖಿಳೋಪಾಯಕುಶಲ ಸುಮಂತ್ರಕನು . . , 
ಹುಷ್ಕಶ್ಶಂಗ ಕಥೆಯ ವರ್ಣಿಸಿದ (ತೊರರಾ. ೦-8 ಸೂರನಿ, [ ದಶ * ರಥ] 
ದಶರೆಳನಂದನ (ನಾ). ದಶರಥ ಮಹಾರಾಜನ ಮಗ; ರಾಮ: 
ಹನುಮನನಟ್ಟಿದ ದಶರೆಥನಂದನೆ (ಳುರಾಸಾಂ. ೦೯. 60). 
[ ದಶರಥ * ನಂದನ ] 
ದಶರಥಾತ್ಮಜ (ನಾ).ಎದಶರಥನಂದನ : ಲಲನೆಯೊಳು ಜಮದಗ್ನಿತನಯ 
ನೊಳು . . , ದಶರಥಾತ್ಮಜನೊಳತಿ ಕಪ್ಪಿನೊಳು ಬಳುದಿನೊಳು ರಾಮ 
ವೆನಿಸಿಕ್ಕು (ಮಂಗಳಾ. ೦೪೭-೪೦). [ದಶರೆಥ + ಆತ್ಮಜ]. 
ದಶರಥಿ (ನಾ). ಒಂದಂ ಬಗೆಯ ಅಲಂಕಾರ ವಸ; ಗೌರವಕ್ಕೋಸ್ಕರ 
ವಾಗಿ ಕೊಡಂವ ವಸ್ತ್ರ : ಕಾಲ ಕುಪ್ಪಸದ ಕಟಾಯಿಯ ಕಟ್ಟಿದ ಮೇಲು 
ಕನ್ನದ ದಶರಥಿಯ ಬಾಲಗುಲಾಮರು ಮೆಠ್‌ದರು ಸುರುತಾಳನೋಲಗ 
ದೊಳಗೆಡೆವಿಡದೆ (ಕುರಾಸಾ. ೦೮-೨೭) ; ಡಿಳ್ಳಿಯ ಸುಲ್ತಾನನ ಆಸ್ಥಾನ 
ದಲ್ಲಿದ್ದ ಪಾನರು ಕಡಿದಾಬೆ, ಜವದಾಡೆ, ದಶರಥಿ, ದುಗುಲದ ಪೈಠಣೆ, 
ಸುಕ್ಕುಗುಪ್ಪಸ, ಎಕಶಾಯಿಗಳಿಂದ ಅಲಂಕೃತರಾಗಿದ್ದರೆಂದು ತಿಳಿದು 
ಬರುತ್ತದೆ (ಕುಮಾಸಾಂ. ೩೬೦). [ ಅರೆ. ತಪರೀಪಾತ್‌) 
ದಶರೂಪ (ನಾ). ಎ ದಶರೂಪಕ. “ದಶರೂಪಲಕ್ಷಣ' ಪರಾ. 
[ ದಶ * ರೂಪ) 
ದಶರೂಹೆಕ (ನಾ). [ಕಾವ್ಯವಿಸಾ] ನಾಟಕ, ಪ್ರಕರಣ, ಭಾಣ, ಪ್ರಹಸನ, 
ಡಿಮ, ವ್ಯಾಯೋಗ, ಸಮವಕಾರ, ವೀಧಿ, ಅಂಕ, ಈಹಾವ್ಫೂಗ 
ಎಂಬ ಹತ್ತು ಬಗೆಯ ರೂಪಕಗಳಂ: ಸ್ವಸಂವೇದ್ಯವಾದ ಪರಮಾನಂದ 
ರೊಪವಾದ ರಸದ ಸವಿಯೇ ದಶರೂಪಕಗಳ ಫಲ (ದತರೂ. ೪). 
[ ದಶ + ರೂಪಕ] ' 
ದಶರೂಪಲಕ್ಷಣ (ನಾ). ಹತ್ತು ಬಗೆಯ ರೂಪಕಗಳ ಲಕ್ಷಣ: ನಾಟಕವಂಂಂ 
ಪ್ರಕರಣಮುಂ ಚಾರಣಮುಂ ಭಾಣಮುಂ ಸಮವತಾರಣಮಂ ಡಿಮಮುಂ 
ಈಹಾಮೃಗಮುಂ ವ್ಯಾಯೋಗಮುಂ ಪ್ರಹಸನಮುಂ ವೀಧಿಯುಮೆಂಬ 
ದಶರೂಪಕಲಕ್ಷ್ಮಣಮುಮಂ ಪಾತ್ರಸಂಕ್ರಮಣದೊಳ್‌ ನೆಟ್‌ಯೆ ತೋಟಾ 
(ಅಜಿಬಿ. 880 ವ); ಓ ಇಲ್ಲಿ “ಅಂಕ'ದ ಬದಲು "ಚಾರಣ' 
ಉಪಯೋಗವಾಗಿದೆ. [ ದಶರೂಪ + ಲಕ್ಷಣ] 
ದಶಲಕ್ಷ (ನಾ). ೧. ಹತ್ತೂ ಲಕ್ಷ: “ಪ್ರಯುತಂ ದಶಲಕ್ಷ” (ವಸ್ಮುಳೋ. 
೧೦೩-೩೩). ೨. ಸಂಖ್ಯೆಯಲ್ಲಿ ಬಲಗಡೆಯಿಂದ ಏಳನೆಯ ಸ್ಥಾನ: 
ಸಪ್ತಮಂ ದಶಲಕ್ಷಂ ತು ಅಷ್ಟಮಂ ಕೋಟಿರುಚ್ಕತೆ (ವೈವಹಾ. ೮-೫). 
"ಶತಲಕ್ಷ' ಪರಾ. [ದಶ ಲಕ್ಷ] 
ದಶಲಕ್ಷಣ (ನಾ). [ಜೈನ] ಮಾಘಚೈತ್ರ ವಂತ್ತು ಭಾದ್ರಪದ ತಿಂಗಳ 
ಶುದ್ಧ ಪೆಂಚವಿಂಯಂಂದ ಚತುರ್ದಶಿವರೆಗಿನ ಪರ್ವದಿನಗಳಂ; 
£ ಇವುಗಳಲ್ಲಿ ಉತ್ತವಂ, ಮಧ್ಯಮ, ಜಘನ್ಯವೆಂದಂ ವರು 
ಬಗೆಗಳಿವೆ. ಈ ವ್ರತವನ್ನು ಹತ್ತು ವರ್ಷಗಳವರೆಗೆ ಮಾಡಂವರು. 
ಈ ಅವಧಿಯಲ್ಲಿ ಜೈನಗೃಹಸ್ಥರಂ ಪೂಜೆ, ಪಠನ, ಉಪವಾಸ 
ವ್ರತಾಚರಣೆ, ದಶಲಕ್ಷಣಧರ್ಮಅಧ್ಯಯನ, ದಶಾಧ್ಕಾಯ ಸೂತ್ರ 
ಗಳ ಪಠನ ಇತ್ಯಾದಿಗಳಲ್ಲಿ ಸಮಯವನ್ನು ಕಳೆಯುವರು : ಜೈನ 
ದರ್ಶನವು ಅಧ್ಯಾತ್ಮಿಕ ಸಾಧನೆಗೆ ಸಹಾಯವಾಗುವಂತೆ ಅಷ್ಟಾಹ್ನಿಕ, ದಶ 
ಲಕ್ಷಣ ಮೊದಲಾದ ಪರ್ವದಿನಗಳನ್ನು ಕಲ್ಪಿಸಿ ಕೊಟ್ಟಿದೆ (ಜನಪ. ೩೬೯). 
[ ದಶ + ಲಕ್ಷಣ) 
ದಶಪಂದ "ದಶವಂಧ' ನೋ.. 


೩೮೩೬ 


ದಶವಾಯು 


ದಶವಂಧ, ದಶವಂದ, ದಶವನ್ನ, ದಸವಂದ, ಧಸವಂಧ (ನಾ). 
೧. ಎ ದಶಬಂಧ ೧: ಪ್ರಭುಗಳ್ಗೆ ಅಳದು ಭೂಮಿಗೆ ನೂಜಕ್ಕೆ ಹತ್ತ 
ರೋಪಾದಿಯ ದಶವಂಧಮನಿಕ್ಕಿ . . , ಪರಮೇಶ್ವರ ದತ್ತಿಯಾಗಿ ಪಡೆದು 
(ಎಇ. XVI, ೪೮-೫೨; 1147). ವಿ. ಇ ದಶಬಂಧ ೨: ಆತನ ಕಯೊಳಂ 
5| ಧಾರಾಪೂರ್ವ್ವಕಮಾಗೆ ಪಡೆದು ತಮ್ಮ ದಶವನ್ಮದ ಗುಡ್ಡೆ ಮಾನ್ಮದಲ್ಪಿಟ್ಟ 
ದಯಿಕಾಲ ಮತ್ತರು ಮೂನೂಟಾರ್ಪ್ರತ್ತಂಕದೆೊಳೆಂ (ಕಇಆ. ೯-೩-೩೦೧ ; 
1062). ದಶವಂದ: ೧. ಮಾಣಿಯಾಯುಧ ಬೆರಸು ಮಣ್ಮಪವೇಜಲ್ಲಲ್ಲದಿನ್ತೀ 
ದೆಣ್ನದೊಳಂ ಕವರ್ತ್ತೆಯೊಳವಪುತ್ರಿಕದ್ರವೃದ ದಶವನ್ಹದೊಳಂ ಪುಟ್ಟಿದ 
ದ್ರವ್ಯಮುವಂ ಕಳೆ ಮದ್ದ ಳೆಯ ಪಣಮುಂ ದೇಯಿುಂಗೆಟ3ಗೆ (ಎಇ. ೫%, 
೬೮-೪೦ ; 1012): ಬಹಿತ್ರದ ನಾರಣವೆರ್ಗ್ಗಡೆ ನಂದಾದೀವಿಗೆಗಮಷ್ಟ 
ವಿಧಾರ್ಚನೆಗಮೊಂದು ಗಾಣಮಂಮಂ ಹೇಜಟ್‌ನ ಸುಂಕದ ದಶವಂದ 
ಮುಮಂ ಬಿಟ್ಟಂ (ಎಳೆ. 19, ನಾಗಮಂ. ೭೦-೩೮; 1178). "ಪತ್ತೊಂದಿ'ಪರಾ. 
ದಶವನ್ನ : ೧. ಕೋಗಳಿನಾಡೆಓಳ್‌. .,ದೇಗುಲಕಂ ಜಿನಾಲಯಕವಾರೆವೆಗಂ 
ಕೆಟ್‌ ಭಾವಿ ಸತ್ರಕ0 ರಾಗದೆ ತನ್ನ ಪನ್ನಯದ ಸುಂಕದೊಳಂ ದಶವನ್ನವಿಟ್ಟ 
ನಿನ್ತಾಗರಮುಳ್ಳಿನಂ ನೆಗರ್ಟ್ಟ್ಹ(ಟ್ಹಿ) ಬಮ್ಮರಸಂ ಗುಣರತ್ನದಾಗರಂ (66. 
XxX, ೦೦೭ ; 1108). ದಸವಂದ : ೧. ಆ ಊರಿಂಗೆ ಹಿರಿಯ ಕೋಲ 
ಮತ್ತರಂ ೫೦೦೦ ಗೌಡಿಂಗೆ ಮತ್ತರಂ ೧೨ ನೂರಕ್ಕೆ ಹತ್ತು ದಸವಂದ 
ಮೂಲಸ್ಥಾನದೇವರಿಂಗೆ ಮತ್ತರು ೨೦೦ (ಕೊಲ್ಮಾರಾ. ೩೭-33೨; 1003): 
ತಮಗೆ ನಡೆವ ಕಿಲುಕುಳೆ ಸುಂಕದೊಳಗೆ ಬಿಲ್ಕಡೆಯ ಎಲೆಯ ವೇಜಾಂಗೆ 
ದಸವನ್ನಮುವಂ  * ೬ ಬಿಟ್ಟಿ (ಎಕ. ೪11, ಶಿಕಾರಿ. ೦೩-೦೬: 1098); 
ಆ ಸ್ಥಳದಲು ಪುಟ್ಟಿದ ಪೊನ್ನಲಂ ಸುಂಕವೆಗ್ಗಡೆಗಳು ದಸವಂದವಂ ಬಿಟ್ಟರು 
(Man. 12-1, 3೩೯-೨೦; 1142); ಕಾಡೆಲ್‌ಯಂಗೆ ಪಡೆದುದಣಕೊಳು 
ದಸವಂದವನೀವೆನೆಂದು ಪರಸಿಯುಂ (ಪಸಾರ ೪೬೮). ವ. ಪಸರಿಸೆ 
ಸಮ್ಮತಿ ತನ್ನಯ ದಸವನ್ನದ ನೇಸಣಂಗಳೊಳ್‌ ಕೆಲವದರ್ಕೃಸದೃಶ 
ನಿತ್ರಿತ್ತುದನೀ ವಸುಧೆಗೆ ನೆಗಟ್ವನ್ತು ಶಾಸನಂ ಬರೆಯಿಸಿದೊಂ (ಎಇ. 1೪" 
೬೪-೨೪; 945): ಈ ಭೂಮಿಯ ತೆಂಕಣ ಕಡೆಯಿಂನ್ನೇಸಲಲು ದಸವಂದಕೆಕ 
ಮತ್ತರ್‌ ಹತ್ತೊ[ಂ]ಭತ್ತು (ಸೌಇಇ. ಸಸ, 0೦99-೬8; 1160): ಆ 
ಕೆಯ ಕೆಳನ ಗದೆಯ ಮೇಲೆ ನಿಮ್ಮ ದಸವಂದದ ಗದೆ ಸಹವಾಗಿ ವಿರಾಡಿಸಿ 
(ಎಕ. ೫, ಮುಳಬಾ. ೧೭೨-೧೪; 1496) ; ಗಾವುಣ್ಣವೊಲದ ದಸವಂದದ 
ಭೂವಿಯಲ್ಲಿ (ಬೊಂಕಶಾ. ೦೯೩೬, ಲಕ್ಷ್ಮೇಕೈರ. ೨೭-೦೭; 1. ಧಸವಂಧ : 
೨. ಪಟಿ'ಕಾಟ ಬಾ ೩ » ಗಂಗೆ ಧಸವಂಧಮಂ ಬಿಟ್ಟರ್‌ (ಎಇ. ೩೪1, 
೩೩೧-೩೪; 3077). [ ಸಂ. ದಶಬಂಧ] 
ದಶವಕ್ತ (ನಾ). ಹತ್ತು ಮಂಖಗಳನ್ನುಳ್ಳವನಂ ; ರಾವಣ. 
[ದಶ * ವಕ್ತ] 

35] ದಶವದನ (ನಾ). = ದಶವಕ್ಕ : ದಶವದನೋನ್ಮೂಲನ ಭಯವಶದಿಂ 
ಕೈಲಾಸಲಕ್ಷ್ಮಿ ಬಂದಳೋ (ಕಾದಂಪೂ. ೬೬೫) ; ಸೀತೆಯಂ ಕಂಡು ಬನೆಮಂ 
ಕಿಳ್ಲು ತಾಗಿದ ನಿಶಾಟರಂ ಸದೆದು ಲಂಕೆಯನಂರಿಪಿ ದಶವದನನಂ ಭಂಗಿಸಿ 
(ಜೈಮಿಧಾ. ೦೬-೩೪). [ದಶ - ವದನ) 

ದಶವನ್ನ 'ದಶವಂಧ' ನೋ. 

ದಶವರೂಥ (ನಾ) ದಶರಥ ೨. 'ದಶವರೂಥಜ' ಪರಾ. 

[ ದಶ + ವರೂಥ 

ದಶವರೂಥಜ (ನಾ). ದಶ ರಥನಂದನ : ಬಿಲ್ವಿದ್ದೆಯ ಕಲಿತನು 
ದಶವರೂಥಜನ ಕೈಚಳಕವೆಂಬಂತೆ (ಮೋಹತ. ೦೭-೮೦). [ಸಂ.] 

ದಶವಾಯು (ನಾ). ಎ ದಶಮಾರುತ : ದಕವಾಯುಗಳ ಸ್ಥಾನಂಗಳಾವು 

5| ವೆಂದಡೆ ಗುಹ್ಕದಲ್ಲಿ ಅಪಾನವಾಯು ನಾಭಿಯಲ್ಲಿ ಸಮಾನವಾಯು ... 
ಜಿಹ್ಮೆಯಲ್ಲಿ ಧನಂಜಯವಾಯು (ಜನ್ನವ. ಕ. ೪೦೦-೮೬೪) ; ವಾಯು 


[ad 


[od 


ದಶವಿ 


ಒಂದಲ್ಲದೆ ದಶವಾಯುವಿಲ್ಲವೆಂದೆ (ಮೋಳೆಮಾ, 0-0) : ದಶವಿಧೇಂದ್ರಿಯ 
ಗಳು ನಾನಲ್ಲ ದಶವಾಯುಗಳು ನಾನಲ್ಲ (ಮಹಾದೇ. ಕ. ೦೪೫-೩೪೦) ; 
ತನ್ನ ರೂಪು ದಶವಾಯುಗಳ ಕೂಡಿ ದೆಸೆವರಿದು ಮುಂ ವಂಲಗಳೆಸಕದಿಂ 
ತೆನುದುರ್ಗಮಂ ಬಲಿದುದು (ಮನೋವಿ. ೦-೦೪) : ದಶವಿಧೇಂದ್ರಿಯದ 
ದುರ್ಗುಣತತಿಯ ಸಂಹರಿಸಿ ದಶವಾಯುಗಳ ಚೇಷ್ಟೆಯಂ ಪೊರ್ದಲೀಯಂದಾ 
ದಶವಿಧದ ಪಾದೋದಕ ಪ್ರಸಾದ ಕ್ರಮಂಗಳನಜುಪಿ ಶಿಷ್ಕಾಳಿಗೆ (ವೀಕ್ಕ ಪು. 
೩-೦೦-೨), [ದಶ * ವಾಯು] 
ದಶವಿ, ದಸವೆ, ದಸಿವೆಂ (ನಾ). ಎ ದಶವಿಂ: “ದಶವಿಯೆನೆ ದಶಮಿ” 
(ಕತರ. 80). ದಸವೆ; ದಶವಿ, ದಸವೆ ; ಏಕಾದಶಿ, ಏಯಾರಸೆ (ಕಲ್ಲಾನು. 
0೬೦ ಪ್ರಯೋ). ದಸಿಮೆ: ದೋದಸೆ, ಏಕಾದಸೆ, ದಸಿಮೆ . , . ಇಷ್ಟೆಲ್ಲ 
ಹೊರತಾಗಿದ್ದುವು (ಮುಂಗಾಪು. 5೭). [ ಆಸಂ. ದಶವಿಸ) 
ದಶವಿಧ (ನಾ). ಹತ್ತು ತೆರ,-ಬಗೆ : ತನ್ನಣಂಗಂಗೆ . .. ದಶವಿಧದ 
ಧೂಪಮಂ ಸುಟ್ಟಖಿಳಗ್ರಹ ಸೋಂಕದಂತೆ ಸಕಲೋಪಚಾರಂಗಳಿಂ ಸಲಹು 
ತಿರ್ದಳು (ಸವಮೋ. ೧೫-೫೭). [ದಶ+ವಿಧ] 
ದಶವಿಧಧರ್ಮ (ನಾ): ಎ ದಶಕುಲಧರ್ಮ : ಉತ್ತಮಕ್ಷಮಾದಿ ದಶವಿಧ 
ಧರ್ಮಮಂವಂಂ : ಶಬ್ದ ಸ್ಪರ್ಶನಾದಿ ಪಂಚೇಂದ್ರಿಯವಿಷಯ 
ವಿಚ್ಛಿಶ್ರಿಯುಂ ತನ್ನೊಳುಂ ಸಚ್ಛನ್ನಮಾಗಿ (ಪುಪೃಪು. ೦೪-೦೬ ವ). 
[ ದಶವಿಧ * ಧರ್ಮ] 
ದಶವಿಧನಾದ (ನಾ). (ತಪಸ್ಸನ್ನಾಚರಿಸಂವಾಗ ಕೇಳಿ ಬರಂವ) ಭ್ರವಂರ, 
ಶಂಖ, ವ್ಯದಂಗ, ತಾಳ, ಘಂಟೆ, ವೀಣೆ, ಭೇರಿ, ದಂಂದುಭಿ, 
ಸಮಂದ್ರಘರ್ಜನೆ ವಂತ, ವೇಘಘರ್ಜನೆಗಳೆಂಬ ಹತ್ತು ಬಗೆಯ 
ನಾದಗಳು: ದಶವಿಧನಾದವಂ ಪದೆದುಕೇಳ್ವ ಸವಂಜ್ಞ್ವಳೆಬಿಂದುತೇಜಮಂ 
ಸ್ವಶುಭಚಿದಕ್ಷಿಯಿಂ ಬಿಡದೆ ನೋಳ್ಬ . . : ವಿಳಂಸಮಳುಂಬಮಾತನೊಳ್‌ 
(ತಲತಂ. ೨-೯೩) ; ಆ ವೀಣೆಯ) ದಶವಿಧನಾದಗಳನ್ನೂ ನುಡಿಯುತ್ತದೆ. 
ಸಂಗೀತೆವಿದುಷಿಯಂತೆ ಬೇಕಾದ ರಾಗವನ್ನು ಹಾಡುತ್ತದೆ (ಮಹಾಡ. ೦೬೭). 
[ ದಶವಿಧ + ನಾದ 
ದಶವಿಧಪಾದೋದಕ (ನಾ). [ವೀಶೈ] ಪಾದೋದಕ, ಲಿಂಗೋದಕ, 
ಮಜ್ಜನೋದಕ, ಸ್ಪರ್ಶನೋದಕ, ಅವಧಾನೋದಕ, ಆಪ್ಕಾಯ 
ನೋದಕ, ಹಸ್ತೋದಕ, ಪರಿಣಾಮೋದಕ, ನಿರ್ನಾಮೋದಕ, 
ವಂತಂ, ಸತ್ಕ್ಯೋದಕಗಳೆಂಬ ಹತ್ತು ಬಗೆಯ ಪಾದೋದಕ,-ಪಾದ 
ತೀರ್ಥ : ಪ್ರಥಮದಲ್ಲಿ ಸ್ಪರ್ಶನವೆಂಬ ಸ್ಪರ್ಶನ ಗುಣದಿಂದೆ ಪಾದೋದಕ 
ದ್ವಿತೀಯದಲ್ಲಿ ಅಂಗಗುಣವಳಿಯಿತ್ತಾಗಿ ಲಿಂಗಮುಖದಿಂದ ಬಂದುದು 
ಲಿಂಗೋದಕ ... ನವಮದಲ್ಲಿ ನಾಮ ಸೀಮೆಯಿಲ್ಲವಾಗಿ ನಿರ್ಣಾಮೋದಕ 
ದಶಮದಲ್ಲಿ ಹುಸಿಯಿಲ್ಲ ನಿತ್ಕೋದಕ ಇಂತು ದಶವಿಧಪಾದೋದಕ '[ಬಾಕಾಂ- 
' ಉದಕ) (ಜನ್ಮವ. ಕ. ೬೪೭-೦೪೪೦). [ ದಶವಿಧ + ವಾದೋದಕ ] 
ದಶವಿಧಶ್ರವಣಧರ್ಮ (ನಾ). ಎ ದಶಕುಲಧವರ೯ : ನವವಿಧಬ್ರಹ್ಮ 
ಚರ್ಯೊರ್ಜಿತನುಂ ಪರಿಗೃಹೀತ ದಶವಿಧಶುವಣಧರ್ಮನುಂ (ಅಾವುೂಪು. 
೩-೨4). [ ದಶವಿಧ * ಶ್ರವಣ್ಯ + ಧರ್ಮ) 
ದಶವಿಧಸತ್ಯ (ನಾ). [ಜೈನ] ಹತ್ತು ಬಗೆಯ ಸತ್ಯ; “ಸತ್ಯವು 
ಜನಪದ, ಸವ್ಮತಿ, ಸ್ಥಾಪನಾ, ನಾಮ, ರೂಪ, ಪ್ರತೀತ್ಯ 
ವ್ಯವಹಾರ, ಸಂಭಾವನಾ ಭಾವ, ಉಪಮಾಗಳಿಂದಂ ಹತ್ತೂ 
ವಿಧವಾಗಿದೆ” (ಜೈನಶ. ೨೯೭); ನಾಮಸತ್ಕರೂಪಸತ್ಯಾದಿ ದಶವಿಧ 
ಸತ್ಯಮುಂ. (ಪುಷ್ಕಪು. ೦೪-೦೬ ವ). [ ದಶವಿಧ + ಸತ್ಯ] 
ದಶವಿಧಾತಿಶಯ (ನಾ). [ಜೈನ] ೧.. ತೀರ್ಥಂಕರನ ಜನ್ಮಕಾಲದಲ್ಲಿ 
ಆಗುವ ಹತ್ತು ಅತಿಶಯ ; ಐ ವಂಲಮೂತ್ರರಹಿತ ಶರೀರ, ಬೆವರು 
ಇಲ್ಲದಿರಂವುದು, ಬಿಳಿಯ ನೆತ್ತರಂ, ವಜ್ರವೃಷಭ ನಾರಾಚ ಸಂಹನನ, 


೩೮೩೭ 


ದಶಶತಕರ 


ಸವಂಚತುರಸ್ರ ಸಂಸ್ಥಾನ, ಅದ್ಭುತರೂಪ, ಅತಿಸುಗಂಧ, ಸಾವಿರ 
ದೆಂಟು ಲಕ್ಷಣ, ಅಸಮಾನ ಬಲ ವಂತ್ತು ಪ್ರಿಯವಚನ. ೨. ಕೇವಲ 
ಜ್ಞಾನದಿಂದ ಉಂಟಾಗುವ ಹತ್ತು ಅಶಿಶಯಗಳು; ಥ ಕಣ್ಣು 
ವಿಂಟುಕಿಸದಿರಂವುದು, ಉಗಂರಂ ಮತ್ತು ಕೂದಲು ಬೆಳೆಯದಿರು 
ವುದು, ಊಟ ಮಾಡದೆ ಇರುವುದು, ಮಂಪ್ಪು ಬಾರದಿರುವುದು, 
ನೆರಳು ಬೀಳದಿರುವುದಂ, ನಾಲ್ಕ ಕಡೆ ನೋಡಿ ನಾಲ್ಕು ಕಡೆ ಮಾತ 
ನಾಡುವ ಶಕ್ಕಿ, ಸುತ್ತಮುತ್ತ ನೂರು ಯೋಜನಗಳವರೆಗೆ ಸಂಭಿಕ್ಷ, 
ಉಪಸರ್ಗ ಮತ್ತು ದಂಃಖ ಆಗದಿರುವುದು, ಆಕಾಶಗಮನ ಮತ್ತೂ 
ಸವಂಸ್ತ ವಿದ್ಯೆಗಳಲ್ಲಿ ನೈಪುಣ್ಯ, [ ದಶವಿಧ + ಅತಿಶಯ] 


10 ದಶವಿಧಾವಸ್ಥೆ (ನಾ). ಎ ದಶಾವಸ್ಥೆ : ಕವಿಮುಖ್ಯರಣಿಗೆ ಲೋಕ ವ್ಯವ 


ಹಾರ ಪ್ರಚುರ ದಶವಿಧಾವಸ್ಥೆಗಳಂ (ಶೈಂಗಾರೆ. ೪-೬೮). 
[ ದಶವಿಧ + ಅವಸ್ಥೆ ] 

ದಶವಿಧೇಂದ್ರಿಯ (ನಾ). ಶ್ರೋತೃ, ತ್ವಕ್ಕು. ಚಕ್ಷಂಸ್ಸ ಜಿಹ್ವೆ, 
ನಾಸಿಕಗಳೆಂಬ ಇದು ಜ್ಲಾನೇಂದ್ರಿಯಗಳಂ ವಂತ್ರ್ತೂ 
ವಾಕ್ಕು, ಪಾಣಿ, ಪಾದ, ವಾಯಂ, ಉಪಸ್ಥಗಳೆಂಬ ಐದು 
ಕರ್ಮೇಂದ್ರಿಯಗಳು : ಆದಿಸಂಬಂಧವಪ್ಪ ಭೂತಂಗಳು ನಾನಲ್ಲ 
ದಶವಿಧೇಂದ್ರಿಯಂಗಳು ನಾನಲ್ಲ ದಶವಾಯುಗಳು ನಾನಲ್ಲ (ಮಹಾದೇ. ಕೆ. 
0೪8-490) ; ದಶವಿಧೇಂದ್ರಿಯದ ದುರ್ಗುಣತತಿಯ ಸಂಹರಿಸಿ. , . 
ದಶವಿಧದ ಪಾದೋದಕ ಪ್ರಸಾದಕ್ರಮಂಗಳನೆಟುಪಿ. ಶಿಷ್ಕಾಳಿಗೆ (ವೀಕ್ಮಿಫು. 
೩-೧೦-೨). [ ದಶವಿಧ + ಇಂದ್ರಿಯ] 

ದಶವೈಕಾಲಿಕೆ (ನಾ). [ಜೈನ] ಹದಿನಾಲ್ಕು ಅಂಗಬಾಹ್ಮಆಗವಂಗಳಲ್ಲಿ 
ಏಳನೆಯಂದು; ಇದರಲ್ಲಿ ಕಾಲ, ವಿಕಾಲಗಳ ನಿರೂಪಣೆ 
“ಇದೆ: ಅಂಗಬಾಹ್ಯಂ ಸಾಮಾಯಿಕಮುಂ ಚತುರ್ವಿಂಶತಿಸ್ತವನಮಂುಂ 
ವಂದನೆಯುಂ . . . ದಶೆವೈಕಾಲಿಕೆಯುಂ ... ಮಹಾಪುಂಡರೀಕಮುಂ 
ಅಶೀತಿಕೆಯಂಂ ಎಂದು ಪದಿನಾಲ್ಯು ತೆಅಂ (ತತ್ತ್ವಪ್ರ. ೬೫) ; ದಶವೈಕಾಲಿಕೆ 
ಯೆಂಬುದು ನಿಯಮದಿಂ ದ್ರವ್ಯಕ್ಷೇತ್ರಕಾಲಭಾವಾಶ್ರಯದಿಂ ಪಂಚಾಚಾರ 
ವಿಧಿಯಂ ಉದಾಹರಿಸುಗುಂ (ತಕ್ರ್ಮಪ್ರ. ೬೫). [ದಶ ವೈಕಾಲಿಕೆ! 

ದಶವ್ಕಾಕರಣ (ನಾ). ಐಂದ್ರ, ಚಾಂದ್ರ, ಕಾಶಕೃತ್ಸ್ನ, ಕೌಮಾರ, 
ಶಾಕಟಾಯಂನ, ಸಾರಸ್ವತ, ಶಾಕಲ, ಆಪಿಶಲ, ಕಾತಂತ್ರ, ಮತಂ, 
ಪಾಣಿನೀಯ ಎಂಬ ಹತ್ತು ವ್ಯಾಕರಣಗಳು: ಸಂಖ್ಯಾವಾಚಿ ಸಮಾಸಕ್ಕೆ- 
ಏಕಾಂಗ, ದ್ವಿಮಂಖ , . ೬ ನೆವನಿಧಿ. ದಶವ್ಯಾಕರಣ (ಕಮದ, 6೨ 
ಪ್ರಯೋ). [ದಶ-- ವ್ಯಾಕರಣ) 

ದಶಶತ (ನಾ). ೧. ಹೆತ್ತು ನೊರು ; ಸಾವಿರ; ಸಹಸ್ರ: “ಸಹಸ್ರಂ 
ದಶೆಶತಂ” (ವಸ್ತುಕೋ. ೦೦೩-೩೩): ಸಲೆ ದಿನಂಪ್ರಶಿಯಿಂದ ಗಂಗಾಮಳ 
ಸಲಿಲವಂ ತಂದು ನಿರ್ಮಳಕಳಶದಶಶತದಿಂ ಶಿವಂಗಭಿಷೇಕವಂ ಮಾಡಿ 
(ಬಸಪು. ೪೩-೦೯); ವಿಗತಸುಜ್ಞಾನಿಯಂ ಪರಿಪೋಷಿತಾಶಾಧೀನನಂ 
ದುಃಕೃತಯುತನನಪರಾಧ ದಶ! ಶಾಠಾಂ- ಶತ ]ಶತನ ಎನ್ನನೇನಂ 
ಮಾಡಿಕೊಂಬೆನೊ (ಬಸಪು, ೬೦-೩೬). ೨. ಹತ್ತು ಅಧಿಕವಾದ ಒಂದು 
ನೂರು; ಒಂದಂನೊರ ಹತ್ತು. ೩. ಅಸಂಖ್ಯ; ಅಮಿತ. 
"ದಶಶತಕರ', "ದಶಶತಕಿರಣ' ಪರಾ, [ದಶ * ಶತ] 

ದಶಶತಕರ (ನಾ). ೧. ಸಹಸ್ರ ಕಿರಣಗಳು : ತನ್ನ ದಶಶತಕರದಿ ಗಗನ 
ವೆಂದೆಂಬ ಜೇಗಟೆಯಿಂದ ಧರೆಗೆ ಡಂಗುರವೊಯ್ಯಲೆಂದಂದು ನಿಂದಿರ್ದನೋ 
ಎಂಬಂತೆ ರವಿಯುದಯಗಿರಿಗೆ ಬಂದಂ (ಸಿದರಾ. 3°). ವಿ. ಅಸಂಖ್ಯ 
ಕಿರಣಗಳನ್ನೂಳ್ಳವನಂ ; ಸೂರ್ಯ : ಆ ಬದ್ದೆಗಂಗೆ ವೈರಿ ತಮೋಬಳ 
ದಶಶತಕರಂ ವಿರಾಜಿತವಿಜಯಶ್ರೀ ಬಾಹುಯುದ್ಧಮಲ್ಲಂ (ಪಂಪಭಾ- 
೦-೩೦): [ ದಶಶತ + ಕರ್ಕ 


ದಶಶತಕಿರಣ 


ದಶಶತಕಿರಣ (ನಾ). - ದಶಶತಕರ ೨: ನಿನ್ನ ದೊರೆಯನೆ ಮಗನಕ್ಕೆಂ 
ದಾಹ್ವಾನಂಗೆಯ್ಯಲೊಡಂ ದಲ್‌ ಧರೆಗಿಟ್‌ದನಂಧು ದಶಶತಕಿರಣಂ 
(ಪಶಂಪಛಃ. ೧೦-೯೦), [ದಶಶತ + ಕಿರಣ, ] 

ದಶಶತದಳ (ನಾ). ಸಾವಿರ ಎಸಳುಗಳನ್ನುಳ್ಳುದಂ ; ಸಹಸ್ರದಳ 
ಕವಂಲ ; ತಾವರೆ: ಶತಮಖಾಮರ ನತಚರಣದಶಶತದಳಂ 
ಸಸ್ಮಿತವದನ ದಶಶತದಳಂ ಪ್ರತ್ಯಕ್ಷಮಾಗಿರ್ದು (ಬಸಫು.. ೧೬-೨೬). 

[ ದಶಶತ + ದಳ್ಳ (ಎ ದಲ) 

ದಶಶತದ್ಯುತಿ (ನಾ).ಎದಶಶತಕರ ೧: ಶತದಳಾಸದನತುಳ ತೇಜೋಜಿತ 
ದಶಶತದ್ಯುತಿ ವಿತತಿ ಸಸ್ಮಿತವದನ ದಶಶತದಳಂ ಪ್ರತ್ಮಕ್ಷಮಾಗಿರ್ದು 
(ಅಸೆಪು. ೦೬-೨೬). [ದಶಶತ . ದ್ಯುತಿ] 

ದಶಶತನೇತ್ರ (ನಾ). ಸಾವಿರ ಕಣ್ಣುಗಳನ್ನುಳ್ಳವನು; ಸಹಸ್ರಾಕ್ಷ; 
ದೇವೇಂದ್ರ : “ಸುತ್ರಾಮಾಖ್ಯಂ ದಶಶತನೇತ್ರಂ ಕುಲಿಶಾಯಂಧಂ ... 
ಪಾಕನಮುಚಿ ಜಂಭದ್ವಿಷ್ಟಂ” (ವಸ್ತು ಕೋ. ೬-೩೪). [ದಶಶತ * ನೇತ್ರ] 

ದಶಶತಪತ್ರ (ನಾ).2ದಶಶತದಳ : ಪತ್ರವಾಹೆನನೇತ್ರ್ರ ದಶೆಶತಪತ್ರ 
ಸಂಚಯ ಮಿತ್ರವಂಂಡಲ ಪತ್ರವಾಹನಪ್ರತ್ರ . . . ಗುರುಸಿದ್ಧೇಶ ಮಾಂ 
ತ್ರಾಹಿ (ಬಸಪು. ೦೦-೫೬). [.ದಶಶತ ೬ ಪತ್ರ] 

ದಶಶಿರ (ನಾ). ೧. ಹತ್ತು ತಲೆಗಳು: ತ್ರೇತೆಯಲಿ ರಘುರಾಮನಾಮದಿ 
ಸೀತೆಯಂ ಹೋಗಾಡಿ ದಶಶಿರದಾತನಿಂ ಬ್ರಹ್ಮತಿಗೆ ಸಿಕ್ಕಿ ತೊಳಲ್ಲಆಸುತಿರನೇ 
(ಬಸಪು. ೩೪-೩೯). ೨. ಹತ್ತೂ ತಲೆಗಳುಳ್ಳವನಂ ; ರಾವಣ : ಇವನೆ 
ರಾವಣನೆಂಬ ರಕ್ಕಸನಿವನೆ ದಶಶಿರನೆಂಬ ವೀರನು (ಕೌಶಿಂಾ. ೨೦-೨೪) ; 
ದಶರಥಾತ್ಮಜ ನೀನು ಲಂಕೆಯೊಳಸುರ ವೀರೆರು ಕುಂಭಕರ್ಣನು ದಶಶಿರನು 
ಮೊದಲಾದ ದುರ್ಜನರೆಲ್ಲರನು ಮಡುಹಿ (ರಾಮಕ. ೨೦-೪); ದಶಶಿರಂ 
ತಪದಿಂದಲೆದ್ದೀಶಪದಯುಗಕೆ ಸಸಿನದಿಂ ನಮಿಸಲು (ಜಿಬಪು. ೮-೦); 
ದಿಗ್ಗಜದಶಂಗಳದಟಿರ್ಪದಾತಂಗೆ ಮೇಣ್‌ ದಶಶಿರಂ ತಾನೆಂಬರಯ್‌ 
(ಶ್ರೀರಾಮಾ. ೩೦-೩4). [ದಶ ಶಿರ] 

ದಶಸಾರ (ನಾ). ೧. [ವೈದ್ಯ] ರೋಗನಿವಾರಕವಾದ ಹತ್ತು ಬಗೆಯ 
ಸತ್ತ್ವಪೂರ್ಣ ಔಷಧ ದ ಶ್ರವ್ಯ: ದಶಸಾರಪುಯೋಗ-ಯಸಷ್ಟಿಮಧುಕ, 
ನೆಲ್ಲಿಕಾಯಿ, ದ್ರಾಕ್ಷಿಹಣ್ಣು, ಏಲಕ್ಕಿ, ಶ್ರೀಗಂಧ, ಇಪ್ಪೆಹೂವು, ಖರ್ಜೂರ, 
ಕೊತ್ತುಂಬರಿ, ದಾಳಿಂಬದ ಹಣ್ಣು ಇವನ್ನೆಲ್ಲಾ ಸಮಭಾಗ ಚೂರ್ಣಂಗೈದು 
ಇಷ್ಟರ ಸಮ ಸಕ್ಕರೆವೆರಸಿ ಉದಯದಲ್ಲಿ ಸೇವಿಸಲು ಸಕಲ ಪಿತ್ತವಿಕಾರಂ 
ಮಾಣ್ಣುಂ (ಸಳವ. ೦೪೩. 'ದಶಸಾರಚೂರ್ಣ' ಪರಾ. ೨. [ವೀಶೈ] 
(?): ನವಸಾರ ಅಷ್ಟಸಾರ ದಶಸಾರ ಪಂಚಸಾರ ಚತುಸ್ಲಾ ರಯೇಕಸಾರ 
ಯಿಂತಿವನತಿಗಳಿದ ಮಹಾಮಹಿಮನ ನಿಲವು ಲಿಂಗದಲ್ಲಿ ಸಂಪೂರ್ಣ 
(ಪೆದಗೋ. ೧೦೭೩-೧೨), [ದಶ ಸಾರ್ಯ)] 

ದಶಸಾರಚೂರ್ಣ (ನಾ). [ವೈದ್ಯ] ದಶಸಾರವೆಂಬ ಔಷಧದ್ರವ್ಯ 
ಗಳಿಂದ ಮಾಡಿದ ಚೂರ್ಣ: ದಶೆಸಾರಚೂರ್ಣ-ಯಸಪಿ ಮಧುಕ, 
ನೆಲ್ಲಿಚೆಟ್ಟು, ಶಿಲಾಧಾತು, ಕಿರುನೆಲ್ಲಿ, ಏಲಕ್ಕಿ, ಶ್ರೀಗಂಧ, ಇಪ್ಪೆ ಹೂವು, 
ಖರ್ಜೂರ, ದಾಳಿಂಬದ ಓಟೆ ಇವಂ ಸಮಭಾಗ ಚೂರ್ಣವಂ ಮಾಡಿ, 
ಎಳನೀರು . , , ಯಾವುದರಲ್ಲಾದರೂ ಕಲಸಿಕೊಡಲು ಪೈತ್ಯದಿಂದಾದ 
ಸಕಲ ವ್ಯಾಧಿಯು ಪರಿಹರ (ಸಕವೈ. ೦೪೩). [ ದಶಸಾರ ೬ ಚೂರ್ಣ] 

ದಶಸಾಹಸ್ರ (ನಾ). ೧. ಹತ್ತು ಸಾವಿರ. -೨. [ಗಣಿತ] ಸಂಖ್ಯೆಯಲ್ಲಿ 
ಬಲಗಡೆಯಿಂದ ಐದನೆಯಂ ಸ್ಕಾ ನ: ಪಂಚಮಂ ದ್ರಶಸಾಹಸ್ರಂ ಷಷ್ಟಮಂ 
ಲಕ್ಷಮೇವ ಚ (ವ್ಯವಹಾ. 6-೩). [ ದಶ * ಸಾಹಸ್ರ] 

ದಶಸಿದ್ಧಿ (ನಾ). ರಾಜಸಯೋಗದ ಅನೂರ್ಮಿಮತ್ವ, ದೂರಶ್ರವ 
ಣತ್ವ, ದೂರದರ್ಶಿತ್ವ, ಕಾವಂರೂಪತ್ವ, ಪರಕಾಯಪ್ರವೇಶಿತ್ವ, 


ಸ್ವಚ್ಛಂದಮೃತ್ಯುತ್ವ, ದೇವತೆಗಳ ವಂತ ದೇವಕನ್ನೆಯರ 


೩೮೩೮ 


10 


90 


80 


40 


4s 


ದಶಾಂಶ 


ಸಹಕ್ರೀಡೆಯಂನ್ನು ನೋಡಂವಿಕೆ, ಯಥಾ ಸಂಕಲ್ಪಸಿದ್ಧಿ , ಅಪ್ರತಿಹತ 
ವಾದ ಆಜ್ಞಾ ಶಕ್ತಿಗಳೆಂಬ ಹತ್ತು ಬಗೆಯ ಸಿದ್ಧಿಗಳಂ : ಶುದ್ಧ ಬ್ರಹ್ಮದ 
ಸನ್ನಿಧಿಯಲಿವು ಇದ್ದಿಹವು ಮಹ ಅಷ್ಟಸಿದ್ಧಿಯು ಸಿದ್ಧ ಕೇಳ್ಸಾತ್ವೀಕವಿವು 
ರಾಜಸದ' ದಶಸಿದ್ಧಿ ಯಿದ್ದಿಹವು ನಾ ಹೇಳ್ತೆ ಸೆಗುಣಾಗಿದ್ದ ಯೋಗದ 
ಮನೆಯೊಳಗೆ ಯಿವುಯಿದ್ದಿಹೆವು (ಕ್ಹಾನಸಿಂ. ೨0-89). [ದಶ * ಸಿದ್ಧಿ ] 

ದಶಾಂಗ (ಗಂ). ೧. ಹತ್ತು ಅಂಗಗಳನ್ನುಳ್ಳೆ. (ನಾ). ೨. ಹತ್ತು 
ಅಂಗಗಳು ಅಥವಾ ಅಂಶಗಳು : ಪುರ ನಿಧಿ ಶಯ್ಕಾಸನ ರಾಜ್ಯರತ್ನ 
ವಾಹನ ವರೂಧಿನೀ ನಾಟ್ಯಸಭಾಪರಿಕರ ಸಹಿತಂ ಭರತೇಶ್ವರಂಗೆ ಸಮ 
ಸಂದುದೀ ದಶಾ೦ಗಂ ಭೋಗಂ (ಅದಿಫು. ೧೩-೩). ೩. ಧೂಪಹಾಕಲಂ 
ಬಳಸುವ ಹತ್ತುಬಗೆಯಂ ಸುಗಂಧದ್ರವ್ಯಗಳು : “ದಶಾಂಗಗಳು - 
ಧೂಪ; ೨. ರಾಳ; ೩. ಚಂದನ; ೪. ಕಚೂರ; .೫. ಗೌಲ; ೬, ನಖ; 
೭. ತುಂಗಿ; ೮. ಗುಗ್ಗುಲ; ೯. ಘೃತ; ೧೦. ಗಂಧ” (ನಾನಾಶೆ. ೩೦೨); : 
ಎಸೆವ ಕಾಳಾಗರು ದಶಾಂಗಮಂ ಬೀಸಿ ರಂಜಿಸುವ ರತುನಾರತಿಯನೆತ್ತಿ 
(ಹಡಕಾ. ಪರಿ. 3೦೭-೬೭); ಗರ್ಭಗುಡಿಯಿಂದ ಹೂ, ಹಣ್ಣು, ನೈವೇದ್ಯ, 
ದಶಾಂಗ,ಗುಗ್ಗುಳ, ಸಾಂಬ್ರಾಣಿಗಳ ವಾಸನೆ ಬರುತ್ತಿದೆ (ಪಂಯಾತ್ರೆ. ೩೦) ; 
ಹಾಲಮಡ್ಡಿ ಕರ್ಪುರ ಶಿಲಾರಸ ದೇವದಾರ ಲೋಲ ನಾಗರಮೋತಿ 
ಚಂದನ ಕರ್ಚುರ ರಾಳ ಗುಗ್ಗುಳದ ದಶಾಂಗ (ಸಿದ್ಧಪು. ೦೯-ಏ). ೪.[ಜೈನ] 
ಭೋಗಭೂವಿಂಯ ಹತ್ತು ಕಲ್ಪವೃಕ್ಷಗಳೆಂ : ಮದ್ಮವಿಭೂಷಣ ಮ್ರಾ 
ತೋದ್ಕ ಸ್ರಗೃವನ ಭಾಜನಾಶನ ದೀಪಪ್ರೋದ್ಯಜ್ಜೋಶಿಸ್ಥಿತಿಯೊಳಮು 
ದ್ಯೋಶಿಸೆ ತುದಿಯೊಳಂಗಮಿಂತು ದಶಾಂಗಂ (ಅದಿಪು- ೩-೩೦). "ದಶಾಂಗ 
ಕಲ್ಪಕಂಜ' ಪರಾ. [ದಶ + ಅಂಗ್ಕ) 

ದಶಾಂಗಕಲ್ಪಕುಜ (ನಾ). (ಜೈನ] ಭೋಗಭೂವಿಂಯ ನಿವಾಸಿಗಳಿಗೆ 
ವಂಧ್ಯಾಂಗ, ಭೂಷಣಾಂಗ, ವಸ್ತ್ರಾಂಗ, ತೂರ್ಯಾಂಗ, ಮಾಲ್ಕಾಂಗ, 
ಗೃಹಾಂಗ, ಭಾಜನಾಂಗ, ಭೋಜನಾಂಗ, ಜ್ಯೋತಿರಂಗ ಮತ್ತು 
ದೀಪಾಂಗಗಳೆಂಬ ಹೆತ್ತ) ಬಗೆಯ ಭೋಗವಸ್ತುಗಳನ್ನ ಕೊಡಂವ 
ಕಲ್ಪವೃಕ್ಷ : €ದು ಶಾಲ್ಮಲಿಪಾದಪಮಿಂತಿದು ಜಂಬೂವೃಕ್ಷಮಿದುವೆ 
ಕುರುಭೂವಿಗಳೊಪ್ಪಿದುವರ್ಧಚಂದ್ರನಾಕಾರದಿನುಚಿಶ: ದಶಾಂಗಕಲ್ಪಕುಜ 
ನಿಳೆಯಂಗಳಿ್‌ (ಆದಿಪು. 3-5೬). [ ದಶಾಂಗ * ಕಲ್ಪಕಂಜ] 

ದಶಾಂಗಕಲ್ಪತರು (ನಾ). - ದಶಾಂಗಕಲ್ಪಕುಜ : ಕುಸುಮ ಸ್ರಗ್ವಸನಾನ್ನ 
ಪಾನ ಎವಿಧಾತೋದ್ಯಪ್ರಕಾಶೆ . ವಿಭೂಷಾನೀಕಮಂ ಕೊಟ್ಟು 
ಸಂತಸಮಂ ಮಾಡೆ. ದಶಾಂಗಕಲ್ಪತರುಗಳ್‌ ಸ್ವರ್ಗಕ್ಕೆ ಸಂಸಾರಸಾರ 
ಸುಖಕ್ಕಗ್ಗಳಮೆನ್ನದಾ ಪ್ರಥಮಕಾಲ ಶ್ರೀಯನೇವಣ್ಣಿಪೆಂ (ಪಂರಾಮೂ. 
0-೬೬). [ ದಶಾಂಗ + ಕಲ್ಪತರು) 

ದಶಾಂಗಭೋಗ (ನು). [ಜೈನ] ಚಕ್ರವರ್ತಿಗಳಿಗೆ ಲಭಿಸುವ ಹತ್ತು 
ಬಗೆಯ ಭೋಗಗಳಂ ; “ದಿವ್ಯನಗರ, ಚತುರ್ದಶರತ್ನಗಳಂ, ನವ 
ನಿಧಿ, ಸೈನ್ಯ, ಭೋಜನ, ಭಾಜನ, ಶಯ್ಯಾ, ಆಸನ, ವಾಹನ, 
ನಾಟ್ಯ ಇವು ದಶಾಂಗಭೋಗಗಳು” (ಆದಿಪು. ಕೋರ); ಈ ಪುರುಷ 
ರತ್ನಾಕರಂ ದಶಾಂಗಭೋಗದೊಳ ಕೊಡಿದಂ (ಅದಿಪು. ೬-೨೪ ವ); 
ಪದ್ಮಂ . ದಶಾಂಗಭೋಗಮನೆನುಭವಿಸಿ (ಜಾವುಂಪು. ೨೮೦೯): 
ಏಕಚ್ಛತ್ರೀಕೃತ ಭಾರತವರ್ಷನುಂ , , . ನವನಿಧಿಸನಾಥೆ ಶ್ರೀನಿವಾಸನಂಂ 
ದಶಾಂಗಭೋಗಸಂಗತನುವಾಗಿ (ಡಂದ್ರಪು. ೭-೩೩ ವ). 

[ ದಶಾಂಗ * ಭೋಗ] 

ದಶಾಂಶ (ನಾ). ೧. ಹತ್ರ, ಅಂಶಗಳು ಅಥವಾ . ಭಾಗಗಳಂ : (೪). 
೨. ಹತ್ತನೆಯ ಒಂದಂ ಭಾಗ: (೪. ೩. [ಗಣಿತ] ಹೆತ್ತು ಹತ್ತಾಗಿ 
ಎಣಿಸುವ ಪದ್ಧತಿ; ದಶಮಾನಪದ್ಧತಿ: ದಶಮಾನಪದ್ಧತಿ ; ದಶ 
ಮಾಂಶ, ದಶಾಂಶ (೫66188/. ಪತ್ತಿನಿ. ೨೪). [ದಶ * ಅಂಶ) 


ದಶಾನನ 


ದಶಾನನ (ನಾ). ೧. ಹತ್ತು ಮಂಖಗಳು . "ದಶಾನನತೆ' ಪರಾ. ೨. 
ಹತ್ತು ಮಂಖಗಳನ್ನುಳ್ಳವನು; ರಾವಣ; ಜಲನಿಧಿಯಂ 
ಪಾಯ್ದೊರ್ವನೆ ನಿಲಿಕಿ ದಶಾನನನ ಪೊಟಲನಾ ಲಂಕೆಯನಾಕುಲಮಿಲ್ಲ 
ದಿಆಟ್‌ದ(ದು) ನಿಂದಂ (ಕವಿಂ. ೩-೦೯೦): ಸಿಂಹಪೀಠದಿನಿರದೆಟ್ಟನಸ್ತವಿಂತ 
ಪುಣ್ಯದಶಾನನನಾ ದಶಾನನಂ (ಪಂಠಾಮಾ. ೯-೭೫; ರಾಘವಂ ಮಾಡಿದು 
ಪಹತಿಯಿಂ ದಶಾನನಂಗೆ ದಾಯವಂ ವೇಳ್ಮವನ ವಂಶಮಂ ಸವಜಾಸಿದ 
ಮಾಯಕಾರ್ಶಿಯವೊಲ್‌ (ಜೈಮಿಛಾ. ೯-೨೨). [ ದಶ +೬ ಆನನ] 

ದಶಾನನತೆ (ನಾ). ಹತ್ತು ವಂಖಗಳನ್ನು ಹೊಂದಿರಂವಿಕೆ : ಪದನಖ 
ದೊಳ್‌ ದಶಾನನತೆ ನಮ್ರನ್ರಿಪಾಳಿ ಮುಖಾಂಕದಿಂ ಜಯಾಸ್ಪದ ಭೂಜದಲ್ಲಿ 
ಷಣ್ಮುಖತೆ , . . ಚತುರ್ವ್ವದನತೆ ವಕ್ವದೊಳ್‌ ಚೆತುರವಾಣಿಯಿನೊಪ್ಪಿರ 
ಲೆನ್ತು ನೋರ್ಪ್ಪಡಭ್ಕುದಯಮನೆಯ್ದಿದತ್ತು ಪಲವುಂ ಮುಖದಿಂ ತವೆ 
ಕೀರ್ತ್ರಿಗಂಗನೊಳ೯ (ಎಳೆ. ೪11, ಶಿವಮೊ. 9-09 ; 1122). 

{ ಸಂ. ದಶಾನನತಾ 

ದಶಾನೀಕಿನಿ (ನಾ). ಹತಂ, ಅನೀಕಿನಿ ; ಒಂದಂ ಅಕ್ಷೌಹಿಣಿ : ಈ ಅನೀಕಿನಿ 
ಎಂಬ ಬಲದ ಲೆಕ್ಕವನಿಕ್ಕಿ ದಶಾನೀ[ಕಿನಿ] ಮತ್ತೊಮ್ಮೆ ೧೦೮೦ದ ಗುಣಿ 
ಸಲು ಬಂದ ಲಬ್ಧ] ಆನೆ ೨೧೮[೭೦] ರಥ ೨೧೮೭೦ ಕುದಿರೆ ೬೫೬೧೦ 
ಕಾಲಾಳು ೧೦೯೩೫೦, ಇದು ೧ ಅಕ್ಷೌಹಿಣಿ ಬಲದ ಮಿತವೆನಿಸುವುದು 
(ವೈವಹಾ. ಅನು. ೧-೦೦) "ಅನೀಕಿನಿ' ಪರಾ. 

[ ದಶ + ಅನೀಕಿನಿ] 

ದಶಾವಂತ (ನ್ಯಾ. ಭಾಗ್ಯವಂತ ; ಸಂದೈವಿ. [ಸಂ. ದಶಾವತ*] 

ದಶಾವತಾರ (ನಾ). ೧. (ವಿಷ್ಣುವಿನ) ಮತ್ತ್ಯ, ಕೂರ್ಮ, ವರಾಹ, 
ನರಸಿಂಹ, ವಾಮನ,ಪರಶ:ರಾವಂ, ರಾಮ,ಕ ಷ್ಣ, ಬುದ್ಧ ಮತ್ತು 
ಕಲ್ಕಿಎಂಬ ಹತ್ತು ಅವತಾರಗಳು:ಅನಿಮೇಷಾದ್ಯವತಾರೆಂ ತನಗಾಯ್ತೂ 
ದಶಾವತಾರಂ (ಗದಾಯು ೩-೪೪): ವಿಷ್ಣು ಬಲ್ಲಿದನೆಂಬೆನೆ ದಶಾವತಾರದಲ್ಲಿ 
ಭಂಗವಟ್ಟುದಕ್ಕೆ ಕಡೆಯಿಲ್ಲ (ಅಸವ. 880) ; ಜಗತೀಮಣ್ಣನ ಪಣ್ಣರೀಕ 
ನಯನಂ ಲಕ್ಷೀಯಂತಂ ಭೂರಿ ಸತ್ವಗುಣುಧಾರನಿಳಾಧರಂ ವಿಬುಧಲೋಕಾ 
ಹ್ಲಾದನಂ-ಪಾಪ ದೈತ್ಯಗಣಧ್ವಂಸಿ ದಶಾವತಾರವಿದಿತಂ ನಿತೆಂ ಎನತ್ಶನ್ವಿತಂ 
ಜಗದೊಳ್‌ ಕೇಶವದೇವನೊಲ್ಲು ಕಳೆವಂ ಸ್ವಾತ್ಮಾನತಕ್ಷೇಶವಂ (ಎಕ. ೪1, 
ಕಡೂರು. ೬೬-೨೩ ; 1172). ೨. ಹತ್ತು ಅವತಾರಗಳನ್ನು ತಾಳಿದವನಂ; 
ವಿಷ್ಣು. 

ದಶಾವತಾರದ ಆಟಿ. (ಹೆಚ್ಚಾಗಿ) ವಿಷ್ಣುವಿನ ಹತ್ತು ಅವತಾರದ 
ಕಥೆಗಳನ್ನೇ ವಸ್ತುವಾಗಿ ಉಳ್ಳ ಆಟ; ಬಯಲಾಟ: ($). ೨.ಎದಶಾವ 
ತಾರಗಂಜೀಪು. ದಶಾವತಾರ ಮೇಳ ಎ ೧. ಬಯಲಾಟವನ್ನಾಡುವವರ 
ಗಂಂಪು, -ವೆಂಳ. ೨. ಎ ದಶಾವತಾರದ ಆಟ ೧. : ಅವರು ಆಡುವ 
ಕಥಾನಕಗಳು ಹೆಚ್ಚಾಗಿ ವಿಷ್ಣುವಿನ ದಶಾವತಾರಗಳಿಗೆ ಸಂಬಂಧಿಸಿದುದರಿಂದ, 
ಅವನ್ನು " ದಶಾವತಾರಮೇಳ'ಗಳೆಂದೂ ಕರೆಯುವ ವಾಡಿಕೆಯುಂಟು 
(ಯುಕ್ಷಬ. ೧೯). [ಸಂ.] 

ದಶಾವತಾರ ಗಂಜೀಪು (ನಾ). (ವಿಷ್ಣುವಿನ) ಹತ್ತು ಅವತಾರಗಳ ಚಿತ್ರ 
ಗಳನ್ನುಳ್ಳ ಇಸ್ಪೀಟಾಟದ ರೀತಿಯ ಎಲೆಗಳಿಂದಾಡುವ ಆಟ. 

[ ದಶಾವತಾರ ೪ ಗಂಜೀಪು) 

ದಶಾವಸ್ಥೆ (ನಾ). ೧. ದೃಕ್‌ಸಂಗ, ವಂನಸ್ಸಂಗ, ಸಂಕಲ್ಪ, ಜಾಗರ, 
ಕೃಶತೆ, ಅರತಿ, ಹ್ರೀಕ್ಯಾ, ಉನ್ಮಾದ, ಮೂರ್ಛೆ ಮತ್ತು ಅಂತ 
ಗಳೆಂಬ ವಿರಹದ ಹತ್ತು ಅವಸ್ಥೆಗಳು : ಅಳುಪಿ ನೋಡಿದಡೊಂದು 
ಚಿಂತಿಸಿದಡೆರಡು ಸುಯ್‌ ಮೊಳೆಯೆ ಮಾಲು ಜ್ವರಂ ತೋಟ್‌ದಡೆ 
ನಾಲ್ಕು ಮೆಯ್ಕಿಳುಹೆಲಯ್ದೂಟಮಂ ಬಿಡಲಾಟು ಎಕಳವೆಡೆಗೊಳಲೇಳು 
ಕಡುಮೋನಮಂ ತಳೆಯಲೆಂಟತಿ ಮೂರ್ಚೆ ಮೂಡಲೊಂಬತ್ತು ತನು 


೩ರರ೯ 


ದಪ್ಪ 


ವಳಿಯೆ ಹತ್ತಿವು ದಶಾವ ಸ್ಕೈ (ಹಡಕಾ. ೪-೪೩) : ಎಜಿಗಿ ನೋಡುವು 
ದೊಂದಟಲಿ ಎರಡಜಲಿ ಚಿಂತನೆ. . . ಮೇಣ್‌ ಹತ್ತಖಜಲಿ ಮರಣ ಇವು 
ದಶಾವಸ್ಥೆ ಗಳೆನಲು ಹೇಳುವವು ವಿರಹಿಜನರ್ಗೆ (ಬಸಪು. ೩೫-೩೩): ನಿಟ್ಟಿಸಿ 
ನೋಡಿದ ಪೆಣ್ಣೆ ದಶಾವಸ್ಥೆ ಹುಟ್ಟುವುದಬಲೆ ಚಿತ್ತೈಸು (ಕಂನವಿ. ೯-೪೯). 
[ ಸಂ. ದಶಾವಸ್ಥ್ಮಾ (ದಶನ್‌ + ಅವಸ್ಥಾ) 1 
ದಶಾವಸ್ಥೆ ಗೊಳ್‌ (ಕ್ರಿ). ವಿರಹದ ಹತ್ತು ಅವಸ್ಥೆ ಗಳಿಗೆ ಪಕ್ಕಾಗಂ ; 
ವಿರಹತಾಪವನ್ನು ಅನಂಭವಿಸು : ಸಖಿಯೇ ಬೆಳುದಿಂಗಳು ಬಿಸಿಲಾದವೇ 
. : * ದೆಶಾವಸ್ಥೆಗೊಂಡೆನು ಮಹಾಲಿಂಗ ಗಜೇಶ್ವರನುಳಿದಡೆ (ಸರ್ವವ, 


೭೩-೩೯೯). [ ದಶಾವಸ್ಥೆ + ಕೊಳ್ಳ) 


'19| ದಶಾಸ್ಯ (ನಾ). ಎ ದಶಾನನ ೨: ಸಹಸ್ರಜಿಹ್ವೆಯೊಳಮಜಾಂಡಮಂ 


ಪುದಿದು ಬರ್ಪ ದಶಾಸ್ಯನ ವಹ್ನಿಬಾಣಮಂ , , , ತವಿಸಿದಂ ಹರಿ ವಾರುಣ 
ದಿವ್ಯಬಾಣದಿಂ (ಪಂರಾಮಾ. ೦೪-೦೬೦) ; ನರಕನಾತಂ ಲೋಕಸಂಹಾರ 
ಮೂರ್ತಿ ದಶಾಸ್ಕೂದಿಗಳಿಂ ಬಲಾಧಿಕಂ (ಜಗವಿ. ೧-೬೯). 

[ ದಶ * ಆಸ್ಕ ] 


15| ದಶಾಸ್ಕಾಂತಕ (ನಾ). ರಾವಣನನ್ನೂ ಸಂಹಾರಮಾಡಿದವನು ; ರಾಮ: 


ಚಿರಂತನಕಾರ್ಯಂಗಳೊಳಂ ಹನೂಮಂತನಂತಪ್ಪನಂ ದಶಾಸ್ಕಾಂತಕಂ 
ದೂತನಾಗಿ ಕಳಿಪಿದಂ (ಪಂಡತಂ. .3೩9-೭).. [ ದಶಾಸ್ಯ + ಅಂತಕ] 

ದಶಾಹೀನ (ನಾ). ೧. ನಿರ್ಭಾಗ್ಯ; ನತದೃಷ್ಟ. ೨. ಬತ್ತಿ ಇಲ್ಲದಂದಂ. 
೧, ೨: ದಿನದೀಪವಂತೆ ದಶಾಹೀನನು (ಗಾದೆ). [ಸಂ.] 


:0| ದಶೆ (ನಾ). ೧. ಅವಸ್ಥೆ ; ಸ್ಥಿತಿ; ಇರಂವಿಕೆ: ಸತ್ಯದುತ್ತರೋತ್ತರ ದಶೆ 


- ಸತ್ಯದಾಯತಮಪ್ಪಮೃತೇಶ್ವರ ದಂಡನಾಯಕಂ (ಎಕ. ೪1, ತರೀಕೆ. 
೪೫-೬೨ ; 1196) ; ಈ ಚುದ್ರನೀ ಶುಕ್ತಪಕ್ಷಮಾ ಶುಕ್ಲಪಕ್ಷಕೆ ಸೇರ್ವ 
ಮುನ್ನಮೆ ದಶಾನನನ ದಶೆ ಸೇರ್ವದಾ ದಕ್ಷಿಣದ ದಿಶೆಗೆ (ಶ್ರೀರಾಮಾ. 
೬೨೮-೨೮೦) ; ಸೈಷ್ಟಿಕಥೆ ಕಟ್ಟುಕಥೆ ; ವಿಲಯಕಥೆ ಬರಿಯಕಥೆ ಹುಟ್ಟು 
ಸಾವುಗಳೊಂದೆ ಪುರುಳಿನೆರಡು ದಶೆ (ಮಂಕುಕ. ೦೩೯). ವಿ. ಬಾಲ್ಯ, 
ಕೌಮಾರ್ಯ, ಯೌವನ ಮತ್ತು ವಾರ್ಧಕ್ಕಗಳೆಂಬ ಜೀವಿತದ ನಾಲ್ಕು 
ಅವಸ್ಥೆಗಳು. ೩. ಜೀವನದ ಅವಸ್ಥೆ ; ಒಳ್ಳೆಯ ಅಥವಾ ಕೆಟ್ಟ ಸ್ಥಿತಿ. 
೪. ಸುದೈವ; ಭಾಗ್ಯ. ೫. (ಒಳ್ಳೆಯ ಮತ್ತು ಕೆಟ್ಟ) ಕರ್ಮಗಳ ಫಲ; 
ಕರ್ಮಪರಿಪಾಕ : “ಕರ್ಮದ ಪರಿಪಾಕದಲ್ಲಿಯಂಂ ದಶಾ ಎಂಬುದೆ” 
(ಹಲಾಯು. ೦೬೩೩-೦೩). ೬, (ಜನ್ಮನಕ್ಷತ್ರವನ್ನು ಅನುಸರಿಸಿ) ನವಗ್ರಹ 
ಗಳು ತಮ್ಮ ಚಲನೆಯಿಂದ ಮನುಷ್ಯನ ಜೀವನದ ಮೇಲೆ ಕಾಲ 
ಕಾಲಕ್ಕೆ ಬೀರುವ ಶುಭಾಶುಭ ಪ್ರಭಾವ, - ಪರಿಣಾಮ ; ಗ್ರಹಗತಿ. 
೭. ಮನಸ್ಸಿನ ಸ್ಥಿತಿ. ೮. ಬಟ್ಟೆಯ ಅಂಚು ; ಕರೆ;' “ವರ್ತಿಃ , 
ವಸ್ತಿಃ, ದಶಾ, ಸಿಚಃ - ಈ ೪ ಸೀರೆಯ ಕಟಕಿ” (ಹಲಾಯು. ೯೦-೩೯೭). 
೯,. ದೀಪದ ಬತ್ತಿ. ೧೦, ಹೊಸಬಟ್ಟೆ. ೧೧. ಕರ್ತವ್ಯ ; ಧರ್ಮ. 
೧೨. ಪೂರ್ವಕಾಲ ; ಆದಿಕಾಲ. ೧೩. ಬಿಲ್ಲಿನ ಹೆದೆ; ಮೌರ್ವಿ. 
೧೪. ಬಾಣ, ೧೫. ಮೊಲ. [ಸಂ. ದಶಾ] 
ದಶೆಮುಷಿ (?) (ನಾ). (?) : ಅವರು ಬಿಜಯಂಗೈವ ಸಮಯದಲವನ 
ತಳಿಗೆನಗೆಂದರಿರುವ ನವಸತಿಯಲಿ ಸಮಾಹಿತ ದಶೆಮುಷಿಯಲ್ಲಿರುತಿರಲೂ 
(ಅರಾಮಾ: &-೦೦-೮), {7?] 

ದಷ್ಟ (ಗಂ). ೧. (ಹಾವು ಮೊದಲಾದುವುಗಳಂ) ಕಚ್ಚಿದ ; ಕಡಿದ : 
ಉರಗನೌಡಿದೊಡದಜ ವಕ್ತದೊಳಿರದೆ ಮೇಣಾ ದಷ್ಟದೇಹದೊಳಿರದೆ 
ರುಧಿರವು ಪೋಪವೊಲು ದುಷ್ಪಾಧಿಕಾರಿಗಳ ಒರಸೊರಸಿನಿಂ ಜನಪದದ 
ಧನ ಹರಿವುದರಸಂಗಲಸಿದಾ ಪ್ರಜೆಗಿರದುಭಯ ಪಿಂಗುವುದನಲ್‌ 
(ಕುವ್ಕಾಉ. ೩-೦೩). (ನಾ). ಪ್ರಿ (ಹಾವು ಮೊದಲಾದಂವುಗಳು) 
ಕಡಿದವನಂ : ಗುಂಡಿಗೆಯ ನೀರನಭಿಮಂತ್ರಿಸಿ ತಳಿಯಲೊಡಂ ಕುಮಾರೃ 


ದಷ್ಟತೆ 


ದಷ್ಟನಿಷ್ಟನಂ ಕಂಡಂತೆ ಭೋಂಕನೆರ್ದು ಕುಳ್ಳಿರ್ದನಂ ಕಂಡು (ಪಂಠತಂ. 

ಗೋಣೊಲಿಗಿರೆ ಮೂಗಿನೊಳ್‌ ನುಡಿಯೆ ಬಾಯ್‌ ಪೆಡೆ 
ದಷ್ಟನ ಸಾವು ನಿಶ್ಚಯಂ (ಊಕೋಪ. ೦೦-೯). ೩. (ಹಾವು 
ಮೊದಲಾದುವುಗಳು) ಕಚ್ಚವಿಕೆ ಮತ್ತ ಕಚ್ಚಿದ ಜಾಗ: 
“ಸರ್ಪ ಕಚ್ಚಿದುದು ದಷ್ಟಮೆನಿಕ್ಕು” (ಬೆಂಂಗರಾ. ೦೧೩-೮) ; “ವಂದು 
ಹಲ್ಲು ನಟ್ಟ ಘಾಯ ದಷ್ಟವೆನಿಸಿಕೊಂಬದು” (ವಿಷಜ. ೮-೩). ೪. ತಿನ್ನು 
ವುದಂ; ಊಟಮಾಡುವುದು : ಕಷ್ಟದಿಂ ಫಲವೇನು ಪೋದವರಿಗೀ 
ವನ್ನವಿಷ್ಟಮಪ್ಪುದೆ ನರಕ ಸಗ್ಗ ಮೆರಡರೊಳಲ್ಲಿ ದಷ್ಟಮಾಗಿಹುದ ಕಂಡಿರ್ಪ 

7ರ ಲೋಕದೊಳು ಚಿತ್ತಚಾಂಚಲ್ಮಮಲ್ತೆ (ವೆಂಕಾರಾ. ೨-೩೩-೪೩). 
[ ಸಂ. ] 

ದಪ್ಪತೆ (ನಾ). (ಹಾವು ಮೊದಲಾದಂವುಗಳು) ಕಚ್ಚಿರುವ ಸ್ಥಿತಿ: ರಶಿ 
ಮೂರ್ಛಿತೆ ಜೋಲ್ವ ದೇಹದಿಂ ಸೊಗಯಿಸಿದಳ್‌ ಭುಜಂಗ ಪರಿದಷ್ಟತೆಯಂ 
"ತವೆ ಸೂಚಿಪಂದದಿಂ (ರಾಜಕೀ. ೧೦-೧೭೯). [ ಸಂ. ದಷ್ಟತಾ) 

ದಷ್ಟದಂತ (ನಾ). [ನಾಟ್ಯ] ಹಲ್ಲಂಗಳಿಂದ ತುಟಿಯನ್ನು ಕಚ್ಚಿ ಭಾವ 
ಗಳನ್ನು ಸೂಚಿಸುವ : ಒಂದು .ಭಂಗಿ,-ಅಭಿನಯ; ಐ “ಅವುಡನ್ನು 
ಹಲ್ಲುಗಳಿಂದ ಕಚ್ಚುವುದು. ಕೋಪದಲ್ಲಿ ಇದನ್ನು ವಿನಿಯೋಗಿಸ 
ಬೇಕು” (ಉಸ್ಕರಂ, ೨೮೦ ಗದ್ಯಾನುವಾದ); ಅವುಡೊಂದಲೊಡನೆ ದಷ್ಟಂ 
(ಉಸ್ಕರಂ. ೩-೯೦). [ ದಷ್ಟ ದಂತ್ಯ 

ದಪ್ಟಪುಪ್ಪ (ಗು). ೧. ಯಂಥೇಚ್ಛವಾಗಿ ತಿಂದಂ, ಚೆನ್ನಾಗಿ ಬೆಳೆದ ; 
ಗಟ್ಟೆವಂಟ್ಟಾದ : ಸಾಕಷ್ಟು ದಷ್ಟಪುಷ್ಪವಾಗಿದ್ದ ದೇಹದ ಉಲ್ಲಸದ 
ಮುಖಮುದ್ರೆಯ ಯುವಕ ಮಲ್ಲಾಪುರ (ನಾಪೋಲೀ. ೨೩); ಐಶ್ವರ್ಯದ 
ಕಡಲಿನಲ್ಲಿ ಮಿಂದು ದಷ್ಟಪುಷ್ಟವಾಗಿ ಬೆಳೆದಿತ್ತು ಆಕೆಯ ಶರೀರ (ಕೂನೆಛೇ. 
೬೯). (ನಾ). ೨. ಗಟ್ಟಿವಬಟ್ಟಾದವನಂ ; ಸಶಕ್ತ; ದೃಢಕಾಯ : 
ಅವರು ದಷ್ಟಪಷ್ಟರಿದ್ದರಂ (ನಾಡಿಗೇ. ೨೦೩). 

[ «ಮರಾ. ಧಷ್ಟಪುಷ್ಪ./ಸಂ. ಧೃಷ್ಟಪುಷ್ಟ ] 

ದಷ್ಟೆ (ನಾ). (ಹಾವಿನಿಂದ) ಕಚ್ಚಿಸಿಕೊಂಡವಳಂ ; ಕಡಿಸಿಕೊಂಡವಳಂ : 
ದಷ್ಟೆಯಂ ಕಾದಿರ್ದೆನೆಂದನೊರ್ವಂ . , , ವಂಚಿಸಿ ಕುಜ್‌ದಂಧೆನೆಂದ 
ನೊರ್ವಂ (ಸುಳುಮಾ. ೭-೧೫). [ ಸಂ, ದಷ್ಟಾ) 

ದಸ್‌ಬೊಕ್ಸ (ನಾ). (ಸೈನ್ಯಕ್ಕೆ ಸಂಬಂಧಪಟ್ಟಿ) ಹಣವಿಟ್ಟುಕೊಳ್ಳುವ 
ಅಧಿಕಾರ (?): ಶ್ರೀ ಚಾಮರಾಡೇಂದ್ರವಡೆಯರವರ ಪಾದಶೇವಕನಾದ 
ಬಸಪ್ಪನವರ ಮಗ ದಸ್‌ಬೊಕ್ಸದ ನಂಜಪ್ಪನು ಈಶ್ವರಪ್ರೀತ್ಯರ್ಥವಾಗಿ 
ರಚಿಸಲ್‌ ಪಟ್ಟ ಕಟ್ಟೆ (ಮೈ ಆರಿ. ೧೯೩೭, ೩೩-೬: 1862), . 

[ನಿ ಇದು 'ದಸ್ತ್‌ಬೊಕ್ಕಸ' ಎಂಬುದರ ಅಪಲಿಖತವಿರಬಹುದು) 

ದಸ್ಮ (ನಾ). ಒಂದಂ ಅನಂಕರಣ ಶಬ್ದ, "ದಸಗಂಡಂ' ಪರಾ. 

ದಸ್ಕ, ದಹ, ದ್ಯಾ, ದಾಹ (ನಾ). ೧. ಹತ್ತು. "ದಸಸಿರ' ಪರಾ. 
ದಹ್ಮ; ೧. "ದಹಕೋಟಿ' "ದಹಲಕ್ಷ' ಪರಾ. ೨. [ಗಣಿತ] ಒಂದಂ 
ಸಂಖ್ಯೆಯಲ್ಲಿ ದಶಮಸ್ಕಾನದಲ್ಲಿರಂವ ಅಂಕಿ: ಏಕಂ ದಹಂ ಶತಂ 
ಸಹಸ್ರಂ ದಶಸಹಸ್ರಂ . , , ಇಂತು ಚೆವ್ವೀಸ ತಾಣವರೆ ಸಂಖ್ಯೆಯಕ್ಕುಂ 
(ಮಂಗರಾ. ೧೦೫೩-೦೨). ದ್ಯಾ: ೧. "ದಾಸಾವೀರ' ಪರಾ. ದಾಹ್ಮ: ೧. 
ಉಗ್ಗ ಷಣೆ, -ಎಕ್ಕಂ, ದಾಹಂ, ಶತಂ, ಸಾವಿರ, ದಾಸಾವಿರ (ವ್ಯವಹಾ. 
6-೨ೇ); ಯಕ್ಕಂ, ದಾಹಂ, ಶತಂ, ಸಾವಿರ, ದಾಸಾವಿರ, ಲಕ್ಷ, ದಹಲಕ್ಷ 
ಎ. ಇವು ೩೨ ವಘಡಣೆ ಹೆಸರುಗಳ್‌ (ಭಾಸ್ಕರ. ೦೧-೬)- 

[ ಆಪ್ರಾ. ದಸ, ದಹೆ./ಸಂ. ದಶನ್‌ 
ದಸಕ್‌, (ನಾ). ಒಂದಂ ಅನಂಕರಣ ಶಬ್ದ ; ಮುಂದಿನ ಪರಿಣಾಮವನ್ನು 


೧೦೩-೦೯) ; 


೩೮೪೦ 


ದಸಧರ್ಮ 


ದಸಕ (ನಾ).ಎದಶಕ ೬ ; ಬಲ್ಲಗವುಡನ ವುಂಬಳಿಯ ಗದ್ದೆ ಗಣ್ಣಮಡವೆಯ 
ಪಿಳ್ಳಿಯಪ್ಪನೆ ದಸಕದಿಂ ಪಡು[ವ]ಗದ್ದೆ ಕಂಬ ೫೦ ಆಲದ ಕೆಯಿ ಕಂಬ 
೪೦೦ (ಎಳ. ೪1, ಕಡೂರು. 89-೧೦; ?). [?] 

ದಸಕತು "ದಸಕತ್ತೂ' ನೋ. 


$| ದಸಕತುಮೊಹರ "ದಸಕತ್ತುಮೊಹರಂ' ನೋ. 


10 


38 


40 


ಮನಸ್ಸಿನಲ್ಲಿ ಶಂದರೆ ಎದೆಯು ದಸಕ್ಕೆನ್ನುವದು (ತುಳಸೀ. ೧೦೪); ಅವಳ | 45 


ಎದೆ ದಸಕ್ಕೆ ಂದಿತು (ಒಡಿ ಉ. ೮೬). 


ದಸಕತ್ತು, ದಸಕತು, ದಸ್ಕತಂ, ದಸ್ಕತ್ತೂ, ದಸ್ತಕತ್ತು (ನಾ). ೧. ಸಹಿ; 
ರಂಜಂ ; ಅಂಕಿತ : ದೇವಾಲಯಕ್ಕೆ .ಸಹ ನಮ್ಮ ರುಜು ಮೊಹರು ಖಾಸ 
ದಸಕತ್ತಿನಿಂದ ಪ್ರತ್ಯೇಕವಾಗಿ ದಾನಶಾಸನಂಗಳಂ ಬರೆಸಿಕೊಟ್ಟು (ಎಳ. 111, 
ಮೈಸೂರು. ೦-೦೦; 1822) ; ಪ್ರತ್ಯೇಕ ಪ್ರತ್ಯೇಕವಾಗಿ ದಾನಶಾಸನವನ್ನು 
ಬರೆಯಿಸಿ ಅವರವರ ದಸಕತ್ತು ಮಾಡಿಸಿಕೊಟ್ಟು (ಜಾಮಮ. 7, ೩೦) ; ಶಬ್ದ 
ಮಾತ್ರದಿಂದಲೇ ಧೊರೆಗಳೆಂದೆನ್ನಿಸಿ ನಿರೂಪದ ದಸಕತ್ತುಗಳನ್ನು ಮಾತ್ರ 
ಮಾಡಿಸುತ್ತಾ . . . ಸಕಲ ಕಾರ್ಯಗಳನ್ನೂ ತಾವೇ ನಡೆಯಿಸುತ್ತಿದ್ದರು 
(ಡಾಮವಂ. 11, ೦೫೭). ವ. ಕೈಬರೆಹ ; ಹಸ್ತಾಕ್ಷರ: (8). ದಸಕತು: 
೧. “ದಸಕತುಮೊಹರ' ಪರಾ. ದಸ್ಕತು: ೧. ಪಾಃಕೃಷ್ಣಯ್ಯನು 
ರಾಜಿ ತೀರ್ಮಾನದ ಅರ್ಜಿಗೆ ' ಸಾಕ್ಷಿ-ದಸ್ಕತು ಹಾಕಿದಾಗ ಅವನೂ 
ಸುಮಾರು ಮೂವತ್ತುವರ್ಷಕ್ಕಾದರೂ ಮಾರಿದವನಾಗಿರಬಹುದು 
(ಪಾರ್ತಿಸು. 8); ಅರ್ಜಿಯ ಕೆಳಗಡೆ ದಸ್ಕತುಹಾಕಿ ಸಾಕ್ಷಿ ಹೇಳಬೇಕಾದ 
ಕರ್ತವ್ಯ ನನ್ನದು (ಕಾವೇರಿ. ೬೯). ದಸ್ಕತ್ತು : ೧. ಆ ಕಾಗದಕ್ಕೆ ದಸ್ಕತ್ತು 
ಮಾಡಿಕೊಡಿ ಎಂತ ಕೋಟೆಅರಸುಗಳು ತಮ್ಮ ಕೈಲಿ ಕೊಟ್ಟುರು 
(ರಾಜೇಂದ್ರೆ. ೧೪) ; ದಸ್ಯತ್ತು ಹಾಕಿ ರಾಮರಾಯ ನೋಟೀಸು ಪಡಕೊಂಡ 
(ಕುರುಕಾ. 6). ದಸ್ತಕತ್ತ್ರು: ೧. ಆ ನೌಕರೆರುಗಳ ದಸ್ತಕತ್ತುಗಳನು 
(ಕೈಬರಹ ಅಥವಾ ಹೆಬ್ಬೆಟ್ಟಿನ ಗುರುತುಗಳನ್ನು) ತೆಗೆದುಕೊಳ್ಳಬೇಕು 
(ಗ್ರಾಮಾಕ. ೬). 

[ « ಪಾರ. ಹಿಂ. ದಸಖತ್‌, ದಸ್ತಖತ್‌; ಮರಾ. ದಸಕತ್‌, 
ದಸ್ಕತ್‌, ದಸ್ಕೃತ್‌ ] 

ದಸಕತ್ತುಮೊಹರು, ದಸಕತಂಮೊಹರ, ದಸ್ಕತಂಮೊಹರ (ನಾ). 
ಅಂಕಿತವನ್ನೊಳಗೊಂಡ ಮುದ್ರೆ; ರಂಜುವಿನಿಂದ ಕೂಡಿದ ಮಂದ್ರೆ: 
ಖಾವಂದರು ಕರಾರುನಾಮೆ ಬರಶಿ ದಸಕತ್ತುಮೊಹರ ಮಹಡಿಶಿ ಕೊಟ್ಟದ್ದ 
ರಿಂದಾ ಹೈದರಲ್ಲಿಖಾನರು ವಪ್ಪಿಕೊಂಡರು (ಹೈರಕ. ೬೫) ; ತಸದೀಕಿಗೆ 
ದಸಕತಪ್ರಿಮೊಹರು ಮಾಡಿಶಿರುವ ಪ್ರಕಾರ (ಎಕ. 111, ತಿರುವು, 
೩೭-೩೦; 1855); ಅಪ್ಪಣೆಯಾದಂತೆ ನಿರೂಪ. ಬರೆದು ಆ ನಕಲನ್ನು ಬರೆದು 
ಕೊಂಡು ನಿರೂಪಕ್ಕೆ ಧೊರೆಗಳ ದಸಕತ್ತುಮೊಹೆರು ಮಾಡಿಸಿ (ಕಾಮವಂ. 
೧). ದಸೆಕತುಮೊಹರ: ಕ್ರಷ್ಣಾಯಂಬದಾಗಿ ದಸಕತುಮೊಹರಾ 
ಶೀಜಾಮರಾಜವಡೇರೆ ತನುಜ ಕ್ರಷ್ಣರಾಜವಡೇರುಯಂಬದಾಗಿ ಬಾಳ 
ಬಂದು ಅಕ್ಷರದಲು ಶಾಯಿ ಮೊಹರಾ ಮಾಡಿಯಿದೆ (ಎಕ. ೪1, ಕೊಪ್ಯ. 
೪೮-೩೭ ; 1811). ದಸ್ಕತುಮೊಹರ: ಆ ರಾಜರು ಆಣೆ ಭಾಷೆ ಹಾಕಿ 
ಕರಾರುನಾವಾ ದಸ್ಯತುವೊಹರದಿಂದ ಬರಹದಲ್ಲಿ ಬರೆಸಿ 
ಕಳುಹಿಸಿದರಿಂದ (ಕಾಜೀಂದ್ರೆ. . [ ದಸಕತ್ತು + ಮೊಹರು] 

ದಸಕು (ನಾ). (ಜೋಳ, ರಾಗಿ, ಗೋಧಿ ಮೊದಲಾದ) 'ಕಾಳಂಗಳ 
ಮೇಲಿನ ತೆಳುವಾದ ಪದರ; ಹೊಟ್ಟು; ತೌಡು: ರಾಗಿಯಲ್ಲಿ ದಸಕು 
ಹೆಚ್ಚಾಗಿದೆ (ಕೂ). .[?1 

ದಸಗುಡು (ಕ್ರಿ). ಉಬ್ಬಸಪಡು; ಏದಂಸಿರು ಬಿಡು; “ತೇಕು” 
(ಹಾನಕೊೋ.೪). [ದಸ್ಕ +ಕುಡು; (-ಆಕೊಡ್ಕು)) 

ದಸಧರ್ಮ (ನಾ). ಎ ದಶಧರ್ಮ ೨: ಶ್ರೀಮತು ರಂದ್ರಶಕ್ತಿಪಂಡಿತರ 
ಶಿಷ್ಯರು ದಸಧರ್ಮ್ಮ ನಿರ್ಮ್ಮಿತರಪ್ಪ ಶ್ರೀಸೋಮೇಶ್ವರಪಂಡಿತರ ಶಿಷ್ಕರು 


(ಸಇಇಇ. ೫1-11, ೦೯೮5-೦೩ ; 1123). [ ಆಸಂ, ದಶಧರ್ಮ ] 


ದಸಬುಸನೆ 


ದಸಬುಸನೆ (ಅ). ಅವಸರವಸರವಾಗಿ ; ಗಡಿಬಿಡಿಯಲ್ಲಿ: ಅಮ್ಮ . . - 

ದಸಬುಸನೆ ಅಪ್ಪನ ರೂವಿಗೆ ಓಡಿದಳು (ಸ್ಮಾಮಿಸ್ನೇ. ೦೩೯). 
[ ದಸಬುಸ್ಯ + - ಆನೆ] 

ದಸಮಾಹೆ (ನಾ). ಒಂದಂ ವರ್ಷದ ಕೆಲಸಕ್ಕಾಗಿ ಕೊಡುವ ಹತ್ತು 
ತಿಂಗಳ ಸಂಬಳ : (೪). [ದಸ್ಯ ಮಾಹೆ] 

ದಸರ "ದಸರಾ' ನೋ. 

ದಸರಾ, ದಸರ, ದಸರೆ (ನಾ). ೧. ಆಶ್ವೀನ ಶುಕ್ಲಪಕ್ಷ ಪಾಡ್ಯದಿಂದ 
ದಶವಿಂಯವರೆಗಿನ ಹತ್ತು ದಿನಗಳ ಹೆಬ್ಬ.-ಉತ್ಸವ : ದಸರಾ ರಜ 
ಬಂದಾಗ ನಿಮ್ಮ ಊರಿಗೆ ಬರುತ್ತೇನೆ (ಕೂಢಿ). ದಸರ; ೧. ಕಣ್ಣು ಮೂಗಲಿ 
ನನ್ನ ಹೆಣ್ಣುಮಗಳು ಚೆಲುವೆ ಬಣ್ಣಕೆ ನನ್ನ ಸೊಸೆ ಚೆಲುವೆ ದಸರಕ್ಕೆ 
ಬನ್ನೀ ಮುಡಿವಾಗ ಮಗ ಚೆಲುವ (ಡೆಮಪ. ೧೭-೦೬) ; ಸ್ವಂತಕ್ಕೆ ಹೊಸ 
ಮನೆಯೊಂದನು ಕಟ್ಟಿದೆ ಒಂಬತ್ತೂ ವರುಷದ ಹಿಂದೆ ಮನೆಯೊಕ್ಕಲಿಗೆ 
ಬಂದರೂರವರೆೊಲವಿಂದೆ ಅದೆ ಕಡೆ ದಸರವು ಎಂದೆ (ಇಂಜಾಪ. ೫೧-೪೧). 
ದಸರೆ: ೧. ದಸರೆಯ ಹಬ್ಬದಲ್ಲಿ ನಾವು ಪರಸ್ಪರ ಬನ್ನಿಯ ಎಸಳುಗಳನ್ನು 
ಕೊಡುತ್ತಾ ಬಂಗಾರವನ್ನು ತೆಗೆದುಕೊಂಡು ಬಂಗಾರದಂತೆ ಇರೋಣ 
ಎನ್ನುವ ವಾಡಿಕೆಯಿದೆ (ಕಂಗಕೋ. ೧೧೨); ದಸರೆಯ ಬಿಡುವಿನಲ್ಲಿ ಹೀಗೆಯೇ 
ಅಡ್ಡಾಡುತ್ತಿರುತ್ತೇನೆ (ದಲಕು. ೨೪). ೨. ಆಶ್ವೀನಮಾಸ ಶುಕ್ಲಪಕ್ಷದ 
ದಶವಿಂ; ನವರಾತ್ರಿಉತ್ಸವದ ಕೊನೆಯ ದಿವಸ ; ವಿಜಯದಶವಿಂ: 
“ದಸರೆ-ದಶಹರಾ ಎ ಒಂದು ಹಬ್ಬ” (ತದೃಕೋ. ೧೯). 

[ «ಮರಾ. ದಸರಾ./ಸಂ. ದಶಹರಾ] 

ದಸರಿ, ದಸರೆ, ದಸಂರಿ (ನಾ), ಒಂದು ಬಗೆಯ ವಸ್ತ್ರ ; ರೇಷ್ಮೆವಸ್ತ್ರ : 
ದಸರಿ ಗಬ್ಬುಳನೀಲಿಗಂಧ ಸಂಧ್ಯಾರಾಗ ಕುಸುಮಿಯಾವಂಚೆ ದೋರಿಯ 
ನಾಗವಟ್ಟೆ ಫುಲ್ಲಿ ಸುವರ್ಣ ಪಳಿ ಮದವಿ ಮಂಜಿಷ್ಠೆ ದೇವಾಂಗಮೆಂದು 
ಪಟಭೇದಮಕ್ಕುಂ? (ಮಂಗರಾ. ೧೦೦೨೨); ದಸ[ಪಾಠಾಂ. ಶ]ರಿಯ ಸೀರೆಗಳಂ 
ಸ್ನೇಹಸುಧಾಜಲ .ಭೋಜನಂಗಳಂ ಪಾರ್ವಂ ಗೃಧ್ರಸಮಾಸ್ಕಂ ಕಂಬಳ 
ಚರ್ಮ ಸಮೇತಂ ಘಟಗೃಹಾದಿಮದ್ರೇಕ್ಕಾಣಂ (ಕಾತತಿ. ೦೯-೩೦) ; ಧಗ 
ಧಗಿಪ ಕೆಂಡಂಗಳಂ ಬಗಿಬಗಿದು ದಸರಿಯ ಪೊತ್ತಿಯಲಿ ಬಿಗಿಬಿಗಿದು 
ಕರಯುಗಳಂಗಳಿಂ ತೆಗೆದೊಪ್ಪಿ ಛಲವೊಪ್ಪಿ ನೆಗಳನೇ ಶಿವಪಂಡಿತಂ (ಬಸಪು. 
8೫-೨೫); ಹಸುರ್ಗೂಳ ಹರಿವಾಣಗಳೊಳು ತುಂಬಿ ರಂಜಿಸಂವ ರತ್ನಾ 
ರತಿವೆಳಗಿ ದಸರಿ ಪಟ್ಟಾವಳಿ ಚಿತ್ರವಸ್ತ್ರವ ನಿವಳಿಸಿದರಚ್ಕುತನಂಘ್ರಿಗಳಲಿ 
(ಮೋಹತ. ೪೨-೨೭)-; ಪಳಿ ಪಟ್ಟೆ ಪುಲ್ಲಿ ಚೀನಾಂಬರ ದಸರಿ ಗಬ್ಬುಳಗಂದಿ 
ಮೇಘವಣ್ಣಿಗೆಯಾ ತಲೆಯ ಮೇಲೆಲ್ಸರ್ಗೆ ಕಟದರು ವಸ್ತ್ರದ ಮಳೆ ತಾನೆ 
ಕಣಜಿದುದೆಂಬಂತೆ (ಧರಣ. ೬೩-೧೧೩) ; ಸದ್ಭಕ್ತತತಿ ಕೆಂಡಮಂ ದಸರಿವಸ್ತ್ರದಿ 
ಕಟ್ಟಿ (ಸಿದ್ದೇಪು. 09-೧8); ಎಷ್ಟು ಹೇಳಿದರೂ ಕೇಳೊಲ್ಲೊಕ್ಕಲಗಿತ್ತಿ ಹಾಸೆ 
ವಜ್ಜರದ ದಸರೀಯ (ಜಗೀತೆ. ೨೪. ದಸರೆ, : ದೇವರ ಚೈತ್ರಪವಿತ್ರಕೆಂದು 
ಕುಕ್ಕನೂರ ಮೂವತ್ತರೊಳಗೆಲ್ಲಿಯಾದೊಡಂ ಗುಡಿಯ ಬೀಡಿಗಂ ಅಡಕೆ 
ಮೆಣಸು ದಸರೆಯ ಮಳವೆ. , . ಕತ್ತೆಯಲು ಕೋಣನಲು ಏನ ಹೇರಿ 
ಬಂದಡಂ , . , ಹತ್ತಕೊಂದು ದಶವಂದವಾಗಿ . . . ಧಾರಾಪೂರ್ವಕಂ 
ಬಿಟ್ಟೀ » ೫ ೫ (ಶಾಸಪ. ೪೪-೪; 12ನೆಯ ಶತ). ದಸುರಿ: ಪಸುಬೆಯಂಗಡಿ 
ಗಂಧಿಗರ ಪ್ರಸರೆದ ಮುಂದೆ ದಸುರಿ ಪಟ್ಟೆಯ ಮಳಿಗೆಗಳು ಹಸುರ ತಾಪತ್ತಿ 
ಸಕಲಾತಿಯ ಮಾಜುವ ರಸಿಕರೊಪ್ಪಿದರೆಂಗಡಿಯೊಳು (ಬಸಪು, ೧-೪೮). 

[ <ಎಪ್ರಾ. ಟಸರ./ಸಂ. ತ್ರಸರ./ಇಂ. Tusser 1 

ದಸರಿದೊಡಕು (ನಾ). ರೇಷಿಮೆಯ ದಾರದಲ್ಲಿ ಕಟ್ಟಿ ಕೈದ, ಬಿಚ್ಚಲಂ ಕಷ್ಟ 
ವಾದ ಗಂಟು; “ರೇಶಿಮೆಯಂ ತೊಡಕಂ ; ಬಿಚ್ಚಬಾರದ ಗಂಟಂ” 
(ತೂನ್ಯಸಂ. ಕೋಶ) : ಅ೦ತರಂಗದೊಳಗೆ ಅದೆ ಎಂದರೇನು ಹೇಳಾ 
ಮನಮುಟ್ಟಿ ಕಾಣಬಾರದು ಬಹಿರಂಗದಲ್ಲಿ ಅದೆ ಎಂದರೆ ಪೂಜಿಸುವನ್ನಕ್ಕರ 


೩೮೪೧ 


40 


45 


ದಸಿ 


ಕಾಣಬಾರದು ಸಾಕಾರವಲ್ಲದ ನಿರಾಕಾರಲಿಂಗವು ವ್ಯಾಕುಲವುಳ್ಳನ್ನಕ್ಕರ 
ಸಾಧ್ಯವಾಗದು ಎನ್ನ ಮನದೊಳಗೆ ಘನವನನುಗೊಳಿಸಿ ತೋಜುವರಿಲ್ಲದ 
ಕಾರಣ ಎನ್ನ ಅಜಗಣ್ಣನಿಕ್ಕಿದ ದಸ[ಪಾಕಾಂ. ಶ]ರಿದೊಡಕಿಂಗೆ ಬೆಜಗಾದೆನು 
(ಕೂನ್ಶಸಂ. ೩೨-೨೦); ಅಲ್ಲಿಗಲ್ಲಿಗೆ ಮಂಡಲಂಗೊಂಡಂ ಕಂಡರಂ ದಸರಿದೊಡ 
ಕಾದ ತೊದಳ್ಳುಡಿಯಿಂದಂ ಕರೆದು ಬಯ್ಯ್ವೂತ್ತಿ೦ (ರಾಧಪು. ೦೦-೦೩೯ ಬೆ); 
ಎಲ್ಲಿ ಸಂಜನಿಸಿದುವು ನಿಮ್ಮೊಡಲಲ್ಲಿ ಪೇಳಿದ ದಸರಿದೊಡಕಿನ ಸೆಲ್ಲಿನಂಗ 
ವನೆನುತೆ ಕೇಳಿದಳಾಕೆಯಲ್ಲಮನ (ಪ್ರಧುಲೀ. ೧೨-೨೨). 
[ ದಸರಿ ೬ ತೊಡಕ್ಕು (<ತೊಡಂಕ್ಕು) ] 

ದಸರಿಬಳ್ಳಿ (ನಾ). ನೀರಿನ ಮೇಲೆ ಹಬ್ಬುವ ಒಂದರ ಬಗೆಯ ಬಳ್ಳಿ : 
ಧಗಡಿಬಳ್ಳಿ, ದಸರಿಬಳ್ಳಿ, ಆಡಂಬುಬಳ್ಳಿ, ಯಡಾನಿಬಳ್ಳಿ (ಮೈ8ಗಿ. 
೨೩-೪೨೪). [ ದಸರ್ಯಿ + ಬಳ್ಳಿ] 

ದಸರೆ, "ದಸರಿ' ನೋ. 

ದಸರೆ, "ದಸರಾ'- ನೋ. 

ದಸವಂದ "ದಶವಂಧ' ನೋ. 

ದಸವರ್ಮ (ನು). ಒಬ್ಬಾತನ ಹೆಸರಂ : ಕೆಯ್ಸೋಗೆವಡೆಯ  ಬೆಳ್ಳಜ್ಲ್ಲರ 
ದಸವರ್ಮ್ಮಗಾಯಿಗ ತಾಗರತಿಯ ವಂಹಾಜನಕ್ಕೆ ಸುವರ್ಣ್ಣದನವಂಂ 
ಕೊಟ್ಟು (ಎಕ. ೪111], ಸೊರಬ. ೫೭೦-೧೦ ; 981) ; ಆತನ ತಮ್ಮಂ 
ಭುವನಯ್ಯವಂಲ್ಲನೆನಿಸಿದ ದಸವರ್ಮ್ಮದೇವ (ಸಸಿಇಇ. ೫೫, ೧೯-೨೩; 
1015). [ಸಂ. ದಶವವರ್ಣನ್‌] 

ದಸವೆ "ದಶವಿ' ನೋ. 

ದಸಸಿರ (ನಾ). ೧. ಹತ್ತೂ ತಲೆಗಳು: (4). ೨. ಹತ್ತು ತಲೆಗಳನ್ನುಳ್ಳ 
ವನು: ಎರಡು ಪದಂಗಳಪಭ್ರಂಶಕ್ಕೆ - ಅಚ್ಛಸ್ಪಟಿಕ-ಅಚ್ಚವಳಿಕು ಯ 
ದಶಶಿರ-ದಸಸಿರ (ಕಮದ. 365 ಪ್ರಯೋ). [ದಸ ಸಿರ್ಕೆ) 

ದಸಳ (ನಾ). ಉದಂರಾಗಿರುವುದು (?) : ನುಗ್ಗೆ ಚಕ್ಕೋತ ಬಸಲೆಯಿಂ 
ಲವಣವೆರದೂ ದಸಳಮಾಗಿರಲು ತೆಂಗಾಯ ತಿರುಳಂ ನೀಡಿ (ಿಂಗಪ್ಪು. 5-೩೬). 

[?) 

ದಸಿ (ನಾ). ೧. (ಮರೆ, ಲೋಹ ಮೊದಲಾದಂವುಗಳ) ಚೂಪಾದ 
ಗೂಟ ; ಶೊಲ; “ಆರೋಗ್ಯ ದಸಿ ವಶಗಳೊಳ್‌ ದಕ್ಕು” (ಕಬ್ಮಮಂ. ೬೯); 
ಇಕ್ಷುಯಂತ್ರಂಗಳಿಂ ಪಿಟ್‌ವುದುಂ ಬಸಿದ ದಸಿಯೊಳ್‌ ತೆಗೆವುದಂಂ 
ಕಬ್ಬುನದ ದಬ್ಬಣಂಗಳಂ ಬೆರಲ್ಲಳೊಳಡಂಗೆ ಬೆಟ್ಟುವುದುಂ 
(ಸುಕುಮಾ. ೧೧-೪೭ ವ); ದೆಸೆದೆಸೆಗೆ ಸೀಳ್ಹೀಡಾಡಿಯುಂ ಬಾಯೊಳಗೆ 
ದಸಿಯಂ ವೆಟ್ಟಿಯುಂ (ಛರ್ಮಾಮ್ಮ. ೩-೭೩) ; ತನಗಲ್ಲದಾದುದ ನಾಸಿಕ 
ವಾಸಿಸಿದಲ್ಲಿ ಅಲ್ಲಿಯೇ ದಸಿಯ ದಕ್ಕನೇಟ್‌ಸುವೆನು (ವಣ. 2, 0೨೭) ; 
ಎನಿತಡಗನೂಡೆಯುಂ ಬಾಯಾಡಿ ನಲಿಯದೆ ತಿಂಬಡಗಂ ತೋಡಿಕೊಂಡಂ 
ಕಾಡುವ ಕೂಸಂ ದಸಿಯೆೊಳಸೆಯಿಜ್‌ದು ಬಿಸಿಯಡಗಂ ಬಾಯೊಳ್ಳಿಡಿದು 
ತಿನ್ನುತಿನ್ನೆಂದವುಡಂ ತಿಂಬ ತಾಯಿರಕ್ಕ ಸಿಯರುಮಂ (ಅರ್ಧನೇ. 8೫-೪೦ ವ); 
ಎಸೆವ ಕೋಟೆಯ ತೆನೆಗಳಲಿ ಕಟ್ಟಿಸಿ ಪತಾಕೆಗಳಂ ಬಸಿದ್ಮಬಲುದಸಿಗಳಂ ಮಲ 
ಗಿಸಿ ವಂರಂಗಳನಿರಿಸಿಯೆಡೆಗೆಡೆಗೆ (ಬಸಪು. ೧೬-೧೧); ವಂಂಗಿಲ ಮಂಟ್ಲು ವ 
ಕೋಟೆಯ ತೆನೆಯೆಡೆಯೆಡೆ ಹೊಗರೆದ್ದ ದಸಿಮೊನೆ ಶೂಲ ರುಗರುಗಿಸುವ 
ಹೇರಿಟ್ಟಿ ಮರುಳುಗೈಗಳುಗುಳುತಿರ್ದುವು ಕೆಂಗಿಡಿಗಳೆ (ಳಂನವಿ, ೧೧-೦೩೦) ; 
ಲಕ್ಷ್ಮಣನಸಿ ದಸಿಯಾಯ್ತು ಗಡ [ (ರಾಮಕ್ಕ. ೧೬೦-೫) ; ಆಂಗಳದ ಸುತ್ತ 
ಚೂಪುಮೊನೆಯ ದಸಿಗಳ ಎತ್ತರದ ಬೇಲಿಯಿತ್ತ) (ವುನರು. ೫೧೦) ; 
ಮುಳ್ಳು ತೆಗೆದು ದಸಿ ಹೆಟ್ಟಿದ ಹಾಗೆ (ಗಾದ). ೨. ವಂಳ್ಳು ; ಕಂಟಕ: 
ಕಡುವಏದದಿಂ ಧೂಪದ ಕಾವಡಿಯಂ ಪೊತ್ತಿರದೆ ಚೆಚ್ಚರಂ ಬರೆ ದಸಿ 
ಮೆಲ್ಲಡಿಯಂ ಕಟ್ಟುಗಿಯಲ್ಲಡೆಯುಡುಗಿ ಬಟಲ್ಮಟಲ್ಲನೋಹಿಲದೇವಂ 
(ಉದ್ಯಟಿ. ೧೦-೧೦೩) ; ನಿಲ್ಲದಾತನು ನಡೆಯೆ ವೇಗಾಲಲ್ಲಿ ದಸ ವೊನೆ 


ದಸಿಕ 


ದೋಟಿಲು (ಬಸಪು. ೪೩-ಕ೭) ; ಗಿರಿಯಿಂದ ಧೂಪವನು ತರುವ ನಡುಪಥ 
ದಲ್ಲಿ ಚರಣದೊಳಗೊಂದು ದಸಿ ಮುಲದು ಮಜುಮೊನೆದೋಲಿ್‌ ನರ 
ಬಿಗಿದು ನಡೆಗೆಡಲು (ಪ್ರೌಢರಾ. ೧೭-೩೦); ನೂಕುವೆ ಕಕ್ಕುದಅ ಕೇತಕೆಸಳ 
ದಸಿಯಲಿ (ನಿಜಸಾಂ. ೩-೯೦) ; ಕಾಲೊಳು ಮೂಡಿದ ದಸಿ ಮುಳ್ಳುಗಳು 
ತಾಕಿ ಸೀಳಿದ ಮೈಗಾಯದಿಂದ , . ಜನಜಾಲವೈದಿತು ದೆಸೆದೆಸೆಗೆ 
(ಕಂನವಿ. ೧೦-80). ೩. ಓಂದು ಬಗೆಯ ಬಾಣ: ಓಳಿಕು ಕವಲಂಬು 
ಬೋಳೆವಿದಿರೆಲೆ ಮಿಟ್ಟೆಯಾ ಮೊಳೆತೊಡಕು . . . ತಳುಕ ಚೌದಾರೆ ದಸಿ 
ಬಿಸುಗದಿರು ಸವಿವಾಯನೆಂಬ ನಾನಾಸರಳನು ಸೆಳೆದು ನೀಡಡಿಯಿಟ್ಟು 
(ಸೋಮರ” ೨-೨೬).೪. ಅಡಕೆ ಮತ್ತು ತೆಂಗಿನ ಗೊನೆ ಬಿಡುವ ವಂಂನ 
ಕಾಣಿಸಿಕೊಳ್ಳುವ ಚೂಪಾದ ಮೊಳಕೆ,-ಮೋತೆ: ಆಡಕೆತೋಟಕೆ ಗಿರ 
ಮಂಚದ ಬೀಗ ನಾನುಂಟು ಅಡಕೆ ದಸಿಯಾಗಿ ಎಲೆ ನಲ್ಲೆ ನೀನಂಂಟು ಬಾಳೆ 
ಸುಳಿಯಾಗಿ(ಹಳ್ಳಿಯ. 8೮);ತೆಂಗಿನ ಮರ ದಸಿ ನೂಕಿದೆ (ರೂ).೫. ವಂರದ 
ಕಂಬ: ಒಂದು ದಸ ನೆಡಿಸಿ ಇಲ್ಲೆ ಇವನ್ನ ಶೂಲಕ್ಕೆ ಏರಿಸು (ಚಕರಾ. ೩೫೧). 
[ದೇ. ॥ ತುಳು, ದಸಿ) 

ದಸಿಕ (ನಾ). ಶೂಲಕ್ಕೇರಿಸುವಪನು : ಪೊಲೆಯರುಂ ಡೊಂಬರಾಗಿಯುಂ 
ದಸಿಕರಾಗಿಯುಂ . , . ಇಂದ್ರಾದಿ ದೇವರ್ಕಕ್ಗೆ ಕಿಂಕರರಾಗಿ ಬೆಸಕೆಯ್ವುತ್ತು 
ಮನೋದುಃಖರೂಪ ಅಸಾತಾವೇದನೀಯಮನನುಭವಿಸುವರು (ಪಸಾರ. 

ಇಕ ಪ್ರತ್ಮಯಕ್ಕೆ-ಕರಿಕಂ, ಅಸಿಕಂ, ದಸಿಕಂ, ಬಾರಿಕಂ 
(ಕಮದ. ೨೦೩ ಪ್ರಯೋ). [ದಸಿ+ -ಇಕ] 

ದಸಿಕು, ದಸಿಗೆ (ನಾ). “ದಸಿ; ತಿವಿಗೋಲು” (ಪಂಪನ) : ದಸಿಕೊಂದಕ್ಕುಂ 
ಬೇಡಂಗಿಸಲ್ಕೆ ದೊರೆ ಮೃಗಮನೀ ಜಗಂಗಳನಳ್ಳಾಡಿಸುವ 
ಮದೀಯೋಗ್ರಾಸ್ತ್ರಂ ಪೆಸರ್ಗೊಳಲೇಂ ತನಗೆ ದೊರೆಯೆ ಖಳನಳವಟಿಿಯಂ 
(ಪಂಪಥಾ. 6-೧೯). ದಸಿಗೆ : ಹೊಗೆ ಹಾಕಿ, ದಸಿಗೇಲಿ ಇರ್ದು, ತೆಗೆದ್ದು. 
ದಿಂಡೆ ಬರ್ಕ! (ಮಲೆಮ. ೭೬). [ ಇದಸಿ] 

ದಸಿಕೋಲ್‌ "ದಸಿಗೋಲ್‌' ನೋ. 

ದಸಿಗಾಲ್‌ (ನಾ). (?): ನೆಕ್ಕ ಕದಂಪು ಕಂಪಿಪಧರಂ ಮಿಗೆ ಕೆಂಪ 
ಡರ್ದಕ್ಷಿ ಬಿಟ್ಟ ಬಾಯ್‌ ಅರ್ನ್ವಿಪ ಪುರ್ವ ಕೆಂಗದಿರ್‌ 
ಮಿಕ್ಕು ಮರಲ್ಲ ದಾಡೆ ದಸಿಗಾಲ್‌ ಮಸಿಮೆಯ್‌ ಬಿಜುಸಾದ ಕೆಯ 
ಮರುಳ್ವಕ್ಕದ ನಿಟ್ಟೊಡಲ್‌ ಮಸೆದ ಕತ್ತಿಗೆ ಕಣ್ಣೊಲನಾದುವೆತ್ತಲುಂ 
(ವರ್ಧಪು. ೧೫-೩೮) [?] 

ದಸಿಗೆ “ದಸಿಕು' ನೋ. 

ದಸಿಗೋಲ್‌, ದಸಿಕೋಲ್‌ (ನಾ). ಚೂಪಾದ ತುದಿಯುಳ್ಳ ತಿವಿಯಂವ 
ಕೋಲು ; ಚುಚ್ಚುವ ಕೋಲು: ದಸಿಕೋಲ್‌, ದಸಿಗೋಲ್‌ (ಕಜ್ಮಾನು. 
೩೩೪ ಪ್ರಯೊಳ್ಳ. ದಸಿಕೋಲ್‌ : ಮೇಲಿನ ಪ್ರಯೋಗವನ್ನು ನೋಡಿ. 

[ ದಸಿ * ಕೋಲ್‌) 

ದಸಿಮೆ "ದಶವಿ' ನೋ. 

ದಸಿವೆಟ್ಟು (ಕ್ರ). ಗೂಟವನ್ನು ಬಡಿ: ಮುಳ್ಳಂ ತೆಗೆದು ದಸಿವೆಟ್ಟಿದಂ 
[ಪಾಕಾಂ. ದಸಿಯ ಬಿಟ್ಟಂ]ತಾಯ್ತು (ಕಣ್ಣರ. ೨೩೧-೧೨). 

[ ದಸಿ * ಬೆಟ್ಟು,) 


೪೯3-೪) ; 


ದಸುರಿ "ದಸರಿ' ನೋ. 

ದಸೆ, ಜಸೆ, ದೆಶ್ಕೆ, ದೆಸ್ಕೆ (ನಾ). ೧. ಗತಿ: ಅವಸ್ಥೆ; ಸ್ಥಿತಿ: 
ರಾಮಲಕ್ಷ್ಮಣರ ಮಹಾಪ್ರಭಾವಮನದಂ ನೆಜಕ* ಬಣ್ಣಿಸೆ ಕೇಳ್ದು ಖೇಚರಾ 
ಗುಣಿ ಕೆಜಿದಾಯ್ತೂ ನಮ್ಮ ದಸೆ ಕೇವಲರಲ್ಲರವರ?' ದಿಟಕ್ಕೆ ಕಾರಣಪುರುಷರ* 
ತ್ರಿಖಂಡ ಭರತೋರ್ವಿಗೆ ವಲ್ಲಭರಾಗದಿರ್ಪರೇ (ಪಂರಾಮಾ. ೬-6) ; ಗಿರಿಶ- 
ಗಿರಿಸ, ದಶಾ-ದಸೆ (ಶಮದ. ೨೩೩ ಪ್ರಯೋ). ೨. ಅದೃಷ್ಟ; ಸೌಭಾಗ್ಯ; 
ಸಂದೈವ; ದಸೆ ಬರುವಾಗ್ಯೆ ಹಸೇ: ಮೇಲೆ ರತ್ನ ಬಿತ್ತು (ಗಾರೆ. ಜಸೆ : | 


೩೮೪೨ 


ದಸ್ತಾವೇಜು 


೧. ಜವ್ವನದ ಜಸೆ[ಪಾಕಾಂ. ದೆಸೆ]ಗದೇಂ ಬಂದನೋ ಪಾರಿಜಾತಾಂಕುರ 

ಮಿಂದ್ರೋದ್ಯಾನದೊಳ" ಬಳ್ವಳಮೆ ಬಳೆದು ಕೆ ೈವಂದವೋಲ್‌ ತೀರ್ಥನಾಥಂ 

(ಅನಂಪು. ೬-೨೦). ದೆಶೆ: ೧. ಹಿಂದೆ: ಬಡತನದಲ್ಲಿದ್ದರೂ, ಕೆಲಸವಾದ 

ಈಗೆರಡು ವರ್ಷಗಳಿಂದ ಗುಂಡಪ್ಪನ ಸಂಸಾರ ಸ್ವಲ್ಪ ಅನುಕೂಲ ದೆಶೆಗೆ 

ಬಂದಿತ್ತು (ಕೊನೆಛೇ. ೧೬). ೨. ಅವನಿಗೀಗ ಒಳ್ಳೆಯ ದೆಶೆ; ಮುಟ್ಟಿದ್ದೆಲ್ಲ 
ಚಿನ್ನಮಾಗುತ್ತಿದೆ (ರೂಢ). ದೆಸೆ: ೧. ಅನುವದಿಸಿದಪುದು ನುಡಿ ನುಡಿದ 
ನಿತುಮನೆನೆ ತೊದಳ ತೊದಳ ದೆಸೆಯಿಲ್ಲೆನೆ ಮಾತಿನ ಪಸುಗೆ ಪಸುಗೆವಡೆ 
ದತ್ತೆನೆ ನುಡಿದಂ ಮಧುರಮೃದುಗಭೀರಧ್ವನಿಯಿಂ (ಆದಿಪು. ೨-೦೦) ; 
ಏವದ ಮುಳಿಸಿನ ಕಾರಣಮಾವುದೊ ನೀಂ ನನ್ನ ತಾಯ ತಂದೆಯ 
ದೆಸೆಯಂ ಭಾವಿಸದೆ ಕರ್ಣ ನುಡಿವಂತಾವುದು ಸಮಕಟ್ಟುನಿನಗಮರಿಕೇಸರಿಗಂ 
(ಪಂಪಭಾ. ೨-೮೨) ; ಉಸಿರೆ ಗಡ ಸೀಮೆ ಬಾಟಕ್ಕಿಯ ದೆಸೆಯೊಳ್‌ ಗಾಳಿಯೆ 
ಗಡದುವುಮದಜ*ಸಕಂ ಭಾವಿಸುವೊಡೆ ಚಲತೆ ಗಡಿನ್ನೇವೆಸರ್ಗೊಂಡಪುದಣ್ಣ 
ನರರೆ ಚಿರಜೀವಿತೆಯಂ (ಜಂದ್ರಪು. ೨-೩೨), ವಿ. ಮಾರಮಥನನ ನೆರೆಯ 
ಹೊಕ್ಕರು ಬಿಡುವೆನೇ ನಿನ್ನ ಚೋರವಿದ್ಯದಲೋಡು ನೋಡುವೆ 
ತೀರಿತೆಲವೋ ನಿನ್ನ ದೆಸೆಯೆಂದಾರಿ ಬಾಣವ ಸೆಳೆದೊಡಸುರನ ಮರಣ 
ಸೂಚಿಸಿತು (ಕಾಶಿರಾ. ೩೬,೭೧). 

ದೆಸೆ ಕೂಡು - ಅದೃಷ್ಟವುಂಟಾಗು: ದೆಸೆ ಕೂಡಿ ಬಂದರೆ ಹಿಡಿದ 

ಕೆಲಸವೆಲ್ಲಾ ಜಯವಾಗುತ್ತದೆ (ರೂಢಿ). [ ಎಪ್ರಾ. ದಸಾ./ಸಂ. .ದಶಾ] 

ದಸ್ಕತು “ದಸಕತ್ತು' ನೋ. : 

ದಸ್ಕತುಮೊಹರ "ದಸಕತ್ತುಮೊಹರು' ನೋ. 

ದಸ್ಕತ್ತು "ದಸಕತ್ತು' ನೋ. 

ದಸ್ತಐವಜ "ದಸ್ತಾವೇಜು' ನೋ. 

ದಸ್ತಕತ್ತು 'ದಸಕತ್ತು': ನೋ. 

ದಸ್ತಕು (ನಾ). ೧. ರಹದಾರಿಯ ಪರವಾನಿಗೆ: (ಸ್ಕಾಂಡರ್‌). 
೨. ಹಾಜರಿ ಆಜ್ಞೆ : ಕರೆ ಆಜ್ಞೆ : (ಸ್ಕಾಂಡರ್‌), 

[ «ಪಾರ, ಹಿಂ. ಮರಾ. ದಸ್ತಕ"] 

ದಸ್ತಗಿರಿ (ನಾ). ಸೆರೆ ಹಿಡಿಯುವುದು; ಬಂಧನ; ಕೈದು: ನ್ಯಾಯಾಧೀಶರು 
ಕೋಪಗೊಂಡು ಬಸಪ್ಪನ ದಸ್ತಗಿರಿಗಾಗಿ ವಾರಂಟನ್ನು ಹೊರಡಿಸಿದರು 
(ಪಂಜಪಂ. ೨೦೪) ; ಅವನು ದಸ್ತ್ರಗಿರಿಯಾದಾಗ ಅವನ ಬಿ... ಒಟ್ಟು 
ಸಾವಿರದೆಂಟುನೂರು ರೂಪಾಯಿಗಳಿದ್ದುವು (ವೀರಯೋ. ೨೦) ; ನ್ಯಾಯಾ 
ಧೀಶರು ಯವ. ತಪ್ಪು ಮಾಡಿದರೂ ಅವರನ್ನು ವೈಸರಾಯ್‌ ಅಪ್ಪಣೆ 
ಇಲ್ಲದೆ ದಸ್ತಗಿರಿ ಮಾಡಕೂಡದು (ಪ್ರವಾಇ. 11, ೪೮೩) ; ದಸ್ತಗಿರಿಯಾಗಲು 
ಮನಸ್ಸನ್ನು ಸ್ಥಿರಮಾಡಿಕೊಂಡಿರುವಿಯಾ ? (ದೇವೀಶ್‌. ೧೩೦). 

[ «ಪಾರ. ದಸ್ತಗಿರೀ; ಮರಾ. ದಸ್ತಗೀರ್‌] 

ದಸ್ತರ್‌ಹಾನು (ನಾ). (ವಂುಸಲ್ಮಾನರು) ಊಟದ ತಟ್ಟೆಗಳನ್ನಿಡಲು 
ಹಾಸುವ ಬಟ್ಟೆ: 'ಹತ್ತುಜನ ಒಂದು ದಸ್ತರಹಾನಿನ ಮೇಲೆ 
(ಊಟದ ಚಾಪೆ) ಕುಳಿತು ಊಟ ಮಾಡುತ್ತಾರೆ (ಭಾರದ. ೪೧೫). 

[ «ಹಿಂ. ದಸ್ತರ್‌ ಖಾನ”; ಪಾರ. ದಸ್ತರ್‌ಖ್ವಾನ್‌] 

ದಸ್ತಾವೇಜು, ದಸ್ತಐವಜ, ದಸ್ತೇವಾಜಂ, ದಸ್ತೈವಜಂ, ದಸ್ತೈವೇಜು 
(ನಾ). ೧. ಪ್ರಮಾಣಭೂತವಾದ ಕಾಗದ ಪತ್ರ ; ಒಪ್ಪಿ ಸಹಿ 
ಮಾಡಿರಂವ ಪತ್ರ ; ದಾಖಲೆ ; ಕರಾರುಪತ್ರ :. ಪ್ರಮುಖ ಭಕ್ತಾದಿ 
ಗಳನ್ನು ಕರೆಯಿಸಿ ವಿಲ್‌ ದಸ್ತಾವೇಜು ಬರೆಯಿಸಿ ರಿಜಿಸ್ಟರ್‌ ಮಾಡಿಸಿದರು 
(ಗುರುದ. ೧೩) ; ಕೋರ್ಟಿನಿಂದ ಸಾದರಾಗುವ ಸಮನುಗಳ, ಡಿಕ್ರಿಗಳ, 
ದಸ್ತಾವೇಜುಗಳ ನಕಲುಗಳ ಮೇಲೆ ಒತ್ತುವುದಕ್ಕಾಗಿ ಉಪಯೋಗಿಸಬೇಕು 
(ಗ್ರಾಮಾಕ. ೧೯) ; ಹೊಲ ಮಾರೋಕೆ ನನಗೆ ಅಧಿಕಾರ ಕೊಟ್ಟಿದೀಂತ 
ಒಂದು ದಸ್ತಾವೇಜಾದರೂ ಆಗಬೇಕು (ಬನಶಂ. ೭2) ; ಐದುಸಾವಿರಕ್ಕೆ 


20 


40 


46 


ದಸ್ಸು 


ಇಕೆ 


ಒಳ್ಳೆಯ ಆಸ್ತಿಯೊಂದು ಕೈಸೇರಿದ ಹಾಗೆಯೇ ಎಂದು ಅಡವು ದಸ್ತಾವೇಜು 
ಮಾಡಿಸಿಕೊಂಡ ವಾಸುದೇವಯ್ಯ ಸಂತೋಷಪಟ್ಟಿದ್ದರು (ತ್ಕಾಗಮ. ೬೦). 
೨. ರಸೀದಿ; ಸಲ್ಲಿಕೆಚೀಟಿ; ಪಾವತಿ: (೪. ದಸ್ತಐವಜ : ೧. 
ಅಧಿಕಾರಿಗಳು ಸಹಿ ಮಾಡಿದ ಚೆಕ್ಕುಗಳನ್ನು ಇತರ ದಸ್ತಐವಜಗಳನ್ನು ಮಾನ್ಯ 
ಮಾಡಬೇಕಾದ ಬಗ್ಗೆ ಅಧಿಕಾರವನ್ನು ಕೊಟ್ಟಿದೆ (ಜ್ಯಾಂಕಕ್ಕೆ. ೫೨). 
ದಸ್ತೇವಾಜು : ೧. ಬ್ಯಾಂಕುಗಳ ಪಾಸ್‌ಬುಕ್ಕು ಎಲ್ಲ ದಸ್ತೇವಾಜು 
ಟ್ರಂಕಿನಲ್ಲಿ ಹಾಕು (ಅರಕೋ. ೩೫೧). ದಸ್ತೈವಜು: ೧. ನಿಮ್ಮ ಖಾವಂದರು 
ಈ ಮೇರೆ ದಸ್ತೈವಜು ಬರೆದು ಕಳುಹಿಹಿದಂತೆ (ರಾಜೀಂದ್ರ. ೬೫); 
ಪಂಚಾಯತರು ಎಚಾರಣೆಮಾಡಿ ದಸ್ತ್ರೈವಜು ಮುಂತಾದ 
ದಾಖಲೆಯೇನಾದರೂ ಇದ್ದರೆ ತರಿಸಿ ನೋಡಿ ಶೀರ್ಮಾನ ಹೇಳುತ್ತಿದ್ದರು 
(ಮಹಾವಂ. 11, ಎಲ್ಲರ ವಯಸ್ಸಿನ ದಸ್ತೈವಜು ನನ್ನಲ್ಲಿಲ್ಲ 
(ದೇವೆದಾ. ೩೩). ದಸ್ತೈವೇಜು ; ೧. ಸ್ರಿಷ್ಟನೆ ದಸ್ತೈವೇಜೆಂದು ತಿಳಿದು 
ನಿಜವಾದ ದಸ್ತೈವೇಜೆಂದು ಉಪಯೋಗಿಸಿದರೂ . , . ಶಿಕ್ಷೆಗೆ ಗುರಿಯಾಗು 
ವರು (ಗ್ರಾವೂಕ. ೬೫). 

[ «ಪಾರ. ಹಿಂ. ದಸ್ತಾವೇಜ್‌ ; ಮರಾ. ದಸ್ತಾಯವಜ್‌, 

ದಸ್ತಾವೇಜ್‌, ದಸ್ತೈವರ್ಜ] 

ದಸ್ತು, ದಸ್ತೆ, (ನಾ). ೧. ಇಸ್ತೀಟಂ ಆಟದಲ್ಲಿ ಆಟಗಾರರಿಗೆ ಹಂಚಿದ 
ನಾಲ್ಕು ಎಲೆಗಳಂ,-ಒಂದಂ ಕೈ : (೪. ೨. ಇಪ್ಪತ್ತೂನಾಲ್ಕೂ, ಬರೆ 
ಯಂವ ಹಾಳೆಗಳ ಕಟು 2 ೨೪ ಕಾಗದಗಳು ಅಂದರೆ ೧ ದಸ್ತು ಅಥವಾ 
ಕೊಯರ (ಮುಂಬಪ್ಕಾ. ೧೩). ದಸ್ತೆ: ೩, ಸೈನ್ಯದ ತಂಕಡಿ; ದಳ: 
ಮಹಾಮರಜಾಖಾನನ ದಸ್ತೆಯವರು ನೂರುಲ್‌ ಆಪರಖಾನನ ದಸ್ತಿ 
ಯವರು (ರಾಜೇಂದ್ರ. ೨೪೫); ಸ್ವಲ್ಪ ದೂರದಲ್ಲಿ ಕುದುರೆಗಳ ಖುರಪುಟ 
ಧ್ವನಿಯು ಕೇಳಿಬಂತು, ಅದು ಆಂಗ್ಲೇಯರ ದಸ್ತೆಯದಾಗಿದ್ದಿತು 
(ಕುೂರಾಜಿ, ೪೭೫). [ *-ಪಾರ. ದಸ್ತೂ, ದಸ್ತ್‌; ಹಿಂ. ಮರಾ, ದಸ್ತಾ ] 
ದಸ್ತೂರ "ದಸ್ತೂರಿ' ನೋ. 
ದಸ್ತೂರಿ, ದಸ್ತೂರ, ದಸ್ತೂರು, ದಸ್ಮೂರಂ (ನಾ). ೧. ಪಡ್ಕತಿ ; 
ವಾಡಿಕೆ; ರೀತಿ; ಕ್ರವಂ: ಜವ್ನಮರ್ದಿಯಿಂದಲೂ ನಮ್ಮ ಸತ್ಯದಿಂದಲೂ 
ವಾಜಬಿ ವಿಚಾರದಿಂದಲೂ ನಮ್ಮ ಸರಕಾರದ ದಸ್ತೂರಿಯಿಂದ ಆ ಶೀಮೆಯ 
ಕದೀಂ ಖಾವಂದರ ಹವಾಲೆ ಮಾಡಿ ಇದ್ದೇವೆ (ರಾಜೇಂದ್ರ. ೧೦೪). ವಿ. 
(ಸೇವಕರಂ ತವ್ಮೂ ಯಂಜಮಾನರಿಗಾಗಿ ವಸ್ತಾಗಳನ್ನ ಕೊಂಡಂ 
ಕೊಂಡಾಗ ವ್ಯಾಪಾರಿಗಳು) ವಾಡಿಕೆಯಾಗಿ ಕೊಡುವ ಮಾಮೂಲಂ. 
(ಮೃಗೆಜಿ. 1೪, ೭೬೬೪). ದಸ್ತೂರ: ೩. ಬರವಣಿಗೆ; ಕೈಬರಹ : ನಮ್ಮ 
ಮಾಸ್ತರ ವೆಂಕಣ್ಣನ ಕಡಿಂದ ಎರಡು ಅರ್ಜಿ ಬರಿಸಿ ಕಳಸತೀನಿ, ಒಟ್ಟಿಗೆಲ್ಲಾ 
ದಸ್ತೂರ ಅವರ ಬರೀತಾರ (ಗ್ರಾಮಾಯ. ೩೩೬). ದಸ್ತೂರು ; (8). 
ದಸ್ಮೂನು: ೧. ಅಚಾರ ವಿಚಾರ ವಿಚಾರಣೆ ಮಾಡುವಲ್ಲು ಯಳವರ್ರು 
ವಡವೆ ತೆಗೆದುಕೊಂಡಿದ್ದವರ ಎಚಾರಣೆ ಮಾಡಿ ಬರಮಾಡಿಕೊಳ್ಳುವಲ್ಲು 
ನೀಉ ಅಡಿಸಡಿಗಳ ಮಾಡದಂತೆ ಸಾಬಕ್ಕೂ ದಸ್ಕೂರು ಪ್ರಕಾರಕ್ಕೆ ಸರ[ಪ) 
ರಾಸು ನಡ್ಡಿಕೊಂಡು ಬರ್ರುವದು (ಮೈಆರಿ. ೦೯೩೦,೪೩-೨೭ ; 1812). 
[ «ಫಾರ. ಹಿಂ. ದಸ್ತೂರೀ, ದಸ್ತೂರ್‌; ಮರಾ. ದಸ್ತೂರ*, ದಸ್ತುರೀ] 


೨೫) ; 


೩೮೪೩ 


ದಹಕೋಟಿ 


ದಖಿಳ ದಸ್ಕುಗಳ (ಉಶಿರಾ. ೧೫-೬೭). ೨. ಅನಾರ್ಯ ಜನಾಂಗದವನಂ; 
ಅನಾರ್ಯ ; ಮ್ಲೇಚ್ಛ : ಮುಂದೆ ದಸ್ಕುಗಳೇಳುವನು ಕ್ಷಣದಿಂದ 
ಕಾಶ್ಮೀರಕರ ಸಾಧಿಸಿ ಬಂದು ದಶಮಂಡಲದ ಲೋಹಿತರನು ವಿಭಾಡಿಸಿದ 
(ಕುವ್ಯಾಸ. ೩-೨೬) ; ಅಲ್ಲಿದ್ದ ಜನರೆಲ್ಲರನ್ನೂ ಒಟ್ಟಿಗೆ ದಸ್ಕುಗಳಿಂಬುದಾಗಿ 
5) ಆರ್ಯರು ಕರೆದರು (ಛಾಇಪ್ರ. ೨೪). ಹಿ. ಕಳ್ಳ; ಚೋರ: ಐಕಾಗಾರಿಕಃ, 
ತಸ್ಕರಃ, ದಸ್ಕೂಃ... ಪಾರಿಪಂಥಿಕಃ, ಸ್ತೇನಃ -ಈ ೧೦ ಕಳ್ಳಂ” (ಹಾಯು. 
೫೬-೧೮೩); ಮುನಿಯಿಂದೆ ಲಕ್ಷ್ಮಣ ರಾಮರರಿಯುತಿರೆ ಮುಂದಿರ್ದ ಮಾರ್ಗದ 
ಮಹಾರಣ್ಯಗಹನಮಂ . . , ದಸ್ಕು ಕೈರಾತ ರುಧಿರಾಶನಪ್ರಿಯತೆಯಂ 
(ಶ್ರೀರಾಮಾ, ೦೭೮-೭೦) ; ಆಳುಗಳು ಆ ವನದಲ್ಲಿದ್ದ ದಸ್ಕುಗಳ ವಶಕ್ಕೆ ಈ 
ಬ್ರಾಹ್ಮಣನನ್ನು ಒಪ್ಪಿಸಲಾಗಿ ಆ ಕಳ್ಳರು . . , ಇವನನ್ನು ನಾವು 
ಮುಟ್ಟುವವರಲ್ಲ ಎಂದು ಹೇಳಿದರು (ನೀತಿಜ. ೩11, ೧೫. ೪, ಹಗೆ; ವೈರಿ; 
ಶತಂ್ರ: “ವಿರೋಧಿ ದಸ್ಕು ಎಪಕ್ಷಂ .. . ವಿದ್ವಿಷಂ ವಿದ್ವಿಷ್ಟಂ” (ವಸ್ತು ಕೋ. 
೯೯-೧೦). ೫. ಭ್ರಷ್ಟ; ನೀಚ ; ದಂಷ್ಪ. [ಸಂ.) 
ದಸ್ಯುದಾರಿ (ನಾ). ನೇರವಲ್ಲದ ದಾರಿ,-ಮಾರ್ಗ : ಅದೇನೋ ಅಪ್ಪಟ 
ದಸ್ಕುದಾರಿಯೆ ಆಗಿತ್ತು (ಮಲಿಮ. ೭೭೨). [ದಸ್ಮು * ದಾರಿ], 
ದಸ್ಕುಶಿಶು (ನಾ). ಅನಾಯರ೯ರ ವಂಗಂ: ನಡೆದು ನೋಡಲೆ ಕಾಣಿಸಿ 
ತೊಂದು ದಸ್ಕುಶಿಶು (ಶ್ರೀರಾಮಾ. 3೨-8೭೮). [ದಸ್ಕು + ಶಿಶು] 
ದಸ್ರ (ನಾ). ೧. ಅಶ್ವಿನೀ ದೇವತೆಗಳಲ್ಲಿ ಒಬ್ಬ ; ದೇವತೆಗಳ ವೈದ್ಯ: 
“ನಾಸತ್ಕೌ. ಅಶ್ವಿನೌ, ದಸ್ರೌ, ದೇವಚಿಕಿತ್ಸಕೌ - ಈ ೪ ದೇವರ ವೈದ್ಯರ್‌” 
(ಹಲಾಯು. ೧೫-೮೪); “ದಸ್ರರಶ್ವಿನಿಯರಾ ದಿವಿವೈದ್ಯರು”(ಮಂಗರಾ. ೭-೨೩). 
೨. ಅಶ್ವಿನೀ. ನಕ್ಷತ್ರ ್ರಿಗಳಂ ; ಐ ಅಶ್ವಿನೀ ದೇವತೆಗಳು ಅವಳಿ ಜವಳಿ 
ದೇವತೆಗಳಂ. ಇವರಲ್ಲಿ ಒಬ್ಬನಿಗೆ "ದಸ್ತ್ರ' ಎಂದೂ ಮತ್ತೊಬ್ಬನಿಗೆ 
“ನಾಸತ್ಯ' ನೆಂದೂ ಬೇರೆಬೇರೆ ಹೆಸರಿದೆ, ಆದರೂ "ಅಶ್ವಿನೀ' 
ಎಂಬುದನ್ನೂ ಇಬ್ಬರಿಗೂ ಅನ್ವಯಿಸುವಂತೆ, “ದಸ್ರ' ಶಬ್ದವನ್ನೂ 
ಇಬ್ಬರಿಗೂ ಅನ್ವಯಿಸಿ ಹೇಳುತ್ತಾರೆ. 
ದಸ್ರಾತ್ಮಜರ್‌ - ಅಶ್ವಿನೀ ದೇವತೆಗಳ ಮಕ್ಕಳಂ ; ನಕುಲ-ಸಹ 
ದೇವರಂ : ಸೊಕಮಿರ್ಕಕ್ಕಟ ದರ್ಭಪಾಣಿ ಯಮಜಂ ದರ್ವೀಕರಂ 
ವಾಯುಪುತ್ರಕನುಂ ಜರ್ಜರಹಸ್ತನಿಂದ್ರತನಯಂ ದಸ್ರಾತ್ಮಜರ್‌ ದಂಡ 
ಮುಷ್ಟಿಕರರ್‌ ಶಸ್ತ್ರವಿಡಂಬಮೇವುದವರ್ಗಂ (ಗದಾಯು. ೩-೩೪). [ಸಂ.] 
ದಸ್ಸಾಲಾ (ನಾ). ಹತ್ತು ವರ್ಷಗಳ ಅವಧಿ ; ದಶಕ : ಪೂರ್ಣಯ್ಮನವರ 
ಕಾರ್ಕರ್ದಿಯಲ್ಲಿ “ದಸ್ಟಾಲಾ ಸರಾಸರಿ ವರ್ಷವೊಂದಕ್ಕೆ ೮೬ಕ್ಕಿ ಲಕ್ಷ 
ರೂಪುಯಿ ಎಲ್ಲಾ ಬಾಬುಗಳಿಂದಲೂ ಒಟ್ಟು ಹುಟ್ಟುವಳಿಯಖಾದಂತೆ 
ತಿಳಿದು ಬಂದಿದೆ (ಮಹಾವಂ. 11, ೩೨) ; ಖಾವಂದರವರೆ ದೌಲತ್ತಿನ ಕಾಲ 
ಮೊದಲನೆಯ ದಸ್ಸಾಲಾದಲ್ಲಿ ಜಮಾನಿನ ವರಮಾನ ವರ್ಷಕ್ಕೆ ಸರಾಸರಿ 
೬೫ ಲಕ್ಷ ( « ಪಾರ. ದಹಸಾಲ್‌] 
ದಸ್ಸಿವ (ನಾ). ಹತ್ತನೆಯ ಒಂದು ಅಂಶ,-ಭಾಗ (?) : ಬಿಜಯಿತ 
ಗಾವುಣ್ಣನ ಮಗಂ ಅಮ್ಮಡಿಗಾವುಣ್ಮಂ ನೊಳಂಬೆಯ ಗ್ವಾರ್ಮ್ಮಣ್ಣನ 
ಭಾಗದ ದಸ್ಸಿವ ಭಾಗಂಗೊಣ್ಣು ಕೆಜಿಯ ಕಟ್ಟಿಸಿದಂ (ಮೈಆರಿ- ೦೯೩೧, 
೪೩-೬ ;994. 'ದಸಕ' ಪರಾ. [?] “ 


36 


26 


80 


ದಸ್ತೆ "ದಸಂ0' ನೋ. 

ದಸ್ತೇವಾಜು "ದಸ್ತಾವೇಜಂ' ನೋ, 

ದಸ್ತೈವಜು "ದಸ್ತಾವೇಜು' ನೋ, 

ದಸ್ತೈವೇಜು `ದಸ್ತಾವೇಜಂ' ನೋ. 

ದಸ್ಫೂರು "ದಸ್ತೂರಿ' ನೋ. 

ದಸ್ಯು (ನಾ). ೧. ರಾಕ್ಷಸರಲ್ಲಿ ಒಂದಂ ವರ್ಗ: ಉತ್ತರಾಶಯಕಿಹುದು 
ದೇವರು ಚಿತ್ತವಿಸು ಧ್ರುಮಕೂಲ್ಯವೆನಿಪ್ಪ ಉತ್ತಮದ ಸುಕ್ಷೇತ್ರವಲ್ಲಿಹು 


40 ದಹ "ದಸ್ಮ' ನೋ. 
ದಹ್ಯ "ದಗಾ' ನೋ. 
ದಹಕಿ (ನಾ). (?) : ರಾಣಿ ಸಾಹೇಬರು ಕೊಟ್ಟ ಕವಲಿನ ಮೇರೆಗೆ ನಮಗೆ 
ಅವರಿಗೆ ಬರುವದಲ್ಲಿ ದಹಕಿ ಬರುವಂತೆಯೂ . . . ದೈವಕ್ಕೆ ಪ್ರತಿಯಾಗಿ 
ದಯೆ ಮಾಡಿಸಬೇಕು (ಜಾಮವಂ, 3೨೧). [?] 
46| ದಹಕೋಟಿ, ದಾಕೋಟಿ (ನಾ). ಹತ್ತುಕೋಟಿ; ದಶಕೋಟಿ: ದಶ 
ಸಹಸ್ರಂ ಲಕ್ಷಮಾ ದಹಲಕ್ಷಕೋಟಿ ವಹಕೋಟಿ ಶತಕೋಟಿಯ 


ದಹನ 


ರ್ಬುದ ನ್ಶರ್ಬುದಂ . . . ಇಂತು ಚವ್ವೀಸ ತಾಣವರ ಸಂಖ್ಯೆಯಕ್ಕುಂ 
(ಮಂಗರಾ. ೧೦೩-೧೨) ; ಲಕ್ಷ ದಹಲಕ್ಷಾ ಕೋಟಿ ದಹಕೋಟಿ ಶತಕೋಟಿ 
ಅರ್ಬುದಾ . , , ಇವು ೩೨ ವುಘಡಣೆ ಹೆಸರುಗಳೂ (ಛಾಸ್ಕರೆ. ೧೦-೬). 
ದಾಕೋಟಿ : ಉಗ್ಗಡಣೆ._ಎಕ್ಕಂ, ದಾಹಂ, ಶತಂ, ಸಾವಿರ, ದಾಸಾವಿರ, 
ಲಕ್ಷ, ದಾಲಕ್ಷ, ಕೋಟಿ, ದಾಕೋಟಿ, ಶತಕೋಟಿ . . . ಪರಿಮಿತ, 
ಮಹಾಪರಿಮಿತ. ಈ ೪೦ ಸ್ಮಾನದೆ ಉಗ್ಗಡಣೆ (ವೈವಹಾ. ೮-೨೩). 
[ ದಹ; (ಎದಸ್ಥ) + ಕೋಟ್ಮಿ 

ದಹನ (ನಾ). ೧. ಸುಡಂವಿಕೆ ; ಉರಿಸಂವಿಕೆ: “ಭರ್ಜನಂ ದಹನಮೆನಲಂ 
ಸುಡುಹೆಂ” (ಮಂಗರಾ. ೧೪-೯) ; ಸುವರ್ಣಪಾಷಾಣಮೆಂತು ಪಿಂಡೀಬದ್ಧ 
ದಹೆನೆ ತಾಪನ ತಾಡನ ಕ್ರಿಯೆಗಳಿಂ ಶುದ್ಧಲೋಹಮಕ್ಕುಮುಂತೆ ಭವ್ಯನುಂ 
ಮನುಷ್ಯಭವಕ್ಕೆ ವಂದಲ್ಲಿ ಯುಕ್ತಾಚಾರರಪ್ಪಾಚಾರ್ಯರಂ ಪೊರ್ದಿ 

- . ಶ್ರಾವಕನಪ್ಪದು (ಜೀವಸಂ. ೪-೬). ೨. ದಿಕ್ಬಾಲಕರಲ್ಲಿ ಒಬ್ಬ ; 

ಅಗ್ನಿ: “ಕೃಶಾನುವಗ್ನಿ ದಹೆನಂ ಹವ್ಮೂಶೆನಂ ವಹ್ನಿ ವಾಯುಸಖಂ , , 
ಧೂಮಧ್ವಜಂ ಪಾವಕಂ” (ವಸ್ತುಕೋ.೭-೩೯); ಆ ನಾಗರ ಖಂಡಂಗಳುಮಂ 
ನಾಗರಖಂಡಮುಮನಳುರ್ದು ಕೊಂಡಂ ದಹನಂ (ಪಂಪಥಾ. ೫-೮೯) ; 
ಸುರಪತಿ ದಹನಂ ಧರ್ಮಂ ನಿರುತಿ . ಎಂಬ ದಿಕ್ಟಾಳರುಮಂ 
ದಶದಿಶೆಯೊಳಿರಿಸಿ (ಕಂದ್ರಪು. ೧೨-೧೧೩). ಹ, ಶವವನ್ನು ಸಂಡಂವುದಂ ; 
ಅಂತ್ಯಸಂಸ್ಕಾರ: ಪೊರೆಮಟ್ಟಳರಮನೆಯಿನಾ ಮುದುಕಿ, ಮಸಣದೊಳ್‌ 
ದಹನದುಃಖದೊಳಿರ್ದರಾರುಂ ತಿಳಿಯದಂತೆ (ಶ್ರೀಂಮಾ. ೦೨೧-೨೬೪). 
೪, ಒಂದಂ ನರಕ: ದಹನ, ಆಸ್ರಹ್ರ ದ, ತೀಕ್ಷಾಯಸ್ತಂಭ, 
ಶಕುನಿಪೊಯಪ್ರದ, ಮಹಾವರ್ತಕವೆಂಬೈದು ಮಂತ್ರಿನರಕಂಗಳೊಡಗೂಡಿ 
(ವಿವೇಕ, ೦೯೨). [ಸಂ] 


ದಹನಂಗೊಳಿಸು (ಕ್ರಿ). ಸುಡಂ ; ಉರಿಸು : ನಳಿನಾಸ್ಟ್ರನಮಳತರಕಳೇವರವ | 


. » * ದಹನೆಂಗೊಳಿಸಿ ಭಸ್ಮೀಕೃತಂ ಗೆಯ್ಕಲು (ನವಮೋ. ೬-೫೧). 
[ ದಹನ + ಕೊಳ್‌; + - ಇಸ್ಕು) 

ದಹನಕರ್ಮ (ನಾ). ಸುಡಂವ ಕೆಲಸ; ದಹಿಸುವ ಕಾರ್ಯೆ: ಅರಿಪುರತ್ರಯ 
ದಹನಕರ್ಮಸ್ಫುರಣವಸ್ಮತ್ಕಾರ್ಯವದು ಗೋಚರಿಸಿತಲ್ಲಿಂ ಮೇಲಣಂಚಿ 
ತಾನುಚಿತ ಕೃತ್ಯವನು ಕರುಣಿ ನೀನೆ ಬಲ್ಲೆ (ಕುವ್ಕಾಕ, ೭-೪೪), 

[ದಹನ + ಕರ್ಮ] 

ದಹನಕುಂಡ ( ನಾ). ಅಗ್ನಿಕಂಂಡ: “ದಹನಕುಂಡ: ದಾಹಕ” (18618688602. 
ಇಂಳನಿ). [ದಹನ * ಕುಂಡ್ಕ) ` ಸ 

ದಹನಕ್ರಿಯೆ (ನಾ). (ಶವವನ್ನು) ಸಂಡಂವ ಕ್ರಿಯೆಂ: ಜಲದಾನಕ್ರಿಯೆಯಂ 
ದೃಗ್ಮಲದಿಂ ಕೋಪಾಗ್ನಿಯಿಂದೆ ದಹನಕ್ರಿಯೆಯಂ ಕೆಳೆಯಂಗೆ ಮಾಡಿದಯ್‌ 
(ಗದಯಾ. 8-೩5) ; ದಹನಕ್ರಿಯೆ ಮುಗಿಸಿಕೊಂಡು ಬರುವಾಗ ಹೊತ್ತು 
ಮಿರಿತ್ತು (ರೂಢಿ). [ ದಹನ * ಕ್ರಿಯೆ? 

ದಹನಜಿಹ್ವಾಂತಕ (ನಾ). ದಕ್ಷನ ಯಂಜ್ಞಾಗ್ನಿಜ್ವಾಲೆಯನ್ನು ನಾಶ 
ಮಾಡಿದವನಂ ಶಿವ; (2): ಗಹನ ದಹನದೊಳಹಿತರಿಕ್ಕಲು ದಹನ 
ವಾಅೌತು ದಹಿಸಲಮ್ಮದೆ ದಹನಜಿಹ್ವಾಂತಕಶರಣನಂ ದಹನವೇಗುವುದು 
(ಬಸಪು. ೪೯-೪೦). 

ದಹನತಂತ್ರ (ನಾ). ತಾಂತ್ರಿಕ ಸಿದ್ಧಿವಂಂತ್ರಗಳಲ್ಲಿ ಒಂದಂ ; ತಂತ್ರಶಾಸ್ತ್ರ 
ದಲ್ಲಿ ಸಿದ್ಧಿಯನ್ನುಂಟುಮಾಡುವ ಮಂತ್ರಗಳಲ್ಲಿ ಒಂದಂ : ಶಾಬರ 
ತಂತ್ರ, ಶಾಕಿನೀತಂತ್ರ, ಡಾಕಿನೀತಂತ್ರ ... ದಹನತ'ತ್ರ, ದರ್ಶನತಂತ್ರ, 
ಖನನತಂತ್ರ; ಬಂಧನತಂತ್ರ, ವಚನತಂತ್ರಾದಿ ತಾಂತ್ರಿಕ ಸಿದ್ಧಿಮಂತ್ರಂ 
ಗಳಂ (ವಿವೇಕ. ೮೦). [ ದಹನ * ತಂತ್ರ] 

ದಹನಧರ್ಮ (ನಾ). ಸಂಡಂವ ಸ್ವಭಾದವನಂ ; ಅಗ್ನಿ. “ದಹನ 
ಧರರ್ವಾಂಬಕ' ಪರಾ. [ದಹನ * ಧರ್ಮ) 


[ ೧ ಇದು *“ದಹನಜಿ`ಹ್ವಾಂಬಕ' ಎಂದಿರಬಹುದೇ? ]' 


೩೮೪೪ 


15 


40 


45 


ದಹರೋಪಾಸನೆ 


ದಹನಧರ್ಮಾಂಬಕ (ನಾ). ಸಂಡಂವ ಕಣ್ಣ; ಅಗ್ನಿನೇತ್ರ: 
ಘಮರ್ಮಾಂಶುಕಶತ ಕೋಟಿ ಸುಪ್ರಕಾಶನು ದಹೆನಧರ್ಮಾಂಬಕವ 
ತೆರೆವ ಸಮಯ ತಪಸಿಗೆ ಹಿಂಸೆಕರ್ಮ ತರವಲ್ಲೆಂದು , * ೬ ಬಿಡಿಸದಾದಿರಿ 
ಯಕ್ಕಟಾ (ನವಮೋ. ೭-೨೬). [ ದಹನಧರ್ಮ + ಅಂಬಕ ] 
ದಹನಲೋಚನ (ನಾ). ಅಗ್ನಿಯೇ ಕಣ್ಣಾಗಿ ಉಳ್ಳವನಂ ; ಶಿವ: ಅಹುದೆ 
ಇದಕೇನಾಯ್ತವಂಗಾ ದಹನಲೋಚನನಡ್ಡಮೇ 'ಆಗ್ರಹಿಸಿಕೊಂಡಡೆ 
ಕೆ೧ಳಲಿ ಎನ್ನಧಿಕಾರವಂ ರುದ್ರ (ಬಸಪು. ೪೧-೨೭). 
[ ದಹನ + ಲೋಚನ] 
ದಹನಸಂಸ್ಕಾರ (ನಾ). ಸತ್ತವರನ್ನು ಬೆಂಕಿಯಿಂದ ಸಂಡುವ ಕರ್ಮ೯. 
[ ದಹನ + ಸಂಸ್ಕಾರ] ೨ 
ದಹನಾಕ್ರಾಂತ (ಗಂ). ೧. ಉರಿ ತಗುಲಿದ ; ಬೆಂಕಿಯಿಂದ ಆವರಿಸಿದ. 
(ನಾ). ೨. ಉರಿ ತಗಂಲಿದಂದಂ; ಬೆಂಕಿಯಿಂದ ಆವರಿಸಿದಂದಂ : 
ಅಹಹಾ |! ನೋಡ ರಹಸ್ಮದೊಳ್‌ ಬಳಕೆವೆತ್ತೀ ಚಿತ್ತದಭ್ಯಾಸದಿಂ ದಹನಾ 
ಕ್ರಾಂತಮೆನಿಪ್ಪ ಮಂದಿರದವೋಲ್‌ ಕಾಣ್ಟೆಂ ಜನಾಕೀರ್ಣಮಂ (ಶಾಕುಂತ. 
೬೪-೧೦೦). [ದಹನ « ಆಕಂತ] 
ದಹನಾರ್ಚಿ (ನಾ). ಅಗ್ನಿಯ ಜ್ವಾಲೆ; ಉರಿಯಂ ನಾಲಗೆ : ಆಕಾಶ 
ಸೈಟಿಕಾಂತರಿತ ದಹನಾರ್ಚಿಯಂತಾನುಮಚ್ಛಸಲಿಲವ್ಯವಹಿತಪದ್ಮರಾಗ 
ಮಣಿಯಂತಾನುಂ ತನ್ನ ಬೆಳಗೆ ಬೆಳಗಾಗೆ ಶುದ್ಧ ಗರ್ಭಾವಾಸದೊಳ್‌ 
ಜಿನಾರ್ಭಕಂ ಬಳೆಯೆ (ಕಾಂತಿಪು. ೯-೨೧); ಪತಿಯೊಡನೆನ್ನ ತಂಗೆ ದಹನಾರ್ಚಿ 
ಯೊಳೊಂದೆ ಮುಹೂರ್ತದೊಳ್‌ ದಿವೋದಿತತನುವಾದಳಂ ಪಿರಿಯೆನಪ್ಪು 
ದಜ್‌ಂ ಪಿರಿದಪ್ಪ ದಾರುಣವ್ರತ ದಹನಾರ್ಚಿಯಿಂಂದನುದಿನೆಂ ತನುವಂ 
ತನುಮಾಡುತಿರ್ಪೆಂ (ಅಚಿಪು. ೧-೪೯). [ದಹನ + ಅರ್ಚಿ] 
ದಹನಾಶೆ (ನಾ). ಆಗ್ನೇಯಂ ದಿಕ್ಕು: ಅಹಿಮಕ್ಷರಂ ಪೊಡೆಯಿಸುವಂ 
ದಹನಾಶೆಗೆ ರಥಮನರುಣನಿಂ ದಿನಮುಖದೊಳ್‌ (ಲೀಲಾವ. ೯-೭). 
[ಸಂ. ದಹನಾಶಾ] 
ದಹನೋಪಲ, ದಹನೋಪಳ (ನಾ). ಸೂರ್ಯಕಾಂತಶಿಲೆ; ಸ್ಫಟಿಕ 
ಶಿಲೆ. ದಹನೋಪಳ : “ಸೃಟಕಃ, ಸೂರ್ಯಕಾಂತಃ,...ದಹನೋಪಳ 
ಈ ೪ ಸ್ಪಟಿಕಂ” (ಹಲಾಯು. ೨೯-೨೨). [ ದಹನ + ಉಪಲ ] 
ದಹನೋಪಳ "“ದಹನೋಪಲ' ನೋ. 
ದಹರ (ಗಂ). ೧. ಸೂಕ್ಷ್ಮವಾದ. "ದಹರಾಕಾಶೆ' ಪರಾ. (ನಾ). ೨. 
[ಯೋಗ] ಹೃದಯದಲ್ಲಿರುವ ಸೂಕ್ಷ್ಮವಾದ ಆಕಾಶ; ಹೃದಯಾ 
ಕಾಶ : ಕೇಳು ದಹರದ ಕಮಲದಿಳೆಯಾದ್ಮಷ್ಟಮಾತೃಕೆಯಾ ಶೀಲವಿಡಿದು 
ಹಕಾರ ಮೊದಲಾ ಮೇಲಿಹ ಸಕಾರಾಂತರೊಪಂದಾಳಿ ತೋರೂದಷ್ಟದಳ 
ಗಳ ಕೀಲು ತಿಳಿಯೆಂದ (ಗಗತಾ. 30-೬೬). (ಸಂ.] 
ದಹರಾಕಾಶ (ನಾ). ಸೂಕ್ಷ ವಾದ ಹೃದಯಾಕಾಶ : ಹೈದಯದೆಂಗುಷ್ಮ 
ಮಾತ್ರದ ದಹರಾಕಾಶ ಪದಮಧ್ಯದೆಡೆಯಲ್ಲಿ ಚಲಿಸದೆ (ಪರಜೋ. ೫- 
೧೧-೩) ; ಅರಿಯು ದಹರಾಕಾಶಲಕ್ಷಣ ನೆರಳ ತೈಲದಿ ನೋಡಿ ಮೇಲಿನಲಿ 
ರುವ ಮತ್ಸ್ಯವನೆಚ್ಚನರ್ಜುನ ಅದರ ತೆರನಂತೆ ತಿರುಹಿ ದೃಷ್ಟಿಯು 
ತನ್ನಲೇ ತಾ ನಿಲಿಸಿ ಅರ್ಧಾಕ್ಷಿಂದ ತಾನೆಯು ಗುರಿಯು ಲಕ್ಷಿಸಿಯಿಹುದೆ 
ದಹರಾಕಾಶ ಲಕ್ಷ್ಮೆಂದ (ಹಾನಸಿಂ. ೨೦-೩); ದಹರಾಕಾಶೆದಲ್ಲಿ ಬೆಳಗುತ್ತಿರುವ 
ಜ್ಯೋತಿರ್ಲಿಂಗದ ಸಾಕ್ಷಾತ್ಕಾರವಾಗುವುದು (ಛಾರದ. ೨೩೧). 
[ ದಹರ * ಆಕಾಶ] 
ದಹರೋಪಾಸನೆ (ನಾ). ದಹರಾಕಾಶದಲ್ಲಿರುವ ಸೂಕ್ಷ್ಮ ವಸ್ತುವಿನ 
ಅಂದರೆ ಪರಮಾತ್ಮನ ಉಪಾಸನೆ: ಛಾಂದೋಗ್ಕೋಪನಿಷತ್ತು.. . . 
ಇದರಲ್ಲಿ. . . ದಹರೋಪಾಸನೆ, ಇಂದ್ರ ವಿರೋಚನರ ಉಪಾಖ್ಯಾನ 
ಮೊದಲಾದ ವಿಷಯಗಳಿವೆ (ಛಾರದ. ೩೮). [ ದಹರ + ಉಪಾಸನೆ] 


ದಹಲಕ್ಷ 


ದಹಲಕ್ಷ, ದಾಲಕ್ಷ (ನಾ). ಹತ್ತು ಲಕ್ಷ : “ಏಕಂ ದಹಂ ಶತಂ ಸಹಸ್ರಂ 
ದಶಸಹಸ್ರಂ ಲಕ್ಷಮಾ ದಹಲಕ್ಷ ಕೋಟಿ ದಹಕೋಟಿ ಶತಕೊೋಟಿಯರ್ಬ 
ದನ್ಯರ್ಬುದಂ ... ಇಂತು ಚವ್ವೀಸ ತಾಣವರ ಸಂಖ್ಯೆಯಕ್ಕುಂ” (ಮಂಗರಾ, 
008-೧3೨) ; ದಾಸಾವಿರ ಲಕ್ಷ ದಹಲಕ್ಷೂ ಕೋಟಿ ದಹಕೋಟಿ . . , ಇವು 
೩೨ ವುಘಡಣೆ ಹೆಸರುಗಳೂ (ಭಾಸ್ಕರ. ೦೦-೬); ಇದನ್ನು ಇಪ್ಪತ್ತು 
ದಹಲಕ್ಷ ಅರ್ಹತರು ಕಡೆದರೆಂದು ಹೇಳುತ್ತಾರೆ (ಪ್ರವಾಇ. 1, ೨೫೨). 
ದಾಲಕ್ಷ : ಎಕ್ಕಂ, ದಾಹಂ ,.. ಲಕ್ಷ, ದಾಲಕ್ಷ. . . ಪರಿಮಿತ, ಮಹಾ 
ಪರಿಮಿತ ಈ ೪೦ ಸ್ಮಾನದ ಉಗ್ಗಡಣೆ (ವೃವಹಾ. ೮-೨೫). 

[ ದಹ] (-ಆದಸ್ಯ) + ಲಕ್ಷ] 

ದಹಳೆ (ನಾ). ಒಂದು ದೇಶದ ಹೆಸರಂ ; “ಚೇದಿರಾಜ್ಯ” (ಶಾಪಮಂ 
೨೭೦ ಟಿಪೃಣ): ಪೊಗೆಯುತ್ತಿರ್ದ್ದ್ವಪ್ಪದಿನ್ನುಂ ದಹಳೆ ಹಿಮನಗಾರಣ್ಯಮಂ 
ಲಾಳನಿನ್ನುಂ ಪುಗಲೆನ್ಸಿರ್ದ್ವಪ್ಪನಿನ್ನುಂ ನೆಲಸದೆ ತಿವುಳಂ ಲಂಕೆಯಿಂ ತೆಂಕ 
ಲೋಡಲ್‌ ಜಗೆಯುತ್ತಿರ್ದ್ವಪ್ಪನ್‌ . . . ಏಂ ಬಲ್ಲಿದನೊ ಚಕಿತವಿದ್ವಿಪ್ಟ 
ನೆಂಬೀ ನೊಳಂಬಂ (ಮೈಅರಿ. ೧೯೨೯, ೬೫-೩೩ ; 2024 ?) : (ಎಕೆ. VIL, 
ಶಿಕಾರಿ. ೨೯೭-೯ ; 1980 ನೋ.) "ಡಹಾಳ' ಪರಾ. [?] 

ದಹಿಕ (ಗಂ). ದೇಹಸಂಬಂಧವಾದ; ದೈಹಿಕ : ದಹಿಕ ದೈಶಿಕ ಕಾಲಿಕೆತ್ರಯ 
ಗಹನ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕುಮಕನು 
ನೀನಾಗಿ (ಹಸಾರ. ೯-೪). 

[8 ಇಲ್ಲಿ 'ದೈಹಿಕ' ಎಂಬುದನ್ನು ಛಂದಸ್ಸಿಗಾಗಿ "ದಹಿಕ' 
` ಎಂದು ಮಾಡಿಕೊಂಡಿರಬಹುದು ] 

ದಹಿಸು (ಕ್ರಿ). ೧. ಸುಡಂ ; ಉರಿಸು: ನಿನ್ನಂ , . . ದಹಿಸಲಿಲ್ಲೇತರ್ಕೆ 
ತಾನಗ್ನಿ ಪೇಟ್‌ಲೆ ಪಾಪಾತ್ಮನೆ (ಕಾದಂಉ. 8೭೪); ಕಡೆಗುಲದೊಳು ಜಗವ 
ಮೊಗೆದು ದಹಿಸುವ ನಡುಗಣ್ಣ ಬೆಂಕಿಯಿಂದೊಗೆದು ನೆಗೆದೆಯ್ದೆ ಘುಡು 
ಘುಡಿಸಿ ವೀರೇಶ್ವರಂ ನೆರೆದ ದೇವರ ಹಿಂಡನಂಡಲೆದು ಮೊದಲಿಗರನು 
ಹುಡಿಗುಟ್ಟೆ (ಹಣಾ. ೧೦-೪೪) ; ಅಹುದು ಸಂಜಯ ಶೋಕಶಿಖಿ ನೆಆ್‌ 
ದಹಿಸಿತೆನ್ನೆನು ಬೆಂದ ವಸ್ತುಗೆ ದಹನವುಂಟೇ ಎಂಬ ನಾಣ್ಣುಡಿ 
ನಮ್ಮೊಳಾದುದಲಾ (ಕುವ್ಕಾಕ. ೦-೬); ತನುಗಾತ್ರಿ ನಿನ್ನ ತಪಿಪಂ 
ಮನಸಿಜನಾವಗಮಂಮೆನ್ನ ನಾದೊಡೆ ದಹಿಪಂ (ಶಾಕುಂತ. ೩೮-೬೮). 
೨. ಉರಿದಂಹೋಗು ; ಸಂಟ್ಟಹೋಗಂ: ನನ್ನ ಶತ್ರುಗಳು ಅಸೂಯಾಗ್ನಿ 
ಯಿಂದ ದಹಿಸಿಹೋಗುವರು (ಜಿಂಗಾಳ್ಕ. ೬-೦೫). [ ದಹನ. - ಇಸು] 

ದಹ್ಯ (ಗಂ). ಸಂಡಬಹಂದಾದ ; ಉರಿಸಬಹುದಾದ : ಅಸಂಶಯ 
ದಹ್ಯ ದಗ್ಗಮಕ್ಕು (ನಾನಾರ- ೧೩೪). [ಸಂ.] 


ದಳ್‌ (ನಾ). ಒಂದಂ ಅನಂಕರಣ ಶಬ್ದ. “ದಳ್ಳಿಸಂ', "ದಳ್ಳರ್ದಿ?, | 


"ದಳ್ಳೆನ್‌' ಪರಾ. 
ದಳ, ದಡ್ಮ (ನಾ). ೧. ದಟ್ಟಿವಾದಂದಂ ; ಸಾಂದ್ರವಾದಂದು : 
ಘುಳುಘುಳಿಸುತೇಳ್ವ ಬೊಬ್ಬುಳಿಗಳಿಂ , *. ದಳದ ಪವಳದ ನಿಮಿರ್ದ 
ಕುಡಿಗಳಿಂ ತಡಿಗಳಿಂದಾ ಕಡಲ್ಯಣ್ಣೆ ಸೆದುದು (ಜೈಮಿಧಾ. ೬-ಏ. ದಡ್ಮ: 
ಪಿ. ದೃಢತೆ : ನೀನು . . . ನಾಲ್ಕು ದಿನ ಹೆಚ್ಚಿಗೆ ಗಂಜಿ ಬಿದ್ದರೆ ದಡ 
ವಾಗುತ್ತಿದ್ದಿ (ರಾಣಾದೇ. ೬೩). 
ದಳಮಾಗು, ದಳವಾಗು - ದಟ್ಟೈಸಂ ; ಸಾಂದ್ರವಾಗು : ಮದನ 
ಧನುರ್ಧರಂಗೆ ದೊಣೆಯಾದ ತಳಿರ್‌ ಸರಲಾದ ಪೂ ಬಸಂತದ ಮೊದಲಂಗ 
ಜಂಗೆ ದಳಮಾದೆಲೆ ಮುದ್ದ ರವಕಾದ ಕೆಯ" ಬಸಂತದ ನಡು . . , ಆಗೆ 
ಸುಗ್ಗಿಯೆ ಮನೋಜನ ಕೆಯ್ದಿಡಿಯಲ್ಲೆ ವಹಮರಂ (ಶಾಂತಿಪು. ೯-೭೫); 
ಕೆಂದಳದೊಂದು ಕೆಂಪು ಕಿಸುಸಂಜೆಯನಂಜಿಸೆ ಕರ್ಪುವೆತ್ತ ಕೇಸಂ ದಳವಾದ 
ಕಟ್ಟಿಲೆಯನೇಳಿಸೆ (ಕಬ್ಶಿಕಾ. ೧೩೦). [7?./ತಮಿ. ತಳ ; ತೆಲು. ದಳ] 
ದಳ, "ದಲ' ನೋ. 


೩೮೪೫ ದಳದಳನೆ 


ದಳಂ (ನಾ). ಒಂದು ಅನುಕರಣ ಶಬ್ದ : ಶ್ರೀ ಸೋಮನಾಥನ ಕುಮಾರ 
ನಾದಯ್ಯನೆಸೆವಾಸುರೆದ ಮಹಿಮೆ ಮನದೊಳ್ನಾಂಟಿ ಬೇರ್ವರಿದು 
ಕೇಸ£ಸು3 ರಿಯವೊಲು ದಳೆಂ[ಪಾಕಾಂ: ಳೆಂ]ದಳ್ಳಿ [ಐ3930. ದಳೆಂದಳಿ] 
ಆದು ಹೃದಯಮಂ ಸುಡೆ ಬೆಂದು ಕಂದಿ ನೊಂದು (ಸೋಮ. ೫-೧). 
6| ದಳಂಗಟ್ಟು (ಕ್ರಿ). (7): ಮಸಗಿದ ಕಡಲ ತೆರೆಗಳಂತೆ ತರತರದಿಂ ದಳಂಗಟ್ಟಿ 
ತೋರ್ಪ ತುರಗದಬಮಂ ಮುಂದಿಟ್ಟುಕೊಂಡು (ವರ್ಧಮಾ. ೪-೪೨ ವ); 
“ಸಾಲಾಗಿ ನಿಲ್ಲಂ” (?) (ವರ್ಧಮಾ. ಕೋಶ): 
[ ದಳ (= ದಲ) + ಕಟ್ಟು, 
ದಳಂಗೊಳಿಸು (ಕ್ರಿ). ಹೆಚ್ಚುಮಾಡಂ ; ಅಧಿಕಗೊಳಿಸಂ : ಸೌರಭಮಂ 
ದಳಂಗೊಳಿಸೆ ಬಣ್ಣದೆ ನುಣ್ಣಿಸೆ ರಂತ್ರಿ ಮಾಳಿಕಾಕಾರೆ ತೊಡರ್ಚಿ ನಾರುಗಿದ 
ತಿಂಗಳ ತಣ್ಣದಿರಂ ನಮೇರು ಮಂದಾರದರಲ್ಲಳಂ ತನಗೆ ನೀಡಿದಳೆಂದೊಲ 
ಎಂದೆ ನೋಡಿದಳ್‌ , , , ವಾರಿಜ ವಕ್ವೆ ಕೆ ರೆವ ವಿಮೊಚನೆ ಮಾಲೆಯಂ 
(ಅನಂಪು. ೪-೦೧೪). [ದಳ * ಕೊಳ್‌; + -ಇಸ್ಕು] 
ದಳಂಬಡೆ (ಕ್ರಿ). ೧. ದಪ್ಪವಾಗು ; ಸಾಂದ್ರವಾಗು : (8). ೨. ಹೆಚ್ಚು; 
ವೃ ದ್ಧಿ ಯಾಗು: ಕಳ್ಳೊಳಮಮರ್ದಿನೊಳಂ ಪುಟ್ಟಿದ ಪೆಂಡಿರಂತೆ 
ಸೊಗಯಿಸುವ ಪಲರುಮೊಳ್ಳೆಂಡಿರೊಂದೆಡೆಯೊಳಿರ್ದು ಕಾಮದೇವನೆಂಬ 
ಬಳಮರ್ದುಕಾಜಿನ ಮಾಡಿದ ಮದ್ವಿ ನಂತೆ ಬಳೆದು ದಳಂಬಡೆದು 
ಮೂನೂಜಜುವತ್ತು ಜಾತಿಯ ಕಳ್ಗಳಂ ಮುಂದಿಟ್ಟು ಮಧುಮಂತ್ರದಿಂ 
ಮಧುದೇವತೆಗಳನರ್ಚಿಸಿ (ಪಂಪಧಾ. ೪-೮೭ ವ; “ದಳಂಬಡೆದಂ, -ವೃದ್ಧಿ 
ಯಾಗಿ” (ಪಂಪದೀ. ೧೬೭); “ಗರಿಗಟಿ ಕೊಳ್ಳ ; ಬಲವಾಗಂ,ಸಾರವುಳ್ಳೂ 
ದಾಗು” (ಪ್ರಥಣ್ಮ) ; ಬಳೆವದಪಾರ . ವೇದರುತಿ ಗೇಯರವಂ ಪಟಹೆಸ್ವನಂ 
ಪುರೀ ಕಳಕಳದಿಂದಳಂ ಬಡೆದು - . . ದಿಗಿಭವ್ರಜ ಬೃಂಹಿತ ಭೊರಿನಾದದಿಂ 
ಜಳಧಿಯನಾಂತು ಘೂರ್ಣಿಪಿನಮಾ "ಗೃಹಮಂ ಪುಗುತಂದನಚ್ಯುತಂ 
|!  (ಜಗವಿ. ೦೦-೦೩೧). "ದಳವೇಜಿಂ,' ಪರಾ. [ದಳ್ಕ * ಪಡೆ] 
ದಳಗೆ "ದಳಿಗ್ನೆ' ನೋ. 
ದಳತೆರೆ "ದಳದೆರೆ' ನೋ. 
ದಳತ್ಕೈರವ "ದಲತ್ಕೈರವ' ನೋ. 
ದಳತ್ಕೋಕನದ (ನಾ). ಅರಳುತ್ತಿರಂವ ತಾವರೆ ; ವಿಕಸಿಸಂವ ಕಮಲ. 
"ದಳತ್ಕೋಕನದ ಜಠರ' ಪರಾ. 
[ ಸಂ, ದಲತ್ಕೋಕನದ 7 
ದಳತ್ಕೋಕನದಜಕರ (ನಾ). ಕಮಲವನ್ನು ನಾಭಿಯಲ್ಲಿ ಉಳ್ಳವನಂ; 
ಕಮಲನಾಭ; ವಿಷ್ಣು : ದಳತ್ಕೋಕನದಜಠರನಂ ನಿರ್ವ್ಯಾಕುಳವಿಂಂತೆಂದರಿ 
ಧರ್ಮತನಯಂ ನುಡಿದಂ (ಪಂಪಭಾ. ೯-೦೪). 
[ ಸಂ. ದಲತ್ಕೋಕನದಜಠರ ] 
ದಳತ್ಸದ್ಧ (ನಾ). ಅರಳುತ್ತಿರುವ ಕಮಲ, ತಾವರೆ : ವಿಧುವಿಂದಂ 
ವಿಬುಧೋತ್ಕರ ಪ್ರಿಯಕರಂ ದಳತ್ಪದದಿಂದಧಿಕ ಶ್ರೀನಿಳಯಂ 
ಸುಪುತ್ರನೊಗೆತರ್ಕುಂ ನಿಮ್ಮೊಳುರ್ವೀಶ್ವರಾ (ಪುಷ್ಪಪು. ೩-೧೨೨). 
[ ಸಂ. ದಲತ್ಸದ್ಮ] 
ದಳದಳ (ನಾ). ಒಂದ ಅನಂಕರಣ ಶಬ್ದ : ಆ ಹುಡುಗಿ ದುಃಖದಿಂದ 
ದಳದಳ ಕಣ್ಣೀರು ಸುರಿಸುತ್ತಾ ಬಂದಳು (ಕೂಢಿ). "ದಳದಳನಿ', "ದಳ 
ದಳಿಸು' ಪರಾ. 
ದಳದಳನೆ (ಅ). ದಳದಳ ಎಂದು; ಸರಸರನೆ ; ವೇಗವಾಗಿ : ಆ 
ಆಯ್ದಕ್ಕಿಯ ಮಾರಿತಂದೆಗಳು: ಸಂತೋಪಚಿತ್ತರಾಗಿ ದಳದಳನೆ 
ಬಸವೇಶ್ವರನ ಅಂಗಳಕ್ಕೆ ಬಂದು (ಶೂನ್ಶಸಂ. ೨೬೨) ; ದಳದಳನಿಳಿತಹ 
ಸುಧೆಯನು. ವಿದ್ಯುದ್ಧಳಗವ ತೇಜಃಪುಂಜವ . . . ಮರೆಯಡಿರೆಂದನು 
ವೇಶಿಕನು (ಯೋಗಾವಿ. ೪-೨೨); ಕಂಗಳಿಂದೋಡುತಿರೆ ದಳದಳನೆ ಹರ್ಷಾಶ್ರು 


86 


ದಳದಳಿತ ೩೮೪೬ 


ವಾರಿಪೂರ (ಕೆ ವಣ. ೭-೦೬) ; ಸರ್ವಾಂಗದೊಳ್ಳುಳಕದಗೆಯೊಗೆಯೆ 
ದಳದಳನೆ ಹರುಷಾಂಬುಧಾರಾಪ್ರವಾಹ ಕಂಗಳಿಂದಿಳಿವನ್ನಂ (ಮದೇಪು. 
0-೬) ; ಕಣ್ಣೀರು ದಳ ದ ಳ:-ನೆ ಇಳಿಯಹತ್ತಿದವು (ಜಿಂದುಟಿ. ೩೧). 
“ದಡಬಡನೆ', "ಧಳಧಳನೆ' ಪರಾ. [ ದಳದಳ + - ಅನ್ನೆ] 


ದಳಬೆಸ 


ದಳವುಳಿಗ: ೧. ಕಣ್ಣೆ ಮಂಗಳವಾದ ಕೈವಲ್ಕ ದಳವು[ಪಾಉಂ. ದು]ಳಿಗನ 
ಆ ಸತಿಯರೊಲಿದು ಬಲಗೊಂಡೆಟಗಿ (ಸಿದ್ಧರಾ. ೧-೩೭; ಒಳಗಾದಳೆನಗೆ 
ಬಾಲಕಿ ಕಾಮಭೂಪನ ದಳವುಳಿಗನ ದೆಸೆಯಿಂದ (ಅಂಜದ. ೧೪-೨೨೭). 

[ ದಳದುಳ್ಳ ( ಇದಟದುಬ) + - ಇಗ] 


ದಳದಳಿತ (ಗಂ). ದಳಬಿರಿದ ; ಅರಳಿದ ; ವಿಕಸಿತವಾದ: ವಳ್ಳಿಯ | 5 ದಳದುಳಿಗಾಅ “ದಳದಂಳಕಾಣ' ನೋ, 


ಕತ್ತಲೆವಕಾಂಬನ ದಳದಳಿತ ಸಂಜೆಮಲ್ಲೆಗಳ ಪೂವೆಂಬಿನ ಬೆಳದಿಂಗಳಿಂದೆನೆ 
ಕಣ್ಣಯಲ ಚಲುವನೀವುದರಸಿಯಕೆಆ್‌ ಯೊಳು (ಮೈಅರಿ. ೧೯೨೮, ೯-೩೦; 
1184). [ಸಂ. ದಲದಲಿತ] 

ದಳದಳಿಸು, ದಳ್ಳಳಿಸು (ಕ್ರಿ). ೧. ದಳ ದಳನೆ ಸುರಿ; ಧಾರಾಕಾರವಾಗಿ 
ಹರಿ: ಎನ್ನ ತನಯನನುಯ್ದಂ ರಾಕ್ಷಸನೆಂದಟ್ತಿಳ್‌ ಧವಳೇಕ್ಷಣೆ ದಳದಳಿಸಿ 
ಸುರಿಯೆ ಬಾಷ್ಟಜಲ೦ಗಳ್‌ (ಪಂರಾಮಾ. ೪-೨೩). ವಿ. ಹೆಚ್ಚಾಗಿ ಹೊಳೆ; ತಳ 
ತಳಿಸಂ; ನಳನಳಿಸು: ತಳ್ತ ಮಾಧವೀಲತೆಯ ಜೊಂಪದಿನೊಳಗೆ ದಳದಳಿಸಿ 
ಪೊಳೆವೆಳದಳಿರ ಗೊಂದಣದಿನೆೊಂದಿ ಸಂದಣಿಸಿ ಸೌಂದರಮಾದ ಮಾಕಂದ 
ಭೂರುಹಸಂದೋಹದೊಳಗೆ ಸುತ್ತಿ ಪತ್ತಿದ ತಳ್ತೆಶೋಕಾನೋಕಹಾನೀಕ 
ದೋಲಗಶಾಲೆಯಂ . . , ಪೊಕ್ಕು (ನೇಮಿಪು. ೧೩-೨೦ ವು; ಎಳದಳಿರ 
ತುಜುಗಲೊಳ್‌ ನೆಟ್‌ ದಳದಳಿಪೆಳಮಾವಿನಳ್ಳಿಗೊಂಬಂ ತಳ್ಳೊಯ್ದು 
(ಕಾವ್ಯಾವ. ೨೪೨), ದಳ್ಳೆಳಿಸು : ವಿ. ಬೆಳ್ಲಿಂಗಳ ಪೊರೆವೊರೆಯೆ೧ಳ್‌ ದಳ್ಮಳಿ 
[ ಪಾಕಾಂ. ಗಳ್ಳಳಿ, ಗಬ್ಬಿಟ್‌]ಸದೆ ಮಿನುಕುತಿರ್ಪ ತಾರಾಳಿಯವೊಲ್‌ 
(ಅನಂಪು. 8-೭೩). [ದಳದಳ -. - ಇಸ್ಕು] 

ದಳದುಳ, (ನಾ). ಒಂದು ಅನುಕರಣ ಶಬ್ದ. "ದಳದುಳನೆ' ಪರಾ. 

ದಳದುಳ್ಳ 'ದಬದುಟ' ನೋ. 

ದಳದುಳಕಾಅಿ, ದಳದುಳಿಗಾಚಿ, ದಳವುಳಕಾಅ, ದಳವುಳಿಕಾಅ (ನಾ). 
ಸೂರೆಗೊಳ್ಳುವವನಂ ; ಕೊಳ್ಳೆ ಹೊಡೆಯಂವವನಂ; ಲೂಟಿ 
ಮಾಡುವವನಂ ; ದಾಳಿಕಾರ ; ಸೂರೆಗಾರ. "ರಾಯಂದಳದುಳ 
ಕಾಣಿ' ಪರಾ. ದಳದುಳಿಗಾಟಿ ; ದಳದುಳಿಗಾಜನೆನಿಪ ದಂತವಕ್ರನು 
(ಕರವ. ೫-8. ದಳವುಳೆಕಾಅ : ಸದ್ಭಕ್ತಿ ಸೂಲಕಿಗೂಅಂ ಮುಕ್ತಿ 
ದಳವುಳಕಾಅನೆನಿಪ ಬಸವರಾಜಂ ಭಕ್ತರಂ ಕಂಡು (ಬಸರ. ೮-೪); ದಕ್ಷನ 
ಹೋಮ ದಳವುಳಕಾಜಿ ಹರ ನಿಸ್ಸೀಮದಲಿ ಪುರ ಮೂಣ ಗೆಲಿದನು 
ಸಲಹಿದನು ಸುರರ (ಕುವ್ಕಾಳೆ. ೨ ಸೂಕನೆ) ; ಮುಂದೆ ಮುಂದರಿರಾಯ 
ದಳವುಳಕಂಜ ಲಕ್ಷ್ಮಣನಿರ್ದನು (ತೂರರಾ. ೬-೨0-೨೦); ದ್ರಾವಿಡ 
ಧರಣೀಶತಿಮಿರವಾರ್ತಂಡನೆಆಕಿಯಾಂಧ್ರಮನ್ನೆಯದಳವುಳಕುಣ ನೆಂದಿರದೆ 
ಪಾಡಿದರಂಗನೆಯರು (ಕಂನವಿ. 6-೭೬). ದಳವುಳಿಕಾಣಿ ; ಇದೆಲ್ಲಿಯ 
ಲಾವಣ್ಯದ ಲಾವುಲಿಗಂ ಜವ್ವನದ ಸೂಲ್‌ಕಾಅಂ ಮನದ ಮಲ್ಲಳಿಕಾಆಂ 
ಚಿತ್ತದ ದಳವು[ಪಾಉಂ. ದು)ಳಿಕಾಜಂ ಬಂದಂ ಏಗುವೆನೇಗುವೆಂ (ನಂಬಿರ, 
೧೨-೬೦). [ ದಳದುಳ್ಳ (ಆ ದಟದುಟ) * - ಕಾಳ] 

ದಳದುಳನೆ (ಅ). ಸರಸರನೆ; ವೇಗವಾಗಿ ; ಲಗುಬಗೆಯಿಂದ : 
ದಳದುಳನಾಗಳೆ ಕೂಡೆಂಟು ಮಂದಿ ಕೋಮಲೆಯರು ರಾಯನ ಮುಂದೆ 
ಜಲಕನ್ನಿಕಾನಾಟ್ಕಕೆಂದು ನಿಂದರು ಮರು ಚೆಲುವನದೇನ ಬಣ್ಣಿಪೆನು 
(ಭರಣಿ. ೧೩-೯೩). . [ ದಳದುಳ್ಳ + - ಅನೆ) ] 

ದಳದುಳವಾಯ್‌ 'ದಟಿದಂಟಿವಾಯ್‌' ನೋ. 

ದಳದುಳಿ "ದಟದಂಟಿ' ನೋ. 

ದಳದುಳಿಗ, ದಳವುಳಿಗ (ನಾ). ಎ ದಳೆದುಳಕಾಅಿ : ಎಲೆಲೆ ನರನೋ 
ಸುಭಟಜೀವನದಳದು([ಐಾತಾಂ. ವು]ಳಿಗನೋ (ಕುವ್ಕಾವಿ. ೭-೩೪); ಜನನಿಯ 
ಜಠರವ ವೇಷ್ಟಿಸಿ ದಳದುಳಿಗನವೊಲು ಗಡಬಡಿಸಿ (ಯೋಗಾಂವಿ. ೧-೪೪) ; 
ಕಳ ಅಟ ಕುಳಗಳ ತಿಳಿಎಿನಿಸಿಲ್ಲದೆ ಪಳಿಯಾದೊಂದೆರಡಾಯ್ಕುಳಿ 'ವಾತಿನ 
ಅಳಿಗಬ್ಬಿಗ ದಳದುಳಿಗರ್‌ ತಿಳಿಯಲಸಾಧ್ಯಮದೀ ಕಾವ್ಯಂ (ಪ್ರಠುಪು.೧-೪೯). 


26 


.80 


36 


40 


“| 


ದಳದುಳಿಸು, ದಳವುಳಿಸು (ಕ್ರಿ), ಆಕ್ರಮಿಸು; ದಾಳಿಮಾಡಂ; ಕೋಲಾ 


ಹಲಮಾಡಂ ; ಕ್ಷೋಭೆಗೊಳಿಸಂ ; ರಭಸದಿಂದ ವಂನ್ನೂಗ್ಲ್ಲ : 
ತೆಂಕವುಖವಾಗಿ ಧಾಳಿಕಾಅರಂ ದಳದುಳಿಸಿ [ಪಾಕಾಂ. ದಳದುಳದ] 
ಭೂಪಾಲಭೂಮಿಯ ಹೊಕ್ಕು ಗಂಗಾಕೂಲದಲಿ ಸಂಗಮಡ ಸಾಗರಕಾಗಿ 
ವಹಿಲದಲಿ (ತೊರರಾ. ೪-೦೦-೧) ; ಮಗುಳೆದ್ದು ಬಂದಾವಾಸದಲಿ ದಳದು 
[ಪಾಠಾಂ. ವೆ]ಳಿಸಿ ಶಕ್ರನ ಮುದು ಸುಮನಸರ ದೇಶದಿಂದಣಯಟ್ಟಿ ಕೈ 
(ಅಕ್ರೂಡ. ೦-6); ತಳುವದೆ ಬೆಟ್ಟದ ಚಾಮೇಂದ್ರ ಬಲಸಹ ದಳೆದುಳಿಸಿದನು 
ಹಂಚೆಯಕೆ (ಕಂನವಿ. 8-೬೩). ದಳವುಳಿಸು : ಸರ್ವ ಸೈನಿಕವೆರಸಿ ನಿಂದಿರ 
ಲೊರ್ವನೇ ದಳವುಳಿಸಿ ದ್ರುಪದನ ನಿರ್ವಹಿಸಿ ತಾ ಹಿಡಿದು ಕಟ್ಟಿದ ನಿಮಿಷ 
ಮಾತ್ರದಲಿ (ಸಂಥಖೆ. ೦೮-೯೮) ; ನಿಲುಕಿ ಹೊಳೆದವು ನೇಣ ಸಡಿಲಿಸಿ 
ಕುಲಗಿರಿಯ ಹೆಡತಲೆಯಂನಡರಿದವ್ದು , , , ದಳವುಳಿಸಿದವು 
ಮನೋವೇಗಾಯ್ಲ ವಾಜಿಯ ಥಟ್ಟ ನೂಕಿದರು (ಕುಪ್ಶಾಭೀ. 9-82) ; 
ಮದಮುಖರಲೈ ರಕ್ಕಸರು ಶೋಟ್‌ದ ಮಹೋತ್ಪಾತವನು ಬಗೆಯದೆ 
ಕದನಕೋಳಛಾಹಳ್ಲರು ದಳವುಳಿಸಿದರು ಧಾಳಿಯಲಿ (ತೊರರಾ ೩-೬-೯). 
[ ದಳದುಳ್ಳ (ಆದಬದುಲ) + - ಇಸ್ಕು) 


ದಳದೆರೆ, ದಳತೆರೆ (ಕ್ರಿ). ಎಸಳಂಗಳನ್ನು ಬಿಚ್ಚು; ಅರಳಂ ; ವಿಕಾಸ 
ಚ 


ವಾಗಂ : ಕಮಲಿನಿಯು ತಾನು ದರಹಸಿತವದನದಿಂದಿನಿಯನರುಣತೆ 

ಯಾಂತು ದಳದೆರೆದು ಬಿರಿದರಳ್ಲು ಮೊರೆಯುತಿಹಳು (ವಿಸೀಗೀ. ೨೯-೧೬). 

ದಳತೆರೆ : ಹಿಂದೆ ಎಂದೂ ತಾನು ಅನುಭವಿಸದಿದ್ದ ವಿಶೇಷವಾದೊಂದು 

ಭಾವನೆ ಮನಸ್ಸಿನ ಸರೋವರದಲ್ಲಿ ದಳತೆರೆಯುತ್ತಿತ್ತು (ಅನಾಥೆ. ೪೮). 
[ದಳ್ಳ (ಐದಲ) + ತೆರೆ (ಎತೆಆ್‌,) ] 


ದಳನ "ದಲನ' ನೋ. 
ದಳನಾಯಕ (ನಾ). ದಳಪತಿ ; ಸೇನಾಪತಿ : ಬಳಕ ಹೊಂಕರಿಸುತಂಗಜನು 


ತೊಲಗಿ ದೂರದೊಳಿದ್ದ ಗುಣವಸಂತಕನೆಂಬ ದಳನಾಯಕನ ನೋಡಿ 
ನುಡಿದ (ಛರಡ. ೪೮-೯೫). [ ದಳ್ಳ ( ಎ ದಲ) * ನಾಯಕ) 


ದಳಪ (ನಾ).-ದಳನಾಯಕ: ನೀಡಿರಿದು ಕೆಡಹಿದರ್‌ ದಳಪನಾ ಕ್ಷೋಭೆಯಿಂ 


ಬೆದರಿ ದಳಪಾರುತಿರಲು (ಜಿನಮಂ, ೮-೧೮). (ಸಂ. ದಲಪ] 


ದಳಪತಿ "ದಲಪತಿ' ನೋ. 
ದಳಪತಿತನ (ನಾ). ಸೇನ:ಪತಿತ್ವ : ದಳದ ಮಂಖಂಡತ್ವ : ಕಂಠೀರವ 


ನರಸೇಂದ್ರನಂದು . .. ಮುಂದಣ ದಳಪತಿತನವ ಲಿಂಗೇಂದ್ರನಿಗಂದು 
ಕೊಡುವೊಡುಜ್ನ್ಜಾಗಿಸಿದ (ಕಂನವಿ. ೧೯-೯೩). 
[ದಳಪತಿ ( ಎ ದಲಪತಿ) * - ತನ] 


ದಳಬಳ (ನಾ). ಒಂದಂ ಬಗೆಯಂ ಔಷಧಿ ಮೂಲಿಕೆ; ಕಚೋರ: 


ದಳಬಳ (ಕಚೋರ)ದ ಹಸಿಗಡ್ಡೆಯ ರಸ ಒಂದು ಚಮಚೆಗೆ ಅಷ್ಟೇ ನೀರುಳ್ಳಿ 
ರಸ ಕೂಡಿಸಿ ಕೊಡುವುದು (ಮನೆಮ. ೦೪). [?] 


ದಳಬೆಸ (ನಾ). ದಳಗಳನ್ನು ಬಿಡಿಸುವ ಕಾರ್ಯ ; ಕಂಸುರಿಗೆಲಸ (?): 


ಕರುಮಾಡಂ ರಮ್ಮಹರ್ಮ್ಮಾಚಳದಳವಿಗಳುಂಬಂ ಹಿಮಾದ್ರೀಂದ್ರ 
ಸಾನೂತ್ಯರಕಾಂತಂ ಬಳ್ಳಿ ಮಾಡಂಗಳ ಬಳಗಮದೇನೆಂಬ ಪೆಂಪುರ್ವದೇ 
ನೆಂಬಿರವಿಂದೊಳ್ಳಿ ಬದೇನೆಂಬ _ ದಳಬೆಸನದೇನೆಂಬ ಮಿಕ್ಕೊಳ್ಳದೇನೆಂಬ 
ರಸಂಬೆತ್ತೊಳ್ಳದೇನೆಂಬಮಿತಗುಣಮದೇನೆಂಬ ಚಿತ್ರಪ್ರಪಂಚಂ (ಕಾಂತಿಪು. 
೯-೧೪೮). [ದಳ್ಳ (ಎ ದಲ) 4 ಬೆಸ್ಕ) 


ದಳಭವನ 


ದಳಭವನ (ನಾ). ಎಲೆಮನೆ ; ಪರ್ಣಕುಟಿ ; ಲವನೆ ಕೇಳಾ ದಿನವನಾ 
ದಳಭವನದಲಿ ನೂಕಿದರು (ತೊರರಾ. ೨-೬-೨೬). [ ಸಂ. ದಲಭವನ] 

ದಳಮಳ (ನಾ). ತಂಂಬಿ ತರಳಂಕುವುದಂ ; ಡವಂಡವಿಂಸುವುದಂ : 
ವರ್ಷುಕಾಲದಲ್ಲಿ ವನಜ್ಯೋತ್ಸ್ನೀ ಎಂಬ ಲತೆಯೆ ತನ್ನ ಪತ್ರರಾಶಿಯ 
ಬಾಹುಳ್ಯದಿಂದ ಹೇಗೆ ದಳಮಳಮಾಡುವುದೋ ಅವಳ ಶರೀರವೂ ಹಾಗೆ 
ಪೂರ್ಣತೆಯಿಂದ ದಳಮಳವಾಗುತ್ತಿದ್ದಿತಂ (ಕಖಕುಂ. ೪೩. "ಡಳವಂಳ' 
ಪರಾ, ( -ಮರಾ. ದಳಮಳ*) 

ದಳಮೇಜು "ದಳವೇಟ್ಟು'” ನೋ. 

ದಳವಡಿಗ (ನಾ). ಸೈನ್ಯದಲ್ಲಿ ವ್ಯವಹರಿಸಂವವನಂ ; ಸೈನಿಕ; ಯೋಧ: 
ಮಣಿಮಯ ಹಜಾರದೊಳು ಬಿತ್ತರದ ದಳವಡಿಗರೊಡನೆ ಸೇನಾನಿಯಾರೆ 
ರ.ಯ ರಾವುತರೊಗ್ಗಿನಲಿ (ಸವಮೋ. ೨೭-೩೭). [ದಳವಡೆ 4 - ಇಗ] 

ದಳವಡೆ (ನಾ). ಸೈನ್ಯದ ತುಕಡಿ ; ಪಡೆ; ಗುರಿಕಾರ ನಾಯಕರು 
ದಳವಡೆಯ ಜಟ್ಟಿಗಳು ಕರಣಿಕರು ಕಣಜ ಬೋ ರಕ್ಕಸರಾಯಭಾರಿಗಳು 

ಮುಂತಾದಯಸಮಸದ್ಭುಧಜನರು ಮು ಖ್ಯವಿನಿಯೋಗ 

ದೊಡ್ಡೋಲಗದ ಮಧ್ಯದಲೀ ಶಶಿಮೌಳಿಯಂದದಿ ಸಮಸ್ತ ಪ್ರಭುವರನೆನಿಸಿ 
(ನವವೋ. 8-58). ಓ ಇದಂ ಒಂದೇ ಅರ್ಥದ ಎರಡಂ ಶಬ್ದಗಳಂ 
ಸೇರಿ ಆಗಿರುವ ರೂಪ. [ದಳ (ಎ ದಲ) + ಪಡ್ಮೆ ] 

ದಳವಯ "ದಳವಾಯ್‌' ನೋ. 

ದಳವರಿ (ಕ್ರಿ). ದಾಂಗಂಡಿಯಿಂಡು ; ಹಬ್ಬ; ವ್ಯಾಪಿಸಂ : ಗಳಬಳಿಪ 
ಗದ್ಗದಂ ದಳವರಿವ ಮೋಹಲತೆ ತುಳುಕಿ ತುಂತುರುಗೆದರ್ವ ಘರ್ಮಂ 
(ಕೈಕವ, 0-೬-೪). [ದಳ್ಳ (ಎ ದಲ) + ಪರ್ಮಿ] 

ದಳವಾಡ (ನಾ). ೧. ಸೇನಾಸಮೂಹ; ಪಡೆಯಂ ಸಾಲಂ ; ಸೈನ್ಯ : 
ಸಂಭ್ರಮದೆ ದಳವಾಡವೋಲೈಸೆ (ರೇವಣ. ೦೧೩-ಐ ; ದಳವಾಡಸಹಿತ 
ಬೈಚಪ್ಪ ದುರ್ಗವ ಹೊಕ್ಕು ತಳುವದದಣ ಬಲಿಕೆಯನಂ ಬಳಸಿ ಬಳಸಿ 
ನೋಡಿ (ಳುರಾಸಾಂ. ೩೭-೩೦) ; ತಿರಂವಡಿಯ ರಾಜ್ಯಕೆ ಮನ್ಮರನೂ 
ದಳವಾಡವನೂ ಕಳಂಹಿಸಲಿಾಗಿ (ಸೌಇಇ, 73-11, ೫೫೦-೧; 15680) ; 
ವಿಭೀಷಣ ಬಂದಿನ್ನು ವೊಳಮೋಸಗೊಟ್ಟ ಕಾರಣದಿ ಕಳಿದುಳಿದವನ 
ಮರ್ದಿಸಿಯಲ್ಲದೆ ನಿನ್ನ ದಳವಾಡವೇನು ನೀನೇನಂ (ಮೋಹತ. ೪೦-೨೩) ; 
ಹೊಳೆವ ತ್ರಿಶೂಲಮುಮ್ಮೊನೆಯಿಂದೆ ಕೆಂಗಿಡಿಗಳನುಗುಳ್ಳುರಿಯ ನಿಷ್ಮುರದಿ 
ದಳವಾಡ ದಹನವ ಮಾಡುತ್ತೆ ಹರಿಯುರಸ್ಥ ಲದಲ್ಲಿ ಬಂದು ಮೋಹಿಸಿತು 
(ಮೋಹತ. ಅಗ ಕೌರವರಾಯ ಸರ್ವ ದಳದಾಡದಿಂದ 
ಮುತ್ತ ಯ್ಕನಿಂಗೆ ಸರಿಬಲವಾಗಿ ಬರಲು ಬಳಿಕಿತ್ತ ಕಳುಪಿದ ನರನ ಬೆಂಬಲಕೆ 
ಪಾಂಚಾಲಮತ್ಸ್ಯನಂ (ತುರಂಗ, ೪೭-3೧). ೨. ಸೇನೆಯಂ ನೆಲೆ ; ಶಿಬಿರ ; 
ಪಾಳೆಯ: ಬಳಿಕಾ ಯುಧಿಷ್ಠಿರಂ ಭೀತಿಯನ್ನಪಹರಿಸಿ ತನ್ನ ದಳವಾಡ 
ದಿಂದಾ ತತುಕ್ಷಣ ಪೊರಡಲೊದರಿದವು ಭೇರಿ ನಿಸ್ಸಳಂಗಳುರವಣಿಯೊಳು 
(ತುರಂಗ. ೪೯-೦); ಮೆರೆವ ಮಣಿಕನಕಂಗಳನ್ನಿತ್ತು ಕುರುನೃಪನ 
ಸುಭಟರಂ ಕಳುಪಿಸಿದನು ಭರದೊಳ್ಳಿತಂದವರು ಫೋದ ವೃತ್ತಾಂತ 
ಮನ್ನರುಪಿದರು ಕೌರವಂಗನಿಲಜನ ಮತವ ವಿಸ್ತರಿಸಿದರು ಕದನಕಂ 
ಬರಲಾಗ ಕೌರವರು ಸರ್ವ ದಳವಾಡದಿಂದ (ತುರಂಗೆ. ೬೪-೧೯). 

[ ದಳ್ಳ ( ಎ ದಲ) + ವಾಡ] 

ದಳವಾಯ್‌, ದಳವಯ, ದಳವಾಯಿಂ, ದಟವಾಯ್‌, ದಟವಾಯಿ 
(ನಾ). ೧. ದಳನಾಯಕ ; ಸೇನಾಪತಿ: ಸುಲಿತಿಂದು ರಾಜ್ಯವನಿತಂ 
ನೀವೇಕೆ ತಾವೇತಕೆಂದುಳಿದರ್ಗೀಯಂದೆ ತಾನೆ ಕಾಲಯವಮನಂತತ್ಕುಗ್ರಮಂ 
ತಾಳ್ಗಿದಂ ದಳವಾಯೇ ಬಳಿಮಾರಿಯೈ (ಸೋಮೇಶ. ೬೪) ; ಆರಿಯರ 
ದಳವಾಯ ಕೂಚರಸನು ಎತ್ತಿ ಬಂದು ಎಣಿಕಲನುಯಿಜ್‌ದು ಸೆಅ? 
ಸೂಟ್‌ಗೊಣ್ಣು ಹೋಹಲ್ಲಿ (ಎಕ. ೫೩11, ಪಾವಗ. ೪೮-೧: 1285?) ; ನೀವು 


೪೦-೭೬) ; 


೩೮೪೭ 


ಳಾ 


80 


46 


ದಳವಿಡು 


ಕಟಕಾಚಾರ್ಯಪುತ್ರರು ನೀವಿರಲು ಕೃಪನಿರಲು ದಳವಾಯ್‌ ನಾವಹೆವೆ 

(ಕುವ್ಕಾಶ. ೧-೨೦); ಚತುರಂಗಬಲಸಹಿತವಾಗಿ ಬಲಾಹಕನೆಂಬ ದಳವಾಯನು 

ಕಳುಹಿಸಿ (ವಜಕಾ. ೮-೨೦) ; ಅವನ ದಳವಾಯ್‌ ದಧಕಿಸ್‌ ಎದೆಗೀಟಿ 

ನೆಟ್ಟು ಪಡಗಿಂದ ನೆಗೆದಾಲಿ ಮುಳುಗಿದನ (ಪಾರಸಿ, ೦೩-೩೦೬). ದಳವಯ: 

೧. ಕರಿಮುಖಂ ದಳವಯಂ ಜ್ಯೋತಿಷಂ ರವಿ `ಯಜ್ಞಪುರುಷ ಬಾಣಸಿಗ 

ಯಮ ತಳವಾಟಿ' (ಲಶಿಚಿ. ೫-೧೩; ನ ಇದಂ ಛಂದಸ್ಸಿಗಾಗಿ ಮಾಡಿ 

ಕೊಂಡ ರೂಪ. ದಳವಾಯಿ: ೧. ಬಲುಬಲಸಹಿತಲೆಮ್ಮಯ ದಳವಾಯಿ 
ಹಿಂದುಳಿದನಿಲ್ಲಿಲ್ಲ ಮುಖಿಗಳಿನೆ (ಸೊಬಸೋ.' ೬-೨೦); ಬಾಗಿಲ ದಳವಾಯಿ 
ವೆಂಗಳರಾಜ ಹುಹಾ ಅರಸುಗಳು . . , ಕುಕ್ಕಸಮುದ್ರದ ಕೆಯ 
ಕಟ್ಟಸಿದರು (ಎಕ. ೪], ಕಡೂರು. ೧೬೦-೬; 1542); ದಳವಾಯಿ ಚಂನ್ನಮ 
ನಾಯಕರ ಮಕ್ಕಳು ದಳವಾಯಿ ಕ್ರುಷ್ಟಪ ನಾಯ[ಕ]ರೂ (ಸೌಇಇ- 

IX-1, ೬೦೫-೫; 35643) ; ಪೊಡವಿಪ ದಳವಾಯಿ ನಂಜರಾಜೇಂದ್ರ 

ತನ್ನೊಡೆಯನ ಕಾರ್ಯದೇಳಿಗೆಯ ಗಡಣವ ಚರಿತೆಯಾಗೊಲಿದು 

ಪೇಳಿಸಿದನು (ಕಂನವಿ. ೧-3೮): ನಿಮ್ಮ ಮಗನಿಗೆ ದಳವಾಯಿಯಾಗುವ 
ಯೋಗವಿದೆ (ಜಿಂಗಾಳ್ಳಿ. ೪); ಎಳೆಗರು ಎತ್ತಲ್ಲ ದಳವಾಯಿ ದೊರೆಯಲ್ಲ 
ಮನೆಗೆ ಬಂದಳಿಯ ಮಗನಲ್ಲ (ಹಳ್ಳಿದಾ. ೬೫). ೨. (ಹಿಂದಿನ ಮೈಸೂರಂ 

ಸಂಸ್ಥಾನದಲ್ಲಿ) ಪ್ರಧಾನಿ ; ಮಹಾಮಾತ್ಯ : ಸಿ ದಟವಾಯ್‌ : ೧. 

ಏಟುಮ್‌ ಬಾಗಿಲೊಳೇರ್ಟ್‌ ದಟವಾಯ್ಲಳ್‌ ಏಲ್‌ ದಟವಾಯ್ಗಳನಿದಿರಿಸಿ 

ನಿಂದರ್‌ (ಅತಿಗೊ ೭-ಂ೨೬), ಸಿ ದಟವಾಯಿ : '೧. ದಟವಾಯಿ 
ರಾಮರಾಜಂ ಬಲ್‌ಕಟೌಜಸದೊಡನೆ ವೆರಸಿಯಾಳ್ಮನ ಸಿರಿಗಂದಟುಹಿಯಳಿ 

ಯನೆನಿಸಿಯುಮೊಡನಟಿಕಿದಂ (ಚಿಕವಿ, ೨-೧೬). 

[ಆಸಂ. ದಲಪತಿ,/ತಮಿ, ತಳಿವಾಯ್‌; ತುಳು, ತೆಲು. ದಳವಾಯಿ. / 
ಮರಾ. ದಳವಈ, ದಳವಾಯಾ, ದಳವೈ; ಐ ಸಂ. "ಪತಿ' ಎಂಬುದು 
ಪ್ರಾ. "ಪಣ' ಎಂದಾಗಿದ್ದು ದಲಪತಿ» ದಲಪಇ> ದಳವಯಿ> 

ದಳವಾಯಿ». ದಳವಾಯ್‌ ಎಂದು ಆಗಿರಬೇಕು] 
ದಳವಾಯಿ “ದಳವಾಯ್‌' ನೋ. 
ದಳವಾಯಿತನ "ದಳವಾಯ್ರ್ತೂನ? ನೋ. 
ದಳವಾಯಿವರ್ಯ (ನಾ). ದಳವಾಯಿಶ್ರೇಷ್ಠ:  ದಳವಾಯಿವರ,, 
ಮುಂದಣ ಶ್ರೀಮನ್ಮಹಾರಾಜ ಮಹಾಸ್ಕಾಮಿಯವರೆಂದ್ದು ನಿಷ್ಕೃಷ್ಟ 
ರಾಗಿರುವ ಈಗಳಿನ ಕಿರಿಯರಸ ಪಟ್ಟದ ಶ್ರೀರಾಜಒಡೆಯರವರೆ 
ಸನ್ನಿಧಾನವು ಒಡ್ಡೋಲಗಕ್ಕೆ ಬಿಜಯಮಾಡಿದೊಡನೆಯೇ ಆಸ್ಥಾನಿಕರೆಲ್ಲ 

, ೬.೬ ನಮಸ್ಕರಿಸಿ ಗೌರವಿಸಿಕೊಳ್ಳಬೇಡವೆ? (ಜಿಟ್ಕ ಅ. ೩೪-೦೦). 

[ ದಳವಾಯಿ (<ದಳವಾಯ್‌ ) + ವರ್ಯ) 
ದಳವಾಯ್ತನ, ದಳವಾಯಿತನ (ನಾ). ೧. ಸೇನಾಪತಿಯಂ ಹುದ್ದೆ ; 
ಪ್ರಧಾನಿಯ ಹುದ್ದೆ ,-ಅಧಿಕಾರ. ೨. ದಳವಾಯಿಂಯಂ ಕೆಲಸ: 

ಈ ಅಸಮಾಧೂನದಿಂದ ನಿನ್ನ ದಳವಾಯ್ತುನದ ಜೀವನದ ಮೂಲಶಕ್ತಿಯೇ 

ಬೇರಳಿದು. ಪ್ರಳಯವಾಗಿ ಹೋಗುತ್ತಿದೆಯಹುದು! (ಜಿಟ್ಕಅ: ೩೪-೨೩). 

ದಳವಾಯಿತನ : ೧. ಖಂಡೇರಾಯನಿಗೆ ದಿವಾನಪದವಿಯೂ ಹೈದರನಿಗೆ 

ದಳವೂಯಿತನವೂ ಗೊತ್ತಾದವು (ಒಡೆಕ. ೭೬); ಪೂರ್ವಿಕರು ಒಬ್ಬರೊ 
ದಳವಾಯಿತನವಂ ನೇಮಕ ಮಾಡಲಿಲ್ಲ (ಮಹಾವಂ. 1, ೪೬). ವಿ. ದಳ 

ವಾಯಿತನವು ವಿಪತ್ಯರವು (ಸುಗುಗಂ. ೧೧-೨೦). 

[ ದಳವೂಯ್‌ + - ತನ] 
ದಳವಿಡು (ಕ್ರಿ). ಚಿಗಂರಂ ; ಅಂಕುರಿಸಂ ; ಮೊಳೆ : ಹೊಳೆವ ಹೊಂಜೆಳೆ 
ಮೆಯ್ಯ ಸೊಬಗಿಯ ಕಳಶಕುಚವರೆದೋಆ* ಹೃದಯದಿ ದಳವಿಡುವ 

ಮೋಹದೊಳೆ ಯುವನೆವೆಹಳಚದೀಕ್ಷಿಸಿ ಹಿಗ್ಗು ವಂತೆ (ಕೈಕವ. ೩-೫-೩). 

[ದಳ್ಳ (ಎ ದಲ) * ಇಡು) 


ದಳವುಳ 


ದಳವುಳ /ದಟದಂಟಿ' ನೋ. 

ದಳವುಳಕಾಅ "ದಳದಂಳಕಾಲ್ಲ' ನೋ. 

ದಳವುಳಿ "ದಟದಂಟ' ನೋ. 

ದಳವುಳಿಕಾಅ "ದಳದಂಳಕಾಜ' ನೋ. 

ದಳವುಳಿಗ "ದಳದಂಳಿಗ' ನೋ. 

ದಳವುಳಿಗೊಳ್‌ (ಕ್ರಿ). ಕಸಿ; ದೋಚು; ಸುಲಿಗೆಮಾಡು : ಅರೆಬರ 
ಧೃತಿಯಂ ನೆಟ್‌ ಕವರುತ ಮತ್ತರೆಬರ ಪೆಂಪಂ ದಳವುಳಿಗೊಳುತುಂ ಸ್ಮರ 
ಚಕ್ರೇಶನ ಸಲ್ಲೆಯ ಮದವತ್ಪಾ)ಯಿತೆಯೆಯ್ದಿದಳು (ಜಯಾ. ೩-೩೦). 

| [ ದಳವುಳಿ (<ಎದಟದುಲಟ) + ಕೊಳ್‌] 

ದಳವುಳಿಸು "ದಳದಂಳಿಸಂ' ನೋ. 

ದಳವೆತ್ತು (ಕ್ರಿ). ದಂಡೆತ್ತಿ ; ದಂಡಂಸಹಿತವಾಗಿ ದಾಳಿಮಾಡಂ : 
ಅಲಂಬುಸ ಶ್ರುತಾಯುಗಳೂ ಸನ್ನದ್ಧರಾಗಿ . ಪಾಂಡವ ಬಲಗಳ 
ಮೇಲೆ ದಳವೆತ್ತಿ ಬಂದರು (ಕೈ ವಾಭೀ. ೧೫೩). 

[ದಳ ( ಎ ದಲ) + ಎತ್ತು) 

ದಳವೇರು "ದಳವೇಲ್ಲ,' ನೋ. 

ದಳವೇಟ್‌ಸು (ಕ್ರಿ). ಹೆಚ್ಚಿಸು; ವೃದ್ಧಿ ಗೊಳಿಸು : ನನಗಣೆಯನರ್ಚಿಪಂತೆ 
ಚಂದ್ರಕಳೆಯಂ ದಳವೇರಿಜ್‌ಪಂತೆ ಪ್ರಣ್ಯಮಂ ಪುಟವಿಡುವಂತೆ ಫು 
ಹರನ ಮನೋರಥಮಂ ಮದವೇಟ್‌ಪಂತೆ ಪಾರ್ವತಿಗೆ ಸುವಾಸಿನಿಯರ್‌ 
ಸಿಂಗರವುಂ ಮಾಡಿ (ಗಿರಿಕ. ೧೦-೪೫ ವ); ಇನಿಯರ ಕಂತುರಾಗರಸಮಂ 
ದಳವೇಟ್‌ಸುವಂತೆ . . . ಕೆಂದಳಿರ ಪೊಂಪುಿ ಪಪ್ಪಕಮಾಯ್ತಶೋಕೆ 
ಯೊಳ್‌ (ಅನಂಪು, ೬-೭೭), [ದಳವೇಜ್ಯು + - ಇಸ್ಕು] 

ದಳವೇಲ್ಲು, ದಳವೋಣಂ (ಕ್ರಿ). ೧. ದಟ್ಟವಾಗಂ ; ನಿಬಿಡವಾಗಂ ; 
ಸುಂದ್ರವಾಗಂ : ಅಳಿಯ ಕಪ್ಪನು ನೀಲಮೇಘದಸಿತವನು . . . ಎಳೆದು 
ಕೊಂಡೊಡಗೂಡಿ ತುಳಿದು ಪಿಳಿದಬುಜಜಂ ಬೆಳಗು ಮುಳಂಗಲೂ 
ಬಳಿದನೋ ಬಯಲನೆಂದೆನಿಸಿ ದಳವೇಆ ತೊತ್ತರಿಸಿ ಮೋಡಗತ್ತಲೆ ಗಾಳಿ 
ಹನಿ ಮಿಂಚು ಮೊಳಗು ಸಹಿತ (ಸಿದ್ಧರಾ. ೭-೩೭): ಪೊರೆ ಪೊರೆಯಾಗಿ 
ದಳವೇಜ್‌ ಬಹುಳತರ ಧವಳತೆಯನಾಂತ ಮುಗಿಲ ಮೊತ್ತವೆಂತ್ತಲುಂ 
ಬಿತ್ತರಂಬಡೆಯೆ (ಜಾಧಪು, ೪-೬೭ ವ). ೨. ಹೆಚ್ಚಾಗಂ ; ವೃದ್ಧಿ ಹೊಂದು; 
ಏಳಿಗೆಯಾಗಂ : ಉತ್ಸವಕರಮೆನೆ ಬೆಳಪ ಶರತ್ಸಮಯದೊಳಿಂದುಕಾಂತಿ 
ದಳವೇಟುವವೋಲ್‌ ವತ್ಸಳರೆನಿಸುವ ಬುಧರಿನಮತ್ನರರಿಂ ಕೃತಿ ಕೃತಾರ್ಥ 
ವಮುಕ್ಕುಮಮೋಘಂ (ಜಗೆವಿ. ೧-೧೧) ; ದಳವೇಟಿ೨ದುತ್ತವದ ಹೆಚ್ಚುಗೆಯ 
ಬೀಜಮಂ ಬೆಳೆಸುವೈಸಲೈಯಿಂತಂದನಿನ್ನಾವಾಗಳಿಳಸಿ ಮೊಲೆಯುಂಬನೋ 
(ಸೋಮ. ೧-೭೫); ಹೊಸವೊಲುಮೆ ದಳವೇಣ* ಸಲೆ ಪಸರಿಸಿ ಮಹ 
ದ್ದು ರುವಿನ ಚರಣ ಸಾರಸಯೂಗವನಾನಂದಜಲದಿಂ ತೊಳೆದು (ಬಸಪ. 
೪-೩೯) : ಬೇಗುದಿಯ ದುಮ್ಮಾನ ದಳವೇಟ್‌ದುದು ಹೇಟ್‌ತು ಭೀತಿ 
ಭೂಪತಿಗೆ (ಕುನ್ಮಾಗ. ೦-೬೨). ದಳಮೇಟಿ: ೨. ನೆಲ್‌ಯೆ ನೆಗರ್ತೆ 
ವೆತ್ತುದು ನಿಯೋಗಮಗುಂದಲೆಯಾಯ್ತು ತೇಜಮಚ್ಚಿಆ೨ದುದು ಮಿಕ್ಕ 
ಬಿಚ್ಚತಿಕೆ . . . ದಳಮೇಟಾದುದಕ್ಕರಂ ಪಗಣ್ಣಿಜ್‌ದುದು ಪೌರುಷಂ 
ಸಫಳವವಾದುದು ಮಾನ್ಯತೆ ಮಾದಿರಾಜನೊಳ್‌ (ಸಇಇಇ. ೫1-11, ೦೪೭- 
೩೭; 3090. [ದಳ್ಕೆ * ಏಲ್ಲು (ಆಏಲ್‌)] 

ದಳವೇಜ್ಯು, ದಳವೇರಂ (ಕ್ರಿ). ೧. ಅರಳಂ; ವಿಕಾಸಗೊಳ್ಳೂ; ವಿಕಸಿಸಂ : 
ವನಜಂಗಳ" ದಳವೇಅ್‌ ಚೂತಲತೆಗಳ* ನೀರೇಆಕಿ , , . ಬಂದುದು 
ವಸಂತಂ (ಧರ್ಮಾಮ್ಮ. ೦೩-೧೦) ; ಅಳಿಯೆಜಗದನಿಲನಲುಗದ ರವಿಕರಂ 
ಪ್ರುಗದ ಸುಳಿಗೊಂಡು ದಳವೇಟ್‌ ಹಸುರಳಿದು ಬೆಳುಪುಳಿದ ಸುರುಚಿರೆ 
ಮೆನಿಪ್ಪ ಮಾಸಲ ಮೊಗ್ಗೆಯಂ ಕೊಂಡು (ಬಸರ. ೩-೨90). ೨. ಕಾಂತಿ 
ಹೊಂದಂ: ಮುಗುಳ ಮಾಲೆ ಸುಯ್ಯನಜುಗಂಪಿನೊಳಿರ್ಮಡಿ ಗಮ್ಮನಾಗೆ 


೩೮೪೮ 


10 


286 


40 


46 


ದಳಿಂಬ 


ಸೆಳ್ಳುಗುರ್ವೆಳಗಿಂದರಲ್ಲಳ ದಳಂ ದಳವೇಜ ಮದಾಳಿ ಮೆಲ್ಲಮೆಲ್ಲಗೆ 
ಸುತಿಗೂಡೆ ಕಂಕಣದ ನಂಣ್ಮರದೆೊಳ್‌ . . . ಅಲರ್ಗಟ್ಟುವುದಂಗನಾಜನಂ 
(ವರ್ಧಪು. ೧-೩೪) ; ಬಾಗುತೆ ಬಲಿಯುತೆ ಪೊಳೆದಿನಿದಾಗುತೆ ದಳವೇಜು 
ತಿಡಿದಿಡಿದು ಹಿಗ್ಗುತೆ ಪಣ್ಣಾ [ಪಾಕಾಂ. ದಳೆಮೇಟಕ ಹಿಗ್ಗುತ್ತವೆ ಹೂದಾ] 
ಗುತೆ ಕಾಯ್ಗಳ್‌ ಪೊಟಿಮಡೆ ಬೀಗುತ್ತುಂ ಬೆಳೆದುವಲ್ಲಿ ಕದಳೀಷಂಡಂ 
(ಗಿರಿಕ. ೨-೩೦), ೩, ಉಬ್ಬು ; ಹಿಗ್ಗು ; ಸಂತಸಗೊಳಂ್ಭಿ ; ಉತ್ಸಾಹ 
ಗೊಳ್ಳ : ಮಾಂಗೊನರಂ ನಸುಗರ್ಚಿ ಸೊರ್ಕಿನಿಂ ತನು ದಳವೇಟಕ 
ಕಂಠವಿವರೆಂ ತೊವರೇಜ್‌ ಪಟುತ್ವವೇಆ್‌ ಕಾಮನ ನನೆಯಂಬುಗಳ್‌ 
ವಿರದಿಂವೃಂದದ ಮೆಲ್ಲೆರ್ದೆಯಂ ಪುಗಲ್‌ . , , ಪುಗಲ್‌ಪುಗಲೆಂದುದು 
ಕೋಕಿಲವ್ರಜಂ (ಜಗವಿ. ೧೪-೩೮) ; ಪುಟವೆದ್ದು ಹೊಂಗುತಂ ದಳವೇಲ್‌ 
ಹಿಗ್ಗ ತಂ ನಟಿ ರ್ವ ನೋಟದಿಂದೋಜೆಯಂಂ ಮಾಜಂತಂ (ಬಸರ. ೩-೧೦೩) ; 
ತಲೆದಡವಿ ತರ್ಕವಿಸಿ . ಅಂಜದಿರೆಂದೆನ್ನೊಳು ನುಡಿಯೆ ಹಬ್ಬಿ 
ಹಸರಿಸಿ ದಳವೇಟುವೆನಾಂ (ಶಂಕಕಂ, ೭೧); ಇನಿಯಳ ಗರ್ಭದಂದವಂಂ 
ನೋಡಲ್ವಿತ್ತಂ ದಳವೇಖುತ್ತಿರೆ ಬಂದಂದೊಳಪೊಕ್ಕಂ ತದೀಯ ಮಣಿವಂಯ 
ಗೃಹಮಂ (ರ೪ಕೀ. ೪-೪೪). ದಳವೇರು : ೨. ನನ್ನ ಮಿದುಳು ದಳವೇರಿ 
ದಳ್ಳಿಸಿತು ಸ್ವರ್ಣದೀಪ್ತಿ ಇಳಿಯೆ ಮನದ . ಕರಿನೆರೆಯ ಹುಳುಗಳೆಲ್ಲ 
ಹೊತ್ತೇರಿ ನಿದ್ದೆ ತಿಳಿಯೆ (ಅರಳು. ೧೯೧-೦), ೪, ಚಿಗಂರು; ಎಲೆಬಿಡಂ ; 
ಪಲ್ಲವಿಸಂ : ಬಿದುರು ಸಹ ಹೂ ಬಿಡುವುದುಂಟು. ಆದರೆ ಯಾವಾಗ 
ಅದಂ ದಳವೇರಿ ಹೂ ಬಿಟ್ಟೀತಂ ಇದರ ನಿಯವಂವಿಲ್ಲ (ಇಪೃಕ. ೨೮೦). 
[ದಳ್ಕ (ಐ ದಲ) * ಏಟು; (ಎವಿಅ್‌್‌)] 

ದಳಸಂಘಾತ (ನಾ). ಪಡೆಯ ಒಡ್ಡು ; ಸೇನಾಜಾಲ : ಈತನೊಡ್ಡಿನ 
ಸಾರೆ ಸಂಗರಕಾತುಕೊಂಡದೆ ಕೃಪನ ದಳಸಂಘಾತವೊಂದಕ್ಷೋಣಿ ಸುಭಟರ 
ಸಾಲ ಮಧ್ಯದಲಿ (ಕುವ್ಯಾಳೀ. 4-03). [ದಳ್ಳ (ಎ ದಲ) + ಸಂಘಾತ] 

ದಳಸರ(ನಾ). ೧. ದಟ್ಟಣೆ; ಸಾಂದ್ರತೆ; ಹಂಲುಸಂ: ಪೈರು ದಳಸರವಾಗಿ 
ಬೆಳೆಯಿತು (ಕೂಂ). ೨. ಗಟ್ಟಿವಂಟ್ಟಾಗಿರಂವಿಕೆ; ದೇಹದಾರ್ಡ್ಯ : 
(ಸ್ಕಾಂಡಂ"). ೩. ದರ್ಪ: ಅರಸನು ದಳಸರದಿಂದ ಆಳಿದನು (ರೂಢಿ). 

[ದಳ + - ಸರೈ್ಯ./ತುಳು. ತೆಲು, ದಳಸರಿ] 

ದಳಸು, ದಡಸಂ (ನಾ). ೧. ವಂಂದವಾದಂದಂ ; ಗಟ್ಟಿಯಾದಂದಂ: 
೨. ದಟ್ಟವಾದದಂ ; ಒತ್ತಾದಂದು : “ದಡಸಂ, ಸಾಂದ್ರ, ಒತ್ತೂ” 
(ಪ್ರಥಣ್ಮ). ರಾಗಿ ದಳಸಾಗಿ ಬೆಳೆದಿದೆ (ರೂಂ). ೩. ಗಟ್ಟಿವಯಟ್ಟಾಗಿರು 
ಎಕೆ; ದೃಢತೆ: (ಸ್ಮಾಂಡಕ್‌). ದಡಸು: ೧. ಚಿನ್ನವು ವ್ಯವಹಾರದಲ್ಲಿ 
ಎಲ್ಲಕ್ಕೂ ಹೆಚ್ಚು ದಡಸಾದ ಪದಾರ್ಥವಿರುತ್ತದೆ (ಮುಂಬಯಿ. ೩-೩೪) ; 
ಇದು ವರ್ಣವೂ ಗಂಧವೂ ಇಲ್ಲದ್ದಾಗಿ ಎಣ್ಣೆಯಂತೆ ಸ್ವಲ್ಪ ದಡಸಾಗಿರು 
ವುದು (ಮುಂಬಯಿ. ೬-೩೫). [ದಳ 4 - ಸ್ಯು) 

ದಳಾದುಳಿ "ದಟಿದುಟ' ನೋ. 

ದಲ್ಲಿ "ತಳ್ಳಿ' ನೋ. 

ದಳ್ಳಿ (ನಾ). ೧. ಎಲೆ; ಪತ್ರ: “ದಳಿಎ ಪತ್ರಂ” (ಶಮದ. ಪರಿ. ೨). 
೨. (ಕರಾ) ತಡಿಕೆ ; ವಂರದ ಸಲಕೆಗಳಿಂದ ಎಡೆ ಬಿಟ್ಟು ಮಾಡಿದ 
ಗೋಡೆ; ತಟ್ಟಿಗೋಡೆ; ಅದರ ಆಚಿನ ಚಾವಡಿ, ಅಡುಗೆಯ ಮನೆಗಳು, 
ನೀಲವಾದ ಲಾಯಗಳು. ಅವಕ್ಕೆ ಎದುರಿನ ದಳಿಯಿಂದ ಒಳಗಡೆ ಬೆಳಕು 
ಬರುತ್ತದೆ (ನಂಬಿನಾ. ೪. ತಟ”, "ದಳಿಕೋಣೆ' ಪರಾ. 

[ ದೇ.8 ತಮಿ. ತಟ್‌; ಮಲ. ತಬ; ತುಳು. ದಳಿ./ಸಂ, ದಲ] 

ದಳಿಂಬ, ದಣಬ, ದಣಿಂಬ, ದಣಿಬ, ದಣಿಬು. ದಣುಬ, ದಳಿವ (ನಾ). 
೧, ಶುಭ್ರವಾದ ಬಟ್ಟೆ ; ದಂಕೂಲ ; ವಂಡಿ: ವಿವಾಹಮಂಟಪದ 
ನಡುವಣ ಮಣಿಮಯ ವೇದಿಕೆಯ ಹಾಟಕಪೀಠದ ಮೇಲೆ ಪಾಸಿದ 
ದುಗುಲದ ದಳಿಂಬದೊಳಿರಿಸಿದಾಗಳ್‌.(ಅದಿಪು. ೪-೪೭ ವ); ತೀರ್ಥಜಲಂಗಳಂ 


ದಳಿಕೋಣೆ 


ಮಿಂದು ದಳಿಂಬವನುಟ್ಟು ಮುತ್ತಿನ ತೊಡಿಗೆಗಳಂ ತೊಟ್ಟು ದರ್ಭ 
ಶಯನದೊಳಿರ್ದು (ಪಂಪಭಾ. ೧-೧೧೮ ವ); ವಧೂಕಾಂತರಿರ್ವರುಮಂ 
ವಿವಾಹವೇದಿಕಾಮಧ್ಯದೆೊಳ್‌ ದಳಿಂಬದಿಂ ಪಚ್ಚವಡಿಸಿದ ಪಳಿಕಿನ 
ಪಟ್ಟವಣೆಯೊಳಿರಿಸಿ (ಜಂದ್ರಫು. ೬-೭೦ ವ) ; ಪರದಂ ಕೂಟಂ ಕಲಸಿ 
ಪಲವುಂ ಬಾಡುವೆರಸಿ ಕೂಟನೊಂದು ದಳಿಂಬದ ಕಪ್ಪಟದೊಳ್‌ ಕಟ್ಟಿ 
ಕೊಟ್ಟಡೆ (ಬಂಹರಿ. ೧೪-೩೦ ವ); ಪೂಸಿದೆ ದಳಿಂಬಮುಗುರ್ಗಳ ಕೇಸಡಿಗಳ 
ಚರಣಭೂಷಣಗಳ ರುಚಿಯಿಂ ಬಾಸಣಿಸಿ ಚಿತ್ರಪಟಮಂ ಪಾಸಿದವೊಲಿರೆ 
(ಅನಂಪು. ೬-೫೪) ; ತಿಳಿನಗೆಯ ಮಣಿವಾರಿಯೊಳ* ಮಿಂದಳಂಟ್ಟಳು ಮುಡಿ 
ಮಂಳುಗೆ ಬಿಳಿ ದಳಿಂಬಮಂ ವಂಡಿಗೆ ನೂರ್ವುಡಿ ಮೆರೆಯೆ ಕಡುನೋಂಪಿ 
(ಶ್ರೀರಾಮಾ. ೮೬೧-೨೯೨). ೨, ಹಾಸಿಗೆ; ಶಯ್ಕೆ : ಗಂಧರ್ವಕನ್ಶಾಕರ 
ಗ್ರಹಣಪೂರ್ವಕಂ ಬಂದಾಕೆವೆರಸು ದಳಿಂಬದೊಳ್ಳುಳ್ಳಿರ್ದು (ಕಾದಂಉ. 
ಅವನಿಪಾಲಕನಲರ್ಗಳ ತಲೆಗಿಂಬಿನಿಂದಮಲರ ಮಲಂಗಿಂದಲರ 
ದಳಿಂಬದಿನಿಂಬಾದಲರ್ವಾಸಿನ ಮೇಲೆ ಲೀಲೆಯಿಂ. ಕುಳ್ಳಿರ್ದಂ (ಪಾರ್ಶ್ಶಪು. 
೯-೩೦). ದಣಬ: ೧. ಬಂದ ಸುಕುಮಾರಕರುವೆರಸವ ಮಿಂದು 
ದಣಬವನುಟ್ಟು (ಪಶುಭಾ. ೩-೬). ದಣಿಂಬ : ೧. ತೊಳಗುವ ದಣಿಂಬಂ 
ಗಳಂ ಮೇಲೆ ಮಿಗೆ ಹಾಸಿ ಅಳಿಗಳಟಸುವ ಸುಪ್ರಸವಕುಲಮುಮಂ ಹಾಸಿ 
(ಬಾಹೂರ. ಹೆ. ೩೨೫-೧೨); ಮೊಳೆವ ಪುಳಕಂಗಳಾಭರಣಮಂ ತೊಟ್ಟು 
ಸಂತಸದಣಿಂಬವನುಟ್ಟು (ಸಿದ್ದರಾ. ೩-೪). ೩. ಮಡಿಯಾದ 
ಸೀರೆ ; ಶುಭ್ರವಾದ ಸೀರೆ: ಚಾತುರ್ಥಿಕಾಸ್ನಾನಮಂ ಮಾಡುತಂ 
ದಣಿಂಬವನುಟ್ಟಳು (ಜೀರಮ. ೩-೮) ; ಪರಿಮಳೋದಕದಿಂ ಜಳಕಂಬೆ ಇಕ್ಕು 
ದಣಿಂಬಮನುಟ್ಟು . , . ಸಡಗರದಿನೇಳ್ತಂದು ಶಿವಾಲಯಮಂ ಪೊಕ್ಕು 
(ವೃಷವಿ. ೯-೬೦ ವ). ದಣಿಬ : ೧. ಧೋತ್ರದ ದಣಿಬವನು ವಿಜಾಿವಿಡಿದು 
ಮಹಳದ ಮನೆಯ ಚೌಕದಲಿ ಮಣೆಗೆ ಮಂಡಿಸಿ ಕುಳ್ಳಿತುಂಬೌತಣದ ವಿದ್ಯವ 
ಬಲ್ಲಿರಲ್ಲದೆ ರೆಣವಿಚಾರದ ವಿದ್ಯೆ ನಿಮಗೇಕೆ (ಕುವ್ಕಾವಿ. ೭-೦3); ಸುಲಿದು 
ಪಲ್ಲಳ ವಿಂಂದು ದಣಿಬದ ಸೀರೆಯನೊಲಿದಂಟ್ಟು . . . ಅರ್ಚಿಸಿದಳು 
(ಕುರಾಸಾಂ. ೨೩೬-೧); ಉರೆ ಸಚೀಲಸ್ನಾನಮಂ ಮಾಡಿ ದಣಿಬವನಂ ಧರಿಸಿ 
(ಮಹಂತೇ. ೧೩-೧೫). ವಿ. ಪಾಸಿದ ದಣಿಬದೊಳೆಲ್ಲರು ಪಲ್ಕಂಕಾಸನದೊಳ 
ಗೆೊಲ್ಲು ಕುಳಿತು ,.. ಭಾಸುರ ಸ್ತುತಿಯ ಮಾಡಿದರು (ಭರಣ, ೧೮-೮೩): 
ದುಗುಲ ಪಾಸಿದ ದಣಿಬದ ಮೇಲೆ ಮುದದಿಂ ಸುಗುಣದಂಪತಿಗಳೀರ್ವರನು 
ಅಗಣಿತಹರುಷದಿ ನಡಸಿದರು (ಅನೆಂಡ. ೭-೧೧೪), ಹ, ಕೊಡಗೂಸು 
ವಾಗಳೆ ದಂತಧಾವನಗೆಯ್ದು ಮಿಂದೊಲವಾಂತು ದಣಿಬವನುಟ್ಟು ಭಸಿತ- 
ವನಿಟ್ಟು ಭಾಳದಲಿ (ಬಸಪು, ೧೪-»). ದಣಿಬು : ೧. ಉಟ್ಟ ದಣಿಬು ಸುಲಿ 
ಪಲ್ಟಿಟ್ಟ ನಿಡುಜಡೆ ಇಟ್ಟ ವಿಭೂತಿಯ ಬೊಟ್ಟು ಕಟ್ಟಿದ ಬಹುರಕ್ಷೆ ಹೊಸ 
ಪೊಂಜುರಿಗೆಯ ಕಟ್ಟಾಳು ಕಣ್ಣೆ ರಂಜಿಸಿದ (ಶ್ರೀಪಾಲ. ೮-೩೮). ದಣುಬ : 
೧. ಆ ರಾಜಭವನದೊಳೊದಜಖಜುವ ಪರಿಚಾರಕಿಯರ್‌ ಕೆದಜುವ ಪೂವಲಿ 
ಗಳ್‌ . . . ಪಾಸುವ ದಣುಬಂಗಳ್ಳೂಸುವ ನೀರಾಜನಂಗಳ್‌ (ನಾಗಕು. 
8-೬೦ ವ). ದಳಿವ: ೧. ತೊಟ್ಟೆಕ್ಕವಡಂ ಮರವಿಲ್‌ ಕಟ್ಟಿದ ಪಣೆಕಟ್ಟು 
ಬೇಂಟೆವಟ್‌ ದೊರೆಯೊಳೊಡಂಬಟ್ಟಸಿಯ ಸುರಗಿ ದಳಿವದ ತೊಟ್ಟಂಗಿಗೆ 
ತನ್ನೊಳಮರೆ ಬೇಂಟೆಯನೊರ್ವಂ ಬಂಮ 
“ಮೇಲುಹೊದಿಕೆ” (ಪಂಪದೀ. ೧೯೩). 
[;/ತುಳು. ದಳಿಯ ಇ ಮೈಲಿಗೆ ಕಳೆಯುವುದು, ಮಡಿಮಾಡುವುದು ; 
ತೆಲು. ದಡಿಪ, ದಡಿಬ, ದಡಿಮ. ದಲಿಮ ಎ ಉತ್ತರೀಯ, 
ದುಪ್ಪಟಿ./ಪ್ರಾ. ತಲಿಮ, /ಸಂ. ತಲಿಮ] 
ದಳಿಕೋಣೆ (ನಾ). ಒಂದು ಪಾರ್ಶ್ವದಲ್ಲಿ ಗೋಡೆಯ ಬದಲು ವಂರದ 
ಕಟಕಟೆ ಅಥವಾ ಕಟಾಂಜನವಿರಂವ ಕೋಣೆ : (ಕಸಂಗ್ಲಾ. ೮೧). 
(ದಳ್ಳಿ - ಕೋಣೆ (ಎಕೋಣ್‌)] 


೩೨೦) ; 


(ಪಂಪಭಾ. ೩-೩೬); 


೩೮೪೯ 


40 


[3 


ದಳಿಸ್ಕು 


ದಳಿಗವಟಿಕಗೆ (ನಾ). ಒಂದು ನಾಡಿನ ಹೆಸರಂ : ಸ್ವಸ್ತಿಶ್ರೀ ಕನ್ನರ ಬಲ್ಲಹ 
ದಳಿಗವಟಿಿಗೆಯನಾಳೆ ಮರಗಲ್ಲಗಾಮುಣ್ಣನ ಮಗ ದಮೋದೆಜ ಮಣ್ಣು 
ಲೋರಮಿಾಕೆಗಾಳೊಳ್ಳಾದಿ ಪುಳಗಣ್ನೊಳು ಸತ್ತು ಸಗ್ಗಿ ಯಾದಂ (ಎಕ. ೫ 
(8), ಮಳವ. ೧೮೭-೩; ಸು. 820). 'ದಡಿಗವಟಕ' "ದಟ್‌ಗವಾಡಿ' 
ಪರಾ. [7] 


ದಳಿಗೈ, ದಳಗೆ (ನಾ). ೧. ಹೊಲಿಗೆ : ಅಂಗಿಗೆ ಒಂದು ದಳಿಗೆ ಹಾಕಿಸಿ 


ಕೊಂಡು ಬಾ (ರೂಢಿ). ದಳಗೆ: ೨. ಜೋಡಿಸಿ ಹೊಲಿದಂದಂ ; 
ಹೊಲಿಗೆಯಂ ರೇಖೆ: (8). [ದಳಕ್ಕೆ] 
ದಳಿಗೈೆ (ನಾ). ಒಂದಂ ಬಗೆಯಂ ಪಾತ್ರೆ : .ಧೂಪ - ಒಂದೆಲಗನಸೊಪ್ಪು, 
ಗಾಂಧಾರಿಸೊಪ್ಪು . , . ಆಡಿನ ಹಿಕ್ಕೆ ಇವುಗಳನ್ನೆಲ್ಲಾ ದಳಿಗೆಯಲ್ಲಿ ಹಾಕಿ 
» « * ಕುದಿ ಬರುವ ಹಾಗೆ ಕಾಯಿಸಿ ಆ ಹೊಗೆಯಿಂದುಬ್ಬೆಯ ಕಾಯಿಸಲು 
ವಾತಜ್ವರಂ ತೀರ್ಗುಂ (ಸಕೈ. ೬೪). "ಅಳಗೈೆ', "ಅಳಿಗೆ' ಪರಾ. 
ದಳಿತ "ದಲಿತ' ನೋ. 
ದಳಿತಜನ “ದಲಿತಜನ' ನೋ. 
ದಳಿತಮರ್ಯಾದ (ನಾ). ವಂರ್ಯಾದೆ ಇಲ್ಲದವನಂ; ನೀತಿಯಿಂಲ್ಲದವನಂ; 
ಮಾನಗೇಡಿ: ಖಳನ ಧೂರ್ತನ ನಾಸ್ತಿಕನ ಚಂಚಳನ ಪರಿನಿಕ್ಷೇಪಹಾರಿಯ 
ದಳಿತಮರ್ಯಾದನ ಕೃತಫ್ನನ ಭರ್ತೃನಿಂದಕನ . . . ವಿಕಳವ್ರತನ 
ಲೋಕಾವಳಿಗಳಾಗಲಿ ಕೊಲ್ಲದಿದ್ದರೆ ನಾಳೆ ಸೈಂಧವನ (ಕುವ್ಯಾದ್ರೋ. ೮-೩0). 
[ ಸಂ. ದಲಿತಮರ್ಯಾದ (ದಲಿತ * ಮರ್ಯಾದಾ + -)] 
ದಳಿತಮಾರ (ನಾ). ಕಾವಂನನ್ನಿ ನಾಶಮಾಡಿದವನಂ ; ವಂನ್ಮಥನನ್ನೂ 
ಗೆದ್ದವನಂ: ಜಯ ಜಿನೇಂದ್ರ ನತಸುರೇಂದ್ರ 'ದುರಿತದೂರೆ ದಳಿತಮಾರ 
(ಅಚಿಪು. ೭-ಂ೫ ರಗಳೆ). [ ಸಂ. ದಲಿತಮಾರ) 
ದಳಿತಾಂಬುಜ "ದಲಿತಾಂಬಂಜ' ನೋ, 
ದಳಿತಾಂಬುಜನೇತ್ರೆ 'ವಲಿತಾಂಬಂಜನೇತ್ರೆ' ನೋ. 
ದಳಿತಾಬ್ದ (ನಾ). ೧. ಅರಳಿದ ತಾವರೆ,-ಕವಂಲ: ದಳಿಶಾಬ್ದಪ್ರಸರಂ 
ಸರಂ ಕುಸುಮಮಾಳಾರಾಮವಹರಾಮಂ (ಜಗವಿ. ೨-೨). ೨. ಅರಳಿದ 
ಮಲಗಳನ್ನುಳ್ಳುದಂ ; ಬಿರಿದ ತಾವರೆಯಿಂದ ಕೂಡಿದಂದಂ, 
೧,೨: ಕೊಳಗಳ ದಳಿಶಾಬ್ದಂಗಳ್‌ ದಳಿತಾಬ್ದಂಗಳ್‌ ಸಮೃದ್ಧ ಮಧುಗಳ್‌ 
» »  ಖನದೊಳ್‌ (ಕಾವ್ಯಾವ. ೬೨೩). [ದಳಿತ (ಎ ದಲಿತ) + ಅಬ್ಬ] 
ದಳಿತೇಂದೀವರ (ನಾ). ಅರಳಿದ ಕನ್ನೆ ದಿಲೆ : ಒಂದಿನಿತು ಧೈರ್ಯಮಂ 
ದಳಿತೇಂದೀವರನಯನೆ ತಾಳ್ಗು (ಡಂದ್ರಪು. ೮-೯). 
[ ದಳಿತ (ಎ ದಲಿತ) + ಇಂದೀವರೆ] 
ದಳಿತೇಕ್ಷಣೆ (ನಾ). ತೆರೆದ ಕಣ್ಣವಳಂ ; ಬಿಡಂಗಣ್ಣವಳಂ : ಬೆಮರ್ತುದು 
ತನುಶಶಿವಂಣಿಶಲಾಕೆ ದಳತೇಕ್ಷಣೆಯಾ (ಲೀಲಾವ, ೭-೯೦). 
[ ಸಂ. ದಲಿತೇಕ್ಷಣಾ (ದಲಿತ + ಈಕ್ಷಣ * -) 
ದಳಿಯಿಸು "ದಳಿಸಂ,' ನೋ. 
ದಳಿವ "ದಳಿಂಬ' ನೋ. 
ದಳಿಎಡಿ (ಕ್ರಿ). “ಕೂಡಿಸು, ತೆತ್ತಿಸಂ,ಹತ್ತಿಸಂ, ಕಟ್ಟಿಸಂ”  (ಆದಿಪು. 
ಕೋಕ) : ಹಾರಾದ್ಮಾಭರಣಂಗಳಿನಾ ರೊಪಾಶ್ಚರ್ಯವನಾಗೆ ಮಾಣಿಕಚಟ್ಟಂ 
ನೀರಂಜಿಸಿ ದಳಿವಿಡಿದ ಮಹಾರತ್ನದ ದೊರೆಗೆವಂದುದಾ ಸ್ತ್ರೀರತ್ನೆಂ (ಅದಿಪು. 
೪-9೨). [ದಳ್ಳಿ (-ದಳ್ಳೆ) * ಪಡಿ] 
ದಳಿಸು, (ಕ್ರಿ). ಅರಳಂ ; ದಳ ಬಿಡು: ಇಂದು ಕೆಂದಾವರೆಯ ದಳ ದಳಿಸಿ 
ದಾರಿಯಲಿ ಗಂಧದೌತಣ ಹೋಗಿ ಬರುವ ಜನಕೆ (ನಡಬಂ. ೨೦-೦). 
[ದಳ್ಯ (- ದಲ) + - ಇಸ್ಕು] 
ದಳಿಸ್ಕು, ದಳಿಯಿಸಂ (ಕ್ರಿ). ೧. ನಾಶಮಾಡಂ; ಹಾಳಂಮಾಡು : ಎನ್ನಂ 
ದಹಿಸಿ ದಳಿಸುವ ದವಾಗ್ಗಿಗೆಯುನ್ನತಿಕೆಯ ಸತ್ತ್ಯಮನಿರದೊದವಿಪ 


ದಳ್ಳೆ 


. ಗಾಳಿ ಎನ್ನೊಳಿ ಪುಗೆ ಕೇಡೆನಗಿರದಪ್ಪದು (ಜಯಕಾ. ೧೫-೨೭), 
ದಳಿಯಿಸು : ೨. ಸೀಳಂ; ಬಗಿ: ಅಸುಹೃತ್ಯರಿಯಂ ಹೆಲಿ ದಳಿಯಿಸು 
ವಂದುಚ್ಚಳಿಸಿ ಪುದಿದ ನೆತ್ತರ ಕೆಂಪಾಗಸದೊಳ್‌ ತೋಯಿವುದಿನ್ನುಂ ಕಿಸು 
ಸಂಜೆಯ ನೆವದೆ ದಿವದ ರಾತ್ರಿಯ ಪುಗಿಲೊಳ್‌ (ಜಗವಿ. ೮-೪೪). 

[ ದಳನ (= ದಲನ) * - ಇಸ್ಕು] 

ದಳೆ, (ಕ್ರಿ). ೧. (ವಂರದಲ್ಲಿ ಎಲೆ, ಹೂವು, ಹಣ್ಣು ಮೊದಲಾದಂವು) 
ಒತ್ತಾಗಿ ಬೆಳೆ; ದಟ್ಟವಾಗಿ ಬೆಳೆ; ವಿಪುಲವಾಗಂ: ಮುಗಿಲ್ಲಳತಿ ... 
ಪೆರ್ಮಳೆಯನು.ಸೂಸದು ದಳೆದ ಪೂ ತಳಿರ್ಗಳಿಂಪಿನೆ ಸೊಂಪು ಮಾಸದು 
ತರುಗಳಲ್ಲಿ ಪಣ್ಕಾಯ್ಗಳಂ ಬೀಯಲೀಸದು ಸಮಸ್ತ ಹುತುಸಮಯಂ 
ಗಳಚಲೇಂದ್ರತನುಜೆ ತಪಮಿರೆ ಬನದೊಳು (ಜೈಮಿಭಾ, ೦೬-೦೭). ವೈ, 
ಹೊಲಿಗೆ ಹಾಕು ; ಹೊಲಿ: ಸಕಲ ಶರೀರದಂಗಿಯ ಪೊಲಿದುವಾಯುಃ 
ಕರ್ಮದೆಳೆಗಳನು ಸೇರಿಸಿಯೆ ದಳೆದಂಬರವನು ವಿಸ್ತಾರದಾಕಾಶವನು 
ಮಿಗೆ ಗೂರಾರಮಂ ಪೊಲಿದೆತ್ತಿದಂ ಕನಕಾದ್ರಿಕಂಬದೆೊಳು (ಕಂಳದಾ. 
೪-೩3). ೩. (ಮೈ ಮೋಲೆ ಸಿಡಂಬಂ ಮಂಂತಾದಂವು) ಸಂರಿ : "ತಳ್ಳೆ? 
ಪರಾ. [ದೇ.॥ ತಮಿ. ತಳ್ಳೆ, ತಟ್‌; ಮಲ.ತಟ 

ದಳ್ಕೆ "ತಳ್ಳೆ' ನೋ. 

ದಳ್ಳೆ (ನಾ). ೧. ಎರಡು ಬಟ್ಟೆಗಳ ಅಂಚುಗಳನ್ನು ಜೋಡಿಸಿ ಹೊಲಿದ 
ರೇಖೆ ; ಕೂಡು ಹೊಲಿಗೆಯ ರೇಖೆ: «8. ೨. ಗದ್ದೆಯ ಹಾಳೆ ; 
ಕಾಲುವೆ ದಂಡೆಯ ಗದ್ದೆ ಖ ೧ಕ್ಕೆ ದಳೆವೈನ ಮೊದಲ ದಳೆ ೧ಕ್ಕೆ 
ಸೀಳು ೩ಕ್ಕೆ ಏಣಿ ಸೀಳು ೩ಕ್ಕೆ ಖ % ಮೂರನೆ ದಳೆ ಸೀಳು 
೨ಕ್ಕಿ ಖ್ಯ ನಾಲ್ಕನೆ ದಳಿ ಸೀಳು ೨ಕ್ಕೆ ಖ ೧೦ ಅಂತೂ ಸೀಳು 
೧೦ಕ್ಕೆ ದಳೆ ೪ಕೆಖ ೧೦ (ಎಕ. ೩೪1, ಚಿಕ್ಕನಾ. ೩೩-೦೬; 2639), 

[ ದೇ.8 ತಮಿ. ತಳ್ಳ 

ದಳೆಕಟ್ಟು (ಕ್ರಿ). (ಹಾಲಂ ಕರೆಯಂವಾಗ) ಹಸು ಮೊದಲಾದಂವುಗಳ 

ಕಾಲಿಗೆ. ಹಗ್ಗವನ್ನು ಕಟ : (ಸಿಕ್ಕಿಂಡರ್‌). 
[ ದಳ್ಳೆ (ಎ ತಳ್ಳೆ) * ಕಟ್ಟು] 

ದಳೆಯಿಕ್ಕಿಸು (ಕ್ರಿ). ದನದ ಕಾಲಂಗಳಿಗೆ ಹಗ್ಗವನ್ನು ಕಟ್ಟಿಸು: ಕಳವ 
ಕೆಟ್ಟುವ ಲಾಲಿಸುವ ಮೈದುಟೌಸಿ ದಳೆಯಿಕ್ಕಿಸಂವ ಕಜುಗಳ ಕರೆಕರೆದು 
ಮುಂಡಾಡಿ ತಟ್ಟುವ . . . ಲೀಲೆಯಲಿ ಹರಿಯಿರೆ ಕಂಡನಕ್ರೂರ 
(ಅಕ್ರೂಡ, ೨-೩೨). [ ದಳೆಯಿಕ್ಕು (ಎತಳೆಯಿಕ್ಕು) + - ಇಸ್ಕು 

ದಳೆಯಿಕ್ಕು "ತಳೆಯಿಕ್ಕು" ನೋ. 

ದಳೆಹಾಕು (ಕ್ರಿ). ೬ ದಳೆಕಟ್ಟು: ಈ ಹಸುವಿಗೆ ದಳೆಹಾಕದಿದ್ದರೆ ಹಾಲು 
ಕರೆಯಲು ಆಗುವುದಿಲ್ಲ. (ರೂಢಿ). 

[ ದಳ್ಳೆ (ಎತಳ್ಳೆ) * ಹಾಕು (ಆ ಪಾಯ್ಯ್ಯು) ) 

ದಳ್ಳಳಿ "ದಟ್ಡಿಟ್‌' ನೋ. 

ದಳ್ನಳಿಸು "ದಳದಳಿಸಂ' ನೋ. 

ದಳ್ಳಾಳ "ದಲ್ಲಾಳ' ನೋ. 

ದಳ್ಳಾಳತನ, ದಳ್ಳಾಳ್ತನ (ನಾ). ೧, ಮಧ್ಯಸ್ಥನಾಗಿರಂವಿಕೆ : ನಮ್ಮೂರಿ 
ನಲ್ಲಿ ಮೂರು ಅಂತಸ್ತಿನ ಜನರಿದ್ದರೆಂದು ಧಾರಾಳವಾಗಿ ಹೇಳಬಹುದು. 
ಒಂದು ಯಜವನಾನಿಕೆ, ಎರೆಡನೇದು ಆಳುತನ, ಮೂರೆನೇದು ಇವರಿಬ್ಬರ 
ದಳ್ಳಾಳತನ (ಹುಟ್ಕಹ. ೬೬). ದಳ್ಳಾಳ್ತನ: ೨. ದಲ್ಲಾಳಿಯಂ ವೃತ್ತಿ ; 
ಇನ್ನೊಬ್ಬರ ಮಾಲಿಗೆ ಗಿರಾಕಿಯನ್ನು ಹೊಂದಿಸಿಕೊಡುವ ಕೆಲಸ: 
ನಗರೆದೊಳಗಿನ ವ್ಯಾಪಾರೆ ವಜಾಶ್ರವಲ್ಲ, ಹೊರೆನಾಡುಗಳ ವ್ಯಾಪಾರೀ 
ದಳ್ಳಾಳ್ತನವೂ ಅವರಿಗಿತ್ತು (ಕಾಬರುಾ. ೭೫). 

[ ದಳ್ಳಾಳ (« ದಲ್ಲಾಳ) * - ತನ] 
ದಳ್ಳಾಳಿ "ದಲ್ಲಾಳಿ' ನೋ. 


20 


1% 


40 


೩೮೫೦ ದಳ್ಳಿಸು 


ದಳ್ಳಾಳಿತನ "ದಲ್ಲಾಳಿತನ್ಶ[' ನೋ. 

ದಳ್ಳಾಳ್ತನ "ದಳ್ಳಾಳತನ' ನೋ. 

ದಳ್ಳಿಸು (ಕ್ರಿ). ೧. ಉರಿಯೇಳಂ ; ಭಂಗಿಲಿಡು ; ಪ್ರಜ್ವಲಿಸಂ ; ಧಗ 
ಧಗಿಸಂ : ನಿಶಾಚರಬಲಮಜವಣಗಾದ ಕಾಡನಳುರ್ವ ಬೇಗೆಯ ದಳ್ಳುರಿ 
ಯಂತೆ ದಳ್ಳಿಸಿ ಕೊಳ್ಳೆಂದರಾತಿಬಲಮನಳುರೆ , , , ಬಂದು ತಾಗಿದಾ 
ಗಳ್‌ (ಪಂಪಥಾ. ೧೨-೭ ವ); ಅದ್ಭುತನಟನಿಟಿಲಾಲೋಲಕೀಲಾಕ್ಷಿವೋಲ್‌ 
ದಳ್ಳಿಸೆ ಕೋಪಾರಕ್ತನೇತ್ರಂ (ಗದಾಯು. ೭-೩೦) ; ಶಿಶಿರೈಕ ನಿಧಾನಮಪ್ಪ 
ಚಂದನದೊಳೆ ಪುಟ್ಟಿ ಕಿಚ್ಚು ಸುಡದಿರ್ಪದೆ [ ತತ್ಸಶಮೈಕಕಾರಣಂ ವನನಿಧಿ 
ಯಾದೊಡೇ] ನುರಿಯದಿರ್ಪುದೆ ದಳಿ ಸಿ ಬಾಡಬಾನಲಂ (ಕಾದಂಪೂ. ೫೪೦); 
ದಳ್ಳಿಸೆ ವಹ್ನಿಜ್ವಾಲೆ ದೀರ್ಣುನನಕುಹರಸಹಸ್ರಂಗಳಿಂ . ಫಣ 
ಸಹಸ್ರಂಗಳಂ ಬಿರ್ಚಿ ಕಣ್ಣರ್ವಿಸಿ ವಜ್ರಾವರ್ತಚಾಪಂ ಪಡೆದುದು ಭಯಮಂ 
ಕಾಳಕಾಳಾಹಿರೂಪಂ (ಪಂರಾಮಾ. ೫-೭೪) ; ಫೃತುಹುತಿವಡೆದನಲನಂತೆ 
ಮಿಗೆ ದಳ್ಳಿಸಿದಂ (ಶಮದ. ೨೩೧ ಪ್ರಯೋ) ; ಒಡನೊಡನೆ ಕೈಮಾಡಿದನು 
ಕೈಗಡಿಯನಂಬಿನ ಧಾರೆ ದಳ್ಳಿಸಿ ಕಿಡಿಗೆದಣದವು ನೈಪನ ' ರಥಸಾರಥಿ 
ಹಯಾಳಿಯಲಿ (ಕುವ್ಕಾಕ. ೨-೩೭); ಉಕ್ಕಿಅಿವ ಕೋಪಾಗ್ನಿ ದಳ್ಳಿಸಿ ದಿಕ್ಕು 
ಗಳನಳ್ಳೀಆ್‌ಯೆ ಲಕ್ಷ್ಮಣನೆಕ್ಕತುಳದಲಿ ಬಂದನು (ತೊರರಾ. ೨-೩-೦೦) ; 
ಕಡಲೊಡಲ ವಡಬಂ ಬಿಡದೆ ತೀಡುವ ಬಿಟುಗಾಳಿಯ ತೀಟದಿಂ ದಳ್ಳಿಸ 
ಲೊಡಮೆಡೆಗೊಂಡ ಬೆಟ್ಟುಗಳ್‌ ಕರಂ ಸೀಕರಿವೋಗೆ ಪುಟ್ಟಿತಕ್ಕುಂ (ರಾಮಾಕ್ಕೆ. 
೨-3೯). ೨. ಸಂಡಂ ; ದಹಿಸಂ : ವಿಷವನಹಿರಾಜನನಿತಣ್‌ೊಳುಗುಳೆಯಾ 
ವಿಷಜ್ವಾಲೆಯಾ ಯಹೀಶ್ವರನ ದಳ್ಳಿಸಲಾಗಳು (ಪಾಸೋಪು. '೧೦-೨೦೬). 
೩. ಕವಿ; ಆವರಿಸಂ ; ವಂಂತ್ತು ; ವ್ಯಾಪಿಸಂ : “ಅಳುರ್ಕೆಯೆಂದುಂ 
ದಳ್ಳಿಸಿತೆಂದುಂ ಆವರಿಸಿದುದು”. (ಕಶಸಾ ೬೬-೪೭೭) ; “ದಳ್ಳಿಸಿತೆಂದಳುರ್ಕೆ 
ಯೆಂದಾವರಿಸಿದುದಕೆ ಪೊಸನಾಮಮಕ್ಕು? (ಕದ್ಮಿಕ್ಕೆ. 83); ಇಂಚರಮಂ 
ವಿಪಂಚಿ ಮೆಖಕಿದತ್ತಿಲ್ಲೇಕೆ ತನ್ವಂಗಿ ನಿನ್ನ ಸಭಾಸದ್ಮದೊಳೇಕೆ ದಳ್ಳಿಸಿದು 
ದಿಲ್ಲುತ್ತಾನ ವಂಶಸ್ವನಂ (ಮಲ್ಲಪು. ೪೯ ೪ಉ. ಹೆಚ್ಚು ; ಉಕ್ಕೇರಂ॥ 
ಉಕ್ಕು : ದಳ್ಳಿಸಿ ಕುಕಿಲುತ್ತಂಬುಧಿಯಲ್ಲೋಲಂ ನೆಗಟ್‌ ನಲಿದು ನರ್ತಿಸಿ 
ನಡೆದತ್ತಳ್ಳಾಡೆ ನೆಲಂ ಬಲಮದು ಕೊಳ್ಳೆಂದು ಗುಹಾರವಂ ಪೊದಲಕ್ಕಿಸಿ 
ವಿನೆಗಂ (ಆದಿಪು ೧೩-೩೩) ; ಕೊಳ್ಳಿನೆ ಕೊಳ್ಳಿವೀಸೆ ಪಡೆಯಂದೆರಡುಂ 
ದಿಗಧೀಶರೋಡಿದರ್‌ ಎತ್ತಲುಂ ದಳ್ಳಿಸಿದತ್ತೊ ವೀರರಸವಾರಿಧಿ 
ವಾತಮಹಾಪುಘಾತದಿಂ ನಿಲ್ಲದೆನಿಬ್ಬನಂ ರವಳಿ ಘೋಷಿಸೆ ಭೈರವಮಾದುದಾ 
ರಣಂ (ನೇಮಿಪು. ೧೦-೦೨೩); ತಿರ್ದುವಂ ಪ್ರಸರದ್ದಂತಿಯ ದಂತದೊಳ್‌ 
ಹರಿಯ ದಂಪ್ಪಾಲೇಖೆಯಂ ಕಿಟ್ಟು ತೆತ್ತಿಸುವಂ ಲೀಲೆಯೊಳರ್ಧಚಂದ್ರ 
ಶರಮಂ ಮಾಬ್ದಲ್ತಿಯಿಂದಣ್ಮು ದ[ಪಾಕಾಂ. ವ]ಳ್ಳಿಸೆ ಸಿಂಹೀಶತನೇತ್ರದತ್ತ 
ಪತಿ ಶೋಕಾವೃಂದಕಂ ವಿಂಧ್ಯಕಂ (ಅರ್ಥನೇ. ೩-೩4). ೫. ಹೊಳೆ; 
ಥಳಥಳಿಸಂ; ದಿವಿಜೇಂದ್ರಭವನಮೆಂಬೀ ನಿವಾಸದಿಂದತ್ತ ಮತ್ತೆ ಮೇಲಿ 
ರ್ದಪುದೆಂದವಗಯಿಪವೊಲಲ್ಲಿಯ ವಾತವಿಧೂತೆವಿನೂತಕೇತುಗಳ್‌ ದಳ್ಳಿ 
ಸುಗುಂ (ಸುಳುಮಾ. ೧೦-೪೯); ದಾಂಗುಡಿವಿಟ್ಟು ದಳ್ಳಿಸುವ ಕೆಂದಳದಿಂದೊಸಿ 
ದೆತ್ತಿ ಲಕ್ಷ್ಮಿ ಕಾಮಂಗೆ ಮಗಂಗೆ ಶೈಶಮಾರೀಕ್ಷಣಕೇಳಿಗೆ ನೇತ್ರಸೂತ್ರದಿಂ 
ದಿಂಗಡಲೆಂಬ ಸೆಜ್ಜೆವನೆಯೊಳ್ತೆರೆದೊಟ್ಟಿಲ ಮೇಲೆ ಕೆಂಬರಲ್ಲಿಂಗಣಿಗಟ್ಟಿ 
ದಂತುದಯಶೈಲಶಿಖಂಡದೊಳಿಂದುವುಂಡಲಂ (ಮುಲ್ಲಪು. ೭-೨೪). ೬, 
ಮುಂಚಾಚು; ವಂಂಬರಂ: ಅಳಿನೀಲೀಕಂಚುಕಂ ದಳ್ಳಿಸೆ ಮೊಲೆಯಲೆಪಿಂ 
ಕಯ್ಯಸೋಂಕಿಂದೆ ಕೆಂಪಂ ತಳೆದೊಪ್ಪಂಬೆತ್ತ ಪೊಂಬೆತ್ತದ ಸೆಳೆಗೆ ತಳಿರ್ಮೂಡಿ 
ದಂತಾಗೆ . . , ಎಸೆದು ಬಂದಳ್‌ ಪ್ರತೀಹಾರಿಯೊರ್ಬಳ್‌ (ಲೀಲಾವ. 
೪-೭4); “ನೂಕಲ್ಪಡಂ” (ಪ್ರಥ್ಮೂ). ೭. ಅದಿರು; ಅಳ್ಳಾಡಂ ; 
ಅಲಂಗಂ: ಸಿಡಿಲು ಹೊಡೆದಡೆ ಸಿಗುಜುದೋಅದ ಕಡುಹಿನಗ್ಗದ ಶೈಲ 
ನುಗ್ಗಿಯದಡಿಗೆ ದ!ಪಾಕಾಂ. ಧ]ಳ್ಳಿ ಸುವುದೆ (ತೊರರಾ. ೬-೨೭-೨೮). 


ದಳ್ಳಿಟಾ 


೮, (ಆಲಂ) (ಕೋಪ, ಗರ್ವ, ಅಹಂಕಾರ ಮೊದಲಾದಂವುಗಳಿಂದ) 
ಕೆರಳಂ ; ಉರಿ; “ಗರ್ವದಿಂದ ವೆಂರೆ” (ಪಂಪನ) ; ಆ ದುಶ್ಕಾಸನನಂ 
ಪೊರಳ್ವಿ ರಣದೊಳ್‌ ಕೊಂದೀ ಮರುತ್ಸುತ್ರನಿಂತಾದಂ ದಳ್ಳಿಸೆ ನೋಡಿ 
ನೋಡಿ ಪುದುವಾಟ್‌ಂತಕ್ಕುಂ (ಪಂಪಭಾ. ೧೩-66) ; ಬಸಿವ ರಕುತವ 
ಬಳಿದು ಖಾತಿಯ ಮಸಕದಲಿ ಕೈಮಟ್‌ದು ಮಿಗೆ ದಳ್ಳಿಸುತ ಹೊಗರಿಡು 
ತೌಡುಗಚ್ಚುತ ಹುಬ್ಬುಗಳ ಬಲಿದು , . . ಪುನರಪಿ ಕಜದನಂಬುಗಳ 
(ಕುವ್ಮಾಳೀ. ೯-೩೯). ೯. (ಆಲಂ) ಸಡಗರಿಸಂ; ಸಂಭ್ರಮಿಸು ; ಅತಿ 
ಆನಂದಪಡು: ಗಿಳಿಗಳೊಳೆ ಗಳಪಿ ಮೊಲ್‌ವಳಿಕುಳದೊಡನಾಳ್ಳೈಸಿ 
ಪುರುಳಿಯೊಡನೆಳಸ ನವಿಲ್ಲಳ ಬಳಗದೆ ಡನೆ ನರ್ತಿಸಿ ವಿಳಾಸಿನೀನಿವಹ 
ಮಾಗಳೇಂ ದಳ್ಳಿಸಿತೋ (ಅದಿಪು. ೧೧-೮೨). [ದಳ್‌ + - ಇಸ್ಕು] 
ವಳ್ಳಿಟ್‌ (ಕ್ರಿ). ೧. ಕಿವಿ: ಇರಿ; ಚುಚ್ಚು: ಮುಗಿಲಂ ಮರಗಳ 
ತುದಿಗೋಡುಗಳೊಳಿ ದಳ್ಳಿಲ್‌ದೊಡುದಿರ್ದು ಕೆದಲಆ್‌ ದ 
ಕಿಜುದಾರೆಗಳೆನಿಪುವು ಕಾನನದೊಳೊಗುಮಿಗೆ ಪರೆದಿರ್ದ ಪಿರಿಯ ನೆಲ್ಲಿಯ 
ಕಾಯ್ಗಳ್‌ (0035. ೬-೩೪). ೨. ಕಾಂತಿ ಹೊಂದು ; ಶೋಭೆಯನ್ನು 
ಪಡೆ ; ಹೊಳೆ : ಏಜ್‌ ವಿಮಾನಮಂ ಕೃತಕಗಾಯಿಕೆಯರ್‌ ಧವಳಾಭ್ರ 
ಕೂಟದೊಳ್‌ ತೋಟುವ ಮಿಂಚಿನಂತೆ ವಂಗಿಲೊಡೊೊಡೆದಿಬ್ಬಗಿಯಾಗಿ 
ನಿರ್ಭರಂ ಪಾಟ್‌ ಪತಾಕೆಗಳ್‌ ಮಗುಟ್ಟು ಮಿಳ್ಳಿಸಿ ದಳ್ಳಿ ಅಕಿದಾಡೆ ಯಾನವೇಂ 
ಕೀಟ್‌ದುದೋ ನಭಃಪ್ರಸೃತಿಗಿಟ್ಟೆಡೆಯಾದುದೆಂಬಿನಂ (ಕಾಂತಿಪು. ೨-೮೨) ; 
ಒಳ್ಳಾನೆಗೋಡಲಅೌಯದ ಬೆಳಾ ಳವೊಲಗಿದು ಕಂಡು ಲಾವಣ್ಯರಸಂ 
ತಳ್ಳಂಕಂಗುಟ್ಟೆ ಮಿಳ್ಳಿಸಿ ದಳ್ಳಿಟ್‌ದಾಡುವ ಜಿನೇಂದ್ರಶಿಶುವಂ ತಳೆದಿಂ 
(ಶಾಂತಿಪು. ೧೦-೮). 'ಅಳ್ಳಿಟಿ' ಪರಾ. [ದಳ್‌ 4 ಇಲ್ಲ] 
ದಳ್ಳುಬಾಟು "ತಳ್ಳವಾಜ್ಕು' ನೋ. 

ದಳ್ಳುರಿ, (ಕ್ರಿ). ೧. ತೀವ್ರವಾಗಿ ಉರಿ; ಭುಗಿಲಿಡಂ ; ಪ್ರಜ್ವಲಿಸು : 
೨. (ಆಲಂ) ಕೊಬ್ಬಿನಿಂದ ಉರಿ ; ಗರ್ವದಿಂದ ಮೆರೆದಾಡಂ. ೧, ೨: 
ಮೋಹದಿಂ ನೀಂ ಮಾಡಿದ ಪಲ್ಲವು ಪೊಲ್ಲಮೆಗಳಂ ಸೈರಿಸಿರ್ದೊಡಂ 
ನೀಂ ಕೊರ್ವಿ ಗಾಳಿಯೊಳ್ಕೂಡಿದ ಕಿರ್ಚಿನಂತೆ ದಳ್ಳು ರಿದು ಪೊಟಲೊಳಗೆ 
ಮುನ್ನಿನೆಡೆಗೀಗಳುಂ ಪಿರಿದಬ (ಬ್ಬ 3 ರಮಂ ಮಾಡಿದೆ (ಧರ್ಮಾಮ್ಮ. 
೨-೪೯). [ದಳ್‌ * ಉರ್ಮಿ] 

ದಳ್ಳುರಿ (ನಾ). ೧. ಭಂಗಿಲಿಡುವ ಕಿಚ್ಚು ; ದೊಡ್ಡ ಉರಿ; ಪ್ರಜ್ವಲಿ 
ಸಂವ ಜ್ವಾಲೆ: “ದಳ್ಳುರಿಯು ಪೇರುರಿಯು ಘನಜ್ಯಲಿತದೊಳು” 
(ಕಬ್ಮಮಂ. ೦೨) ; ಮುಳಿಸಿನ ದಳ್ಳುರಿಗಳನುಗುಟುತ್ತುಂ ಚಕ್ರರತ್ನಮಂ 
ಬಗೆದು ಬೆಸಸಿದಂ ಭರತೇಶಂ (ಆದಿಪು. ೧೪-೧೧೫) ; ವಿಜಾತಿರೂಪಮಲ್ಲದ 
ವಿನತಾಸುತಂ ಮಿಳಿರ್ವ್ವ ದಳ್ಳುರಿಯಲ್ಲದ ವಹ್ನಿ ಕಾಳನಲ್ಲದ ಜವನಬ್ಭಿ 
ಮಧ್ಯಗತನಲ್ಲದ ಬಾಡಬಂ (ಕಣ. ೪, 85-೧೮ ; 3087) ; ಸೋಂಕಿದ ಗಾಳಿ 
ದಳ್ಳುರಿವೊಲಾದುದು ಪೊಕ್ಕ ಸರೋವರಾಂಬು ಕಾಯ್ದಿಂ ಕುದಿದತ್ತು 
- « « ನಿಜಾಂಗತಾಪದಿಂ ಪಂಕರುಹಾಕ್ಷಿ ಕಾಮಶಿಖಿ ಪೆಣ್ಬರಿಜಂ ತಳೆದಂತೆ 
ತೋಟಿದಳ್‌ (ಳಾವ್ಯಸಾ. ೬೦೩) ; ಬಗೆದು ಧಂಧಗಧಗಧಗಂ ಘುಳುಘುಳೆಂ 
ದುಬ್ಬಿ ನೆಗೆದು ದಳ್ಳುರಿ ಬಳ್ಳಿವರಿದು ಕತ್ತಲಿಸಿ . . » ದಾವಾಗ್ನಿ 
ಮುತ್ತಿತ್ತು ನಾಲ್ದೆ ಸೆಯನಂ (ಹಠಳಾ. ೧೦-೬); ಅರಗಿನರಸನ ಬಾಗಿಲಲಿ 
ದಳ್ಳುರಿಗೆ ತಡವೇ (ಕುವ್ಮಾದ್ರೋ. ೫-೪೧); ಆ ದಳ್ಳುರಿಯ ಕೆಂಬೊಗೆಯು 
ಎತ್ತಲೂ ಚಿಮ್ಮಿ ಕಾಡ ದಾರಿಗರನ್ನು ಭೀತಿಗೊಳಿಸಿದೆ (ನೂರಜ. ೦). 
ಪಿ. ಬಿಸಿ; ರುಳ ; ತಾಪ; ಶಾಖ: ಸಕಲದಿಗಂತರಂಗಳೊಳ್‌ ದಳ್ಳುರಿ 
ಯನುಗುಟ್ವಿ ತೀವ್ರರಶ್ಮಿಜಾಲಮಂ ಪಸರಿಸುತ್ತಂ ನಿದಾಘಸಮಯ 
ಸಹಸ್ರಭಾನುಮಂಡಲಂ ಮಧ್ಯಾಹ್ನವರ್ಶಿಯಾಗೆ (ಕಾದಂಉ. ೪೫೭) ; 
ನಾಸಿಕದುಸಿರ ದಳ್ಳುರಿ ಮೂಕುತಿ ಗಂಧಗ್ರಾಸ ಸಂತಾಗಿ ಮೆಯ್ಕೊಳಗೆ 
ಪೂಸಿದ ಸಿರಿಗಂದ ಕರಿಕಾದುದಂ (ಮೋಹತ. ೨೮-೧೭) ; 


೩೮೫೧ 


ದಅದಣಜ 


ದಳ್ಳುರಿಗರೋತ್ತಮ ಎ ವಿಷಜ್ವಾಲೆಯುಳ್ಳ ಮಹಾಪರ್ಸ : ರಜ್ಜುವ 
ದೆತ್ತ ದಳ್ಳುರಿಗರೋತ್ತಮನೆತ್ತ ವಜ್ರವೆತ್ತಾಲಿಕಲ್ಲೆತ್ತ ಮಜ್ಜೀವಿತೇ ಶ್ವರ 
ನೆತ್ತ ನೀನೆತ್ತೆ ಕೇಳ್‌ ದುರ್ಜೀವಿ ತೆರಳೆಂದಳೆಎಲಿದು (ಮೋಹತ. ೭-೨೪); 
“ದಳ್ಯರಿಯಂತೆ ಉರಿಯುತ್ತಿರುವ ವಿಷಜ್ವಾಲೆಯಿಂದ 
ಮಹಿವೆಂ ಹೊಂದಿದ ಕೃಷ್ಣ ಸರ್ಪ (?)” (ವೋಹತ. ಅಡಿ). 
ದಳ್ಕುರಿಗೆಂಡ ೬ ನಿಗಿನಿಗಿಕೆಂಡ ; ತಳಲುಗೆಂಡ : ಸಿರಿಖಂಡದನುಲೇಪ 
ತನುವಿಗತಿಶಯತಾಪ . , . ಪರಪಿದಸುಗೆಯ ತಳಿರ ತಂಡ ದಳ್ಳುರಿ 
ಗೆಂಡ (»ಇಂದಪು. ೮-೭೬). ದಳ್ಳುರಿ ಜ್ವಾಲೆ ಎ ಧಗಧಗಿಸುವ ಉರಿಯ 
ನಾಲಗೆ : ಕಾಳುಕಿಚ್ಚೆದ್ದಡವಿಯನು ಕುಡಿನಾಲಗೆಯೊಳಳವಡಿಸಿ ದಳ್ಳುರಿ 
ಜ್ವಾಲೆ ತಗ್ಗಿದವೊ:ಲು ... ಸುರಪಾಲತನಯನ ತನಯನಸ್ತಮಿಸಿದನು 
ರಣದೊಳಗೆ (ಕುವ್ಯಾಡ್ರೋ. ೬-೬೦). [ ದಳ್‌ + ಉರಿ] 


ದಳ್ಳುರಿತಿರುಳು "ದಳ್ಳುರಿದಿರುಳು' ನೋ. 
ದಳ್ಳುರಿದಿರುಳು, ದಳ್ಳುರಿತಿರುಳು (ನಾ). ಉರಿಯಃಪ್ರಿರುವ ಬೆಂಕಿಯಂ 


30 


ತಿರಂಳಂ ; ಗಟ್ಟಿಕೆಂಡ : ಮುಳಿದು ಮಾಸೆಯ ಮುರಿದು ಹ:ಬ್ಬನಂ 
ಬಲಿದು ದಳ್ಳುರಿದಿರುಳನಕ್ಷಿಗಳೂಳಗೆ ಪಸರಿಸಿ ಘುಡುಘುಡಿಸಿ ರೋಮಾಳಿ 
ಸೈನಿಮಿರೆ .. . ಭಾರ್ಗವದತ್ತಬಾಣಕೆ ನೀಡಿದನು ಕರವ (ಕುವ್ಕಾದ್ರೋ 
೧೩-೩೧). ದಳ್ಳುರಿತಿರುಳು : ನೆರೆದುದಸುರರು ಕಾಲಕೂಟದ ಕರುವಿನೆರೆ 
ಕವೊ ಸಿಡಿಲ ದಳ್ಳುತಿರಿರುಳ ದಡ್ಡಿಯೊ ವಿಲಯಭೈರವನುಬ್ಬಟಿಯ ಪಡೆಯೊ 

,  ಗುಢಾುಯ ತೇಜದ ದುರುಳ ದಾನವ ಭಟರು ಬಂದುದು ಕೋಟಿ 
ಸಂಖ್ಯೆಯಲಿ (ಕುವ್ಯಾ ಅ. ೧೨-೨೯). [ ದಳು ರ + ತಿರುಳು (ಎತಿರುಳ್‌)] 


ದಳ್ಳುರಿದುಜುಗಲು (ನಾ). ಉರಿಯುತ್ತಿರುವ ಜ್ವಾಲೆಯ ಸಮೂಹ ,- 


ಗುಂಪು ; ಜ್ವಾಲಾಸಮೂಹ : ಹೊಗೆಯನೊದೆದೊಳಬಿದ್ದು ಕಿಡಿಗಳ 

ನುಗಿದು ದಳ್ಳುರಿದುಜುಗಲನು ತನಿಬಿಗಿದು ಭೀಮನ ರಥದ ಸುತ್ತಲು 

ಸೂಸಿ ತೆರೆಮಸಗೆ , . . ಉರವಣಿಸಿತಮಳಾಸ್ತ್ರ (ಕುವ್ಕಾದ್ರೋ. ೧೯-೪೭); 

ಬಿಜುನಗೆಯಲಿಂದ್ರಾರಿ ದಳ್ಳುರಿದುಜುಗಲಿನ ಕೊಳ್ಳಿಗಳಲಿದ್ದೆಸೆಗೊಆಗ 

ದಂತಿರೆ ಕಟ್ಟಿದರು ಕಂಭದಲಿ ಹಳವಿಗೆಯ (ತೊರರಾ. ೩-೭-೦೦). 
[ದಳ್ಳುರ್ಕಿ * ತುಜುಗಲು (<ತಂಟುಂಗಲ್‌)] 


ದಳ್ಳುರಿಧಾರೆ (ನಾ).- ದಳ್ಳೊರಿಯಂತೆ ಹೊಳೆಯುವ ಅಲಗಂ: 


ಸಾರಥಿಯ ಕೊಂದಲ್ಲದರ್ಜುನ ತೀರುವವನಲ್ಲಿನುತ ದಳ್ಳುರಿಧಾರೆಯಂಬೈದ 
ಅಲಿ ದೇವನನೆಸಲು (ಕುವ್ಶಾದ್ರೋ. ೩-೩೪). [ದಳ್ಳುರಿ * ಧಾರೆ] 


ದಳ್ಳೆನ್‌ (ಕ್ರಿ). "ದಳ್‌' ಎಂದು ಶಬ್ದ ಮಾಡು: ಇವೆ ಕೋಪಾನಲಧೂಮ 


40 


ಲೇಖೆಯೆನೆ ಪುರ್ವರ್ವೆಟ್ಟು ಜರ್ವಲ್‌ ತಗುಳ್ಳುವು. . . ಕೋಪಾನಲ 
ತಾಪದಿಂ ರಣರಸಂ ದಳ್ಳೆಂದು ಕಾಯ್ಲಕ್ಕುವಂತೆವೊಲಾಗಳ' ಬೆಮರ್ಗಳ್‌ 
ಕಪೋಲತಲದೊಳ್‌ ತಳ್ಳೊಯ್ಲ್ದೂವಾ ದೈತ್ಯನಾ (ಪಂರಾಮಾ. ೯-೪೮) ; 
ನಿಶಾಚರನ ಕೋಪೋಗ್ರೂನಳೆಂ ಪೊತ್ತುತಂಂ ಪೊಗೆಯುತ್ತುಂ ಕಿಡಿ 
ಗುಟ್ಟುತುಂ ಮಸೆಯುತುಂ ದಳ್ಳೆಂಬ ಭೋರೆಂಬ ಭುಗ್‌ಭುಗಿಲೆಂಬೇಟಕಿಯ 
ನಾಂತು ಕೇಸುರಿಗಳಂ ಸೂಸಿತ್ತಗುರ್ವಬ್ಬನಂ (ಜಗವಿ. ೧೩-೪೦) ; ಜವದಿಂ 
ಬಂದುದು ದಳ್ಳೆನುತ್ತುರಿವ ಮೆಯ್ಕು೦ಂ ಧೂಮದುರ್ಬೆಂಬ ಜರ್ಬುವ 
ಪುರ್ಬುಂ . . . ರೌದ್ರಜ್ವರಂ ತಪ್ತಹೇಮವಿಭೂಷಂ ತ್ರಿಶಿರತಿಪೂದ 
ವರುಣಾಕ್ಷಂ ರೂಕ್ಷರಕ್ಷ್ಕಯುಧಂ (ಜಗವಿ, ೦೮-೦೩. [ದಳ + ಎನ್‌,] 


ದಜದಜ, ದರದರ, (ನಾ). ಒಂದು ಅನುಕರಣ ಪದ: ದಜದಟಿ 


68 


ಮೆಂದೆಟ*ದು ಪುಯ್ಕಲಿಡೆಯಿಡೆ ಕೊಲ್ಲು ೦ (ಅಜಿಪು. ೧೦-೨೮) ; ಧುಳು 
ಧುಳುಂ ದೊಪ್ಪೆಂಬ ಗುಲಟುಗುಜಟು ಧಳಧಳಂ ಜೋಜಂಬ ದದ 
ದೊಳದೊಳೆಂಬೀ ಧ್ವನಿಗಳವನಿಗೆ ಭಯವನೀವುತಿರೆ (ಸಾನಂಡ. ೮-೧೩). 
ದರದರ : ಕುರ್ಚಿಯನ್ನು ಕೈಗೆ ಎತ್ತಿಕೊಳ್ಳ ದೆ ದರದರ ಎಂದು ಎಳೆದು 
ನೆಲವನ್ನು ಗಾರು ಮಾಡಬೇಡ (ಊಂ). "ದರದರನೆ? ಪರಾ. 

24 


ದಣಅದಖನೆ 


ದಅದಣನೆ, ದರದರನೆ (ಅ). (ಎಳೆದಂಕೊಂಡು ಹೋಗುವಾಗ) ದರದರ 
ಎಂದಂ : ತಲೆನವಿರಂ ಹಿಡಿದು ದಜದಅಜನೆಬ್‌ದುಕೊಂಡು ಬಂದಂ 
(ವಡ್ಮಾರಾ, ೧೧೭-೨೫); ದಜದಲನೆಟಿೆಯೆಟಕೆ ಪಿಡಿಪಿಡಿ ತಟ್‌ತಟ್‌ , , , 
ಕೊಟಿ್‌ಕೊಆ್‌ಯೆಂದೊದಟ್‌ ಗಜಆ್‌ ಗರ್ಜಿಸಿ ಮುಳಿವರ್‌ (ಅಜಿಪು. 
೧೧-೯) ; ಕಿಡಿಪೇಂ ಕರ್ಮಮನೊಳ್ಳಂ ಪಡೆವೆನೆನುತ್ತಿರಲಾತ್ಮನಾತ್ಮನ 
ಕಾಲಂ ಪಿಡಿದು ದಜದಜನೆ ಕರ್ಮಕ್ಕಳಿಪಿಂದೆಟ್‌ದೋೊಯ್ದೂ ನೂಂಕುಗುಂ 
ಸಂಸೃತಿಯೊಳ್‌ (ಸಮಪ, ೧೩-೩೨), ದರದರನೆ: ಹಿಂದೆ ಮುಂದೆ 
ನೋಡದೆ ದರದರನೆ ಎಳೆದೊಯ್ದರು (ರೂಂ), [ ದಜದಜ + - ಅನ್ನೆ] 
ದಟಿ (ನಾ). ೧. ಬಲ; ಸೈನ್ಯ; ಪಡೆ: “ಪಡೆ, ಅಣಿ, ದಟಂ, ಒಡ್ಡು 
ಬಲಂ ಈ ೫ ಸೇನೆ” (ಕಕಸಾ. ೧೪-೨೮೦); ಕೆದಆ್‌ ಚತುರ್ಬಲಂ ಬೆದಜ್‌ 
ತಳ್ತ ದಟಂ ಕೆಡೆದಬಿ ತಟ್ಲಿ ಮಾಣದೆ ಪೆಜಗಿಟ್ಟು ಬಾಯ್ವಿಡೆ ಘಟಾಳಿ 
ವಹಣದೆ ಪೆಣೆದಂ ಹರಂ ದಿಗಿಭದೊಳ್‌ ದಿಗಿಭಂ ಪೆಣೆವಂತೆ ಪಾರ್ಥನೊಳ್‌ 
(ಪಂಪಛಾ, ೮-೨೧); ನಾಲ್ಕುಂ ದಟಂ ನೂಂಕೆ ನುರ್ಗುವೆಂ (ಕಬ್ಬಿಕಾ. ೧೫೪); 
ಊರವರ್‌ ಪುರದಿಂದಂ ಪೊಜಮಟ್ಟು ಪೊಕ್ಕು ದಟಿಮಂ ನೆರ್ಗುತ್ತೆ 
ನಂರ್ಗುತ್ತೆಯೊತ್ತರದೊಳ್‌ ಮತ್ತಿದಿರಾಗೆ ಶಿವಂ ಬಟ್ಟಾಡಿ 
ಬಿಟ್ಟೋಡಿದಂ (ಜಳವಿ, ೩-೨೨). ೨. ಕಂದಂರೆಗಳ ಪಡೆ; ತುರಗಬಲ : 
“ದಟಿಂ ಎ ತುರಂಗಬಲಂ, ಸಾಮಾ ನ್ಯ ಬಲಂ?” (ಕಮದ, ಪರಿ, ೧). 
೩್ಮ ಸೈನ್ಯದ ತಂಕಡಿ ; ಸೈನ್ಯವಿಭಾಗ : “ತುರಂಗಬಲದೊಳಮಲ್ಲಬಲ 
ದೊಳಂ ದಟವೆಸರ್‌” (ಸಂಜೀವ. ೧೪): 

ದಟವೋಡೆಗಂಡ ಎ ಸೈನ್ಯವು ಓಡಿದಾಗಲೂ ಏಕಾಂಗಶೂರನಾಗಿ 
ಹೋರಾಡಂವವನು; ಏಕಾಂಗಶೂರ; ಒಂದಂ ಬಿರುದಂ: 
ಮಹಾಸಾಮನ್ತೆಂ ದಬಟವೋಡೆಗಣ್ಣನ್ನ ೨ಮ್ಮಂಡಳಾಣ್ಮನುಜ್ಚನಿಭುಜಣ್ಣಂ 
ಶ್ರೀಮತ್‌್‌್ಕಿಸೂದ್ರಕಯ್ಯ (ಎಳ, ೩1, ಹೊಳಲ್ಲೆ, 3೩-೭; 968), 

[ ಇದು ದ್ರಾವಿಡ ಶಬ್ದವೆಂದು ಕೆಲವರ ಅಭಿಪ್ರಾಯ] 
ದಟಂಬಟನೆ (ಅ). ಒಂದಂ ಅನುಕರಣಾವ್ಯಯ: ಸೀರ್ಪನಿ ಸಿಡಿಯೆ ತೆರೆ 
ಮಸೆಗೆ ಕೊಳಂ ತಳಮಳಮಾಗೆ ಮಿಾಂಗಳ ಮೆಯ್ಗ ರೆಯೆ ದಟಂಬಟನೆ 
ಕೈಕಾಲ್ಗಳೊಳೀಸುವ ಕಾವನ ಪಟ್ಟದಾನೆಗಳೆಂಜೋಲಾಡಿದರ* ಬಾಲೆಯರ್‌ 
(ರಾಮಾಶ್ಮ, ೧೨೩-೨೪). [ ದಟಂಬಟ್ಟ + - ಅನೆ] 
ದಟಿದುಟ, ದಳದಂಳ್ಕ, ದಳದುಳಿ, ದಳವುಳ, ದಳವುಳಿ, ದಳಾದುಳಿ, 
ದಟವುಟ (ನಾ). ೧, ಬಲವಾದ ಸುಲಿಗೆ; ತಂಂಬಂ ಸೂರೆ ; ಅಧಿಕೆ 
ವಾದ ಕೊಳ್ಳೆ ; ಹೆಚ್ಚಾ ದ ಲೂಟಿ: “ದಟದುಟಿಂ (ದಟವುಟಂ) ಎ 
ಬಲ್ಲೂ ಕೆ” (ಕಮದ, ಪರಿ, ೦) ; “ಬಲ್ಲೂಅಕೆಯೊಳಂ ದಟಿದುಟಮೆಂದೆನೆ” 
(ಕರ್ಣಾನಿ, ೮೨) ; ದಟದುಟಮಾಡುದಾಗಳಸಿಯೇಖಾಸಿದೇ £ ಯೇ ] ಆ್‌ದು 
ಬಂದಿ ಬಂದಿ ದಂಡುಟಮೆಲೆ ದಂಡುಳೆಂ ಪಿಡಿದರಂಗನೆಯಂ ಪಿಡಿದೊಯ್ದ 
ರೆಂದು ತಲ್ಲಟಿಕಿಹಿ (ಅನಂಪು, ೧೧-೭೩) ; ಗರಗರಿಕೆಯ ದಟದರಿಬದ ಬಿಂಕದ 
ಬೀರರುಗ್ಗಡಣೆ ಪಿರಿದಾಗೆ . . . ಪಡೆ ನಡೆಯುತುವಿಂರ್ದುದು (ರಾಮಾಶ್ಶ. 
೩೦-೮). ದಳದುಳ್ಳ : ೧. ಭಕ್ತಿದಳದುಳದಿಂದ ಬಂದಿಕಾಜರಾಗಿ ಬಂದು 
ಹೊಕ್ಕಡೆ ಬದನೆಯ ಕಾಯಿಗಳು ಬಾಣಲಿಂಗವಾಗವೆ ನಮ್ಮ ಬಸವಣ್ಣನ 
ದೃಷ್ಟಿ ತಾಗಲು (ಜನ್ಮವ, ಕ. ೮೯-೧೯೧) ; ಹುಸಿ ಕಳವು ದುಷ್ಕೃತಿ ವಾ 
ದಳದುಳ ನುಸುಳು ಹಿಂಸೆ ವಿವಾದ . . . ದೋಷಪ್ರಸರವಿಲ್ಲಾ ನೃಪನ 
ಕಾಲದೊಳ್‌ (ಜೀಪಂಶ, ೨-8೨); ಬೆಳುಗವತೆಯ ನ್ಮಾಯವಾಣಡಿ ಕಳವು 
ದಳದು[ಪಾಕಾಂ, ವು]ಳ ಬುದಿ ಡಾವರ ಕೊಲೆ ಹುಸಿಗಳಿಲ್ಲಿವರ ರಾಜ್ಯದೊಳು 
(ಕುಪ್ಕಾಆ, ೧೮-೦೭) ; ಮರ್ಕಟರ ದಳದುಳದ ದೂಟ್‌ನ ದಕ್ಕಡೆಯತನ 
ಬಿದ್ದುದೈ ಕರ್ಣಕ್ಕೆ (ತೊರಂ3. ೪-೧೦-೦೭). ವಿ, ದಾಳಿ; ವಂಂತ್ತಿಗೆ ; 
ಆಕ್ರಮಣ : ರಾಯಕುವರನ ಮದುವೆಗಬ್ಬದಳಾಯತಾಕ್ಷಿಯರನು 
ವಿಚಾರಿಸಿ ಹಾಯಿದನು ದಳದುಳದೊಳೊಂದು ವಿವಾಹವು ೦ಟಪಕೆ (ಕುವ್ಕಾಆ. 


೩೮೫೨ 


ದಜದುಟ 


೨-೩೨) ; ಗಿಳಿಯ ಹಿಂಡುಗಳಿತ್ತ ಗಿಡಿಗನ ದಳದುಳವು ತಾನೆತ್ತ ಭೀಮನ 
ಸುಳಿವು ಗಡ ಕಾಲೂಹುವವೆ ಕರಿಘಟೆಗಳೊಗ್ಗಿನಲಿ (ಕುವ್ಕಾದ್ರೋ. ೨-೮೦), 
೩, ಲೂಟಿ ಮಾಡುವ ಸೈನ್ಯ,-ದಳ : ಚರಣಗತಿಯಲಿ ಬಪ್ಪರಾ 
ಸರೋಜಾನನೆಯರೊಂಬತ್ತೊಕೋಟಿ ಬರಲು ಅರಲ ಬೂಣ ಹೊಲಬು 
ಗೆಡುವ ಕಾನನವೊ ಹಿಮಕರನ ಮನೆಗೊಲಿದು ದಾಳಿಯನಿಡುವ : 
ದಳದುಳವೊ ವರತಪೋಧನರ ನಿಷ್ಕಾಮನಿಧಿಯಂ ಕಳುವ ಚೋರರೆ 
ನಲೆಯ್ತೂಂದರು (ಹರಾ. ೩-೨೪), ೪. ಉತ್ಸಾಹ; ಸಡಗರ; ಸಂಭ್ರವಂ; 
ಕವಿತೆ ಕಲ್ಪನಶಕ್ತಿ ವಿರಚಿಸುವಿಂದ್ರಜಾಲಗಳಲ್ಲವಯ್‌ ಕವಿಯ ಪಿಂತಣ 
ಜನ್ಮಕೋಟಿಯೊಡರ್ಚಿ ಯಾಳ್ಗೊ ಂಡನುಭವಂ ವಿವಿಧಕೃತಿ ಸಾಕ್ಷಿತೆ ತಪಂ 
ಸತ್ಯಾನುಸನ್ಮಾನಂಗಳಾನವನ ನೆನೆಪಿಂ ದಳದುಳದೆ ಸೌನ್ದರ್ಯಮನುವದಿ 
ಪುಜ್ನುಗಂ (ಸ್ಯಸಪ, ೧೮-೪೬). ದಳದುಳಿ ; ೧, "ದಳದುಳಿಗಾಅಿ' ಪರಾ. 
ದಳವುಳ : ೧, ಕಳವಿಂದೆ ಬಲ್ಬಿಂದೆ ದಳವುಳದಿನರ್ಥದಿಂ ಚೆಲುವೆಂಬ 
ತೊವಲ ಮಟಗಟಿವಿನಿಂದೆ ಪಲತೆಟಿದಿನಕಟ ಪರಲಲನೆಯರನೊಯ್ಯಲಾ 
ಪೊಲೆಮನದೆ ಕೆಡಿಸುವುದನೀಕ್ಷಿಸುವುದು (ಸಾನಂಡ, ೫-೧೮); ಹುಸಿ ನುಸುಳು 
ಡೊಳ್ಳಾಸ ಹಿಂಸಾವ್ಮಸನವಾಅಡಿ ಬಂದಿ ದಳವು[ಪಾಂ೩. ದು]ಳವಸುರಭಯ 
ದುರ್ಭಿಕ್ಷ ಎಂಬಿವರೆಸಕ ಹೊದ್ದ ದಯೋಧಿಪನ ಧರಣೀತಳಾಗ್ರದಲಿ (ತೊರರಾ. 
೧-೩-೨೭), ೩. ಕಾಮೆನ ಕುರಾಗುರದೊಳಿರ್ಪಂತೆ ಕೇಳೀವನದೊಳಿರ್ಪ 
ಬಾಲಕಿಗೆ ಚಂದ್ರನ ದಾಳಿ ಆಳಿಗಳೆ ದಳವು[ ಪಾಕಾಂ. ದು]ಳಂ ಬಸಂತನ 
ಬಂದಿ ಶಿಶಿರೋಪಚಾರದ ದಂಡಣೆಯಖಂಡಿಶವಸಾಗೆ (ಗಿರಿಕ, 
೪-೧೦೮ ವ); ತಳಿತ ರುಲ್ಲರಿಗಳಿಗೆ ಗಗನದ ವಳಯವೈದದು 
ದಿಗುವಳಯವಿಟ್ಟೆಡೆಯಾಗೆ ರಥಹಯ ದಳವುಳಕೆ ಕುರುಸೇನೆ ನಡೆದುದು 
ದೊರೆಯ ನೇಮದಲಿ (ಕುವ್ಕಾದ್ರೋ. ೧-೪೫). ದಳವುಳಿ. "ದಳವುಳಿಗ', 
“ದಳವುಳಿಗೊಳ್‌' ಪರಾ. ದಳಾದುಳಿ : ೧. ಬಡವರೆಂದು ' ಮಜಕ 
ಮಗ್ಗುಲಲ್ಲಿ ಕೊಂಬುದು ತುಡುಗುಣಿ ಪ್ರಸಾದ ನಚ್ಚುಮಚ್ಚೆನಲ್ಲಿ ಎಳೆದು 
ಸೆಳೆದುಕೊಂಬುದು ದಳಾ[ಪಾಕಾ, ೪]ದುಳಿಪ್ರಸಾದ (ಜನ್ನವ, ಕ, ೨೭೦- 
೫೭೬), ದೆಟಿವುಟ: ೧. “ದಟಿವುಟಿಂ ಬಲ್ಲೂ ಟಕೆ” (ಸಂಜೀವ, ೫ ; ದಟ 
ವುಟವಾಅಡಿ . . . ಲಂಚಂ ಕಳವು ಪಿಸ:ಣ್‌ ಪಸವು ಬಲಂ ಪಟಿ*ವಟ್‌ 
ವಲಸೊಲಸು ಕುತ್ತುಮಿಲ್ಲಾ ನಾಡೊಳ್‌ (ಶಜ್ಮಾನು, ೧೪೦ ವ್ಯಾಪ್ಯಾ). ೫. 
“ಅಬ್ಬರ ; ಗಲಾಟೆ” (ಪ್ರಥಣ್ಣ) : ಕಿವಿಯಂ ಪಳಂಚಲೆವ ಮಂಚದ 
ಶಕುನಿಯಂಚೆಯ ಗಿಳಿಯ ಪುರುಳಿಯ ಪಾರಿವದ ಕೊರಲುಲಿಯ ದಬವುಟ 
ವನಾಲಿಸಿ (ಹಂದ್ರಪು.6-೬೬ ವು: ಜವನ ದೂಜುಗಾಅರ ಜಂಗುಟ್‌ ನೇಣ 
ಶೂಲದ ಕರಗಸದ ಇಟ್ಟಿಯ ಕವೆಗೋಲ ಇರ್ಕುಟಿ೨ಯ 
ಪರುಟವಣೆಯ ಸಡಗರದ ದಟವುಟದಿಂ ಬಂದು ಮುತ್ತಿ ಮುತ್ತಿ ಅಣಗುಲಿ 
ಜೀವಾತ್ಮನಂ ಸೆಜವಿಡಿದತ್ತು ( ರಾಮಾಶ್ಮ, ೭೯-೨೨) ; “ದಾಂಧಲೆ” 
(ರಾಮಾಶೈ, ಕೋಶೆ) ; “ಅಬ್ಬರ ; ಹಾವಳಿ” (ಪ್ರ ಠಣ್ಮ). 

ದಳದುಳಮಾಗು, ದಳದುಳವಾಗು - ೧. ಸೂರೆಹೋಗಂ ; ಲೂಟಿ 
ಯಾಗಂ : ಮೊಳೆತುವೊಂದೊಂದು ನಕ್ಷತ್ರ ಕ್ಷತ್ರತ್ವದೊಂದಳವು ದಳದುಳ 
ಮಾಯತ್ತಾ ಕಾವಿಜನಕಂಗಜಂ ಗೆಲಿದನೀ ಜಗವ ಗಮನೋದ್ಯುಕ್ತನಾಗಿ 
ನೇಸಆಸ್‌ ಬೀಳಲೇವೇಳ್ವೆನು (ಜಿಬಪು. ೯-೫); ಕಾಳಲದೇವಿಯ ಕುವರ 
ಪಾಣ್ಮ್ಯದೇವ ಮಹಾದೇವನವರು ದಳದುಳವಾಗಿ ಆ ಮರಕಾಲನ ಕೊಂದು 
ವಸ್ತು ವಾಹನವನು ಕೊಣ್ಣುದಕ್ಕೆ (ಎಕ. ೪7, ಚಿಕ್ಕಮೆ, ೩೬-೭; 1292); 
ದಳವು ದಳವುಳವೂಯ್ತೂ ... ತನಿಸೊಕ್ಕಿ ದೆಸೆಪಟಿದುಳಿದು ಸೌಭದ್ರೇಯ 
ಭೃಂಗನ ಬಿಲುದನಿಯ ಭರವಂಜಿಸಿತು ಜಯಯುಂವತಿ ವಿರಹಿಗಳ 
(ಕುವ್ಕಾದ್ರೋ. ೬-೩೧). ದಳದುಳ ಮಾಡು - ಲೂಟಿ ಮಾಡು : ಚರಲಿಂಗ 
ಮಿಂತು ದಳದುಳ ಮಾಡೆ ಮುನ್ನಿರ್ದ ಸರಳ ಪೆಟ್ಟಿರ್ದನಂ ಬೆರ್ಚಿ 
ತುಳ್ಳಾಡುತಿರೆ ಕರಮೆ ವರ್ಧಿಸುತಿರಲ್ಲೋಕುಲಂ' (ಆರಾಜೆ. ೦೩-೪೫). 


ದಟದುಟವಾಯ್‌ 


ದಟಿದುನವಾಯ್‌, ದಳದಂಳವಾಯ್‌ (ಕ್ರಿ). ದಾಳಿಮಾಡಿ ಸೂರೆ 
ಗೊಳ್ಳು,-ಕೊಳ್ಳೆ ಹೊಡೆ , -ಲೂಟಿಮಾಡು : ದಟದುಟಿವಾಯ್ದವೋಲ'* 
ಸಕಲಸೈನ್ಮಯುತಂ ಛಲಿ ಚಂಡವರ್ಮನಾಗಳೆ ಮುಳಿದಂಗಭೂಪತಿಯ 
ಸತ ಸೈಮನೊರ್ಮೆಯೆ ಸೂಟ್‌ ಗೊ ಡು (ದಶಕು. ೮ ೩3೨) ; ನಿಶ್ಶಂಕ 
ಮಾಗಿರ್ಪ ತೆಲುಂಗಪಾಳೆಯಮಂ ದಟದ:ಟಿವಾಯ್ದ (ಚಿಕವಿ, ೨-೪೯). 
ದಳದುಳವಾಯ್‌ : ತಾನು ಆರ ಮೇ ಲೆಯಾ ದರೂ ದಳದುಳ 
ವಾಯ್ದಾ ಗ ಕೈಸಾರ್ವ ದೇಶಕೋಶ ಧನಕನಕ ವಸ್ತ್ರಭೂಷಣ ಧಾನ್ಕಾದಿ 
ಗಳಲ್ಲಿ (ಬಿರುಗಂ, ೩೬-೧೫), [ದಟದುಟ + ಪಾಯ್‌, ] 

ದಟಮುಖ (ನಾ). ಸೈನ್ನದ ಮುಂಭಾಗ ; ಚೂಣಿ. 

ದಟಮುಖಧವಳ ಎ ಸೇನೆಯ ಅಗ್ರಭಾಗದಲ್ಲಿ ಶೋಭಿಸುವವನು ; 

ಒಂದಂ ಬಿರುದಂ : ಗುಣಕ್ಕೆ ನಲ್ಲ ಗಣೇಶಂ, ದಟಮುಖಧವಳಂ, 
ದಟಿಮುಖಾದಿತ್ಯಂ, ರಾಯಕೋಳಾಹಳಂ ಈ ತೆಜದೆ ಬಿರುದಿನೊಳ್‌ 
ಎತ್ತುನುಂ ಸಲ್ವುದು (ಕಮದ. ೧೬೪ ಪ್ರಯೋ), ದಟಮುಖಾದಿತ್ಯ ಎ 
ಸೈನ್ಯದ ಅಗ್ರಭಾಗದಲ್ಲಿ ಸೂರ್ಯನಂತೆ ಪ್ರತಾಪಶಾಲಿಯಾದವನು ; 
ಒಂದಂ ಬಿರಂದಂ : ಗುಣಕ್ಕೆ . .. ದಟಿಮುಖಾದಿತ್ಯಂ, ರಾಯಕೋಳಾ 
ಹಳಂ (ಶಮದ, ೧೭೪ ಪ್ರಯೋ). [ದಟ ಮಂಖ)] 

ದಟವಡು (ಕ್ರಿ). ಪಡೆಯಾಗಂ ; ದಳವಾಗುಂ ; ಗುಂಪಾಗು : ಕಟ್ಟುಅ 
ದೊಳಿಟ್ಟಣಿಸಿ ಮುಟ್ಟಿ ನಡೆದಾರ್ಪಿಂ . . . ನೆಟ್ಟನಿನಿಸಂ ಪಿಮ್ಮೆಟ್ಟಿ ದಟ 
ವಟ್ಟಡರೆಯಟ್ಟಳೆವರಂ ಕೈಗೊಟ್ಟು ಪುಯಿಲಿಟ್ಟರೆನೆ ದಿಟ್ಟತನಮೆಂತೋ 
(ಜಿಕವಿ. ೨-೪೩), [ದಟ + ಪಡ್ಡು] 

A ದಬಿವಾಯ್‌" ದಳವಾಯ್‌' ನೋ. 

ಹಿ ದಟಿವಾಯಿ "ದಳವಾಯ್‌' ನೋ. 

ದಟವುಟಿ "ದಟದಂಬ' ನೋ. 

ದಲಗವಾಡಿ (ನಾ). ಒಂದಂ ಸ್ಥಳದ ಹೆಸರಂ: ಅಯ್ಕಪದೇವನ ಮಗಂ 
ಗನ್ನರಸಂ ದಟಿ*ಗವಾಡಿಯ ಕುಯಿಕ್ಷನ್ನ ಟಕ್ತಿಯನಾಳುತ್ತಿರೆ (ಎಕ. IX, 
ಹೊಸಕೋ. ೧೧೧-೪; 997); ದಟ್‌ಗವಾಡಿಯಾನ ವಿಕ್ರಮಚೋಟಮಣ್ಣಲದ 
ಮಣ್ಣೆನಾಡ ಕೇಸೂರ ಬಣ್ಣಕರ ಬಲಿವಒ (ಮೈಆರಿ, ೧೯೦೫, ೧೯೨೬ ; 1050). 
"ದಳಿಗವಟ್‌ಗ' ಪರಾ. [ದಟ್‌ಗೃ * ಪಾಡ್ಯಿ? 

ದಟ್‌ (ನಾ). ಒಂದು ವೃತ್ತಿಯ ಹೆಸರು (?) : 

ದಟ್‌ಯರು-( ?): ಪೆರ್ವ್ವಯಲ ಕವ್ವಿಚ್ಚರು ದಟ್‌ಯರು ಕುರ[ಬ]ರು 

ಗಣಿಗರು ಪೆಮ್ಮದವರು ಆನಂದರು ಎನೆತ್ತರು ಸಾಕ್ಷಿ (ಇಅ, XIV, ೨೩೩-೩೫೯; 
ಸು. 9ನೆಯ ಶತ), [?] 

ದಟ್ಟ, ದಳ್ಳಳಿ (ನಾ). ಸಂಕೋಲೆ ; ಕೋಳ ; ಸರಪಣಿ: “ದಟ್ಬಟ್‌ಎ 
ಸಂಕಲೆ” (ಕಮದ, ಪರಿ. ೧) ; “ದಟ್ಟಟಿಯೆಂದು ಸಂಕಲೆಯೊಳಾಯ್ತು” 
(ಕರ್ಣಾನಿ, ೭೩), ದಳ್ಳೆಳಿ ; ಮುಳಿಸಿಂದಂ ಭೂತವೃಂದಂ ಕೊಳುಗುಳದೆಡೆ 
ಯೊಳ್‌ ಸಿಲ್ಕಿ ದಸ್ವಪ್ನರಂ ದಳ್ಡಳಿಯಂ ಕಯ್ಯಾಲ್ಲೆ ಮತ್ತಾ ಜಠರಗಳಕೆ 
ತಂದಂಶವಂ ಮೇಳಿಸುತ್ತಂ . . . ಕಟ್ಟುತ್ತುಂ ಬಳಿಕ್ಕಂತವರ್ಗಳನೆಳ 
ತಂದೊಪ್ಪಿಸುತ್ತಿರ್ದುದೇಗಂ (ವೀರವಿ. ೧೨-೬೯). [?] 

ದ್ಕಾ (ನಾ). ಒಂದಂ ಅನುಕರಣ ಶಬ್ದ : ದಾಯೆನೆ ನೋಡುವ ಕರೆದಯ್ಕಾ 
ಯೆನಲಾರೈವ ... ಮೆಯುನ್ಮಿರಿದಾಯಿರವಿಂದತ್ತಲೆಸೆದವುತಿಯಶಿಶಯಮಂ 
(ಮಹಾನೇ. ೬-೭); ಸೆಚಿಗಿನೊಳಗಡಗಿ ನೋಡುತಲಿದಾ[ಪಾಕಾ. ಬಾ]ಎನುತ 
ಚೈಮುಂಡಾಡಿ ಮುಂದಲೆವಿಡಿದು ಕುಣಿಕುಣಿದಾಡಿ (ಪ್ರಥುಲೀ, ೩-೨೯); 
ಬೇಡುವರ್‌ಕೆಯ್ಸಳೊಳ್‌ ಮೆ ಯ್ಸಳೊಳ್‌ ಬುಯ್ಗ ಳೊಳಗಾಡಿಸುವ 
ರಾಯೆಂದುದಾಯೆಂದು ಬಾಯೆಂದುಪಾ ಡುವರ್‌. .. ಕುವರನಂ 
(ಜೆಬಪು, 8-೨೬) ; ಪಡಿನೆಳಲಂ ಮಣಿಕುಟ್ವಿಮದೆಡೆಯೊಳ್‌ ನಡೆ ನೋಡಿ 
ನೋಡಿ ದಾಯೆನುತಂ೦ (ರಾಜಕೇ, ೩-೫೨), 


೩೮೫೩ 


ದಾಂಗುಡಿವಿಡು 


ದ್ಯಾ "ದಸ್ಯ' ನೋ. 

ದ್ಕಾ (ನಾ). [ಗಣಿತ] ಆರು ಎಂಬ ಸಂಖ್ಯೆಯ ಸಂಕೇತ ; “ದಾ, ಖರ 
. . ವದನ? ಇಂತಿನಿತುಂ ೬ಕ್ಕೆ ಪೆಸರು” (ವೃವಹಾ, ೧೦-೨೩. [?) 

ದಾಂಗುಡಿ "ದಾಂಟಂಂಗಂಡಿ' ನೋ. 


5| ದಾಂಗುಡಿಬಿಡು "ದಾಂಗುಡಿವಿಡು' ನೋ. 


"40 


45 


ದಾಂಗುಡಿಯಿಡು (ಕ್ರಿ). ೧. ಕುಡಿ ಚಾಚು; ಕುಡಿ ಹಬ್ಬು: ಬಿಸರುಹ 
ನೇತ್ರೆಯೊಳ್ನಡು ಪೊದಟ್ಟುದು ದಾಂಗುಡಿಯಿಟ್ಟು ಬಾಸೆ ನೀಳ್ದಿಸೆದುದು 
ಪಿಂಗಿ ಪೋದುದು ವಳಿತ್ರಿತಯಂ (ಪಂಡತಂ. ೦೮೪-೦೧) ; ಅಂಗಣದೊಳ 
ಗಾಡುವ ಭೂಮಿಾವರನಂಗನೆಯರ ದಿಟ್ಟಿ ವೆಳಗು ದಾಂಗುಡಿಯಿಡಲಿಕ್ಕಿದ 
ಹೊಸ ಮುತ್ತಿನ ರಂಗವಲ್ಲಿಯ ತೆಅನಹುದು (ಶ್ರೀಪಾಲ. ೨-೪). ೨. ಹಬ್ಬು; 
ವೃದ್ಧಿಯಾಗು ; ವ್ಯಾಪಿಸು ; ಮುಂದುವರಿ : ದಾಂಗುಡಿಯಿಟ್ಟುದಿಂ 
ಗಡಲ ಬೆಳ್ಳು ಕರಂ ಮೊಳೆಪೊ:ದುದಿಂದುಕಾ೦ತಂಗಳ ಬೆಳ್ಳು ಮೂಡಿದುದು 
ನೆಯ್ದಿಲ ಬೆಳ್ಳು (ಲೀಲಾಪ, ೨-೨0) ; ಹೆಂಗಳು ಮತ್ತೆಂಟುದೆಸೆಗೆ ದಾಂಗುಡಿ 
ಯಿಟ್ಟು ಸಾಲ್ವಿಡಿದಾಗ ಶೃಂಗಾರಗಂಗೆ ಪರಿವವೊಲಾಡಿದರು (ಧರಣ, 
೧೩-೯೮) ; ಆನಂದವಾರಾಶಿ ದಾಂಗುಡಿ [ಪಾಕಾ. ತಾಂಕುಡಿ, ತಾಂ 
ಗುಡಿ]ಯಿಟ್ಟಾದು ಸಲೆ. ಸೌಖ್ಯಮೇ ರೂಪನಾಂತು ನಡೆತಂದುದು (ಜಿಬಪು, 
೨0-೬); ವಿಜಯಾಂಶುವೃದ್ಧಿ ದಾಂಗುಡಿಯಿಡೆ ಧರ್ಮರಾಜ್ಯಮೆನಿ 
ಸುತ್ತ ಖಿಲಾವನಿಭಾಗಮಂ ಜಸಂಬಡೆದಿರೆ ಕೃಷ್ಣ ರಾಯನೆನಿಪೊಳ್ಳೆಸರೀಯರೆ 
ಸಿಂಗೆ ಸಂಗತಂ (ಚಿಕವಿ, ೨-೦೦) ; ಆಮರರ್ವೆರಸಿ ಬಳೆವುದು ಶಂಕರ ಲಲಿತಾ 
-ಲಾಸ್ಕ್ಯಂ.... ಹರಿವಾಣೀವಾದನಕನುಕೂಲಂ ದಾಂಗುಡಿಯಿಡುವೊಲು 
ಮಾಯಾಜಾಲಂ (ಗಜೇಶೆ. ೧೯-೪೯೦). 
[ದಾಂಗುಡಿ (-ದಾಂಟುಂಗುಡಿ) * ಇಡಂ;] 
ದಾಂಗುಡಿವಡೆ (ಕ್ರಿ). ಕುಡಿಯಿಂಡು ; ಬೆಳೆ : ಕಡುಚೆಲ್ವುವಡೆದು ಬಳಸಿಯಂ 
ವೆಂಡೆಯುಡುಗದೆ ಕಾಂತೆಯರ್‌ ನಯಂಬಿಡದಿರೆ ದಾಂಗುಡಿವಡೆವ ಕಲ್ಪಲತೆ 
ಗಳ ನಡುವಣ ಕಲ್ಪಾವನೀಜಮಿರ್ಪಂಶಿರ್ದಂ (ಸುಕುಮಾ, ೧೦-೦೦೧), 
[ದಾಂಗುಡಿ (ಎದಾಂಟುಂಗುಡಿ) + ಪಡ್ಮೆ) 
ದಾಂಗುಡಿವರಿ (ಕ್ರಿ). ಕುಡಿ ಹಬ್ಬು ; ವಂಂದೆ ಚಾಚು : ಮರದಿಂದ 
ಮರಕ್ಕೆ . ದಾಂಗುಡಿವರಿವೆಳಲತೆಯಂತೆ ನೀತಿಮಾಂಧಾತನೊಳಂವರಿಸಿರ್ದು 
ರಾಜವಿದ್ಯಾಧರನಲ್ಲಿಗೆ ರಾಜ್ಯಲಕ್ಷ್ಮಿ ನಿಲುಕಿದಳಾಗಳ್‌ (ಕಾದಂಪೂ ೫೮೧), 
[ ದಾಂಗುಡಿ (--ದಾಂಟುಂಗುಡಿ) + ಪರಿ] 
ದಾಂಗುಡಿವಿಡಿಸು (ಕ್ರಿ). ವೃದ್ಧಿಯಾಗಂವಂತೆ ಮಾಡು; ಬೆಳೆಸು: ಆ ಎಲ್ಲ 
ರುರಿಗಳಂದ ತವಕ್ಮಿ ಭಕ್ತಜೀವನದ ಬಳ್ಳಿಗೆ ನೀರುಣಿಸಿ ದಾಂಗುಡಿವಿಡಿಸಿ 
ದರು (ತವನಿ, ೧೬೧). [ ದಾಂಗುಡಿವಿಡು * - ಇಸು) 
ದಾಂಗುಡಿವಿಡು, -ದಾಂಗಡಿಬಿಡಂ (ಕ್ರಿ). ಹಬ್ಬು ; ವ್ಯಾಪಿಸಂ ; ವಂಂದಂ 
ವರಿ; ವಕಟಾಕ್ಷರಂಗಳೊಳ್ಳೊಡರದೆ ಸಕ್ಕದಂಗಳ ಪದಂ ಪವಣಾಗಿರೆ 
ಮೆಲ್ಬುವೆತ್ತು ದಾಂಗುಡಿವಿಡುವಂತೆ ನೀಟ್ಮು ನಿಲೆ ವೇಟ್ಟುದು ನೀತಿನಿರಂತರ 
ಕ್ರಮಂ (ಕವಿರಾ. ೦-೧೪೮); ಅಂತು ತನ್ನ ತಾಂಡವಾರಂಭದೆೊಳಳವಿಗಲ್‌ದ 
ರಾಗದಿಂ ನಿರ್ಮಿಸಿದ ಭುಜಶಾಖಾಸಹಸ್ರಂಗಳೊಳ್‌ ದಾಂಗುಡಿವಿಟ್ಟನಂಗಜಂ 
ಗಮಲತೆಗಳನನುಕರಿಸಿ ದೇವಗಣಿಕೆಯರಂಡುವಾಗಳ" (ಅದಿಪು. ೭-೦೨೨ ವ); 
ಚಾಗದ ಕೀರ್ಶಿವಲ್ಲಿ ದಾಂಗುಡಿವಿಡೆ (ಗದಾಯು, ೦-೩): ತಳಿವುದು ಮಾಂಸ 
ವಾರಿಯಂ ಸಸಿ ಗಳೊದವಿ ದಾಂಗುಡಿವಿಡುಗುಂ(ಲೋಕೋಪ. ೬-೭). 
ದಾಂಗುಡಿಬಿಡು : ಇಕ್ಕುಳ ಬಳ್ಳಿ ಹರಿದಂದಿನಿಂದಲೂ ನಡೆದಿದೆ 
ಸಂಯೋಗಕ್ಕಾಗಿ ನಿರಂತರ ತಪ: ದಾಂಗುಡಿಬಿಟ್ಟಿದೆ ವಾತ್ಸಲ್ಯದ ಬಯಕೆ 
ಯಾಗಿ (ಮೂರುದಾ, ೨೦೬) ; ಹೊಸಹರುಷಗಳ ಬಳ್ಳಿಗಳು ಕೊನರಿ 
ಕುಡಿಯೊಡೆದು ದಾಂಗುಡಿಬಿಡುವಂತಿಲ್ಲ (ಹಾಹುತ್ತ. ೯೯). 
[ ದಾಂಗುಡಿ (ಆದಾಂಟುಂಗುಡಿ) + ಬಿಡು, 3 


ದಾಂಟಿಸ್ಕು 


ದಾಂಟಿಸ್ಕು, ದಾಟಿಸು (ಕ್ರಿ). . ಈ ಕಡೆಯಿಂಂದ ಆ ಕಡೆಗೆ ಹಾಯಿಸಂ; 
ಹಾರಿಸಂ; ನೆಗೆಸು: ತುರಗವನು ಮಡದಿಂದೊತ್ತಿ ದಾಂಟಿಸಿದನಾ ಮಹಾ 
ದ್ವಾರವನು (ರೇವಣ, ೯-೪) ೨. ಆಚೆಗೆ ಒಯಲ್ಯು ; ಕಡೆಹಾಯಿಸಂ ; 
ತಟಹಾಯಿಸು : ಪಾರುಗುಣಿಸು : ಸಂಸರಣಮಹಾಸಮದ್ರಮನತೀವ 
ಸರೌದ್ರಮನೆಯ್ದೆ ದಾಂಟಿಸಿಂ ಕರುಣದಿನೆಮ್ಮಂ (ನೇಮಿಪು. ೧೪-೧೦೦) ; 
ಅದು ಸಂಸಾರಾಬ್ದಿ ಯಂ ದುಂಟಿಸುವುದದು ದುರಾಚಾರ ದುರ್ಬುದ್ಧಿಯಂ 
ಕೀಳ್ವೂದು . . . ಲಿಂಗಾರೂಢನಂ ಮಾಡುವುದು ಶರಣಸಾಂಗತ್ಯವು 
(ಕಣ್ನು, ೩೭); ಸ್ವಕುಲದಖಿಲರಂ ಘೋರಭವವಾರ್ಧಿಯಿಂ ದಾಂಟಿ 
ಸುವನೆಂದು ಬೋಧಾಯನಸುಶಾಖೆಯ:ಲಿಗುಂ (ಪದ್ಮರಾ. ೧೧-೧೨೩) ; 
ಪೆಸರುವಡೆದ ಮಧುರಸವಾಹಿನಿಯ ದಾಂಟಿಸಲು ಚಂದನಡೋಣಿಗಡರ್ದು 
(ಮೋಹತ, ೫-೨೬), ೩. ದವಂನ ಮಾಡು; ನಿಗ್ರಹಿಸು : “ದಾಂತಃ, 
ದಮಿತಃ - ದಾಂಟಿಸಲ್ಪಟ್ಟುದು” (ಸಾಜ, 8) ೪. ಮಾರಿಸು: ನಿಟ್‌ 
ಗಳನಿಕ್ಕಿ ದಾಂಟಿಸದೆ ದುಂಡಿಸುವಾಕೆಯನೊತ್ತೆಗೊಳ್ಳದಂತೆಜಯದೆ ತೇಪೆ 
ಗುಳ್ಳೆ ಬಳಿನೀರ್ಗಳನಗ್ಗದ ಪಣ್ಣೆ ಮೆಯ್ಯನೆಯ್ನಿ ಅೌಯದೆ (ಲೀಲಾವ, 
೨-೯2), ೫. ಮಿಾಾರಂ; ಅಶಿಕ್ರಮಿಸು: ಮೃತ್ಯುವ ಜವನ ಮಾರಿಯ 
ದಾಂಟಿಸುವ ವೇದಾಂತಿಗಳ ಪಾಟಿ ಶಿವನ ಪೊಸ ಕರವಾಳು . , , ಶಂಕರ 
ನೊಲುಮೆಯುಳ್ಳಾಳು (ಬಸಪು, ೬-೧೦), ದಾಟಿಸು : ೨. ನಾನು ಅವಳಿಗೆ 
ಊಟದ ವಂನೆಯ ಹೊಸಲು ದಾಟಿಸಿ ಅಡಿಗೆಯ ಮನೆಯೊಳಕ್ಕೆ ಕರೆದು 
ಕೊಂಡು ಹೋದೆ (ಜಿಂಗಾಳ್ಕ. ೧೩) ; ಎಲೈ ಅಗ್ನಿಯೆ . . . ನೀನೇ ಅನ್ನ 
ಸಾಧಕನು, ಪಾಪದಿಂದ ದಾಟಿಸತಕ್ಕವನು (ಖುಳ್ಳಾರ, ೨೫). ೬. 
ಸಾಗಿಸು; ಕಳುಹಿಸಂ; ರವಾನಿಸಂ; ಹೋಗುವಂತೆ ಮಾಡು: 
ಸುಗ್ರೀವ ಹಾಯೆನುತೊದಣ್‌ ರಣದಲಿ ಜೀವವನು ದಾಟಿಸಿ [ಏಾಾಂ. 
ಜಾಳಿಸಿ, ಜಾಜ್‌ಸಿ]ದನಾ ಧ್ವನಿಗೇಳಿಸಿತು ಕಿವಿಗೆ (ತೂರರಾ. ೪-೨-೨೮) : 
ಸೂಟಿಯ ಬಾಣಗಳಿಂದಿಟ್ಟು ಜೀವವ ದಾಟಿಸಿದರು ಯಮವುರಿಗೆ (ಕಂನವಿ, 
೧6-೭೬) ; ಕನ್ಯುದಾನವೆನ್ನುವುದು ಒಂದು ಕೈಯಿಂದ ಇನ್ನೊಂದು ಕೈಗೆ 
ದನಕರುಗಳನ್ನು ದಾಟಿಸಿದ ಹಾಗೆ (ವಡಾ. ೭೧) ; ದ್ರುಪದನು ರಾಜಾಧಿ 
ರಾಜನಾದ ತನಗೆ ಬಡಹಾರವರ ಗೆಳೆತನವೆಲ್ಲಿಯದೆಂದು ಅವನನ್ನು 
ಹೊರಗಣಿಂದ ಹೊರಕ್ಕೇ ದಾಟಿಸಿಬಿಟ್ಟನು (ನೀಗಟ್ಕು, ೦೧೪). 

ದಾಟಿಸಿಕೊಳ್‌ ಎ ರಕ್ಷಿಸು; ಆಶ್ರಯ ಕೊಡಂ; ಕಾಪಾಡು : ದೈತ್ಯ 
ವಧೂಟಿಯ ಕರೆದು ತನ್ನೊಡನೆ ಸೂಟಿಯೊಳ್‌ ಸಾವಂತೆ ಕೆಯ್ಯ ಖಡ್ಗವ 
ನಿಕ್ಕಿ ದಾಟಿಸಿಕೊಂಡಳೆಲ್ಲರನು (ಬೋಹತ, ೩೩-೩೮). 

[ ದಾಂಟ್ಲು + - ಇಸ್ಕು] 


ದಾಂಟಿಸ್ಕು "ತಾಂಟಿಸಂ' ನೋ. 


ದಾಂಟು,, ದಾಟು (ಕ್ರಿ. ೧. ಹಾರು; ನೆಗೆ ; ಜಿಗಿ; ಲಂಘಸಂ: 
“ದಾಂಟು-ಲಂಘನೇ” (ಕಮಧಠಾ) ; “ಲಂಘಿಸುವುದಕ್ಕೆ ದಾಂಟಿಂದು” (ಕರರ 
೧೨೩) ; ಸುಹೃಚ್ಛೋಕಾಂಧನೆಂ ಮಗುಟ್ದಿಮರ್ತ್ಯಮಾರ್ಗದೊಳ್‌ ಪರಿ 
ಯುುತ್ತ ಮೊರ್ವ ವೈಮಾನಿಕನಂ ಭರದಿಂ ದಾಂಟುವುದುಂ (ಕಾದಂಉ, ೬೧೪), 
೨. ಹಾಯ ಹೋಗಂ ; ಮಂಂದೆ ಸಾಗಂ ; ತಟಹಾಯಂ ; ಆಚೆಗೆ 
ಹೋಗು: ವಿಷಯಾಧಿಪತಿಗಳಪ್ಪರಸುಗಳಿಲ್ಲಂ ನೆರೆದಿರ್ದಲ್ಲಿಯಾರುಮಂ 
ಮೆಚ್ಚದೆ ದಾಂಟಿ ಪೋಗಿ ಕುಬೇರಕಾಂತಂಗೆ ಮಾಲೆಯಂ ಸೂಡಿದಳ್‌ 
(ವಡ್ಮಾರಾ, ೪೧-೪) ; ಭೀಮನಂ ಪೊಣರ್ದು ನೆಲಕ್ಕಿಕ್ಕಿ ಬೆನ್ನಂ ಮೆಟ್ಟಿ 
ದಾಂಟುವ ಮದಗಜದಂತೆ ಕೊಲಲೊಲ್ಲದೆ ವಾಂಟಿದಾಗಳ್‌ (ಪಂಪಧಾ, 
೧೩-೪೦ ವ) ; ರುಧಿರಸ್ರೋತಂಗಳಂ ದಾಂಟಿದಾಂಟಿಭದೋರ್ನೀಲಲತಾ 
ಪ್ರತಾನವಿಪಿನವ್ರಾತಂಗಳೊಳ್ಳಿ ಲ್ಕಿಸಿಲ್ಕಿ (ಗದಾಯು. ೪-೪೭); ಗರಳ 
ಪುರದ ನದಿಯನು ದಾಂಟಿ ಬಲ ಸಹ ನೆಅ್‌ಯರ್ಧರಾತ್ರೆಯೊಳಾಗ . , , 
ಅರಿತಂತ್ರವ ತಟ್‌ದೊಟ್ಟಿದನು. (ಕಂನವಿ, ೩-8೫, ೩. ಬಿಟ್ಟು ಹೋಗು; 


೩೮೫೪ 


20 


80 


ದಾಂಟ್ಕು 


ತೊರೆದಂ ಹೋಗು : ಉತ್ತರಗುಡದೆ ಜಲವೀಂಟಿದನು ದಾಂಟಿದುದಸು 
ಕಳೇಬರವ (ಕುವ್ಕಾಆ, ೨೩-೨೧), ೪. ವಿನಾರಂ; ಪಾಲಿಸದೆ ಇರಂ; ಅತಿ 
ಕ್ರವಿಂಸಂ: ಸಪ್ತಸಮುದ್ರಂ ಕರೆಗಣ್ಮಿ ತನ್ನವಧಿಯಂ ದಾಂಟಿತ್ತು . 
ಎಂಬೊಂದು ಸಂದೇಹಮಂ ಪೊಸತಂ ಭೂಭುವನಕ್ಕೆ ಮಾಡಿದ.ದು 
ತತ್ಸನ್ನಾಹಭೇರೀರವಂ (ಪಂಪಭಾ, ೯-೯೪); ಯತಿಯೆಂಬುದು ಗಣನಿಯತಂ 
ಪ್ರತೀತಮುಸಿರ್ಮ್ವಾಣಮಂತದಂ ದಾಂಟಲ್ಯಾ ಯತಿ ಕೆಡುಗುಂ ದಾಂಟಿ 
ದೊಡಾ ಯತಿ ಕೆಡೆ ಕವಿತಾಭಿಧಾನಮೇನೆಸೆದಪ್ರದೆ (ಛಂದೋಂಲು. ೧-೪೫); 
ರವಿ ಮಾಟ್‌ಟ್ಟಳೆದಂ ವಿಯತ್ತಳಮನಾಶಾಸೀಮೆಯಂ ದಾಂಟುವನ್ನೆವರಂ 
ತನ್ನ ಕರಂಗಳಿಂದೆನೆ ಪೆಜಂಗೇಂ ಮೊಗ್ಗೆ (ಪಂರಾಮಾ, ೧-೩೯); ನಿಜಿಯನಿಕ್ಕಿ 
ದಾಂಟಿದರೆ ಅಂತೆನ್ನ ನಂಬಾ (ಬಸವ. 800); ಉಟ್ಟ ನಿಟ್‌ ದಾಂಟಿದೊಡೆ 
ಕಚ್ಚುವುದೆ ದೈವಮಂ ಮುಟ್ಟಿದೊಡೆ ಬೆರಳು ಹತ್ತುವುದೆ (ಸೋಮದ. 
೨-೪೦) ; ನಿಜಿಯ ದಾಂಟಲು ಕಚ್ಚುವುದೆ ಬಳಿನೀರ್ಗುಡಿಯಲೀಯುದರ 
ಉರಿವುದೆ (ಜೀವಂಚ. ೧೭-೫೭) ; ಅಣ್ಣ ನಾಜ್ಞೆಯ ಚಿತ್ತದಲಿ ನೀವ್‌ ದಾಂಟ 
ದಿಹುದಾರಣ್ಯವಾಸದಲಿ (ಕುವ್ಮಾಅ. ಓರಿಇ, ೪-೫೯); ಉಟ್ಟ ಸೀರೆಯ 
ದಾಂಟು ಮುಟ್ಟಿನ್ನು ದೈವವ (ಅಮುಸಾಂ. ೩-೭೩); ಬಳಿನೀರ ಕುಡಿದು 
ನಿಜಿಯ ದಾಂಟಿ ಪುತ್ತೂದಿ ಬಳಿಸಂದಿನಿಯರ ಚಿತ್ತವನು ತಿಳಿಸಿ ಕುಲ್ವಿಡಿ 
ದೊಡಗೂಡುವ ಗಳಿಸಾಳಿ ಬೆಲೆವೆಣ್ಗಳು (ಕುರಾಸಾಂ. ೨೮-೮೮), ದಾಟ್ಕು : 
೨. ಹಳುವ ದಾಟಲಿ ದ್ರುಪದನಂದನೆಯಳಲಶಿಖಿಗಿಂಧನೆವಲೇ ಕುರುಕುಲದ 
ಕರಡದ ಬಣಬೆ ಕಾದುರುಹುವುದು ಕೇಳೆಂದ (ಕುವ್ಮಾಅ, ೨-೩೨) ; ದಾನದ 
ಕೈಯ ತೋಟ್‌ಸಬೇಕು ಅದಆ್‌೦ದ ನದಿಯ ದಾಟುತಿಯಪ್ಪ (ಪುರಂದ 
೧-೧೮೧-೨೧) ; ಸೆಅ್‌ ತುಟು ಸಹಿತ ಸೋಸಲೆಯ ಕಡುವ ದಾಟಿ ಏರಿದು 
ಮಾರ್ಬಲಗೂಡಿ ಬುದು (ಕಂನವಿ, ೩-೫೭) ; ನೀನೆ ಇನ್ನು ಸಂಸಾರವೆಂಬ 
ಮಹಾಸಾಗರದೊಳಗಿಂದ ದಾಟಿಹೋಗತಕ್ಕವನು (ಮುಂಬಯಿ, ೪-೩೯) ; 
ಹೊಳೆ ದಾಟಿದ ಮೇಲೆ ಅಂಬಿಗರ ಮಿಂಡ (ಗಾದ). ಲೆ. ಗಶಿಸು; ಸಾಯು; 
ತೀರಿಹೋಗು ; ಮುಗಿ ; ಕೊನೆಗೊಳ್ಳು : ಅವನು ದಾಟಕೊಂಡನಂ 
(ಮುಂಬಯಿ, ೩-೧೯೯). 
[ ದೇ. 8 ತಮಿ. ತಾಣ್ರು; ಮಲ. ತಾಣ್ಣು, ಶಾಟ್ಟು; 
ತುಳು. ದಾಂಟು ; ತೆಲು. ದಾಟು] 


ದಾಂಟ್ಕಿ "ತಾಂಟು' ನೋ. 
ದಾಂಟ್ಕು, ದಾಟ್ಣ (ನಾ). ೧. ನೆಗೆತ; ಜಿಗಿತ. "ಮಾಜಿಂದಾಂಟಂ' 


ಪರಾ. ೨. ಹಾದಂಹೋಗಂವಿಕೆ ; ಹಾಯಂವಿಕೆ : (8), ೩. ಹಬ್ಬ 
ವಿಕೆ ; ಚಾಚುವಿಕೆ. "ದಾಂಟಂಂಗಂಡಿ' ಪರಾ. ೪. (2): ಇಟ್‌ಯೆ 
ಮುಸುಕಿಟ್ಟು ಬಾಗಿಲ ಬಲ್‌ಯನೆ ಪರಿತಂದು ದಾ(ದ)ಂಟನೂರಿ(ಟ್‌) 
ಸಿರೊ(ರ್ರಜಂ ಬಿಡದೆ ನಡುಗುತ್ತುಮೊಯ್ಯನೆ ಮಲ್‌ಯಂ ಬೆಸ 
ಗೆೊಂಡೆಡಮಕ್ಕುಮಿದುವೊಂದು ಮತಂ (8ಟ್ಮಮ, ೧-೩೯). ದಾಟ್ಕು: 
೨. ಕರವಾಳೋನ್ಮುಖ ಚಣ್ಮವಜ್ರಹತಿಯಂ ಬಿಳ್ಮನ್ಯಮತ್ತೇಭ ಭೂವರ 
ದಿಂದುಣ್ಮೂವ ರೆಕ್ತವಾಹಿನಿಯುಮಂ ಕಣ್ಮಯ್ದಿ ಭೂತಬ್ರಜಂ ಶ್ವರಿತಂ 
ಮಂಣ್ಡದ ತೆಪ್ಪದಿಂ ಶಿರದಲಾಂ 1 ಬದ್ಧದಿಂ ದಾಟು ಭೀಕರವಾಗಿರ್ದ್ದುದು 
ಬಿಟ್ಟಿದೇವನಿಅದತ್ತುಗ್ರಾಜಿರಂಗಾಂಗಣ೦ (ಎಳ, ೫೪1 (5), ಚಿಕ್ಕನಾ. 
೯೮-೪೪; 1169). ಹ. ದಾಟಂವಂತಹ ಸ್ಥಳೆ,-ಎಡೆ: ಕೋಟೆಯಿದ್ದುದು 
, . * ಘೋಟಕೆದ ಮದಕರಿಯ ಕಂಡಿಯ ಬದಾಟುಗಳ[ಪಾಕಾ. ದ] ಹುಲಿ 
ಮುಖದ ವಂಕದ ಕೂಟದುರುವಿಲಾಸದ ವಿವಿಧರಚೆನೆಯಲಿ (ತೊರರಾ. 
8-೨-೪). ಓ. ಸಂಗ್ರಹ ; ಅಡಕಗೊಳಿಸಂವಿಕೆ. "ದಾಟಂಕಥೆ' ಪರಾ. 
೭, ದೃಷ್ಟಿದೋಷ, ಕಾಲಂಧೂಳಂ ಮುಂತಾದಂವುಗಳ ಪರಿಹಾರ 
ಕ್ಕಾಗಿ ನಿವಾಳಿಸಿ ಎಸೆದ ಪದಾರ್ಥಗಳನ್ನು ದಾಟುವುದರಿಂದ 
ಉಂಟಾಗುವ ಅನಾರೋಗ್ಯ. "ಕಾಲುರಂಜು', "ದಾಟಂತೆಗೆ' ಪರಾ, 


ದಾಂಟುಂಗುಡಿ 


ದಾಟಾಗು ಎ ನಿವಾಳಿಸಿ ಎಸೆದ ಪದಾರ್ಥಗಳನ್ನು ದಾಟಿ ಅನಾ 
ರೋಗ್ಯವುಂಟಾಗಂ; ಕಾಲುರಂಜಂ ಆಗು : ದಾಟು ತೆಗೆಯುವುದು : 
ದಾಟಾಗಿದ್ದರೆ, ಅಂದರೆ ಏನಾದರೂ ದೋಷದ ಕಾರಣ ತೊಡೆ ಅಥವಾ 
ಕಾಲು ಊದಿಕೆೊಂಡಿದ್ದರೆ . * * ಮಾಡುವ ಶಾಂಶಿ (ನನ್ನೂರು. ಕೋಲೆ). 
[ ಎದಾಂಟ್ಗು] 
ದಾಂಟುಂಗುಡಿ, ದಾಂಗಂಡಿ (ನಾ). ಉದ್ದವಾದ ಕುಡಿ; ಚಾಚಿಕೊಂಡಿ 
ರುವ ಕುಡಿ: “ದಾಂಗುಡಿಯೆಂದು ದಾಂಟುಂಗುಡಿಯೆಂಬರ್‌” (ಕಶಸಾ. 
3೭-8೭೪); “ದಾಂಗುಡಿಯೆನ್ನಲ್‌ ನೆಟ್ಟನೆ ದಾಂಟುಂಗುಡಿ” (ಕವಿಕಂ, 
೨೨೮) ; ಕಟಂಜನವನ್ನು ದಾಂಟುಂಗುಡಿಯೆನ್ನೆ ಬಂತೆ ಕಳೆದುಹೋಗಿ, 
ತಿರುಗಿ ನಿಂತು, ನಿಟ್ಟುಸಿರ್ಗೊಂಡು, ಹೊರಡಲನಂವಾಗುತ್ತಿರುವನಂ 
(ಜಿಟ್ಕ, ೧೧3-೦೪), ದಾಂಗುಡಿ: “ದಾಂಗುಡಿಯೆಂದು ದಾಂಟುಂಗುಡಿ 
ಯೆಂಬರ್‌” (ಕಶಸಾ. ೨೭-೫೭೪); “ದಾಂಗುಡಿಯೆನ್ನಲ? ನೆಟ್ಟನೆ ದಾಂಟುಂ 
ಗುಡಿ” (ಕವಿಕಂ. 3೨56) ; ಸೋರ್ವ ಸೋನೆಯೊಳೆ ದಾಂಗುಡಿಯಿಂದೆಸೆ 
ದಿರ್ಪ್ಪವು (ಎಇ. ೫111, ೩೩೧-೨೯ ; 929) ; ತಳು ಕಟ್ಟಿದ ಗುಡಿ ರಂಗ 
ವಲ್ಲಿಗಳೆ ದಾಂಗುಡಿಯಂತಿರೆ ಸೂಸೆ ಸೇಸೆಯಂ ಸುದತಿಯರ್‌ (ಪಂಪಧಾ. 
೫-೧೦೫) ; ಪಸರಿಸೆ ಸುತ್ತೆಲುಂ ಗುಡಿಯ ದಾಂಗುಡಿ ಮುತ್ತಿನ ರಂಗವಲ್ಲಿ 
ನಾಲ್ಮೆಸೆಯೊಳಮರ್ಕೆವೆತ್ತ ಪಟಹಧ್ವನಿ (ಸುಕುಮಾ, ೧೦-೨೭) ; ಗಜ್‌ಕೆಯ 
ತೊಳಟೆಯ ದಾಂಗುಡಿಯಂ ಚಿವುಂಟಿ (ಉಮಾಶ್ಮ. ೪೩-೧೭). 
[ದಾಂಟು; + ಕುಡಿ; ಓ `ದಾವಕುಡಿ'ಯಿಂದಲೂ ಇದಕ್ಕೆ 
ನಿಷ್ಪತ್ತಿ ಹೇಳಬಹುದು ]. 
ದಾಂಟುಗಳೆ (ನಾ). ಹಳ್ಳವನ್ನು ದಾಟಲಂ ಹಾಕಿರಂವ ಬಿದಿರಿನ ಕೋಲು, 
ಗಳು, ಬೊಂಬು ಇತ್ಯಾದಿ : ಕಾಡುಮೇಡುಗಳುಳಿದು ಪಾಡಿಗಳ ಬಳಿ 
ವಿಡಿದು ತೋಡುಗಳೆ ದಾಂಟುಗಳೆಗಳ ತೂಗಿ ನಡೆದು (ಕಾಲೂರ. ೧೫೧-೩೩೦). 
[ ದಾಂಟ್ಕು + ಗಳೆ (ಆಗಯೆ)) 
ದಾಂಟುಗೊಡು (ಕ್ರಿ). ದಾಟಲು ಅವಕಾಶ ಕೊಡಂ : ಏಜುಗೊಂಡೆಕ್ಕಲನ 
ದಾಂಟುಗೊಟ್ಟ ಪಾವಿನ ಪೊಸವಗೆಯೊಂದು ಮಸಕದಿಂ ಕಿಡಿಕಿಡಿವೋಗಿ 
ಕುಡಿವರಿವ ಮಿಸಸೆಯಂ ತಿರ್ದುತೆ (ರಾಮಕ್ಕ. ೮-೧೮). 
[ ದಾಂಟ್ಯು + ಕೊಡು) 
ದಾಂಟುದಾಣ (ನಾ). ದಾಟಂವ ಸ್ಥಳ; ಹಾಯ್ಗಡ : ದಾಂಟುದಾಣದಾ 
ಬಿರುವೊನಲ್‌ ಕಾಲ್ಗಡ್ಡಮಾಗಿ ಕಣ್ಣೆಡ್ಡವನದುದೊ ಮುಂದೆ ಕಾಳಿಂದಿಯಾ 
(ಶ್ರೀರಾವಾ, ೦೩೮-೩೬೮), [ ದಾಂಟು + ತಾಣ] 
ದಾಂಟುಮರ "ದಾಂಟಂವರ' ನೋ. 
ದಾಂಟುವರ, ದಾಂಟುವಂರ, ದಾಟಂಮರ (ನಾ). ೧. - ದಾಂಟುಗಳಿ : 
ತೆಪತ್ತ ಕಾಲ್ಲಿಳಿಂ ದಾಂಟುವರವಳೆದಂ (ಕಾಲೂಕ, ೧೩೭-೨೯೬). ದಾಂಟು 
ಮರ: ೧. ಹಿಂದೆ ಪೋಗುವುದೇಕೆ ದಾರಿಯಿದನುಂ ಬಲ್ಲೆನೆಂದಿರ್ಪ 
ದಾಂಟುಮರದೆಡೆಗೆ ನಡೆತಂದಂ (ಕಾಲರ, ೦೩೭೧೯೫), ದಾಟುಮರ: 
೨. ನೆಲಬಾವಿಯ ಮೋಲೆ ಅಡ್ಡವಾಗಿ ಹಾಸುವ ಗಳಂ ; ದಾಟುಮರ 
ಮುರಿದು ಬಾವಿಯಲ್ಲಿ ಬಿದ್ದನು (ಕೂ), [ದಾಂಟು, + ಮರ, ] 
ದಾಂಡಗಾಯಿ (ನಾ). ಪುಂಡುಗಾರಿಕೆ ; ಪುಂಡಾಟ ; ಅಂತೆಯೇ ಪಡದಪ್ಪ 
ಕೊಟ್ಟ ಅರ್ಜಿ ನಾನಾನ ಪ ಕರಣದ ಬಗ್ಗೆ ಇರದೆ ದಾದಾ ತನ್ನ ಮೇಲೆ ಏರಿ 
ಬಂದು ದಾಂಡಗಾಯಿ ಮಾಡಿದ ಬಗ್ಗೆ ಇರಬೇಕು ಎಂದು ಅವರಿಗನಿಸಿತ್ತು 
(ಗ್ರಾಮಾಯ. ೧೧. "ಕಾಟಕಾಯಿ' ಪರಾ. 
[ «+ ಮರಾ, ದಾಂಡಗಾಈ) 
ದಾಂಡಪಟೆ "ದಾಂಡಪಟ್ಟೆ' ನೋ. 
ದಾಂಡಪಟ್ಟೆ, ದಾಂಡಪಟೆ (ನಾ). ಒಂದಂ ಕೈಯ್ಯಲ್ಲಿ ಉದ್ದವಾದ ಕತ್ತಿ 
ಯಂನ್ನೂ ವಂತ್ತೊಂದಂ ಕೆಯ ಲ್ಲಿ ಕೋಲನ್ನೂ ಹಿಡಿದು ಮಾಡುವ 


೩೮೫೫ 


10| ದಾಂಡಿ ( ನಾ) ಹ 


ದಾಂತ್ಯ 


ಕಸರತರ್ತಿ : ಕುಸ್ತಿಯಲ್ಲಿ ಅಜಂ೯ನದಾಸನ ಕೈ ಮೇಲಾದರೆ, ದಾಂಡಪಟಿ 
ಯಲ್ಲಿ ರಾಜವರ್ಧನನ ಪರಿಶ್ರಮ ಹೆಚ್ಚು (ಪರಮೇ, ೨). ದಾಂಡಪಟೆ ; ಡೆ 
ಚಿಕ್ಕಂದಿನಿಂದ ಗರಡೀ ಸಾಧಕ, ದಾಂಡಪಟೆ, ಕುಸ್ತಿ ಮಂಂತಾದ ಶೌರ್ಯದ 
ಅಭ್ಯಾಸಗಳನ್ನು ಇವರು ಮಾಡುತ್ತಾರೆ (ಕಥಾಗೆ, ೧೦೪), 
[ ಮರಾ. ದಾಂಡ್‌ಪಟ್ಟಾ ] 

ದಾಂಡಾಜಿನಿಕ (ನಾ). ಮೋಸಗಾರ ; ವಂಚಕ; ಮಾಯಾವಿ: “ದಾಂಡಾ 
ಜ[ಜಿ3ನಿಕಃ, ಕಂಹಕಃ, ಕಾಪಟಿಕಃ, ಜಾಲಿಕಃ, ಕೌಸೃಪಿಕಃ, ಧೂರ್ತಃ, 
ವ್ಯಂಸಕಃ, ಮಾಯಾವೀ, ವಹಿಯಿಕಃ, ಮಾಯಾ-ಈ ೧೦ ಮಾಯಾವಿ” 
(ಹಲಾಯಂ. ೫೮-೧೯೪). [ಸಂ.] 

ಸವಂದ್ರತೀರವಲ್ಲಿ ಗುರುತಿಗಾಗಿ ನೆಟ್ಟ ಕಲ್ಲು: 
(ಕಿಸಂಗ್ಲಾ. ೧೩೫), [ದೇ.8 ತುಳು. ದಾಂಡಿ] 

ದಾಂಡಿಗ, ಧಾಂಡಿಗ (ನಾ). ೧. ಗಟ್ಟಿಗ ; ಕಟ್ಟುವಂಸ್ತಾದ ಆಳು ; ಶಕ್ತಿ 
ವಂತ ; ಕಸಂವುಳ್ಳವನು ; “ಬಲವುಳ್ಳ ದೊಡ್ಡ ಆಳು ; ಬಲವಂತ; 
ಶಕ್ತಿವಾನ” (ಜಾನಕೋ. ೪): ಮನೆಯಲ್ಲಿ ಕರೆಯುವ ಎರಡು ಎವೆಗಳು, 
ಎರೆಡು ಹಸುಗಳು, ದುಡಿಯಲು ಇಬ್ಬರು ದಾಂಡಿಗರಾದ ಆಳುಗಳಂ 
(ಬೆವರಿ, ೧೩೨), ೨. ಒರಟಂ ವ್ಯಕ್ತಿ; ಅಸಂಸ್ಕೃತ ; ಹುಂಬ: ಕರೆಯದೇ 
ಮಾಡದೇ ನಾವಿಬ್ಬರು ದಾಂಡಿಗರು ಹೋದರೆ ಕತ್ತು ಹಿಡಿದು ತಳ್ಳಿಯಾರಂ 
(ಮಧಠುಸೆ. ೩೮), ಧಾಂಡಿಗ : ೧. ಧಾಂಡಿಗರಾದೆ ಯಃವಕರೂ ಹೆದರುವ 
ಹುಲಿಗಳನ್ನು ನೀನು ಕೊಲ್ಲಲಾಪೆಯಾ? (ಈಕಥೆ, ೧೫) ; ನಾನು ಬಹಳ 
ಚೆನ್ನಾಗಿ ಬೆಳೆದು ಧಾಂಡಿಗನಾಗಿದ್ದೆ (ಗರುದಾ, ೮೩) ಅಲ್ಲೊಬ್ಬ ಧಾಂಡಿಗನು 

. ಬಂದವರನ್ನೆಲ್ಲ ಭುಜದ ಮೇಲೆ ಕೂರಿಸಿಕೊಂಡು ನದಿಯನ್ನು ದಾಟಿಸುವನು 
(ದೇ230ಕ. ೭೫). "ದಡಿಗ್ಗ' ಪರಾ, [₹ «ಮರಾ. ದಾಂಡಗಾ) 

ದಾಂಡಿಗತನ (ನಾ). ಒರಟುತನ : ಅವನ ದಾಂಡಿಗತನದಿಂದ ಎಲ್ಲರಿಗೂ 
ಬೇಸರವಾಯಿತು (ಕೂಡಿ). [ ದಾಂಡಿಗ + - ತನ] 

ದಾಂಡು (ನಾ). ೧. ಚಿಣ್ಣಿಕೋಲಾಟದಲ್ಲಿ ಚಿಣ್ಣಿಯನ್ನು ಹೊಡೆಯಲು 
ಬಳಸುವ ಕೋಲು. “ಚಿಣ್ಣಿ ದಾಂಡು' ಪರೂ. ೨. ಕ್ರಿಕೆಟ್‌ ಮೊದ 
ಲಾದ ಆಟಗಳಲ್ಲಿ ಚೆಂಡನ್ನಿ ಹೊಡೆಯಂವ ಸಾಧನ; ಬ್ಯಾಟು: 
ಹೃತ್ತಿಂಡ ಟೆಂಡು, ಬೆನ್ನೆಲುಬು ದಾಂಡು (ನಡೆಬಂ. ೧೦3-೨೦); ಕ್ರಿಕೆಟ್‌ 
ಆಟದ ದಾಂಡು ; ಚಪ್ಪಟೆ ದಾಂಡು, ಬ್ಯಾಟು (2೩೬ ಇಂಕನಿ). | 

[( «ಮರಾ. ದಾಂಡ್‌, ದಾಂಡಾ] 

ದಾಂಡೆ (ನಾ). (ಕರಾ) ಒಂದಂ ಬಗೆಯ ಮಾನಂ. [?1 

ದಾಂತ್ಮ (ನಾ). ದಕಾರದಲ್ಲಿ ಕೊನೆಗೊಳ್ಳುವ ಶಬ್ದ ; ಕೊನೆಯಲ್ಲಿ 
ದಕಾರವಿರುವಂತಹುದಂ : “ದಾಂತಕ್ಕೆ-ಆಟ್ದು (ಅಬ್ಬು) - ಜಲಮಗ್ನೇ 
(ಮುಳುಗ )” (ಕಮಧಾ, [ದ್ಯ * ಅಂತ] 

ದಾಂತ್ಯ (ಗು). ೧. ನಿಗ್ರಹಗೊಂಡ ; ದಮನವಾದ. ೨. ಪಳಗಿಸಿದ; 
ಸಾಧಂಗೊಳಿಸಿದ. (ನಾ). ೩, ಇಂದ್ರಿಯಂನಿಗ್ರಹ : ದಾಂತರಹಿತನ 
ನೆಶುಚಿಯಂ ವಿಭ್ರಾಂತವಂ , ., ಸಲಹು (ಬಸಫು, ೨೨-80), ೪. ಇಂದ್ರಿಯ 
ನಿಗ್ರಹವನ್ನು ಉಳ್ಳವನು : `ದಾಂತಃ, ದಮಿತಃ-ಇಂದ್ರಿಯನಿಗ್ರಹ 
ವುಳ್ಳವನಿಗೂ, ನಿಗ್ರಹಿಸಲ್ಪಟ್ಟ ಇಂದ್ರಿಯಕ್ಕು ಪೆಸರು” (ಸಿದ್ಧಾಂತಿ. ೩೪೪). 
೫. ತಪಶ್ಚರ್ಯೆಯಂ ವೂೂಲಕ ಇಂದ್ರಿಯಗಳನ್ನು ನಿಗ್ರಹಿಸಿದವನು; 
ತಪಸ್ಸಿನ ಕ್ಲೇಶವನ್ನು ಸಹಿಸಿಕೊಳ್ಳುವವನು : “ತಪದ ಬಾಧೆಯಂ 
ಸೈರಿಸುವಾತನಂ ದಾಂತನೆಂಬುದು” (ಹಲಾಯು, ೬೬-೨೪೫) ; “ಸಂದ 
ತೆಪಬಾಧೆಯಂ ಸೈರಿಸುವವಂ ದಾಂತನಕ್ಕು” (ಮಂಗರಾ, ೭೪-೪); ಸಮಜೀವಿ 
ಯಾಗಿ ದಾಂತನಾದವನಿಗೆ .. . ಉಪಶಾಂತನಾದಂಥವನಿಗೆ ಕ್ರೋಧ 
ವೆಲ್ಲಿಯದು? (ಬುರಪ. ೬೫); ದಾಂತನಲ್ಲದವನು ಲೋಕನಿಷ್ಠ ; ಬ್ರಹ್ಮ 
ನಿಷ್ಮನಲ್ಲ (ಛಾತತ್ತೃ. ೩೦೬). [ಸಂ.] 


ದಾಂತತೆ 


ದಾಂತತೆ (ನಾ). ಇಂದ್ರಿಯನಿಗ್ರಹ; ಸಂಯಮ: ದಾಂತತೆ ಎಂದರೆ 
ಮನಸ್ಸು ಮತ್ತು ಇಂದ್ರಿಯಗಳ ಸ್ವಾಭಾವಿಕವಾದ ಪ್ರವೃತ್ತಿಗೆ ತಾನು 
ಅಧೀನವಾಗದೆ, ತನ್ನ ಇಚ್ಛೆಯಂತೆ ಅವುಗಳನ್ನು ನಿಯಮಿಸುವುದು 
(ಭಾತತ್ತ್ಮ. ಉಪೋದ್ಯಾತ, ೫1೪). [ ಸಂ. ದಾಂತತಾ) 

ದಾಂತಿ (ನಾ). ೧. ಇಂದ್ರಿಯನಿಗ್ರಹ ; ಸಂಯಮ: ದಾಂತಿಯೇ 
ಸುಖಭೋಗ ಮಾಯಾಶ್ರಾಂತಿಯೇ ಮಹಾತ್ಮೆಯಿವು ಖುಷಿಸಂತತಿಗೆ 
ವರ್ತನವಲೇ ವೈದಿಕವಿಧಾನದಲಿ (ಕುವ್ಕಾಆ, 8-೧೯) ; ನಿಮಗೆ ಐವತ್ತು 
ತುಂಬಿತು. ಈಗ ಮಡಿ ಮಂತ್ರ ಶಾಂತಿ ದಾಂತಿಗೆ ತಕ್ಕ ಕಾಲ (ದೀಪಮ. 
೬೦-೫). ೨. ತಪಸ್ಸಿನ ಕಷ್ಟಗಳನ್ನು ಸಹಿಸಿಕೆೊಳ್ಳೂವಿಕೆ. [ ಸಂ.] 

ದಾಂದಣ "ದಣದಣ' ನೋ. 

ದಾಂದಲೆ "ಧಾಂದಲೆ' ನೋ. 

ದಾಂಧಣ (ನಾ). ಒಂದು ಅನಂಕರಣ ಶಬ್ದ : ನಟಿಸಿ ರಾಜನ ರಾಜಗೃಹದ 


ಮೇಲಾಕಾಶಘಟನೆಯೊಳೆದ್ಭುತವಾಗಿ ರುಟಿ ದಾಂಧಣ [ಪಾಕಾಂ 
ದಾಂದಳ] ದಿಂದಿಮಿಕು ದಿಮ್ಮೆನೆ ಸುರಪಟಹನಿನಂದ ಕೇಳುತದೆ 
"ಭರಣ, ೩-೧೧೦). 


ದಾಂಧಣರ್‌ (ನಾ). ಒಂದಂ ಅನಂಕರಣ ಶಬ್ದ : ದಾಂಧಣರೆನುತ ಭೇರಿ 
ನವಪೊತ್ತು ಕಹೆಳಾದಿ ದುಂದುಭಿ ಧ್ವಾನ ದಶದಿಕ್ಕುಗಳನಾವರಿಸೆ 
(ಕೃಷ್ಮವಿ. ೨-೩೦). 

ದಾಂಧಲೆ "ಧಾಂದಲೆ'. ನೋ. 

ದಾಂಧಳನೆ (ಅ). ಒಂದು ಅನುಕರಣಾವ್ಯಯ : ಮೇರುವಿನ ಮೇಲೆ 
ಶಂಖಧ್ವನಿಸಹಿತ ಭೇರಿ ದಾಂಧಳನುಲಿವುದು (ಕೃಳವ, ೪-೯-೪). 

['ದಾಂಧಳ್ಯ + - ಅನೆ] 
ದಾಂಪತ್ಯ (ನಾ). ದಂಪತಿಗಳಾಗಿರುವಿಕೆ ; ಗಂಡಹೆಂಡಿರಾಗಿರಂವಿಕೆ ; 


ದಂಪತಿಗಳ ಜೀವನ ; ಇರವಿನೊಳರಿವಿನ ಮರುಳೇ ನಲವು. . , 
ನಿಮ್ಮಾ ದಾಂಪತ್ಯದೊಳಿದ ಕಾಂಬೆ ಅಸ್ತು ಅಸ್ತು ಸ್ವಸ್ತಿ ಸ್ವಸ್ತಿ ಎಂಬೆ 


(ಗಣೇಶ, ೫-೧೦೪) ; ಕೇವಲ ಬೌದ್ಧಿಕ ಮೈತ್ರಿಯೇ ಸಾಕಾದಲ್ಲಿ, ಬೇರೆ 
ಲಿಂಗಗಳು ಜೊತೆಗೊಡಿ ದಾಂಪತ್ಯವನ್ನು ಹೊಡುವುದೇ -ಬೇಡ (ದೂರಸ, 
೨೪); ದಾಂಪತ್ಯದ ನೊಗ ಕತ್ತಿನಿಂದ ಕಳಚಿ ಬಿತ್ತು (ಯೋಧಪು, ೯೪). 
[ಸಂ.7 

ದಾಂಪತ್ಯಜೀವನ (ನಾ). ಗಂಡಹೆಂಡಿರ ಜೀವನ ; ಸಂಸಾರ: ಒಮ್ಮೊಮ್ಮೆ 
ಈ ಪ್ರಣಯವು ದಾಂಪತ್ಕಜೀವನಕ್ಕಿಂತಲೂ ಬಂಧುರವಾದುದು 
(ಕನ್ನಜಾ, ೨೧೫). [ದಾಂಪತ್ಯ + ಜೀವನ] 

ದಾಂಪತ್ಯಧರ್ಮ (ನಾ). ದಾಂಪತ್ಯ ಜೀವನದ ನಡೆವಳಿ,-ಆಚಾರ : 
ಗೃಹ ಪವಿತೃವಾಗಿರಲೆಂದು, ದಾಂಪತ್ಯಧರ್ಮದಲ್ಲಿ ಆನುಮಾನಿಕ ಕಾಲ್ಪನಿಕ 
ಕಲಂಕ ಕೂಡ ಲೇಶಮಾತ್ರವೂ ಸ್ಪರ್ಶಿಸದೆ ಇರಲೆಂದು, ಸಾಧ್ವಿಯರಾದ 
ಸ್ತೀಯರ ಈ ಮಿತಿಮಾರಿದ ಜಾಗರೂಕತೆಯಲ್ಲಿ... ಒಂದು ಬಗೆಯ 
ಮಾಧುರ್ಯ ಉಂಟು (ಇಪೃಳ. ೨೬೧), [ ದಾಂಪತ್ಯ + ಧರ್ಮ) 

ದಾಂಪತ್ಯಪ್ರೇಮ (ನಾ). ದಂಪತಿಗಳಲ್ಲಿರಂವ ಪರಸ್ಪರವಾದ 
ಅನಂರಾಗ,-ಪ್ರೀತಿ: ಶುದ್ಧ ದಾಂಪತ್ಯಪ್ರೇಮವೇನೆಂಬುದನ್ನು ನೀನು 
ಅರಿಯಲಾರದೆ ಹೋದೆ (ಹೊಸಕಿ. ೧೦). [ದಾಂಪತ್ಯ + ಪ್ರೇಮ] 

ದಾಂಪತ್ಯಯೋಗ (ನಾ). ದಾಂಪತ್ಯದ ಸಂಬಂಧ : ಇಲ್ಲವೋ ಪೆರ್ಕುಡಿಯ 
ಪೆರೈೆಯವರೊಡನೆ, ಪಂಬಲಿಸಲೇವುದಯ್‌ ದಾಂಪತ್ಯಯೋಗಮನ್‌ ? 
(ಬದ್ಕಪ್ಪ. ೪೭-೦೦೨೪), [ ದಾಂಪತ್ಯ * ಯೋಗ) 

ದಾಂಪತ್ಯವಿಚ್ಛೇದನ (ನಾ). ದಂಪತಿಗಳು ಬೇರ್ಪಡಂವಿಕೆ ; ಗಂಡ- 
ಹೆಂಡಿರಂ ತಮ್ಮೆ ಪರಸ್ಪರ ಸಂಬಂಧವನ್ನೂ ರದ್ದು ಪಡಿಸಿ ಬೇರೆ 
ಬೇರೆಯಾಗುವಿಕೆ;ಸೋಡಚೀಟಿ;ಘಟಸ್ಫೋಟ; ಪಾರೀಖತ್ತು (ಉಕ): 


೩೮೫೬ 


ದಾಕ್ಷಾಯಣಿ 


ದಾಂಪತ್ಯ ವಿಚ್ಛೇದನಕ್ಕೆ ಅವಕಾಶವಿರುವ ವಿಚಾರ ಮುಂತಾದುವುಗಳ 
ಸಂಬಂಧವಾಗಿ ಹೊಸ ಕಾನೂನು ರಚನೆಯಾಗಿರುವುದರಿಂದ ಮಹಿಳಿಯರ 
ಸ್ಥಿತಿಯು ಉತ್ತಮವಾಗುವ ಸೂಚನೆಗಳು ತೋರುತ್ತಿವೆ (ಛಾರದ, ೩೯೨), 
[ ದಾಂಪತ್ಯ + ವಿಚ್ಛೇದನ ] 

ದಾಂಪತ್ಯಸಂಬಂಧ (ನಾ). ದಂಪತಿಗಳ ಸಾಂಸಾರಿಕ ಸಂಬಂಧ : ನಿಮ್ಮ 
ದಾಂಪತ್ಯಸಂಬಂಧವನ್ನು ವಿಚ್ಛೇದಮಾಡುವುದು ಮಹಾಪಾತಕವೆಂತಲೂ 
ತಿಳಿದಿದ್ದೇನೆ (ಕಪಾಕುಂ, ೧3೧). [ದಾಂಪತ್ಯ + ಸಂಬಂಧ) 

ದಾಂಬರು "ಡಾಮರ್ಯ' ನೋ. 

ದಾಂಭಿಕ (ಗು). ೧. ಕಪಟದ ; ವೇಷಧಾರಿಯಾದ. ೨. ಆಡಂಬರದ ; 
ಜಂಬದ. (ನಾ). ೩. ವೇಷಧಾರಿ; ಕಪಟಿ; ಸೋಗಿನವನಂ : 
ದುರ್ವಿನೀತ ಬ್ರಾಹ್ಮಣ ಏಳು ಭಿಕ್ಷೂಜೀವಿ! ..,ದಾಂಭಿಕ! (ಬಾಡಆ. ೮೩); 
ದುರ್ಗುಣಘರಟ್ಟ ಘಟ್ಟಿವಾಳಯ್ಯ ದಾಂಭಿಕರಿಗೆ, ನಾಮಧಾರಿಗಳಿಗೆ . . . 
ಸಿಂಹಸ್ಟಪ್ನೆವಾಗಿ ಉಳಿದಿದ್ದಾನೆ [ ಸಂ.) 

ದಾಕ "ಡಾಗ್ಗು' ನೋ. 

ದಾಕಲು "ದಾಖಲೆ' ನೋ. 

ದಾಕಿಡು (ಕ್ರಿ). ದೂರದೂರಕ್ಕೆ ಹೆಜ್ಜೆ ಹಾಕಂ ; ದಾಟುಹೆಜ್ಜೆ ಹಾಕು: 
ಸಾಕಿಂದು ತಪಸಿಗೆಯ್ದುವರೊಡನೆಮ ಗಾಸೆಯೇಕೆಂದು ನಾವು ಜಾಜುವೆವು 
ದಾಕಿಟ್ಟು ಹತ್ತೆಂಟು ಹಜ್ಜೆಯ ತಾವೆಯ್ದಿ ತಾಕಿ ಕೈವಿಡಿದೊಯ್ದರೆಮ್ಮ 
(ಭರತ, ೭೧-೪೩), [ದಾಕ್ಕು + ಇಡು] 

ದಾಕ್ಕು, "ಡಾಗೂ' ನೋ. 

ದಾಕ್ಮು (ನಾ). ದೊಡ್ಡ ಹೆಜ್ಜೆ ; ದಾಟು ಹೆಜ್ಜಿ: ಮೂಲೋಕವ 
ಚೋಟಿಕ್ಕುವಂತೆ ದಾಕೊಂದಅಕೊಳು ಕೋಟೆವಾರ್ಥಿಯ ಪಾಯ್ಯ ನಿರಾಕು 
ಲೋನ್ನತಿಯಿರ್ದುದೊಳಗೆ (ಛಕಡ. ೭೪-0೭). "ದಾಪು' ಪರಾ. [?] 

ದಾಕುದಾರ "ಡಾಕ್ಟರು" ನೋ. 

ದಾಕುಹಾಕು (ಕ್ರಿ). ಮೈಲಿ ಚುಚ್ಚು ; ದೇವಿಹಾಕು ; ಸಿಡುಬುಹಾಕು : 
ಮಗುವು ಹುಟ್ಟಿದ ನಾಲನ್ಕಿ ತಿಂಗಳಿನಿಂದ ಹಿಡಿದು ಒಂದು ವರುಷದೊಳಗೆ 
ಕಡ್ಡಾಯವಾಗಿ, ಮೈಲಿಗೆ, ಕಾಲರಾ . . . ಇತ್ಕಾದಿ ೧೮ ಬೇನೆಗಳಿಗಾಗಿ 
ದಾಕುಹಾಕುವ ಯೋಚನೆಯು: ನಡೆದಿದೆ (ಜೀವದೂ. 38೨); ಜನ್ನರನು 
ದನದ ಮೈಲಿಯ ಬೊಕ್ಕೆಗಳ ಕೀವನ್ನು ತೆಗೆದು ಶಸ್ತ್ರದಿಂದ ಫಿಪ್ಲನ 
ಚರ್ಮದ ಮೇಲೆ ಗಾಯಮಾಡಿ ರಕ್ತದಲ್ಲಿ ಸೇರಿಸಿದನು. ಇದೇ ಮೊತ್ತ 
ಮೊದಲು ದಾಕುಹಾಕಿದ ಉದಾಹರಣೆಯ) (ಮಾನಸ, ೪). 

[ದಾಕ್ಕು, (<ಎಡಾಗ್ಗು) * ಹಾಕು ( ಆಪಾಯ್ಯು;)) 

ದಾಕೋಟಿ "ದಹಕೋಟಿ' ನೋ. 

ದಾಕ್ತಾರ (ಡಾಕ್ಟರಂ' ನೋ, 

ದಾಕ್ಷ (ಗು). ದಕ್ಷನಿಗೆ ಸಂಬಂಧಪಟ್ಟ. [ಸಂ.] 

ದಾಕ್ಷಾಯಣಿ (ನಾ). ೧. ದಕ್ಷನ ವಂಗಳಂ ; ಸತೀದೇವಿ ; ಪಾರ್ವತಿ; 
ಗೌರಿ: “ರುದ್ರಾಣೀ, ಶರ್ವಾಣೀ . . , ದಾಕ್ಷಾಯಣೀ, ಶಿವಾ... 
ಮೇನಕಾತ್ಮಜಾ - ಈ ೨೦ ಗೌರೀದೇವಿಯ ಪೆಸರ್‌” (ಹಲಾಯು, ೪-೧೫) ; 
ದಕ್ಷನುದರದಲಿ ಸಂಭವಿಸಿದಳು ದಾಕ್ಷಾಯಣೀನಾಮದಿಂ (ಲಶಿಚಿಂ. ೧೩-೨); 
ನೀರೇಜಾಸನಸೂನು ದಕ್ಷನುಅಕಿ ಸದ್ದಾಕ್ಷಾಯಣೀದೇವಿಯ9 ... ಪಡೆದಂ 
(ಹಮ್ಮಾರ. ೨-೬), ೨. ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವುದಾದರೂ 
ಒಂದು ; ೧ ದಕ್ಷಬ ಹ್ಮ ನಿಗೆ ವೀರಿಣಿ ಎಂಬುವಳಲ್ಲಿ ಹುಟ್ಟಿದ ಅಶ್ವಿನೀ 
ಮೊದಲಾದ ಇಪ್ಪ: ತ್ರೇಳು ಜನ ನಕ್ಷತ್ರಕನೈೆಯಂರು. ಇವರೆಲ್ಲಾ 
ಚಂದ್ರನ ಪತ್ನಿಯರಂ: “ ಅಶ್ವಿನೀ ಮುಂತಾದ ೨೭ ನಕ್ಷತ್ರಗಳೂ 
ದಾಕ್ಷಾಯಣ್ಯಃ. ದಾಕ್ಷಾಯಣಿಯರೆನಿಸಲ್ಪಡುತ್ತವೆ” (ಸಿದ್ಧಾಂತಿ. ೩೦). 

[ ಸಂ. ದಾಕ್ಷಾಯಣಿ: ] 


(ಶರಡ. ೩೭೫). 


ದಾಕ್ಷಾಯಣೀರಮಣ 


ದಾಕ್ಷಾಯಣೀರಮಣ (ನಾ). ೧. ಶಿವ. ೨. ಚಂದ್ರ: “ಇಂದುಃ, 
ಚಂದ್ರಃ . . . ವಿಧುಃ, ದಾಕ್ಷಾಯಣೀರಮಣಃ-ಈ ೨೧ ಚಂದ್ರನ ಪೆಸರ್‌” 
(ಹಲಾಯು, 6-೪3). [ಸಂ. ] 

ದಾಕ್ಷಾಯ್ಯ (ನಾ). ರಣಹದ್ದು ; ದೊಡ್ಡ ಹದ್ದು ; ಗೃಧ್ರ. [ಸಂ.] 

ದಾಕ್ಷಿಣಾತ್ಯ (ಗು). ೧. ದಕ್ಷಿಣಕ್ಕೆ ಸಂಬಂಧಿಸಿದ : ಇದು ದಾಕ್ಷಿಣಾತ್ಯ 
ಕವಿಮಾರ್ಗಮುದಾರಮುದೀಚ್ಮದುರುವಿಶೇಷಣಯುತಮಪು ಎದು (ಕವಿರಾ. 
3-೬೯). (ನಾ). ೨. ದಕ್ಷಿಣ ಭಾರತದಲ್ಲಿ ವಾಸಿಸುವ ಜನ: ವಿಂಧ್ಯ. 
ಪರ್ವತದ ದಕ್ಷಿಣದಲ್ಲಿರುವ ಪ್ರದೇಶವನ್ನು ದಕ್ಷಿಣಭಾರತವೆಂದಂ ಪರಿಗಣಿಸ 
ಬಹುದು. ಇಲ್ಲಿ ವಾಸಮಾಡುವ ಜನರು ದಾಕ್ಷಿಣಾತ್ಕರು (ಭಾರದ. ೩೯೫) ; 
ಆರ್ಯಸಂಸ್ಕೃತಿಯ ನಿಜವಾದ ರಕ್ಷಕರು ದಾಕ್ಷಿಣಾತ್ಯರು (ಜುಳ್ನಾರ. 
೧೧೦ ಟರಕೆ).' ೩. [ಸಂಗೀತ] ಒಂದು ರಾಗದ ಹೆಸರು: ಕೌಶಿಕಿ, 
ವೇಳಾವಳಿ ದಾಕ್ಷಿಣಾತ್ಯ [ಪಃಕಾ. ದಕ್ಷಿಣಾದಿತ್ಯ) . . . ಶಯ 
ಸೋದರಿಯೆಂಬ ಮೂವತ್ತುನಾಲ್ಕು ರಾಗಂಗಳೇ ಭಾಷಾಂಗದಿಂದ 
ಪುಟ್ಟಿದವು (ವಿವೇಕ. ೨೩೩), [ಸಂ.] 

ದಾಕ್ಷಿಣಾತ್ಕಕ (ನಾ). [ಕಾವ್ಯವಿಸಾ] ದಕ್ಷಿಣಮಾರ್ಗ; ಮನದೊಳ 
ಗಾಗಳುಂ ನಿಜಿಸದಾ ಮುಳಿಸಂ ಗತರಾಗಮೋಹನೊಯ್ಕ್ಯನೆ ಮುನಿ 
ನಾಥನೆಂಬ ವಚನಾಂತರವಿಂಂತಿದು ದಾಕ್ಷಿಣಾತ್ಮಕಂ (ಕವಿಂ. ೨-೧೦೬). 

[ಸಂ.] 

ದಾಕ್ಷಿಣಾತ್ಯಪಾಠ (ನಾ). ದಕ್ಷಿಣ ಭಾರತದಲ್ಲಿ ದೊರೆಯಂವ ಪಾಠ : 
ಮಹಾಭಾರತಕ್ಕೆ ದಾಕ್ಷಿಣಾತ್ಮಪಾಠ, ಔತ್ತರೇಯಪಾಠವೆಂದು ಎರಡು 
ಪಾಠಗಳಿವೆ (ಭಾರದ, ೯೬). "ಔತ್ತರೇಯಪಾಠ' ಪರಾ. 

[ ದಾಕ್ಷಿಣಾತ್ಯ + ಪಾಠ್ಯ) 

ದಾಕ್ಷಿಣಾತ್ಯಸಂಗೀತ (ನಾ). ದಕ್ಷಿಣ ಭಾರತದಲ್ಲಿ ಪ್ರಚುರವಾದ ಸಂಗೀತ; 
ಕರ್ಣಾಟಕ ಸಂಗೀತ: ಈಚೆಗೆ ದಾಕ್ಷಿಣಾತ್ಯಸಂಗೀತದಲ್ಲಿ ಹೆಚ್ಚಿನ ಪ್ರೀತ್ಯಾ 
ದರಗಳು ಅಂಕುರಿಸಿರುವಂತೆ ಕಾಣುತ್ತದೆ (ಸಂಗೀಡಂ, ೧೮೩). 

[ ದಾಕ್ಷಿಣಾತ್ಯ * ಸಂಗೀತ] 

ಣದಾಕ್ಷಿತ್ಕೆ (ನಾ). ೧. ದಕ್ಷಿಣದೆ:ಶದಲ್ಲಿ ವಾಸಿಸುವವಳು ಅಥವಾ 
ಹುಟ್ಟಿದವಳು. ೨. [ಸಂಗೀತ] ದಕ್ಷಿಣ ಭಾರತದಲ್ಲಿ ಪ್ರಚುರವಾದ 
ವ ೈತ್ತಿ,-ಪದ್ಧ ತಿ: ಮನಾವತಿಯುಂ ದಾಕ್ಷಿಣುತ್ಕೆಯುಂ ಪಾಂಚಾಲಿಯುಂ 
ಮಾದ್ರ ಮಾಗಧಿಯುಮೆಂಬ ನಾಲ್ಕುಂ ವೃತ್ತಿಯುಮಂ (ಅಜಿಪು. ೫-೩೦ ವ). 

[ಸಂ, ದಾಕ್ಷಿಣಾತ್ಕಾ? 

ದಾಕ್ಷಿಣ್ಯ (ಗಂ). ೧. ದಕ್ಷಿಣೆಗೆ ಸಂಬಂಧಿಸಿದ ; ಉಪಾಯನಕ್ಕೆ ಸೇರಿದ. 
(ನಾ). ೨. ದಕ್ಷಿಣೆಗೆ ಯೋಗ್ಯನಾದವನಂ: “ದಕ್ಷಿಣೇಯಃ, ದಕ್ಷಿಣಾರ್ಹಃ, 
ದಾಕ್ಷಿಣ್ಯಃ -೩ ದಕ್ಷಿಣೆಗೆ ಯೋಗ್ಯನಾದವನು, ಧಾರಾಳವಾಗಿ ಕೊಡತಕ್ಕವನು” 
(ಸಿದ್ಮಾಂತಿ. ೨೭೯). ಹಿ. ಸಂಕೋಚ; ಭಿಡೆ; “ಬಿಡೆಯಮೆನಲ್‌ ದಾಕ್ಷಿಣ್ಯಂ” 
(ತುನಿ, ೨೧೨). ೪. ದಯೆ; ಅನುಕಂಪ ; ಕರಂಣೆ ; ವಂರಂಕ: 
ಅರಸು ಗಳ" ತಮಗೆನಿತುಂ ಸಮಚಿತ್ತ್ರಮಿಲ್ಲದಿದೋ೯ಡಂ 
ಸಮ್ಮುಖಕ್ಕೆ ಬಂದ ಪ್ರುಣಿಮಾತ್ರಕ್ಕೆ ಪರಾಬ್ಕುಖರಾಗಲಾಗದು ದಾಕ್ಷಿಣ್ಯಂ 
ಬೇಟ್ಯುಮೆಂಬ ನೀತಿಯುಂಟು (ಪಂಚತಂ. ೩೩-೧೧) ; ಮನೆಯಲ್ಲಿ ಇಟ್ಟು 
ಕೊಂಡು ತೋರಿಸಿದ ಈ ಹೆಚ್ಚಿನ ದಾಕ್ಷಿಣ್ಯಕ್ಕೆ ಪ್ರತಿಯಾಗಿ ಅವನಿಂದ 
ಹೆಚ್ಚಿನ ಕೆಲಸವನ್ನು ಆದಾಯ ಮಾಡಿದರೆ ಸರಿ ಇಪ್ಪಕ. ೩೦). ೫. ಜಾಣ 
ತನ. ೬. ಸಾಮರ್ಥ್ಯ. ೭. ಇನ್ನೊಬ್ಬರ ವಂನಸ್ಸನ್ನಲ್ನ ಅನಂಸರಿಸಿ 
ನಡೆಯಂವಿಕೆ ; ಇನ್ನೊಬ್ಬರಿಗೆ ನೋವಾಗದಂತೆ ನಡೆಯುವಿಕೆ; 
ಸೌಜನ್ಯ : ಒದವಿದ ದಾಕ್ಷಿಣ್ಮಕ್ಕುಂ ವಿದಗೃವೃತ್ತಿಗಂ . . . ಮೊದಲೆನಿಸಿದ 
ಸಕಲಗುಣಾಸ್ಪದರಂ ಜಗದೊಳಗೆ ಪಡೆವುದಸದಳಮಲ್ತೆ (ಕಾದಂಪೂ. ೪೦) ; 
ಕಾಮದಿಂ ಕೋಪದಿಂ ಕೂರ್ಪರ ದಾಕ್ಷಿಣ್ಯಂಗಳಿಂ . ., ದೇವ ನಿಮ್ಮಂ 


೩೮೫೭ 


26 


46 


ದಾಖಲೆ 


ಸ್ಮರಿಯಿಪ್ಪಂತಿತ್ತೆ (ರಕ್ನಾಶ. ೭೦); ದಾಕ್ಷಿಣ್ಯಕ್ಕೆ ಬಸುರಾಗಿ ಹೆರೋಕೆ 
ತಾವಿಲ್ಲ (ಗಾರ). "ಮುಖದಾಕ್ಷಿಣ್ಯ ಪರಾ. ೮. ದಕ್ಷಿಣದೇಶಕ್ಕೆ 
ಸೇರಿದವನ . [ಸಂ.] 

ದಾಕ್ಷಿಣ್ಯಪರ (ನಾ). ಸೌಜನ್ಯ ಸ್ವಭಾವದವನು ; ಇನ್ನೊಬ್ಬರ ಭಿಡೆ 
ಮುರವತ್ತಿಗೆ ಒಳಗಾಗುವವನು: ನ್ಯಾಯನಿಷ್ಮುರಿ ದಾಕ್ಷಿಣ್ಯಪರನು 
ನಾನಲ್ಲ ಲೋಕವಿರೋಧಿ ಶೆರಣನಾರಿಗಂಜುವನೆಲ್ಲ (ಬಸವ, 

[ಸಂ.] 

ದಾಕ್ಷಿಣ್ಯವಂತ (ನಾ). ನಮ್ರತೆಯಿಂದ ಕೂಡಿದವನಂ : ಆತ ತುಂಬಾ 
ದಾಕ್ಷಿಣ್ಯವಂತ (ರೂಢಿ). [ದಾಕ್ಷಿಣ್ಯ + - ವಂತ] 

ದಾಕ್ಷಿಣ್ಯವರ್ತಿ (ನಾ). ೧. ನಮ್ರತೆಯಿಂದ ವ್ಮವಹರಿಸುವವನುಂ. ೨. 
ದಕ್ಷಿಣದೇಶದಲ್ಲಿ ವಾಸಿಸುವವನಂ ; , ದಕ್ಷಿಣದೇಶದವನಂ. ೧,೨: 
ವಿದ್ಯಾಧರರ್ನಭೋಜನರೆನಿಸರೆಲ್ಲರುಂ ದಾಕ್ಷಿಣ್ಮವರ್ತಿಗಳ್ತಿಳಿಯೆ ಲಂಕಾನಿವಾಸಿ 
ಗಳೆನಿಸರು (ಅಮಿಭಾ. ೨-೦೦), [ಸಂ, ದಾಕ್ಷಿಣ್ಯವರ್ತಿನ್‌ ] 

ದಾಖಲ್‌ "ದಾಖಲೆ' ನೋ. 

ದಾಖಲ "ದಾಖಲೆ' ನೋ. 

ದಾಖಲಾತಿ, ದಾಖಲಾತಂ, ದಾಖಲಾತೆ (ನಾ). ೧. ಕಾಗದಪತ್ರ ; 
ದಫ್ತರಂ : ಪಿತೂರಿ ನಡೆಸಿದ್ದಾರೆಂದು ದಾಖಲಾತಿಗಳಿವೆ (ದೌಲತ್‌, ೧೪೭); 
ಅವನು ವಂಶಲಾಂಛನ ದಾಖಲಾತಿ ಇಲಾಖೆಯಲ್ಲಿದ್ದೂನೆ (ಪುನರು, ೩೨೪), 
೨. ರಂಜುವಾತು. ೩. ಪ್ರವೇಶ ; ಸೇರಿಸುವಿಕೆ : ಶಾಲೆಗೆ ಮಕ್ಕಳನ್ನು 
ದಾಖಲಾತಿ ಮಾಡಿಸುವರು (ಕೂಡ). ದಾಖಲಾತು: (8). ದಾಖಲಾತೆ: ೧. 
ಪಾರ್ಲಿಮೆಂಟಿನ ದಾಖಲಾತೆಗಳಲ್ಲಿ ನಾನು ಓದಿದ್ದೇನೆ (ಥೇಮ್ಸ್‌ಗಂ. ೬೦): 

[ದಾಖಲ್‌ (ಆದಾಖಲಿ) + - ಆತಿ] 

ದಾಖಲಾತು "ದಾಖಲಾತಿ' ನೋ. 

ದಾಖಲಾತೆ "ದಾಖಲಾತಿ' ನೋ. 

ದಾಖಲು "ದಾಖಲೆ' ನೋ. 

ದಾಖಲೆ, ದಾಕಲು, ದಾಖಲ್‌, ದಾಖಲ, ದಾಖಲು (ನಾ). ೧. ಲೆಕ್ಕಕ್ಕೆ 
ಸೇರಿದಂದಂ ; ಲೆಕ್ಕಕ್ಕೆ ಸಂದಾಯವಾದಂದು : (4). ೨. ಆಧಾರ 
ಪೂರ್ವಕವಾದ ಪ್ರಮಾಣಬದ್ಧವಾದ ಕಾಗದ ಪತ್ರಗಳಲ್ಲಿ ಸೇರಿಸಿದ 
ಒಕ್ಕಣಿಕೆ,-ನಮೂದಂ : ಅಗತ್ಯವಾದ ನೂತನ ಅಂಕಿ ಅಂಶಗಳನ್ನೂ 
ಹೊಸ ದಾಖಲೆಗಳನ್ನೂ ಅಳವಡಿಸಲು ಅವಕಾಶವಿರಬೇಕು (ಶಿಕ್ಷದ. ೩೭೫). 
೩. (ಒಂದು ಸಂಗತಿಯನ್ನ ಸ್ಥಾಪಿಸಂವುದಕ್ಕೆ ಪೂರಕ 
ವಾದ) ಲಿಖಿತ ; ರಂಜಂವಾತು ; ಪ್ರಮಾಣಬದ್ಧ ವಾದ ಕಾಗದ,- 
ಪತ್ರ; ಸರ್ಕಾರಿ ದಫ್ತರದಲ್ಲಿ ನಮೂದಾದ ಕಾಗದ: ದೇವರಿಗೆ ನಿತ್ಯ 
ನೈಮಿತ್ತಿಕ . ಪೂಜಾ ನಡಯೂ ಬಗೆ ತಸದೀಕು ದಾಖಲೆಯು ಮಾಡಿಸಿ 
(ಎಕ, 111, ತಿರುವು. 8೭-೩೧; 1855); ಗ್ರಾಮದ ಸರ್ವೆ ನಂಬರು 
ಒಂದು ಒಬ್ಬನ ಹೆಸರಿಗೆ ಪಟ್ಟೆಯಿರುತ್ತಾ ದಾಖಲೆಯಿಲ್ಲದೆ ಒಳ ಅನುಭವ 
ದಾರರು ಅನೇಕ ಮಂದಿ ಇರುತ್ತಾರೆ (ಛೂಮಿಅ, ೩೬) ; ಆ ಪಾದ್ರಿಯ 
ಪ್ರದೇಶದಲ್ಲಿ ಅದಕ್ಕೂ ಮೊದಲಿನ ಯಾವ ಕಾಲದ ದಾಖಲೆಗಳನ್ನೂ 
ಇಡಲಾಗಲಿಲ್ಲ (ಬೆಂಜನ್‌. ೧೦) ; ತೊರೆಯರು ಈಚೆಗೆ ಆ ಮಾರ್ಗವಾಗಿ 
ಹೋದ ದಾಖಲೆ ಇಲ್ಲ (ಕಲನೆ, 508); ತನ್ನೆ ತಂದೆಯ ಆಸ್ತಿಯನ್ನು 
ವಿಲೇವಾರಿ ಮಾಡುವ ಹಕ್ಕಿದೆಯೆನ್ನುವುದಕ್ಕೆ ದಾಖಲೆಯೇನೂ ಸಿಕ್ಕಿಲ್ಲ 
ವಂತೆ (ಯೋಧಪು, ೩೭. ೪. ಸೇರಂವಿಕೆ ; ಹಾಜರಾಗುವಿಕೆ: ಇಲ್ಲಿಗೆ 
ದಾಖಲೆಯಾದ ದಿನ ಹೇಗಿದ್ದನೋ ಹಾಗೇ ಇದ್ದ . (ವೀರಯೋ. ೪). 
ದಾಕಲು : ೩. ವಿಷಯವನ್ನು ಸ್ಪಷ್ಟಪಡಿಸುವಂತಹ ದಾಕಲುಗಳೂ 
ಸಿಕ್ಕಿದವು (ರೂಡಿ). ದಾಖಲ್‌ : ೪. ಮೂರು ಗಂಟೆಗೆ ದಾಖಲ್‌ ಆದನು 
ತಂಗಿವೂರಿನ ಒಳಗೆ (ಕರ್ಣಾಸೆ. ೮೪). ದೌಖಲ: ೩. ಮದ್ದಗಿರಿ ಸರಕಾರ 


೭೫೩), 


ದಾಖಲೆಗ್ರಾಮ ೩೮೫೮ 


ದಾಖಲ ರಿಯಾಸತ ಮೈಸೂರ ಚಿದಾನಂದ ಮದ್ದಗಿರಿ ಕಸಬೆ ಬೆಟ್ಟದ 
ಹಿಂದೆ ಸುತ್ತಾ ಆಡವಿಗಿಡಾ ಕಡದು (ಮೈಅರಿ, ೧೯೨೯, ೯೪-೩; 1619); 
ಊರಿನವರು ನಾವು ಎಂಟು ಹತ್ತು ಕುಳ, ತಿರುಪತಿ ವೆಂಕಟರಮಣಸ್ವಾಮಿ 
ಒಕ್ಕಲು; ಯಾವ ಕಾಲಕ್ಕೋ ದಾಖಲ ಆದದ್ದು (ಹುಗೂಲಿ. ೮). ದಾಖಲು: 
೩, ಆಸ್ತಿಯ ಮೇಲೆ ತನ್ನ ಹಕ್ಕನ್ನು ಸ್ಥಾಪಿಸುವುದಕ್ಕೆ ಸಾಕಷ್ಟು ದಾಖಲು 
ಗಳನ್ನೂ ಸಿದ್ಧಪಡಿಸಿದ್ದನು (ರೂಢಿ). 
ದಾಖಲೆದೂಖಲೆ (ದ್ವಿರಂಕ್ತಿ): ದಾಖಲೆದೂಖಲೆಗಳೇನೂ ಸಿಕ್ಕಿರಲಿಲ್ಲ 
(ಕೂಢಿ). ದಾಖಲಾಗು - ೧. ನಮೂದಾಗು : ಹಿಂದಿನ ದಿನದ ವ್ಯಾಪಾರ 
ದಾಖಲಾಗದೆ ಇರುವುದು ಕಂಡು ಬಂತು (ಮರಳಿ ೦89), ೨. ಸೇರು; 
ಒಳಪಡು : ಹುರುಳಿ ಶೀತ್ತುರ ಮೂಗಣೆಗೆ ದಾಖಲಾಗಿಯಿರುವ ಮುಳು 
ಬಾಗಿಲೆಂಬ ಗ್ರಾಮ (ಮೈಆರಿ, ೧೯೩೪, ೫೨-೫; 1612). ೩. ಬರು; 
ಹಾಜರಾಗಂ: ಭಾರಿ ಫೌಜು ಸಮೇತ ಬಂದು ಜಮಾಲಾಬಾದಿಗೆ 
ದಾಖಲಾದಲ್ಲಿ (ಉಜೇಂದ್ರ. ೬೦); ಹೊಸದಾಗಿ ದಾಖಲಾಗುವವರು ದಾಖ 
ಲಾಗುತ್ತಿದ್ದರು (ದುಂಬಿಕ, ೧೬೫). ದಾಖಲುಮಾಡು, ದಾಕಲುಮಾಡು, 
ದಾಖಲ್ಮಾಡು ಎ ಹಾಜರುಪಡಿಸು; ಮನವಿಮಾಡಂ ; ಪಟ್ಟಿಗೆ ಸೇರಿಸು ; 
ನಮೂದಿಸು : ಇದಕ್ಕೆ ತಪ್ಪಿದ್ದಲ್ಲಿ ನಿಮ್ಮ ಮೇಲೆ ಯೋಗ್ಯವಾದ ವ್ಯವ 
ಹರಣೆ ಹೂಡಿ ದಾವಾ ದಾಖಲುಮಾಡಲಾಗುವುದು (ಕುರುಕಾ. ೫); 
ಕಾರ್ಡಿನಲ್ಲಿ ಒಂದು ವಾರಕ್ಕೆ ಗೆರೆ ಎಳೆದು ಒಂದು ವಾರದ ರೇಶನ್‌ 
ಕೊಟ್ಟದಾಗಿ ದಾಕಲುಮಾಡಿ (ದೇಕಥಧು, ೬೭) ; ಮತ್ತೆ ಯಾವಾಗಲಾದರೂ 
ಅರ್ಜಿಯನ್ನು .ದಾಖಲ್ಮಾಡುವ (ಯಾರಾತ, ೧೦೭) ; ಗ್ರಾಮದ ಕೋರ್ಟಿ 
ನಲ್ಲಿ ದಾಖಲ್ಮಾಡಬಹುದಾದ ಯಾವುದಾದರೂ ವ್ಯಾಜ್ಯದಲ್ಲಿ ವಾದಿಯಂ 
* * ವಿಚಾರಿಸಲ್ಪಡಬೇಕೆಂದು ಕೇಳಬಹುದು (ಗ್ರಾಮಾಕ, ೧೭); ದಾಖಲೆ 

ಮಾಡಿಸು ದಾಖಲೆ ಪುಸ್ತಕದ ಲ್ಲಿ ಬರೆಯಿಸು,_ನಮೂದಿಸು; 
ನೋಂದಣಿಮಾಡಿಸಂ : “ದಾಖಲೆಮಾಡು; ದಾಖಲೆಮಾಡಿಸು ; ರಿಜಿಸ್ಟರಿ 
ನಲ್ಲಿ ಬರೆ,-ಬರಸು. ರಿಜಿಸ್ಪರುಮಾಡು; ನೋಂದಣಿಮಾಡು” (gtr, 
ಪತ್ರಿನಿ. ೬೮), ದಾಖಲೆ ಮುರಿ ಎ ಹಿಂದಿನ ದಾಖಲೆಗಳನ್ನೆಲ್ಲ ಮಾರಿಸಂ ; 
ವಿಕ್ರಮವನ್ನು ಸ್ಥಾಪಿಸು : ದಾಖಲೆ ಮುರಿಯುವಂತಹ ಆಟವನ್ನು 
ಇಂದು ಅವನು ಆ ಡಿದನು (ರೂಢಿ). ದಾಖಲೆ ಸ್ಥಾಪಿಸು ದಾಖಲೆ 
ವಣರಿ: ದಾಖಲೆ ಸ್ಥಾಪಿಸುವಂತಹ ಕಾರ್ಯವನ್ನು ಅವರು ಮಾಡಿ 
ತೋರಿಸಿದರು (ರೂಢಿ). 
` [ «ಪಾರೆ. ಹಿಂ. ದಾಖಲ್‌, ದಾಖರಾ; ಮರಾ. ದಾಖಲ್‌", ದಂಖಲಾ) 

ದಾಖಲೆಗ್ರಾಮ (ನಾ). ದೊಡ್ಡ ಗ್ರಾವಂಕ್ಕೆ ಸೇರಿದಂತಿರುವ ಸಣ್ಣ 
ಗ್ರಾವಂ ; ಉಪಗ್ರಾವಂ : (8. ಸ್‌ಗೆ, ೫೪೬), [ದಾಖಲೆ+ ಗ್ರಮ] 

ದಾಖಲೆಪುಸ್ತಕ (ನಾ). ನಿಗದಿಮಾಡಿದ ವಿಷಖಂಗಳನ್ನೊಳಗೊಂಡ 
ಕಾಗದ ಪತ್ರಗಳ ಹೊತ್ತಗೆ: “ದಾಖಲೆಪುಸ್ತಕ, ರಿಜಿಸ್ಟರು” 
(Register, ಪತ್ರಿನಿ ೬೮), [ ದಾಖಲೆ + ಪುಸ್ತಕ) 

ದಾಗಡಿ "ದಾಗಂಡಿ' ನೋ. 

ದಾಗದೂಜಿ, ದಾಗುದೂಜಿ (ನಾ). ದಂರಸ್ರೂಮಾಡಿಸಂವಿಕೆ; ಜೀರ್ಣೋ 
ದ್ವಾರ; ರಿಪೇರಿ: ಸರಕಾರದವರು ಇನ್ನೂ ಉಳಿದ ಇಮಾರತುಗಳ ದಾಗ 
ದೂಜಿಗಾಗಿ ವರ್ಷಕ್ಕೆ ೧೦೦೦ ರೂಪಾಯಿ ವೆಚ್ಚ ಮಾಡುತ್ತ ಬಂದದ್ದ 
ರಿಂದ ಈ ಹೊತ್ತಿಗೆ ಹಲಕೆಲವು ಇಮಾರ ಗಳು ಜೀವದಿಂದ ಉಳಿದಿರುತ್ತವೆ 
(ಕಥಾಗೆ, ೩೪೧); ಆಗಾಗ್ಗೆ ಛಾವಣಿ ವಗೈರೆ ದಾಗದೂಜಿ ಮಾಡಿಸದೆ ನೋಡಿ 
ಕೊಳ್ಳದೆ . . . ದವಸ ಕೆಟ್ಟು ಸರಕಾರಕ್ಕೆ ನಷ್ಟವಾದಲ್ಲಿ ಅದರ ಜವಾಬು 
ಅಮಿಲನು ಕೊಡಬೇಕಾದೀತು (ಮಹಾವಮ, 11, ೭೩). ದಾಗುದೂಜಿ: (1). 

[ -ಮರಾ. ಡಾಗಡುಜೀ, ಡಾಗಡೋಜೀ, 
ದಾಗದುಜೀ, ದಾಗದೋಜೀ] 


6 


20 


ದಾಘ 


ದಾಗಿನೆ "ದಾಗೀನಂ' ನೋ. 
ದಾಗೀನ "ದಾಗೀನಂ' ನೋ. 
ದಾಗೀನು, ಡಾಗೀನು, ದಾಗಿನೈೆ ದಾಗೀನ, ದಾಗೀನೆ (ನಾ). ೧. ನಗ ; 


ಒಡವೆ; ಆಭರಣ : ಮೈಮೇಲೆ ದಾಗೀನನ್ನು ಕೈಗೆ ಸಿಕ್ಕಪ್ಪಕ್ಕೆ 
ಒತ್ತೆಯಿಟ್ಟೊ, ಮಾರಿಯೋ ಜೂಜಾಡುವ ಜನ ಇನ್ನೂ ಕೆಲವರು 
(ದಿವಾ. ೩೯); ದಾಗೀನುಗಳನ್ನು ಕಟ್ಟಿಕೊಂಡು ಮಾಡುವದಾದರೂ 
ಏನು? (ಸ್ಮೃತಿತಿ, ೨೦೪), ಡಾಗೀನು: ೧, ಧಾರೆಯ ಸೀರೆ ಡಾಗೀನು 
ಗಳನ್ನೆಲ್ಲ ತೆಗೆದಿಟ್ಟು . . . ಚಿನ್ನಮ್ಮ ಬೆಂಕಿ ಕಾಯಿಸಿಕೊಂಡಳು (ಮಲೆಮ. 
೬೮೬), ದಾಗಿನೆ; ೧, ಇಡಲಿಕ್ಕೆ ದಾಗಿನೆಗಳಂತೂ ಕೇಳಲೇ ಬೇಡಿರಿ 
(ಮೋಹಿನೀ. ೧೩) ; “ಸ್ವಾವಿಸಾ! ಈ ದಾಗಿನೆಯು ನನಗೆ ಒಪ್ಪುತ್ತದೆಯೇ?” 
ಎಂದು ಹಾಸ್ಯವದನದಿಂದ ಕೇಳಿದಳು (ಐಾಗ್ಮೇವಿ. ೨೮೪). ೨. ವ್ಯಾಪಾರಿಗಳ 
ಬಳಿಗೆ ಕಳುಹಿಸುವ ಸರಕಿನ ಮೂಟೆ, ಹೊರೆ, ಕಟ್ಟ, ಹಿಂಡಿ 
ಮುಂತಾದಂವು : ಮಾರಾಟಕ್ಕಾಗಿ ಬರುವ ಕಿರಾಣಿ ಜೀನಸಿನ ಮಜೂರಿ 
ಆಯಾಯ ಜೀನಸಿನ ನಾಗನ ಸ್ವರೂಪದ ಮೇಲಿಂದ ನಿಶ್ಚಯಿಸ 
ಬೇಕಾಗುತ್ತದೆ (ಮುಂಬವ್ಯಾ. ೧೩). ದಾಗೀನ : ೧. ಶಹಾಪುರದಂಥ ದೊಡ್ಡ 
ದೊಡ್ಡ ವ್ಯವಹಾರದ ಗ್ರಾಮದಲ್ಲಿ ಬಂಗಾರದ ಗಟ್ಟಿದಾಗೀನಗಳನ್ನು ವೊತ್ತಿ 
ಇಟ್ಟು ಬಹಳ ಹಣ ತಕ್ಕೊಂಡರೆ . . . ಬಡ್ಡಿಯಿಂದ ಹಣ ದೊರಿಯುತ್ತೆದೆ 
(ಕಛಾಗೆ, ೨೮೪). ದಾಗೀನೆ: ೧. ಒಬ್ಬ ಅಕ್ಕಸಾಲಿಗನು ದಾಗೀನೆಗಳನ್ನು 
ಮಾಡುವ ಒಂದು ಅಂಗಡಿಯನ್ನು ಇಟ್ಟಿ ದ್ದನು (ರಾಪಹಂ. ೪೯). 
[ ಮರಾ. ದಾಗಿನಾ. ಡಾಗಿನಾ, ಡಾಗಿಣಾ) 


ದಾಗೀನೆ "ದಾಗೀನಂ' ನೋ. 
ದಾಗುಡಿ. ದಾಗಡಿ. ಧಗಡಿ, (ನಾ). ನೀರಿನ ಮೇಲೆ ಹಬ್ಬವ ಒಂದು 


ವಿಧವಾದ ಬಳ್ಳಿ : “ದಾಗುಡಿಯಧೋಮುಖಿ” (ಮಂಗರಾ. ೪9೦-೩4) ; 
“ದೀರ್ಫ್ಥಕಾಂಡಾ-ದಾಗುಡಿ” (ಓಷಧಿ. ೬೬) ; ಕೆಂಪಿನ ಕಣಿಗಿಲೆಯಾಶ್ಚರಿ 
ಕೆಂಪಿನಪಾಮಾರ್ಗ ದಾಗುಡಿಗಳೆಂಬಿವಟ ಳ್‌ ಸೊಂಪುಳ್ಳ ದೇರ್ಗಳೆಂ 
ತಂದು (ಐಮರ. ೧೬-೦೪೭) ; ಕಿರುಗಡಸಿಗೆ, ನೈದಿಲಗೆಡ್ಡೆ, ದಾಗುಡಿಯ 
ಬೇರು ಇವುಗಳಂ ಪ್ರತ್ಯೇಕವಾಗಿ ಆಡಿನ ಹಾಲಿಂದ ಅರೆದು ಕುಡಿಯ 
ಕೊಡಿಸಲು ಆಡು, ಹೋತ, ಕುರಿ ಇವುಗಳ ವಿಷ ಪರಿಹರವಹುದು 
(ವೈದ್ಯಸಾ, 11, ೨೦೯) ; ಹತ್ತಿಸೊಪ್ಪು ಒಂದು ಹಿಡಿ ... ದಾಗುಡಿಸೊಪ್ಪು 
ಒಂದು ಹಿಡಿ. ಇವಂ ಹಸುವಿನ ಹಾಲಲ್ಲಿ ಶರ್ಕರೆವೆರಸಿ ತೆಗೆದುಕೊಳ್ಳೆ 
ಹೆನ್ನೆತ್ತರು. ಮಾಣ್ಣುಂ (ಸಕವೈ, ೦೯೬). ದಾಗಡಿ : ದಾಗಡೀ ಎಲೆ 
ಕಾಯದಲ್ಲಿ ಜೀರಿಗೆ, ಏಲಕ್ಕಿ, ಲವಂಗ, ಸಕ್ಕರೆ ಇವುಗಳ ಚೂರ್ಣವನ್ನು 
ಕಲಸಿ ಕುಡಿಯಲು ರಕ್ತವಾಂತಿ ಹರ (ಸಳವೈ. ಪರಿ. 9೨೩); ಮದಿಯ 
ಹುಲ್ಲು ಆಪು ಬಹು ದಿವಸದ ದಾಗಡಿಯ ಬಳ್ಳಿಗಳನ್ನು , . , ಒಂದಾದರೂ 
ಪೂರ್ಣ ಜಲದ ಸೂಚನೆಯಾದ ಮೂಲಿಕೆಯ ಗಿಡಗಳು ಯಾವ ಸ್ಥಳದಲ್ಲಿ 
ಕಾಣುತ್ತವೆಯೋ ಅಂಥ ಸ್ಥಳದಲ್ಲಿ ಬಾವಿಯನ್ನು ತೆಗಿಸಬೇಕು (ಕೃ ಒಪ್ಪ. 
೯೯); ಗ್ವಾಡೀಯ ನೆಳ್ಳೀಲಿ ದಾಗಡಿಬಳ್ಳಿ ಹೆಣೆಯೂನ ನಾಡ ಧೂಳವನ 
ಮಾರಿ ವಹ್ಕಲೆ (ಊೋಳಗೀ. ೧೫೭), ಧಗಡ್ಡಿ: ಧಗಡಿಬಳ್ಳಿ. ದಸರಿಬಳ್ಳಿ, 
ಆಡಂಬು ಬಳ್ಳಿ, ಯಡಾನಿಬಳ್ಳಿ (ಮೈಔಗಿ. ೨೩-೪೨೪. 7?) 


40। ದಾಗುದೂಜಿ "ದಾಗದೂಜಿ' ನೋ. 


ದಾಗ್ದಾ ರು "ಡಾಕ್ಟರು' ನೋ. 
ದಾಘ” (ನಾ). ಉರಿ; ತಾಪ; ಬೇಗೆ; ದಾಹ : ಮೋಘಮನಖಲ 


ಪರಿಗ್ರಹದಾಘಮನೀ ಕೈಕೆ ಬೇಡೆ ಧರೆಯಂ ತೃಣದಿಂ ಲಾಘವಮೆನೆ 
ಬಗೆದು (ಪಂರಾಮಾ, ೬-೧೯೯) ; ಪರ್ವಿದುದತಿಶಯ ದೃಗ್ಲಾನಿ ದಾಘಂ 
ನಿದಾಘಂ (ಅಗವಿ, ೧೭-೭೦) ; ಸಮುದ್ಧೂ ತಮಾಘಂ . ೬ ೬. ಜನಿತ 
ಜನಮನೋಗ್ಲಾನಿ ದಾಘಂ ನಿದಾಘಂ (ಜಂ್ರಪು. ೯-೬೫). [೫೦.] 


ದಾಚಿನ 


ದಾಚಿನ (ನಾ). ಹಲ್ಲಿಗೆ ಹಚ್ಚಿಕೊಳ್ಳುವ ಹಿಟಂ್ಬಿ; ಹಲ್ಲಿಟ್ಟು :: ಎಸೆವ 
ಮುತ್ತನು ಪೋಲ್ವ ದಂತಪಂಕ್ತಿಗಳ್ಗೆ ವೊಳ್ಳೆ ದಾಚಿನ ಸವರಿ ಚೆಲ್ವೆ 
ಕುರುಳನು ತಿದ್ದಿ (ರಾಜಕ. ೧0). "ಜಾಬೇಲು' ಪರಾ. 

[.- ಮರಾ. ದಾಚ್ಛಣಾ, ದಾಛೇನಾ./ಸಂ. ದಂತಚ್ಛಾದನ] 

ದಾಟಿ, "ದಾಟ್‌' ನೋ. 

ದಾಟಿ, ಧಾಟ್ಕೆ (ನಾ). ೧. ಕ್ರಮ; ರೀತಿ; ಶೈಲಿ; ಧೋರಣೆ, 
೨, ಸಂಗೀತದಲ್ಲಿನ `ಸ್ವರಗತಿ, ಏರಿಳಿತ, ಲಯ, ಹಾಡಿನ ರೀತಿ, 
ಚಾಲು, ಕ್ರವಂ ಇತ್ಯಾದಿ: ಅಂತದು ಪಾಡಿನ ಜೋಡಿನ ದಾಟಿಯೈಸೆ 
(ರೌಮಾಶ್ಕ. ೮೮-೧೨) ; ದಾಸರ ದಾಟಿಯಲ್ಲಿ ಹಾಡುತ್ತಾ, ಬಂದ ಹಾದಿಗೆ 
ಸಂಪು ಇಲ್ಲವೆಂದು ಮನೆಯ ಹಾದಿ ಹಿಡಿದ (ಹುಡ್ಕುಹು. ೨ಬ. ೩. ಒಂದು 
ಶಾಸ್ತ್ರದ ರೂಢಿ,-ಸಂಪ್ರದಾಯಂ : (೪). ಧಾಟಿ: ೧. ಹಿಡಿ ಮತ್ತೆ 
ಹಿಂದಿನ ಧಾಟಿ ಗಿರಣಿಯ ಬಂಬು ಕರೆಯುವದು ಏಳು! ಆಯಿತು ಏಳು 
(ಅರಳಿ, ೪೨೬-೨೩) ; ಅದರೊಳಗೆ ರನ್ನ ಮಹಾಕವಿಯ ವೀಠಪಾಕ್ಕದ 
ಉದಾತ್ತ ಧಾಟಿ ಎದ್ದುಕಾಣುತ್ತದೆ (ರಾಜವ. ೫೯) ; ಅವಳು ಮಾತನಾಡಿದ 
೭ ಇಟಿಗೆ ಆನಂದ ಪೆಚ್ಚಾಗಿ ಕುಳಿತೆ (ದೂಂಸ, ೬೭). ವಿ. ಸಂಗೀತಶಾಸ್ತ್ರ 
ವರಿಯದವರು ಹಳೆಯ ಧಾಟಿಗಳಲ್ಲಿ ಇನ್ನೂ ಸೊಗಸಾಗಿ ಕೀರ್ತನೆಗಳನ್ನು 
ಹಾಡುತ್ತಿರುವುದನ್ನು ಕೇಳಿದರೆ ಈ ಸಂಪ್ರದಾಯವನ್ನು ಉಳಿಸಿ 
ಕೊಳ್ಳುವುದು ಉಚಿತವೆಂದು ತೋರುತ್ತದೆ (ಜಗದಾ. ೭೬) ; “ಇಂದ್ರ 
ಚಾಪ'ದ ಪದ್ಯಗಳು ಸಾಂಗತ್ಯದ ಧಾಟೆಯಲ್ಲಿವೆ '(ಇಂಡಾಪ; 111 ಅರಿಕೆ) ; 
ರಾಗದ ಸಾಟಿಗೆ ತೂಗ್ಯಾಡೊ ಧಾಟಗೆ ಒಲಿಧಂಡೊ ರೀತಿಗೆ 'ಹಾಡ್ಕಾನೊ 
ಗೀತಿಗೆ (ಗೆಂಗಾವ. ೩೨-೩); ಅರೆಮರೆವು ಮಾಡುವೀ ಬಂಧ ಯಾವುದೀ 
ಛಂದ ಯಾವುದೀ ಧಾಟಿ !ನಾದಲೀ. ೭೬-೧೯). 

[?./ಮರಾ. ಧಾಟೀ./ತಮಿ, ತಾಟ್ಟಿ ) 

ದಾಟಿಸು 'ದಾಂಟಿಸ್ಕು' ನೋ. 

ದಾಟು, "ದಾಂಟ್ಕು' ನೋ, 

ದಾಟ್ಯು "ದಾಂಟ್ಕು' ನೋ. 

ದಾಟುಕಥೆ (ನಾ). ಸಂಗ್ರಹಿಸಿದ ಕಥೆ; ಕಥಾಸಂಗ್ರಹ; ಕಥೆಯಂ 
ಸಾರಾಂಶ: (8). [ದಂಟ್ಕು (ಆ ದಾಂಟ್ಕು) + ಕಥೆ] 

ದಾಟುಗಾಲು (ನಾ). ದೂರ ದೂರಕ್ಕೆ ಹಾಕುವ ಹೆಜ್ಜೆ ; ದಾಪುಗಾಲು: 
ಇಂದು ಆರ್ಟ್‌ ತನ್ನ ಕಳೆಯನ್ನೂ ನಾಚಿಕೆಯನ್ನೂ ತೊರೆದು, ನೃತ್ಯವನ್ನು 
ಮರೆತು ದಾಟುಗಾಲು ಹಾಕುತ್ತೆ ತಿರುಗುತ್ತಿದೆ (ನಿಬಂಧ. 11, ೨೦೮). 

[ದಾಟ್ಯು (-ಆ ದಾಂಟ್ಕು) + ಕಾಲ್ಕು (ಕಾಲ್‌)? 

ದಾಟುಗೆರೆ (ನಾ). ಒಂದನ್ನೊಂದು ಕತ್ತರಿಸುವ ಎರಡು ಗೆರೆಗಳ 
ಚಿಹ್ನೆ ; ಬಿಟ್ಟುಹೋದುದನ್ನು ತಿಳಿಸುವ ಚಿಹ್ನೆ ; ಕತ್ತರಿಚಿಹ್ನೆ (ಇ) : 
ಆ ಮೇಲಿನ ಶಾಸನಗಳಲ್ಲಿ ಮತ್ತು ಹಸ್ತಪ್ರತಿಗಳಲ್ಲಿ ಬಿಟ್ಟುಹೋಗಿರುವ 
ಜುಗವನ್ನು ನಾವು ಕಾಕಪುದ, ಹಂಸಪಾದ ಎಂದು ಕರೆಯುವ ಚಿಕ್ಕದಾದ 
ನೆರೆಗೆರೆ ಅಥವಾ ಬಾಗಿದ ದಾಟುಗೆರೆ' (೧೯068) ಗಳಿಂದ ಸೂಚಿಸಲಾಗಿದೆ 
(ಭಾರದ, ೨೦). [ದಾುಟ್ಯು (ಆ ದಾಂಟ್ಯು) + ಗೆರೆ (ಎಗೆಆ್‌)] 

ದಾಟುತೆಗೆ (ಕ್ರಿ). ದೃಷ್ಟಿದೋಷ, ಕಾಲಂಧೂಳಂ ವಯಂತಾದಂವುಗಳ- 
ಪರಿಹಾರಕ್ಕಾಗಿ ನಿವಾಳಿಸಿ ಎಸೆದ ಪದಾರ್ಥಗಳನ್ನು ದಾಟುವುದರಿಂದ: 
ಉಂಟಾಗುವ ದೋಷವನ್ನು (ಅನಾರೋಗ್ಯವನ್ನು) ಪರಿಹರಿಸು. 
ನಿವಾರಿಸು; ಸೋಂಕುದೋಷವನ್ನು ಹೋಗಲಾಡಿಸಂ : ಸಂಜೆ 
ಆಯಿತೆಂದರೆ ಆಚಾರ್ರು ಕಂಕುಳಲ್ಲಿ ಸೀಸೆ ಇರುಕಿಕೊಂಡು ಮೇಲೊಂದು 
ಬಟ್ಟೆ ಹೊದೆದು . ಚೀಟು ಕಟ್ಟುಪ, "ದಾಟುತೆಗೆ' ಯುವ -ಅಥೆವಾ 
ಅನ್ನ ತೆಗೆದುಹಾಕುವ ನೆಪದಲ್ಲಿ ಬುಂಡೇದಾಸನ ಪಡಖಾನೆ ಕಡೆಗೆ ಹೋಗಿ 
ಬರುತ್ತಿದ್ದರು (ನನ್ನೂರು, ೧೪೯). [ ದಾಟ್ಯು (ಎದಾಂಟ್ಯು) + ತೆಗೆ] 


೩೮೫೯ 


20 


36 


456 


ದಾಡಿಂಬ 


ದಾಟುದೀಟು (ನಾ). ಕುದಂರೆಯನಲ್ನ ನಡೆಸುವ ಬಗೆಗಳಲ್ಲಿ ಒಂದಂ : 
ಪಲ್ಲಣಮಂ ಕಟ್ಟಿಯೇಟ ಈಶ್ವರನ ದಕ್ಷತನಮಂ ತನ್ನೊಳಳ 
ವಡಿಸಿ ದಾಟುದೀಟು ಹೊಳಹು ಹೊಮ್ಮಚ್ಚುವಡೆ ಮೋಡಿ ಭವರಿ ಭಂಜನೆ 
ಅಳಿಲುಳಿತ ತವರ ತರಹಮೆಂಬ ನವೀನಗತಿಗಳೊಳು ತನ್ನ ಮನಮೆ ಹಯದ 
ತನುಗತಿಗಳಾದಂತೆ ವಾಹತವಿನ್ನಾಣಿಂಗಳಂ (ಪುಣ್ಕಾಸ್ತ. 
೭೬-೫೧ ವ). {?]) 

ದಾಟಬೊಕ್ಕೆ (ನಾ). ದೃಷ್ಟಿದೋಷ, ಕಾಲುಧೂಳಂ ಮಂಂತಾದುವುಗಳಿ 
ಪರಿಹಾರಕ್ಕಾಗಿ ನಿವಾಳಿಸಿ ಎಸೆದ ಪದಾರ್ಥಗಳನ್ನು ದಾಟುವುದ 
ರಿಂದ ಕಾಲಿನಲ್ಲಿ ಏಳಂವ ಬೊಕ್ಕೆ : ದಾಟುಬೊಕ್ಕೆಯು ಅವನನ್ನು 
ಬಹಳ ಹೆಐಗಿಸಿತು (ರೂಂ). [ದಾಟ್ಯು (ಆದಾಂಟ್ಟು) + ಬೊಕ್ಕೆ, 

ದಾಟುಮರ "ದಾಂಟುವರ' ನೋ. 

ದಾಟುಹೊಲಿಗೆ (ನಾ). ದೂರದೂರಕ್ಕೆ ಉದ್ದವಾಗಿ: ಹಾಕಿದ ಹೊಲಿಗೆ; 
ದೂರದೂರಕ್ಕೆ ಟಾಕು ಹಾಕಿದ್ದೂ; “ಉದ್ದ ಹೊಲಿಗೆ” (ಹನಕೋ. ೪). 

[ ದಾಟ್ಮು (ಆ ದಾಂಟ್ರು) + ಹೊಲಿಗೆ (ಪಾಲ್ಸಿ 

ದಾಡನೆ (ಅ). ಒಂದು ಅನುಕರಣಾವ್ಯಯ : ಓಡುತೋಡುತ ಹೋಗಿ 
ದಾಡನೆ ಬಿದ್ದೀತು ಜಿಂಕೆ ನೋಡಿ ನೋವಾಯಿತು ಯತೀಶೆಗೆ (ಸಿದ್ಧಪು. 
೧೦-೧೭). 

ದಾಡದಾಡನೆ (ದ್ವಿರುಕ್ತಿ) : ಗಾಢವಾದಿಂಚರದ ತಾಣದೆ . . . 

ದಾಡದಾಡನೆ ಹೊರಡುತಿಹ ಕಟುರವವನಾಲಿಪುದು (ರಘುವಂ, ೧೮೪-೧೩). 

ದಾಡಾಬಂಧ, ದಾಡೆಬುಧ (ನಾ). ೧. ದವಡೆಗಳನ್ನ್ನ ತೆರೆಯದಂತೆ 
(ಮಂತ್ರದಿಂದ) ಕಟ್ಟುವುದು; ಒಸಡಿನ ಚಲನೆಯನ್ನೂ ಬಂಧಿಸಿ 
ಮಾತನಾಡದಂತೆ ಮಾಡಂವುದಂ ; ಬಾಯಿ ಕಟ್ಟುವುದಂ : ದಾಡಾ 
ಬಂಧ... ಮಂತ್ರತಂತ್ರಸಿದ್ದಿ ಇವೆಲ್ಲವ ಕಲಿತಡೇನೋ ಚೌಷಷ್ಟಿವಿದ್ಕಾ 
ಕಳಾವಿದನೆನಿಸಿಕೊಂಬನಲ್ಲದೆ ಲಿಂಗವಂತನೆನಿಸಿಕೊಂಬುದಿಲ್ಲ (ಮಡಿಮಾ, ೪೩- 
೬೧) ; ಉರಗನ ಬಿಡಲದು ಧರೆಯನಪ್ಪಳಿಸುತ . . . ತ್ವರಿತದಿಂ ಬರುತಿರೆ 
ದಾಡಾಬಂಧವನರಮಗ ಮಾಡಿ ಮಂತ್ರಿಸಲು (ಜ್ಯಾನಶ. ೨೩-೭೦). ೨. ಹಲ್ಲು 
ಕಚ್ಚಿರಂವಿಕೆ; ಒಂದು ಬಗೆಯ ಸ್ನಾಯಂರೋಗ ; ಹಲ್ಲು ಕಚ್ಚು: 
ನಸ್ಕದ ಗುಣ-ನಸ್ಯವಂ ಮಾಡಲು ದಾಡಾಬಂಧ, ಕಪೋಲಸ್ತಂಭ . . . 
ಪರಿಹರಿಸುವುದು (ಸಕವೈ, ೨೬). ದಾಡೆಬಂಧ : ೨, ಸೂಚೀಮುಖರಸ:- 
ರಸ ಗಂಧಕ . . . ದಾಡೆಬಂಧ, ಕಣ್ಣು ಮುಚ್ಚಿರುವುದು, ಧನುರ್ವಾತ, 
ಎ. ಎ ತ್ರಿದೋಷ, ಹದಿಮೂಲುಪ್ರಕಾರದ ಸನ್ನಿವಾತ ಹರ (ವಿವೈವಿ, ೫೭). 

[ ದಾಡ್ಕಾ (ಐ ಪ್ರಾ. ದಾಢಾ) * ಬಂಧ) 

ದಾಡಾಬಂಧನ (ನಾ). ಎ ದಾಡಾಬಂಧ೧ : ವೇದಾಗಮೋಕ್ತದಿಂದವರವರ 
ಮತವಂ ಖಂಡಿಸಿ, ದಾಡಾಬಂಧನವಾಗಿ ಬಂಧಿಸಿ, ಪೂರ್ವದ ಪುರಾತನರು 
ಸಮಸ್ತ ಸಮಯಮಂ ಸಂಹರಿಸಿದುದಂ ಪೇಳಲು (ಥೈರಸೂ. ೧೧). 

(ದಾಡ್ಕಾ (ಐ ಪ್ರಾ. ದಾಢಾ) + ಬಂಧನ] 

ದಾಡ್ಮಿ (ನಾ). ಮಂಖದ ಕೆಳಭಾಗದಲ್ಲಿರುವ ಕೂದಲು ; ಗಡ್ಡ ; 
ಶ್ರೀಧರನೊಳಗೆ ಆಪ್ತ ದಾಡಿಯ ವೀರರಿಂತು ಸಮ್ಮತಗೈದರು (ಜಿನಮು. 
೧೦-೨) ; ಇಂಬಾದ ಎದೆಯ ಮೇಲೆ ಬಿಳಿದಾದ ದಂಡಿಯು ಹಾರುತ್ತಿತ್ತು 
(ಳೋಹಿನೂ. ೮೮).  [ ಪ್ರಾ. ದಾಢಿಆ./ಸಂ. ದಾಢಿಕಾ] 

ದಾಡಿ, "ದಾಡ್ಕೆ' ನೋ. 

ದಾಡ್ಮಿ "ಧಾಡಿ' ನೋ. 

ದಾಡಿಂಬ (ನಾ). ಸಿಹಿಯಾದ ಕೆಂಪು ಕಾಳುಗಳನ್ನುಳ್ಳ ಒಂದು ಬಗೆಯ 
ಹಣ್ಣು ; ದಾಳಿಂಬೆ : ದಾಡಿಂಬದ ಹೂ ಮಾವಿನ ಬಿತ್ತೆಳೆಯ ಕರಿಕೆ 
ಶರ್ಕರೆಯಿನಿತಂ ಭಾವಿಸುವುದಕ್ಕಿಗಚ್ಚಿಂದೀವುದು ನಸ್ಕಮನೆ ರಕ್ತಪಿತ್ತಂ 
ವಿನಾಶಂ (ಕಲ್ಮಾಳಾ. ೫-೧೩), [ ಸಂ.1 


ತೋಜಂತ 


ದಾಡಿಂಬೆ 


ದಾಡಿಂಬೆ (ನಾ). ಎ ದಾಡಿಂಬ: “ಕರಕಃ, ದಾಡಿಮಃ- ೨ ದಾಡಿಂಬೇಗಿಡ, 
ನಾಳಿಂಬೇಗಿಡ, ದಾಳಿಂಬರೀ” (ಸಿದ್ಧಾಂತಿ, ೦೦೧), [ ಸಂ. ದಂಡಿಂಬ) 

ದಾಡಿಮ (ನಾ). ಎ ದಾಡಿಂಬ: “ಕರಕಮೆನೆ ದಾಡಿಮಮೆನಲ್ಕೆ ದಾಳಿಂಬ 
ಮದು” (ಮಂಗರಾ. ೩೬-೧೭) ; “ಪೆಸರಕ್ಕು ದಾಡಿಮಕೆ ದಾಳಿಂಬವೆಂದು” 
(ಕರರ. ೦೨೫) ; ಪರಿಪಕ್ಕಫಲರಸಾಸ್ವಾದನೋತ್ಸುಕ ಶುಕಚಂಚು ಸಂಚಾರ 
ದಿನಲ್ಲೊ ಕ್ಕು ಕುಂಕುಮಂಬೊರೆದ ಕರ್ಪುರವಳುಕಂ ಕೆದಲ್‌ ದಂತಿರ್ದ 
ದಾಡಿಮಬೀಜರಾಜಿಯೊಳೆಂ ( ಮಲ್ಲಿಫು. 3-೩೩); ಬೀಡೆವಣ್ಣಿಂ ತೆಂಜುಗಿರ್ದ 
ದಾಡಿಮಚಯ” (ಅಗವಿ, ೨-೧೫) ; ನಸುಬಿರಿದ ಪರಿಪಕ್ವ ದಾಡಿಮವಸರ 
ದೊಳಗರವಟ್ಟಿಗೆಯ ದರಹಸಿತಪಂಕಜಗಳಿತಮಕರಂದದ ತಟಾಕದಲಿ 
(ಕುವ್ಶಾಉ, ೩-೨೪) ; ದಾಡಿಮದ ಬೀಜ ರತ್ನವಾದಾವೇ,(ಗಾದೆ). 

[ಸಂ.] 

ದಾಡಿಮಾಪ್ಟಕ (ನಾ). ದಾಳಿಂಬೆಯಿಂದ ಮಾಡಿದ, ವೈದ್ಯಕ್ಕೆ ಉಪ 
ಯೋಗಿಸುವ ಒಂದಂ ಬಗೆಯ ಚೂರ್ಣ : ದಾಡಿಮಾಷ್ಟಕ-ತವಕ್ಷೀರ 
೨ ವರಹ ತೂಕ... ಸಕ್ಕರೆ ಎಂಟು ಹಲ ಈ ರೀತಿಯಲ್ಲಿ ಕೂಡಿ 
ಚೂರ್ಣವ ಮಾಡಿ ಪ್ರತಿದಿನ ಉದಯದಲ್ಲಿ ಸೇವಿಸಲು ಸಕಲ ಗ್ರಹಿಣಿ ಹರ 
(ಸಕವೈ, ೩೩೩). [ ದಾಡಿಮ + ಅಷ್ಟಕ] 

ದಾಡಿಮಾಫಳ (ನಾ). ದಾಳಿಂಬೆ ಹಣ್ಣು : ಬಿರಿಕಿನೊಳೊಯ್ಕನೊಯ್ಯ 
ನರೆದೋಣುವ ಬಿತ್ತುಗಳಿಂ ವಿಳಾಸಮಾವರಿಸಿದ ದಾಡಿಮಾಫಳಮನೊಯ್ಯನೆ 
ಚುಂಬಿಸಿ ಬರ್ಪ ಕಾಂತನಂ ತರುಚರಕಾಂತೆ' ಕಂಡು (ಪುಷ್ಪಪು.- ೫-೮೭). 

[ ಸಂ. ದಾಡಿವಿಸಫಲ ] 

ದಾಡೆ, "ದವಡೆ' ನೋ. 

ದಾಡ್ಕೆ, ದಾಡಿ (ನಾ). ೧, ಕೋರೆಯಂ ಹಲ್ಲು: “ಆಶೀಃ, ದಂಷ್ಕ್ರಾ-ಈ ೨ 
ಹಾವಿನ ದಾಡೆ" (ಹಲಾಯು, ೧೦೬-೨೦) ; ಮಗಂ ನಾಲ್ಕು ದಾಡೆವೆರಸು 
ಪುಟ್ಟಿದೊಡಾತಂಗೆ ತುಯುಂ ತಂದೆಯಂಂ ಚಾಣಾಕ್ಯನೆಂಬ ಪೆಸರನಿಟ್ಟರ* 
(ವಡ್ಮಾರಾ, ೧೮೩-೮) ; ಮಸಿಯಂ ಪುಂಜಿಸಿದಂತುಟಪ್ಪ ತನು ನೀಳಾಂಭೋ 
ಧರಂ ದಾಡೆಗಳ* ಪೊಸ ಮಿಂಚುಗ್ರವಿಲೋಚನಂ ದಿವಿಜ ಗೋಪಂ ಕಾರೊ 
ಮೇಣ್‌ ಕಾಳ ರಕ್ಕಸನೋ ಪೇಟ್‌ನೆ ಬಂದು ತಾಗೆ (ಪಂಪಭಾ. ೭-೨೭) ; 
ಪೊರೆದರೊ ನೆತ್ತರಿಂದೆನಿಪ ನಾಲಗೆಯಿಂ ಬಿಡೆ ಸಿಂಹಕೇಸರದವೊಲಿರ್ದ ದಾಡೆ 
ಗಳ ಕಾಂತಿಯನಾಂತ ವರಾಹಘಫಾತಜರರ್ಣರ ತನುಗಳ್ನಿ ಜ್ರಮವನೊಯ್ಯನೆ 
ನಾಲಗೆಯಿಂದೆ ತೋಟುವಂತಿರೆ (ಕಾರಂಪೂ. ೦೬೭) ; ಮಿಟುಗುವ ದಾಡೆ 
ಯಿಂದಣೆದು ಪೆರ್ದರಿಯಂ ಕರದಿಂದಮೆತ್ತುತುಂ . . . ಬರುತಿರ್ದುದು 
ಭೀಕರನೊಂದು ಸೂಕರಂ (ಕಾವ್ಯಸಾ, ೧೦೧೨) ; ಪಸಿದು ಕನಲ್ಲ ರಾಹುವಿನ 
ದಾಡೆಯ ಕೂರ್ಮೊನೆ ಸೋಂಕದೊರ್ಮೆಯುಂ ಕಿಸುಗದಿರೊಂದಿ ಕಂದಿ 
ಕಡಲೊಳ್ಳಿಟದಾ ದ್ವಿಜರಾಜತೇಜಮಂ ಪಸಗೆಡಿಸಲ್ಕೆ (ಕವಿ. ೧-೬) 
೨. ಹಲ್ಲು; ದಂತ. "ದಾಡೆಗಡಿ' ಪರಾ. ದಾಡ್ಮಿ: ೧. ದಾಡಿಲಿ ಧರೆಯ 
ನೆತ್ತಿದ ವಿಜಯವಿಠಲ ನೋಡಿ ನಗುತಿಪ್ಪ ಮಾನವರಾಟಕ್ಕೆ (ವಿಸಾಸು, 
೪೪-೪); ಮನವೆಂಬ ಕರ್ಮವನ್ನು ಸಂಕಲ್ಪವೆಂಬ ದಾಡಿಯಲ್ಲಿ ಸಂಚಿತ 
ಪ್ರಾ ಆಗಾವಿಂ ಎಂಬ ಕರ್ಮ ತ್ರಯಂಗಳ ನವಗ್ರಹಿಸಿಕೊಂಡಿರುತ್ತಿಹು 
ದೆಂಬುದೀಗ ಕೋಡಗದಣಲಿನಲ್ಲಿ ಮೂರಗುಳ ಕಂಡೆನೆಂಬ ಶಬ್ದಕ್ಕರ್ಥ 
(ಮೋಳಿಮಾ, ೨೨೫-೭೭೮ ಪೀಕೆ). ೨. ಓಡಿನಂತಾಗೆ ಕೆರೆ ಭಾವಿಗಳ್‌ ನೀರಿಲ್ಲ 
ದಾಡಿಯಂ ಕಚ್ಚಿದರ್ಸಕಲ ಮನುಜರ್‌ ಬೇಸಗೆಯ ಬೇಗೆಯಿಂದ (ಮಹಾವಿ. 
೧೪-೧೦೨). [ ಪ್ರಾ. ದಾಢಾ./ಸಂ. ದಂಷ್ಭ್ರು 

ದಾಡೆಗಡಿ (ಕ್ರಿ). ಹಲ್ಲು ಕಡಿ ; ಹಲ್ಲು ಮಸೆ: ಆಗಳವರ ಸಂರಂಭವೂೂ 
ಕಂಡು ರೋಷಾವೇಶಮಂ ಕೆಯ್ಕೊಂಡು ದಾಡೆಗಡಿದು ಮಾರ್ಮಲೆತು 
ಮಾಮಸಕಂ ಮಸಗಿ ... ಅಟ್ಟೆಯಂ ಕೊಜಕಿದು ತಿಂದುದು ತೇಗಿದುದುಗ್ರ 
ಸೂಕರಂ (ಶಬಶಂ. ೪-೧೫ ವ) [ ದಾಡ್ಕೆ + ಕಡಿ, ) 


೩೮೬೦ 


ದಾತ್ಮ 


ದಾಡೆಗಳೆ (ಕ್ರಿ). ಹಲ್ಲನ್ನು ಕೀಳಂ, - ತೆಗೆದಂಹಾಕು : ದುರ್ಯೋಧನಂ 
ದಾಡೆಗಳೆದ ಕುಳಿಕನಂತೆಯುಂ ಕೋಡುಡಿದ ಮದಹಸ್ತಿಯಂತೆಯಂಂ ನಖ 
ಮುಡಿದ ಸಿಂಹದಂತೆಯುಂ ಗಳಿತಗರ್ವನಾಗಿ ಪಾಂಡವರ -ಮೊಗವಂಂ 
ನೋಡಲ್‌ ನಾಣ್ಣಿ (ಪಂಪಾ, ೭-೩೯ ವ). [ದಾಡ್ಕೆ 4 ಕಳ್ಳೆ) 


6| ದಾಡೆಗುಟ್ಟು (ಕ್ರಿ). ಎ ದಾಡೆಗಡಿ: ವರಾಷರೂಪದ ಮೂಕದಾನವಂ 


10 


15 


36 


40 


46 


* . * ಬ್ಲಾಯ್ಗೆಯೆ ದಿಗ್ಗಜಂ ಪೆಜಗಿಟ್ಟುವಾಂ[ ತ]ರದೆ ತೊಟ್ಟನೆ ದಾಡೆ 
ಗುಟ್ಟೆ ಕಟಲ್ಲು ತಾರಗೆಗಳ್‌ ನಭಂ ಬೆರ[ ಸು) ಬಿಬ್ಬುವು (ಪಂಪಥಾ. ೮-೧೫); 
ಎಕ್ಕಲಂ ದಾಡೆಗುಟ್ಟುತ್ತೆರಡುಂ ಕಣ್ಣಿಂ ಸ್ಫುಲಿಂಗಂ ಸುರಿದಫುವೆನೆ 
ನೋಡುಕ್ತಿ (ಗಿರಿಕ, ೧-೧೦೦) ; ದಾಡೆಗುಟ್ಟಿ ತಾಂ ತಾಗಲಿದಿರ್ಚಿ 
ಕೋಡುಡಿದ ಕಾಲನ ಸೈರಿಭದಂತೆ ಬರ್ಪಿನ೦ (ರಾಜಠೇ, ೩-೯೦), 
[ ದಾಡ್ಕೆ * ಕುಟ್ಟು] 

ದಾಡೆಬಂಧ "ದಾಡಾಬಂಧ' ನೋ. 

ದಾಡೆಯಾಡು (ಕ್ರಿ). ದವಡೆಯನ್ನು ಆಡಿಸಂ ; ಬಾಯಾಡಂ : ಆಡು 
ಹಲ್ಲ ತಿಂಬಲ್ಲಿ ಕೋಡಗ ನೋಡಿ ಬಾಲವ ತಿಂದಿತ್ತು ಕೋಡಗ ದಂಡೆ 
ಯಾಡುವಾಗ ಬಳ್ಳು ಮಾತನಾಡಿದುದಿಲ್ಲಿ (ಮನುಗುಂ. ೪-೮೩), 

[ ದಾಡ್ಕೆ (ದವಡೆ) + ಆಡ್ಕು] 

ದಾಣ, ಡಾಣ, ಡಾಣ್ಮಿ, ಡಾಣ್ಕೆ, ಢಾಣ್ಯೆ, ದಾಣಿ, ದಾಣೆ (ನಾ). 
೧. ದವಸ ; ಧಾನ್ಯದ ಕಾಳು: ದಾಣ ತುಂಬಿ ಕುದುರೆಯ ಬಾಯಿಗೆ 
ಕಟ್ಟುವ ದಾಣದ ಚೀಲ; ತೋಬರ(ರಿ) (20-86. ಇಂಕನಿ), ಡಾಣ : 
(8). ಡಾಣ್ಣಿ: ೨. ಕಡಲೆಹಿಟ್ಟಿನಿಂಧ 'ಕರಿದು ಮಾಡುವ ಒಂದು 
ಬಗೆಯ ತಿನಿಸು: ಸ್ವಲ್ಪ ಹೊತ್ತಿನಲ್ಲೇ ಜಮಖಾನದ ಮೇಲೆ ಡಾಣಿ, 
ಮಂಡಕ್ಕಿಯ ರಾಶಿ ಇರುತ್ತಿತ್ತು (ಮರಳಿ. ೨೫, ಡಾಣ್ಮೆ : ೦,೨: 
“ಡಾಣೆ - ಧಾನ್ಯ, ತಿನ್ನುವ ಪದಾರ್ಥ” (ಕೂನ್ಶಸಂ. ಕೋಶ). ಢಾಣೆ& 
ವ, ನಾನು ಹೊಟೆಲಲ್ಲಿ ಬಾಣಾಲೆಯ ಮುಂದೆ ಬೆವರು ಸುರಿಸುತ್ತಾ ಢಾಣೇ 
ತಿಕ್ಕಿ ತಿಕ್ಕಿ ಒಣಗೋದಾ ! ಎಂದು ಭುಸುಭುಸಿದರು (ಪತಿ. ೨೫) ದಾಣ್ಮಿ : 
೨. ತಪ್ಪುವದಿಲ್ಲಪ್ಪಾ ಎರಡು ಪೊತ್ತು ದಾಣಿ ತಿಂದ ಮೇಲೆ ತಿರಗತೈತೆ 
ಮೇಗಲ ಓಣಿ (ಶರೀಫ. ೪೭-೨): ಈ ಬೂಂದಿನ ದಾಣಿಯನ್ನು ತೆಗೆದು 
ಕೊಂಡರೆ ಶರೀರಕ್ಕೆ ಆರೋಗ್ಯವಂಗಿರುವದು (ಕೃಷಪ್ರ. ೧೯೯) ; ಪುಗ್ಗೆ 
ದಾಣಿಯ ಆಸೆ ತೋರಿಸಿ ಮಾತನಾಡಲೆತ್ನಿಸಿದರೂ ಆಕೆ ಅವನೊಂದಿಗೆ 
ಮಾತನ್ನೂ ಆಡಲಿಲ್ಲ (ಗಾಗ್‌, 0೨೬. ದಾಣ್ಕೆ : ೧. ಕುದುರೆ ದಾಣೆ 
ಬಗೆ ತೆರುವ ಭೂಮಿ ವಳಗೆ ಪಾಲಿಸಿಕೊಂಡದೆಂ (ಮೈಆರಿ, ೧೯೨೦, ೯೦-೦೨; 
1706) ; ಒಳಗಿನ ಕಾಳುಗಳು ಸಣ್ಣದಿದ್ದದ್ದರಿಂದ ದಾಣೆಗಳು ಚಪ್ಪಟಾಗಿರಂ 
ತ್ತವೆ (ಮಂಂಬವ್ಯಾ. ೫೧). 

[ «ಮರಾ. ದಾಣಾ; ಹಿಂ. ದಾನಾ./ಸಂ. ಧೂನಾ] 

ದಾಣಧಡಿಯ (ನಾ). ಬೊಜ್ಜ ದೇಹದವನಂ ; ದಡಿಗ; ದಾಂಡಿಗ 

ದಾಣಧಡಿಯ ನೀನಂ! (ದುರಂನಾ. ೬೫). 
[ದಾಣ್ಯ (ಆಢಾಣೆ;) * ಧಡಿಯ] 

ದಾಣಾ "ಢಾಣ್ಮೆ' ನೋ. 

ದಾಣಿ, "ದಾಣ' ನೋ. 

ದಾಣಿ "ಢಾಣ್ಣೆ' ನೋ. 

ದಾಣೆ, "ದಾಣ' ನೋ. 

ದಾಣೆ "ಢಾಣೆ!' ನೋ. 

ದಾತ, "ದಾತಾರ್ಯ' ನೋ. 

ದಾತ, (ನಾ). ಕೊಡಂವವನಂ ; ದಾನಿ: ನಿರುತಂ ಸತ್ಯವಿಗೊರ್ವ ಗರ್ವ 
ಪುಸಿಯುತ್ತಂ ಲೋಭಿಯಾಗಲ್‌ ನಿಜಂ ಧರೆಯೊಳ್‌ ದಾತರು ಪುಟ್ಟರೇ 
(ಸೋಮೇಶ. ೨೬) ; ದಾತೃ ಶಬ್ಧದ ತಕಾರಕ್ಕೆ - ದಾತ (ಕಮದ. ೮೪ 


ದಾತ್ಮ 


ಪ್ರಯೋ) ; ನೀತಿವಿದನಾಚಿಂರಸಂಪನ್ನನುತ್ತಮಂ ದಾತನೆಂಬಿನಿಸು ಗುಣ 
ಮುಳ್ಳ ಕುವರಂ ನಿನ್ನನೀ ತಪ್ತತೈಲದೊಳಗೆಂತಕಟ ಬೀಳಿಸುವೆಂ 
(ಕೈಮಿಭಾ, ೧೦-೩೨). [ ೫. ದಾತೃ? 

ದಾತ್ಮ (ಗು). ಕತ್ತರಿಸಿದ ; ಕೊಯ್ದ. [ಸಂ.] 

ದಾತವ್ಯ (ಗು). ೧. : ಕೊಡಬೇಕಾದ ; ಕೊಡುವ. ೨. ಕೊಡಲು 
ಅರ್ಹವಾದ : ಪ್ರವಿಲಸದ್ದೀರ್ವಾಣದಾತವ್ಯ ಸಾಯಕ ಸಂಪೂರ್ಣ 
ಕಳಾಪ್ರವೀಣನಿಳಾಭಾರೆಕ್ಷಮಾಕ್ಷೂಣನ೦ (ಪೂಪಛಾ, ೧-೧೩೪), [ ಸಂ. 

ದಾತಾರ,, ದಾತ, (ನಾ). ೧. ಸ್ವಾವಿಂ ; ಒಡೆಯ ; ಯಜಮಾನ: ಈ 
ಧರ್ಮಮಂ ಕೈಕೊಣ್ಣು ನಡೆಯಿಸುವ ದಾತಾರೆಂ ಮನ್ನೆಯ ಕಾಯಿಂಮ್ಮ 
(ಸೌಇಇ, ಸಸ, ೩೪-೨೨; 1053); ಹೊರೆದ ದಾತಾರೆಂಗೆ ಹಗೆವರೆ 
ಶಿರವನ೦ದೊಬ್ಬಸುವೆನೆಂಬೀ ಭರದೊಳರ್ದೆನು (ಕುವ್ಯಾಉ. ೧೦-೧೪) ; 
ನೀನೆ ಕಟ್ಟಾಳೆಂಬರೀಗಳಿಂತಳಿದಪರೆ ಮಾತರ ವೀರ ಸುಕುಮಾರ ಧೀರ 
(ಜೈಮಿಭಾ, ೧೩-೬೦). ೨. ವಾರಸುದಾರ; ಸಂಬಂಧಪಟ್ಟ ವನು: 
ದಾತಾರರೇ ಇಲ್ಲವಂತೆ ಆ ಹೆಣಕ್ಕೆ (ಸಂಸ್ಕಾರ. ೯೯); ಅಲ್ಲವಾದರೆ 
ಮೂಡೋಡಿಯ ಆ ಚಿನ್ನದಂಥಾ ಭೂಮಿ, ಹಾಳುಬಿದ್ದು ದಾತಾರರಿಲ್ಲದೆ 
ಹೀಗೆ ಕಾಡು ಬೆಳೆಯುತ್ತಿತ್ತೇ? (೪ಗುಳ, ೯೯). ದಾತ್ಮ: ೧. ಎನ್ನ 
ದಾತನೆ ಎನ್ನ ತಾತನೆ ಎನ್ನ ಭಕ್ತಿತ್ರಯನಿಧಾನವೆ , , . ಇಂದಡಗಿದೈ 
ನೀನು (ಬಸಪು. ೩೬-೩0) ; ಆಳು ಕಟ್ಟಿದವನೆ ಅರಸು, ಕಾಳು ಇಕ್ಕಿದವನೆ 
ದಾತ (ಗಾದೆ). [ ಸಂ. ಧಾತೃ] 

ದಾತಾರ್ಕ (ನಾ). ಕೊಡುವವನು ; ದಾನಿ: ಪರಮಾತ್ಮನೇ ಕೊಡುವ 
ದಾತಾರನೆಂದು ಅರಿತು ಭೋಗಿಸಿ . . . ನಿವಿಂಷ ಶಕಲಗಳ ಬಿಡದಿರೆಲು 
ಧನ್ಮವಹುದು (ಕಎಪು. ೫೨-೩) ; ದಾನಭಾಗಿಗಳೂ ದಾತಾರರೂ , , . 
ಇದ್ದರೆಂಬುದು . . . ನಿಶ್ಚಿತವಾಗಿದ್ದರೆ ಅಂಥ ಶಾಸನಗಳು ನಂಬಿಕೆಗರ್ಹೆ 
ವಲ್ಲ(ಕರ್ಣಾಅ, ೧೦೪). [ ಸಂ. ದಾತೃ) 

ದಾತೃ (ಗು). ೧. ದಾನಮಾಡುವ ; ನೀಡಂವ ; ಕೊಡುವ. (ನಾ). 
೨. ಕೊಡುವವನು ; ದಾನಮಾಡಂವವನಂ : ದಾನಲಕ್ಷಣಮಪ್ಪಡೆ 
ದಾತೃವೆಂದುಂ ದೇಯಮೆಂದುಂ ಪಾತ್ರಮೆಂದುಂ ತ್ರಿವಿಧಮಕ್ಕುಮಲ್ಲಿ 
ಶ್ರದ್ಧಾದಿ ಸಪ್ತಗುಣಸಂಪನ್ನಂ ದಾತೃವಕ್ಕು೦ (ಡಾವುಂಪು, ೨೨೬) ; 
ಭಕ್ತಿಜ್ಞಾನ » * ಸಮಾಯುಕ್ತಂ ಸಪ್ತಗುಣಂ ಜೈನೋಕ್ತಿಯಿನಾ 
ದಾತೃವೆನಿಪ ಭವ್ಮಂಗಕ್ಕುಂ (ಡೆಂದ್ರಪು. ೩-೩೧); ಇಂದ್ರನು , . - 
ಅಯ್ಯಾ ದಾತೃವೆ, ನನಗೆ ಬಹು ಕಷ್ಟ ಸಂಭವಿಸಿರುವುದು, ನೀನು ಪರಿಹಾರ 
ಮಾಡಬೇಕೆಂದನು (ನೀತಿಚಿ. ೫1೪, ೦೦); ದಾತೃ ರಾಜನಾಗಬಹಂದು, 
ನಾಡಿನ ಶ್ರೀಮಂತರಾಗಬಹುದು (ಸವತಿ, 9೫. [ಸಂ.] 

ದಾತೃತ್ವ (ನಾ). ದಾನಕೊಡಂವ ಅಥವಾ ನೀಡುವ 
ಔದಾರ್ಯ ; ಉದಾರತೆ ; ದಾನಪರತೆ. [ಸಂ.] 

ದಾತ್ಯೂಹ (ನಾ). ಒಂದು ಬಗೆಯಂ ಜಲಪಕ್ಷಿ; ನೀರಂಕೋಳಿ: 
“ದಾತ್ಕೂಹಃ, ಜಳರೆಂಕುಃ - ಈ ೨ ಜಾಮಹಂ” (ಹಲಾಯಂ, ೪೨-೯೬) ; 
“ಜಳರಂಕು ದಾತ್ಕೂಹಮೆನಲಾ ನಿರುಗನಕ್ಕು” (ಮಂಗರಾ. ೫೨-೧೦). 

[ಸಂ.) 

ದಾತ್ಯೂಹಕ (ನಾ). » ದಾತ್ಕೂಹ : ಕೇಳಾಲಿಸದೊ ಕೂಗುತಿದೆ, ಆ 
ದರಿಯ ದುವಂಂಕುತಿಹ ವನನಿರ್ದುರದ ಮೊರೆಯ ವಾರಿ ದಾತ್ಮೂಹಕಂ! 
(ಶ್ರೀರಾಮಾ, ೨೮೭-೧), [ ಸಂ.] 

ದಾತ್ರ (ನಾ). ಕುಡುಗೋಲು :“ಲವಿತ್ರಂ, ದಾತ್ರಂ-ಈ ೨ ಕುಡುಗೋಲ್‌” 
(ಹಲಾಯು. ೯೪-೪೨೩) ; “ದಾಳಿ ಲೂನಂ ಕೊಯ್ಲು ಕುತ್ತರಿ ಬಣಂಬೆ 
ಕುಡು(ಡಿ)ಗೋಲು ದಾತ್ರಂ ಲವಿತ್ರಮೆನಿಕ್ಕು” (ಮಂಗರಾ ೧೦೯-೨) ; 
ಕಂಸಪ್ರಭೃತಿದಿತಿಜರಂ ಕೊಲ್ವೆ ನಾನೆಂದು ಪೂಣ್ಮಚ್ಯುತದೇವಂ ದೇವಕೀ 


ಸ್ವಭಾವ ; 


೩೮೬೧ 


8 


ದಾದಿ 
ಗರ್ಭದೊಳುದಯಿಸಲೆಂದಿರ್ದನೆಂಬಿಂತಿದಂ ಪೇಟ್ಕಿತಿಮಾತ್ರಂ ಪಾಂಡಂ 
ಗಾತ್ರಂ ತಳರ್ದನಫಲತಾದಾತ್ರನಾ ಬ್ರಹ್ಮಪುತ್ರಂ (ಜಗವಿ, 3-೪೪); 
ಉತ್ತಮಗುರುರಾಜದೇಶೆಮಿರ್ಕುಂ ಶುಭದಿಂ ಜತ್ತುಕದ ಕರ್ಮಲತೆ 
ಗಳನುತ್ತರಿಸುವ ದಾತ್ರಚಿತ್ರಮನುರಾಜೀಯಂ (ಹಮ್ಮಿರ, ೧-೪೭). [ಸಂ.] 


ದಾದ (ನಾ). ೧. ಅಪ್ಪ; ತಂದೆ; ಜನಕ: ದಾದನೆದುರಿಗೆ ಬಂದು ಶಿಶುವದು 
ಪಾದಪದ್ಮಗಳನ್ನು ವಂದಿಸೆ ಮೋದಸಾಗರೆದಲ್ಲಿ ರಾಜನು ಮಜ್ಜನಂಗೈದ 
(ಕಘುವಂ, ೨೬-೨೫), ೨. ಹಿರಿಯರನ್ನು ಅಥವಾ ಪೂಜ್ಯರನ್ನು ಗೌರವ 
ವಾಗಿ ಸಂಬೋಧಿಸಂವಾಗ ಹೇಳಂವ ಮಾತಂ . ಆಧಿ ದುಃಖಗಳಿಂದ 
ರಕ್ಷಿಸಿ ದಾದನೇ ಪರಿಪಾಲಿಸೆನ್ನನು (6ಘುವಂ.೭೮-೧೨). [ ಸಂ. ತಾತ] 


10| ದಾದರಾ, ದಾದ್ರ (ನಾ). ೧. [ಸಂಗೀತ] ಒಂದು ಬಗೆಯ ತಾಳ ; 


20 


40 


ರೂಪಕತಾಳ : ನಮ್ಮ ದೇಶದ ಸಂಗೀತದಲ್ಲಿ ರೂಪಕ (ದಾದರಾ), ಆದಿ 
(ತ್ರಿವಟ), ರುಂಪೆ, ದ್ರುಪದ, ತ್ರಿವುಡೆ (ಢಮಾರ), ಧೂಮಾಳಿ ಎಕ್ಕಾ 
ಎಂಬ ಹಲವು ತಾಳಪದ್ಧತಿಗಳಿರುವುವು (ಬಾಲಪ್ರ. 11, ೧೦೪೦). ದಾದ್ರ : 
೨. ಒಂದಂ ಬಗೆಯ ಪ್ರೇವಂಗೀತೆ : ಕೊನೆಗೆ ನೃತ್ಯಗಾರನಂ ಕುಳಿತು 
ಕೊಂಡು ಥುಮ್ರಿ, ಥಪ್ಪ, ದಾದ್ರ, ಗಜಲ್‌ ಮುಂತಾದ ಪ್ರೇಮಗೀಕೆ 
ಗಳನ್ನೂ ಹಾಡಿ, ಅವಕ್ಕೆ ಅನುಗುಣವಾಗಿ ಅಭಿನಯ ಪ್ರದರ್ಶನ 
ಕೊಡುತ್ತಾನೆ (ಅಭಾನ್ಯ. ೯೧). [ ಹಿಂ. ಮರಾ, ದಾದರಾ] 

ದಾದಿ, ದಾಯಿ (ನಾ). ೧. ಸಾಕುತಾಯಿ ; ವಂಕ್ಕಳನ್ನು ಸಾಕಂವವಳು: 
“ಓತು ಸಾಕಿದ ಧಾತ್ರಿ ದಾದಿಯೆನಿಸಿಕ್ಕುಂ” (ಮಂಗರಾ. ೯೨-೦೨); ಜಿತಶತು 
ವೆಂಬೊನರಸನಾತನರೆಸಿ ಇಳಾಮಹಾದೇವಿಯೆಂಬೊಳಾ ರಸನ ದಾದಿ 


[ಪಾ9ಾಂ. ಇರ್ವರ್ಗಂ ಮಗಳ್‌] ವಿನಯಮತಿಯೆಂಬೊಳಂತವರ್ಗಳಿಪು 
ವಿಷಯ ಕಾವಂಭೋಗಂಗಳನನುಭವಿಸುತ್ತಂ ಕಾಲಂ ಸಲೆ 
(ವಡ್ಮಾರಾ, ೧೦೬-೧೬) ; ಅಬ್ಬೆ ದಾದಿ ಪರಿಚಾರಕರೀರಿಲ ಕಾಪು ಕಾಪೆ 


ಕೂರ್ತಿಟ್ಟವರಾತ್ಮಪುಣ್ಯಮೆ ವಿಪುಣ್ಯರನೋಳಿಯೆ: ಕಾಪು ಕಾಗುಮೇ 
(ಶಾಂತಿಪು. ಆಗಳುಮಾದಂ ದಾದಿಗಾಯಾಸಮನೊಡರಿಪ 
ಮುದ್ದಾತ್ಮಜಂಗೆಂದು ತೋರ್ಕುಂ (ಕಾದಂಪೂ. ೩೩೮) ; ದಾದಿಯ ಸೆಅಗಂ 
ಪಿಡಿದು ನಡೆವಲ್ಲಿ ರಾಜವೀಥಿಯೊಳ್‌ ಸುಳಿವ ಜವ್ವನಿಗರಂ ಕಂಡು (ಗರಿಕ, 
೨-00೩ ವ). ೨. ತಾಯಿಗೆ ಬದಲಾಗಿ ಹಾಲುಕೊಟ್ಟು ಸಾಕಂವ 
ಸೇವಕಿ ; ಹಾಲೂಡಂವವಳಂ : ದಾದಿ ಪಸಂಳೆಯಂ ಪಾಲಂ ಕುಡಿಯಿಸಿ 


೬-೧೦೬) ; 


ದಳ್‌ (ಕದ್ನಾನು. ೨೦೭ ಪ್ರಯೋ), ೩. ದಾಸಿ; ಸೇವಕಿ; ಆಳಂ; 
ತೊತ್ತು : “ಆಳು, ತೊತ್ತೊ, ದಾದಿ, ದಾಸಿ, ದಾಸ, ಆಡಿಗ, ಲೆಂಕ” 
(ಕಂಸುಹು, ೭೮) ; ಅಂತು . , . ಕುಮಗ್ರಹಗೃಹೀತೆಯಾಗಿರೆ . 

ಗದ್ಗದಾಶ್ರು ಮೋಕ್ಷಮೂರ್ಥುದಿ ನಾನಾ ವಿಕಾರಂಗಳನೊಡನೊಡನೆ 


ತೋಟುವುದುಮಾಕೆಯ ದಾದಿಯ ಮಗಳ್‌ ಚೂತಲತಿಕೆಯೆಂಂಬಳ್‌ ಕಂಡು 
(ಪಂಪಭಾ, ೪-೩೯ ಐ) ; ತುಂಬಿಗುರುಳ ತುಟುಬಿಕ್ಕಿ ದಾದಿಯರು ನಿತಂಬಿನಿ 
ಯೊಡನೆ ಪೇಳಿದರು (ಮೋಹತ. ೯-೧೬) ; ದಾದಿಯರ ಮಾತಿನಿಂದ ಆ 
ವೃತ್ತಾಂತವನ್ನು ಯಥಾರ್ಥವಾಗಿ ತಿಳಿದು (ಕೈವಾಉ. ೨೯೦). ೪, ಆಸ್ಪತ್ರೆ 
ಯಲ್ಲಿ ರೋಗಿಗಳ ಸೇವೆಯನ್ನು ಮಾಡಂವವಳಂ ; ನಸ: ಅನಲಾ 
ದಾದಿಯಾಗಿ ಬೆಳಗಾಂವಿಯ "ಆಸ್ಪತ್ರೆಯನ್ನು ಸೇರಿದ ದಿನ ಜೀವಮಾನವೆಲ್ಲ 
ಹೊಸಹೊಸದಾಗಿ ಕುಣಹತ್ತಿತು (ದಾದಿ. ೩). ದಾಯಿ ; ೧. ಕುಮಾ[ರತೈ] 
ಲಪದೇವರ ದಾಯಿ ಮೇಲಾಳಿಕೆಯ ಭೋಗಿಯುಬ್ಬರಸಿಯು (ಕಣ. 11. 
೧3-೩೭; 1114); ಕನ್ನಿ-ಗೆಳತಿ-ಮಡದಿ-ದಾಯಿ (ಹಾಡುಪಾ. ೪೧-೧೪), 
೨. ದುಯಿ ಹಾಲನೆ ನಂಬಿ ಬಾಯಾರಿ ಬಸವಳಿದು (ಗಿಳಿವಿಂ. ೩೫-೧). ೩. ಆಂ 
ದಾಯಿ, ಆಂ ಮರಂ೦ (ಕಛ್ಮಾನು. ೧೦೪ಪ್ರಯೋ), ೪. ಡಾಕ್ಟರು ಚೀಟಿ 
ಬರೆದು ದಾಯಿಯ ಕೈಯಲ್ಲಿ ಕೊಡುತ್ತಾನೆ (ಕಎಪು. ೪-8೧), 

[ ಆಸಂ. ಧಾಶ್ರೀ./ಪ್ರಾ. ಧಾತೀ./ಪಾರ.ದಾಯಹ್‌] 


ದಾದಿಕಾಣ ೩೮೬೨ 


ದಾದಿಕಾಜ (ನಾ). ದಾದಿಯ ಕೆಲಕಮಾಡುವವನು ; ಪರಿಚಾರಕ ; 
ಸೇವಕ. “ದಾದಿಕಾಅವೆಸ' ಪರಾ. [ದಾದಿ _- ಕಾಲಿ) 

ದಾದಿಕಾಅವೆಸ (ನಾ). ದಾದಿಯಂ ಕೆಲಸ: ಉಸುರೆ ದಿವಿಜೇಶ್ವರಂ ಪರಿವೆಸ 
ದಮರರ್‌ ದಾದಿಕಾಅವೆಸದಮರರದೇಂ ಬೆಸಗಲಿಗಳ* ಬರ್ಪರೊ (ಅಜಿಪು. 
8-೭೬), [ ದಂದಿಕಾಲ + ಬೆಸ] 

ದಾದಿಗ (ನಾ). ಒಬ್ಬಾತನ ಹೆಸರು: ಚೋಟಮಹಾರಾಜನ ಆಳ್‌ ದಾದಿ 
ಯನ್‌ ದಾದಿಗೆ x x೫ ಮಹೇಂದ್ರರೊಳ್‌ ನಡಿ ದಳಮಣ್ಣು (ಎಕ. ೫, 
ಗೋರೀಬಿ, ೭೫-೪; ಸು. 900). [?] 

ದಾದಿತನ (ನಾ). ಸಾಕಂತಾಯಿಂಯಂ ಕೆಲಸ: ತಮ್ಮ ಆಶಾಶಿಶುಗಳು, ತಮ್ಮ 
ಶಿಷ್ಯರ ದಾದಿತನದ ಒಲುಮೆಯಲ್ಲಿ ಬೆಳೆದು ಘಟ್ಟಿಘಟ್ಟಿಯಾಗುತ್ತಿದ್ದುದನ್ನು, 
ಕಣ್ಣಾರೆ ಕಂಡು ಕುಣಿದಾಡಿದರು (ಕಒಸಾ. ೪. ಏೀಂಕ). 

[ದಾದಿ + - ತನ] 

ದಾದಿವೆಣ್‌ (ನಾ). ದಾದಿಯಾದ ಹೆಣ್ಣು ; ಸೇವಕಿ : ವಂಂಗಳಕಾಯ 
ನಡೆದ ಬಾಲನ ದಾದಿವೆಂಗಳು ಸಂರಕ್ಷಿಸಲು ಆಂಗಜ ರತಿದೇವಿಯರ ಸಂತಸ 
ತುಂಬಿ ಶಿಂಗಳಾದುದು ಕುಮಾರನಿಗೆ (ಮೋಹತ. ೧೭-೫೯). 

[ ದಾದಿ + ಪೆಣ್‌) 

ದಾದು (ನಾ). ೧. ಲಕ್ಷ; ಗವಂನ; ಕಾಳಜಿ; ಎಚ್ಚರ; ಸುತ್ತಲೂ 
ಅಷ್ಟೆಲ್ಲಾ ಜನರು ಓಡಾಡುತ್ತಿದ್ದಾರೆ, ನೋಡುತ್ತಿದ್ದಾರೆ. ಇವರಿಗೆ ಒಂದರ 
ದಾದೂ ಇಲ್ಲ (ಅಳನಿ. ೩೯) ; ಇಂಥಾ ಗೊಂದಲದಲ್ಲಿ ನಮ್ಮ ದಾದು ಹೇಗೆ 
ಹತ್ತೀತೆರಿ ವಪಾಸ್ತರ್‌? (ಪ್ರಣಸ. ೦೧), ೨. ಗವಂನ ಕೊಡಂವವನಂ ; 
ವೇದವೇದದವಾದ ಭೇದ ಹುಟ್ಟಿಸಿ ಜಗಕೆ ದಾದು ಯಾರಿಲ್ಲ ಹೇಳುವುದಕ್ಕೆ 
ಬಸವಣ್ಣ ಭೇದ ಅಳುಕಿಸಿದ ಕುಲ ಕುಲಕೆ (ಕನ್ನಜಾ, ೨೩೦). ೩. ಯಜ 
ಮಾನ ; ಒಡೆಯ. ೪. ಪ್ರಶಂಸೆ ; ಮೆಚ್ಚಿಗೆ. 

ದಾದುಫಿರ್ಯಾದಿ, ದಾದ್‌ಫಿರ್ಯಾದಿ - ೧. ವಾರಸಂದಾರ ; ಯಂಜ 

ಮಾನ ; ಒಡೆಯ: ಈ ಆಸ್ತಿಗೆ ದಾದು ಫಿರ್ಯಾದೀನೇ ಇಲ್ಲ (ರೂಢಿ). 
೨. ತಕರಾರು ; ವಿಚಾರಣೆ : ಪಾರುಪತ್ಮಮಾಡುವಂಥಾವ ಮೊಕಸ್ತರು 
ಸಹ ನಿಮ್ಮ ಸುಖದುಖ್ಯ ದಾದಫಿರ್ಯಾದಿ ವಿಚಾರಿಸದೆ (ರಾಜೀಂದ್ರ. ೦೨೩). 
ದಾದುಮಾಡು-ಲಕ್ಷ್ಮಕೊಡಂ; ಗವಂನ ನೀಡು: ಪೋಲೀಸರಿಗೆ ಕಂಪ್ಲೇಂಟ್‌ 
ಕೊಟ್ಟರೆ ಯಾರೂ ದಾದು ಮಾಡಲಿಲ್ಲ (ಣ್ಮಾ ರಾಮೇ. ೧೩೧); ಅವಳು ತಿಳಿದು 
ಕೊಂಡದ್ದರ ದಾಖಲೆಯನ್ನು ಕೂಡ ದಾದುಮಾಡದೆ ಹೊರಟ (ದೀಪಹ. 
71, ೯೮). ದಾದುಮುಟ್ಟು -ತಕರಾರಂ ವಂಟ್ಟು,-ತಲಪು: ಸರಕಾರಕೂ 
ದಾದುವಬಟ್ಟಿ ಅದರ ವಿಚಾರ ಮಾಡೂತೆನಕ ಜನರನ್ನೇನು ಉಪವಾಸ 
ಕೊಲ್ಲೂದದ ಏನು? (ಜನಜೀ, ೧೦) ದಾದುಹತ್ತು ಎ ದಾದಂಮಂಟ್ಟು : 
ಅಲ್ಲಿ ನಮ್ಮ ದಾದು ಹತ್ತಲಿಕ್ಕಿಲ್ಲ (ಕಲಕು. 3೮); ಸನ್ನಿಧಿಯ ತನಕ ದಾದು 
ಹತ್ತಲಿಲ್ಲ (ಕಛವಿ. 11, ೩೪೦), [ ಪಾರ. ಮರಾ. ದಾದ್‌] 

ದಾದ್ರ "ದಾದರಾ' ನೋ. 

ದಾಧಿಕ (ಗಂ). ೧. ಮೊಸರಿನಿಂದ ತಯಾರಿಸಿದ. (ನಾ). ೨. ಮೊಸರಿ 
ನಿಂದ ಮಾಡಿದ ಒಂದಂ ಬಗೆಯ ಖಾದ್ಯ: “ಮೊಸರೊಳೆ ಮಾಡಿದುದು 
ದಾಧಿಕಮೆಂಬುದು” (ಹಲಾಯು, ೫೪-೦೬೭), [ಸಂ.] 

ದಾಧಿಕ್ಕ (ನಾ). ಇ ದಾಧಿಕ: “ಎಲೆಕಾಯಿ ಮೊದಲಾದುವಂ ಮೊಸರಲ್ಲಿ 
ಕಲಿಸಿದೊಡೆ ದಾಧಿಕ್ಕಮೆಂದೆನಿಕ್ಕು” (ಮಂಗರಾ ೬೪-೨). [ಸಂ.] 

ದಾನ (ನಾ). ೧. ಕೊಡಂಗೆ ; ಕಾಣಿಕೆ; ಉಪಾಯಂನ : “ವಿಶ್ರಾಣನಂ, 
. ೬. ಉತ್ಸರ್ಗಃ, ಪ್ರದೇ(ಶ)ನಂ. ದಾನಂ-ಈ ೧೦ ಕಂಡುವುದು” 
(ಹಲಾಯು. ೬೯-೨೬೫); ಅಂತು ಭವಿಷ್ಯ ದ್ವಿಜನ್ಮ ವರ್ಣಕಧ್ಯಯನಾಧ್ಯಾಪನ 
ದಾನ ಪ್ರತಿಗ್ರಹ ಯಜನೆಯಾಜನ ವಿಶಿಷ್ಟ ವೃತ್ತಿಯುಮಂ (ಅದಿಪು. 
೮-೭೩ ವ); ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಸುತ್ತಿ ಹರಿವ 


10 


15 


20 


25 


85 


40 


46 


ದಾನಚಿಂತಾಮಣಿ 


ಸಾಗರವೆಲ್ಲ ನಿಮ್ಮ ದಾನವನುಂಡು ಅನ್ಕರ ಹೊಗಳುವ ಕುನ್ನಿಗಳನೇನೆಂಬೆ 
(ದೇದಾವ, ೪೨-೮೨) ; ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ತ್ರಾತ್ರಕಂ 
ದಾನಮಂ (ಸೋಮೇಶ, ೭೯); ಹೊಜಗೆ ದಾನವ ಬೇಡಿದವರುಂಟೆ ಕೊಟ್ಟು 
ಬೇಸಜದ ಮುಗುದರಸು ದೊರೆಕಿದನಲೇ ಎಂದು (ಹಕಕ, ೯-೭); ಸಿರಿ 
ಬಂದ ಕಾಲಕ್ಕೆ ಕರೆದು ದಾನವ ಮಾಡು (ಸರ್ವಜ್ಞ, ೬೦೬), ೨. ಸಾವು, 
ದಾನ, ಭೇದ, ದಂಡಗಳೆಂಬ ಚತಂರೋಪಾಯಗಳಲ್ಲಿ ಒಂದಂ : 
“ಕೊಟ್ಟು ಕೊಳ್ಳದು ದಾನಮೆನಿಸಿಕ್ಕು . ಸೈರಣೆ ಸಾಮಮಕ್ಕು 
ತಾಎಂತಿವೆಯ್ದಿ ಮುಟ್ಟೆ ಚತುರೋಪಾಯಮಕ್ಕು” (ಮಂಗರಾ, ೭೯-೬) ; 
ಪಗೆಗೇನನಾದೊಡಂ ಕೊಟ್ಟಗಲದೆ ನೆಆ್‌ ನಂಟುಮಾಡಿಕೊಂಬುದು ದಾನಂ 
(ಹಮ್ಮಾರ, ೨-೧೨೧); ರಾಜ್ಯವನ್ನು ಪುನಃ ಪಡೆಯಲು ಸಾಮ ದಾನ ಮತ್ತು 
ಭೇದೋಪಾಯಗಳನ್ನು ಬಳಸಿ ವಿಫಲವಾದ ಮೇಲೆ ಯುದ್ಧಸನ್ನಾಹ 
ವಾಗುತ್ತದೆ (ಭಾರದ, ೯೯) ೩. ವಂದವೇರಿದ ಆನೆಯಂ ಕುಂಭಸ್ಥಳೆ 
ದಿಂದ ಸಂರಿಯಯವ ವಂದಜಲ ; ವಂದೋದಕ : ನಿನ್ನಯ ಸಂತಾನಮ 
ವಿಚ್ಛಿನ್ನಂ ಕ್ಷಿತಿಭಾರಧಾರಣೋಚಿತ ಗುಣಸಂಪನ್ನಮೆನ ಲ್ಲೆ ಗ ಟ್ಗುಂ 
ಭೂಪೋನ್ನತ ದಿಜ್ನ್ನುಗದಾನಂದಂದದಿನೆಂದು9 (ಕಾದಂಪೂ. ೩೭೬), ೧.೩: 
ಎನ್ನ ದಾನಮಿದಾಗಳುಂ ಮಧುಪುಶ್ರಯಂ ಧರೆಗವ್ಯವಚ್ಛಿನ್ನ ದಾನ 
ಮಿದಾಗಳಂಂ ವಿಬುಧಾಶ್ರಯಂ ಗೆಲೆವಂದನೆನ್ನನ್ನಿಜೋನ್ನತಿಯಿಂದಮಾ ಪತಿ 
ಯೆಂಂದು ಮೆಚ್ಚಿ ವಿನಾಯಕಂ ತಾನ್ನಿವಿರ್ಚುಗೆ ಕಬ್ಬಮಂ (ಪಂಪಥಾ, ೧-೭). 
೪, ಪವಿತ್ರವಾದ ಜಲ,-ಶೀರ್ಥ (?) : ಎಕ್ಕವಿಂಡೊಬ್ಬನಿಂದವಣಿ 
ಶವಮಂ ತರಿಸಿ ಸುಕ್ಕಿ ತನು ಮುರುಟಿದವಣಿಕೊಳು ದಾನಮಂ ಚೆಲ್ಲೆ 
ಮಕ್ಕಳನಟಜಸುತೇಳಿ ಕರೆದದ್ಳುತಕರದಿ ತಡವಲು ರೋಮ ಕೋಮಳಿಸಿತು 
(ಸಿದ್ಧರಾ, ೯-೨೧). [ಸಂ.] 

ದಾನಂಗುಡು "ದಾನಂಗೊಡು' ನೋ. 

ದಾನಂಗೊಡು, ದಾನಂಗಂಡು (ಕ್ರಿ). ದಾನಮಾಡಂ, - ಕೊಡು; 
ಸಮರ್ಪಿಸಂ : ನನ್ಹಿಗುನ್ನರ್ಗೆ ದಾನಂಗೊಟ್ಟದು ಕೆಸುಗೊಳದ ಮಾಜನಂ 
ಒನ್ನ ಡುವುಮರ್ದೂರೊಳ್‌ (ಎಳ, 1೪, ಹೆಗಡ. ೪-೩೬; ಸು, 760) ; 
ಸಾಸಿರ ಕವಿಲೆಯನಳಂಕಾರಸಹಿತಂ ಚತುರ್ವೇದ ಪಾರಗರಪ್ಪ ಸಾಸಿರ್ವ್ವರು 
ಬ್ರಾಹ್ಮಣರ್ಗ್ಗಂ ದಾನಂಗೊಟ್ಟ ಫಳಮಕ್ಕು (ಸಾಇಇ. ಸ.ಸ, ೪೬-೪೩; 1072); 
ಈ ಧರ್ಮ್ಮಮನಾರೋರ್ಬ್ಬರು ಪ್ರತಿಪಾಲಿಸಿದವರಿಗೆ ವಾರಣಾಸಿಯಲು 
ಸಾಸಿರ ಕವಿಲೆಯಂ ಉತ್ತಮರಪ್ಪ ಬ್ರಾಹ್ಮಣರಿಗೆ ದಾನಂಗೊಟ್ಟ ಪುಣ್ಯವಕ್ಕು 
(ಇಇ. 323, ೬೩-೧೩ ; 1101), ದಾನಂಗುಡು : ತನ್ನೆಂದಂದದಿಂದೆ 
ನಡೆಯಿಸಿದಂ ದಾನಂಗುಡುವದೊಂದಲಂಪಿನ ಪೆಂಪಿ೦ (ಆದಿಫು. ೧೩-೨೧), 

[ದಾನ + ಕೊಡು, 

ದಾನಗುಣ (ನಾ). ದಾನ ಮಾಡಂವ ಸ್ವಭಾವ ; ಕೊಡಂವ ಪ್ರವೃತ್ತಿ; 
ಔದಾರ್ಯ: ಚಂದ್ರಬಲಮಂ ಕೈವಾರದಿಂದಂ ತದಾನನಚಂದ್ರಂ ಕುಡೆ ದೇಸೆ 
ಪೊಚ್ಚಪೊಸತಾಯ್ತೆಂಬನ್ನೆಗಂ ಮಾಟಕ್ಕಿ  ನೂತನಕಂದರ್ಪನನೂನದಾನ 
ಗುಣದಿಂ ಚಾಳುಕ್ಕಕಂದರ್ಪನಾ (ಗದಾಯಂ, ೦-೬) ; ಅತಿಶಯಮಾಯತ್ತಿ 
ದಾನಗುಣಂ (ಎಕ. ೪1, ೪೫-೩೫ ; 2196) ; ದಾನಗುಣವಿಲ್ಲದನ ಸಿರಿಯಭಿ 
ಮಾನವಿಲ್ಲದ ಭಾರ್ಯೆ . . . ಪ್ರವರ್ಧನವಹುದೆ ಲೋಕದೊಳು (ಬಸಪು, 
೩೭-೩೨), [ದಾನ * ಗುಣ] 

ದಾನಗೈ (ಕ್ರಿ). ದಾನನೀಡು ; ದಾನಮಾಡಂ : ಯಾಚಕಜನಂಗಳಿಗೆ ಬೇಡಿ 
ದಂದದಿ ದಾನಗೈದು (ನವಮೋ, ೨-೪೨). 

[ದಾನ * ಗೈ (-ಕೆಯ್‌,)) 

ದಾನಚಿಂತಾಮಣಿ (ನಾ). ೧. ದಾನ ನೀಡಂವುದರಲ್ಲಿ ಚಿಂತಾವಂಣಿ 
ಯಂತಿರುವ ವ್ಯಕ್ತಿ ; ಉದಾರವಾಗಿ ದಾನ ಕೊಡಂವ ವ್ಯಕ್ತಿ: ಎನ್ನ 
ಅತಿಪ್ರೀತಿಯಿಂ ಧರ್ಮಚಿತ್ತಂ ವರದತ್ತಂ ದಾನಚಿಂತಾಮಣಿಯೆನಿಸಿ 


ದಾನತೀರ್ಥಪ್ರವರ್ತಕ 


ಯಶೋಭಾರಮಂ ತಾಳ್ದಿ ನಿಂದಂ (ಅಜಿಪು ೧೨-೫) ; ನೋಡಿದಂಗನೆಯರ 
ನೇತ್ರ ಚಕೋರಕೆ ಕೂಡೊಪ್ಪುತಿಹ ಪೂರ್ಣಚಂದ್ರ ರೂಢಿಪ ದಾನಚಿಂತಾ 
ಮಣಿ ಜಯತೆಂದು ಪಾಡಿದರು (ಕುನವಿ. ೮-60) ; ಅದರಲ್ಲಿ ಬೇರೆ ದೊಡ್ಡ 
ದಾನಚಿಂತಾಮಣಿಯಂತೆ ಆವಳು (ಕಂಬಹು. ೫೨), ವಿ. ಅತ್ತಿವಂಬ್ಬೆಗೆ 
ಇದ್ದ ಬಿರಂದು: ಸಂದ ದಾನಚಿಂತಾಮಣಿ ತನ್ನದೊಂದು ಪಿತೃಭಕ್ತತೆಯಂ 
ಮೆಚಹಿಯಲ್‌ ಪುರಾಣಚೂಡಾಮಣಿಯಂ ನಿವಿರ್ಚಿದಳ್‌ (ಶಾ ೨ಕಿಪು. 
ಪರಿ. ೧) ; ಪರಮ ಶ್ರಾವಕಿ ನೀನೆ ದಾನಿಯೆ ವಲಂ ಶ್ರೀದಾನಚಿಂತಾಮಣಿ 
(ಅಜಿಪು. ೧೨-೭1); ಮಹಾಸತೀರ ತ್ನ ಕುಳಪತ್ನಿಯಾಗಿ ಗುಣದಂಕ 
ಕಾರ್ತ್ರೀಯುಂ ಕವಿವರಕಾಮಧೇನುವುಂ ಕಟಕಪವಿತ್ರೆಯುಂ ಜಿನಧರ್ಮ್ಮ 
ಪತಾಕೆಯುಮೆನಿಸಿದ ದಾನಚಿನ್ರಾಮಣಿಯ ಮಹಾಪ್ರಭಾವ 
ಮೇದೋರೆಂತೆನೆ (ಸಾಇಇ. ೫1-1, ೫೨-೦೮; 1007). [ ದಾನಚಿಂತಾಮಣಿ] 

ದಾನತೀರ್ಥಪ್ರವರ್ತಕ (ನಾ). [ಜೈನ] ಚಯೆ೯ಗೆ ಬಂದ ಜೈನ ತಪಸ್ವಿಗೆ 
ಮೊದಲನೆಯ ಭಿಕ್ಷೆಯನ್ನು ನೀಡಂವವನಂ (?): ಈ ಭವಕ್ಕೆಂಟನೆಯ 
ಭವದೊಳ್‌ ಭರತದೊಳ್‌ ನೀನಾದಿತೀರ್ಥಪ್ರವರ್ತೆಕನಾದಂದೀ ಶ್ರೀಮತಿ 
ದಾನಶೀರ್ಥಪ್ರವರ್ಶಕಂ ಶ್ರೇಯಾಂಸನಕ್ಕುಂ (ಅಜಿಪು, ೩-೧೩ ವ). 

[ ದಾನ + ತೀರ್ಥ + ಪ್ರವರ್ತಕ) 

ದಾನತೆ (ನಾ). ೧. ಆನೆಯಂ ಕುಂಭಸ್ಥಳದಿಂದ ವಂದಜಲ ಹರಿಯುವಿಕೆ. 
ಪಿ. ಉದಾರತೆ; ಔದಾರ್ಯ ; ದಾತೃತ್ವ ; ದಾನಗಂಣ. "ಗಳಿತ 
ದಾನತೆ' ಪರಾ. [ಸಂ.ದಾನತಾ] 

ದಾನದಂತಿ (ನಾ). ವಂದೋದಕವನಲ್ನ ಸುರಿಸುತ್ತಿರುವ ಆನೆ; 
ವಂದ್ದಾನೆ : ನಿಜಗಮನಕ್ಕೆ ಮಚ್ಚರಿಪ ಮಂಥರಯಾನದ ದಾನದಂತಿಯಂ 

. * ಕನಸು ಪದಿನಾಟಜಂಮನಂಬುಜವದನೆ ಕಂಡಳ್‌ (ಪುಷ್ಪಪು- ೯-೯೮) 
[ದಾನ + ದಂತಿ] 

ದಾನಧಾರಾಂಬು (ನಾ). ಸಂರಿಸಂತ್ತಿರುವ ವಂದಜಲ: ದೆಸೆಯಂ 
ಖಡ್ಗಾಂಶುಜಾಲ ಬೆಳಗೆ ಧರಣಿ ಯಂ ದಾನಧಾರಾಂಬು ಜೌಗೇಟ್‌ಸೆ 
ರೋದೋಭಾಗಮಂ ಕೇತುತತಿ ಪುದಿಯೆ (ಜಂದ್ರಪು. ೦೦-2೮), 

[ ಸಂ. (ದಾನ + ಧಾರಾ ೬ ಅಂಬು) ] 

ದಾನಧಾರೆ (ನಾ). ಎ ದಾನಧಾರಾಂಬಂ : ಆ ವನಂ . ... ದಾನಧಾರೆ 
ಯಂತೆ ಪುಂಡರೀಕ ಗಂಡಕಮಂಡಿತಮುಂ . . . ತತತಾಪಸಸಮುಚ್ಚಯ 
ಮಾಗಿಯುಮಶೋಕಸಂಗತಮೆನಿಸಿರ್ದುದು (ರಾಜಕೇ. ೩೫-೭೮ ವ); ಅಂತು 
ಇಲಿಿತರ್ಪ ಸೊವಡುಗುವ ದಾನಧಾರೆಯ . , . ಕಾರೊಡಲ ಪೇರಾನೆಗಳ 
(ರಾಮಾರ್ಕ, ೯೪-೪). [ದಾನ 4 ಧಾರೆ] 

ದಾನನಂದನ (ನಾ). ದಾನ ನೀಡಿ ಸಂತೋಷಪಡಿಸುವವನಂ; `ಉದಾರಿ: 
ದಾನನಂದನ ಮಾನಾಮಾನಂ ಮಾನಿನೀ ಮನೋಮದನಂ (ಮರತಿ. ೬-೧೦), 

[ ದಾನ * ನಂದನ] 

ದಾನಪಟ್ಟೆ (ನಂ). 2ದಾನಪತ್ರ: ಕೊಂಡಪ್ಪ ವೊಡೆಯರು ತಿರುಮಲದೇವರಿಗೆ 
ಕೊಟ್ಟ ದಾನಪಟ್ಟೆ (ಸೌಇಇ, 1೫-11, ೩೫೫-೧೪; 1683); ಮರಿಸಿದ್ದೆಗವುಡಗೆ 
ಬರಸಿಕೊಟ್ಟಿ ಭೂಸ್ವಾಸ್ಥೆ ದಾನಪಟ್ಟಿ ಕ್ರಮವೆಂತೆಂದರೆ (ಎಕ, ೫71, 
ಜಿಕ್ಕನಾ, ೯೪-೮; 2746), [ದಾನ * ಪಟ್ಟೆ] 

ದಾನಪತ್ರ (ನಾ). ದಾನ ಕೊಟ್ಟದ್ದಕ್ಕಾಗಿ ಬರೆಸಿದ ದಾಖಲೆ: (ಊಟ 08೯ 
810. ಪಾರಿನಿ ೨೭), [ದಾನ ಪತ್ರ] 

ದಾನಪರ (ನಾ). ೧. ದಾನ ಕೊಡಂವುದರಲ್ಲಿ ನಿರತನಾದವನಂ. 
೨. ಮದೋದಕವನ್ನೂ ಸುರಿಸಂತ್ತಿರಂವ ಆನೆ. ೧, ೨: ದಾನಪರನಂ 
ನಿಜೋನ್ನತಮಾನನನಾರೂಢ ವಿಪುಳವಂಶನನಂತೊಂದಾನೆಯನಪಾಯ 
ಪಂಕದೊಳೇನುಂ ತಳ್ವಿಲ್ಲದಿರ್ದುದಂ ಕಾಣಿಸಿದಂ (ಕವಿರಾ. ೩-೧೨೯). 

[ ಸೇ.] 


೩೮೬೩ 


10 


೩6 


20 


30 


ದಾನರುಚಿ 


ದಾನಪರಾಯಣ (ನಾ). ದಾನ ಮಾಡುವುದರಲ್ಲಿ ಬಹಳ ಆಸಕ್ತಿ 
ಯಂಂಳ್ಳವನು. "ದಾನಪರಾಯಣತೆ' ಪರಾ. [ಸಂ.] 
ದಾನಪರಾಯಣತೆ (ನಾ). ದಾನ ಮಾಡುತ್ತಲೇ ಇರುವ ಗಂಣ : ಇದಕ್ಕೆ 
ಭಾರತದೇಶದ ರಾಜರುಗಳ ದಾನಪರಾಯಣತೆ, ಜನರ ಪರೋತ್ಕರ್ಷ 
ಸಹಿಷ್ಣುತೆ, ತಾಳ್ಮೆ ಬಹುಮಟ್ಟಿಗೆ ಸಹಾಯಕವಾಗಿದ್ದವು (ಭಾರದ, ೦೦೪), 
[ ಸಂ. ದಾನಪರಾಯಣತಾ ] 
ದಾನಪಾತ್ರ (ನಾ). ದಾನ ತೆಗೆದುಕೊಳ್ಳಲು ಯೋಗ್ಯತೆ ಅಥವಾ 
ಅರ್ಹತೆಯಂಳ್ಳವನಂ. [ ದಾನ ೬ಪಾತ್ರ] 
ದಾನಪಃರಮಿತೆ (ನಾ). [ಬೌದ್ಧ] ಸದಾಚಾರಗಳಲ್ಲಿ ಒಂದು ; ಅತ್ಯಧಿಕ 
ವಾಗಿ ದಾನಮಾಡುವಿಕೆ: ಪಾರಮಿತಾ ಎಂದರೆ ಪರಾಕಾಷ್ಠೆಯು, ಅಭ್ಯಾಸ 
ಸಮಾಪ್ತಿಯೆಂದರ್ಥ. ಇದರಲ್ಲಿ ದಯಾಪಾರಮಿತಾ, ದಾನಪಾರಮಿತಾ, 
ಶೀಲಪಾರಮಿತಾ ವೊದಲಾದ ಸದಾಚಾರಗಳನ್ನು ಸಂಗ್ರಹಿಸಿರುವರು 
(ಹಿಂದಸಾ. ೪೦), [ ಸಂ. ದಾನಪಾರಮಿತಾ] 
ದಾನಪ್ರವೃತ್ತಿ (ನಾ). ದಾನಮಾಡಂವ ಸ್ವಭಾವ; ದಾನಗುಣ : 
ಆ ದಾನಪ್ರವೃತ್ತಿಯಿಂದಲೇ ಬಡವನಾಗಿ ನಾನು ನಿಮ್ಮ ಮರೆಹೊಕ್ಕಿರು 
ವುದು (ಥಾರದ, ೪೪). [ದಾನ + ಪ್ರವೃತ್ತಿ] 
ದಾನಪ್ರಿಯೆ (ನಾ). ದಾನಮಾಡಂವುದರಲ್ಲಿ ಸಂತೋಷವನ್ನು ಹೊಂದಂ 
ವವಳು ; ದಾನಮಾಡಲಂ ಆಶಿಸುವವಳೆಂ : ಕೊಡುಗೈಯಂವಳಂ : 
ಆ ಪ್ರಿಧ್ದೀವಲ್ಲಭನ ಮನಟ್ಟಯೆ ಹರಚರಣಯುಗಳಪುಟಪ್ರಿಯೆ ದಾನ 
ಪ್ರಿಯೆ ಮಾಳಲದೇವಿ (ಸೌಇಇ, XX. ೪೯-೨೮ ; 1076 ೧), 
[ ಸಂ. ದಾನಖ್ರಿಯಾ] 
ದಾನಪ್ಪವ (ನಾ), ಮದಜಲ ಪ್ರವಾಹ :ಮಾರ್ಗಾನೇಕ ತೋಯಾಶಯ 
ಮನುರುರಜಂ ಪೀಆ್‌ ದಾನಪ್ಣವಂ ಪೂರಿಸೆ ತೋಟ್‌ತ್ಲೆತ್ತಮಾದಂ ಹರಣ 
ಭರಣ ಚಾತುರ್ಯಮಂ ಚಾತುರಂಗಂ (ಜಂದ್ರಪು, ೦೦-೩೦). 
[ದಾನ ಪ್ಲವ] 
ದಾನಮಾರ್ಗ (ನಾ). ದಾನದ ರೀತಿ,- ಶ್ರವಂ: ಬಲ್ಲಿದಾಹಾರಭಯಶುಸ್ವಿನ್ನಲ್ಲಿ 
ಭೇಷಜವೆಂಬವಿವು ಎಲ್ಲಕಾದಿಯ ದಾನಮಾರ್ಗವನೀಶನೆನೆ. ಮುನಿಪ 
(ಬಿಜ್ಮಪು. ೮೭-೫೩). [ದಾನ ಮಾರ್ಗ] 
ದಾನಮುದ್ರೆ (ನಾ). ವರ ಕೊಡುವುದನ್ನೂ ಸೂಚಿಸಂವಂತೆ ತೆರೆದ 
ಅಂಗೈಯಂನ್ನೂ ಕೆಳಗೆ ತೋರಿಸುವ ಮಂದ್ರೆ: ಉತ್ತರ ಅಂಕಣದಲ್ಲಿ 
ವಿಜಯನಗರ ಕಾಲದ ಲಕ್ಷ್ಮಿ ನಾಲ್ಕು ಕೈಗಳಲ್ಲಿ ಅಭಯ, ಪದ್ಮ, ದಾನ 
ಮುದ್ರೆ ಹೊಂದಿರುವಳು (ಹೊಯ್ಯವಾ, ೭೦), [ದಾನ +೬ ಮುದ್ರೆ] 
ದಾನಮೂಲ (ನಾ). ದಾನ ಕೊಡಬೇಕಾಗಿರಂವ ಭೂವಿಂಯಂ 
ಸಾಗಂವಳಿಯಂ ಹಕ: ಸರ್ವಪರಿಹಾರವಾಗಿ ದಾನಮೂಲಗಳನ್ನು 
ವಡಂಬಡಿಸಿ ದಾನಮೂಲವನ್ನು ಬಿಡಿಸಿ. . . ಧಾರೆಯೆರೆದು ಕೊಟ್ಟು 
(ಮೈಆರಿ. ೧೯೩೪, ೨೭-೨೪ ; 1480), [ದಾನ4 ಮೂಲ] 
ದಾನರಾಜಿ (ನಾ). ೧. ದಾನದ ಸಮೂಹ; ದಾನಪರಂಪರೆ: 
೨. ವಂದೋದಕದ ಧಾರೆ. ೧, ೨: ಮಾನಸದ ಹೊಂದಾವರೆಯ 
ಸೆಳೆದು ಭಂಗಿಸುತದನು . . . ದಾನರಾಜಿಯನಂತೆ ಸಂತತವು ಮೆರೆಯುತಿಹ 
ಬಾಹುದಂಡಗಳವನ ಗಜಪತಿಗಳು (ಧ್ಹನ್ಕಾಲೋ. ೦). 
[ ದಾನ * ರಾಜಿ] 
ದಾನರುಚಿ (ನಾ). ೧. ದಾನ ಕೊಡಂವುದರಲ್ಲಿ ಇರಂವ ಆಸಕ್ತಿ. 
೨. ದಾನ ಕೊಡಲಂ ಆಸಕ್ತಿಯಂಳ್ಳ ವ್ಯಕ್ತಿ; ದಾನಮಾಡಂವ 
ಅಪೇಕ್ಷೆಯಂಳ್ಳ ವ್ಯಕ್ತಿ ; ಉದಾರಿ: ಕೇಳ್‌, ಸರಸಿ, ನೀಂ ಕರುಣಿ, 
ಧರ್ಮಮತಿ, ದಾನರುಚಿ ನಾಥನಿಲ್ಲದ ತರುಣಿಯಾಂ, ನನ್ನ ಬಾಳ್‌ ಬರಿಯ 
ಪಾಳ್‌ (ಶ್ರೀರಾಮಾ, ೨೦೭-೩೩೯). [ದಾನ * ರುಚಿ) 


ದಾನವ 


ದಾನವ (ನಾ). ದನುವಿನ ಪುತ್ರ: ದೈತ್ಯ; ರಾಕ್ಷಸ; “ಆಸುರಃ, 
ದಾನವಃ, ದೈತ್ಯಃ, ದೈತೇಯಃ ಪಾತಾಲನಿಲಯಃ - ಈ ೮ 
ಅಸುರರ ಪೆಸರ್‌” (ಹಲಾಯು. ೩-೩); ರಣಾಂಗಣದಂತೆ ಚಮೂರೆ 
ಚಿತಪ್ರಹೆರೆಣ ವಿಶೀರ್ಣರೂಪಮುಂ ದಂತಿದಾನವವಿಲೀನಶಿಲೀಮುಖಮುಂ 
(ಂದ್ರಪು, ೩-೩೨ ವು; ದಾನವನೊಂದಂ ಸೆಆ*ಯ:೦ ರಕ್ಷಿಸಯ್‌, ಎಂದು 
ಕೀಟ್‌ದಳ್‌ (ಉಾಮಾಶೈ, ೬೪-೪೦), 

ದಾನವಘರಟ್ಟ - ರಾಕ್ಷಸರಿಗೆ ಅರೆಯಂವ ಕಲ್ಲಿನಂತಿರುವವನಂ ; 

ರಾಕ್ಷಸರನ್ನು ನಾಶಗೊಳಿಸಿದವನಂ; ಕೃಷ್ಣ: ಕಟ್ಟುಗ್ರ ಕೋಪದಿಂದೈತಪ್ಪ 
ದಾನವಘರಟ್ಟನಂ ತಡೆದು ತಾವಲ್ರಧ್ವಜಂ ಕಾಳಗಂಗೊಟ್ಟನು (ಜೈಮಿಭಾ. 
೨೫-೩೧), ಸಂ, 

ದಾನವಕುಲ (ನಾ). ರಾಕ್ಷಸ ಜಾತಿ: ಕಾಳಾಯಸ ಬಾಣಾಳಿಗಳಿಂ ದಾನವ 
ಕುಲಕಾಳಯಮಂ ಕಾಳಯವನನಂ ಪೂಣ್ಣೆ ಚ್ಚಂ (ಜಗವಿ. ೯-೩೭). 

[ದಾನವ 4 ಕುಲ] 

ದಾನವಖಳ (ನಾ). ನೀಚನಾದ ರಾಕ್ಷಸ: ಆ ರಾಮನಂ ಪೊತ್ತುಕೊಂಡ 
ಗಲುತ್ತುಂ ದಿಗಿಭಂಬರಂ ಬಳೆಯುತುಂ ನಾಕಂಬರೆಂ ಪಾಣುತುಂ ಗಗನಾ 
ಗ್ರಂಬರಮಿಂತು ದಾನವಖಳಂ ಪೋತಂದನಾಟೋಪದಿಂ (ಜಗವಿ, ೪-೫೩), 

[ದಾನವ + ಖಳ, (= ಖಲ). 

ದಾನವದಲ್ಲಣ (ನಾ). ರಾ ಕ್ಷಸರಿಗೆ ಭಯಾನಕನಾದವನು: ಬಲ್ಲ 
ಬಹುಗುಣಭರಿತ ದಾನವದಲ್ಲಣ ಜಗನ್ನಾಥವಿಠಲನು ಸೊಲ್ಲ ಲಾಲಿಸಿ 
ಸ್ತಂಭದಿಂದಲಿ ಬಂದ (ಜಗದಾ. ೨೦). [ದಾನವ * ತಲ್ಲಣ (ಆ ತಲ್ಲಟ)] 

ದಾನವಧ್ವಂಸಿ (ನಾ). ೧. ರಾಕ್ಷಸರನ್ನು ನಾಶಗೊಳಿಸಿದವನಂ ; ದೈತ್ಯರ 
ವೈರಿ. ೨. ಶ್ರೀರಾವಂ: ಹಿಂದಿಪ್ಪ ತರಳನೆನ್ನ ಕುಮಾರೆ ಶಕ್ವರಿ ಸಿರಿಯ 
ನೀಗಿದ ಪಾಪಿಯೆಂದೆನೆ ಕರೆದು ಕಾಣಿಸು ಕಾವೆನೆಂದನು ದಾನವಧ್ವಂಸಿ 
(ಶಿರಾ, ೩೨-೩೩). ೩. ಶ್ರೀಕೃಷ್ಣ : ನೀಲಾಚಲನಿಕಾಯದ ಸೌಂದ 
ರಾಂಗದ ಕೌಸ್ತುಭಪ್ರಭೆಯಿಂದ ಕಾಂಚನರಥವನಿಳಿದನು ದಾನವಧ್ವಂಸಿ 
(ಪಾಕಾಂ. ದಂನವಾರಾತಿ] (ಕುವ್ಶಾಸ, ೮-೩೭), [ ಸಂ. ದಾನವಧ್ವಂಸಿನ್‌ ] 

ದಾನವಪತಿ (ನಾ). ೧. ರಾಕ್ಷಸರ ರಾಜ. ೨. ಯವನರ ಒಡೆಯ; 
ಸುಲ್ತಾನ : ಬಾದುರನು ದಾನವಪತಿಗೆ ಸಲಾಮನೊಲಿದು ಮಾಡುತಾನದೆ 
ನುಡಿದನಿಂತೆಂದು (ಕುರಾಸಾ, 9೮-೭೮), [ ದಾನವ ಪತಿಃ] 

ದಾನವಮರ್ದನ (ನಾ). ರಾಕ್ಷಸರನ್ನು ನಾಶಗೊಳಿಸಿದವನು: 
ಜಂಬೂದ್ವೀಪಂ ತಾನೆಸೆದುದು ವೃತ್ತತೆಯಿಂ ದಾನವಮರ್ದನನ ಕೂರ್ಮ 
ಮೂರ್ತಿಯ ತೆಟಿದಿಂ (ಜಗವಿ, ೧-೨೪), [ದಾನವ 4 ಮರ್ದನ] 

ದಾನವರಾಜ (ನಾ). ರಾಕ್ಷಸರ ಒಡೆಯ ; ದೈತ್ಯರ ಅಧಿಪತಿ : ಲಂಕಾ 
ನಗರಕ್ಕೆ ನಂದನವನಕ್ಕೆ ವಿನಾಶಮನೀವುದೆತ್ತಿದೇಂ ದಾನವರಾಜ ದುರ್ವಿಲ 
ಹಿತೋತ್ಕಟ ಸಂಕಟ ವೇಗಮಾಗದೇ (ಪಂರಾಮಾ, ೧೧-೧೫೭). 

[ ದಾನವ... ರಾಜ) 

ದಾನವರಾಜಮೆಂತ್ರಿ (ನಾ). ೧. ರಾಕ್ಷಸರಾಜನ ಮಂತ್ರಿ; ಶುಕ್ರ. 
೨. ಶಂಕ್ರಗ್ರಹ : ದಿನರಾಜ ತಾರಕರಾಜ ಕುಜ ಬುಧ ಜೀವೆ ದಾನವರಾಜ 
ವಂಂತ್ರಿ ವಿಕರ್ತನೋದ್ಭವ ರಾಹು ಕೇತುಗಳು (ಬಸಪು, ೧೦-೩೦). 

[ ದಾನವರಾಜ + ಮಂತ್ರಿ] 

ದಾನವರಿಪು (ನಾ). ೧. ದಾನವರ ವೈರಿ; ವಿಷ್ಣು. ಪಿ.ಕೃಷ್ಣ: 
ಆನಟಿೀವೆಂ ಪೃಥೆಯಟಾ್‌ವಳ್ಮಾನವರಿಪುವಟ್‌ ವನರ್ಕನಟ್‌ವಂ . . . 
ನೀನಾರ್ಗೆಂದು (ಗೆದಾಯು. ೩-೦೮) ; ಕೌಸ್ತುಭಂದಾಳ್ಡಿದನೀತೆಂ ಕೇವಲಂ 
ದಾನವರಿಪುವೆ ಪೆಅಂಗೆಲ್ಲಿತೀ ದಿವ್ಯರೂಪಂ (ಅಗವಿ.. ೩-೨) ; ದಾನವರಿಪ್ರ 
ಚಕ್ರಂಗೊಳೆ ಕೌರವಾರಿ ಗದೆಗೊಳೆ ಪೊಣರ್ಕೆಗಾವಂ ನಿಲ್ವಂ (ಕಮದ. ೧೬೭ 
ಪ್ರಯೋ). [ದಾನವ 4 ರಿಪು] 


೩೮೬೪ 


15 


45 


ದಾನವಿಫ್ನ 


ದಾನವವಿದೆ (ನಾ). ರಾಕ್ಷಸವಿದೆ ; ಅಮಾನಂಷವಾದ ನಡವಳಿಕೆ : 
ಹೆಣನನಟಿಸುತ ರಕುತಪಾನಕೆ ಸೆಣಸಿ ಶಾಕಿನಿ ಢಾಕಿನಿಯರೊಳು ಹೆಣಗಿ 
ಗೆಲುವುದೆಯಾಯ್ತೂ ದಾನವವಿದೆ ಜಗವಟ್‌ಯೆ (ಕುವ್ಶಾದ್ರೋ, ೧೫-೫೩), 
[ದಾನವ + ವಿದ್ಯೆ] 
ದಾನವಸೂದನ (ನಾ). -ದಾನವಧ್ವಂಸಿ ೩; ದಾನವಸೂದನನು 
ರವಿಸುತನ ಕಿವಿಯಲಿ ಬಿಶ್ತಿದನು ಭಯವ (ಕುವ್ಯಾಉ. ೧೦-೩), 
[ದಾನವ + ಸೂದನ] 
ದಾನವಸೇನೆ (ನಾ). ರಾಕ್ಷಸರ ಪಡೆ ; ದೈತ್ಯರ ಸೈನ್ಯ : ದಾನವಸೇನಾ 
ಕಾಲಕಲ್ಪಂಗಘವನನವದಾವಂಗೆ ರಕ್ಷಾರ್ಥಮೊಂದೊಂದವತಾರಂಗೆ ಸು 
ದೇವಂಗೆನುತೆ (ಜಗವಿ, ೧-೩೫). [ದಾನವ ಸೇನೆ] 
ದಾನವಹಿ (ನಾ). ದಾನಕೊಟ್ಟದ್ದಕ್ಕಾಗಿ ಬರೆಯಿಸಿದ ದಾಖಲೆ; 
ದಾನಪತ್ರ : ವಂಹಾನಾಡಿನವರ್ರು ಕಲ್ಲೂರ್ರಾ ಕೆಂಪದಾಸೈಯಿಗೆ ದಾನವಹಿ 
ಬರದ ಕೊಟ್ಟದ್ದೂ (ಎಕ, ೪1, ಗುಬ್ಬಿ, ೭೪-೫೮; ಸು 1672). 
[ದಾನ 4 ವಹಿ] 
ದಾನವಾಂತಕ (ನಾ). - ದಾನವಧ್ವಂಸಿ ೩: ದಾನವಾಂತಕನಾ ಯುಗ 
ದೊಳೇ ತಾನೊಗೆಯನೇ ಕೃಷ್ಣನೆಂಬಭಿಧಾನದಲಿ (ಬಸಪು, ೫೪-೩೩) ; 
ದಾನವಾಂತಕನುರವನೆಚ್ಚನು ಜೋಡನೊಡೆಬಗಿದು (ಕುವ್ಮಾಕ, ೨೩-೧೪). 
[ ದಾನವ ೬ ಅಂತಕ ] 
ದಾನವಾರಣ (ನಾ). ೧. ದಾನಕೊಡಲು ಅಡ್ಡಿ ಪಡಿಸುವುದು. ೨. 
ವಂದಜಲವನ್ನು ಸುರಿಸುತ್ತಿರುವ ಆನೆ; ಮದವೇರಿದ ಆನೆ, ೧, ೨: 
ಅರಣ್ಯದೋಳ್ಕಾನವಾರಣಂ * ವಸಂತದೊಳ್ಮಾರಹಿತಮುಂಟಲ್ಲದಿಲ್ಲ 
ಮಿವು ಮತ್ತೆಲ್ಲಿಯು ಧರ್ಮಜನ ನೆಲದೊಳು (ಕೈಮಿಭಾ. ೨-೮). 
[ ದಾನ +೬ ವಾರಣ) 
ದಾನವಾರಾತಿ (ನಾ).-ದಾನವರಿಪು: ನೀಲಾಚಲ ನಿಕಾಯದ ಸೌಂದರಾಂಗದ 
ಕೌಸ್ಟುಭಪ್ರಭೆಯಿಂದ ಕಾಂಚನ ರಥವನಿಳಿದನು ದಾನವಾರಾತಿ [ಪಾಕಾಂ- 
ದಾನವಧ್ವಂಸಿ] (ಕುವ್ಶಾಉ. ೮-೫೭) ; ದಾನವಾರಾತಿಯಂ ನಿಜಭೃತ್ಯನಂ 
ಕರೆದು ... ಕೊಂದು ಬಾಯೆನೆ (ವೀಕೈಪು.೪-೧೧-೨೦), [ದಾನವ ಅರಾತಿ) 
ದಾನವಾರಿ, (ನಾ). ೧. ರಾಕ್ಷಸರ ಶತ್ರು ; ದೇವತೆ: ದಾರುದಾರುಣನಂ 
ದಾನವಾರಿವಾರಿತಲೋಕನಂ ಬಾರ ಬಾ ರಣಮಂ ನೋಡಾ (ಕವಿರಾ. 
೨-೧೩೦). ೨. ಇಂದ್ರ. ೩. ಶಿವ. ೪. ವಿಷ್ಣು; ಕೃಷ್ಣ: ಅಂದು ಮೊದಲಾಗಿ 
ತನ್ನಿಚ್ಛೆಯಿಂ ಚಂದ್ರಹಾಸಂ ದಾನಮರಿಯಂ ಬಿಡದೆ ಬಾಲಕ್ರೀಡೆ 
»ು೦ದುತ್ಸವಂಗಳೆಂ ಮಾಡಿ (ಜೈಮಿಛಾ. ೨೯-೬). [ ದಾನವ ಅರಿ] 
ದಾನವಾರಿ, (ನಾ). ಆನೆಯ ಮದೋದಕ : ಶಾಮಳಾಂಗಮಾಗಿ ತೀವಿ 
ತಳ್ತ ಭೃಂಗಬೃಂದದಿಂ ವಾಮವಾಗಿ ತಾಳೆ ಮಕರಂದ 
ದಾನವಾರಿಮಿಂ ಕಾಮಸಾಮಜೋಪಮಾನೆಮಾದುದೊಂದು ವಹಾಮರಂ 
(ವೃಷವಿ, ೪-೩೮). [ದಾನ+ ವಾರಿ] 
ದಾನವಿ (ನಾ). ರಾಕ್ಷಸಿ: ದೋರೆಗರುಳಲಿ ದಾನವಿಯರೊಡಲೇಖು ಹತ್ತದೆ 
ಹಬ್ಬವಾಗದೆ ಭೂರಿ ಬೇತಾಳರಿಗೆ (ಕುವ್ಳಾವಿ. 8೫-೨೩). [ಸಠ. ದಾನವೀ] 
ದಾನವಿಕ (ಗಂ). ರಾಕ್ಷಸೀಯವಾದ; ಅಮಾನುಷವಾದ; ಕ್ರೂರವಾದ: 
ಜೈಲುಖಾನೆಯ ದಾನವಿಕ ನಿಷ್ಮುರತೆಯಿಂದಲೂ ಸೈನ್ಯನಿವಾಸದ ಸಶಸ್ತ್ರ 
ಭ್ರುಕುಟಿ ವಿಕ್ಷೇಪದಿಂದಲೂ ಪೃಥ್ವಿಯ ಮರ್ಮಾಂತಿಕ ಪೀಡೆ ಉತ್ತರೋತ್ತರ 
ದುಃಸಹವಾಗುತ್ತ ಹೋಗುತ್ತದೆ (ನಿಬಂಧ, 1, ೪). [ ಸಂ. 
ದಾನವಿಫ್ನ (ನಾ). ದಾನಕಾರ್ಯುಕ್ಕೆ ಉಂಟು ಮಾಡುವ ಅಡ್ಡಿ, _ 
ವಿಘ್ನ: ಹಸ್ತಿನಾಪುರದೊಡೆಯನಪಾತ್ರನೆಂಬ ಮುನಿ ದಾನನಿಫ್ನದಿಂ 
ತಿರ್ಯಗ್ಗತಿಯೊಳು ಅಸಂಖ್ಯಾತ ಭವೆಂಗಳಂ ಬಂದು (ಪುಣ್ಕಾಸ್ತ, ೧೧-೩೧ ವ) 
[ ದಾನ * ವಿಘ್ನ) 


ದಾನವಿಧಾನ 


ದಾನವಿಧಾನ (ನಾ). ದಾನಮಾಡಂವ ಕ್ರವಂ,-ರೀತಿ: ದಾನವಿಧಾನ[ಮವಿ] 
ಬುಧರಲ್ಲಿ » ೫ ೬ ಸಲನ್ನದಾನಮನ್ನೆ x ೫ « ಕೇಶಿಯಣ್ಣನೇನ್ಮಾನಿಸ 
x x ದಾನಸುರ (ಸೌಣ೩. ಸಸ, ೭೦-೩೩; 1108), [ದಾನ * ವಿಧಾನ] 
ದಾನವಿನೋದ (ಗು). ದಾನಮಾಡಿ ಸಂತೋಷವನ್ನು ಹೊಂದುವ,- 
ಪಡೆಯುವ, "ದಾನವಿನೋದವೃತ್ತಿ' ಪರಾ. (ನಾ). ೨. ದಾನ 
ಮಾಡುವುದರಲ್ಲಿ ಸಂತೋಷವುಳ್ಳವನು : ದಾನವಿನೋದನ ದಾನ 
ವರ್ಷದಿಂ ವಿಬುಧದ್ರುಮಕದಂಬಮಂಕುರಿತಮಾಗೆಯುರಿ (ಮಲ್ಲಪು ೮-೭೫), 
[ ದಾನ + ವಿನೋದ ] 
ದಾನವಿನೋದವೃತ್ತಿ (ನಾ). ದಾನ ಮಾಡುವುದರಿಂದ ಸಂತೋಷ 
ವನ್ನು ಹೊಂದುವ ಸ್ವಭಾವ : ಬಸವನ ಭಕ್ತಿಯಂ ಬಸವರಾಜನ ದಾನ 
ವಿನೋದವೃತ್ತಿಯಂ .... ನಲಿದು ಕೇಳುತೆ .. . ಬರುತಿರ್ದರು 
(ಬಸಕ್ಕೆ, ೧೧-೧), [ ದಾನೆವಿನೋದ + ವೃತ್ತಿ ' 
ದಾನವಿರಹಿತ (ನಾ). ದುನಕೊಡದವನಂ ; ಲೋಭಿ ; ಕೃಪಣ : ದಾನ 
ವಿರಹಿತರಾಗಿ ಜನಿಸಿದ ಮಾನವರು ದಾರಿದ್ರರು (ಕುಪ್ಶಾಉ. ೪-೦೦೫). 
[ ದಾನ + ವಿರಹಿತ] 
ದಾನವೇಶ್ವ್ಚರ(ನಾ) .- ದಾನವರಾಜ: ಆಡುತಿಹ ಶಿಶುವನು ಹೀನದಯದಿಂದೆ 
ಪಿಡಿದೆತ್ತಿ ಕೊಂಡುಯ್ಛರ* ಪ್ರಹ್ಲಾದನಂ ದಾನವೇಶ್ವರನಾಜ್ಞೆಯಿಂ 
ಕಾಳರಕ್ಕಸರ್ಬಂದು ಕೈದುಡುಕಿದಂತೆ (ಜೈಮಿಭಾ, ೨೮-೩೦), 
[ ದಾನವ + ಈಶ್ವರ] 
ದಾನವ್ಯಸನಿ (ನಾ). ದಾನ ಕೊಡುವುದರಲ್ಲಿ ಆಸಕ್ತಿಯುಳ್ಳ ವ್ಯಕ್ತಿ ; 
ದಾನ ಮಾಡಂವುದೇ ಶೀಲವಾಗಿರಂವವನು: ವಸುಮತಿ 
ವೆಸರನ್ವರ್ಥಂ ವಸುಧೆಗೆನಲ್‌ `ಕಛ್‌ದಂ ಪೊನ್ನ ಮಟ*ಯಂ ದಾನವ್ಯಸನಿ 
ದಶರಥನದೇಂ ಪೊಸಯಿಸಿದನೊ . , . ಉತ್ಸವಮಂ(ಪಂರಾಮಾ, ೩-೧೪೨) ; 
ನಿರ್ಮಳನಚಿತ್ತದ ಖತಿಯೊ ದಾನವ್ಯಸನಿಯೊಡವೆಗಳೊ (ಕುವ್ಯಾದ್ರೋ, 
೧೯-೮), [ ದಾನ * ವ್ಯಸನ] 
ದಾನವುತ (ನಾ). [ಜೈನ] ನಾಲ್ಕು ಶಿಕ್ಷಾವ್ರತಗಳಲ್ಲಿ'ಒಂದಂ ; ದಾನ 
ಮಾಡುವ ವ್ರತ: ತೀವ್ರೋಪವಾಸಮುಂ ದಾನವ್ರತವಂುಂ ನಿಖಿಲ 
ಸಮತೆಯುಂ ಸನ್ಮಾಸವ್ರಜನಮುಮೆಂಬಿವು ಶಿಕ್ಷಾವ್ರತವಿದು ನಾಲ್ಕುತೆಆ 
ನನೂನಾಗಮದೊಳ್‌ (ಕಾಂತಿಪು. ೧-೯೦); ಇದಕ್ಕೆ ಅತಿಥಿ ಸಂವಿಭಾಗ 
ವೆಂದು ಹೆಸರಂ. (ದಾನ ವ್ರತ) 
ದಾನಶಾಲೆ (ನಾ). ದಾನವನ್ನು ನೀಡುವ ಮನೆ; ಧರ್ಮಶಾಲೆ: 
ದಾನಶಾಲಾ-ದಾನಸಾಲೆ, ಪಟ್ಟಶಾಲಾ-ಪಟ್ಟಸಾಲೆ (ಕಮದ. ೨೮೯ ಪ್ರಯೋ). 
[ ದಾನ + ಶುಲ್ಕ) 
ದಾನಶಾಸನ (ನಾ). ದಾನ ಕೊಟ್ಟುದರ ವಿವರಗಳನ್ನೂ ತಿಳಿಸಂವ 
ಶಾಸನ: ತಾಮ್ರಪಟಗಳು ಬಹುಮಟ್ಟಿಗೆ ದಾನಶಾಸನಗಳು (ಕಶಾಅ. ೩೫); 
ಮುಖ್ಯವಾಗಿ ದೇವಸ್ಥಾನಗಳಿಗೆ, ಮಠಗಳಿಗೆ... ಸಾರೋದ್ಧಾರವಾಗಿ 
ನಡೆಯಲೆಂದು ಹೊಲವನ್ನೋ ಹಣವನ್ನೋ ಮನೆಯನ್ನೋ ಆದಾಯದ 
ಒಂದು ಭಾಗವನ್ನೋ ಬಿಟ್ಟುಕೊಟ್ಟ ವಿಷಯವನ್ನು ಹೇಳುವ ಶಾಸನೆಗಳಂ 
ದಾನಶಾಸನಗಳು (ಕಕಾಅ, ೩೫), [ದಾನೆ ಶಾಸನ) 
ದಾನಶೀಲ (ನಾ). ದಾನಮಾಡುವ ಸ್ವಭಾವವುಳ್ಳವನು ; ಉದಾರಿ ; 
ಲುಬ್ಧ ಶಿರೋಮಣಿಯಾದ ದುಷ್ಪಬುದ್ಧಿಗೂ ದಾನಶೀಲನಾದ ಸತ್ಯಕೀರ್ತಿಗೂ 
'ಬಿನಕ್ರಮವಾಗಿ ದ್ವೇಷವು ಹೆಚ್ಚಲಾರಂಭವಾಯಿತು (ಕವಿಕ, ೧). 
[ ದಾನ * ಶೀಲ] 
ದಾನಶೀಲತೆ (ನಾ). ದಾನಮಾಡಂವ ಸ್ವಭಾವ : ಕರ್ಣನು ತನ್ನ ದಾನ 
ಶೀಲತೆಯಿಂದ ಅತ್ಯಂತ ಖ್ಯಾತಿಯನ್ನು ಪಡೆದಿದ್ದನು (ನಿಟ್ಟೂ ೫30, ೧೦). 
[ಸಂ. ಹಾನಶೀಲತಾ] 


೩೮೬೫ 


48 


ದಾನಾನುಮೋದ 


ದಾನಶೂರ (ನಾ). ೧. ದಾನಮಾಡಂವವರಲ್ಲಿ ವಿಂಗಿಲಾದವನಂ,- 
ಗಟ್ಟಿ ಗೆ: ದಾನಶೂರರಲ್ಲಿಯೆ  ರಣಶೂರರಲ್ಲಿಯೆ ವಿಭೋಗಿಗಳಲ್ಲಿಯೆ 
ಚಾಗಿವೃಂದವಲ್ಲಿಯೆ ಎನೆ ಸಾರಮೆಂಬಿನಗಮಾ ಮಹಿ ಪೋಲ್ಡುದು ಭೋಗ 
ಭೂಮಿಯಂ (ಪುಷ್ಪಪು. ೯-೧೭), ೨. ಕರ್ಣನಿಗೆ ಇದ್ದ ಬಿರಂದಂ. 

ದಾನಶೂರಕರ್ಣ - ದಾನಮಾಡುವುದರಲ್ಲಿ ಕರ್ಣನಂತಿರಂವವನು ; 
ಕೊಡುಗೈಯಂವನಂ : ತನ್ನ ಹತ್ತಿರ ಇರುವುದನ್ನೆಲ್ಲಾ ಹಿಂದೆ ಮುಂದೆ 
ನೋಡದೆ ಕೊಡುವ ದಾನಶೂರಕರ್ಣ ಇವನು (ರೂಢಿ). 
[ದಾನ + ಶೂರ) 

ದಾನಶೌಂಡ (ನಾ). ಎ ದಾನಶೂರ ೧ :: ನವರತ್ನಾಭಿದೆಯಿಂ ಪ್ರತಿಷ್ಠೆ 
ಗೊಳಿಪಂದಾ ದಾನಶೌಂಡಂ ನೃಪಪ್ರವರಂ . .. ವಿಭುವಿಂ ನೇರ್ಪಟ್ಟುಮಾ 
ಗೋಪುರಂ ಸ್ತವನೀಯಂ ಮುಗಿಲೇಜಿ ಮಿಂಚಿ ಪೊಳೆಗು೦ (ಮೈಸೂಮೆ. 
೩-೮೨). [ದಾನ ೯ ಶೌಂಡ) 

ದಾನಶೌರ್ಯ (ನಾ). ದಾನಕೊಡಂವುದರಲ್ಲಿ ವಿಂಗಿಲಾಗಿರುವಿಕೆ,- 
ಗಟ್ಟಿತನ : ನಿನ್ನ ರಣವೀರ್ಯವನ್ನೂ, ದಾನಶೌರ್ಯವನ್ನೂ ನಾನು ಬಲ್ಲೆ 
(ವಣಭಾ. ೨೭೮), [ದಾನ *« ಶೌರ್ಯ] 

ದಾನಸಾಗರಶ್ರಾದ್ಧ (ನಾ). ಒಂದಂ ಬಗೆಯಂ ಶ್ರಾದ್ಧ; ಐ ಭೂವಿಂ, 
ಆಸನ, ಮೊದಲಾದ ಹದಿನಾರಂ ಪದಾರ್ಥಗಳನ್ನು ಹದಿನಾರಂ 
ಸಂಖ್ಯೆಯಲ್ಲಿ ದಾನಮಾಡುವ, ಗೌಡದೇಶದಲ್ಲಿ ಪ್ರಸಿದ್ಧವಾಗಿರುವ 
ಒಂದು ಪಿತೃವಿಧಿ : ಹೆರೇಂದ್ರಕೃಷ್ಣ ಬಹದ್ದೂರ್‌ ಎಂಬುವರು ತಮ್ಮ 
ಅಜ್ಜಿಯ ದಾನಸಾಗರಶ್ರಾದ್ಧವನ್ನು ಮಾಡಿ ಸಾವಿರಾರು ಜನರಿಗೆ ಸಂತರ್ಪಣೆ 
ನಡೆಸಿದರು (ಬಕಿಮ, ೪೪೩), [ ದಾನಸಾಗರ? + ಶ್ರಾದ್ಧ 

ದಾನಸಾಲೆ (ನಾ). ಎ ದಾನಶಾಲೆ: ಆತನ ಮನೋನಯನವಲ್ಲಭೆ ಪ್ರತ್ಯಕ್ಷ 
ಕಲಿಕಾಲಗೌರಿ ಲಕ್ಷ್ಮೀಸಮನ್ವಿತೆ. ಶ್ರೀಮತ್ಪ[ದ್ಮ1ಬ್ಬರಸಿಯರ್ತ್ತಮ್ಮ 
ಬಸದಿಗೆ ದಾನಸಾಲೆಗೆ ಬಿಡಿಸೆ (ಸೌಇಇ. ೩1-1, ೩೮-೭; 950) ; ಪರಪದಂ 
ತದ್ಭವಮಾದ. ಸಮಾಸಕ್ಕೆ- ಉತ್ತರದೇಶ-ಉತ್ತರದೇಸ . . . ದಾನಶಾಲಾ 
-ದಾನಸಾಲೆ (ಕಮದ. ೨೮೯ ಪ್ರಯೋ) ; ಪಾದರಕ್ಕೆ, ಪರಬೊಮ್ಮಂ, 
ದಾನಸಾಲೆ (ರಛ್ಮಾನು. ೨೫೯೬ ಪ್ರಯೋ), [ದಾನ ಸಾಲೆ] 

ದಾನಾಂತರಾಯ (ನಾ). [ಜೈನ] ಮೋಕ್ಷ ಸಾಧಕರಿಗೆ ನಡಂವೆ ಉಂಟಾ 
ಗುವ ವಿಘ್ನಗಳಲ್ಲಿ ಒಂದಂ ; ದಾನವನ್ನು ಮಾಡದಂತೆ ತಡೆಯಂವ 
ಕರ್ಮ : ದಾನಾಂತರಾಯ-ದಾನ ಮಾಡಬೇಕೆಂದು ಇಚ್ಛೆ ಇದ್ದರೂ 
ಮಾಡಗೊಡದ ಕರ್ವಪ್ರಕೃತಿ (ಜೈನಪ. ೩೭೭), [ದಾನ * ಅಂತರಾಯ] 

ದಾನಾಂಧ (ಗಂ). (ಆಲಂ) ಮದವೇರಿದ ; ವಂದದಿಂದ ಸೊಕ್ಕಿದ : 
ಕೃತವರ್ಮನಾತನ ಕೆಲದೊಳೊಂದಕ್ಷೋಹಿಣೀ ಬಲಂಬೆರಸು ಸುತ್ತಿಟ್‌ದು 
ಕನಕದಂಡಮಂಡಿತ ವಿಚಿತ್ರಾತಪತ್ರಂಗಳ ನಡುವೆ ಮಣಿ ಮರೀಚಿ 
ಗಳ್ಪೊಳೆಯೆ ದಾನಾಂಧ[ವು]ಯ್ಯತ್ತು ಸಾವಿರ ಮದದಾನೆಬೆರಸು ನಾನಾ 
ವಾಹನಂಗಳನೇಟ್‌ ನಿಂದರ್‌ (ಪಂಪಧಾ. ರೈಸ್‌. ೧೦-೫೬ ವ) ; "ವಂದಾಂಧ' 
ಪರಾ. [ದಾನ+ ಅಂಧ] 

ದಾನಾಂಬು (ನಾ). ವಂದೋದಕ ; ಮದಜಲ. “ದಾನಾಂಬುಧಾರೆ' 
ಪರಾ. [ದಾನ ಅಂಬು] 

ದಾನಾಂಬುಧಾರೆ (ನಾ). ಮದೋದಕ ಧಾರೆ: ಎರಡುಂ ಕಟದಿಂದೊಗೆ 
ದನವರತೆಂ ದಾನಾಂಬುಧಾರೆ ಮುಸಲಸ್ಕೂ ಲಂ ಸುರಿತರುತಿರೆ ಕರಿ ಕಟ್ಟೂ 
ಸುರಮಾದುದು ಕಣ್ಣೆ ಮೂಲುಕೈಯಾನೆಯವೋಲ್‌ (ಪಂದ್ರಪು, ೯-೮೯) 

[ ದಾನಾಂಬು * ಧಾರೆ] 

ದಾನಾನುಮೋದ (ನಾ). ದಾನಮಾಡಲಂ ಕೊಡುವ ಒಪ್ಪಿಗೆೈೆ-ಸಮ್ಮಾತಿ: 
ತನ್ಮುನಿಗಳ ಪಾದಪ್ರಕ್ಷಾಳನೋದಕದೋ ಪೊರಳ್ಳು ಪುಷ್ಪವರ್ಷದ 
ಪೂಗಳೆೊಳ್‌ ಪುದಿದು ದಾನಾನುಮೋದ ಪ್ರಭಾವದಿಂದುಭಿಶಮಭಾವಮಂ 


ದಾನಿ, 


ತಾಳ್ಜಿ (ಅದಿಪು. ೫-೨ ವ) ; ಪ್ರಮದೆಯರಾ ನೃಪ ದಾನಾನುಮೋದದಿಂದಲ್ಲಿ 
ಬಂದು ಪುಟ್ಟಿದರೇನುತ್ತಮಮೊ ಮುನಿದಾನ ದಾನಾನುಮೋದ ಸುಕೃತಾ 
ಗ್ರಗಣ್ಮ ಪುಣ್ಮಮಗಣ್ಯಂ (ಕಾಂಶಿಪು, ೬-೧೨೪). 
[ ದಾನ + ಅನುಮೋದ] 

ದಾನಿ (ನಾ). ೧. ದಾನ ಮಾಡು ವವನು : ವಾಚ್ಕಲಿಂಗಮೆಂದು 
ವಿಶೇಷ್ಠಾಧೀನಲಿಂಗಕ್ಕೆ - ನೇರಿದನಿವಂ , , , ಅಭಿಮಾನಿ, ದಾನಿ, ಸಾಧು 
(ಶಮದ. ೮೮. ಪ್ರಯೋ); ದಾನಿಗಳು ದುಷ್ಪಾತ್ರದಲಿ ಗುಣಮೌನಿಗಳು 
ಗರ್ವಿತರು ಮಿಥ್ಯಾಜ್ಞಾ ನಿಗಳು ಕಲಿಯುಗದ ಮನುಜರು (ಕುಪ್ಕಾಅ. 
೧೦-೩೪) ; ದಾನಿ ದಯಾಧರ್ಮಿ ಸಕಲ ಸುಕಲಾಕುಶಲಂ .. . ಭೂನಾಥನೆ 
ನಿನಗೆ ಪುತ್ರನಾದಪನೇಳೈ (ಹಮ್ಮಿರ. ೨-೧೩) ; ದೀನ ನಾನು ಸಮಸ್ತ 
ಲೋಕಕೆ ದಾನಿ ನೀನು (ಹರಿಸಾ. ೪೯) ; ದೀನನ ಸಂಗಕ್ಕಿಂತಲೂ ದಾನಿಯ 
ಬಡಿದಾಟ ಲೇಸು (ಗಾದ). "ವಂಹಾದಾನಿ' ಪರಾ. ೨. (ಶತ್ರುಗಳನ್ನೂ 
ಕತ್ತಿಯಿಂದ) ಕತ್ತರಿಸಂವವನಂ : ದಾನಿಯುಮಂ ಶೂರನುಮ:ಂ 
ತಾನೆಲ್ವ ಆಕಿಕುಂ ಗದಾನಿಲಂ (ಗದಾಯಖ. ೮-೩4), [ ಸಂ. ದಾನಿನ್‌] 

ದಾನಿ, ದಾನಂ (ನಾ). ೧. ಕರಂಡಕ: ಒಂದು ಕಾಜಿನ ದಾನಿ (೯೬%) 
ಯನ್ನು: ತಂದು ಆದರಲ್ಲಿಷ್ಟು ನೀರನ್ನು ಹಾಕಿ ಕಾಯಿಸುವ (ಜಾಂಪ್ರ, 1, 
೬೩೯). ೨. ಹೂವು, ಊದಂಕಡ್ಡಿ . ವಂತಾದಂವನ್ನು ಸಿಕ್ಕಿಸುವ 
ಪಾತ್ರೆ: ಗೋಡೆಯ ಪಕ್ಕದಲ್ಲಿ ಸ್ವರ್ಣಪುತ್ಮಳಿಗಳು ಹಸ್ತಗಳಲ್ಲಿ ಊದು 
ಬತ್ತಿಯ ದಾನಿಗಳನ್ನು ಹಿಡಿದು ಆರಾಧಿಸುತ್ತ ನಿಂತಿರುವಂತೆ ಅಲಂಕರಿಸ 
ಲೃಟ್ಟಿದ್ದಿತಂ (ಶ್ರೀಂಯ, ೧೪೬). "ಅತ್ತರುದಾನಿ', ಪನ್ನೀರಂದಾನಿ', 
“ಪೀಕದಾನಿ' ಪರಾ. ದಾನು. "ಊದದಾನಂ', 'ಪುಷ್ಪದ:ನು' 
ಪರಾ. ( «ಪಾರ. ಹಿಂ. ಬಾನ್‌. / ಸಂ. ಧಾನೀ] 

ದಾನ್ಶಿ (ನಾ). (ಕರಾ) “ಹಲಸಿನ ಬೀಜ” (ಸಿರಿಕೋ. ೨೫೧. [?] 

ದಾನಿಗವುಂಡ (ನಾ). ಒಬ್ಬಾತನ ಹೆಸರು : ಎಲವರದ ಕಧವಬೂರ 
ಮಾಯಗಾವುಣ್ಣರ ಮಗ ೬ * ತಮ್ಮ ದಾನಿಗವುಣ್ಣ ಮಣ್ಣಿಕಲ್ಲ 
ಊಲಟಟ್‌ವಿನೊಳ್‌ ಕಾದಿ ಸತ್ತಮ್‌ (ಎಕ. ಸ, ಮುಳದಾ. ೨೫೩೬-೭; ಸು. 
1000), [ದಾನ್ಸಿ * ಗವುಂಡ (ಎಗಾಮಂಂಡ) } 

ದಾನು "ದಾನ್ಮಿ' ನೋ, 

ದಾಪಿಡು (ಕ್ರಿ). ದೊಡ್ಡ ಹೆಜ್ಜೆ ಹಾಕಂ; ದಾಪುಕಾಲು ಹಾಕು: ದೀಪದ 
ಕಲಿಯಾರ ಕಾಪಾಲಿಗುಡಿಯ ಕಂಡು ದಾಪಡುತಲಿ ಬಂದು `ಗೋಪುರದಿ 
ನಿಂದು (ಶರಲೀ, ೩೯೫-೪). [ದಾಪು (ಆಟಾಪ್ರ್ಯ) + ಇಡು] 

ದಾಪು, "ಚಾಪು' ನೋ. 

ದಾಪ್ಟ್ಯ (ನಾ). ಅಡಗಿಕೊಳ್ಳುವ ಸ್ಥಳ; ರಕ್ಷಣೆಯ ಜಾಗ: “(ಚಿನ್ನಟ್ಟಿ 
ಬರುವವರಿಂದ, ಅಪಾಯದಿಂದ ಅಥವಾ ತೊಂದರೆಯಿಂದ ತಪ್ಪಿಸಿಕೊಳ್ಳಲು 
ಅಡಗಿಕೊಳ್ಳುವ)ಮರೆ (ಯಸ್ಸಾ ನ): ದಾಪು; ಆಶ್ರಯ: ರಕ್ಷಣಸ್ಥಾನ” 
(Refuge. ಇಂಳನಿ). “ತಾಪು' ಪರಾ. 

[ «ತುಳು. ತಾಪು, ದಾಪು ಇ ಅಡಗಿಸಿಟ್ಟ ಸೈನ್ಯ] 
ದಾಪು (ಗು). ಪಳಗಿಸಿದ; ಶಿಕ್ಷೆಮಾಡಿ ಸಿದ್ಧಪಡಿಸಿದ. 
ದಾಪಿನಾನೆ ಎ ಪಳಗಿಸಿದ ಆನೆ : ಅರಣ್ಯದಲ್ಲಿರುವ ಗಜಮಂ ದಾಖ 

ನಾನೆಗಳಿಂದ ವಂಚನೆಗೆಯ್ಸಿ ಹಿಡಿತಂದು ಪಟ್ಟದಾನೆಯಂ ಮಾಡುವರಿತೆ 
ನಾನು ವಿರಚಿಸುವ ಉಪಾಯಕೌಶಲ್ಯವು ಅವನಂ ತಾನಾಗಿ ಇಲ್ಲಿಗೆ ಬರು 
ವಂತೆ ಮಾಡೀತು ಎಂದು ನಿಚ್ಚೈಸಿದನು (ಮುದ್ರಾಮಂ, ೨೧೮), [?] 

ದಾಪುಗಾಲು "ಚಾಪುಗಾಲು' ನೋ, 

ದಾಪುನಡಗೆ (ನಾ). ದೊಡ್ಡ ಹೆಜ್ಜೆಯ ನಡಗೆ ; ಮಾರು 'ನಡಗೆ:;: ಆವಳು 
ಏನೂ ಮಾತಾಡದೆ ಮರುಕ್ಷಣವೆ ತನ್ನ ದಾಪುನಡಗೆಯನ್ನು ಮತ್ತಿ 
ಮುಂದುವರಿಸಿದಳು (ಪುನರು, ೧೪೩). [ ದಾಪ್ತ್ಯ (-ಆಚಾಪ್ರ): ನಡಗೆ] 


೩೮೬೬ 


45 


ದಾಮಕ 


ದಾಪುಹಾಕು (ಕ್ರಿ). ೧. ದೂರದೂರಕ್ಕೆ ಕಾಲಿಡಂ ; ದಾಪುಹೆಜ್ಜೆಯಂಡು: 
ತರುಣ ರೈತನೊಬ್ಬ ಉದ್ದುದ್ದವಾಗಿ ದಾಪುಹಾಕುತ್ತ . . . ಬರುಶ್ತಿದ್ದನು 
(ಪುನರು,' ೨೭೬). ೨. ದೊಡ್ಡ ಹೆಜ್ಜೆಗಳಿಂದ ಅಳೆ : (8). 

[ದಾಪು, (ಚಾಪ) + ಹಾಕು (ಇಪಾಯ್ಯ್ಕು,) ] 

ದಾಪುಹೆಜ್ಜೆ (ನಾ). ಇ.ದಾಪುಗಾಲು ; ಬಹಳ ಹೊತ್ತು ದಾಪ್ಪಹೆಜ್ಜೆ ಹಾಕಂತ್ತ 

ತಿರುಗಾಡುತ್ತಿದ್ದನಂ (ಪುನರು, ಊ). 
['ದಾಪ್ಲು (ಚಾಪು) * ಹೆಜ್ಜೆ (ಎ ಪಜ್ಞೆ) ] 

ದಾಬು "ಡಾಬಂ' ನೋ. 

ದಾಬೋಟ "ದಾಬೋಟಾ' ನೋ. 

ದಾಬೋಟಾ, ದಾಬೋಟ (ನಾ). (ಉಕ) ಒಂದು ವಿಧವಾದ ಸಕ್ಕರೆ; 
ಬೂರಾಸಕ್ಕರೆ : ದಾಬೋಟಾ ಸಕ್ಕರೆಗೆ (ಪಾನು, ೨೦,. ಕಲಮು, ೩೨) 
(ಮುಂ”ವ್ಕಾ, ಪ್ರಸ್ತಾವನೆ ೨೦). ದಾಬೋಟ.: ದಾಬೋಟ ಚಿನಯಿ ಸಕ್ಕರಿ 
(ಮುಂಬವ್ಕಾ, ೧೨೩). [( ಮರಾ. ದಾಬೋಟಾ, ದಾಭೋಟಾ) 

ದಾಬೋಲಿಕದಲಿ (ನಾ). ಒಂದಂ ವಿಧವಾವ ನಾಣ್ಯ: ದುರ್ಗವು ಕೈವಶ 
ವಾದ ಮೇಲೆ ಈ ದೊರೆಯ ..ಬೊಕ್ಕಸದಲ್ಲಿದ್ದು ಹೆಗೆಗಳ ಕೈಗೆ ಸಿಕ್ಕಿದ 
ನಾಣ್ಯಗಳ ವಿವರ: ೬,೪೦೦,೦೦೦ ಬೆಳ್ಳೀನಾಣ್ಯ . . . ೨;೫೦೦,೦೦೦ 
ದಾಬೋಲಿ ಕದಲಿ , . . ಚವುರಿ (ಚಿತ್ರಪಾ. ೧೦೩), 

[?./ಮರಾ. ದಾಭೋಳೀ ಲಾರೀ ೬ ದಾಭೋಳ್‌ ಎಂಬ 
ಸ್ಥಳದಲ್ಲಿ ಟಂಕಗೊಂಡ ನಾಣ್ಯ, ಹಳೆಯ ನಾಣ್ಮ] 

ದಾಮ, (ನಾ). ನೆಲೆ; ಆಶ್ರಯ; ಬೀಡಂ; ಮನೆ: ಮಹಾಕಾಲನ 
ದೆಸೆಯಿಂ ಈ ಮೆಯ್ದಳಿಯೆ ಸಂಸಾರದುಃಖಕೆ ನಾನು ದಾವಾವಾಹೆನು 
(ಪೂಜ್ಮಡ. ೧೧-೪೧) ; ಭೂವನವ ಗೆಲ್ಲ ಕಾಮನ ದಾಮದ ವಂಂದೆ. ನವ 
ರತ್ನಕಂಭಗಳಿಂದ ಸವೆದ ತೋರಣವೆನಲೆಸೆವ ಗಣಿಕೆಯಠಕ: ನವಿಲುಯ್ಕ್ಯೂಲೆ 
ನೋಡು ರಾಯ (ತರ್ಕಳಾ. ೪-೪೩, [ ಸಂ. ಧಾಮನ್‌] 

ದಾಮ್ಮ (ನಾ). ೧. ಹುರಿ; ಹಗ್ಗ ; ಕಣ್ಣಿ ; ಪಾಶ: “ಸಂಧಾನಂ, 
ದಾಮನೀ, ದಾಮ ಈ ೩ ಕಣ್ಣಿ” (ಹಲಾಯು. ೪೬-೧೨೨) ; “ಸರಿಧಾನ 
ಮನೆ ದಾವಂಮೆನಿಕು೦” (ಮಂಗರಾ. ೩೪-೩); “ಅಗ್ಗ ರಣೆ: ದಾವೆಂದು 
ದಾಮಂ” (ಕವಿಕಂ. ೨೩೧) ; ಲೋಕದ ಕಣ್ಣೆ ದಾಮಮಾದುವು ಸುಧೆಯಾದು 
ವೀಂಟುವ ಚಕೋರಿಗೆ “ಚಂದ್ರನ ಚಾರುಕೂಂಕಿಗಳ್‌ (ಲೀರಾವ, ೨-೧೫) ; 
ವಿಗಡ ಬಸವಂ . . . ತೊಡರ್ದ ದಾಮಂಗಳೆಲ್ಲಂ ಪರಿದುವಗಡು ರಕ್ಕಸರ 
ಸೇನಾಶರೆಧಿಯಂ ಪೊಕ್ಕು ಕಲಕಿದನಂ (ಜಬಫು. ೪೪-೧೬). ೨. ನಡಂಪಟ್ಟೆ ; 
ಡಾಬು ; ಒಡ್ಮಾಣ ; ಪೋಖಲೆ. “ಕಾಂಚೀದಾಮ' . ಪರಾ. ೩. 
ಹಾರ ; ದಂಡೆ: ವುಜ್ಜನ ಭೋಜನ . . . ಸುರಭಿ ಕುಸುಮ ದಾಮಾದಿ 
ಗಳಿಂ ಸಂತಸಂಬಡಿಸಿ (ಪಂಪಥಾ. ೪-೪೩ ವ) ; ನೇಮಿಸಿದ ಚಂಪಕಮಂಕುಲ 
ದಾಮದ ಬಾಗಿಲ್ವಾಡದ ಬಗೆಗೊಳಿಪ ಧೂಪಾಮೋದದೊಳ್ಬಆ್‌ದ 
ದವನದ ಸೀಗುಆಯಂ ..... ಪಿಡಿದು ನಿಂದ ಯಂತ್ರಪುತ್ರಿಕೆಗಳ (ರಾಜಕೀ. 
೧೩-೪೫ ವ). ೪. ಹಣೆಯಂ ವೆಂಲೆ' ಕಟ್ಟುವ ಹೂವಿನ ಮಾಲೆ, ಪಟ್ಕ ೯ 
ಬಾಸಿಂಗ, ಇತ್ಯಾದಿ. ೫, [ಜ್ಯೋತಿ] ಏಳಂ' ಸಂಖ್ಯಾಯೋಗ 
ಗಳಲ್ಲಿ ಒಂದಂ ; ಏಳಂ ಗ್ರಹಗಳೂ (ರಾಹಂ, :ಕೇತುಗಳನ್ನು ಬಿಟ್ಟೂ) 
ಆರಂ ರಾಶಿಗಳಲ್ಲಿ ಸೇರಿರುವ ಯೋಗ; p ಈ ಯೋಗದಲ್ಲಿ. ಹುಟ್ಟಿ 
ದವನು ದಾನಿ, ಪರೋಪಕಾರಿ ಮತ್ತು ಗೋಸವ್ಯೂದ್ಧಿಯುಳ್ಳವ 
ನಾಗಿರಂತ್ರಾನೆಂಬ ನಂಬಿಕೆಯಿದೆ :. ಸಪ್ತಗ್ರಹಂ . . . ಷಡಾವಾಸ 
ದೊಳ್‌ ನಿಲೆ ದಾಮಂ (ಕಾಕತಿ. ೧೩-೫). "ನಾಭಸಯೋಗ' ಪರಾ. 

( ಸಂ. ದಾಮನ್‌] 

ದಾಮಕ (ನಾ). ಮಾಲೆ ; ಹಾರ: ಒಡವುಟ್ಟಿದ ತಳದಳಿಸುವ ತುಡುಗೆಯ 

ದುಗುಲದ ನಮೇರುದಾಮಕದೊಳ್‌ ಪಚ್ಚುಡಿದುದು ಪರಾರ್ಧಕೂಟದ 


ದಾಮಗಂಟಿ 


ಬೆಡಂಗೊಡಂಬಟ್ಟುದಿರ್ವರಹಮಿಂದ್ರರೊಳಂ (ಕಾಂತಿಪು. ೯-೦೩೦); 
ಆಮೋದಮುದಿತ ಮಧುಕರದಾಮಕದೊಳ್‌ ನೀಲರತ್ನ ದಾಮಂ 
ಮಲ್ಲೀದಾಮಕದೊಳ್‌ ಮುಕ್ತಾಫಲದಾವಂಂ ತಡವಾದುವೊಡನೆ ಮಣಿ 
ಮಂಡಪದೊಳ್‌ (ಪಂರಾಮಾ, ೫-೦೧೫), (ಸಂ.] 

ದಾಮಗಂಟಿ (ನಾ). ಕಡ್ಡಿಯಂಚಿನ ಅಥವಾ ಕಡ್ಡಿಯಂಂತಹ ಗೆರೆಗಳಿಂದ 
ಕೂಡಿದ ಸೀರೆ (?) : ಕುಸುಮಗಂಟಿಯು ವರ್ಣುತ್ಕಾಗ ಸುವರ್ಣವು 
ದಸರಿದೋನಿಯ ದಾಮಗಂಟಿ (?) ಹಸುರು ಬಿಳಿಯ ಪಟ್ಟೆ ಬಾಣ ಗೆರೆ 
ಗಳೆಂಬ ಕುಶಲದ ಸೀರೆಯೊಪ್ಪಿದವು (ಅಮುಸಾಂ. ೪-೧೨). 

[ ದಾಮ್ಮ * ಗಂಟಿ) 

ದಾಮಡಿಗಟ (ನಾ). ಒಂದಂ ಊರಿನ ಹೆಸರಂ (?) : ತೊಟ್‌ನಾಡಯ 
ನೂರುಂ ನಾ ಇ» ೬ ಆಳೆ ದಾಮಡಿಗಟಂ ಪೆರ್ಗ್ಗಡೆ » ೬ ೬ ಅ್‌ಯುಂ 
ಪೊಗೆ ಭೋಗೆಯುಂ ಪಾರವಾರಿಯು೦ (ಎಳ. 1೪, ಹೆಗ್ಮೆಡ, ೯೩-೪; ಸು. 
780). { ದಾಮಡ್ಕಿ * ಗಟ್ಟ (ಎಗಟ್ಟಿ)] 

ದಾಮದೂಮ "ಧಾವಂಧೂವಂಂ' ನೋ. 

ದಾಮನಿ (ನಾ). ದನಕರುಗಳನ್ನು ಕಟ್ಟುವ ಹಗ್ಗ ; ದಾವಣಿ ಹಗ್ಗ : 
“ಸಂಧಾ £ ದಾ] ನಂ, ದಾಮನೀ, ದಾಮ-ಈ ೩ ಕಣ್ನ್ನಿ” (ಹಲಾಯು, 
೪೬-೧೨೨) ; “ದಾಮನಿಯೆನಲು ದಾವಣಿ” (ಮಂಗಂ. ೦೦೯-4). 

( ಸಂ. ದಾಮನೀ ] 

ದಾಮರಿಗ (ನಾ). ಯೋಧ ; ಭಟ : ತನ್ನನಾಳ್ವ ಪ್ರಭು ಮೇರಂ ಬೆಸಸೆ 
ದಾಮರಿಗರನಟ್ಟಿ ಇಳದು ... ಬಿಟ್ದಿನ್‌ (ಎಕ, ಸ, ಶ್ರೀನಿವಾ. 
ಸು, 760), "ಅಯ್ದಾಮರಿಗ', “ಡಾವರಿಗ' ಪರಾ. 

[ದಾಮರ್ಯ + - ಇಗ) 

ದಾಮಸಂಜನಿತ (ನಾ). ದಾವಂಯೋಗದಲ್ಲಿ ಹಂಟ್ಟಿದವನಂ: ದಾಮಸಂಜ 

ನಿತಂ ದಾನಿ ಪರೋಪಕಾರಿ ಪಶುಪೂಲಂ (ಕಾತತಿ. ೧೩-೧೬). 
[ ದಾಮ್ಮ + ಸಂಜನಿತ] 

ದಾಮಾಶಯ "ದಾಮಾಪೆ' ನೋ, 

ದಾಮಾಶಾಯಿ "ದಾಮಾಪೆ' ನೋ. 

ದಾಮಾಶೆ "ದಾಮಾಷೆ' ನೋ, 

ದಾಮಾಷಾ “ದಾಮಾಪೆ' ನೋ, 

ದಾಮಾಷೆ, ದಾಮಾಶಯಂ, ದಾಮಾಶಾಯಿ, ದಾಮಾಶೆ, ದಾಮಾಷಾ, 
ದೌಮಾಷಾಯಂ (ನಾ). ೧. ತಕ್ಕ ಪ್ರಮಾಣ; ಸರಿಯಾದ ಪಾಲಂ: 
ಒಣಕ್ರಮದಲ್ಲಿ ಮೊದಲು ಸುಣ್ಣಕಲ್ಲನ್ನೂ ಮಣ್ಣನ್ನೂ ಅರೆದು ತಿರುಗು 
ತ್ತಿರುವ ಒಣಗಿಸುವ ಯಂತ್ರಗಳಲ್ಲಿ ಒಣಗಿಸಿ ಸರಿಯಾದ ದಾಮಾಷೆಯಲ್ಲಿ 
ಬೆರಸುತ್ತಾರೆ (ಶಿಲ್ಕನಾ. ೨೮೮), ಪಿ. ದಿವಾಳಿಕೋರನ ಹಣ ಅಥವಾ 
ಆಸ್ತಿಯನ್ನು ಸಾಲ ಕೊಟ್ಟವರಿಗೆ, ಅವರು ಕೊಟ್ಟ ಸಾಲದ 
ಪ್ರಮಾಣಕ್ಕೆ ಅನಂಸಾರವಾಗಿ ಹಂಚುವುದಂ. ದಾಮಾಶಯ: 
೩. ಪ್ರಮಾಣ : ಭೂಮಿ, ಮತ್ತು ಸಂಪತ್ತನ್ನು ದಾಮಾಶಯ ರೀತ್ಕಾ 
ಹಂಚುವುದು (ಏಶಿಸಂ, ೧೩೪); ಪಾಲುಗಾರರ ಓಟಿನ ಮೇಲೆ ಅಧಿಕಾರ 
ಪಡೆದ ಡಿರೆಕ್ಟರರು, ಇದು ಇಂತಿಷ್ಟು ದಾವಾಶೆಯದಲ್ಲಿರಬೇಕು. ಎಂದಂ 
ನಿರ್ಣಯಿಸುವರು(ಬಾಲಪ್ರ. 111, ೧೫೬೨೫; ಗುಣಗಳ ದಾಮಾಶಯಕ್ಕೆ ತಕ್ಕಂತೆ 
ಆ ವ್ಯಕ್ತಿಗಳನ್ನು ಒಳ್ಳೆಯವರೆಂದೋ ಕೆಟ್ಟವರೆಂದೋ ಕರೆಯುತ್ತೇವೆ 
(ಕಂಗವ. ೨೩೯) ದಾಮಾಶಾಯಿ : ೧. (ಕೈಸ*ಗೆ, 11, 8೪೬), ದಾಮಾಶೆ: 
೩. ಉಳಿದ ಅಂಶವು ಬೇರೆ ಬೇರೆ ಗಿರಾಕಿಗಳು ಕೊಂಡ ವಸ್ತುಗಳ ಮೌಲ್ಕದ 
ದಾಮಾಶೆಯಲ್ಲಿ ಅವರಿಗೇನೆ ಹಂಚಲ್ಪಡುವುದು. (ಛಂಪ್ರ. 11, ೮೯೩). 
ದಾಮಾಹಾ: ೧. ಹೆಚ್ಚುಕಡಮೆಯಾದ ಗೇಣಿಯನ್ನು ಅವರವರು 
ಸಾಗುವಳಿ ಜವಿಹಿನಿನ ಆಧಾರದ ಮೇಲೆ ಡಾಮಾಷಾ ಹಂಚಿಕೊಂಡು . . . 


8-೭ ; 


೩೮೬೭ 


15 


ದಾಯ್ಕ 


ಗೇಣಿ ಕೊಡಲೇಬೇಕು (ಪ್ರಪಾಣ. 11, ೪೭೫) ; ಸದರಿ ಖರ್ಚು ಯಾವ 
ಕಕ್ಷಿಗಾರರಿಂದ ಭತ್ತು ಯಾವ ದಾಮಾಷಾ ಮೇರಿಗೆ ಪಾವತಿಯಾಗ 
ತಕ್ಕುದು-ಈ ವಿವರಗಳನ್ನೂ ನಮೂದಿಸತಕ್ಕದ್ದು (ಗ್ರಾಮಾಳ, ೩೨); 
ಪ್ರಾತಿನಿಧ್ಯವು ಗಣಿತಶಾಸ್ತ್ರ ಪ್ರಕಾರ - ಸಂಖ್ಯಾಪರಿಮಾಣಾನುಗುಣವಾಗಿ 
(ಪ್ರೊಪೋರ್ಷನಲ್‌ ಎ ದಾವಖಪಾ) ಇರಬೇಕೆಂಬುದು ಅವರ ಸಲಹೆ 
(ರಾಜ್ಯಾ. ೩೩೮); ಉಳಿದ ಭಾಗವನ್ನು ಸರಕಿನಲ್ಲಿ ಆಯಾ ರಾಷ್ಟ್ರಕ್ಕೆ ಇರುವ 
ಆಸಕ್ತಿಯ ದಾವಹಷಾ (2507076198) ಆಧಾರದ ಮೇಲೆಯೂ ಹಂಚಿ 
ಕೊಂಡು ವಹಿಸುವುವು (ಅಂತಸಂ ೧೯೦). ದೌಮಾಹಾಯ : ೧. ಹೈದರು 
ಸೋತುಹೋದ. ಅನಂತರ ಯುದ್ಧಕ್ಕಾಗಿ ಅಡ್ಡಾನ ಕೊಡುವ ಹಣವನ್ನು 
'ದೌಮಾಷಾಯ' ಪ್ರಕಾರ ನನಗೆ ಕೊಡಿಸಿಕೊಟ್ಟು (ಕಾಮವಂ, ೨೧೭), 
[ «ಹಿಂ. ದಾಮಾಸಾಹಿ ; ಮರಾ. ದಾಮಾಶಾಈ, ದಾಮಾಶಾಹೀ ) 

ದಾಮಿಳಿ 'ದಾವಣ್ಮಿ' ನೋ, 

ದಾಮು (ನಾ). ೧. ಮೌಲ್ಯ; “ಬೆಲೆ” (ಅನೋ. ೪. ೨. ಒಂದು 
ಬಗೆಯ ತಾಮ್ರದ. ನಾಣ್ಯ: ಒಂದು ಕರೋರ ದಾಮುಗಳೆಂದರೆ ೨೫ 
ಸಾವಿರ ರೂಪಾಯ.ಗಳು. ೦ ರೂಪಾಯಿಗೆ ೪೦ ದಾಮಂಗಳು (ಅಕ್ಕರ, 
೧೨೬ ಅಡಿಟ), "ದ್ರವ್ಮ' ಪರಾ. ( «ಹಿಂ. ಮರಾ. ದಾಮ್‌] 

ದಾಮೋದರ (ನಾ). ೧. ಹೊಟ್ಟೆಯ ಸಂತ್ತ ಹಗ್ಗವುಳ್ಳವನಂ ; ಹಗ್ಗ 
ದಿಂದ ಬಿಗಿದ ಹೊಟ್ಟೆಯುಳ್ಳವನು; ಕೃಷ್ಣ; p ಈ ಹೆಸರು 
ಶ್ರೀಕೃಷ್ಣನಿಗಷ್ಟೇ ಅಲ್ಲದೆ ಮಹಾವಿಷ್ಣಾವಿಗೂ ಅನ್ವಯಿಸುತ್ತದೆ 
ಎಂಬುದಕ್ಕೆ ಆಧಾರಗಳಿವೆ. ಶ್ರೀಕೃಷ್ಣನಂ ಶೈಶವದಲ್ಲಿ ಬಹಳ ತುಂಟ 
ನಾಗಿದ್ದನು. ತಾಯಿಯಾದ ಯಶೋದೆಯ ಅವನ ತುಂಟತನ 
ವನ್ನು ತಾಳಲಾರದೆ ಅವನ ಹೊಟ್ಟೆಗೆ ಹಗ್ಗವನ್ನೂ ಸುತ್ತಿ ಒಂದಂ 
ಒರಳುಕಲ್ಲಿಗೆ ಕಟ್ಟಿಹಾಕಿದ್ದಳು. ಅದರಿಂದ ಶ್ರೀಕ ಷ್ಣನಿಗೆ ದಾವಂವು 
(ಹಗ್ಗ ವು. ಉದರದಲ್ಲಿ (ಹೊಟ್ಟೆಯಲ್ಲಿ)ರುವವನು ಎಂಬ ಅರ್ಥ 
ದಲ್ಲಿ “ದಾಮೋದರ' ಎಂಬ ಹೆಸರಂ ಪ್ರಸಿದ್ಧವಾಯಿಂತಂ ಎಂದಂ 
ಹರಿವಂಶದಲ್ಲಿ ಹೇಳಿದ್ದರೆ, ವಿಷ್ಣು ಸಹಸ್ರನಾಮದ ಶಂಕರ ಭಾಷ್ಯ 
ದಲ್ಲಿ "ದಮಾದಿ ಸಾಧನಗಳಿಂದ? "ಉತ್‌' "ಅರಾ' ಯಾವ ಉತ್ಕೃಷ್ಟ 
ವಾದ ಬುದ್ಧಿಯಖಂಟಾಗುತ್ತದೆಯೋ ಆ ಬುದ್ಧಿ ಯಿಂದ ಗಮ್ಮನಾದ 
ವನಂ "ದಾಮೋದರನೆಂದು' ಅಥವಾ ಲೋಕದಲ್ಲಿ ಅರ್ಥಪ ್ರತಿ 
ಪಾದಕವಾದ ಎಲ್ಲಾ ಪದಗಳಿಗೂ ದಾವಂವೆರದಂ "ಹೆಸರಿದ್ದ. ಆ 
ದಾವಂಗಳಂ ಯಾರ ಉದರದಲ್ಲಿ ಅಡಕವಾಗಿವೆಯೋ ಅವನು 
"ದಾಮೋದರ' ನೆಂದೂ ವಿವರಣೆ ಇದೆ: "ವಿಷ್ಣುಃ, ಕೃಷ್ಣಃ ... 
ದಾಮೋದರಃ, ಶ್ರೀಧರ . ಗದಾಧರಃ- ಈ ೪೫ ನಾರಾಯಣನ 
ಪೆಸರ್‌” (ಹಲಾಯು, ೫-೨೫) ; ಹರಿ ಶೌರಿ, ., ಹೈಷೀಕೇಶನಚ್ಚುತ 
ನುಪೇಂದ್ರಂ ಬಭ್ರು ದಾಮೋದರಂ” (ಮಂಗರಾ, 8-೧೭) ; ನಂದಗೋಪಂ 
ಪೊಅವೊಬಲಿಂ ಬಂದು ಭಗ್ನವಾಗಿರ್ದಾ ಮಹಾಸ್ಕಂಧ ಶಾಖಾರ್ಜುನ 
ವಿಟಪಿಯುಮಂ ದರಸ್ಥಿತಭಿನ್ನೋಷ್ಠಪುಟನಾಗಿರ್ದ ದಾಮೋದರನುಮಂ 
ಕಂಡು (ಜಗವಿ, ೩-೩೮ ವ) ; ವೇದಶಾಸ್ತ್ರಾಗಮ ಶ್ರುತಿ ಸ್ಮೃತಿಯಾದಿಯಾದ 
ಪ್ರೋಕ್ತಗಳ. ದಾಮೋದರಂಬುಜಜಾತನೀಶ್ವರ ಮುಖ್ಯ ನಿಜ ರರು 
(ಶಂಕದಾ, ೮.೩೯); ಏನು, ಕಂಸಭೃತ್ಯನಾದ ದಾಮೋದರನು ನಿನಗೆ 
ಪ್ರರುಷೋತ್ತಮನೋ (ಭಾಸನಾ. ೩೪, ವಿ. ದಪ್ಪಗಿರುವವನಂ; ಸ್ಕೂಲ 
ವಾಗಿರಂವವನು. . ೩. (ಆಲಂ) ಹೊಟ್ಟೆ ದಪ್ಪನಾಗಿರಂವವನು ; 
ಡೊಳ್ಳುಹೊಟ್ಟೆಯವನಂ : ಮಲೇರಿಯದ ಬಾಧೆಯಿಂದ ಎಲ್ಲರೂ 
ದಾಮೋದರರೇ (ಜಗುಳ. ೪೮), [ದಾಮ್ಯ * ಉದರ] 


(| ದಾಯ್ಯ (ನಾ). ೧. ಪಗಡೆಯಾಟದಲ್ಲಿ ಬೀಳಂವ ಗರ ಅಥವಾ ಸಂಖ್ಯೆ; 


ಪಗಡೆಯಂ ಗರ : ಪಾಸಂಗೆಯಂ ಫೊರಳ್ಳಿ ಮುನ್ನ ನೆತ್ತಮನಜ*ಯಂದನಂ 
25 


ದಾಯ್ಕ 


ತವರ ದಾಯಮನಾಡೆ (ಪಂಪಥಾ, ೬-೭೦ ವ) ; ನೆತ್ತವ ಭರದಿಂದಾಡುತ್ತಿರೆ 
ರೆ ಮುತ್ತುವ ದುಯಕ್ಕುತ್ತವಿಸ ತ್ತಿರೆ (ಉದ್ಯರ, ಹೆ. ೧೮೭-೦೮) ; ಚೌಕ 
ದುಗನಿತ್ತಿಗ[ ಬಾರಮ ]ನೆಂಬ ದಾಯಮಂ ಬಾರಿಸಿ ಬೇಡಿ ದಾಳಮಳವ 
ಟೈರೆ. (ಪುಣ್ಕಾಸ್ತ. ೪-೦೮); ರಾಯ ಸೋತನು ಶಕುನಿ ಬೇಡಿದ ದಾಯ ತಹ 
ಹವ್ಮಿಗೆಯಲೊದಗಿದವಾಯತದ ಕೃತ್ರಿಮವಲೇ. ಕೌರವರ ಸಂಕೇತ 
(ಳುಷ್ಕಾಸ, ೧೩-೩೦) ; ನೆತ್ತದ ಹಾಸಂಗಿ ಎತ್ತ ಬಿದ್ದರು ದಾಯ (ಸರ್ವಜ್ಮ, 
೪೦೭). ೨. ಸವಂಯಂ ; ಅವಕಾಶ; ಅನುಕೂಲ; ಸೌಕರ್ಯ: 
ದಾಯವಿದು ತವ.ಗೆಂದು ದೈತ್ಯನಿಕಾಯ ಬಂದು ರಸಾತಳಕೆ ಕುರುರಾಯ 
ನನು ಕೊಂಡೊಯ್ದು ತಿಳುಹಿದರು (ಳುಪ್ಶಾಅ, ೨೧-೬೩), “ದಾಯಂಗಾಜ' 
ಪರಾ. ೩. ಹಂಚಿಕೆ ; ಉಪಾಯಂ ; ರೀತಿ; ಮಾರ್ಗ: ತಾಯಿ. ಕಲಿಸಿದ 
ಬುಡ್ಡಿ ಯೊದವಿನ ದಾಯದಲಿ ಬಿನ್ನವಿಸೆ ರಾತ್ರಿಯು ಬೀಯವಾಗಲಿಯೆಂದು 
ಪತಿ ಸತಿಗಜುಪಲು (ಸಂಥವ. ೨೩-೪೭); ಮುಂದಣಿನ ಮುಂಗುಡಿಯ 
ದಾಯಕೆ ದಾರಿ ಯಾವುದು ವೀರ ಹೇಳೆಂದ (ಈರ. ೬-೧೧-೨) ; ಹಲವು 
ದಾಯವ ಪೆ:೪ ನಾ ಪೋಗೆ ಬಾಲನ ಸಲಹಿದಳತಿಕಾಂಕ್ಷೆಯಲಿ ನಲಿದು 
(ಮೋಹತ, ೧೩-೪೪). ೪. ಕುತಂತ್ರ ; ಕುಯಂಕ್ತಿ: ನ್ಯಾಯವ ತಿಳಿಯದೆ 
ಮಾಯವ ವಾಡಿದೆ ದಾಯವು ತಿಳಿಯಿತಂ ನನಗೆ (ಕಂಸವಿ. ೬-೧೮೦), 
೫. ಚಾಡಿ; ದೂರು : ರಾಘವಂ ಮಾಡಿದುಪಹತಿಯಿಂ ದಶಾನನಂಗೆ 
ದಾಯವಂ ಹೇಳ್ದ ವನ ವಂಶಮಂ ಸವಜ್‌ಸಿದ ಮಾಯಕಾರ್ಶಿಯವೊಲು 


(ಕೈಮಿಧಾ, ೯-೨೨). ೬. ಓಪ್ಪ ; ಓರಣ; ಅಣಿ: ಆಯತಿಕೆಮಿಂ ರುದ್ರ. 


ಕನ್ಮೆಯರ ಕೆಲಕೆಲರ್ಸಹಿಶಮತಿಭಕ್ತಿಯಿಂದೆ ದಾಯದಿಂದೆಜಗಿ ಬೀಳ್ಕೊಂಡು 
(ಜಿಲಪ, ೩-೨೯); ಅಲ್ಲಲ್ಲಿಗೆ ದಾಯ ಮಿಗೆ ನಿಲಿಸಿದರೊ ಖೇಡರರ್ತೆಮ್ಮ 
ಶೋಧಾಯಮಾನಾಲಯಂಗಳನೆನಲ್ಕಣ್ಣೆ-  ರಮಣೀಯವನಗಾಗಿ(ಕೈಮಿಭಾ, 


೩೮೬೮ 


೩-೨0). ೭. ಸಮತೋಲನ ; ಆಯ; ತೂಕ; ಸ್ಕಿರತೆ: ಹೊಗೆಬಂಡಿಯ 


ನಿಲ್ದಾಣಕ್ಕೆ ಐದು. ಮೈಲಿಗಳ ದೂರದಲ್ಲಿಯೇ . , . ಕಾಲುದಾರಿಯ 
ಸಣ್ಣದಾಗಿರ ವದು; ದಾಯ ತಪ್ಪಿತೆಂದರೆ ಮನುಷ್ಯನು ಅಧಃಪಾತಾಳಕ್ಕೆ 
ಬಿದ್ದು ಸುಚ್ಚುನೂರಾಗಿ ಹೋಗುವನು" (ಬಿನ್ನಜೀ. ೬೦), ಲೆ, ಕಾರ್ಯ ; 
ಕೆಲಸ: “ದಾಯಮುಮೆನೆ ಕಾರ್ಯಮಕ್ಕು” (ಕವಿಕು, ೧೩೦); ಸಾಧನದ 
ದಾಯಮನ್ನೆಳಸುವುದು ಮಶಿ ಗುರುರಾಯ (ಗಗತಾ. ೧೩-೧೦). ೯. ಅಳತೆ; 
ಪ್ರಮಾಣ ; ಅಂತರ; ಆಯಂವನಾತ್ಮ ದಾಯದೊಳಗೆಪಹರಿಕುಂ (ಜಾತತಿ- 
6-೭) ) ತೆಂಗಿನ ಸಸಿಗಳ ದಾಯ ಸರಿಯಾಗಿದೆ (64). "ಅಂಕಣದಾಯಂ' 
ಪರಾ. ೧೦. ವಿಸ್ತಾರ: ಬಾಯೊಳಗೆ ಬ್ರಹ್ಮಾಂಡಕೋಟಿಯ ದಾಯವನು 
ತೋರಿಸಿಯೆ ತಾಯಿಗೆ ಮಾಯದಲಿ. ಮಗುವಾಗಿ (ಗಗತಾ, ೩-೨೪). 
೧೧. ಅಳವು;. ಶಕ್ತಿ, ಸಾವಂರ್ಥ್ಯ : ಧರಣೇಶನಂ ಹುಸಿಕನೆನಿಸಿ ವಾಸಿಷ್ಠ 
ಮುನಿಪರನಂ ವುತಭ್ರಷ್ಟೆ ನಂ ವಾಡಿದವೆನೆಂಬ ಭರಕೆ ಬಲವಾದುದನುವಿಂಗೆ 
ತನುವಾಯ್ತೂವಾಯಕ್ಕೆ ದಾಯಂ ಮೊಳೆತುದು (ಹಜಕಾ, ೩-೦೩) ; ರಾಯ 
ಹೊಕ್ಕನು 'ಭೀವಂಸೇನನ ದಾಯ ಬ ಹೆ ಧರ್ಮಪುತ್ರನ ದಾಯ 
ವಲ್ಲಿದು ನೂಕೆನುತ (ಳುವ್ಕಾಶ, ೩-೭) ; ದಾಯದ ಪಂತವೆ ನಿಮಗೆಂದು 
ಸುಭಟನಿಕಾಯ ಮುತ್ತಿತಂ.ತಂರುಕರನಂ (ಕುನವಿ. 0೫-೩೪), ೧೨. ವಿಚಾರ; 
ಆಲೋಚನೆ ; ಪರಿಶೀಲನೆ. "ದಾಯಂಗೊಳ್‌' ಪರಾ. 

ದಾಯ ಬೇಃಟೆಕಾಜ ಐ ಗುರಿಯಿಟ್ಟು ಹೊಡೆಯಲು ಸಮರ್ಥನಾದ 
ವನು ; ಒಂದು ಬಿರಂದು : ಆಳಿಂ ಮುನ್ನಿಅಕಿವನುಂ ದಾಯಬೇಣ್ಟೆ 
ಕಾಜಿನು೦ (ಎಳೆ, ೪1, ಕಡೂರು, ೦೩೭-೫೦; 1191). 
ದಾಯ್ಯ (ನಾ). ೧. ಕಾಣಿಕೆ ; ಉಡಂಗೊರೆ ; ಉಪಾಯನ. ೨. ವಂದುವೆ 
ಯಲ್ಲಿ ವಧೂವರರ ಪಡೆಯಂವ ಕಾಣಿಕೆ ; ಬಳುವಳಿ. ೩. ತನ್ನ 
ಪಾಲಿಗೆ ಬಂದ ಆಸ್ತಿ: ಪಿತ್ರಾರ್ಜಿತ ಸ್ವತ್ತು: ಬಳಸುತುಣುತಿರೆ, ದಾಯ 
ವನು ನೆರೆಉಳಿದು ತನ್ನಯ ಮನೆಯಲಿ, ತಳೆದು ತೃಪ್ತಿಯ ಬಾಳ್ವೆ ವೇಳೆಯ 


30 


40 


42 


ದಾಯಗ 


ಕಳೆವನೇ. ಸುಖಿಮನಂಜನೈ (ಕಎಪು, 90-0), ೪. ಪಾಲು; ಭಾಗ. 
೫, ಭಾಗ ಮಾಡಂವಿಕೆ; ವಿತರಣೆ; ಆಸ್ತಿಯ ಹಂಚಿಕೆ. ೬, ವಾಸಿಸಂವ 
ಸ್ಥಳ ; ವಸತಿ ; ನಿವೇಶನ ; ದಾಯವಿಲ್ಲದೆಯಾಶ್ರಮಂಗಳ ದುಯವನು 
ಸುಟ್ಟುದಕೆ ನಿನ್ನಯ ಕಾಯುವುರಿಯಲಿಯೆನಲು (ಸಂಪ, ೬-೪), ೭. ಆಟ. 
೮. ಪಾಲುಗಾರಿಕೆ : ಯಿಬ್ಬರಂ ದಾಯದಲ್ಲಿ ಸೇರಿ (ಸಾಇಎ, ೧೯೪೪, 
ಸಂಡೂರು, ೭೫-೨, 1460). ೯. ಆಸ್ತಿ; ಸಂಪತ್ತು. ೧೦. ದಾನ: 
“ಹೊನ್ನಿ ನೊಳು ನಿರುತ ದಾನವಿಶೇಷದೊಳು ಭಾಗ ಸಂಖ್ಯೆಯೊಳು ದಾಯ 
ಮೆಂಬುದಕ್ಕು” (ಮಂಗರಾ. ೦೪೪-೨೭), ೧೧. ಗಳಿಕೆ; ಸಂಪಾದನೆ. 
"ದಾಯಂಗಾಜಿಕಿಕೆ' ಪರಾ. ೧೨. ಒಂದು ಬಗೆಯ ತೆರಿಗೆ: ಮಂನೆಯ 
ವಾಯದಾಯವಮಿವು ಸಲ್ಲವು ಸರ್ವ್ವನಮಸ್ಮಮೆಂದು ಬಿಟ್ಟಂ (ಎಇ. ೫೫೪11, 
೧೫-೫೭ ; 1114); ಮನ್ನೆ » ಗಣಿಕೆ ಸೇಸೆ ತಪ್ಪನ್ನೆಯ ವಾಯ ದಾಯ 
ಮಿವು ಸಲ್ಲವು (ಸೌಇಇ. 3%-1, ೨೫೩೦-೪೫ ; 3149), ೧೩. (ಆಲಂ) 
ಹಂಗಂ ; ಯಣ: ಗುಣ ಪಸಾಯದ ಕಾಣಿಕೆಯ ಹರಿಯಣದ ಹಂತಿಯ 
ದಾಯದೂಟಕೆ 'ಯಣಿಗಳಾದೆವೆ ಶಿವಶಿವಾ ಎಂದೊಳರಿತೆಖಿಳಬಲ 


(ಕುವ್ಮಾಕ, ೧೩-೨), [ಸಂ.7 


ದಾಯಂಗಿಡಿಸು, ದಾಯಗೆಡಿಸು (ಕ್ರಿ). ಶಕ್ತಿಯು ಕುಂದಂವಂತೆ ಮಾಡು; 


ಸಾವಾರ್ಥ್ಯಗೆಡಿಸು; ಶಕ್ತಿಗುಂದಿಸಂ: ಗಡಿಗಡಿಯವರುಂ ದಾಯಂಗಿಡಿಸದ 
ತೆಅದೊಳ್‌ ರಾಯಸಮಂ ಬೇ ಟ್ಪ ನಿತ್ತು ಕಳುಪುವುದುಚಿತಂ (ಚಿಕವಿ. 
೨-೦೨೪), ದಾಯಗೆಡಿಸು : ದಂಡಾಯುಧದ ನಿಲವಿನಲಿ ಸುಭಟರ ದಾಯ 
ಗೆಡಿಸಿದನಂ (ಕುವ್ಯಾದ್ರೋ. ೧೯-೮); ತಾಯಿಮಕ್ಕಳು ತಂಗಿ ನಾದುನಿಯಾಯ 
ತಾಂಬಕಿ ಪ್ರೀಯ್ಮಯಂಬಭಿಪ್ರಾಯವರಿಸದ ಮೋಹಮಲ್ಲನ ಪಿಡಿದ. ಚಿತ್ತ 
ವನು ದಾಯಗೆಡಿಸದೆ ಸರ್ವಜನ ವಿಕಲಾಯಗೊಂಡಿಹರರುಹ ಕೇವಲ 
ವನಾಯೆಯನು ಪರಿಹರಿಸಿ ರಕ್ಷಿಸು (ಜನಸಾ. ೫೮). 
[ ದಾಯ, + ಕಿಡಿಸು (ಎಕೆಡಿಸು)] 


ದಾಯಂಗೊಡು (ಕ್ರಿ). ಅವಕಾಶ ಕೊಡಂ, - ನೀಡು: ಅರಸಂ ದಾಯಂ 


ಗೊಟ್ಟನೆಂದು ಸಾಮಂತರ ನಿಯೋಗಿಗಳ ಅರಸಿಯರ ಗೋವುಗಳೊಳ್ಳಿದು 
ವಪ್ಪ ಎವ್ಮೊಯುಂ ಪಸುಗಳುಮನಾಯ್ಡುಕೊಂಡು (ವಡ್ಕಾರಾ. ೨3-೪). 
[ ದಾಯ್ಮ + ಕೊಡ್ಡು] 


ದಾಯಂಬಡೆ (ಕ್ರಿ). ೧. (ಪಗಡೆಯ) ಗರವನ್ನು ಪಡೆ. ೨. ತನ್ನ 


ಪಾಲನ್ನೂ ಪಡೆ. ೧, ೨: ಅಣುಗಾಳಂತೆ ದಾಯಂಬಡೆದು[ ೦] ಮೇಳ 
ದಂಕದಂತೆ ಸುಟೀಯಟ್‌ದು[ ೦] ಡೊಂಬರ ಕೋಡಗದಂತಾಡಿ ಗೆಲ್ಲು 
(ಪಂಪಭಾ. ೬-೭೨ ವು. [ ದಾಯ್ಕ + ಪಡೆ; ; ದುಯ್ಯ * ಪಡೆ; 


ದಾಯಕ (ನಾ). ೧. ಕೊಡುವವನು; ದಾನ ಮಾಡುವವನು ; ದಾನಿ ; 


ಉದಾರಿ. ೨. ದಾಯಾದಿ; ಆಸ್ತಿಗೆ ಹಕ್ಕದಾರನಾದ ಬಂಧು: (೪. 
೩. ಶತ್ರುಗಳನ್ನು  ಕತ್ತರಿಸಂವವನು ; ಹಗೆಗಳನ್ನು ಖಂಡಿಸಂವ 
ವನು; ಯೋಧ ; ಸೈನಿಕ: ಇತ್ತೆ ಕುರಂನೃಪಗೆ ಸಮರದೋಳ್‌ ತೋರಿ 
ದುದಂಭಯಗಳೆಂ ಬೀರಿದುದು ದಾಯಕರು ಜಾರಿದುದು ಕಂಡ ಕಡೆಗೆ 
(ತುರಂಗೆ. ೪೬-೪೩4), [{ಸಂ.] 


ದಾಯಕಾತಿ-(ನಾ). ಸಲಂಗೆಯಂಳ ೈವಳಂ: ದಾಯಕಾತಿಯಜಕೊಳು[ಪಾಕಾಂ, 


ದಾಯಗಾಜುಕೆಯಲ್ಲಿ] ತನ್ನ ಮೇಲಣ ಭ್ರಾಂತ ಬಾಯಾಅಗೊಡೆನೆಂದು 
ಲಲಿತಕಾಯಕಾಂತಿಯ ರಸಭರಿತೆ ಗಿಂಡಿಯ ಹಿಡಿದಾಯತೆಯಿರ್ದಳೊ 
ತ್ರಿನಲಿ (ಮೋಹತ, ೪-೯). [ ದಾಯ, + - ಕುಶ್ಯೀ) 


ದಾಯಗ (ನಾ). ಇ ದಾಯಿಗ (?): ಸ್ವಸ್ತಿಶ್ರೀ ಗೊಗ್ಗಿಯಮನೆವಗಶಿ 


ಎಲ್‌ ಬೀರಯ್ಯ ಉತ್ತೆವಗಳ್ಳಗುಂ ಎಡವರಿಯುಂ ದಾಯಗ ಸಮ್ಮನ್ನದಿ 
ನೆಡವರಿ ಊರಮೇಲೆ ವಳುಲುತ್ತವಗಡ  » ೬ ಕಾದಿ ಉತ್ತವಗಳ್ಳಂಗಾಗೆ 
ಎಜಿಬೀರಯ್ಯ ಸತ್ತ (ಎಳ. 111, ಮೈಸೂರು. ೪೧-೨ ; ಣು. 990 1%. £?] 


ದಾಯಗಲ್ಲು 


ದಾಯಗಲ್ಲು (ನಾ). ಒಂದು ಊರಿನ ಹೆಸರಂ ಮತಿ ಅಲ್ಲಿ ತಯಾರಾ 
ಗಂವ ಸೀರೆ: ಗುಜ್ಜರಿ ಸಿಂಗಳ ಗುಲುಗಂಜಿ ಮಡಿಯು ಗಂಗಪುರವು ದಾಯ 
ಗಲ್ಲು ಕರಾಳೆಯುತ್ತುಂಗ ವಿಳಾಸ ವಿಭ್ರಾಂತು (ಅಮುಸಟ, ೪-0೨). [?) 
ದಾಯಗಾಜ (ನಾ). ಅವಕಾಶವನ್ನೂ ಉಪಯೋಗಿಸಿಕೊಳ್ಳುವವನು ; 


ಸವಂಯಂಸಾಧಕ; ಸ್ವಾರ್ಥಿ : ದಾಯಗಾಜನ ಶೀಲ ತ್ರಿವಿಧ ಢಾಳಕನ ಭಕ್ತಿ | 8 


ಶಬರನ ದಯ ಚೋರನ ಲಲ್ಲೆ ಕಳ್ಳೆಯ ಬಲ್ಲತನ ಇವೆಲ್ಲವು ಕಲಿಯ ಮಣಿ 
ಯಂತೆ ಅಲ್ಲಿಗಲ್ಲಿಗೆ ದಾಯ (ಏಲೇಶೈ, ೪೨೭-೯). ([ದಾಯ್ಯ 4 ._ ಕಾಣಿ] 
ದಾಯಗಾಅ್‌ಕೆ (ನಾ). ಸ್ವಂತಕ್ಕೆ ಮಾಡಿಕೊಳ್ಳುವ ಸಂಪಾದನೆ,-ಗಳಿಕೆ: 
ಭಕ್ತರು ಕಾಯಕವೆಂದು ದಾಯಗಾಆ್‌ಕೆಯಲ್ಲಿ ತಂದು ದಾಸೋಹವ 
ಮಾಡಬಹುದೆ (ಕೂನೈಸಂ, ೨೬೩-೧೪), [ದಾಯಗಾಜ + - ಇಕೆ] 
ದಾಯಗೆಡಿಸು "ದಾಯಂಗಿಡಿಸಂ' ನೋ. 
ದಾಯಗೆಡು, (ಕ್ರಿ). ಸವಂತೆಯಂನ್ನು ಕಳೆದಂಕೊಳ್ಳು ; ತೂಕತಪ್ಪು : 
ಈ ಅಂತರ್ಭೇದದಿಂದ ರಾಜಕಾರ್ಯವು ದಾಯಗೆಟ್ಟಿತು (ಆರ್ಯಕೀ, ೧೦೪). 
[ದಾಯ್ಕ + ಕೆಡು, 
ದಾಯಗೆಡ್ಕು (ಕ್ರಿ). ಪಾಲನ್ನು ಕಳೆದಂಕೊಳ್ಳೂ ; ದಾಯಾದ್ಯವಿಷಯದಿ 
ಹಿಂದೆ ಕೆಲಂಬರು ದುಯಗೆಟ್ಟವರುಂಟು ಜೀಯ (ನಾಗಕು, ೧೧-೦೦). 
[ದಾಯ್ಮ + ಕೆಡು, ) 
ದಾಯಗೊಡು (ಕ್ರಿ). ದಾನಕೊಡಂ; ಕಾಣಿಕೆ ನೀಡಂ; ದತ್ತಿಬಿಡಂ : ಅವನ್ಗೆ 
ವಂಶೋತ್ಸತ್ತಿಯಾಗೆ ದಾಯಗೊಟ್ಟುದುಮದೆಗೂಟುಂಬಿಟನಿದೆಯು 
(ಎಕ, ಸ, ಶ್ರೀನಿಐ3, ೬-೧೦ ; ಸು, 780), [ದಾಯ್ಯ + ಕೊಡು] 
ದಾಯಗೊಳ್‌ (ಕ್ರಿ). ವಿಚಾರಮಾಡು ; ಆಲೋಚಿಸಂ; ಪರಿಶೀಲಿಸು: 
ಪ್ರಾಯದೋಖುತು ಮದುವೆಯ ಮಾಡಬೇಕೆಂದು ದಾಯಗೊಂಡಿರ್ದೆವು 
(ಧರಣಿ, ೭೦-೨೮), ದಾಯ, + ಕೊಳ್‌] 
ದಾಯದೋಟು (ಕ್ರಿ). ಮಾರ್ಗವನ್ನು ತೋರಿಸಂ; ದಾರಿಯನ್ನು 
ಕಾಣಿಸು : ತಾಯಿಲ್ಲ ತಂದೆಯಿಲ್ಲಂ ತ್ಯವಿಲ್ಲಾದಿಯಿಲ್ಲಾಯಾಸವಿನಿಶಿಲ್ಲದಭವ 
ದಾಯದೋಣ್‌ನಗೆ (ಛರಡ. ೪೭-೧), [ದಾಯ್ಕ * ತೋಜು 2 
ದಾಯದ್ರಮ್ಮ (ನಾ). ಒಂದಂ ಬಗೆಯ ತೆರಿಗೆ (?) : ಪೊಳಲ ವಂನ್ನೆಯ 
ದಾನಿಕೆಯುಳ್ವ [ ದೀಪ್ರ]ವಂಂ ದಾಯದ್ರಮ್ಮದ  ಕೆಜುದೆಟ್‌ಗಳುಮಂ 
ಸರ್ವ್ವಬಾಧಾಪರಿಹಾರಮಾಗೆ ಬಿಟ್ಟು ನಡೆಯಿಸಿದ (ಸೌಇಇ. ೫೫, ೪೭-೩೭; 
1074), [ದಾಯ್ಕ್ಮ * ದ್ರಮ್ಮ ]. 
ದಾಯನಿರ್ಣಯ (ನಾ). ಆಸ್ತಿ ವಿಭಾಗದ ತೀರ್ಮಾನ : ವಿವದಿಗಳಾ 
ದಾಯನಿರ್ಣಯಕೆ ಯೋಜಿಸುವಂತೆ, ನೀಂ ಜಗದ ಶ್ರೇಯಸ್ಸಿಗುಜ್ಜುಗಿಸು 
(ಮುಂಕುಕ, ೮೧೪), [ದಾಯ್ಯ ೬ ನಿರ್ಣಯ] 
ದಾಯಬೀಳು (ಕ್ರಿ). ೧. ಗರ ಬೀಳು. ೨, ಅವಕಾಶ ಉಂಟಾಗಂ ; 
ಸಂಸವಂಯ ಉಂಟಾಗಂ : ದಾಯಬಿದ್ದಾಗ ಹಾಯಬೇಕಂ (ಗಾದೆ), 
( ದಾಯ, + ಬೀಳ್ಕು (ಆಬೀಟ) ) 
ದಾಯಭಾಗ (ನಾ). ಆಸ್ತಿಯ ಭಾಗ ; ಸಂಪತ್ತಿನ ಭಾಗ; ದಾಯಭಾಗದ 
ವಿಷಯದಲ್ಲಿ ಅನೇಕ ವಿವಾದಗಳು ನಡೆದು ಕಡೆಗೆ ರಾಜ್ಯ 
ವನ್ನು ಹೊ೦ದುವ ಸಂದರ್ಭ ಬಂದಿತು (ಛಾತತ್ತ,. ೯೯); ಈ ಸಿದ್ಧಾಂತದ 
ಮೇಲೆಯೇ ಸರ್ವರಲ್ಲಿಯೂ ಧರ್ಮ, ಚಾರಿತ್ರ, ದಾಯುಭಾಗ ಮುಂತಾ 
ದುವುಗಳು ವ್ಯವಸ್ಥಿತವಾಗಿರುವುದು (ಆರ್ಯರ. ೧೬೨), 
[ ದಾಯ್ಕ ೬ ಭಾಗ) 
ದಾಯರೆ (ಗು). ೧. ಪ್ರಾಂತೀಯಂ. ೨. ಕರಾವಳಿಯಲ್ಲಿ ವಾಸಿಸಂವ : 
ಕೆಲವು ದಾಯರೆ ವರಸಲ್ಮಾನ್‌ ಜವಿಸಾನ್‌ದಾರುಗಳೂ, ವರ್ತಕರೂ 
ಇದ್ದರು (ಕೆಲನೆ, 30೪). 


[ ಪಾಠ. ದಯಾರ್‌, ದಾಯರಾ-ವೃತ್ತ; ಹಿಂ. ದಯಾರ್‌, ದಿಯಾರಾ) 


೩೮೬೯ 


ದಾಯಾದ್ಮಿ 


| ದಾಯವಾದಿ (ನಾ). ಆಸ್ತಿಯಂ ಭಾಗಕ್ಕಾಗಿ ವಾದ ಮಾಡಂವವನೂಂ ; 
ದಾಯಾದಿ ; ನಂಬಬಹುದೇ ದಾಯವಾದಿಗಳೆಂಬ ಪಾಪಿಗಳೇನ 
ಮಾಡರು ತಿಂಬವನೆ ಕೊಲುವಲ್ಲಿ ಕರುಣೆಗಳುಂಟಿ ಭಾವಿಸಲು (ಕಾಶಿರಾ. 
೦೮-೩೯) ; ದಾಯವಾದಿಗಳರಿದಡಂ ಯಲವೊ ಸಂಜಯ ವಿಡಾಯಿಗೆಡು 

ವುದು ರಾಜ್ಯಕಾರ್ಯಗಳ್‌ (ತುರಂಗೆ, ೭೩-೬೦). 

[ ಸಂ. ದಾಯವಾದಿನ್‌ ] 

ದಾಯವಾದ (ನಾ). - ದಾಯವಾದಿ: ಸುಡು ತನ್ನ ಪ್ರಾಣವಂ ದಾಯ 
ವಾದ್ಯರ ಕೈಯ ಬಿಡಿಸಿಕೆಇಂಡಾ ಜೀವವಿದ್ದೇನು ಫಲ (ತುರಂಗ, ೩೪-೦೪). 

[ ಆಸಂ. ದಾಯಾದ್ಮ] 


10| ದಾಯವಿಭಾಗ (ನಾ). ೧. ಪಿತ್ರಾರ್ಜಿತವಾದ ಆಸ್ತಿಯಲ್ಲಿಯ ಭಾಗ 


೩6 


88 


ಅಥವಾ ಪಾಲಂ: ವ್ಯವಹಾರ - ಅಷ್ಟಾದಶ ವಿಭಾಗಗಳು, ಸಭಾ... 
ನಿಯೋಗ, ದಾಯವಿಭಾಗ, ಅನಧ್ಯಯನ, ವರ್ಣಸಂಕರನಿಂದಾ, ಆಪ 
ದೃರ್ಮಗಳು (ಛಾರದ, ೬೨, ೨. ಬರಬೇಕಾದ ಸ್ವತ್ತಿನ ಪಾಲಂ; 
ಹಂಚಿಕೆ : ಯಜ್ಞದ ದಾಯವಿಭಾಗದಲ್ಲಿ ಪ್ರವಿಸಾತ್ಕೂಸ್‌ ಸ್ಕೂಸನ್ನು 
ವಂಚಿಸಿದ (ಬದ್ಮಪ್ರ. 7, ಹೀರಿಕೆ), [ದಾಯ್ಯಾ * ವಿಭಾಗ] 

ದಾಯಾದ (ನಾ). ೧. ಪಿತ್ರಾರ್ಜಿತವಾದ ಆಸ್ತಿಯಲ್ಲಿ ಭಾಗವನ್ನು 
ಪಡೆಯಂವವನಂ ; ಪಾಲುಗಾರ ; ಜ್ಞಾತಿ: ಎಮ್ಮ ದಾಯಾದನುಂ 
ಕೋಪದಿನೆನ್ನೊಳ್‌ ಕಾದಲೆಂದುಬ್ಬರಿಸಿದ ಸಮರಾಟೋಪದಿಂ ನಿಂದೊಡಂ 
ಮಾಣನ್ಬಿದು , (ಅದಿಪು. ೧೪-೮೩) ; ಒಡವುಟ್ಟಿದ ಕೌಸ್ತು ಭಮಿರ್ಪೆಡೆಗಂ 
ದಾಯಾದನವಪ್ಪೆನೆನ್ನೆಗಮೆಂದಂದಂಡುಪತಿಕಳೆ ನೆಲಸಿತ್ತೆನೆ ಪೊಡೆಯಲರನ 
ಕೊರಲ ಪುಲಿಯುಗುರ್‌ ಕರಮೆಸೆಗುಂ (ಜಗವಿ. ೩-೪೪) ; ಧುರದೊಳ್‌ 
ತನ್ನಯ ವೀರರೊಳ್‌ ಪ್ರಜೆಗಳೊಳ್‌ ದಾಯಾದರೆೊಳ್‌ , . . ಸ್ತ್ರೀಯ 
ರೊಳ್‌ ದೊರೆಗಳ್ಗಿಳ್ವಳು ಬೇಕೆಲೈ (ಸೋಮೇಶ, ೫೮) ; ದಾಯಾದರಿಲ್ಲ 
ಮಾರ್ಮಲೆವ ಪರಮಂಡಲದ ನಾಯಕರ ಸುಳಿಎಲ್ಲ ನಿನ್ನಾಳ್ಕೆಗೆಲ್ಲಿಯುವು 
ಪಾಯಮವನಿಯೊಳಿಲ್ಲ (ಕೃಮಿಧಾ, ೨-೩೪). ೨. ಆಸ್ತಿಯ ಉತ್ತರಾಧಿ 
ಕಾರಿ; ಹಕಲ್ಯದಾರ. ೩. ವಂಗ; ಪುತ್ರ. ೪. ಸತ್ತ ಬಂಧುಗಳಿಗೆ 
ಪಿಂಡಾದಿಗಳನ್ನು ನೀಡುವ ಕರ್ಮಗಳನ್ನೂ ಆಚರಿಸಂವಲ್ಲಿ ಭಾಗಿಯಾಗ 
ತಕ್ಕ ಬಂಧುವರ್ಗದವನಂ. 

ದಾಯಾದ ಮಲ್ಲ- ದಾಯಾದಿಗಳಿಗೆ ಭಯಂಂಕರನಾದವನಂ.- 
ಜಟ್ಟಿಯಂತಿರಂವವನು; ಒಂದು ಬಿರುದು: ಶ್ರೀಯುಂ ಕುರುಭೂ 
ಭೃದೃಲತೋಯಧಿಯೊಳ್‌ ಕಡೆದು ಪಡೆದು ಭುಜಮಂದರದಿಂ ದಾಯಾದ 
ಮಲ್ಲನೆನಿಸಿದಹೇಯಂ ಭುಜಬಲವಿಭಾಸಿ ಸಾಹಸಭೀಮಂ (ಗದಾಯು, ೨-೦). 
[ ಸಂ. ] 

ದಾಯಾದವಿಷಯ (ನಾ). ಪಿತ್ರಾರ್ಜಿತವಾದ ಆಸ್ತಿಯ ವಿಷಯ 

ಸೋದರರ ಮನ ಕದಡಿದವು ದಾಯಾದವಿಷಯದಲಿ (ಕುಬ್ಮಾಉ, ೨-೨೭). 
[ ದಾಯಾದ + ವಿಷಯ] 

ದಾಯಾದಿ, (ನಾ). ೧. ಆಸ್ತಿಯಲ್ಲಿ ಪುಲನ್ನು ಪಡೆಯಂವವನಂ ; 
ಅಣ್ಣ ಅಥವಾ ತಮ್ಮ. ೨. ಅಣ್ಣ ತಮ್ಮಾಂದಿರ ಮಕ್ಕಳಂ ; ಚಿಕ್ಕಪ್ಪ 
ದೊಡ್ಡಪ್ಪನ ಮಕ್ಕಳು. ೩. ಒಂದೇ ಕುಟಂಂಬಕ್ಕೆ ಸೇರಿದ ಪೀಳಿಗೆ 
ಯವರು; ವಂಶಜ: ಜ್ಞಾತಿ: ಇವರಿಗೆ ಕೌರವರೆಂಬ ದಾಯಾದಿಗಳಿದ್ದರು 
(ನೀತಿ೫ಂ, 1, ೯); ದೇಶಪದ್ಧತಿಯಂತೆ ರಾಜ್ಯವು ಹಿರಿಯನಾಗಿದ್ದ ದಾಯಾದಿ 
ಯಾರಿಸ್ತೇಯನ ಕೈಸೇರಿತು (ಮಡಸ, ೮೭) ; ಹುಟ್ಟುತ್ತಾ ಅಣ್ಣ-ತಮ್ಮ, 
`ಬೆಳೆದವೇಲೆ ದಾಯಾದಿ (ಗಾದೆ) ; ಸವತಿ ಸಣ್ಣವಳಲ್ಲ, ದಾಯಾದಿ 
ಚಿಕ್ಕವನಲ್ಲ (೧೩ದೆ). [ ಎಸಂ. ದಾಯಾದ, ] 


ಆ| ದಾಯಾದಿ (ನಾ). ೧. ಆಸ್ತಿಯ ಹಕ್ಕು ಉಳ್ಳವಳಂ. ೨. ಮಗಳಂ. 


[ಸಂ. ದಾಯಾದೀ] 


ದಾಯಾದಿತನ 


ದಾಯಾದಿತನ (ನಾ). ಎ ದಾಯಿಗತನ ೧: ಈ: ವಿಷಯದಲ್ಲಿ ನೀವು] 
ದಾಯಾದಿತನವನ್ನು ತೋರತಕ್ಕದ್ದಲ್ಲ (ಭಾಮಣಿ, ೭೫), 
[ ದಾಯಾದಿ, + - ತನ] 
ದಾಯಾದ್ಯ (ನಾ). ೧. ಅಣ್ಣ ತಮ್ಮುಂದಿರಿಗೆ ಬರಬೇಕಾದ ಪಿತ್ರಾರ್ಜಿತ 


ವಾದ ಆಸ್ತಿ; ಆಸ್ತಿಯಲ್ಲಿ ಬರಬೇಕಾದ ಪಾಲು,- ಭಾಗ : ನಮಗೆ |` 


ಬರಬೇಕಾದ ದಾಯಾದ್ಯವೇನಂಂಟೋ, ಅದ ಹಂಚಿಕೊಡುವುದಿಂದು 
(ಧಾಸನಾ, ೪0), ೨. ಚಿಕ್ಕಪ್ಪನ ಅಥವಾ ದೊಡ್ಡಪ್ಪನ ಮಂಗ; `` ಪಾಲು 
ಗಾರಿಕೆ ಯುಳ್ಳೆವನಂ; ದಾಯಂವಾದಿ: ಮಕ್ಕಳಿಲದಿರ್ದ್ದಡೆ ಮಗಳು ಮಗಳ 
ಮಕ್ಕಳು ದಾಯಾದ್ಯರ ವಿಲ್ಲದೆ ನಿಸ್ಸನ್ನಶಿಯಾದವ [ರೆ|ಲ್ಲವನರಸುಕಾ[ಣಿಕೆ] 
* ೬ ೬ ಕುಡ:ವೆದು (ಇಆ, ೨೬-೬೯-೪೧ ; 3110); ಉದಯೆದಲಿದ್ದು 
ಪತ್ರೆ ಪುಷ್ಪಗಳಿಗೆ ಹೋಗುವ ಅಣ್ಣಗಳು ನೀವು ಕೇಳಿರೊ ನೀವು ಗಿಡದ 
ವೈರಿಗಳೋ ಗಿಡದ ದಾಯಾದ್ಕರೋ (ವಸ. ೧೯೦-೩೦ ಅಂಬಿವ) ; ಹೆಲುವೆ 
ನಾ ಮುನ್ನೆಂದು ಗರ್ಭವ ಧರಿಸಿದೆನು, .. ವರುಷವೆರಡಾಯಿ್ತಿದಠ ಭಾರವ 
ಧರಿಸಿದೆನು ದಾಯಾದ್ಯರೊಳಗವತರಿಸಿದನು ಮಗನೆನಂತ ಮುಖದಿರುಹಿದಳು 
ಗಾಂಧಾರಿ (ಕುಪ್ಶಾಆ, ೪-೪೪) ; ಹೆಂಡತಿಯು ತನ್ನ ದಾಯಾದ್ಕರ ಮನೆಯಲ್ಲಿ 
ಕಷ್ಟದಿಂದ ಜೀವನ ಸಾಗಿಸುತ್ತಿದ್ದಳು (ನಿಷ್ಕಾಮ, ೯). ೩. ಬಲತಾಯಿಯ 
ವಂಗ ; ಮಲ ಅಣ್ಣ ಅಥವಾ ಮಲ ತಮ್ಮಾ: “ಉಪಮಾತೆಯೆನೆ ಬಲದಾ 
ಯೆ ನಿಕ್ಕೆ ಮಾಕೆಗೆ ಪುಟ್ಟಿದಾತ ದಾಯಾವ್ಯನು” (ಮಂಗರಾ, ೯೨-೧೨೫), [ಸಂ.] 

ದಾಯಾಧಿಕಾರ (ನಾ). ಪಿತ್ರಾರ್ಜಿತವಾದ ಆಸ್ತಿಗೆ ಸಂಬಂಧಪಟ್ಟ 
ಅಧಿಕಾರ ; ಆನಂವಂಶಿಕ ಹಕ್ಕು: ಅವಳ ಗಂಡನಿಗೆ ಪ್ರಿಯವೆಂದು 
ತೋರಬಹುದಾದ ದಾಯಾಧಿಕಾರದ ಬಗೆಗೆ ತನ್ನ ನಿರ್ಧಾರವನ್ನು 
ಸೂಚಿಸಿದಾಗ, ಅವಳ ಮುಖದಲ್ಲಿ ಮಿಂಚಿದ ಕಾಂತಿಯನ್ನು ಸ್ಪಷ್ಟವಾಗಿ 
ಗಮನಿಸಿದನು (ಪುಸರು, ೪೬೪), [ದಾಯ್ಯ + ಅಧಿಕಾರ] 

ದಾಯಾರ್ಧ (ನಾ). ಆಸ್ತಿಯಲ್ಲಿ ಅರ್ಧ ಭಾಗ: ಗ್ರಹಯುಗ್ಮಂ ನೆಲಸಿ 
ರ್ದೊಡೊಂಡೆ ಗೃಹದೊಳ್‌ ದಾಯಾರ್ಧಮಂ . , , ಆಳ್ಗುಂ (ಶಾತತಿ, 
೯-೯), [ದಾಯ + ಅರ್ಧ) 

ದಾಯಿ "ದಾದಿ' ನೋ. 

ದಾಯಿಗ (ನಾ). ೧.-ದಾಯಾದಿ, ೨: “ದಾಯಾದರೊಳ್‌ ದಾಯಿಗಂ” 
(ಕರ್ಹಾನಿ, ಇ) ; ಅವರ ದಾಯಿಗಂ ಶಾಸ್ತ್ರಂಗಳಿಂ ಬಲ್ಲೊಂಗಂ 
ಮಂತ್ರಿಪದವಿಯಂ ಕೊಟ್ಟುದಂ ಕೇಳ್ದು (ವಡ್ಮಾರಾ, ೨-೨೫) ; ಕಾಡೊಳ್‌ 
ಬೇಡರಂತೆ ತೊಟಲ್ವ ದಾಯಿಗರ ಕಂದಿ ಕುಂದಿದ ಮೊಗಂಗಳಂ 
ನೋಡುವುದುಂ (ಪಂಪಭಾ. ೭-೩೨ ವ); ಬಲ್ಮೊಗದಿಂದಿರ್ದು ಪದಾರ್ತ್ಮಮಂ 
ಬಿಸುಟು ತಮುಳ್ಳಾರ್ತ್ಥಮಂ ಬಯ. ಬಂದಿಗೆ ಕಳ್ಳಂಗರಸಿ೦ಂಗೆ 
ದಾಯಿಗರಿಗಂ ಕಟ್ಟೋವತಂ ಮಾಬ್ಬಿ ಲೋಭಿಗಳೇಂ ಪೋಲ್ವರೆ ..... 
ರಾಮನಲ್ಲಿ (ಕಇಆ, ೭೮-೧೩-೨೬ ; 1088) ; ಕಾಂಚನಮಪ್ಪೊಡೆ ದಾಯಿ 
ಗರಿಂದನುನೆಯದಿಂ ಠಕ್ಕರಿಂದಮಟ್‌ವುದು ಬೇಗಂ (ಧರ್ಮಾಮ್ಮ. ೭-೧೪೫) ; 
ಜನೆಪನಾ ದಾಯಿಗನ ಮಹುಜೂಜಿನಲಿ ಗೆಲಿದನು (ತೊರರಾ, ೩-೨-೨೫) ; 
ಕಾದವರುಂಟು ದಾಯಿಗರ್‌ ಪಗೆಗಳಗ್ರಜಾನುಜರ್‌ . ಕಂಡೆನಿಲ್ಲ 
ಕೇಳ್ತಿನಿಲ್ಲೀ ತೆಅನ ದೊರೆವೆತ್ತ ಸೆಣಸಂ (ರಾಮಾಕ್ಕ, ೧೬೨-೨). ಪಿ. ಮಗ: 
“ಪುತ್ರನಲ್ಲಿ ದಾಯಿಗನೆಂಬ:ದು” (ಮಂಗರಾ, ೧೪೨-೧೮) ೩, ವಂಲತಮ್ಮ 
ಅಥವಾ ಮಂಲಲಅಣ್ಣ : (೪. ೪. (ಆಲಂ) ಪುಣ್ಯದಲ್ಲಿ ಪಾಲುಗಾರ ; 
ಪುಣ್ಮಸಾಧಕ; ಪುಣ್ಯಶಾ ಲಿ: ಬೀಯ ಮಾಡಿಯೆ ಲಿಂಗದಲಿ 
ನಿಜಕಾಯ ನಿಲುವೊಡೆ ನಿತ್ಕರಪ್ಪೊಡೆ. ದಾ ಯಿ ಗ ರು ಲಾಲಿಸುವುದೀ 
ಪ್ರಭುಲಿಂಗ ಲೀಲೆಯನು (ಪ್ರಥುಲೀ, ೦-೦೧), 

ದಾಯಿಗದಲ್ಲಳ ಎ (ಶತ್ರುಗಳಾದ) . ದಾ ಯಾದಿಗಳಿಗೆ -ಭಯಂ 

ವನ್ನುಂಟಂಮಾಡಂವವನಂ: ಒಂದು ಬಿರಂದಂ: ಸಕಳಗುಣ 


೩೮೭೦ 


15 


25 


30 


46 


ದಾರ, 


ಗಣೋತ್ತೂಂಗ ಮಾವನ ಸಿಂಗ ಜತವೈರಿಸಂಕುಳ ದಾಯಿಗದಲ್ಲಳಂ 
ಶ್ರೀಮತ್‌ ಕಲಿಯ:ಮ್ಮರಸಂ (ಎಇ, 22%, ೧೮೧-೨೦೧ ; 1046), ದಾಯಿಗ 
ಮುರಾರಿ - ಒಂದು ಬಿರಂದಂ : ಗೋತ್ರಪವಿತ್ರಂ ಪರಾಂಗನಾಪುತ್ರಂ 
ದಾಯಿಗಮುರಾಕ ವಿನಯೋಪಕ ರಿ (ಎಳ, ೫11, ತಿಪಟೂ. ೧೦೪-೦೮; 
1130). [ದಾಯ್ಕ * _ ಇಗ ` 

ದಾಯಿಗತನ (ನಾ). ೧. ದಾಯಾದಿಯಾಗಿರುವಿಕೆ: (ಬ. 
೨. ದಾಯಾದಿಯ ಸ್ವಭಾವ ; -ವೈರ; ದ್ವೇಷ: ಕಡಂಗಿ ಮಿಗೆ 
ತಳ್ತಿಉಯಲೈಂದಾನು6: .ಬಂದಿರ್ದರಿದೇಂ ದಾಯಿಗತನಮನೆಮುಗವರ್‌ 
ತೋಟಜೌದಪರ್‌" (ಪಂಪಭಾ. ೧೦-೩); ನೀಮೆಲ್ಲಂ ದಾಯಿಗತನಮನಿಲ್ಲಿ 
ತೋಹಲ್ರಗದು (೧ರಾಯು, ೭-೬೨); ಪೂಣ್ಣೆನ್ನೊಳಂ ದಾಯಿಗತನಮನಿವಂ 
ತೋರ್ಕೆ (ಪಂರಾಮಾ, ೦೨-೭೩, ([ದಾಯಿಗ 4 - ತನ] 

ದಾಯಿತ (ನಾ). ಆತ್ಮೀಯ; ಪ್ರೀತಿಪಾತ್ರನಾದವನು ; ಇಷ್ಟವಿಂತ್ರ 
( ?) : ದಾಯಿತರಿಂ ಪೆಸರ್ವೆತ್ತ ಪಸಾಯಿತರಿಂ ಸುಭಟ ಚೇಟಕ ಪ್ರಕಟ 
ವಂಹಾನಾಯಕರಿಂ ನಿರುಪವಂ ಶೋಭಾಯತಮಾಯ್ತೋಲಗಂ 
(ಕುಸುಮಾ, ೩-೮೮). "ದಾಯಿದ'''ಪರಾ. (?] 

ದಾಯಿತ್ವ (ನಾ). ೧. ಕೊಡಬೇಕಾದುದಂ. ೨. ಸಾಲಸೋಲ 
ವಂಂಂತಾದ ಹಣಕಾಸಿನ ಜವಬ್ದಾರಿ,_ ಬಾಧ್ಯತೆ: ಭಾರತ ಡೊಮಿನಿ 
ಯನ್ನಿನ ಎಲ್ಲ 'ಅಧಿಕಾರೆಗಳೂ, ದಾಯಿತ್ವಗಳೂ, ಆಭಾರಗಳೂ , ,. . 
ಕ್ರಮವಾಗಿ ಭಾರತ ಸರ್ಕಾರದ ಮತ್ತು ಆಯಾ : ರಾಜ್ಕಪಾಲಪ್ರಾಂತಕ್ಕೆ 
ಸಂವಾದಿಯಾದ-ರಾಜ್ಯದ ಅಧಿಕಾರಗಳೂ, ದಾಯಿತ್ವಗಳೂ, ಆಭಾರಗಳೂ 
ಆಗಿರತಕ್ಕುದು (ಭಾಧಾನೆ. ೦೬೯), ೩. ಕೊಡುವಿಕೆ; ನೀಡಂವಿಕೆ : 
ಆ ಸಂಪತ್ತನ್ನು ದೇಶದೇಶಾಂತರಗಳ ಎಲ್ಲರಿಗೂ ದಾನಮಾಡಬೇಕೆಂಬ 
ಒಮ್ಮೊನೆಯ ದಾಯಿತ್ನ ಜ್ಞಾ ನವನ್ನು ಆವರು ಪಡೆದಿದ್ದುದು (ನಿಬಂಧ. 3, 
೩೩೭೮). [ಸಂ.7 

ದಾಯಿದ (ನಾ). ಎ ದಾಯಿಂತ (?) : ಚಕ್ರವರ್ತಿ ಸ್ವಕೀಯ ರಸನೆಗಶೀವ 
ಸ್ವಾದುವಾದ ವಸ್ತು ಗಳಂ ಕುಮಾರಾವರೋಧವಧೂವಿಳಾಸಿವರ್ಗಕಂ 
ದಾಯಿದ ಪಸಾಯತರ್ಗಂ ಕಳಿಪುತ್ತುಂ (ಕಾಂತೀಕ್ಕ. ೧೫-೬೧ ವ), 

[ ಆದಾಯಾದ್ಕ? ] 

ದಾಯಿದೊಡ (?). (ನಾ). ಒಂದು ಬಗೆಯ ತೆರಿಗೆ.(?) : ಶ್ರೀಮನು 
ಮಹಾ ಮಂಡಳೇಸ್ವರಂ ಖೋ(ಉಮಿದೇವರಸರ್ಗ್ಗೆ ಉರೆಗುರಕೆ ಕೊಟ್ಟು 
ದಾಯಿದೊಡ (?) ಸರ್ವ್ವ ನಮಸ್ಯಂ ಮಾಡಿ ವಿರಿಂಗಲ್ಲದ ದಕ್ಷಿಣ ದಿಶಾ 
ಭಾ!ಗ]ದಲ್ಲಿ ತಾ ಪ್ರತಿಷ್ಠೆ ಮಾಡಿದ ಹೆಯಿಮೇಶ್ವರದೇ[ವ]ರಿಗೆ ಬಿಟ್ಟ 
ಕೆಯಿ ಮತ್ತರು ೬ (ಸೌ. XX, ೧೮೯-೨೦ ; 1208), (7?) 

ದಾರ, (ನಾ). ನೂಲು ; ಎಳೆ; ಸೂತ್ರ: ಮುನ್ನಮೆಂಬ ಬಬಿಕಿಕೆಂಬ 
ಜನೋಕ್ತಿಯೊಳಾಯ್ತು. ಸೂಚಿಶಕ್ತಿಗೆ ನೃಪರಾನೆ ದಾರದವೊಲಾದುವು 
ರಾಜಕುಮಾರರಾನೆಗಳ್‌ (ಗಾಯ. ೧-೧೬) : ಸೂಜಿಯ ಬಟಿಯ ದಾರ 
ದಂತೆ (ಧರ್ಮಾಮ್ಮ. ೦೪-9೦೪) ; ಬಿಡುಮಂತ್ತು ಘನೋಪಳದೊಂದು 
ರೂಪದಿಂ ಸುರಿಯಲನಂತರಂ ಬಜ್‌ಯ ದಾರವೆಬಲ್ಹಪುದೆಂಬ ಚೆಲ್ವನಾವರಿ 
ಸಿದುವು . . . ವಾರಿಧಾರೆಗಳ್‌ (ಗವಿ. ೪-೩9); ದಾರ ಉರಗನ 
ವೆಡೆವಣಿಯ ಗೊಂಡೆಯದ ಕಿಗ್ಗಟ್ಟೆ ಸೆಯೆ ಪಶುಪತಿಯ (ಕುವ್ಕಾಕ, ೭-೧೨); 
ಒಟ್ಟು ಬಟ್ಟೆಮಾಡುವ ಕೆಲಸವನ್ನು ತೆಗೆದುಕೊಂಡರೆ ದಾರದ ಎಳೆ 
ತೆಗೆಯುವುದೇ ಒಂದು ಭಾಗ (ಜಣಪ್ರ. ೪); ಎಲ್ಲಾ ನಾರುಗಳಿಂದ ಎಳೆ 
ಗಳನ್ನು ತೆಗೆದು ದಾರಗಳನ್ನಾಗಿ ಹೊಸೆದು, ದಾರಗಳಿಂದ ಬಟ್ಟೆಯನ್ನು 
ತಯಾರಿಸಲಾಗುತ್ತದೆ (ಗೃಹವಿ. ೬೨). 

[?./ತಮಿ. ತಾರ್‌, ತಾರ; ತುಳು. ತೆಲು.ದಾರ, / 
ಪ್ರಾ. ದಾರ ಎ ಕಟೀ ಸೂತ್ರ. / ಸಂ. ದೋರ] 


ದಾರ, 


ದಾರ್ಕ, ದರ್ಕ, ದೋರ, (ನಾ). ಬಾಗಿಲಂ ; ದ್ವಾರ: ದರ ದಾರ ಬಾರ 
ಮಕ್ಕುಂ ಪರದಾ ದ್ವಾರಕ್ಕೆ ಪೂರ್ವದೊಳ್‌ ತದ್ಭವಮಾಗಿರೆ (ಕಮದ. ೨೯೬). 
ದರ, ಃ ಮೇಲಿನ "ಶವಂದ' ಪ್ರಯೋಗವನ್ನು ನೋಡಿ. ದೆವೀರ, ] 
ಬುದು. ಕಾಷ್ಮಾಂಗಾರೆ ದೋರದಿ ಹೆೊಂದಿಸಿಹೆ ಹೊಂಗಂಟೆಯನು ಸಾನಂದ 
ದಲಿ ದನಿಗೆಯ್ಯೆ (ಜಃವಂತ, ೩-೧೪). [ ಪ್ರಾ. ದಾರ, / ಸಂ. ದ್ವಾರ: 

ದಾರ, (ನಾ). ೧. ಬಿರುಕು; ಸೀಳಂ; ತೂತು; ರಂಧ್ರ. ಪಿ. ಉತ್ತ 
ಭೂಮಿ. ೩. ಹೆಂಡತಿ; ಪಶ್ನಿ; ಭಾರ್ಯೇ: “ದಾರಾಃ, ಕ್ಷೇತ್ರಂ, 
ಕಳತ್ರಂ . ಗೃಹಿಣೀ, ಗೃಹಾಃ - ಈ ೧೩ ಹೆಂಡಿತಿ” (ಹಲಾಯು. 
6೧-೩೪೦) ; “ದಾರಂ ಕಳತ್ರಂ * ಪತ್ನಿ. ಮಹಿಳೆಯೆನೆ ಹೆಂಡಿತಿಗೆ 
ನಾಮಮಕ್ಕುಂ” (ಮಂಗೆರಾ, ೦-೬) ; ಪ್ರಭುಗಳ ಆಯುರ್ದಾಯ ದಾರಾ 
ಪುತ್ರಾದಿ ಕ್ಷೇತ್ರಗಳನ್ನು ಅವರು ಸೂಕ್ಷ್ಮವಾಗಿ ಗುಣಿಸಿ. ನೋಡಿರಲಿಲ್ಲ 
(ಶಾಂತಲಾ. ೯೩), "ದಾರಪರಿಗ್ರಹ' ಪರಾ. [ಸಂ.] 

ದಾರ, (ಪ್ರ). ಹೊಂದಿರಂವವನಂ; ಪಡೆದಿರುವವನಂ ಎಂಬ ಅರ್ಥದಲ್ಲಿ 
ಸೇರಂವ ಒಂದು ತದ್ಧಿ ತಪ್ರತ್ಮಯಂ. "ಅಬ್ರುದಾರ', ಅಮಲ್ಹಾರ', 
"ಆಡಳಿತದಾರ' ಪರಾ. ([ ಆಪಾರ. ಹಿಂ. ಮರಾ. ದಾರ] 

ದಾರಂದ "ದಾರವಂದ' ನೋ. 

ದಾರಕ: (ನಾ). ೧. ಬಾಲಕ ; `ಗಂಡುವಂಗಂ ; ಕುಮಾರ; ಹುಡಂಗ ; 
ವಂಗ : ಸುಂದರ ದಾರ ದಾರಕೋದಾರ ವಿಮೋಹದೊಳ್‌ ತೊಡರ್ದು 
ದಾರುಣದುಃಖಮನೆಯ್ದ್ಹ ದಿರ್ಕುಮೇ (ಅಜಿಪು, ೨-೩೬) 1: ಕಪಿಫನೆಂಬ 
ಧೂಮಕೆ:ಶಂಗೆ ದಾರಕನಾದಂ ಕಡೆಯೊಳ್‌ (ಪಂಡೌಮಾ. ೬-೩೭); 
ದಾರಕೆನಂ. ಘನತೇಜಸ್ಸಾರೆನವನಾನೆಂದು ನಲ್ಮೆಯಿಂದೆತ್ತುವೆನೋ (ಪುಷ್ಪಪು. 
೩-೯೩) ; ನೀರೆಯುರ್ಮೂತ್ತಿ ನಕ್ಷತೆಯ ದಾರಕನೆ ಮೇಲೆ ತಳಿದು ಹರಸಿದ 
ರಾಪಾರವರ್ಷ ಬದುಕೆಂದು (ಕಾನ. ೩-೧೩೩) ; "ಆಲಯದಿ ದಾರಕರ 
ಸಂಬಂಧ ಬಹುಳಂ (ಪಂಕಾರಾ, ೨-೧೦-೩೦), ವಿ. ತರಂಣ ; ಯುವಕ: 
“ದಾರಕಃ, ತರುಣಃ, ಯುವಾ. ಈ ೩ ಜವ್ವನಿಗಂ” (ಹಾಯು. 
೮64-೩೪೯), [Xo] 

ದಾರಕಮಲ್ಲ (ನಾ). ಬಾಲಕರಲ್ಲಿ ಗಟ್ಟಿಗೆ; .ಬಲಿಷ್ಠನಾದ-ಹುಡುಗ : 
ದಾರಕಮಲ್ಲನೆಲ್ಲಿದದಮಾನುಷಖೇಳನದೆಲ್ಲಿದಂ ವ್ರಜಾಂಭೋರುಹವಿಃತ್ರನೆಲ್ಲಿ 
ದನನಂತಸಹಾಯನದೆಲ್ಲಿದಂ . , . ಎಲ್ಲಿದನಬ್ದ ಲೋಚನಂ (ಜಗವಿ, ೩-೯೦). 

[ ದಾರಕ 4 ಮಲ್ಲ] 

ದಾರಗಟ್ಟು (ನಾ). ದಾರದಿಂದ ಕಟ್ಟೆರುವಂತಹುದಂ : ದಡದಡನೆ 
ಹೋಗಿ, ನಂಜರಾಜಯನ ಹಸ್ತಗಳಿಂದ ಆ ವುಟಕೆಯನ್ನೆಳೆದೀಯಸಿ 
ಕೊಂಡು, ತನ್ನ ಕರವಾಳಿಂದ ಮುದ್ರೆಯನ್ನು ದಾರಗಟ್ಟನ್ನು ಗವಸಣಿಕೆ 
ಯನ್ನು ಅರಿದು ಬಿಸ:ಟ್ನು ್ಟ್ರ (ಮಂತ್ರಶೆ, ೦೬-೩೬), [ ದಾರ್ಮ ೬ ಕಟು ಶ್ರ] 

ದಾರಗೊಂಡೆ (ನಾ). ನೂಲಿನಿಂದ ಮಾಡಿದ ಕುಚ್ಚು : (ಕಿ). 

i ದಾರ, * ಗೊಂಡೆ (ಕೊಂಡ್ಕೆ) 7 

ದಾರಣ (ನಾ). ೧. ಒಡೆಯಂವಿಕೆ ; ಹರಿಯುವಿಕೆ ; ವಿಭಜಿಸುವಿಕೆ. 
ಪಿ. ತೆರೆಯುವಿಕೆ; ಹೊರಗೆಡಹಂವಿಕೆ. "ಅವದಾರಣ' ಪರಾ. [ಸಂ.] 

ದಾರಣೆ "ಧಾರಣ್ಮೆ'” ನೋ. 

ದಾರಣೆವಾಸಿ "ಧಾರಣೆವಾಸಿ' ನೋ. 

ದಾರದ. (ನಾ). ಒಂದಂ. ವಿಧವಾದ ವಿಷ ; ಪಾದರಸ; ಇಂಗಲೀಕ ; 
£ ಕಾಕೋಲ, ಕಾಲಕೂಟ, ಹಲಾಹಲ, ಸೌರಾಷ್ಟ್ರಕ, ಶೌಕ್ಲಿಕೇಯ, 
ಬ್ರಹ್ಮಪುತ್ರ, ಪ್ರದೀಪನ, ದಾರದ ವಂತ್ತು ವತ್ಸನಾಭ ಎಂಬಂವು 
ಏಷಭೇದಗಳಂ: “ಬ್ರಹ್ಮಪುತ್ರಃ, ಶೌ(ಕ್ಲಿ)ಲ್ಕಿಕೇಯಃ,' ದಾರದಃ , , . 


೩೮೭೧ 


5| ಪಾಠವ (ಗು). ವಂರದ ; ವಂರದಿಂದ ಮಾಡಿದ. 


18 


ತೀಕ್ಷ್ಣಃ, ವಿಷಂ- ಈ ೯ ವಿಷಂ” (ಹಲಾಯು, ೦೦೬-3೪); “ದಾರದ -| 4 


ನಂಜು, ವಿಷ” (ಗಂಗಮ. ೧೬೫), [ಸಂ.] 


ದಾರವಟ್ಟ 


ದಾರಪರಿಗ್ರಹ (ನಾ). ಮದುವೆಯಾಗುವುದಂ: ನವಕುಮಾರನು ವೈಗರಾ 
ದಿಂದ ಪುನಃ ದಾರಪರಿಗ್ರಹ ಮಾಡಲಿಲ್ಲ '(ಕಪಾಕುಂ. ೩೪); ದಾರಪರಿ 
ಗ್ರಹಕ್ಕೆ ವಿಮುಖರಾದರೂ ತಮ್ಮನ ಮದುವೆಗಾಗಿ ಪುಯಾಸಪಟ್ಟಿರಿ 
(ಛೀಷ್ಮಜ, ೩). [ ದಾರೈ + ಪರಿಗ್ರಹ] 

[ಸಂ.7 

ದಾರವಂದ, ದರವಂದ, ದಾರಂದ (ನಾ). ೧..ಬಾಗಿಲ ಚೌಕಟ್ಟು ; 
ಬಾಗಿಲುವಾಡ : ಅಗಲಕ್ಕಿರ್ಮಡಿ ನೀಳಮಾಗೆ ತರುಗಳ್‌ ಬೇಟಾಲ್ಲ 
ದೊಂದಾಗೆ ಮಾಡುಗೆ ನೇರ್ಪಟ್ಟಿರೆ ದಾರವಂದಮನದರ್ಕಾದೋಜೆಯಂ 
ಮಾಟಕ್ಕಿ ವಾಜಿಗಚಾರೂಢ ಢಮನನ್ಯಮಂ ನಿಜಗೃಹದ್ವಾರಾಂತರೋ 
ದ್ವೇಶಮಂ ಪುಗುವಾಗಲ್‌ (ಲೋಕೋಪ, ೩-೩೨) ; ಒಂಬತ್ತ, ಬಾಗಿಲಿಗೆ 
ಕದವನಿಕ್ಕಿ ಒಂದು ಬಾಗಿಲ ಅಗುಳಿ ದಾರವಂದವನಿಕ್ಕಿ ಬಲಿಯಲು ತಿರುಗು 
ವುದಕ್ಕೆ ತಾವು ಕಾಣದೆ. (ಅಂಗವ. ಕ, ೭೩-೭೩) ; ಮಣಿದಾರವಂದಮಂ 
ಪಿಡಿದಣಮಾಕ್ಷಿಸುತ್ತುಮೆಲ್ಲರೆ ಸುಮ್ಮನೆ ಯೆಮ್ಮಗ್ರಣಿಯಿನ್ನುಂ ಬಾರನೆನು 
ತ್ತೆಣಿಸುತ್ತೆಸೆದಿರ್ದಳ್‌ (ಉದೃ್ಭಟ್ಟಿ ೦೦-೩೫) ; ಸುಪುತ್ರ ಮಾಕಯ್ಕನು 
ಮಾಡಿಸಿದ ದೇವರೆ ಪೀಠ ಜಾಳಾಂಧರ ದಾರವಂದ (ಎಕ. ೩11, ೪ಕ್ಕನಾ, 
೨೫-೬; 1312 ?) ವಿಳಸಿತ ಮಹಾಮರಕತದ ದಾರವಂದಮಂಂ ತೊಳಪ 
ವೈಡೂರ್ಯಗಳುಂ ನಾಡೆ ಕಂಗೊಳಿಸೆ ಮೆಅಕಿದುದು (ಸಿದ್ಮೇಫು, ೦-೩೦), 
೨. ಸಾಗವಂದಿಗೆ : ಗೋಮೇಧಿಕದ ದಾರವಂದದಿಂ, ಪವಳದ ವಢಿಯಿಂ, 
ಮರಕತದೊಂದು ಕಳಸದಿಂ ತಾರಗೆವಟ್ಟೆ ಮುಟ್ಟೆ ನಿಗುರ್ದು ಸೈಪಿನಾಗರಂ 
ಬೋಲ್‌ ಕಣ್ಣೆಡ್ಡಮಾಗಿ. ರಂಜಿಕುಂ (ಕತಿಮಾಕ್ತ; 8೪-೨೨) ; 
ಚಪ್ಪಲನ್ನು ಸೂರಿಗೆ ಸಿಕ್ಕಿಸಿ ಅಥವಾ ಬಾಗಿಲ ದಾರವಂದದ ಮೇಲೆ 
ಇರಿಸಬಾರದು (ಬಣ್ಮಮಾ, ೪೪). ದರವಂದ : ೧. ಕೊರುವರಿ ಯೆಪತ್ತು 
`ಕಂಭ(0)ಕ್ಕ. ಎರಡು ದರವಂದಕ್ಕಂ ಕೊಟ್ಟ ಗದ್ಯಾಣ ಮೂವತ್ತು (ಸೌಇಇ, 
1, ೩೩೩.೬; 1076), ದಾರಂದ ; ೧. ಬಾಗಿಲಿನ ದಾರಂದಗಳು ಗಡಚು, 
ಅದರಲ್ಲಿ ಶಂಖ, ಚಕ್ರ, ಗದಾಪದ್ಮಗಳೂ, ಗಿಳಿ, ನವಿಲು, ಇತ್ಯಾದಿ 
ಬಡಗಿಯ ಕೆಲಾಕೌಶಲ್ಯಗಳೂ ಇವೆ (ಕೈಹಿಕಾ. ೦೯) ; ಬಾಗಿಲಿನ ದಾರಂದ 
ಕ್ಕೊರಗಿ. ಕೆಲಸದಾಳು ಸೋನ್ಯಾ ನಿಂತಿದ್ದ (ಪಾತ್ಮಲ್ಮ. 6೪; ಕೋಣೆಯ 
ಬಾಗಿಲಿನ ದಾರಂದಕ್ಕೊರಗಿ ಸುಮಿತ್ರೆ ನಿಂತಿದ್ದಳು (ಅನುರ, ೨೩) ; ಮನೆ 
ಬಾಗಿಲಿನ ದಾರಂದ ಹಣೆಗೆ ಬಡಿದುದೂ ಉಂಟು (ಮರಮ. ೦೦೪), 

[ ಆಸಂ. ದ್ವಾರಬಂಧ) 

ದಾರವಟ್ಟ, ದ್ವಾರವಟ್ಟ (ನಾ). ೧. ಹೆಬ್ಬಾಗಿಲು ; ಗೋಪುರ; 
ಪುರದ್ವಾರ : “ಗೋಪುರಮಾ ಪುರದ್ವಾರಮೆನೆ ದಾರವಟ್ಟ. [ಪಾಕಾಂ. 
ದಾರವಟಿ]ಮಕ್ಕು” (ಮಂಗರಾ ೩೭-೪); ಪ್ರಣವ ಪಂಚಾಕ್ಷರಿಯಗುಳಿ 
ದಾರವಟ್ಟ[ಪಾಕಾ. ಗುಡಿಯ ದ್ವಾರವಾಟ, ದ್ವಾರವಟ್ಟ)ವೊಪ್ಪುತ್ತಿರೆ 
(ಜನ್ನವ, ಕ. ೧೪೯-೩೪೦) ; ಮರೆದ ಕೊಂಬಿನೊಳ್‌ ಬರೆದು ಕಟ್ಟಿದ 
ಕಪ್ಪಡಮುಮಿರ್ದಪ್ಪದೆಂದು ಪಿಶೃವನಪಾಳಕಂ ಕ ಪಾಳಕುಂಡಳಂ 
ದಾರವಟ್ಟಕ್ಕೆ ಬಂದು (ಅರ್ಥನೇ. 8-೪೦ ನ); ವತ್ವಲೋಪಕ್ಕೆ ಈಶ್ವರ - 
ಈಸರ . . . ದ್ವಾರಪಟ್ಟ - ದಾರೆವಟ್ಟ (ಕಮದ, ೨೮೦ ಪ್ರಯೋ) ; ವರುಣ 
ಸೂನು ಜಯಂತ ನಳಕೂಬರೆರು ಸಮಯವನೊಮ್ಮೆ ಕಾಣದೆ ವರುಷ 
ವೋಲೈಸುವರು ಸೌಧದ ದಾರವಟ್ಟದಲಿ (ಳುವ್ಕಾಅ. ೪೯); ಕಳಿದು 
ಹೊಕ್ಕರು ಹೊಳೆವ ವಜ್ರೋಪಲ ಕವಾಟದ ದಾರವಟ್ಟಂಗಳನು (ನಿಭಾಗೆ, 
8-೬-೭). ವಿ. ಹೊಸ್ತಿಲು: (೪. ೩. ಕೈಸಾಲೆ; ಮೊಗಸಾಲೆ: 
*ಪ್ರಘಾಣಃ, ಪ್ರಫಣಃ, ಅಳಿಂದಃ-ಈ: ೩ ಹನ್ನೆರಡು ಕಂಬದ ಕಡೆಯ 

' ದಾರವಟ್ಟದ ಪೆಸಶು” (ನಾಕರಾ, ೦೦೪); ಮೂಟು ತಟ್ಟೆಯ ನಡುವೆ 
ಒಂದು ಕಂಭವ ನೆಟ್ಟು ಎಂಬತ್ತುನಾಲ್ಕು ಲಕ್ಷ ದಾರವಟ್ಟವ ಕಟ್ಟಿ ಅದಜ 
ಮೇಲೆ ನಿಂದಾಡುತ್ತಿರೆಲಾಗಿ ನಡುವಣ ಕಂಭ ಮುಟಿ*ದು ಬೀಳುತ್ತಿರಲಾಗಿ 


ದಾರವಟ್ಟಗ 


(ಮೋಳಿಮೂ. ೨೫೭-೮೦೮), ದ್ವಾರವಟ್ಟ: ಮೇಲಿನ ಚನ್ನವ, ಕ.೧೪೯-೩೪೦ 
ಪ್ರಯೋಗದ ಪಾಠಾಂತರವನ್ನು ನೋಡಿ ; ಕನಕಮಯ ಚಿತ್ರಗೆಲಸದ 
ದ್ವಾರೆವಟ್ಟಮಂ ಮಿನುಗುಶಿಹ ರತ್ನಕೀಲಿತ ಕಳಶದುಪ್ಪರಿಗೆ ಮನೆ 
ಮನೋಹರೆ ವಿಶಾಲಂಬಡೆದು ರಾಜಿಸಲು (ಗುರುಣಾ, ೮-೪೩ ; ಶಶಿವದನೆ 
ಯೋರ್ವಳೊಡಲಿತ್ತು ಜೊನ್ನಕೆ ದ್ವಾರವಟ್ಟದೊಳು ನಿಂದಿರ್ದಳು (ರಾಘ. 
೭-೪೫) ; ದ್ವಾರವಟ್ಟದ ಮುಂದೆ ನಿಂತ ವರಪ್ರಭು ಸಿದ್ಧರಾಮರ ಬರವ 
ಕಂಡು (ಸಿದ್ಧಪು. 36-69); ಆ ಪುರದ ದ್ವಾರವಟ್ಟದ ಮುಂದೆ ಶಾಸನ 
ದೊಳು ಕಲ್ಯಾಣದ ಮಹಾತ್ಮೆಯನು , . , ಜರೆದಿಡಲು (ಕೂನ್ಯಸು. 
58-9೭), [ <ಸಂ. ದ್ವಾರಪಟ್ಟ./ಮರಾ, ದಾರವಟಾ ] 

ದಾರವಟ್ಟಗ (ನಾ). ಬಾಗಿಲನ್ನ್ನ ಕಾಯಂವವನು ; ದ್ವಾರಪಾಲಕ: 
ಪಂಡಿತೆ ವಟ್ಟೈಸಿ ಪುಗುವುದ:ಂ ದಾರವಟ್ಟಗಂ ದಟ್ಟಸಿ ಕೊರಳಂ ಪಿಡಿದು 
ನೂಂಕೆ (ಪುಕ್ಕಾಸ್ತ, ೫-೨6 ವು. [ದಾರವಟ್ಟ + -ಗ್ನ) 

ದಾರವಟ್ಟಲು "ದಾರೆವಟ್ಟಲ್‌' ನೋ. 

ದಾರವಾಜ (ನಾ). ಬಾಗಿಲಂ; ದ್ವಾರ: ಎಲುವಿನ ತೊಲೆಗಳು ... 
ಹುಳುವಿನ ಡೋಣಿಗಳು ಜಂತಿನ ಬಣಬೆಗಳು ಇಂತಪ್ಪ ಗೃಹಕ್ಕೆ ಎಂಟು 
ರವೆಕ್ಕಿಗಳು ಬಾಯಿ ಎಂಬುದೇ ಒಂದು ದೊಡ್ಡ ದಾರವಾಜವ (ವಶಶಾ. 1, 
೨೩೧-೨೮). [ «ಪಾರೆ. ದರ್‌ವಾಜಹ್‌ ; ಹೀ. ಮರಾ. ದರ್‌ವಾಜಾ] 

ದಾರಸಂಗ್ರಹ (ನಾ).ಎದಾರಪರಿಗ್ರಹ : ಅಂತಾಗಿ ದಾರಸಂಗ್ರಹ ಪರ್ಣ 


ಶಾಲೆಗಳನಿಂತೊಲ್ಲದಚಿರಕಾಲದೊಳಳಿವ ಕಾಯಮಿದಕೆಂತಿರ್ದೊಡೇನೆಂದು. 


ತಲೆಗೆ ತಜಗೆಲೆವಿಡಿದುತಾಂ ಪೊತ್ತುಗಳಿವೆನು (ಜೈಮಿಭಾ. ೩೨-೩೦). 
[ ದಾರ, * ಸಂಗ್ರಹ] 

ದಾರಾಢ್ಯ (ನಾ). ಗಡುಸಂತನ; ಗಟ್ಟಿತನ: ತನ್ನ ಅಣ್ಣನಿಗಿರುವ ದಾರಾಢ್ಯ 
ದಲ್ಲಿ ಅರ್ಧ ಪಾಲಪ್ಪೂ ಇವನಿಗೆ ಇಲ್ಲ (ರೂಂ). [ ಎಸಂ. ದಾರ್ಥ್ಯ] 

ದಾರಿ (ನಾ). ೧. ಹಾದಿ ; ಬಟ್ಟೆ; ಮಾರ್ಗ: ನರಕದ ದಾರಿ ಮಹಾನಿಷ್ಮುರ 
ದುಃಖದ ಬಿತ್ತು ಪುಣ್ಯದ ಕ್ಷಯಮಂಿಪಿಂಗಿರಲೆಡೆ ಕೊಲೆಯ ತವರ್ಮನೆ 
(ಧರ್ಮಾಮೃ , ೧೨-೨೩೩ ಅಡಿಟ); ಆನೆಯೂ ಆ ದಾರಿಯಲ್ಲಿ ಹೋಯಿತ್ತೆಂದಡೆ 
ಆಡೂ ಆ ದಾರಿಯಲ್ಲಿ ಹೋಯಿತ್ತೆನ್ನಬಹ:ದೆ (ಬಸವ. ೩೨೮) ; ಹೋಗದ 
ಊರಿನ ಬಾರದ ದಾರಿಯ ಕಂಡು ಸುಖಿಯಾದೆನಯ್ಯ (ಆದವ, ೪೧-೦೦೬); 
ದಾರಿ ಮೃತ್ಕುವ ನುಂಗಿ ನಗುತ್ತಿದ್ದಿತ್ತು. (ಅವಡಂ. ೨೬-೧೦೧) ; ದಾರಿ 
ಯೊಳಿಡುಕುಣಣೊಳೋಣಿಯೊಳಾರವೆಗಳ ತಳದೊಳಂಗಡಿಗಳೊಳ್‌ . . , 
ಬೇರೂಅೌತು ಜಾರರನುಭವಂ ಕಳ್ತಲೆಯೊಳ್‌ (ರಿಕ. ೪-೮2) ; ಆ ಬ್ರಹ್ಮೆ 
ಪುರಿಯ ಪಡುವಲು ದಾರಿಯಿಂ (ಎಇ. ೫1೫, ೨೫-೫೩; 1445); ಸಾರತರ 
ಸುಕೃತವನು ಸಂಚಿಸಿ ಧೀರೆರೈದುವ ಸತ್ಯಲೋಕದ ದಾರಿಯೆಂಬಂದದಲಿ 
ಗಂಗೆಯ ಧಾರೆ ವೆಂಟಿದಿಹುದು (ಕುವ್ಮಾಅ. ೭-೩೩) ; ದಾರಿ ಯಾವುದಯ್ಯ 
ವೈಕುಂಠಕ್ಕೆ ಹಾದಿ ತೋಟಾಸಯ್ಮ (ಪುರಂದ, ೨-೧೩೭ ಪಲ್ಲವಿ) ; ಊರಿಂಗೆ 
ದಾರಿಯನು ಯರು ತೋಟದರೇನು (ಸರ್ವಜ್ಮ, ೩೮); ಕನ್ನಡವೇ ತಾಯಿ 
ಕನ್ನಡವೇ ತಂದೆ ಕನ್ನಡವೇ ದಾರಿ ಮುಂದೆ : (ಇಂಡಾಪ, ೮೦-6೬) ; ಬಂದ 
ದಾರಿಗೆ ಸುಂಕವಿಲ್ಲ (ಗಾದ). ೨. ರೀತಿ; ಕ್ರಮ; ಉಪಾಯಂ: ಹಾಗಾದರೆ 
ಈ ಪಾಶದಿಂದ ಮುಕ್ತವಾಗುವ ದಾರಿಯಿಲ್ಲವೇ? (ಧರ್ಮಸಾ. ೧೩೨). 
೩. ನೆಡತೆ; ನೀತಿ; ಶೀಲ; ಆಚಾರ: ಕೆಟ್ಟ ಸಹವಾಸದಿಂದ ಅವನು 
ದಾರಿಯನ್ನು ತಪ್ಪಿದ (ಕೂಡಿ); ಆ ಹುಡುಗನ ದಾರಿಯೇ ಸರಿಯಿಲ್ಲ (ರೂಗಿ). 
"ದಾರಿದಪ್ಪು', "ದಾರಿಬಿಡು' ಪರಾ. ೪. (ಆಲಂ; ಬರಂವಿಕೆಯಂ 
ಅಥವಾ ಆಗವಂನದ ಸವಂಯ. "ದಾರಿಕಾಯು' ಪರಾ. ೫. (?): 
ಕ್ಷೀರಾಬ್ಧಿಯ ನೀರಲ್ಲದೆ ಧೀರನ ಮಜ್ಮನಕೆ ಪೆಆವು ನೀರ್‌ ತಗವೆಂದಾ 
ವಾರಾಶಿವರಂ ಸುರಜನ ದಾರಿ ಮನೋಹಾರಿ ನೀಳ್ದುವೆರಡುಂ ಕೆಲದೊಳ್‌ 
(ಆದಿವು. ೭-೮೨), 


೩೮೭೬೨ ದಾರಿಕೆ 
ದಾರಿ ಗುಂಟ, ದಾರಿಯ ಗುಂಟ ಎ ಹಾದಿಯಂಂದ್ದಕ್ಕೂ : ದಾರಿಗುಂಟ 
ನಡೆಯುವುದು ನಿನ್ನ ಕೆಲಸವಲ್ಲವೇ? (ಪರಪ, ೨6) ; ದಾರಿಯ ಗುಂಟ 


30 


ದೀಪವಾಗಬೇಕು (ಅಪನಾ, ೭), ದಾರಿಗೆ ತರು ಎ ಒಳ್ಳೆಯ ನಡತೆಯಂನ್ನ 
ಕಲಿಸಂ ; ಪಳಗಿಸು : ಕೆಡುತ್ತಿರುವವನನ್ನು ದಾರಿಗೆ ತರಬೇಕಾಗಿದೆ (ಊಂ). 
ದಾರಿಗೆ ಬರು ಎ ಸರಿಯಾದ ರೀತಿಯಂನ್ನ ಅನುಸರಿಸಂ : ಆ ಮೂರ್ಮ 
ದಾರಿಗೆ ಬರಲಿಲ್ಲ (ವಹಛಾ. ೨೬೨), ದಾರಿಗೆ ಹಚ್ಚು ಎ ವ್ಯವಸ್ಥೆ ಯನ್ನೂಂಟು 
ಮಾಡು ; ಏರ್ಪಾಟುಮಾಡಂ : ನಾನವನಿಗೆ ನೀರು ಕುಡಿಯುವ ಪಾತ್ರೆ, 
ಒಂದಿಷ್ಟು ಫರಾಳ, ಹಾಸಿಗೆ, ಹೊದಿಕೆ ಕೊಟ್ಟು ದಾರಿಗೆ ಹಚ್ಚಿದೆ 
(ಸ್ಮೃತಿಜಿ, ೨೬೪), ದಾರಿ ತಪ್ಪಿಸು - ಮಾರ್ಗ ತಪ್ಪುವಂತೆ ಮಾಡಂ ; ಕೆಟ್ಟ 
ದಾರಿ ಹಿಡಿಯುವಂತೆ ಮಾಡು: ಅವನಿಗೆ ದಾರಿ ತಪ್ಪಿಸುವಂತಹ ಸ್ನೇಹಿತರೇ 
ಹೆಚ್ಚು ಮಂದಿ (ಕೂ9). ದಾರಿಯ ತೆಗೆ - ಹಾದಿಯನ್ನು ಮಾಡಿಕೊಳ್ಳು ; 
ಮಾರ್ಗವನ್ನೂ ತಿಳಿ: ಬಗಿದು ಹೊಕ್ಕರು ಮೆಳೆಗಳನು ಮಿಂಚುಗಳ 
ಕಂಬೆಳಗಿನಲಿ ದಾರಿಯ ತೆಗೆತೆಗೆದು ಸಾರಿದರು (ಳುವ್ಕಾಅ, ೪-೨೪). ದಾರಿಯ 
ದೀಪ - ಹಾದಿಯ ಬೆಳಕು; ಮಾರ್ಗದರ್ಶನವನ್ನುಂಟಂಮಾಡಂವ 
ಪ್ರಭೆ: ಅವರು ದಾರಿಯ ದೀಪವಾದರು ಬಾಳಿಗೆ (ಇಂಕಾಪ. ೩-೩). 
[ ದೇ.8 ತಮಿ. ಅತರ್‌, ತಾರಿ, ತಾರೈ; ತುಳು. ತೆಲು, ದಾರಿ] 

ದಾರಿಕ (ನಾ). ಹಾದಿಯಲ್ಲಿ ಹೋಗಂವವನಂ; “ದಾರಿಗ, ದಾರಿಹೋಕ” 
(ಕಾನಕೋ, ೪). [ದಾರಿೀ-ಕ್ಯ) 

ದಾರಿಕಟ್ಟು (ಕ್ರಿ). ಹಾದಿಗೆ ಅಡ್ಡ ಬರಂ; ಅಡ್ಡ ಗಟೂ; ರಸ್ತೆಯಲ್ಲಿ ಬಂದಂ 
ತರುಬು: ಹಠಾತ್ತಾಗಿ ಕಳ್ಳರು ಬಂದು ದಾರಿಕಟ್ಟಿ ಮೇಲೆ ಬಿದ್ದು . . 
ಕುಳಿತಿದ್ದ ಸುಂದರಾಂಗಿಯನ್ನು ಹೊರಕ್ಕೆ ಎಳೆದರು (ಛಾರವೀ, ೨). 

[ ದಾರಿ + ಕಟ್ಟು, 

ದಾರಿಕಾಯು (ಕ್ರಿ). (ಆಲಂ) (ಯಾವುದಾದರೂ ವಸ್ತಿ ಅಥವಾ 
ಯಾರಾದರೊಬ್ಬರ ಬರವನ್ನು) ಎದಂರುನೋಡಂ,-ನಿರೀಕ್ಷಿಸಂ ; 
ಹಾದಿನೋಡಂ ; ಎತ್ತಿನ ಬಂಡಿಯಿಳಿದು, ಬಸ್ಸಿನ ದಾರಿಕಾಯ್ದು, 
ಕಾರಿನಲ್ಲಿ ತೂರಿ, ಹಡಗ ಬಿಟ್ಟು ವಿಮಾನದಲಿ ಹಾರಿ ಗೋಲಗಳ ಮೇಲೆ 
ದಾಳಿಮಾಡಿದ್ದೇವೆ (ನೆಲಮು, ೩೧-೨೮); ಅವರೆಲ್ಲ ಗಪ್‌ಚಿಪ್‌ ಉಪಹಾರ 
ಮಾಡಿ ಬೀಗರ ದಾರಿ ಕಾಯುತ್ತಾ ಕುಳಿತರು (ಸ್ಮ ತಿಚಿ. ೨೩). 

[ ದಾರಿ  ಕಾಯ್ಕು (ಆಕಾ) 

ದಾರಿಕಾರ "ದಾರಿಕಾಟ' ನೋ. 

ದಾರಿಕಾಅ, ದಾರಿಕಾರ, ದಾರಿಗಾರ (ನಾ). ಹಾದಿಯಲ್ಲಿ ಹೋಗಂವ 
ವನಂ ; ಪಯಂಣಿಗ ; ಪಥಿಕ: ಊರಿಗೆಯ್ದಿದ ಮಾರಿ ಬೀರೆಸೆಟ್ಟಿಯ 
ಹೊಯ್ದ ದಾರಿಕಾಅರ ಗಾದೆಯಂತೆ (ಛರಡ. ೪೮-೯೪). ದಾರಿಕಾರ: 
ದಾರಿಕಾರರ ಹಾಗೆ, ನೀರಡಿಸಿ ಬೆೇಸಿಗೆಯ ನಡುಹಗಲಿನಲ್ಲಿ ನಡೆದು (ಸಪೀಗೀ. 
೭೦-೩) ; ನೀರಡಿಸಿ ಬಂದನವನಾ ಜಗದ ದಾರಿಕಾರೆ (ನೆಲನ. ೪೩-೧೭); 
ಮರೆಯದಿರು ರಾಜಕುವರ ಪಥದಿ ನೀನೊಬ್ಬನೇ ದಾರಿಕಾರೆ (ಸ್ಮರರ್ಶಿ, 3೯); 
ಸಂದರ್ಭ ಸಿಕ್ಕಿದಾಗಲೆಲ್ಲ ದಾರಿಕಾರರನ್ನು ಹಿಡಿದು ಕೊಳ್ಳಿ ಹೊಡೆಯುತ್ತ 
ಜೀವನ ಸಾಗಿಸಿದ್ದರು. (ಆಶ್ರಮ, ೩೦). ದಾರಿಗಾರ : (4). 

[ದಾರಿ * - ಕಾಜಿ) 


40[ದಾರಿಕೆ (ನಾ). ೧. ಕನ್ಯೆ; ಹೆಣ್ಣುಮಗಳಂ; ಹಂಡುಗಿ: ನೀರ ಜೊಬ್ಬುಳಿಕೆ 


ಕಾಮನ ಬಿಲ್ಲು ಸಂಜೆಯೋಳ್ತೋಟುವ ಕೆಂಪು ಪುಲ್ಕನಿಯು ದಾರಿಸಂಗಡ 
ದಾರಿಕೆಯರ ಚಿತ್ತದವೊಲು ಆರೆಯ್ಯಲೆಲ್ಲವಧ್ರುವವು (ಶಾಂತೀಡೆ. ೮-೮೯). 
ಪಿ. ಸೂಳೆ; ವೇಶ್ಯೆ; ವಾರಾಂಗನೆ : ಘನತರಭೋಗಮಂ ಗತಿಯ 
ಪಕ್ರತೆಯಂ ತೆಅಪಾಗೆ ಸಾರ್ದು ಮೆಲ್ಲನೆ ಪ್ರಗುವಂದಮಂ ನೆಟ್‌ಯೆ ಭಾವಿಸಿ 
ಬಂದ ಭುಜಂಗನಂ ಭುಜಂಗನೆ ದಿಟಮೆಂದು ದಾರಿಕೆ. ಮಯೂರಿಕೆ 
ಯಂದದಿನೇಂ ಕನಲ್ದಳೋ (ಹಂದ್ರಪು. 6-೩೮). [ ಸಂ. ದಾರಿಕಾ] 


ದಾರಿಕೆಳೆ 


ದಾರಿಕೆಳೆ (ನಾ). ೧. ದಾರಿಯ ಸ್ನೇಹ; ಹಾದಿಯ ಗೆಳೆತನ. ೨. (ಆಲಂ) 
ತಾತ್ಕಾಲಿಕ ಸ್ನೇಹ ; ನಶ್ವರವಾದ ಸಂಬಂಧ : ಮಾರೆ ಮೋಹವನು 
ಸಂಸಾರೆದಿಂ ಭಯವೇನು ದಾರಿಕೆಳೆಯದು ನಿನಗೆ? (ಮಂಕುಳ, ೬೧೪). 
[ದಾರಿ+ಕೆಳ್ಳೆ] 
ಬಾರಿಗ (ನಾ). ಎ ದಾರಿಕಾಜಿ : ತೀರೆಲು ತೃಷೆ ನೀರು ತೀರಲು ಸಂತಾಪ 
ಕೀರಲವರ ನೋಳ್ಪಾಸೆ ತೀರದೆ ನಿಂದಿರುತಿರೆ ಭೂರಿದಾರಿಗರಾ ವಾರಿಮಂಡಪ 
ಗಳೊಳು (ಅಂಜದ, ೨-೧೦೭); ನೀರಡಿಸಿ ಕಾಲ್ಗಳಜತವವಾರೆಯೆ ಜಳಮಿಲ್ಲ 
ಕೆಲವು ಕೆಲ್‌ತೊಜಕಗಳೊಳಂ ನೀರೊಳ್ಳಿಳಿಗೊಳ ಕಾದುದು ದಾರಿಗರುಂ 
ಬಿಡದಂತುಜಕಿ ಬೀಳ್ವರ್‌ ನೆಳಲೊಳ್‌ (ಹಮ್ಮಾರ, ೪-೬೭) ; ಮಿಗೆ ಕುವರೆಗೆ 
ಶಶಿಪ್ರಭೆಯ ಚೆಲ್ವಿಕೆಯ ದಾರಿಗೆ ವೇಳ್ದನೆಂದರು ಮುನಿಪ (ತುಪ್ರಸಾಂ ೭); 
ದಾರಿಗರೂರುಗರ್ನಾಡುಗರಿಹ ಪರಿವಾರೆ ವಿದ್ವಾಂಸರು ನೃಪರು 
ನೀರುಗಣ್ಗೊಳು ಹಗಲಿರುಳು ಗೋಳಿಟ್ಟರೆ (ಧರಣ, ೭೮-೧೦೩) ; ರಸ 
ದಾಳಿಗರ್ವಗಳ ಸೋಗೆಗಳ ಪಸುರುಪೊಗರಾಗಸಕೆ ಪರ್ವ೯ತಿಹುದಾ 
ನಾಡೊಳೆಲ್ಲಿಯುಂ ದಾರಿಗರೆ ಕಣ್ಣೆ ಕೌತುಂಕವತುಗಲು (ಜೃಮಿಳಾ, ೩-೩). 
(ದಾರಿ೪- ಗೃ) 


ದಾರಿಗಳ್ಳ (ನಾ). ಮಾರ್ಗದಲ್ಲಿ ದರೋಡೆ ಮಾಡಂವ ಕಳ್ಳ; ಹಾದಿಗಳ್ಳ: | 


ದಾರಿಗಳ್ಳರ ಕೈಗೆ ಸಿಕ್ಕಿ ಅವರು ಹಣವನ್ನೆಲ್ಲಾ ಕಳೆದುಕೊಂಡಿದ್ದರು 
(ರೂಢ), [ದಾರಿ * ಕಳ್ಳ] 


ದಾರಿಗಾಣ್‌ (ಕ್ರಿ). ೧. ದಾರಿಯಂನ್ನೂ ತಿಳಿ. ೨. ಉಪಾಯಂವನ್ನೂ ತಿಳಿ :- 


ಅಕ್ಕ ಮಾತ್ರ ವಿಹ್ವಲಳಾಗಿ ದಾರಿಗಾಣದೆ ಒಳಗೆ ಓಡಿಬಂದು (ಕಮಾನೆ, ೨೧೦), 

[ದಾರಿ * ಕಾಣ್‌) 

ದಾರಿಗಾಣಿಸು (ಕ್ರಿ). ಮಾರ್ಗ ತೋರಿಸು; ದಾರಿತೋರಂ ; ಎದೆಗೊಂಡು 

ದಾರಿಗಾಣಿಸುವ ಈ ವಾಗ್ಧ್ಯೋತಿ (ನಾಡೋಜ. ೩೭), [ದಾರಿ + ಕಾಣಿಸು] 
ದಾರಿಗಾರ "ದಾರಿಕಾಟ' ನೋ. 

ದಾರಿಗುಟಿಗ (ನಾ). ಹಾದಿಯನ್ನೂ ಸವೆಸುವವನಂ ; ದಾರಿಹೋಕ ; 

ಪಯಂಣಿಗ । ದಾರಿಗುಟಿಗಂ ಪಾರಿಪಂಥಿಕಃ 

[ ದಾರಿ + - ಕುಟಿಗ] 

ದಾರಿಗೆಡು (ಕ್ರಿ). ಮಾರ್ಗತಪ್ಪು ; ದಾರಿ ತಿಳಿಯದಾಗಂ : ಬಿರುದರ್‌ 

ಕರಿಗಿಕ್ಕಿದ ಕಳ್ಳನಂತೆ ಜರಿಯೆ ಬೀರರ್‌ ದಾರಿಗೆಟ್ಟರಂತೆ ಬೆದಟ? (ಧರ್ಮಾಮ್ಮ. 
3೩೯). [ದಾರಿ « ಕಿಡ್ಕು? 

ದಾರಿಗೊಳ್‌, ದಾರಿಗೊಳ್ಳು (ಕ್ರಿ). ಹಾದಿಹಿಡಿ; ಮಾರ್ಗಹಿಡಿ : 

ದಾರಿಗೊಂಡು ಹೋಹವರೆಲ್ಲ ನೀವು ಕೇಳಿರೇ (ಅವಡಂ, ೦೦೩-೪೭೪) ; ವೀರೆ 

ಕೋಪಾಟೋಪದಿಂ 


(ಶವ್ಮಾನು, ೩೪೮ ಪ್ಯಾಖ್ಕಾ). 


ದುಗ್ರಾಕಾರದಿಂ ಮೇಲ್ಮರಿಯೆ (ಐಸಪು, ೨೨-೩೦), ದಾರಿಗೊಳ್ಳು ; ಶಾಪವ 
ನಿತ್ತು ದೂರ್ವಾಸ ತನ್ನ ದಾರಿಗೊಂಡು ಶಾನು ಹೋದಲ್ಲಿ (ಸಳವೈ. ೮), 
[ದಾರಿ . ಕೊಳ್‌) 
ದಾರಿಗೊಳ್ಳು "ದಾರಿಗೊಳ್‌' ನೋ. 
ದಾರಿಡು (ಕ್ರಿ). ಸುರಿ; ಹರಿ; ಪ್ರುವಹಿಸಂ; ಧಾರಾಕಾರವಾಗಿ ಹರಿ: 
ಚೂತಫಲದಾಸಾರೆ ದಾಡಿಮಕಡರೆ ತದ್ರಸ ಕದಳಿಗಳ ಮೇಲೆ ದಾರಿಡಲು 
(ಜೀಪಂಜ, ೨-6) ; ಶೈಲದೆಡಬಲದೊಣತೆಯೆನೆ ಸುಕಪೋಲದಲಿ ದಾರಿಡುವ 
ಮದಜಲ ಧಾರೆಗಳ . . . ನೋಡಿದರು (ಕುವ್ಯಾಉ, ೧೦-೧೯). 
[ ದಾರೆ + ಇಡ್ಕು ] 
ದಾರಿತ (ಗಂ). ಒಡೆದ ; ಭೇದಿಸಿದ ; ಸೀಳಿದ ; ಕತ್ತರಿಸಿದ ; ಹರಿದ: 
ದುಃಖಕ್ರಕ ಚದಾರಿತ ದಾರುದಾರುಣಕರುಣಾಕೃಷ್ಟಬಾಷ್ಟ ಜಲಲುಳಿತ 
ಲೋಚನಂ ಬಂದು ನೆಗಪೆ (ಲೀರಾವ, ೧೪೬೯ ವು. [0.7 


ಮದವಾರಣಂ ಬರೆ ಕಾಣುತಂ ಬಾಹೂರ. 
ಬೊಮ್ಮಯ್ಯಂ ಬಗೆಯದಂಜದೆ ತೊಲಗದಿಂತು ದಾರಿಗೊಂಡೆಯ್ದರಲ. 


೩೮೭೩ 


ಲಾ 


ದಾರಿದೋಲು 


ದಾರಿತಪ್ಪು. "ದಾರಿದಪ್ಪು' ನೋ. 

ದಾರಿತುಳಿ (ಕ್ರಿ). ಹಾದಿಯಲ್ಲಿ ನಡೆದು ಸಾಗಂ,-ಮಂಂದೆ ಹೋಗು ; 
ನಡೆ: ಬಿಸಿಲಿನಲ್ಲಿ ದಾರಿತುಳಿಯುವಾಗ ಅನೇಕ ವಿಧವಾದ ಆಲೋಚನೆಗಳು, 
ನೆನಪುಗಳು ಅವಳ ಮನಸ್ಸಿನಲ್ಲಿ ಸುಳಿಯುತ್ತಿದ್ದುವು (ದೂರಸ, ೪6). 

[ ದಾರಿ + ತುಳ್ಳಿ (ತುಲ್‌) 

ದಾರಿತೆಗೆ "ದಾರಿದೆಗೆ' ನೋ. 

ದಾರಿತೋರ್‌ "ದಾರಿದೋಟು' ನೋ. 

ದಾರಿತೋರಿಕೆ (ನಾ). ಮಾರ್ಗದರ್ಶನ : ನಾಗವರ್ಮನು ಕಾಣದ, ೮೦೦ 
ವರ್ಷಗಳ ಹೊಸ ಹಾಡುಕಟ್ಟುಗಳ ದಾರಿತೋರಿಕೆಯ ಮೇಲೂ. ಇಂಗ್ಲಿಷ್‌ 
ಛಂದಸ್ಸಿನ ಸ್ವಾತಂತ್ರ್ಯ ವೈವಿಧ್ಯ ಸೌಂದರ್ಯಗಳ ಪ್ರೇರಣೆಯ ಮೇಲೂ 
» . ೬ ಸರಳರಗಳೆಯನ್ನೂ ಪ್ರಯೋಗಿಸುತ್ತಾ ಇದ್ದಾರೆ (ಕೈಏಡಿ, ೧೧೮), 

[ ದಾರಿಶೋರು (ಎದಾರಿದೋಟು) + - ಇಕೆ] 

ದಾರಿತೋರು "ದಾರಿದೋಟಂ' ನೋ. 

ದಾರಿತೋಟು "ದಾರಿದೋಟು' ನೋ. 

ದಾರಿದಪ್ಪು, ದಾರಿತಪ್ಪ (ಕ್ರಿ). ೧. ಮಾರ್ಗವನ್ನು ಕಳೆದುಕೊಳ್ಳ; 
ಹಾದಿತಪ್ಪು : ದಾರಿದ[೫೫ಂ. ಶ]ಪ್ಟಿದೆವಜಸಿ. ರಾಜದ್ವಾರವನು ಹೇಳಾ 
ಸ್ವಯಂಪ್ರಭೆ ಧಾರುಣೀಶನ ಹಗೆಯ ನಗರಕೆ ಹೋಗಬೇಕು (ಕೊರರಾ, 
೪-೧೦-೨೩೫); ದಾರಿದಪ್ಪಿದವರಿಗೆ ವಿಭ್ರಮೆ ತೋರಿದಂತೆ (ವಕಕಾ. ೨೪-೦೨). 
ಪಿ. ಧರ್ಮವಹಾರ್ಗವನ್ನು ಬಿಡಂ; ಅನ್ಮಾಯಕ್ಕೆ ಬೀಳಂ; ಕೆಟ್ಟ 
ದಾರಿ ಹಿಡಿ: ದಾರಿದಪ್ತಿದ ಮನುಷ್ಯನನ್ನು ಬಹಳ ಚಾತುರ್ಯದಿಂದ 
ದಾರಿಗೆ ತಂದುಕೊಂಡಳು (ರೂಂ). ದಾರಿತಪ್ಪು ; ೧. ನನ್ನ ಭಾಗ್ಯ 
ದೇವತೆಯು ದಾರಿತಪ್ಪಿ ಬಂದಳೋ ಹೇಗೊ (ಚಡೀವ. ೧೬೯) ) ಬೋಳನು 
ದಾರಿತಪ್ಪಿ ನಡೆದಿದ್ದನು (ಕಾಲೂರೆ.. ಳೆಥಾಸಾರ ೧೦). 
| [ ದಾರಿ * ತಪ್ಪು,] 

ದಾರಿದೀಪ (ನಾ). ೧. ಬೀದಿಗಳಲ್ಲಿ ಸಾಲಾಗಿ ಹಾಕಿರುವ 
(ವಿದ್ಯುಚ್ಛಕ್ತಿಯಂ) ದೀಪ : ಆ ಸಣ್ಣ ಹಳ್ಳಿಯಲ್ಲಿ ಇತ್ತೀಚೆಗೆ ದಾರಿ ದೀಪ 
ಗಳನ್ನು ಹಾಕಿದ್ದಾರೆ (ಊಂ), ೨. (ಆಲಂ) ಬದಂಕಿನ ಮಾರ್ಗದರ್ಶವ 
ಮಾಡುವ ಬೆಳಕು, -ದಾರಿಯನ್ನೂ ತೋರಿಸುವ ಬೆಳಕಂ: ಈ ವಿಚಾರ 
ಓಸಿಯನಸ್‌ಗೆ ದಾರಿದೀಪವಾಗಿ ಕಂಡಿತು (ಬದ್ಮಪ್ರ, ೩೪1 ಬೀಳ): 
“ಗೀತಾಂಜಲಿ' ಯಂಥ ಅಮೂಲ್ಯ ಗ್ರಂಥಗಳು ನಮ್ಮ ದಾರಿದೀಪವಾಗ 
ಬೇಕು (ರರ್ಮಸಾ, ೯೫), [ದಾರಿ ದೀಪ್ಯ] 

ದಾರಿದೆಗೆ ದಾರಿತೆಗೆ (ಕ್ರಿ). ೧. ದಾರಿಹಿಡಿ; ಹೊರಡಂ : ಆ ಗಜದಿಂ 
ಪಲರಂ ಸೀಟ್‌ಸಿ ವಿಜಯೋದ್ಕೋಗಕ್ಕೆ ದಾರಿದೆಗೆದನಲಂಪಿಂ (ದಕಳು: 
೭-೧೦೪) ; ಆ ಪರ್ವತಾಗ್ರದ ಚಾರಣರು ಚದುರೆಯರು ಸಿದ್ಧರು ಮುಗ್ಗೆ 
ಯರು ಕಪಿಯ ಭೈರವಾಡಂಬರಕೆ ಬೆದಟುಮ ದಾರಿದೆಗೆದರು ಸುರಪುರಕೆ 
(ತೊರರಾ. ೪-೦೨-೨೧). ದಾರಿತೆಗೆ: ೨. ಹಾದಿಯಂನ್ನಿ ಕಂಡುಹಿಡಿ ; 
ಮಾರ್ಗವನ್ನು ಕಲ್ಲಿಸಂ : ಕಾದಿರಮಿಯಾ ಗಿರಿಧರನ ಕಿವಿಯಲ್ಲಿ ಮೆಲ್ಲನೆ 
ಹೇಳಿದ : ಮಹಾರಾಜ, ಮನೋಹರಗೆ ಏನಾರ ದಾರೀತೆಗೀರಿ 
(ಪ್ರೀಮಾಕ್ರ, ೧೫, [ದಾರಿ +ತೆಗೆ] 

ದಾರಿದೋಂಟ (ನಾ). ಮಾರ್ಗದಲ್ಲಿರಂಪ ತೋಟ: ತರತರದ ಬಳ್ಳಿ 
ಗಿಡುಮರಗಳಿಂದಿಡಿದ ದಾರಿದೋಂಟಂಗಳಂ ಸೋವುತ್ತೆ ಕಣ್‌ ಕಿವಿಗಳೆಚ್ಚರಿ 
ಕೆಯಿಂ . ಪ್ರವೇಶಿಸಿದನಯ್‌ ಶಿಖರತ್ರಯವ್ಕಾಪಿಯಾ ದಶಗ್ರೀವ 
ಪುರದ ಪಾಪದ ಸಾಂದ್ರಕೇಂದ್ರಮಂ (ಶ್ರೀರಾಮಾ, ೪೪೭-೩೦). 

[ ದಾರಿ * ತೋಂಟ] 

ದಾರಿದೋಜು,-ದಾರಿತೋರ್‌, ದಾರಿತೋರಂ, ದಾರಿತೋಮು (ಕ್ರಿ). 

ಹಾದಿತೋರಂ ; ಮಾರ್ಗ ಕಾಣಿಸು; ಉಪಾಯಂ ತಿಳಿಸು; ಗತಿ 


ದಾರುಕಪೀಠ 


ಭೃಂಗಿಯು ವೀರಭದ್ರಾದಿ ಪ್ರಮಥರೋಲೈಷ ಸಮಯದೊಳು (ಐಸಪ್ರು, 
೧-೩೨): ವಿ. ಕೃಷ್ಣನ ಸಾರಥಿ: ನಾಗಾರಿಕೇತನಂ ದಾರುಕಾನ್ವಿತಂ 
ವರೂಥಸ್ಥ ನಾಗಿ ಕುಶಸ್ಥಳಕ್ಕೆ ತಳರ್ದಂ (ಜಗವಿ, ೯-೩೩ ವ) ; ಘನ ಬಳಾಹಕ 
ಸೈನ್ಯ ಸುಗ್ರೀವನನು ನಿರ್ಮಳ ಮೇಘಪ್ರಷ್ಟನನನುವಿನಲಿ ಹೂಡಿದನು 
ದಾರುಕ ಹೇಮಮಯ ರಥವ (ಕುವ್ಯಾಉ. ೭-೬) ; ಪಾಥೋರುಹಾಕ್ಷನಂ 
ದಾರುಕಂನಿಟ್ಟಿಸಿ ವರೂಧಮಂ ತಿರುಗಿಸಿದನು (ಜೈಮಿಛಾ. ೭-೩೬). ಹ. 
ದೇವದಾರಂ ಮರ. ೪. ವಂರ; ಕಟ್ಟಿಗೆ ; ಕಾಷ್ಠ. *ದಾರುಕಾಸನ' 
ಪರಾ. ೫. [ವೀಶೈ] ಪಂಚಾಚಾರ್ಯರಲ್ಲಿ ಒಬ್ಬ ; ಪಂಚಪೀಠಗಳಲ್ಲಿ 
ಒಂದಾದ ಉಜ್ಜಯಿಂನಿ ಪೀಠದ ಸ್ಥಾ ಪಕ, "ದಾರಂಕಪೀಠ' ಪರಾ. 
[ ಸಂ.] 

ದಾರುಕಪೀತ (ನಾ). [ವೀಶೈ] ಪಂಚಪೀಠಗಳಲ್ಲಿ ಒಂದಂ; 
ಉಜ್ಜಯಿನಿಯ ಪೀಠ: ಉಜ್ಜಯಿನಿಯಲ್ಲಿ ದಾರುಕಪೀಠವಿಣೆ; ಬಾಳೆ 
ಹೊನ್ನೂರಿನಲ್ಲಿ ರೇಣುಕಪೀಠವಿದೆ (ರೂಢ), 

[ ದಾರುಕ + ಪೀಠ] 

ದಾರುಕರ್ಮ (ನಾ). ಮರದ ಕೆಲಸ ; ಬಡಗಿಯಂ ಉದ್ಯೋಗ : 
ದಾರುಕರ್ಮ ವಾಸ್ತುವಿದ್ಯಾಪೂರ್ವಯಂತ್ರ ಪ್ರಯೋಗ ವಿ[ಷಾ]ಪಹರಣ 
ಸರಭೇದ ರತಿತಂತ್ರೇಂದ್ರ ಜಾಲ ವಿವಿಧ ವಿದ್ಯೆಗಳೊಳಂ , , , ಜಾಣ (?) 
[ನು]ಮಾಗಿ (ಪಂಪಛಾ. ೨-೩೪ ವ), [ದಾರ್ಕು + ಕರ್ಮ] 

ದಾರುಕಾಸನ (ನಾ). ಮರದ ಪೀಠ ; ಮರದ ಮಣೆ: ದಾರುಕಾಸನ 
ಭಾಗ್ಯಹಾನಿಯು (ಗಗತಾ. ೪-೨೨), 1 ದಾರುಕ + ಆಸನ] 

ದಾರುಕುಲ (ನಾ). ಮರಗಳ ಸವಂೂಹ : ಫಲವೀವ ವೃಕ್ಷಮಂ ಜಿಟ್ಟು 
ನೀರಸ ದಾರುಕುಲಕಾಲವಾಲಮಂ ಪಿರ್ದಿಸಿ (ಆರಾಶ, ೦೨-೨೭). 

[ ದಾರು, + ಕುಲ] 

ದಾರುಜೀವನ (ನಾ). (ಆಅಂ) ನೀರಸವಾದ ಜೀವನ ; ಸ್ವಾರಸ್ಯವಿಲ್ಲದ 
ಬಾಳಂ : ತಾವು ಅನೋನ್ಯವಾಗಿರದೆ, ಮಾತುಕಥೆ ಕೂಡ ಇಲ್ಲದೆ, ಮಸಣ 
ಮೌನದಿಂದ ದಾರುಜೀವನವನ್ನು ಜೀವಿಸುವುದು ಸಾವಿಗಿಂತ ಕಡೆ! 
(ಬಂಕಿಮ, ೨೧೨), [ದಾರ್ಕು * ಜೀವನ] 

ದಾರುಣ (ಗಂ). ೧. ಕ್ರೂರವಾದ ; ಭಯಂಕರವಾದ ; ಉಗ್ರವಾದ ; 
ಕಠಿಣವಾದ : ಮುನಿಜನಕಿಪ್ಪಿವಿಫ್ಲಂಗಳಂ ದಾರುಣ ದೈತ್ಯರ್‌ ಮಾಡೆ 
(ಪೆಂಪಥಾ, ೪-೧೧) ; ಕನಕ ಶಾಂತಿ ತಶೋಧನನುಂ ಧ್ಯಾನಾನಲಸಂಧುಕ್ಷ್ಯ 
ಮಾಣದಾರುಣದುರಿತಾರಣ್ಯನಾಗಿ ಯೋಗದೊಳಿರೆ (ಶೌಂತಿಪು, ೯-೦೯ ವ); 
ವೀರರಸಂ ಬವರಿಸುಗುಮುದಾರೋತ್ಸಾಹ ಪ್ರವೃತ್ತಿ ಕಾರಣ ಕಾರ್ಯಂ 
'ದಾರುಣ ರೋಷಾವೇಶ ವಿಕಾರಭವಂ ರೌದ್ರಮೆಂಬ ರಸಮದು ನೆಗಲ್ಲುಂ 
(ಕಾವ್ಕಾವ,. 60೬), (ನಾ). ೨, ಭಯಂಕರವಾದುದು ; ಕ್ರೂರ 
ವಾದುದಂ ; ಕಠಿಣವಾದುದಂ : ಕಾನನಂ ಕಣ್ಣೆ ದೂರಕೆ ನುಣ್ಣು 
ದೋರ್ದಡಂ ಬಾಳ್ಕೆಗತಿ ದಾರುಣಂ (ಶ್ರೀರಾಮಾ, ೮೮-೨೮೬). ೩. ಕ್ರೂರಿ ; 
ಹಿಂಸಿಸಂವವನು ; ನಿಷ್ಕರಂಣಿ ; ನಿರ್ದಯಿಂ : ರವಿ ಚಾಪಕ್ಷೇತ್ರದೊಳ್‌ 
ನಿಂದೊಡೆ ಧನಪತಿ ಸತ್ಕೂಜಿತಂ ದಾರುಣಂ ವೈದ್ಯವಿದಂ ತಕ್ಷೋಪಜೀವ್ಯಂ 
(ಕಾತತಿ, ೦೭-೧೭); ಓಹೋ ಹೋ ಹಾ ಮಾಣ ದಾರುಣ ಮಾಣೆಂದೊ 
ಅಲುತ್ತೆ ಬೀಟ್‌ ತವೆ ಪೀರ್ದಂ ಪೂತನಾಜೀವಮಂ (ಜಗವಿ, ೩-೨೪) ; ನಾನೆ 
ದಾರುಣನೆಂದಿದೇತಕೆ ಬೀಗುವೆ ಸುಮ್ಮನೆ ಓ ಹಾಲಾಹಲವೆ (ಇಂದಾಪ. 
೨೨೦-೯೬). ೪, ಕ್ರೂರತನ | ಉಗ್ರತೆ ; ನೋವು : ದಾರುಣದ ಕರ್ಮ 
“ನಿಯತಿಯನಿನಿತು ಶಿಥಿಲಿಪುದು ಕಾರುಣ್ಕದಿಂ ದೈವ (ಮಂಕುಕ. ೫೦೪). ೫ 
ಒಂದು ನರಕದ ಹೆಸರು: ಬಳಿಕ ಕುಂಭೀಪೂಕ ಸುಪಾಕ ಪ್ರಮುಖ 
ದಾರುಣ ಅಂಗಾರಕಮೆಂಬೈದು ಮಂತ್ರಿ ನರಕಂಗಳಿಂ ಸೇರಿ ತರಳೆತಾರ 
ವೆಂಬರಸುನರಕವಿಹುದು (ವಿವೇಕ; ೦೮೦). [ಸಂ.] 


೩೮೭೫ 


20 


40 


ದಾರೆ 


ದಾರುಣತೆ (ನಾ). ಉಗ್ರತೆ; ಕ್ರೌರ್ಯ ; ಭಯಂಕರತೆ : ದೈವದ 
ದಾರುಣತೆಯುಮಂ ಳೋಕೋದ್ರೇಕಮುಮಂ ದುಃಖದ ದುಸ್ಸಹತೆ 
ಯುಮುಂ ಪದಾರ್ಥದನಿತೃತೆಯುವಂಂ ಭಾವಿಸಿ ನೋಡಿ (೪ಿದಂಪೂ, ೯೫೨), 
[ಸಂ. ದಾರುಣತಾ? 
ದಾರುಣಮುಖ (ನಾ). ಕ್ರೂರವಾದ ವಂಖವುಳ್ಳವನಂ ; ಅತ್ಯಂತ 
ಕಟುವಾಗಿ ಮಾತನಾಡಂವವನಂ : 'ವಿದ್ವತ್ಸಭಾಮುಧ್ಯದೊಳ್‌ ಕಾಳೋ 
ಗ್ರೋರಗನಂತೆ ದಾರುಣಮುಖರ್‌ ದುಷ್ಟರ್‌ ಖಳರ್‌ ದುರ್ಮುಖಂ್‌ 
ದೋಷಾನ್ವೇಷಣರಪ್ಪವರ್‌ ಪಟಾದೊಡೇನಂ ಮಾಟ್ಟಿರೇಗೆಯ್ಯರೋ 
(ಸುಕುಮಾ, ೧-೪೭). [ದಾರುಣ ಮುಖ) 
ದಾರುಣವಡೆ (ಕ್ರಿ). ಉಗ್ರತೆಯನ್ನು ಹೊಂದಂ ; ಕ್ರೂರವಾಗು ; 
ಸೊಗಯಿಪ ಸತಿಯತಿಕಾರ್ಶ್ಶೈಂದಳೆದೊಪ್ಪಿದಳಂ ದಾರುಣವಡೆದ ನಿದಾಘ 
ಸಮಯ ಕಾಸಾರದ ಭಂಗಿಯುಮಂ ಸಿತಪಕ್ಷಂ ತೀರಿದ ನಿರ್ಮಲಶಶಿಬಿಂಬದ 
ಭಂಗಿಯಂಮಂ ನೆನೆಯಿಸುತ (ಜಯಳಾ, ೪-೩೨, [ದಾರುಣ -. ಪಡೈ;) 
ದಾರುದಾರುಣ (ನಾ). ವಂರದ ಹಾಗೆ ಒರಟಾದಂದಂ: ದಾರುದಾರುಣನಂ 
ದಾನವಾರಿವಾರಿತರೋಕನಂ ಬಾರಬಾರಣಮಂ ನೋಡಾ ಸಾರಸಾರಾಂಬು 
ದಾಭಮಂ (ಕವಿರಾ, ೨-೧೩೦) ; ಮಕರೆಂದನರೆಸನವಸ್ಥೆಯಂ ಕಂಡು ದುಃಖ 
ಕ್ರಕಚದಾರಿತ ದಾರುದಾರುಣ ಕರುಣಾಕೃಷ್ಣ ಬಾಪ್ಟಜಲಲುಳಿತಲೋಚನಂ 
ಬಂದು ನೆಗಪೆ (ಲೀಲಾವ. ೧೪೬೯ ವ), [ದಾರ್ಕು + ದಾರುಣ] 
ದಾರುಪಾಶವಿಧಿ (ನಾ). ಹಗ್ಗದಿಂದ ವಂರಕ್ಕೆ ಕಟ್ಬವ ಕ್ರವಂ (?) : 
ಅಪರಾಂತ ಮಹಿಪಸಮದ ದ್ವಿಪಂಗಳಂ ಪಿಡಿಯಲವನಿನಾಥನ ಸೇನಾಧಿಪನ 
ತಲೆವಿಲ್ಲೆ ದಲ್‌ ಡಾರುಪಾಶವಿಧಿಯಾಯ್ತ, ಬಂದು ಕಾಣ್ಬನ್ನೆವರಂ 
(ಶಾಂತಿಪು. ೧೧-೧೦೯), [ದಾರ್ಕು * ಪಾಶ + ವಿಧಿ) 
ದಾರುವಂದಿ (ನಾ). ಒಂದಂ ಬಗೆಯಂ ಹಂದಿ ; ಕಾಡಂಹಂದಿ : ಉಡುವು 
ಹೆಬ್ಬಾವು ಮುಂಗುರಿ ದಾರುವಂದಿಯು ಕಡವೆ ಕೆನ್ನಾಯಿ ಕೊಂಡಗುರಿಯ್ಯ 
(ಮಾದೇಸಾಂ. ೦-8೮), [ದಾರು + ಪಂದಿ] 
ದಾರುಹರಿದ್ರೆ (ನಾ). ವಂರದರಿಸಿನ ; ಅಂಬೆಹಳದಿ : “ವೀತದ್ರುಃ, 
ಕಾಲೇಯಕಃ . . . ದಾರೆಹರಿದ್ರಾ, ಪರ್ಜನೀ-೭ ಮರದರಿಸಿನ, ಕಸ್ತೂರಿ 
ಅರಿಸಿನವೆಂದು ಕೆಲವರನ್ನುವರು” (ಸಿದ್ಮಾಂತಿ, ೦೩೫), 
[ ಸಂ. ದಾರುಹರಿದ್ರಾ ] 
ದಾರುಹಸ್ತ (ನಾ). ವಂರದ ಸೌಟಂ; ಹಂಟ್ಟೂ; ಸಟ್ಟುಗ ; ವಂರದ 
ಚವಂಚ : “ ದರ್ವೀ, ತರ್ದೂಃ, ಖಜಿಕಾ, ದಾರುಹಸ್ತಃ-ಈ ೪ ಸಟ್ಟುಗಂ” 
(ಹೆಲಾಯಾ. “ಖಜಿಕೆ ದರ್ವೀ ದಾರುಹಸ್ತಂ ದ್ರುತಂ 
ಹೆಟ್ಟೆನಿಕ್ಕು” (ಮಂಗರಾ, ೬೧-೧೮). [ಬಾರು * ಹಸ್ತ] 
ದಾರುಹಸ್ತಕ (ನಾ). - ದಾರಂಹಸ್ತ: “ತಂಡೂಃ, ದಾರುಹಸ್ತಕಃ - ೨ 
ಕೈಬಟ್ಲ ಪೆಸರುಗಳು. ಮರದ ಸೊಟಕ; ಮರೆದ ಸೌಟು” (ಸಿದ್ಧಾಂತಿ. 
೨೮೪). [ದಾರ್ಕು * ಹಸ್ತಕ] 
ದಾರೆ, (ನಾ). ೧. (ನೀರಂ) ಧಾರೆಯಾಗಿ ಹರಿಯಂವಿಕೆ ; ಧಾರಾಕಾರ 
ವಾಗಿ ಬೀಳಂವಿಕೆ : ಧಕಾರಕ್ಕೆ ದಕಾರಂ - ಧಾರಾ - ದಾರೆ; ಧೂಪ - 
ದೂಪ (ಕಮದ, ೨೫೩ ಪ್ರಯೋ); ಜೀರದಲಿ ನೆಅ್‌ ತುಂಬಿದಂತಿರೆ ಪೂರವಿಸಿ 
ಬುದಿಲೆನಿಸಿ: ಭಸಿತದ ದಾ[ಪಕಾ. ಧೂ] ರೆ ಪೊಜವಂಡೆ ಜೀರ್ಕೊಳವೆಯಲಿ 
ಚಿಮ್ಮಿದಂತಾಯ್ತು (ಬಸಪು. ೪೪-೧), "ಅಳಂಂದಾರೆ' ಪರಾ. ೨. ಪ್ರಧಾನ 
ವಾದ ಗೆರೆ; ಪ್ರಮುಖ ಗೆರೆ ; ವಣಖ್ಯವಾದ ಗೀಟಂ ; ಅಂಚಂ : 
ಮೇಲಣ ವಟ್ಟಕ್ಕೆ ಎಂಟು ದಾರೆಯ ಏಣಂ ಮುಂದು ಗರಿಗೆವಟ್ಟ 
ವರ್ತಳಾಕಾರದಿಂ ಶುದ್ಧವ ಮಾಡಿ (ಸರ್ವವ. ೧೨೦-೬೦೭), ೩, ಕತ್ತಿಯಂ 
ಅಲಗು,-ಅಂಚು : ಕಂತು ಹೊಡೆದೊಡೆ 'ವಂಂನೀಶ್ವರ ಕಠಿನಮನಕಾಂತಂ 
ದಾರೆಗಳು ಮುಜದಲಗುಗಳಯುಕ್ಕುಗಳ ಬಳಗವೊ ಎನಿಸಿ 


೫೨-೧೫೭) ; 


ದಾರೈ 


(ಹಡಕಾ. 4-೨೭), ೪. [ಅಶ್ವಶಾ] ಕಂದಂರೆಯಂ ನಡಗೆಯ ಐದು ರೀತಿ 
ಗಳಲ್ಲಿ ಒಂದಂ: ತುರಗವನೇರಿ ದಾರೆಗಳಿಂದ ( ಶೋರಿಪ? ಪರಿಪರಿ 
ವಿಡಾಯದಿಂದ ತಿರುಗಿಸುವನಂ (ಗೋಮಜೀ. "ದಾರೆಗಶಿ' 
ಪರಾ. ([`ಆಸಂ. ಧಾರಾ] 
ದಾರೈೆ (ನಾ). ಹೆಂಡತಿ ; ಪಶ್ನಿ : ದಶರಥನೃಪಂ, ತನ್ನವೊಲೆ ನಾರುಮಡಿ 
ಯುಟ್ಟು ನೋಂಪಿಗೆ ನಿಂದ ದಾರೆಯರ್ವೆರಸಿ ತನುಜಾತಕಾಮೇಷ್ಟಿಯಂ 
ಕೈಕೊಂಡು (ಶ್ರೀರಾಮಾ, ೧೦-೨೯೪), [೫ಂ.-ದಾರ) 
ದಾರೈ (ನಾ). ಒಂದಂ ಬಗೆಯ ಸಸ್ಯ: “ಉಪಹಾರಿ - ದಾರೆ, ಹೀರೆ” 
(ಓಷಧಿ. ೧೬). "ದಾಹೀರೆ' ಪರಾ. (?]) 
ದಾರೆಕಟ್ಟು (ನಾ). ೧. ವಾಮಾಚಾರದ ವ್ಯವಹಾರಗಳಲ್ಲಿ ಒಂದು ; 
ಕತ್ತಿಯ ಬಾಯಿ ಚಲಿಸದಂತೆ ನಿಲ್ಲಿಸಂವ ಒಂದಂ ತಂತ್ರದ ಸಾಧನೆ ; 
ಖಡ್ಗಸ್ತಂಭನ. ೨. ಹಾಗೆ ನಿಲ್ಲಿಸಂವ ಕ್ರಿಯೆ: ಆತನು ಮಂತ್ರ, ತಂತ್ರ 
* ದಾರೆಕಟ್ಟು, ಮೊನೆಕಟ್ಟೆಂಬ ಕುವಿದ್ಯದಿಂ ಗೆಲುವೆನೆಂದು ಬಂದವನ 
. ನಿವಾರಿಸಿ (ಭೈರಸೂ, ೩೬೬), . [ ದಾರೈ + ಕಟ್ಟು] 
ದಾರೆಗಡಗ (ನಾ). (ವಿವಾಹ ಸವಂಯದಲ್ಲಿ) ಹೆಣ್ಣಿಗೆ ಧಾರೆಯೆಂರೆಯಖವ 
ಮುನ್ಮ ತೊಡಿಸುವ ಕಡಗ: ದಾರೆಗಡಗ ನೇವುರ ಪೊಸರನ್ನದ ಚಾರುತರದ 
ಸೂಡಗವನು ನಾರಿಯ ಕರಯುಗದೊಳಂದು ಸಶಿಯರು ಸೇರಿಸಿದರು 
ನಲವಿನಲಿ (ಅಂಜ. 6-೬೫) ; ಗಿಳಿದಾಲಿ ತೋಳಬಂದಿ ದಾರೆಗಡಗಂ 
. ತೊಂಡಿಲ್ಲಳಿಂದಲಂಕೃತೆಯಾದ , . . ಕನ್ನಿಕೆಯಂ . . . ಪಸೆಯ 
ಜಗಲಿಗೆ ಬಿಜಯಂಗೆಯ್ಲು ತಮಿರ್ಪಿನಮಾಗಳ್‌ (ಹಾಲಾಸ್ಕ. ೪-೯-೬೪ ಪ). 
[ದಾರೆ * ಕಡಗ] 
ದಾರೆಗತಿ (ನಾ). [ಅಶ್ವಶಾ] ಕುದುರೆಯ ನಡಗೆಯಂ ಐದು ರೀತಿಗಳಲ್ಲಿ 
ಒಂದಂ: ದಾರೆಗತಿ ಲಯ ಪೊಯ್ದು ಕಾಯಕ್ಷಂ ತಿತಿಕ್ಷೆ ಏತನೆರಿ ತುರ(ಗ?) 
ಸಮಾನಂ ಭಾರಿಕೊಸಿ ಮುಷ್ಟಿಭಾಗಂ ವ್ಯೂಹಂ ನಿವರ್ತನೆ ಪದಂ ಯತಿ 
ಗಾತ್ರವೆ ವಿಮಾರ್ಗಂ (ಮತಿ, ೧-೨೦). [ದಾರ * ಗತಿ? 
ದಾರೆಗಿಂಡಿ (ನಾ). ೧. ನೀರಂ, ಹಾಲು ಮೊದಲಾದ ದ್ರವಪದಾರ್ಥ 
ಗಳನ್ನು ಹೊರಸೂಸಲಂ ಸೊಂಡಿಲಂತಹ ಆಕಾರವಿರಂವ ಗಿಂಡಿ; 
ಸೊಂಡಿವಿಂಳ್ಳೆ (ಉಕ). ೨. ನೀರಂ ಕಂಡಿಯಂವ ಪಾತ್ರೆ. 
[ ದಾರೈ + ಗಿಂಡಿ] 
ದಾರೆಬಟ್ಟಲು "ದಾರೆವಟ್ಟಲ್‌' ನೋ 
ದಾರೆವಟ್ಟಲ್‌, ದಾರವಟ್ಟಲಂ, ದಾರೆಬಟ್ಟಲಂ, ದಾರೆವಟ್ಟಲಂ (ನಾ). 
ಜರಡಿ; ಚಾಳನಿ ; ಒಂದರಿ; “ಚಾಲನಿ, ತಿತವು” (ನಾಕರಾ. ೪). 
ದಾರವಟ್ಟಲು: ದಾ[೫ಕಾ. ಧಾ]ರವಟ್ಟಲ ತೆಜದಿ ನಿನ್ನ ಕುಮಾರಿ 
ಕಸವನೆ ಪಿಡಿಯೆ ನೀನವಿಚಾರಿಯಾದೈ ರಾಜಪುತ್ರ ಸಮಾಜವನು ಬಿಸುಟು 
(ಸಾಳ್ಮಥಾ, ೦೮-೬೨). ದಾರೆಬಟ್ಟಲು : ರಸವನ್ನು ತ್ಯಜಿಸಿ ಕಸವನ್ನು 
ಹಿಡಿಯುವ ದಾರೆಬಟ್ಟಲಂತಹ ಜನರಿಗೆ, ದುರಾಸೆಯುಳ್ಳವರಿಗೆ , 
ಎಂದಿಗೂ ಸೊಗಸುವುದಿಲ್ಲವೆಂದೂ ಚಂದ್ರಕವಿಯ ಸ್ಪಷ್ಟವಾದ ಅಭಿಪ್ರಾಯ 
(ಕಂಳರೆ. ೭೪ ವಿಮ), ದಾರೆವಟ್ಟಲು: ಮೋಕ್ಷದ ಬಗೆಗಾಣ್ಬವರ್ಗೆ 
ಸೊಗಯಿಷ್ಪುದಿದಲ್ಲದೆ ದಾರೆ[ಪಾಕ್ತಾ, ದಾರ]ವಟ್ಟಲಂದದಿ ರಸಮಂ ಬಿಡುತ್ತೆ 
ಕಸಮಂ ಏಡಿದಿರ್ಪ ದುರಾಸೆಯರ್ಗೆ . . . ಸೊಗಯಿಪ್ಪುದೆ (ಕುಳತ, ೭). 
[ದಾರೆ + ಬಟ್ಟಲ್‌] 
ದಾರೆವಟ್ಟಲು "ದಾರೆವಟ್ಟಲ್‌' ನೋ. 
ದಾರೆಹುಳಿ, ಧಾರೆಹಂಳಿ (ನಾ). (ಕರಾ) ಒಂದಂ ಬಗೆಯ ಮರ ಮಂತ್ರೂ 
ಅದರ ಹಣ್ಣು; ಕವಂರಿಕೆ: ಕಮರಕ್‌ಮರ, ಕಮರಾಕ್ಷಿ, ದಾರೆಹುಳಿ 


೨.೨೦) 


೩೮೭೬ 


15 


39 


(ಮೈ ಔಗಿ, ೧೦-೧೮೪). ಧಾರೆಹುಳಿ : ಧಾರೆಹುಳಿ ಉಪ್ಪಿನಕಾಯಿ (ರೂಢಿ). | 4$ 


[ “ತುಳು. ದಾರೆಪುಳಿ) 


ದಾರ್ಶನಿಕವಾಣಿ 


ದಾರೇಷಣ (ನಾ). ಹೆಂಡತಿಯನ್ನೂ ಬಯಸಂವಿಕೆ ; ಸಂಸಾರಿಯಾಗಂವ 
ಅಪೇಕ್ಷೆ : ಪ್ರಕೃತಿಯು. ಮೂರು ಪರಿಚ್ಛೇದ ಸ್ವರೂಪಳು, ಸತ್ವ ಪರಿಚ್ಛೇದ, 
ರಜಃ ಪರಿಚ್ಛೇದ, ತಮಃ ಪರಿಚ್ಛೇದವೆಂದು ಈ ಮೂರರಲ್ಲಿ ವಿಶ್ವ, ತೈಜಸ, 
ಪ್ರಾಜ್ಞ ಎಂಬ ಮೂರು ರೂಪಗಳಿಂದ ಶ್ರೀ ಪರಮಾತ್ಮನು ವಾಸ 
ಮಾಡುವನು. ದಾರೇಷೂ, ಪೃತ್ರೇಷಣ, ವಿತ್ತೇಷಣವೆಂಬ ಈಷಣತ್ರಯದಲ್ಲಿ 
ಆತ್ಮ, ಅಂತರಾತ್ಮ, ಪರಮಾತ್ಮನೆಂಬ ರೂಪತ್ರಯಗಳಿಂದ ವಾಸಮಾಡುವನು 
(ಹಸಾರ ೨೪-೧೦ ಟೀಳು), [ ಆಸಂ. ದಾರೈಷಣ 

ದಾರೊಕ್ಕಲು (ನಾ). ಸಂಬಳದಾಳಂಗಳನಲ್ನ ಇಟ್ಟು ವ್ಯವಸಾಯಂ ಮಾಡಿ 
ಸಂವ ಒಕ್ಕಲಂ ; ದೊಡ್ಡ ಒಕ್ಕಲು. "ಕೂಡೊಕ್ಕಲಂ' ಪರಾ. 

[ ದಾರ್ಯು * ಒಕ್ಕಲು( ಆಒಕ್ಕಲ್‌) 1] 

ದಾರ್ಥ್ಯ (ನಾ). ೧. ಗಟ್ಟಿಯಾಗಿರಂವಿಕೆ ; ಬಿಗಿಯಾಗಿರಂವಿಕೆ ; ಗಡುಸು. 
ಪಿ. ಧೈರ್ಯ; ಬಲ; ಶಕ್ತಿ: ತನುವೋಳ್‌ ದಾರ್ಥ್ಯಂ ಸಮಂತೊಪ್ಪುವಾ 
ಸುಖ ಪೂರ್ವಾರ್ಜಿತ ಪುಣ್ಮವೈ (ಸೋಮೇಶ. ೩೬), ೩. ಸ್ಕಿರವಾದಂದಂ | 
ದೃಢವಾದಂದಂ. "ಧರ್ಮದಾರ್ಥ್ಯ' ಪರಾ. (ಸಂ.] 

ದಾರ್ವ (ಗಂ). ವಂರದ ; ವಂರದಿಂದ ಮಾಡಿದ. [0.3 

ದಾರ್ವಾಘಾಟ (ನಾ). ಮರಕುಟುಕ ಪಕ್ಷಿ: “ಶತಪತ್ರಕಃ, ದಾರ್ವಾ 
ಘಾಟಃ - ೨ ಮರಕುಟಕನ ಹಕ್ಕಿ” (ಸಿದ್ಧಾಂತಿ. ೧೫೮). [೫ಂ.] 

ದಾರ್ವಿ (ನಾ). ವಂರದರಿಸಿನ ; ದಾರಂಹರಿದ್ರ : “ಸದಾಯಗತ-ದಾರ್ವಿ” 
4ಓಹಧಿ, ೦೭೪), (ಸಂ. ದಾರ್ವೀ] 

ದಾರ್ವಿಕೆ (ನಾ): ೧. ಮರದರಿಸಿನದಿಂದ ಮಾಡಿದ ಕಾಡಿಗೆ ಅಥವಾ 
ಕಣ್ಕ್ಯಪ್ಪು ; ರಸಾಂಜನ : “ದಾರ್ವಿಕಾ. ಕ್ಯಾಥೋದ್ಭವಂ, ತುತ್ಕಂ, 
ರಸಾಂಜನಂ, ರಸಗರ್ಭಂ, ತಾರ್ಷ್ಷ್ವಶೈಲಂ - ೬ ರೆಸಾಂಜನದ ಹೆಸರು 
ಗಳು” (ಸಿದ್ಧಾಂತಿ. ೦೩೯). ೨. ಒಂದಂ ಬಗೆಯ ಸಸ್ಯ ; ಎತ್ತುನಾಲಿಗೆ 
ಗಿಡ; ಗೋಜಿಹ್ವೆ : “ಗೋಜಿಹ್ವಾ, ದಾರ್ವಿಕಾ -೨ ಎತ್ತುನಾಲಗೆ 
ಗಿಡದ ಹೆಸರುಗಳು” (ಸಿದ್ಧಾಂತಿ. ೧೩೪). .[ ಸಂ. ದಾರ್ವಿಕಾ] 

ದಾರ್ಶನಿಕ (ಗು). ೧. ತತ್ವಜ್ಞಾನಕ್ಕೆ ಸಂಬಂಧಿಸಿದ : ಈಸ್ಕಿಲಸ್ಸಿನ ಕೃತಿ 
ಗಳಲ್ಲಿ ಈ ಪ್ರಶ್ನೆ. . . ದಾರ್ಶನಿಕತರ್ಕವಾಗಿ ಎತ್ತಿ ಕಾಣದಿದ್ದರೂ ಅದನ್ನು 
ಗುರುತಿಸಲಾಗದಷ್ಟು ಅಸ್ಪಷ್ಟವಾಗಿಯ ಇ ಇಲ್ಲ (ಬದ್ಮಪ್ರ. 1೩೪1 ಏೀಂಕೆ). 
(ನಾ). ೨. ದರ್ಶನಗಳನ್ನೂ ತಿಳಿದವನಂ; ತತ್ವಜ್ಞಾನಿ; ವೇದಾಂತಿ: 
ದಾರ್ಶನಿಕನು ನೀರನ್ನು ಶೋಧಿಸಿ ಕುಡಿಯುವನು (ಭಾರದ, ೧೮೩); ಆದ್ದ 
ರಿಂದಲೇ ಆತ್ಮಶಕ್ತಿ, ಆತ್ಮವಿಶ್ವಾಸ , , . ಇತ್ಕಾದಿಗಳಿಗೆ ಕೆಲವು ದಾರ್ಶನಿಕರಂ 
ಮಹತ್ವದ ಸ್ಥಾನವನ್ನು ಕೊಟ್ಟಿರುವುದು (ಶಿಕ್ಷರ, ೪೫೯) ; “ನಮ್ಮ ಇರವಿನ 
ಅರಿವು ನಮಗೆ ಪ್ರತಿಕ್ಷಣದಲ್ಲಿಯೂ ಆಗುತ್ತಿರುತ್ತದೆ , , . ಅದರ ಅಸ್ತಿತ್ವ 
ದಲ್ಲಿ ನಮಗೆ ಸಂದೇಹವೇ ಇಲ್ಲ” ವೆಂದು ಹಲವು ದಾರ್ಶನಿಕರು ಹೇಳು 
ತ್ತಿರುತ್ತಾರೆ (ಜೀವಾಕ್ಕ. ೪೭); ಆಧುನಿಕ ಮಹಾವಿಜ್ಞಾನಿಗಳನ್ನು ದಾರ್ಶನಿಕರ 
ಸಾಲಿಗೇ , ಸೇರಿಸಬೇಕೆಂದೆನ್ನಿಸುತ್ತದೆ (ಹಳ್ಕಾರ, ೬ ಏಕೆ). ೩. [ಜೈನ] 
ನೈಷ್ಮಿಕ ಶ್ರಾವಕರಲ್ಲಿಯ ಹನ್ನೊಂದಂ ತರಗತಿಗಳಲ್ಲಿ ಮೊದಲನೆಯಂ 
ತರಗತಿಯವನಂ : ಇಂತು ದಾರ್ಶನಿಕಂ ಬ್ರಶಿಕಂ ಸಾಮಯಿಕಂ ಪ್ರೋಷ 
ಧೋಪವಾಸಂ ಸಚ್ಚಿ ತ್ತವಿರೆತಂ ರಾಶ್ರಿಭುಕ್ತಂ ಬ್ರಹ್ಮಚಾರಿ ಆರಂಭನಿವೃತ್ತಂ 
ಪರಿಗ್ರಹವಿರತಂ ಅನುಮತಿವಿರೆತಂ ಉದ್ದಿಷ್ಟವಿರತಂ ಎಂದು ಶ್ರಾವಕಸ್ಥಾನಂ 
ಪನ್ನೊಂದಕ್ಕುಂ (ಧರ್ಮಾಮ್ಮ,. 8-೦೪೭) ; ದಾರ್ಶನಿಕ - ಇವನು ನೈಷ್ಮಿಕ 
ಶ್ರಾವಕರಲ್ಲಿ ಮೊದಲನೆಯ ತರಗತಿಯವನು (ಕೈನಪ, ೪೬೭), [ಸಂ.) 

ದಾರ್ಶನಿಕವಾಣಿ (ನಾ). ತತ್ವಜ್ಞಾನಿಗಳ ಮಾತು; ದಾರ್ಶನಿಕರ ನಂಡಿ : 
ಈ ದಾರ್ಶನಿಕವಾಣಿಗಾದರೂ ಅದರ ದಾರ್ಶನಿಕಶಕ್ತಿ ಹಾಗು ದಾರ್ಶನಿಕ 
ಅಭಿವ್ಯಕ್ತಿಗಳಿಗನುಗುಣವಾಗಿ ಬೇರೆ ಬೇರೆ ಶ್ರೇಣಿಗಳಿರುತ್ತದೆ (ಪ್ರಬಂಧ. 

[ ದಾರ್ಶನಿಕ + ವಾಣಿ] 


೧೨೩), 


ದಾಹಾ ್ಛ೯ಲಿತಿಕ 


ದಾರ್ಷ್ಟಾಂತಿಕ (ಗು). ೧. ದೃಷ್ಟುಂತದೊಡನೆ ಕೂಡಿದ ; ದೃಷ್ಟಾಂತ 
ದಿಂದ ವಿವರಿಸಲ್ಪಟ್ಟ,(ನಾ).೨. ದೃಷ್ಟಾಂತದಿಂದ ಸ್ಥಿ ರಪಡಿಸಿದಂದಂ: 
ಜ್ಞುನದ ಕರ್ಮವು ಇಲ್ಲದಿದ್ದರೂ "ಅದು ಯೋಚಿಸಿ. ನೋಡೀತು' 
(ತದ್ವೈಷಿಕ) ಎಂದು ಕರ್ತೃತ್ವನ್ನು ಹೇಳಬಹುದಾಗಿದೆ. ಅದ್ದರಿಂದ 
ದೃಷ್ಟಾಂತ ದಾರ್ಷ್ಟಾಂತಿಕಗಳಿಗೆ ಹೋಲಿಕೆ ಇಲ್ಲದೆ ಇಲ್ಲ (ಬ್ರಹ್ಮಛಾ, ಉ). | $ 

[ಸಂ.) 

ದಾಲ (ನಾ).೧, ಒಂದು ವಿಧವಾದ ಕಾಡಂಜೇನು. ೨, ವಂಕರಂದ ; 
ಪುಷ್ಪಪರಾಗ. [ಸಂ.7 

ದಾಲಕ್ಷ "ದಹಲಕ್ಷ' ನೋ. 

ದಾಲಚಿನಿ "ದಾಲಚಿನ್ನಿ' ನೋ. 19 

ದಾಲಚಿನ್ನಿ, ದಾಲಚಿನಿ, ದಾಲಚಿನ್ನೆ, ದಾಲ್ವಿನ್ನಿ ದಾಲ್ಮಿನ್ನೆ (ನಾ). 
ಸಾಂಬಾರಿಗೆ ಬಳಸುವ ಮಸಾಲೆಯ ಸಾಮಾನುಗಳಲ್ಲಿ ಒಂದು; 
ವಂಸಾಲಿಚಕ್ಕೆ ; ಲವಂಗ ಪಟ್ಟೆ : ಸಿಂಹಲ ದ್ವೀಪದಲ್ಲಿ ದಾಲಚಿನ್ನಿ, 


ಮೆಣಸು ಮುಂತಾದ ಮಸಾಲೀ ಸರಕುಗಳು . . . ಬಹಳ ಆಗುತ್ತವೆ 
(ಮುಂಬಯಿ, ೪-೨೦೧) ; ಸೀಮೆಸುಣ್ಣದ ಪುಡಿ ೨ ತೊಲ . . . ದಾಲಚಿನ್ನಿ |18 
೧ ತೊಲ- ಇವುಗಳನ್ನೆಲ್ಲಾ ಚೆನ್ನಾಗಿ ಪುಡಿಮಾಡಿ , , , ಎರೆಡಾವೃತ್ತಿ 


ಕುಡಿಸುವುದು (ಗ್ರಾಮಾ, ೧೨೪), ದಾಲಚಿನಿ; ಲೋಭಾನ, ಕಾಚು. , , 
ದಾಲಚಿನಿಯ ಎಣ್ಣೆ, ಗುಲಾಬನೀರು ಮುಂತಾದವುಗಳು (ಮುಂಬವ್ಯಾ. ೯೯), 
ದಾಲಚಿನ್ನೆ : ದಾಲಚಿನ್ನೆ ಅಡವಿಯಲ್ಲಿ ಸಾಧಾರಣ. ಬಹಳ ಎತ್ತರ 
ವಾಗುವುದಿಲ್ಲ. ಕಾಯಿಗೆಳಿಂದ: ಎಣ್ಣೆ ಹೊರೆಡುತ್ತದೆ. ಅದು ಔಷಧಕ್ಕೆ 
ಬರುತ್ತದೆ (ಕಾಗೆ, ೪೦). ದಾಲ್ಚಿನ್ನಿ : ಜಾಯಿಕಾಯಿ, ಏಲಕ್ಕಿ... 
ದಾಲ್ವಿನ್ನಿ, ಲವಂಗಪತ್ರೆ . . . ಚೂರ್ಣಿಸಿ ಜೇನುತುಪ್ಪದಲ್ಲಿ ಕಲಿಸಿ ತೆಗೆದು 
ಕೊಳಲು ಬಹುಮೂತ್ರ ಕಲ್ಲುಕಟ್ಟು ಸಹ . ಮಾಣುವುವು (ಸಕವೈ. ೫೦೧ 
ಪರಿ); ಕ್ರಿ.ಪೂ. ೧೫ನೆಯ ಶತಮಾನದ ಈಜಿಪ್ಟ್‌ `` ಶಿಲಾಶಾಸನಗಳಲ್ಲಿ 
ಕಂಡುಬರುವ ಲವಂಗಪಟ್ಟಿ . ಅಥವಾ ದಾಲ್ಚಿನ್ನಿ ಮಲಬಾರಿನಲ್ಲಿ ಉತ್ಪನ್ನ 
ವಾಗುವ ವಸ್ತುವನ್ನೇ ಪ್ರಾಯಶಃ ಸೂಚಿಸುತ್ತದೆ (ದಛಾಇ. ೩೨), 
ದಾಲ್ಕಿನ್ನೆ: ಸಿಂಹಳ ದ್ವೀಪದಲ್ಲಿ ದಾಲ್ಹಿನ್ನೆಯ ಗಿಡಗಳು : ಬಹಳ 
(ಮುಂಬಯಿ. ೩-೬ಖ. 
[ «ಪಾರ. ಹಿಂ. ದಾರ್ಚೀನೀ ; 
ದಾಲಚಿನ್ನೆ 'ದಾಲಚಿನ್ನಿ' ನೋ. 
ದಾಲಿವು (ನಾ). - ದಾಳಿಂಬ. ₹ಸಂ.7 
ದಾಲುಮರ (ನಾ). ಒಂದು ಬಗೆಯ ಮರ; ಹೆಸವ... 
ಗಂಡಗರಿಗೆ, ದಾಲುವಂರೆ, ಅರೆಸಿನಬೂರುಗ (ನಮ್ಮನು. ೨೩೬). 
[ದಾಲು? + ಮರೆ] 

ದಾಲ್ಚಿನ್ನಿ "ದಾಲಚಿನ್ನಿ' ನೋ. 

ದಾಲ್ಚಿನ್ನೆ "ದಾಲಚಿನ್ನಿ' ನೋ. 

ದಾವ, "ದಾವುದು' ಪರಾ. 

ದಾವ, (ನಾ). ೧. ಕಾಡಂ ; ಅಡವಿ; ಕಾನನ : “ಅಡವಿಯಲ್ಲಿಯುಂ, 
ದವ, ದಾವ ಎಂಬುದು” (ಹಲಾಯಂ, ೦೩೩-೧೩); ಭವದಾವದಲ್ಲಿ 
ತೊಳಲುವ ಜೀವರಿಗೆ ಸದಾ ಶಿವಪಥವ 'ತೋರ್ಪ ಗುರುವರ್ಯ ಬಿನ್ನ 
ಪವನವಧರಿಪುದೀಗ (ಅನುಸಾ, ೨-೧-೨). ಪಿ. ಕಾಡುಗಿಚ್ಚು; ಕಾಳ್ಗಿಚ್ಚು; 
ಕಾಡಂಬೇಗ್ಗೆ: “ವನವಹ್ನಿಃ, ದವಃ, ದಾವಃ-ಈ ಮದಲು ಕಾಲಕ್ಕಿಚ್ಚು” 
(ಹಲಾಯು ೧೩-೭೦); “ನಿಮಿರ್ದ ಕಾಂತಾರೆದಲ್ಲಿಯ ಕಿಚ್ಚು ದಾವಂ [ದವಂ]” 
(ಮಂಗರಾ. ೧೪-೯); ಶಾಶ್ಚತನವತರಿಸಿರ್ದಂ ಗದಾಶಂಖಚಕ್ರಾಂಕಿತಹಸ್ತಂ 
ವಾಸುದೇವಂ ದನಂಜವಿಪಿನದಾವಂ,ಸಮಸ್ತ ಪ್ರಭಾವಂ (ಜಗೆವಿ. ೨-೦೦೦). 
೩, ಕಿಚ್ಚು ; ಬೆಂಕಿ; ಶಾಖ. [ಸಂ.] 


ಮರಾ.ದಾರುಚಿನೀ, ದಾಲ್‌ಚಿನೀ] 
30 


ಕವಲು, 


48 


೩೮೭೭ 


ದಾವಣಿ 


ದಾವಂತ "ಧಾವಂತ' ನೋ. 

ದಾವಂತಬಡಿಸು (ಕ್ರಿ). ಗಾಸಿಪಡಿಸು ; ಬಳಲಿಸು ; ಆಯಾಸವನ್ನುಂಟಂ 
ಮಾಡಂ : ದಾವಂತಬಡಿಸಿ ದೇಹವನು. ಪಸಿದಿರಲೇಕೆ ಶ್ರೀವರನನಂತನಾಮ 
ದೊಳು (ತಿರುಶೆ. ೭-೩೦), 

[ ದಾವಂತಬಡು (ಎಧೂವಂತಪಡು). + - ಇಸ್ಕು] 

ದಾವಂತಬಡು "ಧಾವಂತಪಡಂ' ನೋ. 

ದಾವಡಸು (ಕ್ರಿ). ಬಾಯಾರಂ ; ನೀರಡಿಕೆಯಂಂಟಾಗಂ : ಮೃಗವನ್ನು 
ಕಾಣದಿರಲು ಬಳಲಿ ಬಸವಳಿದು ದೂವಡಿಸಿ ( ದಾವಡಸಿ] ನೀರಂ ಕಾಣ 
ದಳಲಿಯರೆಸುತ್ತಿರಲು (ತುರಂಗ, ೩೪-೪೭). 

[ ದಾವು, ಎಡಾಹ) + ಅಡಸು] 

ದಾವಣ, (ನಾ). ಚಪ್ಪರ; ಹಂದರ : ಪಾದರಿಯ ನೆಲೆವಾಡಂಗಳೊಳಂ 
ದವನದ ದಾವಣಂಗಳೊಳಂ ಮಲ್ಲಿಗೆಯ ಮನೆಗಳೊಳಂ ಕಪ್ಪು ಎರೆದ 
ಸೊದೆಯೊಳಂ ಸೊಂಪುವಡೆದ ಕಂಪಿನ ಪೊಟಲೆಂಬ ಬೀಡು ಬಗೆಗೊಳಿಸು 
ತಿರ್ಫ್ಪದು (ಕಲ್ಮಿಳಾ. ೦೦೮); ದುರ್ಗಕಿಕ್ಲೀಶಕರಮಪ್ಪ ಮದ್ಯಂ ದೇವತೆಗೆಂದುಂ 
ಮಂತ್ರಸಿಧ್ಯರ್ಥಮಾಗಿಯುಂ ಮನೆ ಕೊಟ್ಟಗೆ ದಾವಣ ರಾಶಿ ತೋಂಟಂ 
ಮೊದಲಾದುವನೆರ್ಚಿಸಲೆಂದುಂ ಮನವಚನಕಾಯದಿಂ ಮಾಡಲಾಗದು 
ಮಾಡಿಸಲಾಗದು ಮಾಡುವನ್ಮರ್ಗೊಡಂಬಡಲಾಗದು (ಜಸಾರ. ೨೯೦), 
"ಕಾವಣ' ಪರಾ. 

[ ದೇ.8 ತಮಿ. ತಾವಳ ; ತೆಲು. ತಾವಲ - ನಿವಾಸ, ವಾಸಸ್ಥಾನ] 

ದಾವಣ, (ನಾ). ಒಬ್ಬಾತನ ಹೆಸರಂ : ಸಿರೆದ ದವೆಟ್‌ಯರ ಮಗ ದಾವಣ 
ಗವುದದೆ ವಂಹಾ ಜನಕ್ಕೆ ಕೊಟ್ಟದು ಶಾಲೆ (ಎಳ. ೪11, ಶಿಕಾರಿ. ೪೫ (ರ)-&೩; 
ಸು, 890 9), [ ದೇವಣ್ಣ ] 

ದಾವಣ್ಮ "ದಾಹಣಿ' ನೋ, 

ದಾವಣಪೇರುಂದವ್ವ (ನಾ). ಒಬ್ಬಾಕೆಯ ಹೆಸರಂ : ಇ ಧಮ್ಮದಿ ದಾವಣ 
`ಪೇರುನ್ನವ್ವಜಕ್ಲಿ ಕೊಟ್ಟೊದಂ ಐಗುಳ .ಕಟನಿ ಪರಿಪಾರೆ (ಎಳ, ಸ,ಶ್ರೀನಿವಾ. 
೬-೧೩ ; ಸು, 760), [ದಾವಣ್ಯ * ವೇರುಂದವ್ವ್ಯ ] 

ದಾವಣಿ, ಡಾಣ್ಣಿ, ಡಾವಣ, ಡಾವಣಿ, ಡಾವಣೆ, ಢಾವಣಿ, ದವಣಿ, 
ದವನಿ, ದಾವಿಂಳಿ, ದಾವುಣಿ (ನಾ). ೧. (ದನಕರುಗಳನ್ನು ಸಾಲಾಗಿ 
ಕಟ್ಟುವ) ಹಗ್ಗ; ಹಂರಿ; ಪಾಶ: “ದಾಮಿಳಿಯೆನಲು 'ದಾವಣಿ” 
(ಮಂಗರಾ, ೦೦೯-೫) ; ದಾವಣಿ[ಪಾಕಾಂ.-ಣೆ]ಯೊಳ್ಳಟ್ಟಿರ್ದಾ ಜೀವಧನಮ 
ದೊಂದೆ ಮಗ್ಗು ಲಿಂದಿರದೊಡವಿನ್ನೇವೇಟ್ವೂದಧಿಕಮೆನಿಸುವ ಜೀವಧನಮ 
ನೆಂದು ಸೇಸೆದಳಿವವರ್ಮೂಢರ್‌ (ಸಮುಪೆ ೩೮೨-೩೮6 ಅನುಬಂಧ, ೦); ಆವ 
ಕುಲದಲಿ ಪುಟ್ಟಲಿ ಪರವೆಣ್ಗಳ ಭಾವಿಸನಾವನವನಿಗೆ ದೇವರು ಸರಿಯಲ್ಲ 
ನರಪಶುಗಳ ಬಲು ದಾವಣಿಯವನೆ (ಕುರಾಸಾಂ. ೦-೯೪): ಕಾವು ಗೋಚರ 
ಮಾಗದಿರೆ ಕೋಪ ವೆಗ್ಗಳಿಸಿ ತೀವಿ ಭಿದುರೋಪಮಿತ ಶೆಬ್ದವೇಧಿಯ 
ತೆಗೆದು: ದಾವಣಿಯನಿಟ್ಟು [ಪಾಳಾಂ, ರಾವವನ್ನರಿದು] ಕೊಂದಪೆನೆನಲಂ 
ಭಾವವನ್ನರಿದು ಯಕ್ಷಿಣಿಯು ಜವದಿ ವಬಂಬರಿದು (ವೆಂಕಾರಾ. ೧-೧೨-೪೨); 
ಕೊರಳ ದಾವಣಿಗೆ ಕುಣಿಕೆ ಬೇಕು ಕವಲೆತ್ತಿಗೂಸು ಕಣಿಕೆ (ಅರಳು. 3೯೨-೭): 
ಪುಂಡಿ ನಾರಿನ ಹಗ್ಗ ಹೊಸೆಯುವುದು, ಎತ್ತು ದನ ಕಟ್ಟು ಲವ ದಾವಣಿ 
ತಿರುಪುವುದು (ಮಲಿನ. ೭೦), ೨. ಕಟ್ಟು; ಬಂಧನ: ಹೊಟ್ಟೆಯ ಪಾಡಿಗೆ 
ದುಡಿಯುವ ದಾವಣಿಯಲಿ ಸಿಕ್ಕಿ ಚಲಿಸುತ್ತಿವೆ ದಿಟ ನಿನಗಾ ಸಂಕುಲ 
ಪಂಕ್ತಿಯ ಬಕಪಕ್ಷಿ (ಅನಿಕೇ. ೪೬-೧೦); ನಾವಾದರೂ ಅರಸರ ದಾವಣಿಯಲ್ಲಿ 
ಸೇರತಕ್ಕವರೆ (ಬುಧಾರ. ೩೦). ೩, ಸಾಲಂ; ಪಂಕ್ತಿ: ಆಟಣಟ್‌ಗೆ 
ಬಲ್ಲಾಳನ ದಾಟ್‌ಯಂ ದಾವಣಿಯ ತುರಗ ದಟ ಖುರಹತಿಯಿಂ ಪೇಟ್‌ 
ಪೆಸರಿಲ್ಲದಂತಿರೆ ಪಾಯಾದುವು ವೈರಿದುರ್ಗವೆಂನಿತೊಳವನಿತುಂ (ಯಶಠೋಶ. 
೧-೦೪) ; ಧರಣೀದೇವರನಂ ಸತ್ಯರಿಸಿ ತಿಲಭೂರತ್ನರುಕ್ಕದಲ್ಲಿ ಭಾ(ದಾ( 


ದಾವಣಿ, 


ವಣಿ!ಐಾಕಾಂ, ೪ಿ7ಯ ಸುರಭಿಗಳನಖಿಳ ವಂಹಾವಿಭವಸಹಿತೆಅಿ್ಕದು 
ಧಾರೆಯನಾವರಾಂಬಂಧಿಯಿತ್ತನು (ನಿಭಾಗ ೦೦-೭೮-೨). ೪. ಗಂಂಪು; 
ನೆರವಿ; ಸಮೂಹ: ಭೈರವನ ತೆತ್ತಿಗರ ಡಾವಣಿಯೊಳಣ್ಣನ ಮತ್ತವಾರಣ 
ಭೀಮಸೇನನನಿತ್ತ ನೋಡೈ ಮಗನೆ ಕುರುಕುಲಕೇಣಿಕಾಅನನು (ಕುವ್ಕಾಲೀ, 
೨-೦೬) ; ದೇವ ನೀ ಭಹನೆಂದು ಬಂದರು ದಾವಣಿಯ ಹವಣಟ್‌ದು 
ಬಳಿಕ ಮಹಾವಿಳಾಸದೊಳೊಪ್ಪವಿಟ್ಟರು ತಮ್ಮ ನಗರಿಗಳ (ಕುಬ್ಕವಿ. 
೦೦-೪೬), ೫. ದನಗಳನ್ನು ಕಟ್ಟುವ ಸ್ಕಳ; - ಕೊಟ್ಟಿಗೆ: 
ಇನ್ನು ಛತ್ರಕ್ಕೆ ಹೋಗಿ ಊಟ ತೀರಿಸಿಕೊಂಡು ನವ್ಮ ದಾವಣಿಯ 
ಹತ್ತಿರೆ ಹಿಂತಿರುಗಿ ಬಂದು. . . ಕುಳಿತುಕೊಂಡೆವು (ಜಿಂಗಾಳ್ಳ. ೩೩೨). 
ಡಾಣಿ; : (೪. ಡಾವಣ: ೧. ಅಣಿಯುಳ್‌ ಹಾವಣಮೊಡ್ಮುವೊನ್‌ 
(ಎಇ. 2, ೦೮-೦೦ ; 800), ಡಾವಣಿ: ೨, ಇಣೆಗಳೋ ಕಲ್ಪಾಂತ 
ವಹ್ನಿಯ ಡೊಣೆಗಳೋ ಹಾಳಾಹಳದ ಡಾವಣಿಗಳೋ ನಾವಟ್‌ಯೆವು 
(ಕುಮ್ಮಾಳ, ೨೦-೯); ಹ್ಯಾವರಿಕೆ ಸಂಸಾರ ಡಾವಣಿಯ ನಡುವೆ ಕೊರಳಾವಲಿಗೆ 
ಸಿಗಬಿದ್ದು ಮಿಡಂಕುತಿಷ್ಟ ಜೀವಾಧಮನು ನಿನ್ನ ಮೆಚ್ಚೆಸಲಾಪೆನೆ 
(ವಿಸ್ತೋಸು, ೩೦-೦). ಡಾವಣೆ : ೧. ವಾರುವಗಳ ಡಾವಣೆ ನೇಣ್ಗಳ 
ಬಲು ಬೀರುಗುಣಿಕೆಗಳ -ಪಣಿದು ಕೇರಿ -ಕೇರಿಯೊಳು ತಮ್ಮಿಚ್ಚೆಯೊಳಗೆ 
ಸಲೆ ತಾಟುಮಾಟಾಗಿಯೋಡಿದುವು. (ಕಂಠವಿ. ೦೫-೯೦), ಢಾವಣಿ ; 
೩. "ಢಾವಣಿಗಿರಿ* ಪರಾ. ದವಣಿ : ಜಿ. ಇನ್ನ ಈ ಮನೆಯೊಳೆಗೆ 
ಮಲಗಿಕೊಂಡರೆ ದನದ ದವಣಿಯೊಳಗೆ ಮಲಗಿದ ಹಾಗೆ (ಪ್ರಶಾಣಿ. ೨೦). 
ದವನಿ ; ೫, ತಾರಕ್ಕ ಕಟ್ಟೆಯ ಮೇಲಿಂದ ಒಮ್ಮೆಲೇ ಕೆಳಗುರುಳಿ ಬಿದ್ದಳು 
ದನಗಳನ್ನು ಕಟ್ಟುವ ಧವನಿಯಲ್ಲಿ. (ನಿಸರ್ಗ, ೩೪). ದಾಮಿಳಿ: ೧.“ದಾವಿಂಉಿ 
ಯೆನಲು ದಾವಣಿ” (ಮಂಗರಾ, ೦೦೯-೩). ದಾವುಣಿ : ೧.. ಏರಿದನು 
ಕೈಯೊಡನೆ ಖಳನೇಳ್ನೂರು ಘಂಟೆಯ ರಥವ ಮದಕರಿ ಮೂರು ಸಾವಿರ 
ಸೇರಿದವು ದಾವುಣಿಯ ನೊಗಗಳಲಿ . . . ಹದಿನಾರು ಸಾವಿರ ಬಂಡಿಯಲಿ 
ನೂಕಿದಂವು (ಅಂಬಿಕ. ೧೯-೩೦), [ ಎಸಂ. ದಾಮನೀ] 

ದಾವಣಿ, ಧಾವಳಿ (ನಾ). ಲಂಗವುಟ್ಟ ಹೆಣ್ಗುವಂಕ್ಕಳಂ ಧರಿಸಂವ 
ವೆೀಲಂಹೊದಿಕೆ : ವೈಷ್ಣವಭಕ್ತರು ಅವಳ ದಾವಣಿಯ ಸೆರಗು ` ಮಾತ್ರ 
ಪರಮಾತ್ಮನ ಮೇಲಿರುವುದನ್ನು ಕಂಡರು (ಠಕ್ತಿಮಾ, ೯»). ಧಾವಳಿ ; 
ಪಟೇಲರ ಮಗ ನನ್ನನ್ನು ದುರುಗಟ್ಟ ನೋಡಿ ನಾನು ಹೊದ್ದಿದ್ದ ಧಾವಳಿ 
ಯನ್ನು ಕಿತ್ತೆಸೆದ (ಗೋಪುರ, ೩೫); ಕಾಲಿನ ಕಿರಿಗೆಜ್ಜೆಗಳಿಂದ ಹಿಡಿದು 
ತಲೆಯ ಮೇಲೆ ಹೊದೆದಿದ್ದ ಭಾವಳಿಯವರೆಗೆ ' ಎಲ್ಲವೂ ಸ್ಥಳೀಯ 
ಉಡುಗೆಯೇ ಆಗಿದ್ದಿತು (ರೂರಾಷಿ. ೯೦). 

[ «ಪಾರ. ದಾಮನೀ ; ಹಿಂ. ದಾಮನ್‌ ಎ ಸೆರಗು, ಅಂಚು] 

ದಾವಣಿ, "ದಾಹಣಿ' ನೋ 

ದಾವಣಿಗಟ್ಟು,, ಡಾವಣಿಕಟ್ಟು (ಕ್ರಿ). ೧. ಸಾಲಾಗಂ ; ಸಾಲಂಗಟ್ಟು : 
ದಾವಣಿಗಟ್ಟಿದ ಮಧುಕರಜೀವಧನಕ್ಕಿಕ್ಕುವಂತೆ ಮೇಪಂ ಸಖಿ 

 ಲೀಲಾವತಿಯ ಪಂತಿಗುರುಳೊಳ್‌ ಪೂವಿನ ಕೇಸರದ ರಜಮನೊರ್ವಳ್‌ 

ತಳಿದಳ್‌ (ಲೀಲರಾಪ, ೦೨-೬೦), ಪಿ. ಸಾಲಾಗಿ ಕಟ್ಟು HE ಮಾಲೆಗಟ್ಟು ದ 
ಮಂ್‌ಮಾಂಗಳ ದಾವಣಿಗಟ್ಟಿದವೋಲ್‌ ಬೆಳ್ಡಿಂಗಳ-ಹಕ್ಕಿಯ ಹಸುಳೆಗಳ 
ಲಾವಣಿಗೆಯ ಮುಸುಕಿದವೋಲ್‌ . - ಕುವರನ ಲಾವಣ್ಮಾಂಗ 
ಮನಡರ್ದುವು ಪುರಸತಿಯರ ಕಣ್ಗಳ ಬೆಳಗು (ಜಯಳಾ. ೧೦-೩೩). 
ಡಾವಣಿಕಟ್ಟು : (1). (ದಾವಣಿ; + ಕಟ್ಟು] 

ದಾವಣಿಗಟ್ಟು, (ನಾ). (ಹೂವನ್ನು) ಸಾಲಾಗಿ ಕಟ್ಟಿರಂವಂತಹಂದಂ ; 
ಮಾಲೆ: ನನೆಯಂ ದಾವಣಿಗಟ್ಟಂ ಕಟ್ವತ್ತಿನಿಯರ್ಗೊಪ್ಪಿಸಿ ಕೊಡುವ 
ಪೊಲಿತ್ತರ್ವನಿತೆಯರಾ ಪೂವಿನ ಪೇಟೆಯೊಳ್ಳಾಸಿಗಮಂ ವಿಟರ್ಗೆ (ಆಯಕಾ. 

[ ದಾವಣಿ + ಕಟ್ಟು) 


೦-೩೪), 


೩೮೭೮ 


ಕ 


468 


ದಾವಪಾವಕ 


ದ್ಧಾವಣಿಗು೫* (ನಾ). ಹಗ್ಗದಿಂದ ಸಾಲಾಗಿ ಕಟ್ಟಿದ ಕುರಿ: ನಿನ್ನಸಿ 
ಮುಖದಿಂ ದಾವಣಿಗುಅೌಯಂ ತಜಿಕಿದೊಡೆ: ದೇವಿ ಶುಭೇತರವಿನಾಶಮಂ.: 
ದಯೆಗೆಯ್ಲುಂ (ಯಶೋಶ. ೩-೦೩), [ ದಾವಣಿ, + ಕುಜ] 

ದಾವಣಿಗೂಂಟ (ನಾ). ಹಗ್ಗ ಬಿಗಿಯಲು ಹೊಡೆಯಂವ ಗೂಟ ; 
ದಾವಣಿಗೂಂಟಮಂ . ಪೊಡೆವ ಕಾಟ್ಕುರುಳಂ ಪರಿದಾಯ್ವ್ದ . ಪೇರ್ಗಳಂ 
ಠಾವಟ್‌ದೊಟ್ಟಿಲೊಟ್ಟುವ , . . ಅಡುವ ದೋಲಿಗರಿಂದೆಸೆದಂ ವಣಿಗ್ವರಂ 


(ದಕಕು. ೪-೭೮). (ದಾವಣಿ, * ಗಾಂಟ 
ದಾವಣಿಗೆ (ನಾ). ಎ ದಾಹಣಿ : ದಾವಣಿಗೆಯೊಳ್‌ ಕುಟ್ಟಿ (ಲಕ್ಷಳಾ. 
೭-೬-೬), [ದಾವಣಿ (ಎದಾಹಣಿ) + - ಗೆ) 


ದಾವಣಿಗೆಡಹು (ಕ್ರಿ). ಸಾಲಿನಲ್ಲಿ ಉರುಳಿಸಂ : ಮಗಧನ ಹೆಣನ 'ದಾವಣೆ 
ಓಣಿ ಗೆಡಹಿದನು ಸಮರಂಗಭೂಮಿಯಲಿ (ಕುವ್ಮಾದ್ರೋ. ಓರಿಇ ಪಟ. ೨೮೦). 
[ ದಾವಣಿ, + ಕೆಡಹು ( ಆಕೆಡಪು) ] 
ದಾವಣಿಗೊಳ್‌ (ಕ್ರಿ). ಗುಂಪುಗೂಡಂ ; ಒಟ್ಟಾಗಂ: ದಾವಣಿ [ಪಾಕಾಂ 
ಗಾವಳಿ]ಗೊಂಡೆಅಗಿದ ಭೃಂಗಾವಳಿಯಂ ಸೋವಲ್‌ (ಲಾವ; ೦೩-೭೬). 
[ ದಾವಣ್ಣಿ-೬ ಕೊಳ್‌] 
ದಾವಣಿಸುಳಿ (ನಾ). ಕೊರಳಿನ ಹಶ್ತಿರ (ಹಗ್ಗ ಕಟ್ಟುವ ಬಳಿ) ಇರಂವ 
ಸಂಳಿ: ದನಾ ಪರೀಕ್ಷೆ ಮಾಡೋವಾಗ ಹೀನಸುಳಿ, ಪಾತಾಳಸುಳಿ, ದಾವಣಿ 
ಸುಳಿ. . . ಕೋಠಬಗ್ರಿ, ಕೊವ್ಹಲ್ಲು ಇವೆಲ್ಲಾನೂ ಚಂದಾಗಿ ನೋಡಿ 
ಒಳ್ಳೆ ಸುಳಿ ಇರೋದ ತತ್ತಾಲಾ (ಹುಟ್ಕಹ, ೧೩೯). 
[ವಾದಣಿ, + ಸುಳ್ಳಿ (ಸುಟ್ಟಾ) 
ದಾವಣೆ "ದಾಹಣಿ' ನೋ. 
ದಾವತಿ 'ಧಾವತಿ' ನೋ. 
ದಾವತಿಗೊಳ್‌ ಧಾವತಿಗೊಳ್‌' ನೋ. 
ದಾವತಿಪಡಿಸು (ಕ್ರಿ). ಸಂಕಟವನ್ನ್ನಿಂಟಂಮಾಡು ; ಆಯಾಸಗೊಳಿಸಂ : 
[ ದಾವತಿಪಡು ( €ಧಾವತಿಬಡು) + - ಇಸ್ಕು] 
ದಾವತಿಫಡು "ಧಾವಶಿಬಡು' ನೋ, 
ದಾವತಿಬಡು "ಧಾವತಿಬಡಂ' ನೋ. 
ದಾವತಿವೆಚು (ಕ್ರಿ). ಬಳಲಿಕೆಯನ್ನು ಹೊಂದು; ಶ್ರವಂಫಡಂ: 
ದಾವತಿವೆಶ್ತುವಂದ ಹುತುಪರ್ಣನೃಪರಿ ಪುರದೊಳ್‌ ನಿರಂತರಂ ಶೀವಿದ 
ವಾರ್ತೆಯಂ ಪಲಬರಿಂ ತಿಳಿವಂತಿರೆ ಕೇಳ್ದು (ನಳಣಂ. ೭೪೪), 
[ ದಾವತಿ (-ಧಾವತಿ) *-ಪೆಜ್ಮು? 
ದಾವಶಿಹಿಡಿ (ಕ್ರಿ). ಕೆಲಸವನ್ನು ಪ್ರಾರಂಭಿಸು; ಕಾರ್ಯೋನ್ಮೂಖ 
ನಾಗಂ: ಮಾಳೂನನ್ನು ನೋಡಿ ಮುಂಗೈ ತಗುಲಿಸಿ ಕೆಳದನಿಯಲ್ಲಿ 
ಕೇಳಿದನು “ದಾವತಿ ಹಿಡಿಯಲಾ ?” (ಪವನ. ೧೩), 
[ ದಾವತಿ (ಎಧಾವತಿ) + ಹಿಡಿ; (ಇಡಿ)? 
ದಾವದಗ್ಧ (ಗಂ). ಕಾಳ್ಗಿಚ್ಚಿನಿಂದ ಸಂಟ್ಸ : ಎನೆ ದಾವದಗೃಗಿರಿ ನೂತನ 
ಜಳದಜಳಂಗಳಿಂದಮಾಜುವವೋಲ್‌ ಭೋಂಕನೆ ಭರತನನಾಜ್‌ಸಿದಂ 
ಮಂನಿವಿನುಶ ಗಣಾಧಿನಾಥವಚನಾಮೃತದಿಂ (ಅದಿಪು. ೦೬-೬೦). 
[ ದಾವ್ಯ + ದಗ್ಮ] 
ದಾವದಹನ (ನಾ). ಕಾಡಿನ ಕಿಚ್ಚು ; ಕಾಳ್ಗಿ ಚರ: ಮದನದಾವದಹನಂ 
ತಳ್ತಿರ್ದಪುದಿಲ್ಲ ನಿನ್ನಂ (ಉದಂಪೂ: 69೯), [ ದಾವ್ಯ ೬ ದಹನ] 
ದಾವಧೂಮ (ನಾ). ಕಾಡಂಕಿಚ್ಚಿನ ಹೊಗೆ: ಆವು(ವ)ಗೆಯ ಕಿಚ್ಚಿನಂತೆ 
ದಾವಧೂಮ [ಪಾಕಾ. ಧಾಮಧೂಮ ವಾದಂತೆ ಆವ ಓಡ ಸುಟ್ಟನೆಂದ 
ಉೌಯೆನವ್ವಾ (ಸವೇವ, ೭೫-೪೦೫): [ ದಾವ್ಯ * ಧೂಮ] 
ದಾವಪಾವಕ (ನಾ). ಎ ದಾವದಹನ : ದಾವಪಾವಕಂ ಬಳಸೆ ಸುರುಳ್ಹ 
| ಬಾಳ ಸಹಕಾರಮಹೀರುಹಂ (ಆದಿಪು. ೨-೩೪); ದಾವಪಾವಕಜಾ ಛೆಯಂ 


ದಾವಯ್ಯ 


ಕಂಡ ವನಶಿಖಂಡಿಯಂತೆಯುಂ ಗರುಡಚಂಚಂವಂ ಕಂಡ ಕಂಡುಕೀಂದ್ರ 
ನೆಂತೆಯುಂ ಭಯಂಗೊಂಡು (ಪುಷ್ಪಪು, ೦೩-೨೬ ವ). 
[ ದಾವ್ಯ * ಪಾವಕ] 

ದಾವಯ್ಯ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿ ಶ್ರೀ ದಾವಯ್ಕನ ಕಿಜಿಯ 
ನಾರಾಯಣಂ ರಾಜಾಶ್ರಯ ವಿಣ್ನಗರ ದೇವರ್ಗ್ಗೆ ತನ್ನ ಪಡುವಣ ತೋಂಟ್ಬ್ಟ 
ಕಟನಿಯಲ್‌ (ಎಕ, ೩1೪, ಮಳವ, ೧೨೩-೦; ಸು, 1014), 

[ ಇದೇವಯ್ಕ 

ದಾವರ "ಡಾವರ' ನೋ. 

ದಾವರಂಗ (ನಾ). ಒಂದಂ ಸ್ಥಳದ ಹೆಸರಂ: ದಾವರಜ್ನದ ದೊದಿಪನ್ಹಿ 
ಗಲಿಯು ಕೆಲ್ಲೂರು ಕಬೂರುಮೊಳನಿಕೆ (ಎಕ, ಸ], ತಿಪಟೂ. ೧೦-೩; 
ಸು, 9207. [?) 

ದಾವರಿಸು "ಡಾವರಿಸು' ನೋ. 

ದಾವಶಿಖಿ (ನಾ). ಎ ದಾವ ದ ಹನ: ಉಗ್ರಾರಿವಂಶಲತಾವಲ್ಲರಿಗಳ್ಲಿ 
ದಾವಶಿಖವೊಲ್ಮೆಯ್ದೋಟ '(ಪಂಪಧಾ, ೩-೩3); ರೆತ್ನಶಿಲಾಗೃಹಮಂ 
ಸಿಡಿಲಂತಿರೆ ಧವಲಹಾರಮಂ ದಾವಶಿಖಿವೊಲಳುರ್ದುದು ದಹನಂ 
(ಪಂಕಾಮಾ, ೧೧-೦೪೧). [ದಾವ್ಯ+ ಶಿಖಿ] 

ದಾವಾ, ದಾವೆ (ನಾ). (ವ್ಯವಹಾರಕ್ಕೆ ಸಂಬಂಧಿಸಿದ) ವ್ಯಾಜ್ಯ : 
ಮೊಕದ್ದಮೆ ; ಕಟ್ಟೆ: ವಾದಿಯು ದಾಖಲ್ಮಾಡಿದ ದಾವಾಕ್ಕೆ ಪ್ರತಿ 
ವಾದಿಯ ಉತ್ತರವೂ ಅದಕ್ಕೆ ವಾದಿಯ ಜವಾಬೂ . . . ಕೋರ್ಟಿಗೆ 
ದಾಖಲಾಗುತ್ತಿದ್ದುವು (ಮಹಾವಂ. 11, ೪೫. ದಾವೆ : ಕೋರ್ಟಿನಲ್ಲಿ 
ದಾವೆಗಳನ್ನು ಹಾಕಿದರೆ ಆ ದಾವೆಗಳ ತೀರ್ಮಾನ ಪ್ರತಿವಾದಿಗೆ ಬರೆದು 
ಕೊಟ್ಟ ಪತ್ರಡ ಆಧಾರದ ಮೇಲೆ ಆಗುತ್ತದೆ (ಪ್ರವಾಇ. 1, ೩೮೭); ಆಸ್ತಿ, 
ಸಂವಿದೆಗಳು, ಅಧಿಕಾರಗಳು, ದಾಯಿತ್ವಗಳು, ಆಭಾರೆಗಳು ಮತ್ತು 
ದಾವೆಗಳು (ಛಾಧಾನ, ೦೬೯) ; ರೆಗ್ಯುಲೇಷನಿನ ೬ನೆಯ ಪ್ರಕರಣದ ಮೇರೆ 
ದಾವೆಗಳನ್ನು ವಿಚಾರಿಸುವ.ಬಗೈೆ ಹೆಸರುಗಳು ಸೇರಿರತಕ್ಕದ್ದು 
(ಗ್ರಾಮಾಕ, ೧೧). 

ದಾವಾ ಅರ್ಜಿ ಕೋರ್ಟಿನಲ್ಲಿ ತಗಾದೆ ಹೂಡಲಂ ಕೊಡಂವ ಅರಿಕೆ: 
ವಾದಿಯಂ ತನ್ನ ದಾವಾ ಅರ್ಜಿಯಲ್ಲಿ ಅಂಥಾ ಮನುಷ್ಯನನ್ನು ನೇಮಿಸಿದ್ದರೆ 
, * ಆತನಿಗೆ ತಿಳಿಸತಕ್ಕದ್ದು (ಗ್ರಾಮಾಕ, ೧೭. ದಾವಾದಾಖಲೆ ಎ 

ತಗಾದೆಯ ಅರಿಕೆಯಂನ್ನು ದಾಖಲಂ ಮಾಡಿಸಂವುದಂ: ಲಿಖಿತ 
ಮೂಲಕವಾಗಿ ದಾವಾದಾಖಲೆಯನ್ನು ಪಡೆದು. ಅದಕ್ಕೆ ಉತ್ತರೆ ಪ್ರತ್ಯುತ್ತರ 
ಗಳನ್ನು ಬರೆಸುವ ಪದ್ಧತಿಯಿರಲಿಲ್ಲ (ಮಜಾವಂ.71, ೨೮. ದಾವಾ ಮಾಡು, 
ದಾವೆ ಮಾಡು ಎ ನ್ಯಾಯಾಲಯಂದಲ್ಲಿ.ವ್ಯಾಜ್ಯ ಹೂಡು : ಸೆಟ್ಟಿ ದಾವಾ 
ಮಾಡವನೆ (ಮಾಂಗಲ್ಯ, ೧೯) ; ವಕೀಲರ ಮನೆಗೆ ಹೋಗಿ ಕೋಟ್ಟಿನಲ್ಲಿ 
ದಾವೇ ಮಾಡಬೇಕೇ (ಮೋಹಿನೀ. ೧೨೪), ದಾವಾ ಸೊತ್ತು ಎ ತಗಾದೆಯಲ್ಲಿ 
ರುವ ಭೂವಿಂ; ವ್ಯಾಜ್ಯದಆಸ್ತಿ : (೪). ದಾವಾ ಹಾಕು, ದಾವ ಹಾಕುಎ 
ಕೋರ್ಟಿನಲ್ಲಿ ವ್ಯಾಜ್ಯ ಹೂಡಂ ; ಮೊಕದ್ದವೆಂ ನಡೆಸಂ: ನಿಮ್ಮ 
ತಂದೆಯವರ ಮೇಲೆ ದಾವಾ ಹಾಕಿ ಬಿಟ್ಟೇನು(ಹನ್ನೊಂದ. ೫೧); ಕಂಪನಿಯ 
ಡೈರೆಕ ರುಗಳಲ್ಲಿ ಯಾರ ಮೇ ಲಾದರೊ ದಾವಾ ಹಾಕಿ ಸಾಲದ ಪೂರ್ತಿ ಹಣ 
ವನ್ನು ಅವರಿಂದ ವಸೂಲುವನಾಡಿಕೊಳ್ಳಬಹುದು (ಹಣಪ್ರ. ೦೨೯ ಅಡಿ); 
ಕೋರ್ಟಿಗೆ ಹೋಗಿ ಕಳಸಯ್ಯನ ಮೇಲೆ ದಾವಾ ಹಾಕಿದ (ಗಂಗಾಳ, ೩೩). 
ದಾವೆ ಹಾಡು ಎ ದಾವಾ ಹಾಕು: ನನಗೆ ನಾಳೆ ದಾವೆ ಹೂಡದೇಕಾಗಿ 
ಬರುತ್ತದೆ (ಪ್ರಕಾಶ, ೧೪೭) [*-ಅರ. ಹಿಂ. ಮರಾ. ದಾವಾ] 

ದಾವಾಗ್ನಿ (ನಾ). ೧. ಎ ದಾವದಹನ : ತೀವ್ರ ದಾವಾಗ್ನಿವೊಲುರಿದಪು 
ದುರ್ಬೀತಳೆಂ (ಸುಕುಮೂ. 9-೧೩) ; -ದಾವಾಗ್ನಿಯನೆಟ್ಚಜ್‌ಪ ವಂಹಾ 
ವಾಯುವಿನಂತೆ ತಮ್ಮ ಮನದಳಿಪಂ ನಾನಾ .ವಿಧ ದುರಾಗಮೋಕ್ತಿ 


೩೮೭೯ 


ದಾವುದು 


ಗಳಾವಗಮೆಟ್ಟರಿಸೆ (ವರ್ಧಪು. ೧೧-೪೨) ; ಅಡವಿವಿಡಿದೋಡುತಿಹ ಗಜಂ 
ದಾವಾಗ್ನಿ ತನುವೊತ್ತು ಬೀದಿವರಿವಂತಿರ್ದುದು (ಹಣಾ, ೩-೩೬) ; ಇಡಿದ 
ಧೂಳಿಯ ಧೂಮರಾಶಿಯ ಪಡೆ ವಿರಾಟನ ಮಗನ ಕಂಗಳಿಗೊಡನೊಡನೆ 
ದಾವಾಗ್ನಿಯಂತಿರೆ ತೋಜಿಕಿತಿದಿರಿನಲಿ (ಕುವ್ಯಾವಿ. ೬-೩) ; ಅವಳೆ ಮನಸ್ಸಿ 
ನಲ್ಲಿ ಯಾವುದೊ ದಾವಾಗ್ನಿ ಎದ್ದಿದೆ (ಕಾಂತಾ, ೨೭೬). ೨. ಪಂಚಾಗ್ನಿ 
ಗಳಲ್ಲಿ ಒಂದಂ : ಗ್ರೀಷ್ಮಾದಿ ರೂಪಕಾಲಾಗ್ನಿ ಆತಪರೂಪ ಸೂರ್ಯಾಗ್ನಿ 
ಪ್ರಣ್ಯಾಭಿವ್ಯಕ್ತರೂಪ ಸೂರ್ಯಳಉಂತಾಗ್ನಿ ವೇಣ್ವಭಿವ್ಯಕ್ತ ದಾವಾಗ್ನಿ 
ದೇಹಾಂತರ್ಗತ ಉದರಾಗ್ನಿಗಳೆಂಬ ಪಂಚಾಗ್ನಿಗಳಂ (ವಿವೇಳೆ, ೦೪೪), 
[ ದಾವ್ಮ + ಅಗ್ನಿ] 


30, ದಾವಾದಾರ, ದಾವೆದಾರ (ನಾ), ವ್ಯಾಜ್ಯ ಹೂಡಿದವನಂ : ಕೋರ್ಟಿನ 


48 


ಕೊನೆಯ ತೀರ್ಮಾನದ ಮೇರೆಗೆ ದಾವಾದಾರನೇ ಜಾಮಿನು ತೆರ 
ಬೇಕಾಯಿತು (ರೂಂ). ದಾವೆದಾರ ; (8). [ದಾವಾ - ದಾರ್ಮ 

ದಾವಾನಲ, ದಾವಾನಳ (ನಾ). ಎ ದಾವದಹನ : “ಬನಬೆಂಕಿಯೆ ದಾವಾ 
ನಲಂ”  (ಕವಿಕಂ. 8೮) ; ಮಹಾಸ್ಮರವಿಪಿನದಾವಾನಲ ಕೃಪಾವನಧಿ 
ಬಲಿದುರುಶೃಂಗಿಯಾದಂದಮೊ (ಏಳೋಪು- ೨-೬). ದಾವಾನಳ : ಆತ್ಮ 
ಜರಿನಾದ ಕುಲಾಪವಾದ ಪರಾಭವದ ದಾವಾನಳದಿಂ , , , ಚಿಂತಾಂತ 
ರಂಗನುವಾಾಗಿ (ಸುಕುಮಾ. ೨-೦೦ ವು ; ಲಲಿತ ಚಂದ್ರಿಕೆಗೇಕೆ -ದಾವಾನಳನ 
ಖಾಡಾಖಾಡಿ (ಕುವ್ಯಾದ್ರೋ. ೪-೪೮) ; ಲಲಿತನಿರ್ಮಲಚಂದ್ರಕಾಂತದ 
ಶಿಲೆಯ ಹೆತ್ತಿರೆ ಲತೆಯ ದಾವಾನಳನು ಕೊಳಲಾ ಜ್ಯಾಲೆಯಾ ಶಿಲೆಯೊಳಗೆ 
ತೋರ್ಪಂತೆ (ಪ್ರಥುಲೀ. ೭-೨೫. [ದಾವ್ಯ +೬ ಅನಲ] 

ದಾವಾನಲಚೂರ್ಣ (ನಾ). ಒಂದಂ ವಿಧವಾದ ಚೂರ್ಣ : ದಾವಾನೆಲ 
ಚೂರ್ಣ-ಹಿಂಗು, ವಾಯುವಿಳಂಗ, ಪಂಚಲವಣ, ಕರ್ಕಾಟಕ ಶೈಂಗಿ, 
ತಾರೇಕಾಯಿ, ನೆಲ್ಲೀಚಟ್ಟು, ಶ್ರಿಕಟುಕ, ಚವ್ಯ, ಚಿತ್ರಮೂಲ, ಮೋಡಿ, 
ಕೊನ್ನಾರಿಗೆಡ್ಡೆ, ಕಟುಕರೋಹಿಣಿ, ಕರೀಜೀರಿಗೆ, ಬಿಳೀಜೀರಿಗೆ, ಕೊಡಸಿಗೆ 
ಬೀಜ, ಚಂಗಲ್ವಕೋಷ್ಟ, ಹೆಗ್ಗುಳ್ಳ, ನೆಲಗುಳ್ಳ, ತಿಗಡೆ, ಗಜಹಿಪ್ಪಲಿ, 
ಸಿಹಿಹಾಲೆಬೇರು, ವಿಷಖದ್ದಿ, ಈಶ್ವರೀಬೇರಃ. ಗಂಟುಭಾರೆಂಗಿ, ಯವ 
ಕ್ಷಾರ, ಸರ್ಜಕ್ಷಾರೆ, ಬಿಳಿಗಾರ, ಅರಿಸಿನ, ಮರದರಿಸಿನ ಇವನ್ನು ಸಮಾಂಶ 
ಚೂರ್ಣಮಾಡಿ ಬೆಲ್ಲ ಅಥವಾ ಜೇನು ತುಪ್ಪದೊಡನೆ ತೆಗೆದುಕೊಳ್ಳಲು 
ಕಾಸ ಶಾಸ, ಅಜೀರ್ಣ, ವಾತತಿಮಿರ, ಶ್ರಿದೋಷಶೂಲೆ, ಸಹ ಪರಿಹಾರೆ 
ವಾಗುವುವೆ (ಸಳವೈ. ಪರಿ. ೪೩೬). 

[ ದಾವಾಸಲ? + ಚೂರ್ಣ] 
ದಾವಾನಳ "ದಾವಾನಲ' ನೋ. 


ದಾವಾರಿ (?). (?): ವೃಷಗ ವೃಶ್ಚಿಕಗಮನ ದಾವಾರಿ ಕಂಸಮಂ 
ತೊಲೆಯದಿರ್ಪ (ಏಕೋಪು. ೨). [?) 
ದಾವು;: "ಡಾಹ' ನೋ. _ 


ದಾವ (ನಾ). ಹಗ್ಗ ; ಹೆರಿ, ರಜ್ಜು: “ತಳ್ಳೆಂದುಂ ದಾವೆಂದುಂ ಆಗ್ಗರಣೆ 
ಯೆಂದುಂ ರಜ್ಜು” (ಕಕಸಾ. ೩೦-೩೪೦) ; ದಾವಿನ್ನಡುವಂ ತೊಡರ್ಚಿ 
ದೃಢವಾಗಲುಲೂಖಲದಲ್ಲಿ ಕಟ್ಟಿ ಪೋಗಿನ್ನು . . . ನೋಟಕ್ತಿನೆಂಬುದುಂ 
(ಜಗವಿ. ೩-೩೭) ; ದಾವುಂ-ದಾವು (ಕಮದ, ೨೭೮ ಪ್ರಯೋ) ; ಮುನ್ನೇಂ 
ಕಟ್ಟದೆ ಮಾಣ್ಣರೇ ಕಡೆವ ದಾವಿಂದೆನ್ನಂ (ಅಪ್ರತಿ. ೪೪-೨೩); ಎನ್ನೀ ಅಟ್‌ 
ಮೆಯ್ಯಂ ಬಾವಿ ದಾವುಗಳ್ಳೊ ಬ್ಬಸಿ ಎನ್ನಿನಿಯನಂ ಮಗುಟ್ಟುಂ ಕಾಣಲಕ್ಕು 
ಮೆಂದೊಡೇವೆನೈ (ಉಾಮಾಶ್ಮ. ೪3-0). ( ಎಸಂ. ದಾಮನ್‌ 3 

ದಾವುಣಿ "ದಾವಣ್ಣಿ' ನೋ. 

ದಾವುದು (ಸ). ರೂಪಗಳಂ (ಪುಂ. ಸ್ತೀ ಬಹಂವ) ದಾರು, (ವಿಶೇ) 
ದಾವ. ಪ್ರಶ್ನಾರ್ಥಕ ಸರ್ವನಾವಂ : ದಾವುದು ದಾರಿ ಆ ಊರಿಗೆ 
(ರೂಢಿ). 


ದಾವೆ 


ದಾರು, - ಅದು ಯಾರಂ ; “ಯಾರರ” (ಕಾನಕೋ. ೪): ದಾರಿಗೆ 
ದಾರು ಮತ್ತಿಲ್ಲ ದೃಢ ಸೇರಿತು ಮನವನು ಮನೆ ವಂನೆಯೊಳಗೆಲ್ಲ (ಖುರಂದ. 
೦-೪೨-೬); ಅಂತರಂಗದ ಒಳಗೆ ಭ್ರಾಂತಿ ಬಿಡಿಸುವ ಎಮ್ಮೆ ಅಂತು ದಾರಿಗು 
ತಿಳಿಯುದಂಥ ಎಮ್ಮೆ (ಪುರಂಡ. ೨-88-೩): ದಾರೊಡೆಯನೊ ದಾರ್ಪತ್ತನೊ 
ನೀರೆ ಇವಳ ಸೊಬಗಿದೇನೊ (ಕತ್ಮಾಕ. ೩): ಈ ಮತ್ತೊಬ್ಬ ನಾಲ್ಕನೇ 
ಸ್ತ್ರೀಯು ದಾರಪ್ಪಾ? (ಉರಾಕ. 09); ಸೋರುತಿಹುದು ಮನೆಯ ಮಾಳಿಗಿ 
ದಾರು ಗಟ್ಟಿ ಮಾಳ್ಬರಿಲ್ಲ ಕಾಳಕತ್ತಲೆಯೊಳಗೆ ನಾನು ಮೇಲಕೇರಿ ಮೆಟ್ಟ 
ಲಾರೆ (ಕರೀಫ. ೦೯-೦) ; ಎಲ್ಲೆ ಭಗವತಿಯರಿರಾ! ನೀವು ದಾರು? 
(ಮುಂಬಯಿ. ೪-೩೯೯). ದಾವ ಅದು ಯಾವ; “ಯಾವ” (ಹಾನಳೋ. ೪); 
ನಿನ್ನ ಶೀಲ ಸೌಂದಯಂ್ಣವನು ಧರೆಯೊಳಗೆ ವರ್ಣಿಸುವ ಕವಿಯು ದಾವಾ 
(ವಾದಿಕೀ. ೪-0); ಈಗ ಆ ರಾಜನೆ ದಾವ ಕಾರ್ಯದಲ್ಲಿ ಆಸಕ್ತನಾಗಿದ್ದಾನೆ 
(ಉರಾಡ, ೪3). "ಆವುದಂ', "ಯಾವುದಂ' ಪರಾ. 
[ ಅದ್ದು + ಆವುದು] 
ದಾವೆ, “ದಾವಾ? ನೋ. 
ದಾವೆ, (ನಾ). ೧. ಹಗ್ಗ (?) : ನಿನ್ನಯ ನಣ್ಣೆ ದಲೆಂದು ತಂದ ಹುಟ್ಟಿ 
ಗೆಯಂಟ್‌ದೇಟಳ್ಕ್ಮಾಳಂಗಬ್‌ದು ಸೇದೆಯ ಜಾವಿಯೊ ಬಂದ ದಾವೆ[ಪಾಠಾಂ. 
ತಾವಿ]ಯೋ (ಲೀರಾವ. ೨-೧೦೦). ಪಿ. (?): “ದಾವೆ[ಕಾಳಾಂ. ರಾವೆ]ಯೆನೆ 
ಸಾವೆಯಕ್ಕುಂ” (ಮಂಗರಾ. ೩೬-೦೮). [? ] 
ದಾನೆದಾರ 'ದಾವಾದಾರ' ನೋ. 
ದಾಶ (ನಾ). ೧, ಬೆಸ್ತರವನಂ ; ವಿನಾನಂಗಾರ : ಆ ಮಾನನೊರ್ವಂ 
ಜಾಲಗಾಜಂ ಜಾಲದೊಳ್‌ ಪಿಡಿದಲ್ಲಿಗರಸಪ್ಪ ದಾಶನಲ್ಲಿಗುಯ್ದು ಶೋಟ್‌ 
ದೊಡೆ (ಪಂಪಥಧಾ. ೧-೬೮ ಐ). ೨. ಆಳಂ; ದಾಸ; ಸೇವಕ: ಮಹಾ 
ಬಲಶಾಲಿಯಾದ ಜರಾಸಂಧನು, ಕೃಷ್ಣನು ದಾಶನೆಂದು: ಅವನೊಡನೆ 
ಯುದ್ಧಕ್ಕೆ ಹೋಗಲಿಲ್ಲ (ವಕಳಾ. ೮). "ದಾಶಾರ್ಹ' ಪರಾ. ( ಸಂ.) 
ದಾಶಮಿಕ (ಗಂ). ಹತ್ತನೆಯಂ ; ಹತ್ತು ಹತ್ತಾಗಿ ಎಣಿಸಿದ; ಹತ್ತು 
ಹತ್ತು ಹಿಡಿದಂ ಹೋಗುವ : “ದಾಶವಿಂಕ, ದಶಮಲವ”" . (Decimal. 
ಪಾರಿನಿ. ೨೬). [ಸಂ.] 
ದಾಶಮಿಕಪದ್ಭತಿ (ನಾ). [ಗಣಿತ] ಹತ್ತು ಹತ್ತರಂತೆ ಏರುತ್ತಾ ಅಥವಾ 
ಇಳಿಯುತ್ತಾ ಹೋಗಂವ ಎಣಿಕೆಯ ಕ್ರವಂ: ಈತನ ಸಲಹೆಗಳ 
ಪ್ರಕಾರವೇ, 'ದಾಶಮಿಕವದ್ಮೆ ಶಿಯು ಜಾರಿಗೆ ಬಂದಿತು (ಗಚಿಹ. ೦೩೮). 
[ ದಾಶಮಿಕ + ಪದ್ಧತಿ ] 
ದಾಶರಥಿ (ನಾ). ದಶರಥನ ವಂಗ ; ಶ್ರೀರಾವಂ : ರತ್ನ ಪ್ರದೀವಮಯ 
ಮಾಯ್ರಿ ತಮಮೆಲ್ಲಮುಂ ರಘುಜಪ್ರತಾಪಮಯವತಾಯ್ತಾ ಮೂಜಗ 
ಮೆಲ್ಲಮುಂ ದಾಶರಥಿ ರಾಜ್ಯಮಂ ಪಾಲಿಸೆ (ಕೈಮಿಛಾ. ೧೮-೦೨). [ ಸಂ. 
ದಾಶಾರ್ಹ (ನಾ). ೧. ದಶಾರ್ಹನ ವಂಶದವನಂ; ಯದಂವಂಶದವನಂ. 
೨, ಕೃಷ್ಣ. [ಸಂ.7 
ಡಾಶಾಳ "ದಾಸವಣ' ನೋ. 
ದಾಶಿವಾಳ "ದಾಸವಣ' ನೋ. 
ದಾಷ್ಟಿಕ್ನ "ದಾಷ್ಟೀಕ' ನೋ. 
ದಾಷ್ಟಿಕ್ಕ (ನಾ). ಹಾವು ಕಚ್ಚಿದವನಂ : ಇಲ್ಲಿಯೆ ಇರುಳೀ ದಾಷ್ಟಿಕಂಗೆ 
ಜಾವಮಿರಿಮೆಂದು ಪೇಟ್ದು ಪೋದಂ (ನಡ್ಮಾರಾ. ೦೪-೨೫). [ಸಂ.] 
ದಾಷ್ಟಿಕತನ (ನಾ). ಎದೆಗಾರಿಕೆ ; ದಿಟ್ಟತನ ; ಕೆಚ್ಚು : ದಾಷ್ಟಿಕತನಗೆಟ್ಟು 
ದರಹಾಸಮುಖಿ ಪರಿವೇಷ್ಟಿಸಿದಮುಳ ಸೌಂದರದಿ ಚೇಷ್ಟಿಪ ವೇಶ್ಕಾ 
ಭುಜಂಗರ ವಂಧುಪಾನಗೋಷ್ಠಿಯ ಸೊಬಗೋೀಕ್ಷಿಸಿದ (ಮೋಹ. ೦೮-೯೬); 
ಅವಳು ಹಳ್ಳಿಯ ಹೆಣ್ಣಾದುದರಿಂದ ಅಮ್ಟೊಂದು ದಾಷ್ಟಿಕತನವುಳ್ಳವ 
ಳಾಗಿರಲಿಲ್ಲ (ಮೂಲಾನ. ೦೫. [ ದಾಖ್ಟಿಕ, (ಆದಾಷ್ಟೀಕ) + - ತನ] 


೩೮೮೦ 


30 


0 


46 


ದಾಸಕಬ್ಬು 


ದಾಷ್ಟೀಕ, ದಾಷ್ಟಿಕ, (ನಾ). ೧. ಎದೆಗಾರಿಕೆ; ಧೈರ್ಯ ; ದಕ್ಷತೆ: 
ಜಾಣತನ ದಾಪ್ಟೀಕ ದೇಹತ್ರಾಣ ನಡೆನುಡಿಗಳಲಿ ಸಕಲ ಪ್ರಾಣಿಗಳಲತ್ಮಧಿಕ 
ನಾಗಿರುತಿರ್ದು (ನಿಧಾಗ. ೦೦-೦೩-೮) : ಮನದೊಳು ಕಳವಳಗೊಳುತ 
ಕೇಳಿದಡೆಯೇನು ದಾಷ್ಟೀಕವೆಂದು ತೋರುವುದೊ. (ಸೌಗಂಧಿ. ೨೩೯-೦3). 
೨. ದಕ್ಷನೂ ಪ್ರಭಾವಶಾಲಿಯೂ ಆದವನಂ: (೪. ೩. ಒರಟ; 
ನಿರ್ಲಜ್ಜ. ದಾಖ್ಟಿಕ್ಕ: ೧, ಅದರಲ್ಲಿ ಅಭಿರುಚಿಯಿಲ್ಲದಿದ್ದರೂ ಇದೆಯೆಂದು 
ಸಾಧಿಸುವ ದಾಖ್ಟಕ ಅವರಲ್ಲಿತ್ತು (ನಾಡಿಗೇ. 9) ; ಕಲಾವಿದರಲ್ಲಿ ದಾಷ್ಟಿಕ 
ವಿಲ್ಲದಿರುವುದರಿಂದರೋ ಅವರಿಗೆ ತಕ್ಕ ಪ್ರೋತ್ಸಾಹವಿಲ್ಲದಿರುವುದ 
ರಿಂದಲೋ ಈ ಪದ್ಧತಿಗಳು ಅಷ್ಟು ಪ್ರಖ್ಯಾತವಾಗಿಲ್ಲ (ಛಾರದ. ೩೬3). 

ದಾಷ್ಟಿಕವಾಗು - ದೃಢತೆ ಹೊಂದಂ; ಗಟ್ಟೆಯಾಗಿರಂ: ಹುಡುಗನಿಗೆ 
ವಿದ್ಯೆಯ ಹಂಬಲವಿದೆ. ದಷ್ಟೀಕವಾಗಿದ್ದಾನೆ (ಹತ್ತುಮ. ೧೦೨). 
[ ಆಸಂ. ಧಾರ್ಷಿಕ] 

ದಾಸ (ನಾ). ೧. ಆಳಂ ; ತೊತ್ತು; ಊಳಿಗದವನಂ; ಸೇವಕ : “ದಾಸಃ, 
ದಾಸೇರಕಃ-ಈ ೨ ಕೊ (ಬಕ್ತಿ)ಶ್ತಿನ ಮಗಂ” (ಹಲಾಯು. ೬೦-೨೦೦) ; 
ಕಾಳಿದಾಸಂಗೆ ದಾಸರೆನಿಪರ್‌ ಕವಿಗಳ (ಗವಿ. ೧-7); ಈಶ ನಿಮ್ಮ ದಾಸರ 
ದಾಸಿಯ ದಾಸ[ಪಾಕಾಂ. ಸಿ] ನಾನಯ , (ಬಸವ. ದಾಸನ 
ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾವಂದ ವೆಂಕಟರಮಣ (ಪುರಂದ. ೦-೯ 
ಪಲ್ಲವಿ); ದಾಸನಾಗಿಹ ಕೂಸು ಮೊರೆಯಿಡಲಾ ಸೆವಂಯಕೈತೇದು (ಗಗತಾ. 
೦೯-೨೬). ವಿ. ವೈಷ್ಣವ ಪಂಥದ ಭಕ್ತ; ಹರಿದಾಸ; ದಾಸಯ್ಯ ; 
ದಾಸಕೂಟಕ್ಕೆ ಸೇರಿದ ವ್ಯಕ್ತಿ: ಅಷ್ಟವಿಧಾರ್ಚನೆ ಮಠಪತಿ ದಾಸ ವೈಷ್ಣವ 
ರಾಹಾರದಾನಕಂ ಬಿಟ್ಟ ದತ್ತಿ (ಎಕ. ೫1೪, ಸಾಗಮೆಂ ೧೪೦-೬೭; ಸು. 
1826) : ದಾಸರ ನಿಂದಿಸಬೇಡ ಮನುಜ ಹರಿದಾಸರ ನಿಂದಿಸಬೇಡ (ಪುರಂದ. 
6-೧0 ಪಲ್ಲವಿ) ; ದಾಸನೆಂತಾಗುವೆನು ಧರೆಯೊಳಗೆ ನಾನು ವಾಸುದೇವನಲ್ಲಿ 
ಲೇಶಭಕಂತಿಯ ಕಾಣೆ (ಪುರಂದ. ೪-೦೬೩ ಪಲ್ಲವಿ); ದಾಸರು ಬಂದಾರೆ 
ಮದುವಿಗೆ (ಲೋಕಗೀ. ೨೩) : ಹರಿದಾಸರಲ್ಲಿ ದಾಸರು, ವ್ಯಾಸರು. ಎಂದು 
ಎರಡು ವಿಧ (ಭಾರದ. ೩೦೧). ೩, ಒಂದಂ ಜಾತಿ; ಐ ಸಾಮಾನ್ಯವಾಗಿ 
ಇವರಂ"ಒಂದಂ ಕಡೆ ನಿಲ್ಲದೆ ಊರಿಂದೂರಿಗೆ ಸಂಚಾರಮಾಡುತ್ತಾ 
ಕೀರ್ತನೆ, ಭಜನೆ ಮುಂಂತಾದಂವುಗಳಿಂದ ಹೊಟೆ ಹೊರೆದಂ 
ಕೊಳ್ಳುವರಂ: ದಾಸರು . . . ಇವರಲ್ಲಿ ತಿರುಮಲದಾಸರೆಂತತೂ 
ಗೆಂಡುದಾಸರೆಂತಲೂ ಯೆರಡು ವೊಳಭೇದಗಳಿವೆ (ಕಛಾಗೆ. ೨೦೭). 
೪. ಮಿಾನಂಗಾರ; ಬೆಸ್ತ: ನುತ ದಾಸಾನ್ವಯ ನಾಯಕಸುತ ನಾನೆನಗಿದಿರ 
ದಾರಂಮಿಲ್ಲಂ ಜಗದೊಳ್‌ (ಹಾಲಾಸ್ಯ. ೪-೯-೩೨). 

ದಾಸಮಕ್ಕಳು ಎ ಆಳಂಮಕ್ಕಳಂ ; ತೊತ್ತಿನ ಮಕ್ಕಳು ; ಭಕ್ತರಂ : 

ಶ್ರೀ ಭೇರುಂಡೇಶ್ವರ ದೇವರ್ಗ್ಗೆ. . . ಸಮಸ್ತಪ್ರಜೆ ದಾಸವಂಕ್ಕಳು ಕಂದ 
. ೬ ೬ ಕೊಟ್ಟಿ (ಎಕೆ. 71: (8), ಶಿಕಾರಿ. ೩೩೪; ಸು. 2250). ದಾಸರ ಆಟ, 
ದಾಸರಾಟ - ದಾಸರಂ . ಆಡಂವ ನಾಟಕ; ಬಯಲಾಟದ ಒಂದಂ 
ಪ್ರಕಾರ : ದಾಸರ ಆಟ ಆಟವಲ್ಲ ದೋಸೆಯ ಊಟ ಊಟವಲ್ಲ (ಗಾಜಿ); 
ಅವನು "ದಾಸರಾಟ' ನೋಡುವುದಕ್ಕೆಂದು ಪಕ್ಕದ ಹಳ್ಳಿಗೆ ಹೋಗಿದ್ದನು 
(ರೂಢಿ). ದಾಸರ ಪದ - ದಾಸರಂಗಳ ಹಾಡಂ; ಹರಿದಾಸರ ಕೀರ್ತನೆ: 
“ದಾಸರ ಪದದಲ್ಲಿ ತಪ್ಪಿಲ್ಲ, ತಂಗಡೀ ಹೂವಿನಲ್ಲಿ ವಾಸನೆಯಿಲ್ಲ' ವೆಂದು 
ಹೆರಿದಾಸರನ್ನು ನಿಂದಿಸುವವರ ವಾಗ್ಭಂಧನವಾಗುತ್ತದೆ (ಕಥವಿ. 11, ೦೨೩). 
`ದಾಸರ ಸುನಿ  ವೇಶ್ಯಾವೃತ್ತಿಯಂವಳಂ: “ದೇವದಾಸಿ. ಕಸಬಿ” 
(ಉನಕೋ. ೪). ದಾಸಾನುದಾಸ ಇ ಅಡಿಯಾಳಂ ; ಸೇವಕರ ಸೇವಕ: 
ಅವಳನ್ನು ಕ್ಷಣಮಾತ್ರವೂ ಎದುರಿಸಲಾರದೆ ಮಿಶಿವಿತಾರಿ ಮೋಹಗೊಂಡು 
ದಾಸಾನಂದಾಸನಾಗಿ ಅವಳಿಗೆ ಶರಣು ಬಿದ್ದೆ (ಯೋಧಪು. ೪೪). [ಸಂ. ] 

ದಾಸಕಬ್ಬು "ದಾಸರಿಕಬಗ್ಬಿ' ನೋ. 


೩೪೧) ; 


ದಾಸಕೂಟ 


ದಾಸಕೂಟ (ನಾ), ಹರಿದಾಸರ ಪಂಥ : ದಾಸಪಂಥ; ವೈಷ್ಣವ ಪಂಥದ 
ಭಕ್ತರ ಕೂಟ: ಶ್ರೀ ಪುರಂದರದಾಸರಾಯರಿಂದ ಸ್ಥಾಪಿತವಾದ ದಾಸ 


ಕೂಟವು . .. ಪುನಃ ಉದ್ಭೃತವಾಯಿತು (ವಿದಾಳೃ. ೫ ಪಂಕ): ದಾಸಪಂಥ ' 


ಅಥವಾ ದಾಸಕೂಟ ಬಂದದ್ದು ಇವರ ಕಾಲದಲ್ಲೇ (ಛಾರದ. ೨೯೩) ; 
ಪುರಂದರದಾಸರದ್ದು ಒಂದು ಕೂಟ; ಅದು "ದಾಸಕೂಟ?; ನಮ್ಮಂಥವ 
ರದ್ದು ಮತ್ತೊಂದು ಕೂಟ; ಇದು ವ್ಯಾಸಕೂಟ! (ಹೇಮಳೂ. ೦೦೨). 
“ವ್ಯಾಸಕೂಟ' ಪರಾ. [ದಾಸ * ಕೂಟ, 

ದಾಸಗಾವುಂಡ (ನಾ). ಒಬ್ಬಾತನ ಹೆಸರು: ವಲ್ಮಣಗಾವುಂಡನುಂ 
ಸತ್ಮಣನುಂ ದಾಸಗಾವುಂಡನುಂ ಮಾಚಿಸೆಟ್ಟಿಯಂಂ (ಕ4ಆ. ೧೦೦೩-೦೦-೨೦ ; 
1067). [ದಾಸ + ಗಾವುಂಡ(ಗಾಮುಂಡ)) 

ದಾಸಗಿತ್ತಿ (ನಾ) ದಾಸನ ಹೆಂಡತಿ ; (8). [ದಾಸ * -ಗಿಶ್ಚಿ) 

ದಾಸಗೆಲಸ (ನಾ). ಆಳು ಮಾಡಂವ ಕೆಲಸ; ಸೇವಕವೃತ್ತಿ; ಸೇವೆ: 
ಒಸಗೆಯಾಯಿತ್ತೆನ್ನ ದಾಸ [ಪಾಠಾಂ. ದಾಸಿ] ಗೆಲಸಕೆ ಬದುಕಿದೆ ನಾನೆನುತ 
ತಾಂ ಅಸಮ ಜಂಗಮದರುಶನಾಪೇಕ್ಷತೆಯೊಳೆಯ್ತಂದು (ಐಸಪು. ೨೦-೩). 

[ ದಾಸ + ಕೆಲಸ] 

ದಾಸಡಿ (ನಾ). ಒಬ್ಬಾತನ ಹೆಸರು: ವಳ್ಳಿರ್ಗ್ಗಾಮೆಯರ ದಾಸಡಿಯುಂ 
ಅಮಲಿಯರ ದೇವಡಿಯುಂ ವೆದೆವಳ್ಳಿಯರಾ ದೇವಡಿಯುಂ ಅಲಂವಳ್ಳಿ 
ಯರಾ ರವಿಚನ್ಮನುಂ (ಎಕ. ೪11, ಶಿಕಾರಿ. ೧೩೪-೭ ; ಸು. 686), 

ದಾಸಣ "ದಾಸವಣ' ನೋ. 

ದಾಸತ್ವ (ನಾ). ದಾಸನಾಗಿರಂವಿಕೆ , ಗುಲಾವಂತನ ; ಸೇವಕತನ. 
೨. ಹರಿದುಸನಾಗಂವಿಕೆ; ದಾಸಯ್ಯನಾಗುವಿಕೆ : ವೃರ್ಥವಲ್ಲವೇ 
ಜನುಮ ವ್ಯರ್ಥವಲ್ಲವೇ . . . ದಾಸರೊಡನೆ. ಆಡದವನ ದಾಸರ ಕೂಡೆ 
ಪಾಡದವನ ದಾಸರ ಕೊಂಡಾಡದವನ ದಾಸತ್ವ. ಪೊಂದದವನೆ (ಪುರಂದ. 
&.೦೪೩-೫); ಜಗನ್ನಾಥದಾಸರು ದಾಸತ್ವ ವಹಿಸುವುದಕ್ಕೆ ಮುಂಚೆ 
ಸಂಸ್ಕೃತ ಶಾಸ್ಟ್ರಾಭ್ಯಾಸಬಲದಿಂದ ಆಚಾರ್ಯರ ರೀವಿಯನ್ನು ನಡೆಸುತ್ತ 
ಬಂದರು (ಕಮಪಾಂ. ೯8). ೩. ಶಿವಶರಣನಾಗುವಿಕೆ : ದಾಸತ್ವ ವೀರ 
ದಾಸತ್ವ ಭೃತ್ಯತ್ವ ವೀರಭೃತ್ಯೆತ್ವ ಸಮಯಾಚಾರತ್ವ ಸಕಲಾವಸ್ಥಾತ್ವಂಗ 
ಳೆಂಬ ಷಡ್ವಿಧ ಸಜ್ಜನತ್ವಯುಕ್ತನಾಗಿ . . . ಜಗತ್ಪೂಜ್ಮನಪ್ಪಾತನೇ 
ಎವೀರಶೈವನವ್ಸೂ (ವಿವೇಕ. ೦೦). [೫೦.] 

ದಾಸದೀಕ್ಷೆ (ನಾ). ಹರಿದಾಸನಾಗಂವುದಕ್ಕೆ ಪಡೆಯಂಬೇಕಾದ ದೀಕ್ಷೆ: 
ನೀವು ದಾಸದೀಕ್ಷೆಯನ್ನು ಸ್ವೀಕರಿಸಿ, “ಪುರಂದರದಾಸ'ರೆಂಬ ಅಭಿಧಾನದಿಂದ 
ಪ್ರಸಿದ್ಧರಾಗಿರಿ (ಹೇಮಕೂ. ೭೬). [ದಾಸ 4 ದೀಕ್ಷೆ] 

ದಾಸನೂರ್‌ (ನಾ). ಒಂದಂ ಊರಿನ ಹೆಸರಂ : ಅಲ್ಲಿಂದ ಬಡಗಲು 
ಫೊಟ್‌ಯೂರ ಬೆದಿರೂರ ದಾಸನೂರ ಮುಕ್ಕೂಟ ಸಂಧಿಯಲು (ಮ್ಮಳರಿ. 
೧೯೨೩, ೧೦೦೫-೪೭; 684). [ ಆದಾಸ * ಊರ್‌] 

ದಾಸಪಂಕ್ತಿ (ನಾ). ಎ ದಾಸಕೂಟ : ಪುರಂದರದಾಸರು ದಾಸಪಂಕ್ತಿಯಲ್ಲಿ 
ಶ್ರೇಷ್ಠರಾದವರಾದರೂ ದಾಸಪರಂಪರೆ ನರಹರಿತೀರ್ಥರಿಂದ 
ಬೆಳೆದು ಬಂದಿರುವುದು ಚಾರಿತ್ರಿಕವಾಗಿ ಕಾಣುತ್ತದೆ (ಛ9ರದ. ೨೯೩). 

[ ದಾಸ * ಪಂಕ್ತಿ) 

ದಾಸಪಂಥ (ನಾ). ಎ ದಾಸಕೂಟ: ದಾಸಪಂಥ ಅಥವಾ ದಾಸಕೂಟ 

ಬಂದದ್ದು ಇವರ ಕಾಲದಲ್ಲೆ (ಭಾರದ. ೨೯೩). 
[ದಾಸ ೬ ಪಂಥ್ಯ (ಎಪಂತ್ಕ)] 

ದಾಸಪಟ್ಟೆ (ನಾ). ದಾಸಯ್ಯೂಗಳು ಹಾಕಿಕೊಳ್ಳುವ ನಾವಂ: ಕೆಂಬರು 

ಹಣೆಯ ದಾಸಪಟ್ಟೆಯ ಮೇಲೆ, ಅಲಂಕಾರಾರ್ಥವಾಗಿ ಇಳಿಬಿಟ್ಟಿದ್ದ 


೩೮೮೧ 


ಗೆಜ್ಜೆಯ ಕುಚ್ಚಿನಿಂದ ಗಲಿರುಗಲಿರೆಂದು ಕಿಂಕಿಣಿನಾದ ಹೊಮ್ಮುತ್ತಿತ್ತು | 


(ಮಲೆಮ. 9೨3). [ಡಾಸ+ ಪಟ್ಟೆ, 


ದಾಸರಿಕಬ್ಬು 


ದಾಸಪದವಿ (ನಾ). ಹರಿದಾಸನ ಸ್ಥಾನ : ನಿಮ್ಮನ್ನು ಎಂತೋ ಅಂತೆಯೇ 

ಆತನನ್ನೂ ದಾಸಪದೆವಿಯಿತ್ತು ಅನುಗ್ರಹಿಸಿದ್ದೇವೆ (ಹೇನುಕೂ. ೯4). 
[ ದಾಸ + ಪದವಿ] 

ದಾಸಪದ್ಧತಿ (ನಾ). ಗುಲಾಮಗಿರಿ: ದಾಸಪದ್ಧತಿ (ಗಂಲಾಮಪದ್ಭತಿ), 
ಸಹಗಮನ . , , ಕಾಲಕ್ರಮದಲ್ಲಿ ಹೇಗೋ ಆಚರಣೆಗೆ ಬಂದವು (ಧಾರದ. 
೩6೬). [ದಾಸ * ಪದ್ಮಶಿ) 

ದಾಸಪರಂಪರೆ (ನಾ). ಹರಿದಾಸರ ಸಂಪ್ರದಾಯ : ದಾಸಪರಂಪರೆ 
ಶ್ರೀಮನ್ಮಧ್ವಚಾರ್ಯರ ಕಾಲದಿಂದ ಆರಂಭವಾಗಿ ನರಹೆರಿತೀರ್ಥರಿಂದ 
ಬೆಳೆದು ಬಂದಿರುವುದು ಚಾರಿತ್ರಿಕವಾಗಿ ಕಾಣುತ್ತದೆ (ರದ. ೨೯೩). 

[ ದಾಸ + ಪರಂಪರೆ ] 

ದಾಸಬಣಜಿಗ (ನಾ). ಬಣಜಿಗರಲ್ಲಿ ಭಕ್ತಿಪಂಥಕ್ಕೆ ಸಂಬಂಧಪಟ್ಟಿರಂವ 
ಒಂದು ಪಂಗಡ : ಹರಿದಾಸ ದಾಸಬಣಜಿಗರಿಂದ ಬಸ್ತಿಗಳ ಕೀಳಿಸುತ 
ತರಿಸೊಂದು ಕೆರೆಯನ್ನು ವಿಸ್ತಾರದಿಂ ವೂಡಿಸದಕೆ ರಾಮಾನುಜರ 
ಕೆರೆಯೆಂದು ಪೆಸರೆನಿಟ್ಟು (ಅರ್ಜಾವಿ. ೨೭-೯). 

[ ದಾಸ 4 ಬಣಜಿಗ (ಎಬಣಂಜಿಗ) ] 

ದಾಸಭಾವ (ನಾ). ೧. ಆಳಿನ ವಂನೋಭಾವ ; ಕಿಂಕರ ಭಾವ: 
ಒಪ್ಪವಾಯಿತು ದಾಸಭಾವದೊಳಿಪ್ಪ ಭಾವವೆನುತ್ತ ನಿಂಬಿಯನಪ್ಪಿ 
ಮುಂಡಾಡುತ್ತ (ಬಸಪು, ೨೪-೮೬).' [ ದಾಸ+ ಭಾವ] 

ದಾಸಮಾರ್ಗ (ನಾ). ಸಾಧಕನಂ ಸೇವಾವಂನೋವೃತ್ತಿಯಿಂದ ಪರ 
ವನ್ನು ಸಾಧಿಸುವ ಭಕ್ತಿಮಾರ್ಗ: ದಾಸಮಾರ್ಗದಲ್ಲಿ ಸಾಧಕನು 
ದೇವಸ್ಥಾನಗಳಲ್ಲಿ ಶಿವಾರ್ಚನೆಗೆ ಸಲಕರಣೆಗಳನ್ನೊದಗಿಸಿ ,.. ಸಾಲೋಕ್ಯ 
ಪದವಿಯನ್ನು ಹೊಂದುವನು (ಭಾರದ. ೨೦೭). [ ದಾಸ * ಮಾರ್ಗ] 

ದಾಸಯ್ಯ (ನಾ). ೧. ವಿಷ್ಣು ವಿನ ಆರಾಧಕ ; ದಾಸ: ಊರಿಗೆ ಬಂದರೆ 
ದಾಸಯ್ಯ ನಮ್ಮ ಕೇರಿಗೆ ಬಾ ಕಂಡ್ಕ ದಾಸಯ್ಯಪು (ಕಂಡ. ೨-೮೭ ಪಲ್ಲವಿ) 
ನಾಗಾರಾಧನೆಯಲ್ಲಿ ಪಾತ್ರವಹಿಸುವ "ವೈದ್ಯರು' ಅಂತಹ ವ್ಯಾವಸಾಯಿಕ 
ಜನಗಳು “ದಾಸಯ್ಯ'ಗಳ ವರ್ಗ ಅಂಥದು (ಜಾನಗೀ. 90). ೨. ಊರಿಂ 
ದೂರಿಗೆ ದೇವರ ಹೆಸರಿನಲ್ಲಿ ಪ್ರಯಾಣ ಮಾಡುತ್ತಾ ಸಾಗುವವನು: 
ಸಾವಿರ ಬಾರಿ ಗೋವಿಂದ ಎನ್ನಬಹುದು ಒಬ್ಬ ದಂಸಯ್ಯಗೆ ಭಿಕ್ಷೆ 
ನೀಡೋದು ಕಷ್ಟ (ಗಾದೆ). ೩. ಒಬ್ಬಾತನ ಹೆಸರು :ಬಿಟ್ಟಿಯಗನ 
ವೆರ್ಗ್ಗಡೆ ದಾಸಯ್ಯನ ಮಗಂ ಭೀಮಯ್ಯಂ (ಎಳ, ೪111, ಸೊರಬ. ೬೩೦-೮; 
87). ೪. (ಆಲಂ) ನಿರ್ಗತಿಕ: ಬೀದಿಯ ದಾಸಯ್ಯನನ್ನು ವಂದುವೆ 
ಯಾಗಲು ಒಪ್ಪಿಕೊಂಡಳು (ಊಂ). [ದಾಸ * ಅಯ್ಯ] 

ದಾಸರ 'ದಾಸರಿ' ನೋ. | 

ದಾಸರಕಬ್ಬು "ದಾಸರಿಕಬ್ಬ್ಬ' ನೋ. 

ದಾಸರಹಾವು "ದಾಸರಿಹಾವು' ನೋ. 

ದಾಸರಿ, ದಾಸರ (ನಾ). ಹರಿದಾಸ; ದಾಸಯ್ಯ : ದೀವಟಿಗೆಯವನ 
ಪಕ್ಕದಲ್ಲಿ ಬಲಗಡೆ ದಾಸರಿಯೊಬ್ಬನು ಹಳದಿನಾಮವೊಂದನ್ನಿಟ್ಟು ಕೈಲಿ 
ಜಾಗಟೆ ಬಡಿಯುತ್ತ ಆಗಾಗ್ಗೆ ಶಂಖವೂದುತ್ತ ಹೋಗುತ್ತಿರುವನು 
(ಪಂಯಾಶ್ರೆ. 80). ದಾಸರ: "ದಾಸರಕಬಂ್ಬ', ದಾಸೆರಹಾವು' ಪರಾ. 
[ 2./3ದಿ. ತಾಚರಿ, ತೆಲು. ದಾಸರಿ./ಸಂ. ದಾಸೇರೆ ಎ ದಾಸಿಯ ವಂಗ ; 

ಸೇವಕ, ಆಳು] 

ದಾಸರಿಕಬ್ಬು, ದಾಸಕಬ್ಬು, ದಾಸರಕಬ್ಬು (ನಾ). ದಾಸರ ನಾವಂದಂತೆ 
ಉದ್ದ ಗೆರೆಗಳನ್ನು ಉಳ್ಳ ಕಬ್ಬು ; ಪಟಾವಳಿ ಕಬ್ಬು : ದಾಸರಿಕಬ್ಬಿಗೆ 
ಪಟಾವಳಿಯೆಂದೂ ಹೆಸರು (ರೂಂ). ದಾಸಕಬ್ಬು : ನಮ್ಮ ದೇಶದಲ್ಲಿ 
ರಸದಾಳಿ ದಾಸಕಬ್ಬುಗಳು ಹೆಸರಾದುವು (ಪಾಲಪ್ರ. 11, ೪೯): ಹೆಗಲ 
ಮೇಲೆ ಒಂದು ತಕ್ಕಮಟ್ಟಿಗೆ ದೊಡ್ಡದೆ ಆದ ದಾಸಕಬ್ಬಿನ ಹೊರೆ ಇತ್ತು 


ದಾಸರಿಹಾವು 


(ಮಲೆಮ. 938). ದೌಸರಕಬ್ಬು : ಅವುಗಳಲ್ಲಿ ರಸದಾಳಿಕಬ್ಬು ಎಂದರೂ 
ದಾಸರೆಕಬ್ಬು ಎಂದರೊ ಒಂದೇ (ಕೃಏಪ್ಪ. ೦೮೨). 
[ ದಾಸರಿ + ಕಬ್ಬು (-ಆಕರ್ವು,) 

ದಾಸರಿಹಾವು, ದಾಸರಹಾವು (ನಾ). ಹಣೆಯಂವೇಲೆ ಬಿಳಿಯ ನಾಮದ 
ಪಟ್ಟೆಯಂತಿರಂವ ಗಂರಂತಂಳ್ಳ ಒಂದಂ ಬಗೆಯಂ ಹಾವು; ಹೆಬ್ಬಾವು: 
(೪. ದಾಸರಹಾವು : (8). [ದಾಸರಿ + ಹಾವು (ಆ ಪಾವು) ) 

ದಾಸವಣ ದಾಶಾಳ, ದಾಶಿವಾಳ, ದಾಸಣ, ದಾಸವಾಣ, ದಾಸವಾಳ, 
ದಾಸಳ, ದಾಸಾಣ, ದಾಸಾಳ, ದಾಸಿವಣ, ದಾಸಿವಾಣ, ದಾಸಿವಾಳ 
(ನಾ). ಒಂದಂ ಬಗೆಯಂ ಸಸ್ಯ ಮತ್ತು ಅದರ ಹೂವು: “ರುದ್ರ 
ಪುಷ್ಪಂ, ಜಪಾ-ಈ ೨ ದಾಸವಣಂ” (ಹಲಾಯ. ೩೫-೩೪): ದಾಸವಣ 
[೫ಾಕಾ. ದಾಸಣ] ದಂಡೆಯಂ ತೋರದಿಂಡೆಯಡಿದಂತೆ ದೆಸೆದೆಸೆಗೆ 
ಕೆದಜ೨ದ ಕಂಡದಿಂಡೆಗಳುಂ . . . ಪಾಜುವ ನೆತ್ತರ ಸುಟ್ಟುರೆಗಳುಮತಿ 
ಭಯಂಕರಾಕಾರವನಾಗೆ (ಪಂಪಛಾ. ೦೧-೦೪೦ ವ). ದಾಶಾಳ: ಈ ಪರೀಕ್ಷೆಯ 
ಸಲುವಾಗಿ ನೀಲವರ್ಣದ ಗೋಕರ್ಣಿ ಎಂಬ ಹೊವನ್ನಾಗಲಿ ಕೆಂಪು 
ದಾಶಾಳದ ಹೆಣವನ್ನಾಗಲಿ ತಂದು . . . ಇಡಬೇಕು (ಮುಂಬಯಿ. ೬-೩೩). 
ದಾಶಿವಾಳ : ಕೆಂಪು ದಾಶಿವಾಳ ಬಿಳಿಯ ದಾಶಿವಾಳ ಚಂಡುದಾಶಿ 
ವಾಳ . ಇರವಂತಿಗೆ ಇವುಗಳಲ್ಲಿ ಕೆಲವು ಕೊಲ್ಲೆ ಗಳನ್ನು 
ಕೆಲವು ಅ೧ಟುಗಳನ್ನು ಮಾಡಿ ಹಚ್ಚಬೇಕು (ಕೃಏಪ್ರ. ೨೦೦). ದಾಸಣ ; 
“ಜಪಾರುದ್ರಮೆನೆ ದಾಸಣಂ” (ಮಂಗರಾ. ೩೮-೨೪); ಸೊರೆ' ದಾಸಣ 
[ಪಾಕಾಂ. ದಾಣ]ಮುಂ ಮುಳ್ವತ್ತರಿಗೆಯೆನಿಬ್ಬ ವಜ ಬೇರ್ಗಳೊಳ೪೯್‌ 
ಮೆಚ್ಚಿದುದಂ ಕೊರಲೊಳ್‌ ಕಟ್ಟುಗೆ “ಬರ್ಕುಂ . . . ಶಿಶುವಿನ ಪಲ್ಲಳ್‌ 
(ಕೋಕೋಪ. ೯-೧೮೫); ಕೇತಕಿಯೆಸಳ ಕೂರಲಗು ದಾಸಣದ ಗೊಂಡೆಯಂ 
ನನೆಗಣೆಗಳಂ ತಳೆದ ಸಂಪಗೆಯ ಬಿರಿಮುಗುಳ ಮೂಡಿಗೆ ತುಂಬಿಗಳ 
ರವದ ನಾರಿ, . , ಬೆರಸಿ ಮನ್ಮಥನೆಸೆದನು (ಸಿದ್ಧರಾ, ೪-೬೪); ಕೆದಟ್‌ದ 
ನೆಣದ ಹಸರ ರಂಜಿಸಸಿದುದು ರಣದೇವತೆ ಮೆಚ್ಚಿ ರಾಮಗೆ ಕಜಕದ 
ದಾಸಣದ ಪೂವಿನ ಮಳೆಯಂತೆ (ಕುರಾಸಾಂ. ೪೩-೦೧೦); ಮಿನುಪ 
ಸಸಿವಣಿಯು ದಾಸಣದ ಸನ್ನಿಧಿಯಳಿಯೆ ಘನಕಾಂತಿಮಯವೆನಿಸಿ 
ಬೆಳಗುತಿರುವಂತೆ (ಕೃಳವ. ೧೩-೦೬-೨. ದಾಸವಾಣ: ತಿಲಕ 
ಸರಸಿಜ ದಾಸವಾಣ ಕುವಲಯ . . . ಅಲರ್ಗಳಿರುತಿಹವೆಮ್ಮ 
ಮೈಯೊಳಗೆ (ಅಣಾ ೯ವಿ. ೦೬-೩೫), ದಾಸವಾಳ: ದಾಸವಾಳ, 
ಮೂಲಂಗಿ, ಹತ್ತಿ ಮುಂತಾದ ಹೂವುಗಳಲ್ಲಿ ಸಾವಜನ್ಯವಾಗಿ ಪುಷ್ಪತಲ 
ಕೋನಾಕಾರವಾಗಿ ಉಬ್ಬಿಕೊಂಡಿದೆ (ಸಸ್ಕಕಾ. 8೫). ದಾಸಳ: “ಓಡ್ರಪುಪ್ಪ, 
ಜವೆ - ದಾಸ[ಪಾಕಾಂ.ಸ9]ಳ” (ನಾಜಿರಾ. ಕ); ಕೆಂದಾವರೆಯ ದಾಸಳ 
[ಐಾಕಾಂ. ಣ]ದ ಪೂವಿನ ವರ್ಣದ ಸಂಪದದಿಂ ಮದದಿಂ ಮುದದಿಂ 
ದೊಪ್ಪಿತ್ತು ಚಂದ್ರಬಿಂಬವಿಡ್ಗಬಂ (ಗರಿಕ. ೪-೯6). ದಾಸಾಣ: “ರುದ್ರ 
ಪುಷ್ಪಂ, ಜಪಾಪುಪ್ಪಂ-ಈ ೨ ದಾಸಾಣ” (ನಾಜಿರಾ. ೦೦೪); ಪಳುಕಿನೊಳು 
ತೋರ್ಪ ಕೆಂಬೆಳಗು ಪುಸಿ ದಾಸಾಣ (ಅನುಸಾ. ೬-೩-೭); ಸಿರಿಗಂಧಂ 
ಜಾಜಿ ದಾಸಾಣ ಸೇವಂತಿಗೆ . , . ಇರ್ಕುಂ (ಹಮ್ಮಿರ. ೬-೪೬); ದಾಸಾಣದ 
ಮೊಗ್ಗೆಯನಾದರೂ ಚಿಲುಕೀರೆಯ ಬೇರನಾದರೂ ಅಕ್ಕಿಗಚ್ಚಿನಿಂದ ಅರೆದು 
ಜೇನುತುಪ್ಪ ಬೆರಸಿ ಕುಡಿಯ ಕೊಡೆ ಗರ್ಭಿಣಿಸ್ತ್ರೀಯರಿಗೆ ಕೆಂಪಾದ ಪ್ರದರ 
ಹರವಹುದು (ವೈದೃಸಾ. 1, ೪೭೩). ದಾಸಾಳ : “ನವಮಾಲಿಕಾ - ಮೊಲ್ಲೆ, 
ದಾಸಾಳ, ಜಾಜಿ” (ಓಷಧಿ. 69); ದಾಸಾಳದಲರ (ಪಾಕಾಂ. ದಾಸಳದಲರಂ] 
ಕುಂಕುಮಕೇಸರದ ಬೆಳರ್ತ ಬಣ್ಣದಂತಿರೆ ರಕ್ತ ಸೂಸಿ ತುದಿಗಿವಿಯ 
ನೊತ್ತಿದೊಡಾ ಸಿಸು ಪದಿನೆಂಟು ವರ್ಷಂ ನೆಲ ಬಾಟ್ಲುಂ (ಅಶ್ಕಶಾ. 
೬-೭೦) ; ಸಂಜೆಗೆಂಪು-ದಾಸಾಳ ಬಣ್ಣದವನಾಗಿ ನೀನು ಮೆರುಗಿ (ಮೇಘದೂ. 
೧೦-೩೬) ; ನಮ್ಮ ಮೈಯೊಳಗಣ ರಕ್ತವೂ ಕೆಂಪು, ದಾಸಾಳದ ಹೊವೂ 


೩೮೮೨ 


40 


ದಾಸಿಕೆ 


ಆದರಂತೆ (ಮುಂಬಯಿ. ೦-೦೨). ದಾಸಿವಣ : ಎಣೆಯೆ ಸಿತ ಪ್ರಯುತಾಸ 
ವಮಂ ಪೊಯ್ಸೆ ರ್ಮೆಯ ಪೊಲಂ ದಾಸಿವಣದ ಫೂ ಬಿಳಿದಕ್ಕುಂ 
(ರೋಳೋಪ. ೯-80), ದಾಸಿವಾಣ : ಕೆಂಪು ಸುತ್ತು ದಾಸಿವಾಣದ 
ಹೂವಿನಂತೆಯೂ ಯಿಂತು ಯಂಟು ಬಗೆ ಹೊಳವಿನ ರತ್ನವು ಕ್ಷತ್ರಿಯ 
ಜಾತಿಯಾದ ಕುರುವಿಂದವೆಂದು ತಿಳಿಯತಕ್ಕದ್ದು (ಸೌಗಂಧಿ. ೩೬೬-೦೪). 
ದಾಸಿವಾಳ ; ಹೊಳೆಯ ನಡುಕುರುವದೊಳು ದಾಸಿವಾಳದ ಪುಷ್ಪದಿಂದ 
ಲಿಂಗಾರ್ಚನೆಯನಾಸರದೆ ಮಾಡುತಿರೆ (ಗುರುಣಾ. ೮-೬೫). 
[ದೇ. 8 ತುಳು. ದಾಸನ, ದಾಸಾನೊ, ದಾಸಾಳೊ ; ತೆಲು, ದಾಸನ] 

ದಾಸವರ್ಣ (ನಾ). ನಾಲ್ಕು ವರ್ಣಗಳಲ್ಲಿ ಒಂದಂ ; ಶೂದ್ರವರ್ಣ 
"ದಸ್ಕು'ವೆಂದೂ "ದಾಸವರ್ಣ'ದವನೆಂದೂ ಅವರು ಕರೆಯುವ ಈ 
ಶತ್ರುವಿನೊಡನೆ ಹೋರಾಡುವಾಗ ಅವರಿಗೆ ಜಯಗಳಿಸಿ ಕೊಡುವುದಕ್ಕೆ 
ಇಂದ್ರನಂಥ ಶೂರನಾದ ದೇವತೆಯೇ ಹೆಚ್ಚು ಪ್ರಿಯನಾದನು (ಛಾಕದ. ೨೦). 

[ದಾಸ +೬ ವರ್ಣ) 

ದಾಸವಾಜ್ಮಯ (ನಾ).2ದಾಸಸಾಹಿತ್ಯ: ದಾಸವಾಜ್ಮಯದ ಬೆಳೆವಣಿಗೆಯಲ್ಲಿ 

ಚಾರಿತ್ರಿಕವಾಗಿ ನಾಲ್ಕು ಹೆಂತಗಳನ್ನು ಗುರುತಿಸಬಹುದು (ಜಗದಾ. ೫೦). 
[ ದಾಸ + ವಾಜ್ಮಯ] 

ದಾಸವಾಣ "ದಾಸವಣ' ನೋ. 

ದಾಸವಾಳ "ದಾಸವಣ' ನೋ. 

ದಾಸವೂಳಿಗ (ನಾ). ಆಳಿನ ಕೆಲಸ : ದಾಸವೂಳಿಗಕ್ಕೆ ಯಾರೂ ಇಲ್ಲವೆಂದು 
» * . ಹೇಳಲಾಗಿ (ಮೈಅರಿ. ೧೯೨೯, ೭-೯; 1673). 

[ದಾಸ + ಊಳಿಗ (ಆ ಊಟ್‌ಗ)] 

ದಾಸಸಾಹಿತ್ಯ (ನಾ). ಕನ್ನಡ ಸಾಹಿತ್ಯಪರಂಪರೆಯಲ್ಲಿ ಹರಿದಾಸರಂ 
ರಚಿಸಿದ, ಸಂಗೀತ ಪ್ರಧಾನವಾದ.ಸಾಹಿತ್ಯರೂಪ; ದಾಸರ ಪದಗಳು: 
ದಾಸಸಾಹಿತ್ಯ ಭಕ್ತಿಮಾರ್ಗದ ಸಾಹಿತ್ಯದಲ್ಲಿ ಒಂದು ಮಹತ್ವದ ಸ್ಥಾನವನ್ನು 
ಪಡೆದಿದೆ (ಭಾರದ. ೩೦೦);  ದಾಸಸಾಹಿತ್ಯದಲ್ಲಿಶಬ್ದ್ಬಗಳ ಜೋಡುಕಟ್ಟು 
ಬಹು ಸುಂದರವಾಗಿದೆ (ಜಗದಾ. ೭೦). [ ದಾಸ + ಸಾಹಿತ್ಯ) 

ದಾಸಳ "ದಾಸವಣ' ನೋ. 

ದಾಸಾಣ "ದಾಸವಣ' ನೋ. 

ದಾಸಾವಿರ (ನಾ). ಹತ್ತು ಸಾವಿರ : ಎಕ್ಕಂ, ದಾಹಂ, ಶತಂ, ಸಾವಿರ, 
ದಾಸಾವಿರೆ, ಲಕ್ಷ, ದಾಲಕ್ಷ . , . ಪರಿಮಿತ, ಮಹಾವರಿವಾತ-ಈ ೪೦ 
ಸ್ಥಾನದ ಉಗ್ಗಡಣೆ (ವೃವಹಾ. ೮-೨೫) ; ದಾಸಾವಿರ, ಲಕ್ಷ, ದಹಲಕ್ಷ 
೬ » ೬ ಇವು ೩೨ ವುಘಡಣೆ ಹೆಸರುಗಳು (ಧಾಸ್ಮರ. ೦-೬). 

[ದ್ಯಾ (ಆದಸ್ಯ) + ಸಾವಿರ] 

ದಾಸಾಳ "ದಾಸವಣ' ನೋ. 

ದಾಸಿ (ನಾ), ೧. ಹೆಣ್ಣಾಳಂ; ಸೇವಕಿ; ತೊತ್ತು; ಪರಿಚಾರಿಕೆ : 
ದಾಸಿಯ ವರ್ಗದಲ್ಲಿಪ್ರೆನು ಶಿವಶರಣರ ಮನೆಯಲ್ಲಿ (ಬಸವ. ೪೭೨); 
ಅರವಿಂದಗಂಧಿಯ ದಾಸಿ ತಾನೆಯಿತಂದವರ್ಗಳಿಗಟುಹಿದಳು  (ಬಸಪು. 
೪೧-೨9). ೨. ಸೂಳೆ ; ವೇಶ್ಯೆ. ೩. ಒಂದು ಬಗೆಯ ಗಿಡ: “ನೀಲೀ, 
ರಿುಂಟೀ. ಬಾಣಾ, ದಾಸೀ, ಆರ್ತಗಳಃ-೫, ಕರೀ ಹುವ್ಚುಳ್ಳ ಗೋರಂಟದ 
ಹೆಸರುಗಳು” (ದಾಂತಿ. ೦೨೪). [ಸಂ. ದಾಸೀ) 

ದಾಸಿಕೆ (ನಾ). ಸೇವಕತನ ; ದಾಸನಾಗಿರಂವಿಕೆ : ಲಿಂಗಾಂಗ ಸಂಬಂಧ 
ಘಟಿಸಿದ ಶರಣ ತನುಮನ ಪ್ರಾಣೇಂದ್ರಿಯಗಳು ಮೊದಲಾದ ಅಜ್ಞಾನ 
ಪ್ರಪಂಚಿನ ವರ್ತನೆಯ ಆಸೆ ನಿವೃತ್ತಿಯಾಗಿತ್ತೆಂಬುದೀಗ ಹೊತ್ತ ದಾಸಿಕೆ 
ಹುಸಿಯಾಯಿತ್ತೆಂಬ ಶೆಬ್ದಕ್ಕರ್ಥ (ಗುಪ್ತಮಂ. ೧೫-೦೮೭): ನಾಸಿಕವನುಳ್ಳವನು 
ಹೋಗಲೆ ದಾಸಿಕೆಯ ನಮ್ಮಸುರರೊಳಗೆ ವಿನಾಶವಡೆದವನೊಬ್ಬ ನೀನೇ 
ಸಾರು ಹೋಗೆಂದ (ಪ್ರಶ್ಲಾಕ. ೧೦-೨೦). [ದಾಸ - ಇಕೆ] 


ದಾಸಿಗೆ 


ದಾಸಿಗೆ (ನಾ). (?) : ದೇಸಿಗನಪ್ಪನಂ ಭಯದಿ ನೋಡುವನಂ ಕರಮಂ 
ದಾತನಂ ದಾಸಿಗನಲ್ಲದಾತನನಣಂ ಧನಹೀನನನಂಜ ಕಾಗುಮೆಂಬಾಸಿಯೊಳಂ 
ಚಿಯೆಂದು ಪುಲುಗರ್ಚಿದನಂ ಕೊಲಲಾಗದೆಂಬವಂ ಪೇಸದೆ ವಾಳಿವುಳ, 
ನಿನಿತುಳ್ಳೆ ಮೃಗಂಗಳನೆಂತು ಕೊಲ್ವನೋ (ಪಸಾರ. ೨೯೮). 

[೧ ಇದು "ದೇಸಿಗ' ಎಂಬುದರ ಅಪಲಿಪಿತವಿರಬಹುದೆ? ] 

ದಾಸಿಗೆ (ನಾ). ಎದಾಸಿಕೆ (?) : ಶ್ರೀಸಂಕರದೇವರ ನಂದಾದೀವಿಗೆಗೆ . , . 
ಸಂಕರದಾಸಿಎ ಕೊಟ್ಟಿ ದಾಸಿಗೆ ಸುಂಕದ ಹೆಗ್ಗಡೆ ಬೊಪ್ಪಡೆ ಒಳಗಾಗಿ ಸುಂಕ 
ಆಯದಾಯ ಸಮಸ್ತಮ ಸೈವಾಧಿ ಧಾರಾಪೂರ್ವಕ ಮಾಡಿಬಿಟ್ಟ 
(ಎಳ. 111, ಮೈಸೂರು. ೮-೦೪ ; 1175). ([ ಇದಾಸಿಕೆ? ] 

ದಾಸಿಪತ್ರ (ನಾ). ಊಳಿಗ; ಸೇವೆ; ಬೀರಮ್ಮನ ಕುಲಮನಿತುಂ 
ದಾಸಿಪತ್ರಕ್ಕೆ ನಿಂದರ್‌ (ಸಾಇಇಇ. ಸಸ, ೪೯-೨೫; 1076 1). 

[೧ ಇದು "ದಾಸಿಪಾತ್ರ' ಎಂಬುದರ ಅಪಲಿಖತವಿರಬಹುದು ] 

ದಾಸಿವಣ "ದಾಸವಣ' ನೋ. 

ದಾಸಿವಾಣ “ದಾಸವಣ' ನೋ. 

ದಾಸಿವಾಳ "ದಾಸವಣ' ನೋ. 

ದಾಸೀಪುತ್ರ (ನಾ). ದಾಸಿಯ ವಂಗ; ತೊತ್ತು : ದಾಸೀಪುತ್ರನಾಗಲಿ 
ವೇಶ್ಮಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತು ಶಿವನೆಂದು ವಂದಿಸಿ 
ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೆ ಯೋಗ್ಯ (ಬಸಹೆ. ೪೦)- 

[ಸಂ. ] 

ದಾಸೀಸುತ (ನಾ). ತೊತ್ತಿನ ಮಗ ; ಸೇವಕಿಯ ಮಗ: 
ದಾಹೀಸುತಃ-ಈ ೨ ತೊಟ್ತಿನೆ ಮಗಂ" (ಹಲಾಯು. ೮೨-೩೮೭), [ ಸಂ, ] 

ದಾಸು (ನಾ). ಸೇವಕ; ದಾಸ: ದೇವರಿಗೆ ಹೂವಿನ ದಂಡೆಯ ಕಟ್ಟುವ 
ದಾಸುಗಳು ತಿರುಮಾಳದಾಸನು ಹಿರಿಯದಾಸನು (ಎಕ. ೩, ಮಾಲೂರು, 
೩-೨೨; 2481). [ <ದಾಸ] 

ದಾಸೆ (ನಾ). ಮಚ್ಚೆ : ಆ ಕೋಣನ ಮಂಡದ ಮೇಲೆ ಸೂರ್ಯಪಾನ 
ಹೂವಿನಂತೆ ಬಿಳಿ-ಹಳದಿ ಕೂದಲಿನ ದೊಡ್ಡ ದಾಸೆ (ಮಚ್ಚೆ)ಯಿತ್ತು 
(ಕಂಬಹು. ೪8), ?] 

ದಾಸೆಯ (ನಾ). ಒಬ್ಬಾತನ ಹೆಸರಂ (2): ಶೀ ಸಿದ್ಧೇಶ್ವರದೇವ 
ಪಾದಾರಾಧಾಕರುಮಪ್ಪ ನಾಡಿಗ ದಾಸೆಯನ ಮಗಂ ಬಾರಿಕೆ ಬೆದ್ದಮನ 
ತನಗಂ ಮುಕ್ತಿಪದಾರ್ತ್ನೃವಂಗಿ , . . ಸುರಲೋಕಪ್ರಾಪ್ತನಾದಂ (ಎಳ. 
711, ಶಿವಮೊ. ೩೮9-೩; ?). [ <ಎದಾಸಯ್ಕ] 

ದಾಸೆಯನಾಯಕ (ನಾ). ಒಬ್ಬಾತನ ಹೆಸರಂ : ಎಲವಟ್ಟಿಯ ದಾಸೆಯ 
ನಾಯಕನ ನಿಸಿದ್ಧಿ ಯಪ್ಪ ಭೂಮಿಯಿದು (ಎಕೆ. ೪11. ಶಿವಮೊ, ೩೮-ಸ; ೧). 

[ ದಾಸೆಯ + ನಾಯಕ] 

ದಾಸೇಯ (ನಾ). ಸೇವಕ ; ಆಳು : ನಿನ್ನಂತಹ ಪ್ರಧಾನನಾದರೆ, ಬ್ರಹ್ಮ 
ಸಭೆಯೂ ದೀನದಾಸೇಯ ಸ್ತುತಿಪಾಠಕರ ಸಂತೆಯಾಗುವುದು (ಮಂತ್ರಶ. 
೨೦-೧೩), [No.] 

ದಾಸೇರ (ನಾ).ಎದಾಸೇಯ : “ಭೃತ್ಯಃ, ದಾಸೇರಃ, ದಾಸೇಯಃ, ದಾಸಃ 
- * . ಪೆರಿಚಾರಕಃ - ೧೧ ಬಂಟನ ಪೆಸರು, ಚಾಕರಿಯವನು” (ಸಿದ್ಧಾಂತಿ. 
೩೦೨), [Xo.] 

ದಾಸೇರಕ (ನಾ). ೧. ಪರಿಚಾರಿಕೆಯ ಮಗ ; ತೊತ್ತಿನ ಮಗ ; ಆಳು ; 
ಸೇವಕ: “ದಾಸಃ, ದಾಸೇರಕಃ-ಈ ೨ ತೊ(ಟಸಿ)ತ್ತಿನ ಮಗಂ“ (ಹರಾಯು, 
೬೦-೨೦೦) ; ಅಂತಃಪುರದಾಸೇರಕನನೇಆ೨ ಕಿಂಚಿದಾಕುಂಚಿತಾಗ್ರ ತರ್ಜನೀ 
ನಿಶಿತಾಂಕುಶನಂತಃಪುರಪ್ರಮದವನಪ್ರವಿಷ್ಟನಾಗಿ (ಅದಿಪು, ೮-೪೦ ವು; 
ಈ ಸಕಲ ಧರೆಯನುಗ್ರಭೂಜಾಸಿಯೊಳಳವಡಿಸಿ ರಿಪುದಾರಕರಂ 
ದಾಸೇರಕರೆನೆ ಪೊಡರ್ಪಗಿಡೆ ನಡೆಯಿಸಿದಂ (ಪಂರಾಮಾ. ೨-೬೦) : ಒರ್ವ 


19 


1% 


90 


೩೮೮೩ 


ದಾಸೋಹತನ 


ಭಕ್ತಂ ವೃಥಾ ಗೃಹಗೃಹಕ್ಕೆ ಮುಂಕೊಂಡು ದಾಸೇರಕನ ಪೊಂಗಿನಿಂ ಪೋಗಿ 
(ಕೊಟ್ಟೂಬ, ೧೬-೭೬), ೨. ಒಂಟೆ ; “ವಾಸೇರಕಃ, ಕ್ರಮೇಳಕಃ, ಉಪ್ಪಃ, 
ಮಯಃ, ರವಣಃ, ಕರಭಃ, ಶೃಂಖಳಕಃ - ಈ ೭ ಒಟ್ಟೆ" (ಹಲಾಯಂ. 
೪೭-೦೨೫); ಅಂತಕನ ದೆಸೆಗೆ ದಾಸೇರಕವನೇಆ್‌ ಪೋಪಂ (ಜೈಮಿಭಾ. 
೨೪-೪೬), [Xo.] 
 ದಾಸೊತ್ತು (ನಾ). ಶಕ್ತಿ ; ತಾಕತ್ತು ; ಸಾಮರ್ಥ್ಯ : ಬಾಯೊಳ್ಳಸಂಗಮ 
 ನ್ನಾಡಿದರೆ ದಾಸೊತ್ತು ಸಾಲದೈ ತನಗೆಂದನು (ತುರಂಗ. ೮8-30), [?] 

ದಾಸೋಗ (ನಾ). ಜಂಗಮ ಭೋಜನ ; ಪುಣ್ಯಸಂಪಾದನೆಗಾಗಿ 
ಜಂಗವಂರಿಗೆ ಮಾಡಂವ ಊಟದ ಸಮಾರಾಧನೆ ; ಊರಲ್ಲಿಯ 
'ದಾಸೋಗ'ದಲ್ಲಿ ಅವರಿಗೆ ಅನ್ನದ ವ್ಯವಸ್ಥೆ ವಕಾಡಿಯೋ ವಾರದ ಮನೆ 
ಗಳಲ್ಲಿ ಕೆಲವರನ್ನು ಕಳಿಸಿಯೋ ಅವರ ಉಪಜೀವನ ಸಾಗಿಸುತ್ತಿದ್ದರು 
(ಮುಗಿಮ, ೭); ಆಗ ಭಿಕ್ಷಾನ್ನಗಳಿಂದ ತೃಪ್ತವಾಗುತ್ತಿದ್ದ ಶಿಷ್ಯರು ಈಗ ಆ 
ಅನ್ನವನ್ನು "ದಾಸೋಗ'ದಲ್ಲಿ ವಾರದ ವ:ನೆಗಳಲ್ಲಿಯೂ ಪಡೆಯುತ್ತಿದ್ದಾರೆ 
(ಹಬ್ಬಿಬ, ೦೯೪) ; ನಿಮ್ಮಂತ ಕುಡುಕರಿಗೆಲ್ಲಿಂದ ತರಲಿ ಕೂಳು ? ಇಲ್ಲೇನು 
ದಾಸೋಗ ನಡೆಯುತ್ತದೆಯೇ (ಶವನ. ಬ. ( <ಎದಾಸೋಹ] 

ದಾಸೋಹ (ನಾ). ೦. ನಾನು ದಾಸನೆಂಬ ಭಾವನೆ : ಪ್ರಸಾದಲಿಂಗ 
ಭಕ್ತನಾದೊಡೆ ದಾಸೋಹವಿಲ್ಲದಿರಬೇಕು (ಅರವ. 6-03) ; ಸಂಕಟವೆ 
ಇಲ್ಲದವಗೆ ವೆಂಕಟನು ಬೇಕೆ ಸಂತೋಷವುಳ್ಳವಗೆ ದಾಸೋಹವೇಕೆ ? 
(ಗಣೇಶ ೭೧-೦೨). ೨. ಎ ದಾಸೋಗ : ಯಾ ಮಠದಲ್ಲಿ ಕಟ್ಟಿಸಿದ ಅಡಿಗೆ 
ಮನೆ ಉಗ್ರಾಣದ ಮನೆಯೂ ಈ ತೋಟದ ಸ್ವಾಮಿಯ ದಾಸೋಹಕ್ಕೆ 
ಸಲುವದು (ಎಕ, ೩೪1, ಕೂಣಗ. ೪೯ ೪೦; ಸು, 2480) ; ಬೆಳಸು ದವಸ 
ಗಳನ್ನು ಮಠದ ದಾಸೋಹಕ್ಕೆ ಕೊಡುತ್ತಾನೆ (ಕನ್ನಕಾ. ೫), ೩. [ವೀಶೈ] 
ಕಿಂಕರಭಾವದಿಂದ ಮಾಡುವ ಗಂರು ಲಿಂಗ ಜಂಗವಂ ಸೇವೆ; ಅಯ್ಯಾ 
ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನವಲಸದಂತೆ ಮಾಡಯ್ಯ 
(ಬಸವ, ೪೩) ; ನಿಮ್ಮ ಜಂಗಮವನುದಾಸೀನವ ಮಾಡಿ ದಾಸೋಹವಿಲ್ಲದ 
ಅತಿದೂಷಕದ್ರೋಹಿ ನಾನಯ್ಯ (ಉರಿವ, ೩೩-೩೮); ಸವಿನಯಂಗಳ 
ಮೇಟಿ ದಾಸೋಹವನಲರ್ಚುವ ಚೇಟಿ ಮೃತ್ಯುವ ಜವನ ಮಾರಿಯ ದಾಟಿ 
ವೇದಾಂತಾದಿಗಳ ಪಾಟಿ (ಬಸಪು, ೬-೦೦), [ ಆದಾಸೆೋಹಂ)] 

ದಾಸೋಹಂ (ನಾ). ನಾನು ದಾಸನೆಂಬ ಭಾವನೆ: ಸೋಹಮೆನ್ನಬೇಡೆಲೊ 
ದಾಸೋಹಮೆಂದು ಪೇಳೆಲವೊ (ಪುಕಂದ. ೦-೦೬೩-೦) : ಸೋಹಂ ಎಂದಡೆ 
ಅಂತರಂಗದ ಗರ್ವ ಶಿವೋಹಂ ಎಂದಡೆ ಬಹಿರಂಗದ ಅಹಂಕಾರ ಈ 
ಉಭಯವನಳಿದು ದಾಸೋಹಂ ಎಂದಡೆ ಪರಮಪದವು (ಅಖಂಡೇ. ೮೧-೭೧). 
[ ೧ ಸಂಸ್ಕೃತದಲ್ಲಿ "ದುಸಃ ಆಹಂ' ಎಂಬಾದು ಒಂದು ವಾಕ್ಕ. ಕನ್ನಡದಲ್ಲಿ 
ಇದು ಒಂದು ಪದವಾಗಿ ಬಳಕೆಯಾಗಿದೆ] 

ದಾಸೋಹಂಭಾವ (ನಾ). ದಾಸನ ಭಾವನೆ; ಭಕ್ತಭಾವ: ಸರ್ವಪದಾರ್ಥ 
ಗಳನ್ನೂ ಶಿವನಿಗರ್ಪಿಸುವ ಸಮರ್ಪಣಕ್ರಿಯೆಯಲ್ಲಿ ಮಾತ್ರ "ದಾಸೋಹಂ' 
ಎಂದರೆ, ನಾನು ಶಿವನ ದಾಸನು ಎಂದು ಸರ್ವಾಚರಣೆಯನ್ನು ನೆರವೇರಿಸ 
ತಕ್ಕದು, ಹೀಗೆ ಆಚರಿಸುವುದೇ ದಾಸೋಹಂಭಾವವು (ಶಿವಾಸೂ. ೦೨೧) ; 
ದಾಸೋಹಂಭಾವಮನುಳಿದಾ ಸೋಹಂಭಾವದೆಡೆಗಾ ಮನಮಿಕ್ಕದೆ ನೀಂ 
ಲೇಸನೊಡರ್ಚಿದೆ ಭಲರೆ (ವೃಷವಿ. ೨೩-೪೨) ; ದಾಸೋಹಂಭಾವವನೆ 
ಕರುಣಿಸಿ ಬದುಕಿಸಯ್ಯ (ಅಖಂಡೇ. ೮೧-೭೧). [ ದಾಸೋಹಂ + ಭಾವ್ಯ ] 

ದಾಸೋಹತನ (ನಾ). ದಾಸನಾಗಿರುವಿಕೆ ; ಸೇವಾವೃತ್ತಿ : ಹದುಳಿಗರು 
ದಾಸೋಹತ ನದ ಲಿ ವಿದಿತಕಾಮಕ್ರೋಧಲೋಭುಾಸ್ಟದವಿರಹಿತರ 
ವರ್ಗಳಿರವಂ ಕೇಳು (ಬಸಪು. ೨೪-೪೨); ಬೇಡಿದವರಿಗೆ ಬೇಡಿತನು 
ಕೈಗೂಡಿಸುವ ದಾಸೋಹತನದಲಿ ಮಾಡುತಿರ್ದನು (ಪ್ರಥುಲೀ. ೯-೨೭). 

[ ದಾಸೋಹ + - ತನ] 
26 


ದಾಸೋಹಭಾವ 


ದಾಸೋಹಭಾವ (ನಾ). ಎ ದಾಸೋಹಭಾವನೆ: ಈಚೀಚೆಗೆ ಜನರಲ್ಲಿ 
ದಾಸೋಹಭಾವ ಕಡಮೆಯಾಗುತ್ತಿದೆ (ರೂಢ). [ ದಾಸೋಹ + ಭಾವ್ಯ] 

ದಾಸೋಹಭಾವನೆ (ನಾ). ಭಕ್ತಭಾವ; ದಾಸನ ಭಾವ : ವೃಜಿನರಹಿತನು 
ಲಿಂಗಜಂಗಮೃಭಜನಶೀಲನೆನಲ್ಕೆ ಭಕ್ತವ್ರಜದೊಳಗೆ ದಾಸೋಹಭಾವನೆ 
ಯಿಂದ ಪೆಂಪೆಸೆದು (ಐಸಪು. 80-8೩). [ ದಾಸೋಹ + ಭಾವನೆ] 

ದಾಸೋಹಿ (ನಾ). [ವೀಶೈ] ದಾಸನೆಂಬ ಭಾವದಿಂದ ಸೇವಾಪ್ರವೃತಿ 
ಯಲ್ಲಿ ತೊಡಗಿರಂವವನು ; ಕಿಂಕರಭಾವವುಳ್ಳವನಂ; ಭಕ್ತ: ಮನದ 
ಕೊನೆಯ ಮೊನೆಯ ಮೇಲೆ ಪುನೆಯ ಮಾಡಿಕೊಂಡಿಪ್ಪನೊಬ್ಬ ದಾಸೋಹಿ 
(ಬಸವ, ೮೦೩) ; ವೇಷ ನಿರ್ವಯಲಾಗಿ ಆಶೆ ರೋಷವ ಬಿಟ್ಟು ದಾಸೋಹಿ 
ಯಾಗಿದ್ದರೆ ಗೊಹೇಶ್ವೆರೆಲಿಂಗವು ತಾನೇ (ಅವಕಂ. ೨೦೫-೯೨೨) ; ಮುಂದ 
ನೆಣಿಸದೆ ದಿನದಿನಕೆ ಪರೆಮಾಯು ಸಲೆ ಸಂದುದೆನಿಪಾ ದೃಢತೆ ನೆಲಗೊಂಡು 
ಚರೆಲಿಂಗಕಂದಂದಿಗೇನುವಂ ವಂಚಿಸದೆ ಮಾಡುತಿಹ ದಾಸೋಹಿ ಸದೃಕ್ತನು 
(ಶಿವಗೀ. ೦೫-೩೯) ; ಬೆಂದುದನು ಬಿತ್ತಿ ಬೆಳೆದುಂಬ ದಾಸೋಹಿ ಇಂದುಧರೆ 
ನಕ್ಕು (ಸರ್ವಜ್ಞ, ೬೦೦), [ದಾಸೋಹ ಣ್ಯ) 

ದಾಸೋಹಿತನ (ನಾ).2ದಾಸೋಹತನ: ಕುಸುಮಶರನುಪಟಳಕೆ ನೊಂದು 
ಬಂದವನಲ್ಲ . , , ನಿನ್ನ ದಾಸೋಹಿತನವಾ ವಸುಧೆಯೊಳು ಹಿಸುಕಿ 
ಪಸರಿಸೆ ಬಂದೆನು (ಸಿದ್ದೇಪು, ೦೦-೩೫), [ದಾಸೋಹಿ + - ತನ] 

ದಾಸ್ತಾನು (ನಾ). ಸಂಗ್ರಹ; ಶೇಖರಣೆ; ಶೇಖರಿಸಿಟ್ಟ ಸಾಮಾನು, 
ಸರಕು: ದಾಸ್ತಾನುಗಳ ಲೆಕ್ಕ ಸರಿಯಾಗಿಲ್ಲವೆಂದು ಎರಡು ಮೂರು ಸಾರೆ 

| ಆಡಳಿತದವರು ರಾಮಕೃಷ್ಣಯ್ಯನಿಗೆ ಎಚ್ಚರಿಕೆ ಕೊಟ್ಟಿದ್ದರು (ರಂಗವ, ೨೭೨); 

ಗ್ರಾಮನೌಕರರಲ್ಲೂ ದಾಸ್ತಾನನ್ನು ಇಡುತ್ತಿದ್ದೆ (ಕಲನೆ. 390) ; ಮುಂದಿನ 
ಓಟಿನ ಬೇಟೆಯ ಕಾಲದಲ್ಲಿ ಈ ಕಸವೇ ಕೈಮಾಡಿ ತೋರಿಸೋ ದಾಸ್ತಾನು 
(ಮಾಮನೆ, ೬೭) ; ಸ್ವಲ್ಪ ದವಸ, ದಾಸ್ತಾನು ಇಟ್ಟುಕೊಂಡಿದ್ದಾ ರೆ 
(ದೌಲತ್‌, ೨೪೭), [ ಮರಾ. ದಾಸ್ತಾನ್‌; ಪಾರ. ದಾಶ್ತನ್‌] 

ದಾಸ್ತಾನಿಡು (ಕ್ರಿ). ಸಂಗ್ರಹಿಸಿ ಇಡಂ; ಕಾಯ್ದಿ ಡಂ: ಅಕ್ಕಿಯನ್ನು ಬಹಳ 
ಆರೋಗ್ಯಕರಸ್ಥಿ ತಿಯಲ್ಲಿ ದಾಸ್ತಾನಿಡಬೇಕು (ಅಡುಗ, ೭೪), 

[ ದಾಸ್ತಾನು + ಇಡ್ಕು) 

ದಾಸ್ಯ (ನಾ). ೧. ಸೇವಕತನ ; ಆಳುತನ ; ಗಂಲಾಮಗಿರಿ ; ಅಧೀನತೆ: 
ನಮ್ಮಲ್ಲಿಯ ಮನೋಜಾಡ್ಯ., ಸ್ವಾರ್ಥ... ನಮ್ಮ ದಾಸ್ಕಕ್ಕೆ ಕಾರಣವಾಗಿವೆ 
(ಧರ್ಮಸಾ, ದ್ವೈತವೇದಾಂತದಲ್ಲಂತೂ ಮುಕ್ತನಿಗೆ ಪರಮಾತ್ಮನ 
ದಾಸ್ಯವು ಮುಕ್ತಿಯಲ್ಲೂ ತಪ್ಪುವಂತಿಲ್ಲ (ಕಿವಿ. ೯), ೨. ನವವಿಧವಾದ 
ಭಕ್ತಿಗಳಲ್ಲಿ ಒಂದು ; ದಾಸನೆಂಬ ಭಾವದಿಂದ ಮಾಡಂವ ಭಕ್ತಿ : 
“ಶ್ರವಣಂ, ಕೀರ್ತನಂ, ವಿಷ್ಣೋಃಸ್ಮರಣಂ, ಪಾದಸೇವನಂ, ಅರ್ಚನಂ, 
ವಂದನಂ, ದಾಸ್ಕಂ, ಸಖ್ಯಂ, ಆತ್ಮನಿವೇದನೆಂ” ಎಂಬ ೯ ವಿಧ ಭಕ್ತಿಯಿಂದ 
ಪರೆಮಾತ್ಮನನ್ನು ಭೆಜಿಸುತ್ತಾ (ಹಸಾರ, 3೦-೩೦ ತಾತೃರ್ಯ), [೫0.7 

ದಾಸ್ಯದೀಕ್ಷೆ (ನಾ). ಸೇವಕನಾಗ.ವಿಕೆ ; ಗುಲಾವಂಗಿರಿ : ಎಮ್ಮಂ ಗೆಲ್ಲು 
ದಾಸ್ಮದೀಕ್ಷೆಯನೀಯೆ ಪೂಣ್ಣು ತರಿಸಂದು ಬೀಡುಬಿಟ್ಟಿಹರಲ್ಲಿ (ಶ್ರೀರಾಮಾ, 
8೫೩೫-೯೬), [ದಾಸ್ಯ -- ದೀಕ್ಷೆ] 

ದಾಸ್ಯಪದ್ಧ ತಿ (ನಾ). ಮನಂಷ್ಯರನ್ನು ಕೊಂಡಂಕೊಂಡು ಆಳಾಗಿ ದುಡಿಸಿ 
ಕೊಳ್ಳುವ ಪದ್ಧತಿ ; ಗುಲಾಮಗಿರಿಯ ಪದ್ಧತಿ: ಅನಾಗರಿಕ ದಾಸ್ಯ 
ಪದ್ಧತಿಯ ಅವನತಿಗೆ ಅದು ನಾಂದಿಯಾಗಿತ್ತು (ಪುನರು. 3೬೨).' 

[ದಾಸ್ಯ + ಪದ್ಧತಿ] 

ದಾಸ್ಯಶೃಂಖಲೆ (ನಾ). ಆಳುತನದ ಬಂಧನ; ಗುಲಾವಂಗಿರಿಯ ಬೇಡಿ, - 
ಸರಪಣಿ : ವಿಶ್ವಬಂಧು ಪ್ರವಿಸತ್ಕೂಸ್ಗೆ ಉಂಟಾದ ಈ ದಾಸ್ಕಶೃಂಖಲೆ 
'ಘೋರಶಿಕ್ಷೆ ವೇದನೆಯ ತೀಕ್ಷ್ಣತೆ ವಿಶ್ವಪ್ರಕೃ ತಿಯಲ್ಲಿ ತಳಮಳದ ಹೊನಲೆಬ್ಬಿ 
ಸಿತು (ಅದ್ಮಪ್ರ. ೩೪1 ಏಕ). [ದಾಸ್ಯ + ಶೃಂಖಲೆ] 


8೨) ; 


೩೮೮೪ 


26 


35 


40 


«5| ದಾಹನ (ನಾ). ೦. ಸುಡಿಸ 


ದಾಹನ 


ದಾಹ, "ದಸ್ಕ' 'ನೋ. 

ದಾಹ, (ನಾ). ೧. ಉರಿ; ಕಿಚ್ಚು. ೨. (ವಂನಸ್ಸಿನ) ತಾಪ ; ಬೇಗೆ: 
ಅರಿಗನ ಬೇಟದೊಂದೆ ಪೊಸಬೇಟದ ಕೇಸರಿಯಿಂದಮೆಯ್ದೆ ದಳ್ಳುರಿ 
ನೆಗೆದಂದು . . . ಕೆಳದಿಯರನದಿಷತ್ತಿರೆ ನೋಡೆ ದಾಹಮೊತ್ತರಿಸಿದು 
ದೊಂದು ಪೊನ್ನ ಸಲಗಿರ್ಪವೊಲಿರ್ದದು ಮೆಯ್‌ ಸಂಭದ್ರೆಯಾ 
(ಪಂಪಧಾ. ೩-೮). ೩. ನೀರಡಿಕೆ ; ಬಾಯಾರಿಕೆ ; ತೃಷ್ಣೆ : ಜಾಹ್ನವಿಯೊ 
ಳಾಳ್ಜಂಗೆ ದಾಹಮೆತ್ತಣದು (ಕೈಮಿಭಾ, ೦೪-೩೦) ; ತೃಷ್ಣೆಯೆಂದೊಡಂ, 
ದಾಹಮೆಂದೊಡಂ, ಬಾಯರರಿಕೆಯೆಂದೊಡಂ ನೀರಡಿಕೆಯೆಂದರಿವುದು 
(ಸಕವೈ. ೨೮೨) ; ನನಗೆ ಬಹಳ ದಾಹೆ ಆಗಿದೆ (ಮುನಿಮಾ. ೦೦೭). ೪. 
ತೀಕ್ಷ್ಣವಾದ ಆಕಾಂಕ್ಷೆ; ತೀವ್ರವಾದ ಅಭೀಪ್ಸೆ. [ ಸಂ. 

ದಾಹಕ (ಗು). ೧. (ವಸ್ತುಗಳನ್ನೂ) ದಹಿಸಂವ ; ಸುಡುವ. "ದಾಹ 
ಶಕ್ತಿ' ಪರಾ. (ನಾ). ೨. ಬೆಂಕಿ ; ಅಗ್ನಿ : ದಾಹಕದೊಳಂ ನೆಲೆಯಹ 
ಪ್ರಾಕಾಶತಮುಮೆನಿಸಿಯಲ್ಲಿಯುಂ ಶಿಖಿಯಂಶದಿಂ ಪ್ರಕಾಶದೊಲವಾಗಿ 
ಲೋಹಾಂಶದಿಂ ಪ್ರಕಾಶ್ಯಮುಮಾಗುತಲೆ (ವೀಕ್ಕಪು, ೫-೪-೦೭), [ಸಂ.] 

ದಾಹಕಶಕ್ತಿ (ನಾ). ಸಂಡುವ ಸತ್ವ ; ದಹಿಸುವ ಶಕ್ತಿ: ತೇಜಸ್ಸಿನಲ್ಲಿ 
ದಾಹಕಶಕ್ತಿಯೂ, ವಾಯುವಿನಲ್ಲಿ ಚಲನಶಕ್ತಿಯೂ . . . ಸ್ವಾಭಾವಿಕ 
ವಾಗಿ ನೆಲೆಸಿರುವುದನ್ನು . . . ಕಾಣಬಹುದಾಗಿದೆ (ಕಿವಿ. ೩೦). 

[ದಾಹಕ + ಶಕ್ತಿ 

ದಾಹಗೊಳ್ಳು (ಕ್ರಿ). ಬಾಯಾರಿಕೆಯನ್ನು ಹೊಂದು: ದಾಹಗೊಂಡಿದ್ದ 
ನಾಲಗೆಗೆ ಎಳನೀರು ಬಹಳ ರುಚಿಯಾಗಿ ಕಾಣಿಸಿತು (ರೂಡ). ೨. ತೀಕ್ಷ್ಣ 
ವಾದ ಬಯಕೆಯನ್ನ ಹೊಂದಂ: ಸಂಪೂರ್ಣವಿಷಯವನ್ನೂ 
ತಿಳಿಯುವವರೆಗೆ ದಾಹಗೊಂಡ ಅವರ ಮನಸ್ಸು ತಣಿಯುವುದಿಲ್ಲ (ಕೂರಿ). 

[ ದಾಹ * ಕೊಳ್ಳು, (ಕೊಳ್‌) 

ದಾಹಜ್ವರ (ನಾ). ೧. ತೀವ್ರವಾದ ಉಷ್ಣದಿಂದ ಉಂಟಾಗಂವ ಜ್ವರ: 
ಜೇನಿಕರ್ಪೂರ, ಯಷ್ಟಿಮಧುಕ . . . ಅಕ್ಕಿ ಗಚ್ಚಿನಿಂದರೆದು ಕುಡಿಯೆ 
ದಾಹಜ್ವರ ಪರಿಹಾರವಾಗುವುದು (ಸಕಷೈೆ. ೩೭) : ನಾಭಿ ೭ ಭಾಗ, 
ಗಂಧಕ ೬ ಭಾಗ, ಉಮ್ಮತ್ತದ ಬೀಜ ೪ ಭಾಗ . . : ರಸದಲ್ಲಿ ಮರ್ದಿಸಿ 
ಹೆಸರುಗಾತ್ರದ ಗುಳಿಗೆಯಂ ದಾಹಜ್ವರಕ್ಕೆ ಕೊಡುವುದು (ವಿವೈವಿ. ೯೭). 
೨..(ಆಲಂ) ವಿರಹ ಜ್ವರ : ವಾರಿಜ ಮಳಯಜ ಮಳಯಸವಿಖಾರಣಂ 
ಚಂದ್ರಾಂಶು ಚಂದ್ರಕಾಂತ ದ್ರವಕರ್ಪೂರೆ ಮೃಣಾಲಾದಿಗಳುಂ ಬಾರಿಸ 
ಲಾಜವೆ ದಲವನೆ ದಾಹಜ್ಯರೆಮಂ (ಆದಿಫು. ೨-೧೩); ದಾಹೆಜ್ವರಮುರಿಯು 
ತ್ರಿರಲ್‌ ಚಂದನದ್ರವ್ಮಾದಿ ಶೀತಲಕ್ರಿಯೆಯುಂ ಸಂತಾಪವಂನೆಂತುಂ 
ಆಟ್‌ಸಲಾದೆ ಇರೆ (ಜಾವುಂಪು. ೧ಬ). [ದಾಹ್ಯ * ಜ್ವರ] 

ದಾಹಜ್ವರಕಲ್ಯ (ನಾ). ದಾಹಜ್ವರವನ್ನು ನಿವಾರಿಸಲು ತಯಾರಿಸಿದ 
ಔಷಧದ್ರವ್ಯ : ದಾಹಜ್ವರಕಲ್ಯ - ಕೇದಿಗೆ ಬೀಳಿನ ರಸದಲ್ಲಿ ನೆಲದಾಳ 
ವನ್ನರೆದು ಕುಡಿಯೆ ದಾಹಜ್ವರ ಪರಿಹಾರವಾಗುವುದು (ಸಕವೈ, ೭೭). 

[ ದಾಹಜ್ವರ + ಕಲ್ಕ ] 

ದಾಹಣಿ, ದಾವಣ ದಾವಣ್ಯಿ.. ದಾವಣೆ (ನಾ). ರಾಕ್ಷಸರ ಕತ್ತಿ 
ದೊಡ್ಡ ಕತ್ತಿ: “ರಕ್ಕೆ ಸಗತ್ತಿಯೊಳೆ ದಾಹಣಿಯೆನಲ್ಪಡೆಗುಂ” (ಕರ್ಣಾನಿ. ೧೫). 
ದಾವಣಿ : ; ದೇವಸತ್ರವದ ವಚ್ರಾಂಗಿ ಸೀಸಕ ಮೇಲಾವರಿಸಿದ 
ಲೋಚು ಸುರೆಗಿ ದಾವಣ ಕರಣನಿಗ್ರಹವೆನೆ (ವರ್ಧಕ,0೦-೯೩). ದಾವಣ್ಮಿ: 
"ದಾವಣಿಗೆ' ಪಶಾ. ದಾವಣೆ : ಕೊಡಲಿ ಕತ್ತಿ ಕುಡುಗೋಲು . . 
ಕೊಂತ ದಾವಣೆ ಮೊದಲಾದಾಯುಧಂಗಳ* 
"ಡಾಕಿನಿ' ಪರಾ. [?] 


(ಶ್ರಾವಕಾ, ೧೩೦-೧೦), 


ಸುವುದು; ದಹಿಸುವಂತೆ ಮಾಡಂವುದಂ. 
“ದಾಹನಕವ್ಪ೯' ಪರಾ. ೨. ಬರೆಯೆಳೆಯುವುದಂ ; ಬರೆ ಹಾಕಂ 


ದಾಹನಕರ್ಮ 


ವುದು : ತಾಂತ್ರಿಕ ವೈದಿಕವೆಂಬೆರೆಡು ಪೂಜಾಭೇದಂಗಳಂ ಶೋಷಣ ದಾ 
[ಪಾಕಾಂ. ದ]ಹನ ಪ್ಲಾವನಗಳೆಂಬ ಮೂಡು ಕ್ರಿಯೆಗಳಂ (ವಿವೇಕ. ೦೦೩), 
೩, ಒಂದಂ ಬಗೆಯ ಆಯುಧ ವಿಶೇಷ: ಬಿಲ್ಲು ತೀರು ... ದಾಹನ 
ಶಲಲೀ ಭಲ್ಲ. 
ರಕ್ಷೂಧಿಸಾಧನ ವಿಶೇಷಂಗಳಿಂದಲುಂ (ವಿವೇಕ, 3೬3), [ಸಂ.] 

ದಾಹನಕರ್ಮ (ನಾ).ಎದಹನಕರ್ಮು: ನೂತನ ಮನೋಜನಾ ಖಳಪತಿಯ 
ಮರ್ದಿಸಲು . . , ದಾಹನಕರ್ಮಮಂ ಗೈಸಿ (ನವಮೋ. ೦೩-3). 

[ ದಾಹನ + ಕರ್ಮ] 

ದಾಹನಿವಾರಣೆ (ನಾ). ನೀರಡಿಕೆಯಂನ್ನೂ We ಟ್ಟು. 

ಬಾಯಾರಿಕೆಯನ್ನು ಪರಿಹರಿಸಿಕೊಳ್ಳುವುದಂ : 
[ ದಾಹ್ಯ + ನಿವಾರಣೆ] 

ದಾಹರೋಗಿ (ನಾ). ನೀರಡಿಕೆಯಿಂದ ಬಳಲಂತ್ತಿರಂವ ರೋಗಿ: ಕ 
ಪಿತ್ತರೋಗಿ, ಜ್ವರರೋಗಿ, ಹಸಿದವನು, ದಾಹರೋಗಿ . , . ಮೇಹ 
ರೋಗಿ ಇವೇ ಮೊದಲಾದ ರೋಗವುಳ್ಳವರು ಮರ್ದನಕ್ಕೆ ಅಯೋಗ್ಯರು 
(ಸಕವೈ, ೩೦). [ ದಾಥಃ * ರೋಗಿ] 

ದಾಹಿಕಾಶಕ್ತಿ (ನಾ). ಸುಡುವ ಶಕ್ತಿ ; ದಹಿಸುವ ಸಾಮರ್ಥ್ಯ : ಸತಿಯ 
ವಿಶುದ್ಧಾಚಾರಂ ಹುತಾಶನ ಪ್ರಬಲದಾಹಿಕಾಶಕ್ತಿಯುಮಂ ಪ್ರತಿಬಂಧಿಸಿ 
ದುದು ಚೋದ್ಕಮೆ (ಪಂಂಾಮಾ, ೦೬-೨೯), [ಸಂ,] 

ದಾಹಿಣಿ (ನಾ). (ವಿರಹವೆಂಬ) ದಾಹದಿಂದ ಬಳಲಂತ್ರ್ತಿರುವವಳು ; 
ತಾಪದಿಂದ ನೋಯುತ್ತಿರುವವಳು : ಅವರೆಲ್ಲ ಅಲ್ಲಿ ಬಂದು 
ಸುವಾಸನೆಯ ನೀರಿನ ಸಾಗರವನ್ನೇ ನಿರ್ಮಿಸಿದ್ದರು ! ಆದರೂ ಆ 
ದಾಹಿಣಿಯ ತಾಪ ತಣಿಯುತ್ತಿರಲಿಲ್ಲ (ಕಂಬಹು. 60), [?) 

ದಾಹಿಸು (ಕ್ರಿ). ದಹಿಸು ; ಸುಡು; ತಾಪವನ್ನುಂಟುಮಾಡಂ : 
ವಿಜಯಪಟಹಮಂ ಪೊಯ್ಸಿ ಕೊಳ್ಳೊ[ಡೆಯಂ) ಬೆಳಸಿ ಬೀಡಂ ಬಿಟ್ಟಿರ್ದು 
ವಿಶ್ವಾವಸು ಮೊದಲಾಗೆ ಸತ್ತ ನಾಯಕರಂ ದಾಹಿ [ಪಾಕಾಂ. ಜಾನಿ]ಸ 
ವೇಟ್ದು (ಬಂಹೆರಿ, ೭-೭೦ ವ); ದುಃಖಸೌಖ್ಯದ ತಾರತಮ್ಯತೆಯಂ ಉಸುರಂ 
ಪಸರಣವಿಲ್ಲದೆ ಎನ್ನುಬ್ಬಸದ ಭೀತಿಯ ಬೇಗೆ ಮಿಗೆ ದಾಹಿಸುವುದೈ ಕಾರುಣ್ಯ 
ನಿಧಿಯೆಂದೊರಲಿದಳು (ಕುವ್ಕಾಸ, ೧೪-೦೨೮) ; ` ಬಲು ರುಳದ ರಂಡಿ 
ಯನಟ್ಟಿದನು ದೆಸೆದೆಸೆಗೆ ದಾಹಿಸಲು ನೆಳಲು ಹೊಗಿಸಿದನೆಲ್ಲರನು ಜಕ್ಕುಲಿಸಿ 
ಜಗವನು ಸುರಿದು ಬಿಸಿಲನಂ ಬೆಳೆಯಿಸಿದನು ಗ್ರೀಷ್ಮಯತು ಬೆದಟ್‌ಸಿ 
ಜಗತ್ರಯವ (ನಿಭಾಗ. ೧೦-೦೮-೨). [ದಾಹ್ಮ + - ಇಸ್ಕು] 

ದಾಹೀರೆ (ನಾ). ಒಂದಂ ಬಗೆಯಂ ಔಷಧಿ ಸಸ್ಯ ; “ಕನಕಪುಪ್ಪಿ-ದಾಹೀರೆ, 
ನೆಲದಾಳು ಹೊನ್ನೂವರೆ” (ಓಷಧಿ, 340). [?] 

ದಾಹೋತ್ತರ (ನಾ). ಬೆಂಕಿಯಲ್ಲಿ ಸುಟ್ಟ ಶಂದ್ಭವಾದಂದು ; ಪುಟ 
ವಿಟ್ಟು ತೆಗೆದಂದಂ : ಮಾದ್ರಿ ಪಾಂಡುರಾಜನೊಡನೆ ದಾ [ಪಾಕಾಂ. 
ಡಾ] ಹೋತ್ತರದಂತೆ (?) .ಕಿರ್ಚಿಂಗೆ .ಕುಲದೊಳಂ ಚಲದೊಳಮಾ(ವ] 
ಕಂದುಂ ಕುಂದುಮಿಲ್ಲದೆ ತನ್ನೊರೆಗಂ ದೊರೆಗಮಾರುಮಿಲ್ಲೆನಿಸಿದಾಗಳ್‌ 
(ಪಂಪಭಾ, ೨-೨೬ ವ); ದಾಹೋತ್ತರಮವಪ್ಪ ಪೊನ್ನ ಪೊಳೆಪಂ ಗೆಲೆವಂದುದು 
ಕಾಂತಿ ಕಾಂತೆಯಾ (ಅಜಿಪು. ೨೨೩೭). [ಸಂ.] 

ದಾಳ್ಮ,ಢಾಳ್ಕ (ನಾ). ಪಗಡೆಯಾಟದಲ್ಲಿ ಗರಕ್ಕಾಗಿ ಉರುಳಿಸೆಂವ 
ಆಟದ ಸಾಧನ: ಚೌಕ ದುಗನಿದ್ದುಗನಿತ್ತಿಗನೇಬ ದಾಯಮಂ ಪೋರಿಸಿ 
ಬೇಡಿದ ದಾಳಮಳವಟ್ಟಿರೆ (ಪುಣ್ಮಾಸ್ತ. ೪-೧೮): ಆಗಳಾ ಪಕ್ಷಿಗಳು ನಿನ್ನಯ 
ರಾಜ್ಯಭೋಗವನು ಬೇಗದಿಂದಪಹರಿಸಿಕೊಂಡನ ಭಾಗದಾ ದಾಳಗಳು 
ತಿಳಿಯೆಂದಾಗಸದೊಳಡಗಿದುವು ವಿಸ್ಮಯಮಾಗೆ ನಿವಿಷದಲಿ (ನಳದ. 8-೫); 
ಕುರಿತ ನೆತ್ತಗಳಂ ಬೀಳದೆ ದಾಳಗಳು 


ತಿಳಿದಿದ್ದ ರೂ (ಕೃವಾಉ. ೩) : ಈ ಗಾಂಧಾರರಾಜನು ದಾಳಗಳ ಮೋಸ 


. ಮಾಯೂರಿ, ಖೇಟಕ ಮುಂತಾದ ಶತ್ರುಜಯಾತ್ಮ 


ಪರಾಜ್ಮುಖವಾಗಿ ಬೀಳುವುದನ್ನು 


೩೮೮೫ 


10 


46 


ದಾಳಿಂಬ 


ದಿಂದೆಸೆಯುತ್ತ, ಗರ್ವದಲಿ ನೆಗುತಿಹನು (ಧಾಸನಾ. ೩೨. ಢಾಳ್ಯ : 
ಢಾಳದ ಬೆಂಬಟ್‌ವಿಡಿದು ಛಡಾಳಿಸೆ ದೃಗ್ರುಚಿ ಸುಧರ್ಮಸುತೆ , , . 
ಧರಣೀಪಾಲಕನೆೊಡನೊಲ್ಲು' ಲೆತ್ತವಾಡುತ್ತೆಸೆದಳ್‌ (ಉದೃಟಿ, ೦೧-೦೬) ; 
ತಿಳಿಹಿದ ದ್ಯೂತಕೌಶಲವ , . , ವರಗೃಹದ ದಶಚೌಕವೆರಡಅಿ ಪರಿಯ 
ಢಾಳವು ತನಗೆ ಬೀಳುವ ಲಕ್ಷಭೇದನವ (ಸಂಧಪ. ೨೭-೨೦). 
ದಾಳ ಹಾಕು ಎ ೧. (ಪಗಡೆಯ ಆಟದಲ್ಲಿ) ನೆತ್ತವನ್ನು ಹಾಕು. 
೨. ಆಟ ಮೊದಲುಮಾಡಂ ; ನಿರ್ಧಾರದ ಹೆಜ್ಜೆಯಿಡು : ಚನ್ನವ್ವನು 
ದಾಳ ಹಾಕಿ ಬಿಟ್ಟಳು (ಮುನಿಮಾ. ೧೩೪). [?) 
ದಾಳ್ಮ, ಢಾಳ್ಮ (ನಾ). ಒಂದು ವಾದ್ಯ ವಿಶೇಷ (?): ಎರಡು ವೇಳೆ 
ನಡೆಯುತ್ತಿದ್ದ ದಾಳ ದಮಾಣ ಭೇರಿ ಮುಂತಾದ ಓಲಗಗಳಿಗೆ ಈಗ ದಿಳ್ಳೃ 
ಯಿಂದ ಬಂದ ನವಪತ್ತನ್ನು 'ಪ್ರತಿದಿನದಲ್ಲಿಯೂ ನಾಲ್ಕುವೇಳೆ ನಡೆಯು 
ವಂತೆ ಕಟ್ಟಳೆ ಮಾಡಿದರು (ಜಾಮವಂ, ೦೩೮); ಎರಡು ವೇಳೆ ದಾಳ 
ದಮಾಣ ಭೇರಿ ಮುಂತಾದ ಓಲಗಗಳಿಗೆ ಈಗ ದಿಳ್ಳಿಯಿಂದ ಬಂದ 
ನೌಬತ್ತನ್ನು ಪ್ರತಿನಿತ್ಯದಲ್ಲಿಯೂ ನಾಲ್ಕುವೇಳೆ ನಡೆಸುವಂತೆ ಕಟ್ಟಳೆ ಮಾಡಿ 
ದರು (ಮಹಾವಂ. 1, ೦೪೬): ರೇಮಟಿ ವೆಂಕಟಾದ್ರಿನಾಯಕನಂ ಸೋಲಿಸಿ 
ಅಪನ ದಾಳ ದಮಾಣ ಅಂದಳಾದಿಗಳಂ ಸೂರೆಗೊಂಡ ಅದ್ವಿತೀಯ ಶೂರ 
(ಸುಗುಗಂ. ೧೩೩-೩) ; ನಾಯಕನು ದಾಳ, ದಮಾಣ, ಅಂದಳ ಮಂಂತಾದವು 
ಗಳಿಂದೊಡಗೂಡಿ ಶ್ರೀರಂಗಪಟ್ಟಣಕ್ಕೆ ಹೋಗುತ್ತಿದ್ದಾಗ ಚಾಮರಾಜ 
ಒಡೆಯರಂ ಆತನನ್ನು ಕಾಳಗಕ್ಕೆ ಕರೆದರು (ಒಡಕ. ಢಾಳ್ಮ : 
ಢಕ್ಕಾನಿನಾದದಿಂ.ಢಾಳ ಢವಳಂಧ್ರ ಢಕ್ಕೆ ತನ್ನೊಡನೆ ಮಾರಾಂತ ಢಕ್ಕಾದಿ 


೧೦), 


ಯಾದ ಮೂಢರ್ಕಳ ದಢಕ್ಕನಳಿದ ಹರಿ ಜಯತು (ಶತಸಾಂ, ೭೦-೩೬). 
"ದವಳ' ಪರಾ. (?] 
ದಾಳಕ (ನಾ). ಅರಿದಾಳ ; ಹರಿತಾಲ: ಸಿರಿಕಂಡಂ ರುಜಿ ವಹಿಂಸಿ 


ನಟ್ಟಿಮಧುಕಂ ವಕ್ರಂ ಹರಿದ್ರಾದ್ವಯಂ ಸಿರಿಸಂ ದಾ(ತಾ)ಳಕಮೇಲೆಯೆಂಬಿ 
ನಿತುಮಂ ಶೀತಾಂಬುವಿಂ ಪೂಸೆ ಸಂಹರಿಕು ... ಜ್ವರಮಸ್ತ್ರಪ್ರಹರವ್ರಣಂ 
ಗಳೆನಿಪೀ ದೋಷಂಗಳಂ (ಲೋಳೋಪ, ೯-೦೬೩). (| ಸಂ. ತಾಲಕ] 

ದಾಳಾದಾಳಿ "ದಾಲೂದಾಲ್‌' ನೋ. 

ದಾಳಾದೂಳಿ "ದಾಟಾದಾಲಟಾ' ನೋ. 

ದಾಳಾಧೂಳಿ "ದಾಟಣದಾಟ್‌' ಮೋ. 

ದಾಳಿ "ದಾಟೀ' ನೊ". 

ದಾಳಿಂಬ, ಡಾಡಿವಂ, ಡಾಲಿವು, ಡಾಳಿಂಬ, ಡಾಳಿಂಬೆ, ಡಾಳಿಂಬ್ರ, 
ಡಾಳಿಮ, ದಾಳಿಂಬರ, ದಾಳಿಂಬರಿ, ದಾಳಿಂಬೆ (ನಾ). ಒಂದಂ 
ಬಗೆಯ ವಂರ ಮತ್ತು ಅದರ ಹಣ್ಣು; ದಾಳಿಂಬೆ: ೧. “ದಾಡಿಮ 
_ಮೆನಲ್‌ ದಾಳಿಂಬಮದು” (ಮಂಗರಾ. ೩೬-೦೭): “ದಾಳಿಂಬಮೆ ದಾಡಿಮಂ” 
(ಚತುನಿ, ೧೯)-;: “ಆ ದಾಡಿಮಕ್ಕೆ ದಾಳಿಂಬವಾಯ್ತೂ” (ಸಂಜೀವ, ೩೦) ; 
ಪೊಸ ಕೆಂದಳಿರ್ಗಳ ದಾಳಿಂಬಸಾರಮಂ ಕಟ್ಟಿ ತನ್ನ ಬಣ್ಣದೊಳದು ರಂಜಿಸೆ 
(ಶಾಂತಿಪು. ೮-೦೬), ಆ ಪೊದಅ ಮೊದಲೊಳೊದವಿ ಬೆಳೆದು ಬೀಗಿ ತಮ್ಮಿಂ 
ತಾವೆ ಬಿರಿದು ಬಿರಿವಟ್ಟು ಸುರಿವ ದಾಳಿಂಬದ ಪಣ್ಣಳ ತನಿರೆಸದ ಪರಿವೊನಲೆ 
ಪರಿನೀರಾಗೆ (ಪಂಜತಂ. ೦೧೭-೧೫); ಮಲ್ಲಿಗೆಯಲ್ಲದೆ ಸಂಪಗೆಯಲ್ಲದೆ 
ದಾಳಿಂಬಮಲ್ಲದೊಪ್ಪುವ ಚೆಂದೆಂಗಲ್ಲದೆ ಮಾವಲ್ಲದೆ ಕೌಂಗಲ್ಲದೆ ಗಿಡುವುರ 
ಗಳೆಂಬುವಿಲ್ಲಾ ನಾಡೊಳ್‌ (ಕಬ್ಬಿಕಾ, ೨೦); ಇಂಬಿಲ್ಲ ಪಲ್ಲಿರಿದುಸಿರುವ 
ವೋಲ್ಮಲಿಸಿ ದಾಳಿಂಬದ ಮರಗಳೊಪ್ಪಿಹುವು (ಕಂಠವಿ, ೩-೮೦); ಮೈ 
ಮುರಿದು ಬಿರಿದ ದಾಳಿಂಬದಂತೆ ಜೀವನದ ಪ್ರಭೆಯು ನುಗ್ಗಿ (ಅಳು. 
೪೩೨-೦೭) ; ದಾಳಿಂಬ-ಈ ಎಲೆಯಂ ನೀರಲ್ಲಿ ಅರೆದು ಕುಡಿಯೆ ಮೈಲೆ 
ರೋಗ ಗುಣ (ವಿವೈವಿ. 8). ಡಾಡಿಮ : ೦. “ಡಂಡಿಮ-ಡಾಳಿವಂ, ಕರಕ” 
(ನಾಆರಾ. ಕ). ಡಾಲಿಮ: (8). ಡಾಳಿಂಬ : (8). ಡಾಳಿಂಜೆ : (೪) 


ದಾಳಿಂಬಗೆ 


ಡಾಳಿಂಬ್ರ: (೪. ಡಾಳಿವು: ೧. "ಡಾಡಿಮ' ಉಲ್ಲೇಖಕ್ಕೆ 


ಕೊಟ್ಟಿರಂವ "ನಾಚೆರಾ'. ಕಿ. ಪ್ರಯೋಗವನ್ನು ನೋಡಿ. ದಾಳಿಂಬರ: 


೧. ಸೂರ್ತಿ ಚವಾಳಾಮಣದ ಕಿಮ್ಮತ್ತು ಇರತಕ್ಕ ಜೀನಸಗಳು ೧, 
ಅಕ್ಕಲಖಾರ . , 


. ೧೦೫, ದಾಳಿಂಬರೆದ ತೊಗಟೆ (ಮುಂಬವ್ಕಾ. ೧೨೪). 
ದಾಳಿಂಬರಿ : ೧. “ಕರಕಃ, ದಾಡಿಮಃ-೨ ದಾಡಿಂಬೇಗಿಡ, ನಾಳಿಂಬೇಗಿಡ, 
ದಾಳಿಂಬರೀ ಗಿಡ” (ಸಿದ್ಧಾಂತಿ. ೧೦೧). ದಾಳಿಂಬೆ: ೧. ನಿಂಬೆ... 
ದಾಳಿಂಬೆ, ಅಂಜೂರ-ಇವೇ ಮುಂತಾದ ಹಲವು ಹಣ್ಣುಗಿಡಗಳನ್ನು 
ತೋಟಗಳಲ್ಲಿ ಬೆಳೆಯಬಹುದು (ವ್ಯವಮ. ೩೮). ೨. ಮೊರಸು ಒಕ್ಕಲಿ 
ಗರಲ್ಲಿ ಒಂದಂ ಪಂಗಡ : (ಎಸಮ್ಮ. ೩೪, ೨೪೫. 

ದಾಳಿಂಬದ ಚೂರ್ಣ, ದಾಳಿಂಬಾದಿ ಚೂರ್ಣ ಎ ದಾಳಿಂಬೆಯಿಂದ 
ತಯಾರಿಸಿದ ಚೂರ್ಣ: ದಾಳಿಂಬದ ಚೂರ್ಣ-ದಾಳಿಂಬದ ಕಾಯ 
ತೊಕ್ಕು, ಮಾವಿನ ಬೀಜ , . . ಚೂರ್ಣಿಸಿ ಮೊಸರಿನಲ್ಲಿ ಕಲಸಿ ಕೊಡಲು 
ಸರ್ವಾತಿಸಾರ , , , ಕೆಡುಗುಂ (ಸಕವೈ. ೩೨೮): ದಾಳಿಂಬಾದಿ ಚೂರ್ಣ. 
ದಾಳಿಂಬದ ಕಾಯ ತೊಕ್ಕು, ಮಾವಿನ ಬೀಜ . . , ಚೂರ್ಣವ ಮಾಡಿ 
ಎಮ್ಮೆಯ ಕಟ್ಟುಮೊಸರಿನಲ್ಲಿ ಸೇವಿಸೆ ರಕ್ತಾಶಿಸಾರ, ಆಮಾತಿಸಾರೆ 
ಹೊಟ್ಟೆಶೂಲೆ ಸಹ ಪರಿಹರ (ಸಕವೈ. ೩೧೨). ದಾಳಿಂಬದ ಪಂಚಾಂಗ ಎ 
ದಾಳಿಂಬೆಯ ಮರದೆ ಐದಂ ಅಂಗಗಳು (ಹೂ, ಎಲೆ, ಕಾಯಂ, 
ತೊಗಟೆ, ಹಣ್ಣ): ದಾಳಿಂಬದ ಪಂಚಾಂಗ ಬಿಳು ಸಾಸುವೆ ತೈಲದೊಳಟ್ಟು 
ಯೋನಿಗೆ ಪೂಸುವುದು (ಕಾಮಕಾ. ೦೦-೨೭೪), ದಾಳಿಂಬಾದಿವಟಕ ಎ 
ದಾಳಿಂಬೆ, ಬಿಲ್ಪಪತ್ರೆಹೀಚು ಮೊದಲಾದಂವುಗಳಿಂದ ಮಾಡಿದ 
ಗುಳಿಗೆ; ದಾಳಿಂಬಾದಿವಟಕ-ದಾಳಿಂಬಪಂಚಕ, ಬಿಲ್ವಪತ್ರೆಹೀಚು , . . 
ಮುಳ್ಳುಕೊಗ್ಗಿ ಬೇರಿನ ಪಟ್ಟಿ ಇವಂ ಸಮಭಾಗವಾಗಿ ಎಮ್ಮೆ ಮೊಸರಿಂ 
ದರೆದು .. , ಗುಳಿಗೆಯಂ ವಹಿಡಿ ಒಣಗಿಸಿ ಜೇನುತುಪ್ಪದಿಂದ ಒಂದು 
ಗುಳಿಗೆಯಂ ತೆಗೆದುಕೊಳ್ಳಲು ಹೊಟೆ ಬೇನೆ ನಿಲ್ಲುಂ (ಸಕವೈ, ೩೪೬). 
[ “ಪ್ರಾ. ದಾಡಿಮ, ದಾಲಿಮ./ಸಂ. ದಾಡಿಂಬ, ದಾಡಿಮ, ದಾಲಿಮ) 
ದಾಳಿಂಬಗೆ (ನಾ). (?): ದಾಳಿಂಬದ ಕಿಟುನನೆಗಳ್‌ ದಾಳಿಂಬ [ಪಾಳಾಂ. ಬಿ]ಗೆ 
ಮೆಜ್‌ಯೆ ಮುಗುಳ ಮುತ್ತಿನಲೊರ್ವಳ್‌ ಬಾಳಕಿ ಪಂಚಶರಂಗೊಯ್ದೇಳಿ 


1೩8 


ಸಿದಳ್‌ ಪಂಚಶರನ ಶರಪರಿಣತಿಯಿಂ (ಅನಂಪು. ೭-೨೦). 1?) 
ದಾಳಿಂಬರ "ದಾಳಿಂಬ' ನೋ. 
ದಾಳಿಂಬರಿ "ದಾಳಿಂಬ' ನೋ. 30 
ದಾಳಿಂಬವಣ್‌ (ನಾ). ದಾಳಿಂಬೆಯ ಹಣ್ಣು: ಬಕ್ಕೆವಲಸುಗಳ 


ಪಣ್ಣೊನೆಗಳಂ ಬಿತ್ತುಗಳ ವೆಕ್ಕಸಂ ಬಿರಿದ ದಾಳಿಂಬವಣ್ಣೊನೆಗಳಂ 
ಮುಕ್ಕಣ್ಣನೆಡೆಗೆ ವನಪಾಲಕಂ ಪೊರಿಸಿಕೊಂಡೈ ತಂದನು (ಜೆಐಪು. ೪೫-೨೯); 
ವನಪಾಲು ಕಾಣ್ಯೆಗೈದಂ . ... ದಾಳಿಂಬವಣ್ಣಂ ಸುರಯಿಯನುರು 
ಚಾಂಪೇಯಮಂಂ (ಕಾಜಶೇ, ೧೦-೨), [ದಾಳಿಂಬ * ಪಣ್ಯ್‌]. 

ದಾಳಿಂಬಾಷ್ಟಕ (ನು). ಎದಾಡಿಮಾಷ್ಟಕ : ದಾಳಿಂಬಾಷ್ಟಕ-ತವಕ್ಷೀರ ಗ ೪ 
ತೂಕ, ಏಲಕ್ಕಿ ಗ ರ ತೂಕ . . . ಚೂರ್ಣಿಸಿ . . . ಜೇನುತುಪ್ಪದಿಂ 
ಸೇವಿಸಲು . - . ಕ್ಷಯರೋಗ ಸಹ ಮಾಣ್ಣುಂ (ಸಕವೈ, ೩೨ರ). 

[ದಾಳಿಂಬ + ಅಷ್ಟಕ] 

ದಾಳಿಂಬೆ "ದಾಳಿಂಬ' ನೋ. - 

ದಾಳಿಕಾಅ "ದಾಟ್‌ಕಾಆ' ನೋ. 

ದಾಳಿಕ್ಕು (ಕ್ರಿ). ದಾಳಿಯಿಡು; ಮಂತ್ರ: ಬಲುಬೇಡವಡೆ ಕಡಗಿ ಹರಕರಿಸಿ 
ನಡೆಯೆ ಕೈಮಿಕ್ಕು ಹೇರಡವಿ ಗೋಳಿಡಲು ದಾಳಿಕ್ಕಿದಂ ನಿಜದೇಶಜನ 
ವನಧಿಕುಮುದಸಖನು (ಹಶಕಾ. ೫-೧೪). [ದಾಳಿ (<ಎದಾಟಾ) + ಇಕ್ಕು] 

ದಾಳಿಗ (ನಾ). ದಾಳಿ ಮಾಡುವವನು ; ಆಕ್ರಮಣಗಾರ : ಇತ್ತಲಸುರನ 
ದಾಳಿಗರ್ಗೆ ಸೆಆ್‌ಸೂಟ್‌ಗಳನಿತ್ತ ರಾಜ್ಯದ ಜನಂ .ಪೊಜಬಾಗಿಲೊಳ್‌ 


೩೮೮೬ 


ದಾಟಾದಾಲ್‌ಿ 


ಮೊಆ್‌ಯಿಡುತ್ತಿರಲ್‌ ಕೇಳ್ದು (ಕೆಬಪು, ೪೮-೧೦೩); ಕೋಟೆಯನ್ನು 
ಬಲಾಧಿಕಸಾಗಿರುವ ಪ್ರಚಣ್ಣ ಶತ್ರುದಾಳಿಗನಿಂದ ತಾನೇ ಹೇಗೆಯಾದರೂ 
ಕಾಪಿಟ್ಟು ಉಳಿಹಿಕೊಳ್ಳಬೇಕಾಗಿರುವ ಭಾರಣೆಯ ಭಾರವನ್ನೂ 
೭೨-೨೦), [ದಾಳಿ (ಎದಾಟ್‌ೌ) + - ಇಗ] 
ದಾಳಿಡು "ದಾಬ್‌ಯಿಡು' ನೋ. 
ದಾಳಿಯಿಡಿಸು (ಕ್ರಿ). ಆಕ್ರವಂಣಮಾಡಿಸು ; ದಾಳಿಯಿಡಂವಂತೆ 
ಮಾಡಂ ; ದಾಳಿ ಮಾಡಲಂ ಅನಂಮತಿಯನ್ನೂ ಕೊಡಂ : ಸುಡಿಸು 
ಕೈಲಾಸಮಂ ಕೆಡಿಸು ಹರಸಾಸಮಂ ತಡೆಸದೆನ್ನಿಂ ದಾಳಿಯಿ [ಪಾಳಾಂ. ಇ] 
ಡಿಸು ಬೇಗದೊಳು (ಜಿಬಪು, ೪೭-೨೨). 
[ ದಾಳಿಯಿಡು (<ದಾಟ್‌ಯುಡು) + -ಇಸ್ಕು) 
ದಾಳಿಯಿಡು "ದಾಟ್‌ಯಿಡಂ' ನೋ. 
ದಾಳಿವರಿ, ಧಾಳಿವರಿ, ಧಾಟೀವರಿ (ಕ್ರಿ). ದಾಳಿಮಾಡಂ; ಮಂತ್ರಿಗೆಹಾಕಂ: 
ಪ್ರಾಣವಿಲ್ಲದ ಸೇನೆ ಪದ್ಮಸಂಖ್ಯೆಯು ಕೋಟಿ ದಾಳಿವರಿದುದು ಎಂಟು 
ಜಾವದೊಳಗೆ ಜಾಲಗಾಅನೆ ಕೈಯ ಮಾಣಿಕ್ಯ ಸಿಕ್ಕದೆ ಆಳಿಗೊಂಡಿತ್ತು 
ಜಗವ ಬೇಳುಮಾಡಿ (ಸರ್ವವ. ೮೯೪೯3), ಧಾಳಿವರಿ:. ಅಲ್ಲಿಗಲ್ಲಿಗೆ 
ಧಾಳಿವರಿದವರೆಲ್ಲರನು ನೆಟ್‌ ಕೊಲ್ವುದು (ನಿಧಾಗೆ. ೭-೨-೬). ಧಾಟ್‌ವರಿ: 
ಸಾನ್ತರನ ಮೇಲೆ ಮೂಕರಸಂ ಧಾಲಿಟ್ಟಲ್ಲಿ ನಾಗಾರ್ಜ್ಞುನಯನ ಮಗಂ 
ಮನ್ನೆಯ ನಾಗವರ್ಮ್ಮಂ ತಾನಂ0 ಧಾಟೀವರಿದಲ್ಲಿ, ಸತ್ತು ಸುರಲೋಕಕ್ಕೆ 
ಸನ್ನೆಂ (ಎಕ, ೪11, ಶಿಕಾರಿ, ೨೨೦-೧೨ ; 1016). 
[ದಾಳಿ (ಆದಾಲಿ) + ಪರ್ಮಿ) 
ದಾಳಿವರಿಸು (ಕ್ರಿ). ದಾಳಿಮಾಡಿಸಂ ; ದಾಳಿಮಾಡಲು ಕಳಿಸಂ : ಶಾದುಲ್ಲ 
ಖಾನನ ಪೌಜುವೆರಸಂ ಸುಬೇದಾರ ಲಿಂಗಪ್ಪನಂ ಮಾಯಾವಿಗಳ ಸೀಮೆಯ 
ಮೇಲೆ ದಾಳಿವರಿಸಲು (ಕನ್ನ. ೦೦-೭೦). [ದಾಳಿವರಿ * - ಇಸ್ಕು) 
ದಾಳಿವೂ (ನಾ). (2): ಮುನಿಗಣೇಶ್ವರರೊಡನೆ ದಾಳಿವೂಗೊಯ್ವೊಡನೆ 
ವರ್ಪ ಗೋಳಾಂಗೂಳೆಂಗಳುಮಂ ನೋಡಿ (ಪಂಪಛಾ, ೧-೧೧೫ ವ): 
“ದಾಳಿವೊಗೊಯ್ವ - ದಾಳಿಹೂವನ್ನು ಕೊಯ್ಯುವ” (ಪಂಪದೀ. ೪೪). 
[?) 
ದಾಳಿಹೋಗು "ದಾಟಿವೋಗು' ನೋ. 
ದಾಳೆಯ (ನಾ). ಒಂದು ಬಗೆಯಂ ಪಾತ್ರೆ ; ಕುಡಿಯಂವ ಪಾತ್ರೆ (?) : 
ಮಗಮಗಿಸುವ ಕಂಪೊದವಿರ್ಪ ತಕ್ರಮಂ ತೀವಿದ . ದಾಳೆಯಮಂ 
ಮೃಗಾಕ್ಷಿಯರ್ತಂದಿಟ್ಟರ್‌ (ಕಾಂತೀಕ್ಕ. ೦೩-೭೦), ತಾಲ್ಕಿ' ಪರಾ. 
[ ಆಸಂ. ಸ್ಮಾಲೀ? } 
ದಾಳೆಸಿಂಪು (ನಾ). (ಕರಾ) ಒಂದು ಬಗೆಯ ವಿಸಾನಂ. 
(ದಾಳಿ? + ಸಿಂ) 
ದಾಟಣದಾಟ್‌, ದಾಳಾದಾಳಿ, ದಾಳಾದೂಳಿ, ದಾಳಾಧೂಳಿ, ಧಾಳಾ 
ಧೂಳಿ, ಧಾಟಾಧಾಬಟ್‌ (ನಾ). ೧. ವೇಗ; ರಭಸ: ದಾಟಾದಾಬ್‌ಯಿ 
ಬಂದು ಪ್ರತಿಪಾಲಪುರಮಂ ಪೊಕ್ಕು (ಛಧರಾಮ್ಮ, ೦೦-೧೨೭), ೨. ಪರಸ್ಪರ 
ಆಕ್ರಮಣ: ಮುಟ್ಟಾಮಯಟ್ಟೆ, ಹೆಲ್ಲಾಹೆಲ್ಲಿ, `ದಾಟಣದಾಬ್‌, ದೆಕ್ಸಾದೆಕ್ಸಿ, 
(ಹಾಣಾಹಾಣಿ) ಹಣಾಹಣಿ (ರಮದ. ೦೮೩ ಪ್ರಯೋ). ದಾಳಾದಾಳಿ : ೩. 
ಆಕ್ರಮಣ ; ಮಂತ್ರಿಗೆ: ಮನ್ಮಥನಂದೊಡೆ ಮತ್ತೆ ದಾಳಾದಾಳಿ 
ಮಾಡುವೆನು (ವರ್ಧಕ. ೧೨-೩೪); ಧರ್ಮಯುದ್ಧದ ದಾಳಾದಾಳಿಯಲ್ಲಿ ಕದನ 
ವಿತ್ತು, ದೈವವಶದಿಂದ ಸೋಲ್ತು (ಜಿಟ್ಟಆ. ೧೨೩-೧೮). ದಾಳಾದೂಳಿ: (8). 
ದಾಳಾಧೂಳಿ : ೩. ಬಿಡದೆ ದೆಪ್ಸಾದೆಖ್ಬಿಯಲಿ ಧೃತಿಗೆಡದೆ ದಾಳಾಧೂಳಿ 
ಯಲಿ ಬಲೂಗಡಿಯ ಖಾಡಾಖಾಡಿಯಲಿ ಕಾದಿದರು ಕಡುಹಿನಲಿ (ತೂರರಾ. 
೬೨೪೬-೫೬), ಧಾಳಾಧೂಳಿ : ೧. ಇಟಿಿತಕಂಜದಿರಂಜದಿರು ಕೈ ಮಯ 
ದಿರು ಕಲಿಯಾಗೆನುತ ಬೊಬ್ಬಿಟ್‌ದು ಧಾಕಾಧೂಳಿಯಲಿ ತಾಗಿದನು 


(ಬೆಟ್ಕ್ಟಅ 


ದಾಚಿಕಿ ೩೮೮೭ 


ಕಲಿಕರ್ಣ (ಕುವ್ಕಾಳ. ೦೩-೨೮). ೩. ಕಾಳಗದೊಳಿಟ್ಟೊರಸಿ ಬಾಣನ ತೋಳ 
ತಟಾವಂದಾಯ್ದ್ತೂ  ಧಾ[ಪಾಕಾಂ. ದಾ]ಳಾಧೂಳಿಯಾಹವವಿಂದುಮೌಂ 
ಯೊಳೆಮಗೆ ಮಂಳಿಸಿನಲಿ (ಕುವ್ಯಾಉ. ೧-೩೮) ; ಬೆರಸಿ ಧಾಳಾಧೂಳಿಯಲಿ 
ಖೊಪ್ಪರಿಸಿ ಖಾಡಾಖಾಡಿಯಲಿ . .. ಕಾದಿತು ಸೇನೆ ಸೇನೆಯಲಿ (ಕೊರರಾ. 
೬-೩6-೩), ೪. ಅಬ್ಬರ ; ಆರ್ಭಟೆ; ಜೋರಂ: ದುಗನ ಹಾಯಿಕು 
ತನಗೆ ಹಾಯ್ಕಿತ್ತಿಗನವೆಂಬಬ್ಬರದ ಹಾಸಂಗಿಗಳ , . . ತಳಸಾರಿಗಳ 
ಧಾ[ಪಾಕಾಂ. ದಾ]ಳಾಧೂಳಿ ಮಸಗಿತು (ಕುವ್ಕಾಸ. ೧೩-೫೦). ೫. ಸಡಗರ; 
ಸಂಭ್ರವಂ : ಹೇಳಲೇನದನಶ್ವಮೇಧದ ಬೇಳುವೆಯ ಸಂಭ್ರಮದ ಧಾಳಾ 
ಧೂಳಿಯಲಿ ಶಿವಿದಾಡಿದವು ಜಿಹೈೆಗಳು ಹುತವಹನ (ತೊರರಾ. ೧-೭-೪೮): 
ಪ್ರೇಮಸಂಕೇತಗಳನೆಂದು ಧಾಳಾಧೂಳಿಯಿಂದ ಕುಣಿದೆನು ನಾನು 
ವ್ರಾತ್ಮಶುಕ ದಂತೆ ಮಾಮರನ ಚಿಗುರನ್ನು ಕನಸಿನಲ್ಲಿಯೆ ಕಂಡು ಕಣ್ಮುಚ್ಚಿ 
ಕುಕಿಲುತಿಹ ತರುಣಪಿಕದಂತೆ (ಸಖೀಗೀ, ೩೫-8) ; ನಲಿವಿನ ನಲಿನವು ತಾನೇ 
ತಾನಾಗಿಯೇ ಬಿಚ್ಚೆ ಏಳ್ಮಡಿ ಧಾಳಾಧೂಳಿಯ (ಶಕೈತ್ಯಾಲ ೭೩-೪)- 
ಧಾಟಧಾಟ್‌ : ೧. ತಪೋಧನರ ದೇವತಾರಾಧನೆಗೆ ಕಾಲಾತಿಕ್ರಮ 
ಮಾಗಲೀಯದೆ ಧಾಲಟಇಧಾಲಟ್‌ಯಲ್ಲಿ ಬರ್ಪ ಪರಿಚಾರಕರ ನೆರವಿಯುಮಂ 
ಕಂಡು (ಪಂಜತಂ. ೧೦೭-೧೦). ಗ 
ದಾಳಾದೂಳಿಯಾಗು, ದಾಳಾಧೂಳಿಯಾಗು ಎ ಆಕ್ರಮಣಕ್ಕೆ ಒಳ 
ಗಾಗಂ ; ನಾಶವಾಗಂ : ಈ ರಂಗಪ್ಪನ ದಾಳಿ ಹೊರಟುದೆಂದರೆ ಕನ್ನಡ 
ದೊಳಗಿನ ತಂಟೆಗಾರರೆಲ್ಲ ದಾಳಾದೂಳಿಯಾಗುವರಂ (ನಡದಾ. 1, ೪೩೭); 
ಏನು ಮಾಡಿದರೂ ಕಾಲಗತಿಯಲ್ಲಿ ಎಲ್ಲವೂ ದಾಳಾಧೂಳಿಯಾಗುತ್ತದೆ 
(ದೇಕನೈ. ೦೪೦). 
[ <ದಾಟಶ./P ಕೆಲವು ವೇಳೆ ಇವುಗಳು “ದಾಟ್‌” ಶಬ್ದದ 
ದ್ವಿರುಕ್ತಿಯಾಗಿಯೂ ಬಳಕೆಯಾಗಿರಬಹುದು] 
ದಾಟಿ, ಡಾಳ್ಕಿ, ದಾಟಿ,, ದಾಳಿ, ಧಾಳಿ ಧಾಟ್‌ (ನಾ). ಲಗ್ಗೆ; 
ಮಂತ್ರಿಗೆ ;: ಆಕ್ರಮಣ : “ಅವಸ್ಕಂದಃ, ಪ್ರಪಾತಃ - ಈ ೨ ದಾಟ” 
(ಹಲಾಯು, ೭೪-೨೯೮); “ಪ್ರಪಾತಮದವಸ್ಯಂದಮೆನೆ ದಾಟ್‌ [ಪಾಕಾಂ 
ಧಾಳಿ)” (ಮಂಗರಾ. 68-5೬) ; ದಾಟ್‌ ಬಂದುದೆಂದಂಜಿ ತ್ರಸ್ತಾಭಿಭೂತ 
ನಾಗಿಯೋಡಲ್‌ (ನಡ್ಮಾರಾ. ೧೬೩-೧೨); ಘನದ ಕರಗಿದುದನಅಸಿದಪಘನದ | 
ವಿಳಾಸಮನದೆಂತು ನಂಬುವುದೋ ಘನಾಘನದಿಂದಮಟ್‌ಯಲಾದುದು 
ಘನಾಘನಂ ಜವನ ದಾಟ್‌ಗಿಲ್ಲೆಂಬಿನಿತಂ (ಆದಿಪು. ೪-೬೫); ಅಲ್ಲಿಗೆ ನಿಟ್ಟಾಲಿ 
ಯಾಗಿ ದಾಟ್‌ಯನಿಟ್ಟು ಮುಟ್ಟೆವಂದು ಬಾಯ್ಮಾಡಿ ಧೃಷ್ಟದ್ಯುವ್ನು 
ಶಿಖಂಡಿ ಚೇಕಿತಾನ ಯುಧಾಮನ್ಕೊತ್ತಮೌಜಸರಂ ಕೊಂದು (ಪಂಫಭಾ. 
೧೩-೦೦೬ ವ): ಇವಳ ಕಟಾಕ್ಷಮೆನ್ನೆರ್ದೆಯನಂರ್ಚಿಪುದೀಕೆಯ ರೂಪು 
ದಾಟಾಯೊಳ್‌ ಕವಿದಪುದು (ಧರ್ಮಾಮೈ. ೦೩-೦೦೪); ಆಟಣಟಿಕಗೆ 
ಬಲ್ಲಾಳನ ದಾಟ್‌ಯ ದಾವಣಿಯ ತುರಗದಲಿ ಖುರಹತಿಯಿಂ ಪೇಟ್‌ 
ಪೆಸರಿಲ್ಲದಂತಿರೆ ಪಾಟಣದುವು ವೈರಿದುರ್ಗಮೆನಿತೊಳವನಿತುಂ (ಯಶೋ. 
೧-೧೪) ; ಕೈಲಾಸಕ್ಕಲಂಪಾಂತು ಚೇರಮನೇಂ ದಾಟ್‌ಯನಿಕ್ಕನೇ (ಉದ್ಯಟ. 
೦೨-೨೪). ಡೌಳಿ,: ಬಂದುದಾ ಸಚಿವಸಿದ್ಧಂಗೆ ಸ್ವರ್ಗದ ಡಾಳಿ[ಪಾಕಾಂ. 
ಧಾಳಿ] ನಿಂದು ದೇಹವನಲೆದುದಲ್ಲಿ ರೋಗದ ಕೇಳಿ (ಬಸರ. ೫-೦೪೭). 
ದಾಟಿ; : ಕೋಟಿ ಕೋಟ್ಕಾವಧಿಕವಾಗಿ ಭವಾಟಿಯಲಿ ವಾಸನಾಪರಿ 
ಪಾಟಿಯೇ ಪ್ರಾಬಲ್ಯಮಂ ತಮ್ಮೊಳಗೆ ತಾವೈದಿ ದಾಟಿಯಂ ಮಾಡುವವು 
(ಪಿಬೇಧ. 8-೩೨), ದೌಳಿ: ಗಗನತಳಂಬರಂ ನೆಗೆದ ಧಾಳಿಯ ಧಾಳಿಗೆ 
ಬೆರ್ಚ್ಛಿ ದಾಳಿಗಂ ತೆಗೆದು ವನಾನ್ತಮಂ ಪುಗೆ (ಸಾಇಇ. ಸ, 
೦೪೭-೦೦ ; 1099); ದಾಳಿಯನಿಟ್ಟಟಿಯಟ್ಟಿ ಪಾಂಡ್ಮನಂ ಚಾಳಿಸಿ (ಮ ಅರಿ. 
೦೯೩೦, ೧-೩೫; ಸು, 1180); ಕಾಮನ ಕಾರಾಗಾರದೊಳಿರ್ಪಂತೆ ಕೇಳೀ 
ವನದೊಳಿರ್ಪ ಬಾಲಕಿಗೆ ಚಂದ್ರನ ದಾಳಿ , . , ಶಿಶಿರೋಪಚಾರದ 


ದಾಟೌಡು 


ದಂಡಣೆಯಖಂದಿತವಹಾಗೆ (ಗಿರಿಕ, ೪-೧೦೮ ವ); ರುಗರುುಗಿಸಿ ಹೊಳೆಹೊಳೆವ 
ಬಾಯ್ಭಾರೆಗಳ ಬೆಳಗಿನ ದಾಳಿ ಧೀಂಕಿಡೆ ಮೊಗೆದವರ್ಜುನನಂಬು ರಿಪು 
ಚತುರಂಗ ಜೀವನವ(ಕುವ್ಕಾಛೀ.6. ೫೧): ಮಾಂಸದ ಸವಿಗೆ ಗಂಟಲ ಗಾಳವನು 
ಮಿಗೆ ಕಚ್ಚಿ ದುಷ್ಕ ನ ದಾಳಿಗೊಳಗಹ ಮಾನಿನಂತಿರೆ ವಿಷಯಸುಖಿಗೆಳಿಗೆ 
ಲೋಲರಾದರು (ಪ್ರ ಧಂಲೀ. ೦೩-೬೦); ಕಾಳಗಗೈದನ್ಮರಬಲೆಯ ತಹುದೆಂದು 
ದಾಳಿಯ ಬಿಡುವೆವೆ ನಾವು (ಛರಣ. ೫೬-೬೭): ಮೇಲಕೈದುವ ಬಾಣಗಳ 
ದಾಳಿಯೊಪ್ಪಿದುದು (ಕಂನವಿ. ೧೨-೨೦). ಧಾಳಿ: ಧಾಳಿಯೊಳಂಧ್ರನಂ' 
ಪಿಡಿದಪೆಂ ಮಗಧೇಶನನಿಕ್ಕಿ ಮೆಟಿ ವೆಂ (ಸೌಇಇ. ೩1-1, 8೨-೦೪; 1007); 
ದಿನಪನ ಧಾಳಿ ರಾಶ್ರೀಶನ ಮೋಲೆ ಪಾಳೆಯವೆರಸು ಬಪ್ಪುದು (ಅಂಜದ, 
೨೪ ಬಾರದ ಮುನ್ನ ಧರ್ಮವ ಗಳಿಸಿರೊ (ಪುರಂದ. ೧-೦೪-೨): 
ತರಣಿಯ ಕಿರಣದ ಧಾಳಿಗೆ ಕತ್ತಲೆಯುರವಣೆ ಮೆಜಕವುದೆ (ಕಂನವಿ. 
೩-0೭), ಧಾಟಿ; “ಧಾಟಿ ಧಾಟಿ” (ಸಂಜೀವ, ೦೯) ; ಬಟ್ಟೆಕೆಆ್‌ಯ 
ಧಾಟ್‌ಗೆ ಮುಜಿಯವಡದ ಪೊಲನ ಕೊಳ್ಳೆನೆನ್ನು ಬನ್ನೊಡ್ಡಿ ನಿನ್ತಾನೆಂಬ 
ವಠಾತಂ ಕೇಳ್ದು (ಸೌಇಇ, ೩1-1, 3೧-೬; 893). 

ದಾಳಿ ಹೊರಡು - ಆಕ್ರವಂಣಕ್ಕೆ ಸಿದ್ಧವಾಗಿ ಹೊ:ಗಂ: ನೀನೂ 
ಚತುರಂಗಬಲಸಮೇತನಾಗಿ ವಿರಾಟನ. ಮೇಲೆ ದಾಳಿಹೊರಟು ಹಸಂ 
ಗಳನ್ನು ಹಿಡಿತರುವುದು ಯುಕ್ತವು (ಕೃವಾವಿ. 89), ದಾಟ ಮಾಡು,-ಧಾಳಿ 
ಮಾಡು, ಧಾಳಿಮಾಡು ಎ ಮುತ್ತಾ ; ಆಕ್ರಮಿಸು: ಎಬ್ಬಟ್ಟೆ ಕಾಟ್ಕಟ್ಟೆ 
ಯೊಳ್‌ ತಳರ್ವರ್‌ ಗಂಡರ ಗಂಡ ಪಾಂಡ್ಕಸತಿಯರ್‌ ನೀಂ ದಾಟ್‌ 
ವಹಿಟ್ಟಿನ್ನೆಗಂ (ಅಪ್ತತಿ. ೪೬-೭) ; ಪೊಟಲಂ ಲೀಲೆಯೊಳ್‌ ದಾಲೌವಹಿಟ್ಛುಂ 
(ಚಿಳವಿ, 8-೩೪); ಹಡಗ ಬಿಟ್ಟು ವಿಮಾನದಲಿ ಹಾರಿ ಗೋಲುಗಳ ಮೇಲೆ 
ದಾಳಿವಾಡಿದ್ದೇವೆ (ನೆಲಮು, ೩೦-೨೮): ಧಾಳಿಮಾಡುವೆ ವರುಣಲೋಕವ 
ಹಾಳುವಾಡುವೆನು (ಕಶಿ. ೦೫-೪೧); ಅಂಗದೇಶವ ಧಾಳಿವಹಿಡುವರ 
ಕಟಕಟ ಸೆಆಅ್‌ಸೂಅ್‌ಗಳ ಪಿಡಿದು ಕಾಳುಮಾಡುವರು (ಹರಿಸ, ೯೦), 
ಧಾಳಿಯನಿಕ್ಕುದಾಳಿಮಾಡು; ಮಪ್ತಿಗೆ ಹಾಕು:ಶ್ರಿಭುವನ ಗಿರಿಯರಸು 
ತ್ರೈಲೋಕಪಟ್ಟಣಕ್ಕೆ ಧಾಳಿಯನಿಕ್ಕಿ ದರು (ಸರ್ವವ, ೧೫೩-೭೩೦); 
ಧಾಟ್‌ಯನಿಡು, ಧಾಳಿಯನಿಡು-ದಾಳಿಯನಿಕ್ಕು: ಇಟರಿಯನಿಟ್ಸಿರಿಧರಿಶ್ರೀ 
ಪಾಳರ ಸಂಪತ್ತಿಯೆಲ್ಲವುಂ ತಂದೊಡೆ (ಜಾರಪು. 3-30): ಪಡೆವಳ 
ಗಂಗಿಮಯ್ಯ ಬೆಳಗವರ್ಶ್ರ್ತಿಯ » » ೬ ಮೇಲೆ ಧಾಳಿಯುನಿಟ್ಟಳೆವಳಿದು 
ಪಲರಳಿವಿನಲು ತನ್ನ ಪರಿಚ್ಛೇದಿಸಿ (ಎಕೆ. ೪11, ಶಿವಮೊ, ೫೬-೨೫ ; 1126), 

[ ದೇ.87/ ಪ್ರಾ. ಧಾಡೀ./ ಸಂ. ಧಾಟೀ] 


೮-೦೪೨); 


ದಾಟ್‌ಕಾಜ, ದಾಳಿಕಾಅ, ಧಾಳಿಕಾರ (ನಾ). ಮುತ್ತಿಗೆ ಹಾಕುವವನು; 


ಆಕ್ರವಂಣ ಮಾಡ. ವವನಂ ; ಲೂಟಿ ಹೊಡೆಯಂವವನು ; ದರೋಡೆ 
ಮಾಡಂವವನು : ಬಣ್ಣದಿಂ ಮದುವೆಯಂ ದಾಲ್‌ಕಾಆರಿಂದರಸುಗಳಂ 

ಅಅಕಿವಂತೆ (ಛರ್ಮಾಮ್ಮ, ೯-೬೮).. ದಾಳಿಕಾಣಿ : ದಾಳಿಕಾಟಿಂಗೆ 
ಧರ್ಮವುಂಟೆ ಕಂಗಳಿಗೆ ಕರುಳುಂಟೆ (ಅವಡಂ, ೩೨-೦೪೪) ; ಏಳು ವ್ಯಾಸನ 
ವೆಂಬ ದಾಳಿಕಾಅರು ಕರವಾಳ ಜಡಿದು . . , ನಂಡಿದರಂ ಕಡೆಗಾಲದ 
ಸಿಡಿಲಿನಂದದೊಳು (ತ್ರಿಪುಸಾ|ಂ. ೦೫೨). ಧಾಳಿಕಾರ : ಧಾಳಿಕಾರರಿಗೆ 
ಸ್ವಾಭಾವಿಕವಾದ ಜಲವಹಾರ್ಗವು ದೊರೆಯಲಿಲ್ಲ (ದಛಾಂ. 2; 
ಭಾರತೀಯರು ಮುಸಲ್ಮಾನ್‌ ಧಾಳಿಕಾರರ ಆಕ್ರಮಣಗಳಿಂದ ನರಳು 
ತ್ತಿದ್ದರು (ಭಾರದ. 8೨೮), [ ದಾಟ್‌ ನ - ಕುಲ) 


ದಾಟ್‌ಗಿಟು (ಕ್ರಿ), ಆಕ್ರವಂಣವೆಂದು ಭಾವಿಸಂ: ಪೂಗಳಿಂ ಕೆದಜುವ 


ಧೂಳಿ ಪಾಡುವ ಮಾಳಿ ಪೊದಟ್ಕಲರೋಳಿಯೆಂಬಿನಂ ಮದನನ 
ದಾಟಾಗೆತ್ತು ಸುಗಿದಿರ್ಪೆದು ಪಾಂಥಜನಂ ನಿರಂತರೆಂ (ಪುಷ್ಪಪು, ೨-೨೦). 
[ದಾಲ್‌ + ಗಿಟು) 


ದಾಟಕಿಡು "ದಾಟೀಯಿಡಂ' ' ನೋ. 


ದಾಟೀಪೊಗು 


ದಾಲ್‌ಪೊಗು (ಕ್ರಿ). ಆಕ್ರವಂಣಕ್ಕಾಗಿ, ಪ್ರವೇಶಿಸಂ; ಮಂತ್ತಲಂ ಬರಂ: 
ಭವನವಾಸಿಗರಂ ಕರಂ ದವನದ ಮಡಿಯಂ ದಾಲ್‌ಪೊಕ್ಕಂತೆ ಮಾಡಿ 
(ಛರ್ಮಾಮೃ, ೭-೯೫). [ದಾಟ್‌ + ಫೊಗು (ಎಪುಗು)] 

ದಾಟ್‌ಯಿಡು, ದಾಳಿಡಂ, ದಾಳಿಯಿಡಂ, ದಾಟ್‌ಡು, ಧಾಳಿಡಂ, ಧಾಳಿ 
ಯಿಡು, ಧಾಟ್‌ಡಂ (ಕ್ರಿ). ಏರಿಹೋಗು ; ಮುತ್ತಿಗೆಯಿಡು ; ಲಗ್ಗೆ 
ಹಾಕು ; ಆಕ್ರಮಣಮಾಡು : ದಾಟ್‌ಯಿಡುವಂಗಂದಂಬರಂ ತ್ಕಾಗಿಗಂ 
ಭಾಸ್ವದ್ಧ್ದೇವಗಣ'”ಗಳೆಂದ್‌ದು ಪೇಟಲ್ಲಲ್ಲಿಗೆ (ಛಂದೋಂಟು. ೦-೪೩); 
ಪುಳಿಂದರೆಮ್ಮಾ ವಿಷಯಕ್ಕೆ ದಾಟ್‌ಯಿಡಲುಜ್ಞುಗದಿಂದಿರೆ (ಪು ಷ್ಛ ಪು. 
೩-೦೨೬) ; ದೇವವಲ್ಲಭನ ಪತ್ತನಕೀಗಳಿ ದಾಲ್‌ಯಿಟ್ಟು , . . ಇರುಳಿಡೆ 
ಗಾಳೆಗಕ್ಕೆ ನಡೆವಂತೆವೊಲಿರ್ದುದು ದಾವಪಾವಕೆಂ (ದಶಕು, ೨-೧೦೫): 
ಆಕೆಯ ಭರ್ತಾರನಾಕ್ಲೇಶಮಂ ಕೇಳಿಯಲ್ಲಿಗೆ ದಾಬ್‌ಯಿಟ್ಟು ಕಾಲ 
ನೊಳ್ಳಾದಿ ಗೆಲ್ಲವನಂ 'ಕಟ್ಟಿ ಆ ಬ್ರಾಹ್ಮಣಿಯಂ ತಂದಂ (ಧರ್ಮಪ, ೪-೨೦ ವ), 
ದಾಳಿಡು : ಕಾದಬೇಕೆಂದಿಳೆಯ ರಾಜಾಳಿಯಂ ಕೂಡಿ ದಾಳಿಟ್ಟು. . . 
ಪೆರ್ಬಡೆ ನಡೆದುದು (ಛಾವಜ. ೮-೬), ದಾಳಿಯಿಡು : ದಾಳಿಯಿಟ್ಟರು 
ಹರಿದು ದಿಕ್ಕಿನ ಮೂಲೆಯವರಂಜಿದರು (ನಳಕ. ೯-೨೧); ಪ್ರಪಂಚದ 
ಯೋಚನೆಗೆ ಇನ್ನೆಲ್ಲೂ ಸ್ಥಳವಿರದೆ ಅವನೆಡೆಗೇ ದಾಳಿಯಿಡುವಂತಿತ್ತು 
(ರೂಪಸ, ೪, ದಾಟ್‌ಡು: “ದಾಟ್‌ಡು (ದಾಟ್‌ + ಇಡು) - ದೂರ 
ಧಾವನೇ (ನುಗ್ಗಿಹೋಗು)” (ಕಮಧಾ) ; “ದಾ [ಪಾಠಂ. ಧಾ] ಟ್‌ಡುವ 
ಗಂಬರ ಸೋಲ್ತವಂಗೆರವಿ ಬಯಸುವಗೆ ಸ್ವರ್ಗಗಣವುಂ ಪೇಳಲುಚಿತ 
ಮಕ್ಕುಂ” (ಮಂಗರಾ. ೦೦೭-೨೧): ಕೊಲ್ಲೆಂಬ ಘೋಶಸ್ವನಂ ಪೊಣ್ಮೆರೆ ವನ್ಯ 
ಪ್ರಾಣಿಗಳ್ಗಂತಕನ ಪಡೆಯೆ ದಾಲಸಟ್ಟವೋಲ್‌ ಬೇಡರಿರ್ದರ್‌ (ಜಗವಿ. 


೩೮೮೮ 


೦೬-೧೫); ಬೇಂಟೆಗೆ ... ಪೊಅಮಟ್ಟು ಕಾಳೆಂ ದಾಲೌ್‌ಟ್ಟು ಗಹನದುರ್ಗಮಂ | 


ನಿರ್ಫಣವೃತ್ತಿಯಿಂ ಮುತ್ತೂವಂತೆ ಮುತ್ತಿ (ಪಾರ್ಕೈಫು. ೧೨-೭೩ ವ) ; 
ಮುದ್ದುಮೊಗದಿಂ ಪೂರ್ಣೇಂದುಬಿಂಬಕ್ಕೆ ದಾಟ್‌ಡುವಂತೆಲ್ಲರ ಧೈರ್ಯಮಂ 
ವೊಲೆಯ ಬಿಣ್ಮಿಂ ನುರ್ಗಿ ನೂಂಕಲ್ಕೆ (ಅನಂಪು. ೮-೬); ಕಾಯ್ದು 
ದಾಟ್‌ಡುವವೊಲಾ ಬನಕ್ಕೆ ನಡೆತಂದುದು ಪೆಂಡಿರ ತಂಡಂ (ಕಲ್ಬಿಳಾ. ೯೨). 
ಧಾಳಿಡು: ಅರಿನೃಪತಿಗಳಂ ಧಾಳಿಟ್ಟು ಕೊಲ್ಲುಮವನೀಪಾಳಂ 
ತ್ರೈಳೋಕ್ಯ್ಕಮಲ್ಲನಾಹವಮಲ್ಲಂ (ಸೌಇಜ. 2೫-11, ೧೦೨-೬; 1046); 
ಕಾಮನ ಹೆಸರನಡಗಿಸಲು ಧಾಳಿಡುವ ಪಡೆಯೊ. (ಸಿದ್ಧರಾ, ೨-೪೦) ; 
: ಪ್ರಾಗ್ಡೋತಿಷಕೆ ಧಾಳಿಟ್ಟನಲ್ಲಿ ಮಹಾತಿಬಲನವನೆೊಡನೆ' ಬಲುಹಾಯ್ತು 
ರ್ಜುನನ ಸಮರ (ಕುವ್ಕಾಸ. ೩-೦೮) ; ಧಾಳಿಯಿಡು : ಧುಳಿಯಿಟ್ಟೆಯ್ದಿ 
- . ೬ ಪಾಣ್ಣ್ಯನಂ ಖಣ್ಣಿಸಲ್‌ . . . ಬಂದಂ (ಸಾಇಇ. ಸಸ, ೪೯-೦೯; 
1076 ?) ; ದಿವಿಜರ ಹಿಂಡು .ಗೋಳಿಡೆ ಧಾಳಿಯಿಟ್ಟನು ಚಂಡ ಗಾಂಡೀವಿ 
(ಕುವ್ಕಾಅ, ೨೦ ಸೊದನೆ); ಆ ದುರಾಗ್ರಹಿ ಧಾಳಿಯಿಟ್ಟನು ಧೂರ್ಜಟಿಯ 
ಗಿರಿಗೆ (ತೊರರಾ. ೧-೮-೩೧). ಧಾಟಿಡು : ಸಾನ್ತರೆನ ಮೇಲೆ ಮೂಕರಸಂ 
ಧಾಲಸಿಟ್ಟಲ್ಲಿ ನಾಗಾರ್ಜ್ಜುನಯ್ಯನ ಮಗಂ ಮನ್ನೆಯ ನಾಗವರ್ಮ್ಮ ತಾನುಂ 
ಧಾಟೀಿವರಿದಲ್ಲಿ ಸತ್ತು ಸುರಲೋಕಕ್ಕೆ ಸನ್ನಂ (ಎಕ, ೪11, ಶಿಕಾರಿ 3೨90-೧೦; 
1018). [ ದಾಖ « ಇಡು] 
ದಾಟವೋಗು, ದಾಳಿಹೋಗಂ (ಕ್ರಿ). ೧. ಆಕ್ರವಂಣಕ್ಕಾಗಿ ಹೊರಡಂ: 
ಚರಪುರುಷರನಟ್ಟಿ ಬೇಗಂ ದಾಟ್‌ವೋಗಿ ಜಲಕ್ರೀಡೆಯಾಡುವನನಿಟದು 
(ವಡ್ಮಾರಾ, ೦೬೬-೧). ದಾಳಿಹೋಗು : ೨. ದಾಳಿಗೆ ಈಡಾಗಂ : ದಾಳಿ 
ಹೋದ ಆಳಿನ ಉಸುರಿನಲ್ಲಿ ಒಂದು ವೇಣು ಹುಟ್ಟಿತ್ತು (ಕೋಲಶಾಂ. 
೩೭-೨೬), [ ದಾಟ 4 ಪೋಗ್ಗು;] 
ದಾಟೀಸಾಂತರ (ನಾ). ಒಬ್ಬಾತನ ಹೆಸರು: ದಾಟಕಿಸಾನ್ತರನ ಮಗಂ 
ಸಾನ್ತರಾಯ ರಾಜ್ಯಂಗೆಯೆ (ಎಕ. ೪111, ಸಾಗರ, ೧೦೦-೩; 986 1). 
[ ದಾಟ್ಸೌ + ಸಾಂತರ್ಯ] 


30 


ದಿಂಡ, 


ದಾಟಃಸಿಂದ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀದಾಟೀಸಿನ್ನರ್‌ 
ಜಯಮೆಮ್ಚ ಸವತ್ಸರದ ಉತ್ತರಾಯಣ ಸಂಕ್ರಾನ್ತಿ ಅನ್ನು ನಾಲ್ಲಣ್ಣುಗದ 
ಬೆದೆಮಣ್ಣನ್‌ ಕೌಣ್ಣಿನ್ಯಗೋತ್ರದ ದೇವದತ್ತರ್ಗ್ಗೆ ಇತ್ತಾರ್‌. (ಎಕ, X೪1, 
ಪಾವುಗ. ೧೧-೧; 764). [ದಾಟಿ + ಸಿಂದ್ಧ 

ಇದಿ (ಪ್ರ. ಒಂದು ಕೃದಂತ ಭಾವನಾವಂ ಪ್ರತ್ಯಯ. "ಇಬುಕ್ಸಿ?. 
"ಬಿಡದಿ' ಪರಾ. 

ದಿಂ (ನಾ). ಒಂದಂ ಅನುಕರಣ ಶಬ್ದ : ಸುಮ್ಮಾನದಿಂದ ಷಟ್ಟಂಡದ 
ದೊರೆಗಳ ತಮ್ಮವರನೆ ಮಾಡಿಕೊಂಡು ದಿಮ್ಮೆಂಬ ವಾದ್ಯಕೋಟಿಗಳಲ್ಲಿ 
ದೊರೆ ನೋಡಿ ಬಿಮ್ಮೆನುತೆಯ್ತರುತಿರ್ದ (ಛರಣ. ೪೯-೭೦): "ದಿವಂಲ್ಲಿ ಡಂ, 
"ದಿಮ್ಮಿಡಂ', ಪರಾ. ' 

ದಿಂಕ (ನಾ). ಹೇನಿನ ಮೊಟ್ಟೆ ತತ್ತಿ ; ಸೀರಂ. [ಸಂ.] 

ದಿಂಕಿಕ್ಕು (ಕ್ರಿ). ನೆಗೆ ; ಚಿಮ್ಮು : ಮುಂದೆ ದಿಂಕಿಕ್ಕುವ ಹುಲ್ಲೆವಿಂಡನದು 
ಕಂಡುಜ ಲಂಘಿಸಿ ಪಾಯ್ದು ನೆತ್ತರಿಂ ಸೊಕ್ಕಿರುತಿರ್ಪ ಪೆರ್ಬುಲಿಯ 
ನೊರ್ವನೆ ಪೊಯ್ದಂ (ನಳಡಂ. ೭೭), [ದಿಂಕು( ಇಧೀಂಕು) + ಇಕ್ಕು) 

ದಿಂಕಿಡಿಸು (ಕ್ರಿ). ವರುಸುಕಂ ; ಆವರಿಸು; ಆಕ್ರಮಿಸು : ಪಟುಪಾಠಕರ 
ನಿರವಧಿರವಂಗಳ  ಕೋಳಾಹಳೆಮೆಲ್ಲವೊರ್ಮೊದಲೊಳ್‌ ಭೋರೆಂದು 
ಕೆಗೆದಂ ದೆಸೆಯಂ ಮುಸುಕಿ ದಿಂಕಿಡಿಸುತ್ತುವಿರೆ (ಬಾಧಪು. ೧೩-೭ ವ): 

[ ದಿಂಕಿಡು (ಎಧೀಂಕಿಡು) + - ಇಸ್ಮೂ] 

ದಿಂಕಿಡು "ಧೀಂಕಿಡು' ನೋ. 

ದಿಂಕು "ಧೀಂಕಂ' ನೋ. 

ದಿಂಕುಗೊಳ್‌ (ಕ್ರಿ). ನೆಗೆದು ಚುಚ್ಚು ; ಹಾರಿ ಬಂದು ತಿವಿ: ನಡುವ 
ಸರಲ್ಲೆ ಮೆಯ್ಕೊಳಗಡಂಗುವ ಸಂಕುಗೆ ದಿಂಕುಗೊಳ್ಳೆ ಕಕ್ಕಡೆಗಿದಿರುರ್ಚು 
ವಿಟ್ಟಿಗಿದಿರಾನೆಯ ಕೋಟ್ಕಿಳೆ ಕೋಳ್ಗೆ ನೊಂದು ಬಾಯ್ವಿಡದೆ ... 

` ಬಿಟ್ಟುವಿರ್ದ ನೆಲೆಯಿಂ ಕೆಲವುನ್ಮದ ಗಂಧಸಿಂಧುರಂ (ಪಂಪಥಾ. ೧೦-೯೪) ; 
“ದಿಂಕುಗೊಳ್ಳ ಎ ಹಾರಿ ಬರುವ” ' (ಪಂಪದೀ: ೩೬೦). 

[ ದಿಂಕು (ಎಧೀಂಕು) + ಕೊಳ್‌, 1] 

ದಿಂಕುವಾಜು (ಕ್ರಿ). (ಸಂತೋಷದಿಂದ) ನೆಗೆದಾಡಂ ; ಕಂಣಿದಾಡು ; 
ಪುಟಹಾರು: ಕುಸುಮಾಸ್ತ್ರನೆಚ್ಚೊದೆದು. ಪುಟಿಸಿ ರಾಗದಿನುರ್ವಿ 
ದಿಂ[ಪಾಠಾ. ಧಿಂ) ಕುವಾಟ್‌ದಪನೆನಿಪ್ಪಿನಂ ಸ್ಮರಜಸಾಧ್ವಸದಿಂ ದಿಗಿಲ್ಲೆಂದು 
ಗೂಡುವಾಯದ್ಡಿದು . ನೃಪಕನ್ನೆಗಾಗಳೆರ್ದೆ ನೋಡಲೊಡಂ ಮನುವಂಶ 
ಮೇರುವಂ (ವರ್ಧಫು. ೬-೧೩), [ ದಿಂಕು (ಎಧೀಂಕು) + ಪಾಣ್ಮು? 

ದಿಂಗು "ಧಿಂಗಂ? ನೋ. 

ದಿಂಗುವಿಡಿ (ಕ್ರಿ). (?) : ಶಿಲೆಯೊಳಗಿಪ್ಪ ಕುಲಾಲ ಬೆಳಗಿ ತೊಳಗುವ ಆ 
ಮಲಿನರ ಮುಖವ ಕಂಡು ಮತ್ತೆ ದಿಂಗುವಿಡಿಯಲೇಕೋ ದಿಂಗುವಿಡಿದು 
ಭಂಡರಾದ ಲೆಂಡರಿಗೇಕೋ ಲಿಂಗದ ಸುದ್ದಿ (ಮೋಳಿಮಾ, ೧೮೪-೬೯೩). 

[ ದಿಂಗ್ಳು + ಪಿಡಿ, ) 

ದಿಂಟೆ "ತಿಟ್ಟ್ರಾ' ನೋ. 

ದಿಂಡ್ಕ, ಡಿಂಡಲ, ಡಿಂಡಿಗ, ದಿಂಡಗ, ದಿಂಡಲ, ದಿಂಡಲ್ಲೂ,. ದಿಂಡಿಗ್ನ, 
ದಿಂಡಂಗ, ದುಂಡ್ಕಿ, ದಂಂಡಿಗ, ದುಂದಂಲು (ನಾ). (ಚೆನ್ನಾಗಿ 
ಉರಿಯಂವ ಗಟ್ಟಿಯಾದ) ಒಂದಂ ಬಗೆಯ ವಂರ, - ವೃಕ್ಷ : ದಿಂಡ 
ತಂಡಸ (ಕೇವಣ. ೩೭-೦೩); ಒಪ್ಪುವಮಳ ಸಿರಿಖಂಡದಿಂ ದಿಂಡದಿಂ 
ಪಿರಿವಿಡಿಯೆ ನಿಗುರ್ದ ಹೆತ್ತೇಗದಿಂ ತೇಗದಿಂ ಕಾನನಂ ಕಣ್ಣೆ ಸೆದುದು (ರಾಘಡ. 
೧೭-೫೪); ತುಂಬುರ ಬನ್ನಿ ಗೊಟ್ಟಕ್ಕಿ ದಿಂಡೆ (ಕುಕ್ಮಾಂಗೆ ೯-೩೬). 
ಡಿಂಡಲ: ಶೋಣಕ = ಡಿಂಡಲವಂರ (ಗಂಗಾಮ. ಡಿಂಡಿಗ : 
ಡಿಂಡಿಗ, ಬೆಜ್ಜಲು (ಮೈ ಔಗಿ. ೭-೧೧೪). ದಿಂಡಗ : (8). ದಿಂಡಲ : 
ಆಲಮಾ ಬಸರಿ ದಿಂಡಲ [ಪಾಕಾ. ದಿಂಡಂ] ತಂಡಸಂ ನೆಲ್ಲಿ ಜಾಲಮಾ 


೩೧೦). 


ಹೊನ್ನರಳಿ , ಮೊದಲಾದ ವೃಕ್ಷಂಗಳಿಂ ವನಮೆಸೆದುದು (ಜಿಬಪು. 
8೩-೧೮); ಅತ್ತಿ ಮತ್ತಿ ಮಧುಕಂ ಮಗ್ಗಾರೆ ಪಚ್ಚಾರಿ ದಿಂಡ [ಪಾಕಾಂ, ಡಿ) 
ಲವಕಾಲಂ ಬೆಳವಿಂಗಳಂ ಪುಣಿಸೆ ಜಾಲಂ (ರಾಜಕೀ. 8-8೬) : ಕಾರಾ 
ಚಮಂಕೋಲೆ ದಿಂಡಲ . . . ಎಕ್ಕೆ ಮೊದಲಾದುರ್ವೀರುಹಂ ರಾಜಿಕುಂ 
(ಯಾರಕಂ, ೪-೪೫: ದಿಂಡಲ(ಧಾವರಾ) ... ಬನದೊಳಗೆ ಇಮಾರತಿಗೆ 
ಬರುವ ಹಾಗೆ ಎತ್ತರವಾಗಿ ಬೆಳಿಯುತ್ತದೆ. ಕಟ್ಟಿಗೆ ಬೆಳ್ಳಗೆ, ಬಿರುಸು, 
ಜಿಗುಟುಳ್ಳದ್ದು (ಕಛಾಗೆ. ೪೧, ದಿಂಡಲ್ಮು : ತಗ್ಗಿಬೇರು 
ದಿಂಡಲಬೇರು, ಹೆಗ್ಗುಳದ ಬೇರು, ಶುಂಠಿ ಇವಂ ಕಷುಯವಿಕ್ಕಿ ಕೊಡಲು 
ಸಕಲ ಸನ್ನಿದೋಷವು ಪರಿಹರ (ಸಕವೈ, ೧೭೪). ದಿಂಡಿಗ್ನ್ಗ: ಮರಗಳು : 
ಹೆಸವ, ಹೆಬ್ಬಲಸು . . . ದಿಂಡಿಗ, ಬೂರಗ (ನಮ್ಮನು. 3೩೬). ದಿಂಡುಗ: 
ದಿಂಡುಗ = “ದಿಂಡದ ಮರ” (ಪೃಥಣ್ಮ). ದುಂಡ್ಕಿ ; “ಮಂಡೂಕಪರ್ಣ, 
ಪತ್ರೋರ್ಣಃ, ನಟಃ, ಕಟ್ಟಂಗಃ, ಡುಂಡುಕಃ - ಈ ೫ ದುಂಡಿಗಿಡುವಿನ 
ಪೆಸರು” (ನಾಜಿರಾ. ೧೦೮) ; ದುಂಡಿಗೆ : ಹಾಲೆ ತಾಳಂಕೋಲೆ ದಿಂಡ 
ದುಂಡಿಗೆ ಬೋರೆ . . . ಪೇರಿಪ್ಪೆ ತುಪ್ಪೆಗಳಿರ್ಪವು (ನಂದಿಮಾ. ೧೧-೩೬). 
ದುಂದುಲು : “ಶ್ಮೋನಾಕ - ದುಂದುಲು” (ಓಷಧಿ. ೧೭೨) 
[ « ತೆಲು. ದುಂಡಿಕ, ದುಂಡಿಗ, ದಂಂಡಿಲ, ದುಂಡುಗ, ದುಂದಿಲ] 

ದಿಂಡ್ಕ (ನಾ). ಒಂದಂ ಬಗೆಯಂ ಹೂವಿನ ಬಳ್ಳಿ ; ಗಿರಿಕರ್ಣಿಕೆ : 
“ಗಿರಿಕರ್ಣಿಕೆಯ ದಪರಾಜಿತಂ ದಿಂಡ [ಪಾಕಾಂ. ದಿಂದ]ಮದು” 
(ಮಂಗರಾ. ೩೪-೧೧). [ “-ತೆಲು. ದಿಂಟೆನ] 

ದಿಂಡ್ಕ "ದಿಂಡಂ' ನೋ. 

ದಿಂಡ್ಕ, ಡಿಂಡ (ನಾ). ೧. ಸೊಕ್ಕಿದವನು; ಉದ್ಯತ: ಅವಳನ್ನು ನಿಂದಿಸಿದ 
ದಿಂಡರನ್ನು ನಿಪಾತ ಮಾಡಿಬಿಡುವೆನೆಂದು ಭಾಷೆಯನ್ನು ಕೊಟ್ಟು . . . 
ಮನೆಗೆ ಮರಳಿದನು (ವಾಗ್ಗೇವಿ. ೫೬), ಪಿ. (ದೇವರಂತೆ) ಶಕ್ತ ; 
ಸವಂರ್ಥ ; ಅಧಿಕ ಬಲಶಾಲಿ: ನಿನ್ನನತ್ಕಾದರದಿಂ ದೇವನೆ ದಿಂಡನೆ 
ಯೆಂದೊಡೆ ದೇವಂ ನೀನೆಂತದೆಂತು ದೊಡ್ಡಿದನಪ್ಪೈ (ಧರ್ಮಾಮೃ, 
೯-೧೧೬) ; ದೇವರೆನೆತ್ತ ಬಲ್ಲನವರೊತ್ತಿನ ದಿಂಡರನೆತ್ತ ಬಲ್ಲ (ಶತಕ. ೭೦). 
ತಲೆ ಮೇಲೆತ್ತಿ ನೋಡಿದಾಗ ದೇವರೂ ಕಾಣಿಸಲಿಲ್ಲ ದಿಂಡರೊ ಕಾಣಿಸಲಿಲ್ಲ 
(ಕಥಾಮಂ, 77, ೧೦೦), ಡಿಂಡ: ೧. ಬಂಧು ಬಳಗ ಕಂಡು ಬಿಡಿಸಿ 
ಕೊಂಬರಾರೊ ಡಿಂಡ ಯಮನ ದೂತರೆಳೆಯೆ (ಕನಕ. ೩೦-೧). 

[ದಿಂಡು - ಅಲ) 

ದಿಂಡಗ "ದಿಂಡ[' ನೋ. 

ದಿಂಡತನ "ದಿಂಡಂತನ' ನೋ. 

ದಿಂಡಲ "ದಿಂಡ್ಕ' ನೋ. 

ದಿಂಡಲ್ಲು, "ದಿಂಡ್ಕ' ನೋ. 

ದಿಂಡಲ್ಯು (ನಾ). (ಉಕ) ಪ್ರಸ್ತ ; ಶೋಭನ. "ಮರುದಿಂಡಲು' 
ಪರಾ. [17] 

ದಿಂಡಾಳು (ನಾ). ಶಕ್ತಿಶಾಲಿ ; ಬಲಶಾಲಿ: ದಿಂಡಾಳುಗಳನ್ನು ಕರೆದರೆ 
ಮಿಂಡಾದ ಕೆಲಸವು ಆಗುತ್ತದೆ (ಗಾರ). [ ದಿಂಡು. ಅಳ್ಯು (ಆಆಳ್ಕ್‌)) 

ದಿಂಡಿ, (ಥಾ: ಬಾಳೆಯೆಲೆಯಲ್ಲಿ ಅಗ್ರವನ್ನು ಕತ್ತರಿಸಿ ತೆಗೆದ ಹಿಂದಿನ 

ಭಾಗ. "ಅಗ್ರ' ಪರಾ. ([ ದಿಂಡು) 

ದಿಂಡ್ಕಿ (ನಾ). ೧. ಭಜನೆಯಂ ಮೇಳ, ವೆಂರವಣಿಗೆ: ಒಂದು ದಿನ 
ಟಿಳಕರು ಕೆಲ ಕ್ರಿಸ್ತೀಯರೊಡನೆ ತಿರುಗಾಡ ಹೋದಾಗ ಅತ್ತಣಿಂದ 
ಒಂದು ಭಜನೆಯ ಮೇಳ (ದಿಂಡೀ) ಬಂತು (ಸ್ಮೃತಿಚಿ. ೩೩೮). 
"ದಿಂಡಿೀೀ ಯಾತ್ರೆ' ಪರಾ. ೨. ದೇವಾಲಯಗಳಲ್ಲಿ ಪ್ರಾಕಾರದ 
ಒಳಭಾಗದಲ್ಲಿ ಭಜನೆಯೊಂದಿಗೆ ಎಳೆಯುವ ಚಿಕ್ಕ ತೇರಂ; ಸಣ್ಣ 
ಉತ್ಸವ. 


೩೮೮೯ 


46 


ದಿಂಡು 


ದಿಂಡಿನುತ್ಸವ - ದೇವಾಲಯಂಗಳಲ್ಲಿ ದೇವರಿಗೆ ನಡೆಸುವ ಚಿಕ್ಕ 
ತೇರಿನ ಉತ್ಸವ,- ರಥೋತ್ಸವ : ಬಳಿಕಾಗ ದಶಮಿಯ ದಿಂಡಿನುತ್ಸವ 
ದಲಿ ನಳಿನಾಕ್ಷ ಪಶ್ಚಿಮರಂಗ ಫಳಿಲನೆ ಸರ್ವಸ:ಭ್ರಮವ ಬೀಲುತ್ತಲಾ 
ಪೊಳಲೊಳು ಮೆಜಿಕಿಯುತೈತಂದ (ಕಂನವಿ. ೯-೫೯). 
[ «ಮರಾ. ದಿಂಡೀ] 
ದಿಂಡಿಗ, "ದಿಂಡ್ಕ' ನೋ. 
ದಿಂಡಿಗ್ಗ (ನಾ). ಒರಟನಾದವನು ; ಉದ್ಮತ. "ದಿಂಡಿಗತನ' ಪರಾ. 
[ದಿಂಡ್ಕ + - ಇಗ) 
ದಿಂಡಿಗಗಾಮುಂಡ (ನಾ). ಒಬ್ಬಾತನ ಹೆಸರು: ಗಾದಿಯರ ದಿಣ್ಣಿಗ 
ಗಾಮುಣ್ಣರುಮೆನ್ನುವರು » % ೬ ವಂಗರು ವಲ್ಲಭಗಾಮುಣ್ಣರುಂ 
(ಎಳ, 11, ೩೫-೭; ಸು, 800), [ದಿಂಡಿಗ್ಯ * ಗಾಮುಂಡ] 
ದಿಂಡಿಗತನ (ನಾ). ಒರಟಂಸ್ವಭಾವ ; ಉದ್ದಟತನ: ನೀನು ಶುದ್ಧ 
ಪೋಕರಿ ಹುಡುಗಿ | ತೊಂಡೆದ್ದ ದಿಂಡಿಗತನದ ಪುಂಡಹೆಣ್ಣು ! (ಮಂತ್ರರ. 
[ ದಿಂಡಿಗ್ಯ + - ತನ] 
ದಿಂಡಿಗರ (ನಾ). ಒಬ್ಬಾತನ ಹೆಸರಂ: ಪೃಥಿವೀ ಕೊಂಗುಣಿ ಮಹಾ 
ರಾಜಾಧಿರಾಜ ಬಾಣವಂಶೋತ್ಸವ ಶ್ರೀದಿಂಡಿಗರರ್ಕಟ್ಟಿಪ್ಪು ನುಡುಸಾಸಿರ 
ದೊಟಸ್ನಾಜು ಮಾರಾಳುತ್ತಿಟ್ಟು (ಮೈಅರಿ. ೧೯೨೭, ೧೦೮-೪೦; ಸು, 726). 
[ ದಿಂಡಿಗ್ಯ + ಆರ್ಕೆ] 
ದಿಂಡಿಯ "ದಿಂಡೆಯ' ನೋ. 
ದಿಂಡೀಯಾತ್ರೆ (ನಾ). ಭಜನೆಯ ವೇೋಳದೊಂದಿಗೆ ಹೊರಡುವ 
ಯಾತ್ರೆ : ಹೊರಡು ಪಂಡರಪುರದ ತನಕ ದಿಂಡೀಯಾತ್ರೆ ಆ ಸೇತು 
ಹಿಮಗಿರಿಗೆ ಹಡದಿ ಹಾಸು (ನೆಲಮು, ೧೯-೫೩), [ದಿಂಡಿ * ಯಾತ್ರೆ) 
ದಿಂಡೀರಪಿಂಡ (ನಾ).ಎಡಿಂಡೀರಪಿಂಡ: ಕಣ್ಣೂರ್ಗ್ಗಣಾಬ್ಧ ಚಂದ್ರನಖಣ್ಮಿತ 
ಸುತಪೊ ವಿಭಾಸಿ ಖಣ್ಣಿತ ಮದನಂ ದಿಣ್ಣೀರಪಿಣ್ಣ ಸುರವೇದಣ್ಣ್ನಯಶಜ್ಜಿ 
ಣ್ನನರ್ಹಣನ್ನಿ ಮುನೀಂದ್ರ (ಸಇಇಇ. XX. ೧೮-೨೮ :080). 
[ ಆಂ. ಡಿಂಡೀರೆಪಿಂಡ] 
ದಿಂಡು, ದಿಂಡ್ಕ, ದಿಡ್ಡು (ನಾ). 0. (ಬಟ್ಟೆ ಕೈ ಸೌದೆ ಮೊದಲಾದವು 
ಗಳ) ಗಂಟಂ ; ಪಿಂಡಿ ; ಕಟ್ಟು ; ಹೊರೆ : ಬಳಗಜವಳಿಗೆಂದು ಬಂದ 
ಚೀನದುಕೂಲದ ಹಾರಾವಳಿಯ ಪಲವು ದಿಂಡುಗಳುಮಂ ಯಾಚಕ 
ಕೋಟಿಗೆ ಬೇಡಿದುದನೀಯಲೆಂದು ಪೂಜಿಸಿದ ಪೊನ್ನರಾಶಿಯುಮನನಂತ 
ಮತಿ ನೋಡಿ (ಧರ್ಮಾಮ್ಮ, ೩-೨೩೨) ; ಹಂಸಾವಳಿ ಗಜಾವಳಿ ಮೊದಲಾದ 
ಪಟ್ಟಾವಳಿಯ ದಿಂಡುಗಳಂ ತರಿಸಿ (ಬಸರ. ೮-೧೨) ; ವಿವಿಧ ರತ್ನಾಭರಣ 
ಕಾಂಚನ ನವದುಕೂಲದ ದಿಂಡಿನಲಿ ಬುಧನಿವಹ ದಣಿದುದನಂತ 
ಕೃಪಣಾನಾಧಜನಸಹಿತ (ಕುವ್ಯಾಸ, ೧-೧೮) ; ಎಣ್ಣೆಯನಡಕಿರೋ ಸೀರೆನಳ 
ದಿಡನು ಬಿಡಿಸಿರೋ ತೋದುಡಿಸಿರೋ ತಡವೇನು ಜೇಗೆನುತ . , , 
ನಿಡಿಯ ಬಾಲವ ಸುತ್ತುತಿರ್ದರು (ತೊರರಾ, ೫-೮-6); ಪುಲಿದೊಗಲ 
ಪೊಟ್‌ ಜೇನುತುಪ್ಪದ ನಳಿಗೆ ಮೇಣದ ಮುದ್ದೆ ಆನೆಯ ತಲೆಯ 
ಮುತ್ತಿನ ಪುಡಿಕೆ ಚಮರೀವಾಲಗಳ ದಿಂಡು (ಸಾಳ್ಕಳಾ. ೧೬-೬); ದೇವಾಂಗ 
ಚಿತ್ರಾವಳಿ ಸುವರ್ಣಾವಳಿಯ ವಸನದ ದಿಂಡನರ್ಪಿಸಿದೆ (ಅಕ್ಟೂಡ, 6-90). 
೨. ಒತ್ತಾಗಿ ಕಟ್ಟಿರುವ ಹಾರ,-ದಂಡೆ: ಸುಮದಂಡೆಗಳ ಮಾಲತಿಯ 
ಕುಸುಮ ನವಪರಿಮಳದ ಬಂಡುಳ್ಳ ದಿಂಡುಗಳ ಮೊನೆ ಮಲ್ಲಿಗೆಯ 
ಬೀಡು ತುರಾಯಿಗಳ ಸೊಬಗು (ದತುಪು. ೧-೩-೫೩). "ದಿಂಡುಕಟ್ಟು' 
ಪರಾ. ೩. ಮರದ ಕಾಂಡ. ತಾಳಂ: “ಪ್ರಕಾಂಡ. ಸ್ಕಂಧ-ಮರದ 
ಮೊದಲಿಂದ ಕೊಂಬುಪರ್ಯಂತರೆಮಿರ್ದ ನಡುವಣ ದಿಂಡು” (ನಾಶಿರಾ,ಕಿ). 
೪, (ಬಾಳೆಯ) ಕಾಂಡ ಅಥವಾ ದಂಟಿನೊಳಗಿರಂವ ಭಾಗ: 
ಅಪೂರ್ವಂಗಳಾಗಿ ತೊಳಗುವ ಕಿಜುದೊಡೆಗಳುಡುವಡರ್ದನ್ನಮಾರೂಢ 


೨೪-೧೭). 


ದಿಂಡು 


ಸರ್ವಜ್ಞನ ದೊಡ್ಡ ಮಾರ್ಗ ಂಗಳಿಳವಾಟಕ ಯ ದಿಂ[ಪಾಕಾ. ದಂ] 
ಡಿನೊಳ್‌ ಸಾಣೆಗಟ್ಟಿದಂತಾದುವು (ಪಂಪಥಾ, ೨-೩೯೨) ; ದೊರೆಕೊಳೆ 
ಬಾಟ್‌ಯ ದಿಂಡಿನ ತಿರುಳೊಳ* ಮತ್ಸ್ಯಾಕ್ಷಿ ಮೂಲಮಂ ಸುಣ್ಣ ಮುಮಂ 
ಬೆರೆಸಿ (ಗೋಕೋಪ. ೮-೧೯೪); ಮುಟೀವೆಂ , , , ಬಂಟಿಕಿಯ ದಿಂಡಂ 
ಮುಅ್‌ಮತೆ ಕಾವನಾನೆಯ ಕೊಂಬಂ (ಕಬ್ಮಿಕಾ. 399), ೫. ಕೋಲಂ; 
ದಂಡ: ಖಂಡಣೆಗೆಯ್ದ ಕಾರ್ಮುಕದರ್ಧಭಾಗದ ದಿ”ಡನೆ. ತಿರೆಹಿ 
ಮನ್ಮಥನ ಮಂಡೆಯ ಮೇಲೆ ಗಟ್ಟಿಸಲೊಡ್ಡಿಕೊಳಲು ಕೋದಂಡವಿಕ್ಕಡಿ 
ಯಾಯ್ತು ಕರೆದೆ (ಮೋಹತ. ೧೨-೬೪. ಹಿ, ತುಂಡು; ಚೂರು: 
ಮಂಡಿಸಿತು ನೊರೆರಕುತ ಕರುಳಿನ ಜೊಂಡು ಮಸಗಿತು ಕಡಿದ ಖಂಡದ 
ದಿಂಡು ತಳಿತುದು . . . ಕೂಲಾಂತಕನ ಹೆಬ್ಬಳೆಸು ಹುಲುಸಾಯ್ತು 
(ಕಾವ್ಯಾಳೀ. ೯-೧೩). ೭. (ಕುಂಟೆ ಮೊದಲಾದ ಉಪಕರಣಗಳಿಗಾಗಿ 
ಉಪಯೋಗಿಸುವ) ಮರದ ತುಂಡು,-ಕೊರಡಂ: “ದಿಂಡು 
ಕುಂಟಿಯ ದಿಂಡು; ಕೂರಿಗಿಯ ದಿಂಡು; ಕಟ್ಟಿಗೆಯ ತುಂಡು... 
ಗಳೇದ ಸಾಮಾನ” (ಕಾನಕೋ. ೫, ೮. ಕಟ್ಟಡಗಳ ತಳಪಾಯಕ್ಕೆ 
ಉಪಯೋಗಿಸುವ ಕಲ್ಲು,-ದೊಡ್ಡ ದಾದ ಗುಂಡುಕಲ್ಲು: ಚವುಕಮಾದ 
ವಜ್ರದ ದಿಂಡುಗಳ್‌ (ಸೌಗಂಧಿ ೩೩೮-೫): ಕಲ್ಲಿನ ದಿಂಡುಗಳನ್ನು ಕೂಚ 
ಗಳನ್ನು ತುಂಬಿದ ಗಾಡಿಗಳನ್ನು ಎಳೆಯುವ ಕುದುರೆಗಳ, ತಂದುದನ್ನು 
ಗಾಡಿಗಳಿಂದ ಇಳಿಸಿಕೊಳ್ಳುವ ಸಲಗಗಳ ಸಂಖ್ಯೆ ಹೆಚ್ಚು ಕಡಿಮೆ ದುಡಿಯುವ 
ಮಂದಿಗಿಂತ ಕಡಿವೆ:ಯೇನಿರಲಿಲ್ಲ (ಸವತಿ. ೭೮). ೯, ಚಿನ್ನ ಮುಂತಾದ 
ಲೋಹಗಳ ಗಟ್ಟಿ: ಪೋಗಲಣ್ಮದೆ ಚಿನ್ನದ ದಿಂಡಿರ್ದೆಡೆಯಂ ಪೊಕ್ಕು 
ಮೇಲೊಂದು ಚಿನ್ನದ ದಿಂಡಂ ತೆಗೆದುಕೊಂಡು (ಧರ್ಮಾಮೃ, ೦೨-೬೩). 
೧೦. ಅಂಚು; ದಡ; ದಂಡೆ. "ದಿಂಡುಕಟ್ಟು' ಪರಾ. ೧೧. (ಹಣ್ಣು, 
"ಕಾಳು ಮೊದಲಾದವುಗಳ) ಒಳಭಾಗ ; ತಿರುಳು: ಉಂಡೆಗುಂಬಳ 
ಕಾಯ . . . ತೊಟ್ಟಿನ ಬಳಿಯ ತೋಡಿ ಗುಂಡಿಯಂ ವಾಡಿ ಸೆರೆಗತ್ತಿ 
ಯೊಳು ಮತ್ತದಅ ದಿಂಡುಮಂ ಪೂರಿಸಿದ ಬಿತ್ತಮಂ ನೆಆಕದದಜಕೊಳಿನಿಸಿಲ್ಲ 
ದಂತೆ ತೆಗೆದು (ಸೂಪಶಾ. ೫-೨೩). ೨. ಶರೀರ; ಒಡಲು; ದೇಹ; 
ವೈ: ಲಿಂಗವ ಕೈಯಲ್ಲಿ ಹಿಡಿದು ಅವರಂಗದಿಚ್ಛೆಯ ನುಡಿದು ತನ್ನ ದಿಂಡ 
ಹೊರೆಯಲೇಕೋ (ಮೋಳಿಮಾ, ದಿಂಡುದಿರಿಸಿ [ಪಾಕಾಂ. 
ದಿಂಡುರಿಸಿದ] ತಲೆ ಖಂಡಿಸಿ ಹೊಯ್ಯುತ ಸೆಂಡಾಟಮನಾ ತಲೆಗಳಿನಾಡುತ 
ಮುಂಡಂಗಳ ನೆಲೆಯೊಳುಯಾಡಿಸುತಿರ್ದ[ಪನಂದಾ) ನಟನಂತೆ (ಕುಮುರಾ. 
6-೪೯), ೧೩. ರುಂಡವಿಲ್ಲದ ದೇಹ ; ಮುಂಡ: “ಅಟ್ಟೆ, ಧಡ” 
(ಕಾನುಹು. ೭೮). ೧೪. ಗಟ್ಟಿಯಾದ ಭಾಗ; ಗಡಂಸಾದ ಭಾಗ; 
ಅಪಕ್ವವಾದ ಭಾಗ: ಅನ್ನ ಸರಿಯಾಗಿ ಬೆಂದಿಲ್ಲ, ಇನ್ನೂ ದಿಂಡಿದೆ 
“ (6); ಹಾಲು ಒಡೆದರೆ ನೀರು ಬೇರೆ, ದಿಂಡು ಬೇರೆಯಾಗುತ್ತದೆ 
(ಕೂ). ೧೫. ಸ್ಥೂಲವಾದಂದಂ; ದಪ್ಪವಾದುದು : ಚಿಂಡಿನಂದದಿ 
ಬಿಗಿದ ಮಾಂಸದ ದಿಂಡು ಮೊಲೆಗಳು ಮುಖವು ಶ್ಲೇಷ್ಠದ ಜೊಂಡು 
(ಅಮೃತ, ೨-೮೧); ಗೂಳಿಯ ಹಿಣಲಂತಿರೆ ಹೆಗಲವರಿಗೆ ಮಂಡಿಯ 
` ಮುಟ್ಟುವ ತೋಳ್‌ದಿಂಡು (ಅಹಲೈ. ೯೭-೨೦). "ದಿಂಡಂಕ' ಪರಾ. 
೧೬.: ಬಾಳೆಯ ದಿಂಡಿನಿಂದ ಮಾಡಿದ ಪಲ್ಯ, -ತಾಳಿದ: ಇಂದು 
ನಮ್ಮ ಮನೆಯಲ್ಲಿ ದಿಂಡು ಮಾಡಿದ್ದರು (ರೂಂ). ೧೭. ಪುಷ್ಟಿಕರ 
ವಾದಂದಂ; ಪಷಿ ್ಬದಾಯಕವಾದಂದು : ಗೋಧಿಯು ಅಕ್ಕಿಗಿಂತ 
ದಿಂಡಾದ ಆಹಾರಧಾನ್ಯ (ರೂಂ). ೧೮. ಮೂಲಸತ್ವ್ವ,-ಸಾರ ; ಒಳ 
ತಿರುಳು: ಶೈವಕರುಣಾಂಶುಗಳ 


೧೦೫-೪೧೭) ; 


ಎಳೆಬಿಡಿಸುವೆಸಕದೆ ಇಳು ದಿಂಡಿನೀ 
ಜೀವಾತ್ಮವನೆ ಮರೆವೆಯೆಂತು ? (ಮಲದೀ. ೩೯-೮). ೧೯. ಬಲ; 
ಕಸುವು; ಶಕ್ತಿ. "ದಿಂಡಾಳಂ' ಪರಾ. ೨೦. ಧೈರ್ಯ ; 'ದಿಟ್ಟತನ. 
“ದಿಂಡುಗೆಡು' ಪರಾ. ೨೧. ಗರ್ವ ; ಸೊಕ್ಕು: ಅಹಂಕಾರ: ಒಂದಿನಂ 


೩೮೯೦ 


80 


ದಿಂಡುಕಟ್ಟು 


ಮುಚ್ಚಂಜಿ ಹಸಿಮಣ್ಣಿ ನುಂಡೆ, ಗುದ್ದುವೊರುವೊಡ್ಡ ನನು ಸಂತೆಯಲಿ ಕಂಡೆ, 
ನಾಲಗೆಯ ಸಾಲದುಲಿಯಿಂ ಗೊಜಗಿತಿಂತು-"ವೆ)ಲ್ಲನೆಲೆ ತಟ ಣ್ಣ 1 
ನನ್ನೊಳೀ ದಿಂಡೇ?' (ಗಿ9ವಿಂ. ೧೨೦-೨೭), ೨೨. ಬೂಚು; ಬಿರಡೆ (?): 
ಬಳೆಯ ಕುಪ್ಪಿಗೆಗೆತ್ತು. . . ಅದರ ಬಾಯಿಗೆ ಬಳಹದ ದಿಂಡನಿಕ್ಕಿ ವಜ್ರ 
ಗಾರೆಯಂ ವಾಡಿ (ವಾತಾಜಿ. ೩೯-೪). ದಿಂಡ್ಯ : ೧೩, ನಿನ್ನ ರುಂಡವನ್ನು 
ದಿಂಡದಿಂದ ಬೇರೆ ಮಾಡದೆ ಫಾಕ್ಸನು ಎಂದೂ ಬಿಡಲಿಕ್ಕಿಲ್ಲ (ಅಂಬಿಕೆ. 
೧೧3) : ತಾನು ಅವನ ರುಂಡವನ್ನು ದಿಂಡದಿಂದ ಬೇರೆ ಮಾಡಿದ್ದು 
(ಮನೆಜಿ, ೧೬೧) ; ಪ್ರತಿಯೊಂದು ನಾಟಕದಲ್ಲಿ ಕೆಲವು ದಿಂಡಗಳೂ ಹಲವು 
ಡೌಗಿಗಳೂ ಬರುತ್ತಿದ್ದವು (ಜನೆನಾ. ೪11 ಪ್ರಸ್ತಾವನೆ). ೨೧. "ದಿಂಡತನ' 
ಪರಾ. ದಿಡ್ಡು : ೨೩. ಹಸುವಿನ ಕೊರಳಿಗೆ ಕಟ್ಟುವ ಗುದಿ,-ಗುದ್ದಿ: 
(ಸ್ಕಾಂಡರ್‌). ೨೪. (ಆಲಂ) ಹೂರೆ; ಭಾರ: ದೊಡ್ಡ ಧ್ಯೇಯವನ್ನು 
ಕಟ್ಟಿಕೊಂಡಿರುವ ನನಗೆ ಕೊರಳಿಗೆ ಅವಳು ಒಂದು ದಿಡ್ಡಾಗುವ ಬದಲಾಗಿ 
ಈಗ ನನ್ನ ಅಬಾಧಿತಸ್ವಾತಂತ್ರವೇ ನನಗೆ ದೊಡ್ಡದು (ನಿಷ್ಕಾಮ, 
೧೧೦), 

ದಿಂಡಾಗು, ದಿಡ್ಡಾಗುಎ೧.(ಕೊಂಬೆಯಿಲ್ಲದ ವಂರದಂತೆ)ಬೋಳಾಗು; 
ಬರಿಗೈಯಾಗು ; ಹುರುಳಿಲ್ಲದಾಗು : ಕಂಡು ಸತ್ಕರಿಸಿ ಮುನಿ ಮಧುರ 
ವಚನದಲಿ ಮುಂಕೊಂಡಾ ಭರದ್ವಾಜಸುತನೊಳಿಂತೆಂದನೀ ಮಂಡಲವ 
ಭೂಸುರರ್ಗಿತ್ತೆವೆಮಗೇನುಂಟು ಭಾಗ್ಯವೀಯಲೈ ನಿಮಗೆ ದಿಂಡಾದೆ 
ಧನಹೀನನಿಂದೇನು ಭಾರಿ ಕೋಡಂಡಮೊಂದಿದೆ: (ಲಕ್ಷ್ಮಭಾ, ೨೮-೩೦). 
೨. ಸೊಕ್ಕೇರು ; ಮದವೇರು : “ಪರ್ಷತೀಶಿ ದಿಂಡಾದಪುದೆಂಬುದು ; 
ಷಾಪ್ಲಿಣಎಮದಂ” (ಕಾಶಕ್ಕ. ೩೦). ೩. ಭರ್ತಿಯಾಗಂ; ಗಡದ್ದಾಗು; 
ಪುಷ್ಪವಾಗು : ಮಲ್ಲಣ್ಣನಿಗೆ ಹೊಟ್ಟೆಗೆ ತುಂಬ ದಿಂಡಾಗಿತ್ತು (ಮಲ್ಲಿ. ೦೪. 
೪. ಹೊರೆಯಾಗಂ ; ಭಾರವಾಗು : ದೊಡ್ಡ ಧ್ಯೇಯವನ್ನು ಕಟ್ಟಿಕೊಂಡಿ 
ರುವ ನನಗೆ ಕೊರಳಿಗೆ ಅವಳು ಒಂದು ದಿಡ್ಮಾಗುವ ಬದಲಾಗಿ ಈಗ ನನ್ನ 
ಅಬಾಧಿತಸ್ವಾತಂತ್ರ್ಯ ವೇ ನನಗೆ ದೊಡ್ಡದು (ನಿಷ್ಕಾಮ, ೦೧೦) 
ದಿಂಡಿನ ಕೋಸಂಬರಿ ಎ ಬಾಳೆಯ ದಿಂಡಿನಿಂದ ತಯಾರಿಸಿದ 
ಕೋಸಂಬರಿ : ದಿಂಡಿನ ಕೋಸಂಬರಿ ಬಹಳ ರುಚಿಯಾಗಿರುತ್ತದೆ (ರೂಢಿ). 
ದಿಂಡಿನ ಪಲ್ಕ - ಬಾಳೆಯ ದಿಂಡಿನಿಂದ ಮಾಡಿದ ಪಲ್ಕೃ-ತಾಳಿದ : 
ಹಾಗಲಕಾಯಿ ಗೊಜ್ಜು, ದಿಂಡಿನ ಪಲ್ಯ ಗೋಚರಿಸಲಿಲ್ಲವಲ್ಲ 
(ಬಾಳಹೊ. ೪೫) ; ತಿಥಿಯ ದಿನ ದಿಂಡಿನ ಪಲ್ಕ ವಹಿಡುತ್ತಾರೆ (ರೂಢಿ). 
ದಿಂಡಿನ ಹುಳಿ;ಬಾಳೆಯ ದಿಂಡಿನಿಂದ ತಯಾರಿಸಿದ ಹಂಳಿ,-ವೇಲೋ 
ಗರ: ದಿಂಡಿನ ಹುಳಿಯೆಂದರೆ ನನಗೆ ಬಹಳ ಇಷ್ಟೆ (60). ದಿಂಡು ಜಡಿ ಎ 
ಗುಂಪನ್ನು ಚದರಿಸು: ಮೆಲ್ಲಡಿ ತಡವಾಗಿ ದಿಂಡುಜಡಿವುಜ್ಜುಗದಿಂ 
ದನಿಯೆತ್ತಿ ಮುಂ ತೊದಳ್‌ನುಡಿಗೊಳೆ ಲೀಲೆಯೀದೆಟಗೆ ಶಾಳಿವನಕ್ಕೆ 
ಶುಕಾಳಿ (ಸೂಕ್ಮಿಸು. ೪-೬೦), 

[ದೇ.8 ಮಲ. ತಿಣ್ಣು ; ಕೊಡ. ದಿಣ್ಣೀ ; ತುಳು.ದಿಂಡು ; 
ತೆಲು. ದಿಂಡು, ದ್ರಿಂಡು./ಮರಾ. ದಿಂಡ್‌] 


ದಿಂಡುಕ(ನಾ). ೧. ಸ್ಕೂ ಲ ಶರೀರವುಳ್ಳೆ ವನಂ; ಸ್ಥೂಲದೇಹಿ; “ಟೊಣಪ” 


(ಕಂನುಹು, 68) : ಉಕ ಪ್ರತ್ಕಯಕ್ಕೆ - ಕಟ್ಟುಕಂ ಬೊಂದುಕಂ, 
ದಿಂಡುಕಂ (ಕಮದ, ೨೦8 ಪ್ರಯೋ) ; ಬೊಂದುಕಂ, ದಿಂಡುಕಂ (ರದ್ಗಾನು, 
೪೪೧ ಪ್ರಯೋ). ೨. ಭಯಂವೂ ವಿವೇಕವೂ ಇಲ್ಲದ ಒರಟಂ ಮನುಷ್ಯ: 
“ತುಂಟ, ಪೋರ, ಪೋಕರಿ, ಅಗಡ” (ಕಂನುಹು. ೮೫). 

[ದಿಂಡು + - ಉಕ (ಆ - ಉಗ) 


ದಿಂಡುಕಟ್ಟು (ಕ್ರಿ). ೧. (ಹೂವಿನ) ದಂಡೆಯನ್ನು ಕಟ್ಟು ; ಹಾರವನ್ನು 


ಕಟ್ಟು: ಗುಡ್ಡದ ಮೇಲಕ್ಕಾದರೂ ಹೋಗಿ ಹೂಕೊಯನ್ಹಿಕೊಂಡು ಬಾ 
ದಿಂಡುಕಟ್ಟಕೊಡ್ತೇನೆ (ನಿಉ. ೨. (ಪಾತಿ, ಮೊದಲಾದವುಗಳಿಗೆ) 


ದಿಂಡುಕಾಲ 


ಅಂಚನ್ನು ಕಟ್ಟು; ದಂಡೆಯನ್ನು ಮಾಡು: ಅವರು ಹೂಗಿಡಗಳ 
ಪಾತಿಗಳಲ್ಲಿ ಸರಿಯಾಗಿ ನೀರು ನಿಲ್ಲುವಂತೆ ದಿಂಡುಕಟ್ಟಿದ್ದಾರೆ (ಕೂ9). 
೩. (ಬಟ್ಟೆ ಮೊದಲಾದುವುಗಳ) ಅಂಚನ್ನು ಕಟ್ಟು ; ಕರೆಕಟ್ಟು : 
ಅವರು ಸೀರೆಯ ಸೆರಗಿಗೆ ದಿಂಡುಕಟ್ಟುತ್ತಿದ್ದಾರೆ (ರೂಢಿ). 
[ ದಿಂಡು + ಕಟ್ಟು] 
ದಿಂಡುಕಾಜಿ (ನಾ). ಶಕ್ತಿಶಾಲಿ; ಬಲಶಾಲಿ: ನಡೆವಳಿಕಾಅಂ, ದಿಂಡುಕಾಟಿಂ, 
ಬಿಲ್ಕಾಅಂ (ಭಾಷಾರೂ. ೭-೧೭೧ ಉದಾ). (ದಿಂಡು. - ಕಾಅ] 
ದಿಂಡುಗ "ದಿಂಡ್ಕ' ನೋ. 
ದಿಂಡುಗಲ್ಲು (ನಾ). ವಂನೆಯ ತಳಪಾಯಕ್ಕೆ ಹಾಕುವ ಕಲ್ಲಂ; ಕಲ್ಲಿನ 
ದಿಂಡು: ಮನೆಯ ತಳಪಾಯಕ್ಕಾಗಿ ದಿಂಡುಗಲ್ಲುಗಳನ್ನು ರಾಶಿಮಾಡಿದ್ದರು 
(ರೂಢಿ), [ದಿಂಡು * ಕಲ್ಲು (ಆತಲ್ಫ್‌))' 
ದಿಂಡುಗವಿ (ಕ್ರಿ). ದಿಟ್ಟತನದಿಂದ ಮೇಲೆಬೀಳು ; ಸೊಕ್ಕಿನಿಂದ 
ಆಕ್ರವಿಂಸು : ದಿಂಡುಗವಿವನ ಬಾಯೊಳಗೆ ದೋರ್ದಂಡವನು ನೂಕಿದನೆ 
(ನಿಭಾಗ ೧೦-೩೦-೦೬). [ದಿಂಡು * ಕವ್ಮಿ) 
ದಿಂಡುಗುಂಡಿಗೆ (ನಾ). ೧. ಸೊಕ್ಕಿನಿಂದ ಕೂಡಿದ ಎದೆ, ತ ದಯ. 
೨. ಸೊಕ್ಕು ; ಗರ್ವ : ತುರುಕರ ದಿಂಡುಗಂಂಡಿಗೆಯ ಹಿಂಡಿದ ನಿನ್ನ ಯ 
ಬಾಹುದಂಡಮಂ ಪೊಗಳ್ವೆನೆ? (ಗಿಳಿವಿಂ. ೩೨-೮). 
[ ದಿಂಡು + ಗುಂಡಿಗೆ; ] 
ದಿಂಡುಗೆಡಪು, ದಿಂಡಂಗೆಡಹಂ (ಕ್ರಿ). ೧. ರಾಶಿರಾಶಿಯಾಗಿ ಬೀಳಿಸು, - 
ಕೆಡಹಂ: ಕರಚಂಡಾಘಾತದೊಳ್‌ ತೊಂಡುಗೆಡದ ತುರಗದಟಂಗಳುಂ 
ಬಲಸಿಡಿಲ ಬಳಗಂ ಚಂದಣದ ಪೆರ್ಮರಗಾಡಂ ದಿಂಡುಗೆಡಪಿದಂತಿರ್ದುವು 
(ಅನಂಪು, ೦೪-೭ ಪ) ; ಭದ್ರಾವಶೀಶ್ವರನ ಸುತನ ಸೈನ್ಯಂ ನಡೆದು ಬಂದಾ 
ವೃಕೋದರನ ಮುತ್ತಿದೊಡವನ್ನಿಜಗದಾದಂಡಮಂ ಕೊಂಡು ದಿಂಡುಗೆಡಪ 
ದೊಡೆ ಬೆಜಗಾದರು (ಕೃೈಮಿಥಾ. ೪-೩೬). ದಿಂಡುಗೆಡಹು : 
೨. ದಿಂಡುರುಳಂವಂತೆ ಕೆಡಹಂ; ಕೆಳಕ್ಕೆ ಉರುಳಿಸು: ಬಂಡವ ತುಂಬಿದ 
ಹಸುಬೆ ಕೊಂಡವನ ನುಂಗಿತ್ತು ಆ ಚೀಲದ ಮದ್ದ ನುಂಗಿದವನ ಕಂಡವ 
ನೊಡೆದು ದಿಂಡುಗೆಡಹಿತ್ತು ತನುವ (ಮೋಳಿಮಾ, ೨೪೩-೭೯೪) ; ಚೆಂಡಿ 
ತನವನು ಮಾದು ಮಿಗೆ ` ಕೈಕೊಂಡು ಫಲುಗುಣನೆಸಲಿ ತನುವನು 
ದಿಂಡುಗೆಡಹಲಿ ಬಳಿಕೆ ಗೆಲುವಿರಿ ಕೌರವೇಶ್ವರನ (ಕುವ್ಕಾಭೀ, ೭-೨೬) ; 
ತೊಂಡ ದೈತ್ಯರ ಬಸುಜ ಬಗಿಬಗಿ. ದಿಂಡುಗೆಡಹೋ. . . . ಎನುತ 
ಮರ್ಕಟತಂಡ ಕವಿದುದು (ಉಶಿರಾ, ೩೨-೦೬) ; ದಿಂಡುಗೆಡಹುವೆನಿವನ 
ನೆಂದಾ ಉದ್ದಂಡನು ಕೊಬ್ಬಿಆ್‌ದೇಟ್‌ (ನೇಮಿಸು. ೧೩-೩೩), ೩, ಅಡ್ಡ 
ಬಿದ್ದು ನವಂಸ್ಕರಿಸುಂ; ಸಾಷ್ಠಾ ಶಂಗವೆರಗು : ಶಂಭು ನೆಲಸಿದನಾತ 
ನಿದಿರನಲಿ ಕಂಡು ಪುರುಷಾಮೃಗ ಶರೀರವ ದಿಂಡುಗೆಡಹಿತು (ಕುವ್ಕಾಸ. 
ಓರಿಇ. ೭-೩೦), [ದಿಂಡು * ಕೆಡಪು] 
ದಿಂಡುಗೆಡಹು "ದಿಂಡಂಗೆಡಪು' ನೋ. 
ದಿಂಡುಗೆಡು (ಕ್ರಿ). ಧೈರ್ಯಗೆಡು ; ಅಂಜಂ; ಹೆದರು: ಅವುಗಳಿಂದ 
ಅವನು ದಿಂಡುಗೆಡಲಿಲ್ಲ (ಪೈಮಹ.9೧), [ದಿಂಡು + ಕೆಡು,] 
ದಿಂಡುಗೆಡೆ (ಕ್ರಿ). ೧. ಉರಂಳಿ ಬೀಳು; ಕುಸಿದು ಬೀಳು: ಗಂಡನುಳ್ಳಮ್ಮನ 
, ಒಡೆವೆರೆದಾತ ನರಕದಲ್ಲಿ ದಿಂಡುಗೆಡೆದಿಪ್ಪನೈ (ದೇದಾವ, 83-8೬) ; ದಿಂಡು 
ಗೆಡೆಯಲಿ ಮೇರು ಮೇದಿನಿ ನಿಲಲಿ ವಿತಳದಲಿ (ಕುವ್ಕಾಭೀ. ೬-೨೭) ; 
ದಿಂಡುಗೆಡೆದುದು ನೆಲಕೆ ರಕ್ಕಸ ದಿಂಡೆಯನ ಕೌಕುಳದ ರಕುತದ ಮುಂಡವು 
ದಿಂಡುಗೆಡೆದು ಪಶ್ಚಿಮವಾರಿಧಿಯೊಳು ಖಂಡ 
ಶೆಶಾಂಕನಳಿಯೆ (ಜಯಕಾ. ೦೪-೯೦) ; ಗಾಳಿಗೆ ಬಾಟ್‌? ದಿಂಡುಗೆಡೆವಂತೆ. 
ಕಾಲಾಳ್ಗಳ್‌ ಕೆಡೆದುವು (ರಾಮಾಶ್ಮ. ೦೩೦-೦೬), ವಿ. ಸಾಷ್ಟಾಂಗ ಬಿದಂ 
ನಮಸ್ಯರಿಸು ; ಅಡ್ಡಬೀಳು : ಕಂಡು 


(ತೊರರಾ. ೧-೧೧-೧೮) ; 


ಪೊನ್ನೂಂಬಲನ ಶ್ರೀಪಾದ 


೩೮೯೧ 


5, ದಿಂಡುಡಿಗೆ (ನಾ). ೧. ಗುಂಡಗೆ ಸುತ್ತಿರುವ ಬಟ್ಟೆ: 


ಓ [45 


ದಿಂಡುದಿರುಹು 


ಯುಗಳಮಂ ದಿಂಡುಗೆಡೆದಬ್ಬಿಕೊಂಡನು ಹೆರನ ಚರಣಮಂ (ಸಾಮಾರೆ, 

೬೮-೧೪); ಕಂಡು ಮೈಯ್ಕಿಕ್ಕಿ ಸಿದನತಿಥಿಗೆ ದಿಂಡುಗೆಡೆದನು (ಸಂಭಪ, ೦೦-೦೮); 

ಕಾಣ್ಮೆಯಂ ಮುಂಂದಿರಿಸಿ ದಿಂಡುಗೆಡೆದೆದ್ದು . ಮಗುಳೆಜಿಗಲು (ಜಲಪು. 

೫೬-೩೧). [ದಿಂಡು 4 ಕೆಡ್ಕೆ) 

ಪೆಂಡತಿಯ 
ನುಡಿಗೇಳಿ ಶಾಟಿಯಂ ಕಟಿಶಟಿದಿ ದಿಂಡುಡಿಗೆಯಂಗೈದು ಭೃಗ್ವಂಗಿರಾಧ 
ನಡೆಗೊಂಡು ರಘುವೀರನರವುನೆಯ ಬಾಗಿಲ್ಲಳಂ ಕಳಿದು ಮುದದಿಂದ 
ಪೊಕ್ಕು (ವೆಂಕಾಕಾ. ೨-೦೦-೩೦), ೨. (ಆಲಂ) ಅಸ್ತವ್ಯಸ್ತವಾದ ಬಟ್ಟೆ ; 
ಅವಸರದಲ್ಲಿ ಸಂತ್ತಿಕೊಂಡ, ಮುದಂರಿರುವ ವಸ್ಕ್ಯ: ಆಗಲಸುರೆಯರಾ 
ಪುರೋತ್ತರಭಾಗದಲಿ ಹೊರವಂಟು ರಣಕಿದಿರಾಗಿ ದಿಂಡುಡಿಗೆಯಲಿ 
ಕೆದರಿದ ಕೇಶಭಾರದಲಿ ಜಾಗಜಾಗದಿ ನಿಂದು ಗುಂಪುಗಳಾಗಿ ಪತಿಸುತ 
ಸೋದರಾದಿ ವಿಯೋಗದುಃಖದೊಳೊರಲಿದರು (ಅನಂರಾ. ೬-೧೭-೨), 

[ದಿಂಡು + ಉಡಿಗೆ, (-ಆಉಡುಗೆ) ] 

ದಿಂಡುತನ, ದಿಂಡತನ (ನಾ). ಸೊಕ್ಕು; ಗರ್ವ; ಅಹಂಕಾರ : ದಿಂಡು 
ತನದಲಿ ಕೊಂಡು ಗದುಗವ ಕೊಂಡವೋಲಿಲ್ಲೇನು ಸಾಗದು ರಂಡೆಯರೆ 
ಹೋಗೆರಿದು ನುಡಿದನು ನಗುತ ಕೌರವನು (ಜನಭಾ. ೭-8, ದಿಂಡತನ: 
ಕಟ್ಟಬೇಕು ಕಾಟದೆಮ್ಮೆ ಅದಜಿ ಹೆಯನ ಎಷ್ಟಾದರು ಉಣಬೇಕು , . . 
ಚಂಡಿತನವೆಂಬ ಹಿಂಡಿ ಇಡಬೇಕು ದಿಂಡತನವೆಂಬ ಪೆಂಡೆ ಮೇವು. ಪುಂಡ 
ತನವೆಂಬೊ ಪಿಂಡಿ ರುಬ್ಬಿಡಬೇಕು (ಪುರಂದ. ೨-೩-೨); ಕೊಂಡೆಯರ 
ಮಾತ ಕಿವಿಗೊಂಡು ಕುಲವನಿಕ್ಕಿ ದಿಂಡತನದಿ ಕೆಡದಿರು (ಪಾರ್ಕಿಸು. ೦೦೫. 

[ ದಿಂಡು + - ತನ] 

ದಿಂಡುದರಿ "ದಿಂಡಂದಟ್‌? ನೋ. 

ದಿಂಡುದಳಿರು (ಕ್ರಿ). (ಆಲಂ)  ಅಧಿಕವಾಗು ; ಹೆಚ್ಚಾಗು : ಕಂಡು 
ದೂರದಲಾ ಮುಕುಂದನಖಂಡಮೂರ್ತಿಯನು ಕೈಕೊಂಡವಂತರ್ಧಾನ 
ವನು ಬಹಿರಂಗವೃತ್ತಿಗಳು ದಿಂಡುದಳಿತುದು ಪುಳಕ (ನಿಧಾಗ: ೦೦-೭೨-೩೮). 

[ ದಿಂಡು + ತಳಿರು, (ಆತಳಿರ್‌,) 

ದಿಂಡುದ್‌, ದಿಂಡುದರಿ (ಕ್ರಿ). ತುಂಡುಮಾಡು ; ಚೊರುಮಾಡು : 
ದಿಂಡುದಟ*ದನು ಶ್ರಾವಕರನೇರಂಡವನವಂ ಪೊಕ್ಕ ಮದವೇತಂಡದಂದದಿ 
(ಬಸಪು. 8೦-೬೯) ; ದಿಂಡುದಲದನು ದಾನವರ ಕಡಿಖಂಡಮಯ 
ಮಾಯ್ತವನಿ ರಕುತದ ದೊಂಡೆಗೆಸಟಾನೊಳದ್ದುದಗಣಿತ ರಥಗಜಾಶ್ಚಚಯ 
(ಕಾವ್ಯಾಕ. ೭-೩೦) ; ಚಂಡದೇವತೆಗಳನಾರಾಧಿಸಿದಳು ದಿಂಡುದಟ್‌ದು 
ಕುಟ್‌ಗಳನು (ಕುರಾಸ30. ದಿಂಡುದಲ್‌ದಟಿತರಂ ಭೀಷ್ಮನಂ 
ಕೊಂದನು (ಜೃಮಿಭಾ. ೨೪-೧೬) ; ದಿಂಡುದಟೌದು ಕೆಡಹಿದ ಸಾಲ ಕೊಲ್ಲಾರ 
ಬಂಡಿಗಳಿಸೆದುವಾ ಧುರದೆ (ಕಂನವಿ. 0೫-೬೬), ದಿಂಡುದರಿ : ಇಂದ್ರನ ಮಗ 
ಅರ್ಜುನ ಭೀಷ್ಠ್ಮಾದಿ ವೈರಿಗಳನ್ನು ದಿಂಡುದರಿದ (ಬದುರೆ. ೦೦೩). 

ದಿಂಡುದಟದಣ ಎ ಕಾಂಡವನ್ನು ಕತ್ತರಿಸುವಂತೆ ಕತ್ತರಿಸು, -ತರಿ : 

ದಿಂಡುದಟ್‌ದಟಿ*ದವನ ಸೇನೆಯ ಹಿಂಡ ಬಜಿಕೈದವನೆ ಕೊಂದನು 

[ದಿಂಡು + ತಟ್‌, ] 


3೬-೬); 


(ಸಂಧಪ ೨೬-೦೨೦). 


ದಿಂಡುದಿರುಹು (ಕ್ರಿ). ೧. ಸುತ್ತಲೂ ತಿರುಗು : ಕೊಂಡನಾ ತುರಗವ 


ನದಾಕ್ಷಣ ಗಂಡುಗಲಿ ಮನವಳುಕದಾಗಳು ದಂಡೆಯಿದು ಲೇಸೆನುತ 
ಮಾಲಿಕೆ ತುರಗ ಖುರಗಳಲಿ ದಿಂಡುದಿರುಹುಶ್ತಿರಲು (ಸಂಛಪ ೩-೧೪). 
೨. ಸುತ್ತು; ಹುರಿಮಾಡು : ಕಣ್ಣಲಿ ಕೆಂಡವನು ಕಾಜುತ್ತ ಗರ್ಜಿಸಿ 
ಕೆದಟ ವಿಹಸೆಗಳ ದಿಂಡುದಿರುಹುತ್ತುಗಿದು ಸಮರಕೆ ಗಂಡುಗಲಿ ಹೊಲ 
ವಂಟನು (ನಿಧಾಗೆ. ೧೦-೬೬-೧೯). ೩. ಸುತ್ತಲೂ ತಿರುಗಿಸು : ಗಂಡುಗಲಿ 
ಬರಲವನ. ಹಸ್ತವ ದಿಂಡುದಿರುಹುತ ಗದೆಯಲಿಟ್ಟನು ದಾನವಧ್ವಂಸಿ 


(ನಿಧಾಗ. ೧೦-೭೦-೨೩), [ದಿಂಡು + ತಿರುಹು (ಎತಿರಿಪ್ಯು) 


ದಿಂಡುಮಗುರ್ಟ 


ದಿಂಡುಮಗುಟ್‌ (ಕ್ರಿ). (ದೇಹ) ಹಿಮ್ಮೆಟ್ಟಿ ಬೀಳಂ; ಉರುಳಿ ಬೀಳು; 
ದಿಂಡುಗೆಡೆ : ಮದಹಸ್ತಿಮಸ್ತಕಂಗಳನೋಸರಿಸಿ ರಥಮಂ ಪರಿಯಿಸುವ 
ರಥಚೋದಕರುಂ ರಥಚೋದಕರ ಬಿಟ್ಟ ಬಾಯ್‌ ಬಿಟ್ಟಂತಿಕೆ ತಮ್ಮ 
ಕರುಳ್ಗಳೊಳ್‌ ತವೆ ತೊಡರ್ದು ಕೀಟಂ ಕರ್ಚಿ ದಿಂಡುಮಗುಟ್ಟು ಕೆಡೆವ 
ಜಾತ್ಮಶ್ವಂಗಳುಂ (ಪಂಪಭಾ, ೦೦-೧೧೬ ವ). [ದಿಂಡು ಮಗುಟಿ*] 

ದಿಂಡುರುಳ್‌, ದಿಂಡಂರಂಳು (ಕ್ರಿ). ೧. ವರದ ಕಾಂಡದಂತೆ ನೆಲದ 
ಮೇಲೆ ಉರುಳು : ಗಂಡೇಳ್ವ ಭೂತಮು ತ್ಪ್ರೇತಜಾತಂಗಳಿಂ ದಿಂಡುರುಳ್ವ 
ಪೊರಳ್ವ ನೆರಳ್ವಾ ಪರುಕ್ರಮಿಗಳಿಂ ... 
(ಕಿಲಪು, ೧೬-೨೦). ದಿಂಡುರುಳು : ೧. ಅಲೌಯಲಣಂ ಬಂದುದಿಲ್ಲೆ ತ್ತಲುಂ 
ದಿಂಡುರುಳುತ್ತಿರ್ಪನೈಸೈನ್ಕಂಗಳ ತಲೆಗಳೆ ಕಾಣಲ್ಕೆ ಬಂದತ್ತದೆತ್ತಂ 
(ದಂದ್ರಪು. ೫-೧೦೯) ; ಸಾಲ್ವನಳವಳಿದನು ದಿಂಡುರುಳಿತಾತನ ಚತುರ್ಬಲಂ 
(ಜೈಮಿಧಾ. ೭.೬೨); ಖಂಡೆಯಗಳ ಪೆಟ್ಟಿ ನೊಳಗೆ ಗುರಾಣಿಗಳ್ತುಂಡಿಸಿ ತಲೆ 
ಸೀಳಾಗಿ ಖಂಡಿಸಿ ಸಿಂಗಾಡಿ ದೊಣೆಯಂಬು ಪುಡಿಯೆದ್ದು ದಿಂಡುರುಳಿತು 
ಖಾನರಾಜಿ (ಕಂನವಿ, ೧೪-೭೪); ಚಂಡ ಖಗಮೃಗರವಕೆ ಬೆದಟುತ 
ದಿಂಡುರುಳಿ ಪೊರಳುತ್ತಲಿರ್ದರು ನಾರಿಯರು ಬನದಿ (ಕೃಳರ್ಣಾ. ೩-೮೩). 
ವಿ, ವೈಯನ್ನೂ ಉರುಳಿಸುತ್ತಾ ದೇವರಿಗೆ ಪ್ರದಕ್ಷಿಣೆ ಹಾಕಂ ; 
ಉರುಳುಸೇವೆ ಮಾಡು: ಸ್ವಾಮಿಗೆ ದಿಂಡುರುಳುವ ಸೇವೆಯನ್ನು 
ವೆಜಾಡುವವರೆಷ್ಟೋ ಮಂದಿ (ರೂಢಿ). 

ದಿಂಡುರುಳು ಸೇವೆ ಎ ಶರೀರವನ್ನು ಉರುಳಿಸುತ್ತಾ ದೇವರಿಗೆ 
ಪ್ರದಕ್ಷಿಣೆ ಹಾಕುವ ಸೇವೆ; ಉರುಳುಸೇವೆ: ಅವರು ದೇವರಿಗೆ 
ದಿಂಡುರುಳು ಸೇವೆಯನ್ನು ಒಪ್ಪಿಸುವ ಹರಕೆ ಹೊತ್ತಿದ್ದಾರೆ (ರೂಢಿ). 
[ ದಿಂಡು + ಉರುಳ್‌, ]. 

ದಿಂಡುರುಳಿಕೆ (ನಾ). ದೇಹವನ್ನು ಉರುಳಿಸಿ ಪ್ರದಕ್ಷಿಣೆ ಹಾಕುವಿಕೆ : 
ಒಲ್ಲೆನೆಂದೇಕೆನ್ನುವನು? ದಿಂಡುರುಳಿಕೆ ಹಾಕುತ್ತಾನೆ ದಿಂಡುರುಳಿಕೆ 
(ಹುಡ್ಕಾಟ, ೬೨), [ದಿಂಡುರುಳು (€ದಿಂಡುರುಳ್‌) + - ಇಕೆ) 

ದಿಂಡುರುಳಿಚು "ದಿಂಡುರುಳ್ಳು' ನೋ. 

ದಿಂಡುರುಳು "ದಿಂಡುರುಳ್‌' ನೋ. 

ದಿಂಡುರುಳ್ವಿಸು (ಕ್ರಿ). ವಂರದ ಕೊರಡು ಉರುಳಂವಂತೆ ಉರಂಳಿಸು : 
ಗಜರಂಜಿಯಂ ದಿಂಡುರು ಳಿ ಸಿ ತೇರ್ಗಳಂ ಛತ್ರ ಚಾಮರಾಳಿಗಳ್ಳೆರಸಿ 
ನಿಟ್ಟೊರಸಿ . . ಸವಟ್‌ದುದು ಸುಭಟರಂ ಮತ್ತಗಜವು (ಕಬಪು. 
೨೮-೨೪), ([ ದಿಂಡುರುಳ್ವು +.~ ಇಸ] 

ದಿಂಡುರುಳ್ಳು, ದಿಂಡುರಂಳಿಚು (ಕ್ರಿ). ೧. ಮರದ ಕೊರಡು ಉರುಳು 
ವಂತೆ ಉರುಳಿಸು: ಮಿಕ್ಕು ವಿಸಾಅ್‌ ಪೊಕ್ಕಿಜೌದಟ್ಟೆಯಂ ಮುಟ್ಟಿ ಮುಟ್‌ದು 
ಮುಂಡಮಂ ದಿಂಡುರುಳ್ಳಿ ರುಂಡಮಂ ಸೆಂಡಾಡಿ (ರಾಮಾಶ್ಶ. ೧೪೪-೧೦೫, 
೨. (ಆಲಂ) ಸೋಲಿಸು; ಹತೋಟಿಗೆ ತರಂ : ದಿಂಡುರುಳ್ಹಿ ದೆವಾಳ್ಮ 
ಗಿದಿರಾದರಂ ಸುಕೋದಂಡರೂಪಿಂ ಸ್ವಾಮಿಹಿತಕಿನ್ನು : ತಮ್ಮೊಳುದ್ದಂ 
ಡತೆಯ ಬಿರುದೆತ್ತಿತೆನೆ ಸೋಗೆವಸುರ ಕಬ್ಬಿನ ಕೊರ್ಬು ಕಣ್ಣೆಸೆದುದು 
(ಜಿಬಪು, ೧೧-೧೦); ಮಾೂಜಗವನೈದೆ ಕುಸುವತಾಸ್ತ್ರದಿಂ ದಿಂಡುರುಳ್ಹು ವ 
ಶಂಬರಾರಿಗಿದಿರಾರೆನಲು (ಜೈಮಿಧಾ. ೨೨-೨೦). ದಿಂಡುಶುಳಿಚು: ೨. 
ಕವಿದರು ಕದಳಿಯನು ಮದಕರಿಯ ತೊತ್ತಳ ದುಳಿದವೊಲು 
ದಿಂಡುರುಳಿಚಿದರಗಕೋಟಿಯನು ಶತಮನ್ಮುವಂದದಲಿ (ಕುಬ್ಯಾಭೀ. ೪-೬೩). 

[ ದಿಂಡು + ಉರುಳ್ಳು ] 
ದಿಂಡುರ್ಚಿ (ನಾ). ದಿಟ್ಟೆ ; ಉದ್ಭತೆ (?) : ಕೂಡೆ ಕುಣಿಯುತ್ತುಂ ಬಂದು 


ಸಲ್ಫನ್ನಮಾಹರಚೇಳಕ್ರಿಯೆ ಭೂಪನಂ ಸುಲಿದುಕೊಂಡರ್‌ ಪಾಯ್ಡು 
ದಿಂಡು[ಪಾಕಾಂ. ದು]ರ್ಚೆಯರ್‌ (ಅನಂಪು. ೫-೬), “ದಂಡಂಟುಂಬೆ' 
ಪರಾ. ([?] 


೩೮೯೨ 


ತದ್ರಣಾಂಕಣಮೆಸೆದುದು 


೩0 


15 


20 


ದಿಂಡೆಗ 


ದಿಂಡುವಾಯ್‌ (ಕ್ರಿ). ಪರಾಕ್ರವಂದಿಂದ ಮೇಲೆ ನಂಗ್ಲ; ರಭಸದಿಂದ 
ಮೇಲೆ ಬೀಳು : ಆಲಗನೊಯ್ಯನೆ ಕಿತ್ತಡೆ ಕಂಡು ದಿಂಡುವಾಯ್ದೆತ್ತಿದ 
ಹಂದಿಯಂ ಮುಳಿದು ಕುತ್ತಿದನೊತ್ತಿದನಾ ವನೇಚರಂ (ಸೂಕ್ತಿಸು, ೩-೦೩೨); 
ವೈರಿಕ್ಷಿತಿಪನ ಭಟರಂ ದಿಂಡುವಾಯ್ಡೆಚ್ಚು ಬೇಗಂ (ದಕಕು. ೭-೭೦) ; 
ಮುಂಗಾಲ್ಗಳಂ ನೆಗಪಿ ನಿಲ್ವ , . . ದುಂಡಿಪ ದಿಂಡುವಾ[ಪಾಕಾಂ. ಪಾ] 
ಯ್ವ ಬವರಿವರಿವ ಚಮ್ಮಟಿಗೆಗೆ ಚಳಿಯದ ಕಡಿಯಾಣಮಂ ಕೈ ಕೊಳದ 
ಬಗೆಯಂ ಬಗೆದಂತೆ ಕಂಡು (ರಾಜಶೇ, ೬-೧೧ ವ); ಪಿರ್ಬರಿಯೊಳೆ ಸುತ್ತಿ 
ಪಾಯತಿಕೆಯಿಂ ಮಿಗೆ ನರ್ತಿಪ ದಿಂಡುವಾಯಲುಪ್ಪರಿಪ . , . ವಾಹಳಿತನಂ 
ಬಗೆಗೊಂಡುದು ಮಂತ್ರಿಪುತ್ರನಾ (ರಾಜೀ, ೧೩-೮೨). 
[ ಬಂಡು + ಪಾಯ್‌, ] 
ದಿಂಡುವಿಡಿ (ಕ್ರಿ). ಗುಂಪುಗೂಡು : “ಎಕ್ಕೆಕೈೆನೆ ದಿಂಡುವಿಡಿದು ಬಪ್ಪುದು 
ದಕ್ಕುಂ” (ರನ್ನಕಂ. ೩). [ದಿಂಡು ಪಿಡಿ] 
ದಿಂಡೆ; “ತಿಟ್ಟು” ನೋ. 
ದಿಂಡೆ, (ನಾ). ದುಷ್ಟ ಸ್ವಭಾವದವಳು ; ಉದ್ಯತೆ ದಿಂಡೇರಿಗುಂಟು 
ಜಗಭಂಡರಿಗುಂಟು ಅಂಡಲೆವರಿಗಿಲ್ಲವೀ ಕಾಲ (ಪುರಂದ, ೧-೦೨೦-0) ; 
ಮತ್ತೊವ( ರ್ಮ ದಿಂಡೆಯರತಿಹಾಸ್ಯದಿಂದಲಿ ಮುತ್ತೆ ಇದೆ ಮುಂಡೆ 
ಯಾದಳು ಕೇಳು ರಾಯ(ಮೋಳಿಪು, 9-3೨); ಗಂಡನೊಲುಮೆಗು ಸುತರಹಡೆ 
ಯಲು ಬಂದು ಭೂತಾಹುತಿಗೆ ಪೇಸದ ದಿಂಡೆಯರ ಚರ್ಯವನು ತಿಳಿಯದ 
ರಾರು(ಜಿರಾಮಾ, ೩೪೮-೪೪) ; ನಿಮಗೆಲ್ಲ... ಕುತ್ತಿಗೆ ಅವುಚಿ ಹಿಡಿಯಬೇಕಿತ್ತು 
. ಅವನು ಹೇಳೋದೂ ಹೀಗೆ. ನೀನೂ ಸೊಕ್ಕಿದೆ ದಿಂಡೆ, ಹೀಗೆಯೇ 
ಹೇಳುವಿಯ'ಲ್ಲ ! (ಜೀವಮ, ೬೫): ಎನ್ನನು ಗುದ್ದಿ ನಡೆದಳಾ ದಿಂಡೆ ಕಡು 
ಮುಳಿದು ಮುನಿದು (ಪಲಾನ. ೪೯-೮) ; ಗಂಡನ ಮನೆಯವರು ನುಡಿದರೆ 
ಮರುನುಡಿಯಬಾರದು ದಿಂಡೆ ಎಂದೆನಿಸಿಕೊಳ್ಳಲೇಬಾರೆದು (ನಂಬಿನಾ. ೦೧). 
[ದಿಂಡ್ಮ+-ಎ] 


೩5| ದಿಂಡೆ, (ನಾ). ೧. ದುಷ್ಪ ; ಉದ್ಭತ : ಈ ಹುಡುಗನು ಬಾಲ್ಕದಿಂದಲೂ 


ಎ. . ಓದುಬರಹದಲ್ಲಿ ಇಷ್ಟವಿಲ್ಲದೆ ದಿಂಡೆಯಾಗಿ ತಿರುಗುತ್ತಿದ್ದನು 
(ನೀತಿಜಿಂ. 11, ೦೦); ಅದಕ್ಕೇನು ಧಾಡಿ? ದಿಂಡೆ ದುಣ್ಣ ದಾಂಡಿಗ ನಾಯಿ! 
(ಮಲೆಮು. ೭೨೫); ದುಷ್ಪರಾಗಿದ್ದ ಕೆಲವು ಪಾಳೆಯಗಾರರು 
ಹೆಂಗಸರಿಗೆ ಅನೇಕ ಆವವಹನಗಳನ್ನು ವತಾಡುತ್ತಾ ದಿಂಡೆಯಾಗಿದ್ದ ಕಾರಣ 
ಪಾಳೆಯಗಾರ ಎಂಬ ಶಬ್ದವು ದುಷ್ಪನಾದ ಪ್ರಮುಖ ಎಂಬುದಾಗಿ 
ಪ್ರಯೋಗಿಸುವಷ್ಟು ನೀಚವಾದ ರೂಢಿಯನ್ನು ಸಹಾ ಒಳಗೊಂಡಿದೆ 
(ಪಾಳಗಾ. ೩), ೨. ದಡಿಯ ; ದಾಂಡಿಗ. "ದಿಂಡೆಗ' ಪರಾ. 

ದಿಂಡೆಯ ಮತ ಎ ೧. ದುಷ್ಟನ ಮತ ; ಉದ್ಧತನ ಅಭಿಪ್ರಾಯ. 
೨.ಲೌಕಿಕವಾದ; ಚಾರ್ವಾಕಮತ : ಉಂಡು ಉಪವಾಸಿ ಬಳಸಿ ಬ್ರಹ್ಮ 
ಚುರಿಯಾದೆವೆಂಬ ದಿಂಡೆಯ ಮತದ [ಪಾಣಾ. ಮಾತಿನ] ಹಿರಿಯರುಗಳಿಲ್ಲ 


ಕೇಳಿರೋ (ಮೋಳಿಮಾ. ೬೨-೨೫೫). [ ದೇ.8ತುಳು., ದಿಂಡೆ 


ದಿಂಡ್ಮೆ (ನಾ). (2) : ಒಂದು ಶಿಲೆಯೊಡೆದು ಮೂಜದ ಭೇದವ ನೋಡಾ 


40 


46 


ಒಂದು ಶಿಲೆ ಶೂಲ ಕಪಾಲ ದಿಂಡೆ ಡಮರುಗ ರುಂಡವಾಲೆ ಐದು ತಲೆ 
ತಲೆಯೊಳಗೊಬ್ಬಳು ತೊಡೆಯೊಳಗೊಬ್ಬಳು ಇಂತೀ ಕಡುಗಲಿಯ ದೇವ 
ನೆಂದೆಂಬರು ನೋಡಾ (ಮೋಳೆಮಾ, ೧೧8-೪೫೨) ; ಬೇಡುವ ಭಂಡನ 
ಕೊಡದೆ ಹೋರುವ ಲಂಡನ ಉಭಯದ ದ್ರವ್ಯವ ತಂದು ಅಲ್ಲಿ ಉಂಡು 
ಸುಖಿಯಾದೆಹೆನೆಂಬ ಉಭಯಭಂಡನ ದಿಂಡೆ ಕೆಡೆಯದು (ಸರ್ವವ, 
೭೮-೪೩೧), [?] 

ದಿಂಡೆಗ (ನಾ). ದಡಿಯ ; ದಾಂಡಿಗ : ಗಂಡನಾ ಕೈ ಬಾಯ ಮಂತ್ರಿಸಿ 
ದಿಂಡೆಗರಂ ಕಟ್ಟಿದರು ಬಳಿಕೀ ಗಂಡನೇ ಗಂಡನೊಯೆನುತೆ ಮತ್ತೊಂದ 
ನೆಣಿಸಿದಳು (ಸಾಳ್ಮಥಾ. ೫-8೨). [ದಿಂಡ್ಕೆ * - ಗ್ಯ) 


ದಿಂಡೆಗಾರ 


ದಿಂಡೆಗಾರ "ದಿಂಡೆಗಾಅ' ನೋ. 
ದಿಂಡೆಗಾಣಿ, ದಿಂಡೆಗಾರ (ನಾ). ದಂಷ್ಟ ; ಉದ್ಯ್ಭತ : ಕಂಡ ಕಲ್ಲುಗಳಿಗೆ 
ಕೆ ೈಮುಗಿದು ಸಾಕಾದೆ ದಿಂಡೆಗಾಜಿರ ಮನೆಗೆ ಬಲು ತಿರುಗಿದೆ ಶುಂಡಾಲ 


ನಂತೆನ್ನ ಮತಿ ಮಂದವಾಯಿತೈ (ಪುರಂದ- ೧-೩೩-೧). ದಿಂಡೆಗಾರ : 
ತುಂಟ, ಪೋರ ದಿಂಡೆಯ, ದಿಂಡೆಗಾರೆ .. . ಕೂಳ, ಗೂಳಿ 
(ಕಂನುಹು, ೮೫),  ದಿಂಡ್ಕೆ * - ಕಾಜಿ) 


ದಿಂಡೆತನ (ನಾ). “ತುಂಟಾಟ ; ಪೋಕರಿತನ” (ಪ್ರಥಣ್ಮ). 
[ದಿಂಡ್ಕೆ + - ತನ) 
ದಿಂಡೆಬಸವಿ (ನಾ). ದಂಷ್ಟೆ ; ಗಯ್ಯಾಳಿ: ಮನೇಲ್ಲಿರೋ ದಿಂಡೆಬಸವೀನೆ 
ಮನೇ ಅಡಕೇನೆಲ್ಲ ಕದ್ದು ಸಾಬರಿಗೆ ಕೊಟ್ಟು ಕೊಬ್ರಿ ಬೆಲ್ಲ ತಿಂತಾ ಕೂತ್ರೇ 
ಆ ಅರಿಯದ ಹುಡುಗನಿಗೆ ಯಾಕೆ ಸುಮ್ಮನೆ ಹೊಡೀತೀಯಾ? (ಮಲೆಮ, 
[ ದಿಂಡ್ಯೆ * ಬಸವಿ] 
ದಿಂಡೆಯ, ದಿಂಡಿಯ (ನಾ). ೧. ದಂಷ್ಟ ; ದಂರುಳ ; ಉದ್ಧತ ಭಿ 
ಮಂಡಲವದಿಲ್ಲವಾ ಮಂಡಲೇಶ್ವರರಿಲ್ಲ. . . ಕೊಂಡೆಯರುವಿಲ್ಲ ದಿಂಡೆ 
ಯರುವಿಲ್ಲ (ಸಾನಂಡ. ೫-೨೩) ; ಕೊಂಡೆಯನ ದಿಂಡೆಯನ ಲಂಡನಂ 
ಬಂಡನಂ ವಿಷಯಿಯಂ ತಾಮಸದೇಹಿಯಂ (ಸಿದ್ದೇಪು ೬-೯೮); 
ಆ ದುರುಳರು ಖುಲ್ಲ ದಿಂಡೆಯರಿಂದೆಬನನವಂಂ ಮಾಡಿಸಿದೊಡಲ್ಲಿ ವೃಷ 
ಭೇಶ್ವರಂ ಪ್ರತ್ಯಕ್ಷಮಾಗೆ (ರಾಘಡ. ೧೯-೬೮) ; ದಿಂಡೆಯನಿವಂ ನವ 
ಶಿಷ್ಕರ ತಂಡದೊಳಗಿರಬೇಡವೆನುತಂ ಪೊಣಡಿಸಿದನವನೆ (ಕಂಕದಾ, ೧೩-೬೬); 
ಭಂಡಗಳ ನುಡಿಯುವ ದಿಂಡೆಯನ ಹಿಡಿತಂದು ಖಂಡಿಸಿರಿ (ಸರ್ವಜ್ಞ. 
೧೨೫೦). ೨. ಸ್ಥೂ ಲದೇಹಿ ; ದಡಿಯ ; ದಡಿಗ: ಆ ಗುಹಾಸುರ 
ದಿಂಡೆಯನ ಕೆಡೆಯಿಆನಿದು ಶೂಲಿಯ ವಂಂಡನವ ಕೈಕೊಂಡು ಕೊಂದನು 
ಕೋಟಿಕಾಸ್ಕಜನ (ಸಂಥಪ, ೨೬-೧೨೯), ೩. ಶೂರ ; ಪರಾಕ್ರಮಿ: 
ಮಂಡಳಿಕ ರುದ್ಧಂಡನಾಯಕರು ಸಾಮಂತ ದಿಂಡೆಯರು ಅಧಿಕಾರಿ 
ಸಜ್ಜನರು ರಾಯರುಂ (ಸಿದ್ಧರಾ, ೮-೭೧); ದಿಂಡೆಯಂ ಪಲವಂಗದಿಂ 
ದೆನ್ನಸುವ ಕೊಂಡಲ್ಲದಿರನೆಂದು ನಿರ್ಧರಿಸಿ ವಿಜಯಕೋದಂಡಮಂ ದನಿ 
ಮಾಡುತಿದಿರಾಗಿ ನುಡಿಸಿದಂ ಮಧುರವಚನಂಗಳಿಂದೆ (ಜೆಬಪು. ೩೯-೩೯); 
ಅರುವತ್ತು ಸಾವಿರ ಮಹಾದಿಂಡೆಯರು ಜನಿಸಲಿ ವಿದರ್ಭೆಗಂ (ತುರಂಗ. 
೩೦-೩೩, ೪. ಸೇವಕ ; ಆಳು; ಊಳಿಗದವನು: ನಿನ್ನ ಚಮ್ಮಾವುಗೆಯ 
ಹೊತ್ತು ಬರುವ ಬೋವರ ಲೆಂಕನಯ್ಯ ನಿನ್ನೆ ಪಡುಗವ ಹಿಡಿವ 
ದಿಂಡೆಯಯ್ಯ (ಘನವ. 6-೫; ಔ ಇದಂ "ದಿಂಡೆಯನಯ್ಯ' ಎಂಬುದರ 
ಅಪಲಿಖಿತ ವಿರಬಹುದಂ. ದಿಂಡಿಯ : ೩. ಸಂದ ಜಗಳ ಕಾಳಗದಂತೆ 
ಕಯಿ ಮುಟಿ ಕೊಂಡಾಡುವರು ದಿಂಡಿಯರು (ತರ್ಕಳ್‌. ೧-೯೭). 
[ದಿಂಡ್ಕೆ + -ಅ,1 
ದಿಂಡೆಯತನ (ನಾ). ೧. ಗರ್ವ ; ಸೊಕ್ಕು ; ಉದ್ಧ ಟತನ : ಹಾಗಲ್ಲದೆ 
ದಿಂಡೆಯತನದಿಂದ ಹೋರಿ ವಂಕ್ಕಳಿಗೆ ಸಂದೇಹತನವ ಕಟ್ಟಬಹುದೆ 
(ಏಲೇಶ್ಕ, ೭೦) ; ದಿಂಡೆಯತನದೊಳಾಡಿ ಹೋಗಿ ನಾಣ್ಣಿದೆ ಸಿರಿಯ ಗಂಡ 
ಗರ್ವವನುಡುಗು ನಮ್ಮೊಳೆಂದೆನೆ (ವೀಶೈಪು. ೬-ಂ-58) ; ಭೂತಹಿತರೆನಿಸಿ 
ಬಂದಿವರ ದಿಂಡೆಯತನೆಂಗಳಂ ನೋಡಲನುಚಿತವೆಂದು ಮುನ್ನಿರ್ದ ನಿಜ 
ರೂಪಿನಿಂ ಮಂಡಿಸಿ ದಯಾಲೋಕನದಿ ನೋಡೆ (ಗುರುಜಾ, ೩-೫); 
ದಿಂಡೆಯತನಂ ಮಿಕ್ಕು ನವ್ಕೂವರ್ಗಂ ತೊಲಗದಂಡಲೆದು ಕೊರಚಾಡು 
ವರ್ಗಡಾ ತಮ್ಮ ಗುರು ಪಂಡಿತನೆನುತ್ತೆ ಬರಿದಬ್ಬರಿಸಿ ಪೇಳುವರ್ನಿರ್ಬುದ್ಧಿ 
ಶೂದ್ರರೊಡನೆ (ಕೊಟ್ಕೂಲ, ೩-೯). ೨. ಶೌರ್ಯ; ಪರಾಕ್ರಮ; 
ದಿಟ್ಟತನ : ನಸೆಮಾಡಿ ಹಾದರಕೆ ಹೊಕ್ಕು ಜಾರತ್ವದೊಂದೆಸಕದಿಂ 
ಬಾಳ್ದು ದಿಂಡೆಯತನದೆ ಕೆಲವು ರಕ್ಕಸರನುಟ* ಕೊಂದು (ಜಬಪು. ೫೨-೩೦). 
[ ದಿಂಡೆಯ + - ತನ] 


೪೪೯). 


೩೮೯೩ 


4% 


ದಿಕ್ಕರಿ 


ದಿಂಡೆವೆಣ್‌ (ನಾ). ೧. ಉದ್ದ ತಳಾದ ಹೆಣ್ಣು. ೨. (ಆಲಂ) 
ಏರುಂಜವ್ವನೆ : ದುಂಡುಮಲ್ಲಿಗೆ ವಂಂಡಿದು ಕೊಳಲನೂದಿ ಪಾಡುತ 
ದಿಂಡೆವೆಂಗಳ [ಪಾಕಾಂ. ಹಿ೦ಂಡುವೆಣ್ಣಳ] ಮುದ್ದುಮುಖದ ಸೊಬಗ 


ನೋಡುತ ಭಂಡು ವಹಿಡಿ ಬುಲೆಯರೊಡನೆ ಸರಸವಾಡುತ (ಫುರಂದ, 
೨-೮೨-೧). { ದಿಂಡ್ಡೆ * ಪೆಣ್‌] 
ದಿಂಡೋಡಿಗ (ನಾ). ಬಿದ್ದು ಓಡುವವನು ; ಹೇಡಿ (?) : ಬೋಡದಲೆ 


ಬರಿಗೈಯ ಮಲಿನವ ಗೂಡಿಸಿದ ನಿಜವಸನವೀ ದಿಂಡೋಡಿಗನೆ ನೀನಾರು 
ಯಾ ಚೆಲ್ವಿಕೆಯನೇನಿಂತು ಮಾಡಿಕೊಂಡೈ (ಜನಧಾ, ೫೭-೫೯), 
[ ದಿಂಡು + ಓಡಿಗ 

ದಿಂಪ (ನಾ). (ಕರಾ) ಏತದಲ್ಲಿ ನೀರನ್ನು ಮೇಲಕ್ಕೆತ್ತುವಾಗ ನೆಲಕ್ಕೆ 
ತಾಗುವ ಭಾಗ: ದಿಂಪದ ಕೆಳಗೆ ನಿಲ್ಲಬೇಡ ತವ್ಮ, ದಿಂಪದ ಕಲ್ಲು ಹರಿದು 
ಬಿದ್ದೀತು (ಕೂ). 1? 

ದಿಂಬ 'ದಿಬ್ಬ' ನೋ. 

ದಿಂಬ್ಕ (ನಾ). ಒಂದು ಜಾತಿ, ಪಂಗಡ (?): 
ಗಉಂಡನ ಮಕ್ಕಳು ರಾವಂಗಉಂಡ ಮಂಚೆಗಉಂಡ 
ಅನಿಬರು (ಎಳೆ. 111, ಮಳವ. ೬೦-೭; 1153 1). 1? 

ದಿಂಬ್ಮು 'ದಿಬ್ಬ' ನೋ. 

ದಿಂಬ್ಯು (ನಾ). ೧. (ಬೆನ್ನು, ತಲೆಗಳಿಗೆ) ಆಸರೆಯಾಗಿ ಇಟಂ ಕೊಳ್ಳುವ 
ಒರಗು,-ಮೆತ್ತೆ : ಒರಗಿ ದಿಂಬಿನ ಮೇಲೆ ದಕ್ಷಿಣಕರವ ಮೊಣಕಾಲಿ 
ನೊಳು ನಿಡಿದಾಗಿರಿಸಿ (ಜನಥಾ. ೨೭-೩೫); ಅಲ್ಲಿ ಬಹು ಬೆಲೆಯ ರತ್ನಗಂಬಳಿ 
ಗಳಾಗಲಿ ರೇಷ್ಮೆ ದಿಂಬುಗಳಾಗಲಿ ಇರಲಿಲ್ಲ (ನಗೆಹೊ. ೧೦೭) ; ಅದರ 
ಇಕ್ಕಡೆಗಳಲ್ಲೂ ದಿಂಬುಗಳು ಇಡಲ್ಪಟ್ಟಿದ್ದವು (ರಾಣಆ. ೩೯); ಅಂಗಡಿಯಲ್ಲಿ 
ದಿಂಬಿಗೊರಗಿ ಕುಳಿತಿದ್ದ ನಿರ್ಮಲಸೆಟ್ಟಿಗೆ ಅದರ ಅರಿವಿದ್ದ ಹಾಗಿರಲಿಲ್ಲ 
(ಗಿರಿನ, ೧೧). ೨. (ಆಲಂ) ಆಧಾರ; ಆಸರೆ: ಹೀಗೆ ನಂಬಿಗೆಯನ್ನೆ 
ದಿಂಬು ಮಾಡಿಕೊಂಡು ವ್ಯವಹಾರವು ಬಿದ್ದುಕೊಂಡಿದ್ದರೆ ಅ ಮಾತು ಬೇರೆ 
(ವೈದ್ಯರಾ, ೬ ಮುನ್ನುಡಿ). "ತಲೆದಿಂಬು' ಪರಾ. ([ ಎಇಂಬು,] 

ದಿಕಾಮಲಿ "ಡಿಕವಂಲಿ' ನೋ. 

ದಿಕ್ಕ (ನಾ). ಹೊಲೆಯಂರಲ್ಲಿ ಒಂದಂ ಒಳಪಂಗಡ : ಭೈರ, ದಿಕ್ಕ - ಎಂದು 
ಹಲವಾರು ಒಳಪಂಗಡಗಳ ಹೊಲೆಯರು ದೆಂಗೂರಲ್ಲಿ ಇದ್ದಾರೆ (ದಂಬನಾ. 
೧೯): ದಟ್ಟಿ ದಿಕ್ಕಾ! ಮಾರಿ ವರಿಂಡಾಳ! ಹುಟ್ಟು ಹೊಲೆಯ! ಪೋಲಾ 
ಚಂಡ ಚಂಡಾಳೆ (ಕಎಪು. ೫೬೩), [ದೇ.8॥ ತುಳು. ದಿಕ್ಕೆ] 

ದಿಕ್ಕಟ (ನಾ). [ಸಂಗೀತ] ತಾಳವನ್ನು ಸೂಚಿಸುವ ಒಂದಂ ಅನಂಕರಣ 
ಶಬ್ದ : ರೆಭಂ ರೆ0ಂ ಖಿಜ್ಜಟ ನಟ ಖಟ್ಕ್‌ನಂತಂ ತಂದ್ರಂ ದಿಕ್ಕಟ ದಿಕ್ಕಟ 
ಮೆನುತಂ (ತಿರುನಾ. ದೇ. ೨೨೨-೧೧). 

ದಿಕ್ಕನೆ (ಅ). ಒಂದಂ ಅನಂಕರಣಾವ್ಯಯ ; ಇದ್ದಕ್ಕಿದ್ದಂತೆ ; ಕೂಡಲೆ:. 
ಅ ನಾಯಕಿಯಿದಿರ್ವರೆ ಕಾಣುತ ದಿಕ್ಕನೆ ದಿಟ್ಟದೆಜ್‌ದೆನೆನುತಂ ಹುಸಿದ 
ಳದೊರ್ವಳ್‌ ಚದುರೆ (ಜಯಕಾ. ೧೪-೬೧) ; ಅಕ್ಕೆ ನಾಗಲೆಯರು ಚಿಕ್ಕ 
ಡಣಾಯಕರು ದಿಕ್ಕನೆ ಬಂದು (ಕೋಡಡ. ೨-೪೫), [ದಿಕ್‌ + - ಅನೆ] 

ದಿಕ್ಕರಿ (ನಾ). ೧. ಎಂಟು ದಿಕ್ಕುಗಳಲ್ಲಿಯೂ ಭೂವಿಂಯನ್ನು ಹೊತ್ತಿ 
ರುವುದೆಂದು ನಂಬಲಾದ ಐರಾವತವೇ ಮೊದಲಾದ ಎಂಟಂ 
ಆನೆಗಳಲ್ಲಿ ಒಂದು ; ದಿಗ್ಗಜ : ದಿಕ್ಕರಿವೋಲ್‌ ಕೃಷ್ಣಂ ವರಟ್‌ದಿಕ್ಕಿ 
ನೆಲಕ್ಕಾರ್ದು ಬಿರ್ದು ಕಂಸಂ ಮಣ್ಣಂ ವನುಕ್ಕಿದಪನೆಂದು ಪೇಟ್ಜಿಪಳಕ್ಕುವೆಂ 
(ಅರ್ಥನೇ. ೭-೩೯5) ;: ದಿಕ್ಕರಿ ಕರ್ಣಕೋಟರದೊಳುಳ್ಳಿ ಮಿಕ್ಕ 
ಜಗತ್ಸದೇಶಮರಂ ಮರಿಕ್ಕಳಿಸಿತ್ತು (ಹಂದ್ರಫು. ೧೦-೨); ಬಂಧಿಸಿ ಧರೆಯ 
ದೀಕ್ಬಾಲಕರ ದಿಕ್ಕರಿಯ ಸುತ್ತುಮುತ್ರ್ತಿನಲಿರಿಸಿ (ಗಗತಾ. ೫-೨೨). ೨. [ಗಣಿತ] 
ಎಂಟು ಎಂಬ ಸಂಖ್ಯೆಯ ಸಂಕೇತ. ( ಸಂ. ದಿಕ್ಕರಿನ್‌] 


ದಿಂಬರ' ಸೋಮಕ 
. ಯಿಂತೀ 


ದಿಕ್ಕರಿಕರ ೩೮೯೪ 


ದಿಕ್ಕರಿಕರ (ನಾ). ದಿಕ್ಕಿನ ಆನೆಯ ಅಥವಾ ದಿಗ್ಗಜದ ಸೊಂಡಿಲು : 
ಅಂತು ದಿಕ್ಕರಿಕರಾನುಕಾರಿಗಳಪ್ಪ ನಿಜಭುಜಸ್ತಂಭಂಗಳಿಂ ಕುರುಕುಲ 
ಮಹೀಶನ ಕದಳೀಸ್ತಂಭಂಗಳನನುಕರಿಸುವ ತೊಡೆಗಳನುಡಿದು 
ಕಂರುಕುಲಾಂತಕಂ ಮಾಮಸೆಕಂ ಮಸಗಿ (ಗಡಾಯು, ೮-೩೭ ವ) ; ಆಗಳತಿ 
ಭಕ್ತಿಯಂಂದೆಅಗುವಂತೆಆಗುವಿಭಪತಿಯ ಮೇಗಣ್ಣೆ ದಿಕ್ಕರಿಕರಾನುಕಾರಿ 
ನಿಜಭುಜಾದಂಡಂಗಳಂ ನೀಡಿ ಶಚೀದೇವಿಯಿಂ ತೆಗೆದು . , . ಎತ್ತಿ 
ಕೊಂಡು (ಪುಷ್ಕಪು. ೦೦-೧೯ ವ), [ದಿಕ್ಕರಿ ಕರ್ಕ) 

ದಿಕ್ಕರಿನಿಚಯ (ನಾ). ಐರಾವತವೇ ಮೊದಲಾದ ಎಂಟು ಆನೆಗಳು ; 
ದಿಗ್ಗಜಗಳ ಗುಂಪು,-ಸವಂೂಹ : ದಿಕ್ಕರಿನಿಚಯಂ ಬೆರ್ಚಲ್‌ . . . 
ದಿವಿಜರ ಕಿವಿಯಂ ಜಕ್ಕುಲಿಸಿ ನೆಗೆದು ಭುವನಮನೊಕ್ಕಲಿಸಿದುದಾ ಗಭೀರ 
ಭೇರೀನಾದಂ (ನೀಮಿಪು, ೦೦-೮೪) [ದಿಕ್ಕರಿ + ನಿಚಯ] 

ದಿಕ್ಕಾಪಾಲು "ದಿಕ್ಕು' ಪರಾ, 

ದಿಕ್ಕಾಮಲ್ಲಿ "ಡಿಕವುಲಿ' ನೋ. 

ದಿಕ್ಕಾಲಬದ್ಧ (ಗು). ದೇಶಕಾಲಗಳಿಗೆ ಪರಿಎಂತವಾದ,-ಬದ್ಧವಾದ : 
ಈ ಶಬ್ದಸೃಷ್ಟಿಯ ಹೊರಮೈಯು ದಿಕ್ಕಾಲಬದ್ಧ ಸ್ವರೂಪದ್ಮೆನಿಸಿದರೂ, 
ಆದರ ಅಂತಸ್ಥ ಅರ್ಥವು ದಿಕ್ಕಾಲಗಳ ಪರಿಮಿತಿಯನ್ನು ಮಾರಿ ನಿಲ್ಲಬಲ್ಲು 
ದಾಗಿದೆ (ಕರ್ಣಾಟ, ೯) ; ಸಂಸ್ಕೃತಿಯ ಏರಿಳಿತಗಳ ಸಮಾಕ್ಷೆಯಲ್ಲಿ, ದಿಕ್ಕಾಲ 
ಬದ್ಧ ಪರಿಸ್ಥಿತಿಯಲ್ಲಿ" ಕಾಣಿಸಿಕೊಂಡ ಯಾವ ನಡೆವಳಿ ನುಡಿವಳಿಯೂ 
ತಿರಸ್ಕಾರಾರ್ಹವಲ್ಲ (ಕರ್ಣಾಟ. ೨೦೩), [ಸಂ.] 

ದಿಕ್ಕಾಲಾತೀತ (ಗಂ). ೧. ದೇಶ ಕಾಲಗಳ ಪರಿವಿಂತಿಯನ್ನು ಮಾರಿದ: 
ಚಿತ್ತೈಕಾಗ್ರದ ಸಾಧನದಿಂದ ದಿಕ್ಕಾಲಾತೀತ ಆಖಂಡಿತ ಸನಾತನ ಸತ್ಯದಲ್ಲಿ 
ವಿಲೀನವಾಗುವ ದಾರಿ (ಕರ್ಣಾಟ, ೩೮). (ನಾ). ೨. ದೇವರು; 
ಪರಮಾತ್ಮ. [ಸಂ.] 

ದಿಕ್ಕು (ನಾ). ೧. ದಿಸೆ; ದೆಶೆ: “ದೆಸೆ ಗೋಂಟೆನಲ್‌ ದಿಕ್ಕಕ್ಕು” (ಕಲ್ಮಿಕ್ಕ. ೦೩); 
“ಗೋಂಟು ದೆಸೆ ದಿಕ್ಕೆಂಬುದಕ್ಕು ದಿಶಾನಾವಂದೊಳ್‌ ಸಂತತಂ” (ಶಬ್ಮಮಂ. 
೧೪) ; ದಿಕ್ಕನಿತುಂ ತೋಟ್‌ದುವು (ಕಾವ್ಯಾವ, ೦೯೫) ; ದಿಕ್ಕಿನೊಳಂ 
ಎಯತ್ತಲದೊಳಂ ಗಿಡಿದಂತಿರೆ ನಿಂದ ದೇವಲೋಕಕ್ಕತಿವಿಸ್ಮಯಂ ನೆಗಟಃ 
(ಅನಂಪು, ೩-೨೬); ಇಂಬಿನ ರವವೆಂಟುದಿಕ್ಕಿನ ಹೊರಿಗೆಯ ಮುಂಬರಿ 
ದೊಡನೆ ಪರಿದುದು (ಕಂನವಿ. ೧೦-೨೪), ೨. ಗತಿ; ಆಶ್ರಯ ; ನೆಲೆ; 
ಆಧಾರ : ಅವ ಪರಿಯಲಿ ನಿನ್ನನಲ್ಲದೆ ಭಾವದೊಳು ಮತ್ತೊಂದನಲಾ 
ಯೆನು ದೇವ ದಿಕ್ಕಾರುಂಟೆನಗೆ (ಬಸಪು. ೦೩-೫); ಗತಸೂನುವಿವನೆಂದೆನ್ನ 
ಹೊಗಿಸರು ಸ್ವರ್ಗವನು ಸುರರು ಏನು ಮಾಡುವೆನೇನು ದಿಕ್ಕೆನಗೇನು 
ಹದನೆಂದಳಲಿ (ತೊರರಾ. ೦-೪-9); ಇನ್ನು ಮುಂದೆ ಮಾವಯ್ಕನೇ 
ನಿನಗೆ ದಿಕ್ಕು (ಹೊಸಕ್ಷಿ, 30. ೩. ದೇಶ; ಸೀವೆಂ; ನಾಡು: 
ದಿಕ್ಕುಗಳೆಲ್ಲವುಂ ನೆಟಿಕಿಯೆ ಸಾಧಿಸಿ ಕಪ್ಪಮನೆಯ್ದೆ ಕೊಂಬೆನು 
(ಬಾಧಪು, ೨-೦೬), ೪. ದಾರಿ; ಮಾರ್ಗ : ಅವನಿಗೆ ಗಾಬರಿಯಿಂದ ದಿಕ್ಕೇ 
ಕಾಣದಾಗಿದೆ (ಕ). ೫. [ಜೈನ] ಪೃಥ್ವಿ, ಜಲ, ತೇಜಸ್ಸು, ವಾಯಂ, 
ವಂನಸ್ಸು ವಂತ್ತು ದಿಕ್ಕುಗಳೆಂಬ ಆರು ದ್ರವ್ಯಗಳಲ್ಲಿ ಒಂದು: 
ಪೃಥ್ವಿ ಜಲ ತೇಜಸ್ಸು ವಾಯು ಮನಸ್ಸು ಎಂಬ ಐದು ದ್ರವ್ಯಗಳು ಪುದ್ಗಲ 
ದಲ್ಲಿ ಸೇರಿದುವು, ದಿಕ್ಕು ಎಂಬುದು ಸೂರ್ಯನ ಉದಯಾಸ್ತಗಳಿಂದ 
ಆಕಾಶದಲ್ಲೇ ಸೇರಿತು (ಹಿಂದಸಾ. ೮0). ೬. [ಗಣಿತ] ಎಂಟು ಎಂಬ 
ಸಂಖ್ಯೆಯ ಸಂಕೇತ: “ಅಷ್ಟ, ವಸು, ದಂತಿ, ದುರಿತ, ಕರ್ಮ, ದಿಸೆ, 
ದಿಕ್ಕು . . . ದಿಗ್ಮಂತಿ ಇಂತಿನಿತುಂ ೮ಕ್ಕೆ ಪೆಸರು” (ವ್ಯವಹಾ, ೦೦-೩೦), 

ದಿಕ್ಕು ದಿಕ್ಕು ಎ (ದ್ವಿರುಕ್ತಿ) : ವಾರುವಗಳಿಗೆ ಹೊಯ್ದವು ಗುಡಿಗಳು 

ಮದವಾರಣಗಳಿಗೆ ಗುಡಿಗಳು ಓರಣದಿಂದೆತ್ತಿದವು ದಿಕ್ಕುದಿಕ್ಕಿನೊಳು 
(ಕುರಾಸಾಂ. ೧೯-೫೧), ದಿಕ್ಕ ಮುರಿಎದಿಕ್ಕಾಪಾಲಾಗು: ಶತ್ರುಗಳು ದುರ್ಗ 


8 


30 


36 


ದಿಕ್ಕುಗೆಡು 


ದವರ ಏಟನ್ನು ತಡೆಯಲಾರದೆ ದಿಕ್ಕ ವಣರಿದು ಓಡಿದರು (ಅತ್ರ ಪಾ. ೫೩), 
ದಿಕ್ಕಾಗುಎ ನೆರವಾಗು ; ಆಶ್ರೆಯವಾಗು : ಅಕ್ಕರವ ತೊಡೆದಿಹುದು 
ಮುಕ್ಕಣ್ಣಗಳವಲ್ಲ ರಕ್ಕಸನು ಸೀತೆ ಒಯ್ವಾಗ ಆರಾರು ದಿಕ್ಕಾಗಲಿಲ್ಲ 
(ಸರ್ವಜ್ಮ, ೮8೨) ; ಶೀರ್ಥಹಳ್ಳಿಯೊಳೋದುವಂದವರೆಲ್ಲರು ನೆರವಿತ್ತರೆನಗೆ 
ದಿಕ್ಕಾಗಿ (ಇಂಡಾಪ, ೧೫-೬೫), ದಿಕ್ಕಾಪಾಲಾಗು - ದಿಕ್ಕು ದಿಕ್ಕಿಗೆ ಚೆದರಂ; 
ಚೆಲ್ಲಾಪಿಲ್ಲಿಯಾಗು : ಬಿರುಗಾಳಿಗೆ ಸಿಕ್ಕ ಹಡಗುಗಳು, ದಿಕ್ಕಾಪಾಲಾದುವು 
(ಪ್ರವಾ, 11, ೨3೬): ಖಂಡೇರಾಯನ ಸೈನ್ಯವೆಲ್ಲವೂ ಈ ರೀತಿಯಲ್ಲಿ 
ದಿಕ್ಕಾಪಾಲಾಯಿತು (ಒಡೆಕ. ೯೪); ಕಳ್ಳರೆಲ್ಲರೂ ದಿಕ್ಕಾಪಾಲಾಗಿ ಪಲಾಯನ 
ಮಾಡಿದರು. (ಭಾರವೀ, ೩). ದಿಕ್ಕಾಪಾಲು ಎ ದಿಕ್ಕು ದಿಕ್ಕಿಗೆ ಚೆದರುವಿಕೆ ; 
ಚೆಲ್ಲಾಪಿಲ್ಲಿ: ಅಂಗಳದಿ ಬೆಳೆಸಿದ್ದ . . . ಕರಿತುಳಸಿ ಬಳಿನಿತ್ಯಪುಷ್ಪ ಎಲ್ಲ 
ದಿಕ್ಕಾಪಾಲು (ನವ್ಯಧ್ಯ. ೬-೦). ದಿಕ್ಕಾಮುಕ್ಕು ಎ ದಿಕ್ಕಾಪಾಲು : ಕಕ್ಕಾಬಿಕ್ಕಿ 
ಜಗಳದ. ಸೊಕ್ಕು ಜಗಳವು ದಿಕ್ಕಾಮಂಕ್ಕು (6ಂಡೋಲು. ೧೪), ದಿಕ್ಕು 
ತೋಚು ೬ ದಾರಿಕಾಣು ; ಉಪಾಯಗಾಣು : ಊಟ ಮಾಡುತ್ತಿದ್ದ 
ರಾಜನು ದಿಕ್ಕುತೋಚದೆ ಹೆಂಡತಿಯ ಸಹಾಯದಿಂದ ಕಿಟಕಿಯ ಮೂಲಕ 
ತಪ್ಪಿಸಿಕೊಂಡು ಹೋದನು (ಬಂಕಿಮ, ೦೮೩), ದಿಕ್ಕುದಿವಾಣಿ, ದಿಕ್ಕು 
ದಿವಾನಿ, ದಿಕ್ಕುದಿವಾಳಿ ಎ ೧. (ಪ್ರಯಾಣದ) ಗುರಿ: ಆಯಾಸದಿಂದ 
ಕಾಲುಗಳನ್ನು ಎಳೆಯಂತ್ತ ನಡೆಯುತ್ತಿದ್ದ ಪ್ರಾಣೇಶಾಚಾರ್ಯರಿಗೆ ಬಹಳ 
ಹೊತ್ತೆ ತನ್ನ ದಿಕ್ಕುದಿವಾಣಿ ಲೆಖ್ಬಕ್ಕೇ ಬರಲಿಲ್ಲ (ಸಂಸ್ಕಾರ. ೯೫. 
ಪಿ. ಆಶ್ರಯ; ನೆಲೆ: ದಿಕ್ಕುದಿವಾಳಿಯಿಲ್ಲದ ಗೊಂದಲದಲ್ಲಿ ಸ್ವಾಮಿನಾಥ 
ಬದುಕಿದ್ದೇ ಹೆಚ್ಚು (ಸ್ಥಾಮಿಸ್ನೇ. ೧೨೧) ; ದಿಕ್ಕುದಿವಾಳಿಯಿಲ್ಲದ ;ಭಿಕಾರಿ 
ಗಳನ್ನು ಹಿಡಿದು ಗುಲಾಮರನ್ನಾಗಿ ಮಾಡುತ್ತಾನೆ (ಪ್ರವಾಇ. 11, ೪೦೪): 
೩. ದಾರಿ; ಮಾರ್ಗ: ಕಾಶಿಯ ದಿಕ್ಕುದಿವಾನಿ ತಿಳಿದು ಪ್ರಯಾಣ 
ಬೆಳೆಸಿದರಂ (ಕರುಳ, ೪೪): ದಿಕ್ಕು ದೆಸೆ - ೧. ಆಸರೆ; ನೆಲೆ; ಆಧಾರ. 
ಮಿಕ್ಕಾದವರ ಹೆಣ್ಣು ಹೊನ್ನು ಮುಣ್ಣಿನವರೆಂದು ದಿಕ್ಕು ದೆಸೆ ಎಂದು 
ಅಂಗೀಕರಿಸಿದಡೆ ಭಕ್ತರು ಸತ್ಕರಿಗೆ ಮುನ್ನವೆ ಹೊಣಿಗೆ (ಏಲೇಕ್ಕ. ೫೦) ; 
ಬ್ರಹ್ಮೋಕ್ತ ಸಕಲಪ್ರಾಣಿಗಳಿಗೆಯ್ದೆ ನೀವೆಯಲ್ಲಾ ದಿಕ್ಯುದೆಸೆಯುಂ 
ಭಾವದೊಳು ಕರುಣಾರಸಂ ಮಿಗೆ ದೇವ ನೀನೆಮಗಭಯವಮಂ 
ಕೊಟ್ಟೋವಿ ಸಲಹೆನಂತ (ಬಸಪು. ೨೮-೬೬), ೨. ಪೂರ್ವಾಪರ ವಿಷಯ: 
ನಮ್ಮ ಪ್ರಯಾಣ ಹೊರಟಿರುವುದು ಕಾಶಿಗೆ. ನೀವು ಜೊತೆಗೆ ಬಂದದ್ದು 
ಸಂತೋಷ. ಆದರೆ ನಿಮ್ಮ ದಿಕ್ಕು ದೆಸೆ ತಿಳಿಯಲಿಲ್ಲ? (ಹೊಸಕ್ತಿ. ೩೩). 
[< ಸಂ. ದಿಶ್‌ ] 


ದಿಕ್ಕುಂಜ (ನಾ). ದಿಕ್ಕುಗಳ ಸಮೂಹ: ಹಾರ ನೀಹಾರಾರುಚಿ ಬ್ಕಾ 


ಭಾಸಿಕೀ[ರ್ತ್ಶಿ]ದ್ಕುತಿಧವಳಿತ ದಿಕ್ಕುಂಜ ಚೌವೇದಿಭಟ್ಟ (ಕಣ. 


೭೮-೦೩-೧೧ ; ಸು, 1088). [ಸಂ.] 


ದಿಕ್ಕುಂಜರ (ನಾ).ದಿಗ್ಗಜ : €ರ್ತೀಸುವಂಗೆ ಸಲ್ವನಮಿತಂ ದಂಡೇಶ 


ದಿಕ್ಕುಂಜರಂ (ಎಕ, ೪1, ತರೀಕೆ. ೪೩-೬೮; 3196) ; ಬಿಜ್ಜ ಳರಾಯನಿಂದೆ 
ಪಡೆದಂ ದಂಡೇಶ ದಿಕ್ಕುಂಜರಂ (ಬಸರ. ೬-೦); ಉದಿತೆ ಮದೋದ್ರೇಕನಲ್ಲದ 
ರಾಜದಿಕ್ಕುಂಜರನುಂ , . . ದಶಾನನಾಸ್ತಂಗತಪ್ರಾಭವನಲ್ಲದ ಪುಣ್ಯ 
ಜಿನೇಶ್ವರನುಮೆನಿಸಿ (ಪುಷ್ಕಪು. ೩-೨೦ ವ). [ಸಂ.] 


4 ದಿಕ್ಕುಂಭಿ (ನಾ).ಎದಿಗ್ಗಜ : ಕುಳಭೂಭೃತ್ಯೂಟದೊಳ್‌ ವನಾಣಿರದೆಳವಿಸಿ 


45 


ಲೆಂತಂತೆ ದಿಕ್ಕುಂಭಿಕುಂಭಸ್ಮಳದೊಳ್ಳಿಂದೂರಮೆಂತಂತೆ . - . ಪರ್ವಿತ್ತು 
ರಾಗಾವಿಳಮಪ್ಪಂತುರ್ವಿಯೆಲ್ಲಂ ದಶರಥವಸುಧಾಧೀಶತೇಜಃಪ್ರಕಾಶಂ 
(ಪಂರಾಮಾ, ೩-೧೩), [ ಸಂ. ದಿಕ್ಕುಂಭಿನ್‌ ] 


ದಿಕ್ಕುಗೆಡು, ದಿಕ್ಕೆಡಂ (ಕ್ರಿ). ೧. ಗತಿಗೆಡು; ಆಶ್ರಯ ತಪ್ಪು; ಕಂಗೆಡು, 


ದಿಕ್ಕುಗೆಟ್ಟೆನನಾಥಬಂಧುವೆ ರಕ್ಷಿಸೆನುತಿರಲು (ಕಇಶಿರಾ. ೩೭-೧೬) ; 
ಮೊದಲೇ ತಾಯಿಯನ್ನು ಕಳೆದುಕೊಂಡು ನಾನು ದಿಕ್ಕುಗೆಟ್ಟಿ ದ್ದೆ 


ದಿಕ್ಕುಗೇಡಿ 


(ಬದುಜ, ೩೨) ; ದಿಕ್ಕುಗೆಟ್ಟ ಬಡಜನ, ರೆವಿನ್ಮುಇನ್ಸ್‌ ಪೆಕ್ಟರು ಕೃಷ್ಣ 
ಮೂರ್ತಿ ಹಾಗೂ ಗುರುರಾಜರಾಯರ ಬಳಿ ಹೋಗಿ ಗೋಳನ್ನು ಹೇಳಿ 
ಕೊಳ್ಳುತ್ತಿದ್ದರು (ಮರಳಿ. ೧೨). ೨. ರೀತಿತಪ್ಪು ; ಕ್ರಮತಪ್ಪು; 
ಮಾರ್ಗತಪ್ಪ: ದಿನದಿನ ಯಾವುದೋ ಗುರಿ ತಪ್ಪಿ ಸಾಗುತ ದಿಕ್ಕುಗೆಟ್ಟಿದೆ 
ಈ ಮನ (ವಿಜದ. ೩೪-೬), ದಿಕ್ಕೆಡು: ೧. ಕಾಡು ಬಿದ್ದು ದಿಕ್ಕೆಟ್ಟು ಓಡಿ 
ಹೋದರು (ದೇವೀಣ. 89); ದಿಕ್ಕೆಟ್ಟು ಹೊರಟಿತ್ತು ಗೋಡೆಯಲ್ಲಿ 
ತಿಗಣೆಯಾ ಗುಂಪು (ಣೆಂದ್ರಮಾ, ೨೪-೭): ಅತಿ ಸ್ವಲ್ಪಕಾಲದಲ್ಲಿಯೇ 
ಖಂಡೇರಾಯನ ದಿಕ್ಕೆಟ್ಟ ಸೈನ್ಯವು ಚದರಿ . , , ಶರಣಾಗತೆರಾಗಿಯೂ 
ಆದರು (ಒರಳ. ೪೩: ದಾರಿ ಕಾಣದ ಪಧಿಕನಂತೆ ದಿಕ್ಕೆಟ್ಟು ಕುಳಿತು 
ಬಿಟ್ಟಿದ್ದಳು (ತೇಮೋಡ. ೧೩). [ದಿಕ್ಕು * ಕೆಡ್ಕು) 

ದಿಕ್ಕುಗೇಡಿ, ದಿಕ್ಕೇಡಿ, ದಿಗ್ಗೇಡಿ (ನಾ). ಮಾರ್ಗ ಅಥವಾ ಬಗೆಯನ್ನು 
ಕಂಡಂಕೊಳ್ಳಲಾರದ ವ್ಯಕ್ತಿ ; ಕಂಗೆಟ್ಟ ವ್ಯಕ್ತಿ: ಹತ್ತಾರು ವರುಷದ 
ಹಿಂದಿನ ನೆನಹೊಂದು ಚಿತ್ತೆ ದೊಳೊತ್ತುವುದೆಂದು ದಿಕ್ಕುಗೇಡಿಯ ಹಾಗೆ 
ಏನೊಂದು ತೋಚದೆ ಬವಳಿಗೊಂಡಳು ನಲ್ಲೆ ಬರಿದೆ (ಇಂಣಾಪ. ೩೨-೪೭). 

ದಿಕ್ಕೇಡಿ: ಯಾವುದಕ್ಕೂ ಗತಿಯಿಲ್ಲದ . . . ದಿಕ್ಕಿಲ್ಲದ 'ದಿಕ್ಕೇಡಿ' 
ನೀನು (ಬರಹ. ೧೩೩). ದಿಗ್ಗೇಡಿ: ಸ್ಮಶಾನದಲ್ಲಿ ಅಂಡಲೆಯುತ್ತ ದಿಗ್ಗೇಡಿ 
ಯಾದ ಭಾರತಮಾತೆಯ ಸೇವೆಗಾಗಿ ನರಹರಿಯು ಮುನ್ನಡೆದಿದ್ದ 
(ಸಮಜೀ. ೭೭೬). [ದಿಕ್ಕು * ಕೇಡಿ, ) 

ದಿಕ್ಕುಗೇಡು (ನಾ). ಮಾರ್ಗ ತಪ್ಪುವಿಕೆ; ಕ್ರಮ ತಪ್ಪುವಿಕೆ: ಈಗ 
ಬಗೆಗದಡಿನ ವೇಗಕ್ಕೆ ಸಂಚಳಿಸಿ, ಸನ್ಯಾಸದ ಕಾಲಾಟಕ್ಕೆ ಸಿಲ್ಕಿ, ದಿಕ್ಕು 
ಗೇಡಿಗೆ ದಕ್ಕುಬಿದ್ದು, ಸುವ್ಯಕ್ತವೂ ಆವಶ್ಯಕವೂ ತಪ್ಪದುದೂ ಸುಲಭವೂ 
ಎಂದು ಭಾಸವಾಗುವ ತೀರ್ಕಣೆಯನ್ನು ಬಾಯ್ದುಡುಕಿ, ಆ ವೊಣವುಲ್ಲೊಡನೆ 
, , . ಸೂಚಿಸುವುದೂ ಈ ಮಹಾಸಭೆಗೆ ಅವಿನಯದ ಪ್ರನರುಕ್ತ ವಹುದು 
(ಮಂತ್ರಶ. ೭೨-೨೦), [ದಿಕ್ಕು -- ಕೇಡು] 

ದಿಕ್ಕುತಪ್ಪಿಸು (ಕ್ರಿ). ದಿಗ್ಭ್ರವೆಂಗೊಳಿಸು ; ದಾರಿ ಕಾಣದಂತೆ ಮಾಡು ; 
ತಪ್ಪುದಾರಿಗೆ ಒಯಯ್ಯ : ನದಿಯ ಉಯಿಲು ಅಂಗರನನ್ನು ದಿಕ್ಕು 
ತಜ್ಬಿಸುತ್ತಿತ್ತು (ಹೊಸಕ್ಟಿ, ೬೩). [.ದಿಕ್ಕುತಪ್ಪು + - ಇಸ್ಕು] 

ದಿಕ್ಕುತಪ್ಪು (ಕ್ರಿ). ದಿಗ್ಭ,ವೆಂಯಾಗಂ ; ದಾರಿ ತೋರದಂತಾಗು. 
"ದಿಕ್ಕುತಪ್ಪಿಸು' ಪರಾ. [ದಿಕ್ಕು + ತಪ್ಪ] 

ದಿಕ್ಕುಮಾರ (ನಾ). ಎ ದಿಕ್ಬುಲಕ: ವಜ್ರಬುಹುಕುಮಾರು ವಾರಣವ್ಯ 
ನೇಜ್‌ದಂ ದಿಗ್ವಾರಣಮಂ ದಿಕ್ಕುವಸಾರರೇಜುವ ತೆಅದಿಂ (ಪಂರಾಮಾ. ೨-೯) 

[ಸಂ.] 

ದಿಕ್ಕುವಾಯ್‌ (ಕ್ರಿ). ದಿಕ್ಕುದಿಕ್ಕಿಗೆ ಓಡು ; ದಿಕ್ಕಾಪಾಲಾಗು ; ಚದರಂ: 
ವಿಷ್ಣು ತರೆಹರಿಸದೋಡಿದನಜಂ `ಮಾಯವಾದನಾ ಸುರಪಮುಖ್ಯರು ದಿಕ್ಕು 
ವಾಯ್ದರೆನಲಲುಪುವನ ಚರಣಾಂಬುಜಕ್ಕೆ ಶರಣು (ಲಶಿಆಂ. ೧೭-೧೮), 

[ ದಿಕ್ಕು + ಪಾರ್ಯ,) 

ದಿಕ್ಕುಸೂಚಿ (ನಾ). ದಿಕ್ಕನ್ನಿ ತೋರಿಸುವ ಸಾಧನ ; ಮಾರ್ಗವನ್ನು 
ಕಾಣಿಸುವ ಉಪಕರಣ : ಅವನು ನಿರೀಕ್ಷಿಸಿದ್ದ ಕಡೆಯೇ ಎದ್ರೋಹದ 
ಕಿಡಿ ಹಾರಿತ್ತು. ಅದು ಅವನ ಪಾಲಿಗೆ ಒಂದು ದಿಕ್ಕುಸೂಚಿಯಾಗಿತ್ತು 
(ರಾಜ್ಕೋದ, ೧೫೫), [ ದಿಕ್ಸೂಚಿ) 

ದಿಕ್ಕೆಡು "ದಿಕ್ಕುಗೆಡು' ನೋ. 

ದಿಕ್ಕೇಡಿ 'ದಿಕ್ಕುಗೇಡಿ' ನೋ. 

ದಿಕ್ಚಕ್ರ (ನಾ). ೧. ದಿಕ್ಕುಗಳ ಪರಿಧಿ, ವಲಯ. ೨. ಭೂವಂಂಡಲ ; 
ಜಗತ್ತು: ನಭಮಂ ಸಂಜೆಮುಗಿಲ್‌ ಪಗಿಲ್ವ ತೆಅದಿಂ ತಳ್ಳೊಯ್ಕೆ 
ಭೂಷಾಮಣಿಪ್ರ ಭೆ ದಿಕ್ಚಕ್ರಮನಚ್ಚಜೊನ್ನಮೆಳಸಿತ್ತೆಂಬನ್ನೆಗಂ ತುಂಬೆ 
(ತಂದ್ರಪು, ೬-೬೯), [ ಸಂ. 


೩೮೯೫ 


"40 


ದಿಕ್ಸುರ 


ದಿಕ್ಷಟ (ನಾ). ದಿಕ್ಕಿನ ತುದಿ; ದಿಗಂತ; ದಿಕ್ಟದೇಶ: ವಿರಾಜಿತ 
ಕೀರ್ತಿಶ್ರೀಯಂ ದಿಕ್ತಟದೊಳ್‌ ತಳೆದು (ಸುಕುಮಾ, ೬-೧); ಆ ಶಿಶುವಿನಟಕ್ಕಿ 
ತೆಕ್ಕನೆ ಶೀವಿತ್ತನಿತುಂ ದಿಕ್ರಟಮಂ ಭೋರೆನೆ ಶಂಕಾಕುಳಿತಮಪ್ಪಿನಂ 
ಭುವನಜನಂ (ಜಗವಿ. ೩-೦೨); ಸೃಟಿಕಲಿಂಗಸ್ಸುಟಮರೀಚಿಗೆ ಚಟುಲ 
5 ಭಾಸ್ಕರ ಕರಪಟಲವನು ಘಟಿಸದಡಗಲು ದಿಕ್ತಟಂಗಳೊಳಾವರಿಸಲೊಡನೆ 
(ಬಸಪು, ೫೧-೬೦) ; ದಿಕ್ಕಟದ ದೂರೆದೊಳಯೋಧ್ಯಾಪುರದ ಮೇಘಚುಂಬಿತ 
ಸೌಧಗೋಪುರಂಗಳ ಪಂಕ್ತಿ ಪ್ರುಭಾತಸುಂದರಾರುಣಹೇಮಕಾಂಶಿಯೊಳ್‌ 
ಮಿರುಮಿರುಗಿ ಕರೆದು ಕಾಣ್ಬನ್ನೆಗಂ (ಶ್ರೀರಾಮಾ. ೧೦೫-೦೪೦).  [ಸಂ.] 
ದಿಕ್ಟತಿ (ನಾ). ದಿಕ್ಕಿನ ಒಡೆಯ,-ಪ್ರಭು ; ದಿಕ್ಬಾಲ : ದೆಸೆದೆಸೆಗೋಡಿ 
ದನ್ಮಕರಿ ದಿಕ್ಕರಿಯಾದುದರಾತಿಭೂಭುಜಪ್ರಸರೆಮೆ ದಿಕೃತಿ ಪ್ರಸರ 
ಮಾದುದು ವೈರಿಬಲಂ (ಗದಾಯು, ೧-೫೩) ; ಶತಮಖ ಹುಶವಹ ಯಮ 
ನೈರುತಿ ವರುಣ ಮರುತ್ಕುಬೇರ ಶೂಲಧರರ್‌ ದಿಕೃತಿಗಳವರೆಣ್ಬರುಂ 
(ವಸ್ತುಕೋ. ೯-೪೮). [ಸಂ.] 
ದಿಕ್ಟತ್ರ (ನಾ). ದಿಕ್ಕಗಳ ಭಾಗ,-ಪ್ರದೇಶ: ಅಲ್ಲಿ ಮೊದಲ ದೇವತೆ 
ಜಯಾದೇವಿಯೆಂಬುದು ಮತ್ತೊರ್ವಳು ವಿಜಯಾದೇವಿಯೆಂಬುದು . . - 
ಈ ನಾಲ್ವರುಂ ದಿಕ್ಟತ್ರಂಗಳ ದೇವತೆಗಳು (ಪ್ರತಿಷ್ಠಾ. ೯-೧). [ಸಂ.] 
ದಿಕ್ಟರಿವೃಢ (ನಾ). ೧. ದಿಕ್ಕುಗಳ ಮೇಲಿನ ಒಡೆತನ,-ಪ್ರಭುತ್ವ : 
ಸುರಕುಜಮಂ ಪಳಂಚಲೆವ[ದಾ]ವ ಗುಣಂ ಸಲೆ ಸಂದ ವಜ್ರಪಂಜರಮನ 
ನಾರತಂ ಪಳಿವುತಿರ್ಪುದು ... ತನ್ನ ಗಂಭೀರಗುಣಂ ಸಮನ್ತು ದಿಕ್ಬರಿವೃಢ 
ದೇಳ್ಸೆಯಂ ನಗುವುದುದ್ಭಗುಣ [ಕ]ಲ ಕನ್ನಧೂಪನ (ಸೌಇಇ. ೫೫, 
೫೦-೧೪; 9). ವಿ. ದಿಕ್ಕುಗಳ ಒಡೆಯಂ- ಪ್ರಭು: ಕರೆಸಿದನು ನಿಜನಗರಿಗಾ 
ನಿರ್ಜರ ನಿಕರವಾ ಸತಿಯರಾ ದಿಕ್ಬರಿವೃಢರು ಕೊಂಡಾಡಿತೆನ್ನನು (ಕುವ್ಮಾಅ, 
೧೧-೨೯). [Xo.] 
ದಿಕ್ಬಾರ (ನಾ). ದಿಕ್ಕ್ಯೂಗಳೆ ಎಲ್ಲೆ,-ಸೀಮೆ : ಶಿವಿರಾಭ್ಯುತ್ಮಿತ ಕಾಹಳಾ 
ಘನರವಂ ಮುಟ್ಟಿತ್ತು ದಿಕ್ಬಾರಮಂ (ಹಂದ್ರಫು. ೧೦-೧೮). [ ಸಂ. 
ದಿಕ್ಬಾಲ (ನಾ). ದಿಕ್ಕಿನ ಒಡೆಯ -ಪ್ರಭು : ಗಾಳಿ ದೈವವಿದೆಂಬಡಂ 
ದಿಕ್ಬಾಲನಾಗಿಂತೊಂದು ದಿಕ್ಕಿನೆ ಮೂಲೆಯಲಿ ತಾನಿಹನೆ (ಬಸಪು, ೩೪-೦೨) 
ಕಂಡು ಬಲ್ಲಾ ಎನಲು ಪವನಜ ತೊಂಡ ರಾವಣ ನುಡಿದನೆಲವೊ ಕಂಡ; 
ನಾ ಬಲ್ಲಂತೆ ನೀ ಮುನ್ನಾವ ದಿಕ್ಟಾಲ (ಕಾಶಿರಾ, ೨೨-೦೨). [ಸಂ.] 
30| ದಿಕ್ತಾಲಕ (ನಾ).ಎದಿಕ್ಟಾಲ: ದೆ:ವ ದಿಕ್ಟಾಲಕರು ವಸುಗಳು . . . ಕಮಲಜ 
ರಾವರಾದರು ಪೂಜಿಸಲಿಬೇಕೀ ಮಹಾಗೆಣಪತಿಯನು (ಗಗತಾ. ೩-೦೦), 
[ ಸಂ. ] 
ದಿಕ್ಬಾಲಕನಗರ (ನಾ). ದಿಕ್ಬುಲನ ಪಟ್ಟಣ,-ರಾಜಧಾನಿ; £ “ದಿಕ್ಸಾಲಕ 
ನಗರಗಳಂ: () ಅಮರಾವತಿ, ತೇಜೋವತಿ, ಸಂಯಂವಿಂನಿ, ನಯನ 
ವತಿ, ಅಂಭೋವತಿ, ಭೋಗವತಿ, ಅಲಕಾವತಿ, ರೌಪ್ಯವತಿ 
(ಯುಪೂರ. ೪೮೫). (1) ಅಮರಾವತಿ, ತೇಜೋವತಿ, ಸಂಯಮ, 
ರಕ್ಷೋವತಿ, ಶುದ್ಧಿ ವಂತಿ, ಗಂಧವತಿ, ಮಹೋದಯಂ, ಯಶೋವತಿ 
(ವಿಚಿಂ. ೪-೩೪೨, ೩೪೩), (11) ಅಮರಾವತಿ, ತೇಜೋವತಿ, ಸಂಯಂ 
ವಂನಿ, ಕೃಷ್ಣಾಂಗನೆ, ಶ್ರದ್ಧಾವತಿ, ಗಂಧವಶಿ, ವಂಹೋದಯೆ, 
ಯಶೋವತಿ (ಧಾಗ.. ಅ. ೦೬ ಸ್ಮಂದ ೩ ಶ್ರೀಮದ್ಯಾಗವೆಕವು 1೪-೮೬)” 
(ಶ್ರೀವತ್ಮ. ೧೯೯). [ದಿಕ್ಪಾಲಕ ೬ ನಗರ] 
ದಿಕ್ಬಾಲತನ (ನಾ). ದಿಕ್ಕಿನ ಆಧಿಪತ್ಯ,__ಒಡೆತನ: ಕಾಲ ನಡುಗಿದನನಿತಜಲಿ 
ದಿಕ್ಸಾಲತನವನು ಬಿಸುಟು ನಿರುತಿಯ ಮೇಲೆ ಮೇಲಲ್ಲಿಂದ ನಡೆದಾಕರಿಸಿದನು 
ಧನವ (ತೊರರಾ. ೦-೮-೩೫). [ ದಿಕ್ಟಾಲ 4 - ತನ] 
46 ದಿಕ್ಟುರ (ನಾ).ದಿಕ್ಬಾಲಕನಗರ : ದಿಕ್ಟುರಗಳಾ ವಿಗಡಜಂರಭಾವಹಿರುತ 
ನೊಡನೆ ಪಾರ್ದು ಗಗನಾಂಗಣದಿ ಸುಳಿಗೊಂಡಿರೆ (ನವಮೋ. ೬-೭). [ಸಂ.] 


15 


20 


ದಿಳ್ಟ್ರದರ್ಶನ 


ದಿಕ್ಬ್ರದರ್ಶನ (ನಾ). ಸ್ಕೂ ಲ ಪರಿಚೆಯಂ, - ನಿರ್ದೇಶನ: ಸ್ಕೂಲ ನಿರ್ದೇಶ; 
ದಿಕ್ಬ ದರ್ಶನ (೩೩0ಬಶಿ:4tin. ಇಂಕನಿ) ; ಇಲ್ಲಿ ಅದರೆ ದಿಕ್ಬ್ರೃದರ್ಶನವನ್ನು 
ಮಾತ್ರ ಮಾಡುತ್ತೇವೆ (ಧ್ರನ್ಯಾಲೋ. ೩೬), ಸಂ.) 
ದಿಕ್ಬೃಸರ (ನಾ). ದಿಕ್ಕುಗಳ ಸವಂಹ,. ಗುಂಪು : ಲಸದಗುರು ಸುರಭಿ 
ಸಾರಪ್ರಸರಂ ನವಧೂಪಧೂಮಮಮರಾದ್ರಿಯನಾಗಸವಂನಮರೇಂದ್ರರಂ 
ದಿಕ್ಟಸರಮನೇಂ ಪೃದಿದು ನಿಲೆ ಪ್ರದುಂಗೊಳಿಸಿದುದೋ ಉ(ಕಾಂತಿಪು- 
೧೦-೩೩) ; ಈ ವಿಖ್ಯಾತಿ ಸಮಸ್ತ ದಿಕ್ಕ ಸರಗರ್ಭಂ ನೋಲಕ್ಟೊಡೆಂಬನ್ನೆಗಂ 
ತ್ರೈವಿದ್ಯಶ್ರುತಕೀರ್ತಿದೇವನೆಸೆದಂ (ಜಂದ್ರಫು. ೦-೨೪). 1ಸಂ.] 
ದಿಕ್ಕಿರ (ನಾ). ದಿಕ್ಕಿನ ಶಿರ,-ಅಗ್ರಭಾಗ : ಬಹುವಾದ್ಯರವ ದಿಕ್ಕಿರವೊಡೆಯೆ 
ಸೂಳೈಸೆ ಮೇಳೈಸಿದನು ಮೋಹರವ (ಕುವ್ಯಾಆ. ೨೨-೩). [ಸಂ.] 
ದಿಕ್ಕುಂಡಾಲ (ನಾ). ಎ ದಿಗ್ಗಜ: ನಡುಗಿದುದು ಬ್ರಹ್ಮಾಂಡ ಪೊಡವಿ 
ಜಡಿಯಲು . . . ವಂಡಿದವಡಿಗಳನು ದಿಕ್ಕುಂಡಾಲಗಳುಮಿರದೆ ಕಡಲೇಳು 
ಕೂಡಿದವು (ನವಮೋ. ೧೨-೭೨). (೫೦.1 
ದಿಕ್ಸಂಧಿ (ನಾ). ದಿಕ್ಕುಗಳ ಜೋಡಣೆ ; ದಿಕ್ಕುಗಳ ಸೇರಂವೆ, ಕೂಟ : 
ದಂಧಣಂ ಧಳಧಳಧಳಂಧಳಧ್ವನಿಗೆ ದಿಕ್ಸಂಧಿಗಳ್‌ ಸಡಿಲಲ್‌ 
ಜಗದೊಳಗಂಧಕಾಸುರನ ಭೇರೀರವಂ ಪೊಣ್ಮಿದುದನೇನೆಂಬೆನದ್ಳುತವನು 
(ಜೆ ಬಪೆ. ೪೭-೩೦). [ಸಂ.) 
ದಿಕ್ಸೂ ಚನೆ (ನಾ). ಎ ದಿಕ್ಶದರ್ಶನ : ನಾವು ಮೇಲೆ ತೋರಿಸಿರುವುದಂ 
ಕೇವಲ ಅವುಗಳ ದಿಕ್ಸೂ ಚನೆ (ಧೃನ್ಕಾಲೋ. ೦೭). [ಸಂ. ದಿಕ್ಸೂ ಚನಾ) 
ದಿಕ್ಸೂಚಿ (ನಾ). ೧. (ನಾವಿಕರು) ಮಾರ್ಗ ಅಥವಾ ದಿಕ್ಕನ್ನು ತಿಳಿಯಲಂ 
ಉಪಯೋಗಿಸುವ ಉಪಕರಣ; ಉತ್ತರಮುಖಿ ; ಕಾಂತಧ್ರುವ 
ಸೂಚಿ : ನಾವಿಕರಿಗೆ ದಿಕ್ಕನ್ನು ತಿಳಿಯಲು ಅತ್ಯಂತ ಉಪಯೋಗಕರವಾಗಿ 
ದಿಕ್ಸೂಚಿ ಅಥವಾ ಉತ್ತರಮುಖಿ (00೫9868) ಎಂಬ ಹೆಸರಿನಿಂದ ಈ 
ಉಪಕರಣವು ಬಹಳ ದಿನಗಳಿಂದಲೂ ಬಳಕೆಯಲ್ಲಿದೆ (ಭೌತವಿ. ೩೧೦೦) ; ಈ 
ಸ್ವಪ್ನಜೀವಿಗಳು ದಿಕ್ಸೂಚಿಯನ್ನು ಸಹ ಬಯಸದೆ ತೇಜಸ್ಸಾಗರದಲ್ಲಿ 
ಯಾತ್ರೆ ಹೊರಡುತ್ತಾರೆ (ಯೋಧಪು. ೨3). ವಿ. ಮಾರ್ಗವನ್ನು 
ಕಾಣಿಸುವ ಸಾಧನ ; ಮಾರ್ಗದರ್ಶಿ: ಅದರ ಶಬ್ದಾರ್ಥವೇ ಅದರೆ 
ಅಂತರಾರ್ಥವನ್ನು ತಿಳಿಸುವ ದಿಕ್ಸೂಚಿಯಾಗಿದೆ (ತತ್ಕಪ್ಪಾ. ೭೨) ಅಲೆ 
ಅಲೆಯಾಗಿ ಹೊಮ್ಮಿಬರುವ ರಚನಗಳನ್ನು ಸರಿಯಾದ ದಾರಿಯಲ್ಲಿ 
ಕೊಂಡೊಯ್ಯಲು ದಿಕ್ಸೂಚಿಯಂತಿದೆ ತಂಬೂರಿ ಮತ್ತು ಆದರೆ ಶ್ರುತಿ 
(ಭಾರದ, ೫೩೬). [ಸಂ ದಿಕ್ಸೂಚಿನ್‌ ] - 
ದಿಕ್ಚಸ್ತಿಕ (ನಾ). ೧. [ನಾಟ್ಕ] ನೂರೆಂಟು ಬಗೆಯ ಕರಣಗಳಲ್ಲಿ 
ಒಂದಂ ; “ಎಡಗಡೆ, ಬಲಗಡೆ, ಮುಂದೆ, ಹಿಂದೆ ಈ ನಾಲ್ಕು ಕಡೆ 
ಗಳಲ್ಲೂ ಕೈಗಳ ಜೊತೆಯಲ್ಲಿ ಕಾಲುಗಳನ್ನೂ ಚೆಲಿಸುತ್ತ, ಕೈ 
ಮತ್ತು ಕಾಲುಗಳನ್ನು ಪುನಃ ಪುನಃ ಸ್ವಸ್ತಿಕದಂತೆ ನಿಲ್ಲಿಸಂವುದಂ” 
(ಉಾಸ್ಕರಂ. ೨೮೯ ಗದ್ಯಾನುವಾದ); ಐ “ತಲಪುಷ್ಟಪುಟ, ಲೀನ, ಎವರ್ಶಿತ, 
ವಲಿತೋರು, ಮಂಡಲಸ್ವಸ್ತಿಕ, ವಕ್ಷಸ್ವತ್ತಿಕ್ಕ ಆಕ್ಷಿಪ್ತರೇಚಿತ, 
ಅರ್ಧಸ್ವಸ್ತಿಕ, ದಿಕ್ಸ ಎಸಕ, ಪೃಷ್ಠಸ್ವಸ್ತಿಕ, ಸ್ವಸ್ತಿಕ, ಅಂಚಿತ, 
ಅಪವಿದ್ಧ, ಸಮನಕ, ಮತ್ತ, ಸ್ವಸ್ತಿಕರೇಚಿತ, ನಿಕುಟ್ಟಕ, [ಅರ್ಧ 
ನಿಕುಟ್ಟಕ], ಕಟೀಛಿನ್ನ, ಕಟಿಸವಂ, ಭುಜಂಗತ್ರಾಸಿತ, [ಅ]ಲಾತ, 
[ವಿ14ಪ್ತಾಕ್ಷಿಪ್ತ, [ನಿ]ಕಂಂಚಿತ, ಘೂರ್ಣಿತ, ಊರ್ಧ್ವಜಾನು, 
ಅರ್ಧರೇಚಿತ, ವಂತ್ತಲ್ಲಿ, ಅರ್ಧಮತ್ತಲ್ಲಿ, ರೇಚಕನಿಕುಟ್ಟ, ಲಲಿತ, 
ವಲಿತ, ದಂಡಪಕ್ಷ, ಪಾದಾಪವಿದ್ಧ, ನೂಪುರ, ಭ್ರವಂರ, ಛಿನ್ನ, 
ಭುಜಂಗತ್ರಸ್ತರೇಚಿತ, ಭುಜಂಗಾಂಚಿತಕ, ದಂಡರೇಚಿತ, ಚತುರ, 
ಕಟಿಭ್ರಾಂತ, ವ್ಯಂಶಿತ, ಕ್ರಾಂತ, ವೈಶಾಖರೇಚಿತ, . ವೃಶ್ಚಿಕ, 
ವೃಶ್ಚಿಕನಿಕುಟ್ಟಕ, ವೃಶ್ಚಿಕರೇಚಿತ, ಲತಾವೃಶ್ಚಿಕ, ಆಕ್ಷಿಪ್ಪ, ಅರ್ಗಲ, 


೩೮೯೬ 


* [೩56 


45 


ದಿಗಂತಗ 


ತಲವಿಲಾಸಿತ, ಲಲಾಟತಿಲಕ, ಪಾರ್ಶ್ವನಿಕುಟ್ಟ ಕ, ಚಕ್ರವಂಂಡಲ, 
ಉರೋವಂಂಡಲ, ಆವರ್ತ, ಕುಂಚಿತ, ಡೋಲಪಾದ, ವಿವೃತ್ತ, 
ವಿನಿವೃತ್ತ, ಪಾರ್ಶ್ವಕ್ರಾಂತ, ನಿಶುಂಭಿತ, ವಿದ್ಯುದ್ಭಾಂತ, ಅತಿ 
ಕ್ರುಂತ, ವಿಕ್ಷಿಪ್ತ, ವಿವರ್ತ, ಗಜಕ್ರೀಡಿತ, ಗಂಡಸೂಚೀ, ಗರಂಡ 
ಪ್ಲುತ, ತಲಸಂಸ್ಫೋಟಿತ, ಪಾರ್ಶ್ವಜಾನಂ, ಗೃಧ್ರಾವಲೀನಕ, 
ಸೂಚೀ, ಅರ್ಧಸೂಚೀ, ಸೂಚೀವಿದ್ದ, ಹರಿಣಪ್ಲತ, ಹರಿವೃತ್ತ, 
ದಂಡಪಾದ, ಮಯೂರಲಲಿತ, ಪ್ರೇಂಖೋಲಿತ, ಸನ್ನತ, ಸರ್ಪಿತ, 
ಕರಿಹಸ್ತ, ಪ್ರಸರ್ಪಿತ, ಅಪಕ್ರಾಂತ, ನಿತಂಬ, ಸ್ಟಲಿತ, ಸಿಂಹಕ್ರೀಡಿತ, 
ಸಿಂಹಾಕರ್ಷಿತ, ಅಮಹಿತ್ಸ, ನಿವೇಶ, ಏಲಾಕ್ರೀಡಿತ, ಜನಿತ, ಉಪ 
ಸೃತ, ತಲಸಂಘಟ್ಟಿತ, ಉದ್ವೃತ್ತ, ವಿಷ್ಣುಕ್ರಾಂತ, ಲೋಳಿತ, 
ಮದಸ್ಸಲಿತ, ಸಂಭ್ರಾಂತ, ವಿಷ್ಕಂಭ, ಉದ್ಭಟ್ಟಿತ, ಶಕಟಾಸ್ಕ, 
ಊರೂದ್ವೃತ್ತ, ವೃಷಭಕ್ರೀಡಿತ, ನಾಗಾಪಸರ್ಪಿತ, ಗಂಗಾವತರಣ 
ಈ ನೂಟಿಕಿಂಟು ಕರಣಂಗಳ್‌” (ಉಸ್ಕರಂ. ೪-೪೨ ವ): ಎಡಬಲದ 
ಮುಂತು ಪಿಂತುಗಳೆಡೆಯೊಳ್‌ ಕೈ ಬೆರಲ್ಗಳೊಡನೆ ಕಾಲ್ಗಳ್‌ ಚಲಿಸುತ್ತಡಿ 
ಗಡಿಗೆ ಸ್ವಸ್ತಿಕಮವಂದಡೆ ದಿಕ್ಸ್ವಸ್ತಿಕಮೆನಿಪ್ಪ ಕರಣಮದಕ್ಕು೦ (ಉಸ್ಕರಂ- 
೪.೫೦), ೨. [ಜೈನ] ಒಂದು ಸಭಾಭವನದ ಹೆಸರು: ವೈಜಯಂತಿಯೆಂಬ 
ದಿವ್ಯ ಪ್ರಾಸಾದಮುಂ ದಿಕ್ಟ ಎಸಿಕೆಮೆಂಬ ಸಭಾಭೂಮಿಯುಂ' (ಆದಿಪು, 
೧೩-೩ ವು; ಸರ್ವತೋಭದ್ರನಾಮಗೋಪುರಂಗಳಿಂದಂ ವೈಜಯಂತಿಯೆಂಬ 
ಪ್ರಾಸಾದದಿಂದಂ ದಿಕ್ಸಸ್ತಿಕಮೆಂಬ ಸಭಾಭವನದಿಂ ನಂದ್ಯಾವರ್ತಪ್ರಕಾಶ 
ಮೆಂಬ ಶಿಬಿರನಿವೇಶಂಗಳಿಂದಂ (ಕಾಂತಿಪು. ೧೧-೮೪ ವ); ಮಣಿಮಯಾ 
ಕೃತ್ರಿಮ ಚೈತ್ಯಗೃಹರುಚಿರಮೆನಿಪ ದಿಕ್ಸಸ್ತಿಕದ ನಂದೆಯಂ 
ನಂದನದ ನಂದೋತ್ತರೆಯುಂ (ಚಂದ್ರಫು. ೦೦-೦೨೨ ವ). [ಸಂ.] 
ದಿಖಾವು, ಡಿಕಾವು (ನಾ). ಆಡಂಬರ ; ಡೌಲು; ಜರ್ಬು: ಆ ಜನಗಳ 
ಜುಬ್ಬ, ಚಳನ, ಪೇಠಗಳ ವಿಜೃಂಭಣೆಯಿಂದ . ವಾಸ್ತವಕ್ಕೆ . ಮಾರಿದ 
ದಿಖಾವು ಇತ್ತು (ಕೆಲನೆ. ೧೯೦). ಡಿಕಾವು : ಅಷ್ಟರಲ್ಲಿ ಡಿಕಾವಾಗಿ ಉಡುಪು 
ಧರಿಸಿದ ಸಹಾಯಾಧಿಕಾರಿ . . , ಬಂದನು (ಪುನರು, 3೨೪). 
[ *-ಹಿಂ. ಮರಾ. ದಿಖಾಊ] 
ದಿಗಂತ (ನಾ). ಭೂವಿಂಯೂ ಆಕಾಶವೂ ಸೇರಿರುವ ಹಾಗೆ ಕಾಣುವ 
ದಿಕ್ಕಿನ ಕೊನೆಯ ಭಾಗ,-ತಂದಿ; ಕ್ಷಿತಿಜ; ದಿಶಾಂತ: ಬಾಳುಡಿ 
ಪಾಣಿ ಬೀಚ್‌ ಪಗಲುಳ್ಯದವೋಲ್‌ ರುಧಿರಂ ದಿಗಂತಮಂ .ಮೇಳಿಸಿ 
ಕೊರ್ವಿ ಕಲ್ಪದವಸಾನದ ಸಂಜೆಮುಗಿಲ್ಲಳಂದಮಂ ಪಾಳಿಸೆ, (ಪುರಾಮಾ. 
೧೩-೬೩) ; ಸರಸಭಕ್ತಸಮೇತ ಸುವ್ರತಚರಿತರೋಲ ವಿಧೂತಕಾಲ ಸ್ಥಿರೆ 
ದಿಗಂತಯ ಶೋವಿಶಾಲಪ್ರಹತಭವಮಾಲ (ಬಸಪು, ೩೮-೬೦); ವನಘನ 
ರಾಶಿಯಾಶಾದಿಗಂತದೊಳ್‌ ವರ್ಷದಾಶೀರ್ವಾದಮುದ್ರೆಯಿಂದೇರ್ದುದೆನೆ 
ಬಂದನೋಲಗಕೆ ವಿಶ್ವಾಮಿತ್ರಮುನಿವರಂ (ಶ್ರೀರಾಮಾ, ೨೮-೮). 
ದಿಗ್ಗಿಗಂತ ಎ ದಿಕ್ಕೂ.ಮತ್ತು ದಿಗಂತ: ಮೊಗಮೆತ್ತಿ ಪಂಚವಟ ಕುಟಜ 
ರಾಜಿಯ ನೆತ್ತಿಯಂ ನೋಡಿ ಕೊರಳೆತ್ತಿ ಕೂಗಿದನ್‌, ದಿಗ್ದಿಗಂತೋದ್ಭವಂ 
ಮರುದನಿ ಮೊಳಗುವಂತೆ (ಶ್ರೀರಾಮಾ, ೨೩೩-೭೨೨) ; ಉಪನಿಷತ್ತುಗಳು 
- ದಿಗ್ಡಿಗಂತಗಳನ್ನು ಪಾವನಗೊಳಿಸುವ ಭಕ್ತಿರೆಸದ ಅಮರವಾಹಿನಿ 
(ಭಾರದ, ೩೪); ದಿಗ್‌ದಿಗಂತದಲಿ ಹಣಿಸಿ ಬಾ ಚರಾಚರಗಳಿಗೆ ಉಣಿಸಿ 
ಬಾ ಇಳಿದು ಬಾ ತಾಯಿ ಇಳಿದು ಬಾ (ಗಂಗಾಳ. ೬೭-೮). 
[ ಸಂ.] 
ದಿಗಂತಗ (ನಾ). [ಛಂದ] ಅತ್ಯುಕ್ತೆಯೆಂಬ ಛಂದಸ್ಸಿನಲ್ಲಿ ಹುಟ್ಟಿದ 
ಒಂದು ವೃತ್ತ ; ಪ್ರತಿಸಾಲಿನಲ್ಲಿಯೂ ಒಂದಂ ಲಘು ವಂತ 
ಒಂದು ಗಂರು ಬರುವ ನಾಲ್ಕುಸಾಲಿನ ವೃತ್ತ: ಅಗೋಪಗಂ 
ದಿಗಂತಗಂ (ಛಂದೋಂಬು. ೨-೫೪). [ಸಂ.] 


ದಿಗಂತರ 


ದಿಗಂತರ (ನಾ). ೧. ದಿಕ್ಕುಗಳ ವಂಧ್ಯಭಾಗ : ಆಕಾಶ; ಗಗನ : ಛತ್ರ 
ಚಾಮರ ಪತಾಕಾಕೀರ್ಣಗಗನಮಂಡಳಮುಂ ಪಟಹಕಹಳಾದಿಧ್ವನಿಬಧಿರಿತ 
ದಿಗಂತರನುಮಾಗಿ ರಾವಣಂ ಕಾದಲ್‌ ಪೊಅಮಡುವುದುಂ (ಶಾಪೂಪು. 
೩೧೩) ; ಸಕಳದಿಗನ್ತ್ನರೆಪ್ರವರ್ಶಿತೆಕೀರ್ತ್ರಿ (ಸಾಇಇ. ೫೫, ೪೬-೧೪ ; 1072). 
೨. ದಿಕ್ಕು; ದೆಸೆ; ನೀನೇ ಹೋಹುದೈ ನಿನಗಾವುದಭಿಮತವಾ ದಿಗಂತರಕೆ 
(ಕುವ್ಯಾಸ. ೧೩-೭೫). [ಸಂ.] 

ದಿಗಂತರಕ್ಷಿತ (ನಾ). [ಜೈನ] ಲೋಕಾಂತಿಕ ದೇವರಂಗಳಲ್ಲಿ ಒಂದು 
ಒಳಭೇದದ ಹೆಸರು: ಗರ್ದತೋಯತುಷಿತಾಂತರದೊಳ್‌ ನಿರ್ಮಾಣ 
ರಜೋದಿಗಂತರೆಕ್ಷಿತರುಂ ತುಷಿತಾವ್ಯಾಬಾಧಾಮಧ್ಯದೊಳ* ಆತ್ಮರಕ್ಷಿತ 
ಸರ್ವರಕ್ಷಿತರುಂ ಅರಿಷ್ಟಸಾರಸ್ವತಮಧ್ಯದೊಳ್‌ ಅಶ್ವವಿಶ್ವರುಂ 
ಇರ್ಪರ್‌ (ತತ್ತ್ವಪ್ರ, ೨೨೨) ; ನಿರ್ಮಾಣರಜಸ್ವಿದಶರ್‌ ಇರ್ಪತ್ತಮೂಣು 
ಸಾಸಿರೆದ ಇರ್ಪತ್ತೆಮೂವರ್‌ ದಿಗಂತರಕ್ಷಿತಾಮರರಿರ್ಪತ್ತೈ ದುಸಾಸಿರದ 
ಇರ್ಪತ್ತ್ವೈದು (ತತ್ತ್ವಪ್ರ. ೨೨೩). [ಸಂ.] 

ದಿಗಂತರಾಳ (ನಾ). ದಿಕ್ಕುಗಳ ಮಧ್ಯಭಾಗ, ಒಳಭಾಗ ; ಆಕಾಶ: 
ಮತ್ತಮಧುಕರನಿಕರೆರುಂಕಾರಪರೀತದಿಗಂತರಾಳದೊಳ್‌ (ಇಾಂತಿಪು. ೧೦- 

ದಟ್ಟಿಸಿ ಪೊಡೆವ ನಾನಾವಾದ್ಕರವಗಳು ಮುಟ್ಟಿ ದಿಗಂತ 
ರಾಳವನು (ತ್ರಿ ಪುಸಾಂ. ೧೬-೧೮೦), [ ಸಂ. ದಿಗಂತರಾಲ ] 

ದಿಗಂತರೋಪಗತ (ಗು). ದಿಗಂತರವನ್ನು ಮಂಟ್ಲಿ ದ; ದಿಕ್ಕಿನ ಕೊನೆಗೆ 
ಹೋದ : ನಿರೀಕ್ಷಿಸಿ ನಿಕೃಷ್ಟದುಷ್ಟಗಣರಂ ಗತಪ್ರಜ್ಞ[ರ]0 ನಿರಂತರ 
ದಿಗಂತರೋಪಗತ ದುರ್ಯಶಃಪ್ರಾಪ್ತರ೦ (ಸುಕುಮಾ. ೨-೦೮). 

[ ದಿಗಂತರ + ಉಪಗತ] 

ದಿಗಂತವ್ಕಾಪ್ತ (ಗು). ದಿಕ್ಕು ದಿಕ್ಕಿಗೂ ವ್ಯಾಪಿಸಿದ-ಹರಡಿದ : 
ಮೊರೆದು ಹೊಯ್ಯುವ ಮಳೆಯಿಂದ ಕೂಡಿದ ಪ್ರಚಂಡಮಾರುತವು ಎದ್ದು 
ದಿಗಂತವ್ಯಾಪ್ತವಾಗಿದ್ದಿ ತು (ಕಪಾಕುಂ, ೩). [ದಿಗಂತ ವ್ಯಾಪ್ತ] 

ದಿಗಂಬರ (ನಾ). ೧. ಬೆತ್ತಲೆಯಾಗಿರಂವುದಂ ; ನಗ್ನತೆ; ದಿಗಂಬರತ್ವ ತ 
ಮಂಗಳವೇ ಮಜ್ಜನವೆನಗೆ . ದಿಗಂಬರವೇ ದಿವ್ಕಾಂಬರವೆನಗೆ 
(ಮಹಾದೇ. ಬ. ೩೬-೭೮); ಜಡೆ ಬೋಳು ಲೋಚು ದಿಗಂಬರವನ್ಳ್ಫ 
ಅಳವಡಿಸಿಕೊಂಡು ನಟಿಸುವ ಅಣ್ಣಗಳಿರಾ ನಿಮ್ಮ ಜಡೆ ಯಾವುದು 
ಬೋಳಾವುದು  ಲೋಚವಾವುದು ದಿಗಂಬರವಾವುದು (ಅಖಂಡೇ, 
೧೩೭-೧೦೮). ವಿ. ಆಕಾಶವೇ ಬಟ್ಟೆಯಾಗುಳ್ಳವನು; ಬೆತ್ತಲೆಯಾಗಿರು 
ವವನಂ ; ನಗ್ನ: ಸತಿಯನುಳಿದತಿದಿಗಂಬರನಾಗಿ ಮುಕ್ತಕೇಶಿತನಾಗಿ 
ನರಕಪಾಲದೊಳು ಸುರೆಯೆ ಅದು ಕುಡಿಯತ ತೆಂಕಮುಖವಾಗಿ ಹೋಹೆಂ 
(ಹಠ, ೨-೨೨); ನಳ . , . ರಾಣಿಯ ಕೂಡಿಕೊಳುತ್ತ ಕಾನನವ ಪೊಕ್ಕು 
ದಿಗಂಬರನಾಗಿ ಭಿಕ್ಷಮಂ ಬೇಡನೆ (ಕ98ಕ0. ೬೩) ; ಆಗ ಈತನು ದಿಗಂಬರ 
ನಾಗಿದ್ದನು (ಠಾಕದ, ೦೬೮). ಹ. ಭೈರವ; ಶಿವ; ಮಹೇಶ್ವರ: 
“ಘೋರಮೂರ್ತಿಯು ಖಡ್ಗ ಹಸ್ತಂ ದಿಗಂಬರೆಂ ಭೈರವನ ಪೆಸರಕ್ಕು” 
(ಮಂಗೆರಾ, ೩-೦೫) ; ದಿಗಂಬರನ ಶರಣರ್ಗುಡುಗೆಗೊಟ್ಟು ಸಿಂಗರದತ್ತ 
ಮನಂ ಸೆಳೆದಾಭರಣಂಗಳ ಪೆಟ್ಟಿಗೆಯಂ ತರಿಸಿ (ಬಸರ, ೮-೦೬). ೪. ಅಂಧ 
ಕಾರ; ತಮಸ್ಸು. ೫, ಆಗಸ; ಗಗನ; ಆಕಾಶ: ತೊಳತೊಳಗೆ 
ದಿಗಂಬರಮಂ ಬೆಳಗುವ ರುಚಿಯಿರ್ದುಮೇನೆೊ ಸಕಲಜನಾಂತಸ್ಥಳಮೆಂ 
ತಮ್ಮಾ ದಯದೊೊಳಳಟ್‌ಸಿದರೆ ಕ ತಮ್ಮುದಯಂದೊಳ್‌ ಬೆಳಗಿದರೀ } ರವಿಗಳೆ 
ಮಗೆ ಕವಿಗಳೆ ವಂದ್ಕರ್‌ (ಧರ್ಮನಾ. ೧-೩೫). ೬. [ಜೈನ] ತಪೋದೀಕ್ಷೆ 
ಯನ್ನು ಪಡೆದ ಜೈನಸಂನ್ಯಾಸಿ ; ಸವಣ : “ಸಾಧು ನಿರ್ಗಂಥರಾ 
ನಗ್ನಾಟರು ಜೈನರ್‌ ದಿಗಂಬರೆರ್‌ ಜೀವಕರ್‌” (ಮಂಗರಾ. ೬೬-೦); ಪೋಗಿ 
ದಿಗಂಬರನಂ . ಪರವಹಾಗವಂಕೋವಿದನನಮಿತಗುಣವಾರಿಧಿಯಂ ರಾಗ 
ದ್ವೇಷಂಗಳ್ತನಗಾಗದನಂ ಕಂಡು ನಿಲ್ವೂದುಂ ತನ್ಮುನಿಪಂ (ಸುಕುಮಾ. ೩-೦೭); 


೭೭ ಮ); 


೩೮೯೭ 


ದಿಗಂಬರೆ 


ವೈದಿಕಗ್ರಂಥಗಳಿಂದ ದಿಗಂಬರರು ಶ್ರಮಣರು . . . ಇರುತ್ತಿದ್ದರೆಂದು 
ತಿಳಿದು ಬರುವುದರಿಂದ ಈ ಸಂಪ್ರದಾಯವು ಅನಾದಿ ಕಾಲದ್ದು ಎಂದು 
ತಿಳಿಯ ಬಹುದು (ಹಿಂಸಾ. ೭೨). "ದಿಗಂಬರದೀಕ್ಷೆ' ಪರಾ. ೭. ಜೈನರ 
೦ದು ಪಂಥ: ಈ ಸಂಪ್ರದಾಯದಲ್ಲಿ ದಿಗಂಬರ, ಶ್ವೇತಾಂಬರ ಎಂಬ 

ಪ್ರಭೇದವಿದ್ದರೂ . . . ಈ ಗ್ರಂಥಗಳು ಸರ್ವಸವ್ಮತಗಳಾಗಿರುವುವು 
(ಹಿಂದಸಾ. ೭೪) : ಜೈನರ ಪ್ರತಿಮೆಗಳು ಕೆಲವು ಶ್ವೇತುಂಬರಪಂಕ್ತಿಗೆ 
ಸೇರಿದವು, ಮತ್ತೆ ಕೆಲವು ದಿಗಂಬರೆಪಂಕ್ಷಿಗೆ ಸೇರಿದವು (ಥಾರದ. ೩೧೮); 
ಶ್ವೇತಾಂಬರೆ ದಿಗಂಬರರೆಂದು ಎರಡು ಪಂಗಡಗಳಾಗಿ ಒಡೆದದ್ದು . 
ಭದ್ರಬಾಹುವಿನ ಕಾಲದಲ್ಲಿ (ಕಶಾಅ. ೬೯). [ಸಂ.] 

ದಿಗಂಬರತ್ವ (ನಾ). ಬೆತ್ತಿಲೆಯಾಗಿರುವಿಕೆ ; ನಗ್ನತೆ: ಮಹಾತ್ಮರುಗಳು 
ಮಾತ್ರ ಈಗ ದಿಗಂಬರತ್ವವನ್ನು ಸ್ವೀಕರಿಸಿ ಅದರೆ ಪವಿತ್ರತೆಯನ್ನು 
ಸಾರಿದ್ದಾರೆ (ಭಾರದ. ೧೮೫). [ ಸಂ. ] 

ದಿಗಂಬರದೀಕ್ಷೆ (ನಾ). [ಜೈನ] ಸಂನ್ಯಾಸದೀಕ್ಷೆ: ಎಶಾಖಭೂತಿಯೆೊಡನೆ 
 ವಿಶ್ವನಂದಿಯುಂ ದಿಗಂಬರದೀಕ್ಷೆಯಂ ಕೆಯ್ಕೊಂಡಂ (ಶಾಂತಿಪು. ೭-೫೮ ವ). 

[ ದಿಗಂಬರ + ದೀಕ್ಷೆ] 

ದಿಗಂಬರಮುದ್ರೆ (ನಾ). [ಜೈನ] ಬೆತ್ತಲೆಯಾಗಿರಂವಿಕೆ ; ಬಟ್ಟೆಯನ್ನು 
ಧರಿಸದಿರಂವಿಕೆ; ನಗ್ನತೆ: ಜೈನದೀಕ್ಷಯ ಕೊನೆಯ ಹಂತವಾದ ದಿಗಂಬರ 
ಮುದ್ರೆಯ ವಿಷಯದಲ್ಲಿ ಜನರು ಅರಿವಿಲ್ಲದೆ ಲಘುವಾಗಿ ಮಾತನಾಡುವು 
ದುಂಟು (ಭಾರದ. ೧೮೩). [ ದಿಗಂಬರ * ಮುದ್ರೆ] 

ದಿಗಂಬರರೂಪ (ನಾ). ನಗ್ನರೂಪ ; ಬೆತ್ತಲೆಯ ಸ್ಥಿತಿ: ಆದಿಶೀರ್ಥ 
ಕರ್ತಾರನ ದಿಗಂಬರೆರೊಪಮಂ ಕಾಣಲೊಡಂ ಶ್ರೀಮತಿಯಾದ ಭವದೊಳ್‌ 
ವಜ್ರಜಂಘನುಂ ತಾನುಮಿರ್ದ ಸರ್ಪಸರೋವರದೊಳ್‌ ಚಾರಣಯುಗಳಕ್ಕೆ 
ವಿಧಿಪೂರ್ವಕಂ ಮಹಾದಾನಮರಿತ್ತು (ಆದಿಪು. ೯-೦೩೦ ವ), 

[ ದಿಗಂಬರ + ರೂಪ] 

ದಿಗಂಬರಲೀಲೆ (ನಾ). ೧. ಆಕಾಶದ ಶೋಭೆ. ೨. [ಜೈನ] ಬೆತ್ತಲೆ 
ಯಾಗಿರಂವ ಸಂನ್ಯಾಸದ ಶೋಭೆ. ೧, ೨: ತವೆ ತಮ 
ದೊಡ್ಡು ರಾಜಿಸಲೊಡರ್ಚೆ ದಿಗಂಬರಲೀಲೆ ಪುಟ್ಟಿ ಭೂಭುವನಜನಕ್ಕೆ 
ದರ್ಶನವಿಶುದ್ಧತೆ . . . ಜಿನಂ ಸಿವಿಗೆಯನೇಟುವಂತುದಯಶೈಲಮನೇಜ್‌ದ 
ನಂಬುಜಪ್ರಿಯಂ (ಪುಜೃಪು. ೧೩-೬೦). [ದಿಗಂಬರ 4 ಲೀಲೆ] 

ಧಿಗಂಬರವಿಳಾಸೆ (ನಾ). [ಜೈನ] ಬೆತ್ತಲೆಯಾಗಿರಂವ ಸಂನ್ಕಾಸದ 
ಶೋಭೆ: ದಿಗಂಬರವಿಳಾಸಮಂ ಬಯಕೆ ತೀರ್ವಿನಂ ತಾಳ್ವಿದೆಂ ಯುಗಂಧರ 
ಮಹಾಮುನೀಂದ್ರ ಪದಪಂಕಜೋಪಾಂತದೊಳ್‌ (ಅದಿಪು. ೩-೬೭). 

[ದಿಗಂಬರ + ವಿಳಾಸ (ಎ ವಿಲಾಸ)] 

ದಿಗಂಬರವೇಷ (ನಾ). ೬ ದಿಗಂಬರತ್ವ : ಸಮರೆತಸನಿಖ್ಯದೊಳ್‌ ಸತಿ 
ದಿಗಂಬರವೇಷಮನಾಂತು . , . ತನ್ಮನೋರೆಮಣನ ಹೃನ್ನಿಧಾನಮನು 
ಪಾರ್ಜಿಪ ಯೋಗಿನಿಯಂತಿರೊಪ್ಪಿದಳ್‌(ಕಾವ್ಮ ಸಾ. ೬೬೫.[ದಿಗಂಬರ.- ವೇಷ] 

ದಿಗಂಬರ, (ನಾ). ನಗ್ನರೂಪದಲ್ಲಿರುವ ಸಂನ್ಯಾಸಿ : ಉಡು ಏಕಾಂತ 
ನಿವಾಸಿಯೆ ತೋಳ ದಿಗಂಬರಿಯೆ ಎತ್ತು ಬ್ರಹ್ಮಚಾರಿಯೆ ಬಾವುಲು ತಲೆಕೆಳ 
ಗಾಗಿರ್ದೊಡೆ ತಪಸ್ವಿಯೆ (ಸಮಾವ. ೨೦-೭೭). [ ಎ ಸಂ, ದಿಗಂಬರ] 

ದಿಗಂಬರ್ಕಿ (ನಾ). ನಗ್ನಳಾಗಿರಂವವಳು ; ಬೆತ್ತಲೆಯಾಗಿರಂವವಳು ; 
ಕನಕಪುಥಳಿಗೆ ಶಶಿಗಲ್ಲೊಪ್ಪವಿಟ್ಟು ತತ್ಕೊಳದ ಪರಿವೇಷದೊಳು ನಿಲಿಸಿ 
ದೊಲು ಹೆಟ್ಟಿಗೆಯ ರಂಗದೆಳಿವೆಳಗಿನಲಿ ದಿಗಂಬರಿಯರೆಂತೆ ಪರಿಶೋಭಿಸುತಿರೆ 
(ನವಮೋ. ೦೦-೫೩೭). ಸಂ, ದಿಗಂಬರೀ] 

ದಿಗಂಬರೆ (ನಾ). ಬೆತ್ತಲೆಯಾದವಳು ; ನಗ್ಗೆ: ತನಿವೇಟದಲಿ ತಾಮಸಿ 
ದಿಗಂ[ಪಾಕಾಂ. ನಿಶಾಂ, ನಿರೆಂ]ಬರೆಯಾಗಿ ನೆಲಿದಪ್ಪಿದಳು ನಿಜಪತಿಯ 


(ತೊರರಾ, ೫-೩-೪). [ ಆಂ, ದಿಗಂಬರೀ] 


ದಿಗಡುದಿಮ್ಮಿ 


ಸ್ವೇಚ್ಛಾವೃತ್ತಿ 


. ಅವಳ ದೆಸೆಯಿಂದ ಕೆಟ್ಟು 


ದಿಗಡುದಿಮ್ಮಿ (ನಾ). ಸೊಕ್ಕಿದವಳು ; ಕೊಬ್ಬಿದವಳು ; 
ಯವಳಂ : ಆ ದಿಗಡುದಿಮ್ಮಿ ಸುನಂದಾ... 
ಹೋಗಿ ಬಿಟ್ಟದ್ದ ನಾತ (ಬಾಳಿಜಿ. 8೨), 
[ ದಿಗಡ್ಕು (« ಹಿಂ. ಮರಾ. ಧೀಂಗಡ್‌) + ದಿಮ್ಮಿ] 
ದಿಗಣ, ಜಿಗಣ, ದಿಗಿಣ (ನಾ). ಮದ್ದಳೆಯ ಶಬ್ದಕ್ಕೆ ಸರಿಯಾಗಿ ಕುಣಿ 
ಯಂವ ಕುಣಿತ. ಜಿಗಣ: ತಾಳಮದ್ದಲೆ ಜಿಗಣಕ್ಕೆ ಸರಿಯಾಗಿ ಕುಣಿತಹಾಕಿ 
, : * ನಲಿಯುವುದು ಒಂದು ಭಾಗ (ಹುಟ್ಕಹ. ೮೨). ದಿಗಿಣ: "ನನ್ನ 
ವೇಷ ಚೆಂದ... ನನ್ನ ದಿಗಿಣ ಬಲ' ಎಂದು ಬರಿದೆ ಅವರವರೇ 
ಅದನ್ನು ಕೊಚ್ಚಿ ಕೊಂಡರೆ ಸಾಕೇನು ? (ಸ್ಮಪ್ಮಹೊ. ೦೩೭). 
ದಿಗಣ ಹಾಕು ಎ ವಂದ್ಹಳೆಯಂ 'ತಾಳಕ್ಕೆ ಸರಿಯಾಗಿ ಕುಣಿ: ಇವೆಲ್ಲ 
ಒಂದು ಕುಣಿತವೋ? ಬರಿದೆ ಕುಣಿದರೆ ಸರಿಯೆ; ಇವಕ್ಕೆ ಗತ್ತು ಬೇಕೇ? 
ಇದೆಲ್ಲ ಬರಿದೆ ದಿಗಣ ಹಾಕುವುದು (ಹಹಸ. ೩೫. [?) 
ದಿಗದಿಗನೆ (ಅ). ಒಂದಂ ಅನಂಕರಣಾವ್ಯಯ ; ಬೇಗಬೇಗನೆ ; ರಭಸ 
ದೊಡನೆ: ದಿಗಿದಿಗಿ£ದಿಗದಿಗ] ನೊಡನಿದಿರಾಗಿ ಬಹಳು ನಸುನಗುತ 
ರಾಯನನಪ್ಪುವಂತೆ ಭುಗಿಲನೆ ತಿರುಗುವಳರಸನೊಳ್ಳುನಿದಡ್ಡಮೊಗವಿಕ್ಕಿ 
ಹೋಹಳಿಂಬಂತೆ (ಛರದ. ೧೨-೭೫); ದಿಗಿದಿಗಿ ದಿಗದಿಗ] ಕೆಯ್ತಂದು ಕಡೆಯ 
ಬಾಗಿಲ ಸಾರ್ದು (ಭರತ. ೪೬-೪೦), [ದಿಗದಿಗೃ 4 -ಅನೆ,] 
ದಿಗಧಿಪ (ನಾ). ದಿಕ್ಕಿನ ಒಡೆಯ,- ದಿಕ್ಟಾಲಕ: ಸ್ತಂಬೇರೆಮನೆಂಟು 
ಮನೊತ್ತಂಬದೆ ದಿಗಧಿಪರೊಳೀಬ್ದುಕೊಂಡು . -ಖಳಿಂ ಶಿಕ್ಷಿಸಿದಂ 
(ಆಗವಿ. ೧೧-೮೦) ; ದಿಗಧಿಪರಂ ತೆರೆಳ್ಳುವೆವೊ ನಾಗನಿವಾಸದ ಶೇಷನಂ 
ಬರಲ್‌ ತೆಗೆವೆವೊ ... ಬಗೆಮಿಗೆ ಪೇಟ್‌ ಮೆಂಬ ಕಡುಪಂ ತಳೆದಿರ್ದೆವಿಳಾಧಿ 
ನಾಯಕಾ (ದಶಕು. ೪-೧೬). [ಸಂ.] 
ದಿಗಧೀಶ (ನಾ). ಇ:ದಿಗಧಿಪ; ಮಹಿಳಾಸಹಿತಂ ವಾಹನಸಹಿತಂ ಸಂಗೀತ 
ಸಹಿತಮತಿಶುದ್ಧ ಮನಸ್ಸಹಿತಂ ನಿಜವಿವಿಧಾಯುಧಸಹಿತಂ ನಿಖವೇಟ್ದು 
ನೆಲೆಯೊಳಿರೆ ದಿಗಧೀಶೆರ್‌ (ಉಾಂತಿಪು. ೦೦-೩೨) ; ದಿಗಧೀಶರ್‌ ಜಗದೀಶ 
ರೊಳಿ್‌ ಪೊಲಗಿಡಲ್‌ ದಿಗ್ಗಂತಿಗಳ್‌ ಸೈನ್ಯದಂತಿಗಳೊೊಳ್‌ ಪಲ್ಲಟವಾಗಲ್‌ 
(ಜಗವಿ, ೦೫-೮೦); ಆಯೆಡವಂಕ ಬಲವಂಕದಿ ಕೇಶವಾಂಬುಜಪುತ್ರರಿಂದ್ರಾಗ್ನಿ 
ಯಮ ನಿರುತಿ ಪಾಶಧರರನಿಲವಿತ್ತಪನೀಶನೆಂಬ ದಿಗಧೀಶರಿರ್ದರು (ಸಿದ್ಧ 0೩, 
೧-೧6). [ಂ,] 
ದಿಗಧೀಶಕಾಂತೆ (ನಾ). ದಿಕ್ಕಿನ ಒಡೆಯನಾದವನ ಸತಿ,-ಕಾಂತೆ ; p 
ಶಚೀದೇವಿ, ಸ್ವಾಹಾ ಮತ್ತು ಸ್ವಧಾ, ಶ್ಯಾಮಲಾದೇವಿ, ದೀರ್ಫಾ 
ದೇವಿ, ಖುದ್ಧಿ ಮತ್ತು ವಾರಂಣಿ, ಅಂಜನಾ, ಖಂದ್ದಿ, ಶಿವೆ-ಇವರು 
ಕ್ರಮವಾಗಿ ಅಷ್ಟದಿಕ್ಟಾಲಕರ ಪತ್ನಿಯರಂ : ದಿಗಧೀಶಕಾಂತೆಯರ್‌ 
ಮಿಂದೊಗೆದಾಗಳ್ತಂದು ಕೇಶೆಸಂಸ್ಕಾರಕ್ಕಾವಗಮಂತೆ  ಧೂಪವರ್ತಿಯೆ 
ಪೊಗೆದತ್ತೆನಿಸಿ ದೆಸೆದೆಸೆಯೊಳೆಸೆದತ್ತು ತಮಂ (ಪಾರ್ಶ್ವಪು. ೦೦-೦೩). 
[ ದಿಗಧೀಶ + ಕಾಂತೆ] 
ದಿಗಧೀಶಪದವಿ (ನಾ). ದಿಕ್ಬಾಲಕನ ಅಧಿಕಾರ : ಧನಕ್ಕೊಡೆಯಂ ಕುಬೇರ 
ನಾಗಿ ಮೆಅದಿರ್ಪದೆಂದು ದಿಗಧೀಶಪದವಿಯಿತ್ತು *  ಭಕ್ತರಂ 
ಪೊರೆಯುಶಿರ್ದಂ (ಅದ್ಭುತ. ೧೯-೯). [ ದಿಗಧೀಶ * ಪದವಿ] 
ದಿಗರ್‌ "ದಿಗರು' ನೋ. 
ದಿಗರ್‌ಜವಾಬು "ದಿಗರುಜವಾಬು' ನೋ. 
ದಿಗರ "ದಿಗರಂ' ನೋ. 
ದಿಗರು, ಡಿಗರಂ, ದಿಗರ್‌, ದಿಗರ, ದಿಗಂರಂ (ನಾ). ೧. ಪ್ರತಿಯಾಗಿ 
ಹೇಳುವುದು ; “ಎದಂರುವಾದಿಸಂವುದಂ ; ವಾದ” (ಜಾನಕೋ. ಇ). 
"ದಿಗರುಜವಾಬು' ಪರಾ. ಡಿಗರು: ೨. “ಸೊಕ್ಕು; ಗರ್ವ” 
(ಜಾನಕೋ. ೬೩). ದಿಗರ್‌; (ಗಂ). ೩. ಅನ್ಯ; ಬೇರೆಯಾದ: (೪. 


೩೮೯೮ 


೩0 


15 


40 


ದಿಗಿಲ್‌ 


ದಿಗರ : ೩. ದಿಗರ ತಾಲ್ಲೂಕಿಗೆ ಹೋಗಿರುವ ರೈತರು . . . ಜಿರಾಯಿತು 
ಕೆಲಸದಲ್ಲಿಡಬೇಕು (ಮಹ3ವಂ. 11, ೬೨). ದಿಗುರು: ೧. "ದಿಗುರಂತ್ರರ' 
ಪರಾ. (+ ಪಾರ. ಮರಾ. ದಿಗರ್‌ ; ಹಿಂ. ದಿಗರ್‌, ದಿಗಾರ್‌ 

ದಿಗರುಜವಾಬು, ದಿಗರ್‌ಜವಾಬು (ನಾ). ಎದಂರುತ್ತರ ; “ವಿರಂದ್ಭ 
ಮಾತಾಡುವುದು” (ಜಾನಕೋ. 8). ದಿಗರ್‌ಜವಾಬು: ವಿಪ್ರಲಂಭಃ, 
ವಿಸಂವಾದಃ - ೨ ವಿಪರೀತವಾಗಿ ನುಡಿಯುವದು ಅಂದರೆ ಕ್ರಮತಪ್ಪಿ 
ಮಾತಾಡುವದು, ಅಥವಾ ದಿಗರ್‌ಜವಾಬು ಕೊಡುವದು (ಸಿದ್ಧಾಂತಿ. ೬೯). 

[ ದಿಗರು + ಜವಾಬು) 

ದಿಗವಲೋಕನ (ನಾ). ಎಲ್ಲಾ ದಿಕ್ಕುಗಳನ್ನು ನೋಡುವುದು. "ದಿಗವೆ 
ಲೋಕನಗೃಹ' ಪರಾ. [ಸಂ.] 

ದಿಗವಲೋಕನಗೃಹ (ನಾ). ಎಲ್ಲಾ ದಿಕ್ಕುಗಳನ್ನೂ ನೋಡಲಾಗಂವಂತೆ 
ಕಟ್ಟಿದ (ಎತ್ತರವಾದ) ವಂನೆ: ಗಿರಿಕೂಟಮೆಂಬ ದಿಗವಲೋಕನ 
ಗೃಹಮುಂ ವರ್ಧವಸಾನಮೆಂಬೀಕ್ಷಣಪ್ರಿಯ ಪ್ರೇಕ್ಷಾಗೃಹಮುಂ (ಆದಿಪು: 
೧೩-೩ ವ); ದಿಕ್‌ಸ್ವಸ್ತಿಕಮೆಂಬ ಸುಧಾಭೂಮಿಯುಂ ಸುವಿಧೆಯೆಂಬ 
ಚಕ್ರಮುಮವಾಯಷ್ಟಿಯುಂ ಗಿರಿಕೂಟಮುಮೆಂಬ ದಿಗವಲೋಕನ 
ಗೃಹಮುಂ '(ಅಜಿಪು. ೧೦-೦ ವ). [ದಿಗವಲೋಕನ + ಗೃಹ] 

ದಿಗಟ (ನಾ). ಒಂದಂ ಮನೆತನದ ಹೆಸರಂ; ಸ್ವಸ್ತಿಶ್ರೀದಿಗಟರ ಬೆಸುಗಿ 
ಕೊಟ್ಟದು ಗೋಸಹಸ್ರ ನಾಲ್ಕುಕೇರಿಗೆ ನೆಆ್‌ಯೆ ಗೋಸ[ಹ]ಸ್ರಂ 
(ಎಕ. ೪11, ಶಿಕಾರಿ. ೪೩-೨೦; ಸು. 89002). 7? 

ದಿಗಾರ (ನಾ). [ಅಶ್ವಶಾ] ಕುದಂರೆಗೆ ಬರಂವ ಒಂದು ಬಗೆಯ ಬೇನೆ, _ 
ಶೊಲೆ ; ನಾಲ್ಕನೆಯ ಜಾವದ -`ಶೂಲೆಗೆ ದಿಗಾರವೆಂಬುದು (ಅಕ್ಕಟೀ- 
0೨-00). 1 21 

ದಿಗಾಳಿ (ನಾ). ದಿಕ್ಕುಗಳ ಗುಂಪು,-ಸಾಲು: ವಾಜಿ ಸಿಂಧುರ ರಥವೃಂದ 
ಮಾರ್ಭಟಿಸಿ . . . ಪೋರ್ದುದು - ಭೂಮಿ ದಿಗಾಳಿ ಕಂಪಿಸೆ (ಹಮ್ಮಾರ. 
೩-೪೦). [ ೦. ದಿಗಾಲಿ] 

ದಿಗಿಣ "ದಿಗಣ' ನೋ. 

ದಿಗಿಭ (ನಾ).ಎದಿಗ್ಗಜ ೧: ದಿಗಿಭ ನಿಭಂಗಳಪ್ಪ ಸಮರದ್ವಿರದಂಗಳ ಯುದ್ಧ 
ಕೇಳಿಯಂ ಬಗೆಗೊಳೆ ನೋಡಲುಂ ನೆಗಟ್ಟಿ ಮಲ್ಲರುಮಂ ಪಿಡಿದೊತ್ತಿ 
(ಆದಿಪು. ೮-೪೮) ; ಜ್ಮಾರಾವಕ್ಕಗಿದಳ್ಳಿ ಬಳ್ಳೆ ದಿಗಿಭಂ ಕೋದಂಡದೊಳ್ಳೂಡಿ 
ಕೊಂಡಾರುತ್ತುಂ ನಿಶಿತಾಸ್ತದಿಂದಿಸೆ (ಪಂರಾಮಾ, ೧೩-೧೨೦); ಜಲಧಿ 
ಮೇರೆಯನೊದೆದು ಹಾಯಲಿ ನೆಲನನಿಳುಹಲಿ ದಿಗಿಭವಿನಮಂಡಲಕೆ ಕಾಳಿಕೆ 
ಯಿಡಲಿ ನಡೆದಾಡಲಿ ಕುಲಾದ್ರಿಗಳು (ಕುವ್ಯಾವಿ. ೭-೨೩). [ಸಂ.] 

ದಿಗಿಭೇಂದ್ರ (ನಾ). ದಿಗ್ಗಜಗಳಲ್ಲಿ ಶ್ರೇಷ್ಠವಾದಂದಂ; ಐರಾವತ: 

` ನೆಗಟ್ಟಮರನಗೇಂದ್ರಮನಾ ದಿಗಿಭೇಂದ್ರಂ ಪೊರ್ದಿದಲ್ಲಿ ಸುರತೂರ್ಯರೆವಂ 
ನೆಗಟ್ವ್‌ನೆಗಂ ಕನಕಾದ್ರಿಗೆ ಖಗಾದ್ರಿ ಸಂತಸದೆ ಬಿರ್ದುವಂದಂತಿರ್ಕುಂ 
(ಅಜಿಪು. ೪-೨೬). [ದಿಗಿಭ+ ಇಂದ್ರ] 

ದಿಗಿಲ್‌, ದಿಗಿಲು (ನಾ). ೧. ಒಂದಂ ಅನಂಕರಣ ಶಬ್ದ. “ದಿಗಿಲನೆ' 
ಪರಾ. .೨. ಹೆದರಿಕೆ; ಭಯಂ ; “ಜಜ್ಜರಿತ ಧೈರ್ಯ” (ಹತುನಿ. ಕ. 1, 
೬೪). ದಿಗಿಲು: ೨. ಪುಟ್ಟಿ ದಿಗಿಲುರೆದಲ್ಲಿ ನಯನಗಳಿಟ್ಟು ನೋಡಂಗಾಂಗ 
ಭಸಿತದಿ ಕಟ್ಟಿದುರುಲಿಂಗವನು ಕಂಡಳು (ಬಿಜ್ಮಪು. ೯೪-೧೬) ; ಹಿರಿತನಕೂ 
ಕೆಳೆತನವೇ ಮಿಗಿಲು ಇದರೊಳಿಲ್ಲ ಔಚಿತ್ಯದ ದಿಗಿಲು (ಗಣೇಶ. ೨-೨೮) ; 
ಇನ್ನು ಅವನಿಗೆ ಯಾರೆ ದಿಗಿಲೂ ಇಲ್ಲ (ಆರ್ಯಕ. ೧೪). 
೩. .ದಿಗ್ಭ್ರವೆಂ; ದಂಗು; ಕಕ್ಕಾವಿಕ್ಕಿ. "ದಿಗಿಲುಗೊಳಂ' ಪರಾ. 

ದಿಗಿಲುಭುಗಿಲಾಗು ಎ ಗಾಬರಿಯಂಂಟಾಗಂ ; ತಳೆವಂಳವಾಗು: 
ಗೌರಿಗೆ ಎದೆಯಲ್ಲೆಲ್ಲಾ ದಿಗಿಲುಭುಗಿಲಾಯಿತು (ನಡೆದಾ. 11, ೮೯೨), 
[ದೇ.8 ತಮಿ. ಶಿಕಿಲ್‌, ತಿಕಿರ್‌; ತುಳು. ದಿಗಿಲ್‌ ; ತೆಲು. ದಿಗುಲು) 


ದಿಗಿಲನೆ 


ದಿಗಿಲನೆ (ಅ). ದಿಗಿಲ್‌ ಎಂದು: ಪಗಲು ಕಡೆಗುಣೆ ತಮವೆಂಬ ಗಿಡುಗಂ 
ಗಳ್ಳಿ ಖಗದ ಮಲಾಗಳು ಬಿಗುರ್ತೊೋಡಿ ಮನೆ ಮನೆಯ ಗೂಡುಗಳ 
ಪೊಕ್ಕೆದೆ ದಿಗಿಲನುರಿಯಲಂತ್ಕದ ಗುಣವ ಸಾರುತಸ್ಥೃಶ್ಯಮಾಗಿ ಮೊಗವೆಯ್ದೆ 
ಹೊತ್ತಿ ಹೊಗೆವಂತುರಿಯುತಿರ್ಪ ದೀಪಗಳ ಸಂತೈಸಲೈತಂದಂದದಿಂ ಪೂರ್ವ 
ನಗದಗ್ರದೊಳಗುದಯವಾದನಾ ತರೆಣೆ (ಭಾವಜಿಂ. ೭-೦೪). "ಧಿಗಿಲನೆ? 
ಪರಾ. [ದಿಗಿಲ್‌ + - ಅನೆ] 

ದಿಗಿಲಾನ್‌ (ಕ್ರಿ). ಭಯವನ್ನು ಹೊಂದು; ಹೆದರು : ದಿಗಿಶಾಂತು 
ಪತ್ರೋಪಹಾರವ ತಂದಿತ್ತರವಗೆ (ಮೋಹತ. ೦೯-೭೨); ವಿಗಡವಗಿದೆ ನಿನ್ನ 
ಪಯಣಕ್ಕೆಯೆನ್ನದೆ ದಿಗಿಲಾಂತುದೀ ಗಳಿಗೆಯೊಳು ಅಗಲಿದೊಡೆಂತು 
ಜೀವಿಪೆನು (ಮೋಹೆತ. ೨೮-೩೯).  ದಿಗಿಲ್‌ + ಆನ್‌] 

ದಿಗಿಲಿಸು (ಕ್ರಿ). ೧. ಶೋಭಿಸುವಂತೆ ಮಾಡು ; ವಿಜೃಂಭಿಸುವಂತೆ 
ಮಾಡು; ಮೆರೆಸು (?) : ಬಂದನೊಲವಿಂ ಗೊರವ ಕುಂತುಮ ಗಂಧದನು 
ಲೇಪನದ ಕೊರೆಳೊಳಗೊಂದಿದೊಚ್ಚರಗವಡೆಗಳ ಕಂಬಳಿಯ ಕುಪ್ಪಸದ 
ಚಂದದಿಂ ಪೀಲಿಯ ಚಮರೆ ಛತ್ರಂ ದಿಗಿಲಿಸುತೆ ತುರಗಗಮನದಿ ಮುಂದೆ 
ನುಡಿಸುವ ಢಕ್ಕೆಗಳ ಕೊಂಬುಗಳ ರವ ಮೊಳಗೆ (ಕಂಕದಾ. ೧೩-೩೩) ; 


“ಅಲ್ಲಾಡಿಸು” (ಕಂಕರಾ. ಕೋಶ). ೨. (?).: ಸಚ್ಚಿದಾನಂದೈಕ ಭಕ್ತರು. 


ನಿಚ್ಚಳದಿ ಹರಶರಣರೆ ೈತಂದುಚ್ಚವದಿ ಗಣಪರ್ವಗಳ ವಪಡಿದರು ತಮ 
ತಮಗೆ ಅಚ್ಚರಿಯವಹ ಸಂಭ್ರಮಂಗಳ ಸಚ್ಚರಿತ ದಿಗಿಲಿಸುತೆ ಲಿಂಗದಿ 
ಬೆಚ್ಚು ತಾನಂದಾರ್ಣವದೊಳೋಲಾಡುತೊಪ್ಪಿದರು 
“ದಂಗಾಗುವಂತೆ ವರ್ಣಿಸಂ” (ಕಂಕದಾ. ಕೋಕ). 
[ ದಿಗಿಲ್‌್‌ * - ಇಸ್ಕು] 
ದಿಗಿಲು "ದಿಗಿಲ್‌' .ನೋ. 
ದಿಗಿಲುಗನಸು (ನಾ). ಗಾಬರಿಗೊಳಿಸುವ ಕನಸು: ಹೆಗಲುಗನಸುಗಳು 
ದಿಗಿಲುಗನಸುಗಳು ಬರಲು ಜ:ತ್ರೆಗಾಗಿ ಹೃದಯ ಹೃದಯಗಳ ಕೂಡಲಾಗು 
ವುದು ದೇವಯಾತ್ರೆಗಾಗಿ (ಸೂರ್ಯಪಾ.. ೩೪-೧೧). 
[ ದಿಗಿಲು (<ದಿಗಿಲ್‌) + ಕನಸು] 
ದಿಗಿಲುಗೊಳ್‌, ದಿಗಿಲುಗೊಳು, ದಿಗಿಲುಗೊಳ್ಳು (ಕ್ರಿ). ೧. ಹೆದರು ; 
ಅಂಜು; ಭಯಪಡಂ. "ದಿಗಿಲುಗೊಳಿಸು' ಪರಾ. ದಿಗಿಲುಗೊಳು : 
೨. ದಿಗ್ಭ್ರಮೆಗೊಳ್ಳು; ದಿಕ್ಕು ತೋಚದಂತಾಗು. ದುಗುಡದಿಂ ಬಳಲು 
ವನು! ಹೇರನಿಳಿಸಿದೆಯಾ? ದಿಗಿಲುಗೊಳುವನು! ನೀನು ದಾರಿ ತಿಳಿಸಿದೆಯಾ? 
(ಕಎಖು. ೩೬-೦). ದಿಗಿಲುಗೊಳ್ಳು : ೧. ಮುಗಿಲ ಚರಿತೆಯ ಕೇಳಿರಿ | 
ಮೊಗವ ಕಂದಿಸಿ ನುಡಿಯ ನಂದಿಸಿ ದಿಗಿಲುಗೊಳ್ಳಲು ಬೇಡಿರಿ (ಕಎಪು. 
೩೦-೦೪) ; ನುನು ದಿಗಿಲುಗೊಂಡು ತಕ್ಷಣ ಎದ್ದು ಕಛೇರಿಗೆ ಬಂದೆ 
(ನಾಪೋಲೀ. ೩೮). ೨. ಗಿರಿಯ ದಿಗಿಲುಗೊಂಡು ಕಂಬದಂತೆ ನಿಂತುಕೊಂಡಿದ್ದ 
(ಮಣ್ಮುಹೆ. ೯೦) ; ಆದಿನಾಥ ದಿಗಿಲುಗೊಂಡು ಪ್ರಶ್ನಿಸಿದ (ಅಶ್ರಮ. ೧೨). 
( ದಿಗಿಲು (ಎದಿಗಿಲ್‌) + ಕೊಳ್‌ 1. 
ದಿಗಿಲುಗೊಳಿಸು (ಕ್ರಿ). ಹೆದರಿಕೊಳ್ಳುವಂತೆ ಮಾಡು ; ಭಯಪಡು 
`ವಂತೆ ಮಾಡು: (8). [ದಿಗಿಲುಗೊಳ್‌ + - ಇಸ್ಕು) 
ದಿಗಿಲುಗೊಳು 'ದಿಗಿಲುಗೊಳ್‌' ನೋ. 
ದಿಗಿಲುಗೊಳ್ಳು "ದಿಗಿಲುಗೊಳ್‌' ನೋ. 
ದಿಗಿಲುಬಡಿ (ಕ್ರಿ). ಹೆದರಿಕೆಯಾಗು ; ಭಯವುಂಟಾಗಂ : ರಂಗಣ್ಣನಿಗೆ 
“ಇದು ಏನೋ ಪೇಚೇ ಬಂತು' ಎಂದು ದಿಗಿಲುಬಡಿದರೂ ತೋರಗೊಡ 
ಲಿಲ್ಲ (ಅಪನಾ. ೧೩). [ದಿಗಿಲು (ಎದಿಗಿಲ್‌) + ಬಡಿ] 
ದಿಗಿಲುಬೀಳು (ಕ್ರಿ). ಗಾಬರಿಯುಂಟಾಗು ; ಅಂಜಿಕೆಯಾಗು ; ಭಯ 
ವಾಗು: ಅದು ಕೋಣವೋ ಬ್ರಹ್ಮರಾಕ್ಷಸವೋ ಎಂದು ಅವನಿಗೆ ದಿಗಿಲು 
ಬಿತ್ತು (ಕಂಬಹು. ೩೦). [ದಿಗಿಲು (ಎದಿಗಿಲ್‌) + ಬೀಳ್ಕು ( ಎಬೀಬ",)] 


(ಶಂಕದಾ, ೩-೨೮) ; 


೩೮೮೯ 


10 


28 


40 


ದಿಗುಪಾಲಕ 


ದಿಗಿಲುಹಾರು (ಕ್ರಿ). ದಿಗ್ಭವೆಂಯಾಗು ; ಗಾಬರಿಬೀಳು : ಐದು ನಿಮಿಷ 
ಕ್ಕೊಂದು ರೈಲು ಬರುವ ಗದ್ದಲ ನೋಡಿಯೇ, ನನಗೆ ದಿಗಿಲುಹಾರಿದೆ 
(ಆಳನಿ. ೧೦೯). [ದಿಗಿಲು (<ದಿಗಿಲ್‌) + ಹಾರ್ಕು (-ಪಾಜ್ಮು)) 

ದಿಗಿಲೆನ್‌ (ಕ್ರಿ). ಹೌಹಾರು ; ಭಯಪಡು : ಸ್ಮರಜಸಾಧ್ವಸದಿಂ ದಿ[ಪಾ3. 
ಇ)ಗಲೆಂದು ಗೂಡುವಾಯ್ಡುದು ನೃಪಕನ್ನೆಗಾಗಳೆರ್ದೆ ನೋಡಲೊಡಂ 
ಮನುವಂಶಮೇರುವಂ (ವರ್ಧಪು, ೬-೧೫); ದಿಗಿಲೆಂದಿತ್ತು ವಿಯೋಗಿ 
ವೃಂದ ಹೃದಯಂ ವಾಸಂತಿಕಾವಪಹಾಸದೆೊಳ್‌ (ಗಿರಿಕ. ೭-೩೮) ; ಬಸವಯ್ಯ 
ಹೊಗಳುತಿರಲ್‌ ಹದನಟಾದೆದೆ ದಿ[2ಾ೫೦, ಧಿ)ಗಿಲೆನುತ್ತಾ ಕೆನ್ನರಯ್ಮನು 
ಮುಗಿದ ಕೈಗಳುವೆರಸಿ ಪರಿತಂದ (ಬಸಪ). 3೯-೩೨) ; ಕಾಂತರಾಲಿಂಗನ 
ದೊಳು ಪೊಂಚಿರ್ದ ಕಾಮಿನಿಯರೆದೆ ದಿ[ಐಟ. ಧಿ]ಗಿಲೆನಲ್‌ (ಜೃಮಿಥಾ, 
೨೬-೨೪). [ದಿಗಿಲ್‌ * ಎನ್ಸ್‌.1 

ದಿಗಿಲೇಳು (ಕ್ರಿ). ದಿಗಿಲ್‌ ಎಂದು ಏಳು ; ರಭಸದಿಂದ ಏಳು : ದಿಗಲೆದ್ದ 
ಗುಳಿಗಳ ಬಿಗಿದಿಟ್ಟು ಹಗಲ ಹೆಗಲಿನ ಮೇಲೆಯೊಂದು ಕಾಲನ್ನಿಟ್ಟು ಮುಗಿಲಿ 
ನೊಳು ಮುಗಿಯದಂತಾಗಿ ಮೇಲಕೆ ಸಾಗಿ ನಿಂತೆಯೊ ವಿರಾಟನಾಗಿ (ಗರಿ. 
೪-೧೩). [ದಿಗಿಲ್‌ * ವಳು, (ಏಲ್‌) ] 

ದಿಗೀಶ (ನಾ). - ದಿಕ್ಟತಿ: . ಶ್ರೀಶಭಾಷಾಧೀಶರುಂ ದೇವೇಶ ಮುಖ್ಯ 
ದಿಗೀಶರುಂ . . -ಯೋಗಾಚಾರ್ಯರುಂ ನೆರೆದೋಲಯಿಸುತಿರಲು 
(ಬಸಪು. ೨೪-೪೮). [ಸಂ.] 

ದಿಗೀಶ್ವರ (ನಾ). ಎ ದಿಕ್ಟತಿ : ಸರವೆತ್ತಿ ಪಾಡುವೈದೆಯರ ಗಾನಂ ದಿಗೀಶ್ವರರೆ 
ಕಿವಿಗುನಂದಮಂ. ಕಲ್‌ಯೆ. (ಿಲಪು, ೬-೩೪). [ಸಂ]. 

ದಿಗುಜಾತ (ನಾ). ದಿಕ್ಕುಗಳ ಗುಂಪು. -ಸವಂೂಹ : ಭೂತಳವನಂಬರವನಾ 
ದಿಗುಜಾತವನು ಬೆಳಗುತ್ತ ಸುಜನವ್ರಾತವೀಕ್ಷಿಸಲೈದಿತೀ ಪುನರ್ಭವದ 
ಸಂಸ್ಥಿತಿಯ (ನಿಧಾಗ. ೬-೧೧-೨೭). [ ಸಂ, ದಿಗ್ನಾ ತ] 

ದಿಗುಜಾಲ (ನಾ).:- ದಿಗುಜಾತ : ಸೂಳು ಮಿಗಲಳ್ಳಿರಿದವುರು ನಿಸ್ಸಾಳ 
ಕೋಟಿಗಳುದಯದಲಿ ದಿಗುಜಾಲ ಜರಿಯಲು . . . ನಡೆದುದು ಸೇನೆ 
ರವಿನಂದನನ ನೇಮದಲಿ (ಕುವ್ಯಾಕ. ೨-3). [ ಸಂ. ದಿಗ್ವಾಲ] 

ದಿಗುಡು "ತಿಗುಡ್ಕ್ಮು' ನೋ. 

ದಿಗುತಟ (ನಾ). ಎ ದಿಕ್ತಟ: “ದಿಗುತಟ - ದಿಕ್ತಟ - ದಿಗಂತ” (ತರೃಕೋ. 
೧೯); ಪೂರ್ಣಶಶಿಮಂಡಲದವೊಲು ತನುಕಾಂತಿ ತಿವಿದುದು ನಿಖಿಳ ದಿಗು 
ತಟವ (ಕುವ್ಕಾಕ. 6-೧೯) ; ಹೆತ್ತು ದಿಗುತಟ ತುಂಬೆ ರಾಯರ ಮೊತ್ತ 
ಗಟ್ಟಿದ ಸೇನೆ ಸಹಿತವೆಯೆತ್ತಿ ಬಂದುದು ಜನಕಭೂಪನ ರಾಜಮಂದಿರಕೆ 
(ಕೌಶಿರಾ. ೨-೮). [ ಎಂ. ದಿಸ್ತಟ) 

ದಿಗುದಂತಿ (ನಾ). ಎ ದಿಗ್ಗಜ ೧; ಅಗುರ್ವ್ವವೆತ್ತು ಪೋಲ್ತುದು ದಿಗು 
ದಂತಿಯಂ ವಿಜಯಕಾರಣವಣ್ಣನ ಗಂಧವಾರಣ (ಎಕ. ೪11, ಕನ್ನಗಿ. ೩೯- 
೩೨; 1149); ಕೀರ್ತ್ತಿಯಷ್ಟದಿಗುದಂತಿಪರೀತ ಮಹೀತಳಾಗ್ರದೊಳು 
(ಎಳ: ೩೪, ಅರಸೀ. ೨೧೭-೪೬ ; 3282) ; ಪ್ರಳೆಯಜಲನಿಧಿಯಂತೆ ದಳ 
ಬರಲಿಳೆ ಕುಸಿಯೆ ಕಮಠಂಗೆ ಮೇಲುಸುರುಲಿಯೆ ದಿಗುದಂತಿಗಳು ಮೊಣ 
ಕಾಲೂರಿ ಮನಗುಂದೆ (ಕುವ್ಠಾಉ, ೧೦-೪೦). [ “ಸಂ. ದಿಗ್ಗಂತಿನ್‌] 

ದಿಗುನಿಚಯ (ನಾ). ದಿಕ್ಕುಗಳ ಗುಂಪು,-ಸಮೂಹ: ತನುರುಚಿ ವಿಶದ 
ದಿಂದಾವರಿಸಿ ದಿಗುನಿ [ಪಾಕಾಂ: ಪ್ರ 1ಚಯದೆೊಳು ಧಳಥಳಿಸಿ ಬೆಳಗಿದುದೇನ 
ಬಣ್ಣಿಸುವೆ (ಬಸಪು, 6-00). [ ಆಂ. ದಿಜ್ನ್‌ ಚಯ] 

ದಿಗುಪಾಲ (ನಾ). ದಿಕ್ಕಿನ ಒಡೆಯ,-ಪ್ರಭು ; ದಿಕ್ತಾಲ: ಧ್ಯಾನದಲಿ 
ಕೈವರುಗಿದು ಶಂಕರ ನೀನೆ.ನಶಿಯೆ:ದೆನಂತಲಾ ಶಶಿ ಭಾನು' ದಿಗುಪಾಲರಿಗೆ 
ನಮಿಸುತ ಕೇಳಿ ನೀವೆಂದ (ಕುವ್ಮಾಅ. ೩-೨೮). [ «ಸಂ. ದಿಕ್ಟಾಲ] 

ದಿಗುಪಾಲಕ (ನಾ).ಎಧಿಗುಪಾಲ : ದಿಗುಪಾಲಕರು ನಿಜಮಂದಿರಕೆ ಸರಿದರು 
(ಕುವ್ಶಾಅ. ೧೩-೦೨), [ ಸಂ. ದಿಕ್ತಾಲಕ] 

27 


ದಿಗುಬಂಧನ 


ದಿಗುಬಂಧನ (ನಾ). ೧.:ದಿಗ್ಬಂಧನ ೧. ೨. (ಪ್ರಾಣಿಗಳಿಗೆ ಓಡಿ 
ಹೋಗಲಂ ಅವಕಾಶವಿಲ್ಲದಂತೆ) ಎಲ್ಲ ಕಡೆಗಳಿಂದಲೂ ಅಡ್ಡಿ 
ಮಾಡುವಿಕೆ, ನಿರ್ಬಂಧಪಡಿಸುವಿಕೆ: ಎಡೆಗೊಡದು ಬೇಂಟೆ ದಿಗುಬಂಧನ್‌ 
`ಮಾಡು ಕಾಡೊಡೆಯನಂ ನೋನು ಸೊಕ್ಕಿನ ಧೂಪಮಂ ಬೀಸು (ಹಶಕಾ, 


5-೨೯). [ <ಸೆಂ, ದಿಗ್ಬಂಧನ] 
ದಿಗುಬಲಿ (ನಾ).  ದಿಗ್ಬಲಿ ೨: ತಿಳಿಯದೊಡಲಂ ಕಡಿಕಡಿದು ದಿಗು 
ಬಲಿಯನೀಯಲೆ ನೋಡುವಂ (ಬಸಪಫು. ೪೫-೨೮) ; ಅವರೆ ತನುವನು 


ಯುದ್ಧರಂಗದಲಿ ದಿಗುಬಲಿಯ ಕೊಡಿಸುವೆನು (ಕುವ್ಠಾಅ. 6-೭) ; 
ನಿಃಶಂಕರೆಹ ಮೂವರೆನು ದಿಗುಬಲಿಯ ಕೊಡುವೆನೆಂದೆನುತ (ಉಶಿಂಾ೪. 


೩೯-೪೨) ; . ಅವನಂ ಸೀಳ್ದು. ದಿಗುಬಲಿಯನೀಯಬೇಕಲ್ಲದೆ ಬುಳ್ವುದೇ 
ಕೆನುತಿಂದ್ರನಂ ವೃತ್ತಜಂಭರಾರ್ದೆಚ್ಚರಂದು (ಜಿಲಪು. ೪೯-೧೫). 
[ <ಸಂ. ದಿಗ್ಬಲಿ) 
ದಿಗುಬಲಿಗೊಡು (ಕ್ರಿ). ೧. ದಿಕ್ಕುಗಳಿಗೆ ಬಲಿಯನ್ನು ಕೊಡು. 


೨. (ಆಲಂ) ಚೂರುಜೊರಾಗುವಂತೆ ಕಡಿದಂ ಎಸೆ, ಬಿಸುಡು : 
ಅಡವಿಯಲಿ ಹಿಂದೆಮ್ಮ ತಂದೆಯ ಕೆಡಹಿದಾತನೆ ಸಿಕ್ಕಿದೆಯಲಾ ಕಡಿದು 
ದಿಗುಬಲಿಗೊಡುವೆ- ಬಿಡೆ ಬಿಡೆ ಹೋಹೆಯಿನ್ನೆತ್ತ ಎನುತಸುರ 
ರಾಮನನೆಚ್ಚ ಮೂದಲಿಸಿ (ಕಾಿಶಿರಾ. ೩೩-3೮); ನೆಟ್‌ ನಿಮ್ಮ ನೆನೆಯ 
ಲೊಲ್ಲದ ಕುಜ*ಮನಮಂ ಸುಡುವೆಸೆಡುವೆ ದಿಗುಬಲಿಗೊಡುವೆಂ 
(ಕಂಕಳಂ. ೦೬).  ದಿಗುಬಲಿ.« ಕೊಡು, ] 
ದಿಗುಬಲಿಯಿಕ್ಕು (ಕ್ರಿ). -ದಿಗುಬಲಿಗೊಡು ೨: ಹೊಕ್ಕು ಹಗೆಗಳ ಹೊಯು, 
ದಿಗುಬಲಿಯಿಕ್ಕೆ ನನ್ನಯ ಹರುಷಜಲಧಿಯನುಕ್ಕಿಸಲು ಬೇಕು (ಕುವ್ಕಾಛೀ. 
೦.೨3). [ದಿಗುಬಲಿ * ಇಕ್ಕು) 
ದಿಗುಭಾಗ (ನಾ). ದಿಕ್ಕಿನ ಭಾಗ; ದೆಸೆ : ಮೇರುಪರ್ವ್ವತದ ದಕ್ಷಿಣ 
ದಿಗುಭಾಗದ ಭರತಕ್ಷೇತ್ರದೊಳೆು (ಇಆ. 27, ೯೬-೧೪; 1187); 
ಆಗಳಾವುದು ನೆಲನು ನಭ ದಿಗುಭಾಗವೆಲ್ಲಿಯದೆನಲು ಕಣೆಗಳು ತೂಗಿ 
ತುಣುಗಿದವರಿಭಟನ ಕರಿಘಟಿಯ ಮೈಗಳಲಿ (ಕುವ್ಯಾಳ. ೨-೦೪). 
[ ಆಸಂ. ದಿಗ್ಭಾಗ) 
ದಿಗುಭ್ರಮೆ (ನಾ). ದಿಕ್ಕುತೋಚದಿರುವಿಕೆ ; ಗಾಬರಿ: ರಣಮಹೀಸಂತ 
ಮಸಶಾಂತೇಕ್ಷಣರು ದಿಗುಭ್ರಮೆಯಲಿ ಸ್ವಕೀಯ ಕ್ಷಣನವನು ರಚಿಸಿದರು 
(ಕುವ್ಶಾದ್ರ್ಯೋ. ೧೫-೩0), [ <ದಿಗೃ ಮೆ] 
ದಿಗುವಂಡಲ. (ನಾ). - ದಿಜ್ಮಂಡಲ: ಉದ್ದಂಡ ಪದಹತಿಗಿಳೆ ಚಲಿಸಿ 
ದಿಗುಮಂಡಲಂ ಕಿವುಡಾಗೆ ಬಹುವಾದ್ಯಧ್ವನಿಗಳಿಂದ (ಐಸಪು, ೫-೧೪) ; 
ಇಳಿದುದೀ ಕಣನೊಳಗೆ ದಿಗುಮಂಡಲದ ಸಂಧ್ಯಾರಾಗವೆನೆ ಪರಿದಳಿತ 
ಚತುರೆಂಗದಲಿ ಮಸರಿಮದರುಣಜಲರಾಶಿ (ಕುವ್ಯಾದ್ರೋ. ೧೩-೨೬). 
[ ಆಸಂ. ದಿ್ಮಂಡಲ] 
ದಿಗುಮತಿ (ನಾ). ೧. (ಹಡಗಿನಲ್ಲಿ ಬಂದ) ಸರಕನ್ನು ಇಳಿಸಂವಿಕೆ. 
ಪಿ. ಆಮದು ಮಾಡಿಕೊಳ್ಳ ವಿಕೆ: ಇತರ ದೇಶಗಳಿಂದ ಬರುವ ಸರತುಗಳು 
(ದಿಗುಮತಿ)-ಹತ್ತಿಯಿಂದ ತಯಾರಾಗುವ ಬಟ್ಟೆಗಳೂ... ಉಪ್ಪ್ಪ್ದ 
ಎಣ್ಣೆ (ಳೂಗೋಳ. ೩೯). "ಎಗುಮತಿ', ಎಗಂಮತಿ ದಿಗಂವಂತಿ' ಪರಾ. 
[ «ತೆಲು. ದಿಗುಮತಿ] 
ದಿಗುಮುಖ (ನಾ) .ಎದಿಜ್ಮುಖ. "ದಿಗುಮುಖಂಗಿಡಿಸು' ಪರಾ. 
[ ಸಂ. ದಿಜ್ಮುಖ]. 
ದಿಗುಮುಖಂಗಿಡಿಸು (ಕ್ರಿ). ದಿಕ್ಕುಗಳನ್ನೆಲ್ಲ ವಂಚ್ಚು; ದಿಕ್ಕುಕಾಣದಂತೆ 
ಮಾಡಂ: ಬಂದ ಮಳೆಯೊಳು ಕವಿದ ಕತ್ತಲೆ ಕರಂ ಹೆಚ್ಚೆ ಸಂದಣಿಸಿ 
ದಿಗುಮುಖಂಗಿಡಿಸಿ ಜಗಮಂ ಮುಚ್ಚೆ '(ಇಳಿರ. ದೇ. ೫೨-೨). 
[ ದಿಗುಮುಖ + ಕಿಡಿಸು ( ಕೆಡಿಸು) ] 


೩೯೦೦ 


48 


ದಿಗ್ಭತ 

ದಿಗುರು "ದಿಗರು' ನೋ. 

ದಿಗುರುತ್ತರ (ನಾ). ಎದಂರಂತ್ರರ ; ಒರಟು ಉತ್ತರ; ಸೊಕ್ಕಿನಿಂದ 
ಕೂಡಿದ ಉತ್ತರ: ಅದಕ್ಕವನು ದಿಗುರುತ್ತರವ ಕೆ ೧ಟ್ಟುದರಿಂದ ಹುಮಾ 
ಯೂನನು ಗುಜರಾಥವನ್ನೊಳನುಗ್ಗಲಿಕ್ಕೆ ಹೊರಟನು (ಮೋದಾದ. ೩೭). 

[ ದಿಗುರು (-ಆದಿಗರು) + ಉತ್ತರೆ] 

ದಿಗುವಳಯ, ದಿಗ್ವಳೆಯ(ನಾ). - ದಿಗ್ವಲಯ: ಕಲಿಗಳುಬ್ಬಿನ ರೋಷ 
ತಾಮಸ ತುಳುಕಿತೆನೆ ದಿಗುವಳಯದಲಿ ಕುಡಿವೆಳಗ ಕುಡಿಸುಡಿದಡರುತಿರ್ದುದು 
ತಿಮಿರಲತೆ ಜಗವ (ಕುವ್ಕಾದ್ರೋ. ಇಳಿದರೆಂದಾ ದುರ್ಗವ 
ದಿಗುವಳಯ ಬೆಸಲಾದಂತೆ (ತೊರರಾ. ೬-೧೭-೦೦). Ra 
ಪದ್ಮಾವತೀಲಬ್ಧ ವರಪ್ರಸಾದಂ ಯಶಸ್ಸುಧಾಧವಳಿತ ದಿಗ್ವಳೆಯನುಂ 
ಶ್ರೀಮನ್ಮಹಾಮಣ್ಣಳೇ ಶ್ವರಂ ಪೂಂಡೂ [ರ] ಹಲ್ಲವರಸರ್‌ (ಕಇಆ. 

[ ಸಂ. ದಿಗ್ವಲಯ) 

ದಿಗುವಿಜಯ (ನಾ).-ದಿಗ್ವಿಜಯ ೧: ಭುಜಪರಾಕ್ರಮಚಕ್ರಿಯನು ದಿಗಂ 
ವಿಜಯವಿಕ್ರಮಚಕ್ರಿಯನು ನೃಪ ಸೃಜಿಸಿದನು ನಿಜಮಹಿಮೆಯಲಿ ದಶರಥ 
ಮಹೀಪತಿಯ (ತೊರರಾ. ೦-೩-೧೬). [ ಸಂ. ದಿಗ್ವಿಜಯ] 

ದಿಗ್ಗಜ (ನಾ). ೧. ಎಂಟು ದಿಕ್ಕುಗಳಲ್ಲಿಯೂ ಭೂಮಿಯನ್ನು 
ಹೊತ್ತಿರುವ ಐರಾವತವೇ ಮೊದಲಾದ ಎಂಟು ಆನೆಗಳಲ್ಲಿ ಒಂದು; 
p ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, 
ಪುಷ್ಪದಂತ, ಸಾರ್ವಭೌಮ ಮತ್ತು ಸುಪ್ರಶೀಕ ಇವು ಅಷ್ಟ 
ದಿಗ್ಗಜಗಳು: “ಎರಾವತಂ . . . ಸುಪ್ರತೀಕಮೆನೆ ಪರಿವಿಡಿಯ ದಿಗ್ಗಜಂ” 

ಅಹಿಪತಿ ಪೆಡೆಯಂ ಬರ್ಚಿದಂ ದಿಗ್ಗಜಂ ಭೋರೆನ 

ದಾನಾಸಾರಮಂ ಸೂಸಿದುವು ಕಮಠನುಂ ತೂಗಿದಂ ಹರ್ಷದಿಂದಂ (ಜಗವಿ. 

ನೂಕೆದನಂ ಭಗದತ್ತನನಿಬರ ಮೇಲೆ ದಿಗ್ಗಜವ (ಕುವ್ಯಾದ್ರೋ. 

ದಿಗ್ಗಜಗಳು ಭೂಮಿಯನ್ನು ಅಷ್ಟ ದಿಕ್ಕುಗಳಲ್ಲಿಯೂ ಹೊತ್ತು 
ಕೊಂಡಿರುವುವು (ಜ್ಯೋತಿರ್ವಿ. ೧0). ೨. (ಆಲಂ) ಪಾಂಡಿತ್ಯ, ಬಹು 
ಶ್ರುತತ್ವ, ಪರಾಕ್ರಮ ಮೊದಲಾದಂವುಗಳಲ್ಲಿ ಖ್ಯಾತಿಯನ್ನು 
ಹೊಂದಿದ ವ್ಯಕ್ತಿ ; ಉದ್ದಾಮ ವ್ಯಕ್ತಿ : ಅವರು ಕನ್ನಡದ ದಿಗ್ಗಜಗಳಲ್ಲಿ 
ಒಬ್ಬರು (ಕೂಢಿ). ೩. [ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ: 
ಅಷ್ಟ, ವಸು, ಗಜ, ದಿಗ್ಗಜ . ೬ ೬ ದಿಗ್ಮಂತಿ ಇಂತಿನಿತುಂ ೮ಕ್ಕೆ ಹೆಸರು 
(ವ್ಯವಹಾ. ೧೦-೧). [ ಸಂ.) 

ದಿಗ್ಗಜರಾಜಿ (ನಾ). ದಿಗ್ಗಜಗಳ ಗುಂಪು,-ಸಮೂಹೆ ; ಐರಾವತವೇ 
ಮೊದಲಾದ ಎಂಟು ಆನೆಗಳು: ತಿದಿಮೋಲ್‌ ದಿಗ್ಗಜರಂಜಿ ಗೋಣ್ಯುಸಿದು 
ವಕ್ರಶ್ವಾಸಮಂ ಬೀಟುತಿರ್ದುದು . . . ಖಳನೃಪಾಲಾಕ್ಷೌಹಿಣೀಭಾರದಿಂ 
(ಜಗವಿ. ೦-೩೦). [ ದಿಗ್ಗಜ + ರಾಜಿ] 

ದಿಗ್ಗನೆ (ಅ). ತಕ್ಷಣ; ಕೂಡಲೆ : ಒರ್ವಳೆ ದಿಗ್ಗನೆಯಿಂದೆ ಬಂದಳೀ ತರುಣಿ 
ಬನಕ್ಕೆ (ಅನಂಪು- ೭-೧೩); ಇವರನ್ನು ಕಂಡು ದಿಗ್ಗನೆದ್ದನು (ಮುನಿಮಾ, ೧೫೦); 
ನಮ್ಮ ಪೂರ್ವದ ಪರಾಕ್ರಮಿಗಳು ದಿಗ್ಗನೇಳುವರು (ಜಿಟ್ಮಹೊ. ೯0). 

[ ದಿಗ್ಸ್‌ + - ಅನ್ನೆ] 

ದಿಗ್ಗವಿಗೆ (ನಾ). ಒಂದಂ ಊರಿನ ಹೆಸರಂ: ಆ [ಹೊ]ಲಂ ನಾಗವಾವಿಯ 
ದಿಗ್ಗವಿಗೆಯ ಅಜಲೂರ ಎಡೆವಾ ಅನದ [ಕೆಳಗೆ ಭಟ್ಟಾದರ್ಶನ 
ವ್ಯಾಖ್ಯಾತೃಗೆ ಮತ್ತರು ೩೫ ನ್ಯಾಸವ್ಮಾಖ್ಯಾತೃಗೆ ಮತ್ತರು ೩೦ ಪ್ರಭಾಕರ 
ವ್ಯಾಖ್ಯಾತೃಗೆ ಮತ್ತರು ೪೫ (ಕಇಆ. ೬-೨-೨೦೩; 2068). [?) 

ದಿಗ್ಗೇಡಿ "ದಿಕ್ಕುಗೇಡಿ' ನೋ. 

ದಿಗೃತ (ಗಂ). ದಿಕ್ಕುಗಳನ್ನು ಮಂಟ್ಟಿದ,_ ತಾಗಿದ: ವಿಲಸದ್ಧವಳ 

ಸಮ್ಮ ಗ್ರ ನತರ ವಿಯದ್ಭರಾಖಿಳ ದಿಗ್ಗಿ, £ ಗೃ ತೆಯಶೋರಾಶಿ ಭಕ್ತ 

ಸಮುದ್ಧರಣ ಬಸವ (ಬಸಪು. ೩೮-೧). [ಂ.] 


೧೩- ೨೬); 


೪೦-೫೮-೧೨; 1087). 


(ಮಂಗರಾ. ೧೭-೧೮) ; 


೩-೪) ; 


೩-೪೧) ; 


ದಿಗ್ರಿಗೆ 


ದಿಗ್ಫಿಗೆ (ನಾ). ಕೆರೆ; ಕೊಳ ; ಸರೋವರ: ಎಸೆದಿಟ್ಕವೊ ಸೇವ್ಯಮಾಗಿ 
ನಾನಾವಿಧಮಪ್ಪ ಚತ್ರವಜವಂಟಿಗೆ ದಿಗ್ಭಿಗೆ ಸಾಲ್ಕ ನನ್ನನಂ ಬಾವಿ 
ತಟಾಕಮುಗ್ಗಿಟ[ಗೆ]ಯಾರವೆ [ವಿಷ್ಣು ಗೃಹಂ ಶಿವಾಲಯಂ 
೧3-೪೦ ; 1080). [ <ಪ್ರಾ. ದಿಗ್ರಿಆ./ಸಂ. ದೀರ್ಥಿಕಾ) 

ದಿಗ್ಹಯ (ನಾ). ಎದಿಗಿ ಜಯ 0. "ದಿಗ್ಹಯಂಗೆಯ್‌' ಪರಾ. [ ಸಂ.) 

ದಿಗ್ಹಯಂಗೆಯ್‌ (ಕ್ರಿ). ದಿಗ್ವಿಜಯವನ್ನು ಮಾಡು : ವನಿತಾಸಂಕುಳ 
ಮಿಂಬುಕೆಯ್ಕೆ ನಿಜತೇಜಂ ದಿಗ್ನಯಂಗೆಯ್ಕೆ .. . ಕೃಷ್ಣನ ಕಾರುಣ್ಯ 
ಮನವುಕೆಯ್ದರಸುಗೆಯ್ದಂ ಲೀಲೆಯಿಂದಾಹುಕಂ (ಏಗವಿ, ೭-೨). 

[ ದಿಗ್ನಯ + ಕೆರ್ಯ, 

ದಿಗ್ಹಯೋದ್ಯಮ (ನಾ). ದಿಕ್ಕುಗಳನ್ನು ಗೆಲ್ಲುವ ಕಾರ್ಯ; ದಿಗ್ವಿಜಯದ 
ಪ್ರಯತ್ನ : ಆತನ ದಿಗ್ಗಯೋದ್ಯಮನಾಂ ಮಿಗೆ ಪೇಟದೊಡೇನೊ 
(ಪುಷೃಪು. ೩-೧೯). [ ದಿಗ್ನಯ + ಉದ್ಯಮ] 

ದಿಗ್ನಂತಿ (ನಾ). ೧.ಎದಿಗ್ಗಜ ೧; ವನನಾಗಾರಿಯನಾಂತ ದಂತಿಶಿಶುವೋಲ್‌ 
ದಿಗ್ನಂತಿಯೊಳ್‌ ಪೋರ್ದ ಹೀನನವೋಲ್‌ (ಉಂತಿಪು. 8-೨೭); ಆ ಗಂಭೀರ 
ದಿಗ್ದಂತಿ, ತೊರೆದು ಗಾಂಭೀರ್ಯಮಂ, ತರಳಚಂಚಲಚಿತ್ತದಿಂ ಬೀದಿ 
ದರಿವುದಯ್‌ ದೆಸೆದೆಸೆಗೆ (ಶ್ರೀರಾಮಾ, ೯೩-೪೬೨). ೨. - ದಿಗ್ಗಜ ವಿ: 
ಕನ್ನಡ ನಾಡಿನ ಇಬ್ಬರು ಹಿರಿಯ. ದಿಗ್ದಂತಿಗಳಿಂದ ನನಗಾಗಿರುವ 
ಮಹೊಃಪಕಾರೆವನ್ನು ಕೃತಜ್ಞತೆಯಿಂದ ಕರ ಜೋಡಿಸಿ ಸ್ಮರಿಸುತ್ತೇನೆ 
(ಸವತಿ. ೩೪ ಪ್ರಸ್ತಾವನೆ). ೩. [ಗಣಿತ] ಎಂಟು ಎಂಬ ಸಂಖ್ಯೆಯ 
ಸಂಕೇತ: ವಫ್ಯೋಮದ್ವಯಂ ಮುಂತೆ ದಿನೇಶ ಪಾವಕರ್‌ ತಾಮೊಂದಿ 
ದಿಗ್ಮಂತಿಯೊಳಾಗೆ ವಿಶ್ರಮಂ (ಛಂಲೋಂಬು. ೨-೦೨೯). 

[ ಸಂ. ದಿಗ್ದಂತಿನ್‌ ] 

ದಿಗ್ನಂತಿಯೂಥ (ನಾ). ದಿಗ್ಗಜಗಳ ಗಂಂಪು,. ಸಮೂಹ ; ದಿಗ್ನಂತಿ 
ಯೂಥಕ್ಕೆ ಚಿಬ್ಬುಮನುದ್ಯಾನವನಕ್ಕೆ ಪೂದುಜುಗಲಂ ... ಮೆಯ್ವೆ ರ್ಚಿಸಲಃ 
ಸಾಲು ತಳ್ತೆಮರ್ದೊಪ್ಪಿರ್ದುದುದೀರ್ಣಕೀರ್ಣಪವನಾಂಭಃಶೀಕರೆಂ ಶ್ರೀಕರಂ 
(ಪುಷ್ಕಫು. ೧೦-೩೩). [ದಿಗ್ಮಂತಿ + ಯೂಥ ] 

ದಿಗ್ಗರ್ಶಕ (ಗು). ೧. ದಾರಿತೋರಿಸುವ ; ಮಾರ್ಗದರ್ಶನ ಮಾಡುವ. 
(ನಾ). ೨. ನಾಟ್ಯ, ನಾಟಕ,ಚಲನಚಿತ್ರ ಮೊದಲಾದುವುಗಳನ್ನು 
ನಿರ್ದೇಶಿಸುವವನು ; ಸೂಚನೆಗಳನ್ನು ಕೊಡುವವನು: ದಿಗ್ಮರ್ಶಕ 
ಹಾಗೂ ಕಲಾವಂತರು ಒಬ್ಬರಿಗೊಬ್ಬರು ಪೂರಕವಾಗಿರುವರು (ಪ್ರಬಂಧ. 
೩೯). "ನಾಟ್ಯದಿಗ್ಜರ್ಶಕ' ಪರಾ. [ಸಂ.] 

ದಿಗ್ದರ್ಶನ (ನಾ). ೧. ದಿಕ್ಕುಗಳನ್ನ್ನ ತೋರಿಸಂವುದಂ, ೨. ನಾಟ್ಯ, 
ನಾಟಕ, ಚಲನಚಿತ್ರ ಮೊದಲಾದುವನ್ನೂ ನಿರ್ದೇಶಿಸುವುದು. 
೩. ಸ್ಥೂಲವಾದ ನಿರೂಪಣೆ,-ವಿವರ : ಅದರ ದಿಗ್ಗರ್ಶನವು ಮಾತ್ರ 
ನಮಗೆ ದೊರೆತಿದೆ (ತವನಿ ೯8); ಆ ಉತ್ತರದ ದಿಗ್ಗರ್ಶನವನ್ನು 
ಮಾತ್ರ ಮಾಡುವೆವು (ಐಠರ. ೪). ೪. ಉತ್ತರಮುಖಿ ; ದಿಕ್ಸೂಚಿ. 

[ ಸಂ. ] 

ದಿಗ್ಡಾಹ (ನಾ). ದಿಕ್ಕುಗಳಲ್ಲಿ ಅಸ್ವಾಭಾವಿಕವಾಗಿ ಬೆಂಕಿ ಕಾಣಿಸಿಕೊಳ್ಳುವ 
ಉತ್ಪಾತ; ಅಪಶಕುನಗಳಲ್ಲಿ ಒಂದು; ಐ ಈ ರೀತಿ ಕಾಣಿಸಿಕೊಳ್ಳುವ 
ಬೆಂಕಿಯು ರಾಜಭಯ, ದೇಶನಾಶ ಮುಂತಾದಂವನ್ನು ಸೂಚಿಸು 
ತ್ತದೆ ಎಂಬ ನಂಬಿಕೆಯಿದೆ; ರೆಜಮುಂ ದಿಗ್ಭೂಮಮುಂ ಸಂದಣಿಸೆ 
ಪರುಷವಾತಾಹತಿ ಪ್ರೋಚ್ಚಳತ್ಸುಮಜ ಸೇನಾಕುಂಭಸಿಂದೂರಮು 
ಮೊದವಿದ ದಿಗ್ಮಾಹಮುಂ ಕೂಡೆ (ಆಪು. ೦೪-೮೯). [ಸಂ.) 

ದಿಗ್ದೇಶ (ನಾ). ದಿಕ್ಕುಗಳ ಪ್ರದೇಶ,-ಭಾಗ : ಪಕ್ಷಿರಾಜನ ತೀಕ್ಷ್ಣದಕ್ಷಿ 
ಯೋಲ್‌ ನೋಡಿದನು ಕಣ್ಣಟ್ಟಿ ದಿಸ್ತೇಶಮಂ (ಶ್ರೀರತಮಾ, ೧೫೭-೧೪೮), 

[ಸಂ.) 


(ಕಣ. ೪, 


೩೯೦೧ ದಿಗ್ಬಲಿ 
ದಿಗ್ದೇವತೆ (ನಾ). ದಿಕ್ಕಿನ ದೇವತೆ: ದೆಸೆದೆಸೆಯೆನಿತಕ್ಕಂ ದರೆಹೆಸಿತಾನನ 
ವಳಯದಂತೆ ಸೊಗಯಿಪ ಪದ್ಮೂದಿ ಸರೋವರಂಗಳೊಳ್‌* ಪಳಯಿಸಿದ 


ರಿವರ್‌ ದೇವ ಪೆಸರೆ ದಿಗ್ಲೇವತೆಯರ್‌ (ಅನಂಪು. ೪-೭೪). 
[ ಸಂ. ದಿಗ್ನೇವತಾ ] 

6 ದಿಗ್ಧ (ಗು). ೧. ಲೇಪನ ಮಾಡಿದ ; ಬಳಿದ ; ಲೇಪಿಸಿದ: “ಉಪಲಿಪ್ತಂ 
ದಿಗ್ಮಂ” (ವಸ್ತುಕೋ. ೧೦೫-೪೧) ; ಪರೆಮಶಿವಭಕ್ತನಾ ವಿಷ್ಣುವೆಂತೆನಲ್‌ 
ಭಸ್ಮ ದಿಗ್ಮಾಂಗಂ ತ್ರಿಐಂಡ್ರಾಂಕಿತೋಕ್ತಸ್ಕೆಲಂ (ಪದ್ಮಣ. 00-0೬0) ; 
ವ್ಯಾಧ ವಿಷದಿಗ್ಮಬಾಣಕ್ಕುರುಳಿ ಬೀಳಲೈ ಪೆಣ್ಣಾನೆ_ ತಾಂ ಗಂಡಾನೆ: 
ಸೊಂಡಿಲಿಂದದನಬ್ಬ (ಶ್ರೀಂ3ಮಾ, ೬೭-೩೭೩). ವಿ. ಬೆಳೆದಿರುವ ; ವೃದ್ಧಿ 
ಹೊಂದಿರುವ. (ನಾ). ೩. ವಿಷವನ್ನು ಬಳಿದ ಬಾಣ: “ದಿಗ್ಮಃ, 
ಲಿಪ್ತಃ - ೨ ವಿಷೂಕ್ತೆ, ನಂಜು ಪೂಸಿದ ಕೋಲು,`ವಿಷ ಬಳಿಯಲ್ಪಟ್ಟ 
ಸರಳು, ವಿಷಬಾಣ” (ಸಿದ್ಧಾಂತಿ. ೨೬೫. ೪. ಎಣ್ಣೆ ; ತೈಲ. ೫. ಬೆಂಕಿ; 
ಅಗ್ನಿ. [ಸಂ.] 

ದಿಗೃವ (ನಾ). - ದಿಕ್ಬಾಲ : ಇವನಿಂದಂ ಕಣ್ಮೆನೇಳುಂ ಕಡಲ ಕಡೆಯನೇಳುಂ 
ಕುಭೃತ್ಕೂಟಮಂ ದಿಗ್ಗವದಂತಿಬ್ರಾತಮಂ- (ಎಳ. ೪11, ಶಿವಮೊ. ೬೪-೪; 
1112 %. [ ಸಂ.) 

ದಿಗ್ನಿಕೆ (ನಾ). ಒಂದಂ ಬಗೆಯ ಸಸ್ಯ; ನೆಲಗುಳ್ಳ: “ದಿಗ್ಮಿಕಾ -ನೆಲಗುಳ್ಳ” 
(ಓಷಧಿ. ೭೫). |?) 

ದಿಗ್ಲೂಮ (ನಾ). ದಿಕ್ಕುಗಳಲ್ಲಿ ಅಸ್ವಾಭಾವಿಕವಾಗಿ ಕಾಣಿಸಿಕೊಳ್ಳುವ 
ಹೊ ಇಗೆ; ರಜಮುಂ ದಿಗ್ಭೂಮಮುಂ ಸಂದಣಿಸೆ ಪರುಷವಾತಾಜಿತಿ 
ಪ್ರೋಚ್ಚಳತ್ಸಾವಂಜ ಸೇನಂಕುಂಭಸಿಂದೂರೆಮುಮೊದವಿದ ದಿಗ್ತಾಹೆಮುಂ 
ಕೂಡೆ. . . ದೆಸೆ ಬರ್ಪಂತೆ ಬಂದೊಡ್ಡಿ ನಿಂದಂ 
"ದಿಗ್ನಾಹ' ಪರಾ. [ಸಂ.] 

'ದಿಗ್ಬಂಧ (ನಾ). ೧. ತಡೆಯುವಿಕೆ ; ನಿರ್ಬಂಧ ; ನಿಗ್ರಹ. ೨. ಜಪ 
ಹೋಮಾದಿ ಕರ್ಮಗಳಲ್ಲಿ ಮಾಡಬೇಕಾದ ಒಂದು ಆಂಗಿಕ ಕ್ರಿಯೆ; 
ಕಾಯ ದಿಗೃಂಧ ಪ್ರಣಾಮ ವಿಧೇಯವರ್ಚನೆ ಯೋಗಗದ್ಧಿ ನಿಕಾಯ 
ನಾಲ್ಕರೆ ಇಂದ್ರಿಯ ಸ್ಥಿತಿಗತಿಯನಾರೈದು ಆಯವನು ವಿಬರಿಸುತ 
(ಕುವ್ಕಾಉ. ೪-೩೫), [ ಸಂ.) 

ದಿಗ್ಬಂಧನ (ನಾ). ೧. ಕೇಡನ್ನು ತಡೆಯಂವುದಕ್ಕಾಗಿ ಮಂತ್ರಶಕ್ತಿಯಿಂದ 
ಮಾಡುವ ದಿಕ್ಕುಗಳ ಬಂಧನ: ಮಂತ್ರಸಿದ್ಧಿಸೂಚಕಮಾದ ಮಾತೃಕಾ 
ಚತ್ರ, .ಸರ್ವತಶೋಭದ್ರ, ಕೂರ್ಮಚಕ್ರ, ದಿಗೃಂಧನ, ರೆಕ್ಷಾಯಂತ್ರಾದಿ 
ಗಳ ಕ್ರಮವನಲುತು (ವಿವೇಕ. ೮0) ; ಅಸುರ ವಾಾಯಾಮಂತ್ರಮಂ ಜಪಿಸಿ- 
ಫಣೆಯೊಳಂ ಭಸಿತಮಸು ಧರಿಸಿ ದಿಗೃಂಧನಗಳಗೈದು (ಸವಮೋ. ೨೬-೦೩). 
೨. ಅಂಗಾಂಗಗಳ ಚಲನವಿರದಂತೆ ಮಂತ್ರಶಕ್ತಿಯಿಂದ ಬಂಧಿಸುವಿಕೆ. 
೩. (ಎಲ್ಲಾ ಕಡೆಯಿಂದಲೂ ಉಂಟಾದ) ನಿರ್ಬಂಧ, -ಇಕ್ಕಟ್ಟು : 
ಸನ್ನಿವೇಶದ ದಿಗ್ಬಂಧನದಿಂದ, ಅಂದು ನನ್ನ ಕೈಕಾಲು ಕಟ್ಟಿದ್ದವು (ನಿಕ. 
೧೦೮). [ಸಂ.] 

ದಿಗ್ಬಲಿ (ನಾ). ೧. ದಿಕ್ಕುಗಳಿಗೆ ಕೊಡುವ ಬಲಿ ; ಮನೆಯ ವಂದೆ 
ದಿಕ್ಕುಗಳಿಗೆ ' ಅನ್ನವನ್ನು ಎಸೆದು ಮಾಡುವ ಬಲಿ; ಬಲಿಕೊಟ್ಟ 
ಪ್ರಾಣಿಯ ಮಾಂಸದ ತಂಂಡುಗಳನ್ನು 'ಹಾಗೂ ರಕ್ತವನ್ನು ಅಥವಾ 
ಕೆಂಪುಬಣ್ಣದ ಅನ್ನವನ್ನು ದೇವಾಲಯ ಹಾಗೂ ಹಳ್ಳಿಯ ಸಂತ್ತಲೂ 
ದಿಕ್ಕುಗಳಿಗೆ ಬಲಿಯೆಂದು. ಚೆಲ್ಲುವಿಕೆ : ಗೃಹಪ್ರವೇಶದ ಸಂದರ್ಭದಲ್ಲಿ 
ಮನೆಯ ಯಜವನಾನರು ಗೃಹಶಾಂತಿಗಾಗಿ ದಿಗ್ಬಲಿಯನ್ನು ಕೊಟ್ಟರು 
(6ೂ9). ೨.. (ಆಲಂ) ಕೊಂದು ಬಿಸುಡುವಿಕೆ : ತನ್ನವರಿಗಕ್ಷೋಣಿ 
ರಕ್ಕಸರ ತಲೆಗಳನರಿದು ದಿಗ್ಬಲಿಯ ಕೊಟ್ಟನಂತುಗ್ರದಿಂದ (ಪೀ ಶೈ ಪು. 

[ಸಂ.[ 


೩8 


(ಆದಿಪು. ೧೪-೮೯). 


85 


40 


45 
೨-೧೧-೯೪). 


ದಿಗ್ಬಲಿಗೆದರು 


ದಿಗ್ಬಲಿಗೆದರು (ಕ್ರಿ). ದಿಕ್ಕುದಿಕ್ಕಿಗೆ ಎಸೆ ; ದಿಕ್ಕಾಪಾಲಾಗಿ ಬಿಸುಡಂ : 
ಆ. ಭಿಕಾರಿ ರಾಯನನ್ನೂ ಅವನ ಜನರನ್ನೂ ತುಂಡುತುಂಡಾಗಿ ಕತ್ತರಿಸಿ, 
ದಿಗೃಲಿಗೆದರಿ, ಅಳ್ಕಾಡಿಸಿ ಧ್ವಂಸ ಮಾಡಿಬಿಡುವನು (ಮಂತ್ರಶ. ೪೭-೧೨). 

[ ದಿಗ್ಬಲಿ + ಕೆದರು (-ಆಕೆದಅ್‌,) ] 

ದಿಗ್ಫರಿತ (ಗು):-ದಿಗಂತವನ್ನು ತುಂಬಿದ, ವ್ಯಾಪಿಸಿದ :ಕುಮಾರಸ್ವಾಮಿ 
ಗಂದು ಬಿತ್ತೆರಿಸಿದಂ ವೇದಾಂತಶಾಸ್ತ್ರಮಂ ದಕ್ಷಿಣಾಮೂರ್ತಿ ದಿಗ್ಭರಿತಕೀರ್ತಿ 
(ವೀಕ್ಕಿಪು. ೫-೨೦೦-೧೮). [ಸಂ.] 

ಧಿಗ್ಫವ (ನಾ). ದಿಕ್ಕಿನಿಂದ ಹುಟ್ಟಿದುದಂ ; ವೈಹಾಯಸ, ಭೌಮ, 
ದಿಗ್ಭವ, ಸೈನ್ಯಜ, ಗೃಹೋದ್ಭೂತಗಳೆಂಬ ಐದು ರೀತಿಯ ಉತ್ಪಾತ 
ಗಳಲ್ಲಿ ಒಂದು : ವೈಹಾಯಸ ಭೌಮ ದಿಗೃವ ಸೈನ್ಮಜ ಗೃಹೋದ್ಭ್ಫೂತಂ 
ಗಳಯ್ತು ತಶೆಅಜದುತ್ತಾತಂಗಳೊಡನೊಡನೆ ನೆಗೆದುಮುಗಳ" (ಕಾಂತಿಪು. 
8-ನ೦೬,.7). "ಧಿಗ್ದಾಹ' ಪರಾ, (ಸಂ.] 

ದಿಗ್ಭ್ರಮೆ (ನಾ). ದಾರಿ ಅಥವಾ ಮಾರ್ಗ ತಪ್ಪಿಹೋದ ಸ್ಥಿತಿ; 
ಉಪಾಯ “ತೋರದ ಸ್ಥಿತಿ; ವಿಸ್ಮಯ ; ಗಾಬರಿ: ಇನಮಂಡಲಕೆ 
ದಿಗ್ಭಮೈಯಾಯ್ತು ನಭದಲಿ ಸುಳಿವ ಸುರರೆ ವಿಮಾನತಶಿ ಚೆಲ್ಲಿದವು ದೆಸಿ 
ದೆಸೆಗೆ(ಕುವ್ಮಾಅ. ೨೦-೨೪); ಯಾವ ದಿಕ್ಕಿನಲ್ಲಿಯೂ ಏನೇನೂ ಕಾಣುತ್ತಿರಲಿಲ್ಲ 
ನಾವಿಕರಿಗೆ ದಿಗ್ಭ್ರಮೆಯುಂಟಾಗಿದೆಯೆಂದು ಗೊತ್ತಾಯಿತಂ (ಕಪಾಕುಂ.ಖ. 

[ಸಂ, ದಿಗ್ಭ ಎಮ 

ಡಿಗ್ಭ,ಮೆಗೊಳಿಸು (ಕ್ರಿ). ಬೆರಗುಗೊಳಿಸು ; ವಿಸ್ಮಯವನ್ನು ಂಟು 
ಮಾಡು: ಕುಂಚವನ್ನಾಡಿಸ:ವುದರಲ್ಲಿ ಅಜಂತಾ ಕಲಾಕುರರ ., ,, . 
ನಿರ್ವಾಣತಂತ್ರ/ ವಿಶ್ವದ ಎಲ್ಲಾ ಕಲಾವಿಮರ್ಶಕರನ್ನು ದಿಗ್ಭಮೆಗೊಳಿಸಿದೆ 
-(ಛಾರದ. 9೨೫). [ ದಿಗೃ ೨ಮೆ + ಕೊಳ್ಳ್‌ * - ಇಸ್ಕು] 

ದಿಗ್ಭಮೆಹಿಡಿಸು (ಕ್ರಿ). ಗಾಬರಿಗೊಳಿಸು ; ವಿಸ್ಮಯತರು : ಭಿನ್ನ ಭಿನ್ನ 
ಪ್ರಭಾವಗಳ ಅಲೆಗಳು ಸಾವನನ್ಮರಿಗೆ ದಿ ಗೃಮೆಹಿಡಿಸುವಂತೆ 
ಹೊಯ್ದ್ವಾಡುತ್ತಿವೆ (ಶಿಕ್ಷದ.` ೬೯). 

( ದಿಗೃ ಮೆ + ಹಿಡಿಸು (ಎಪಡಿಯಿಸು) ] 

ದಿಗ್ಭಾ, ಖಾತ (ಗು). ೧. ದಿಕ್ಕು ತೋಚದಂತಹ; ಗಾಬರಿಗೊಂಡ. (ನಾ). 
೨. ಗಾಬರಿಗೊಂಡವನು; ದಿಗ್ಭ ೨ಮೆಗೊಳಗಾದವನು : ಅಲ್ಲಮಪ್ರಭು 
ಒಂದು ಕ್ಷಣ ಆಗಿಹೋದ ಅಪಘಾತಕ್ಕೆ ಮರುಗಿ ದಿಗ್ಬ್ರಂತನಾಗಿ 
ಶೋಕಿಸುತ್ತಾನೆ (ತೂಸ್ಕಕು. ೦೩೯) ; ವೈತರಣೀ ನದಿಯ ಪರಿಸರ. ಅದನ್ನು 
ನೋಡಿ ಮುನಿ ದಿಗ್ಭ್ರ್ರಾಂತನಾಗುತ್ತಾನೆ (ನಡದಾ. 1, 8೪೦). [ಸಂ.1 

ದಿಗ್ಭ್ರಾಂತಿ (ನಾ). = ದಿಗ್ಭ್ರಮೆ. [ಸಂ,] 

ದಿಗ್ಭ್ರಾಮಿತ (ನಾ). ಗದಾಯುದ್ಧದ ವರಸೆಗಳಲ್ಲಿ `ಒಂದು: ವಿಳಂಬಿತ 
ವಣಕುಂಚಿತಮಾಸ್ಫೋಟಿತಮಾಕ್ಷಿಪ್ತಮುದ್ಧಾಮಿತಂ ದಿಗ್ಭ್ರಾಮಿಶಂ 
..೬ ೬ ಎಂಬೆಂಟುಂ ತೆಅದ ಪ್ರಹರಣಂಗಳೊಳಂ ಅತಿಪರಿಚಿತರಾಗಿ ವೈಶುಖ 
ತ್ಯಾನದೊಳ" ನಿಂದು (ಗದಾಯು. ೮-೧ ವ). "ಉದ್ಭಾ ಮಿತ” ಪರಾ. 

[ಸಂ.7 

ಡಿಗ್ರದನಿ (ನಾ). ಎ ದಿಗ್ಗಜ ೧ : ಮದಧಾರಾವೃಷ್ಟಿ (ಪಂಕ) ಮಸಗಿಸೆ 
ಸೆಲನಂ' ಘೋಷಘಂಟಾರವಂ ದಿಗ್ರದನೀಶ್ರೋತ್ರಕ್ಕೆ ಸಂಪಾದಿಸೆ ಬಧಿರ 
ತೆಯಂ. , . ಬಂದುದಂದನ್ಯಚಕ್ರಕ್ಕಿದು`ಕಳ್ಳಾಂತಾಭ್ರಮೆಂಬಂತ:ದಿತರಿಪು 
ಮನೋದೈ ನೈಮುಗ್ರೇಭಸೈನ್ಯಂ (ಪುಷ್ಕಪು. 8-೯). [ ಸಂ. ದಿಗ್ರದನಿನ್‌ ] 

ದಿಗ್ರಮಣ (ನಾ). ದಿಕ್ಕಿನ ಒಡೆಯ,-ಪ್ರಭು ; ದಿಶ್ಚತಿ : ವಿಗ್ರಹಸಮಯ 
ನಿಗ್ರಹ ಹಿತಾನುಗ್ರಹಗರಳಭುಗ್ರಸನನುತದಿಗ್ರಮಣ ಶೈವಾಗ್ರಗಣ್ಯವುದಗ್ರ 
ಬಲಶೌರ್ಯ . , , ಭಕ್ತಿಸಮಗ್ರ ಬಸವೇಶ (ಲಸಘು. 89-೮೬); ದಿಗ್ರಮಣ 
ನುತಮುದಶತಪತ್ರ ಫಣಿಯಗ್ರಸೂತ್ರ ಧಾವಳ್ಕಗಾತ್ರಾ . . . ವುಗ್ರಚನೆ 
ಯಿಂದ ಕೃತಿಯ ನಡಸುಗೆ ವೊಲಿದು (ನವಮೋ. ೩-೧). [ಸಂ.] 


೩೯೦೨ 


ಶ್‌ 


0 


೩೦ 


36 


46 


ದಿಗ್ವಿಜಯ 


ದಿಗ್ರಾಜಿ (ನಾ). ಎಲ್ಲ ದಿಕ್ಕು: ಬನಮಂ ಕೆಂದಳಿರಿಂದೆ ಬಾಸಣಿಸುತಂ 

ದಿಗ್ರುಜಿಯಂ ಬಂದ ಮಾವಿನ ಕಂಪಿಂದಮೆ ಪೂಸುತಂ (ಕಾರೂಉ. ೭೮೧). 
[ ಸಂ. 

ದಿಗ್ವರ (ನಾ). ಎ ದಿಗ್ರಮಣ : ಉರ್ಕಳಿದರ್‌ ದಿಗ್ವರರಂಜಿದರ್‌ ದಿವಿಜ 
ರುರ್ವೀಧ್ರವ್ರಜಂ ಸೀಳ್ದುದು (ರಾಜಶೇ. ೩-೩೬) ; ಪೂಮಳೆಯು ಸುರಿಯೆ 
ದೇವಾಸುರಹರಿಯಜಮನುಮುನಿಗರುಡಗಾಂಧರ್ವದಿಗ್ವರರು (ಕೈರಸೂ. 
೧೫೫). [0.1 

ದಿಗ್ವಲಯ, ದಿಗ್ವಳಯ (ನಾ). ದಿಕ್ಕುಗಳ ಆವರಣ, ಪ್ರದೇಶ : ಧುರ 
ಧೀರ ನುಗ್ಗೆಹಳ್ಳಿಯ ರಾಯ ಭೂವರೆನ ಪರಮಪ್ರಧುನ ಸುಕಲಾ 
ಪ್ರವೀಣಂ ಕೀರ್ತಿಭರಿತ ದಿಗ್ವಲ [ ಪಾಕಾಂ. ೪] ಯಂ (ಕಬ್ಳಿ ಕೈ- ೦೦೦). 
ದಿಗ್ಹಳಯ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ಸಂ.) 

ದಿಗ್ವಳಯ "ದಿಗ್ವಲಯ' ನೋ. 

ದಿಗ್ವಳೆಯ "ದಿಗುವಳಯ' ನೋ. 

ದಿಗ್ವಾಚಕ (ನಾ). (ವ್ಯಾಕ] ದಿಕ್ಕನ್ನು ತಿಳಿಸುವ ಶಬ್ದ : ಉಕಾರಾಂತ 
ದಿಗ್ವಾಚಕಂಗಳ್ಳೆತ್ವಮಕ್ಕುಂ (ಕಮದ. ೧೧೯ ವೃತ್ತಿ); ಪೂರ್ವಪದವಾಗಿ 
ಬರುವ ಪಿಂದು, ಮುಂದು, ಪೆಜಗು, ಒಳಗು ಮೊದಲಾದ ದಿಗ್ವಾಚತಗಳಿಗೆ 
ಸಾವನಾನ್ಯವಾಗಿ ಅಂತ್ಯಾಕ್ಷರವು ಲೋಪವಾಗಿ ಅವುಗಳ ಪ್ರಕೃತಿರೂಪ ಬರು 
ತ್ತೆದೆ (ಕೈಏಡಿ. ೨೬). [ಸಂ.] 

ದಿಗ್ವಾಚಿ (ನಾ).ಎದಿಗ್ವಾಚೆಕ : ಆಲ್ಲಿಯೊಳೆಂಬಿವು ಮಿಕೈಡೆಗೆಲ್ಲಂ ದಿಗ್ವಾಚಿಯಪ್ಪ 
ದಂತಕ್ಕಲ್ಮತ್ತಲ್ಲಿಯುದಂತಕ್ಕೆತ್ವಂ ಬಲ್ಲರ ಮತದಿಂ ವಿಕಲ್ಪವಿಧಿ ಸಪ್ತಮಿ 
ಯೊಳ್‌ (ಕಮದ. ೧೧೯). [ ಸಂ. ದಿಗ್ವಾಚಿನ್‌] 

ದಿಗ್ವಾರಣ(ನಾ). ದಿಗ್ಗಜ ೧: ರಣಪಟಹರೆವಂ ದಿಗ್ವಾರಣ ಕರ್ಣೂಭ್ಯರ್ಣಮಂ 
ಪಳಂಚಲೆಯೆ (ಪಂರಾಮಾ. 0೦-8೦) ; ದಿಗ್ವಿರೆಣದ ಮಅ್‌ಯುಂಬುದೇ 
ಬಂದೂರುವಂದಿಯ ಮೊಲೆಯನು (ಏಸಪು. ೧೦-೧೦). [ಸಂ.] 

ದಿಗ್ವಾಸ, (ನಾ). ಹದಿನೆಂಟು ಬಗೆಯ ಕೊಳಲುಗಳಲ್ಲಿ ಒಂದು: ಹದಿನೆಂಟು 
ಗುಳ ಮೊದಲಾಗಿ ಒಂದಂಗುಳೆ ಪರ್ಯಂತಮಾದ ಪರಿಮಾಣಕ್ರಮವಿಡಿದು 
ಜಾತಿವಾಸ, ಸುಜುತಿವಾಸ, ಸುಕುವಸಾರಿಕಾವುಸ, ಪಕ್ಷೂವಾಸ, ಭುವನಾ 
ವಾಸ, ಶ್ವೇತವುಸ, ಆದಿತ್ಕವಾಸ, ರುದ್ರವಾಸ, ಹರಿವಾಸ, ದಿಗ್ವಾಸ, 
ನಿಧಿವಾಸ, ಬುಷಿವಾಸ, ಕುಮಾರವಾಸ, ಅಘೋರವಾಸ, ಬ್ರಹ್ಮವಾಸ, 
ತ್ರಿಪುರವಾಸ, ಶಿವಶಕ್ತಿಮಸ, ಭುವನಾಧಿಪವಾಸವೆಂಬ ಹದಿನೆಂಟು ತೆಜದ 
ವಾಸಂಗಳ ಲಕ್ಷಣವಟ್‌ತು (ವಿವೇಕ. ೨೩೭). ಔ ಕೊಳಲಿನ ಧ್ವನಿಪ್ರಭೇದ 
ವೆಂದು ಭರತಕೋಶದಲ್ಲಿ ಹೇಳಿದೆ. [ -೬ಸಂ. ದಿಗ್ವಾಂಶ) 

ಧಿಗ್ವಾಸ, (ನಾ). ೧. ದಿಕ್ಕನ್ನು ಬಟ್ಟೆಯಾಗಿ ಉಳ್ಳವನು ; ನಗ್ನ. 
೨. ದಿಗಂಬರ ; ಶಿವ. ೩. ದಿಗಂಬರನಾದ ಜೈನ ಭಿಕ್ಷು,-ಜೈನ 
ಸಂನ್ಯಾಸಿ : “ನಗ್ನುಟಃ, ದಿಗ್ವಾಸಾಃ, ಕ್ಷಪಣಃ, ಶ್ರಎಂಣಃ , , . ಸಾಧುಃ- 
ಈ ೧೦ ಸವಣರೆ ಪೆಸರ್‌” (ಹರಾಯು, ೩೭-೧೮೯). [ ಸೇ. ದಿಗ್ವಾಸಸ್‌] 

ದಿಗ್ವಿಜಯ (ನಾ). ೧. ಎಲ್ಲ ದಿಕ್ಕುಗಳಲ್ಲಿರುವ ರಾಜ್ಯಗಳನ್ನು ಗೆಲ್ಲು 
ವುದು: ಆದಿವಂಶಾವತಾರಸಂಭವಂ ರಂಗಪ್ರವೇಶಂ ಇಂದ್ರ 
ಪ್ರಸ್ಥ ಪ್ರವೇಶಂ ಅರ್ಜುನದಿಗ್ವಿಜಯಂ , , , ಅರ್ಜುನಾಭಿಷೇಕಂ ಪೆಜವು 
ಮುಪುಖ್ಯಾನ ಕಥೆಗಳೊಳಮೊಂದುಂ ಕುಂದಲೀಯದೆ ಪೇಬಕ್ತಿ೦ (ಪಂಪಥಾ, 
೧೪-೩೨ ಪ) ; ವಸಂತದೊಳ* ಮಾವು ಬಂದುದು ಶರದೊಳ್‌ ದಿಗ್ವಿಜಯ 
ಮುಚಿತಂ (ಶಮದ. ೧೩೩ ಪ್ರಯೋ) ; ಹಸನಾಯ್ತು ದಿಗ್ವಿಜಯದೊಳ್‌ 
ಗೊರವನೆಂದು ಪಾಲಿಸಿದೆವವನೇ ಜಗತ್ಕರ್ತ್ಯ ಗಡವೆನುತುಗೆ . ... ಒಡ 
ನೊಡನೆ ಗರ್ಜಿಸಿದನು (ಜೆಬಪು. ೪೭-೦೯) ; ನಿನ್ನುಳ್ಳೆಗೆಲ್ಲಿಯುಮುಪಾಯ 
ಮವನಿಯೊಳಿಲ್ಲಮಿನ್ನು ದಿಗ್ವಿಜಯಮಿಲ್ಲವಸರೆದ ಬೇಂಟೆಯಿಲ್ಲ (ಜೈಮಿಭಾ. 


ದಿಗ್ವಿತತಿ 


೨-೫೪) ; ಪೂರ್ವಪದೃತಿವಿಡಿದು ವಹಿಳ್ಪ ದಿಗ್ವಿಜಯ ಹಯಮೇಧ ಮೊದ 
ಲಾದುವಂ ತೆರೆದು (ಶ್ರೀರಾಮಾ, ೯-೨9೩) ; ಪ್ರಭುವು ಹೀಗೆ ದಕ್ಷಿಣ 
ಪೂರ್ವದೇಶಗಳ ದಿಗ್ವಿಜಯವನ್ನು ಪೂರ್ಣಗೊಳಿಸಿದರು (ಕಾಂತಲಾ, ೧೩೪). 
೨. [ಜೈನ]ಅಯ್ವತ್ತುಮೂರು ಗರ್ಭಾನ್ವಯ ಕ್ರಿಯೆಗಳಲ್ಲಿ ಒಂದು: 
ದಿಗ್ವಿಜಯ ಚಕ್ರುಭಿಷೇಕ ಸಾಮ್ರಾಜ್ಯ . . , ನಿವ ರ್ಟತಿಯೆಂಬಯ್ವತ್ತು 
ಮೂಟು ಗರ್ಭಾದಿ ನಿರ್ಮಣ ಪರ್ಯಂತಂಗಳಪ್ಪ ಗರ್ಭಾನ್ವಯ 
ಕ್ರಿಯೆಗಳುಂ (ಅದಿಪು. ೧೫-೧೦೫ ವ) ; ದಿಗ್ವಿಜಯಮುಂ ಚಕ್ರಾಭಿಷೇಕಮುಂ 
ಸಾಮ್ರಾಜ್ಯಮುಂ . , . ಅಪ್ಪಯ್ವತ್ತುಮೂಜು ಗರ್ಭಾನ್ವಯ ಕ್ರಿಯೆ 
ಯೊಳ್‌ (ಜಾವೂಪು. ೨೦೨). "ದೀಕ್ಷೆ' ಪರಾ. [ಸಂ.] 

ದಿಗ್ನಿತತಿ (ನಾ). ದಿಕ್ಕುಗಳ ಗುಂಪು,.- ಸಮೂಹ ; ಎಲ್ಲ ದಿಕ್ಕುಗಳು: 
ಆಟ್‌ಕೆಯ್ದನೆಂದು ದಶಮುಖ ಕುಲದೇವತೆಯ ಪೆಯ್ಕಲಿಡುವವೋಲ್‌ 
ದಿಗ್ವಿತತಿಯನಾವರಿಸಿದತ್ತು ಭೇರೀನಾದಂ (ಪಂರಾವಾ, ೧೪-೧೨೫). [೫ಂ.) 

ದಿಗ್ವಿರತಿ (ನಾ). = ದಿಗ್ವ್ರತ: ದಿಗ್ವಿರತಿಯುಂ ದೇಶವಿರೆತಿಯುಂ ಅನರ್ಥ 
ದಂಡವಿರೆತಿಯುಮೆಂದಿವು ಗುಣವ್ರತಂ ಮೂಜು ಭೇದಮತ್ಕುಂ೦ (ಪಸಾರ, 
೩೧೧). [ಸಂ.]) 

ದಿಗ್ವಿವರ (ನಾ). ದಿಕ್ಕುಗಳ ಒಳಭಾಗ, ಅವಕಾಶ ; ದಿಗಂತರ : ಅಂತು 
ಚತುರಂಗಸೇನೆ ಯುಗಾಂತಕರವ ವರ್ಣವಾರವಂ ಘನರವಮೆಂಬಂತಾಗೆ 
ತಾಗೆ ದಿಗ್ವಿವರಾಂತೆರೆವಂ (ಜಾಂತಿಸು. ೧೦-೧೩೦). [ಸಂ.] 

ದಿಗ್ವ ತೆ (ನಾ). [ಜೆ ನ] ಶ್ರಾವಕನ ವ್ರತಗಳಲ್ಲಿ ಒಂದಂ; ಒಂದಂ ಮೇರೆ 
ಯಂನ್ನು ಇಟ್ಟುಕೊಂಡು ಅದಷ್ಟೇ ಸ್ಥಳದಲ್ಲಿಯೇ ವಿಹರಿಸುವೆನೆಂದು 
ಮಾಡಿಕೊಳ್ಳುವ ನಿಯಮ, -ವ್ರತ : ಮಿಗಿಲಾಗಿರೆ ಸೀಮೆಯನವಧಿ 
ಗುಯ್ವುದುಂ ಮಟ್‌ದು ಮೊದಲ ಪವಣಂ ಪೆಜತಂ ಬಗೆವುದುಮೂರ್ಧ್ವ 
ಧಸ್ತಿರ್ಯಗ್ಗ ತಿಕ್ರಮಮುಂ ವೃತಿಕ್ರಮಂ ದಿಗ್ವ್ರತದೊಳ್‌ (ವರ್ಧಮಾ. ೭-೧೩); 
ದಿಗ್ವೃತ .. . ನಾಲ್ಕೂ ದಿಕ್ಕುಗಳಲ್ಲಿರುವ ನದಿ, ಪರ್ವತ ಮೊದ 
ಲಾದುವುಗಳ ಮೇರೆಯನ್ನು ಗೊತ್ತುವಾಡಿ ಅವನ್ನು ದಾಟಿ ಆಮರೆಣವೂ 
ಹೋಗುವುದಿಲ್ಲವೆಂದು ನಿಶ್ಚಯ ಮಾಡುವುದು (ಜೈನಧ. ೬೯೪). [ ಸಂ. 

ದಿಜ್ನಾಗ (ನಾ). ೧. ಎ ದಿಗ್ಗಜಣ: ದಿಜ್ನಗಯುದ್ಧಕ್ಕೆ ಕೃತ್ರಿಮಾರ್ಗಳಾ 
ಬಂಧಮೆಂಬಳವನೊಳಕೊಂಡಹಿ ಮವದ್ವಿಜಯಾರ್ಧನೀಲನಿ ಷಧ 
ಮಹೀಧರೆಂಗಳಂ ಪೋಲ್ತು (ಶಾಂತಿಪು ೩-೦೯ವ) ; ಶೇಷನಂ ಪೊಸೆವ 
ದಿಜ್ನಾಗಂಗಳಂ ಪೊಯ್ದು ಘೀಳಿಡಿಪ , , . ಉಡುಸಂತಾನಮನಾರ್ದು 
ದಿರ್ಚುವ ಗಣಗಳ್‌ ಬಂದರಾನಂದದಿಂ (ಗಿರಿಳ. ೦೦-೭೪). ವಿ. [ಗಣಿತ] 
ಎಂಟು ಎಂಬ ಸಂಖ್ಯೆಯ ಸಂಕೇತ: ವಸು ಕರಿ ದಿಜ್ನಾಗಂ . . 
ವಾರಣ ಮಾರಯೆಯೆಂಟಕ್ಕೆ ನಾಮವಮಿದು (ವ್ಯವಹಾ. ೯-೩೦), [ಸಂ.] 

ದಿಜ್ನಾಥ (ನಾ). ಇ ದಿಕ್ಬಾಲ: ನೆಲನಂ ಘಟ್ಟಿಸೆ ಕಮಠನ ಬೆನ್ನೆಲು 
ನೆಗ್ಗಲ್ತಿರುಪಿನ ಗಾಳಿಗೆ ದಿಜ್ನಾಥರ್ನೆಲೆದಪ್ಪಲು ಠಕ್ಕಿಸಿ ಭುಷೆಯನವಧರಿಸವ 
ಧರಿಸೆಂದಂ ಪಟುಭಟನು (ವೀರೇಕ. ೨-೧೦). [ಸಂ.] 

ದಿಜ್ನ್ನಿಕರ (ನಾ). ದಿಕ್ಕುಗಳ ಸಮೂಹ... ಗುಂಪು: ದಿಜ್ನ್‌ಕರಕ್ಕೆ ಪೆರ್ಚಿ 
ಕಡುಕರ್ಬೊಗೆಯಿಂ ಕಿಡಿಯಿಂ ನೆಗಬ್ಬಿ ದಾವಾಗ್ಗಿ ಕವಲ್ಲು ಪರ್ವೆ (ನಳಶಂ. 
೩೮೪). [0.1] 

ದಿಜ್ಮಂಡಲ, ದಿಜ್ಮಂಡಳ (ನಾ). ದಿಕ್ಕುಗಳ ಸಮೂಹ, ಗುಂಪು: ಅಜಿಯ 
ರೆನ್ನನು ಶಕ್ರನೆಂದೇ ತಣುಬಿ ದಿಜ್ಮಂಡಲವ ಮಾುಸುಕಿದರಿಟೌತೆತಂಜದ 
ದಿಟ್ಟಿನಾುವನು ಸುರರ ಥಟ್ಟಿನಲಿ (ಕುವ್ಮೂಅ. ೧೨-೩೭). ದಿಜ್ಮಂಡಳ : 
ನಿರ್ವರ್ತಿತಜನ್ಮುಭಿಷೇಕನನೇಕದುಂದುಭಿಬಧಿರಿತ ಸಕಳದಿಬ್ಮಂಡಳನಾಖಂಡಳ 
ನಮರಸವಿ:ತಿವೆರಸಯೋಧ್ಯಾಪುರ ಸಿಭಿಮುಖನಾದಾಗಳ್‌ 
(ಅಜಿಫು. ೭-೧೦೬ ವ). [ ಸಂ.] 

ದಿಬ್ಮಂಡಳ "ದಿಜ್ಮಂಡಲ' ನೋ. 


೩೯೦೩ 


ದಿಟಂ 


ದಿಜ್ಮಾತ್ರ (ನಾ). ಹೀಗಿರಂವುದಂ-ಎಂದು ಮಾತ್ರ, ಹೇಳುವ ವಿವರಣೆ ; 
ಸ್ಥೂಲ ನಿರ್ದೇಶ, ಪರಿಚಯ: ಶ್ರವಣಸುಖಮೆಂದೆ ದಿಜ್ಮಾತ್ರೆವರ್ಣನಂ 
ಗೆಯ್ವೆನುಂತದೇನೆನ್ನಳವೇ (ಆದಿಪು. ೧೪-೩೦). ಸಂ. 

ದಿಜ್ಮುಖ (ನಾ). ದಿಕ್ಕಿನ ಮುಖ, ಮುಂಭಾಗ: ನಾನಾ ರತ್ನೆಮಯಂ 
ಗಳುಮಪ್ರತಿಹತ ಪ್ರಭಾದ್ಯೋತಿತದಿಜ್ಮುಖಂಗಳುಮಪ್ಪ ಕಲ್ಪವೃಕ್ಷಂಗಳ್‌ 
(ಅದಿಪು. ೩-೩೦ ವ); ಕಂಡೆಂ , , , ಆಖಂಡಲ ದಿಜ್ಮುಖದೆ ಬಂದು ಸರ್ವ 
ಗ್ರಾಸಂಗೊಂಡತ್ತಪರುದಿತ್ಕನ ಮಂಡಲಮಂ (ಗದಾಯಃಂ. ೧-೨೬) ; ಕೆಂಪು 
ವಿಡಿದಡಗುವಿನನುದಯಿಪಿಂದು ಸಲೆ ಮೂಡಲೊಪ್ಪಿದುವುಭೆಯ ದಿಜ್ಮುಖ 
ಗಳು (ಹಡಕಾ. 9-೭೮). [ಸಂ.] 


10| ದಿಜ್ಮೂಢ (ನಾ). ದಿಕ್ಕು ತೋಚದವನು ; ಗಾಬರಿಗೊಂಡವನಂ ; 


ದಿಗ್ಭ್ರಮೆ ಹಿಡಿದವನು ; ದಿಗ್ಭಾಂತ : ಅವಿವೇಕಾತ್ಮತೆಯಿಂದೆ 
ಮೆಯ್ಯಟೌಿಯದಾಂ ದಿಜ್ಮೂಢನಾಗಿರ್ದೆನಿನ್ನೆವರೆಂ (ಸುಕುಮಾ. ೧೨-೧೩) ; 
“ಸಾನಿ'ಯನ್ನು ಮನೆಗೆ ಊಟಕ್ಕೆ ಕರೆತಂದ ದೇಸಾಯರು ಜಿನಕಿಬಾಯರ 
ಪ್ರವೇಶದಿಂದ ದಿಜಬ್ಮೂಢರಾಗುತ್ತಾರೆ (ಸಮಜೀ. ೭ ಏರಿಕೆ) ; ಆವಿನಾಶೆರಿಗೆ 
ಕೂಡಲೆ ಏನೂ ತೋರದೆ, ದಿಜ್ಮೂಢರಾಗಿ ನೋಡುತ್ತಿದ್ದು “ನೀವು 
ಹೇಳುತ್ತಿರುವುದಾದರೂ ಏನು?” ಎಂದು ಕೇಳಿದರು (ರೀಪ್ರಕ್ನಿ. ೩೫; 
ಮುಂಗಾರಿನ ಮುಂಗೋಪಕೆ ಬಾನೇ ದಿಯ್ಮೂಢ '(ನಿಂಮು. ೭-೦೦) ; ಲೋಕ. 
ಮಾನ್ಯರ ಬಗೆಗೆ ಯೋಚಿಸಿದಾಗಲೆಲ್ಲ ಅವರನ್ನು ರಾಜಕಾರಣಿಯೆಂದು 
ಕರೆಯಬಹುದೆ . ... ತತ್ತ ಎನ್ಗಾನಿಗಳೆಂದು ಉದ್ರೋಷಿಸಬಹುದೆ'? - 
ಎಂದೆಲ್ಲ ದಿಜ್ಮೂಢರಾಗುತ್ತೇವೆ (ಧರ್ಮಸಾ. ೦೨೮). [ಸಂ.] 

ದಿಟ, (ನಾ). ೧. ನಿಜ; ಸತ್ಯ ; ವಾಸ್ತವ: “ನನ್ನಿ, ನಿಕ್ಕುವಂ, ನಿಸದಂ, 
ಸಂಜಂ, ನನಸು, ದಿಟಂ - ಈ ೬ ಸತ್ಯಂ” (ಕಶಸಾ. ೧೩-೨೩೪) ; ಆಂ ದಿಟ 
ಮಾಗಿ ಶಲ್ಕನಳವಂ ನೆಅಕಿ ಮುನ್ನಲ್‌ದಿರ್ದುಮೆನ್ನ ತಮ್ಮುಂದಿರನೇಕೆ 
ಕಾದಿಸುವೆಂ (ಪಂಪಥಾ. ೧೩-೩೨) ; ಸಟೆ ದಿಟವೆಂಬುವೆರೆಡುವಿಡಿದು ನಡೆವುದೀ 
ಲೋಕವೆಲ್ಲವು (ಮಹಾದೇ. ಬ. ೩೬-೦೪೦) ; ಶಿವನಾದೊಡೇಂ ಪುಸಿ ದಿಟಕ್ಕೆ 
ನಿಲ್ವುದೆ ಜಗದೊಳ್‌ (004. ೯-೧೧೭) ; ಕುರುರಾಯನಂಡಿತು ದಿಟವೆನುತ 
ಹೊಗರಂಬ ಹೊದೆಗೆದಣಿ್‌ ನೋಯಿಸಿದನುರವಣಿಸಿ ಹೆರಿತಹ ನಾಯಕರನು 
(ಕುವ್ಕಾದ್ರೋ. ೧-೫೩೮) ; ಪರಿಕಿಸೆ ಲೋಕದೊಳಗಾ ಸರಸಿಜಾಕ್ಷಿಯ ಬಗೆಗೆ 
ಸರಿ ದೊರೆಯಿ:ಲ್ಲವಿ:ದು ದಿಟವು (ನಡ. ೨-೫) ; ಪುಸಿಯಂ ದಿಟಂ ವಿಷಮ 
ನಮೃತಂ ಪುಣ್ಯಮಾ ಪೂಪವ ಸಲೆ ತೆವರೆ.ವಂತೆ ಪರವಾದಮೆಂ ಗೆಲ್ಫು 
(ಕಲಪು, ೩-36). ೨. ಪರವಸ್ತು ; ಪರಮಾತ್ಮ; ಪದವಾಕ್ಕವಿದೆರಾಗ 
ವಾದಗ ಣೆಯ ಬಿಟ್ಟು ಒದವಿಪರು ದಿಟದರಿವ (ಮಂಕುಳ. ೪೦). 

ದಿಟ "ದಿಟಂ' ನೋ. 

ದಿಟಂ, ದಿಟ್ಕ (ಅ). ನಿಶ್ಚ ಯಂವಾಗಿಯೂ ; ನಿಜವಾಗಿಯೂ ; ಸತ್ಯ 
ವಾಗಿಯೂ : ಎಸೆವ ಸುನಂದತದಿಂ ದಿಟಸುಮರ್ದ ಪಾರಿಚಾತೆದ ವಿಟಏಗೆ 
ಕೌಸ್ತುಭದ ಸುತ್ತು ಸೊಗೆಯಿಪ ತೆಅದಿಂ (ಕಾಂತಿಪು. ೩.೪೫ ; ಪುತ್ರ 
ಮುಖಾಬ್ದಾಲೋಕನ ಮಾತ್ರದೊಳಂ ಪಿತೃ ತಪಕ್ಕೆ ಪೋಕುಂ ಚಿತ್ರಂ ಪುತ್ರಂ 
ಮುಮುಕ್ಷುದರ್ಶನ ಮಾತ್ರದೆ ಜಿನದೀಕ್ಷೆಯಂ ದಿಟಂ ಕೈಕೊಳ್ಳುಂ (ಸುಕುಮಾ. 
೯-೧೧೦): ನೋಡ ಮರುಳ್ಮಗಳಿ ದಿಟಂ ಮಾಡುವುದೆಗ್ಗಲ್ಪೆ ನಿನ್ನನೆಬ್ಯ 
ರೊಳಾಂ ಮುದ್ಧಾಡಿಸೆ ಮುನಿಸನ್ನಿಧಿಯೊಳ್ಳ್ಕಾಡಿದುದಂ ಛಾಂದಸಿಕ್ಕೆ 
ಯೊಂದೊದವಿಂದಂ (ಧರ್ಮಾಮೃ. ೩-೨೩): ದೇವ ದಿಟಂ ನಿಮ್ಮಯ 
ಚೇತೋವೃತ್ತಿಯ ತೆಅದಿನೀ ಸರೋವರೆಸಲಿಲಂ ಪುವನಮೆನಸುಂ 
ಸ್ವಚ್ಛಂ (ಕುಸುಮಾ. ೯-೪೦). ದಿಟ್ಕ: ದೇವ ನೀ ದಿಟ ಕೊಲುವಡೆಯು 
ನಾ ಸಾವೆನೇ (ಕುವ್ಕಾಭೀ. ೬-೪೩) ; ಲೇಸನಾಡಿದೆ ಕರ್ಣ ದಿಟ ನೀನೀಸು 
ಸಮ್ಮ್ಯಜ್ಞಾನಿಯೆಂಬುದನೀಸು ದಿನ ನಾವಜ್‌ಯೆವೈ (ಕುವ್ಯಾದ್ರೋ. ೦-೩೦) ; 
ನೋಡಿರೈ ಪರಿವಾರ ಮನುಜನ ಬೀಡು ಕರ ಸೋಜಿಗವು ದಿಟ (ಕಾಶಿ. 


ದಿಟಕರಿಸು 


೧೬-೦೬) ; ಆವ ಬಲು ಬಿಲು ಜಾಣತನದ ಮಹಾವಿಚಿತ್ರ ಪ್ರೌಢಿಯೋ ದಿಟ 
ದೇವನಲ್ಲಾ ಮೇಲೆ ದೈತ್ಕಾಂತಕನಲಾ ರಣಕೆ (ತೂರರಾ. ೦-೧೦-೧೮). 
ದಿಟದಿಟ, ದಿಠದಿಕಂ (ದ್ವಿರುಕ್ತಿ) : ಹಲವು ವೇದ ಪುರಾಣ ಶಾಸ್ತ್ರವ 
ತಿಳಿದು ನೀ ಮರುಳಾದೆ ದಿಟದಿಟ ಕೊಲುವರೇ ಸಿರಿಯಂದದವಳನು 
ಧರ್ಮವೇ ನಿನಗೆ (ಕಾಶಿಕಾ. ೩೭-೦೮); ಯಿಂತೆರಡಲಿ ಬೆಂಗೆ ಪುಂಣ್ಕ ಪಾಪಂ 
ಗಳುಂ ಪುರ್ದ್ರ ಕೊಂಡೊಯ್ಯುದು ತಪ್ಪದು ದಿಠದಿಠಂ ಸತ್ಯಂಗಂಡಿರೇ 
(ಎಇ. 2೫118, ೦೯೪-೦೮ ; 3265), [ ಇದಿಟ್ಕ) 

ದಿಟಕರಿಸು (ಕ್ರಿ). ಪ್ರತ್ಯಕ್ಷವಾಗಿ ತೋರು. - ಕಾಣು; ಸಾಕ್ಷಾತ್ಕಾರ 
ವಾಗಂ : ಘಟದಲ್ಲಿ ಆತ್ಮ ದಿಟಕರಿಸುವುದಿಲ್ಲ. ಎಂದು ಅಜಿ*ದ ಮತ್ತೆ 
(ಮನುಗೂಂ. ೨೬೫-೭೪) ; ವಾಯು ಅಡಗಿದ ವಾರಿಧಿಯಂತೆ ಅಸು ಅಡಗಿದ 
ಘಟಚಿಹ್ನದಂತೆ ದಿಟಕರಿಸು ಗುಡಿಯ ಗುಮ್ಮುಟನುಥನ ಅಗಮ್ಯೇಶ್ವರ ಲಿಂಗ 

ದಲ್ಲಿ ಪರಿಪೂರಿತವಾಗಿರು (ಮನುಗುಂ. 3೭೨-೯೬). 

[. ಆದಿಟ್ಕ + - ಇಸ್ಕು] 
ದಿಟಪುಟ (ನಾ). ೧. ವ್ಯಕ್ತವಾದಂದಂ ; ಸ್ಪಷ್ಟವಾದಂದಂ. ೨. ಸತ್ಯ; 
ನಿಜ: ಕಟಕದೊಳು ಶ್ರಿಪ್ರರಂರಿಯಂ ದಿಟಪುಟದಿ ಕರದೋ ಎಂದೆನಿಸಿದು 
`ತೃಟದ ಭಕ್ತನು ಕಿನ್ನರೆಯ್ಕನು (ಬಸಪು. 36 ಸೂಕನೆ): ನಾವ್‌ ದಿಟಪುಟವ 


ನುಡಿದರೆ ಖಾತಿಯಾದುದೆ ನಿಮ್ಮ ಚಿತ್ತದಲಿ (ಕುವ್ಶಾದ್ರೋ. ೪-೬೫) ; ನಿಮ್ಮ | 


ವಾತು ದಿಟಪುಟವು ಸ್ಪಟಿಕ ಅದಕಿಲ್ಲ ಬೇರೆ ತಂತ್ರ (ನೆಲಮು. ೩೫-೯). 
೩ ಪರವಂ ಸತ್ಯ; ಪರವಸ್ತಾೂ ; ಶಾಶ್ವತವಾದಂದಂ ; ಸ್ಥಿರ 
ವಾದಂದಂ; ಸತ್ಮವಾದಂದಂ : ದಿಟಪುಟವನತಿಗಳೆದು ಸಟೆಯ 
ಬಯಸುವರೆ (ಶೂನ್ಶಸಂ. ೨೩-೦೦); ಎಷ್ಟು ಪಟುಭಟರಾದರೂ ಸ್ಫಟಿಕದ 
ಮಜ್‌್‌ಯಲ್ಲಿ ಅಡಗಬೇಕು ದಿಟಪುಟವನಟ್‌ದಡೂ ಗುರು ಕೊಟ್ಟ ನಿಟಿಲ 
ಲೋಚನನು ಘಟಿಸಬೇಕು (ಮೋಳೆಮಾ, ೨೦-೮೨) ; ಹುಸಿಯ ಮಾಯಾ 
ತಮಕ್ಕೆ ದಿಟಪುಟ ದಿವಾಕರ ಎನ್ನೊಡೆಯ (ಸಿದ್ದೇವ. ೪೦-೦೦೦). 
ದಿಟಪುಟಮಾಗು, ದಿಟಪುಟವಾಗು ಎ ವ್ಯಕ್ತವಾಗು ; ಸ್ಪಷ್ಟವಾಗು : 
ದಿಟಪ್ರಟಮಾು ದ ಬಹುಲಾಕೆಯೊಳತಿಮಧುರಮಾಗೆ ಕರ್ತರಿ ಸಮಗರ್ತ 
ರಿಯರ್ಧಗರ್ತರಿ ಮೊದಲಾದನೇಕ ಶಬ್ದಸಂಪಾಧನದಿಂ ಸನ್ನೆಗೆಯ್ದು 
ತೋರ್ಪುದುಂ (ಮಹಾನೇ. ೪-೩೫ ವ); ಪ್ರವ್ಯಕ್ತಯತಿ ಪ್ರಯೋಗತ್ವಂ- 
ದಿಟಪುಟವಪ್ಪ (ವ್ಯಕ್ತವಹ ಕಾಳಾಸಮನುಳ್ಳುದು) ಜಾತಿಯಂ ಬಾಜಿಪುದುಂ 
(ನೀತಿವಾ. ೩೦-೦೦). [ದಿಟ] 
ದಿಟಪುಟಗೆಡು (ಕ್ರಿ). ನಿಜಾಂಶ ತಿಳಿಯದಿರಂ ; ಸತ್ಯ ತಿಳಿಯದಿರು ; 
ದಿಕ್ಕಾರು ದೆಸೆಯಾರು ದಿಟಪುಟಗೆಟ್ಟೆನು ಹಿಕ್ಕಿ ಹೇಳ್ವೊಡೆ ಹಿತರಿಲ್ಲ ಅಕ್ಕಅ*0 
ರಂಗನೆ ಗತಿಯೇದಿರುವಳನಕ್ಕಟಕ್ಕಟ ಕಾಣ್ಬುದೆಂದೊ (ಶತಸಾಂ. ೩೩-೦೫). 
[ ದಿಟಪುಟ + ಕೆಡು,] 
ದಿಟಪುಟವೆಜು (ಕ್ರಿ). ಸತ್ಯವನ್ನು ಹೊಂದು ; ಸಾಕ್ಷಾತ್ಕಾರವನ್ನು ಪಡೆ: 
ಟಕ್ಕುಟವಳಿ ತಟವಟವಟಮಟವ ಬಿಟ್ಟಳ್ಯಟ್‌ಂ ದಿಟಪುಟವೆತ್ತು ಟಕ್ಕನುಳಿದು 
ತಟ್ಟತಟ್ಟನೆ ಜಪಿಸಲೆಂಟಕ್ಷರಕಾಗಿ ವೆಂಯ್ದೋರ್ಪೆ (ಶತಸಾಂ. ೭೦-೩೩). 
[ ದಿಟಪುಟ * ಪೆಣ್ಮು] 
ದಿಟಮಾತು "ದಿಟವಾತು` ನೋ. 
ದಿಟವಂತ (ನಾ). ನಿಜವನ್ನು ಆಡುವವನು ; ಸತ್ಯಮಾರ್ಗದಲ್ಲಿ ನಡೆ 
ಯುಂವವನಂ ; ಸತ್ಯವಂತ : “ಸೇದ್ಧಾ, ಸೇಧಕಃ, ಸಿದ್ಧಃ, ಸಿದ್ಧವಾನ್‌- 
ಈ ೪ ದಿಟವಂತಂ” (ಕಾರೆಕ್ಕ, ೧೮೮). [ದಿಟ + - ವಂತ] 
ದಿಟವಾತು, ದಿಟಮಾತಂ (ನಾ). ನಿಜವಾದ ಮಾತು,-ನಂಡಿ: “ದಿಟ 
ವಾ [ಪಾಕಾ. ಮಾ]ತು ಸೂನೃತವಕ್ಕು” (ಮಂಗರಾ. 3೫-೧). ದಿಟಮಾತು : 
ಮೇಲಿನೆ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ಬಿಟ * ಮಾತ್ನ] 


೩೯೦೪ 


10 


16 


20 


26 


40 


ದಿಟ್ಟತನ 


ದಿಟ್ಟ, ಧಿಟ್ಟ (ಗು). ೧. ಧೈರ್ಯದಿಂದ ಕೂಡಿದ ; ಧೀರತನವುಳ್ಳ : 
ಅಷ್ಟಮದಗಳೆನಿಪಟ್ಟಳೆಗಳು ಮೂಜು ಪಟ್ಟಣದಪ್ಪದಿಕ್ಕಿನೊಳು ಮಂಟ್ಟ 
ಬಾರದು ಹರಿಹರಬೆೊಮ್ಮರಾದಿಯ ದಿಟ್ಟ ಮಹಾಪುರುಷರಿಗೆ (ತ್ರಿ ಪುಸಾಂ. 
೪-೪೬). ೨. ಉದ್ಧಟತನದ ; ಸೊಕ್ಕಿನ : ದಿಟ್ಟ ಹೆಂಗಸೆ ನೃಪರ ಬಸುಅಲಿ 
ಹುಟ್ಟ ನೀ ಹೋಗೆಂದು ಶಾಪವ ಕೊಟ್ಟನು (ಕುವ್ಯಾಆ. ಓರಿಇ. ೩೩-೨೪). 
೩. ಗಟ್ಟಿಮುಟ್ಟಾದ ; ಬಲವಾದ : (8). (ನಾ). ೪. ಧೈರ್ಯಶಾಲಿ; 
ಧೀರವ್ಯಕ್ತಿ ; ಸಮರ್ಥ ; ಸಾಹಸಿ: ಜಿನಮುಕ್ಕಾಂಬುಧಿಯುಮನುಜಿ 
ದೀಸುವೆನೆಂಬ ದಿಟ್ಟರೆವ್ಮಿಂ ಪೆಜರಂರ್‌ (ಧರ್ಮಾಮ್ಮ. ೦-8೨) ; ಎಲೆ 
ಮಜಕಿಯ ನೀರ ಸುಟ್ಟ ಬೂದಿಯದಂ ಪೂಜಿಸಿ ಸಿದ್ಧಿಗಳ ಗುದ್ಧಾಟಕ್ಕೊಳ 
ಗಾದವರೆ ಕಡೆಮೆಟ್ಟಿ ಬಿಟ್ಟೆಪ್ಪನೈ ಬೆಟ್ಟಜೆಪತಿ ದಿಟ್ಟ ಕಪಿಲಸಿದ್ಧ (ಸಿದ್ಧಪ, 
ಕ. ೪೫-೪೮೨) ; ದಿಟ್ಟ ನೀನಹೆ ಪುಂಡರೀಕಯೆನುತ ಬಲು ಬಟ್ಟ ಸರಳುಗಳ 
ತೊಟ್ಟು ಕಟ್ಟಾಳುಗಳಧಿರಾಜನೆಸಲು (ಅಂಜಡ. ೬-೧೪೩) ; ದಿಟ್ಟನೈ ಗುರು 
ಸೂನು ಶಿವ ಜಗಜಟ್ಟಿಯಲ್ಲಾ (ಕುವ್ಕಾಕ. ೧೪-೨೨): ಅಂದು ಕಾಳಿಂಗನ 
ಪೆಡೆಯ ತುಳಿದ ದಿಟ್ಟ ನಂದನ ಕಂದ ಮುಕುಂದ ಕಾಣಮ್ಮ (ಪುರಂದ. 
೨-೭೦-೦) ; ಸ್ವಭಾವತಃ ನಾನು ದಿಟ್ಟಳಿದ್ದೇನೆ (ಹೇಮಂತ. ೨೭೦). 
ಚಿ. ಧೃಷ್ಟ ; ಸೊಕ್ಕಿದವನು ; ಕೊಬ್ಬಿದವನಂ ; ಉದ್ಭಟ : ಕಟ್ಟಿತುರಿ 
ದೆಸೆ ನಾಲ್ಕಜಲಿ ಬೆನ್ನಟ್ಟಿ ಹೊಯ್ದುದು ಬಿನುಗುಗಳ , , , ದಿಟ್ಟರುರಿ 
ದಂದು ವೀರರಸುಗಳು ಬಿಟ್ಟರಭವ ದ್ರೋಹಿಗಳು ನೆಟ್‌ ಕೆಟ್ಟ ಕೇಡಿಂಗಾರು 
ಮಜುಗುವರು (ಕುವ್ಕಾಳ. ೭-೪೧); ಎಲೆ ದಿಟ್ಟ, ನಗುವೆಯ ನನ್ನ 
ಎನಗೇತಕೆಯೋ ಮಡದುವೆಯ ಬನ್ನ! (ಗಣೇಶ. 8.-೦೧೭). ಥಿಟ್ಟಿ: 
೧. ಧಿಟ್ಟ ಜೀವಿಗಳ ಭಂಗದ ಬರಿಯಂತರಂಗ (ವಿಸೀಗೀ. ೩-೦೦) ; ನಟ್ಟ 
ಕಂಬದ ಹಾಗೆ ಧಿಟ್ಟವೀರನಿರಬೇಕು (ಗಾದ). ೪. ವೃಥಾ ಕೆಡೆನುಡಿಯ 
ನುಡಿದರೆ ಧಿ[ಪಾಠಕಾ. ದಿ]ಟ್ಟನೆಂಬರೆ ವೀರರಾದವರೆ (ಕುವ್ಕಾದ್ರೋ. ೦೩- 
೬೬) ; ಧಿಟ್ಟ ಕೇಳು ನಿರೆಂತರವು ಕೈಗಟ್ಟಿ ನಿಂದೂಳಿಗವನೆಸಗಲು ನಿಟ್ಟಿಸನು 
ಪರಮಾತ್ಮ (ಗಗತಾ. ೦೨-೭೮). 

ದಿಟ್ಟವನಾಡು ಎ ಉದ್ಧಟತನದಿಂದ ಮಾತನಾಡು ; ಸೊಕ್ಕಿನಿಂದ 
ಮಾತನಾಡು : ಹಿರಿದು ದಿಟ್ಟವನಾಡಿ ಸಕಲರ ಮೆಚ್ಚಿಪುದ:ರುತರೆ 
ಮೌಖರ್ಯದೋಷೆ (ಪೂಜ್ಯಡ. ೬-೩೫). 
[ ಆಪ್ರಾ. ಧಿಟ್ಟ./ ಸಂ. ಧೃಷ್ಟ] 

ದಿಟ್ಟ (ನಾ). ದೃಢಸ್ಥಿತಿ; ನೆಲೆ:. ಹುಟ್ಟಿದುದು ದೇವಾಂಗನಾಜನ 
ನೆಟ್ಟನೆಯದೀರೇಳುಲೋಕದ ದಿಟ್ಟವನು ನಿರ್ಮಿಸಲಿಕಾಯ್ತು ಮನುಜ 
ವರ್ಗದಲಿ ಹುಟ್ಟಿದವರೊಂದೊಂದು ಕೆಲಸ ವ ನೆಟ್ಟನುಶ್ರಯಿಸಿದರು 
(ಸಂಛಪ. ೩-೩೦): ಅವಶ್ಯವಾದ ಪತ್ರವ್ಯವಹಾರ ನಡೆದು ಒಂದು ದಿಟ್ಟ 
ವನ್ನು ಮುಟ್ಟುವುದಕ್ಕೆ ಇನ್ನು ಎರಡು ಅಥವಾ ಮೂರು ತಿಂಗಳು ಆಗ 
ಬಹುದು (ಜಳರಾ. ೩೭೫). [ ತಿಟ್ಟ] 

ದಿಟ್ಟಂಗೊಳಿಸು (ಕ್ರಿ). ದೃಢಪಡಿಸು ; ಸ್ಪಷ್ಟಪಡಿಸು: ವಸಂತಕನೀ 
ಕೇರಿಯೊಳ್‌ ತಿರುಗಿ ಪರಿಣತನುದುದಟ್‌ಂದೆಯುಮೆಮಗೆ ಹಿತಪರನಾದುದ 
ಟ್‌ಂದೆಯುಂ ... ಇದೊಂದು ನೆವದೊಳ್‌ ದಿಟ್ಟಂಗೊಳಿಸಿದನೆಂದಾಳೋಚಿಸಿ 
(ಆಕವಿ. ೬-೭೭ ವು. [ದಿಟ್ಟಿ * ಕೊಳ್‌ + - ಇಸ್ಕು] 

ದಿಟ್ಟಂಜಮಾಬಂದಿ "ಡಿಟ್ಟಂಜಮಾಬಂದಿ' ನೋ. 

ದಿಟ್ಟಗಾರ (ನಾ). ಧೈರ್ಯಶಾಲಿ ; ಧೀರ: (ಕಿ). 

[ ದಿಟ್ಟ * ೨ ಗಾರೆ (ಆ - ಕಾಣಿ) ] 

ದಿಟ್ಟತನ, ಧಿಟ್ಟತನ (ನಾ). ೧. ಧೈರ್ಯ ; ಸಾಹಸ: “ಕಡ್ಡಮೆನಲ್‌ 
ದಿಟ್ಟತನೆಂ[ಪಾಕಾಂ. ನಹಂ]” (ಡತುನಿ. ೩೮) ; ದಾನವರ ಧಟ್ಟ ಣೆಗೆ ನಿಲುವರ 
ನಾನು ಕಾಣೆನು ದಿಟ್ಟತನದಲಿ ತಾನೆ ನಿಂದನು ಕೌರವೇಂದ್ರನು ಸಕಲಬಲ 
ಸಹಿತ (ಕುವ್ಕಾದ್ರೋ. ೦೩-೫೨); ಅವನ ದಿಟ್ಟತನವ ಸುರೆಮಂತಿ ಕಂಡು 


ದಿಟ್ಟಪಡಿಸು 


ನೀನಾರ ದೂತಂ ನಮ್ಮ ಪುರಕದೇಂ ಕಾರಣಂ ಬಂದೆ . . . ಪೇಳೆಂದು 
ಬೆಸಗೊಳಲ್‌ (ಜೆಬಪು. 3೩-30); ಆ ಭೂಪನ ದಿಟ್ಟತನಕೆ ಸರಿಯುಂಟಿ 
(ಕಂನವಿ. ೦೮-೩೩). ೨. ಧಾರ್ಷ್ಯ ; ಉದ್ಭತಿಕೆ : ಹರಹರಾ ನೀನಿಪ್ಪ 
ಠಾವನಜೌಯದೆ ಅಷ್ಟವಿಧಾರ್ಚನೆ ಷೋಡಶೋಪಚಾರಮಂ ಮಾಡಿಹೆನೆಂಬ 
ವರ ದಿಟ್ಟತನವ ನೋಡಾ (ಅವಶ. ೦೮೩-೮೩೩) ; ಪಟ್ಟಿಣದೊಳು ಜನ 
ಕೊಟ್ಟ ಹಣವನೆಡೆವೆಟ್ಟು ಬುಹಿರಮಟ್ಟವೆಂದು ದಿಟ್ಟತನದೆ ಪೆಸರಿಟ್ಟ 
ವಟ್ಟವ ಕೊಂಬ ಸೆಟ್ಟಿಗಳಿರುತಿಹರಲ್ಲಿ (ಜಡ. 8-೮8). ೩. ಶೌರ್ಯ; 
ಬಲ; ಶಕ್ತಿ; ದಾರ್ಡ್ಮ : ಬೆಟ್ಟುಗಳ ರಟ್ಟೆಯಂ ಕುಟ್ಟಿದಮರಾಪಶಿಯ 
ದಿಟ್ಟತನವಂ ನೋಳ್ಪೆನೆಂದು, , . ಬಂದುದೋ (ಹಣಳಾ ಪರಿ ೨೦೪) 
ಭೀತಿ ಬಿಗಿದುದು ದಿಟ್ಟತನದನುಧಾತುಗೆಟ್ಟುದು (ಕುವ್ಕಾಳ. 
ಬೆಟ್ಟದೆ. ಚಾಮೇಂದ್ರನೆನೆ ರಿಪುಭೂಪರ ಪಟ್ಟದಂಗನೆಯರ ಗರ್ಭ 
*ಟ್ಟುಳುಕಿಗೆ ಬಂದು ಕರೆಗುವುವುವಾತನ ದಿಟ್ಟತನವದೇವೇಳ್ವೆ (ಳಂನವಿ. 
೩-೯೦). ಧಿಟ್ಟತನ ; ೧. ಧಿ[ಪಾಠಾಂ. ದಿಟ್ಟತನ ಪೊಳ್ಳಾಯ್ತು ಶೌರ್ಯದ 
ಘಟ್ಟಿ ಕರೆಗಿತಾ (ಕುವ್ಕಾಛೀ. 6-೬೨) ; ಶ್ರದ್ಧೆ ಯೊಡನೆ ಮಾತ್ರ ಅವನ ಧಿಟ್ಟ 
ತನ ನಡೆಯುತ್ತಿತ್ತು (ಪ್ರೇಮಾಕ್ರ. ೨9೬). ೨. ಈ ಧಿಟ್ಟತನವು ಸಹನ 
ವಾಗಲಿಲ್ಲ (ಸಮಜೀ. ೪೦). [ದಿಟ್ಟ + - ತನ] 
ದಿಟ್ಟಪಡಿಸು (ಕ್ರಿ). ದೃಢಪಡಿಸು; ಖಚಿತಪಡಿಸು: ಚಿಕ್ಕವರಾದಾಗ್ಕೂ 
ವಿವೇಕಶಾಲಿಗಳು ಕಾರ್ಯಗಳನ್ನು ದಿಟ್ಟಪಡಿಸುವರು (ಕಥಾಮಂ. 1೪, ೦೦). 
[ ದಿಟ್ಟ + ಪಡಿಸು] 
ದಿಟ್ಟಮನುಷ್ಯ (ನಾ). - ದಿಟ್ಟಗಾರ : ಮೇಜರ್‌ 'ಬಟ್ಲರನು ಮೊದಲಿ 
ನಿಂದಲೂ ದಿಟ್ಟಮನುಷ್ಯ (ಮಹಾತ್ಮಾ. ೭೬). [ ದಿಟ್ಟ + ಮನುಷ್ಯ) 
ದಿಟ 3 ವಾಳೆ (ನಾ) ಥೆ ೈರ್ಯಶಾಲಿ; ಧೀರ:ಅಸಮಸೆಗೆ ಮೈಯಳುಕದೆಆಗುವ 
ಹುಸಿವ ಜಾಜುವ ಹೊಳೆವ ಹಣುಗುವ ಬೆಸುವ ಬಿಡಿಸುವ ದಿಟ್ಟ [ಪಾಕಾಂ- 
ಪ್ಟಿ)ವಾಳರು ಹೊಕ್ಕು ಹೆಣಗಿದರು (ಕುಪ್ಶಾಸ. ೨-೦೦೩). 
[ದಿಟ್ಟ + - ವಾಳ;] 
ದಿಟ್ಟಸೊಕ್ಕು (ನಾ). ಅಧಿಕವಾದ ಸೊಕ್ಕು,-ಉದ್ಭಟತನ : ನಿನ್ನ ಈ 
ಬಿರುಸಿನ ಗಡಸನ್ನು ಸೆಡಕನ್ನು ಬಲ್ಮೆಯಿಂದಿಳಿಹಿ, ಮನ್ಮಥನಿಗಲರಲೊಲ್ಲದ 
ನಿನ್ನ ಅಶಾಸಿತಯವ್ವನಕ್ಕುಳ್ಳ ದಿಟ್ಟಸೊಕ್ಕನ್ನು ತಿದ್ದಿ ತಿಳಿಯಿಸಿಕೊಂಡು 
(ಮಂತ್ರಶ- ೩೯-೨೪), [ದಿಟ್ಟ PE ಸೊಕ್ಕು (ಎಸೊರ್ಕು್ಯ) ) 
ದಿಟ್ಟಾಯ್ಲ (ನಾ). ಧೀರ ; ಸಾಹಸಿ. "ದಿಟ್ಟಾಯ್ಲಾತನ' ಪರಾ. 
[ ದಿಟ್ಟ + -ಆಯ್ಲ (ಆ ಆಯಿಲ್ಯ)) 
ದಿಟ್ಟಾಯ್ಲತನ (ನಾ). ಧೀರತನ; ಸಾಹಸ: ಧನು ಮುಜ್‌ಯೆ 
ದಿಟ್ಟಾಯ್ಲೆತನವಿ:ತನಲಿ ಸಾಕಿನ್ನೆನುತ ಗುರುನಂದನನು ಮುಟ್‌ದನು 
ಹೆೊಗರುವೋರೆಯ ಹೊತ್ತ ದುಗುಡದಲಿ (ಕುವ್ಕಾಕ. ೧೪-೩೧). 
[ ದಿಟ್ಟಾಯ್ದ + - ತನ] 
ದಿಟ್ಟಿ, ದಿಷ್ಟಿ, (ನಾ). ೧. ಕಣ್ಣು ; ನೇತ್ರ : “ಅಚ್ಚಿ, ಆಲಿ, ದಿಟ್ಟಿ-ಈ ೩ 
ನಯನಂ” (ಕಠಸಾ. ೨೧-೪೨೫); ಮೆಯ್ಕೆಲ್ಲಂ ದಿಟ್ಟಿಗಳಾದೊಡಿಂದ್ರನೆನಿಸ 
ಲ್ಕಾರ್ತಂ ಮಹೇಂದ್ರಾಂತಕಂ (ಕಾವ್ಯಸಾ. ೫೩೦ ಶೂದ್ರಳ); ಆಗಸದೊಳ 
ಗೊಂದು ಮಹೀಭಾಗದೊಳಿನ್ನೊಂದು ದಾಡೆಯಾಗಿರೆ ವನದಿಂ ಬೇಗಂ 
ಬರ್ಪಳ ದಿಟ್ಟಿಗಳಾಗಳೆ ಪತ್ತಿದುವು ಗೆಂಟಆಸೊಳ್‌ ವಠಾರುತಿಯಂ 
(ಪಂಪಥಾ. ೩-೦೩); ಮರಲ್ಲ ದಿಟ್ಟಿ ಕತ್ತರಿಮೊನೆಗೊಂಡೆಟಲ್ವ ಕಿವಿ 
ಸೂಚಿಸಿದಪ್ಪದು ಸೋಲ್ತ ಭಾವಮಂ (ಕಾದಂಪೂ. ೬೫೧) ; ನಟ್ಟ ದಿಟ್ಟಿಗ 
ಳ್ವೈರಸು ನಿನ್ನನೆ ನೊಡುತ್ತುಮಿರ್ಕುಮಪ್ಪೊಡೆ (ಪಂಡತಂ. ೧೬೬-೦೨); 
ಕಿವಿಗಳೆಳ(ಲಿ)ಲ್ಲು ತೂಲುವೊಡೆ ಮೆಯ್‌ ಬಿಗಿದಪ್ಪೊಡೆ ದಿಟ್ಟಿ ನೆತ್ತಿಗೇಟು 
ವೊಡದಜಾಂದೆ ಕಣ್‌ ಗುಟಿದು ತೋಇಾದೊಡೆಚ್ಚುಗೆ ಪಟ್ಟ ಸೂ[ತ್ರಭಸ್ಮ] 
ವಂ (ಲೋಕೋಷ. ೯-3೦೯) ; ಹತ್ತೆಸಾರ್ದೆಯ್ದಿ ಕಣ್ಣೊಡೆದಿರ್ದುದಂ ಕಂಡು 


೩-೨38); 


೩೦% 


10 


185 


40 


«5 


ದಿಟ್ಟಿಗೆಡು 


, « * ದಿಟ್ಟಿಯಿಂತೇಕಾಯ್ತು ಉರಿದೆ ನಾಂ ಉರಿದೆ ನಾಂ ಎನ್ನೊಡೆಯನೇ 
ಸೈರಿಸಲ್ಯಾಪೆನೇ ... ಎಂದು (ಕಣ್ಮರ. ದೇ. ೪೭-೮): ಪಟೀದಿಟ್ಟ ದಿಟ್ಟಿಯ 
ಬಳಿಕೊರ್ವನ ಕಾಲ ಮುಜ್‌ದಿಟ್ಟ ನಿಟ್ಟೆಲುಗಳನು ನಿಜ್‌ನಿಟಿಲೆಂಬಂತೆ ಕಿತ್ತು 
ಮಸ್ತಕವನು ತಿಟ್‌ಕಲ್ಲನಾಡಿ ಬೊಬ್ಬಿಟ್‌ದ (ಮೋಹತ. ೧೨-೩೭). ವಿ. ದೃಷ್ಟಿ; 
ನೋಟ: “ದಿಟ್ಟಿಯೆಂದೆನೆ ದೃಷ್ಟಿಯಕ್ಕೂ” (ಕರರ. ೩೧): ತಾಂ ಪಿಂಗದೆ ನಟ್ಟ 
ದಿಟ್ಟಿಯನವಂ ಕಿಟಲೆಂದನುಗೆಯ್ದು ತೂಗಿದಂ (ಅದಿಪು. ೧೨-೧೫); ಪದಪಿಂ 
ನಟ್ಟಿರೆ ದಿಟ್ಟಿಯಂ ತೆಗೆದೆನೆಂತೆಂತುನುಮುದ್ವೇಗದಿಂ (ಉದಂಪೂ. ೭೭೩) ; 
ಬೆಟ್ಟಮದೊಂದು ದಿಟ್ಟಿಗೆಡೆಯಾದುದು ಕರ್ವುವಿಲ್ಲನಾ (ಕಬ್ಮಿಳಾ 
೨೨೦, ೩. ಕೆಟ್ಟ ಪರಿಣುಮವನ್ನುಂಟುಮಾಡುವ ನೋಟ; 
ಕಣ್ಣೆಂಜಲಂ ; ದೃಷ್ಟಿದೋಷ: ಕಟ್ಟುಗೆ ಕೊರಲೊಳ್‌ ಸೀರೆಯ 
ಪೊಟ್ಟಣಿ(ಳ)ಮಂ ಮಾಡಿ ಧಾನ್ಯಸಮೇತಂ ನೋಡಲ್‌ ದಿಟ್ಟಿಗಳಾಗವು 
ಮಾಜಿಗಂ (ಅಕ್ಕಶಾ. ೮-೧೮) ; ಅಮರಗಣದಿಂ ದಿಟ್ಟಿಯಾದಪುದು ಮತ್ಸುತಂ 
ಗೆಂದು ಗಿರಿರಾಜತನುಜೆ ಮಮತೆಯಿಂ ತದ್ಗರ್ಭರಕ್ಷಣಕೆ ಬರೆವ 
ಕಾಳಿಮಲೇಖೆಯೋ . . . ಎನಲ್‌ ಕಪ್ಪಡರ್ದ ನಿಡುಬಾಸೆ ಕಣ್ಣೆಸೆದುದು 
(ಜಿಬಪು, ೪-೦೨). ೪. ಲಕ್ಷ್ಮ; ಗಮನ: ತಳಿರ ಕಳಿಕೆಯ ಪೊಸ 
ಪೂವಿನ ಮೇಗೆ ದಿಟ್ಟಿಯಾಗಿರೆ ವನಜಾನನೆಯರ್‌ ಎಳಾಸವನಮಂ ಪೊಕ್ಕರ್‌ 
(ಅದಿಪು. ೧೧-೬೯); ಎಲೆ ಆದಿತ್ಯ! ನಿನ್ನ ಕುಲವಧುವಿವಳ* 
ಅಂತದಟ್‌ಂ ಇವಳೊಳ್‌ ದಿಟ್ಟಿಯಿರ್ಕೆ (ರಾಮಾಕ್ಕ. ೩೯-೮). 
೩. 'ದಿಷ್ಟಿಬೊಟ್ಟು', "ದಿಷ್ಟಿಮಣಿಸರ' ಪರಾ. 
ದಿಟ್ಟಿಗೆವರ್‌ ಎ ಕಣ್ಣಿಗೆ ಬೀಳು: ದಿಟ್ಟಿಗೆವರೆ ಬಂಧವಿಧಂ .ಕಟ್ಟಿದ 
ಪಲತೆಜದ ಮಣಿಯ ಸೂಸಕದ ನೆಟಿಲ್‌ (ಜಂದ್ರಪು. ೬-೪೭). ದಿಟ್ಟಿಗೊಟ್ಟುಂ 
ದೃಷ್ಟಿಗೆ ಬೀಳೆ: ಎನ್ನೂ ಪೆಂಡಶಿಯಂ ಜಾನಕಿಯಂ ರಕ್ಕಸಂ ರಾವಣಂ 
ಕಳ್ಲುಯ್ದಂ ಆದೊಡಂತಾ ದುಟ್ಟಂ ದಿಟ್ಟಿಗೊಟ್ಟಿದನಿಲ್ಲಂ (ಅದ್ಭುತ. ೩೬-೦೨)- 
ದಿಟ್ಟಿ ಮೂಆಆ ದೇವ ಎ ವರು ಕಣ್ಣುಗಳುಳ್ಳವನು ; ವಉಕ್ಕಣ್ಣ ; 
ಶಿವ: ದಿಟ್ಟಿ ಮೂಲಜ ದೇವನಂ ಕಂಡು ಕಾಣದ ಜ್ಞಾನಿಗಳೆನುತ್ತ ಬಾಯ 
ಬಿಟ್ಟು ಪಲಬುವರು (ವೀಶ್ಶಿಪು. ೨.೯.೨೭), ದಿಟ್ಟಿ ಮೂಜಜರಸ ಎ ದಿಟ್ಟಿ 
ಮೂಅಟದೇವ: ದಿಟ್ಟಿ ಮೂಜ([ ಮೂಜಲ]ರೆಸಂ ನಾರಾಯಣ 
ಪ್ರಿಯಂ ಕಂವರಾರಿಯಾರೋಗಣೆಗೆ ನಡೆತಂದು (ಗಿರಿಳ. ೦೦-೯೮ ವ). 
[ ಆಸಂ. ದೃಷ್ಟಿ) 

ದಿಟ್ಟಿಗ (ನಾ). ನೋಡಂವವನು ; ನೋಟಕ ; ಪ್ರೇಕ್ಷಕ: ಆ ಹುರವ 
ನಿಟ್ಟಿಪ ದಿಟ್ಟಿಗರ ಬಗೆಗೆ ಕಲಧೌತರೌಪ್ಯಗಳ ಸೌಧಸಮಾಜ 
ರಾಜಿಪುವು (ಮದೇಫು. ೨-೩೮). [ ದಿಟ್ಟಿ » ಎ. ಗ್ಮ) 

ದಿಟ್ಟಿಗರ್ಪು (ನಾ). ಕಣ್ಣೆಂಜಲಾಗದಿರಲು (ಗಲ್ಲ, ಹಣೆಗಳ ಮೇಲೆ) 
ಇಡುವ ಕಪ್ಪು, - ಕಾಡಿಗೆ; ದೃಷ್ಟಿ ತಾಗದಿರಲು ಇಡಂವ ಕಪು; 
ಬೊಟ್ಟೂ; ದೃಷ್ಟಿಬೊಟ್ಟು; ಸುಲಿಗುರುಳೊಳ್ನೊಸಲ್‌ ಮಿಸುಪ 
ಸಾದಿನ ಬೊಟ್ಟು ಪೊದಲ್ಸ ಗಲ್ಲದೊಳ* ತೊಳಗುವ ದಿಟ್ಟಿ ಗರ ... 
ಮನಂಗೊಳಿ (ಜಕವಿ. ೩.8೨). [ದಿಟ್ಟಿ * ಕರ್ಪ,) 

ದಿಟ್ಟಿಗಿಡಿಯ (ನಾ). ಕಣ್ಣಿನಲ್ಲಿ ಬೆಂಕಿಯನ್ನುಳ್ಳವನು ; ಕಿಡಿಗಣ್ಣ ; 
ಶಿವ: ದಿಟ್ಟಿಗಿಡಿಯನೊಲು ತದ್ಭಕ್ತರಾ ನಿಂದೆಯಿಂ ರಾಘವಂಗಾಯ್ತು 
ಕೇಡು (ರಾಘಣ. ೪-30) ; ಮುಟ್ಟಬಾರದ ಕಿಚ್ಚ ನುಂಗಲು ಹೊಟ್ಟೆ 
ಬೇಯದೆ ವರಾಣ್ಪುದೇ ಇದ ದಿಟ್ಟಿಗಿಡಿಯಂ ಬಲ್ಲನೆನುತಲಿ ವಂಜುಗಿದರು 
ರಮಣಿ (ಶಂಕದಾ. ೭-೧೬).  [ ದಿಟ್ಟಿ * ಕಿಡಿ. ಲ್ಯ) 

ದಿಟ್ಟಿಗೆಡು (ಕ್ರಿ). ಕಂಗೆಡು ; ದಿಕ್ಕುಗಾಣದಂತಾಗಂ : ಚಿಂತಿಪ ಸುಯ್ವ 
ಜಾನಿಸುವ ಕಂದುವ ಕುಂದುವ ದಿಟ್ಟಿಗೆಟ್ಟುವಿಭ್ರಾಂತಿಪ ಲಜ್ಜೆಯಂ ಮಜವ 
ಕೊಳ್ಳುಗದಾಪ್ತರ ಮಾತುಗೇಳದಿರ್ಪಂತುಟನೊಲ್ಲಗಲ್ಲವರೊಳಾಗಿಪರಂಗ 
ನೆಯರ್ಕಳೀ ಜರಾಕಾಂತೆ ನರಂಗೆ ತಾನಗಲದಾಗಿಪಳೇಂ ವಿಪರೀತವೃತ್ತಿಯೋ 


ದಿಪ್ಪಿ: 


ದಿಟ್ಟಿಗೊಡು 


(ಪುಸ್ಪಪು. ೦೩-೩೮); ಪೊಡೆಮರಳ್ಚಂ ನಿಲ್ವನಳಲುವಂ ಬಳಲುವಂ ಬಟ್ಟೆ 
ಯೊಳ್ಳಿಟ್ಟಿಗೆಟ್ಟು (ಕೈಮಿಧಾ. ೦೯-೩೦); [ದಿಟ್ಟಿ +ಕೆಡು;] 

ದಿಟ್ಟಿಗೊಡು (ಕ್ರಿ). ದೃಷಿ ಕೊಡು ; ನೋಡು: ಉದಯದೊಳೂರೆ ನಟ್ಟ 
ನಡುವಿರ್ದಿನನತ್ತಲೆ ದಿಟ್ಟಿಗೊಟ್ಟು ಮಾಣದೆ ಶುನಕಂಗಳೂಳ್ವ ಡವನೀಪತಿ 
ಗಕ್ಕುಮಪಾಯಂ (ಲೋಕೋಪ. ೦೨-೩೦). [ ದಿಟ್ಟಿ : ಕೊಡು) 

ದಿಟ್ಟಿಗೊನೆ (ನಾ). ಕಡೆಗಣ್ಣು ; ಕಟಾಕ್ಷ ; ಅಪಾಂಗ: ಕಟ್ಟಿರ್ದ ಹಾರಾದಿ 
ಗಳ್ಳಅೌದುದಿರ್ವವೋಲ್‌ ದಿಟ್ಟಿ ಸ ಗೊನೆಗಳ ಕಾಂತಿ ಸೂಸುತಿರೆ (ಕೃಮಿಥಾ. 
೩೩.33); [ದಿಟ್ಟಿ 4 ಕೊನೆ] 

ದಿಟ್ಟಿಗೊನೆವೆಳಗು (ನಾ). ಕಡೆಗಣ್ಣಿನ ಕಾಂತಿ,-ಬೆಳಗು : ಆದಿಪುರುಷನ 
ದಿಟ್ಟಿಗೊನೆವೆಳಗ ಸೋಂಕಿನಿಂ ಭೂದೇವತೆಗೆ ಸಾತ್ವಿಕಂ ತನುವಿನೊಳ್‌ 
ಸ್ವೇದಾಂಬುವುಣ್ಮಿ ಪುಳಕಂ ಪೊಣ್ಮೆ ರಾರಾಜಿಪಂದಮೋಯೆಂಬ ಪೂಂಗಿಂ 
(ಪದ್ಮರಾ.. ೬-೭೩). [ ದಿಟ್ಟಿಗೊನೆ + ಬೆಳಗ್ಗು] 

ದಿಟ್ಟಿಗೊಳ್‌, ದಿಟ್ಟಿಗೊಳ್ಳು (ಕ್ರಿ). ಕಣ್ಣಿಗೆ ಬೀಳಂ ; ಕಾಣು ; ದೃಷ್ಟಿಗೆ 
ಸಿಗು. "ದಿಟ್ಟಿಗೊಳಿಸು' ಪರಾ. ದಿಟ್ಟಿಗೊಳ್ಳು : ಕಟ್ಟಿದರು ಸಾಗರವ 
ಕಲುಮರಮುಟ್ಟಿನಲಿ ಸುರನರಭುಜಂಗರೆ ದಿಟ್ಟಿ ಗೊಳ ಕೈದ  ದುರ್ಗವನು 
ಕೆಡಹಿದರು ಕದನದಲಿ (ತೊರರಾ. ೬.೧೯-೪). [ದಿಟ್ಟಿ * ಕೊಳ್‌] 

ದಿಟ್ಟಿಗೊಳಿಸು (ಕ್ರಿ). ೧. ದೃಷ್ಟಿಗೆ ಬೀಳಂ ; ಕಾಣಿಸಿಕೊಳ್ಳು : ಬೆಳ್ಡಾವರೆ 
ಯೊಳೆಅಗಿದಳಿಕುಲಂ ಗಗನಾಗ್ರದೆೊಳ್ಳಿನದಿನಕೆ ಬೆಳೆವ ಚಂದ್ರತಲೆ ಕನಕೂದ್ರಿ 
ಯೊಳ್ಳಿಟ್ಟಿಗೆ ೊಳಿಸುವಸಿತಾಂಬುದಂ ರಾರಾಜಿಸುವ ತೆಅದೊಳು (ಕೃಮಿಫಾ. 
66-88). ೨. ದೃಷ್ಟಿಯನ್ನು ಆಕರ್ಷಿಸು; ಮನೋಹರವಾಗು ; 
ಕಣ್ಣೆಳೆ :: ನಿಟ್ಟೈದೆಯರ್‌ ಕರೆತಂದಾ ಸೌಂದರವತಿಯಂ ದಿಟ್ಟಿ 
ಗೊಳಿಪ್ಪ ಕಟ್ಟಾ ಬಣಿಮುತ್ತುಗಳಳವಟ್ಟ ಮೆಟ್ಟಕ್ಕಿ ಗೂಡೆಗಳೊಳುದೃಟಾಂಕಂ 
ಬೆ:ಸುರ್ವೀಸುರತತಿ ಸಂಭ್ರಮದಿಂದಂ ನಿಲಿಸೆ (ಉದೃಟಿ. 6-೩೭ ವ). 

[ ದಿಟ್ಟಿಗೊಳ್‌ + - ಇಸ್ಸು] 

ದಿಟ್ಟಿಗೊಳ್ಳು "ದಿಟ್ಟಿಗೊಳ್‌' ನೋ. 

ದಿಟಿ ತಾಗು (ಕ್ರಿ). ದೃಷ್ಟಿತಾಗು ; ಕಣ್ಣೆಂಜಲಾಗಂ : ದಿಟ್ಟಿತಾಗುಗುಮೆಂದು 
ಕತ್ತುರಿಯ ಗೆರೆಯನಚಕಿಯಟ್ಟೆ ಹೈ (ಪದ್ಮರಾ, ೩-೨೮). 

[ ದಿಟ್ಟಿ + ತಾಗ್ನು (ಆ: ತಾಂಕ್ಕು) 

ದಿಟ್ಟಿತೀವು (ಕ್ರಿ). ಕಣ್ಣುತುಂಬಂ ; ಕಣ್ಣಿಗೆ ತೃಪ್ತಿಯಾಗು : ದಿಟ್ಟಿತೀವಲು 
ನೋಳ್ಬ ಜನಕೆ ತಾನಭಿಮೆ:ಖಂ ಮುಟ್ಟುವರ ಮುದ್ದು ಮುದ್ದಾಡಿಪರ 
ನಿಜಸುಖಂ (ಬಸರ. ೦-೦೪೦). [ ದಿಟ್ಟಿ + ತೀವು] 


ದಿಟ್ಟಿದಂಡೆ (ನಾ). ದೃಷ್ಟಿದೋಷ ಪರಿಹಾರಕ್ಕಾಗಿ ಧರಿಸುವ ಆಭರಣ 


ದಂತಹ ' ದುಡೆ.: ಕಡಗ ಕಂಕಣ ಸೂಡಗ ಹೊನ್ನ ಬಳೆ ಬಂದಿ ಖಡೆಯ 
ಪೆಂಡೆಯ . ದಿಟ್ಟಿದಂಡೆ (ಕುರಾಸಾಂ. ೧-೧೦೬) ; ಅರಳೆಲೆ ಮಾಗುಯಿ ಪುಲಿ 
ಯುಗುರುಡೆನೂಲು . , . ದಿಟ್ಟಿದಂಡೆ ಮೆಅಕಿಯಲು ತರುಣನೆಸೆದನು 
(ಕಂರಾಸಾಂ. ೮-೭೭). [ದಿಟ್ಟಿ 4 ದಂಡೆ] 

ದಿಟ್ಟಿದಾಹಕ (ನಾ). ಕಣ್ಣಿನಲ್ಲಿ ಬೆಂಕಿಯುಳ್ಳವನಂ ; ಅಗ್ನಿನೇತ್ರ ; ಶಿವ: 
ದಿಟ್ಟಿದಾಹಕನ ಮಸ್ತಕ ಮುಟವಂದದಿ ಮೆಟ್ಟಿ ಕೆಂಗಿಡಿಗಳ ಕಜಕಿದು ಪುಟ್ಟಿಸಿ 
ಹೃದಯಸಂತಾಪವ ತಪವನೆಬ್ಬಟ್ಟುವೆನೆಂದನಬ್ದೂರಿ (ಮೋಹತ. ೬.೨೧). 

[ ದಿಟ್ಟಿ * ದಾಹಕ] 

ದಿಟ್ಟಿದೆಣ? (ಕ್ರಿ). ಕಣ್ಣನ್ನು ತೆರೆ,-ಬಿಡು : ಮೆಲ್ಲನೆ ದಿಟ್ಟಿದೆಜಕಿದು ವಸಂತ 
ಕಿಲಕೆಯ ನಿಟ್ಟಿಸಿಯೆ ಕಾಣದೆ ವಿಕಲನಾದನು ವಣಿಗ್ವರನು (ಸಾಳ್ಳಿಧಾ. 
೦೬-೩). [ದಿಟ್ಟಿ *3ೆಲ್‌,] 

ದಿಟ್ಟಿ ಡೋಸ (ನಾ). ಕಣ್ಣೆ ೦ಜಲಂ ; ದೃಷ್ಟಿದೋಷ: ದಿಟ್ಟಿದೋಸಂ 
ತಟ್ಟಿದಂತೆರೆಡುಂ ಮೆಲ್ಲದಂಪುಗಳೆೊೊಳಿಟ್ಟ ಕಾಡಗೆಬೊಟ್ಟುಂ (ಚಿಕವಿ. 


೪-66 ವ). [ದಿಟ್ಟಿ 4 ದೋಸ] 


೩೯೦೬ 


10 


೫ 


40 


48 


ದಿಟ್ಟಿವೆಳಗು 


ದಿಟ್ಟಿನಡು (ಕ್ರಿ). ೧. ದೃಷ್ಟಿಯಿಡು ; ಎವೆಯಿಕ್ಕದೆ ನೋಡು; 
ಕಣ್ಣಿಟ್ಟು ನೋಡು : ಧಿಗಿಲನೆ ಮನಂ ಬೆದಜ ಪರವ ಕಾಣುತ್ತಲ್ಲಿ ಮಿಗ್ಗೆ 
ದಿಟ್ಟಿನ[ಪಾಕಾ. ಯಿ]ಟ್ಟು ನೋಡುತ್ತಿರಲ್ಯಂತಲ್ಲಿ (ನಂಬಿರ ೯-೧೧೨). 
೨. ದೃಷ್ಟಿತಾಗು; ಕಣ್ಣೆಂಜಲಾಗಂ: ಮಡದಿ ರೆನ್ನೆಯ ಸಿರಿಮುಡಿಗರಿಸಿನಡ 
ಪಾವುಡೆಯ ಬಂಧಿಸಿ ಕೆಲರ್ದಿಟ್ಟಿನಡದಂತೆ ಹಣೆಗೆ ಕಪ್ಪಿನ ಬೊಟ್ಟನಿಟ್ಟರು 
(ವೋಹತ. ೧೭-೪೪). [ ದಿಟ್ಟಿ + ನೆಡು] 

ದಿಟ್ಟಿಬಿಸ "ದಿಟ್ಟಿವಿಸ' ನೋ. 

ದಿಟ್ಟಿಬೊಂಬೆ (ನಾ). ಕಣ್ಣೊ ಳಗಿನ ಬೊಂಬೆ,-ಹಾಹೆ,-ಪಾಪೆ: ದಿಟ್ಟಿ 
ಬೊಂಬೆಗಳು ವಸಂತದೊಳಗೆ ಕೋಲ ನೆಟ್ಟನೆ ಪೊಡೆವಂದದೊಳು 
(ಶ್ರೀಪಾಲ. ೪-೧೨೬). [ ದಿಟ್ಟಿ + ಬೊಂಬೆ) 

ದಿಟ್ಟಿ ಬೊಟ್ಟು, ದಿಷ್ಟಿಬೊಟ್ಟು (ನಾ). ದೃಷ್ಟಿದೋಷ ತಾಗಬಾರ 
ದೆಂದು ಕೆನ್ನೆ "ಅಥವಾ ಗಲ್ಲದ ಮೇಲೆ ಇಡುವ ಬೊಟ್ಟು,-ಗುರುಂತಂ: 
ಎಳೆಗಲ್ಲದೊಳಿಟ್ಟ ದಿಟ್ಟಿಬೊಟ್ಟಂ ಕೆಳೆಗೊಂಡೊಪ್ಪವ ಪಚ್ಚೆಗನ್ನವಚ್ಚಂ 
(ಚಿಕವಿ. ೩-೪೪); ಮೆಲ್ಲದುಪುಗಳೊಳಿಟ್ಟ ಕತ್ತುರಿಯ ದಿಟ್ಟಿಬೆೊಟ್ಟುಂ 
(ಜಕವಂ. ೬೫-೧೮. ದಿಪ್ಟಿಬೊಟ್ಟು : ಘರ್ಮೊೋದತದಿ ತನುವ ಪ್ರಕ್ಷಾಳಿಸಿ 
ದಿಷ್ಟಿಬೊಟ್ಟಿಟ್ಟು (ನವಮೋ. ೧೧-೪೮). 

[ ದಿಟ್ಟಿ * ಬೊಟ್ಟು (-ಬಟ್ಟ,) 

ದಿಟ್ಟಿವಾರಿ, ದಿಟ್ಟಿವಾರೆ (ನಾ). ಕಣ್ಣಳವು; ಕಣ್ಣಳತೆ ; ದೃಷ್ಟಿಪಥ ; 
ಕಣ್ಣೊಲ (?): ದಿಟ್ಟಿವಾರಿಯ ಧೀರೆರೆ ಪ:ಠ:ರ ಗಣಿಕೆಯರ ವೀರರ 
ಹರಿವಾಣದಾಯದ ಲೆಂಕರ ಬಿಂಕದಂಕಕುಆರ ವರಾಸಾಳ್ಗಳ , , , ಒತ್ತರದ 
ತಿಂಥಿಣಿಯನೊತ್ತರಿಸಿ (ಬಸರ. ೬-೨೦) ; “ತನಗೂ ದೇವರಿಗೂ ನಡುವೆ 
ಬಂದವರನ್ನು ಕತ್ತರಿಸುತ್ತೇನೆಂಬ ಪ್ರತಿಜ್ಞೆ” (ಬಸರು ಕೋಶ); 
ದಿಟ್ಟಿ[ಪಾಕಾಂ- ದಿಠಿ. ದ್ರಿಷ್ಟಿ]ವುರಿಯ ಮೇಳದಾಳೋಚನೆಗಳೊಳಳವಟ್ಟು 
ಹತ್ತೈದು ಗಣನಾಥರ್ವೆರಸಿ ತನ್ನ ಪಟ್ಟದಂಗನೆ ಸಹಿತ ಸುಖದ ಸುಗ್ಗಿಯ 
ಮೇಲೆ ಶೂಲಿ ಪರಿಣಾಮವಿರಲು (ಸೋಮಠ. ೧-೩೪); ದಿಟ್ಟ (ಟ್ಟಿ) 
ವುರಿಯೊಳುಳ್ಳೆ [ಪಾಕಾ. ದಿಟ್ಕ ಿಗಾಂಬನಿತೆಡೆಯ] ನೀರೆಲ್ಲವಂ ಕೆಡಿಸಿ 
ಮುಟ್ಟಿ ನಾನಾ ಕ್ರೂರಮೃಗವಾಗಿ ಬಂದಡ್ಡಗಟ್ಟಿ ಗರ್ಜಿಸುತ ಮಾಯಾ 
ವೇಷದಿಂದೊಡನೆ ಬುದ ವಿಶ್ವಾಮಿತ್ರನು (ಹಠಕಾ. ೯-೩೨); ಇರದೆ 
ನಿಜವುಸುರಾಟದೆಡೆಯೊಳು ಹರಿಯ ದರ್ಪವನಳಿದು ಕುಯ್ದುರು 
ಕರುಣಿಯಭವನ ದಿಟ್ಟಿವಾರಿಯ ವೋಲಗದೊಳೆೊಪ್ಪೆ (ಸಾನಂಜ. ೯-೨೬). 
ದಿಟ್ಟಿವಾರೆ : ಕಡುಗಿದರೆ ಕಾಲಂಗೆ ಬಿರುದಿನ ತೊಡರನಿಕ್ಕುವ ಜವನ 
ದಂಡೆಯ ತುಡುತುವಗ್ಗದ ವೀರರೆಸೆದುದು ದಿಟ್ಟಿವಾರೆಯಲಿ (ಕುವ್ಶಾಣ. 
೮-೪೩). [ ದಿಟ್ಟಿ + ವಾರಿ?] 

ದಿಟ್ಟಿವಾರೆ “ದಿಟ್ಟಿವಾರಿ' ನೋ. 

ದಿಚ್ಛಿವಿಸ, ದಿಟ್ಟಿಬಿಸ (ನಾ). ೧. ಕೆಟ್ಟ ಪರಿಣಾಮವನ್ನುಂಟುಮಾಡುವ 
ಕಣ್ಣು ; ಕೆಟ್ಟಕಣ್ಣು : (೪. ೨. ಕೆಟ್ಟಕಣ್ಣಿನಿಂದ ಉಂಟಾಗಂವ 
ಪರಿಣಾಮ ; ಕಣ್ಣೆಂಜಲು : “ದಿಟ್ಟಿ ಬಿ(ವಿ)ಸ-ದೃಷ್ಟಿವಿಷ ಎ ಕಣ್ಣೆಂಜಲು” 
(ಕದೃಕೋ. ೦೯); ರಾಜ್ಯವಿಭವೋದಯದಿಂದೆ ವಿರಾಜಿಪಂಗೆ ದಿಟ್ಟಿವಿ 
ಸಮು[ಪಾಕಾಂ.ಪ]ಮಪ್ಪುದೆಂದು ಪದಪಿಂ ಪ್ರಭೂಸುನುಗೆ ತಾನೆ ರಕ್ಕೆ 
ಗಟ್ಟುವ: ತೆಆದಿಂದೆ ಕಟ್ಟಿದನಿಳಾಪತಿ ತನ್ನಧಿರಾಜಪಟ್ಟಮಂ (ಹಂದ್ರಪು. 
೬-೧೦೨). ದಿಟ್ಟಿಬಿಸ: ೩. ಹಾವು : ಎರಡು ಪದಂಗಳಪಭ್ರಂಶಕ್ಕೆ -ಅಚ್ಚ 
ಸ್ಫಟಿ1-ಅಚ್ಚವಳಿಕು . . . ದೃಷ್ಟಿವಿಷ-ದಿಟ್ಟಿಬಿಸ, ದಿಟ್ಟಿವಿಸ (ಕಮದ. 3೮೯ 
ಪ್ರಯೋ). [ ದಿಟ್ಟೆ * ವಿಸ] 

ದಿಟ್ಟಿವೆಳಗು'(ನಾ). ಕಣ್ಣಿನ ಕಾಂತಿ, _ಬೆಳಗು,-ಪ್ರಕಾಶ; ದಿಟ್ಟಿವೆಳಗಿನಿಂ 
ನಿವಳಿಸುವಂತೆಯುಂ ಕಣ್ಣೊಳಗಿಟ್ಟು ಮುಚ್ಚುವಂತೆಯುಂ ಬಗೆಯೊಳೆ 
ತೆಗೆದಪ್ಪುವಂತೆಯುಂ ಅಕ್ಷೂಣಲಕ್ಷಣಲಕ್ಷಿತಂಗಳಪ್ಪ ಪುತ್ರನಂಗಪ್ರತ್ಮಂಗಂ 


ದಿಟ್ಟಿಸರ 


ಗಳಂ ನೀಡುಂ ಭಾವಿಸಿ ನೋಡಿ (ಜಂದ್ರಪು. ಇ-೧ಂ೨ ವ); ಅಂಗನೆಯ ರ 
ದಿಟ್ಟಿವೆಳಗು . . . ಹೊಸಮುತ್ತಿನ ರಂಗವಲ್ಲಿಯ ತೆಅನಹೆ.೨ದ (ಶ್ರೀಪಾಲ. 
೨.೪). [ದಿಟ್ಟಿ * ಬೆಳಗ್ಯು) 
ದಿಟ್ಟಿಸರ (ನಾ). (ಕುದಂರೆಯ ಕೊರಳಿಗೆ ತೊಡಿಸುವ) ಒಂದು ಬಗೆಯ 
ಆಭರಣ: ಇಕ್ಕಿದ ಪಸ್ಕರಕ್ಕೆ ನಿಡುರುಲ್ಲಿ ತೊಡಂಕುವ ತೋರೆಗೊಂಡೆಯಂ 
ಸೆಕ್ಕಿದ ಖಂಡೆಯಂ ಬಿಗಿದ ಬಲ್‌ ಪೊದೆದುಂಬಿದ ಬೋಳೆಯಂಬು ಕಂದಕ್ಕ 
ಮರ್ದಿಟ್ಟ ದಿಟ್ಟಿಸರೆ ಪೊಂಬಲೆಗಳ್‌ ಮೊಗರ:ಬಮೊಂದು ಪೊಂಬಕ್ಕಿಯ 
ತೊಕ್ಕು ಮೆಯ್ಗರೆಯೆ ಬುಸಿಗದಿಂ ಮೆಜಕದತ್ತು ಸಪ್ತಿಗಳ (ಚಕವಿ. ೨-೯೬). 
[ದಿಟ್ಟ + ಸರ್ಕ 

ದಿಟ್ಟಿಸಲಿಸು (ಕ್ರಿ). ಕಣ್ಣಹಾಯಿಸು ; ನೋಡು: ಹೊಗುಹೊಗುತ 
ಹೊರಬರುವ ಮಾಸುಷ್ಮವಾಹಿನಿಯ ಕಲ್ಲೋಲಲೀಲೆಯೊಳು ದಿಟ್ಟಿಸಲಿಸಿ 
ಶುಖ ಜಾಗಟೆ ದನಿಯ ಕೈವಾರದೊಳು ನಾಮದುಗ್ಗಡಣೆಯಿರಿವಿನೇರೆವೆ 
ಯಶಿಲಿಸಿ (ಮಲದೇ. ೪೬-೬). ದಿಟ್ಟಿ * ಸಲಿಸು] 
ದಿಟ್ಟಿಸು (ಕ್ರಿ). ೧. ನೋಡಂ ; ಅವಲೋಕಿಸು ; ದೃಷ್ಟಿಸು: ಎಡನಂ 
ಬಲನಂ ದಿಟ್ಟಿಸುತೆ ನಿಂದು ನಿಲ್ಲದೆ ನಿಟ್ಟೋಟದೊಳೋಡಿತೆಸೆವ ಮಸಕದ 
ಶೆಶೆತಂ (ಗಿರಿಕ. ೧-೮೬) ; ದಿಟ್ಟಿಪರೆ ದಿಟ್ಟಿಗಳಿಗಚ್ಚರಿ ಹುಟ್ಟಿ ಪೊನ್ನುಕ್ಕಿದಡೆ 
ಹರುಷಂಬಟ್ಟು ಭೂಪಂ ಬಸವರೆಸನಂ ಕೀರ್ತಿಸುತಮಿರೆಲು (ಬಸಪು. 
೦೧-೦೩) ; ಅಕ್ಕಟೌಂದಾಲಿಂಗಿಸಿ ದಿಟ್ಟಿಸಿ ಬೊಟ್ಟುಡಿ . ಪುಷ್ಪ 
ಪರಿಮಳದಂತೆ ನು ನೀನುಭಯವಿಲ್ಲದಂತೆ ಕೂಡೆನ್ನ ಪ್ರುಣೇಶನೇ (ಘನವ. 
೨-೦); ಅವಿದ್ಯೆಯು ದಿಟ್ಟಿಪರೆ ಭಾವಾನುಸಾರೆದಿ ತೋರುತಿಹಳು 
(ಗಗತಾ. ೦೪-೧೪). ೨. ಹುಡುಕಂ: ಕುಟ್ಟೆಂಬ ನುಡಿ ವ್ರೀಹಿಯೊಳಲ್ಲದೆ 
ಬೇರೆ ದಿಟ್ಟಿಸಲಾ ನಾಡೊಳಿಲ್ಲ (ಕಂನವಿ. ೨-08). "ನಿಟ್ಟೆಸು' ಪರಾ. 

ದಿಟ್ಟಿಸ ನೋಡು ಎ ಎವೆಯಿಕ್ಕದೆ ನೋಡು : ಚಂದನೆಯ ಚಂದಮಂ 
ಸೆಟ್ಟಿತಿ ದಿಟ್ಟಿಸಿ ನೋಡಿ (ವರ್ಧಪು. ೧೩-೫೩ ವು; ದಿಟ್ಟಿಸಿ ನೋಡದೆವೆ 
ಯಿಗ್ಕದಿಹ ಕಣ್ಣ ದಕ್ಕುಲಿಯೆಂದು ನಿರ್ಮಲ ದೇಹಮಂ ರಸವಜತು 
ಬೆಳೆದಂಗವೆಂದು ದೂರದಿಂದೆ ದೀವಿಗೆವಿಡಿದು ದಿಟ್ಟಿಸಿದರು 
(ಸಿದ್ಧರಾ. ೨-೪) ; ಅಸುರೆ ದಿಟ್ಟಿಸಿ ನೋಡಿದಳು ಶಿಶುವ (ಕುವ್ಕಾಸ. ೨-೪೪); 
ಅವಳನ್ನೇ ಒಮ್ಮೆ ದಿಟ್ಟಿಸಿ ನೋಡಿದ (ಹಾಡುತ್ತ. ೬೬). 

[ ದಿಟ್ಟಿ + - ಇಸ್ಮು] 
ದಿಟ್ಟಿಹತ್ತು (ಕ್ರಿ). ದೃಷ್ಟಿತಾಗು ; ಕಣ್ಣೆ ೦ಜಲಾಗಂ : ಮುಟ್ಟಲು 
ಮಾಸುವದು ದಿಟ್ಟಿಹತ್ತೀತೆಂದು ಬಟ್ಟೀಡತಿದ್ದೆ ಭಸಿತದ ಹಣಿಮೇಲೆ 
ಸುಟ್ಟು ಹೋಗಲೆಂದು ಕೆಟ್ಟಗಣ್ಣು (ಸಿದ್ಧಪು. ೪-೯೪). 
[ ದಿಟ್ಟಿ * ಹತ್ತು, (ಆಪತ್ತು) 

ದಿಟ್ಟಿಹಾಯಿಸು (ಕ್ರಿ). ದೃಷ್ಟಿಬೀರು ; ನೋಡು: ದುಷ್ಟಬುದ್ಧಿ ಅತ್ತಿತ್ತ 
ದಿಟ್ಟಿಹಾಯಿಸದೆ ಶ್ರೀಮದ್‌ಗಾಂಭೀರ್ಯಕ್ಕೆ ಊನ ಬರಬ:ರದೆಂಬಂತೆ 


೩೯೦೭ 


ದಿಡುಗ್ಗು, 


ದಿಟ್ಟೆ (ನಾ). ದೃಷ್ಟಿ (?): ದಿಟ್ಟೆ ಮುರಿವಲ್ಲಿ ಕಡುಪಿನೊಳ್‌ ಮುರಿದ 


ಯಿಲ್ಲಿಲ್ಲಿಯ ಬಿನ್ನಣವನ್ನೆಅ?ಯೆ ಕಲ್ಪದೆ ಬೀರರೆ ಬೀರನಂ ಗಿಡೆಗಳಾಭರಣನಂ 
ನೋಡಿ ಕಲ್ಲಾ (ಎಕ. 11, ೧೩೩-೧೨೭ ; 982). 
[ಐ ಇದು “ದಿಟ್ಟಿ' ಎಂಬುದರ ಅಸಲಿಖತವಿರಬಹುದು ] 


5| ದಿಟ್ಟೆದೆ (ನಾ). ಧೈರ್ಯದಿದ ಕೂಡಿದ ಮನಸ್ಸು,-ಹೃದಯ: 


ನಿಮ್ಮ ದಿಟ್ಟೆದೆಯ ಸಾಹಸದ ಸ್ವಾವಿ:ನಿಷ್ಠೆಯಿಂದ ತಪ್ಪಿಸಿ ಕಾಪ:ಡಿಕೊಂಡು 
ಬರುತ್ತ ಪುವನರಾಗಿರುವ ಶೂರರ ಮನೆತ.ದವರು ನೀವು 


(ಮಂತ್ರಶ. ೫೦-೧೭), [ದಿಟ್ಟ * ಎದೆ (<ಎರ್ದೆ)] 


ದಿಡ, ಧಡ್ಕ (ಗು). ೧. ದೃಢವಾದ ; ಬಲವಾದ: ದೃಢ, ದಿಡ (ಕಲ್ಲಾನು- 


೧೪೩ ಪ್ರಯೋ). (ನಾ). ೨. ದೃಢತೆ ; ಸ್ಥಿರತೆ; ಬಲ: “ದಿಡ (ದುಡ) 
ದೃಢಎಸ್ಥಿರೆತೆ್‌ (ತದೃಕೋ. ೧೯); ಭೀತಿಯನೆದೆಯೊಳಿನ್ನಿ ಡಸಲ್ಲ 
ನಂಬುವುದಿದನು ದಿಡಮಾಗಿ (ರಾಮಾಸಂ- ೩-೧-೩೦). ಹಿ. ಸತ್ಯ; ನಿಜ : 
ಮೃಡನೆರೆಯೆ ಮಗಳ ಮುಡಿಯಂ ಕೊಯ್ದ ಕೊಡೆ ಮದುವೆಯೆಡೆ 
ಯೊಳಾ ಬೀಯಗರೂಳಿದು ಕುದುವ ಫೌಜು ದಿಡದೊಳು ತುಜುಂಬ 
ನಾದಂತೆ ತೊಂಡಲು ಸಹಿತ ಹಿಡಿದಳ್ತಿಯಾಗಿದೆಯಲಾ (ವೀಕೈಪು. ೮-3-೮). 
೪. ಭರವನೆ ; ನಂಬಿಕೆ. "ದಿತಂದಳೆ' ಪರಾ. ೫. ದೃಢವಾದುದಂ ; 
ಗಟ್ಟಿಯಾದುದು ; ಮನಮುಟ್ಟುವುತಹುದು : ನಾಡೆ ವಖನ್ನರಿತ 
ಪ.ಠವನು . , , ದಿಡವೊ£ವತ್ಸಿ ಪ್ರುವೊಲು ಪಾಡು (ಕಿರೀಟೀ. ೩-೦೫). 
೬. ಶಾಶ್ವತ ವಾದುದು : ತಂಬೂರಿ ಶ್ರುತಿಗೆ ಸೀತಾರ ಜತಿಗೆ ದಿಡದಾದಿ 
ಮಾಟಿ ದುಟಿ ಕುಂಭಿನಿಯ ತುಂಬಿ ಅಂಬರವ ತುಂಬಿ ತುಂಬಿಸಿದಳೆಂಥ ಲಹರಿ 
(ಗಂಗಾತ. ೧೦೯-೧೫). ಧಡ್ಕ(: ೭. ಗಟ್ಟಿಮುಟ್ಟಾದುದು; ಶಕ್ತಿಯಂತ 
ವಾದುದು: ಕೈಕಾಲು ಧಡವಿದ್ದರೆ ಯಾರದರೂ ಕೇಳಿಯಾರು(ಸ್ಮ ತಿಚಿ. 
೨೧೭) : ಪಾಪ ಮೂಕಿ! ಕೈಕಾಲು ಧಡಾ ಇಲ್ಲಾ! (ಧರ್ಮಸೆ. ೧೨೮). 
[ ಸಂ. ದೃಢ) 


ದಿಡಂದಳೆ (ಕ್ರಿ). ದೃಢತೆಯನ್ನು ಹೊಂದು; ಭರವಸೆಯನ್ನು ಹೊಂದು: 


ಅಗಲದೀಕ್ಷಿಸುತಿರ್ಜಿನಂ ತ ದವಜ್ಞೆ ಯಿಂ ಖಲಚೋಳನಾ ಸ್ಥಗಿತ 
ಸೇನೆಯದೆಯ್ದಿ ವೇಗದೆ ಲೂಟಿಸುತ್ತಿರೆ ನಾಡನಾ ಜಗತಿಯಾಳ್ಮನದೆಲ್ಲಮಂ 
ನಡೆ ಕೇಳ್ಲು ಸುಂದರಪಾದದೊಳ್‌ ಮಿಗೆ ದಿಡಂದಳೆಯುತ್ತೆಹೋ ಹರ 
ಶಂಭುವೆಂದತಿ ಕೋಪದಿಂ (ಹಾಲಾಸ್ಕ. ೩-೮-೪೪). [ದಿಡ+ ತಳ್ಳೆ ] 


80) ದಿಡಕಿ, ದಿಡಕೆ (ನಾ). ಹಸು, ಕರ ಗಳು ಗುಟುರಂ ಹಾಕುವುದನ್ನು 


36 


ಸೂಚಿಸುವ ಶಬ್ದ. ದಿಡಕೆ. 

ದಿಡಕಿ ಹಾಕು ಎ ಗುಟುರುಹಾಕು : ಒಂದು ಅರಗಳಿಗೆ ತಡವಾದರೂ 
ಕಾಲು ಕೆದರುತ್ತ ದಿಡಕಿ ಹಾಕಿ (ಒದರುತ್ತ) "ಅಂಬಾ' ಎಂದು ಕೂಗುವಳು 
ಬನಶಂಕರಿಯನ್ನು (ಸುವಸಂ. ೬೬). ದಿಡಕೆ ಹೊಡೆ - ದಿಡಕಿ ಹಾಕು: 
ಕೋಟೆ ಬಸವಣ್ಣ ದಿಡಕೆ ಹೊಡೆಯುತ್ತ ಎದ್ದು ಬಂದು (ಬಿಳುವ. ೩೨). 


ದಿಡಕೆ "ದಿಡಕಿ' ನೋ. 
ದಿಡಗು "ದಿಡುಗೂು,' ನೋ. 
ದಿಡಗೊಳ್ಳು (ಕ್ರಿ). ಬಲವಾಗಂ ; ದೃಢಗೊಳ್ಳು : (೪. 


» ೬ ೬ ಮುಂಬರಿಯುತ್ತುನೆ (ಜಂದ್ರಸ. ೬). 
[ ದಿಟ್ಟಿ * ಹಾಯಿಸು (--ಪುಯಿಸು) ] 
ದಿಟ್ಟೆ, (ನಾ). ೧. ದಿಟ್ಟತನವುಳ್ಳವಳು ; ಧೈರ್ಯಶಾಲಿನಿ : ತುಂಬ 


ಒಳ್ಳೆಯ ಹುಡುಗಿ; ದಿಟ್ಟೆ (ದೀಪದ. ೦೪೮). ವಿ. ಉದ್ಮಟಿ; ಗಡಸುಗಾತಿ: 
ದಿಟ್ಟೆಯರು ಕುಟಿಲೆಯರು ಕುಹತದ ಘಟ್ಟಿಯರು ಲಟ್ಟೆಯರು (ಬಸು. 
೪೦-೫೬) ; ಅರರೆ ಹೆಂಗಸು ದಿಟ್ಟೆ ಮೋನದೊಳಿರಲಿದುವಂತರೆವು ರಾಯನ 
ಹೊರೆಯಲೀ ಬುಯ್ಭಡಿಕತನ ಗರುವಾಯಿಯೇಯೆನಲು (ಕುವ್ಕಾವಿ. ೩-೨೭). 
೩. ಚದುರೆ ; ಜಾಣೆ: ಹೊಳೆವುತಿದ್ದರು ಮನಸಿಜನ ಮಾಸಾಳುಗಳಂತೆ 
ದಿಟ್ಟೆಯರು (ರತ. ೧೨-೯೧); ಮುಟ್ಟಿದರೆ ಕಂದದಿರೆದಿವಳೆ ಸುಕುಮಾರತನು 
ದಿಟ್ಟೆಯರದೆಂತೊ ನವಕುಂಕುಮವನೀಗ ನುಂಪಿಟ್ಟರು (ಕೈಮಿಥಾ. ೩೦-೬). 
[ದಿಟ್ಟ + -ಎ್ಯ) 


[ ದಿಡ + ಕೊಳ್ಳು, (ಎಕೊಳ್‌,)] 


40| ದಿಡುಗ್ಗು,. ದಿಡಗು (ನಾ). ೧. ಜಲಪಾತ; ಧಬಧಬೆ : ದಿಡುಗೋ 


45 


ಗುಡುಗೋ ಜೋಗ ಪ್ರಪಾತ (ಮುಕ್ತಕ. ೭೦-೮) ; ದಿಡುಗದೊ 
ಗುಡುಗುಡು ಗುಡುಗುತಿದೆ (ಉಯ್ಕಾಲೆ. ೭೬-೩. ದಿಡಗು : ೨. ಜೋರು; 
ರಭಸ : ಕಡಗವಿಲ್ಲದ ಕೈಯೂ ದಿಡಗವಿಲ್ಲದ ಹೊಳೆಯು ಹಡದವ್ವ ಇಲ್ಲದ 
ತವರಿಗೆ ಹೋದರ ನಡುದಾರ್ಯಾಗ ವಸ್ತಿ ಹೋದ್ಹಾಂಗ (ಜನಗೀ. ೩೫). 
೩. (ಆಲಂ) ಉತ್ಸಾಹ : ರಾಮೋತ್ಸೆವಸಮಯದಲ್ಲುತೂ ಅವನ 
ದಿಡಗು ಯಾರಿಗೂ ಇರುತ್ತಿರಲಿಲ್ಲ (ರಾಗಿಣಿ. ೧೨೨). 


ದಿಡುಗ್ಯು 


ದಿಡುಗ್ಕೂ (ನಾ). ಹಿಂಡು ; ಸಮೂಹ (?) : ಇಡೆ ಬಡಿಕೋಲೊಳು 
ತೊಡರಿ ತೊಪ್ಪನೆ ಬೀಳಲೊಡನೆದ್ದು ಪರಿವ ಮಜಕ್‌ಗಳ ದಿಡುಗುಗಾಣುತ 
ಲಿದಿರೆಡಸಿ ತಿವಿದು ನೂಂಕಿ ಕೆಡಹಿದನೋರ್ವ ಲುಬ್ಬಕನು (ಥೈ ರವೇ. ೩-೨೦). 
[?] 
ದಿಡ್ಡಣಿಗೆವಡೆ (ನಾ). ಒಂದು ವಿಧವಾದ ವಡೆ: ಅರೆದ ಕಡಲೆ ಹೆಸರು 
ಉದ್ದ ಸರಿಗೂಡಿಸದೆ £ ದ] ಮೆಣಸುಳ್ಳಿ ಶುಂಠಿಗಳನುದ್ದಿಟ್ಟ ಹೂರಣಕ್ಕಾ 
ಕಣಿಕದೊಡೆಯುಮಂ ಹೊದ್ದಿಸಿಯವಂ ತುಪ್ಪದೊಳು ಪಾಕಂ ಮಾಡೆ 
ದಿಡ್ಡಣಿಗೆವ[ಪಾಕಾಂ. ಯೊ]ಡೆವೆಸರಾದುದು (ಸೂಪಾ. ೦-೬೬೩). 
[ ದಿಡ್ಡಣಿಗೆ? + ವಡೆ] 

ದಿಡ್ಡಿ, ದಡ್ಡಿ, ದಿಡ್ಡೈ (ನಾ). ೧. ಹೆಬ್ಬಾಗಿಲಲ್ಲಿ ಅಥವಾ ಅವರ 
ಪಕ್ಕದಲ್ಲಿ ಅದಂ ತೆರೆಯದಿರಂವಾಗ ಉಪಯೋಗಿಸಂವಂತಹ ಸಣ್ಣ 
ಬಾಗಿಲಂ,-ಕಿಂಡಿ: ಪದಿನಾಜುದಿಡ್ಡಿ ಬತ್ತೀಸಬಿಲದ್ವಾರ ವಿಧುಮಿತ್ರ 
ದುಪಲದಿಂ ಬಿಗಿದ ರುಧಿರಾಪುರದಾಳುವೇರಿಯ ಸೌಭಾಗ್ಯದುದಯವನೇನ 
ಬಣ್ಣಿಸುವೆ (ಮೋಹತ. ೨0-09) ; ಕೊತ್ತಳದ ಹುಲಿಮುಖದ ದಿಡ್ಡಿಗಳ 
ಸರಿಸದೊಳ್‌ ಪತ್ತಿದರ್‌ ಸಾಲ ನಿಚ್ಚಣಕೆಗಳ ಮೇಲೆ (ಜಿಬಪು ೪೨-೩೩); 
ನಾಲ್ಕುವೇದವೇ ನಾಲ್ಕುದ್ವಾರಮಾಗೊಪ್ಪುಗುಂ ನಾಲ್ಕು ಪದ ಬೀದಿ 
ಪದಿನೆಂಟು ವಿಭವಂ ದಿಡ್ಡಿ (ಪ್ರಧುಪು. ೨-೧೪); ನೀರೆ ತುಂಬುವ ದಿಡ್ಡಿಯೊಳ 
ಸುರಂಗದ್ವಾರ ತೋಟಾತು ಕಣ್ಣೆ ಕೌತುಕವ (ಕಂನವಿ. ೦೧-೦೩೭) ; 
ಶೃಂಗಾರದ ತೋಟದ ದಿಡ್ಡಿಯಲ್ಲಿ ಹೊರಟಂ ಅವನ ಸವಿಸಾಪಕ್ಕೆ ಹೋಗು 
ವಾಗ ದಾರಿಯಲ್ಲಿ ಯೋಚಿಸಿದೆನು (ವಠಕಾ- 49) ; ನಗರದ ಪಶ್ಚಿಮ 
ದಿಡ್ಡಿಯಿಂದ ಹಾದುಹೋಗುತ್ತಾ (ಜೀನಾಬೌ. ೩). ೨. ಹಿಶ್ತಿಲಂ ; 
ಮನೆಯಂ ಹಿಂಭಾಗ : ಗಿರಿಜಾನ ಮನೆಯ ದಿಡ್ಡಿಯಲ್ಲಿ ಒಂದು ಏಳು 
ಮಕ್ಕಳ ತಾಯಿಯ ಶಿಲಾಪ್ರತಿಮೆ ಇತ್ತು (ದೀಪಹ. 11, ೪೪೭). 
ದಡ್ಡಿ: ೧. ಹೊಗಿಸಬೇಡಾರುವನು ಕರ್ಣಾದಿಗಳು ಮೊದಲಾಗೆಂದು ದಡ್ಡಿ 
ಯನುಗುಳುಗಂಡಿಯ ಕಾಹಕೊಟ್ಟನು ತನ್ನ ಬೇಹವರ (ಕುವಾಅ. ೨೦-೧೭). 
ದಿಡ್ಡೈ: ೧. ಕತೆ] ಅಕಿದುಟಿ ದಾರಿವೆಂಚೆಯೆರ್ದೆ ಕಮ್ಮರಗಲ್‌ ಮೊಲೆಯೆ 
ತ್ತುಗುಂಡು ನಾಣ್ಟೆ ಅ್‌ಯೆಸೆವೂರ ದಿಡ್ಡೆ ಮೊಗಮೋಜನ ಕನ್ನಡಿ ಪಾದವಟ್ಟೆ ಕ್ಷ 
ಗೋಲ್‌ (ಕಾವ್ಯಸಾ. ೧೦೦೩); ಎಲೆಲೆ ಸೇರಿದರಗಳ ದಿಡ್ಲೆಯಂ ಸುಮನಸರ್‌ 
ಚಲಿಸದಿರಿಯೆಂದಸಿ ಮುಸುಂಡಿ ಮುದ್ಧರ ಗದಾವಳಿಯಿಂದೆ ಬೊಬ್ಬಿಆ್‌ದು 
ಹೂಣಲಿಡುತಿರ್ದರಾ ಸುರಭಟರ್‌ ಸುರಭಟರನು (ಜಿಬಪು- ೪೨-೨೬) ; 
ಕಿಜುದಿಡ್ಲೆ ಗಳಿಂದ ಚೋರಗಂಡಿಗಳಿಂದ ವರವಜ್ರದರ್ಗಳದಿಂದ ಅರಿರಾಯರೆ 
ಹಮ್ಮ ಹಾರಿಸುತಾ ಕೋಂಟೆ ಮೆಜಕದುದು (ಕಾನದ. ೦-೦೨೩). 

[ ದೇ.8 ತಮಿ. ತಿಟ್ಟಿ ಎ ಕಿಟಕಿ; ತುಳು, ಜಿಡ್ಡಿ; ತೆಲು, ದಿಡ್ಡಿ] 
ದಿಡ್ಡಿಬಾಗಿಲು (ನಾ). - ದಿಡ್ಡಿ ೧: ಊರು ದಿಡ್ಡಿಬಾಗಿಲಿನ ಸೂರಿನ 
ಕೆಳಗಡೆ ಬಿಳೆಯ ಹಲಗೆಯ ಮೇಲೆ ಕರಿಯ ಬಣ್ಣದಲ್ಲಿ ಈ ರೀತಿ ಬರೆದಿದೆ 
(ಮಲೆನಾ. ೨೩) ; ದಿಡ್ಡೀಬುಗಿಲ ಮೇಲೆತ್ತರದಲಿ ಬಿರುದನಿ ಬೀರುತ್ತ 
ದಿಗಿಲೆರಚುತ ಬಲ್‌ಬುರುಜುಗಳಿದ್ದವು (ನಾಪದ. ೧೯) ; ಸತ್ಯಪ್ಪನ 
ತಾಳ್ಮೆಗೇಡಿತನ ಅವಳನ್ನು ಅಷ್ಟುಬೇಗ ತಾಯ್ತನದ ್ದದಿಡ್ಡಿಬಾಗಿಲಲ್ಲಿ 
ನೂಕುತ್ತಲಿತ್ತ (ನಡೆದಾ. 11, ೮೯೨). 

[ ದಿಡ್ಡಿ + ಬಾಗಿಲು (-ಆಬಾಗಿಲ್‌) ) 


೩೯೦೮ 


ದಿತಿ 


ತಯಾರಾಗುವ ಪದಾರ್ಥ' ಎಂಬ ಅರ್ಥದಲ್ಲಿ ಅನೇಕ ಹೊಸ 
ಶಬ್ದಗಳು ಬಳಕೆಗೆ ಬಂದಿವೆ. ಉದಾ. ದಿಢೀರ್‌ ಇಡ್ಲಿ, ದಿಢೀರ್‌ 
ಕಾಫಿ, ದಿಢೀರ್‌ ಜಿಲೇಬಿ, ದಿಢೀರ್‌ ದೋಸೆ ಇತ್ಯಾದಿ. 


ದಿಣೆ "ದಿಣ್ಣೆ' ನೋ. 


;| ದಿಣ್ಣೆ, ತೆಣೆ, ದಿಣೆ, ದಿನ್ನೆ (ನಾ). ೧. ತೆವರು ; ದಿಬ್ಬ; ಬೋರೆ: 


36 


ಪೇರೊಟ್ಸಿಯ ತುಟ್ಟಿಲೆ 'ಎರೆ ಪಡಿಯೆ ಗೊನಸು ಭೂಮಿಲ್ಲೂಣಿಸೆಯೆ 
ಬಬ್ಬಾಗಿಲ ಹುಸಗೂರೆ ದ್ವಿಸನ್ನಿ ನಡಿಯೆ ಪಡುವ ನೋಡಿ ಮಣಲದಿಣ್ಮೆ 
* « * ಮೂಡನದಿ ಕೊಲದ ಗುಣ್ಣಿಯೆ ಕೂಡಿತ್ತು (ಎಕ. 111, ನಂಜನ. 
೧3೨-೨೦ ; 2667 ಕೃಶಾ) ; ಅತಿವೇಗದೊಳೆರ್ದು ನುಲೈರಡಾಳುದ್ದದ 
ದೊಂದು ಕಾಣಲ್‌ ಬಪ್ಪ ದಿಣ್ಣೆ [ಪಾಕಾಂ. ಡಿಣೆ, ದಿಣೆ]ಯಂ ಗಳಗಳನೇಜ* 
ಕಣಿಗಿಲೆಯ ಸೊಪ್ಪಂ ಪಿಡಿದು ಸಿಂಹೆಧ್ವನಿಯಿಂ ಶಿವದಿಟ್ಟು (ನಂಬಿರ. 
೬-೧೦೬) ; ನಿ ಅನಿ ಅದು ತೆರೆಯಿಟ್‌ದು ಕಿಜುಮಲಲದಿಣ್ಣೆಯೊಳ್‌ 
ಪರಿವ ಬರಿವೊನಲೆಸೆದುವೋರೊಂದು ತಾಣದೊಳ್‌ (ಅನಂಪು. ೯-೧೭ ರೆಗಳಿ); 
ಪರಿವಡೆದ ಪೊಲವಾಜ್‌ಂಬ ಮಣಲದಿಣ್ಣೆ ನೀಲ್‌ಯರ ಬಲ್ಲಹನೆಂಬ 
ನೀರ್ವಕ್ಕಿಯ ಕಾಲಾಟಕ್ಕೆಡೆಗುಡೆಯುಂ (ಕಬ್ಬಿಕಾ. ೧೨೩) ; ಬೆಟ್ಟಕ್ಕಿಂತಲೂ 
ಚಿಕ್ಕದಾದರೆ ಗುಡ್ಡ, ದಿಣ್ಣೆ, ತಿಟ್ಟು. . . ತೆವರು ಎಂಬ ಹೆಸರುಗಳು 
ಬರುತ್ತವೆ (ಳೂಗೋಳ. ೧೦). ಪ. ಕಟ್ಟೆ; ವೇದಿಕೆ: ಜೂದಿನ ದಿಣ್ಣೆ 
[ಪಾಕಾಂ. ದಿಂಟೆ]ಯೊಳ್‌ ಜೂದಾಡಿ ಗೆಲ್ಲು ಕೈಕೊಂಡ ಪೊನ್ನ ರಾಸಿಗಳ 
(ಕಲ್ಲಿಕಾ. 99). ೩. ರಾಶಿ; ಗಂಂಪು ; ಸಮೂಹ: ಮನವು ಮೌನದಲಿ 
ಹೆಪ್ಪುಗೊಂಡಿರಲು ಮಂಜು ದಿಣ್ಣೆಯಂತೆ (ಅರಳು. ೪೦೪-೧೧). ತೆಣೆ: 
೨. ಚಿನ್ನಮ್ಮ ತೆಣೆಯ ಮೇಲೆ ಕೂತುಕೊಂಡು ಮಾಡಿನ ನೆರಳು ತುಳಸಿಯ 
ಕಟ್ಟೆಯನ್ನು ದಾಟಿ ತೆಣೆಯ ಹತ್ತಿರಕ್ಕೆ ಬರುವುದನ್ನೇ ಕಾಯುತ್ತಾ 
ಕುಳಿತಳು (ಮಲೆಮ. 66) ; ಆಬೋಲೀನ ದೇಗುಲ ಹೊಕ್ಕು 
ಪಡಸಾಲೆಯ ತೆಣೆಯೊಂದರಲ್ಲಿ ಹಾಯಾಗಿ ಕುಳಿತಳು (ಆಜೋಲೀ. ೧೫) ; 
ಸಿದ್ಧಣ್ಣನು ತೆಣೆಯ ಮೇಲೆ ನಿಂತು, ಬಗ್ಗಿ ಭಕ್ತಿಯಿಂದ ಗೌಡರಿಗೆ 
ನಮಸ್ಕರಿಸಿದನು (ಪಂಜಪಂ- ೫೦). ದಿಣೆ : ೧. ಇಸಾನದೆ ಬದಣೆಗುಪ್ಪೆಯ 
ದಾಸನೂರ ಪೊಬ್ಮದ ತ್ರಿಸಂಧಿಯ ತಟಾಕಮೆ ಕೊಡಿಗಟ್ಟಿ ಚಣ್ಣ ಮಿಕ್ಷಮೆ 
ಕೆಂತಟಿಮ್ಬಿನ ನಿಣೆ ಇಂ ಪೂರ್ಬ್ಬದೆ ಕೂಡಿತ್ತು ಸೀವಹಿಂತರಂ (ಎಕ. 1, 
9-&೦:406) ; ಕಾಲುವೆಯ ಪಡುವಣ ದಿಣೆಯಾಗಿದ್ದುದನು ಆ ದೇವರ 
ಶ್ರೀವೈಷ್ಣವರಿಗೆ ಮಾಟ್‌ಕೊಂಡು (ಮೈಅರಿ. ೧೯೪೬, ೩೧-೧೨; 1314). 
ದಿನ್ನೆ : ೧. ಕೆಂಬರೆಯ ಸ್ರೋತ ಪರಲ ದಿನ್ನೆ ಪ್ರಾಪ್ಯ ತಥಾತು ದಕ್ಷಿಣ 
ಗ್ರಾಮ (ಇಆ. ೪111, ೯೩-3; 444 ಕೃಶಾ); ಮುನೇಶ್ವರನ ಗುಡಿಯವರೆಗೂ 
ನಿರ್ಜನವಾದ ದಿನ್ನೆ, ಕೊರಕಲು ಪ್ರದೇಶ (ಊರುಕ. ೧೩೦); ದಿನ್ನೇ ಮೇಲೆ 
ಮಳೆ ಹೊಯ್ದುರೆ ಹಳ್ಳಕ್ಕೇ ಬರುವುದು (ಗಾದ). "ದಿಂಟೆ' ಪರಾ. 
[ದೇ.8 ತಮಿ. ತಿಣ್ಣೈ ; ಮಲ. ಕಿಣ, ತಿಣ್ಣ ; ತುಳು. ತಿಣೆ, ದಿಣ್ಣೆ 
ತೆಲು. ತಿನ್ನೆ, ದಿಣ್ಣೆ 


ದಿತ (ಗು). ೧. ಕತ್ತರಿಸಿದ ; ತಂಂಡುಮಾಡಿದ. (ನಾ). ೨. ಕತ್ತರಿಸಿ 


ದುದು: “ದಾತಂ ಲೂನಂ ದಿತಮಟ್‌ಗೆ” (ವಸ್ತುಕೋ. ೧೦೬.೪೯) ; 
“ಛಿನ್ನಂ . . . ದಿತಂ, ಛಿತಂ, ವೈಕಂ - ೮ ಕುಯ್ಕಲ್ಪಟ್ಟದ್ದು, ಕತ್ತರಿಸ 


ಲೃಟ್ಟದ್ದು” (ಸಿದ್ಧಾಂತಿ. ೩೦೩). [ಸಂ.] 


ದಿಡ್ಡು "ದಿಂಡಂ' ನೋ. 

ದಿಡ್ಡೆ, “ತಿಟ್ಟು” ನೋ. 

ದಿಡ್ಡೆ, "ದಿಡ್ಡಿ' ನೋ. 

ದಿಢೀರ್‌ (ಅ). ಒಂದು ಅನುಕರಣಾವ್ಯಯ ; ಒಮ್ಮಿಂದೊಮ್ಮೆಲೆ ; 
ತಕ್ಷಣದಲ್ಲಿ; ಆ ಕ್ಷಣದಲ್ಲಿ: ಹೇಳದೆ ಮಾಡದೆ ದಿಢೀರಂತ ಬಂದರು | 8 
(ಕೂಢ): p ಇದರೊಂದಿಗೆ ಅನೇಕ ಶಬ್ದಗಳ ಸೇರಿ, “ತಕ್ಷಣದಲ್ಲಿ 


ದಿತಿ (ನಾ). ಕಶ್ಯಪನ ಹೆಂಡತಿಯರಲ್ಲಿ ಒಬ್ಬಳು; ದೈತ್ಯರ ತಾಯಿಂ : 
“ದೈತ್ಯರ ತಾಯಿ ದಿತಿ, ದೇವರ್ಕಳ ತಾಯಿ ಅದಿತಿ, ದಾನವರ ತಾಯಿ 
ದನು, ನಾಗರ್ಕಳ ತಾಯಿ ಖದ್ರೂಃ ಎಂಬುದು” (ಹಲಾಯು. 30-೧೦೯) ; 
“ಅಸುರರಂ ಪಡೆದಾಕೆ ದಿಶಿಯೆಂದೆನಿಕ್ಕುಂ” (ಮಂಗರಾ. ೭-೨೪) ; “ದಿತಿ1- 
ದಕ್ಷನ ಮಗಳ್‌, ಕಶ್ಯಪನ ಹೆಂಡತಿ, ರಕ್ಕಸನ ತಾಯಿ” (ಕಾಶಕ್ಕ. ೧೮೬). 
"ದಿತಿಜ' ಪರಾ. [ಸಂ.] 


ದಿತಿಜ 


ದಿತಿಜ (ನಾ). ೧. ದಿತಿಯ ಮಗ ; ದೈತ್ಯ: ""ಸುರವೈರಿಗಳು ದಾನವರು 
ನಾಗಲೋಕಮಂದಿರರು ದಿತಿಜರು ಶುಕ್ರಶಿಷ್ಠರಸುರರು ಪೂರ್ವಸುರ 
ರೆನಲು ದೈತ್ಯರು” (ಮಂಗರಾ. ೩-೯). ೨. ನಿರರುತಿ ; ನೈಯತ್ಯ ದಿಕ್ಕಿನ 
ಅಧಿಪತಿ : ದಿವಿಜವಾರವರನುಂ ದಹನನಾ ರವಿತನೂಜಂ ಧೀರದಿತಿಜಂ 
ವಿನುತ ನೀರನಿಲಯಂ ಪೃಥುಸವಿಸಾರನನಘಂ . . , ಸೇರಿ ನೆರೆದೊಪ್ಪಿರೆ 
ಕೃಪಾರೆಸಸಮುದ್ರನಗಜಾರಮಣನುಜ್ಜಳ ಪುರಾರಿ ಮೆಅ್‌ದಿರ್ದಂ 
(ರಾಜಕೇ. ೦೪-೮೮), [ಸಂ.) 

ದಿತಿಜಕುಲ, ದಿತಿಜಕುಳ (ನಾ). ದೈತ್ಯರ ಕುಲ,-ವಂಶ: ತನಗೆ ಕೊಟ್ಟ 
ಕೋಡಿಂಗೊಡಂಬಟ್ಟ  ದಿತಿಜಳುಲದಾವಾನಲನುಮನರಾತಿಕಾಲಾನಲನು 
ಮನನಲನಿಷ್ಟಾರ್ಥಸಿದ್ಧಿಯಕ್ಕುಮೆಂದು ಪರಸಿ (ಪಂಪಛಾ. ೫-೭೭ ವ). 
ದಿತಿಜಕುಳ : ನಸು ಕಿನಿಸದೆ ಮಿಗೆ ಕಿನಿಸಿ ದಿತಿಜಜುಳದವದಹನಂ ಮಂಳಿದು 
ತನಗರ್ಫ್ಯಮೆಶ್ತಿದ ತಳಿಗೆಯೊಳಿಡೆ ತಿಜದ ತೆಅದೆ ತಲೆ ಪಟ್‌ದಾಗಳ್‌ 
(ಪಂಪಧಾ. ೬-೬೩). [ದಿತಿಜ* ಕುಲ] 

ದಿತಿಜಕುಳ "ದಿತಿಜಕುಲ' ನೋ. 

ದಿತಿಜಾರಿ (ನಾ). ರಾಕ್ಷಸರ ವೈರಿ; ಕೃಷ್ಣ : ದಿತಿಜಾರಿಯ ಭೈಕೃತದೊಡನೆ 
ತೆಗುಳ್ಳುಣ್ಮಿದುದು ಕೆರಳ್ಳಿ ಭೇಂದ್ರದ ಗಳಬೃಂಹಿತವ.೨೦ ಮದಧಾರಾ 
ರಭಾತ್ಕೃತೆಮಂುಂ (ಜಗವಿ. ೬-೩೧). [ದಿತಿಜ+ ಅರ್ಯ] 

ದಿತಿಜೇಜ್ಯ (ನಾ). ದೈತ್ಯರಿಗೆ ಪೂಜ್ಯನಾದವನು ; ದೈತ್ಯರ ಗುರು; ಶುಕ್ರ: 
ದಿಶಿಜೇಜ್ಯಾಲಯ ಲಗ್ನದೊಳ್‌ ಮಹಿಸುತತ್ರಿಂಶಾಂಶಕಂ ನಿಂದೊಡಲ್ಲಿ 
ತುಷಾರದ್ಯುತಿ ಕೂಡಿದಂದಸತಿ ... . ಶಕ್ರೀಜ್ಯಾಂಶದೊಳ್‌ ಸದ್ಗುಣಾನ್ವಿತೆ 
ಯಕ್ಕುಂ (ಜಾತತಿ. ೨೨-೪). [ಸಂ.] 

ದಿತಿತತೂಭವ (ನಾ).-ದಿತಿಜ ೧; “ದನುಜರ್‌ ದೈತೇಯರ್‌ ದಿತಿತನೂ 
ಭವರ್‌ ಪೂರ್ವದೇವರಸುರರ* ಪಾತಾಳನಿವಾಸಿಗಳ್‌ ಸುರದ್ವಿಷರೆನೆ ದೈತ್ಯರ್‌ 
ಶುಕ್ರಶಿಷ್ಯರಾರ್ಗವುದೃಶ್ಯರ್‌” (ವಸ್ತುಕೋ. ೬-೩೨), 

[ ದಿತಿ + ತನೂಭವ] 

ದಿತಿನಂದನ (ನಾ).ಎದಿತಿಜ ೧: ದಿತಿನಂದನರ ಪತಿಯ ನೇಮದಿಂದೋೊರ್ವ 
ಸತಿ ರತಿಗೆ ಕೊಡಲಸಿಧಾರೆಯಲ್ಲಿ ಮೆಲ್ಲನೆ ಸೀಳೆ ಅತಿ ಚೆಲ್ವ ಶಿಶು ಮತ್ಸ್ಯ 
ಗರ್ಭದಲ್ಲಿರೆ ನೋಡಿ . .. ಬಲು ಮೋಹವುಂಟಾಗೆ (ಪ್ರೌಢರಾ. ೧೧-೩೩). 

[ ದಿತಿ + ನಂದನ] 

ದಿತಿಸುತ (ನಾ). ಎದಿತಿಜ ೧: ದಿಶಿಸುತರಂ ಕಂಸಾದ್ಯರನತಿಬಳರಂ ಕೆಲ್ಲೆ 
`ನಿಟ್‌ಷುವೆಂ ಭೂಭರಮೆಂ (ಜಗವಿ. ೦೭೯). [ದಿತಿ * ಸುತ) 

ದಿದ್ದ (ನಾ). (?): ಕಣಿಕಮನಾಜ್ಯದಿಂ ತೊಡೆದು ಮೋದಿಸಿ ದಿದ್ಧಮು 
ಮಾಗೆ ಪೊಯ್ದು ಬಲ್ಯಣಿತನದಿಂದವೆೊತ್ತಿ ಮಿದಿದು (ರೋಕೋಪ. ೮-೧೫; 
“ದಿದ್ದಮುಮಾಗೆ ಎ ಚೆನ್ನಾಗಿ ಗಟ್ಟಿಯಾಗಿ” (ಲೋಕೋಪ. ಟೀಕು), 

[?) 

ದಿಧಿಲ್‌, ದಿಧಿಲು (ನಾ). ಒಂದಂ ಅನುಕರಣ ಶಬ್ದ : ದೊಪ್ಪ ಧೊಗಪ್ಪೆನೆ 
ದಿಧಿಲ್ಬುಧಿಲ್ಲೆನೆ ಗದೆಗಳ್‌ ಸೊಪ್ಪುಸೊವಡಪ್ಪಿನಂ ಸೂಟ್ತಿಪ್ಪದೆ ಕಡುಕೆಯ್ದು 
ಪೊಯ್ದರೊರ್ವರನೊರ್ವರ" (ಗದಾಯು. ೮-೧೧). ದಿಧಿಲು: ಕಡೆದರುಟ* 
ದಿಧಿಲು ಬುದ್ದುಧಿಲೆಂಬ ರವದಿಂದ (ವೀಶೈಪು. ೩-೧೬-೨೩). 

ದಿಧಿಲು "ದಿಧಿಲ್‌' ನೋ. 

ದಿಧಿಷಪು (ನಾ). ೧. (ಯಾವುದೇ ವಸ್ತುವನ್ನು) ದೊರಕಿಸುವ 
ಪ್ರಯಂತ್ನ. ೨. ಗಂಡ; ಪತಿ. ೩. ಮೊದಲನೆಯ ಗಂಡನಿಂದ 
ವಿಚ್ಛೇದನ ಪಡೆದವಳನ್ನು ಮದುವೆಯಾದವನಂ; ಎರಡನೆಯ ಪತಿ: 
“ದಿಧಿಷುಃ, ತಸ್ಕಾಃ, ಪತಿಃ-- ಮದುವೆಯಾಗಿದ್ದವಳನ್ನು ಪುನರ್ವಿವಾಹ 
ಮಾಡಿಕೊಂಡವನ ಹೆಸರುಗಳು” (ಸಿದ್ಧಾಂತಿ. ೦೭೩)- ೪. ಕುಮಾರಿ ವಿಧವೆ 
ಯಾಗಿದ್ದು ಎರಡನೆಯ ಸಲ ಮದುವೆಯಾದವಳು. [ಸಂ.] 


೩೯೦೯ 


ಲಾ 


೬6 


ದಿನ 


ದಿಧಿಷೂ (ನಾ). ೧. ಕುಮಾರಿ ವಿಧವೆಯಾಗಿದ್ದೂ ಮರಂವಿವಾಹವಾದ 
ವಳು: “ಪುನರ್ಭೂಃ, ದಿದಿಷೂಃ, ದ್ವಿ/ಗೂಢಾ-ಎರಡು ಸಾರಿ ಮದುವೆ 
ಯಾದವಳ ಹೆಸರುಗಳು” (ಸಿದ್ಧಾತಿ. ೧೫೧) ; “ಪುನರ್ಭೂಃ, ದಿಧಿಷೂಃ- 
ಈ ೨ ಮಲಟುವಾಟವಳ್‌” (ಹಲಾಯು, ೪0-440) ; “ದಿಧಿಷೂ [ಪಾಠಾಂ. 
ದಿಗ್ವಿಭು] ಪುನರ್ಭೂವೆನಲು ಮಖಟಿವಾಳೆ ಕಾಂತೆಯಕ್ಕುಂ” (ಮಂಗರಾ. 
೮-೩). ೨. ತಂಗಿ ವಂದುವೆಯಾಗಿದ್ದರೂ ತಾನಂ ಇನ್ನೂ 
ಮದಂವೆಯಾಗದಿರಂವವಳು. ೩. ಅಕ್ಕನಿಗಿಂತ ಮೊದಲೇ ಮದುವೆ 
ಯಾದವಳಂ. “"ದಿಧಿಷೂಪತಿ' ಪರಾ. [ಸಂ.] 

ದಿಧಿಷೂಪತಿ (ನಾ). ೧. ಅಕ್ಕನಿಗೆ ಮದುವೆಯಾಗುವ ಮಂಂಚೆ ಅವಳ 
ತಂಗಿಯನ್ನು ಮದುವೆಯಾದವನು: ಪಿರಿಯಳ್ಲಿ ಮುನ್ನಮೇ ಕಿಲ 
ಯಳಂ ಮದುವೆಯಾದ ದಿಧಿಷೂಪತಿಗಳು೦ (ಛಾರಶಾಂ. 3೪೩-೩೪). ವಿ. 
ಸಹೋದರನು ಮೃತನಾದರೆ, ಅವನ ಪತ್ನಿಯಲ್ಲಿ ರವಿಂಸುವವನು. 

[ ದಿಧಿಷೂ + ಪತ್ಚಿ] 

ದಿನ್‌ಇಲಾಹಿ "ದೀನ್‌ಇಲಾಹಿ' ನೋ. 

ದಿನ (ನಾ). ೧. ಸೂರ್ಯನು ಬೆಳಗುವಷ್ಟು ಕಾಲ ; ಹಗಲು ; ದಿವಸ: 
“ದಿವಸಂ ದಿನಂ ದಿವಾಹಂ ದ್ಯು ವಾಸರಂ ಘಸ್ರಮೆನೆ ಪಗಲ್‌” 
(ವಸ್ತುಕೋ. ೧೩-೪) ; ದಿನದೊಳ್‌ ಸಜಳತೆಯಿಂ ಮತ್ಸ್ಯನಳಿನಮಂ ಮತ್ತ 
ಮಿರುಳೊಳುನ್ನಿದ್ರತೆಯಿಂದೆನಸುಂ ಚಕೋರ ಕುಮುದಮನನುಕರಿಸಿದುದಾ 
ವಿಯೋಗವಿಧುರೆಯ ಕಣ್ಣಳ್‌ (ಕಂದ್ರಪು. 5.0೨೫). ೨. ಒಂದು ದಿವಸ; 
ಒಂದಂ ಹಗಲು, ಒಂದು ರಾತ್ರಿಗಳಿಂದ ಕೂಡಿದ ಕಾಲ; 
ಇಪ್ಪತ್ನಾಲ್ಕು ಗಂಟೆಗಳ ಕಾಲ ; ; ಎಂಟು ಜಾವ: ದಿನವು ಬೇಕಿಲ್ಲ 
ತಿರುನಾಳೆ ದಿನವಾ ಪುರಕೆ ಮನವು ಬೇಟ್‌ಲ್ಲ ಶಿವಭಕ್ತಿ ಮನವಾ ಪರಕೆ 
(ತಿರುರ. ದೇ. ೩-೧೪) ; ದಿನಮೆಲ್ಲಂ ನಿಯಮವ್ರತಕ್ಕೆ (ಕಾಂತೀಶ್ಶ. ೨-೧೦) ; - 
ರುಾವವೆಂಟಾಗೆ ಪಗಲಿರುಳಿಂದಜುವತ್ತುಘಳಿಗೆಯೊಂದುದಿನವಹುದು 
(ವಿವೇಕ. '&30). ೩. ತಿಥಿ; ಶ್ರಾದ್ಧ : ದಿನದ್ದ (ಉತ್ತರಕ್ರಿಯೆ) 
ತಯಾರಿ ನಡಸೀದಿ ಕಾಣಸ್ತೇತಿ? (ನಿಸರ್ಗ. ೦೨೨), "ತದ್ದಿನ', "ದಿನ 
ಕರ್ಮ' ಪರಾ. ೪. ಆಡಳಿತದ ಅವಧಿ ಅಥವಾ ಅಧಿಕಾರದ 
ಸಮಯ : ರಾಮಾಭಟರ ಅಯ್ಕನವರ ಕಾರ್ಯಕ್ಕೆ ಕರ್ತರಾದ ಲಕುಮ 
ರಪಯ್ಯನವರ ದಿನದಲು (ಎಕ. ಸ (8), ಕೋಲಾರ. ೨೭೭-೩; 1540). 
.(ಕಾರಕರ್ದಿ' ಪರಾ. ೫. ಪಡಿತರ ; ರೇಷನ್ನು : ನೆರೆದಿರುವ ಜನರೆಲ್ಲರ 
ರೇಷನ್‌ಕಾರ್ಡುಗಳನ್ನು ಸಂಗ್ರಹಿಸಿ ಒಬ್ಬೊಬ್ಬರನ್ನೇ ಕರೆದು ಅವರಿಗೆ 
ದಿನ ಕೊಡಿಸುತ್ತಿದ್ದರು (ಮರಳಿ. ೦). ೬. ಯೋಗ್ಯವಾದ ಕಾಲ; 
ಹದಗಾಲ ; ತತು : ದಿನ ಹೋಗಿ ಮಳೆಗಾಲವೇ (ಗಾದೆ). ಪ. [ಗಣಿತ] 
ವಂವತ್ತು ಎಂಬ ಸಂಖ್ಯೆಯ ಸಂಕೇತ : "ದಿನವೆನಲು ಮೂವತ್ತು” 
(ಮಂಗರಾ. ೧೦೪-೯). 

ದಿನಂದಿನ, ದಿನದಿನ, ದಿನದಿನಂ, ದಿನಾದಿನಾ, ದಿನೇದಿನೇ (ದ್ವಿರಂಕ್ತಿ) = 

೧. ಆಯಾದಿನ ; ಅಂದಂದು ೨. ಪ್ರತಿದಿನ; ಪ್ರತಿನಿತ್ಯ: ತನುವನೆಲ್ಲ 
ವನೆಯ್ದೆ ಪೊಸಚಂದನಮದಾಗಲು ತೇದು ತೇದಿಂತನುನಯದಿ ದಿನದಿನದ 
ನೇಮಂ ತಪ್ಪದರ್ಪಿಸುವೆ (ಬಸಪು. ೨೭-೩) ; ಪಾಡಿವದೆಳವೆಟ* ಪುಣ್ಣವಿಂ 
ವರೆಗಂ ರೂಡಿಸಿ ದಿನದಿನದಪ್ಪದೆ ಕಲೆಯೊಳ್‌ ಕೂಡಿ ಬಳೆದು ಕುವಲಯ 
ಕತ್ಕಾನಂದಮನೀವಂದದೊಳು (ಜಯಕಾ. ೨.೬೫) ; ದಿನದಿನ ಶನಿ ಕಾಡಿ 
ದರೆ ಬಾಳೋದು ಯಾವಾಗ? (ಗಾರ). ೧, ೨: ದೇಶವಿದೇಶೀಯ 
ರಾಜಕೀಯಗಳನ್ನು ಕುರಿತು ದಿನದಿನದ ವಾರ್ತೆಗಳನ್ನು ತಿಳಿದುಕೊಳ್ಳು 
ತ್ರಾನೆ (ಒಂಟಿದ. ೨೩೩). ೩. ದಿನದಿಂದ ದಿನಕ್ಕೆ ; ದಿನ ಕಳೆದಂತೆ ; ದಿನ 
ಕ್ರಮೇಣ: ಗೆರೆನಗೆಯ ಕಿರಿಯೊಡಲ ಪಸುಳಿದಿಂಗಳ್‌ ದಿನಂದಿನದಿನಂ ಬಳೆ 
ವಂತೆ(ಶ್ರೀರಾಮಾ. ೧೬.೪೩೫) ; ದಿನೇದಿನೇ ನಶಿಸತೊಡಗಿರುವ ಈ ಜನಾಂಗ 


ದಿನ 


ಗಳ ಭಾಷೆಗಳನ್ನು ಕುರಿತು ಹೆಚ್ಚು ಸಂಶೋಧನೆ ನಡೆಯುವುದು ಅಗತ್ಯ 
(ದ್ರಾವಿವಿ. ೨೦೩); ಚೆತೆಯಿಂದ ದಿನೇದಿನೇ ಆತ ಕುಂದುತ್ತಿ ದ್ಹಾನೆ (ಕಬಕ. 
೬೭). ೪. ಪ್ರತಿದಿನವೂ ; ದಿನನಿತ್ಯವೂ: ಮಲಗಿಕೋ ಹೋಗು, ದಿನಾ 
ದಿನಾ ನಾನು ಹೇಳಬೇಕೆ (ಸಣ್ಮಳ. ೫, ೧೫). ದಿನ ಎಣಿಸು - (ಜೀವನದ 
ಕೊನೆಯಲ್ಲಿ) ಸಾವಿನ ದಿನವನ್ನು ಎದುರು ನೋಡು; ಕಡೆಗಾಲ 
ವನ್ನು ನಿರೀಕ್ಷಿಸು : ಅವರು ತೀರ ಅನಾರೋಗ್ಯದಿಂದ ದಿನ ಎಣಿಸುವ 
ಸ್ಥಿತಿಗೆ ಬುದಿದ್ದಾರೆ. (ಊಂ). “ದಿನಂದಪ್ಪದೆ - ಒಂದಂ ದಿನವನ್ನೂ 
ಬಿಡದೆ; ಪ್ರತಿನಿತ್ಯವೂ; ಇರ್ಪೆವೆಮ್ಮಯ ಮನಂ ಬಂದೆಡೆಗಳೊಳ್‌ 
ಪೋಗಿ ಬರ್ಪೆ ವು ದಿನಂದಪ್ಪದೆ (ಕಬಪು. ೪೭-೧೭). ದಿನಂಪ್ರತಿ ಎಪ್ರತಿದಿನ ; 
ಪ್ರತಿನಿತ್ಯ : ದಿನಂಪ್ರತಿಯೊಳಾ ಬಾಲೆಯತ್ಯಂತ ಪುಯತ್ನದಿ ಜನ್ನಿಗೆಯ 
ಹಾಲಂ ಕಣಕಿದು ಕಾಸಿ ಕ್ಷಿಪ್ರದಿಂದಂ ತಂದುಕೊಡಲು (ಲಸಪು. ೧೪-೨೩) ; 
ದಿನಂಪ್ರತಿ ಸಭೆಗಳಾಗುತ್ತಿದ್ದವು (ಉರ್ದುಪಾ. ೧೮) ; ವಾರಕ್ಕೆ ೩-೪ ಸರ್ತಿ 
ಅಪಸ್ಮಾರ ಬಡಿದರೆ ಸಾಕಷ್ಟು ಔಷಧಿಗಳನ್ನು ದಿನಂಪ್ರತಿ ಬಿಡದೆ ಕೊಟ್ಟು, 
ಮೂರ್ಛೆ ಬರದಂತೆ ಮಾಡಬಹುದು (ಮನೋನಂ. ೪೬). ದಿನ ಕೂಡಿಬರು ಇ 
ಒಳ್ಳೆಯ ಸವಂಯ ಹೊಂದಿಬರು ; ಅದೃಷ್ಟ ಒದಗು: ಯಾವುದಕ್ಕೂ 
ದಿನ ಕೂಡಿಬರಬೇಕು (ರೂ). ದಿನ ಕೂಡು - (ಶುಭಕಾರ್ಯ ಮ.ಂತಾ 
ದಂವಕ್ಕೆ) ದಿನ ಹೋದಿಕೆಯಾಗು.-ಸೇರು: ಅವನ ಜಾತಕಕ್ಕೆ ದಿನ 
ಕೂಡಲಿಲ್ಲ; ರೂ).ದಿನ ಕೇಳು-(ಶ ಭಕಾರ್ಯ ಮೊದಲಾದಂವುಗಳಿಗಾಗಿ) 
ಒಳ್ಳೆಯ ದಿನವನ್ನು ವಿಚಾರಿಸಂ ; ತಿಥಿ, ನಕ್ಷತ್ರಗಳನ್ನು ವಿಚಾರಿಸಂ : 


ಅವರು ಜೋಯಿಸರ ಬಳಿಗೆ, ಮಗಳ ವ:ದುವೆಗೆ ದಿನ ಕೇಳಲು ಹೋಗಿ: 


ದ್ದಾರೆ (ಊಂ). ದಿನಕ್ರಮವಾಗಿ - ದಿನಕ್ರಮೇಣ : ಲುಬ್ಬಶಿರೋಮಣಿ 
ಯಾದ ದುಷ್ಪಬುದ್ಧಿಗೂ ದುನಶೀಲನುದ ಸತ್ಯಕೀರ್ತಿಗೂ ದಿನಕ್ರಮವಾಗಿ 
ದ್ವೇಷವು ಹೆಚ್ಚಲಾರಂಭವಾಯಿತು (ಕವಿಕ. ೧). ದಿನಕ್ರಮೇಣ ಎದಿನದಿಂದ 
ದಿನಕ್ಕೆ; ದಿನ ಕಳೆದಂತೆ: ದಿನ್ರಿಮೇಣ ಅವರ ಸ್ಥಿತಿ ಸುಧಾರಿಸಿತು 
(ಕೂ9). ದಿನಗಟ್ಟಲೆ, ದಿನಗಟ್ಟೆ ೧. ಪ್ರತಿದಿನ; ದಿನನಿತ್ಯ: ಅವರು 
ದಿನಗಟ್ಟಲೆಯಲ್ಲಿ ತೀರ ಸಾಮಾನ್ಯ ಉಡುಪು ಧರಿಸುತ್ತಾರೆ (ರೂಢಿ); 
“ದಿನಗಟ್ಲಿ-ನಿತ್ಯ; ದಿನಾಲು” (ಜಾನಕೋ. 8). ೨. ಹಲವು ದಿನಗಳ 
ವರೆಗೆ : ದಿನಗಟ್ಟಲೆ ಉಪವಾಸ ಮಾಡುವುದು ಮೈಗೆ ಒಳ್ಳೆಯದಲ್ಲ (ರೂಢಿ). 
ದಿನಗಳ ಮೇಲೆ ಬೀಳು ಹಲವು ದಿನಗಳ ಕಾಲ ಬೇಕಾಗು; ತುಂಬ 
ದಿನಗಳ ಸಮಯ ಹಿಡಿ: ಹೀಗೆ ಮೊದಲಿನ ದುಖಲೆಯನ್ನು ಕೊಟ್ಟು 
ಬರಿಯುವದರಿಂದ ತಕ್ಷಣವೇ ಖರೀದಿಯಾಗದೆ ದಿನಗಳ ಮೇಲೆ ಬೀಳುವದು 
(ಮುಂಬವ್ಕಾ. ೬೪). ದಿನ ಗೊತ್ತುಮಾಡುವದಿನ ನಿಶ್ಚಯಿಸು : ಮದುವೆಗೆ 
ಅಂದೇನೆ ದಿನ ಗೊತ್ತುಮಾಡಿದರು (ರೂಢಿ). ದಿನ ತಪ್ಪಿ ದಿನ: ದಿನಬಿಟ್ಟು 
ದಿನ: ಪೀನಸಕ್ಕೆ :-ಅರಿದಳ . . . ಚಿತ್ರಮೂಲದ ತಿಗಡು, ಇವಂ 


ಸಮಾನಂಗೊಂಡು ಚೂರ್ಣವಂ ಮಾಡಿ ಈ ಚೂರ್ಣದಲ್ಲಿ ಹೊಗೆ ದಿನತಪ್ಪ ; 


ದಿನ ಕೊಟ್ಟು ಸಬಸಿಗೆಸೊಪ್ಪಿನ ಎಸರಲ್ಲಿ ಊಟಕ್ಕೆ ಇಕ್ಕುವುದು (ವಿವೈವಿ. 
೦೦೧). ದಿನ ತಳ್ಳುಎದಿನ ನೂಕು : ಅವರು ಕಷ್ಟದಿಂದ ದಿನ ತಳ್ಳುತ್ತಿದ್ದಾರೆ 
(ಕೂಢಿ).ದಿನ ತುಂಬು2ಗರ್ಭಿಣಿಗೆ ನವಮಾಸ ಪೂರ್ಣವಾಗು,. ಹೆರಿಗೆಯ 
ಕುಲ ಸಮಿಾಸಪವಾಗು: ಆಗ ನನಗೆ ಎರಡನೆಯ ಬಸಿರು, ದಿನ ತುಂಬಿತ್ತು 
(ಸ್ಮೃತಿಚಿ, 68) ; ರಮಾಬಾಯಿ ದಿನ ತುಂಬಿದ ಬಸುರಿ (ಶ್ರೀರಂಗ. ೧೮). 
ದಿನದಂತೆ ಇ ಎಂದಿನಂತೆ ; ಪ್ರತಿನಿತ್ಯದ ಹಾಗೆ: ಗಂಡುಹೆಣ್ಣು ದಿನದಂತೆ 
ಎದ್ದು ದಿನದಾಟವ:ಡುತಿರಲು ನಿನ್ನೆ ` ನಾಳೆಗಳ ಸಂಧಿಯಲ್ಲಿ ಜನ ನೋಟ 
ನೋಡುತಿರಲು (ಸೂರ್ಯಪಾ. ೩೪-೩). ದಿನ ದಾಟುದಿನ ವಾರು : ಅವನು 
ದಿನ ದಾಟಿ ಬಂದರೆ ಏನೂ ಮಾಡಲಾಗುವುದಿಲ್ಲ (ರೂಢಿ). ದಿನದಿನಕೆ, ದಿನ 
ದಿನಕ್ಕೆ ೧. ಪ್ರತಿದಿನಕ್ಕೆ ; ಆಯಾಯಾ ದಿನಕ್ಕೆ; ದಿನನಿತ್ಯಕ್ಕೆ : 
ದಿನದಿನಕೆ ಪಡಿಯಂ ಕೊಡುವನುಮೆಯಿನಿಯನಾ ನಂಬ್ಯಣ್ಣಗೀಗಳು 


೩೯೧೦ 


20 


ದಿನ 


ಜನವಟ್‌ ಯೆ» ಪಡಿಯಂ ಕೊಡುವನೀ ಕಿನ್ನರಯ್ಯಂಗೆ (ಬಸಪು. ೨೯-೧೦) ; 
ಮನವೊಲಿದು ಪರ್ಬಂಗಳಂ ದಿನದಿನಕೆ ಮಾಡಿಹೆನು (ಬಸಪು. ೪೮-೧೬). 
ಪಿ.ಎದಿನಕ್ರಮೇಣ : ಲತಾಂಗಿಯ ಜಠರವದು ದಿನದಿನಕೆ ನುಣ್ಣುಂ 
ಪೆಂಪುಮಿಂಪು ಕೊನರ್ದು ಬಲಿದೊಂಬತ್ತುತಿಂಗಳು ತುಂಬಿ (ಬಸಪ. 
೩-೪) ; ಮೆಆ್‌ದುದವರಭ್ಮುದಯ ದಿನದಿನಕೆ (ತೂರರಾ. ೧-೮-೮೨) ; 
ಅವಳಲ್ಲಿ ದಿನದಿನಕ್ಕೆ ಒಳ್ಳೆಯ ಗುಣಗಳು ಬೆಳೆಯುತ್ತಿದ್ದವು (ಸಣ್ಮಕ. ೩, 
9೭); ಕಾದಂಬಿನಿಯು ದಿನದಿನಕ್ಕೆ ದುರ್ಜೇಯಳಾಗುತ್ತ ಹೊರಟಂತೆ, 
ಯೋಗಮಾಯೆ ಆವಳ ಮೇಲೆ ಅಷ್ಟಷ್ಟು ಕುಪಿತಳಾಗಹತ್ತಿದಳು (ಇಪೃಕ. 
೨೩). ದಿನದೊಳಗೆ ಬೀಳು - ದಿನ ತುಂಬು: ಆಕೆಗೆ ಎರಡನೆಯ ಬಸಿರು 
ದಿನದೊಳಗೆ ಬಿದ್ದಿದೆ (ರೂ). ದಿನ ನಡೆ ಜೀವನ ನಡೆ; ಬದುಕು ಸಾಗಂ: 
ಅವರ ಸಂಪಾದನೆಯಲ್ಲಿ ದಿನ ನಡೆಯುವುದೇ ಕಷ್ಟವ:ಗಿದೆ. (ರೂಢಿ). 
ದಿನನಿತ್ಯ - ಪ್ರಶಿದಿನ ; ಪ್ರತಿನಿತ್ಯ: ಬಹುಮಂದಿ ಸುಳಿವರು ಸುಗುಣ 
ಸಂಪನ್ನರು ದಿನನಿತ್ಯ ನೂರಾರುಜನರು (ಇಂಡಾಪ. ೧೫೦-೩೯) ; ಅವಳ 
ಆಲೋಚನೆಗಳು ಅವಾಸ್ತವ ಪ್ರಪಂಚದ ದಿನನಿತ್ಯದ ಸಮಸ್ಯೆಗಳ ಜಟಿಲತೆ 
ಯಿಂದ ಒಡಗೂಡಿರುತ್ತಿದ್ದುದರಿಂದ ಅವಳ ಮನಸ್ಸು ಆ ಹೊರೆಯಿಂದಲೇ 
ಕುಗ್ಗಿ ಹೋಗಿ ಕಲ್ಪನೆಯ ಕುದುರೆಗಳನ್ನೇರಲಾರದಂತಾಗಿದ್ದವು (ಕುಸುಸು. 
೨0). ದಿನ ನಿಶ್ಚಯಿಸು ಎ (ಶುಭಕಾರ್ಯಗಳಿಗೆ) ದಿನವನ್ನು ಗೊತ್ತು 
ಮಾಡು; ಮಂಹೂರ್ತವನ್ನು ನಿಶ್ಚಯಮಾಡು : ದಿನ ನಿಶ್ಚಯಿಸಿದೆ. 
ಊರಿಗೆ ಮರಳಿದ (ಕುಡಿಕೂ. ೨೨೭). ದಿನ ನೂಕು - (ನೆವ್ಮದಿಯಿಲ್ಲದೆ) 
ಜೀವನವನ್ನು ಸಾಗಿಸು ; (ಕಷ್ಟದಿಂದ) ದಿನಗಳನ್ನು ಕಳೆ : ಅವರು 
ಮಗನ ನಿರೀಕ್ಷೆಯಲ್ಲೇ ದಿನ ನೂಕುತ್ತಿದ್ದಾರೆ (ಊಂ). ದಿನ ನೋಡು ಎ ದಿನ 
ನಿಶ್ಚಯಿಸು : ಅವರು ಮಗಳ ಮದುವೆಗೆ ದಿನ ನೋಡುತ್ತಿದ್ದಾರೆ (ರೂಢಿ). 
ದಿನಪಡಿ ಎ ಅಶಿಥಿ ವಂಂತಾದವರಿಗೆ ಅಡಿಗೆ ಮಾಡಿಕೊಂಡಂ ಊಟ 
ಮಾಡಂವುದಕ್ಕಾಗಿ ಕೊಡುವ ಒಂದು ದಿನಕ್ಕಾಗುವಷ್ಟು ಅಕ್ಕಿ, 
ಬೇಳೆ ಮಂಂತಾದ ಪದಾರ್ಥಗಳಂ,-ಸ್ವಯಂಪಾಕದ ಸಾಮಗ್ರಿ : 
ನಮ್ಮ ಮನೆಗೆ ಬಂದ ಶಾಸ್ತ್ರಿಗಳು ಸ್ವಯಂಪಾಕದ ವ್ರತವನ್ನು ಪಾಲಿಸುವವ 
ರಾದ್ಮರಿಂದ ಅವರಿಗೆ ದಿನಪಡಿ ಕೊಟ್ಟೆವು (ರೂಂ). “ಅಕ್ಕಿಪಡಿ' ಪರಾ. 
ದಿನ ಬರು ಎ ಕಾಲ ಒದಗು; ಸಮಖಂ ಸನ್ನಿಹಿತವಾಗು : ದಿನ ಬಂದಾಗ 
ಎಲ್ಲವೂ ನಡೆದುಹೋಗುತ್ತವೆ (ಊಂ). ದಿನ ಬಿಟ್ಟು ದಿನ: ೧. ಕ್ರಮವಾಗಿ 
ಒಂದು ದಿನವನ್ನು ಬಿಟ್ಟು ಮತ್ತೊಂದು ದಿನ: ನನ್ನ ಹೆಂಡತಿ ತಾನೂ 
ಮೂರು ಕಾಸು ಗಳಿಸ್ತೇನೆ ಅಂತ, ದಿನ ಬಿಟ್ಟು ದಿನ ನನ್ನ ಜೊತೆಗೆ ಸೌದೆಗೆ 
ಬರ್ತಾಳೆ (ಸಣ್ಮಕ. ೪11, 8೨); ಈ ಔಷಧಿಯನ್ನು ದಿನ ಬಿಟ್ಟು ದಿನ ತೆಗೆದು 
ಕೊಳ್ಳಬೇಕು (ಕೂರಿ). ೨. ದಿನದಿಂದ ದಿನಕ್ಕೆ; ದಿನಕ್ರಮೇಣ: ಯಾಕೋ 
ಏನೋ ನನ್ನ ಮರವೆ ; ದಿನ ಬಿಟ್ಟು ದಿನ ಹೆಚ್ಚಾಗುತ್ತಿದೆ (ಮರಮ. ೨೫). 
ದಿನಬೆಳಗೂ ಎ ೧. ಪ್ರತಿದಿನವೂ; ಪ್ರತಿನಿತ್ಯವೂ: ದಿನಬೆಳಗೂ 
ನಿಮ್ಮಂಥವರೇ ಬರಲಿ ಅಂತಾ ನಾವು ದೊಡ್ಡ ಮಳಿಗೆ ಬಾಗಿಲು ತೆರೆದು 
ಕೊಂಡು ಕುಳಿತಿದ್ದೀವಿ ಅಲ್ಲವೆ? (ಹೇಮಕೂ. ೦೩) ; ಇನ್ನು ದಿನಬೆಳಗೂ 
ಇದೇ. ಹೆದರಿ ಏನು ಪ್ರಯೋಜನ? (ಕಮನೆ. ೧೬೧). ವಿ. ದಿನವೆಲ್ಲ; 
ಇಡೀದಿನ ; ದಿನಪೂರ್ತಿ : ಅಹೋರಾತ್ರಿ: ದಿನಬೆಳಗೂ ರಾಮಾಯಣ 
ಕೇಳಿ, ರಾಮನಿಗೂ ಸೀತೆಗೂ ಏನಾಯಿತು ಎಂದಂತೆ (ಗಾರೆ). ದಿನ ಮಾಡು ಎ 
ಪಿತೃಕಾರ್ಯವನ್ನು ಮಾಡು; ಶ್ರಾದ್ಧವನ್ನು ನಡೆಸು: ಮಗನು 
ಪರದೇಶದಲ್ಲಿದ್ದುದರಿಂದ ತಂದೆಯ ದಿನಮಾಡಲು ಸಾಧ್ಯವಾಗಲಿಲ್ಲ (ಢಿ), 
ದಿನ ಮಾರು - ಅವಧಿ ವಿಸಾರಂ ; ಗಡುವು ಕಳೆದುಹೋಗು : ಸಬ್ಬಸಿಗೆ 
ಘೃತ . .. ದಿನ ಮಾರಿ ನೆರೆಯದ ಕನ್ನೆಯರು ಸೇವಿಸೆ ಬುತುವಹರು 
(ಸಕವೈ. ೧೨೫). ದಿನಮೇಕು ಮಾಡು ಎ ಕಾಲವನ್ನು ತಳ್ಳು; ತಡಮಾಡಂ; 
ಕಾಲವಂಚನೆ ಮಾಡು: ದಿನಮೇಕುಮಾಡುತ್ತ ನಡೆದದ್ದಲ್ಲದೆ ಅವರನ್ನು 


ದಿನಂಗಳಿ 


ಮುರಿಯುವುದಕ್ಕೆ ಸಂಬಳದ ದಂಡಾಳುಗಳನ್ನು . . . ಕೂಡಿಸ ಹತ್ತಿದನು 
(ಇಂಗ್ಲಂಡ. ೪೯) ; ಅವನು ನನ್ನ ಹಣವನ್ನು ಕೊಡದೆ ದಿನಮೇಕು ಮಾಡು 
ತ್ತಿದ್ದಾನೆ (ರೂಂ). ದಿನರಾತ್ರಿ - ಹಗಲುರಾತ್ರಿ ; ದಿನಪೂರ್ತಿ; ಅಹೋ 
ರಾತ್ರಿ: ಅವರು ಕೆಲಸವನ್ನು ಬೇಗ ಮುಗಿಸಬೇಕೆಂದು ದಿನರಾತ್ರಿ ಮಾಡು 
ತ್ತಿದ್ದಾರೆ (ಊಂ). ದಿನ ಲೆಕ್ಕಹಾಕು ಎ ದಿನ ಎಣಿಸಾ : ಅವರು ಬದುಕುವ 
ಆಸೆಯನ್ನೇ ಬಿಟ್ಟು ದಿನ ಲೆಕ್ಕ ಹಾಕುತ್ತಿದ್ದಾರೆ (ರೂಢಿ). ದಿನವಹಿ: ಎ 
೧. ಪ್ರತಿದಿನ ; ಪ್ರತಿನಿತ್ಯ; ದಿನಾಲು: ಯದುಗಿರೀಶಗೆ ನವಿಸಲೋಸುಗ 
ಮಂದದಿ ದಿನವಹಿ ಬರ್ಪ ಶಕ್ರನ ಕುದುರೆಗಳ ಪಸುರೊಗರು ಗಿರಿಮನೆಗಳಲಿ 
ಪಸರಿಸಲು (ಅರ್ಡಾವಿ. ೨೮-೧೪) ; ಅವಳು ದಿನವಹಿ ಬರುವ ಹೊತ್ತೂ 
ಇದೇ (೬ಳಜೀ, ೨೫) ) ಹುಟ್ಟಿದ ಮಗು ದಿನವಹಿ ೧೯-೨೦ ಗಂಟಿ ನಿದ್ದೆ 
ಮಾಡುತ್ತದೆ (ಗೃ ಹವಿ. 0೧೨); ದಿನವಹಿ ಕನಿಷ್ಟಪಕ್ಷ ಆರುಆಣೆಗಳನ್ನಾದರೂ 
ಸಂಪಾದಿಸುತ್ತಿದ್ದಾರೆ (ಥಾಗ್ಯಶಿ. 8೦). ೨. ಎ ದಿನರಾತ್ರಿ : ಅವರು ದಿನವಹಿ 
ಮಾತನಾಡಿದರೂ ಆಯಾಸಗೊಳ್ಳುವುದಿಲ್ಲ (ರೂಡಿ). ದಿನವಾಗು ಎ ದಿನ 
ತುಂಬು: ಆಕೆಗೆ ದಿನವಾಗಿದೆ (ರೂಂ). ದಿನವಿಳಿ - ಹೊತ್ತು ಇಳಿ; 
ಸಾಯಂಕಾಲವಾಗು : ನ್ನ ಕೆಲಸ ಮುಗಿಯುವ ವೇಳೆಗೆ ದಿನವಿಳಿಯುವ 
ಹೊತ್ತಾಯಿತು. (ಕೂಡಿ). ದಿನವೇರು - ಹೊತ್ತು ಏರು; ಬೆಳಗಿನ 
ಸವಂಯ ವಿಶಾರು : ಬೆ:ಸಿಗೆಕಾಲದಲ್ಲಿ ದಿನವೇರಿದಂತೆ ಬಿಸಿಲ ಬೇಗೆ 
ಹೆಚ್ಚು (9). ದಿನ ಶುದ್ಧಿ ನೋಡು - ಆಯುಷ್ಯರ್ಮ ಮೊದಲಾದ 
ಕಾರ್ಯಗಳಿಗೆ ಒಳ್ಳೆಯ ದಿನವನ್ನು ನೋಡು: ಆಚಾರ್ಯರು 
ಇಂದು ದಿನಶುದ್ಧಿ ನೋಡಿದ್ದಾರೆ (ಕೂರಿ). ದಿನ ಸರಿ ಎ ಕಾಲ ಹೋಗು ; 
ಸವಂಯ ಕಳೆ; ದಿನವು ಕಳೆದುಹೋಗು : ದಿನ ಸರಿದಂತೆ, ಕೆಂಪಿಯ 
ಹೆಸರಿಲ್ಲದ ಬೇನೆ, ಪ್ರಬಲಿಸಿತು (ಕುಡಿಕೂ. ೨೮೬). ದಿನ ಸಾಗು - ಬದುಕು 
ನಡೆ; ಜೀವನ ಸಾಗಂ: ಕಷ್ಟವೋ ಕಾರ್ಪಣ್ಮವೋ ದಿನ ಸಾಗುತ್ತಿದೆ 
(ೂಢಿ). ದಿನ ಹಾಕು - ಕಾಲ ತಳ್ಳು; ಬದುಕು ಸಾಗಿಸು; ಜೀವನ 
ನಡೆಸು. ಇಂದು ನಾಳೆ ಎಂದು ದಿನ ಹಾಕುತ್ತ ಸಾವಿನ ಬಾಗಿಲಿಗೆ ಬಂದು, 
ಅಲ್ಲಿಂದ ಚಂಗನೆ ತಪ್ಪಿಸಿಕೊಂಡು _ ಹೋಗಬಹುದೆಂದರೆ ಸಾಧ್ಯವಿಲ್ಲ 
(ಬಾಳಲ, ೨೧) ; ಸಾಕಷ್ಟು ಮರೆ ಬಿಟ್ಟು ಅದನ್ನು ಪ್ರಯೋಗ ವಹಿಡಿದರೆ 
ಅದರ ಸಾ ್ವಿರೆಸ್ಯ ಇನ್ನೂ ಹೆಚ್ಚು ವದೆಂದು ನಂಬಿ ನಾವು ದಿನ ಹಾಕುತ್ತಿದ್ದೆವು 
(ಮೇದಿಮ. ೦೨). ದಿನ ಹೇಳು ಎ ಪಂಚಾಗ ಹೇಳು ; ಜ್ಯೋತಿಷ್ಯವನನ್ನಿ 
ಹೇಳು ;: ನಮ್ಮೂರ ಜೋಯಿಸರು ಚೆನ್ನಾಗಿ ದಿನ ಹೇಳುತ್ತಾರೆ (ರೂಂ). 
ದಿನ ಹೋಗು ವಯಸ್ಸಾಗು:; ಬಿದ್ದಿಯಬೇ ಮುದುಕಿ ನೀ ದಿನ ಹೋದಾಕಿ, 
-ಬಲು ಜೋಕಿ (ಕರೀಫ. ೩೩-3). ದಿನಾ - ದಿನಾಗಲೂ : ಮುದುಕಿ. .., 
ದಿನಾ ಬರುವುದಾದರೆ ಬಾ, ಮಿಠಾಯಿ ನಿನಗೆ ಬೇಕಾದಷ್ಟು ಕೊಡುತ್ತೇನೆ, 
ಎಂದಳು (ಸಕ. ಸ, 8೨); ದಿನಾ ಹೀಗೆ ಮಾಡ್ತೀಯಮ್ಮ (ದೂಬೆಟ್ಕಿ, ೫). 
ದಿನಾಗಲೂ, ದಿನಾಲು, ದಿನಾಲೂ - ಪ್ರತಿದಿನ; ಪ್ರತಿನಿತ್ಯ: ಅವರು 
ದಿನಾಗಲೂ ನಮ್ಮ ಮನೆಗೆ ಬರುತ್ತಾರೆ (ಕೂಡ); ನೀವು ದಿನಾಲು 
ಉದ್ಯಾನಕ್ಕೇಕೆ ಬರುವುದಿಲ್ಲ (ಮಂದಾಕ. ೩೭) ; ದಿನಾಲು ಆ ವಿಗ್ರಹಗಳಿಗೆ 
ಹೂಗಾರ ಶಿವಪ್ಪನು ಪೂಜೆ ಸಲ್ಲಿಸುತ್ತಾನೆ (ಹಲ್ಬಿಬ, ೯) ; ನೀನು ದಿನಾಲು 
ಸಾಲೆಯ ಆಟದ ಬಯಲಿನಲ್ಲಿತುವ ಬನ್ನಿಯ ಗಿಡದ ಹತ್ತಿರ ಬರುಕ್ತಿರು 
(ಕಂಗರೋ. ೧೭೫) ; ಇವರನ್ನೆಲ್ಲ ಸಾವು ದಿನಾಲು ನಮ್ಮ ಸುತ್ತಮುತ್ತು 
ಕಾಣಬಹುದು (ಗೊತ್ತುಗು ೧೩) ; ಮನೆಯವರು ದಿನಾಲೂ ಒಂದಲ್ಲ ಒಂದು 
ರೀತಿಯಿಂದ ಆ ಹುಡುಗನ ಮತ್ತು ಅವರ ಮನೆಯವರ ಗುಣಗಾನ 
ಮಾಡಿದ್ದೂ ವಚಾಡಿದ್ದೇ (ಸುವಸಂ. ಎ೪). [ಸಂ.] 

ದಿನಂಗಳೆ, ದಿನಕಳೆ, ದಿನಗಳಿ, ದಿನಗಳೆ (ಕ್ರಿ). ೧. ಕಾಲವನ್ನು ಕಳೆ ; 
ಸಮಯವನ್ನು ಕಳೆ: ಇಂಶೀ ನರಾಮರಲೋಕಾವನಕೀರ್ತನೀಯ 


ಗಳೆನಿಪ್ಪನ್ಕೋನ್ಶಕೃತ್ಯಂಗಳಿಂ ಮರಳಲ್‌-ನೂರುಯುಗಂ ದಿನಂಗಳಿದು 


ಹಾ ನಾ ನಾ 


೩೯೧೧ 


ದಿನಕಳೆ 


ನೀವಾನಂದದಿಂ ಬಾಳಿರೈ (ಕುಂತ, ೧೧೩- ೧೯೭). ದಿನಕಳೆ : ೨. ಬದು 
ಕನ್ನು ಸಾಗಿಸು; ಜೀವನವನ್ನು ನಡೆಸು: ಎಲ್ಲೋ ಹೇಗೋ .ದಿನ 
ಕಳೆಯುವುದು, ಎಂದು ಯೋಚಿಸಿಕೊಂಡರು (ಸ್ಥಳ, ಸ, 80). ದಿನಗಳಿ: 
೩. ಕಾಲ ಕಳೆದುಹೋಗು ; ಅವಧಿ ಮಾರಿ ಹೋಗು : ಸತಿ ಸಂತತಿಗೆ 
ಬಯಸಿ ದಿನಗಳಿ[ಪಾಕಾಂ, ಳೆ]ದುದಿನ್ನಿಲ್ಲ ಯತುಸಮಯಮೆಂದೆನ,! ಪೇಳ್ಳೊ 
ಡಲ್ಲಿರ್ದೆನು (ಕೈಮಿಛಾ. ೧೧-೨೯), ದಿನಗಳೆ : ೩. ಮೇಲಿನ "ಜೈವಿಂಭಾ 
ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ದಿನ + ಕಳ್ಳೆ (ಕಟ್‌) ] 

ದಿನಕರ (ನಾ), ೧. ಹಗಲನ್ನು ಉಂಟುಮಾಡುವವನು; ಸೂರ್ಯ ; 
ಆದಿತ್ಯ : “ಆದಿತ್ಯಃ, ಸವಿತಾ . . . ದಿನಕರಃ, ಸೂರಃ, ಅಂಶುವಹಾಲೀ 
. . - ತ್ರೆಯಾತನುಃ-ಈ ೪೭ ಆದಿತ್ಯನ ಪೆಸರ್‌” (ಹಲಾಯು. ೭-೩೫); 
ಧರಾಧಿಪು ನಿನ್ನನ್ನಂ ವಿತತಯಶನಿಲಯ ತಾರಾಪತಿ ದಿನಕರ ಸದೃಶತೇಜ 
ನೆಂಬುದುಮುಂಟೇ (ಕವಿರಾ. ೩-೮೪) ; ದಿನಕರನಸ್ತಮಸ್ತಕಮನಾಸೆವಡಲ್‌ 
ಬಗೆದಪ್ಪನೇಕೆ (ಪಂಪಥಾ. ೧೧-೧೪೩) ; ದಿನಕರ ಹಿಮಕರ ನಕ್ಷತ್ರ ನಿಖಲ 
ತಾರಾಗ್ರಹಂಗಳತ್ಕೂಗ್ರಹದಿಂ ಕನಕಮಹೀಧರಮಂ ನಿಚ್ಚನಿಚ್ಚಮೋರಂತೆ 
ಸಂತತಂ ಬಲವರ್ಕುಂ (ಸುಕುಮಾ. ೧೦-೬೦) ; ಮತ್ತಮಲ್ಲಿ ಮನಸಿಜನ ಬಿಲ್ಲ 
ಜೀಜದಿಂ ಬೆಳೆಯದಿಕ್ಷುದಂಡವಿಲ್ಲ. , . ದಿನಕರನ ಕರದ ಕಮಳದೊಡ 
ವುಟ್ಟದ ಕಮಳವನಂಗಳಿಲ್ಲ (ಪುಷ್ಪಪು. ೯-೨೧ ವ). ೨. [ಗಣಿತ] ಹನ್ನೆರಡು 
ಎಂಬ ಸಂಖ್ಯೆಯ ಸಂಕೇತ: ದಿನಕರರೆಡೆಯೊಳೆ ಯತಿ ನಿರ [ ಪಾಕಾಂ. ಯ] 
ತೆಂ (ಛಂದೋಂಬು- ೨-೧೯೫), [ಸಂ.] 

ದಿನಕರತನಯ (ನಾ). ೧. ಸೂರ್ಯನ ಮಗೆ. ೨. ಕರ್ಣ ; ದಿನಕರತನಯನ 
ದುಶ್ಶಾಸನನ ವಿಯೋಗದೊಳಮಿಂದುವರೆಗಂ ನೋವಿಲ್ಲೆನಗಹಿತರೊಡನೆ 
ಸಂಧಿಗುಡೆನೆ ನೊಂದೆಂ (ಗದಾಯು. ೬.೭). ೩. ಶನಿ. ೪. ಸಂಗ್ರೀವ. 
೫. ಯಮ. [ದಿನಕರ + ತನಯ) 

ದಿನಕರತೇಜ (ನಾ). ಸೂರ್ಯನ ಕಾಂತಿ, _ಪ್ರಕಾಶ : ದಿನಕರತೇಜಮಂ 
ಕ್ರಮದಿನೊಯ್ಕನೆ[ಯಪ್ಪುದ]ದತ್ತ ದಕ್ಷಿಣಾಯನದೊಳ್‌ .. . ಶಾಂತಿ 
ನಾಥನ ವಿತತಪ್ರತಾಪಶಿಖಿ ಕಣ್ಣ ಳೊಳುಳ್ಳೆ (ಕಾಂತಿಪು. ೧೧-೬). 

[ ದಿನಕರ + ತೇಜ] 

ದಿನಕರಯ್ಯ (ನಾ). ಒಬ್ಬುತನ ಹೆಸರು : ಎರೆಯೂರ ದಿನಕರೆಯ್ಯ 

ಸೆಟ್ಟಿಯ ಲಿಕಿತಂ (ಎಕ. 1೪, ಎಳಂದೂ. ೨೫-೧೫ ; ಸು. 925 7). 
[ದಿನಕರ + ಅಯ್ಯ, 

ದಿನಕರಸುತ (ನಾ). ೧. ಸೂರ್ಯನ ಮಗ... ಕರ್ಣ : ದಿನಕರಸುತ 
ವಚನಂ ರಾಮನೇಸು ಕಂಡರಿಸಿ ಕಲ್ಲೊಳಿಟ್ಟಕ್ಕರ ಮೆಂಬಿನೆಗಮೆಸೆದಪುದು 
ನೃಪಶಾಸನಮೆನಿಸುವ ನನ್ನಿ ನನ್ನಿನಾರಾಯಣನ (ಅಜಿಪು. ೧೨-೨೮). 
೩. ಶನಿ. ೪. ಸುಗ್ರೀವ. ೫. ಯಮ. [ದಿನಕರ ೬ ಸುತ] 

ದಿನಕರಾತ್ಮಜೆ (ನಾ). ಸೂರ್ಯನ ಮಗಳು; ಯಮುನಾನದಿ : 
“ಕಾಳಿಂದೀ, ದಿನಕರಾತ್ಮಜಾ, ಯಮುನಾ-ಈ ೫೩ ಯಮುನೆ” (ಹಲಾಯು. 
೧೧೧-83). [ ಸಂ. ದಿನಕರಾತ್ಮಜಾ) 

ದಿನಕರೋಪಲ (ನಾ). ಸೂರ್ಯಕಾಂತ ಶಿಲೆ: ಹರಿಮಣಿಯಜಕ 
ಯೊಳ್ಳಿಜುಗುತ್ತಿರೆ ವಿಧುಂತುದಂ ವೃತ್ತತೆವೆತ್ತ ದಿನಕರೋಪಲಮಿದು 
ಭಾಸ್ಕರಬಿಂಬಮೆಂದು ಬಂದಾ ಗರಣದ ಸಮಯದೆ ಪಿಡಿವುದದಂ (ರಾಜಕೇ- 
೬-೨೨). [ದಿನಕರ ಉಪಲ] 

ದಿನಕರ್ಮ (ನಾ). ಸತ್ತವರಿಗೆ ಮಾಡುವ ಉತ್ತರಕ್ರಿಯೆ ; ಅಪರ 
ಕರ್ಮ ; ಪಿತೃಕರ್ಮ : ದಿನಕರ್ಮಗಳು ಮುಗಿದೊಡನೆ (ಮುನಿಮಾ, ೩೧). 

[ ದಿನ ೬ ಕರ್ಮ] 
ದಿನಕಳೆ "ದಿನಂಗಳೆ' ನೋ. 


ದಿನಕೂಟ 


ದಿನಕೂಟ (ನಾ). [ಜ್ಯೋತಿ] ವಿವಾಹೋಪಯಂಕ್ತವಾದ ದ್ವಾದಶ 
ಕೂಟಗಳಲ್ಲಿ ಒಂದು ; p ಕನ್ಯೆಯ ನಕ್ಷತ್ರದಿಂದ ವರನ ನಕ್ಷತ್ರದ 
ವರೆಗೆ (ಎರಡೂ ಸೇರಿ) ಒಂಬತ್ತೊಂಬತ್ತಾಗಿ ಎಣಿಸುವಾಗ- ೨.೪, 
೬,೮,೯ ಆದರೆ ದಿನಕೂಟವಿದೆಯೆ:ದಂ ತಿಳಿಯಬೇಕು : ದಿನಕೂಟ 
ಇಲ್ಲದಿದ್ದರೂ ಗಣಕೂಟ ಚನ್ನಾಗಿದೆಯಲ್ಲ (ರೂಢ). [ ದಿನ « ಕೂಟ 

ದಿನಕೃತ್ತನೂಭವ (ನಾ). ೧. ಸೂರ್ಯನ ಮಗ. ೨. ಕರ್ಣ: ದಿನಕೃತ್ತನೂ 
ಭವಂಗತಿಘನದಾನಿಗೆ , . ಅವನಿಯೊಳದಟಧಾರ್‌ ದೊರೆ 'ಪೇಟಂಂ 
(ನೇಮಿಪು. ೧೦-೦೩೦). ೩. ಶನಿ. ೪. ಸುಗ್ರೀವ. ೫. ಯವಂ. [ಸಂ.] 

ದಿನಕೃತ್ತು (ನಾ). ಸೂರ್ಯ ; ಆದಿತ್ಯ ; ದಿನಕರ ; ಹತವೈರಿ ಕ್ಷತ್ರಚಕ್ರಂ 
ಭಯಚಿಕಿತ ಜಗದ್ವೀರಚಕ್ರಂ ವಿನಮ್ರಕ್ಷಿತಿಚಕ್ರಂ ದೀಪದೀಪ್ತಿ ಪ್ರತಿಹತ 
ದಿನಕೃಚ್ಚಕ್ರ ತೀವ್ರಾಂಶು ಚಕ್ರಂ (ಆದಿಪು. ೧೪.೩). "ದಿನಕೃತ್ತನೂಭವ' 
ಪರಾ. (ಸಂ. ದಿನಕೃತ್‌) 

ದಿನಕೃದ್ಧಿಂಬ (ನಾ). ಸೂರ್ಯನ ಬಿಂಬ : ದಿನಕೃದ್ಧಿಂಬ ಸ್ಫುರದ್ಧರ್ಪಣ 
ಕಲಿತ ಕರಾಳ ಶ್ರಿಶೂಲಂ . , , ಕಾಣಲಾದತ್ತೆದಾಗಳ್‌ (ಕಾದಂಉ, ೨೬೮). 

[(ಸಂ.7 

ದಿನಕೃದ್ರಥ (ನಾ). ಸೂರ್ಯನ ರಥ: ರಥಮಂ ನುರ್ಗೊತ್ತುತೆ ಸಾರಥಿಯಂ 
ತೊಡೆವಿಡಿದಿಭಂ ನಭಕ್ಕೆಡೆ ದಿನಕೃದ್ರಥದೊಳಗೆ ಬಿಳ್ಹು ತತ್ಸಾ ರಥಿಯೆನಿಸಿದನ 
ವನನೂರು (ರಾಜಶೇ, ೬.೮೬). [ಸಂ.] 

ದಿನಕ್ಕನ್ಮಂಡಲ, ದಿನಕೃನ್ಮಂಡಳ (ನಾ). ಎದಿನಕೃದ್ಧಿಂಬ : ದಿನಕೃನ್ಮಂಡಲ 
ಮುರ್ವಿಯೊಳ್‌ ನೆಲಸಿತೋ (ಧರ್ಮಾಮ್ಮ, ೮.೦೦೪). ದಿನಕೃನ್ಮಂಡಳ ; 
ಟಳಿಯಿಸಲಮರಾಚಲಮಂ ತುಳುಂಕಲಂಭೋನಿಧಾನಮಂ ದಿನಕೃನ್ಮಂಡಳ 
ಮನಿಳೆಗಿಟೌಪಲೆಂದಾಜಿಲಂಪಟಂ ದೆಸೆಗೆ ಮಸಗಿದಂ ದನುಜೇಂದ್ರಂ 
(ಪಂಠಾಮಾ. ೧೩-೧೩೩). [ಸಂ.] 

ದಿನಕ್ಕನ್ಮಂಡಳ "ದಿನಕೃನ್ಮಂಡಲ' ನೋ. 

ದಿನಗಂಡ (ನಾ). ದಿನಕ್ಕೊಮ್ಮೆ ಅಥವಾ ದಿನೇ ದಿನೇ ಬರುವ ದೊಡ್ಡ 
ತೊಂದರೆ, - ವಿಪತ್ತು : ಹಿಂದೂಗಳ ಪಾಲಿಗೆ ಈ ಯವನರ ದಬ್ಬಾಳಿಕೆ 
ದಿನಗಂಡ ಕ್ಷಣಗಂಡಗಳಾಗಿವೆ (ರಾಜ್ಯೋದ. ೧೩೦). "ಕ್ಷಣಗಂಡ' ಪರಾ. 

[ ದಿನ + ಗಂಡ್ಕ ] 

ದಿನಗಣನೆ (ನಾ). ಪ್ರತಿದಿನದ ಗಣನೆ,_ ಲೆಕ್ಕ: ದಿನಗಣನೆ ಹದಿನೆಂಟು 
ಕೋಟಿಯ ಕನಕವಂದಿನ ದಿನದಿ ಚೆಲ್ಲಿದನನುಪವಿಂತ ಧನರತುನ ಭಂಡಾರ 
ವನು ಶೆಗೆತೆಗೆಸಿ ಮನದಣಿಯೆ ಯಾಚಕರಗಿತ್ತುದನೆನಗೆ ಬಣ್ಣಿಸಲಳವೆ 
(ಕುವ್ಕಾಳ, 6.06). [ದಿನ ಗಣನೆ] 

ದಿನಗಳಿ "ದಿನಂಗಳೆ' ನೋ. 

ದಿನಗಳೆ "ದಿನಂಗಳೆ' ನೋ. 

ದಿನಗೂಲಿ (ನಾ). ೧. ಒಂದಂ ದಿನದ ಕೆಲಸಕ್ಕೆ ಕೊಡುವ 
ಕೂಲಿ; ಚೆಂಗೂಲಿ : ದಿನದ ಲೆಕ್ಕ ವಹಡಿದರೆ ದಿನಗೂಲಿ ಆಯ್ತ (ಸಣ್ಮಳ. 
7%, ೯8): ಅವರು ದಿನಗೂಲಿ ಕೊಟ್ಟು ಕೆಲಸ ಮಾಡಿಸುತ್ತಾರೆ (ರೂಢಿ). 
೨. ಪ್ರತಿದಿನವೂ ಮಾಡುವ ಕೂಲಿ ಕೆಲಸ ; ಒಂದು ದಿನದ ಕೆಲಸಕ್ಕೆ 
ಅಂದೇ ಕೂಲಿಯನ್ನು ಪಡೆಯಂವ ಕೆಲಸ : ನೀನು ಬಂದು ಇಲ್ಲಿ ದಿನ 
ಗೂಲೀನಾ ವಣಾಡಿದ್ದು ? (ಸಣ್ಮಕ. 1%, ೯೫) ; ಅವನು ದಿನಗೂಲಿಯಿಂದ 
ಜೀವನ ನಡೆಸುತ್ತಾನೆ (ಊಂ). ೩. ಪ್ರಶಿದಿನವೂ ಕೂಲಿಕೆಲಸ ಮಾಡಂವ 
ವನು: ಅವನೊಬ್ಬ ದಿನಗೂಲಿ (ಕೂಡ). [ದಿನ * ಕೂಲ್ಮಿ) 

ದಿನಚರಿ, "ದಿನಚರಿಯ' ನೋ. 

ದಿನಚರಿ, (ಅ). ಪ್ರತಿದಿನವೂ ; ದಿನಂಪ್ರತಿ: ಬಳಿಕಿಮ್ಮಾವಿನ ಪಣ್ಣಿತ್ತಾ 
ಅರಗಿಳಿಯಂ ದಿನಚರಿ ಬರವೇಳುತ್ತುಂ ಕಳುಹಿ ಕಮಲಲೋಚನೆ ತನ್ನಯ 
ಮನದೊಳಗಿಂತೆಣಿಸಿದಳ (ಜಯಳಾ. ೨-೩3), [ ದಿನಚರಿಯ) 


೩೯೧೨ 


ಶಾ 


0 


30 


46 


ದಿನಪ 


ದಿನಚರಿಯ, ದಿನಚರಿ, (ನಾ). ೧. ಪ್ರತಿದಿನವೂ ಮಾಡಂವ ಕೆಲಸ,- 
ಆಚರಣೆ : ಇನಿತುವನು ತಪ್ಪದೆ ನಡೆಸಲಾ ಜನಪನಾರೋಣೆಗೆ ಸುಖ 
ಸಂಜನಿಸುವುದು ದಿನಚರಿಯದಿಂದವನೀಶ ಕೇಳೆಂದ (ಕುವ್ಯಾಉ. ೩-೭೧). 
ದಿನಚರಿ: ೧. ಸಂಶೋಧನಾಕಾರ್ಯಗಳಲ್ಲಿ ಮಗ್ನರಾದವರಿಗೆ ದಿನಚರಿಯ 
ಕೆಲಸಗಳೇ ಹೆಚ್ಚಾದರೆ ಅವರಿಂದ ಆಗಬೇಕುದಷ್ಟು ಉಪಯುಕ್ತಕಾರ್ಯ 
ವಾಗುವುದಿಲ್ಲ (ಸಸ್ಮಳ. ೭೨) ; ಶ್ರೀಧರನ ದಿನಚರಿಯಲ್ಲಿ ಆತ ಅತ್ಯಂತ 
ಪ್ರಯಾಸಪಟ್ಟು ವಣಡುತ್ತಿದ್ದ ಕೆಲಸ, ತನ್ನ ಆಫೀಸಿಗೆ ಹೋಗುವ ಸಿದ್ಧತೆ 
(ವಾತ್ಮಲ್ಕ. ೨೭: ; ಹೀಗಾದಲ್ಲಿ ನಮ್ಮ ದಿನಚರಿಯನ್ನು ಫಂಟೆಗಳಿಗೆ ಹೊಂದಿಸಿ 
ಕೊಂಡು ಕೆಲಸ ಮಾಡಬೇಕಾದರೆ, ನಾವೆಲ್ಲರೊ ಖಗೋಳಜ್ಞರಾಗಬೇಕುಗು 
ತ್ತದೆ (ನಕ್ಷತ್ರ. 89) ; ಇವರ ಸ್ನಾನ ಪಾನ, ಉಡುಗೆ ತೊಡಿಗೆ, ಊಟ, 
ನಿದ್ದೆ, ಆಟ ಪಾಠ-ಇವೆಲ್ಲಾ ದಿನಚರಿಗಳಿಗೆ ಈ ಮನೆಯಲ್ಲಿ ಆಸ್ಪದವಿರೆ 
ತ್ತದೆ (ಗೃಹವಿ. 083). ೨. ದಿನವೂ ಮಾಡುವ ಕೆಲಸ ಮುಂತಾದು 
ವನ್ನು ಬರೆದಿಡುವ ಪುಸ್ತಕ ; ದಿನವಹಿ ; ಡೈರಿ: ಕೆಲವಾರು ಘಟನಾವಳಿ 
ಗಳನ್ನು ಪ್ರಸಿದ್ಧ ಸಂಗೀತಗಾರರ ದಿನಚರಿಗಳಿಂದಲೇ ಆರಿಸಿಕೊಂಡಿದ್ದೇನೆ 
(ಸಂಗೀತ. 1! ಖೀಿಕೆ) ; ನನ್ನೆ ದಿನಚರಿಯಲ್ಲಿ ಮೂಡಿದೆ ಕವಿಯು ಹಾಡಿದ 
ಚೌಪದಿ (ನೆಲಮು. ೩೨-೨೦) ; ಬಹುಮಟ್ಟಿಗೆ ಆತನ ದಿನಚರಿಯಿಂದ 
ತೆಗೆದದ್ದು (ನನ್ನಜೂ. ೪೪). 

ದಿನಚರಿ ಪುಸ್ತಕ - (ಅಂದಂದಿನ ವ್ಯಾಪಾರ ಒಂದೊಂದನ್ನೂ 
ಅದಂ ಆದ ಹಾಗೆಲ್ಲ ಬರೆದುಕೊಂಡು, ಅದನ್ನು ಯಾವಯಾವ 
ಜಮಾ ಖರ್ಚು ಬಾಬಿಗೆ ಸೆ.ರಿಸಬೇಕೆಂಬಂದನ್ನ್ನ್ನ ನಮೂದಿಸಂವ 
ಪುಸ್ತಕ : “ದಿನಚರಿಪುಸ್ತಕ; ರೋಜುಪುಸ್ತಕ (3082861. ಪತ್ರಿನಿ, ೪೮) 
[ ಸಂ. ದಿನಚರ್ಯಾ) 

ದಿನಚರ್ಯ (ನಾ). ಎ ದಿನಚರಿಯ ೧ : ಭೋಜರಾಜಸಂಹಿತೆಯಲ್ಲಿ ದಿನ 
ಚರ್ಯ, ಅರಸುಗಳು ಪ್ರತಿನಿತ್ಯವೂ ನಡೆವ ಕಟ್ಟಳೆ, ಪ್ರಭಾತೆದರ್ಶನ 
ಯೋಗ್ಯ (ಸಕವೈ. 36). [ಸಂ. ದಿನಚರ್ಯಾ] 

ದಿನಚಲನ(ನಾ). ಒಂದಂ ದಿನದ ಚಲನೆ; ದೈನಂದಿನ ಚಲನೆ: ಭೂಮಿಯು 
೨೪ ಘಂಟಿಗಳಲ್ಲಿ ಒಂದು ಸಲ, ಆಡುವ ಬುಗುರಿಯಂತೆ, ತನ್ನ ಸುತ್ತಲೂ 
ತಾನೇ ಹೊರಳುತ್ತದೆ. ಈ ಚಲನೆಗೆ ಭೂವಿಂಯ “ದಿನಚಲನ (2188೩೨1 
೫೦೪109) ಎಂದು ಹೆಸರು (ಭೂಗೋಳ. ೩). [ದಿನ * ಚಲನ) 

ದಿನದೀಪ (ನಾ). ೧. ಹಗಲಿನಲ್ಲಿ ಹಚ್ಚಿದ ದೀಪ : ದಿನದೀಪದಂತೆ ದಶಾ 
ಹೀನನಂ (ಗಾದ). ೨. ಸೂರ್ಯ. [ದಿನ * ದೀಪ್ಮ) 

ದಿನನಾಥ (ನಾ). ೧. ಹಗಲಿನ ಒಡೆಯ ; ಸೂರ್ಯ : ಅಮರಾನೀಕದ 
ಸುತ್ತೂ ಪೋಲೆ ದಿನನಾಥಾವಂಧ್ಯಸಂಧ್ಯಾಭ್ರವಿಭ್ರಮಮಂ ವಾಹನ 
ದೇವದಂತಿ ಶಿರದೊಳ್‌ ಕೂರಂಕುಸಂ ಚಾರಣಕ್ರಮದಿಂದಾದಟುವತ್ತು 
ನಾಲ್ಕೂ ಪೊಳೆಪಿಂ ಕಣ್ಣೊಪ್ಪೆ (ಕಾಂತಿಪು. ೪-೧೧೬); ದಿನನಾಥಂ ಮಿಥುನರ್ಕ್ವ 
ದೊಳ್‌ ನೆಲಸೆ ವಿದ್ಯಾಪಾರಗಂ ಜ್ಞಾನಿ ಧನ್ಯನೆನಿಕ್ಶ೦ (ಜಾತತಿ. ೦೭-೦೧೫). 
೨. [ಗಣಿತ] ಹನ್ನೆರಡಂ ಎಂಬ ಸಂಖ್ಯೆಯ ಸಂಕೇತ: ತ್ರಿದಶ 
ಚಂದ್ರಗಣತ್ರಯಮಾಗಲೆ ಧಾತ್ರಿ ಮಾರುತ ಯುಂಗ್ಮಲಗಂಗಳಾ ಪದ 
ದೊಳ್ಳೊಂದಿರೆ ವಿಶ್ರವಂಣಂ ದಿನನಾಥಸ್ಥಾನದೊಳಾಗೆ (ಛಂದೋಂಜು, 
೨.೧೮೯). [ದಿನ ನಾಥ) 

ದಿನನಾಯಕ (ನಾ).ಎದಿನನಾಥ ೧: ದಿನನಾಯಂಕನಪರದಿಗಂಗನೆಯೊಳ್ನಿರೆದು 
ದಿತರಾಗದಾದಂ (ಕವಿರಾ ೩.೩೪). [ದಿನ * ನಾಯಕ] 

ದಿನಪ (ನಾ). ೧. ಸೂರ್ಯ ; ರವಿ: ದಿನಪಂ ತೋರ್ಪಂ ಮಧ್ಯಂದಿನ 
ದೊಳ್‌ ತೇಜದ ಫೊಡರ್ಪಂ (ಗದಾಯು., ೧-೨೦) ; ಎನ್ನುದಯಮನಾನಿಂ 
ತಡೆದಿರ್ಪುದಂ ಪದನಲ್ಲೆಂದು ದಿನಪನುದಯಂಗೆಯ್ದೂಂ  (ಪಂರಾಮಾ, 
೧೩-೯೪) ; ಜಗದಲಿ ದಿನಪನಿದಿರಲಿ ದಿಟ್ಟತನವೇ ತಮದ ಗಾವಳಿಗೆ 


ದಿನಪಕುಲ 


(ಕುಪ್ಕಾವಿ, ೫-೧೪), ವ. [ಗಣಿತ] ಹನ್ನೆರಡು ಎಂಬ ಸಂಖ್ಯೆಯ 
ಸಂಕೇತ: ಕರಿ ದಿನಪ ರಾಜ ರಾವಣಕರ ಪರಿಸಂಖ್ಯಾಕ್ಷರಂ ಪೊದಲಸ್ತಿಸೆಯೆ 
ಗಣಾಂತರಿತಂ ಪೆದಚತುರೂರ್ಧ್ವಂ೦ (ಛಂದೋಂಬು. ೩-೨೧೫). ಹಿ. [ಛಂದ] 
ಅಕ್ಷರಗಣಗಳಲ್ಲಿ ಒಂದು ; ಜಗಣ(ಲ-ಲ): ಕೋಕನದವೈರಿ ದಿನಪಂಗಾ 
ಕಡೆಗೆ ವಾಯು ಬರೆ ಕೇಳಾ ಕಮಲಲೋಚನೆ ಪೆಸರ್ನಾಕಿಗನಿನಾದುದಯಂ 
(ಛಂದೋಂಬು. ೨-೧೦೦), [ ಸಂ. ] 

ದಿನಪಕುಲ (ನಾ). ಸೂರ್ಯನ ವಂಶ,-ಕುಲ: ದಿನಪಕುಲತಿಲಕನೇಕಾಂತ 
ದೊಳ್ನಗರಶೋಧನೆಯ ಚಾರರೊಳೊರ್ವನಂ ಕರೆಸಿ ಕೇಳ್ದನಿಂತು 
(ಜೈಮಿಧಾ. ೧೮-೪೧). [ದಿನಪ ಕುಲ) 

ದಿನಪತ (ನಾ). ಸೂರ್ಯ; ದಿನಕರ ; ದಿನಪ : “ಪ್ರಭುವುಂ ದಿನಪಶಿಯಂ 
ಮಿನರ್‌” (ವಸ್ತುಕೋ. ೧೧೮-೪) ; ದಿನಪತಿಯುಂ ದಿನಮಂಂ ಬಿಡದನು 
ಬಂಧದಿನಗಲದಂತೆವೊಲ್‌ , , ಪದಪಿಂದಮೊರ್ವರೊರ್ವರ 
ನಗಲರ್‌ (ಕಾದಂಪೂ. 990) ; ದಿನಪತಿ ಇಳಿದನಪರಾಂಬುಧಿಗೆ (ಳುವ್ಮಾಉ. 


10 


೦೦-೨೪). [ದಿನ 4 ಪತ್ಯಿ) 
ದಿನಪತಿವಾರ (ನಾ). ಭಾನುವಾರ ; ಆದಿತ್ಯವಾರ : ಸಿತಪಕ್ಷದ ಪಂಚಮಿ | 16 
ದಿನಪತಿವಾರಂ , , . ನೆಗಟ್ಟುದೀ ಮತ್ಕೃತಿ (ಅದಿಪು. ೧೬-೭೭). 


[ ದಿನಪತಿ + ವಾರ್ಠ 1 

ದಿನಪತ್ರಿಕೆ (ನಾ). ದಿನವೂ ಬರಂವ ಪತ್ರಿಕೆ ; ದೈನಂದಿನ ವೃತ್ತಪತ್ರಿಕೆ : 
ದಿನಪತ್ರಿಕೆಯಲ್ಲಿ ದುಡಿಯಂವವನಾದುದರಿಂದ ಸಾಮಾನ್ಯ ರಾಜಕೀಯ 
ವಿಚಾರಗಳು ತಿಳಿದೇ ತಿಳಿಯುತ್ತವೆ (ಒಂಟದ. ೨೫೫) ; ದಿನಪತ್ರಿಕೆಯವರು 
ಬಂದು ಇವನ ಆತ್ಮಕಥೇನ ಕೇಳಿದರು (ವೀರೆಯೋ. ೨೦). [ದಿನ ೬ ಪತ್ರಿಕೆ] 

ದಿನಪಾಂಶು (ನಾ). ಸೂರ್ಯಕಿರಣ : ಭುಗುಭುಗನುರ್ಚೆಪಾಯ್ಜು ಸಲೆ 
ದೇಹರಸಂ ಬಿಡುತೋಡಿತೆಲ್ಲಿಯಂ೦ ಮೊಗರಸಮೋಡಿತಿಲ್ಲ ದಿನ 
ಪಾಂಶುಗ[ಳ]ಟ್ವ್‌ ಶರೀರಯಷ್ಟಿ ತೊಟ್ಟಗೆ ಕಡುಗಂದಿ ಕುಂದೆ 
ಬಡವಾದುದು (ಸುಕುಮಾ. ೧೨.೪೦). | ದಿನಪ+4 ಅಂಶು) 

ದಿನಬಳಕೆ (ನಾ). ೧. ಪ್ರತಿನಿತ್ಯದ ಬಳಕೆ,- ಉಪಯೋಗ ; ದಿನನಿತ್ಯದ 
ಪ್ರಯೋಜನ : ಈ ಸೀರೆ ದಿನಬಳಕೆಗೆ ಬರುವುದಿಲ್ಲ (ರೂಂ). ೨. ಪ್ರತಿ 
ದಿನವೂ ಬಳಸುವಂತಹುದು ; ದಿನನಿತ್ಯದ ಉಪಯೋಗದಲ್ಲಿರು 
ವಂತಹಂದು : ಶರೀಫರಂ ಜನಪದ ಕವಿ; ಜನರ ದಿನಬಳಕೆಯ ಮಾತು 
ಗಳಲ್ಲಿ ಪದ ಕಟ್ಟಿ ಹಾಡಿದ ಕವಿ (ಶರೀಫ. ! ಮೊದಲಮಾತು); ಅವನ ಬಾಯಲ್ಲಿ 
ಸಾವು ದಿನಬಳಕೆಯ ಮಾತಾಗಿದೆ (ಹೊಸಕ್ಟಿ. ೧೯೭); ಹೃದಯಸ್ಪರ್ಶಿ 
ಯಾಗುವ ಆವರಣವನ್ನು ಕಲ್ಪಿಸುವ ಶಕ್ತಿ ದಿನಬಳಕೆಯ ಗದ್ಯಕ್ಕ ಸಾಲದು 
(ಜಗದಾ. ೬೨). ೩. (ಆಲಂ) ಕೀರ ಪರಿಚಿತವಾದುದು : ದಿನಬಳಕೆಯ 
ಮನೆಯಂಗಳದಲ್ಲೂ ಕವಿ ಚೆಲುವನ್ನು ಕಂಡು ನಲವನ್ನು ಪಡೆಯುತ್ತಾನೆ 
(ಸೌಂದಸೆ, ೨೪) ; ದಿನಬಳಕೆಯಲಿ ನಿನ್ನ ಚೆಲುವು ಮಾಸದು, ಬಲ್ಲೆ; 
ವರುಷವೆಲ್ಲ ವಸಂತ ನೀನರಿಯದೊಲವು (ಶಿ೮೮. 6೫-೬). [ದಿನ+ಬಳಕೆ] 

ದಿನಬಾಳ್ವೆ "ದಿನಬಾಟಕ್ಕಿ' ನೋ. 

ದಿನಬಾಟಕ್ಕಿ, ದಿನಬಾಳ್ವೆ (ನಾ). ಒಂದು ದಿನದ ಬಾಳ್ವೆ,- ಜೀವಮಾನ; 
ಕ್ಷಣಿಕವಾದ ಬದಂಕು : ಇನ್‌ ನಿನ್ನ ದಿನಬಾಟಕ್ತಿ ಪುಟುಗಳ್ಗಿ ಕಳ್ಳುಗುಡು 
ಪೋಗು ದೇವವನಾನ್ಯಂಗಳನ್‌ (ಬದ್ಮಪ್ಪ. ೬-೦೦೨), ದಿನಬಾಳ್ವೆ: ವಂನುಷ್ಯರೆಲ್ಲ 
ಅವನ ಕಣ್ಣಿಗೆ ದಿನಬಾಳ್ವೆಯ ಹುಳುಗಳು (ಬದ್ಮಪ್ರ. ಸ1೪1 ಮುನ್ನುಡಿ). 

[ ದಿನ * ಬಾಲ್ಕ್‌) 

ದಿನಭತ್ಯ (ನಾ). ಒಂದು ದಿನದ ಕೆಲಸಕ್ಕೆ (ಆಯಾ ದಿನವೇ)ಕೊಡಲಾಗಂವ 
ಭತ್ಯ,-ಪ್ರಶಿಫಲ ; ದಿನಗೂಲಿ: ಆ ಸಾಲ. ತೀರುವೆಗಿ ದಿನಭತ್ಯ 
ದಿಂದಲೇ ಹಣ ಮುರಿದು ಕೊಡುತ್ತಿದ್ದನೆಂತಲೂ ಸಾರ್ಜೆಂಟ್‌ ನೆಕ್ಣು 
ದೋವನಿಗೆ ವಿವರಿಸಿದನು (ಫ್ರನಕು. 8೫೧೬). [ದಿನ ಭತ] 


೩೯೧೩ 


40 


48 


ದಿನವಹ್ಮ 


ದಿನಮಣಿ (ನಾ). ಸೂರ್ಯ: “ಆದಿತ್ಯಃ, ಸವಿತಾ . . . ದಿನಮಣಿಃ, 
ಭಾಸ್ವಾನ್‌ . . . ತ್ರಯಾತನುಃ-ಈ ೪೭ ಆದಿತ್ಯನ ಪೆಸರ್‌” (ಹಲಾಯು. 
೬-೩8) ; ಧರ್ಮಾತ್ಮಜಂ . . . ಏಂ ತೇಜದಿಂ ರುಜಿಸಿರ್ದನೊ ಚಿತ್ರಂ 
ನರಲೋಕದೊಳ್‌ ದಿನಮಣಿ ದ್ವೈರಾಜ್ಯಮಾಯ್ತೆಂಬಿನಂ (ಜಗೆವಿ. ೧೭-೦೩); 
ಆ ದಿನಮಣಿಯ ಮಗನಂದ್ದಂಡ ಕರ್ಣನ ಕಂಡಳಾ ಕುಂತಿ (ಕುವ್ಮಾಉ. ೧೦ 
ಸೂರನೆ) ; ದಿನಮಣಿಗೆ ಮುನ್ನಿನ ಮಣಿಹೆವಾಯಿತು ಶ್ರಿಣಯನಿಲಯ 
ದಲಡಗಿ ಹೆಗಲನು ಕಳೆದ ಹನುಮಂತ (*ೌಶಿರಾ. ೧೦.೧೭). 

[ದಿನ ಮಣಿ] 


ದಿನಮಧ್ಯ (ನಾ). ದಿನದ ಮಧ್ಯದ ಅವಧಿ, -ಕಾಲ ; ಮಧ್ಯಾಹ್ನ : 


ಆ ಬಳಿಕ ದಿನಮಧ್ಮದ ಊಟವನ್ನು (೭೬208) ಮುಗಿಸಿಕೊಂಡು , . 
ರಾಕ್‌ಫೆಲರ" ಪ್ರತಿಷ್ಠುನದ ಮಹಾಸೌಧಕ್ಕೆ (Rockfeller Centre) 
ಹೋಗಿ ಶ್ರೀ ಗಿ-ಅವರನ್ನು ಕಂಡೆ (ನಂಟರು. ೧೦೯). [ದಿನ+ಮಧ್ಯಃ] 


ದಿನಮಾನ (ನಾ). ೧. ಒಂದು ದಿನದ ಅವಧಿ, -ಕಾಲ ; ಒಂದಂ ದಿನದ 


ಪ್ರಮಾಣ ; ಇಪ್ಪತ್ನಾಲ್ಕೂ ಗಂಟೆಗಳ ಸವಂಯ: ದಿವಸ್ಪತಿಯು ದಿನ 
ಮಾನದಿಂಬೆಳದಲಸಿ ಪಶ್ಚಿಮದ ಸತಿಯಲ್ಲಿಗೈದಿ ಮಲಗಿದನೊ...ಎಂಬ ತೆರದಿ 
ರವಿಯಸ್ತಮಿಸಲು (ನವಮೋ. ೦೭-೭). ೨. ಕಾಲ; ಸಮಯ; ಅವಧಿ: 
ಎಚ್ಚರ ಮುಂದಣ ದಿನಮಾನ ಕೆಟ್ಟೀತು ಹಂಯ್ಯಲೊ ಡಂಗುರವಾ 
(ಎಬಳಾ. ೧೧೯.೨); ಇಂಥ ಅತ್ಕುಷ್ಣ ದಿನಮಾನದ ವಂಧ್ಯಾಹ್ನದಲ್ಲಿ ಸಹ 
ಜಯಪಾಲನು ಮನೆಯಲ್ಲಿರಲಿಲ್ಲ (ಜಯಂತ, ೧೫೭); ನೋಡ್‌ನೋಡ್ತ 
ದಿನವಷನಾ ಆಡಾಡ್ತ ಆಯುಷ್ಯ ನಡದದ ನೆಡದದ (ಗರಿ. ೧೦೦-೦). 
೩. ಪ್ರತಿನಿತ್ಯ; ಪ್ರತಿದಿನ : ತಿರುಮಲದೇವರಿಗೆ ನಂದಾದೀಪ್ರಿಗೂ 
ದಿನವಹನಾ ವೆಚಕು ಬಸವರಸವೊಡೆಯರು ಧಾರಾಪೂರ್ವ[]ಕವಾಗಿ 
ಧಾರೆಯನೆಜದು ಕೊಟದು (ಸೌಇಇ. IX-.11, ೪೭೬.೦೨ ; 1606) 
[ದಿನ + ಮಾನ] 

ದಿನಮಾಳಿಕೆ (ನಾ). ದಿನಗಳ ಸರಣಿ,-ಸಾಲು: ಆ ದೇವಿ . .. ಮಟ್‌ 
ಗಾಲದ ದಿನಮಾಳಿಕೆಯಂತೆ ವಿದೂರಿತರಜೋವುಜೆಯುಂ ಪ್ರಭಾಕರ 
ಪ್ರಭೆಯಂತೆ ಪ್ರತಿಧ್ಯಸ್ತ ತಮಃಪ್ರಕರೆಯುಮೆನಿಪಳ್‌ (ಬಾಧಪು. ೨-೩೯ ವ). 

[ದಿನ * ಮಾಳಿಕೆ (ಎ ಮಾಲಿಕೆ) ] 

ದಿನಮುಖ (ನಾ). ಹಗಲಿನ ಪ್ರಾರಂಭದ ಕಾಲ; ಮುಂಜಾವ ; 
ಪ್ರಾತಃಕಾಲ; ಹೊತ್ತಾರೆ: ದಿನಮುಖದೊಳ್‌ ಸಂಚರಿಸುವ ವನಕರಿಗಳೆ 
ಕರ್ಣತಾಳಗಂಭೀರತರಧ್ವನಿಗೆಳಸಿ ರಾಗದಿಂ ಸೋಗೆನವಿಲ್ಲಳ ಪಿಂಡು 
ನಲಿದು ನರ್ತಿಸಿತಾಗಳ್‌ (ಕಾಂದಪೂ. ೧೪೯) ; ಪರೆದುದು ಸಂಧ್ಯಾರುಚಿ 
ಮೆಯ್ಗರೆದುದು ತಾರಾಳಿ ನೆರೆದುದು ಚಕ್ರಾಹ್ಮಯದ್ವಯಂ 
ದಿನಮುಖದೊಳ್‌ (ಜಂದ್ರಪು. ೮-೦೦೦); ಇಂದ್ರದಿಬ್ಮಂಡಲದಿ, ಪೂರ್ವವಧು 
ಇನಿತು ಕಣ್ಣೆರೆದಂತೆ, ದಿನಮುಖದ ಕೆಂಗಾಂತಿ ಕುಡಿವರಿದುದು (೪ತ್ರಾಂಗ. 
೭-೧೯೩). [ದಿನ ಮುಖ] 

ದಿನರಾಜ (ನಾ). ಸೂರ್ಯ: ತೇಜದಿಂ ದಿನರಾಜ ಠಾರಕರಾಜ ಕುಜ 
ಬುಧ ಜೀವ ದಾನವರಾಜವಂಂಶ್ರಿವಿಕರ್ತನೋದ್ಭವ  ರಾಹುಕೇತಂ 
ಓಜೆಯೊಳು . . , ರಾಜೇಶಾನರೋಲೈಸೆ (ಬಸಪು. ೧೦-೩೦). 

[ ದಿನ « ರಾಜ) 

ದಿನವರ್ತನೆ (ನಾ). ಅರ್ಚಕರಂ ಹಾಗೂ ಜೋಯಿ:ಸರಿಗೆ ಬರುವ ದಿನದ 
ಭತ್ಯ ಅಥವಾ ದಕ್ಷಿಣೆ: (8). [ದಿನ ವರ್ತನೆ] 

ದಿನವಹಿ (ನಾ). ದಿನಚರಿಯ ಪಟ್ಟೆ ಅಥವಾ ಪುಸ್ತಕ ; ಡೈರಿ: ಆ 
ದಿವಸದ ತೀರ್ವಿಕೆಯನ್ನು ದಿನವಹಿಗೆ ಬರಿಸಿ ಕೋರ್ಟು ಬರಖಾಸ್ತೆಂದು 
ಹುಕುಂ ವತಾಡಿದನನು (ಕಥಾಮಂ. 17, 68). [ದಿನ * ವಹಿ] 

ದಿನವಹಿ "ದಿನ' ಪರಾ. 


ದಿನವ್ರತ 


ದಿನವ್ರತ (ನಾ). [ಜೈನ] ಕೆಲವು ದಿನಗಳವರೆಗೆ ಮಾಡುವ ವ್ರತ (1) : 
ಮುನಿವಾಸಕಡಿಯಿಟ್ಟು ಮುನಿಗಳಿಗೆಲ್ಲ ವಂದನೆಗೆಯ್ದ ನಬಲೆಯರ್ವೆರಸಿ 
ದಿನವ್ರತ ದಿಗ್ವ ತ ಮಿತಪರಿಗ್ರಹವ ಮತ್ತನಶನವುಶವ ಕೈಕೊಂಡು (ರರಶ. 
೧೬-೬೧) ; ಆ ಜಿನಮುನಿಗಳ ಸಮಕ್ಷದಲ್ಲಿ ಆ ವನಜಮ' ಖಿಯುರು ದಿನವ್ರತ. 


೩೯೧೪ 


ದಿಗ್ವತ, ಮಿತಪರಿಗ್ರಹವ್ರತ, ಅನಶನವ್ರತ ಇವುಗಳನ್ನು ಕೈಕೊಂಡರು | 8 


(ಮಾಮಲ್ಲಿ. ೦೨೭). [ದಿನ * ವ್ರತ) 

ದಿನಸಾಮ್ಯ (ನಾ). ತಡ; ಸಾವಕಾಶ; ದಿನಗಳನ್ನು ತಳ್ಳುವುದು : 
ಅಪಸ್ಮಾರೆ ಬೆಜಗು ಮಹೋದರ ಕಾಯಿಲೆ ಇವಕ್ಕೆ ಆದಿಯಲ್ಲಿ ದಿನಸಾವ, 
ವಿಲ್ಲದೆ ಶೀಘ್ರದಲ್ಲಿಯೇ ಪ್ರತೀಕಾರ ಮಾಡುವುದು. ದಿನಸಾಮ್ಮ ವಹಡಿದರೆ 
ಅಸಾಧ್ಯವಹವು (ವೈದ್ಯಸಾ, 1, ೨೬), [ದಿನ * ಸುಮ್ಮ 

ದಿನಸಿ "ಜಿನಸು' ನೋ, 

ದಿನಸು "ಜಿನಸು' ನೋ. 

ದಿನಸ್ವಾಮಿ (ನಾ). ಸೂರ್ಯ: ಮುಡುತ್ತಿದ್ದದಿನಸ್ವಾಮಿಗೆ ಕೈಮುಗಿ 
ಯುತ್ತಾ ನಕ್ಕು ಹೇಳಿದನು ಗುತ್ತಿ (ಮಬ. ೨೬೧), [ದಿನ * ಸ್ವಾಮಿ) 

ದಿನಹರಣ (ನಾ). ತಡಮಾಡುವುದು ; ದಿನ ಕಳೆಯುವುದಂ : ಆ ರಾಜರು 
ಇಂದು ನಾಳೆ ಕೊಡುತ್ತೇವೆಯೆಂತ ದಿನಹರಣ ಮಾಡಿದರಿಂದ (ರಾಜೇಂದ್ರ. 
೧೧). [ದಿನ . ಹರಣ,] 

ದಿನಾಂಕ (ನಾ). ದಿನದ ಸಂಖ್ಯೆ; ತಾರೀಖು; ತೇದಿ: ದಿನಾಂಕ ನನಗೆ 
ಚೆನ್ನಾಗಿ ನೆನಪಿದೆ (ಹೊಸಕ್ಷಿ, ೭) ; ಜಗದೀಶಚಂದ್ರಬೋಸರು ೧೮೫೮ರ 
ನವೆಂಬರ” ೩೦ನೇ ದಿನುಂಕ ಪೂರ್ವಬಂಗುಳದ ಡಾಕ್ಕಾಜಿಲ್ಲೆಯ 
ಫರೀದ್‌ಪುರದಲ್ಲಿ ಜನಿಸಿದರು (ಸಸ್ಮಕ. ೯೩. [ದಿನ4€೦ಕ್ಕ] 

ದಿನಾಂತ (ನಾ). ಹಗಲಿನ ಕಡೆಯ ಭಾಗ; ಸಂಜೆ: “ದಿನಾಂತಃ, ಸಾಯಂ- 
೨ ಸಾಯಂಕಾಲದ ಹೆಸರು” (ಸಿದ್ಧಾಂತಿ. ೩೪) ; ದಿನುಂತಂಬರೆಗಂ ತೆಡೆದು 
ಬಬ್‌ಕೆಲ್ಲಿಯುಂ ನಿಲ್ಲದೆ... ಬಂದು (ಪಂಡತಂ, ೮೯-೧೦) ; ದಿನಾಂತದೊಳ 
ಗಣ್ಯಪಣ್ಮಲಾವಣ್ಮಸಂಪನ್ನೆಯಪ್ಪ ಕನ್ನೆಯಂ ತನಗಾಟಿಸಿ ಬಂದೊಡಮೊಲ್ಲದೆ 
ಮೊಟ್‌ಗೊಂಡು ಕಲಸಿದ ಧನದೇವನ ಸಮಾನವಸಾವನುವಿ:ಲ್ಲ (ಸುಕುಮೂ. 
೭-೨೭ ವ). [ದಿನ+ ಅಂತ್ಯ ] 

ದಿನಾಚರಣೆ (ನಾ). ದಿನವನ್ನು ಆಚರಿಸುವುದು: ನಾವು ಹೊಸವರ್ಷದ 
ದಿನುಚರಣೆ ಯಲ್ಲಿ ನಮ್ಮ ನಾಯಿಯ ಉಪಾಯಗಳನ್ನು ತೋರಿಸಲು 
ಅವಕಾಶ ಕೊಡುತ್ತೀರಾ? ಎಂದು ಕೇಳಿದ (ಕಾಲೆಮ. ೧೯೪); ಐ ಯಾವು 
ದಾದರೊಂದು ಘಟನೆಯ ಅಥವಾ ವೃಕ್ತಿಯ ಸ್ಮರಣೆಗಾಗಿ ನಿರ್ದಿಷ್ಟ 
ದಿನಾಂಕಎಂದು ನಡೆಸುವ ಆಚರಣೆ, ಉದಾ : ಮಕ್ಕಳ ದಿನಾಚರಣೆ, 
ಸ್ವಾತಂತ್ರ್ಯ ದಿನಾಚರಣೆ ಇತ್ಯಾದಿ. [ ದಿನ +೬ ಆಚರಣೆ] 

ದಿನಾದಿ (ನಾ). ದಿನದ ಮೊದಲಂ ; ಪ್ರಾತಃಕಾಲ. [ದಿನ ಆದ್ಮಿ] 

ದಿನಾಧಿನಾಯಕ (ನಾ). ಎ ದಿನಪ ೧ : ನಲ್ಲರಗಲೈಯಿಲ್ಲದೆಡೆಯಸ್ತಮಯಕ್ಕೆ 
ದಿನುಧಿನುಯಕಂ ಸಲ್ಲದ ತಾಣಮಂಗಜಶರಾಹತಿ ಪೊರ್ದದ ದೇಶ 
ಮುಳ್ಳೊಡಂತಲ್ಲಿಯೆ ಎಹಬಕ್ಕಿ ಮಜ್ಜನಮಂ (ಕಂದ್ರಪು. ೮-ಬ. 

[ ದಿನ ೬ ಅಧಿನಾಯಕ ] 

ದಿನಾಧಿಪ (ನಾ). ಎ ದಿನಪ ೧ : ಸತತಂ ಬುಧಾವಸಥನಾಗಿ ದಿನಾಧಿಪನಂತೆ 
ಕೀವುನಲ್ಲದೆ ಸಂದನಿಳಾತಳಾಗ್ರದೊಳ್‌ (ಸುಕುಮಾ. ೯-೮೩) ; 
ಕಟ್ಟಲೆ ಪಿರಿದುದೊಡಮೇಂ ಮಾರ್ತಲೆಯೆ ದಿನಾಧಿಪಂಗೆ 
೨೦೦-೨೩೫8). [ದಿನ * ಅಧಿಪ) 

ದಿನಾಧಿಪಕ್ಷೇತ್ರ (ನಾ). [ಜ್ಯೋತಿ] ಸೂರ್ಯನ ರಾಶಿ; ಸಿಂಹರಾಶಿ: 
ಹಿಮಾಂಶುಗೃಹದೊಳ್‌ ಸುರೇಜ್ಯನಿರೆ, . . ದಿನುಧಿಪಕ್ಷೇತ್ರದೊಳ್‌ 
ಚೆಮೂಪತಿ ಕುಳೀರ ಸಂಸ್ಕೃ ಫಲಭಾಗಿಯಂತಾ ನರಂ (ಜಾತತಿ. ೧೭-೨೮). 

[ ದಿನಾಧಿಪ * ಕ್ಷೇತ್ರ] 


(ಪಂರಾಮಾ. 


10 


16 


4 


46 


ದಿನ್ನ 


ದಿನಾಧಿಹತಿ (ನಾ). - ದಿನಪ ೧: ದಿನಾಧಿಪತಿಯೇಟ್‌ ನಿಂದ ರಥಮಂ 
ನಭೋವೀಧಿಯೊಳ್‌ ಘನ:ಘನ ಕದಂಬಕಂ ಬಳಸುವಂದದಿಂ (ಹೇದ್ರಫು. 
೬-೨೯). ದಿನ 4 ಅಧಿಪತಿ] 
ದಿನಾಧೀಶ (ನು). - ದಿನಪ ೧. "ತರುಣದಿನಾಧೀಶ' ಪರಾ. 
[ದಿನ + ಅಧೀಶ) 
ದಿನಾರು "ದೀನಾರ' ನೋ. 
ದಿನಾವಸಾನ (ನಾ). ಇ ದಿನಾಂತ. 
ದಿನಿಸು "ಜಿನಸು' ನೋ. 
ದಿನೇಂದ್ರ (ನಾ).  ದಿನಪ ೧. "ದಿನೇಂದ್ರಕಾಂತ' ಪರಾ. 
[ ದಿನ + ಇಂದ್ರ] 
ದಿನೇಂದ್ರಕಾಂತ (ನಾ). ಎ ದಿನಕರೋಪಲ : ದಿನೇಂದ್ರಕಾಂತಾನಂತಮಣಿ 
ಗಣಖಚಿತಲಾಲಿತ್ಯಸಾಂದ್ರರೆಮ್ಯಸ್ಥಾನಮಂಟಪ ಚಂದ್ರಕಾಂತದ ಕುಟ್ಟಿಮ 
ದೊಳಗಜೇಂದ್ರನಿರ್ದನು ರತ್ನಮಯ ಸಿಂಹಾಸನದ ಮೇಲೆ (ಬಸೆಪು. ೦-೪೦). 
[ ದಿನೇಂದ್ರ * ಕಾಂತ್ಯ 
ದಿನೇಶ (ನಾ). ೧. ಸೂರ್ಯ ; ಆದಿತ್ಯ : ಬಾಳ ದಿನೇಶಬಿಂಬದ ನೆಟಲ್‌ 
ಜಲದೊಳ್‌ ನೆಲಸಿತ್ತೊ (ಪಂಪಛಾ. ೧-೯೬) ; ದಿನೇಶನೊಳಂಬಿನೊಳು 
ಪಕ್ಷಿಯೊಳು ಗೃಹದೊಳಮಮರರೊಳು ಖಗಮೆನಿಕ್ಕುಂ (ಮೇಗರಾ. ೧೪೯- 
೪೭) ; ಸೀಸಕವೆ ರವಿಕಾಂತವಾಗಿ ದಿನೇಶನನು ಕೆಣಕಿದವೊಲಿಂದವನೀಶ 
ನೀತನ ನಂಬಿ ಕೆಟ್ಟನು (ಕುವ್ಮಾಕ. ೯-೧೪). ೨. [ಗಣಿತ] ಹನ್ನೆರಡು ಎಂಬ 
ಸಂಖ್ಯೆಯ ಸಂಕೇತ : ಶರ್ವಂ ವಿಶ್ರಮಣಂ ದಿನೇಶರೆಡೆಯೊಳ್‌ ನಿಲ್ಕುಂ 
(ಛಂದೋಂಲು, ೨-೦೭೪). ಡಿ. [ಛಂದ] ಒಂದಂ ಅಕ್ಷರಗಣ ; ಜಗಣ 
(ಲ-ಲ) : ವ್ಯೋಮದ್ವಯಂ ಮುಂತೆ ದಿನೇಶ ಪಾವಕರ್‌ ತಾಮೊಂದಿ 
ದಿಗ್ಮಂತಿಯೊಳಾಗೆ ವಿಶ್ರಮಂ (ಛಂದೋಂಬು. ೨-೦೨೯), [ದಿನ * ಈಶ) 
ದಿನೇಶಗೃಹ (ನಾ). [ಜ್ಯೋತಿ] ಸೂರ್ಯನ ರಾಶಿ ; ಸಿಂಹರಾಶಿ: ಇರೆ 
ಧಾತ್ರೀತನಯಂ ದಿನೇಶಗೃಹದೊಳ್‌ , . . ಕ್ಲೇಶಸಹಿಷ್ಣು ನಿಸ್ವನೆನಿತುಂ 
(ಜಾತತಿ. ೧೭-೨೦), [ದಿನೇಶ * ಗೃಹ] 
ದಿನೇಶತನಯ (ನಾ). ೧. ಸೂರ್ಯನ ಮಗ. ೨. ಕರ್ಣ : ನುಡಿ ನಿನಗಂ 
ದಿನೇಶತನಯಂಗಮದೆನ್ನೆಯ ಪಕ್ಕದಾದೊಡಂ ಮಿಡುಕದೆ ಕೇಳ್ವೆನಲ್ಲಿ 
ಸಮನಿರ್ವರುಂ (ಪ:ಪಭಾ. ೧೩-೨6). ೩. ಶನಿ. ೪. ಸುಗ್ರೀವ. ೫. ಯಮ. 
[ ದಿನೇಶ + ತನಯ] 
ದಿನೇಶವಂಶ. (ನಾ). ಸೂರ್ಯನ ಕುಲ್ಮ-ವಂಶ ; ದಿನಪಕುಲ: ಸಲೆ 
ನಿಲೆ ದಿನೇಶವಂಶದ ಲಕ್ಷಿ ನೆಲಸಿರ್ಪ ಜಲಜದೆಸಳ್ಗಳೊ (ಹಡಕಾ. ೦-೩೮), 
[ದಿನೇಶ « ವಂಶ] 
ದಿನೇಶಹಯ (ನಾ). . . ಸೂರ್ಯನ (ಏಳು) ಕುದಂರೆ ; p ಗಾಯತ್ರೀ, 
ಬೃಹತೀ, ಉಪ್ಲಿಕ್‌, ಜಗತೀ, ತ್ರಿಷ್ಟುಪ್‌, ಅನುಷ್ಟುಪ್‌, ಪಂಕ್ತಿ 
ಇವು ಛಂದೋರೂಪವಾದ ಸೂರ್ಯನ ರಥದ ಏಳು ಕುದುರೆಗಳು, 
ಪಿ. [ಗಣಿತ] ಏಳು ಎಂಬ ಸಂಖ್ಯೆಯ ಸಂಕೇತ : ಸುರಪುರೇಂದು 
ದಿವಸಾಧಿಪಾಗ್ನಿಗಳ” ಬರೆ ದಿನೇಶಹಖಯದೊಳ್‌ ವಿರಾಮವಮಾಗಿರೆ 
ನಿರುಪಮಂ (ಛಂದೋಂಬು, 3-೧೩೧). [ದಿನೇಶ * ಹಯ) 
ದಿನೇಶೋದಯ (ನಾ). ಸೂರ್ಯನ ಉದಯ ; ಹೊತ್ತು ಹುಟ್ಟು 
ವುದು : ಪಂಚವಟಿಯೊಳ್‌ ದಿನೇ ಶೋದಯದ ಶಾದ್ವಲದ ಪಸುರ್‌ಗರುಕೆ 
ಯೊಳ್‌ ತೃಣಸುಂದರಿಯ ಮೂಗುತಿಯ ಮುತ್ತು ಪನಿಯಂತೆ ಮಿರುಮಿರುಗಿ 
ಮೆರೆವ ಹಿಮಬಿಂದುವುಂ (ಶ್ರಿರಾಮಾ. ೩೫-೧೧೩). [ ದಿನೇಶ * ಉದಯ] 
ದಿನ್ನೆ (ನಾ). ಭಾರ ; ಒಜ್ಜೆ : ದಡೆಕೋಲ್‌ ಕೆಳಗುಂ ಮೇಲುಂ ದಿನ್ನದಿಂ 
ಹೆಗುರಿಂದೆಯುಂ ಸರಿಯಿಂ ಸರಿಯಪ್ಪಂತೆ ಮೆಯ್ಕುಮುಣ್ಣಿಂದವ:ಪ್ಪುದು 
[ <ತಿಣ್ನ] 


[ದಿನ + ಅವಸಾನ] 


(ಸೌನಂದ. ೧೪-೩). 


ಎನ್ನೆ "ದಿಣ್ಗೆ' ನೋ. 

ದಿಪುತ "ದೀಪುತ' ನೋ. 

ದಿಪ್ಪ "ದಪ್ಪ,' ನೋ. 

ದಿಬ್ಬ;, ದಿಂಬ್ಕ, ದಿಂಟ್ಮು, ದಿಬ್ಬು. ದಿಬ್ಬೈ (ನಾ). ಎತ್ತರವಾದ 
ಪ್ರದೇಶ ; ತಿಟ್ಟು; ದಿಣ್ಣೆ; ತೆವರು; ಬೋರೆ: ಹುಲ್ಲು ಹೂವು 
ಆದರೇನು, ಹಬ್ಬದುಬ್ಬಿನಲ್ಲಿವೆ; ದಿಬ್ಬಗಳನು ತಬ್ಬಲೆಂದು ಎಲ್ಲ ನೆಲಕು 
ಹಬ್ಬಿವೆ (ಸಪೀಗೀ. ೭೭-8) ; ದಿಬ್ಬಗ'” ಮೇಲೆಯೂ ಗುಡ್ಡಗಳ ಮೇಲೆಯೂ 
ಮೇಯಲಿಕ್ಕೆ ಹೋಗುತ್ತವೆ (ಮುಂಬಯಿ. ೩-೦೧); ಅತ್ತೆ ಕಾಣುತ್ತಿರುವುದೇ 
ದುಹಾನವವಿಯ ದಿಬ್ಬ (ಹೇಮುಕೂ. ೨೦) ; ಊರ ಮುಂದಿನ. ಸೀಮೆಯ 
ಬನ್ನಿಯ ದಿಬ್ಬಕ್ಕೆ ಎಲ್ಲರೂ ಸಾಗಿ ಬರುವರು (ಕನ್ನಜಾ. ೧೬೧) ; ದಿಬ್ಬಗಳ 
ಮೇಲೆ ಬಗೆಬಗೆಯ ಮರಗಿಡಗಳು . . . ಬೆಳೆದು ಆಕಾಶವನ್ನು ಚುಂಬಿ 
ಸುತ್ತಾ ನಿಂತಿದ್ದವು (ಮಗಜೂಂ. ೩೪). ದಿಂಬ್ಯ : ೧. ಈ ಕಲ್ಲಿಗೆ ತೆಂಕಲು 
ಗುರುವನಪುರದ ಯೆಲ್ಲೆ ಕಲ್ಲಿನ ಬಳಿಯ ದಿಂಬದಲ್ಲಿ ನೆಟ್ಟ ಕಲ್ಲು ೧ (ಎಕ. 
X1೪, ಮೈಸೊರು.. ೧೧೬-೩೩; 1664) ; ತೆಂಕ ನಡದು ಭೂತಾಳೆ ದಿಂಬದ 
ತಿಟ್ಟು ತೋರಣಕ್ಕೆ . . . ಪಡುವ ಮುಖವಾಗಿ ತಿದ್ದಿದ ಕಲ್ಲು ೧ (ಎಕ. 
137, ತಿರುವ. ೩೬೩-೬೩೩ ; 1748). ೨. ಏರಿ; ದಡ; ತೀರ: ದೇಗುಲದ 
ಕೆರೆಯ ಕೆಳಗೆ. ಕಚ್ಚವಿಯಂಗೆ ದಿಂಬದೊಳೆ ಬಿಟ್ಟ ಗಟ್‌ ಗಳೆಯ ಮತ್ತರ್‌ 
೩ (ಎಕ. ೪11, ಶಿಕಾರಿ, ೧೦-೧೩೫ ; 1032); ಪರಿವಾ ಸರಸ್ವತಿಯ ದಿಂಬ 
ದೋಳ್‌ ಪರ್ನಶಾಲೆಯ ರಚಿಸಿಕೊಂಡು ತಪಸಂ ಮಾಡುತಿರುತಿರ್ದರು 
(ತುರಂಗ, 6೪-೭). ದಿಂಬ್ಬು : ೧. ಬಡಗಣ ದಿಂಬಿನ ನೀರ್ವ್ವರಿ ಚಿಕ್ಕ 
ಬಣಜಿಗನ ಕೆಆ್‌'ಯ ಬಡಗಣ ಕೋಡಿ (ಎಕ. ೪17, ಶಿವಮೊ. ೪-೭೭; 
1122). ದಿಬ್ಬು : ೧. ಯಾವ ರಾಸುಗಳಾಗಲಿ ... ಬಚ್ಚಲು ಮೊಹರಿಗಳ 
ಮೇಲೂ ಕಟ್ಟೆ ದಿಬ್ಬುಗಳ ಮೇಲೂ ಅಥವಾ ಪಕ್ಕಗಳಲ್ಲಿಯೂ . . . 
ಮೇಯುತ್ತಿರುವ ಕಾಲದಲ್ಲಿ ಹಿಡಿದು. . . ತೊಂಡುವಾಡೆ ದೊಡ್ಡಿಗೆ 
ದಾಖಲ್ಮಾಡಬೇಕು (ಗ್ರಾಮಾಕ. ೧೦೭) ದಿಬ್ಬೈ ; ೧. ಹಳ್ಳಿಗೆ ಹೋದ 
ಬಟ್ಟೆಯ ದಿಬ್ಬೆಯ ಸಾರಣ ಹುಲು ಮಾಡಿಯ ಗಡಿ (ಎಕ. 11, ೩- 
೪೩ ; 1179 ?). 

[ ದೇ.॥ ತಮಿ. ತಿಪ್ಪೈ;; ತೆಲು. ದಿಬ್ಬ ; ಪರ್ಜಿ. ಡಿಬ್ಬ ; 
ಕುಇ. ಡೆಪ ; ಕುಎ. ದೆಬ್ಬೆ ] 

ದಿಬ್ಬ, "ದಿಬ್ಕ' ನೋ. 

ದಿಬ್ಬಣ "ಬಿರ್ದಿನ' ನೋ. 

ದಿಬ್ಬಣಂಬೋಗು (ಕ್ರಿ). (ವಂದಂಮಕ್ಕಳೊಡನೆ) ಮೆರವಣಿಗೆ ಹೊರಡು: 
ಮದುವಣಿಗನಿಲ್ಲದೆ ದಿಬ್ಬಣಂಬೋಪೆನೆಂಬಂತೆ ಬಟ್ಟೆಯಜ*ಯದೆ 
ಪೊಲಂಬಿಗನಪ್ಪೆನೆಂಬಂತೆ (ಧರ್ಮಾಮೃ. ೪-೫೦). 

"1 ದಿಬ್ಬಣ (ಆ ಬಿರ್ದಿನ) + ಪೋಗು, ) 

ದಿಬ್ಬಣಿಗ, ನಿಬ್ಬಣಿಗ (ನಾ). ವಂದುವೆಯ ಮೆರವಣಿಗೆಯಲ್ಲಿ ಹೊರೆಡುವ 
ವನು ; ಬೀಗರ ಗಂಂಪಿನವನು : ನೊರೆಯ ಪಾಲ್ಲಕ್ಕರೆಯೆ ದಿಬ್ಬಣಿಗರಿಗೆ 
ಮೊಗೆದೀಂಟಲೆಆ್‌ದರು (ಶಿರಾ. ೨-೬೯); ನೆರೆದ ನರೇಂದ್ರರೆಲ್ಲರು 
ದಿಬ್ಬಣಿಗರಾಗೆ ಧರೆಯೆಲ್ಲ ಕೊಂಡಾಡುವಂತೆ ವರಸುತೆ ರೋಹಣಿಯನು 
ವಸುದೇವ ಭೂವರಗೆ ಮದುವೆ ಮಾಡಿದನು (ನೇಮಿಸಂ. ೧೨-೧೦೪) ವರನಲಾ 
ಸಾಕ್ಷಾತ್‌ ವಿಶ್ವಂಭರನು ವಧುವೆ ಲಕ್ಷುಮಿು ದಿಬ್ಬಣಿಗರು ವಿರಿಂಚಿ ಭವೇಂದ್ರ 
ಮುಖ್ಯಾಮರರು ಭೂವರರು (ನಿಧಾಗ. ೧೦-೬೦-೪೬); ಸುರರು ದಿಬ್ಬಣಿಗರಿರಿದ್ರ 
ನು ಸೇವಕ ಶಚಿ ವಿರಚಿಸುವಳು ಮಂಗಲವ (ಜಂಪ್ರಸಾಂ. ೨೩-೧೦೫); ಯಾರು 
ಹೊರಡದಿದ್ದರೂ ದಿಬ್ಬಣಿಗರು ಹೊರಡಬೇಡವೆ? (ಮರಮ. ೩); ದಿಬ್ಬಣಿಗರು 
ಬಾಯಾರಿ ಮೇಲುಸಿರು ಬಿಟ್ಟರೂ . ಧಾರೆಯ ಸಮಯವನ್ನು 
ಬದಲಿಸುವಂತಿಲ್ಲ (ಹಾಚೆ. ೧೬). ನಿಬ್ಬಣಿಗ : ಗುರುವೆ ತೆತ್ತಿಗನಾದ ಲಿಂಗವೆ 


೩೯೧೫ 


«0 


46 


ದಿಬ್ಯ 


ಮದವಳಿಗನಾದ ನಾನು ಮದವಳಿಗೆಯಾದೆನು ವಸುಧೆಯ ಭಕ್ತರೆಲ್ಲರು 
ನಿಬ್ಬಣಿಗರಾದರು (ಮಹಾದೇ. ಬ. ೧೧೪-೨೩೮) ; ಸ್ವಯಂಬರಕ್ಕೆ ನೆರೆದರಸು 
ಮಕ್ಕಳಿಲ್ಲಂ ನಿಬ್ಬಣಿಗರಾಗೆ ರೋಹಿಣಿಯೊಳ್‌ ಮದುವೆ ನಿಂದು, (ಅರ್ಥನೇ. 
೬-೪೭ ವ) ; ಮುದದಿಂ ಕೂರ್ತೊಡವಂದ ನಿಬ್ಬಣಿಗರಂ ಸಂಗೀತ ಸಾಹಿತ್ಯ 
ಕೋವಿದರಂ . , , ಪದಪಿಂ ಪಂಕ್ಷಿಗಳಾಗಿ ಕುಳ್ಳರಿಸಿದರ ವಾಕ್ಕೋಪ 
ಚಾರಂಗಳಿಂ (ನಳಹಂ. ೪೩೫); ಆ ರಥವನೊಡನೇಟ್‌ ಕಂಸನುದಾರಮತಿ 
ತಂಗಿಯೆನು'ಕಳುಹುತ ಭೂರಿ ವಿಭವದಲಂದು ನಡೆದನು ನಿಬ್ಬಣಿಗರೊಡನೆ 
(ನಿಧಾಗ. ೧೦-೨-೪); ಅಂತರಂತರವಜೌದು ಬಂದ ನಿಬ್ಬಣಿಗರ್ಗನಂತ 
ಮಾಗಿರ್ದ ಪಡಿಬೀಡಾರಮಂ ತೋಟ್‌ (ಜಿಬಪು. ೩೭-೬). 
[ ದಿಬ್ಬಣ (€ಬಿರ್ದಿನ) + - ಇಗ] 

ದಿಬ್ಬು "ದಿಬ್ಬ' ನೋ. 

ದಿಜ್ಬೆ, "ದಿಬ್ಬ ನೋ. 

ದಿಬ್ಬ "ದಿಬ್ಯ' ನೋ. 

ದಿಬ್ಯ, ದಿಬ್ಬ, ದಿಬ್ಬೈ, (ಗಂ). ೧. ಮನೋಹರವಾದ ; ಶ್ರೇಷ್ಠವಾದ : 
ಉತ್ತಮವಾದ: ಶ್ರೀಗೋಕರ್ಣ್ನ (ಕರ್ಣ) ದೇವರೆ ದಿಬ್ಯ ಶ್ರೀಪಾದಪದ್ಮೂ 
ರಾಧಕರೂಂ ಪರಬಳಸಾಧೆಕರುಂ (ಎಇ. £೬೪11, ೧೬೦-೧೬; 1226). (ನಾ). 
೨. ಮನೋಹರವಾದುದು ; ಶ್ರೇಷ್ಠವಾದುದು : ಅದು ದಿಬ್ಯಮದು 
ಸೇಬ್ಯಮದು ಸೌಮ್ಯಮದು ಸುಖಾಧಾರಸಂಸಾರೆಸಾರಂ (ಸುಕುಮೂ, 
೧೨-೫೧). ೩. ಸಾಕ್ಷಿ, ಪುರಾವೆ, ಆಧಾರಗಳಿಲ್ಲದೆ, ಮಾನುಷ ಪ್ರಮಾಣ 
ಗಳಿಂದ ಅಪರಾಧಗಳನ್ನು ನಿರ್ಣಯಿಸಲು ಸಾಧ್ಯವಾಗದಿದ್ದಾಗ 
ಪ್ರಯೋಗಿಸುತ್ತಿದ್ದ ದಿವ್ಯ ಪರೀ ಕ್ಷೆ; ಆರೋಪಿತನಂ ಬೆಂಕಿ ಮಂಂತಾದ 
ಪ್ರಮಾಣ ವಸ್ತುಗಳನ್ನು ಮುಟ್ಟಿ ಸತ್ಯವನ್ನು ಸಿದ್ಧಪಡಿಸಬೇಕಾದ 
ಉಗ್ರಪರೀಕ್ಷೆ. p ಆರೋಪಿತನಿಗೆ ಪ್ರಮಾಣವಸ್ತುವಿನಿಂದ ಹಾನಿ 
ಯಾದರೆ ಅಪರಾಧಿಯೆಂದೂ, ಹಾನಿಯಾಗದಿದ್ದರೆ ನಿರಪರಾಧಿ 
ಯೆಂದೂ ತೀರ್ಮಾನವಾಗುತ್ತಿದ್ದಿತು. ಇವು ಸಪ್ತದಿವ್ಯಗಳು, ನವ 
ದಿವ್ಯಗಳು ಮತ್ತು ದಶದಿವ್ಯಗಳು ಎಂದಂ ಬೇರೆಬೇರೆ ಅಭಿಪ್ರಾಯ 
ಗಳಿವೆ. ಧಟ (ತಕ್ಕಡಿ), ಅಗ್ನಿ ಜಲ, ವಿಷ, ಕೋಶ (ಬೊಗಸೆ), 
ತಂಡಂಲ (ಅಕ್ಕಿ), ತಪ್ತಮಾಷಕ (ಕಾಯಿಸಿದ ಚಿನ್ನದ ನಾಣ್ಯ), 
ಫಾಲ (ಲೋಹದ ಪಟ್ಟಿ) ಮತ್ತು ಧರ್ಮಜ (ಧರ್ಮದಿಂದ ಉಂಟಾ 
ದುದಂ)ಇವು ಪ್ರಮಾಣಭೂತವಾದ ಒಂಬತ್ತು ಬಗೆಯ ದಿವ್ಯಗಳಂ, 
೧. ಧಟ (ತಕ್ಕಡಿ): ಶಾಸ್ಟ್ರೋಕ್ತವಾದ ರೀತಿಯಿಂದ ತಕ್ಕಡಿ 
ಯೊಂದನ್ನು ನಿರ್ಮಿಸಿ ಪೂಜೆಮಾಡಿ, ತಕ್ಕಡಿಯ ಒಂದು ಕಡೆ 
ಆರೋಪಿಯನ್ನು ಕುಳ್ಳಿರಿಸಿ, ವಂತ್ತೊಂದು ಕಡೆ ಇಟ್ಟಿಗೆಗಳನ್ನಿಟ್ಟು 
ಸವಂತೂಕ ಮಾಡಿಕೊಳ್ಳಬೇಕಂ. ಅನಂತರ ಅವನನ್ನ ಕೆಳಗಿಳಿಸಿ 
ವಂತ್ತೊಮ್ಮೆ ತಕ್ಕಡಿಯನ್ನು ಪೂಜಿಸಿ, ಪ್ರಾರ್ಥಿಸಿ ಅವನನ್ನು 
ಕುಳ್ಳಿರಿಸಬೇಕು. ಆಗ ಆರೋಪಿಯಂ ಕಂಳಿತಿರುವ ತಟ್ಟೆಯು 
ಮೇಲಕ್ಕೆ ಹೋದರೆ ಅವನು ನಿರ್ದೋಷಿಯೆಂಂದೂ, ಕೆಳಕ್ಕೆ ಬಂದರೆ 
ದೋಷಿಯೆಂದೂ ನಿರ್ಣಯಿಸಂವುದಂ. ೨. ಅಗ್ನಿ: ಆರೋಪಿಯ 
ಬೊಗಸೆಯಲ್ಲಿ ಏಳು ಅರಳಿಯ ಎಲೆಗಳನ್ನಿಟ್ಟು, ಅವುಗಳನ್ನು ಏಳು 
ದಾರಗಳಿಂದ ಅಂಗೈ ಪೂರ್ತಿ ಸುತ್ತಿದ ಬಳಿಕ ಅಗ್ನಿಯನ್ನು ಪ್ರಾರ್ಥಿಸಿ 
ಕೆಂಪಗೆ ಕಾದ ಕಬ್ಬಿಣದ ಗುಂಡನ್ನು ಅವನ ಬೊಗಸೆಯಲ್ಲಿಡಬೇಕು. 
ಅವನಂ ಅಲ್ಲಿ ಬರೆದಿರಂವ ಏಳು ಮಂಡಲಗಳನ್ನು ನಿಧಾನವಾಗಿ 
ದಾಟಿಕೊಂಡು ಹೋಗಿ ಕಬ್ಬಿಣದ ಗುಂಡನ್ನು ಕೆಳಗಿಟ್ಟಾಗ ಅವನ 
ಕೈ ಸುಡದೆ ಇದ್ದರೆ ನಿರ್ದೋಷಿಯೆಂದೂ ಸಂಟ್ಪರೆ ದೋಷಿಯೆಂಂದೂ 
ನಿರ್ಣಯಿಸಂವುದು. ೩. ಜಲ: ಆರೋಪಿಯು, ನೀರಿನಲ್ಲಿ ನಿಂತಿರಂವ 
ಒಬ್ಬ ಕಟ್ಟುಮಸ್ತಾದ ಮನುಷ್ಯನ ಕಾಲನ್ನೂ ನೀರಿನಲ್ಲಿ 

28 


ದಿಬ 


ಮುಳುಗಿ ಹಿಡಿದಂಕೊಂಡಿರಬೇಕಂ. ಕೂಡಲೆ ದಡದಲ್ಲಿರುವ ಬಿಲ್ಲು 
ಗಾರನು ದಡದಲ್ಲಿಯೇ ದೂರದಲ್ಲಿ ನಿಂತಿರುವ ವಂತ್ತೊಬ್ರ ವ್ಯಕ್ತಿಯ 
ಕಡೆಗೆ ಬಾಣವನ್ನು ಬಿಟ್ಟ ಮೇಲೆ ಆ ಮತ್ತೊಬ್ಬ ವ್ಯಕ್ತಿಯಂ ತನ್ನ 
ಬಳಿಗೆ ಬಂದ ಬಾಣವನ್ನ ತೆಗೆದುಕೊಂಡು ಆರೋಪಿಯು ನೀರಿನಲ್ಲಿ 
ಇರಂವ ಬಳಿಗೆ ವೇಗವಾಗಿ ಬಂದಾಗ, ಆರೋಪಿಯಂ ಇನ್ನೂ ನೀರಿ 
ನಲ್ಲಿ ವಂಂಳಂಗಿಯೇ ಇದ್ದರೆ, ಆತ ನಿರ್ದೋಷಿಯೆಂದೂ ಇಲ್ಲದಿದ್ದರೆ 
ದೋಷಿಯೆಂದೂ ನಿರ್ಣಯಿಳಂವುದಂ. ೪. ವಿಷ: ಸಂಬಂಧಪಟ ಶಿ 
ಪೂರ್ವ ವಿಧಿಗಳನ್ನು ಮಾಡಿದ ನಂತರ ಆರೋಪಿಯಂ ದೇವರನ್ನು 
ಪ್ರಾರ್ಥಿಸಿ ವಿಷವನ್ನಿ ಪಾನಮಾಡಬೇಕು. ಯಾವ ತೊಂದರೆಯೂ 
ಆಗದೆ ವಿಷವು ಜೀರ್ಣವಾದರೆ ಅವನು ನಿರ್ದೋ೯ಷಿಯೆಂದೂ 
ಇಲ್ಲದಿದ್ದರೆ ದೋಷಿಯೆಂದೂ ನಿರ್ಣಯಿಸುವುದು. ೫. ಕೋಶ 
(ಬೊಗಸೆ); ಸೂರ್ಯನೇ ಮೊದಲಾದ ಉಗ್ರದೇವತೆಗಳ ಪ್ರತಿಮೆ 
ಗಳನ್ನು ಪೂಜಿಸಿ, ಅಭಿಷೇಕ ಮಾಡಿದ ನೀರಿನಲ್ಲಿ ಮೂರಂ ಬೊಗಸೆ 
ಯನ್ನ ಆರೋಪಿಗೆ ಕಂಡಿಯಿಸಬೇಕು. ಅವನಿಗೆ ಹದಿನಾಲ್ಕು ದಿನ 
ಗಳೊಳಗೆ ಯಾವ ವಿಪತ್ತೂ ಒದಗದಿದ್ದರೆ ಅವನಂ ನಿರ್ದೋಷಿ 
ಯೆಂದೂ, ಒದಗಿದರೆ ದೋಷಿಯೆಂಂದೂ ನಿರ್ಣಯಿಸಂವುದಂ. 
೬. ತಂಡಂಲ (ಅಕ್ಕಿ): ಒಂದಂ ವಂಣ್ಣಿನ ಪಾತ್ರೆಯಲ್ಲಿ ಬೆಳ್ಳಗಿರುವ 
ಅಕ್ಕಿಕಾಳಂಗಳನ್ನ್ನ ಹಾಕಿ ದೇವರ ಅಭಿಷೇಕದ ನೀರಿನಲ್ಲಿ ಒಂದು 
ರಾತ್ರಿ ನೆನೆಯಿಸಿ, ಮರುದಿನ ಬೆಳಗ್ಗೆ ಆರೋಪಿಯು ಸೂರ್ಯನ 
ಎದುರಿಗೆ ನಿಂತು ಆ ಅಕ್ಕಿಯನ್ನು ಅಗಿದು, ಒಂದಂ ಭೂರ್ಜಪತ್ರ 
ಅಥವಾ ಅರಳಿಯ ಎಲೆಯ ಮೇಲೆ ಉಗಿಯುವಂತೆ ಮಾಡಬೇಕು. 
ದವಡೆಗೆ ಘಾಸಿಯಾಗಿದ್ದು ಅಕ್ಕಿ ಕಾಳಂಗಳು ರಕ್ತಸಿಕ್ತವಾಗಿದ್ದರೆ 
ಮತಂ ಕೈಕಾಲುಗಳಂ ನಡುಗುತ್ತಿದ್ದರೆ ಅವನಂ ದೋಷಿಯೆಂದೂ 
ಇಲ್ಲದಿದ್ದರೆ ನಿರ್ದೋಷಿಯೆಂದೂ ನಿರ್ಣಯಿಸಂವುದಂ. &. ತಪ್ತ 
ಮಾಷ (ಕಾಯಿಸಿದ ಚಿನ್ನದ ನಾಣ್ಯ): ಕಬ್ಬಿಣ ತಾಮ್ರ ಮೊದಲಾದ 
ಲೋಹದ ಅಥವಾ ಮಣ್ಣಿನ, ನಾಲ್ಕು ಅಂಗುಲ ಎತ್ತರದ ಒಂದಂ 
ಪಾತ್ರೆಯಲ್ಲಿ ಎಣ್ಣೆ ಅಥವಾ ತಂಪ್ಪವನ್ನು ಕುದಿಯುವಂತೆ ಕಾಯಿಸಿ, 
ಅದರೊಳಗೆ ಒಂದಂ ಮಾಷ (ಚಿನ್ನದ ನಾಣ್ಯ)ವನ್ನು ಹಾಕಬೇಕು. 
ಆರೋಪಿಯು ಅದನ್ನು ತನ್ನ ಕೈಗಳಿಂದ ಹೊರಗೆ ತೆಗೆದಾಗ ಅವನ 
ಕೈಗೆ ಯಾವ ಬಾಧೆಯೂ ಉಂಟಾಗದಿದ್ದರೆ ಅವನಂ ನಿರ್ದೋಷಿ 
ಯೆಂದೂ ಉಂಟಾದರೆ ದೋಷಿಯೆಂದೂ ನಿರ್ಣಯಿಸುವುದು. 
೮. ಫಾಲ (ಲೋಹದ ಪಟ್ಟಿ) : ಹಿಂದಿನಂತೆ ಕಂದಿಯುವ ಎಣ್ಣೆ 
ಅಥವಾ ತಂಪ್ಸದ ಪಾತ್ರೆಗೆ, ಎಂಟಂ ಅಂಗಂಲ ಉದ್ದ ಹಾಗೂ 
ನಾಲ್ಕು ಅಂಗುಲ ಅಗಲದ ಕಬ್ಬಿಣದ ಪಟ್ಟಿಯನ್ನೂ ಹಾಕಬೇಕು. 
ಆರೋಪಿಯಂಂ ತನ್ನ ಕೈಗಳಿಂದ ಅದನ್ನು ಹೊರಗೆ ತೆಗೆದಾಗ ಕೈಗೆ 
ಏನೂ ಬಾಧೆಯಾಗದಿ ದ್ಧ ರೆ ನಿರ್ದೋಷಿಯೆಂದೂ, ಆದರೆ 
ದೋಷಿಯೆಂದೂ ನಿರ್ಣಯಿಂಸಂವುದು. ಕೆಲವು ಸ್ಮೃತಿಗಳಲ್ಲಿ ನಾಲಿಗೆ 
ಯಿಂದ ನೆಕ್ಕಬೇಕೆಂದಂ ಹೇಳಿದೆ. ೯. ಧರ್ಮಜ (ಧರ್ಮದಿಂದ 
ಉಂಟಾದಂದಂ): ಎರೆಡಂ ಪಟ್ಟಿ ಕೈಕೆಗಳನ್ನೂ ತೆಗೆದಂಕೊಂದಂ, ಒಂದರಲ್ಲಿ 
“ದೋಷಿ” ಎಂದೂ, ಮತ್ತೊಂದರಲ್ಲಿ “ನಿರ್ದೋಷಿ” ಎಂದೂ 
ಬರೆದಂ ಎರಡನ್ನೂ ಒಂದು ಕುಂಭದಲ್ಲಿ ಹಾಕಿ ಕುಂಭವನ್ನು ಪೂಜಿಸಿ 
ಆರೋಪಿಯಂ ಕೈಯಿಂದ ಒಂದಂ ಪಟ್ಟಿಕೆಯನ್ನು ಎಕಶ್ತಿಸಬೇಕು. 
ಅದರಲ್ಲಿ "ದೋಷಿ' ಎಂದಿದ್ದರೆ ದೋಷಿಯೆಂದೂ, "ನಿರ್ದೊಷಿ' 
ಎಂದಿದ್ದರೆ ನಿರ್ದೋಷಿಯೆಂದೂ ನಿರ್ಣಯಿಂಸಂವುದಂ. ಇವೆಲ್ಲವೂ 
ಯಾಜ್ಞವಲ್ಯ್ಯಸ್ಮೃಶಿಯ ವ್ಯವಹಾರ ಕಾಂಡದ ದಿವ್ಯಪ್ರಕರಣದಲ್ಲಿ 
ನಿರೂಪಿತವಾಗಿವೆ. ಇವಲ್ಲದೆ ಈಚೆಗೆ ಕೆಲವರಂ *ತಂಲಸಿ' ಯನ್ನೂ 


A ೩೯೧೬ 


10 


18 


36 


40 


46 


ದಿಮಾಕು 


ಇವುಗಳ ಜೊತೆಗೆ ಸೇರಿಸಿ ದಶದಿವ್ಯಗಳು ಎಂದು ಹೇಳುತ್ತಾರೆ. 

೪. ಆಣೆ; ಪ್ರಮಾಣ: ಏನ ಬೇಡಿದುದನೀವನಾಗಿ ನಂಬಿಗೆಯಂಳ್ಳ 

ಶಿವಭಕ್ತಂಗೆ ಇದೇ ದಿಬ್ಯ (ಬಸವ. ೨೩೬); ಇನ್ನೂ ತಪ್ಪಿದೆನಾದರೆ 

ನಿಮ್ಮ್ಮ ಪಾದವೇ ದಿಬ್ಯ (ಬಸವ, ೩33). ದಿಬ್ಬ: ೧. ಕಿವಿಗಿನಿದಪ್ಪ 
ದಿಬ್ಬ ಸವಿಗಬ್ಬವಂನೋದಿಸುತೊರ್ಮೆ ಕಣ್ಣಳೆ. 2" ಕರಿಸೆ ರೆಸಂಗಳಂ 
ನಟಿಪ ನಾಟಕಮಂ ನೆರೆ ನೋಡುತೊರ್ಮೆ ., , , ವಿವಿಧ ವಿನೋದದಿಂ 
ಕಳೆಗುಮಪ್ರತಿವಂ0 ಸೊಗದಿಂದೆ ಕಾಲಮಂ (ಅಳವಿ. 8-08). ೪. ದಿವೃದ 
ಪರೀಕ್ಷೆಗೆ ಉಪಯೋಗಿಸುವ ಕಾಯಿಸಿದ ಕಬ್ಬಿಣ, ಎಣ್ಣೆ ಇತ್ಕಾದಿ 
ಪ್ರಮಾಣ ವಸ್ತು : ದಿಬ್ಬವ ಕೈದುಡುಕಿದೊಡೆ ಕೈ ಬೇವುದಲ್ಲದೆ ಮೈ 
ಬೇಯದು ಒಲಿದವರನಗಲಿದರೆ ಸರ್ವಾಂಗವು ಬೇವುದವ್ವೂ (ಗಂಭಾ. 
೧೦-೬). ದಿಬ್ಬೈ : ೩. ಕುಲಗಿರಿ ಕಾಯ್ದ ಕರ್ಬುನದ ಬೆಟ್ಟುವೊಲಿರ್ದುವು 
ಧಾಶ್ರಿ ಕಾದ ಕಾವಲಿಯವೊಲಿರ್ದುದಂಬುನಿಧಿ ದಿಬ್ಬೆಗೆ ಕಾಸಿದ ತೈಲದಂದದಿಂ 
ತಲೆದಳಿದುಕ್ಕುತಿರ್ದುವು (ಸೂಕ್ತಿಸು, ೧೦-೧೦೧), ೪. ಗಂಡ ಪೆಂಡಿರು ತಾವು 
ನಿರ್ದೋಹರೆಂದೆಡೆಗೆೊಂಡು ದಿಬ್ಬೆಗೆ ಕೈಯನಿಕ್ಕಿ ಕೆಂಡವ: ಪಿಡಿದು ತಂದೀ 
ವಂತೆ ಕೊಟ ಳು ಗಂಡಗೊರ್ವಳು ಮಾಣಿಕವನಂ (ಛರಡ. 8-೪೮). 

ದಿಬ್ಬದ ತೊಲೆ ಎ ದಿವ್ಯದ ಪರೀಕ್ಷೆಯಲ್ಲಿ ಪ್ರಮಾಣವಸ್ತುವಾಗಿ 
ಬಳಸಂವ ತಕ್ಕಡಿ : “ಧಟ - ದಿಬೃದ್ಧ ತೊಲೆ” (ನಾಜಿ. $). 
[ ಆಸಂ. ದಿವ್ಯ 

ದಿಬ್ಯಂಬಿಡಿ (ಕ್ರಿ). (ಕಾಯಿಸಿದ ಕಬ್ಬಿಣ, ಅಗ್ನಿ ವಯಂತಾದ ಪ್ರಮಾಣ 
ವಸ್ತುಗಳನ್ನು ಮುಟ್ಟಿ) ಪ್ರಮಾಣ ಮಾಡಂ; ದಿವ್ಯವನ್ನು ಹಿಡಿ: 
ತನ್ಮೃಗಶಾಬಾಕ್ಷಿಯ ಕಂಪು ತಟ್ಟಿ ಮಧುಪಂಬೋಲ್‌ ಸೋಲು 
ಕಂಡೊಲ್ಹು ನಲ್ಮೆಗೆ ದಿಬ್ಕಂಬಿಡಿವಂತೆವೋಲ್‌ ಪಿಡಿದು (ಪಂಪಭಾ, ೦-೭೦). 

[ ದಿಬ್ಮ * ಪಿಡಿ] 

ದಿಬ್ಯಗತಿ,(ನಾ). ಶ್ರೇಷ್ಠವಾದ ಗತಿ,-ಪದವಿ ; ಉತ್ತಮವಾದ ಸ್ಮಾನ 
"ದಿಬ್ಯಗತಿವೆಟಿಂ' ಪರಾ. [ ಸಂ. ದಿವ್ಮಗತಿ] 

ದಿಬ್ಯಗತಿವೇಉ (ಕ್ರಿ). ಶ್ರೇಷ್ಠವಾದ ಪದವಿಯನ್ನು ಹೊಂದು; ಸ್ವರ್ಗ 
ವನ್ನು ಪಡೆ: ವಿಸ್ತರ ದೇವಾನಕವುಣ್ಮೆ ದಿಬ್ಯಗತಿವೆತ್ತಂ ಧಾತ್ರಿ ಭಾಪ್ಪೆಂ 
ಬಿನಂ(ಸೌಇಇ. ಸ.ಸ, ೨೪೮-3೯ ; 1229). [ದಿಬ್ಕಗತಿ೪ವೆಲು,) 

ದಿಬ್ಕದೇಹ (ನಾ). ಶ್ರೇಷ್ಠವಾದ ಶರೀರ; ಉತ್ತಮವಾದ ಮೈ | 
ಮುನ್ನೆ ಕುಂಕುಮಪಂಕಿತವಂಪ್ಪ ದಿಬೃದೇಹದೊಳ್‌ ಬೆವಂರ ಬಿಂದುಗಳಂ 
ಕಂಡು ನೆತ್ತರೆಂದು ಬಗೆದು ಮೂರ್ಛೆಗೆ ಸಲ್ವಾಕೆಯೆ ಈಗಳ್‌ ಮಗನಂ 
ಪೋಟ್ಡು ಶಿಂದಪ್ಪಯ" (ವಡ್ಮಾರಾ, ೪೮-೨೨), [ <ಸಂ. ದಿವ್ಯದೇಹ] 

ದಿಬ್ಯಸಭೆ (ನಾ). ಶ್ರೇಷ್ಠವಾದ ಸಭೆ; ಉತ್ತಮವಾದ ಗೋಷ್ಠಿ : 
ವಂನ್ನೆ ನೀನ್‌ , . . ಪೆಂಡವಾಸದಗ್ಗಳದ ಸೂಳೆಯರ್ಕಳಿಂದಂ ಪರಿವಾರ 
ದಿಂದಮಿಂತಪ್ಪ ದಿಬ್ಯಸಭೆಯಿಂದಂ ಪರಿವೇಷ್ಟಿತನಾಗಿ ಆಟಪಾಟ ವಿನೋದಂ 
.ಗೆಳಿಂದಿರ್ಪಾತನಯ್‌ (ವಡ್ಮಾರಾ. ೧೩೯೯-೨೪). ([ ಸಂ. ದಿವ್ಮಸಭಾ) 

ದಿಬ್ಕಾಹಾರ (ನಾ). ಶ್ರೇಷ್ಠವಾದ ಆಹಾರ ; ಉತ್ತವಂವಾದ ಆಹಾರ : 
ಮತ್ರವ್ಯುತೋವವಂವಂಪ್ಸ ದಿಬ್ಕಾಹಾರಮನಂಣ್ಭಾತನಯ್‌ ಈಗಳ್‌ 
ಕಪ್ಪೆಗಳಂಂ . ಮೊದಲಾಗೊಡೆಯ ಜೀವರಾಶಿಗಳಂ ಕೊಂದು 
ತಿನ್ನೆಯಾದಯ್‌ (ವಡ್ಮಾರಾ. ೦೪೦-೩). [ ಎಸಂ. ದಿವ್ಯಾಹಾರ ) 

ದಿಮಡಿ "ದಮ್ಮಡ್ಮಿ' ನೋ. 

ದಿಮಾಕು, ಧಿಮಾಕು (ನಾ). ೧. ಜಂಬ; ಸೊಕ್ಕು; ಗರ್ವ; ಅಹಂಕಾರ 
ಇವರ ದಿಮಾಕನ್ನು ಮುರಿಯದಿದ್ದರೆ ನಾನು ಸರೆಸಿಯೇ ಅಲ್ಲ (ಕಾಗೆಕ, 
೭೩) ; ದಿಮಾಕಿನ ಮಾತೆನಾಡ್ತಾ ಕುಳಿತಿದ್ದ (ತಂದತೋ. ೧೪೮) ; ರೇವಕ್ಕನ 
ದಿಮಾಕು ಇವರೆ ಮುಂದೆ ಮಾತ್ರ ಹೆಡೆಯೆತ್ತುಶ್ತಿರೆಲಿಲ್ಲ (ಬೆಳುಮು, ೩೦) ; 
ಬಹಳ ಹೆಚ್ಚಾಯಿತು ಈ ದಿಮಾಕಂ (ಈಪಸೊ. ೧೪); ಅವಳಿಗೆ ಯಾವಾಗಲೂ 


ದಿಧಿ 


ದಿಮಾಕು ! ನಾನೆ ಯಾವಾಗಲೂ ಸೋಲದೇಕೇನು? (ಮಲೆಮ, ೮೪೬), 
ಧಿಮಾಕು : ೧. ಗಂಡ ಬಿಟ್ಟೋಗಿದ್ರೂನೂ ಎಂಥ ಧಿಮಾಕು 1 (ಬನರಂ. 
೨೪೨); ರೊಕ್ಕದ ಧಿಮಾಕಿನ್ಕೂಗ ನಿಮ್ಮ ಮಗೂ ಇನ್ನೊಮ್ಮೆ ಹಿಂಗ ಮಾಡಿದರ 
ಬಿಕ್ಕಿ ನೀರ ಬೇಡಲಾಕಿಲ್ಲತಿಳೀತ? (ನಡರಾ. 1, ೨೯೦), ೨. ಡೌಲು,; 
ಠೀವಿ ; ಬೆಡಗಂ; ವೈಯಾರ : ಬೀದಿಹೋಕರ ಕಡೆಗೆ ಕಣ್ಣ ಹಾರಿಸುತ್ತ 
ಧಿಮಾಕಿನಿಂದ ತಮ್ಮ ಆಸನಗಳಲ್ಲೊರಗಿ ಕುಳಿತಿದ್ದ, . . ಬಂಡಿಗಾರೆರು- 
ಇವರೆಲ್ಲ ಚೆನ್ನಾಗಿ ತಿಂದುಂಡವರಂತೆ ಕಾಣುತ್ತಿದ್ದರು (ಪುನರು. ೩೦೪) ; 
ಬಿಂದಿಗೆಯನ್ನು. ಸೊಂಟದ. ಮೇಲೆ ಇರಿಸಿಕೊಂಡು ಊರ ಮುಂದಿನ 
ಭಾವಿಗೆ ಧಿಮಾಕಿನಿಂದ ಹೊರಟಳು (ಮಗಮೂಂ, ೧೦೭). 
[ «ಅರ. ದಿಮಾಗ್‌, ದಿಮಾಫ್‌; ಹಿಂ. ದಿವಪಾತ್‌, ದಿಮಾಗ್‌; 
ಮರಾ. ದಿಮಾಖ್‌ ] 

ದಿಮಿ (ನಾ). ಒಂದು ಅನುಕರಣ ಶಬ್ದ : ಛಿಳಿಛಿಮಿದ್ದಿಮಿ ಘುಳ್ಳು ನೆಳ್ಳುಂ 
ಘಣಿಲು ಘಣ್‌ ಘಣ್‌ ಘಣ್‌ ಧಂ ಧಗಂ ಘಳುಘುಳು ಛಟಿಲ*" ಛಟಿಲೆಂಬ 
ಕಟಿಪಟಿ ನಿಟಿಲು ನಿಅೌಲೆಂಬ ಧ್ವನಿಗಳವನಿಗೆ ಭಯವನೀವುತಿರೆ 
(ಸಾನೇಡ. ೮-೧೩). "ದಿವಿಂಗುಡು' ಪರಾ. 

ದಿಂದಿಮಿ, ದಿಮಿದಿಮಿ (ದ್ವಿರುಕ್ತಿ) ಎ ೧. ನೃತ್ಯ, ಸಂಗೀತಗಳ ತಾಳ 

ವನ್ನು ಸೂಚಿಸುವ ಒಂದಂ ಅನುಕರಣ ಶಬ್ದ : ದಿಂದಿಮಿ ದಣ್ಣ 
ತೊದಿಗಿದಿಮಿಕು ದಿಮ್ಮೆಂದು ನಾನಾ ವಿಧದಲ್ಲಿ ,. . ಸುರದುಂದುಭಿ ರವವ 
ಹಾಡಿದರು (ಛರಡ. ೧-೯೩). ೨. ಗಲಾಟೆ; ಗದ್ದಲ: ಒಳಗೆ ನಿಂತು 
ವಟಗುಟ್ಟಿ ಬೇಸತ್ತ ಸುಬ್ಬಕ್ಕ ಹೊರಕಟ್ಟಿಗೆ ಬಂದು ಕುಳಿತು ಊರಿನಲ್ಲಿನ 
ದಿಎಿದಿಮಿಯನ್ನು ನೋಡುತ್ತ ಮೂಗಿಗೆ ಬೆರಳಿಟ್ಟರು (ದಾಕೂಟ. ೧೦೭). 

ದಿಮಿಕಿಟ(ನಾ) -ಕಂಣಿತದತಾಳವನ್ನು ಸೂಚಿಸಂವ ಅನಂಕರಣ ಶಬ್ದ: (8). 

ದಿಮಿಗುಡು (ಕ್ರಿ). ದಿಎಂ ಎಂದು ಸದ್ದಮಾಡಂ : ಆಕಾಶದಲ್ಲಿ 
ದುಂದುಭಿಯ ನಾದವು ದಿಮಿಗುಟ್ಟಹತ್ತಿತು (ತುಳಸೀ, ೩೪). 

[ ದಿಮಿ + ಕುಡು, (ಆಕೊಡ್ಕು) ] 

ದಿಮಿದಿಮಿಸು (ಕೈ). ಎ ದಿವಿಂಗುಡು: ವರ್ಗವು ದಿಮಿದಿಮಿಸುವಂತೆ. 
ಬಲವಂತನು ಕೂಗಿದನು (ರಕ್ತಥ್ಮ. ೧೫೭), . [ ಎದಿವಿ ೬ - ಇಸ್ಕು) 

ದಿಮಿಸಾಲೆ "ದಂವಿದ್ಮಸಾಲು' ನೋ. 

ದಿಮ್ಗುಡು (ಕ್ರಿ). ದಿಮ್‌' ಎಂದಂ ಶಬ್ದವಾಗು : ಜಗ್ಗಲಿಗೆ ಮೊದಲಾದ 
ದಿಮ್ಮುಡುವ ವಾದ್ಯಗಳನ್ನು . . . ಹಿಡಿದು ಜನರು ಗುಂಪಿಟು್ಬಿ ಹಾಡಿ 
ಕುಣಿಯುವರು (ಕನ್ನಜಾ. ೩೧). [ ದಿಂ ಕುಡ್ಕು (ಆಕೊಡ್ಕು) 

ದಿಮ್ಮ (ನಾ). ಒಂದಂ ಬಗೆಯ ವಾದ್ಯ: ಮದ್ದಲಿ, ದಿಮ್ಮ, ದಪ್ಪ, 
ದುಂದುಭಿ, ತಾಳ, ಚೈಯಾಕ (ಚೆಳ್ಳಂಕ), ಡೊಳ್ಳು, ಜಗ್ಗಲಿಗೆ ಮೊದಲಾ 
ದವುಗಳ ಸಂಜೋಡಣೆ ಮಾಡಿ. .. ಕುಣಿಯುತ್ತಾರೆ (ಕನ್ನಜಾ. ೨೪) ; 
ಕಣಿ, ದಿಮ್ಮ ಮೊದಲಾದ ವಾದ್ಯಗಳನ್ನುನಂಡಿಸುತ್ತ ಮಳೆಯ ಭೆವಿಷ್ಯವನ್ನು 
ಜನಪದದಲ್ಲಿ ಸಾರುವುದನ್ನು ನೋಡಿ ಮನಗಾಣಬಹುದು (ಕನ್ನಜಾ. ೧೬೧). 

ದಿಮ್ಮಗೆ (ಅ). ೧. ಗಟ್ಟಿಯಾಗಿ ; ಬಲವಾಗಿ ; ದೃಢವಾಗಿ : ರೊಟ್ಟಿ 
ದಿಮ್ಮಗಿದೆ (ರೂಢಿ) ; ಪಾತ್ರೆಯನ್ನು ದಿಮ್ಮಗೆ ಹಿಡಿದುಕೊ (ರೂಂ). ೨. 
“ಜೋರಾಗಿ ; ರಭಸದಿಂದ” (ಪ್ರಠಣ್ಣ). [ <ಎದಿಮ್ಮಿತು + - ಅಗೆ) 

ದಿಮ್ಮಡಿ "ದಮ್ಮಾಡ್ಕಿ' ನೋ. 

ದಿಮ್ಮದಿರುಗ, ದಿಮ್ಮುದಿರುಗ (ನಾ). ಸಂವ್ಮನೆ ತಿರುಗಂವವನಂ,- 
ಸುತ್ತಾಡಂವವನಂ : ಅವನೊಬ್ಬ ದಿಮ್ಮದಿರುಗ, ಯಾವ ಕಾರ್ಯಕ್ಕೂ 
ಬಾರದವನು (6). ದಿಮ್ಮುದಿರುಗ: ಹಡೆದವರ ತಲೆಗೆ ಮರಳು 
ಚೆಲ್ಲಿದ್ಕಂತೆ ವಂಡದೇರ ಕೂಡ್ಯಾಡಿ ಕಲಿತ್ಕೆಲ್ಲೊ ಬೆಡಗ ದಿಮ್ಮುದಿ [ಪಾಕಾಂ. 
ದೆ] ರುಗ ಸೊಕ್ಕಿ. ಮೊರುಗ ಬಿಡು ಎನ್ನ ಸೆಜಗ (ಕನಕ. ೩೫-೩). 

[ ದಿಮ್ಮದಿರುಗು + - ಅ, 


೩೯೧೭ 


ಕ 


10 


ದಿಮ್ಮಿತು 


ದಿಮ್ಮದಿರುಗು.. ದಿವಣ್ಮುದಿರಂಗ್ಳು (ಕ್ರಿ). ೧. ಸುಮ್ಮನೆ ತಿರುಗಂ,- 
ಸುತ್ತು. ೨ (ಆಲಂ) ವೃಥಾ ಶ್ರವಿಂಸು: ಸುಮ್ಮನೆ ಘನಮಂಕ್ತಿ ಸುಖವನು 
ಬಯಸುತೆ ದಿಮ್ಮದಿರುಗಿ ಸಾಯದಿರೂ ಮಂದ ಮನುಜಾ (ಕೈಳವ. ೩-೬೩ 
ಪಲ್ಲವಿ), ದಿಮ್ಮುದಿರುಗು, ೧. "ದಿಮ್ಮದಿರಂಗ' ಪರಾ. 

[ ಆದಿಮ್ಮನೆ + ತಿರುಗು,] 

ದಿಮ್ಮನೆ (ಅ). ೧. ಇದ್ದಕ್ಕಿದ್ದಂತೆ ; ಥಟ್ಟನೆ : ದಿ [ಐಾಕಾ|ಂ, ಧಿ] ಮ್ಮನೆ 
ನಿಂದು ಭುಗಿಲೆಂದನು ಕಿರೀಟಿ (ಕುವ್ಕಾಸ, ೩-೮); ದಿಮ್ಮನೆಯೆದ್ದು 
ಪೋಗುವಳ ತೆಕ್ಕೆಯಿಂ ಪಿಡಿದಬ್ಬಿ (ನವಮೋ. ೯-೩೮); ಶ್ರೀ ರಾವಂಚಂದ್ರಮಂ 
ದಿಮ್ಮೆನೆಟ್ಟು ದಿಗೃ ,ಮೆಯಿಂ ಕಣ್ಣೆಟ್ಟು ಚಿಂತಾಪರವಶತೆಯಿಂ ನಡೆಗಂಬಂ 
ಬರ್ಪುದೆನೆ ಬಂದು (ಉಮಾಶ್ಶ, ೧೯-೧೯) ; ದಿಮ್ಮನೆದ್ದಳು ಬೆಳ್ಳಿ ತಾಯಿ ಕೈ 
ಪಿಡಿಯೆ (ಇಲೂರ, ೧೬೬-೩೬೯). ೨. ರಭಸದಿಂದ, ಜೋರಾಗಿ: ಎತ್ತಿ 
ಹಾಯ್ಕಿದ ಹೆಣನುಮಂಬರದತ್ತಲಿದ್ದು ನೆಲಕ್ಕೆ ದಿಮ್ಮನೆ ಕೆಡೆಯೆ ಸಭೆ 
[2ಾ530. ಲಿರ್ದುದು ಕೆಡೆಯಲಾಗಳೆ ಸಭೆ ನಡುಗಿ] ಬೆದಐಕ (ಬಸಪು. ೨೨-೪೩); 
ದಿಮ್ಮನೆ ಶಿರಂ ನೆಲಕೆ ಬೀಳೆ (ಗುರುಣಾ. 6-೬೩). ಹಿ. ಸಂವ್ಮನೆ; ಮೌನ 
ವಾಗಿ : ತಡಮಾಡಿ ಬಂದನೆಂದತ್ತಳು ಬೈದಳು ಸಂಯ್ದಳು ಸಿಟ್ಟುಮಾಡಿ 
ದಳು ದಿಮ್ಮನೆ ಕುಳಿತಳು ಹುಬ್ಬನು ಮುರಿದಳು ವಂತ್ತೆದ್ದು ಅಬ್ಬರಿಸಿದಳು 
(ಇಂದಿಿಪ, ೦೬೮-೨3೬). "ಧಿವ್ಮ್ಮನೆ' ಪರಾ. [ದಿಂ+ - ಅನೆ] 

ದಿಮ್ಮಿ, (ನಾ). ೧. ದಿಣ್ಣೆ; ತಿಟ್ಟು; ಎತ್ತರವಾದ ಪ್ರದೇಶ: (8). 
೨. ಮರದ ದಿಂಡಂ,-ತೊಲೆ ; ಆನೆ ದೊಡ್ಡ ಮರದ ದಿಮ್ಮಿಯನ್ನು 
ಸೊಂಡಿಲಲ್ಲಿ ಹಿಡಿದು. .. ಹೋಯಿತು (ಪ್ರವಾಇ, 11, ೧೩೯); ದೊಡ್ಡ 
ದೊಡ್ಡ ಮರದ ದಿಮ್ಮಿಗಳನ್ನು ಸಾಗಿಸಿಕೊಂಡು ಹೋಗಿ ಮಹಾರಾಜರಿಗೆ 
ಒಪ್ಪಿಸಿದರು (ಜೈಸರ್ವ, ೧೪) ; ದಿಮ್ಮಿಗಳನ್ನ ಸೈಜುವಾರು ಗರಗಸದಿಂದ 
ನಾವು ಮೊದಲು ಕುಯ್ದು ಹಾಕಬೇಕು (ಜಂಗೂಲಿ, ೦೦೩). ೩. ಕೆಸರಂ ; 
ಬದಿ ; “ಉಬ್ಬಲ” (ಜಾನಕೋ. ೫), ೪. ಕವಚ; ಅಂಗಿ: “ತನುತ್ರಂ 
ಸ ಉರಚ್ಛದಃ, ಕಟಕಃ, ಜಾಗರಃ, ಕವಚಃ ೭ ಎದೆಗೆ ರಕ್ಷಕವುದ 
ತೊಗಲ ದಿಮ್ಮಿಗೂ ಪಾದರಕ್ಷೆಗೂ ಪೆಸರುಗಳು” (ಸಿದ್ಧಾಂತಿ. 3೨೦). 

[ ದೇ. ತೆಲು. ದಿಮ್ಮ; ಪರ್ಜಿ. ದೆಮ್ಮ] 

ದಿಮ್ಮಿ "ದಂವ್ಲಿ' ನೋ. 

ದಿಮ್ಮಿಡಿ "ದಿವ್ಮ್ಮಹಿಡಿ' ನೋ. 

ದಿಮ್ಮಿಡು (ಕ್ರಿ). ದಿಮ್‌ ಎಂದು ಶಬ್ದವುಂಟಾಗಂವಂತೆ ಮಾಡು : 
ದಿಮ್ಮಿಡುವ ಘಣಾಘಣಾ ಎಂಬ ಗಂಟೆಯ ರವಕ್ಕೆ ಬೆರ್ಮೆಗೊಳುತ 
(ದಾಸಪ. ಕಿ. ೫೩-೪), [ದಿಂ+ ಇಡಂ, ] 

ದಿಮ್ಮಿತು. ದಿವಿವತ್ತು (ನಾ). ೧. ಗಟ್ಟಿಯಾದಂದಂ ; ದಪ್ಪನಾದುದು ; 
ಭಾರವಾದುದಂ : ನಿಮ್ಮ ಕಂಥೆಗೆ ಕೌಪಕೆಣೆಯೆನಲಮ್ಮೆನಾದಡೆಯವರಲ 
ಪಾಡಿನ ದಿವ್ಮಿತಪ್ಪು ಕಂಥೆಯಂ ಕೌಪೀನವಂ೦ ಕೊಟ್ಟು (ಬಸಪು. 
೨೭-೪೪), . ೨. ಹೊರೆ; ಭಾರ: ತಂಂಬಿರ್ದ ಬಂಡಿಗೆ ಮೊಜಂ 
ದಿವಿ ತೇ (ಹಠಕಾ. ೮-9೬), ಹಿ. ಹಿರಿದಾ ದುದು; ಘನ 
ವಾದುದು; ಶ್ರೇಷ್ಠವಾದುದಂ; ದೊಡ್ಡದು : “ದಿವ್ಮಿತೆನಲೈ 
ದೊಡ್ಡಿ ತಂ” (ಕರ್ಕಾನಿ, ೧೬) ; ತಂಶುಹಾರುವನಲ್ಲ ಸಾಕ್ಷಾತ ಬೊಮ್ಮ 
ನಪ್ಪನು ಆಗಿ ಬುಧರೊಳು ದಿವಿ ತಪ್ಪಖಳಾಗಮಜ್ಞ ನು (ಬಸಪು. 
೫೫-೩೩) ; ಅವನ ಮೈಸೋಂಕೆಲ್ಲವುಂ ದಿವ್ಮಿತಪ್ಪೊಡನಾಟವವನಿರವೆ 
ಯೋಗವಾತಂ ಮಾತನಾಡಿರ್ದುದೆ ವಲಂ ಧ್ಯಾನಂ (ಪದ್ಮರಾ. ೧೩-೪೦) ; 
ಇನಿತೊಂದು ಪೆರ್ಮೆಯ ಕ್ಷೇತ್ರದೊಂದು ಮೈಮೆ ದಿವ್ಮಿತು (ರಾಮಾಕ್ಕ. 
೮೨-೨೭), ೪. ಕಷ್ಟಕರವಾದುದು; ಕಠಿಣವಾದುದಂ: ಗರ್ವವ ನೆಮ್ಮಿದರೆ 
ತದ್ದರ್ವದಿಂದುಆ* ದಿಮ್ಮಿತಹುದಾ ಕಾರ್ಯ ಯ(ಕುವ್ಕಾಉ. 
ದಿಮ್ಮಿತ್ತು : ೨. ಬಳ್ಳಿಗೆ ಕಾಯಿ ದಿಮ್ಮಿತ್ತೇ (ಬಸವ. ೬೦), 


೪-೮೭). 


ದಿಮ್ಮಿತ್ತು 


ದಿಮ್ಮಿದ ಎ ೧. ದೊಡ್ಡತನದ ; ದೊಡ್ಡಸ್ತಿಕೆಯ : ಕಕ ನುಡಿಯದೆ 

ಸುಮ್ಮನಿರಿ' ನೀವೇಕೆ ದಿಮ್ಮಿದ ವಾಕ್ಯ ವಸ್ತುವಿವೇಕ ನಿಮಗೆಲ್ಲಿಯದು 
ನೀವು ಸುಮಾರ್ಗಬಾಹಿರರು (ಶಂಕದಾ. ೧೫-೧೦). ೨. ಹಿರಿಯನಾದವನಂ; 
ಪ್ರೌಢ ; ಶ್ರೇಷ್ಠ : “ಸೈದರೆಂದುಂ, ದಿಮ್ಮಿದರೆಂದುಂ, ಗಹನರೆಂದುಂ, 
ನೇಟಿದರೆಂದುಂ-ಈ ೪ ಪಿರಿಯರ್ಗೆ ಪೆಸರ್‌” (ಕಕಸಾ, ೧೭-೩೩೨) ; ವಾಡೆ 
ಚಿರಂಟಿಯರ್ಪರಸೆ ದಿಮ್ಮಿದ೦* ಸತಿಗೂಡಿ ತದುದ್ಪಟ 
ರಾಜಕುಂಜರಂ ಕೂಡೆ ವಿವಾಹಮಂಟಪಕೆ ಮೆಲ್ಲನೆ ಬಂದನ 
ನೂನರಾಗದಿ೦ (ಉರೃಟಿ. ೮-೭೦) ; ದಿವಿಸ್ಮಿದರಕ್ಕರಕ್ಕಳವರೊಳ್‌ ನಂಡಿ 
ಯೊಳ್‌ ಕಡುಡಾಣರ್‌ (ಕಬ್ಬಿಾ. ೧0) ; ಎಲೆ ದೇವ ಬೆಟ್ಟದಂತಪ್ಪ ದಿಮ್ಮಿ 
ದನಣುಗಿ ಸಲುಗೆಯೂಗಿರ್ದವಳನೆನ್ನನೊತ್ತಿದೆ ಯೆಡದ ಕೆಲಕೆ (ವೀಕ್ಕಫು. 
&-೨೦-೧); ದಿ [ಪಾಕಾಂ. ನಿ]ಮ್ಮಿದರ್‌ ಗುಜುಗುಜಿಸದಿರಿಮತುಳರುದ್ರಗಣಮು 
ಮ್ಮಸಗಬೇಡೆಂದು ... ಭರಾಭರಿಗಳಂ ಮಾಡುತಿರ್ದರತಿಭಕ್ತಿಯಿಂದೆ (ಜೆಬಪು. 
೨-೨೬) ; ಗಿರಿಶಭಕ್ತೆಯ ಶಿಶುವಂ ದಿಮ್ಮಿದರಲ್ತೆನೆ ಕಡುಪಿಂದಾಂ ಮಡಿಪಿದೆ 
ನೆನ್ನವೋಲ್‌ ಕೃತಘ್ನರುಮೊಳರೇ _ (ರಾಜಕೇ. ೧೪-೨೪), ೩. ಗಟ್ಟಿಗ ; 
ಪರಾಕ್ರಮಿ; ಬಲಶಾಲಿ: ನಿಮ್ಮ ರಾಯನ ಪೊರೆಯ ಪರಿವಾರದೊಳ್ನೀವೆ 
ದಿಮ್ಮಿದರೊ ಮತ್ತೆ ಕೆಲರೊಳರೊ (ಕೈಮಿಛಾ. ೪-3೨). ೪. ತಿಳಿದವನಂ ; 
ಬಲ್ಲಿದ : ರತ್ನಪರೀಕ್ಷೆಯ ಮಾಡುವ ಅಣ್ಣಗಳೆಲ್ಲ ದಿವ್ಮಿದರೆಯ್ಯಾ (ಸಿದ್ಧವ. 
೬೧-೩೩೮); ದಿಮ್ಮಿದರಮ್ಮ ಮೈನೆ ಹೆೊರೆಯಣುಗಿಂದೆಮ್ಮಯ್ಯಾ ದಮ್ಮಯ್ಕಾ 
ನಿಮ್ಮಯ ಸೊಮ್ಮಯ್ಮಾರಯ್ಕಮೆನಲ್ಕೆ (ಉದೃದೇ, ೭-೪೬) ; ಕ್ಷತ್ರಿಯರ್ಗೆ 
ದಿಮ್ಮಿದರೊಳ್‌ ಪೊಣರ್ಕೆ ಸಲ್ಲದೆಂದುಂ ಮೇಣ್‌ ಅದರೊಳುಂ ಇಕ್ಷ್ವಾಕು 
ಕುಲದವರ್ಗೆಮಗೆ ದೋಸಂ ತಟ್ಟುವುದೆಂದು ಪೇಟೆ (ಅದ್ಭುತ, ೩೨-೨೨) ; 
ದಿವ್ಮಿದರಳ್ಳರ್‌ ಶರೀರೆದೆಡರ್ಗಳ್ಲಿಂದುಂ (ನೀತಿಮಂ. ೦-೨೯); ದಿಮ್ಮಿದರಪ್ಪ 
ಕಬ್ಬಿಗರಿಂ ಕನ್ನಡನುಡಿಯೊಳ್ಪರಿವರ್ತನಂಗೆಯಿಸಿ ತನ್ನ ಪೆಸರಿಂದೊಂದು 
ಕರ್ಣಾಟಕನಾಟಕಸಭೆಯಂ ಕಲ್ಪಿಸಿದಂ (ಮರಾಠ, ೬-೩೮), ೫. ಹೊರೆ 
ಯಾದವನಂ ; ಭಾರವಾದವನು (2) : ಅನಾಥೆಯನು ಕರುಣಿಸಿ 
ನೋಡದೆ ಅಜ್‌ ಕಂಡೆ ತುದೆ ಕಣ್ಣಿಂಗೆ ದಿಮ್ಮಿದನೆಯೆನೆ ಬೆಆಗಾಗಿದೇ 
ನೆನಲು ತಾನೆಯಾಯ್ಡಿ ಗ ಮತ್ತಟ್‌ಯದಂದದಲೆನ್ನ ಬೆಸಗೊಂಡಪಂ 
ನೋಡಿರಯ್ಯ ಎನುತೊಟಿಲ್ಪತ್ತಳು (ಸಿದ್ಧರಾ ೯-೩೧). 

ದಿಮ್ಮಿತ್ತು 'ದಿವ್ಮಿತಂ' ನೋ. 

ದಿಮ್ಮಿಸಾಲು "ದುಮ್ಮಿಸಾಲು' ನೋ. 

ದಿಮ್ಮು (ನಾ). ೧. ತಲೆ ತಿರುಗುವಿಕೆ ; ತಲೆಸುತ್ತು ; ಬವಳಿ, "ದಿಮ್ಮು 
ಹಿಡಿ', "ದಿಮ್ಮೇರು' ಪರಾ. ೨. ತಿಳಿಗೇಡಿತನ ; ಹುಚ್ಚು ; ಮರಂಳಂ 
ತನ: ಆಡುವ ಆಟ ತಪ್ಪಿ ಅದು ಆಟದವನ ಮನಸಿಗೆ ಕಿಂಕರದೋಟ್‌ದ 
ಮತ್ತೆ ಕೊಡಬೇಕೆಂಬ ಮತ್ತೆ ಆ ಲಾಗು ಬಂದಿತ್ತೆಂಬ ದಿಮನ್ಮಿಮನುಜರು 
ಗಳಿಗೆ ಹೇಳುವದಂಂಟೆ (ಮೋಳಿಮಾ, 66-480). ೩. ಒಣ ಅಭಿಮಾನ; 
ಹೆಮ್ಮೆ; ಜಂಭ: ಸೊಕ್ಕಿನವನಲ್ಲದಿದ್ದರೂ ತನ್ನ ದಿಮ್ಮಿನಲ್ಲಿರುವನು 
(ನಿರಾಳ. ೭೮); ನಾವು ನಿರಕ್ಷರಸ್ಥರಾದರೂ ವಂಡಿತರೆನಿಸಿಕೊಳ್ಳ 
ಬೇಕೆಂಬ ದಿಮ್ಮೂ (ಕಯಾತ್ರೆ, ೩೭): ತಲೆಯ ದಿಮ್ಮು ಇಳಿಸೀಕು ಸುಮ್ಮನೇ 
ನೀ ಸೆಟೆದರೆ ತಾಗಿ (ಸೂರ್ಯಐಾ. ೩೮-೧೫). 

[ದೇ.8 ತೆಲು. ದಿಮ್ಮು, ದಿಮ್ಮ) 

ದಿಮ್ಮುದಿರುಗ "ದಿಮ್ಮದಿರುಗ' ನೋ. 

ದಿಮ್ಮುದಿರುಗ್ಗು "ದಿಮ್ಮದಿರುಗಂ' ನೋ. 

ದಿಮ್ಮುದಿರುಗು, (ನಾ). ಸುಮ್ಮಾನೆ ಸಂತ್ರಾವಿಕೆ, - ತಿರಂಗಂವಿಕೆ : ಸೂತಿ 
ವಾಯು ಗರ್ಜಿಸಿ ಕೋಟಿ ಸಿಡಿಲಂತೆ ಪೊಡೆಯೆ ದಿಗ್ಭಾ )ಂತಿಯಿಂ ದಿಮ್ಮ್ಮೂ 
ದಿರುಗೊಡೆಯುತೆ . ನೆಲಕ್ಕಧೋಮುಖವಮಾರುಳಿ ಚೇತರಿಸುವಂ 
(ಕೈಕವ, ೨-೪-೩). [ ಇದಿಮ್ಮದಿರುಗು) 


೩೯೧೮ 


46 


ದಿಲ್‌ಗಾರ 


ದಿಮ್ಮುದೆಗೆ (ಕ್ರಿ). ಅಹಂಕಾರ ಪಡು; ಹೆಮ್ಮೆಪಡು (1): ನಮಿಸಿ 
ದಿಮ್ಮದೆಗೆಯದಿರ್ಪ ಕ್ರಮವಟೌ ದವಾತ್ಮರಳ್ಳಿ ನಮಿಸಿಯಕ್ಕನುರುನವಿರಾಗ 
ದಿರವ ಪೊಗಳುತ (ಮದೇಪು, ೨೨-೪೭), [ದಿಮ್ಮ್ಮು 4 ತೆಗ್ಗೆ) 
ದಿಮ್ಮುಹತ್ತು (ಕ್ರಿ). ಬವಳಿ ಹತ್ತು ; ದಿಮ್ಮೇರು : (4). 
[ ದಿಮ್ಮು + ಹೆತ್ತು, (ಆಪತ್ತು;)] 
ದಿಮ್ಮುಹಿಡಿ, ದಿವ್ಮಿಡಿ (ಕ್ರಿ). ೧. ಎ ದಿಮ್ಮುಹೆತ್ತು : ಘುವ್ಮಿಡುವ 
ಬಿಲುದನಿಗೆ ಲೋಕವು ದಿಮನ್ಮಿಹಿಡಿವಂದದಲಿ ಜರಿದುದು (ಕೋಗಯ. 
೧೦-೧೯) ; ತಲೆ ದಿಮ್ಮುಹಿಡಿದಿದೆ (0ಕ್ಕಥ್ಮ, ೧೭೧). ದಿಮ್ಮಿಡಿ: ಮೂಗಿ 
ನೊಳಂ ಬಾಯೊಳಂ ನೆತ್ತರು ಸುರಿಯಂತ ತಲೆ ದಿಮ್ಮಿಡಿದು ನಡುಗಿ (ಕಗವಿ. 
೯೪-೧ ; ವಿಷ್ಠುಪು). ! ದಿಮ್ಮು + ಹಿಡಿ; (ಪಿಡಿ) ] 
ದಿಮ್ಮೆನ್ನು (ಕ್ರಿ). ತಲೆಸುತ್ತು ಬರು ; ಬವಳಿ ಬರು: ತೀವ್ರಸಂತಾಪ 
ದಿಂದ ತಲೆ ದಿಮ್ಮೆನ್ನತೊಡಗಿತ್ತು (ಗಂಮಾಯಿ. ೪ 3). 
[ ದಿಮ್ಮು + ಎನ್ನು (ಎಎನ್‌) 
ದಿಮ್ಮೇರು (ಕ್ರಿ). ತಲೆಸುತ್ತಿ ಬರು ; ಬವಳಿ ಹತ್ತು ; ದಿಮ್ಮೂಹತ್ತು : 
(8). [ ದಿಮ್ಮು ೬ ಏರು (ಏಜ್‌) ] 
ದಿಮ್ಮೇಳು (ಕ್ರಿ). ಎ ದಿಮ್ಮುಹತ್ತಿ : ಒಮ್ಮನವೆರಸಿ ತಪೋನ್ನತಿವಡೆದಿರ್ದ 
ನಿರ್ಮಳಾತ್ಮಕ ಶಿವನೊಡಲ ದಿಮ್ಮೇಳೆ ಹೊಯ್ವೆನೆಂದೆನುತ ಮಂದಾನಿಲ 
ಕವ್ಮೂಲಗ್ಗೋಲಗೆ ನ:ಡಿದ (ಮೋಹತ, ೬-೨೩). 
[ದಿಮ್ಮು + ಏಳು; (ಆಏರ್ಟ್‌,) 
ದಿರಸು, ದಿರಿಸಂ, ದಿರಂಸು, ದಂರಸಂ (ನಾ). ಉಡುಪು; ಉಡಂಗೆ : 
ದರ್ಬಾರಿಗಾಗಿ ಬಹು ಬೆಲೆಬಾಳುವ ದಿರೆಸನ್ನು ಹೊಲಿಸಿದ್ದನು (ಚಿತ್ರಳೊ. 
೩೩) ; ದಿರಸು ಹೇಗೇ ಅಂತೀರಿ? (ಸುವಸು. 8೨) ; ಅರಸನ ಮಕವಾಲ್ಲಿನ 
ದಿರಸೆಲ್ಲ ಹರಿಹರಿದು ಮಗುವಿನ ಅಂಗೀಕಂಲಾವೀ ಮಾಡಿಬಿಟ್ಟರು 
(ಕರ್ಣಾಸಂ, ೧೦೦) ; ನಾಯಕನು ದಿರಸು ಒಪ್ಪಿಸಿಕೊಂಡು ಬಂದ (ಮಲ್ಲಿ. 
3/7) ; ಅವರೆಲ್ಲರಿಗೂ ಅಂಗರೇಕು ದಿರಸುಗಳೂ , , , ಈಟಿ ಭಲ್ಲೆಗಳಂ 
ಸರಪರಾಜು ಮಾಡಲ್ಪಟ್ಟಿದ್ದವು (ಶ್ರೀಕಾಯ. ೧೧೭). ದಿರಿಸು; ಇವನ 
ದಿರಿಸು - ಡೌಲು _ ಮೋಜುಗಳಿಗೆ ಸಂಪೂರ್ಣ ಮುರುಳಾದವನೆಂದರೆ 
ಬಲರಾಮ (ಮಾಮನೆ. ೧೪). ದಿರುಸು: ಆ ದೀಪಗಳನ್ನು ಹೊತ್ತವರೂ 
ಸಿಪಾಯಿಗಳಂತೆ ಕದನದ ದಿರುಸನ್ನೇ ಹಾಕಿಕೊಂಡು ಕೈದುಗಳನ್ನು 
ಹಿಡಿದಿದ್ದಾರೆ (ಘಾಟೀಮು. ೩೭). ದುರಸು (ಉಕ) : ಹೊಟ್ಟೆಗೆ ಗತಿಯಿಲ್ಲ 
ಕಿಸೆಯಲ್ಲಿ ಕಾಸಿಲ್ಲ ದುರಸು ನೋಡಿದರೆ ಕೋಟೆ ಸಾವುಕಾರನದು (ಗಾದೆ). 
[ ಇಂ, Dress] 
ದಿರಿಸು "ದಿರಸಂ' ನೋ. 
ದಿರುಸು "ದಿರಸಂ' ನೋ. 
ದಿರ್ಬಲ್ಲಃ (ನಾ). ಒಂದಂ ಊರಿನ ಹೆಸರು: ಕೋಟಗಾಮುಣ್ಣನುಂ 
ಮಾದಿಗಾಮುಣ್ಣನ ಸಹಿಶ ದಿರ್ಬಲ್ಲೂ ಮಾದರ[ ನುಂ) (ಸೌಇಇ, ೫1-1, 
೭-೨೨; 87). [7] 
ದಿರ್ರನೆ (ಅ). ಸರಕ್ಕನೆ; ಬೇಗನೆ; ಶೀಘ್ರವಾಗಿ : ಶೀಘ್ರದಲೆಡಬಲಕೆ 
ದಿರ್ರನೆ ತಿರುಗಿ ಮದವುಡುಗ ಬಳಲಿಸಿ ಸಿಂಗದಂದದಿ ಬೆಂಗೆ ಲಂಥಿಸಿದ 
(ಸಾಳ್ಮಭಾ. ೧೬-೧೪), [ದಿರ್‌್‌+ - ಅನೆ] 
ದಿಲ್‌ (ನಾ). ಹೃದಯ; ಮನಸ್ಸು : ಈ ಮಾತು ಕೇಳಿ ನಮ್ಮ ದಿಲ್‌ 
ಬಹಾಳ ಖುಷ ಆಗಿದಾವ್‌ (ಮೋಹಿನೀ. ೬೦). 
[ «ಪಾರ. ಹಿಂ. ಮರಾ. ದಿಲ್‌] 
ದಿಲ್‌ಗಾರ (ನಾ). ಸ್ಥಿರಹೃದಯಂವುಳ್ಳವನು ; ಎದೆಗಾರ ; ಧೈರ್ಯ 
ಶಾಲಿ: ನಮ್ಮ ಜನ ಎಂಥಾ ದಿಲ್‌ಗಾರರು ಅನ್ನೋದು ಈ ಬಿಳೀಜನದ 
ಮನಸ್ಸಿಗೆ ಬರಬೇಕಂ (ಮಲ್ಲ. ೫೩). [ದಿಲ್‌ + -ಗಾರ (ಆ -ಕಾಲಿ)) 


ದಿಲ್‌ಗೀರು 


ದಿಲ್‌ಗೀರು (ನಾ). ವಿಷಾದ ; ಖೇದ ; ಖಿನ್ನತೆ; ಈಗ ಅವರು ತಮ್ಮ 
ಹುಕಂಂ ಪ್ರಕಾರ ಹೊರಟು ರವಾನೆ ಆಗುತ್ತಾ ಇದ್ದಾರೆ. ಆದ್ದರಿಂದ 
ನಮ್ಮನಸಿಗೆ ಬಹಳ ದಿಲ್‌ಗೀರು ಆಗುತ್ತಾ ಇದೆ (ರಾಜೇಂದ್ರ. ೧೦೮). 

[ ಪಾರ. ಹಿಂ. ಮರಾ. ದಿಲ್‌ಗೀರ್‌ - ವಿಷುದವುಳ್ಳ ] 

ದಿಲ್‌ದಾರ್‌, ದಿಲ್‌ದಾರ (ಗು). ೧. ಉದಾರನಾದ ; ಔದಾರ್ಯ 
ವುಳ್ಳ : ರಾವಜೀಕಾಕಾ ಮಾತ್ರ ದಿಲ್‌ದಾರ್‌ ಮನುಷ್ಯರು (ದೀಪಹ. 
1, 48). ದಿಲ್‌ದಾರೆ: (ನಾ). ೨. ಸಹೃದಯಂ; ರಸಿಕ. "ದಿಲ್‌ದಾರ 
ತನ' ಪರಾ. ([ «ಪಾರ. ಹಿಂ. ಮರಾ. ದಿಲ್‌ದಾರ್‌ ] 

ದಿಲ್‌ದಾರ "ದಿಲ್‌ದಾರ್‌' ನೋ. 

ದಿಲ್‌ದಾರತನ (ನಾ). ಸಹೃದಯತೆ ; ರಸಿಕತೆ : ಸೂರ್ಯನಿಗು 
ದಿಲ್‌ದಾರತನ; ಅವನ ಮೋರೆ. ತಿವಿದರು ಮೋಡ ನಕ್ಕೂ 
(ಕಂಡಮ, ೪೮-೨೨). [ ದಿಲ್‌ದಾರ (<ದಿಲ್‌ದಾರ್‌) + - ತನ) 

ದಿಲ್‌ಭರವಸಾ (ನಾ). ಮನಸ್ಸಿಗೆ ಧೈರ್ಯ ತುಂಬಂವ `ಮಾತು ; 
ಉತ್ತೇಜನ ; ಆಶ್ವಾಸನೆ : ಕಾಲಿಗೆ ಬಂದಂಥವರಿಗೆ ಕೌಲುಸಂಬಿಗೆ 
ಕೊಟ್ಟು, ದಿಲ್‌ಭರವಸಾ ಹೇಳಿ. ಬ೦ದು ಬಸ್ತು ಮಾಡಿಕೊಂಡು, 
ಈಶ್ವರೈಯನು ಇರುತ್ತಿದ್ದಲ್ಲಿ, . . ಪಟ್ಟಣದಲ್ಲಿ ಫಿರಂಗಿ ಆವಾಜು 
ಬಂದಾಯಿತು (ರಾಜೇಂದ್ರ, ೯೭). 

[ -ಮರಾ, ದಿಲ್‌ಭರವಸೂ, ದಿಲ್‌ಭರೋಸೂ] 

ದಿಲ್‌ರುಬಾ, ದಿಲ್‌ರೂಬಾ, ದಿಲ್ರುಬಾ (ನಾ). ಒಂದಂ ಬಗೆಯ 
ತಂತ್ರೀವಾದ್ಕ : ಆ ಖಾನನಿಗೆ "ದಿಲ್‌ರುದಾ' ಕೇಳುವ ಹುಚ್ಚು ಬಹಳ 
(೦3ಜಯೋ, ೬೭) ; ಇಂಡಿಯಾದಲ್ಲಿ ಮುಖ್ಯವಾದುವು , * ೬ ತೆಬಲ, ದಿಲ್‌ 
ರುಬಾ ಮೊದಲಾದುವು (ಇಸ್ಲಾಂಸಂ. ೧೩೬). ದಿಲ್‌ರೂಬಾ : ದಿಲ್‌ರೂಬಾ 
ಔತ್ತರೇಯ ಸಂಗೀತದಲ್ಲಿ ಹೆಚ್ಚು ಉಪಯೋಗವಾಗಿರುವ ವಾದ್ಯ 
(ಸಂಗೀಜಂ. ೧೧೮). ದಿಲ್ರುಬಾ : ಅನಂತರದ ಸ್ಥಾನವು ಸಾರಂಗ, ದಿಲ್ರುಬಾ, 
ಇಸ್ರಾಜ್‌ ಮೊದಲಾದುವುಗಳಿಗೆ ಸೇರುವುದು :ಛಾಲಪ್ರ. 11, ೧೧೦೭). 

[ ಪಾರ. ಹಿಂ. ಮರಾ. ದಿಲ್‌ರುಬಾ ಎ ಪ್ರಿಯಕರೆ, ಪ್ರೇಮಿ] 

ದಿಲ್‌ರೂಬಾ "ದಿಲ್‌ರುಬಾ' ನೋ; 

ದಿಲಾಸು (ನಾ). ಸಾಂತ್ವನ ; ಆಶ್ವಾಸನೆ ; ನಿಯೋಗಿಗಳಂ ಕಳಂಪಿರಲ 
ವರ್ಗಳಂ ಮನ್ನಿಸಿ ದಿಲಾಸನಿತ್ತು ರಾಯಸವಂಂ ಬರೆಸಿ (ಕೆಳನ್ಶ್ಮ. ೦೦-೬೬) ; 
ಆವುದೊಂದು  ಕಜ್ಜಕಮಾವಿರ್ಪೆವೆಂದು ಧೈರ್ಯಂ ಪೇಳ್ದು ದಿಲಾಸನಿ 
ತ್ತುಚಿತಾಭರಣಾಂಬರಾುದಿಗಳಿಂ ಪಿರಿದು ಸನ್ಮಾನಿಸಿ. . . ಬೀಳ್ಕೊಟ್ಟನು 
(ಕೆಳನ್ಶ. ೧೧-೩೩), [ «ಹಿಂ. ಮರಾ. ದಿಲಾಸಾ) 

ದಿಲಿಪ್ಪ (ನಾ). ಒಬ್ಬಾತನ ಹೆಸರಂ : ದಿಲಿಪ್ಪನು ನರೆಸಿಐ್ಲನು ಸತ್ತಕ್ಕ 
ಸಗ್ಗಕೆ ಪೋದರ್‌ (ಎಳ. 31], ಶಿರಾ, ೫೯-೩; ಸು. 920) 

[ ಆಸಂ. ದಿಲೀಪ) 

ದಿಲ್ರುಬಾ "ದಿಲ್‌ರುಬಾ' ನೋ. 

ದಿವ (ನಾ). ೧. ದೇವಲೋಕ; ಸ್ವರ್ಗ; “ನಾಕಂ ಶ್ರಿವಿಷ್ಟಪಂ 
ದಿವಮೆಂದಿಂತಿದು ತಾನವಂರ್ತ್ಯಭವನಂ” (ವಸ್ತುಕೋ. ೬-೩೦) ; ಹರಿ ತನ್ನ 
ದಕ್ಷಿಣೇಂದ್ರರ್ವೆರಸು ಶಚೀದೇವಿವೆರಸು ಲೋಕೇಶೆ ಜನಂಬೆರಸು ದಿವದಿಂದ 
ಮಿಲ್ಲಿಗೆವರಲೊಡಮಾ ಭವದೊಳಂತೆ ಮುಕ್ತಿಗೆ ಸಲ್ವರ್‌ (ಅಜಿಪು. ೩-೪೯) ; 
ತೆಅಕದವೆನೆ ದಿವದ ಪಡಿಗಳ್‌ ತೆಆ್‌ದುವದೇನರಿದೆ ಜೈನಪದಸೇವನೆಯಿಂ 
(ಸುಕುಮಾ, ೯-೧೯) ; ಅರಸಂ ದಿವಕ್ಕೆ ಸಂದಂ ಕಡೆಯೊಳ್‌ (ಪಂರಃಮೂ. 
೧೦-೧೨೦), ೨. ಆಕಾಶ; ಗಗನ: ದಿವಕ್ಕವಯವದಿಂದಡರೆ ನೋಡಿದಂ 
ಯುವರಾಜಂ (ಆದಿಪು. ೧೬-೪೨) ; ಕೋಂಟೆಯ ಚೆಲ್ವ ಪೊಗಟಲರಿದೆನಿಸಿರೆ 
ನೆಗೆದುದು ಮಿಳಿರ್ವ ಪತಾಕಾವಳಿ ದಿವಮನೆಯ್ದೆ (ಪಂಪಛಾ. ೪-೯ ವ); 
ದಿವಮಂ ಜಕ್ಕೂಲಿಪ ವರೊಥ ವೈಜಯಂತಿಗಳ ಪೊಯ್ಲೊಳ್‌ (ಜರವಿ. 


ಏನೊ 
ನೆಡೆದ 


೩೯೧೯ 


10 


ದಿವಶೀಅಮಾವಾಸ್ಕೆ 


೧೮-೪೬) ; ರಾತ್ರಿಯೆಂ ಬೆಳಗಲಿರ್ದ ಪೂರ್ಣೇಂದುವಿನಂತೆ ದಿವಮಂ ಧವಳಿಸ 
ಲಿರ್ದ ಸಹಸ್ರಕರನಂತೆ ಇರ್ದಪಂ (ನಂಬಿಕ. ೪-೧೮). ೩. ಹಗಲು ; ದಿನ: 
“ವಾಸರಮಹದ್ಯುದಿನಂ ದಿವಂ ಘಸ್ರಮಾ ದಿವಸಮೆನೆ ಹಗಲ ಪೆಸರೆನಿಕ್ಕುಂ” 
(ಮಂಗರಾ. ೨೦-೬) ; ಇದು ದಿವಮೋ ರಾತ್ರಿಯೊ ಮೇಣಿದು ದುಃಖಮೊ 
ರುಜಿಯೊ ಕಳವಳಮೊ ಪೇಟ್‌ (ಕಾರಂಪೂ. ೭೮೬), 9. [ಛಂದ] ಒಂದು 
ಅಕ್ಷರಗಣ ; ನಗಣ (ಲಟಲ) : ಶ್ವಸನೇಂದುಜ್ವಲನೆಂ ದಿವಂ ಧರೆ 
ಜಲಂ ದೈತ್ಕಾದಿ ಕಾಮಾಂತಕ ಪ್ರಸರೋದ್ಯದ್ಧಣದಿಂ ತ್ರಯೋದಶಯತಿ 
ಪ್ರಸ್ತಾರಮಾಗಿದೊ ೯೯ ಡೆ... , ಮತ್ತೇಧವಿಕ್ರೀಡಿತಂ (ಛಂದೋಂಬು, 
೨-೦೭೫). 

ದಿವನೇಜು ಎ ಸ್ವರ್ಗಸ್ಥನಾಗು ; ದಿವಂಗತನಾಗು: ಬೂವಯ್ಮನ 
ವಂಗಂ ಬಿದಿಯಾಯ್ತ ತೆಂಚಿಂಯನಿಕ್ಕಿಸಿ ಕಾದಿ ಸತ್ತು ದಿವನೇಆ್‌ದ (ಎಳ. 
11, ೩೯೪-೧೨; 8849). ದಿವವೈದ್ಯರು ಅಶ್ವಿನೀದೇವತೆಗಳು ; 
ಸ್ವರ್ಗದಲ್ಲಿಯ ವೈದ್ಯರು: “ದಸ್ರರಶ್ವಿಯರಾ ದಿವವೈದ್ಯರು” (ಮಂಗರಾ. 
[ಸಂ.] 


೭-೨೩). 


| ದಿವಂಗತ (ಗಂ). ಸ್ವರ್ಗಕ್ಕೆ ಸಂದ ; ಸ್ವರ್ಗಸ್ಮನಾದ ; ವ್ಯೃತನಾದ : 


ಹಳಗನ್ನಡ ಸಾಹಿತ್ಯದೊಳಗಿನ ದುರಂತವಿನ್ಮಾಸದ ವಿಲಾಸವನ್ನು ಎತ್ತಿ 
ತೋರಿಸಿದ ಶ್ರೇಯಸ್ಸು ದಿವಂಗತ ಶ್ರೀಮಾನ್‌ ಶ್ರೀಕಂಠಯ್ಯನವರಿಗೆ ಸಲ್ಲು 
ವುದು (ಸಾಹಿಸ. ೧೦೭) ; ದಿವಂಗತ ಲಾಲಾಲಜಪತರಾಯರು ಇಂಥ ಶಿಕ್ಷಣ 
ನಮ್ಮ ಜನಾಂಗದ ಪುರೋಭಿವೃದ್ಧಿಗೆ ನೆರವಾಗುವುದಿಲ್ಲವೆಂದು ಸಾರಿ . . . 
ಎಚ್ಚರಿಸಿದರು (ಶಿಕ್ಷದ. ೩೮೧). [ಸಂ.] 

ದಿವಕುಜ (ನಾ). ದೇವಲೋಕದ ವೃಕ್ಷ; ಕಲ್ಪವೃಕ್ಷ: ಬಿಟ್ಟು ಇವ 
ಕನಕಾದಿ ದಶವಿಧ ಒಟ್ಟಿನೊಳು ಜೀವನಿಗೆ ಹಿತವೆಂಬುಟ್ಟ ತೊರದಾಹಾರ 
ಧಾನದಿ ಪಡೆವ ದಿವಕುಜವ (ಬಿಜಪು, ೮೮6-8೪), [ದಿವ * ಕುಜ) 

ದಿವಟಿ "ದೀವಟಿಗೆ' ನೋ. 

ದಿವರಾಜ (ನಾ). ಸ್ವರ್ಗಕ್ಕೆ ಒಡೆಯನಾದವನಂ,- ರಾಜನಾದವನಂ ; 
ಇಂದ್ರ: ದಿವರಾಜಸನ್ನಿಭ ಯುವರಾಜನೆಯ್ತಂದನವಧಾನ ಸ್ವಾಮಿ 
ಪರಾಕು (ಛರಕ. 8೮-೫೦). [ದಿವ ೬ ರಾಜ) 

ದಿವರಾತ್ರಿ (ನಾ). ಹಗಲು ಮತ್ತು ರಾತ್ರಿ: ದ್ವಯವಿಡಿದುದಕ್ಕೆ ಎರಡಿಲ್ಲದೆ 
ಮಿಾಜಲಿಲ್ಲವಾಗಿ ಜಗವನಟ್‌ವುದಕ್ಕೆ ದಿವರಾತ್ರಿಯಲ್ಲದೆ ಮಾಟ ತೋಟಲಿಲ್ಲ 
ವಾಗಿ (ಮೋಳಿಮಾ. ೧-೧) ; ತನ್ನ ತಾನಟ್‌ದ ಎಚ್ಚಟಾಕೆಯಲ್ಲಿ ಅಹುದು 
ಅಲ್ಲವೆಂಬುದೆ ಕುಟುಹದೋಟ್‌ ದಿವರಾತ್ರಿಯಲ್ಲಿ ಉಭಯಕ್ಕೂ ದೃಕ್ಕು 
ಸರಿಗುಬುದಾಗಿ ಲಕ್ಷವ ಬಿಟ್ಟು ನಿರ್ಲಕ್ಷವ ಕಂಡು ನಿಶ್ಚಯವಾಯಿತ್ತೆಂಬುದಕ್ಕೆ 
ಸೂಚನೆ (ಮೋಳಿಮಾ, ೧೮೯-೭೧೦) ; ತವರೂರ ಮಜ”ಯಿಸಿ ನಿದ್ರೆಯ 
ತೊಟ್‌ಯಿಸಿ. . . ನಮ್ಮ ದಿವರಾತ್ರಿಯೆನ್ನದೆ ಸುಖದೊಳೋಲಾಡಿಸುವವ 
ಗಡ (ಧರಣ. ೬-೩೯). [ದಿವ 4 ರಿತ್ರಿ] 

ದಿವರಾತ್ರೆ (ನಾ). - ದಿವರಾಶ್ರಿ : ದಿವರಾತ್ರೆಯೊಳಂ ಶಿವಶಿವಶಿವಯೆಂಬೀ 
ನೆನಹನೆನಗೆ ಕೊಟ್ಟರೆ. ತಾರಾ ರವಿ ಶಶಿ ನಭವುಳ್ಳನಕಂ ನಿಮಗೆಅಗುವೆ 
ನಾಂ (ಶಂಕಕಂ. ೨೭), [ದಿವ ರಾತ್ರೆ] 

ದಿವಶೀಅಮಾವಾಸ್ಕೆ, ದೀವಸಿ ಅಮಾವಾಸ್ಯೆ (ನಾ). (ಉಕ) ಆಷಾಢ 
ಬಹುಳ ಅಮಾವಾಸ್ಯೆ; ನಾಗರ ಅಮಾವಾಸ್ಯೆ ; ಭೀವಂನ 
ಅಮಾವಾಸ್ಯೆ: ನಿನ್ನ ಮನೆಯಲ್ಲಿ ಹಳೆಯದಾದ, ಅಳತೆಗೆ ಬಾರದ ಬಟ್ಟೆ 
ಗಳಿದ್ದರೆ ಕೊಡು ನೋಡೋಣ! ಇಂದು ದಿವಶೀ ಅಮಾವಾಸ್ಯೆ (ಸ್ಮೃತಿಜಿ. 
೪೯೨). ದೀವಸಿ ಅಮಾವಾಸ್ಯೆ : ಆಷಾಢ ಬಹುಳ ೩೦ನೆಯ ತಿಥಿಯನ್ನು 
ದೀವಸಿ (ಅಮಾವಾಸೆ) ಎನ್ನುತ್ತಾರೆ (ಛಾಹಬ್ಮ. ೯) ; ಔ ಶ್ರಾವಣ ಶುಕ್ಲ 
ಐದನೆಯ ದಿನವಾದ ನಾಗಪಂಚಮಿಯ ಕೊನೆಯಲ್ಲಿ ಬರಂವ 
ಅಮಾವಾಸ್ಯೆಯನ್ನು ನಾಗರಅಮಾವಾಸ್ಯೆಯೆನ್ನುತ್ತಾರೆ. ವಂದಂವೆ 


ದಿವಸ 


ಯಾದ ಹೆಣ್ಣುಮಕ್ಕಳಂ ದಿವಶೀ ಎಂಬ ದೇವತೆಯನ್ನು ಅಂದ | 


ಪೂಜಿಸಂವುದರಿಂದ ಇದಕ್ಕೆ ದಿವಶೀ ಅಮಾವಾಸ್ಯೆಯೆಂಂಬ ಹೆಸರೂ 
ಬಳಕೆಯಲ್ಲಿದೆ. [ದಿವಶ (ಥಿ ಮರಾ. ದಿವಶೀ) * ಅಮಾವಾಸ್ಯೆ ] 
ದಿವಸ (ನಾ). ೧. ಬೆಳಗಿನಿಂದ ಸಾಯಂಕಾಲದವರೆಗಿನ ಅವಧಿ ; 
ಹಗಲು: “ದಿವಸಃ, ದಿವಾ ದಿನಂ. , , ಫಸ್ರಃ - ಈ ೭ ಹೆಗಲ್‌” 
(ಹರಾಯು, ೧೮-3೦೬) ;”ವಾಸರಮಹ ದ್ಕು ದಿನಂ ದಿವಂ ಘಸ್ರಮಾ ದಿವಸ 
ಮೆನೆ ಹಗಲ ಪೆಸರೆನಿಕ್ಕುಂ” (ಮಂಗರಾ. 30-೬). ೨. ಹಗಲು ಮತ್ತಾ 
ರಾತ್ರಿ ಕೂಡಿದ ಒಂದಂ ದಿನ ; ಇಪ್ಪತ್ನಾಲ್ಕು ಗಂಟೆಗಳ ಅವಧಿ: 
ಪ್ರಶಸ್ತ ದಿವಸವಾರನಕ್ಷತ್ರಮುಹೂರ್ತದೊಳ್‌ ಮುಂಜಿಬಂಧನಕ್ರಿಯೆಯಂ 
ಮಾಡಿದ ಬಬಟ್‌ಕ್ಕೆ (ವಡ್ಮಾರಾ, ೭೩-೨೦) ; ದಿವಸಂಗಳ್‌ ವಿಧುಬಿಂಬಚುಂಬಿತ 
ನಭೋಭಾಗಂಗಳಾದಂದು (ಆದಿಪು, ೧೨-೨೨) ; ಆ ಕೀರ್ತಿಧರೆ ನರೇಂದ್ರ 
ನೊಂದು ದಿವಸಂ ಒಡ್ಡೋಲಗದೊಳಿರ್ವುದುಂ (ಪಂರಾಮಾ. 
೨-೨೪ ವು: ಒಂದು ತಿಂಗಳು ಬಿಟ್ಟು ಹೆಚ್ಚಿಗೆ ದಿವಸ ರಕಮು ನಿಂತರೆ 
(ಮುಂಬವ್ಕಾ- ೨೨ ಪ್ರಸ್ತಾವನೆ) ; ದಿವಸಕ್ಕೆ ತಕ್ಕ ದವಸವಾಗುವುದು (ಗಾದೆ). 
೩. ತಿಥಿ: ಅಲ್ಲಿಂ ಬಟ್‌ಯಂ ತಲೆಯಂ ಕಿರಿಯಿಸಿ ದಿವಸಮನಲಸದೆ 
ಬೆಸಗೊಳ್ಳನೆಂತು ಗಾವಿಲನಕ್ಕುಂ (ಕವಿರಾ, ೩-೧೪೩). 
ದಿವಸಂಬರಂ = ದಿನಗಳವರೆಗೂ : ಜಿನಭವನದೊಳೆಂಟು ದಿವಸಂಬರಂ 
ಮಹಾಮಹಮೆಂಬ ಜಿನಮಹಿಮೆಯಂ ಮಹಾವಿಭೂತಿಯಿಂ ಮಹಾಬಳಂ 
ಮಾಡಿ (ಅದಿಫು, ೨-೪೬ ವ). ದಿವಸ ಕೇಳು-ಶುಭ ಅಥವಾ ಅಶುಭದಿವಸ 
ವನ್ನು ವಿಚಾರಿಸು : ದಿವಸ ಕೇಳಿ ಲಗ್ನವನ್ನು ಇಡಿಸಬೇಕು (ರೂಢ). 
ತ [ಸಂ,] 
ದಿವಸಕರ (ನಾ). ೧. ಸೂರ್ಯ: ದಿನಕರ : ದಿವಸಕರಂ ಉದಯಗಿರಿ 
ಶಿಖರವಿಶೇಷವಿಭೂಷಣಂ ತಮೋರಿಪುಬಳಮಂ ಪ್ರವಿಲೀನಂ ಮಾಡಿದಂ 
(ಕವಿರಾ. ೩-೩೭) ; ದಿಪಸೆಕರಾದರ್ಶನ ಬದ್ಧವಿವರ ನವವನಜದೊಳೆಡೆವಡೆ 
ಯದ ವರಕೈರವಮಿತ್ರಕಿರಣದಂತವಳ ವಚನಂ (ಗಾಂತಿಪು. ೫-೧೪೫). 
೨. [ಗಣಿತ] ಹನ್ನೆರಡು ಎಂಬ ಸಂಖ್ಯೆಯ ಸಂಕೇತ : ವನಥಾತ್ರೀ 
ಚಕ್ರಂ. .. ಪದದ ಕಡೆಯೊಳ್‌ ಚೆಲ್ವನಾಳ್ಡೆಯ್ದೆ ನಿಲ್ಕುಂ ವಿಶ್ರುಮಂ 
ದಿವಶಕರೆನೊಳಿ್‌ /ಛಂದೋಂಟು, ೨-೧೬೨). [ಸಂ.] 
ದಿವಸಕರೋದಯ (ನಾ). ಸೂರ್ಯೋದಯ: ದಿವಸಕರೋದಯಂ ತಡೆದ 
ಪೂರ್ವದಿಶಾರಮೆ ಮರ್ವು ಕೊರ್ವಿ ತೋಟುವ ತೆಜದಿಂದೆ ಮುನ್ನೆ ತನು 
ಕಾಂತಿ ಕಟಲ್ಲೂದು (ಪುಷ್ಫಪು. ೩-೧೦೦). 1 ದಿವಸಕರ + ಉದಯ] 
ದಿವಸಪತಿ (ನಾ). ಹಗಲಿನ ಒಡೆಯೆ,-ಪ್ರಭಂ: ಸೂರ್ಯ : ಪಾವಕ 
ದಿವಸಪತಿ ಹಿಮಕರರೆ ಕಣ್ಣುಗಳು (ಪ್ರಥುಲೀ. ೨-೧೦). [ದಿವಸ + ಪತ್ತಿ] 
ದಿವಸಮುಖ (ನಾ). ಪ್ರಾತಃಕಾಲ ; ಹಗಲಿನ ಪ್ರಾರಂಭಕಾಲ ; ದಿನ 
ಮಂಖ: “ಪ್ರುತ್ಕ್ಮೂಷಂ ದಿವಸಮುಖಂ ಪ್ರಾತಃಕಾಲ್ಕವುಷಃ ಸಮಯಂ” 
ಪ್ರಭಾತಮೆದು ಗೋಸರ್ಗಂ” (ವಸ್ತುಕೋ. ೧೫-೪). [ದಿವಸ ಮುಖ) 
ದಿವಸವಲ್ಲಭ (ನಾ). - ದಿವಸಪತಿ : ರಿಪುಸುಭಟನಂ ಮೂಜು ಬಾಣ 
ದೊಳೆಚ್ಚು ದಿವಸವಲ್ಲಭನ ಮಂಡಲದಲ್ಲಿಗೈದಿಸಿ ಪಚಾರಿಸಿ ಜಜಕದು ಕೂಡೆ 
ಬೊಬ್ಬಿಆ್‌ದನು (ಜೈಮಿಭಾ, ೨೩-೨೦). [ ದಿವಸ ವಲ್ಲಭ) 
ದಿವಸವಿರಾಮ (ನಾ). ಹಗಲಿನ ಕೊನೆ ; ಸಾಯಂಕಾಲ; ಸಂಜೆ: 
ದೋಷಾಭಿಸಂಧಿ ದಿವಸವಿರಾಮದೂಳ್‌ ಅವ್ಯವಸ್ಥೆ ಜಡಾಶ್ರಯದೊಳ 
» ೬ : ಅಕ್ಕುಮಲ್ಲದೆ ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ವ). 
[ ದಿವಸ + ವಿರಾಮ) 
ದಿವಸವ್ಯಾಪಾರ (ನಾ). ದಿನದ ವ್ಯವಹಾರ,-ಕೆಲಸ,-ನಡವಳಿಕೆ : ದಿವಸ 
ವ್ಯಾಪಾರಮಂ ತೀರ“ ೯ವಂತು ತದಧಿಕೃತ ಜನಂಗಳುಮನಲಸಿಕೆಯಾಗ 


ದಂತ . . . ಕಳಿಪಿ (ಕಂದ್ರಪು. 8-೧೨೨ ವ). [ದಿವಸ ವ್ಯಾಪಾರ) 


೩೯೨೦ 


30 


ದಿವಸ್ಪತಿ 


ದಿವಸಾಂತ (ನಾ). ಹಗಲಿನ ಕೊನೆ; ಸಾಯಂಕಾಲ: “ದಿವಸಾಂತವಪ್ಪರುಳು. 
ಸಾಯಂಕಾಲಮೆನಿಕು” (ಮಂಗರಾ. 30-೭), [ದಿವಸ ಅಂತ್ಯ 

ದಿವಸಾಂಧ (ನಾ). ೧. ಹಗಲಂ ಹೊತ್ತಿನಲ್ಲಿ ಕುರಂಡಾದಂದು. ೨. 
ಗೂಬೆ: ಸಮಸ್ತ ವುಯಸನಿಕಾಯಮಂಂ ನೆರಪಿಕೊಂಡು ದಿವಸಾಂಧನಪ್ಪರಿ 
ಮರ್ದನನಂ ನಮ್ಮ ತಂದೆಯಪ್ಪರವಿಂದಮಿತ್ರನಂ ಬಲದಿಂ ಕಾದಿ 
ಕೊಂದೆವಪ್ಪೊಡೆ ಸುಖದಿಂ ಬಾಟಿಿವು (ಪಂದತಂ. ೨೦೬-೧೩). 

[ ದಿವಸ + ಅಂಧ ] 

ದಿವಸಾಧಿಪ (ನಾ). ೧. ಸೂರ್ಯ. ೨. [ಗಣಿತ] ಹನ್ನೆರಡು ಎಂಬ 
ಸಂಖ್ಯೆಯ ಸಂಕೇತ : ಪವಮಾನ ಚತುಷ್ಕಯುತಂ ಯತಿಯುಂ ದಿವ. 
ಸಾಧಿಪರೊಳ್‌ ನಿಲೆ ವಸ್ತುಕವಿಪ್ರವರಸ್ತುತಮಪ್ಪದು ತೋಟಕಂ 
(ಛಂದೋಂಬು, ೨-೧೨೬), [ದಿವಸ * ಅಧಿಪ] 

ದಿವಸಾವಸಾನ (ನಾ). ಹಗಲಿನ ಕೊನೆ; ಸಾಯಂಕಾಲ:: [ಸುಯೋಧನಂ] 
»«-ತೆದ್ದಿವಸಾವಸಾನ ಸಮಯದೊಳ್‌ ಪ್ರಾಣವಿಸರ್ಜನೋನ್ಮಖನಾದಂ 
(ಗೆದಾಯು. ೯-೩೪ ವ) ; ದಿವಸಾವಸಾನದೊಳ್‌ ಪೆರ್ಚುವಂತೆ ತಮದೊಡ್ಡು 
ಪೆರ್ಚಿದತ್ತು . . . ಉತ್ಕಟಕೋಪಂ (ವರ್ಥಪು. ೩-೧೭). 

[ ದಿವಸ 4 ಅವಸಾನ] 

ದಿವಸಾಪ್ಟಕ (ನಾ). ಎಂಟಂ ದಿನಗಳು; ರಸವೃತ್ತಿಯ ನೃತ್ತಮಂ ಪ್ರವರ್ತಿಸಿ 

ಮಗುಟ್ನಾ ಪ್ರಕಾರದಿನನುಷ್ಠಿಸಿದಂ ದಿವಸಾಷ್ಟೆಕಂಬರೆಂ (ಶಂದ್ರಪು. ೪-೬೪). 
[ ದಿವಸ + ಅಷ್ಟಕ] 

ದಿವಸೇಂದ್ರ (ನಾ). ಹಗಲಿನ ಒಡೆಯ,-ಪ್ರಭು ; ಸೂರ್ಯ ; ಆದಿತ್ಯ : 
“ರವಿ ಮಾರ್ತಂಡಂ ದಿವಸೇಂದ್ರಂ ಬ್ರಧ್ದೆನಂಶು . . * ತರೆಣಿ 
ಸಪ್ತಾಶ್ವನಾದಿತ್ಮನಕ್ಕುಂ” (ವಸ್ತುಕೋ. ೧೧-೬೪); ದಿವಸೇಂದ್ರನಂತೆ ಸತತಂ 
ಭುವನವ್ಯಾಪ್ತಪ್ರತಾಪನಂಭೋನಿಧಿಯಂತವಿಕಳಗಾಂಭೀರ್ಯಯುತಂ 
(ವರ್ಧಪು. ೧-೭೮) ; ದಿವಸೇಂದ್ರನ ಕಿರಣದಂತೆ ಪರಮಾತ್ಮನ ಪರಿಣುಮ 
ದಂತೆ ಲೋಕದಾಲೋಕದಂತೆ . . . ನಳನಳಿಸಿ ಬಳೆಯುತಿರ್ದಳ್‌ (ಗಿರಿಕ. 
೩೬೯ ವ). , [ದಿವಸ * ಇಂದ್ರ] 

ದಿವಸೇಂದ್ರಾತ್ಮಜ (ನಾ). ೧. ಸೂರ್ಯನ ವಂಗ. ೨. ಶನಿ: ಚಾಂದ್ರಿಯೊ 
ಳೊಡಗೂಡಿದ ದಿವಸೇಂದ್ರಾತ್ಮಜನಿಂ ಮಹೇಂದ್ರಜಾಲಜ್ಞಂ (ಕಾತತಿ.. 
೧೩-೪). ೩. ಯಮ. ೪. .ಸಂಗ್ರೀವ. ೫. ಕರ್ಣ. 

[ ದಿವಸೇಂದ್ರ + ಆತ್ಮಜ] 

ದಿವಸೇಂದ್ರಾನ್ವಾಯ (ನಾ). ಸೂರ್ಯನ ವಂಶ; ರವಿವಂಶ: ದಿವಸೇಂದ್ರಾ 
ನ್ಯಾಯ ಸೋವನಾನ್ವಯ ಯದುಕುಲ ರಾಜಾಧಿರಾಜನ್ಮಕಂ ... ನೆರೆದುದ 
ಶೇಷಂ ಪ್ರಪೂಜಾಭಿಲಾಷಂ (ಜಗವಿ. ೧೭-೧೩). 

[ ದಿವಸೇಂದ್ರ + ಅನ್ಯಾಯ) 

ದಿವಸೇಂದ್ರಾಲಯ (ನಾ). [ಜ್ಯೋತಿ] ಸೂರ್ಯನ ವಂತೆ; ಸಿಂಹರಾಶಿ: 
ದಿವಸೇಂದ್ರಲಯದೊಳ್‌ ಬುಧಂ ನೆಲಸೆ , . - ಜ್ಲ್ಲಾನಹೀನಂ ಪರಾಭವ 
ಯುಕ್ತಂ (ಕಾತಕಿ. ೧೭-೨೪), [ದಿವಸೇಂದ್ರ * ಆಲಯ) 

ದಿವಸೇಶ (ನಾ). ಹಗಲಿನ ಒಡೆಯ ; ಸೂರ್ಯ : ದಿವಸೇಶ ರಾತ್ರೀಶಾಧಿಕ 
ಗ್ರಹ. ತಾರಕಾವಳಿಯಧೀಶ ಸಕಲ ಮುನೀಶರುಂ , . . ನೆರೆದೋಲಯಿಸು 
ತಿರಲು (ಬಸಪು. 3೪-೪೮). [ದಿವಸ ಈಶ] 

ದಿವಸ್ಪತಿ (ನಾ). ೧. ಸ್ವರ್ಗದ ಒಡೆಯ; ಇಂದ್ರ: “ಪುರುಹೂತಂ ಮಘವಂ 
ದಿವಸ್ಪತಿ , . . ವಾಸವಂ” (ವಸ್ತುಕೋ. ೬-೩೩). ೨. ಹಗಲಿನ ಒಡೆಯ: 
ಸೂರ್ಯ : ದಿವಸ್ತತಿಗೆ ಪ್ರತಾಪಮಂ ಸುರಪತಿಗೆ ಭೋಗಮಂ ರತಿಪತಿಗೆ 
ಮೂಲೋಕವಾವರಿಸುವ ರೂಪಂ ಸರಿತ್ಸತಿಗೆ ಗಂಭೀರತೆಯನು ಸ್ವಾಹಾ 
ಪತಿಗೆ ತೇಜಮಂ ಕೊಟ್ಟ ಗುರುಮೂರ್ತಿ . . . ಎಮಗಿಷ್ಟಸಿದ್ಧಿಯಂ 
ಮಾಳ್ಕೆ (ಹಕಕಾ. ೧-೧) [ಸಂ.] 


ದಿವಾಂಧ 


ದಿವಾಂಧ (ನಾ). ೧. ೬ ದಿವಸಾಂಧ ೧: ನಾವೆಲ್ಲರುಂ ರಾತ್ರ್ಯಂಧರುಮ 
ವರೆಲ್ಲರುಂ ದಿವಾಂಧರುಮಪ್ಪುದಟಿಂ ಸಂಧಾನಮೆಂತುಮಾಗಲಜಕಿಯದು 
(ಪಂಚತಂ, 33೧-30), ೨. ಎ ದಿವಸಾಂಧ ೨: ಪರಪುಟ್ಟನಿಂಗದಿರ್ವಕ್ಕಿ 
ಬಾನಾಡಿ ಹಿಂಗುರು ದಿವಾಂಧಂ (ಕುಮಾಪು. ೪-೧೯೮), [ದಿವ+ ಅಂಧ J 

ದಿವಾಂಧಕಿ (ನಾ). ಸಂಂಡಿಲಿ. (ಸಂ. ದಿವಾಂಧಕೀ] 

ದಿವಾಂಧತೆ (ನಾ). ಹಗಲಂ ಹೊತ್ತು ಕಣ್ಣು ಕಾಣದಿರುವುದಂ: (0೩ 
blindness, ಪಾರಿನಿ, ೨೬), [ ಸಹ ದಿವುಂಧತಾ) 

ದಿವಾಕರ (ನಾ). ೧. ಎ ದಿವಸಕರ ೧: ದಿವಾಕರರ ವ್ಯಾಕೃತಿನಾಮಿ 
ಗಳ್ಳೋಲ್‌ ದಿವಕ್ಕೆ ಪನ್ನಿರ್ವರೆ ಮುಖ್ಯರಾದರ್‌ (ಕಾಲವ. ೧೩) ; 
(ಕಮದ. ೯ ಪ್ರಯೋ ನೋ); ಉದಯ ಗಿರೀಂದ್ರ ಮಧ್ಮದೊಳನೂನ ಸಹಸ್ರ 
ಕರಂಗಳಿಂದವಭ್ಮುದಯಮನುಂಟುಮಾಡಲೊಗೆದಿರ್ದ ದಿವಾಕರನಂತೆ ... 
ನಂಬಿಯಣ್ಣನೊಪ್ಪಿದಂ (ನಂಬಿರ. ೪-3) ; ಮುನಿಸಮುದಾಯ ಸಮೇತಂ 
ವಿನೇಯಜನವನಜವನದಿವಾಕರನಂತಾ ಮುನಿಪನುಪದಾಸಮಂ ಪರ್ವ 
ನಿಮಿತ್ತಂ ತಳೆದು (ಯಠೋಶ. ೧-೪೬). ವಿ. - ದಿವಸಕರ ೨ : ದಿವಾಕರಾ 
ಕಾಶ ದಿನೇಶ ಪಾವಕರ್‌ ಸುವಿಶ್ರಮಂ ಬಂದಿರೆ ಸಪ್ತಸಂಖ್ಯೆಯೊಳ್‌ 
ಸವಿಸ್ತರಂ ನಿಲ್ಲಿರೆ ಸಂದುದಿಂತುದಾತ್ತವಂಶೆ ವಂಶಸ್ಥ ಮೆನಿಪ್ಪನಾಮದಿಂ 
(ಛಂದೋಂಬು. ೨-೧೨೮), [ಸಂ.] 

ದಿವಾಕರಣಂದಿ (ನಾ). ಒಬ್ಬಾತನ ಹೆಸರ? ; ೯ ಜೈನರ ಒಬ್ಬ ಪ್ರಸಿದ್ಧ 
ಮಂನಿಯ ಹೆಸರಂ: ಉಭಯಸಿದ್ಧಾನ್ತಚೂಡಾಮಣಿಗಳುಂ ತ್ರೈವಿದ್ಯ 
ದೇವರುಮೆನಿಸಿದ ಶ್ರೀದಿವಾಕರಣನ್ಹಿಸಿದ್ಧಾನ್ತರತ್ನಾಕರ ದೇವರೆ ಶಿಷ್ಕರ್‌ 
(ಎಕ, 7117, ನಗರ, 8೭-೯೦ ; ಸು, 1077). [ದಿವಾಕರ * ಆನಂದಿ] 

ದಿವಾಕರತನಯ (ನಾ). ೧. ಸೂರುನ ವಂಗ. ೨. ಕರ್ಣ: ಎಲೆ 
ದಿವಾಕರತನಯ ನಿನ್ನಯ ಕುಲವನಆ್‌ಯೆಯಲಾ (ಕುವ್ಕಾಉ. ೧೦-೫). 
೩. ಶನಿ. ೪. ಯಂವಂ, ೫. ಸುಗ್ರೀವ. [ ದಿವಾಕರ + ತನಯ 

ದಿವಾಕೀರ್ತಿ (ನಾ). ೧. ನಾಯಿಂದ ; ಕ್ಷೌರಿಕ; ್ಭ ರಾತ್ರಿ ಕ್ಷೌರವು 
ನಿಷಿದ್ಧವಾದಂದರಿಂದ ಹಗಲು ಹೊತ್ತಿನಲ್ಲಿ ಮಾತ್ರ ಕರೆಯಂ್ಪಡು 
ವವನಂ : “ಕ್ಷುರಮರ್ದಿೀ, ದಿವಾಕೀರ್ಶಿಃ, ಚಂಡಿಳಃ, ನಾಪಿತಃ - ಈ ೪ 
ನಾವಿದಂ” (ಹಲಾಯು, ೯೬-೪೩೫). ವ. ಹೊಲೆಯ; ಚಂಡಾಲ: 
“ದಿವಾಕೀರ್ತಿ ಪೊಲೆಯನುಂ ನಾಪಿತನುಂ” (ವಸ್ತುಕೋ. 
ಬಡಗಿಯು ಅಕ್ಕಸಾಲಿಯು ಧ್ವಜಕಾರನು ಕಾಣಕರ ಸೂನು ಇವರೆಲ್ಲಾ 
ದಿವಾಕೀರ್ಶಿ ಸಮರು (ಕುಳಸ, ೨4). ೩. ಚಮ್ಮಾರ : “ಪೊಲೆಯಂ ಕ್ಷೌರಕ 
ಚರ್ಮಕೃತ್ತೆ ೨ಯ ದಿವಾಕೀರ್ತ್ಮಾಹ್ವಯಂ” (ನಾನಾರ. ೧೫೩). ೪. ಗೂಬೆ; 
ಉಲೂಕ, [ಸಂ.] 

ದಿವಾಕೀರ್ತಿಕ (ನಾ),  ದಿವಾಕೀರ್ತಿ ೧ : ಕುಂಭಕಾರ ಸ್ವರ್ಣಕಾರ ವರ್ಧಕಿ 
ಕಾರುಕ ವಸ್ತ್ರ ಶೋಧಕ ದಿವಾಕೀರ್ತಿಕ ಮುಂತಾದ ನಾನಾ ಕೈವಾಡ ಕರಣ 
ಚಮತ್ಕಾರವಿಶಾರದರಾದ ನಾನಾವಿಧ ಜಾತಿಜನರ್ಗಾಸ್ಪದ ನಿವೇಶನಂಗಳಂ 
ಕಲ್ಪಿಸಿ (ಕಳನ. ೭-೨), [ಸಂ.] 

ದಿವಾಚರ (ನಾ). ೧. ಹಗಲಿನಲ್ಲಿ ಮಾತ್ರ ಸಂಚರಿಸಂವ. ವ್ಯಕ್ತಿ : 
ರಾತ್ರಿಂಚರರು ಕಿರಿಚುತ್ತ ಅಲೆಯುವುದಕ್ಕೆ ಹೊರಟನು. ದಿವಾಚರರು 
ನಿದ್ರಾವಶರಾದರು (ವಡಛಾ. ೩೦೪), ೨. ಚಂಡಾಲ ; ಹೊಲೆಯ. 

[ ಸಂ.] 

ದಿವಾಣ, ದಿವಾನ್‌, ದಿವಾನ, ದಿವಾನಂ, ದೀವಾಣ (ನಾ). ೧. ರಾಜ 
ಸಭಾಗೃಹ ; ಸಭಾಸ್ಥಾನ: ದರ್ಬಾರು ; ಚಾವಡಿ: ದಿವಾಣದೊಳ್‌ 
ಮಂತ್ರಿಯಿರೆ , ., ಕಂಡು (ಲಶಿಚಿಂ. 8೨-೬೨) ; ರಾಮನಾಥ ದಂಡಾಧಿಪ 
ಗೂಡಿ ದಿವಾಣಕೆ ಬಂದು (ಕುರಾಸಾಂ. ೧೧-೧೨) ; ಬಾಣುಸುರ ಪೊಂಬಾವುಗೆ 
ವೆರಸಿ ದಿವಾಣವ ಪುಗಲೊಡರ್ಚಿದನು( ಮೋಹಕ. 30-೩೯); ತನ್ನೊಡಲಕಾಣ 


೧೨೮-೬೧), 


ರ೯೨೧ 


30 


40 


48 


ದಿವಾಣಖಾನೆ 


ಲೀಯದೆ ಹೊಕ್ಕಳು ಕೃಷ್ಣರಾಯ ದಿವಾಣ ದ್ವಾರಂಗಳನುಳಿದು (ಮೋಹಕ, 
3೯-೩೭) ; ದಿವಾಣದ ಯಕ್ಕಟಿಗರೆಲಿಯ ಹನುಮನಂ ಕರೆದು (ಪ್ರಥುಪು. 
೭-೭೮) ; ಸಮಸ್ತ ವಾಣಿಜರಯಂಗಡಿಸಾಲು ಪ್ರಜೆಯು ಪರಿವಾರವಾಳೆಯ 
ವಿಕ್ಕಿ ಕಾಯ್ದುರಂಬುಜದಳವಿಶಾಲನೇತ್ರನ ದಿವಾಣಮನುಯತಿಜಾಗ್ರದಿಂ 
ವೀರಭಟರು (ನವಮೋ. ೨೯-೬೭). ವಿ. ಆಡಳಿತಾಧಿಕಾರಿ; ಕಾರಭಾರಿ: 
ಈಗಿನ ಶ್ರೀಗಳು ಮಠದ ದಿವಾಣರಿದ್ದಾಗ ನನ್ನ ಮಗಳು ಬಂದು ಶ್ಲೋಕ 
ಅಂದು ತೋರಿಸಿದಳು (ಅಕ್ಕಮೇ, ೭), ೩, ವಂಖ್ಯವಂಂತ್ರಿ ; ವಜೀರ: 
ಪೂರ್ಣಯ್ಯನವರು ಮೈಸೂರಿನ ಮೊದಲನೆಯ ದಿವಾಣರು (ರೂ9). 
೪. ತಾಲೂಕಿನ ಕಂದಾಯದ ಕೆಲಸ ನೋಡಿಕೊಳ್ಳುವ ಅಧಿಕಾರಿ. 
೫. ಸರ್ಕಾರ. ೬. ಸರ್ಕಾರದ ಬೊಕ್ಕಸ ; ರಾಜ್ಯಾಧಿಕಾರಕ್ಕೆ ಸೇರಿ 
ದಂದು: “ದಿವಾಣ - ಸರ್ಕಾರ (ರೆವಿನ್ಕೂ) ಬೊಕ್ಕಸ” (ಚಿತ್ರಪಾ. 
ಅನುಬಂಧ, ೨) ; ಆತನ ಮನೆ ಎಟ್ಲಪುರದಲ್ಲಿ ಯಿದ ಕಾರಣ ದಿವಾಣದ 
ರಸ್ತಿನ ಹಣವನು ಯೆಲೆಕೆಂಬಾವಿಯವರ ಮನೆಯೊಳಗೆ ಯಿಡಲಾಗಿ (ಎಕ. 
X1, ವೊಳಕಾ. ೨೫-೪೦ ; 1665), ಪಿ. ಒಂದಂ ಬಗೆಯ ಆಸನ; 
ಸೋಫಾ: ಅವರು ತುಂಬಾ ಬಳಲಿದ್ದ ಕಾರಣ ಮನೆಗೆ ಹಿಂತಿರುಗಿದವರೇ 
ದಿವಾಣದಲ್ಲಿ ಒರಗಿದರು (ಕೂಡ) ದಿವಾನ್‌ : ೩. ಸೂಪ್ರಿನ್‌ಟೆಂಡ್ಕಾಂಟ್‌ 
ಕೇಪಟನ್‌ ಲೇಹಾರಡಿ ಸಾಹೆಬರವರ ದಿವ್ಸ ದಲ್ಲು ದಿವಾನ್‌ ಪೊಂನಪು ಯಾ 
ಬೊಪು ಕ ವಿಸನಾಕ್ಷೈಯ ಸಹ ಸೂಕ್ತನವಾಗಿ ವಿರಚಿಶಿ ವೊಪ್ಪಿಸ್ತ ಬೆಳಿಪೀಠ 
(ಎಳ. 1 (8), ೨೪-೩; 1839). 'ದಿವಾನ್‌ ಕಚೇರಿ' ಪರಾ ದಿವಾನ: 
ವಿ. ಇಂಗ್ಲೀಷರು ಆಗ ಬಂಗಾಳದ ದಿವಾನರಾಗಿದ್ದರು (ಬಂಕಿಮ, ೨೬೨). 
೩, ಒಂದು ಸಲ ಮೈಸೂರು ದಿವಾನರು ಬಂದು ಇಲ್ಲಿಯ ಸೊಬಗನ್ನು 
ನೋಢಿ (ಹುಟ್ಕಹ, ೭೦). ದಿವಾನು : ೮. ರಾಜ್ಯಸಭೆ : ದಿವಾನನ್ನು 
ಎಂದರೆ ರಾಜ್ಯಸಭೆಯನ್ನು ಕೂಡಿಸಬೇಕೆಂದು , . . ಅವಿಹರ ಆಪ್ಪಣೆ 
ಮಾಡಿದನು (ನಗೆಹೊ. ೧೩೦); ದೀವಾಣ: ೧. ದೀವಾಣವು ದೀವದ ಮೃಗ 
ವಾಸವು ಪಾವನತರದ ಹಜಾರ ಜಾವಗಳನು ಸೂಚಿಪ ಘಳಿಯಾರದ ಭಾವ 
ವನದನೇನೆಂಬೆ (ಅಂಜಕ. ೧೨-೩೮). ದೀವಾಣದೊಳು ಕುಳ್ಳಿರ್ದ ಕುಮಾರರು 
ದೇವರಾಜನ ವಿಭವದೊಳು ಸಾವಧಾನದೊಳಾಳ ನೋಡುತಿರಲು 
ಬಂದರಾ ವಹಿಲದೊಳತಿರಥರು (ಅಂಜತೆ. ೬-೭೭), 
[ *-ಮರಾ, ದಿವಾಣ, ದಿವಾನ್‌ ; ಅರ. ಪಾರ, ದೀವಾನ್‌; 
ಹಿಂ. ದಿವಾನ್‌, ದೀವಾನ್‌] 

ದಿವಾಣಖಾನೆ, ದಿವಾನ್‌ಖಾನೆ, ದಿವಾನಖಾನ, ದಿವಾನಖಾನೆ (ನಾ). 
ಭೇಟಿಯಾಗಲು ಬಂದವರನ್ನು ಸ್ವಾಗತಿಸಿ ಕುಳ್ಳಿರಿಸಂವ ಸ್ಥಳ; 
ವಂನೆಯ ಮಂಂಭಾಗದ ಹಜಾರ,-ಕೊಠಡಿ : ದಿವಾಣಖಾನೆಗೆ ಹೋಗಿ 
ಎಲ್ಲರ ಊಟದ ವ್ಯವಸ್ಥೆಗೆ ಹುಕುಂ ಬಿಟ್ಟನು (ಹೂಲಿಸಿ, 99); ಇದು 
ಜಗನ್ನಾಥಸ್ವಾವಮಿಯ ದಿವಾಣಖಾನೆ, ಅದು ಅನ್ನಪೂರ್ಣುದೇವಿಯ 
ಭಂಡಾರ (ಬರಜಾ. ೮8), ದಿವಾನ್‌ಖಾನೆ : ೧. ನಾವು ಸುಸಜ್ಜಿತವಾದ 
ದಿವಾನ್‌ ಖಾನೆಯಲ್ಲಿ ನಾಲ್ಕೂವರೆ ಘಂಟಿ ಆಗುವುದನ್ನೂ ವಿಶ್ವೇಶ್ವರಯ್ಯ 
ನವರು ಬರುವುದನ್ನೂ ನಿರೀಕ್ಷಿಸುತ್ತಾ ಕುಳಿತೆವು (ನಂಟರು. ೮೯). ೨. ರಾಜ 
ಸಭಾ ಗೃಹ; ಓಲಗಶಾಲೆ: ದ್ವಾರವಾಲಕನೂ ಮಹಾರಾಜರವರ 
ದಿವಾನ್‌ ಖಾನೆಯೊಳಗೆ ವೈಷ್ಣವಿಯನ್ನು ಕರೆದೊಯ್ದನು (ಶ್ರೀರಾಯ. ೬೩). 
ದಿವಾನಖಾನ; ೨. ಗುತ್ತಿಗೆಯ ಕ್ರಮವೆಂತೆಂದರೆ ನಂಮ ದಿವಾನಖಾನ » 
ಹ» ಯರ (ಎಕ. 11 (8), ಗುಂಡ್ಲುಪೇ. ೪೬-೮; 2649). ದಿವಾನಖಾನೆ: 
೧. ರಾಯರ ಮನೆಯ ದಿವಾನಖಾನೆಯನ್ನು ನೋಡಬಾರದೆ ! (ಅಳೆವು. 
೨೫) ; ಆ ದಿವಾನಖಾನೆಯಲ್ಲೊಂದು ಸೋಫವೂ, ಅದರ ಮುಂದೊಂದು 
ಮೇಜೂ ಇದ್ದುವು (ಫುನರು. ೨೨೭). 

[ ಮರಾ. ದಿವಾಣ್‌ ಖಾನನ ; ಪಾರ. ಹಿಂ. ದೀವಾನ್‌ ಖಾನಾ ] 


ದಿವಾಣಗಿರಿ 


ದಿವಾಣಗಿರಿ. ದಿವಾನಗಿರಿ (ನಾ). ಮಂತ್ರಿಪದವಿ ; ವಂಂತ್ರಿಯ ಕೆಲಸ, 
ಅಧಿಕಾರ : (8). ದಿವಾನಗಿರಿ : ಸಂಸ್ಥಾನಗಳಲ್ಲಿ ಮಠದ ಶಿಷ್ಕರು ದಿವಾನ 
ಗಿರಿ ಮೊದಲಾದ ಮಹಾಪದವಿಗಳನ್ನು ವಹಿಸಿದ್ದ ಕಾಲ (ಕಛವಿ. 11, 
೨೦೫) ; ಏಕಾಂಬರೆ ಮುದಲಿಯಾರರು ಈ ಪ್ರಾಂತ್ಯವನ್ನು ಆಳುತ್ತಿದ್ದ 
ನವಾಬರಲ್ಲಿ, ದಿವಾನಗಿರಿ ನಡೆಸಿ ತುಂಬಾ ಆಸ್ತಿ ಮಾಡಿದರು (ಪ್ರತಾಪ, ೧). 

[ «ಮರಾ. ದಿವಾಣ್‌ಗಿರೀ) 

ದಿವಾಣಚಾವಡಿ (ನಾ). = ದಿವಾಣ ೧: ಕುಸುಕ ಹಜಾರ: ದಿ[ಪಾಕಾಂ, ದೆ] 
ವಾಣ ಚಾವಡಿ ಪೊಸಕಿಸುಗಲ್ಲ ಹರ್ಮ್ಮತತಿಗಳಿಂ. . . ರಾಜಿಸಿದುದಂದಾ 
ರಾಜನಿಳಯೆ (ಕಾಮವಿ, ೩-೧೨೬) ; ಕುಸುಮ ಹಜಾರ ದಿವಾಣಚಾುವಡಿ 
ಹೊನ್ನ ಕುಸುರಿವೆಸಧ ಮಾಡಗಳ ವಿಸರವೆಸೆಯಲರಮನೆ ಕಣ್ಣೆ ರಾರಾಜಿಸು 
ಶಿಹುದೇನ ಬಣ್ಣಿಪೆನು (ಕಂಲಾಸಾಂ. ೫-೫). [ದಿವಾಣ + ಚಾವಡಿ] 

ದಿವಾಣಹಜಾರ (ನಾ). - ದಿವಾಣ ೧: ಮುಗಿಲ ಮುಟ್ಟುವ ದಿವಾಣ 
ಹಜಾರವು ಸೊಗಸಿನ ಚಿತ್ರ ಚವಡಿಯೂ (ಜಿನಡ. ೭-೭೧). 

[ ದಿವಾಣ ೬ ಹಜಾರ, ] 

ದಿವಾಣಿ, ದಿವಾನಿ (ಗಂ). ೧. ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟ ಶ್ಲ; ಸಿವಿಲ್‌ 
ಬಾಬತ್ತಿಗೆ ಸೇರಿದ ; ದಂಡ್ಯಾಪರಾಧವಲ್ಲದ ; ತಕ್ಷೀರಿಲ್ಲದ : ಇವನು 
ಮಹತ್ವದ ದಿವಾಣೀ, ಫೌಜದಾರೀ ವ್ಯಾಜ್ಯಗಳನ್ನು .ತೀರಿಸುವನು (ಕಾರವ. 
೬೬). ದಿವಾನಿ (ನಾ). ೨. ಕಂದಾಯವನ್ನು ವಸೂಲುಮಾಡುವ 
ಹಕ್ಕು: ಬಂಗಾಳದ ಕೆಳಗಿನ ರಾಜ್ಯಗಳ ಕಂದಾಯವನ್ನು ವಸೂಲು 
ಮಾಡುವ ಹಕ್ಕು (ದಿವಾನಿ) ೧೭೬೫ ರಲ್ಲಿ ಇಂಗ್ಲಿಷರ ವಶವಾಯಿತು 
(ಭೂಗೋಳ. ೪೨). ೩. ಸಚಿವ; ವಂಂಶ್ರಿ : ವಜೀರ ಪಟಾಣರ್ದಿವಾನಿಯರೆಡ 
ಬಲದೊಳಗೆ ಜೇನಪುಟ್ಟಂತೆ ಮುಸುಕಿ ಬಲ ಬರುತಿದೆ ನೀವೆಚ್ಚರಿನುತ 
ಬಿನ್ನೈಸೆ (ಸೌಂದಕಾ. ೫-೭). [-ಮರಾ. ದಿವಾಣೀ; ಪಾರ. ಹಿಂ. ದಿವಾನೀ] 

ದಿವಾಣಿಅದಾಲತ್‌ (ನಾ).-ದಿವಾಣಿಕೋರ್ಟೂ: ಬೇರೆಯವರಿಗೆ ನೇಕಾರನು 
ತೆನ್ನ ಬಟ್ಟೆಗಳನ್ನು ಮಾರಿದರೆ ದಿವಾಣಿ ಆದಾಲತ್‌ (ನ್ಯಾಯ. ಕಚೇರಿ) ದಲ್ಲಿ 
ಅವನ ಮೇಲೆ ವ್ಯಾಜ್ಯ ಹೂಡುತ್ತಿದ್ದರಂ (ಖಾದಿರಾ. ೪೪). 

[ ದಿವಾಣಿ * ಅದಾಲತ್ಕ್‌ (ಎಅದಾಲತೆ) ] 

ದಿವಾಣಿಕಜೆ (ನಾ). ದಿವಾಣಿ ವ್ಯಾಜ್ಯ ; : ಆಸ್ತಿಪಾಸ್ತಿಗೆ ಸಂಬಂಧಪಟ್ಟ 
ವ್ಯಾಜ್ಯ : ದಿವಾಣೀಕಜ್ಜೆಗಳನ್ನು ಮುಸಲ್ಮಾನ ಅಥವಾ ಹಿಂದೂಶಾಸ್ತ್ರಗಳ 
ಆಧಾರದಿಂದ ಅವರವರ ಜಾತಿಯ ಪ್ರಕಾರ, ತೀರ್ಪಮಾಡಂವಂತೆ 
ಏರ್ಪಡಿಸಿದ್ದನು (ಹಿಂದುಇ. ೧೭೬). [ದಿವಾಣಿ ಕಜ್ಜೆ] 

ದಿವಾಣಿಕೋರ್ಟು (ನಾ). ಆಸ್ತಿಪಾಸ್ತಿಗೆ ಸಂಬಂಧಿಸಿದ ವ್ಯಾಜ್ಯಗಳನ್ನು 
ನಿರ್ಣಯಿಸುವ ನ್ಯಾಯಾಲಯಂ ; ಸಿವಿಲ್‌ಕೋರ್ಟು : ದಿವಾಣಿ 
ಕೋರ್ಟಿನ ಬೆಲೀಫರು ಜಪ್ತಿಯ ವಾರಂಟನ್ನೂ ತುರಂಗ ವಾರಂಟನ್ನೂ 
ಕೈಯಂಲ್ಲಿ ಹಿಡಕೊಂಡು ಎಡತಂಕುತ್ತಾರೆ (ಮೋಹಿನೀ. 3೫). 

[ದಿವಾಣಿ *ಕೆ ಪರ್ಟು) 

ದಿವಾಣಿಬಾಬು (ನಾ): ಆಸ್ತಿಪಾಸ್ತಿಗೆ ಸಂಬಂಧಿಸಿದ ವಿಷಯ : ಕೊಂಡು 
ಕೊಳ್ಳುವ ವ್ಯವಹಾರ, ಕರಾರುಪತ್ರ, ದಾನಕೊಡುವುದು, ಪಿತ್ರಾರ್ಜಿತ 
ಸೊಕ್ತಿನ ಬಾಧ್ಯಸ್ಥಿಳೆ ಮುಂತಾದ “ದಿವಾಣಿ” ಬಾಬುಗಳ ಬಗ್ಗೆ ಕಾಯದೆ 
ಗಳಾಗಿದ್ದವು (ಹಿಂದುಇ, ೬೨). 1 ದಿವಾಣಿ * ಬಾಬು) 

ದಿವಾನ್‌ "ದಿವಾಣ' ನೋ. 

ದಿವಾನ್‌*ಚೇರಿ, ದಿವಾನ್‌ ಕಛೇರಿ (ನಾ). ಸಿವಿಲ್‌ ಬಾಬತ್ತಿನ ವಿಷಯ 
ಗಳನ್ನು ನಿರ್ಣಯಿಸುವ ಕಚೇರಿ: ೧೮೧೩ ಇಸವಿ ದಾಖದಪ್ತರ ಕಂನಡಿ 
ಹಿರಂಣ್ಕಪ್ಪ ದಿರ್ವಾಕಚೇರಿ ಹಜೂರು (ಮೈಅರಿ, ೧೯೨೯, ೯೪-೪; 1813). 
ದಿವಾನ್‌ಕಛೇರಿ : ಕಛೇರಿಗಳು-೧ ದಿರ್ವಾ ಕಛೇರಿ... ೧೮ ಜಿಲ್ಲೋ 
ಕಛೇರಿ (ಮಜಾವಂ, 11, ೩೮). [ದಿವಾನ್‌ (ದಿವಾಣ) + ಕಚೇರಿ] 


೩೯೨೨ 


ದಿವಾಸ್ವಾಪ 


'ದಿವಾನ್‌ಕಛೇರಿ "ದಿವಾನ್‌ ಕಚೇರಿ' ನೋ. 


ದಿವಾನ್‌ಖಾನೆ "ದಿವಾಣಖಾನೆ' ನೋ. 
ದಿವಾನ "ದಿವಾಣಿ' ನೋ. 
ದಿವಾನಖಾನ "ದಿವಾಣಖಾನೆ' ನೋ. 
ದಿವಾನಖಾನೆ "ದಿವಾಣಖಾನೆ' ನೋ. 
ದಿವಾನಗಿರಿ "ದಿವಾಣಗಿರಿ' ನೋ. 
ದಿವಾನಾ (ಗು). ಮೂರ್ಥ್ಪನಾದ ; ಫೆದ್ದ ; ಹುಚ್ಚಾದ: (8). 
[ «ಪಾರ. ಹಿಂ. ದೀವೂನಾ; ಮರಾ, ದಿವಾಣಾ, ದಿವಾನಾ] 
ದಿವಾನಾಡಿ (ನಾ). ಶರೀರದ ಎಡಭಾಗದಲ್ಲಿರುವ ನಾಡಿ: ಈ ಸ್ತ್ರೀಿರುಷ 
`ನಾಡಿಗಳಿಗೆ ದಿವಾನಾಡಿಗಳೆಂತಲೂ, ರಾತ್ರಿನಾಡಿಗಳೆಂತಲೂ ವ್ಯವಹಾರ 
ಉಂಟು (ಹಸಾರ, ೪-೩ ತಾತ್ಮರ್ಯ), "ಪುರುಷನಾಡಿ' ಪರಾ. [ಸಂ.] 
ದಿವಾನಿ 'ದಿವಾಣಿ' ನೋ. 
ದಿವಾನು "ದಿವಾಣ' ನೋ. 
ದಿವಾಬಲಿ (ನಾ). ಹಗಲಿನಲ್ಲಿ ಬಲಿಷ್ಕವಾದುದಂ: ಲಲನಾ ವೃಶ್ಚಿಕ ತೌಳಿ 
ಕುಂಭ ಹರಿಗಳಿ' ಶೀರ್ಷೋದಯಂಗಳಾ್‌ ದಿವಾಬಲಿಗಳ್‌ (ಜತತಿ. ೧-೩೯). 
[ಸಂ. ದಿವಾಬಲಿನ್‌ ] 
ದಿವಾಮಧ್ಯ (ನಾ). ದಿನದ ಮಧ್ಯದ ಅವಧಿ; ಮಧ್ಯಾಹ್ನ. [ಸಂ.] 
ದಿವಾಮೈಥುನ (ನಾ). ಹಗಲಿನಲ್ಲಿ ನಡೆಸುವ ಸಂಭೋಗ: ದಿವಾ 
ಮೈಥುನ ದಿವಾನಿದ್ರೆಗಳಂ ಮಾಡಲಾಗದಂ (ವಿವೇಕ, ೦80); ವಿವಾಹವಾದ 
ಸ್ತ್ರೀಯಲ್ಲೂ ದಿವಾಮೈಥುನವನ್ನು ಈ ನೆಲೆಯ ಗೃಹಸ್ಥನು ಬಿಡುತ್ತಾನೆ 
(ಭಾರದ. ೧೮೪). [ಪಂ,) 
ದಿವಾಮೈಥುನವಿರತ (ನಾ). [ಜೈನ] ಹಗಲಿನಲ್ಲಿ ನಡೆಸುವ ಸಂಭೋಗ 
ಅಥವಾ ಅದರ ಬಯಕೆಯನ್ನು ನಿಷೇಧಿಸುವ ವ್ರತವನ್ನು ಕೈಗೊಂಡ 
ವನಂ: ದರ್ಶನಿಕ ದರ್ಶನೀಕನೆಂದು ಅರ್ಥ ಅನಂತರದಲ್ಲಿ `ವೃತಿಕಃ 
ವ್ರತಿಕನೆಂದು . . . ದಿವಾಮೈಥುನವಿರತೌಃ ದಿವಮೈಥುನವಿರತವೆಂಬೀ, 
ಸಚ್ಚಿತ್ತದಲ್ಲಿಯೆಯಿಹುದು (ಸಾಗಾಧೆ. ೨೯-೨). 
[ ದಿವಾವೊಧುನ + ವಿರತ] 
ದಿವಾಮೈಥುನ ವಿರತಿ (ನಾ). [ಜೈನ] ಹಗಲಿನಲ್ಲಿ ಸಂಭೋಗವನ್ನು 
ಅಥವಾ , ಅದರ ಬಯಕೆಯನ್ನು ನಿಷೇಧಿಸಂವ ವ್ರತ: 
ದಿವಾಮೈಥುನವಿರತಿ: -ಇಲ್ಲಿ ಮೈಥುನ ಶಬ್ದಕ್ಕೆ ವಿಶಾಲವಾದ ಅರ್ಥವಿದೆ. 
ಮೈಥುನವೆಂದರೆ ಕೆವಲ ಕಾಯಿಕ ಭೋಗವೆಂದಿಷ್ಟೇ ಅಲ್ಲ. . . ಮನ 
ವಚನಗಳು ಶುದ್ಧ ವಾಗಿರುವ ಉದ್ದೇಶದಿಂದ ದಿವಾಮೈಥುನವಿರಶಿಯನ್ನು 
ಜೈನಶಾಸ್ತ್ರಗಳು ಒತ್ತಿ ಹೇಳುತ್ತಿವೆ (ಜೈನಪ, ೪೭೨). 
[ ದಿವಾಮೈಥುನ 4 ವಿರತಿ] 
ದಿವಾರಾತ್ರ (ನಾ). ಎ ದಿವಾರಾತ್ರಿ. [ಸಂ.] 
ದಿವಾರಾತ್ರಿ (ನಾ). ೧. ಹಗಲು ಮತ್ತು ರಾತ್ರಿ: ದಿವಾರಾಶ್ರಿಯುಳ್ಳನ್ನಬರೆ 
ಎನ್ನ ಮನ ಜಿಹ್ವೆ ನೇತ್ರಂಗಳಿಗೆ ಬಂಧನಂಗಳೆಂಬಿವು ಮುಂದುಗೆಡುವವಯ್ಕ 
(ಘನವ. ೩-೧) ; ಅಂದು ಮೊದಲಾಗಿ ವಹಲಿನಿ ದಿವಾರಾತ್ರಿಯೊಳ್ಳುಂದದೆ 
ಕ ೈತಾಂತನಂ ನಾನಾವಿಧಾನೆಗಳಿಂದೆ ಪೂಜಿಸುತಿರ್ದಳು (ಜೈಮಿಭಾ, ೨೭-೧೭). 
೨. ಹಗಲು ಅಥವಾ ರಾತ್ರಿ: (8). "ದಿವರಾತ್ರಿ? ಪರಾ. 
[ ಸಂ. ದಿವಾರಾತ್ರ 
ದಿವಾವಸಾನೆ (ನಾ). ಎ ದಿವಸಾಂತ. [ದಿವ * ಅವಸಾನ] 
ದಿವಾಸ್ವಾಪ (ನಾ). ಹಗಲಿನಲ್ಲಿ ಮಾಡುವ ನಿದ್ದೆ ; ಹಗಲುನಿದ್ದೆ : ಶ್ರೀ 
ಪದ್ಮದೊಳೊದವೆ ಮನಸ್ತಾಪಂ ಪುಟ್ಟಿದುದೊ ತಮಗೆ ರುಜೆಯಾಯ್ತೊ 
ದಿವಾಸ್ವಾಪ[ಪಾಕಾ, ದಿವಸ್ತಾಪ]ದಿನೆನೆ ನಯಮಿಟ*ದವೊಲೊಬ್ಬದುವು 
ಮಧುಪ್ರವೇಶದೊಳ್‌ ಕುಮುದಂಗಳ್‌ (ಲೀರಾವ. ೪-5೭). [ಸಂ.1 


ದಿವಾಳಿ, 


ದಿವಾಳ್ಕಿ,, ದೀವಳಿ (ನಾ). ಎದೀಪಾವಳಿ: “ದಿವಾಳಿ (ದಿವಳಿ)- ದೀಪಾವಲೀ” 
(ತದೃಕೋ, ೧೯); ನಿವಾಳಿಗೆ ತಂದ ಬಟ್ಟೆ ಕಚ್ಚೆಗೆ ಆದರೆ ದಿವಾಳಿಗೆ ಏನು 
ಮಾಡ್ಕಾನು? (ಗಾದ). ದೀವಳಿ: ದೀವಳಿಯ ಚತುರ್ದಶಿಗಳೊಳಾವಗಮಲು 
ಗಗನವೆಲ್ಲಮಂ ಮನಾಡಿಸಿಕೊಂಡಾ ವಾಸರೆದೊಳು ಕಟ್ಟಿದೊಡೇವೇಟ್ಟುದೆ 
ಭೂತರೆಕ್ಷೆಯೆಂಬರ್ಮೂಢರ್‌ (ಸಮಪ, ೩೭೮-೧೩ ಅನುಬಂಧ). 

[ ಆಸಂ. ದೀಪಾವಲೀ] 

ದಿವಾಳಿ, (ನಾ). ೧. ಎಲ್ಲವನ್ನೂ ಕಳೆದುಕೊಂಡು ದಾರಿದ್ರ್ಯಕ್ಕೆ ಗುರಿ 
ಯಾ ದವನಂ; ಪಾಪರು ;ನಿರ್ಗ ಶಿಕ; ನಾದಾರಿ (ಉಕ) : 
ಧನವಿದ್ದರೂ ಕೊರಗುವ ಸ್ಥಿತಿಗೂ ದಿವಾಳಿಯ ಕೊರೆಗುವ ಸ್ಥಿತಿಗೂ 
ವ್ಯತ್ಕಾಸವುಂಟೇ (ಜೀವಾತ್ಮ, ೨೭೩), ೨. ಅತಿಯಾದ ಖರ್ಚು; 
ದಂಂದಂಗಾರಿಕೆ; ಅಂದು ಸೇತುರಾಮುನಿಗೆ ದಳ್ಳಾಳಿಗಳಿಂದ ವಿಶೇಷ ಹಣವು 
ಸಿಕ್ಕಿದ್ದಿತು. ಅದರ ದಿವಾಳಿಯಲ್ಲಿ ಮದಿರಾಪಾನ ಅಧಿಕವಾಯಿತು (ಜಯಂತ. 
೩೬೩), 

ದಿವಾಳಿ ಎಬ್ಬಿಸು - ಏನೂ ಉಳಿಯದಂತೆ ಮಾಡು : ಮನೆಯನ್ನು 
ಗುಡಿಸಿಬಿಡಲು ನನಗೆ ಯಾವಾಗ ಅವಕಾಶವಾದೀತು ಎಂಬುದೇ ಟಿಳಕರ 
ಚಿಂತೆ. ನಾನು ಹೊರೆಬಿದ್ದೆನೋ, ಅವರು ದಿವಾಳಿ ಎಬ್ಬಿಸಿದರೇ, ಆಮೇಲೆ 
ನನ್ನ ಶಂಖವಾದ್ಯ! (ಸ್ಮೃತಿಚಿ, ೩೧೯). ದಿವಾಳಿ ಏಳು - ಎಲ್ಲವನ್ನೂ 
ಕಳೆದಂಕೊಂಡು ದಾರಿದ್ರ್ಯಕ್ಕೆ ಗುರಿಯಾಗು; ಪಾಪರಾಗು : ಆತ 
ಯಾವುದೋ ವ್ಯವಹಾರದಲ್ಲಿ ಸಿಲುಕಿಕೊಂಡು ದಿವಾಳಿ ಏಳುವ ಸ್ಥಿತಿಗೆ 
ಬಂದ (ಕೂಂ). ದಿವಾಳಿ ತೆಗೆ - ೧. ಪೂರ್ಣ ದಾರಿದ್ರ್ಯಕ್ಕೊಳಗಾಗಂ ; 
ನಿರ್ಗತಿಕವಾಗು : ಕನ್ನಡ ಕಂಪನಿ ದಿವಾಳಿ ತೆಗೆಯುವ ಸ್ಥಿತಿಗೆ ಬಂದು 
(ನಾಪೋಲೀ, ೧೬೧). ೨. ಎ ದಿವಾಳಿ ಎಬ್ಬಿಸು: ಇದರ ವ್ಯವಹಾರವನ್ನೆಲ್ಲ 
ಸೆಕ್ರೆಟರಿಯ ಕೈಗೊಪ್ಪಿಸಿಬಿಟ್ಟರೆ ಎಲ್ಲ ದಿವಾಳಿ ತೆಗೆದು ಬಿಟ್ಟಾಳು (ಬದು, 
೧೪೧), ದಿವಾಳಿದಾಸ - ನಿರ್ಗತಿಕ ; ದರಿದ್ರ : ಅವನೇನೋ ದಿವಾಳಿದಾಸ 
ನಿರಬಹುದು (ವಿಧಿವೈ. ೩೨). ದಿವಾಳಿಯಾಗು ಎ ದಿವಾಳಿ ತೆಗೆ ೧: ಇಂದು 
ಶ್ರೀಮಂತರಾಗಿದ್ದವರು ನಾಳೆ ದಿವಾಳಿಯಾಗುವುದೂ ಇದೆ (ವಿಧಿವೈ. ೯೧) ; 
ಇಂದೋ ನಾಳೆಯೋ ದಿವಾಳಿಯಾಗುವ ಕಾರ್ಪಾನೆ ಅದು (ಸಾವಿಸೆ, ಖ; 
ದಿವಾಳಿಹನುಮ = “ದುಂದಂಗಾರೆ” (ಜಾನಕೋ. ೫). 
[ «ಮರಾ. ದಿವಾಳೂ, ದಿವಾಳೇ ; ಹಿಂ. ದಿವಾಲಾ] 

ದಿವಾಳಿಖೋರ (ನಾ). ೧. ದರಿದ್ರ ; ನಿರ್ಗತಿಕ; ಪಾಪರಾದವನು ; 
ನಿಮ್ಮಲ್ಲಿ ದಯೆಯನ್ನು ಕಂಡು ನಾನು ಯಾವ ಗಾಳಿಗೋಪುರವನ್ನೂ ಕಟ್ಟ 
ಲಾರೆ ಅಥವಾ ನಿಮ್ಮನ್ನು ದಯಾಶೂನ್ಯ ದಿವಾಳಿಖೋರರನ್ನಾ ಗಿಯೂ 
ಮಾಡಲಾರೆ (ಜಯಂತ, ೪೬೮). ೨. ದಂಂದುವೆಚ್ಚ ಮಾಡುವವನಂ ; 
ದಂಂದುಗಾರ : (8), [ «ಮರಾ. ದಿವಾಳಖೋರ್‌) 

ದಿವಾಳಿತನ (ನಾ). ಸಾಲ ತೀರಿಸಲಾಗದಿರಂವುದು ; ಪಾಪರಾಗಂವುದಂ : 
ದಿವಾಳಿತನ ಮತ್ತು ಶೋಧಾಕ್ಷಮತೆ (ಧಾಧಾನ. ೨೯೪). 

[ ದಿವಾಳ್ಮಿ + - ತನ) 

ದಿವಿ (ನಾ). ೧. ಸ್ವರ್ಗ; ದೇವಲೋಕ : ಕೊಟ್ಟಿಗೆ ಮನೆಯಲ್ಲಿ ಅಟ್ಟವು 
ದಿವಿಯಲ್ಲ ಘಟ್ಟವು ಮೇರು ತಾನಲ್ಲ (ಇಂಡಾಪ. ೧೧೧-೪೨) ; ಓ ದಿವ್ಮ 
ಚೇತನೆಗಳೆ , , . ಬುವಿಗೆ ದಿವಿಯ ತನ್ನಿ!-(ಅನಿಕೇ. ೨೧-೬). ೨. ಗಗನ; 
ಆಕಾಶ; ಇಂದುರುಚಿ ಬಲಿದುದೊ ಹರಸ್ಮೇರಂ ದಿವಿಯೊಳಾಕಾರೆವತಾಯ್ತೊ 
'ಹಿಮಂದಳೆದುದೋ ಕಠಿಣಮಂ ಸುಧೆ ಬೆಳೆದಚಲಮಾಯ್ತೊ . . . ಎನೆ ರೆಜ 


ತಾದ್ರಿ ರಂಜಿಪುದು (ಬಸಪು. ೧-೩೮) ; ಭರತನು ಮೇಣು ಮುಂದಲೆವಿಡಿದು 


ನೆಲಕಪ್ಪಳಿಸಿ ಚಿಮ್ಮಿದ ದಿವಿಗೆ ಮಂದರೆಯಾ (ಆನಂರಾ. ೨-೩-೨೫), ೩. ದಿನ; 
ಹಗಲಂ. ೪. [ಗಣಿತ] ಸೊನ್ನೆ ಎಂಬುದರ ಸಂಕೇತ: ಗಗನಾಂಬರ 


ದಿವಿಯು ಶೂನ್ಯಂ (ಭಾಸ್ಕರ, ೭೪-೬). [ ಸಂ. ದಿವ) 


ತಿಚಾ ಸಾ ಯಾನಾ. 


೩೯೨೩ 


25 


40 


45 


ದಿವಿಜಗಜ 


ದಿಎಜ (ಗು). ೧. ಸ್ವರ್ಗದಲ್ಲಿ ಹುಟ್ಟಿದ,- ಜನಿಸಿದ ; ದೇವಲೋಕಕ್ಕೆ 
ಸಂಬಂಧಿಸಿದ ; ಶ್ರೇಷ್ಠವಾದ. "ದಿವಿಜಕಂಜ' ಪರಾ. (ನಾ). 
೨. ಸ್ವರ್ಗದಲ್ಲಿ ಹುಟ್ಟಿದವನು; ದೇವತೆ: ದಿವಿಜನೋ ಫಣಿನಾಯಕನೋ 
ಮನೋಭವನಿವಂ ಕರೆಮೊಪ್ಪಿದಂ (ಕವಿಂ. ೧-೧೪೦); ಪೆಂಫಿನ ಜಿತ 
ಶತ್ರುವುಂ ವಿಜಯಸೇನೆಯುಮಾರ್ವರೆ ಪುಣ್ಯಭಾಜನರ್‌ ಎಂದು ದಿವಿಜ 
ರೆಲ್ಲಂ ಫೊಗಟಿ (ಅಜಿಪು. ೪-೧೯ ವ) ; ವನಜಜ ಬನ್ನಿಂ . , . ಪದಾವನತಿ. 
ಯಿನೇಟ್‌ ಮಹೇಂದ್ರ ದಿವಿಜರ್‌ ಪೆಗೆ ಬಾರಿಸವೇಡೆನುತ್ತೆ . , . ಸುಪ್ತಿ 
ಯೊಳ್‌ ಕನವರಿಸುತ್ತುಮಿರ್ಪ ಹರಿ ಗೋಪಿಗೆ ವಿಸ್ಮಯಮಂ ನೆಗಟ್ಟಿದಂ 
(ಜಗವಿ. 8-86), ೩. [ಛಂದ] ಒಂದಂ ಅಕ್ಷರಗಣ; ನಗಣ (ಲ ಲಲ): 
ದಿವಿಜ ದಿನಾಧಿಪ ಭಾನು ಶೀತಕರಂಗ್ನಿಯೆಂದಿವು ನೆರೆದಿಂಬೆನೆ ಬಂದೂಡಾ 
ಯತಿ ಹತ್ತಅತ್ತವತರಿಸಿರ್ದೊಡಮಂಬುಜಾಯತಲೋಚನೇ ನವನಲಿನಂ 
(ಛಂದೋಂಬು, ೨-೧೫೭), [ ಸಂ. 
ದಿವಿಜಗ್ಗಲವಲ್ಲಹ ಎ ಒಂದು ಬಿರುದಂ: ಒಗಬಳ್ಳಿಯುಳೆಜೌದು 
ವಿಚಕೊಂ ಗುಣಶೀಲರಾಣಿದ ಸೀ »« * ವೊಟ್ಟಿರಾವ ಕೊವಳಾಟ 
ಮಹೇಸ್ವರ ದಿವಿಜಗ್ಗಟವಲ್ಲಹ ಪೆಂಮಾಳ್ವಆಸ್‌ (ಎಕ. ತುಮಕೂ, 
೯೧-೧೮ ; ಸು, 776). [ಸಂ.] 
ದಿವಿಜಕಲ್ಪಲತೆ (ನಾ). [ಛಂದ] ಒಂದಂ ಅರ್ಧಸಮವೃತ್ತದ ಹೆಸರು: 
ಪಾವಕಾಮರಗಣಾನಲಂ : ಲಗಂ ದಿವಿಜಚಂದ್ರಕುಮುದಾರಿ ಪುವಕಂ 
ಭಾವಿಸುತ್ತುಮಿರೆ ಕೋಮಲಾಂಗಿಯೇ ದಿವಿಜ [ಪಾಕಾ. ಕೋಮ 
ಲೋಕ್ತಿ ಸಂಭವಿಸೆ] ಕಲ್ಪಲತೆಯಯ್ತ, ನಾಮದಿಂ (ಧಂದೋಂಲು. 
೩-30೮): [ದಿವಿಜ * ಕಲ್ಕಲತೆ] 
ದಿವಿಜಕಾಂತೆ (ನಾ). ದೇವತಾಸ್ತ್ರೀ ; ಅಪ್ಸರೆ : ಅವಯವಶೋಭೆಯಿಂ 
ದಿವಿಜಕಾಂತೆಯರಂ ಮಿಗುವೀ ವಿಲಾಸಿನೀನಿವಹದ ವಕ್ವದೊಳ್ಳೆರಸಿಜಂ 
.-. ನೇತ್ರದೊಳ* ಕುವಳಯಮಲ್ಪೆ ಮಚ್ಚರಿಸುತಿರ್ಪುವು (ಮಲ್ಲಿಪು. ೬-೯೨) 
[ ದಿಂಜ + ಕಾಂತೆ] 
ದಿವಿಜಕುಜ (ನಾ). (ಕೇಳಿದಂದನ್ನು ನೀಡುವುದೆಂದು ನಂಬಲಾದ) ದೇವ 
ಲೋಕದ ವೃಕ್ಷ; ಕಲ್ಪವೃಕ್ಷ: ದಿವಿಜಕುಜಂಗಳಾರವೆಗಳಾದುವು ಸಿದ್ಧರಸಂ 
ತಟಾಕಮಾದುವು (ಪಂರಾಮ. ೩-೧೧೯) ; ದಿವಿಜಕುಜಂಗಳ್‌ ಪುಟ್ಟಿದುವು 
(ವರ್ಧಪು. ೭-೨೦) ; ದಿವಿಜಕ:ಜದೇಳ್ಗೆ ಕೀಳ್ತಡೆ ಸುವಸ್ತ್ರಮಣಿಭೂಷಣಂಗಳಂ 
ಪದೆದಿತ್ತ೦ (ರಾಜಕೇ, ೧೨-೯), ದಿವಿಜ *- ಕುಜ) 
ದಿವಿಜಕುಜಾತ (ನಾ). - ದಿವಿಜಕಂಜ : ಸಕಳಫಳ್ಳಿಶ್ಚರ್ಯದಿಂ ಲೋಕಮಂ 
ರಕ್ಷಿಸುತ್ತಿರ್ಕ್ಕಾ ಪೂರ್ಣ ಚೇತೋರಥಯುತಂ ಕಮಳಾಕಲ್ಪವಲ್ಲೀವಿಳಾಸಾ 
ವಸಥಂ ಶ್ರೀವಿಷ್ಣುದಂಡಾಧಿಪ ದಿವಿಜಕುಜಾತಂ (ಎಕ. ೪, ಬೇಲೂರು. 
೧೭-೨೭ ; 1136). [ರಿವಿಜ+ಕುಜಾತ] 
ದಿವಿಜಕ್ಷ್ಮಾಜ (ನಾ). ಇ ದಿವಿಜಕುಜ: ಪತಾಕಾನ್ವಿತಂಗಳ್ಳಿವಿಜಕ್ಷ್ಮಾ ಜಪುಸೂನ 
ಪ್ರಸರ ಸರೆಯುತಂಗಳ್ಮಹಾಪುಪ್ತಕಂಗಳ್‌ (ರಾಜೀ. ೧೪-೧೦೬). 
[ ದಿವಿಜ * ಕ್ಷ್ಮಾಜ) 
ದಿವಿಜಖೇಟಕ (ನಾ) .2ದಿವಿಜಪುರ : ಸವವಯಸ ದಿವಿಜಖೇಟಕ ನವಪೇಟಕ 
ನಿಕರಮಗಲದಿರಲಬ್ಮಿಯ ಮೇರುವ ಕೆಲದ ಗಿರಿಕದಂಬಕದವಜ್ಞೆಯಂ 
ಪೋಲ್ಡುದಾ ಕುಮಾರನ ಕೆಲದೊಳ್‌ (ಕಾಂತಿಪು ೧೦-.೮೧). 
[ ದಿವಿಜ ೪ ಖೇಟಕ ) 
ದಿವಿಜಗಜ (ನಾ). ವೇವಲೋಕದ ಆನೆ; ಐರಾವತ: “ಐರಾವಣಮಭ್ರ 
ದ್ವಿ ಪಮೈರಾವತವುಭ್ರಮೂಪ್ರಿಯಂ ದಿವಿಜಗಜಂ” (ವಸ್ತುಕೋ. ೭-೩೭); 
ದಿವಿಜಗಜಂ ಸಜ್ವರದಿಂದವೆಟ್ಟು ದು (ಖಗವಿ, ೧೬-೧೩ರ) ; ದಿವಿಜಗಜಾಗ್ರ 
ದೊಳಿರ್ದುಂ ಭುವನಾಗ್ರದೊಳಿರ್ದನೆನಿಸಿದಂ 
[ ದಿವಿಜ + ಗಜ) 


XVI, 


(ಚಂದ್ರಪು. ೧೨-೧೬೫). 


ದಿವಿಜಚಾಪ 


ದಿವಿಜಚಾಪ (ನಾ). ಕಾಮನ ಬಿಲ್ಲಂ ; ಇಂದ್ರಚಾಪ : ದಿವಿಜಜಾಪಮೆಂತಂ 
ಶುಟೆ ಭವವಿಭವಾಭಿಜಾತ್ಯಮೆಂತುಮನಿತ್ಯಂ (ಸುಕುಮಾ, ೧೨-೨೭), 


[ ದಿವಿಜ * ಚಾಪ] 
ದಿವಿಜಜನ (ನಾ). ದೇವಲೋಕದ ಜನ; ದೇವತೆಗಳ ಸಮೂಹ: 
ದಿವಿಜಜನಸೇವಿತಂ ುವನವಂದ್ಯವಹಾಹ್ಲಾದಿತತ್ರಿಲೋಕಂ (ಆದಿಪು. 


೧೦-೫೮); ನಿನಗನ್ವರ್ಥಂ ಶ್ರೀಧರವಿನುತಾಹ್ವಯಮೆಂದು ಪೊಗಟ್ಟು ದಾ 
ದಿವಿಜಜನಂ (ಜಂದ್ರಪು, ೪-೬೮). (ದಿವಿಜ + ಜನ] 

ದಿವಿಜತಟಿನಿ (ನಾ). ದೇವಲೋಕದ ನದಿ; ದೇವಗಂಗೆ : ಅರ್ಜುನನ 
ತಲೆಯನಾತನ ಸುತಂ ಕೊಚ್ಚಿ ಕೆಡಹಲಿ ತಿಂಗಳುಅಕಾಹವದೊಳೆಂದುಚ್ಚರಿಸಿ 
ಶಾಪಮಂ ಕೊಟ್ಟಡಗಿದಳ್ಳಲದ ಮಧ್ಯದೊಳ್ಳಿವಿಜತಟಿನಿ (ಕೃಮಿಭಾ. 
೯-೩೨). [ದಿವಿಜ ೬ ತಟಿನಿ] 

ದಿವಿಜತನಯ (ನಾ). ೧. ಇಂದ್ರನ ವಂಗ. ೨. ಅಜರ್ಣನ : ದಿವಿಜತನ 
ಯಂಗೆ ಮುಖ್ಯಂ ರವಿಜಂಗಂದಾದನೆನಗೆ ಕಣ್ಣೊಳ್‌ ಕಾಣಂ ಕಿವಿ 
ಯೊಳ್‌ ಕೇಳಂ ಕಾಣ್ಬಂದವೆಂತು ಕೇಳ್ವಂದುಮೆಂತು ತಲೆಯಿಲ್ಲದರಂ 
(ಗದಾಯು, 8-೩೬), ೩. ಜಯಂತ. ೪. ವಾಲಿ. 

[ ದಿವಿಜ + ತನಯ] 

ದಿವಿಜತುರಂಗ (ನಾ). ದೇವಲೋಕದ: ಕಂದಂರೆ ; ಇಂದ್ರನ ಪಟ್ಟದ 
ಕಂದುರೆ ; ಉಜ್ಜಿ ಶ್ರವಸ್ಸು : “[ ತುರಗಮ]ದುಚ್ಚೈ ಶ್ರವಸಮದುವೆ 
ದಿವಿಜತುರಂಗಂ” (ವಸ್ತುಕೋ. ೭-೩೬), ದಿವಿಜ * ಶುರೆಂಗ್ಲ] 

ದಿವಿಜತೆ (ನಾ). ದೇವತೆಯಾಗಿರಂವಿಕೆ : ದೇವಲೋಕದಲ್ಲಿ ಹಂಟ್ಟಿರಂ 
ವಿಕೆ; ದೈವತ್ಕ ಶ್ವ: ದಿವಿಜತೆಯಿಂ ದಿವಸಂಗಳ ಪವಣಅಸಯಲ್ಪಾರದಾದೊಡ್ಬು 
ಸೊಗಯಿಸಿ ತೋರ್ಪವಯವದಿಂಡಂ ಪದಿನೆಂಟು ಬರಿಸದಾಕೃತಿಯಿನಬ್ದ 
ಮುಖಿ ಕಣ್ಣೆಸೆದಳ್‌ (ಕಾದುಪೂ. ೬೮೦) ; ದಿವಿಜತೆಯ ಮೂರ್ತಿಯೆ 
ಮೆಯ್ಯಿಕ್ಕುವುದು ತಾನೆ ಗಡ ವಣಣ್ಣುದದು ಚೆಲ್ವಲ್ತೆಂದವನ ಮನುಜತೆಯ 
ತನು ನೋಟ್ಬವರೊಳ್‌ ಮಾಣಿಸಿದುದಾದಮೆಮೆಯಿಕ್ಕುವುದಂ (ಂದ್ರಪು. 
೪-೮೩), [ ಸಂ.ದಿವಿಜತಾ] 

ದಿವಿಜದಲ್ಲಣ (ನಾ). ದೇವತೆಗಳಿಗೆ ಹೆದರಿಕಿಯನ್ನುಂಟುಮಾಡುವವನಂ; 
ದೇವತೆಗಳನ್ನೂ ತಲ್ಲಣಗೊಳಿಸಂವವನಂ; ದಿವಿಜದಲ್ಲಣ ಜೀಯ ಕಾದು 
ವನಿವನು ಸಾವನ್ನೆವರ ಸವೆಯನು ಸಮರವಲಿ ನಿಪುಣ (ಕೌಶಿರಾ. ೩೦-೨೨). 

[ ದಿವಿಜ * ತಲ್ಲಣ (<ತಲ್ಲಟ) ] 

ದಿವಿಜದೀರ್ಥಿಕೆ (ನಾ). ದೇವಲೋಕದ ನದಿ; ಗಂಗಾನದಿ: 
ಅಂತು | ಪಾತಾಳಮೂಲಂಬರಂ ಮುಲುಗಿ ದಿವಿಜದೀರ್ಥಿಕೆಯೊಳ್‌ 
ಮುಲುಗಿ ನೆಗೆವ ಅಭ್ರಮೂಪತಿಯಂತೆ ನೆಗೆಯಲೊಡಂ (ಜಂದ್ರ ಪು. 
8-೪೩ ವ್ರ. [ದಿವಿಜ * ದೀರ್ಥಿಕೆ) 

ದಿವಿಜಧುನಿ (ನಾ). ದೇವಲೋಕಓ ನದಿ; ಗಂಗಾನದಿ: ಸ್ಪುರಿಪಾಭದಾ 
ನದಿಯುತ್ತರಗಿರಿಯೆಲ್ಲಮನತಿಕ್ರಮಿಸಿ ಬಳಿಕೆ ಫಿನಲ್ವರಿದು ಕುರುವಹದೊಳ್‌ 
ಸಾಗರೆಮಂ ಕೂಡಿದುರು ದಿವಿಜಧುನಿಯಂತೆಸೆ8ೊಂ (ವಿಷ್ಮುಪು, ೭-೬೧). 

[ ದಿವಿಜ * ಧುನಿ] 

ದಿವಿಜಧೇನು (ನಾ). (ಕೇಳಿದುದನ್ನು ಕೊಡುವುದೆಂದು ನಂಬಲಾದ) 
ದೇವಲೋಕದ ಹಸಂ; ಕಾವಂಧೇನಂ : ಶರಣ'ಬೊರಟದ ಬಂಕತಂದೆಗೆ 
ಕೊಜಡು ಕೊನರ್ದು ನಿಮಿರ್ದವೊಲು ಅಚ್ಚರಿಯ, ದಸರಯ್ಯಗಳ ದಿವ್ಯ 
ಶಿರೋದಿವಿಜಧೇನು ಕರದ ಕಣುಗಳನೀದವೊಲು (ಬಸಿ್ರ, ೩೮-೪೦). 

[ ದಿವಿಜ + ಧೇನು] 

ದಿವಿಜನದಿ (ನಾ). ದಿವಜಧಂನಿ: ದಿವಿಜನದೀತರಂಗಧತೆ೦ಂ ನಿಜನಿರ್ಮಲ 
ಕೀರ್ತಿವಲ್ಲಿ ಭೂಭುವನಮನಾವಗಂ ಪುದಿವಿನಂ . , . ತಳೆದಂ ಸರೆಸ್ವತೀ 
ಶ್ರವಣವಿಭೂಷಣಪ್ರಧಿತವಾಗ್ವಿಭವಂ ಕವಿತಾಮನೋಶರಂ (ಪಂಲಾಮೂ. 


೩೯೨೪ 


48 


ದಿವಿಜಮಹೀಜ 


೧೨-೯೯) ; ದಿವಿಜನದಿಯ ಕೈರವಂಗಳ ಕುಟ್ಮಳಾವಳಿಗಳೋ ಮಿಸುಪ ಶೋರ 
ಮಲ್ಲಿಗೆಯರಳಿನಿಂ ವಿಷ್ಣುಪದವನೊಲಿದಾರಾಧಿಸಿದಳೋ ನಿಶಾನಾರಿ ಎನೆ 
ತರೆಳತಾರಾಳಿ ಕಣ್ಣೆಸೆದುದು (ಹಠಕಾ, ೩-೭೯). 
ದಿಎಜನದಿಯಾತ್ಮಜಗಂಗೆಯ ಪುತ್ರ; ಭೀಷ್ಮ: ದಿವಿಜನದಿಯಾತ್ಮಜಗೆ 

ನಗುತಸುರಾರಿಯಿಂತೆಂದ (ತಿಮ್ಮಶಾಂ, ೨-೪೫), [ದಿವಿಜ * ನದಿ) 

ದಿವಿಜನದೀಸೂನು (ನಾ). ಗಂಗೆಯ ಪುತ್ರ ; ಭೀಷ್ಮ : ಕವಲಂಬುಂ ಶಲೆ 
ಗಿಂಬಿನ ಕವುಳುಡೆ ಶರಿಮಂಚವೆರೆಸಿದರಲೆಯ ಹಾಸೆಂಬಿವು ಬಾಣಗಣ 
ದಿನೆಸೆದಿರೆ ದಿವಿಜನದೀಸೂನು ಶಸ್ತ್ರಶಯನದೆೊಳಿರ್ದಂ (ಗದಾಯು, ೫-೩೯). 

[ ಸಂ.] 

ದಿವಿಜನಾಯಕ (ನಾ). ದೇವತೆಗಳ ಒಡೆಯ್ಯ-ಪ್ರಭಂ ; ದೇವೇಂದ್ರ : 
ಮಂದರಶೈಲಮಂ ದಿವಿಜನಾಯಕನೆಯ್ತರೆ . . . ಪಾಂಡುಕದಿನಾ ಗಿರಿರಾಜ 
ವಿಲಾಸಮಟಕ್ಕಿಯಂ ತಂದುದು (ಶಾಂತಿಪು, 8-೨). [ ದಿವಿಜ + ನಾಯಕ] 

ದಿವಿಜನಿಕಾಯ (ನಾ). ದೇವತೆಗಳ ಗುಂಪ್ರೆ,-ಸವಂೂಹ: ದಿವಿಜನಿಕಾಯದ 
ಜಯಜಯರವದಿಂದಂ . . . ಎಸೆದುದು ಸಮವಸರಣ ದುಂದುಭಿನಿನದಂ 
(ಆದಿಪು. ೧೪-೧೩೬) [ ದಿವಿಜ * ನಿಕಾಯು) 

ದಿಎಿಜನಿವಾಸ (ನಾ). ದೇವತೆಗಳ ವಾಸಸ್ಥಾನ; ಸ್ವರ್ಗ: ದಿವಿಜನಿವಾಸಂಗಳ 
ದಿವಿಜವಿಟಪಿಗಳೆ . . , ವಿಶೇಷಸುಖಮನೊಸೆದನುಭವಿಸುತುಮಿರೆ ಪಲವು 
ಕಾಲಮಂತಾ ದಿದಿಜಂ (ವರ್ಥಪು. ೧೦-೫೫), (ದಿವಿಜ ನಿವಾಸ] 

ದಿವಿಜಪತಿ (ನಾ). ಎದಿವಿಜನಾಯಂಕ : ಕಂಡಂ ದಿವಿಜಪತಿ ತನ್ನ ಮುನ್ನಿನ 
ಭವಮಂ (ಕಾಂತಿಪು. ೭-೧೯); ಅದು ಗುಹ್ಮಕೋಪಗತಸಂಪದಮೆಂದಕುಲೀನ 
ಮೆಂದು ಬಹುವಿಷಧರಮೆಂದೊದವಿದ ಮಹತ್ವದಿಂದಿಬಕಿಪುದು ಧನಪತಿ 
ದಿವಿಜಪತಿ ಫಣಾಪತಿಪುರಮಂ (ಪುಷ್ಪಪು. ೨-೩೩), [ದಿವಿಜ ಪತ್ಯಿ 

ದಿವಿಜಷದ (ನಾ). ೧. ಸ್ವರ್ಗ ; ದೇವಲೋಕ. ೨. ಆಕಾಶ ; ಗಗನ: 
ಶ್ರವಣಭೂಷಣದಿಂದೆ ಹಸ್ತಾಭರಣದಿಂದೆ ದಿವಿಜಪದಮೆಸೆವಂತೆ. ಕುಂತಳ 
ಶ್ರೀಯ ವೈಭವದಿಂದೆ ರಮಣೀಯಕಾಂಚೀಪ್ರದೇಶದಿಂ ಭೂಭಾಗಮೊಪ್ಪು 


ವಂತೆ . , . ವಿಷಯೆ ಕಂಗೊಳಿಸಿರ್ದಳು (ಜೈಮಿಭಾ, ೩೧-೧೦). 
[ ದಿವಿಜ ೬ ಪದ್ಮ) 
ದಿವಿಜಪುರ (ನಾ). ೧, ದೇವತೆಗಳ ಪಟ್ಟಣ ; ಅಮರಾವತಿ : 


ಪಿ. - ದಿವಿಜ ೩: ದಿವಿಜಪಷರ ಯುಗಯುಗದೆ ನಿಲಲನಿಲಂ ಶೀತಕರ 
ತ್ರಿತೆಯಂ ಕಡೆಯೊಳ್‌ ಭವನಿರೆ ಕರಿಗಿರಿಗಣನೆಗಳೊಳಗಂ ತಟಕ್ಕಿಸೆಗುಂ 
ಪದವಿಶ್ರಮಣಂ (ಛಂದೋಂಬು, ೨-೦೯೬), [ದಿವಿಜ ೬ ಪರ್ಕ) 

ದಿವಿಜಪುರಿ (ನಾ). ಇಂದ್ರನ ನಗರ ; ಅಮರಾವತಿ : ಸರಳನೊಂದನೆ 
ತೊಡಚುತೆಚ್ಚೊಡೆ ತೆರಳಿತಗಣಿತಬಾಣವಂಬಿನ ಶರಧಿಮೇರೆಯನೊಡೆದು 
ಬರುತಿರೆ ದ್ಲಿವಿಜಪುರಿಗೆನುತ (ಸಂಧಪ, 50-6೬), ದಿವಿಜ 4 ಪುರಿ] 

ದಿವಿಜಪೇಟಕ (ನಾ). ದೇವತೆಗಳ ಸಮೂಹ : ಬಂದುದು ದೇವ ದಿವಿಜ 
ಪೇಟಕಮನಿತುಂ (ಆದಿಪು ೯-೧೦), [ದಿವಿಜ * ವೇಟಕ ) 

ದಿವಿಜಭವನ (ನಾ). ದೇವತೆಗಳ ವಾಸಸ್ಥಾನ ; ಸ್ವರ್ಗ : ದಿವಿಜಭವನಕ್ಕೆ 
ಹಾ ದಾನವೇಂದ್ರ ನೀನತಿಥಿಯಾದೆ (ಪಂರಾಮಾ, ೧೪-೧೯೯). 

[ ದಿವಿಜ * ಭವನ) 

ದಿವಿಜಮಂತ್ರಿ (ನಾ). ದೇವತೆಗಳ ವಂಂತ್ರಿ ; ಬೃಹಸ್ಪತಿ : “ಅಂಗಿರಸ 
ಸುರೇಜ್ಯಂ ಧಿಷಣಂ ಗೀಃಪತಿ ದಿವಿಜಮಂತ್ರಿ ವಾಚಸ್ಪತಿ ಮತ್ತಾಂಗಿರಸಂ 
ವಾಕ್ಟತಿ ಜೀವಂ ಗುರುವೆಂಬಿನಿತುಮಿವು ಬೃಹಸ್ಪತಿನಾಮಂ” (ವಸ್ತುಕೋ. 
೧೩-೭೩). [ದಿವಿಜ * ಮಂತ್ರಿ] 

ದಿವಿಜಮಹೀಜ (ನಾ). ದೇವಲೋಕದ ವೃಕ್ಷ; ಕಲ್ಪವೃಕ್ಷ : ದಿವಿಜ 
ಮಹೀಜಮಂ ಮನುಜನುಯೊ ಡೆ ಸೈರಿಸೆ ಪಟ್ಟುಗುಂ ಪರಾಭವಂ (ಜಗವಿ. 


೧೮-೬೦), [ದಿವಿಜ * ಮಹೀಜ]. 


ದಿವಿಜರಾಜ 


ದಿವಿಜರಾಜ (ನಾ). ದೇವತೆಗಳ ಒಡೆಯ,-ಇಂದ್ರ : ದಾದಿಯುಮಾ 
ಸುಕುವಸರಿಕೆಗಾದರದಿನವಂತಿನಾಥನಂ.. ತೋಜಾನ್‌ದಳಿಂದೂದಯಕಾಂತನ 
ನಹಿತನಿಷೂದನನಂ ದಿವಿಜರಾಜಲೀಲಾಸ್ಪದನಂ (೫ಂತಿಪು, 
ನವಂಗೀ ದಿವಿಜರಾಜನಿಂ ಪ್ರಯೋಜನಮಿಲ್ಲ (ಜಗವಿ. ೪-೭೭ ವ). 
[ ದಿವಿಜ + ರಾಜ) 
ದಿವಿಜರಾಯ (ನಾ). = ದಿವಿಜರಾಜ : ಇಳಿದು ರಥವನು ದಿವಿಜರಾಯನ 
ನಿಳಯವನು ಹೊಕ್ಕನು (ಕುವ್ಕಾಅ, ೭-೮4). [ ದಿವಿಜ * ರಾಯ) 
ದಿವಿಜವಧು (ನಾ). ದೇವತಾಸ್ತ್ರೀ ; ಅಪ್ಸರೆ: ಶಿವಶಿವ ದಿವಿಜವಧುಗಳ 
ತೋಳ ತೆಕ್ಕೆಗೆ ಒಡಲನಿತ್ತನು (ಕುವ್ಕಾದ್ರೋ, ೨-೭೪). [ ದಿವಿಜ * ವಧು) 
ದಿವಿಜವಧೂಟಿ (ನಾ). ಎ ದಿವಿಜವಧು : ದಿವಿಜವಧೂಟಿಯರೆಧರಚ್ಛೆವಿ 
ಕುಂಕುಮಪಂಕದಿಂದೆ ಕೇಕರೆರೋಚಿಃಪ್ರವಿಮಳಮಳಯರುಹಸ್ಮಿತ ಧವಳಾ 
ಕ್ಷತಕುಸುಮವಿಸರದಿಂದರ್ಚಿಸುವರ್‌ (ಪಾರ್ಕ್ಯಪು. ೧೬-೫೦). 
[ ದಿವಿಜ * ವಧೂಟಿ) 
ದಿವಿಜವನಿತೆ(ನಾ).-ದಿವಿಜವಧು: ದಿವಿಜವನಿತಾಸವಿಭ್ರಮಧವಳಾಪಾಂಗಮೆ 
ನಿಜಯುರಂಭೋನಿಧಿಯಂ ತವೆ ಪೀರ್ದುದೆನಿಸೆ (ಆದಿಪು. ೫-೯೯) 
[ ದಿವಿಜ + ವನಿತೆ] 
ದಿವಿಜವಲ್ಲಭ (ನಾ). ಎ ದಿವಿಜನಾಯಕ : ತದ್ದಿವಿಜವಲ್ಲಭಂ ಶ್ರೀಧರನಂ 
ನಿಪುಣಂ ಪೂಜಿಸಿದಂ (ಆದಿಪು. ೫-೯೮). ದಿವಿಜ .- ವಲ್ಲಭ] 
ದಿವಿಜವಿಮಾನ(ನಾ). ೧. ದೇವಲೋಕದ ವಿಮಾನ; ಪುಷ್ಪಕ. ೨.[ಜೈನ] 
ಸ್ವರ್ಗದ ಒಂದು ವಿಭಾಗ; p ದೇವತೆಗಳಂ ವಾಸಿಸುವ, ಒಂದೊಂದು 
ಜಿನಮಂದಿರವಿರಂವ ಇಂದ್ರಕ, ಶ್ರೇಣೀಬದ್ಧ, ಪ್ರಕೀರ್ಣಕಗಳೆಂಬ 
ಮೂರು ಪ್ರಕಾರದ ಎಂಬತ್ತಿನಾಲ್ಕುಲಕ್ಷ ಐವತ್ತೇಳಂಸಾವಿರದ 
ವಂೂವತ್ತುಮ ರಂ ಸ್ಮಾನಗಳಂ : ದಿವಿಜವಿಮಾನಂ ಮಾಡದವಿವು 
ವಖಡಿದುವೆಂಬ ಭೇದಮಲ್ಲದೆ ಚೆಲ್ವಿಂ ನವರತ್ನರಚನೆಯಿಂ ಭೇದವಿಲ್ಲ 
ತತ್ಪುರದ ಭವನಮೆನಿತನಿತಜಕೊಳ೦ (ಪಂಠಾಮಾ. ೧-೦೨೩). "ವಿಮಾನ? 
ಪರಾ. [ದಿವಿಜ * ವಿಮಾನ] 
ದಿವಿಜಶರಾಸನ (ನಾ). ಎ ದಿವಿಜಚಾಪ: ನವರತ್ನದ ಪಂಜರದೊಳ್‌ ದಿವಿಜ 
ಶರಾಸನದ ಮಖಜ್‌ಯನಿರಿಸಿದವೊಲ್‌ ಸುತ್ತುವ ಸೋಗೆಯ ಸುತ್ತಿ 
ನೊಳಾಡುವ ಕೇಕಿಯ ಭಂಗಿ ಲೋಕಮಂ ಸೋಲಿಸುಗುಂ (ಯಶೋದ, 
&-೩೭). [ದಿವಿಜ * ಶೆರಾಸನ] 
ದಿವಿಜಸಿಂಧು (ನಾ). ಇ ದಿವಿಜನದಿ. [ದಿವಿಜ * ಸಿಂಧು) 
ದಿವಿಜಸ್ತ್ರೀ (ನಾ). ದಿವಿಜವಧಂ : ದಿವಿಜಸ್ತೀಜಘನಾಭಿರಾಮರೆಶನಂ ... 
ಚಿತ್ತೋದ್ಯತ್ಸ ವೀಚಾರಸಾರವಿನೋದಂಗಳಿನಂದದೇಂ ನಲಿದನೋ ಕಲ್ಪಾ 
ಮರಂ ಕಲ್ಪದೊಳ್‌ (ಸುಕುಮಾ. ೯-೩೫). [ದಿವಿಜ * ಸ್ತ್ರೀ) 
ದಿವಿಜಾಂಗನೆ (ನಾ). ಎ ದಿವಿಜವಧಂ: ದಿವಿಜಾಂಗನೆಯರ ವಿಳಸಿತ ಧವಳಾ 
ಪಾಂಗ ಪ್ರಭಾಲಸಚ್ಚಂದ್ರಿಕೆ ಪರ್ವೆ ವಿಯತ್ತಳದೊಳ್‌ (ವರ್ಧಪು. ೧೨-೫೩); 
ದಿವಿಜಾಂಗನೆಯರ್‌ ನರ್ತಿಪರ್‌ - ಅಭಿನಯನ್ಸುತ್ತಂ ನೆವ 
ನಾಟ್ಕರಸಾಧಿದೇವತೆ ಯರೆಂಬಿನೆಗಂ (ಪಾರ್ಕೃಪು. ೧೬-೬೩). 
[ ದಿವಿಜ * ಅಂಗನೆ] 
ದಿವಿಜಾಂಗರಕ್ಷ (ನಾ). ದೇವತೆಗಳ ಮೈಗಾವಲಿನವನು,- ಅಂಗರಕ್ಷಕ : 
ಆ ಕುಮಾರರಂ ಸುಂದರಿಯರ್‌ ನಯಂಬೆರಸು ಸೋಂಕಿರೆ ತನ್ನೊಡನಿಂದ್ರ 
ನಾಜ್ಞೆಯಿಂದಂ ದಿವಿಜಾಂಗರಕ್ಷರಿರೆ (ಶಾಂತಿಪು. ೯-೩೯). 
[ ದಿವಿಜ + ಅಂಗರಕ್ಷ] 
ದಿವಿಜಾಂಗರಕ್ಷಕ (ನಾ). ಎ ದಿವಿಜಾಂಗರಕ್ಷ: ದಿವಿಜಂಂಗರಕ್ಷಕರುಮಂ ಸುರ 
ಲೋಕಕ್ಷೀರಪಯೋರಸಂಗಳುಮಂ , ನಿಯೋಜಿಸಿ (ಕಾಂತಿಪು. 
[ ದಿವಿಜ + ಅಂಗರಕ್ಷಕ ] 


೫8-೧೧೭) ; 


೦೦-6೦ ವ), 


೩೯೨೫ 


1% 


49 


48 


ದಿವಿಜಾಮಾತ್ಯ 


ದಿವಿಜಾಂಶಕೆ (ನಾ). ದಿವಿಜಾಂಶವುಳ್ಳವಳು ; ದೇವಾಂಶ ಸಂಭೂತೆ : 
ಅನೂನದಾನ ಮೃದುವಾಕ್ಕಮಹಾಮಹಿಮಾತಿವಕ್ವೆ ಸೌಂದರತೆರಫಪುಪ್ಪ 
ವಸ್ತ್ರವರಭೂಷಣೆ . . . ಪತಿಭಕ್ತಿಯಾಗೆ ದಿವಿಜಾಂಶಕೆಯೆಂದಟಿ (ಮದತಿ. 
&-೧). [ ಸಂ. ದಿವಿಜಾಂಶಕಾ] 
ದಿವಿಜಾಚಳ (ನಾ). (ಚಿನ್ನದ್ದೆಂದು ನಂಬಲಾದ) ದೇವತೆಗಳ ಬೆಟ್ಟ ; 
ವೆಂರಂಪರ್ವತ : ದಿವಿಜಾಚಳಮಂ ಪೊರ್ದುವ ನವಗ್ರಹಂಗಳ 
ವಿಳಾಸಮಂ ಕೀಟ್ಬಿಡಿಸಲ್‌ ನವರತ್ನಘಟಂಗಳ್ನೆರೆದುವು (ಮಲ್ಲಪು. ೦೨-೧೪೦). 
[ ದಿವಿಜ * ಅಚಳ (=: ಚಲ) ) 
ದಿವಿಜಾದ್ರಿ (ನಾ). ಇ ದಿವಿಜಾಚಳ : ದಿವಿಜಾದ್ರಿ ವಿರಾಜಿಸಿದುದು ಸುವರ್ಣ 
ವಿಭ್ರಮದೆ (ಕಾಂತೀಕ್ಕೆ. ೧೪-೮೪); ಎಸೆವುದು ಸತ್ಸಂತಾನಯುಂತಂ ದಿವಿಜಾದ್ರಿ 
ಸಮಾನೀಕೃತ ಸಹಜಕವಿಸರೋವರಹೆಂಸಂ (ಪುಷ್ಕಪು. 3-೧). 
[ ದಿವಿಜ + ಅದ್ರಿ] 
ದಿವಿಜಾಧಿನಾಥ (ನಾ). - ದಿವಿಜರಾಜ: ಆ ದಿವಿಜಾಧಿನಾಥಮತೆದಿಂ 
ಸ್ವನಿತಾಮರೆಬ್ಬಂದವಂಂದು ಗಂಧೋದಕವೃಷ್ಟಿಯಂ ಸುರಿವರ್‌ (ಕಾಂತಿಪು. 
೧೨-೨3). [ ದಿವಿಜ * ಅಧಿನಾಥ] 
ದಿವಿಜಾಧಿಪ (ನಾ). ಎ ದಿವಿಜರಾಜ: ಆ ದಿವದಿಂದಮನಾರತವೂಾ 
ದವಿಜಾಧಿಪನೆ ಬೆಸಸೆ ಪೂವಂ ದೇವಂಗಾದರದಿನಡಕಿ (ಅಜಿಪು. 8-೭೩) ; ಆ 
ದಿವಿಜಾಧಿಪರ್‌ ಸುರಿವ ಪಂಚಮವಾರ್ಧಿಯ ಪಾಲ್‌ ವಿಲೋಚನಾಹ್ಲಾದಿ 
ಮುಸತಂಕೆ . , ..ಮೆಆ್‌ದಂ ಭುವನೈಕಮಂಗಳಂ೦ (ಅನಂಪು. ೫-೩೯). 
[ ದಿವಿಜ + ಅಧಿಪ] 
ದಿವಿಜಾಧಿವಾಸ (ನಾ). ದೇವತೆಗಳ ವಾಸಸ್ಥಾನ ; ಸ್ವರ್ಗ: “ನಾಕಂ 
ದಿವಿಜಾಧಿವಾಸಮುಂ ಘನಪಥಮುಂ . , . ತಾನಕ್ಕು೦ (ವಸ್ತುಳೋ. 
೧೨0-30). [ ದಿವಿಜ ಅಧಿವಾಸ್ಮ ) 
ದಿವಿಜಾಧೀಶ (ನಾ).ಎದಿವಿಜರಾಜ : ದಿವಿಜಾಧೀಶನ ಕೊಟ್ಟ ಶಕ್ತಿಯನದಂ 
ಕರ್ಣಂ ನರಂಗೆಂದು ಬಯ್ತಿವನಿಂದಿಂದಟ್‌ವೆಯ್ದೆ ವಂದೊಡದಣಾಂದಿಂದಾ 
ತನಂ ಕೊಂದಂ (ಶಂಪಭಾ. ೧೨-೦೬). [ದಿವಿಜ +೬ ಅಧೀಶ] 
ದಿವಿಜಾಧೀಶ್ವರ (ನಾ). ಎ ದಿವಿಜರಾಜ : ದಿವಿಜಾಧೀಶ್ವರನೊರ್ವನೆ ಪವಿತ್ರ 
ನಾದನೆ ಪವಿತ್ರಮಾಯ್ತುಮರೆನಗಂ (ಅಜಿಪು. ೪-೭೩). 
[ ದಿವಿಜ * ಅಧೀಶ್ವರ] 
ದಿವಿಜಾನಕ (ನಾ). ದೇವತೆಗಳ ಭೇರಿ; ದೇವದಂಂದಂಭಿ : ದಿವಿಜಾನಕ 
ರವದೊಳ್ತೆ ಚ್ಛಿವಭಕ್ತಂ ಬೆರಸು ದಿಪ್ಶಪುಷ್ಪಕವತ್ಮುತ್ಸವದೆ , . . ಬಂದತ್ವಾ 
ಗಳ್‌ (ತ್ರಿ ಪುವಿ, ೪೭-೦೮), [ದಿವಿಜ + ಆನಕ] 
ದಿವಿಜಾನೋಕಹ (ನಾ). ದೇವಲೋಕದ ವೃಕ್ಷ ; ಕಲ್ಪವೃಕ್ಷ : ದಿವಿಜಾ 
ನೋಕಹ ಕಾಮಧೇನುಗಳೆ ದಿವ್ಯಾವಾಸ ದಿವ್ಮಾನ್ನ ದಿವ್ಯವಿಲೇಪಾದ್ಮಭಿ 
ವಾಂಛೆಯಂ ಶಿಬಿರದೊಳ್‌ :ತಂದಿತ್ತುವಂದಿಂದಿರಾಧವನಾಜ್ಞಾ ಪಿಸೆ (ಜಗವಿ. 
0೬-೬೭). [ ದಿವಿಜ * ಅನೋಕಹ?) 
ದಿವಿಜಾಪಗೆ (ನಾ)-ವದಿವಿಜಧುನಿ : ದಿವಿಜಾಪಗಾತಟದುಪವನದೊಳರಿನೃಪ 
ವನಕ್ಕುಪದ್ರವಕಾರಿಯಾಗಿ ನೆಲಂ ಮೂರಿವಿಟ್ಟಂತೆ ಬಿಟ್ಟಿರ್ದಜಾತಶತ್ರು 
ವನವನತೋತ್ತವಹಾಂಗಢಾಗಿ ಕಂಡು (ಪಂಪಭಾ, ೯-೮೭ ವ) ; ದಿವಿಜಾಪಗೆ 
` ಯಂ ತಾಳುತ್ತವೆ ದಿವನೆ ವಿಭಕ್ತರಶ್ಮಿಯಾಗಲ್‌ ತಾರಾನಿವಹವ ನಡೆಯಿಂಪ 
ಪರಿವಹ ಪವನನ ಮಾರ್ಗವಿದು ವಿಷ್ಣುವಿತ್ರಮವೂತಂ (ಶಾಕುಂಠ, 
೧೦೦-೧೬೯), [ ಸಂ. ದಿವಿಜಾ  ಆಪಗಾ) 
ದೆವಿಜಾಮಾತ್ಯ (ನಾ). -ದಿವಿಜವಂಂತ್ರಿ: : ತೊಲೆಯೊಳು ದೈತ್ಕಾಮಾತ್ಮಂ 
ನಿಲೆ ದಿವಿಜಾಮಾತ್ಯಕಾತ್ಮ ತುಂಗೋದಯದೊಳ್‌ ನಿಲೆ ವೃಷಭಡೊಳುಡು 
ನಾಥಂ ನಿಲೆ ಪುಟ್ಟಿದ ಮನುಜನವನಿಪಾಲಕನಕ್ಕುಂ (ಜಾತತಿ. ೦೨-೧೬). 
[ ದಿವಿಜ + ಅಮಾತ್ಮ] 


ದಿವಿಜಾರಾಧ್ಯ 


ದಿವಿಜಾರಾಧ್ಮ (ನು). ದೇವತೆಗಳಿಗೆ ಪೂಜ್ಯನಾದವನಂ; ದೇವತೆಗಳಿಂದ 
ಆರಾಧಿಸಲ್ಪಡುವವನು ; ಜಿನ : ದಿವಿಜಾರಾಧ್ಯನ ನಿಂದ ಮುನ್ನಡಿಗೆ 
ವಾನವ್ಮಂತರರ್‌ ಮಾಟ್ಬರಷ್ಟವಿಧಾಭ್ಯರ್ಚ್ಛನಮಂ (ಅನಂಪು೯-೯೬); ದಿವಿಜಾ 


ರಾಧ್ಯಜಿನಾರ್ಭಕಾವತರಣಕ್ಕತ್ಯ೦ತಯೋಗ್ಯ೦ಲಿ  (೫ಾಂಕೀಶ್ಶ. ೧೩-೨೩೨), 
[ ದಿವಿಜ * ಆರಾಧ್ಯ] 
ದಿಎಜಾರಿ (ನಾ). ದೇವತೆಗಳ ಶತಂ; ದೈತ್ಯ ; ರಕ್ಕಸ. 


[ ದಿವಿಜ + ಅರಿ] 
ದಿವಿಜಾವಾಸ (ನಾ). ದೇವತೆಗಳ ಆವಾಸಸ್ಥಾನ; ದೇವಲೋಕ: ದಿವಿಜಾ 
ವಾಸದೊಳುಳ್ಳ ದಿವ್ಯಫಳಪುಷ್ಟೋದ್ಧಂಧಿಗಂಧಾದಿವಸ್ಟುವನೊಂದೊಂದನೆ 
ಕೊಂಥು (ವರ್ಧಮಾ, ೧೪-೧೧). [ದಿವಿಜ * ಆವಾಸ) 
ದಿವಿಜಾಶಾಗಿರಿ (ನಾ). ಪೂರ್ವದಿಕ್ಕಿನ ಬೆಟ್ಟ; ಉದಯಾಚಲ: ದಿಎಿಜಾಶಾ 
ಗಿರಿಕೂಟಕೇಸರಿ ವಿಯನ್ಮಂದಾಕಿನೀಹಂಸೆ ಅನಂಗಮಂಗಳ 
ವಧೂಟೀದರ್ಪಣಂ ತಾನಿದೆಂಬ ವಿಲಾಸಕ್ಕೆ ನಿವಾಸಮಾಯ್ತುದಯದೊಳ್‌ 
ಪೀಯೂಷರುಜ್ಮಂಡಲಂ (ಅನು. ೭-೮೨). [ಸಂ.) 
ದಿವಿಜಾಶೆ (ನಾ). ಪೂರ್ವದಿಕ್ಕು. "ದಿವಿಜಾಶಾಗಿರಿ' ಪರಾ. 
[ ಸಂ. ದಿವಿಜಾಶಾ] 
ದಿವಿಜಾಶ್ವ (ನಾ). ದೇವಲೋಕದ ಕಂದಂರೆ. “ದಿವಿಜಾಶ್ವತ್ಥಾವಂ' 
ಪರಾ. [ಸಂ.] 
ದಿವಿಜಾಶ್ಚತ್ಥಾಮ, (ನಾ). ದೇವಲೋಕದಲ್ಲಿ ಹಂಟ್ವಿದ ಕಂದಂರೆಯಂ 
ಕೆನೆತ,-ಹೇಷಾರವ: ದಿವಿಜಾಶ್ವತ್ಮಾಮದೊಳೀ ಭುವನಂಗಳ್‌ ನಡುಗೆ 
ಶಿಶು ಸರಂಗೆಯ್ದೊಡೆ ನಕ್ಕವಯವದೆ ಕುಂಭಸಂಭವನಿವನಶ್ವತ್ಥಾ ಮನೆಂದು 
ಪೆಸರಿಡೆ ನೆಗಟ್ಟಿ ೦ (ಪಂಪಭಾ, ೨-೪೪). "ಅಶ್ವತ್ಥಾಮ ಪರಾ. 
[ ಸಂ, ದಿವಿಜಾಶ್ಚತ್ಕಾಮನ್‌ ] 
ದಿವಿಜಾಸನ (ನಾ). ದಿವ್ಯವಾದ ಪೀಠ; ಉತ್ತವಂವಾದ ಆಸನ: 
ಮಾಗಧನಂ ., ಮುನ್ನಮಿಕ್ಕಿದ ದಿವಿಜಾಸನದೊಳ್‌ ಬಟ್‌ಯಂ ಕುಳ್ಳಿರ್ದನ 
ನೆಂದಂ ತೊಳಗಿ ಬೆಳಗೆ ದಶನದ್ಯುತಿಗಳ್‌ (ಕಾಂತಿಪು. ೧೦-೧೭೮). 
[ ದಿವಿಜ; ಆಸನ] 
ದಿವಿಜೆ (ನಾ). ದೇವಲೋಕದಲ್ಲಿ ಹುಟ್ಟಿದವಳಂ ; ದೇವತಾಸ್ಟ್ರೀ ; 
ದಿವಿಜವಧಂ ; ಸಪ್ತಮಾತೃಕೆಯರ ದಿವಿಜೆಯರ ಸಿದ್ಧ ಕರ್ನಿಕೆಯರ ಮಹಾ 
ಶಕ್ತಿಗಳ ವಂಗಡವೋಲಯಿಸಂತಿರೆಲು (ಬಸಪು. ೧೦-೩೧). 
[ ಸಂ. ದಿವಿಜಾ] 
ದಿವಿಜೇಂದ್ರ (ನಾ). ದೇವತೆಗಳ ಒಡೆಯ; ದೇವೇಂದ್ರ: ನಡೆ ನೋಡಲ್‌ 
ದಿವಿಜೇಂದ್ರನೆಯ್ದೆ ಪೊಗಟಲ್‌ . . . ನಾವವರ್ಪೆಮೆ[ಮೆಂತು]ಮೆಂದು 
ವಿಬುಧರ್‌ ಮೌನವ್ರತಂಗೊಂಡರ್‌ (ಶಾಂತಿಪು. ೯-೧೩೭); ನತ ದಿವಿಜೇಂದ್ರಾ 
ಹೀಂದ್ರ ವಾಸುಪೂಜ್ಯ ಜಿನೇಂದ್ರಾ (ಸುಕುಮ. ೪-೪೮). 
( ದಿವಿಜ + ಇಂದ್ರ] 
ದಿವಿಜೇಂದ್ರತನಯ (ನಾ). ೧. ಇಂದ್ರನ ವಂಗ. ೨. ಅರ್ಜುನ ; 
ದಿವಿಜೇಂದ್ರತನಯ ಕೇಳು (ತೈಮಿಭಾ. ೩, ಜಯಂತ. 
೪, ವಾಲಿ. ([ದಿವಿಜೇಂದ್ರ * ತನಯ] 
ದಿವಿಜೇಂದ್ರಾವಾಸ (ನಾ). ಇಂದ್ರನ ವಾಸಸ್ಥಾನ: ಇಂದ್ರಲೋಕ ; 
ದಿವಿಜೇಂದ್ರಾವಾಸದೊಳ್‌ ಮುನ್ನೊಡನೆ ದಿವಿಜಭೋಗಂಗಳಂ ಭೋಗಿ 
ಸಿರ್ದೀ ಭವದೊಳ" ಬಂದು (ಆದಿಪು. ೪-೬೧). . [ ದಿವಿಜೇಂದ್ರ + ಆವಾಸ] 
ದಿವಿಚೇಂದ್ರೇಭ (ನಾ). ಇಂದ್ರನ ಆನೆ; ಐರಾಷತ: ದಿವಿಜೇಂದ್ರೇಭಕ್ಕೆ 
ಮೂವತ್ತೆರಡೆ ಮೊಗ೦ (ಮಲ್ಲಿಪು. ೧೨-೨೧); ದಿವಿಜೇಂದ್ರೇಭದ ಬೆಂಗೆ ವಂದು 
ವಿನೆಯ ಪ್ರಾಧಾನ್ಯಮಾನ್ಕೋಕ್ತಿಯಿಂ ಭವನೇಂದ್ರಾದ್ಯಮರೇಂದ್ರಂ ಕಳಿಪಿ 
(ಅನಂಪು. ೫-೧೦೦), [ ದಿವಿಜೇಂದ್ರ + ಇಭ] 


೩೦-೨೪), 


೩೯೨೬ 


10 


115 


20 


30 


ಎ 


ದಿದೋದ್ವೂತ 


ದಿವಿಜೇಜ್ಯ (ನಾ). ದೇವತೆಗಳಿಂದ ಪೂಜಿಸಲ್ಪಡುವವನಂ; ದೇವತೆಗಳ 
ಗುರಂ ; ಬೃಹಸ್ಪತಿ: ದಿವಿಜೇಜ್ಯಂಗೆ ಶನೈಶ್ಚರಂ . , , ಉದಾಸೀನಂ 
ಗ್ರಹಾನೀಕದೊಳ್‌ (ಜಾತತಿ. ೨-೧೫). [ಸಂ,] 
ದಿವಿಜೇಶ್ವರ (ನಾ). ದೇವತೆಗಳ ಒಡೆಯ ; ಇಂದ್ರ: ಆ ದಿಎಿಜೇಶ್ವರಂಗೆ 
ಸತ್ಮಭಾಮಾರ್ಯೆ ಸುಪ್ರಭೆಯೆಂಬ ದೇವಿಯಾದಳ್‌ (ಶಾಂತಿಪು. ೭-೨೯ ವ). 
[ ದಿವಿಜ + ಈಶ್ವರ] 
ದಿವಿಜೋರ್ವೀಜ (ನಾ). ದೇವಭೂವಿಂಯಲ್ಲಿ ಹಂಟ್ಟಿದ ಮರ ; ದೇವ 
ಲೋಕದ ವೃಕ್ಷ; ಕಲ್ಪವೃಕ್ಷ: ಆ ಜಾಯಾದ್ವಯಕಂ ಕ್ಷಿತಿರಾಜಂಗಮ 
ಪೂರ್ವತುಂಗಜಂಗಮದಿವಿಜೋರ್ವಿಜಮಿವೆನೆ ಪುಟ್ಟಿ ದರೆಪರಾಜಿತೆ ನೆ 
ಮನಂಶವೀರ್ಯನುಂ ಪ್ರಿಯತನಯರ್‌ (ಶಾಂತಿಪು. ೧-೭೭). 
[ ದಿವಿಜ ೬ ಉರ್ವೀಜ) 
ದಿವಿಜೋರ್ವೀಧರ (ನಾ). (ಚಿನ್ನದ್ದೆ ೦ದಂ ನಂಬಲಾದ) ದೇವತೆಗಳ 
ಬೆಟ್ಟ; ವೆೀರಂಪರ್ವತ : ದಿವಿಜೋರ್ವೀಧರ ಕರ್ಣಿಕಾವಿಳಸಿತಂ . , . 
ಲವಣಾಂಭೋಧಿಸರೋವರಪ್ರಧಿತಜಂಬೂದ್ವೀಪ 
ನೀರೇರುಹಂ (ಅನಂಪು. ೧-೭೩).  [ ದಿವಿಜ * ಉರ್ವೀಧರ] 
ದಿವಿಜೋರ್ವೀರುಹ (ನಾ). ಇ'ದಿವಿಜೋರ್ವೀಜ : ದಿವಿಜೋರ್ವೀರುಹ 
ಮಿತ್ತ ದೇವರ ಮನೋವ್ಯಾಪಾರದಿಂದಾದ ದೇವವಿವಕಾನಂ . . . ಎಂಬಿ 
ನೆಗಂ ಸ್ವಯಂವರೆಗೃಹಂ ಕಣ್ಣೇಂ ಬೆಡಂಗಾದುದೋ (ಪಂರಾಮಾ. ೫-೩೩). 
[ ದಿವಿಜ  ಉರ್ವೀರುಹ) 
ದಿವಿನಾಯಕ (ನಾ). - ದಿವಿಜಪತಿ. [ದಿವಿ* ನಾಯಕ) 
ದಿವಿಭಾಗ (ನಾ). ಗಗನ; ಆಕಾಶ: ಮೇರುವಿನ ಬಣ್ಣಮಂ ಪಿಡಿದ 
ದಿವಿಭಾಗಮಂ ಜನವನೆಚ್ಚರಿಪಂತೆ[ಪಾಕಾ. ದಿವಿಜರ ಭೋಗಮಜನ ಗುಣ 
ಮೆಚ್ಚರಿಸೆ]ಕೆಂಧೂಳಿ ಮಸಗಿತಾಗ (ಜೈಮಿಥಾ, ೧೨-೭). [ದಿವಿ* ಭಾಗ) 
ದಿವಿರ (ನಾ). ಲೇಖಕ ; ಲಿಪಿಕಾರ : ದೆಬೀರ್‌ (ಎಲೇಖಕ) ಎಂಬ ಪಾರಶೀ 
ಶಬ್ದ ದಿವಿರ, ದಿವೀರ ಎಂಬ ರೂಪಕಗಳಲ್ಲಿ ಕ್ರಿ.ಶ. ೭-೮ನೆಯ ಶತಮನ 
ಗಳಲ್ಲಿ ಲಿಖಿತವಾದ ಕೆಲವು ವಲಭೀಶಾಸನಗಳಲ್ಲಿ ದೊರೆಯುತ್ತದೆ (ಕನ್ಮಸಂ. 
೪೭) "ಡಬೀರ' ಪರಾ. [ಪಾರ. ಹಿಂ. ವಬೀರ್‌] 
ದಿವಿರಪತಿ (ನಾ). ಶ್ರೇಷ್ಠನಾದ ಲೇಖಕ ; ಉತ್ತವಂನಾದ ಲಿಪಿಕಾರ : 
ಪೂ. ನಾಲ್ಕನೆಯ ಶತವಾನಕ್ಕಾಗಲೇ ಲೇಖಕವೃತ್ತಿಯವನನ್ನು 
ಲಿಪಿಕಾರ ಅಥವಾ ಲಿಬಿಕಾರ ಎಂದು ಕರೆದಿದೆ. ಕ್ರಿ.ಶ. ಏಳು ಮತ್ತು 
ಎಂಟನೆಯ ಶತಮಾನಗಳಲ್ಲಿ ಅವನನ್ನು ದಿವಿರಪತಿ ಎಂದು ನಿರ್ದೇಶಿಸಲಾಗಿದೆ 
(ಥಾಕಪ. ೧೮). [ದಿವಿರೆ « ಪತ್ಕಿ) 
ದಿಎಿಷನ್ಮಣಿ (ನಾ). (ಬೇಡಿದಂದನ್ನು ಕೊಡಂವುದೆಂದು ನಂಬಲಾದ) 
ದೇವಲೋಕದ ವಂಣಿ ; ಚಿಂತಾವಂಣಿ : ಉತ್ತಮ ವಪುಣ್ಯದೇಟಕ್ಲಿಯಿಂ 
ಮಹಿಯೊಳೆ ಸತ್ಯವಿತ್ವದಿವಿಷನ್ಮಣಿ ಸಾರ್ಗುಮದೀಗುಮದ್ಭುತಾವಹೆ 
ಸುಖಮಂ (ಶೆಬಶಂ. ೫-೬೦). [ಸಂ.] 
ದಿವೇಶ (ನಾ). ಎ ದಿವಿಜರಾಜ : “ಪುರುಹೂತಂ ಮಘವಂ . . . ದಶೆಶತ 
ನೇತ್ರಂ ಕುಲಿಶಾಯುಧಂ ಯಭುಕ್ಷು ದಿವೇಶಂ” (ವಸ್ತುಕೋ. ೬-೩೪). 
[ ದಿವ+ ಈಶ] 
ದಿವೈಶ್ಚರ್ಯ (ನಾ). ಸ್ವರ್ಗದ ಐಶ್ವರ್ಯ: ತ್ರಿಶದ್ದೇವೇಂದ್ರಂ ಮಣಿ 
ಚೂಳನೆಂಬ ವೆಸರಿಂ ಪೆತ್ತಂ ದಿವೈಶ್ವರ್ಯಮಂ (ಶಾಂಕಿಪು. ೭-೭೩). 
[ದಿವ * ಐಶ್ವರ್ಯ) 
ದಿವೋದ್ಭೂತ (ನಾ). ಸ್ವರ್ಗದಲ್ಲಿ ಹುಟ್ಟಿದುದಂ : ಧೃತನಿರಯಜಾರ್ಯ 
ವರಚರಮತನು ದಿವೋದ್ಭೂತನನಪವರ್ತ್ಮಾಯುಷ್ಯಸ್ಕಿ ತರುಟಾದ ಸಕಲ 
ತತ್ವ ಪ್ರತತಿಗಳುಪಸಂಹೃತಾಪವರ್ತ್ನ್‌ಯುಷ್ಯರ್‌ (ಸು ಕುಮಾ, ೮-೧೪) 
[ ದಿವ * ಉದ್ಭೂತ) 


ರಾರಾಜಿಕು೦ಂ 


ಕ್ರಿ. 


ದಿವೌಕ 


ದಿವೌಕ (ನಾ). ದೇವತೆಗಳ ಮನೆ; ಸ್ವರ್ಗ; ದೇವಲೋಕ: ಪೋ ಪೋ 
ಫುಗಲ"[ಪುಗಲಿ]ತ್ತತ್ತ ದಿವೌಕದಿಂ ಪೊಜಿಗೆ ನಿಲ್‌ ನಿಲ್‌ ಹಿಂಗು ನೀನೆಂಬ 
ದಂದುಗದಿಂ ದೇವರ ದಂಡಧಾರರೆರಡುಂ ಪಕ್ಷಂಗೆಳೊಳ್‌ ಸಾಲಿ (ಶಾಂತಿಪು. 
೧೦-೨೪), [ಸಂ ದಿವಸ್‌) 

ದಿವೌಕಸ (ನಾ). ಸ್ವರ್ಗವನ್ನೇ ವಂನೆಯಾಗಿ ಉಳ್ಳವನು; ದೇವತೆ : 
“ದಿವೌಕಸರ" ದೇವರ್ಶಳ್‌” (ವಸ್ತುಕೋ. ೬-೩೦) ; ಆ ಕುಮಾರವಿಯೋಗ 
ವಹ್ನಿಗೆ ಯಾಕೆಯಳಲು ಸಮಿಾಸರವಾಯ್ತು ದಿವೌಕಸರ ಸಮ್ಮೇಳವೇ 
ಪುರುಷಾರ್ಥ ತನಗೆಂದ (ಳುವ್ಕಾದ್ರೋ, ೭-೧೪) ; ನಲಿದು ನಡೆತರುತೊಂದು 
ಎಿಪಿನದ ಸಲೆ ಸೊಬಗ ಕಂಡಲ್ಲಿ ನಿಂತಾ ಸುಲಭವನವನು ನಿಟ್ಟಿ ಕಸುತಲಿರ್ದರು 
ದಿವೌಕಸರು (ಸನತ್ಕು. ೧೭-೧೩). [ ಸಂ.) 

ದಿವ್ಯ (ಗು). ೧. ಸ್ವರ್ಗದಲ್ಲಿ ಹುಟ್ಟಿದ ; ಸ್ವರ್ಗದ ; ಸ್ವರ್ಗೀಯ. "ದಿವ್ಮ 
ಕರಿ,"ದಿವ್ಯನಗ' ಪರಾ. ೨. ಮನೋಹರವಾದ; ರಮಣೀಯವಾದ: 
ದಿವ್ಯಲೇಪನಭಾಸ್ವದ್ಧಿವ್ಮಾಕೃತಿಯಂ ಧರಿಯಿಸಿ ದಿವ್ಯಗಭೀರೋಕ್ತಿ 
ಯಿಂದಮಾಗಳ್‌ ಪೇಟ್ಟಂ (ಜಗವಿ, ೪-೮೧). ೩. ಶ್ರೇಷ್ಠವಾದ; ಉತ್ತವಂ 
ವಾದ : ದಾನವರಿವು ಭಂಜಿಸೆ ನಿಜದಿವ್ಯವಿಶಿಖದಿಂ ದೆಸೆಗೆ ಮಸಗಿದಂ ದಶ 
ವದನಂ (ಪಂರಾಮಾ. ೧೪-೧೬೨) ; ಅಂಜಲಿ ನೀಡಿ ದಿವ್ಯವಾಯಸಪೂರ್ಣ 
ಪಾತ್ರೆಯಂ ವಿನಯದಿಂ ಕೊಂಡು (ಶ್ರೀರಾಮಾ, ೧೪-೩೬೪), “ದಿವ್ಯಕಳೆ' 
ಪರಾ. ೪. ಆಕಾಶದಲ್ಲಿರಂವ ; ಆಕಾಶದಿಂದ ಉಂಟಾದ,-ಹುಟ್ಟಿದ. 
೫, ಅದ್ಭುತವಾದ; ಆಶ್ಚರ್ಯಕರವಾದ. "ದಿವ್ಕಾಂಜನ' ಪರಾ. 
(ನಾ). ೬, ಶ್ರೇಷ್ಠವಾದುದು ;' ಉತ್ತಮವಾದಂದಂ : ಮರಕತನಗಂ 
ದಿವ್ಯಂ ಮರ್ತ್ಯೋ ತ್ತೆ ಮಾಕೃತಿಯೆಂಬನಂ  ವಿರಚಿಸಿದನಂತಾದಿಬ್ರಹ್ಮಂ 
(ಆದಿಪು. ೧೪-೪೪) ; ವನನಿಧಿಯೊಳೆನಗೆ ಕೆಯ್ಸಾರ್ದನಿತಂ ವಸ್ತುಗಳನುಬೌಪ 
ದೋಲಗಿಸಿದೆನಿನ್ನೆನಗದುವೆ ದಿವ್ಯಂ (ಕಾಂತಿಪು.. ೧೦-೨೭೭). 
೭. ವಂನೋಹರವಾದಂದಂ ; ರವಂಣೀಯಂವಾದಂದಂ. ೮. ಅತಿ 
ಮಾನಂಷವಾದುದು; ಅತೀಂದ್ರಿಯವಾದುದು; ಅಲೌಕಿಕವಾದಂದಂ: 
ಪ್ರತ್ಯಕ್ಷವು ಲೌಕಿಕ, ದಿವ್ಯವೆಂದೆ ಎರಡು ಪ್ರಕಾರ... ದಿವ್ಯವು 
ಭಗವದನುಗ್ರಹದಿಂದ ಬರತಕ್ಕ ಯೋಗಿ ಪ್ರತ್ಯಕ್ಷ (ಹಿಂದಸಾ, ೨೪೧) ; 
*ಪ್ರಕೃತಿ'ಯಲ್ಲಿ': "ಉತ್ತಮ", "ಮಧ್ಯಮ', “ಅಧಮ” ಮತ್ತು "ದಿವ್ಯ, 
'ಮಾನುಷ' ಇವೇ ಮೊದಲುದ ಭೇದಗಳಿವೆ (ಧ್ವನ್ಕಾಲೋ. ೦೪೬). 
೯. ಶ್ರೇಷ್ಠನಾದವನು ; ಉತ್ತಮ ವ್ಯಕ್ತಿ: ಜಿನಧರ್ಮದ ಪೆರ್ಮೆಗೆ 
ರಾಗಿಸರೆ ಭವ್ಯರಟ*ವಿನ ದಿವ್ಯರ್‌ (ಜಾಂತಿಪು. ೧೨-೩೭), ೧೦. ದೈವ; 


ದೇವತೆ : ಎನ್ನ ತಮ್ಮಂದಿರ್ಗಿನಿತಂ ಮಾಡಿದ ದಿವ್ಯಮಾ ದಿವ್ಯಮಕ್ಕೂ. 


ಮೆಂದದಜಿ ಬೆಸಗೊಂಡುದರ್ಕೆಲ್ಲಂ ಮಟುವಮಾತುಗುಡುವುದುಂ ಮೆಚ್ಚಿ 
ತನ್ನ ಸ್ವರೊಪಮಂ ತೋಟಾ (ಪಂಪಭಾ. 6-೪೭ ವ). ೧೧. ಬೆಂಕಿ ಮೊದ 
ಲಾದ ಪ್ರಮಾಣವಸ್ರ್ತೂಗಳನ್ನು ಮುಟ್ಟಿ ಪ್ರಮಾಣಿಸಬೇಕಾದ 
ಉಗ "ಪರೀಕ್ಷೆ : ನಿಶ್ಚಿತವಾದ ಸಾಕ್ಷಿ, ಆಧಾರಗಳಿಲ್ಲದಾಗ ಅಪರಾಧ 
ವನ್ನು ನಿರ್ಣಯಿಸಲಂ ಮಾಡಂವ ಉಗ್ರಪರೀಕ್ಷೆ: ದೋಷಿ ಪಿಡಿವಂತೆ 
ದಿವ್ಯದ ಕಾಸಿದ ಕುಟುವಂ , . , ಪಿಡಿದಂ ಸಾಸಿನನವಿವೇಕಿ ಸೀತೆಯಂ 
ದಶಕಂಠಂ (ಪಂರಾಮಾ. ೯-೧೦೧) ; ಉರಿಯ ಹಾಳಾಹಳದ ದಿವ್ಯಮಂ 
ಗೆಲಿದನು (ಸಿದ್ಧರಾ. ೧-೧೦) ; ಕಂಡರನಾಸೆಗೆಯೊಡೆನ್ನಿನಿಯನ ಮೂರ್ತಿ 
ದಿವ್ಯವದಟಂ ನಳನಿರ್ಕೆ ನಟರ" ತೊಲಂಗುಗೆಂದನುಪಮಮಾಲೆಯಂ 
ನೆಗಪಿದಳ್‌ (ನಳಕಂ. ೪೦೧). "ದಿಬ್ಯ' ಪರಾ. ೧೨. ರಂಚಿಯಾದಂದಂ ; 
ಸ್ವಾದ : ಅವರ ಮನೆಯಲ್ಲಿ ಬೀಗರೂಟ ಬಹಳ ದಿವ್ಕವಾಗಿತ್ತು (ರೂಢಿ). 
೧೩. [ಶೈವ] ಶೈವಾಗಮಗಳಲ್ಲಿ ಒಂದಂ ವಿಧ : ಶೈವಾಗಮಗಳು - . . 
ಬೋಧಕ - ಬೋಧ್ಯ ಸಂಬಂಧದಲ್ಲಿ “ಪರೆ, ಮರ್ಹಾ, “ಅಂತರಾಳೆ, ದಿವ್ಯ 
ದಿವ್ಕಾದಿವೃ, ಅದಿವ್ಯ” ಗಳೆಂದು ಆರು ಬಗೆಯಾಗಿದೆ (ಭಾರದ. ೭೩). 


೩೯೨೭ 


40 


45 


ದಿವ್ಕಚಿತ 


ಕೆ ಆತೆ 


೪. [ಸಂಗೀತ] ರಾಗಗಳಲ್ಲಿ ಒಂದಂ : ಮಧು ಮಾಧವಿ ಶಂಕರಾಭರಣ 
RS ದಿವ್ಯ [ಪಾಕಾಂ. ದಿವ] . - ಕರ್ಣಟ ಬಂಗಾಳಮೆಂಬಿಪ್ಪತ್ತು 
ರಾಗಂಗಳೇ ರಾಗಾಂಗದಿಂದುದಿಸಿದವು (ವಿವೇಕ, ೨೪೯). 
ದಿವ್ಯಮಾಡು ಎ ಅದತವಾದಂದನ್ನು ಮಾಡು : 'ಏನು ದಿವ್ಯಮಾಡಿ 
ದಳು? ಎಂದು ಯಾರಾದರೂ ಕೇಳಬಹುದು (ನಿರಾಭ, 93). [ ಸಂ.) 
ದಿವ್ಯಂಬಿಡಿ (ಕ್ರಿ).  ದಿಬ್ಯಂಬಿಡಿ : ಕೆಲರ್‌ ನೆತ್ತರೊಳ್‌ ಮಿಂದು ತಮಗೆ 
ದೋಷಮಿಲ್ಲೆಂದದರ್ಕೆ ದಿವ್ಯಂಬಿಡಿವಂತೆ ನಂಬಿಸಆ್‌ ಚಲಂಬಿಡಿದು 
ನಿಂದಾಂತರ್‌ (ಕಾಂತಿಪು. ೪-೩೦ ವ) ; ನಲ್ಮೆಗೆ ದಿವ್ಯಂಬಿಡಿದಳೊ ಪೇಟ್‌ಂ 
(ಜುದ್ರಪು, ೫-೧೩೦). ದಿವ್ಯ + ಪಿಡಿ] 
ದಿವ್ಯಕರಿ (ನಾ). ಸ್ವರ್ಗದ ಆನೆ; ಐರಾವತ ; ಅಕಳಂಕಾನನಮಿಂದುವಂ 
ಗೆಲೆ ಧರಾಭಾರಾವಹೆಂ ಬಾಹುದಿವ್ಯಕರಿಶ್ರೀಕರಮಂ ಕರಂ ಜಟ್‌ಯೆ 


(ರಾಜಶೇ, ೩-೩). [ ದಿವ್ಯ + ಕರ್ಮಿ] 


'ದಿವ್ಮಕಳೆ (ನಾ). ದೈವಿಕವಾದ ತೇಜಸ್ಸು ; ಶ್ರೇಷ್ಠವಾದ ಕಾಂತಿ : ಅವರ 


ದಿವ್ಯಕಳೆಯೇ ಅವರು ಮಹಾತ್ಮರೆಂಬುದನ್ನು ಸೂಚಿಸುತ್ತದೆ (ರೂಢ). 
[ ದಿವ್ಯ + ಕಳ್ಳೆ (ಎ ಕಲೈ) ] 

ದಿವ್ಯಕಾಂತೆ (ನಾ). ದೇವತಾಸ್ತ್ರೀ ; ದಿವಿಜೆ: ಅಂತು ದಿವೃಕಾಂತೆಯ 
ರೊಡರ್ಚಿದ ' ಪವಿಶ್ರೀಕರಣಚೈತ್ರಾಗಮಂ ಜಗತ್ರಿತಯಾಂಬಿಕೆಯ ತನು 
ಲತೆಗೆ ಕುಸುಮೋದ್ಗ ಮನಸಮಯಮುಂ ತರಲೊಡಂ (ಅನಂಪು, ೪-೯೨ ವ). 

[ ದಿವ್ಯ + ಕಾಂತೆ] 

ದಿವ್ಯಕ್ಷೇತ್ರ (ನಾ). ಶ್ರೇಷ್ಠವಾದ ಸ್ಥಳ ; ಪುಣ್ಯಕ್ಷೇತ್ರ : ಅಡಿಗಡಿಗೆ 
ಸ್ಥಾನನಿಧಿ ಅಡಿಗಡಿಗೆ ದಿವ್ಯಕ್ಷೇತ್ರ (ಬಸವ. ೮8೩). [ದಿವ್ಯ * ಕ್ಷೇತ್ರ) 

ದಿವ್ಯಗಜ (ನಾ). ಎ ದಿವ್ಯಕರಿ : ವನಲತೆಯಾದ ಕಲ್ಪಲತೆ ವನ್ಮಮಹೀರುಹೆ 
ವತಾದ ಕಲ್ಪನೆಂದನತರು . . . ಚರದ್ವನಗಜಮಾದ ದಿವ್ಯಗಜಮೆಂಬುದನಾ 
ನೆಲನುಂಟುವರಾಡುಗುಂ (0೫ತಿಪು. ೯-೧೩೪). [ದಿವ್ಯ * ಗಜ) 

ದಿವ್ಯಗಾನ (ನಾ). ಮನೋಹರವಾದ ಹಾಡಂ, - ಗಾಯಂನ: ನಿನ್ನಿಚ್ಛೆ 
ಬಂದಾಗ ಶಾಂತಿ ತರುವೆ ದಿವ್ಯಗಾನವನೂದಿ ಸಂತೈಸುವೆ ಎದೆ ಮನಸು 
ದೇಹಗಳ ಹಗುರಗೈವೆ (ದ್ರಾಕ್ಷಿದಾ. ೧೦-೧೯). [ದಿವ್ಯ + ಗಾನ] 

ದಿವ್ಯಗಾಯನ (ನಾ). ೧. ವಂನೋಹರವಾದ ಹಾಡಂಗಾರಿಕೆ,_ ಸಂಗೀತ. 
೨. ಸ್ವರ್ಗಲೋಕದ ಹಾಡುಗಾರ ; ಗಂಧರ್ವ: (1). 

[ ದಿವ್ಯ + ಗಾಯನ] 

ದಿವ್ಯಚಕ್ಷು (ನಾ). ೧. ಚವ್ಥ೯ಚಕ್ಷಂಸ್ಸಿನಿಂದ ನೋಡಲಾಗದ ವಸ್ತು 
ವನ್ನು ನೋಡುವ ಚಕ್ಷಂಸ್ಸು ; ಜ್ಞಾನದೃಷ್ಟಿ: ತುರಂಗತ್ರಮೆನಗೆ 
ಮೂಡಿದೊಡಮೆನ್ನ ಕೆಳೆಯನೊಡಗೂಡಿ ಕಾಲಮಂ ಕಳಿಪುವಂತು ನಿನ್ನ 
ದಿವ್ಯಚೆಕ್ಷುಗಳಿಂ ನೋಡಿ ಬೆಸಸೆಂಬುದುಂ (ಕಾದೂಉ, ೭೦೮) ; ಶ್ರೀಕೃಷ್ಣನು 
ಅರ್ಜುನನಿಗೆ ದಿವೃಚಕ್ಷುಗಳನ್ನು ದಯಪಾಲಿಸಿ ತೋರಿಸಿದ ವಿಶ್ವರೂಪ 
ಕ್ಕಿಂತಲೂ ತತ್ವತಃ ಬೇರೇನೂ ಅಲ್ಲ (ಪ್ರಬಂಧ, ೪3). ೩. ದಿವ್ಯಜ್ಞಾನ 
ವುಳ್ಳವನು ; ದಿವ್ಯದೃಷ್ಟಿಯುಳ್ಳವನಂ : ಮಹಾತ್ಮಾ ಗಾಂಧಿಯಂಥ 
ದಿವ್ಯಚಿಕ್ಷುಗಳು ದೇಶದಲ್ಲಿ ಸಹಸ್ರ ವರುತಗಳಿಗೊಮ್ಮೆ ಜನಿಸಬಹುದು 
(ಕೂಡ). [ದಿವ್ಯ * ಚಕ್ಷು) 

ದಿವ್ಯಚಿತ್ತ (ನಾ). ೧. ಶಂದ್ಧವಾದ ಅಂತರಂಗ; ಪವಿತ್ರವಾದ 
ಮಂನಸ್ಸು : ದಿವ್ಯಚಿತ್ತದೊಳವಧಾರಿಸು (3ದಿಪು. ೮-೧೧) ; ಇದಂ ' ದಿವ್ಯ 
ಚಿತ್ತದೊಳವಧರಿಸಿ ಯುಕ್ತತರ ಎಚಾರದೊಳ್‌ ನೆಗಟ್ಟುದು (ರಾಂತಿಪು, 
೧೦-೧೦೨ ವ). ೨. ಶುದ್ಧವಾದ ಅಂತರುಗವುಳ್ಳವನಂ ; ಪವಿತ್ರವಾದ 
ಮನಸ್ಸುಳ್ಳವನಂ: ನಡೆ ನೋಡಿ ನೋಡಿ ಜನಚಂದ್ರಂ ದಿವ್ಯಚಿತ್ತಂ 
ಮಹೋತ್ತೆಮಸತ್ವಂ ವಿಭು ಕೆಮ್ಮಗಿರ್ಪದುಮಳುರ್ತೊಂದಂಬಿನಿಂದೆಚ್ಚಂ 


(ಕಾಂತಿಫು. ೪-೪೮). [ದಿವ್ಯ ಚಿತ್ತ] 


ದಿವ್ಯಚ್ಛಾಯೆ 


ದಿವ್ಯಚ್ಛಾಯೆ (ನಾ). ರಮಣೀಯಂವಾದ ಬಿಂಬ,-ಛಾಯೆ : ಪೊಳೆವೆಳ 
ನೇಸಆಂ ಸೆಟ್‌ಗೆಯ್ಯ ಮಣಿಕುಟ್ಟಿಮಭೂಮಿಭಾಗದೊಳಮಮಿತವಿಕ್ರಮ 
ದೇವನ ದಿವೃಚ್ಛಾಯೆ ಪ್ರತಿಬಿಂಬಿಸೆ (ಕಾಂತಿಪು. ೯-೩೬ ಐ), 

[ಸಂ.ದಿವ್ಯಚ್ಛಾಯಹ 

ದಿವ್ಮಜಾತಿ (ನಾ). [ಜೈನ] ಪಾರಿವ್ರಾಜ್ಯಲಕ್ಷಣಗಳನ್ನು ತಿಳಿಸಂವ ಜಾತಿ 
ಎಂಬ ಸೂತ್ರಪದದ ನಾಲ್ಕು ವಿಭಾಗಗಳಲ್ಲಿ ಒಂದು; p ಜಾತಿಯಲ್ಲಿ 
ದಿವ್ಯ, ವಿಜಯ, ಪರಮ ವಂತ್ತು ಅನುಪವಂ ಎಂದು ನಾಲ್ಕು 
ವಿಭಾಗಗಳಿವೆ. ದಿವ್ಯಜಾತಿಯಿಂದ ಅಹವಿಂಂದ್ರತ್ವವುಂಟಾಗುತ್ತದೆ. 
ವಿಜಯ ಜಾತಿಯಿಂದ ಚಕ್ರವರ್ಶಿತ್ವವುಂಟಾಗುತ್ತದೆ. ಪರವಂಜಾತಿ 


ಯಿಂದ ಆರ್ಹಂತ್ಯವುಂಟಾಗಂತ್ರದೆ ಮುತ್ತು ಅನಂಪವಂ ಜಾತಿಯಿಂದ |; 


ಸಿದ್ಧತ್ವವುಂಟಾಗಂತ್ತದೆ : ದಿವ್ಮಜುತಿಯಿಂದ:ಹಮಿಂದ್ರಶ್ವಮುಂ . . . 
ಪಡೆಯಲಕ್ಕುಂ (ಇಾಪುಪು. ೨೨೮). [ದಿವ * ಜಾತಿ) 

ದಿವ್ಯಜೀವನ (ನಾ). ಶ್ರೇಷ್ಠವಾದ ಜೀವನ ; : ಉತ್ತಮವಾದ ಬಾಳು: 
ದುಡಿದು ಕಟ್ಟಿದ ದಿವ್ಯಜೀವನ ಕ್ಷಣಿಕವಾದರು ಪಾವನ! (ವಿಜದ. ೧೬-೩). 

[ ದಿವ್ಮ * ಜೀವನ] 

ದಿವ್ಯಜೀವಿ (ನಾ). ಶ್ರೇಷ್ಠವಾದ ಜೀವನವನ್ನು ನಡೆಸಂವ ವ್ಯಕ್ತಿ: 
ಮಾನವ ಪ್ರೇವಂ, ನೀತಿ-ನಿಷ್ಮೆ. . . ಅದಕ್ಕೆ ಮಾದರಿಯಾಗಿ ಉನ್ನತ 
ಶರಣಮಾರ್ಗದಲ್ಲಿರುವ ದಿವೃಜೀವಿಗಳ ಅನುಭಾವ ಗೋಷ್ಠಿ, ಇದು ಅವರ 
ಹಿರಿಗನಸಾಗಿತ್ತು (ಕರ್ನಾಕ, ೩೬). [ದಿವ್ಯ ೬ ಜೀವಿ] 

ದಿವ್ಯಜೋತಿ (ನಾ). ದಿವ್ಯಜ್ಯೋತಿ ೧: ಖವಖವಿಸುವ ಸಾಲು ದಿವ್ಯಜೋತಿ 
ಗಳಾ ಭವನವ ಶೀವಿಕೊಂಡಿರಲು (ಕಂನವಿ. ೮-68). [ದಿವ್ಯ * ಜೋತಿ] 

ದಿವ್ಯಜ್ಞಾನ (ನಾ). ಉತ್ಕೃಷ್ಟವಾದ ಜ್ಞಾನ: ಅಲೌಕಿಕವಾದ ಜ್ಞಾನ, 
ತಿಳಂವಳಿಕೆ :' ಐಕ್ಕನ ಸಮರಸಭಕ್ತಿಯನೊಳಕೊಂಡು ತೋಡುತ್ತಿಹುದು 
ಮಹಾಲಿಂಗವೆಂಬುದೀಗ ದಿವ್ಯಜ್ಞಾಸವೆಂಬ ಶಬ್ದಕ್ಕರ್ಥ (ಅಆಸಮಾ. ೭೫-೫೧); 
ವಂಶಾಲಂಕಾರನುದ ದಿವೃಜ್ಞಾನವುಳ್ಳ ಪುತ್ರನನ್ನು ನಿಷ್ಕಾರಣಕ್ಕುಗಿ ವಧಿಸಿ, 
ತಾನು ಮಹಾಪಾತಕಿಯೂ ಕುಲದ್ರೋಹಿಯೂ ಆದೆನೆಂಬುದು ಅವನ 
ಮನಸ್ಸಿಗೆ ಚೆನ್ನಾಗಿ ಗೋಚರವಾಯಿತು (ಕಲಾಥ. ೭೪). 

| ದಿವ್ಯ * ಜ್ಞಾನ ] 

ದಿವ್ಯಜ್ಞಾನಿ (ನಾ). ಉತ್ಕೃಷ್ಟವಾದ ಜ್ಞಾನವನ್ನು ಉಳ್ಳವನು: ಅಲೌಕಿಕ 
ವಸ್ತುಜ್ಞಾನವಪನ್ನುಳ್ಳವನು : ದಿವ್ಯಜ್ಞಾನಿಗಳೆನಲ್ಲಿರ್ದರಂ ಕಂಡು . 
ಅವರ ವಚನದಿನಾತ್ಮೀಯ ಪಿತೃಮರಣಮುಮಕಾತನೆ ನರಕಗತಿಗಮನ 
ಮುಮನಟ್‌ದು (ಅದಿಪು. 3-೧೪ ವ); ಆನಜ್‌ವೆಂ . . . ದಿವ್ಮಜ್ಞುನಿ 
ಸಹದೇವನಟ್‌ವಂ ನೀನಾರ್ಗೆಂದಾರುಮಟ್‌ಯರಂಗಾಧಿಪತೀ (ಗದಾಯು. 
8-೧6); ಈ ಆತ್ಮ ಮೇಲು ಮೇಲಕ್ಕೇರಿ ಪರಿಪೂರ್ಣತೆಯನ್ನು 
ಪಡೆದಂತೆಲ್ಲ ದಿವೃಜ್ಞಾನಿಗಳ (ಪೈಗಂಬರ್‌) ಮತ್ತು ದೇವದೂತರ 
ಆವಸ್ಥೆ ಬರುತ್ತದೆ (ಇಸ್ಲಾಂಸಂ, ೨೨೫), (ಸಂ. ದಿವ್ಯಜ್ಞಾನಿನ್‌] 

ದಿವ್ಯಜ್ಯೋತಿ (ನಾ). ೧. ಲೋಕೋತ್ತರವಾದ ಬೆಳಕು,-ಕಾಂತಿ : 
ದೇವರ್ಕಳ ದಿವ್ಮಮೌಳಿಮಣಿಮಾಳಾದೀಪ್ತಿಯುಂ . . , ಜಿನೇಂದ್ರತನು 
ದಿವ್ಯಜ್ಕೋ [2ಾಕಾ. ದ್ಮೋ]) ತಿಯುಂ ಧಾಟ್‌ಯಿಟ್ಟು ವಿಯಚ್ಚಕ್ರ 
ದೊಳಿಕ್ಕಿ ಮೆಟ್ಟಿದುವನಂಕಾರ್ಕಪ್ರಭಾಚಕ್ರಮಂ (ಮಲ್ಲಿಪು. ೦೬-೧೭೩) ; 
ಅವರ ದಿವೃಜ್ಕೋತಿಯೂ, ಅವರು ಬೋಧಿಸಿರುವ ತತ್ವೋಪದೇಶಗಳೂ 
» ೬ « ಭಾರತೀಯರಿಗೆಲ್ಲಾ ಪ್ರಕಾಶವನ್ನು ಕೊಡುತ್ತವೆ. (ಉಾಂಪಜೀ, ೭೩೫), 
೨. ದೇವರು; ಪರಮಾತ್ಮ: “ಅಕ್ಷರ” ವೆಂದು ಪ್ರಶಂಸಿತವಾಗಿರುವ 
ದಿವ್ಯಜ್ಯೋತಿಯೆ ಸಕಲ ಜಗತ್ತಿಗೂ ಮೂಲ (ಭಿಳ್ಕಾರ. ೩೨ ಪೀರೆ): 
ತುಳುವದ ಜನಸಾಮಾನ್ಯರಿಗೆ ಈ ಭೂತಗಳು *ದಿವ್ಮ ಜ್ಯೋತಿ ಗಳಾಗಿದ್ದವು 
ಎಂದೂ ಹೇಳಬಹುದು (ತುಳವಾ. ೨೫೩), [ದಿವ್ಯ * ಜ್ಯೋತಿ) 


೩೯೨೮ 


- 
೦ 


ದಿವ್ಯಧ್ಯನಿ 


ದಿವ್ಯತನು (ನಾ). ದೈವಿಕವಾದ ದೇಹ; ಪವಿತ್ರವಾದ ದೇಹ; ಶ್ರೇಷ್ಠ 
ವಾದ ಶರೀ ರ: ನೀಲಮಣಿಕುಟ್ಟಿಮಭೂತಳದರ್ಪಣೈಕಬಿಂಬದೊಳಹೆ 
ಮಿಂದ್ರದಿವ್ಯತನು ಬಿಂಬಿಸೆ (ಹಾಂತಿಪು. ೯-೦೨೨); ಆರತಿಯೆತ್ತಿದಳಭವನ 
ದಿವ್ಮತನುಗೆ ಶಚಿ (ಅನಂಪು. ೫-೮೫). [ದಿವ್ಯ + ತನು] 

ದಿವ್ಯತಪೋಧನ (ನಾ). ಶ್ರೇಷ್ಠ ತಪಸ್ವಿ ; ಆ ದಿವೃತಪೋಧನನಕ್ಷೋದಂ 
ಧ್ಯಾನಿಸಿದನನಿತುಮಂ ಕ್ರಮದಿಂ ಅನುಪ್ರೇಕ್ಷೆಗಳಂ (ಇಂತಿಪು. 
೯-೧೦೦), [ದಿವ್ಯ * ತಪೋಧನ) 

ದಿವೃತೆ (ನಾ). ದೇವನಾಗಿರಂವಿಕೆ ; ದೇವತ್ವ : ರಹಸ್ಮವನ್ನರಿತು ಮಾಡಿದ 
ಕರ್ಮವು ದಿವ್ಮತೆಯನ್ನುಂಟುಮಾಡಿ ಪಾಪದಿಂದ ವಿಮುಕ್ತಿಗೊಳಿಸುವದು 
4ಧರ್ಮಸಾ, ೧೦೬) ; ಜಗದೆಲ್ಲ ಐಶ್ವರ್ಯ ಪದವಿ ಹಿರಿಹೆಮ್ಮೆಗಳು ಉಂಟಾ 
ದರೇಂ ಬಂತೆ ದಿವ್ಯತೆಯ ಸೊಬಗು! (ದ್ರಾಕ್ಷಿದಾ. ೫೦-೨೧), 

[ಸಂ. ದಿವ ತೌ) 

ದಿವ್ಯದರ್ಶನ (ನಾ). ಶ್ರೇಷ್ಠವಾದಂದರ ಕಾಣ್ಕೆ `; ಸಾಕ್ಷಾತ್ಕಾರ 
ಪರಮಾತ್ಮಸ್ವರೂಪದ ದಿವ್ಮದರ್ಶನವನ್ನು ಜೀವನು ಹೇಗೆ ಪಡೆಯುವ 
ನೆಂಬುದನ್ನು ದರ್ಶನಭಾಗವು ತಿಳಿಸುತ್ತದೆ (ಶಕ್ಕಿವಿ, ೨೦). 

[ ದಿವ್ಯ + ದರ್ಶನ ) 

ದಿವ್ಯದೃಷ್ಟಿ (ನಾ). ಅತೀಂದ್ರಿಯ ದೃಷ್ಟಿ ; ಅಸಾಧಾರಣವಾದ ಪ್ರಜ್ಞೆ: 
ಯೋಗದ ಬಲಮುಣ್ಮೆ ಪೊಣ್ಮಿ ನಿಲೆ ಪುತ್ರವರುರ್ಥಿಗಳಾಗಿ ತನ್ನ ಕಟ್ಟಿದಿ 
ರೊಳೆ ನಿಂದರಂ ನಯದೆ ನೋಡೆ ಮುನೀಂದ್ರನಧಿ ವ್ಯದೃಷ್ಟಿಮಂತ್ರದೊಳೆ 
ಪೊದಟ್ನು: ದಾ ಸತಿಯರಿರ್ವರೊಳಂ ನವಗರ್ಭವಿಭ್ರಮಂ (ಪಂಪಥಾ. ೦-೮೫); 
ಅನನೈ, ಅವ್ಯಯೆ ಎಂದು ಮುನಿಗಳಿಟ್ಟ ಪೆಸರ್‌. ಎನ್ನಿರವನೊಂದುಟೀ 
ಯದಲ್‌ಯಲ್‌ವೇಟ್ಕುವಸಾದೆಡೆ, ದಿವೃದೃಷ್ಟಿಯಿಂ ನೋಟ್ಟುದು 
(ಅದ್ಭುತ, ೫೩-೨೦) ; ಯಷಿಗಳು ತಮ್ಮ ದಿವ್ಯದೃಷ್ಟಿಯಿಂದ ಕಂಡ ದೇವತಾ 
ಮೂರ್ತಿಗಳನ್ನು ಸ್ಕೂಲಪದಾರ್ಥಗಳಿಂದ ಮಾಡಿ ತೋರಿಸುವ ಸಾಮರ್ಥ್ಯ 
ಹೊಂದಿದ್ದ ಶಿಲ್ಪಿಗಳು, . . ಸಮಾಜದಲ್ಲಿದ್ದರೆಂದು ನಂಬುವುದು ಸಹಜವೇ 
ಆಗಿದೆ (ಧಾರದ, 80೯) ; ಭಗವಕಿಶನ ಸದ್ಯದ ಜೀರ್ಣಶಕ್ತಿಗೆ ಅನುಗುಣ 
ವಾಗುವಂತಹ ಕೋಮಲಾಹಾರ ಎಲ್ಲಿ ದೊಂಕಬಹುದೆಂಬುದನ್ನು ಮಹಾ 
ಮೌದ್ಧಲ್ಯಾಯನನು ತನ್ನ ದಿವ್ಯದೃಷ್ಟಿಯಿಂದ ಕಂಡುಕೊಂಡನು (ಹತ್ತುಮ. 
oor). ([ ದಿವ್ಯ + ದೃಷ್ಟಿ) 

ದಿವ್ಯದೇಹ (ನಾ). ಇ ದಿವ್ಯತನಂ : ಸಹಜವಿಭೂಪಣಪ್ರತತಿಪಲ್ಲವಮಿಲ್ಲದ 
ದಿವ್ಯದೇಹ (ಶಾಂತಿಪು. ೯-೩೪). [ದಿವ್ಯ * ದೇಹ) 

ದಿವ್ಯದ್ಯೋತಿ ನಾ). ಲೋಕೋತ್ತರವಾದ ಕಾಂತಿ, - ಬೆಳಕು: ದೇವರ್ಕಳ 
“ದಿವ್ಮಮೌಳಿಮಣಿಮಾಳಾದೀಪ್ತಿಯುಂ ಜನೇಂದ್ರತನು ದಿವ್ಯ 
ದ್ಕೋ[ಖಾಕಾ. ಜ್ಯೋ]ತಿಯುಂ ಧಾಟ್‌ಯಿಟ್ಟು ವಿಯಚ್ಚಕ್ರದೊಳಿಕ್ಕಿ 
ಮೆಟ್ಟಿ ಓೈದುವನಂತಾರ್ಕಪ್ರಭಾಚಕ್ರಮಂ (ಮಲ್ಲಿಪು. ೧೩-೧೭೩), 

( ದಿವ್ಮ + ದ್ಯೋತ್ಮಿ ] 

ದಿವ್ಯದ್ವಿಪ (ನಾ). ೧. ಶ್ರೇಷ್ಠವಾದ ಆನೆ, ೨. ದೇವಲೋಕದ ಆನೆ. 
೧,೨ : ನೀರಾಟಕೆಂದೆಯ್ದಿ ಸಾರ್ದಿರೆ ದಿವ್ಕದ್ಧಿ ಪಮಿಂಬುಗೊಂಡು ಜಳಮಂ 
ರಂಭಾದಿಗಳ್ಲೇವಿಸುತ್ತಿರೆ , . . ನಿರ್ಜರ ಗಂಗಾನದಿ ತಾನಿದೆಂಬ ತೆಅದಿಂ 
ಕಾವೇರಿ ಕಾಣ್ಗೊಪ್ಪುಗುಂ (ರಾಜರೇ, ೨-೪), [ದಿವ್ಯ ದ್ವಿಷ) 

ದಿವ್ಯಧ್ವನಿ (ನಾ). ೧. ಶ್ರೇಷ್ಠವಾದ ಮಾತು: ಪವಿತ್ರವಾದ ನಂಡಿ ; 
ಕೇಳಿದಿರೊ ದಿವೃಧ್ವನಿ ಜೀವದ ಣಮೋಕಾರ ಕನ್ನಡದ ಟಂಕಾರ (ಜೀವಲ. 
೫೯-೯). ೨. [ಜೈನ] ಸವಂವಸರಣಸಮಯಂದಲ್ಲಿ ಅರ್ಹಂತನಿಗೆ 
ಪ್ರಾಪ್ತವಾಗುವ ಅಸಾಧಾರಣಪರಿಣಾಮವುಳ್ಳ ಮಾತಿನ ಶಕ್ತಿ 
ಆ ತ್ರಿಲೋಕತಿಲಕಂಗೆ ದಿವ್ಯಧ್ವನಿ ನೆಗಟ್ಟುದು (ಆದಿಪು. ೬-೨೪ ವ); 
ಬೆಸಸಿದನಘಾರಿ ದಿವ್ಮಧ್ವನಿಯಿಂ (ಶಾಂತಿಪು. ೬-೮೫). [ದಿವ್ಯ * ಧ್ವನಿ] 


ದಿವ್ಯನಗ 


ದಿವ್ಮನಗ (ನಾ). ೧. ದೇವಲೋಕದ ವೃಕ್ಷ; ಕಲ್ಪವೃಕ್ಷ : ವಿತರಣದಿಂದೆ 


ದಿವ್ಯನಗಮಂ ನಗಮಂ ಘನಧೈರ್ಯದಿಂದೆ ವಿಶ್ರುತಯಶದಿಂದೆ ಪದ್ಮ 


ರಿಪುವಂ ರಿಪುವಂ , . , ಜಯಿಸಿರ್ದನುದಾತ್ತವೈಭವಂ೦ (ರಾಜಕೇ, ೪-೧೧೧). 
೨. ದೇವತೆಗಳ ಬೆಟ್ಟ; ವೋರಂಪರ್ವತ. [ ದಿವ್ಯ * ನಗ್ನ 

ದಿವ್ಯನಿಧಾನ (ನಾ). ೧. ಶ್ರೇಷ್ಠವಾದ ನಿಧಿ,_ಧನ. ೨.ಶ್ರೆ ್ರೇಷ್ಠತೆಗೆ 
ಆಕರವಾಗಿರಂವವನು ; ಶ್ರೀ ಶಾಂಶೀಶಂ ತ್ರಿಜಗದಧೀಶಂ ಕೇವಳ 
ವಿಬೋಧವಿನಿರೋಧಪದಾರ್ಥಶೇಷರೂಪನಮರನರೇಶಸಭಾವ ೈತನುದಾತ್ತ 
ದಿವ್ಶನಿಧಾನಂ (ಶಾಂತಿಪು. ೧೨-೦), [ದಿವ್ಯ * ನಿಧಾನ] 

ದಿವ್ಯನಿನಾದ (ನಾ). ಶ್ರೇಷ್ಠವಾದ ಮಾತು: ಪೊದಟ್ಟುದರ್ಹನ್ಮುಖೇಂದು 
ದಿವ್ಯನಿನಾದಂ (ಕಾಂತಿಪು. ೬-೩೮), [ ದಿವ್ಯ * ನಿನಾದ] 

ದಿವ್ಯಪ್ರಭಾವ (ನಾ). ೧. ಅಲೌಕಿಕವಾದ ಪರಿಣಾಮ ; ದೇವಲೋಕದ 
ಪರಿಣಾವಂ : ಅಂತು ದಿವ್ಮಪ್ರಭಾವದಿಂ ಸಕಳರ್ತುಕಸೌಂದರ್ಯಮುಮಂ 
ಬೇಟ್‌ವೇಆ್‌ ತೋಟುವ ರಾಜ್ಯಲಕ್ಷ್ಮೀವಲ್ಲಭಂ ವನಲಕ್ಷ್ಮಿಯಂ ನೋಡು 
ವಾಗಳ" (ಅದಿಪು. ೦೧-೯೧ ವ). ೨. ಶ್ರೇಷ್ಠವಾದ ಶಕ್ತಿಯಿಂದ ಕೂಡಿ 
ದವನಂ : ಈ ಗಿರಿದುರ್ಗಮಂ ದಾಂಟಿ ಬಂದ ಬಲ್ಲಾಳ್‌ ದಿವ್ಯನಕ್ಕೆ ದಿವ್ಯ 
ಪ್ರಭಾವನಕ್ಕುಮಮೋಘನಕ್ಕುಂ (ಆದಿಪು, ೧೩-೩೭ ವ). 

[ ದಿವ್ಯ * ಪ್ರಭಾವ] 
ದಿವ್ಯಪ್ರಾಸಾದ (ನಾ). ಭವ್ಯವಾದ ಮಂದಿರ ; ಉತ್ತವಂವಾದ ಉಪ್ಪರಿ 


ಗೆಯ ವಂನೆ: ಸರ್ವತೋಭದ್ರಮೆಂಬ ಗೋಪುರದೊಳಂ ಕೂಡಿದ 
ವೈಜಯಂತಿಯೆಂಬ ದಿವ್ಯಪ್ರಾಸಾದಮುಂ ದಿಕ್ಚಸ್ತಿಕಮೆಂಬ ಸಭಾ 


ಭೂಮಿಯುಂ (ಅದಿಪು. ೧೫-೩ ವ). [ದಿವ್ಯ * ಪ್ರಾಸಾದ] 
ದಿವ್ಯಪ್ರೇಮ (ನಾ). ದೇವರೊಡನೆ ಇರುವ ಪ್ರೀತಿ ; ದೈವಿಕವಾದ 
ಪ್ರೇವಂ : ಗಂಡಸಿಗೂ ಹೆಂಗಸಿಗೂ ಇರುವ ಸಂಬಂಧ ಪ್ರಕೃತಿಗೂ 
ಪುರುಷನಿಗೂ (ದೇವರಿಗೂ) ಇರುವಂಥಾದ್ದು. ಸ್ತ್ರೀ ಪುರುಷರ ಪ್ರೇಮ 
ಹೀಗಿದ್ದರೆ ಅದು ದಿವ್ಯಪ್ರೇಮವಾಗುತ್ತದೆ (ಇಸ್ಲಾಂಸಂ. 3೮೦). 
[ದಿವ್ಯ * ಪೇಮ) 
ದಿವ್ಯಭಾಷೆ (ನಾ). ೧. ದೇವಭಾಷೆ : ಆವುದೋ ದಿವ್ಮಭಾಷೆಗಳ ಸಂದೇಶ 
ವನು ಕೊಡಲೆಂದು, ಮಡಿಮಡಿದು ಮೇಲೇರುತಿವೆ (ನಲ್ಮೆ. ೩೬-೨೨). 
೨.ಎದಿವ್ಯಧ್ವನಿ ೨ : ದಿವ್ಯಭಾಷೆ ಸುರತೂರ್ಯರವಂ ಪೂಮಟ್‌ ಕೇಸರಿ 
ಪೀಠಂ ಭಾಮಂಡಳಮೆಸೆಯೆ ನೆಗಬ್ಜನಾದಿಜಿನಂ (ಜಾವೂಂಪು. ೦) ; 
ಆವರಿಸಿರ್ದಘಾಶಿಘನಕಾಂಡಪಟಂ ಪೆಅಪಿಂಗೆ ದಿವ್ಯಭಾಷಾವಧುವಿಂಗೆ 
ರಾಘವಯತಿಪ್ರವರಂ ವರೆನಾಗೆ (ಪಂರಾಮಾ, ೧೬-೬೮), [ದಿವ್ಯ + ಭಾಷೆ] 
ದಿವ್ಯಭೋಗ (ನಾ). ಸ್ವರ್ಗಸಂಖ; ಉತ್ಕೃಷ್ಟವಾದ ಭೋಗ: ಅಂತು 
ದಿವ್ಯಭೋಗ ಸಂಪತ್ಸರಂಪರಾಪರಿಗತನಾಗಿ (ಆದಿಪು, ೬-೧೭ ವ). 
1 ದಿವ್ಮ * ಭೋಗ] 
ದಿವ್ಯಮಂತ್ರ (ನೂ). ಶ್ರೇಷ್ಠವಾದ ಉಪದೇಶ; ಪವಿತ್ರವಾದ ಬೋಧೆ 
ಸಲಹಿದೊಡೆಯನ ದಿವ್ಯಮಂತ್ರವ ಕಲಿಸಿದಾಚಾರ್ಯನನು ಅನುವರೆದೊಳಗೆ 
ತಲೆಗಾಯಿದನ , , . ಮಜದವನಿಳಿದನೈ ಕುಲಕೋಟಿಸಹಿತ ಮಹಾಂಧ 
ನರಕದಲಿ (ಕುವ್ಯಾಉ. ೩-೪೨); ಧರ್ಮವೇ ಜಯವೆಂಬ ದಿವ್ಯಮಂತ್ರ 
ಮರ್ಮವನಜಕಿತು ಮಾಡಲು ಬೇಕು ತಂತ್ರ (ಪುಕಂದ, ೨-೭೫ ಅನುಪಲ್ಲವಿ), 
1 ದಿವ್ಯ + ಮಂತ್ರ] 


ದಿವ್ಯಮಾನುಷ (ನಾ). ದೇವಾಂಶಸಂಭೂತನಾದ ವ್ಯಕ್ತಿ; ದೇವತ್ವವನ್ನು 


ಪಡೆದ ಮನಂಷ್ಯ: ಬೌದ್ಧ ಶಿಲ್ಪದಲ್ಲಿ, ನಮಗೆ, ಯಮಾಂತಕ, ಜಂಭಳ, 
ಸಂವರೆ ಮುಂತಾದ ಸಂರಕ್ಷಕ ದೇವತಾವಿಗ್ರಹಗಳೂ . , . ನಾಗಾರ್ಜುನ, 


ಪದ್ಮಸಂಭವ ಮುಂತಾದ “ದಿವ್ಯಮಾನುಷ'ರ ಮೂರ್ತಿಗಳೂ ಲಬ್ಧ 


ವಾಗುತ್ತವೆ (ಭಾರದ. 808), [ದಿವ್ಮ * ಮಾನುಷ] 


೩೯೨೯ 


10 


38 


ದಿವ್ಯವರುಪ 


ದಿವ್ಯಮುನಿ (ನಾ). ಶ್ರೇಷ್ಠನಾದ ವಬನಿ,- ತಪಸ್ವಿ: ಮನದೊಳ್‌ ಸೋಲ್ತು 
ಮುನೀಂದ್ರನಾಕೆಯೊಡಲೀ GE ಎ.ಎ. ಮಾಡಿ.. 
ಕೂಡುವೆಡೆಯೊಳ್‌ ಜ್ಞಾನಸ್ವರೂಪಂ ಮಹಾಮುನಿಪಂ ಪುಟ್ಟಿ ಜು 
ದಿವ ಭಮುನಿಗಳ್ಳೇಗೆಯ್ದೊಡಂ ತೀರದೇ (ಪಂಪಥಾ. ೧-೬೯). 
[ ದಿವ್ಮ * ಮುನ್ಶಿ) 
ದಿವ್ಯಮೂರ್ತಿ (ನಾ). ಶ್ರೇಷ್ಠವಾದ ಸ್ವರೂಪ; ರಮಣೀಯವಾದ 
ರೂಪ : ಪರಮೌದಾರಿಕ ದಿವ್ಯಮೂರ್ತಿ ವಸನಾಳಂಕಾರ ಮಂದಾರ 
ಶೇಖರರಮ್ಮಂ ಧೃತಯೌವನಂ (ಅದಿಪು, 6-8) ; ತನ್ನ ಶರೀರದ ಕೇಡಂ 
ಬಗೆಯದೆ ಮಹಾತಪದೊಳ್ಳ್ನೆಗಟಕ್ಟೊಡೆ ದಿವ್ಯಮೂರ್ಶಿಯುಂ ವಿಜಯ 
ಮೂರ್ತಿಯುಂ. ಪರಮಮೂರ್ತಿಯಂ ಅನುಪಮಮೂರ್ತಿಯುಮಂ 
ಪಡೆಯಲಕ್ಕುಂ (ಡಾವೂಪು. ೨೨೯). [ ದಿವ್ಯ + ಮೂರ್ತಿ] 
ದಿವ್ಯಮೂಲ (ನಾ). ೧. ದೇವಾಂಶದ ಆದಿ; ದೇವವಯಲ:; ಈ 
ಬುದ್ಧ್ಯಾತ್ಮಕ ಆತ್ಮ ಅಭೌತವಾಗಿದ್ದು ಆದಿಕಾರಣವಾದ ದಿವ್ಮಮೂಲದಿಂದ 
ಬಂದದ್ದು (ಇಸ್ಲಾಂಸು, ೨೨೫). ೨. ಒಂದಂ ಬಗೆಯ ಬೇರು: ಶೈತ್ಯ 
ಸೌರಭ್ಯ ಮಾುದ್ಯಮೆಂಬ ತ್ರಿವಿಧಮದಸಮೃದ್ಧಮಾದ ಪನ್ನೀರು ... 
ದಿವ್ಯಮೂಲ ಪರಿಮಳಮೃಗ ಕರ್ಪೂರವೃಕ್ಷ ಹಿಮಾದಿ ಸಂಪರ್ಕದಿಂ 
ರಮ್ಮಮಾದ ಮಂದಮಾರುತಸ್ಫರ್ಶನದಿಂದಪೇಕ್ಷಣೀಯಮಾಗಿರ್ಕುಂ (ವಿವೇಕ, 
೨೦೩), [ದಿವ್ಯ + ಮೂಲ) 
ದಿವ್ಯರೂಪ (ನಾ). ಅಲೌಕಿಕವಾದ ರೂಪ; ಅತ್ಯಂತ ಸುಂದರವಾದ 
ರೂಪ : ಈತಂ ಕೇವಲಂ ದಾನವರಿಪುವೆ ಪೆಠಂಗೆಲ್ಲಿತೀ ದಿವ್ಮರೂಪಂ 
(ಗವಿ, ೩-೨); ವಿಶ್ವರೂಪಂ . . . ತನ್ನ ದಿವ್ಯರೂಪಮನಡಂಗಿಸಿ (ಜಗವಿ. 
೩-೬ ವ), [ದಿವ್ಮ * ರೂಪ] 
ದಿವ್ಮಲಿಂಗಿಭಟಇರ (ನಾ). ಒಬ್ಬಾತನ ಹೆಸರು: ಶ್ರೀ ದಿವ್ಮಲಿಂಗಿಭಟನಿ 
ರರ್ಗ್ಗೆ ಸೂದ್ರಕಯ್ಯಂ ಕಾಲ್ಗೆಲ್‌ಯೆ (ಎಕ. 1, ಹೊಳೆ. 
968). [ದಿವ್ಮಲಿಂಗ್ಯಿ * ಭಟಾರ (ಎಭಟಾರ)] 
ದಿವ್ಯವಚನ (ನಾ). ಅಲೌಕಿಕವಾದ ಮಾತಂ; ಪವಿತ್ರವಾದ ನುಡಿ : ದಿವ, 
ವಚನಮರೀಚಿವವಲಿರೋಚಿರ್ನಿಚಯ ತ್ರಿಜಗಚ್ಚೂಡುವುಣಿಯಂ 
ಎನಿತಾನುಂ ಸ್ತುತಿಗಳಿಂ ಸ್ತುತಿಯಿಸಿ (ರಾಂತಿಪು, ೯೯ ವ); ವಿಯತ್ತಳ 
ದೊಳಿರ್ದ ಚಂದ್ರಮಂ ತನ್ನ ದಿವ್ಯವಚನದಿನಾಟ್‌ಸಿದುದುಮಂ ನೀನುಂ 
ಕಾದಂಬರಿಯಂಂ ಕೇಳ್ದಿರ್‌ (ಕಾದಂಉ. ೬೨೩) ; ತಾಲ್ವೋಷ್ಕವ್ಯಾಪಾರ 
ವಿರಹಿತೆಮುಮಪ್ಪೆ ದಿವ್ಯವಚನಾಮೃತೆಮುಮಂ (ಅಜಿಪು, ೬-೧೫ ವ), 
[ದಿವ್ಯ * ವಚನ) 
ದಿವ್ಯವತಿ (ನಾ). [ಸಂಗೀತ] ವಂಧ್ಯವಂಗ್ರಾಮದಲ್ಲಿ ಹುಟ್ಟುವ ಹತ್ತೂ 
ರಾಗಗಳಲ್ಲಿ ಒಂದಂ : ಗಾಂಧಾರಿ ರಕ್ಷೋಗಾಂಧಾರಿ . . . ದಿವ್ಯವತಿ 
. ಕೌಶಿಕಿಯೆಂಬ ಹತ್ತು ರಾಗಂಗಳು ಮಧ್ಯಮಗ್ರಾಮದಿಂ ಪುಟ್ಟದವು 
(ವಿವೇಕ. ೨೩೩), "ಗ್ರಾವಂ' ಪರಾ. ` [ ಸಂ. ದಿವ್ಯವತೀ] 
ದಿವ್ಯವಧು (ನಾ). ದೇವತಾಸ್ತ್ರೀ ; ದಿವಿಜೆ: ಜತ್ತವಟ್ಟದ ಮಣಿಯಂತದೇಂ 
ಪದುಳಮಾದುದೊ ದಿವ್ಯವಧೂಕದಂಬಕಂ (ಆದಿಫು, ೭-೧೨3), 
[ ದಿವ್ಮ * ವಧಃ] 


3೩-೧೬; 


40| ದಿವ್ಯವಪು (ನಾ). ದಿವ್ಯವಾದ ದೇಹ ; ಕಾಂತಿಯಂತವಾದ ದೇಹ,- 


48 


ಶರೀರ: ಪಳುಕಿನ ಪಾಪೆಯನಮರ್ದಿಂ ಕೌಳೆದಂತೊರ್ಮೊಟದ ದಿವ್ಕವಪು 
. ಏಂ ವಿಳಾಸಮಂ ತಾಳ್ಡಿ ದುದೋ (ಆದಿಪು. ೬-೩೯). 
[ದಿವ್ಮ + ವ) 
ದಿವ್ಯವರುಪ (ನಾ). ದೇವತೆಗಳ ಒಂದಂ:ವರ್ಷ ; ಐ ವಂನಂಷ್ಕರ ಒಂದು 
ವರ್ಷವೆಂದರೆ” ದೇವತೆಗಳ ಒಂದಂ ರಿವಸವೆಂಬ ಲೆಕ್ಕದಿಂದ ದಿವ್ಯ 
ವರಂಷ ನಮ್ಮ ಮಂನ್ನೂರರುವತ್ತು ವರ್ಷಗಳ ಅವಧಿ. ಅದರಲ್ಲಿ 


ದಿವ್ಯವಸನ 


ಉತ್ತರಾಯಣವೇ ಹಗಲು, ದಕ್ಷಿಣಾಯನವೇ ರಾತ್ರಿ: ಅಜನುದರ 

ದೊಳು ದಿವ್ಯವರುಷಸಾಹಸ್ರ ನೀರಜನಯನ ನೀನಿರಲ್ಕೆ (ವೀ ಶೈ ಪು. 

ಮಾಣದೀರ್ವರು ದಿವ್ಯವರುಷಪರಿಯಂತವಕ್ಷೀಣಯುದ್ಧಂ 
ಮಾಡಿ (ವೀಶ್ಮಪು. ೩-೧೨-೧೦). [ದಿವ್ಯ ವರುಷ) 

ದಿವ್ಯವಸನ (ನಾ). ಉತ್ತಮವಾದ ಬಟ್ಟೆ ; ಶ್ರೇಷ್ಠವಾದ ವಸ್ತೆ : ಕ್ಷೌಮ 
ದುಕೂಲಾದಿ ದಿವ್ಯವಸನ ವಿವಿಧಪ್ರಾವರಣವಿಶೇಷಂಗಳುಂ (ಅರಿ ಪು. 
೧೫-೩ ವು. [ದಿವ್ಯ * ವಸನ] 

ದಿವ್ಯವಾಣಿ (ನಾ). ದೇವರ ಮಾತು; ಅಶರೀರವಾಣಿ; ದಿವ್ಯಧ್ವನಿ: ಗೌರೀ 
ಮಂದಿರದಲ್ಲಿ ನಿನಗೆ ಕೇಳಿದ ದಿವ್ಶವಾಣಿ ಸುಳ್ಳಾಗುವುದುಂಟೇ? (ಗುರುಣೆ. 
೯೪) ; ವೇದವಲ್ಲಿ ಕಣ್ಣನ್ನು ಆರ್ಧಮುಚ್ಚಿ ಯಾವುದೋ ದಿವ್ಯವಾಣಿ ಕೇಳು 
ತ್ತಿರುವವರಂತೆ ಸಂತೃಪ್ತರಾದರು (ನಿಂದನೆ. ೨). [ ದಿವ್ಯ * ವಾಣಿ ] 

ದಿವ್ಯವಿಧಿ (ನಂ). ದೇವತೆಗಳಂ ಮಾನವರಿಗೆ ಮಾಡಿರಂವರೆಂದು ನಂಬ 
ಲಾದ ನಿಯಮ ; ದೈವದ ನಿಯಂವಂ : ಸೆಳೆವೊಂದು ದಿವ್ಯವಿಧಿಯಿಂದ 
ಜಗವೆಲ್ಲ ಬೇರೆ ಇರಲಾರದೆಯೆ, ಮಾರದೆಯೆ, ಸೇರುವುವು: ನೀನೇಕೆ ಬೇರೆ 
ಇರುವೆ? (ಇಂಗೀತ. ೪೮-೬). [ದಿವ್ಯ * ವಿಧಿ) 

ದಿವ್ಯವಿಷ್ಟರ (ನಾ): ಶ್ರೇಷ್ಠವಾದ .ಆಸನ,-ಪೀಠ : ಕರಮಿಂಬಾಗಿರೆ 
ಚಾವಂರಯುಗ್ಮವಂದಾಗಳಿ ನಿಲೆ ದಿವ್ಯವಿಷ್ಟಕಂ ಮಣಿಖಚಿತಂ (ಆದಿಪು. 

[ ದಿವ್ಯ * ವಿಷ್ಟರ ] 

ದಿವೃಶಕ್ತಿ (ನಾ). ಅದ್ಭುತವಾದ ಶಕ್ತಿ; ಅಸಾಧಾರಣವಾದ ಶಕ್ತಿ : ದಿವ್ಯ 
ಶಕ್ತಿಪ್ರಭಾವದಿಂದ ಮಾನುಷಾರಣ್ಯಂಗಳ ಮಹಾದ್ರುಮಂಗಳಂ ತರಿಸಿ 
ನಡಿಸಿ (ಆದಿಪು. ೧೩-೫೨ ವ) ; ದೇವರು ಉಂಟುಮಾಡಿದ ಸ ೃಷಪ್ಟಿಯು ಆತನೆ 
ದಿವೃಶಕ್ತಿ ಜ್ಞಾನಗಳ ಕನ್ನಡಿಯಾಗಿದೆ (ಮುಂಬಯಿ. ೪-೬೦). .[ದಿವ್ಮ+*ಶಕ್ತಿ] 

ದಿವ್ಯಶಯ್ಯೆ (ನಾ). ಉತ್ತಮವಾದ ಹಾಸಿಗೆ, -ಶಯ್ಕೆ: ಲೌಕಿಕಶಾಸ್ತ್ರ 
ನಿವರ್ತನಂ ಬೆರಸು ಪಲವುಂ ತೆಅದ ಪಣ್‌ಗಳುಂ . . . ದಿವೃಶಯ್ಯಾಸನ 
ನಾನಾ ಸದನಂಗಳುಂ (ಆದಿಪು. ೧೫-೩ ವ); ಜಯಲಕ್ಷೋನಿಭೆಯಪ್ಪ 
ಸೂಟಿರಸಿಗಂ ಭೂಪಂಗಮಾ ದಿವೃಶಯ್ಕೆಯಿನೇಬಲ್ಯಿದೆ ಪೊಟ್ಟು (ಶಾತಿಪು. 
೧೦-೧೫೬). [ ದಿವ್ಯ + ಶೆಯ್ಕೆ ] 

ದಿವ್ಯಶರೀರ (ನಾ). .ಕಾಂತಿಯುತವಾದ ದೇಹ ಕೊಳೆ ನೋಡುವ 
ಕಣ್ಣಳಸುಂಗೊಳೆ ದಿವ್ಯಶರೀರಮಂತುಮಲ್ಲದೆಯುಂ ತಾಂ ತೊಳತೊಳ 
ತೊಳಗೆ ನಿಶಾಕರವಿಳಂಬಿಯಾಯ್ತುಮಿತವಿಕ್ರಮಪ್ರಭೆ ದಿವದೊಳಿ್‌ (೫ಾಂತಿಪು. 
೯-೩8), ವಿ. ಕಾಂತಿಯುತವಾದ ದೇಹವನ್ನುಳ್ಳವನು : ಅಂತರ್ಚಿಸಿ 
ಪೊಡಮಟ್ಟು ಪರಮೌದಾರಿಕದಿವೃಶರೀರನುಂ . ಅಪ್ಪ ತೀರ್ಥಂಕರ 
ಕುವಹಾರೆಂಗೆ (ಶಾಂತಿಪು. ೧೦-೫೬ ವ). ([ ದಿವ್ಯ + ಶರೀರ] 

ದಿವ್ಯಸಂಭವ (ನಾ). ೧.. ದೈವಾಂಶದಿಂದ ಕೂಡಿದವನು: ಸ್ಥಿತ 
ಭೌಮೋತ್ತರದೇಯಸ್ಥಿತಿ ಬೆಸದೊಳ್‌ ಗರ್ಭಸಂಭವಕ್ಕಭಿಮತದುನ್ನತ 
ದಿವ್ಯಸಂಭವರ್ಗನುಚಿತಮೆಂಬರಿತೀಶ ನಿಮಗೆ ಪೆಅರುಪದೇಶಂ (ಶಾಂತಿಪು. 
೧೧-೯೭). ವಿ. ದೈವಾಂಶದಿಂದ ಹಂಟ್ಟಿದುದಂ; ಅಯೋನಿಜ : ಬಲ್ಲರಿಗೆ 
ದಿವ್ಯಸಂಭವಮಲ್ಲದೆ ದೊರ ಗರ್ಭಸಂಭವಮಂಗಳ್ಳಿಲ್ಲೆಲ್ಲೆಲ್ಲಿಯುಮೆನೆ ಏರಿದುಂ 
ತಲೆವಲ್ಲಿದುವಜುವತ್ತು. ಸಾಸಿರಂ ಮದಕರಿಗಳ್‌ (ಕಾಂತಿಪು. ೧೦-೧೦೬). 

[ದಿವ ಕ ಸಂಭವ) 

ದಿವ್ಯಸಂಯೋಗ (ನಾ). ದೇವತೆಗಳ ಸಂಪರ್ಕ,-ಒಡನಾಟ: ಅಂತು 

ದಿವ್ಯಸಂಯೋಗಟೊಳಿರ್ವರೆಂ ಗರ್ಭಮಂ ತಾಳ್ಜರ್‌ (ಪಂಪಧಾ. ೧-೮೫ ವ). 
[ ದಿನ * ಸಂಯೋಗ] 

ದಿವ್ಯಸಾಹಸ್ರವರ್ಷ (ನಾ). ನೇವಮಾನದ ಸಹಸ್ರವರ್ಷ: ನಾರದಂ ದಿವ, 
ಸಾಹಸ್ರವರ್ಷ ಪರ್ಯಂತವಭ್ಯಾಸಿಸುತಿರ್ದು . . . ನೈಷುಣ್ಯವಂ ಪಡೆದಂ 

[ದಿವ್ಕ * ಸಾಹಸ್ರ + ವರ್ಷ] 


೩೫-88) ; 


೦೪-೧೪೬). 


(ಅದ್ಭುತ, ೨೫-೭). 


೩೯೩೦ 


ದಿವ್ಯಾಂಗನೆ 


ದಿವ್ಯಸುಖ (ನಾ). ದೇವಲೋಕದ ಭೋಗ ; ಸ್ವರ್ಗಸಂಖ: ಮಹೇಂದ್ರಾ 
ಮರೇಶ್ವರನಭೂತೋಪಮ ದಿವ್ಯಸುಖಮನನುಭವಿಸಿ (ಶಾಂತಿಪು. ೯-೦೨೯ವ); 
ಮಹೇಂದ್ರಾಮರಂ ಮೂವತ್ತುಮೂಜು ಸಾಗರೋಪವ ಯುಷ್ಯಂಬರ 
ಮನನ ಸಾವಕಾನ್ಮದಿವ್ಯಸುಖಮನನುಭವಿಸುತ್ತುಮುರೆ (ಶಾಂತಿಪು. ೯-೧೬೦ ವ). 
[ದಿವ ತ ಸುಖ] 
ದಿವ್ಯಸೌಂದರಿ (ನಾ). ದೇವಲೋಕದ ಸುಂದರಿ; ಸುರಸಂಂದರಿ: 
ಉನ್ಮದ ಭೃಂಗಮಾಲಿಕಾರವಮುಖರೀಕ ೈತಾಮ್ರವನಶೋಭಿತೆವಾಶ್ರಿತ 
ದಿವ್ಯಸೌಂದರೀನಿವಹನಿಕೀರ್ಣಚಂಪಕವನಂ ಕರಮೊಪ್ಪುಗುಂ (ಅದಿಪು. 
೧೩-೬೦). [ದಿವ್ಯ + ಸೌಂದರಿ] 
ದಿವ್ಯಸ್ತುತಿ (ನಾ). ದಿವ್ಯಶಕ್ತಿಯುಳ್ಳವರಂ ಮಾಡಿದ ಸ್ಪೋತ್ರ,- 
ಹೊಗಳಿಕೆ, - ಸ್ತುತಿ:' ವೇದದಣಿಕೆಗಳಡಗದು [ಪಾಕಾಂ ಅಸುವು, ] 
ಪನಿಷದಾದಿದಿವ್ಯಸ್ತುತಿಯ ಗಡಣೆಗೆ ಹೋದ ಹೊಲಬಳವಡದ ಮುನಿಗಳ 
ಮಖಕೆ ಮನಗುಡದ ಕಾದಿ ಕಡಗುವ ತಾರ್ಕಿಕರು . . . ನಿಜವನಟಾ 
ಯದನಾದಿಸಿದ್ಧನ ಬರವ ಕಂಡನು ಬಾಗಿಲಲಿ ವಿದುರ (ಕುವ್ಕಾಉ, ೮-೪). 
[ ದಿವ್ಯ * ಸ್ತುತಿ] 
ದಿವ್ಯಸ್ಥಾನ (ನಾ). ವಾಯವ್ಯ, ವಾರಂಣ, ದಿವ್ಯ, ಮಾನಸ, ಆಗ್ನೇಯಂ 
ಗಳೆಂಬ ಐದಂ ವಿಧವಾದ ಸ್ಥಾನಗಳಲ್ಲಿ ಒಂದಂ; ಬಿಸಿಲಿನಿಂದ 
ಕೂಡಿದ ಮಳೆಯಲ್ಲಿ ಮಾಡುವ ಸ್ನಾನ: ದಿವ್ಕಸ್ನಾನ ವಾರುಣಸ್ನಾನ 
ವಾಯವ್ಯ್ಮಸ್ನಾನ ವಹನಸಸ್ನಾನ ಆಗ್ನೇಯಸ್ನಾನವೆಂಬ ಪಂಚವಿಧಸ್ಥಾನಂ 
ಗಳೊಳಗೆ (ವಿವೇಕ. ೧೪೫) ; ಬಿಸಿಲಿನಿಂದ ಕೂಡಿದ ಮಳೆಯಿಂದ ಮಾಡು 
ವುದೇ ದಿವ್ಯಸ್ನಾನವು (ಅಷ್ಮಾವಿ. ೪). [ ದಿವ್ಮ * ಸ್ನಾನ] 
ದಿವ್ಯಸ್ಪರ್ಶ (ನಾ). ದೈವಿಕವಾದ ಅನುಭವ ; ಸಾಕ್ಷಾತ್ಕಾರವಾದ ಆನಂ 
ಭವ : ಅತ್ತ ಹೊರಳಲು ಸ್ಪರ್ಶ ಇತ್ತ ಹೊರಳಲು ಸ್ಪರ್ಶ ಎತ್ತೆತ್ತಲು 
ಸ್ಪರ್ಶ ದಿವ್ಯಸ್ಪರ್ಶ (ನನಲ. ೦೫-೧೩). [ ದಿವ್ಯ * ಸ್ಪರ್ಶ) 
ದಿವೃಸ್ಮಿತ (ನಾ). ಮನೋಹರವಾದ ಮುಗುಳ್ನಗೆ : ನಗುತಿಹ ದೇವರ 
ದಿವ್ಮಸ್ಥಿತವೆನೆ ಮಳೆಬಿಸಿಲಿದೊ ಮಲೆ ಮೇಲುಗಡೆ (ಮಾಂದಳಿ. ೫2೮-೭). 
[ ದಿವ್ಮ + ಸತ! 
ದಿವ್ಯಹಂಸ (ನಾ). ೧. ಶ್ರೇಷ್ಠವಾದ ಹಂಸಪಕ್ಷಿ. ೨. ಶ್ರೇಷ್ಠನಾದ 
ಸಂನ್ಯಾಸಿ. ೧, ೨: ಶ್ರಿಭುವನಗುರುಪರಿನಿಷ್ಯ )ಮಣಕಲ್ಮಾಣ 
ಶಾರದಾಗಮ ಪ್ರತೀಕ್ಷಣ ದಿವ್ಯಹಂಸರುಂ ಬ್ರಹ್ಮಕಲ್ಪಾಂತ ನಿವಾಸಿಗಳುಮಪ್ಪ 
ಸಾರಸ್ವತಾದಿತ್ಯ ಅರಿಷ್ಟರೆಂಬೆಣ್ಣರುಂ ಲೋಕಾಂತಿಕದೇವರ್‌ 
ಬಂದು (ಆದಿಫು, ೯-೬೦ ವು. "ಪರಮಹಂಸ' ಪರಾ. [ದಿವ್ಮ*ಹಂಸ] 
ದಿವ್ಯಾಂಗ (ನಾ). ೧. ದೈವಿಕವಾದ ಶರೀರ : ದ್ವಾವಿಂಶತ್ಯಂಬುಧಿ ಮಿತ 
ಜೀವಿತಮುಂ ಮೂಟು ಮೊಟದ ದಿವ್ಯಾಂಗಮುಮಾ ದೇ ವಂಗಾಯ್ತು 
(ಆದಿಪು. ೬-೧೭); ಅಂಗನೆಯ ಸರ್ವಾಂಗಮಂ ದಿವ್ಕಾಂಗಮಾಗಿರಲೀಯಲಾ 
ಲಲಿತಾಂಗಿ ಸರ್ವಾಂಗದೊಳೆಅಗಿ ವಂದಿಸುತ ಮುಂದಿರಲು (ಬಸಪು. 
೩೭-೬೧). ೨. ಮನೋಹರವಾದ ದೇಹ : ವಂಡದಿಯ ದಿವ್ಯಾಂಗಮೇಂ 
ಮನಂಗೊಳಿಸಿದುದೊ (ರಾಜಕೀ. ೩-೦೬). [ದಿವ್ಯ * ಅಂಗ್ಯ] 
ದಿವ್ಮಾಂಗಂದಳೆ (ಕ್ರಿ). ಸಂಂದರವಾದ ದೇಹವನ್ನು ಹೊಂದಂ,-ತಳೆ : 
ಅಂಗನೆಯಂಗದ ಕೂಮಂ ಮುನ್ನಿನನಂಗತೆಯಂ ಪರಿಹರಿಸಿ ಬಳಿಕ 
ದಿವ್ಮಾಂಗಂದಳೆದೊಪ್ಪಂಬಡೆದಂದದಿಂ (ಅಯಾ. ೨-೩೮). 
[ದಿವ್ಮಾಂಗ * ತಳಿ] 
ದಿವ್ಕಾಂಗನೆ (ನಾ). ದೇವಲೋಕದ ಸ್ತ್ರೀ: ದಿವ್ಯಾಂಗನಾಭಾವಾಪೂಂಗ 
ನಿರೀಕ್ಷಣಾಮೃತಕೃತಾನಂಗೋತ್ಸವಂ (ಅದಿ. ೨-೬); ದಿವ್ಕಾಂಗನೆ 
ನೋಡಿದರ ತೆಗುಳ್ಳು ಚಂದ್ರಾಪೀಡ ಭೂಪೂಲನಂ (ಕಾದಂಪೂ. ೬೮೮) 
[ ಸಂ. ದಿವ್ಮಾಂಗನಾ] 


ದಿವ್ಯಾಂಗಿ 


ದಿವ್ಯಾಂಗಿ (ನಾ). ದಿವ್ಯಾಂಗವನ್ನಿ ಹೊಂದಿರಂವವಳು : ಮಿಗಿಲೆನಿಸಿ 
ನಡೆದಳು ದೇವನರ್ಧಾಂಗಿ ನಿರುಪಮಚಿದಂಬುಜಪತಂಗಿ ದಿವ್ಕಾಂಗಿ 
ಶಂಕರ ವಿಲಸದಂತರಂಗಿ (ವೀಕ್ಕಪು. ೩-೨-3೬). [ ಸಂ. ದಿವ್ಯಾಂಗೀ ] 
ದಿವ್ಯಾಂಜನ (ನಾ). ಕಣ್ಣಿಗೆ ಅದ್ಭುತಶಕ್ತಿಯನ್ನು ನೀಡುವ ಅಂಜನ, - 
ಲೇಪನದ್ರವ್ಯ,-ಕಾಡಿಗೆ : ಮರುಜವಣಿ .. . ಸಂತೋಷಣ ದಿವ್ಯಾಂ 
ಜನ . . . ಸಿದ್ಧಲೇಪಾದಿ ಸುವಸ್ತುಗಳನೇಕಮಾಗಿ ಅಲ್ಲಿಯಣ ಶಿವಭಕ್ತರಿಗೆ 
ಸುಕೃತಾನುರೂಪದಿಂದಾನಂದಕರಗಳಾಗಿರ್ಕುಂ (ವಿವೇಕ. 3೦೦). 
[ ದಿವ್ಯ + ಅಂಜನ 
ದಿವ್ಯಾಂಬರ (ನಾ). ಉತ್ತಮವಾದ ಬಟ್ಟೆ, -ಉಡುಪು : ಬಾಡದ ಬಾಸಿಗ 
ಮುಡೆ ಚೆಲ್ವೋಡದ ದಿವ್ಯಾಂಬರಂ ಮನಂಗೊಳೆ (ಅದಿಫು. ೬-೪೦); ಮಣಿ 
ಭೂಷಣದಿವ್ಕಾಂಬರೆಗಣ೦ಗಳ೦ಂ ತಣಿಯೆ ಕೊಟ್ಟು (ಕಾಂತಿಪು. 
೦೧-೧೦೩) ; ಮಂಗಳವೇ ಮಜ್ಜನವೆನಗೆ . . . ದಿಗಂಬರವೇ ದಿವ್ಯಾಂಬರ 
ವೆನಗೆ (ಮಹಾದೇ. ಬ. ೩೬-೭೮). ( ದಿವ್ಯ + ಅಂಬರ] 
ದಿವ್ಕಾಂಬು (ನಾ). ಪವಿತ್ರವಾದ ನೀರು; ದೇವಲೋಕದ ನೀರು: 
ಅಚ್ಛಸ್ಪಟಿಕಕಳಶಮಂ ಶೀವಿ ದಿವ್ಯಾಂಬುವಿಂ ನಾಕಜನಾಥಂ ಮಜ್ಜನಕ್ಕೆತ್ತಿದ 
ತೆಟಿದೆ ಸುಧಾಸೂತಿ ಕಣ್ಣೆಡ್ಡಮಾದಂ (ಆದಿಪು. ೧೨-೮)- 
[ದಿವ್ಯ * ಅಂಬ್ಯು1 
ದಿವ್ಯಾಕಾರ (ನಾ). ೧. ಸಂಂದರವಾದ ರೂಪ, _ ಆಕಾರ : ಮಾಯಾದೇವಿ 
ಲೋಕತ್ರಯಜನನಿ ಮದಾಜ್ಞಾಸಮುತ್ಸನ್ನೆಯುಷ್ಮತ್ಯಲೆ ದಿವ್ಯಾಕಾರದಿಂ 
ಪುಟ್ಟುಗೆ (ಜಗವಿ. ೨-೫೮). ವ. ಸುಂದರವಾದ ರೂಪವನ್ನುಳ್ಳವನು : 
ಮಹಾಪ್ರಮಾಣಪುರುಷನುಂ ಮಹಾ ಪುರುಷಲಕ್ಷಣೋಪೇತನುಂ 
ದಿವ್ಕಾಕಾರನುಮೆನಿಸಿದ ಮಹಾನುಭಾವಂ (ಕಾದಂಪೂ. ೯೩೭). 
[ದಿವ ತೆ ಆಕಾರ್ಯ] 
ದಿವ್ಕಾಕಾರೆ(ನಾ). ಸುಂದರವಾದ ರೂಪವನ್ನುಳ್ಳವಳಂ: ಒರ್ವಳತ್ಕುತ್ತಮ 
ದಿವ್ಮಾಕಾರೆ ಕುಳ್ಳಿರ್ದತನುಹರನನಾರಾಧಿಸುತ್ತಿರ್ದಳಾಗಳ್‌ (ಕಾದಂಪೂ. 
೬೩೯). [ ದಿವ್ಯಾಕಾರ * - ವ್ಯ] 
ದಿವ್ಯಾಕೃತಿ (ನಾ). ೧. ಸಂಂದರವಾದ ರೂಪ,- ಆಕಾರ : ದಿವ್ಮಾಲಂಕಾರ 
ದಿವ್ಯಲೇಪನ ಭಾಸ್ವದ್ದಿವ್ಮಾಕೃತಿಯಂ ಧರಿಯಿಸಿ (ಜಗವಿ. ೪-೮೦). 
೨.ಸಂಂದರವಾದ ರೂಪವನ್ನು ಉಳ್ಳ ವನಂ: ಶ್ರೀ ಕುರುಭೂಮಿಭವಂ 
ದಿವ್ಯಾಕೃತಿ ಜನಚಂದ್ರದೇವನಿರೆ (ಕಾಂತಿಪು. ೭-೧). [ದಿವ್ಯ * ಆಕೃತಿ] 
ದಿವ್ಕಾಗಮ (ನಾ). ೧. ಶ್ರೇಷ್ಠವಾದ ಆಗವಂ, ೨. ವಾತುಲ, ಉತ್ತರ 
ವಾತುಲ, ಕಾಲಜ್ಞಾನ, ಪರಾಜಿತ, ಸರ್ವಾಗಮ, ಸರ್ವಾಷ್ಟಾಗಮ, 
ಶ್ರೇಷ್ಠಾಗಮ, ದಿವ್ಯಾಗಮ, ಶುದ್ಧಾಗಮ, ಮಹದಾಗವಂ, 
ವಿಶ್ವಾಸಾಗವಂ ಮತ್ತೂ ವಿಶ್ವಾತ್ಮಕಾಗಮವೆಂದು ವಾತೂಲಾಗಮದ 
ಹನ್ನೆರಡು ಭೇದಗಳಲ್ಲಿ ಒಂದು: ವಾತೂಲ ಉತ್ತರವಾತೂಲ ಕಾಲ 
ಜ್ಞಾನ ಪರಾಜಿತ . . . ದಿವ್ಯಾಗಮ ಶುದ್ಧಾಗಮ . . . ವಾತೂಲಾಗ 
ಮದ ದ್ವಾದಶ ಭೇದಂಗಳು (ವಿವೇಕ. ೭). [ದಿವ್ಯ * ಆಗಮ]. 
ದಿವ್ಯಾಜ್ಞೆ (ನಾ). [ಜೈನ] ಪಾರಿವ್ರಾಜ್ಯಲಕ್ಷಣಗಳನಲ್ನ ತಿಳಿಸಂವ ಆಜ್ಞೆ 
ಎಂಬ ಸೂತ್ರಪದದ ಮೂರು ಬಗೆಗಳಲ್ಲಿ ಒಂದು; £ ದಿವ್ಯಾಜ್ಞೆ, 
ವಿಜಯಾಜ್ಞಿ ಮತ್ತು ಪರಮಾಜ್ಞೆ ಎಂಬ ಮೂರು ಬಗೆಗಳಲ್ಲಿ 
ಮೊದಲನೆಯಂದು. ದಿವ್ಯಾಜ್ಞೆಯಿಂದ ದೇವತೆಗಳನ್ನು ವಶೀಕೃತ 
ರನ್ನಾಗಿ ಮಾಡಿಕೊಳ್ಳಬಹುದು: ನಿಜಾಜ್ಞಾಭಿಮಾನಪರಿತ್ಯಾಗದಿಂ ಮೌನ 
ವ್ರತಧಾರಿಯಾಗಿ ತಪದೊಳೆಸಗಿದೊಡೆ ದಿವ್ಯವಿಜಯಪರಮಜ್ಞಾನೆ ಪ್ರಾಪ್ತಿ 
ಯಕ್ಕುಂ ಅಲ್ಲಿ ದಿವ್ಯಾ[ಪಾಕಾಂ. ದೇವಾ]ಜ್ಜೆಯೆಂಬುದು ದೇವೇಂದ್ರ 
ಪ್ರಣ್ಯದಿಂ ದೇವರ್ಕಳಂ ವಶೀಕೃತಂ ಮಾಟ್ಟು ದು (ಜಾವುಂಪು. ೨೫೦). 
[ ದಿವ್ಯ + ಆಜ್ಞೆ ] 


೩೯೩೧ 


ದಿವ್ಯಾಲಾಪ 


ದಿವ್ಯಾದಿವ್ಯ (ನಾ). [ಶೈವ] ಶೈವಾಗವಂದ ಆರು ಬಗೆಗಳಲ್ಲಿ ಒಂದಂ: 
ಶೈವಾಗಮಗಳು ಬೋಧಕ - ಬೋಧ್ಯಸಂಬಂಧದಲ್ಲಿ “ಪರ, 
ಮಹಾನ್‌, ಅಂತರಾಳ, ದಿವ್ಯ, ದಿವ್ಯಾದಿವ್ಯ, ಅದಿವ್ಯ”ಗಳೆಂದು ಆರು 
ಬಗೆಯಾಗಿವೆ (ಛಾರದ. ೭೩). [ಸಂ.] 


5| ದಿವ್ಯಾನಂದ (ನಾ). ಪರಮಾನಂದ; ಬ್ರಹ್ಮಾನಂದ : ಜೀವನದಲ್ಲಿ ದಿವ್ಯತ್ವ 


30 


35 


48 


ವನ್ನು ಪ್ರಕಾಶಪಡಿಸಿ ದಿವ್ಯಾನಂದದ ಅನುಭವವನ್ನು ಪಡೆಯಲು ಯಾವ 
ಸಿದ್ಧತೆಗಳು ಅತ್ಯವಶ್ಶವೊ ಆ ನಿಯಮಗಳು ಜೀವನಕ್ಕೆ ಮಾರ್ಗದರ್ಶಕ 
ವಾಗಿವೆ (ಹುಕ್ಕಾರೆ. ೮೮ ಏತ). [ ದಿವ್ಯ * ಆನಂದ) 
ದಿವ್ಯಾನುಭವ (ನಂ). ಶ್ರೇಷ್ಠವಾದ ಅನುಭವ: ಈ ದಿವ್ಯಾನುಭವಕ್ಕೆ 
ಏನನ್ನರ್ಪಿಸಿದರೊ ಕಡಿಮೆ (ಸಮಜ. ೨೨೩). [ ದಿವ್ಯ * ಅನುಭವ ] 
ದಿವ್ಯಾನುಭಾವ (ನಾ). ೧, - ದಿವ್ಯಾನುಭೂಶಿ. ೨. ಅಸಾಧಾರಣ 
ಸಾಮರ್ಥ್ಯವುಳ್ಳವನು : ಮಹಾನುಭಾವ : ಮತ್ತಮಾ ದಿವ್ಯಾನುಭಾವಂ 
ಐರಾವತಗಜಕುಂಭಸ್ತಾರಣವಿಶ್ಲಥಥವಿಕಾಸಿಕೇಯುೂರಂ ಕೇಯೂರೆದೊಳೊ 
ರೆಸೆ... ಇರ್ಪನರ್ಹದಾಸ್ಥ್ಮೂಯಿಕೆಯೊಳ್‌ (ಕಾಂಶಿಪು. ೫-೧೫೨ ವ). 
[ ದಿವ್ಮ + ಅನುಭಾವ ) 
ದಿವ್ಮಾನುಭೂತಿ (ನಾ). ಅತೀಂದ್ರಿಯವಾದ ಅನುಭಾವ; ಪರಮಾನಂದ: 
ಸೌಂದರ್ಯಕ್ಕೆ . . . ನಮ್ಮಲ್ಲಿ ದಿವ್ಯಾನುಭೂತಿಯನ್ನು ಉಂಟುಮಾಡುವ 
ಶಕ್ತಿಯಿದೆ (ಸಾಂದಸ. ೯0).  [ ದಿವ್ಯ + ಅನುಭೂತಿ] 
ದಿವ್ಯಾನ್ನ (ನಾ). ಉತ್ತಮವಾದ ಅನ್ನ ; ಶ್ರೇಷ್ಠವಾದ ಅನ್ನ : ಹಂಸೆಯ 
ತುಪ್ಪುಳ ಹಾಸಿನ ಮೇಲೆ ಬಿಜಯಂಗೆಯ್ಸಿ ದಿವ್ಯಾನ್ನ ದಿವ್ಯಫಳ ದಿವ್ಯಾಮೃತ 
ರೆಸಂಗಳನೂಡಿ ದಿವ್ಮಾಭರಣ ದಿವ್ಯವಸ್ಥ್ರಂಗಳಿಂದಲಂಕರಿಸಿ (ನಂಬಿರೆ. ೨-೬೮); 
ಶಾಲಿಯ ದಿವ್ಕಾನ್ನೆ ಸದ್ಯೋಫೃತಗಳ ಲೋಲಾಕ್ಷಿಯರು ಬಡಿಸಿದರು 
(ಕಂನವಿ. 6-೮8). [ದಿವ್ಯ * ಅನ್ನ) 
ದಿವ್ಯಾಪಗೆ (ನಾ). ದೇವಲೋಕದ ನದಿ ; ಗಂಗೆ: ಸಂಧ್ಯಾವಂದನಾದಿಗಳ 
ಮಾಡಿ ಸುವಸ್ಮಾನದಿಂ ಪಿತೃದೇವತೆಗಳ ತೋಷಣೆಗೊಳಿಸಿ ಸಾನಂದದಿಂದ 
ಕೃತಕೃತ್ಯರಾಗುತೆ ನುತಿಸಿ ದಿವ್ಯಾಪಗೋತ್ತಮೆಯನು (ವೆಂಕಾರಾ- 
೧-೦೪-೮೩). [ಸಂ. ದಿವ್ಮಾಪಗಾ] 
ದಿವ್ಕಾಭರಣ (ನಾ). ಶ್ರೇಷ್ಠವಾದ ಅಭರಣ,- ಒಡವೆ : ಸುರಭಿಕುಸುಮ 
ದಾಮಂ ಬಾಡಿನೀರೋಡೆ ದಿವ್ಮಾಭರಣರುಚಿ ಗಳಸ್ತೋದಸ್ತಸೂರ್ಯಾಂಶು 
ಗಳ್ವೋಲಿರೆ ಮಸುಳೆ ನಿಜಾಂಗಂ (ಶಾಂತಿಪು. ೭-೩೮)- 
[ ದಿವ್ಯ + ಆಭರಣ] 
ದಿವ್ಯಾಯುಧ (ನು). ಶ್ರೇಷ್ಠವಾದ ಆಯಂಧ : ದಿವ್ಕಾಯುಧಂಗಳಂ ಗೆಲೆ 
ದಿವ್ಕಾಯುಧಮಸುರವಡೆಯನನಿಲತನೂಜಂ . ಪಿಶಾಚವಡೆಗೆ 
ಬಾಣಸುಗೆಯ್ದಂ (ಪಂರಾಮಾ, ೦೩-೦೩೧). [ದಿವ್ಯ * ಆಯುಧ) 
ದಿವ್ಕಾರ್ಚನೆ (ನಾ). ೧. ಶ್ರೇಷ್ಠವಾದ ಪೂಜೆ ; ಉತ್ಕೃಷ್ಟವಾದ ಅರ್ಚನೆ: 
ದಿವ್ಯಾರ್ಚನೆಯೊಳೆ ಮೆಅಕಿದಂ ಭಕ್ತಿಯಂ ಚಕ್ರನಾಥೆಂ (ಆದಿಪು. ೧೬-೨)- 
೨, ವಂಂತ್ರ, ಪುಷ್ಪ ಮೊದಲಾದ ಶ್ರೇಷ್ಠವಾದ ಪೂಜಾಸಾಧನ : 
ಸಹೆಸ್ರನಾಮಾಕಿತ ಸ್ತುತಿಗಳಿಂ ಸ್ತುತಿಯಿಸಿ ದಿವ್ಯಾರ್ಚನೆಗಳಿಂದರ್ಚಿಸಿ 
(ಆದಿಪು. ೧೫-೨೧ ವ). [ದಿವ್ಯ * *ಿರ್ಚನೆ) 
ದಿವ್ಮಾಲಂಕಾರ (ನಾ). ಶ್ರೇಷ್ಠವಾದ ಅಲಂಕಾರ,-ಆಭರಣ : ದಿವ್ಕಾ 
ಲಂಕಾರ ದಿವ್ಯಲೇಪನ ಭಾಸ್ವದ್ದಿವ್ಯಾಕೃತಿಯಂ ಧರಿಯಿಸಿ (ಜಗವಿ. ೪-೮೧) ; 
ಸರ್ವರಿಗೂ ಆಚಾರವೇ ದಿವ್ಮಾಲಂಕಾರವೆನಿಸಿದೆ (ಕಕ್ಕಿವಿ. ೮೩). 
[ ದಿವ್ಯ + ಅಲಂಕಾರ) 
ದಿವ್ಯಾಲಾಪ (ನಾ). ಉತ್ಕೃಷ್ಟವಾದ ಮಾತು; ಉಚಿತವಾದ ಮಡಿ: 
ದಿವ್ಯಾಲಾಪದಿಂದಾಗ ಸೂತವಾ ಮುನಿಗಳಿದಿರಿನೊಳು ಶರಭನ ಪೊಗಳಿದ 
(ವೀಶೈಪು. ೩-೬-೪೬). [ ದಿವ್ಯ 4 ಆಲಾಪ] 
29 


ದಿವ್ಯಾವತಾರ 


ದಿವ್ಯಾವತಾರ (ನಾ). ಶ್ರೇಷ್ಠವಾದ ಅವತಾರ ; p ಮತ್ಸ್ಯ, ಕೂರ್ಮ, 
ವರಾಹ, ನಾರಸಿಂಹ ಮತ್ತು ವಾವಂನ ಎಂಬ ವಿಷ್ಣುವಿನ ಮೊದಲ 
ಐದಂ ಅವತಾರಗಳಿಗೆ ದಿವ್ಯಾವತಾರ ಎಂದು ಹೆಸರು: ಮೊದಲಿನ 
ಐದು ದಿವ್ಯಾವತಾರಗಳು (ಭಾರದ. ೧೪೫). "ಪೂರ್ಣಾವತಾರ' ಪರಾ. 
[ ದಿವ್ಯ * ಅವತಾರ] 
ದಿವ್ಮಾವಧಿ (ನಾ). [ಜೈನ] ಶ್ರೇಷ್ಠವಾದ ಅವಧಿಜ್ಞಾನ ; ತ್ರಿಕಾಲ 
ಗಳಲ್ಲಿ ನಡೆದ, ನಡೆಯಂವ. .ನಡೆಯಬಹುದಾದುದನ್ನು ತಿಳಿಯಂಂವ 
ಜ್ಞಾನ : ಆಕಾರೋಪಲಕ್ಷಿತದಿಂದತ್ಕಾಸನ್ನ ಭವ್ಯನೆಂದು ನಿಶ್ಚಯ್ಲಿ ದಿವ್ಮಾ 
ವಧಿಯಂ ಪ್ರಯೋಗಿಸಿ ನೋಡಿ (ಸುಕುಮಾ. ೩-೮). "ಅವಧಿಜ್ಞಾನ' ಪರಾ. 
ಕ್ಕ ದಿವ್ಯ + ಅವಧಿ] 
ದಿವ್ಯಾವಧಿಬೋಧ (ನಾ). [ಜೈನ] ಶ್ರೇಷ್ಠವಾದ ಅವಧಿಜ್ಞಾನವನ್ನೂ 
ಹೊಂದಿರುವವನು: ನಿರ್ವ್ಮಾಜವಿಸಾತನೆಂದಾ ದಿವ್ಮಾವಧಿಬೋಧರಟ್‌ದು 
ತಪಮಂ ಕೊಟ್ಟರ್‌ (ಸುಕುಮಾ. 4-೩8). 'ಅವಧಿಬೋಧ' ಪರಾ. 
[ ದಿವ್ಕಾವಧಿ + ಬೋಧ] 
ದಿವ್ಯಾಶ್ರಮ (ನಾ). (ಯಷಿಗಳ) ಪವಿತ್ರವಾದ ಆಶ್ರವಂ,-ವಾಸಸ್ಥಾನ : 
ಅಧ್ಯಯನಕಾಲದ ಬ್ರಹ್ಮಚರ್ಯಾವಸ್ಥೆ ಖುಷಿಗಳ ದಿವ್ಯಾಶ್ರಮದಲ್ಲಿ 
(ಖುಳ್ಬಾರ. ೮೮ ಏರಿಕೆ). [ ದಿವ್ಯ + ಅಶ್ರಮ)] 
ದಿವ್ಕಾಶ್ಚ (ನಾ). ಉತ್ತಮವಾದ ಕುದುರೆ ; ಶ್ರೇಷ್ಠವಾದ ಕುದುರೆ : 
ತುರಗಾಸುರನ ಪಡೆದೋರ್ಕೆಯಂತಿರ್ದ ದಿವ್ಯಾಶ್ವಂಗಳ ಕಟ್ಟುವ ದೀರ್ಫ 
ಪಟಮಂಡಪಂಗಳಿಂದಮತಿಮನೋಹರಮಾದ 
[ ದಿವ್ಯ + ಅಶ್ವ ] 
ದಿವ್ಕಾಸ್ತ್ರ (ನಾ). ದೇವತಾಮಂತ್ರಗಳಿಂದ ಅಭಿಮಂತ್ರಿಸಿ ಬಿಡುವ 
ಬಾಣ : ಆ ದಿವ್ಮಾಸ್ತಂಗಳಂ ಸಾಧಿಸಲೆ ನೆಗಟ್ಟಿ ಪಾರಾಶರಂ ಪೇಟ್‌ 
ಮುನ್ನಂ ಪೋದಂ (ಪಂಪಭಾ. ೮-೩೦) ; ಆರ್‌ ವೀರಾಗ್ರೇಸರನಪ್ಪ 
ಮಾರುತಿಯ ದಿವ್ಯಾಸ್ತ್ರಕ್ಕೆ ಮೆಯ್ಸಾರ್ಚುವರ್‌ (ಪಂರಾಮಾ. ೦೩-೧೨೦). 
[ ದಿವ್ಯ + ಅಸ್ತ್ರ] 
ದಿವ್ಯಾಹಾರ (ನಾ). ಶ್ರೇಷ್ಠವಾದ ಆಹಾರ; ಒಳ್ಳೆಯ ಆಹಾರ : 
ಮಹಾಕಲ್ಮಾಣಕಾರಮೆಂಬ ದಿವ್ಮಾಹಾರಮುಂ ಅಮೃತಗರ್ಭಂಗಳಿಂಬ 
ಸದ್ಯೋಫತಮುಂ . , . ಅಮೃತರಸಾಯನಮೆಂಬ ಪಾನಮುಂ (ಆದಿಪು. 
೧೩-೩ ವ) ; ಉರ್ವರಾಸ್ಯತಿಲಕನಪ್ಪ ಮೇಘರಥನರೇಂದ್ರನುಪ[ವಾ]ಸದ 
ಮೇಗೆ ದೊರೆಕೊಂಡುತ್ತಮಪಾತ್ರದಾನದ ಸಂತಸದಿಂ ತಣಿದುದಂ 
ಪುನರುಕ್ತಂ ವಣಾಟ್ಟಿಂತೆ ದಿವ್ಯಾಹಾರಮಂ ಪಾರಿ ಸುಖಮಿರೆ (ಶಾಂತಿಪು. 
[ ದಿವ್ಯ + ಆಹಾರ] 


(ಶಾಂತಿಪು. ೧೦-೦೪೭ ವ). 


೯೪-೯೩ ವ). 


ದಿವ್ಕೋಕ್ತಿ (ನಾ). ೧. ದೇವತೆಗಳ ಮಾತು; ಭವಿಷ್ಯನಂಡಿಯುವುದಂ: 


ದೈವಪ್ರೇರಣೆಯ, ದಿವ್ಕೋಕ್ತಿಯ, ಮನುಷ್ಯರೂಪದ (ಅಥವಾ ಇತರ) 
ವಾಹಕ (0:೬1. ಇಂಕನಿ). ೨. ಉತ್ತಮವಾದ ಮಾತಾ,-ನಂಡಿ. 
[ದಿವ್ಯ * ಉಕ್ತಿ] 
ದಿವ್ಕೋಪದೇಶ (ನಾ). ಶ್ರೇಷ್ಠವಾದ ಉಪದೇಶ,-ಬೋಧೆ : ಮುನ್ನಂ 
ನಿನ್ನನೆನ್ನಲ್ಲಿಗೆ ಬರಿಸಿದ ದಿವ್ಕೋಪದೇಶಂ ಸಮಂತಿದು ಮುನ್ನಂ ನಿನ್ನ 
ತತ್ತ್ವಕ್ಕೆಳಸಿದ ಹಿತಮಂ ಮಾಡಿದಾ ಜೋಯಿಸಂ ಬಂದುದು ಕೈಕೊಳ್‌ 
ನಿನ್ನ ಚಿತ್ತಂ ಬಯಸುವ ವಿಲಸನ್ನೂತ್ನಸಜ್ಞಾನರತ್ನೆಂ (ಸುಕುಮಾ. ೪-೨). 
[ದಿವ್ಯ + ಉಪದೇಶ] 
ದಿವ್ಕೌಷಧ (ನಾ).ಎದಿಮ್ಮೌಷಧಿ: ದಿವ್ಕೌಷಧ ಮೆನಿಸಿದೌಷಧರ್ಧಿ ಕೆಯ್ಕೊಳಿಕ್ಕಿದ 
ನೀರೆಸಂ  ಮೃದುರೆಸಾಯನಮಪ್ಪ ರಸರ್ಧಿಯಳ್ಳದುಬಳರ್ಧಿಯುಂಡಂ 
ಮಿಕ್ಕನ್ನಮಿರ್ದಾಸ್ಪದಮುಂಟು ಕಟಕಕ್ಕಮೆನಿಸುವ ಕ್ಷೀಣರ್ಧಿಯಿಂತು 


ಸಪ್ತರ್ಧಿಯಂ ಮುನಿ ತಾಳ್ಗಿದಂ (ಅನೆಂಪು. ೪-೩೦)- [ ದಿವ್ಯ + ಔಷಧ] 


ರ್ಷಿ೩ಿ೨ 


«0 


46 


ದಿಶಾದಂತಿ 


ದಿವ್ಕೌಪಧಿ (ನಾ). ಶ್ರೇಷ್ಠವಾದ ಔಷಧಿ; ಪರಿಣಾವಂಕಾರಿಯಾದ 
ಔಷಧಿ : ಆ ಪ್ರಸ್ತಾವದೊಳ್‌ ಫಲಪಾಕ ವಿರಾಮಂಗಳಪ್ಪ ಗರ್ಭಷಷ್ಮಿ 
ವ್ರೀಹಿಯವಗೋಧೂವನಾದಿ ಮಹೌಷಧಿಗಳುಮಂ ತಿಳಾತೆಸೀಕುಸುಂಭಾದಿ 
ದಿವ್ಕೌಷಧಿಗಳುಮಂ (ಜಾವೂಪು. &೩-೬); ಅಮಿತಾಯುಷ್ಯಂ ದೊರೆಕೊಂಡ 
ಮನುಷ್ಯಂಗಖಿಳಮಂತ್ರದಿವ್ಯೌಪಧಿ ಸಿದ್ಧಿ 
6-೧೬). [ದಿವ್ಯ * ಔಷಧಿ] 

ದಿವ್ಕೌಪಧಿಗ (ನಾ). ಶ್ರೇಷ್ಠವಾದ ಔಷಧಿಗಳನ್ನು ಕೊಡಂವವನಂ ; 
ಪರಿಣಾಮಕಾರಿಯಾದ ಔಷಧಿಗಳನ್ನು ಕೊಡುವವನು : ಜೀವವ 
ತೊಅಕಿದವರನೆಬ್ಬಿಸುವ ದಿವ್ಕೌಷಧಿಗ ನೀನಲ್ಲ (ತೊರರಾ. ೬-೪೧-೪೮). 

[ ದಿವ್ಯೌಷಧಿ * - ಗ್ಯ 

ದಿಶಾಂತ (ನಾ). ದಿಕ್ಕಿನ ಕೊನೆಯ ಭಾಗ; ದಿಗಂತ. [ಸಂ.] 

ದಿಶಾಂತರ (ನಾ). ದಿಕ್ಕುಗಳ ವಂಧ್ಯಭಾಗ,- ಪ್ರದೇಶ: ನಿಜರೂಪ 
ವಿಜಿತ ಮಕರಧ್ವಜನಖಿಳದಿಶಾಂತರಪ್ರತಿಷ್ಠಿತ ಕೀರ್ತಿಧ್ವಜನದನಾಳ್ವಂ 
(ಡೆಂದ್ರಫು. ೬-೬). [ಸಂ. ] 

ದಿಶಾಂತರಯಶ (ನಾ). ದಿಕ್ಕುದಿಕ್ಕುಗಳಲ್ಲಿಯೂ ಕೀರ್ತಿಯನ್ನೂ ಗಳಿಸಿ 
ದವನು: ಧರ್ಮದ ಮೇರುಗಳ್ಳಿಶಾನ್ತರಯಶರುತ್ತೆಮರ್‌ (ಸೌಇಇ. ೫೫, 
8೭-೧೩; 1064). [ದಿಶಾಂತರೆ+ ಯಶ] 

ದಿಶಾಕರಟಿ (ನಾ). ಎಂಟು ದಿಕ್ಕುಗಳಲ್ಲಿಯೂ ಭೂಮಿಯನ್ನು ಹೊತ್ತಿ 
ರಂವುದೆಂದು ನಂಬಲಾದ ಐರಾವತವೇ ಮೊದಲಾದ ಎಂಟು ಆನೆ 
ಗಳಲ್ಲಿ ಒಂದಂ; ದಿಗ್ಗಜ : ವಸುಂಧರೆ ನಿಲ್ವನ್ನೆವರಂ ದಿಶಾಕರಟಿ ಕರ್ಣಾ 
ಸ್ಫಾಲನಂ ಮಾಡುಗುಂ (ಪಂರಾಮಾ. ೬-೧೪೮).  [ ಸಂ. ದಿಶಾಕರಟಿನ್‌ ] 

ದಿಶಾಕರಿ (ನಾ). ೧.-ದಿಶಾಕರಟಿ. ೨. [ಗಣಿತ] ಎಂಟಂ ಎಂಬ ಸಂಖ್ಯೆಯ 
ಸಂಕೇತ: ಸುರಪಶೀತಕರಾಗ್ನಿವಾರುತಭಾನುಯುಗ್ಮಗಣಂಗಳಿಂ ಪರ 
ದೊಳೊಪ್ಪೆ ಹಿವಕಾಂಶುಶೇಖರನಿರ್ದು ವಿಶ್ರಮಣಂ ದಿಶಾಕರಿಯೊಳಾಗಿರೆ 
ಸಂದುದಿಂತಿದು. . . ನಾಮದಿಂ ತರಳೆಂ (ಛಂದೋಂಜು. ೨-೧೭೧). 

[ ಸಂ. ದಿಶಾಕರಿನ್‌ ] 

ದಿಶಾಗಜ (ನಾ). ೧,ಎದಿಶಾಕರಟಿ: ಮೇರುವನೊತ್ತಿ ಕಿಟಕ್ತೊಡೆ ಪಯೋ 
ಮಯವಾಯ್ತೊ ನಭಂ ನೆಲಕ್ಕನಾಧಾರತೆಯಿಂದೆ ಬಿಟ್ಟುದೊ ದಿಶಾಗಜ 
ರಾಜಿಯ ವಾರಿಕೇಳಿಕಾಸಾರಮೊ . . . ಎನೆ ಕೌತುಕಮಾಯ್ತು ಮಹಾ 
ಸರೋವರಂ (ಕಂದ್ರಫು. 8-೩6), ೨. - ದಿಶಾಕರಿ ೨: ಏಗಳುಂ ಯತಿ 
ದಿಶಾಗಜದೊಳ್‌ ನಿಂದುಗಳಗ್ನಿ ದಿವಿಜೇಂದು ಹರರ್ಸಂಯೋಗಮಾಗಿರೆ 

. ಸ್ವಾಗತಂ ನೆಗಟ್ಟ ನಾಕಿಗನಿಂದಂ (ಛಂದೋಂಬು. ೨-೦೦೯). [ಸಂ.7 

ದಿಶಾಘಾಟ (ನಾ). ದಿಕ್ಕಿನ ನೆಲೆ: ನೆಲನಿಲ್ಲಿಂದಿತ್ತಲಿಲ್ಲೆಂಬಿನಮನಿತೆ ದಿಶಾ 
ಘಾಟಮೆಂಬನ್ನೆಗಂ ಕಟ್ಟಲೆ ಚಂದ್ರಾದಿತ್ಯತೇಜಕ್ಕದಿರದಿದಿರನೊಡ್ಡಿರ್ದು 
ದೆಂಬನ್ನೆ ಗಂ ಕಲ್ತಲಿಸುತ್ತಿರ್ದತ್ತು (ಪಂಠಾಮಾ. ೭-೧೨೩). [ಸಂ.] 

ದಿಶಾಚಕ್ರ (ನಾ), ದಿಕ್ಕುಗಳ ಪರಿಧಿ ; ದಿಕ್ಚಕ್ರ: ಪ್ರಭಾಪ್ರಜ್ವಳಿತದಶದಿಶಾ 
ಚಕ್ರಂ . . , ಇರ್ದತ್ತೂಳಪುಗದೆ ಪುರೋಪಾಂತದೊಳ್‌ (ಅದಿಪು. ೧೪-೩); 
ಚಕ್ರಾಕಾರದಿನೊಗೆವ ದಿಶಾಚಕ್ರದಿಂ ಸ್ಫುರದ್ವಿಸ್ಟುಲಿಂಗದಿನುರಿಲಿಂಗಮಿರ್ಪಂ 
ತಿರ್ದ ಸಕಲಕುಲಾಚಲಚಕ್ರದಿಂ (ಗದಾಯು. ೮-30 ವು: ದೀಕ್ಷಾಗುರು 
ಧರ್ಮದ್ರೋಹಚಕ್ರಂ ಸುಗಿದು ಪುಗೆ ದಿಶಾಚಕ್ರಮಂ ಶತ್ಸಭಾಗ್ರೇಸರಮೇನು 
ದ್ಯೋತದಿಂ ಬಾಸಣಿಸಿದುದೊ ವಿಯಚ್ಚಕ್ರಮಂ ಧರ್ಮಚಕ್ರಂ (ಮಳ್ಗಿಪು- 
೧೪೨೨೫೩). [0.7 

ದಿಶಾದಂತಿ (ನಾ). ಎ ದಿಶಾಕರಟಿ ದಿಶಾದಂತಿಗಳ್ಬರೆಗಂ ತಂದೆಯ 
ಕೀರ್ತಿಯೇಂ ಬಳೆದುದೋ (ಗದಾಯು. 0-02) ; ತ್ರಿದಶರ್‌ ಬಾಜಿಪ ದಿವ, 
ತೂರ್ಯರವಮಂ ನಿಷ್ಕಂಪಕರ್ಣಂಗಳಾಗಿ ದಿಶಾದಂತಿಗಳಾಲಿಪಲ್ಲಿ (ಪುಷ್ಪತು, 

[ ಸೇ, ದಿಶಾದಂತಿನ್‌ ] 


» « * ದೊರೆಕೊಳ್ಳುಂ (ಕಾತತಿ. 


0೦-೧೧). 


ದಿಶಾಧಿಪ 


ದಿಶಾಧಿಪ (ನಾ). ದಿಕ್ಕಿನ ಒಡೆಯ, -ಪ್ರಭು ; ದಿಕ್ಟಾಲಕ: ಸುರರಾಜನಗ್ನಿ 
ಕಾಲಂ ನಿರುತಿ ವರುಣನ ಮರುತಂ ಕುಬೇರನೀಶಂ ದಿಶಾಧಿಪರು (ಮಂಗರಾ. 
೧೭-೧೮) ; ಆವೆ ದಿಶಾಧಿಪರತ್ತ ನಡೆಯಲು ಆವೆ ಹಗೆಗಳಲಿ ಸಪ್ತಾಂಗವ 
ಹಿಡಿಯಲು ಬೆಸಸುವೊಡೇಳೇಳಿಲೆ ಸುಕುಮಾರ (ಹಡಕಾ. ೦೨-೩೦ ರಗಳೆ). 

[ ಸಂ.] 

ದಿಶಾಧೂಮ (ನಾ). ದಿಕ್ಕುಗಳಲ್ಲಿ ಕಾಣಿಸಿಕೊಳ್ಳುವ ಬೆಂಕಿಯ ಹೊಗೆ; 
ದಿಗ್ಲೂವಂ: ಧೂಮಮಯಮಾದ ದಿಶಾಧೂಮಂ ಕವಿದಂತಾಭೀಳಮಾಗೆ 
(ಶಾಂತಿಪು. ೭-೯೮ ವ), [ಸಂ.) 

ದಿಶಾಪಟ (ನಾ). ೧. (ಶತ್ರುಗಳನ್ನು) ದಿಕ್ಕುದಿಕ್ಕಿಗೆ ಚೆದರಂವಂತೆ 
ಮಾಡುವಿಕೆ; ದಿಕ್ಕಾಪಾಲು ಮಾಡುವಿಕೆ. ೨. - ದಿಶಾಪಟಮಂಲ್ಲ : 
ರಥಕ್ಕೆ ದಾನವಕುಲದಿಶಾಪಟ ಕೃಷ್ಣ ಬಿಜಯಂಗೈದನೊಲವಿನಲಿ (ಕುವ್ಮಾಉ, 
೭-೮): ಭಾಪು ಪಾಂಡವಬಲದಿಶಾಪಟ ರಾಯವಮದನಪ್ರಳಯಹರ 
ಭಾಪೆಂದು ಹೊಗಳಿತು ವಂದಿಸಂದೋಹ (ಕುವ್ಕಾಕ, ೩೬-೪೮). [ಸಂ.] 

ದಿಶಾಪಟಮಲ್ಲ (ನಾ). (ಶತಂ್ರಗಳನ್ನು) ದಿಕ್ಕುದಿಕ್ಕಿಗೆ ಚೆದರಿಸುವವನು, - 
ದಿಕ್ಕಾಪಾಲು ಮಾಡುವವನು : ಪೊದೆದ ದುಗುಲಂ ರಣನಿಶಾಟಗಣ 
ದಿಶಾಪಟಮಲ್ಲನ ಚೆಲ್ವಿನ ಬೆಳ್ವಟ್ಟೆಯಂ ಪಟಯೆ (ರಾಮಾರ್ವ. ೧೩೯-೧೨). 

[ ದಿಶಾಪಟ * ಮಲ್ಲ] . 

ದಿಶಾಪಟ್ಟ (ನಾ). ೧. (ಶತ್ರುಗಳನ್ನು) ದಿಕ್ಕುದಿಕ್ಕಿಗೆ ಚೆದರುವಂತೆ 
ಮಾಡುವಿಕೆ. ೨.  ದಿಶಾಪಟಮಲ್ಲ:  ಕುರುವಂಶದಿಶಾಪಟ್ಟನುಂ 
ಸಂಧ್ಯಾರಾಗಸನ್ನಿಕಾಶ ದುರ್ನಿರೀಕ್ಷ್ಯಕಟಾಕ್ಷವಿಕ್ಷೇಪಲಕ್ಷಿತನುಂ 
ದುರ್ಯೋಧನವಿಶೇಷಣಾನ್ವೇಷಣಾರ್ಥಂ ಮಾಮಸಕಂ ಮಸಗಿ (ಗದಾಯು 
೬-೨೬ ವ). [ಸಂ.] 

ದಿಶಾಪರಿಧಿ (ನಾ). ದಿಕ್ಕುಗಳ ಆವರಣ,- ಪ್ರದೇಶ; ದಿಗ್ವಲಯಂ : 
ಪರಿಣತ ಗಂಧಶಾಲಿವನ ಗಂಧದಿನುಲ್ಲಸಿತಾಂಬುಜಾಕರೋತ್ಕರನವಗಂಧದಿಂ 
ಪ್ರಚುರಚಂದನನಂದನ ಗುಧದಿಂ ದಿಶಾಪರಿಧಿಯನೆ ಯ್ಜೆ ಬಾಸಣಿಸು 
ತಿರ್ಪದು (ಡಂದ್ರಪು. ೩-೦೧). [ಸಂ.] 

ದಿಶಾಬಲಿ (ನಾ). ದಿಕ್ಕುಗಳಿಗೆ ಕೊಡುವ ಬಲಿ ; ದಿಗ್ಬಲಿ. [ಸಂ.7 

ದಿಶಾಭಿತ್ತಿ (ನಾ). ದಿಕ್ಕುಗಳ ಪ್ರದೇಶ; ದಿಗಂತಪ್ರದೇಶ : ಕೈತಪ್ಪಿ 
ಬಿಟ್ಜಿಂಜನಂ ಕೆದಚಿಕಿತ್ತೆಂಬಿನಮುರ್ಬ ಮರ್ಬು ಪರಿದತ್ತೆತ್ತಂ ದಿಶಾಭಿತ್ತಿ 
ಯೊಳ್‌ (ದರಕು. ೩-೩೩). [ಸಂ.) 

ದಿಶಾಪ್ರಸರ (ನಾ). ಎ ದಿಶಾವಳಯ : ದಿಶಾಪ್ರಸರಂ ಕವಿವಂತೆ ನೂಂಕ 
ಲೌವ್ವಳಿಸುವ ಗಂಧಸಿನ್ಸು ರಘಟಾಳಿಗೆ ಬೊಬ್ಬಿ ಅದು ನೂಂಕಿದನಗ್ಗದ 
ಪಟ್ಟದಾನೆಯಂ (ಎಕ. ೪, ತರೀಕೆ. ೪೩-೪೪; 1190). [ಸಂ.] 

ದಿಶಾಮಂಡಲ (ನಾ). ೧. ದಿಕ್ಕುಗಳ ಸಮೂಹ,-ಗುಂಪು: ಇದಆಸೊಳ್‌ 
ಶ್ವೇತಾತಪತ್ರಸ್ಥ ಗಿತದಶದಿಶಾಮಂಡಲಂ ರಾಜಚಕ್ರಂ ಪುದಿದಟಸ್ಕಾಡಿತ್ತು 

, : ಸಾಮಾನ್ಯಮೆ ಬಗೆಯೆ ಭವತ್ಕೇಶಪಾಶಪುಪಂಚೆಂ (ಪಂಪಭಾ. ೦೨- 

೧೩೬). ೨. ದಿಕ್ಕುಗಳ ವಲಯ ; ದಿಜ್ಜಂಡಲ: ಮುಂಕೊಂಬ ಮಂದಿ 
ಕುದುರೆಗೆ ಧರಾಮಂಡಲಂ ಸಂಕುಲದ ವಾದ್ಯಧ್ವನಿಗೆ ದಿಶಾಮಂಡಲಂ , , 
ಸಂಕೋಚಮೆನೆ ಬಂದು ಪಿಡಿದು ಪಾರ್ಥನ ತುರಗಮಂ ಕಟ್ಟಿ ಬಳಸಿ ಪದ್ಮ 
ವ್ಯೂಹವಾಗಿ ನಿಂದಾರ್ದುದಾ ಸೇನೆ (ಜೈಮಿಥಾ. ೦೨-೯). [ 0.) 

ದಿಶಾಮಾತಂಗ (ನಾ). -ದಿಶಾಕರಟಿ: ಅರರೆ ನಡೆದುದಂ ಸೇನೆ ಕುಲಗಿರಿ 
ಯೆರಡು ಕೂರುಮ ಫಣಿಪರಿಬ್ಬಿಬ್ಬರ ದಿಶಾಮಾತಂಗಗಳ ಹದಿನಾಜಿನಳವಡಿಸಿ 
(ಕುವ್ಯಾಛೀ. ೦-೫೦). [ ಸಂ. ] 

ದಿಶಾಮೂಢ (ನಾ). ದಿಗ್ಬೃವೆಂಗೊಂಡವನಂ ; ದಾರಿತೋಚದವನಂ ; 
ದಿಕ್ಕುಗೆಟ್ಟವನಂ: ದಿಜ್ಮೂಢ : ಸಾಗರಸೇನಮುನಿವರರ್ದಿಶಾಮೂಢರಾಗಿ 
ಪೊಲಗೆಟ್ಟಿರ್ದಂದು (ಕಾವುಂಪು. ೧೯೩). [ಸಂ.] 


೩೯೩೩ 


ದಿಶೆ 


ದಿಶಾವರ (ನಾ). ೧. ದಿಕ್ಕು ; ದೆಸೆ; ದಿಕ್ಕಿನ ಆವರಣ : ಸೌರಾಷ್ಟ್ರ ಗೌಡ 
ವಿಷಯಂ ಮೊದಲಾಗಿಯುತ್ತರದಿಶಾವರದರಸುಮಕ್ಕಳೆಲ್ಲರುಮಂ 
ಶ್ರೀಪಾದಾರಾಧನ ದೀಕ್ಷೆಯ ಕೈಕೊಳ್ಳಿಸೆ (ಸಾಇಇ. £2; ೪೬-೩೬; 1072); 
ಶ್ರೀಮತ್ವಿಭುವನಮಲ್ಲದೇವರು ಭೋಜನ ಮೇಲೆ ಪಶ್ಚಿಮ ದಿಶಾವರಕ್ಕೆಶ್ತಿ 
ದಲ್ಲಿ (ಸಾಇಇ. ಸಸ, ೬೪-೩; 1100) : ಉತ್ತರದ ಪೂರ್ವದ ಪರಟುತೀರ್ಥ 
ವ್ರಾತವನು ವಿಸ್ತರಿಸಿ ಸಾಗರತೀರದಲಿ ದಕ್ಷಿಣದಿಶಾವರಕೆ ತಿರುಗಿದನು 
(ಕುವ್ಕಾಆ. ೧೯-೦೩). ೨..ದಿಕ್ಕುಗಳ ಒಡೆಯಂ; ದಿಕ್ಟತಿ : ಆ ವಿಗಡರಡಿಗಡಿಗೆ 
ತಾಟಿಪ ರಾವರಭಸದ ಬೊಬ್ಬೆ ಗಳಿಗೆ ದಿಶಾವರೆರು ನಡನಡುಗೆ (ಬಸಪು. 

[ ಸಂ.] 


a- ೪೦). 


10| ದಿಶಾವಲೋಕನ, ದಿಶಾವಳೋಕನ (ನಾ). ಎಲ್ಲಾ ದಿಕ್ಕುಗಳ ಕಡೆಗೂ 


- 120 


26 


ನೋಡುವುದು; ದಿಗವಲೋಕನ: ಸಪ್ತತಳಪ್ರಾಸಾದದ ಮೇಲಿರ್ವರು 
ಮಿಷ್ಟಪರಿವಾರಸಹಿತಂ  ದಿಶಾವಲೋ[ಪಾಕಾ. ಳೋ]ಕನಂಗೆಯ್ಯುತ್ತೆಂ 
ಸುಖಸಂಕಥಾವಿನೋದದಿಂದಿರ್ಪನ್ನೆಗಂ (ವಡ್ಮಾರಾ. ೪೩-೩): ನಳಿನಕೇತುವುಂ 
ಪ್ರಾಸಾದದುಪರಿಮಭೂವಿಯೊಳ್‌ ಇರ್ದು ದಿಶಾವಲೋಕನಂಗೆಯ್ಯುತ್ತಿರೆ 
(ಶಾಂತಿಪು, ೯-೧೨ ವ). ದಿಶಾವಳೋಕನ : ಒಂದು ದಿವಸಂ ಕರುಮಾಡದ 
ಮೇಗಣ ನೆಲೆಯೊಳಿರ್ದರಸಂ ದಿಶಾವಳೋಕನಂಗೆಯ್ಯುಶ್ತಿರ್ದಾತಂ ಬೆಟ್ಟದ 
ಮೇಗಾ ತಪಮಿರ್ದ ಹಖುಷಿಯರಂ ಕಂಡು (ವಡ್ಮಾರಾ. ೧೬೦-೧೮), 1 ಸಂ.] 

ದಿಶಾವಳಯ (ನಾ). ದಿಕ್ಕುಗಳ ಆವರಣ: ದಿಗ್ವಲಯಂ : ಎಡೆಗಿಟ್‌ 
ದೆತ್ತಲುಂ ನಡೆವ ದಂತಿಘಟಾಳಿಯಿನೆತ್ತವೋದುದಾವೆಡೆಯದು ಪೇರ್ಟಿ್‌ 
ದಿಶಾವಳಯಮೆಂಬಿನವಾದುದದೊಂದು ವಿಸ್ಮಯಂ (ಆದಿಪು. 

[ ಸಂ. ದಿಶಾವಲಯ] 

ದಿಶಾವಳಿ (ನು). ದಿಕ್ಕುಗಳ ಸಮೂಹ,-ಗಂಂಪು: ಅತ್ತ ಕಣಿವಂಬಿನ 
ಬಲ್ಲರಿಯಿಂದವೂಾ ದಿಶಾವಳಿ ಮಸುಲ್ಳಿಂತು ನೀಳ್ದಪುದು (ಪಂಪಭಾ. 
೧೦-೧೦) : ಇದೆ ಬಹಳ ಭೂಕಂಪವದುಭುತವಿದೆ ದಿಶಾವಳಿ ಧೂಮಕೇತು 
ಗಳಿದೆ ಪತಾಕಾಭಂಗವಿದೆ ವಿಪರೀತ ಪರಿವೇಶ ಇದು ಸಮಾಹಿತವಲ್ಲ 
(ಕುವ್ಯಾವಿ. ೭-೩). [ಸಂ. ದಿಶಾವಲಿ 

ದಿಶಾವಳೋಕನ "ದಿಶಾವಲೋಕನ' ನೋ. 

ದಿಶಾಸಿಂಧುರ (ನಾ). ಎ ದಿಶಾಕರಟಿ : ಬುಧಜನದೊದವಿರ್ದಾಪತ್ಕುಧರಮ 
ನೌದಾರ್ಯ ವಜ್ರದಿಂ ಪೊಯ್ದು ಯಶೋಂಬುಧಿಯೊಳವಗಾಹಮಿರಿಸಿದನ 
ಧನರ ನಿಧಿ ಮಾಧವಂ ದಿಶಾಸಿಂಧುರಮಂ (ಜಾಪಮಂ. ೧೪೬೧; 1151). 

[ ಸಂ.) 

ದಿಶಾಸ್ಕಗಿತ (ನಾ). ದಿಕ್ಕುಗಳನ್ನು ಸುಂಚ್ಚಿದುದು,- ಆವರಿಸಿದುದು : 
ದಿನನಾಥ ರಥಪ್ರಸ್ಥೂ ನಪಾಂಸುವೆನಿಸಿ ದಿಶಾಸ್ಕಗಿತಂ ರಂಜಿಸಿತ್ತು ಸಂಧ್ಯಾ 
ರಂಗ೦ (ಮಲ್ಲಿಪು. ೭-೧೦೫). . [ಸಂ.] 

ದಿಶಾಳಿ (ನಾ). - ದಿಶಾವಳಿ: ಸಕಲ ದಿಶಾಳಿಯಂ ಪುದಿದ ಶಾಳಿವನಂ 
ಶಶಿಕಾಂತನಿರ್ಗತೋದಕನವನಾಳಿಕೇರ ಜಲಪೊರಸಿತೇಕ್ಷುರಸ ಪ್ರವಾಹ 
ಮಾತೃಕಮೆನೆ ಸಂತತಂ ಬೆಳೆಯೆ (ಮಲ್ಲಿಪು. ೨-೧೬) : ಶಾಳಿಗಳಂ ಬಹು 
ಪರಿಮಳಶಾಳಿಗಳಂ ನಿಕಟಕುಮುದ ಸೌಗಂಧ್ಯಕೃತಾಶಾಳಿಗಳಂ ರುಚಿನಿಚಿತ 
ದಿಶಾಳಿಗಳಂ ಬೆಳೆವ ನೆಲನೆ ಪೊಲನಾ ನೆಲದೆೊಳ್‌ (ಪುಷ್ಪಪು. ೨-೧೪). 


೧೨-೬೨), 


[ ಸಂ. ದಿಶಾಲಿ] 
ದಿಶೆ (ನಾ), ೧. ದಿಕ್ಕು: ದೆಸೆ; ನಿಟ್ಟು: *ಹರಿದಾಶೆದಿಕ್ಕಕುಭಾಕಾಷ್ಠೆ 


ಗೋ ದಿಶೆಯೆನಲು ದಿಕ್ಕಿಂಗೆ ನಾಮಮಕ್ಕುಂ”  (ಮಂಗರಾ. ೧೭-೦೮). 
ಅಂತೆಳೆಯುಂ ದಿಶೆಯುಂ ನಭಮುಂ ತನ್ಮಯಮಾಗೆ ನಡೆವ ಪಡೆವೆರ 
ಸೆಟ್ತಿಂದಂ ತಾ ನೃಪತಿ ರಥಾವರ್ತಾಂತಿಕದೊಳ್‌ ಬೀಡುವಿಟ್ಟಂ (ವರ್ಧಪು, 
೮-೧೮), ೨. ರೀಶಿ; ಮಾರ್ಗ: ಈ ದಿಶೆಯಲ್ಲಿ ಉಪಯುಕ್ತಬರಹ 
ಗಳಿಂದ ಹೆಚ್ಚಿನ ಮಾಹಿತಿ ನೀಡಿದರು (ದ್ರಾವಿವಿ, ೪೩೦) ; ಪ್ರೇಮದ, ಎರಡು 


ದಿಶೇಂದ್ರ 


ದಿಶೆಗಳು ಏಕಸೂತ್ರವಾಗಿ ಹೋಗಿವೆ (ಬಾಣಆ, ೪೦೧). ೩. [ಗಣಿತ] ಹತ್ತೊ 
ಎಂಬ ಸಂಖ್ಯೆಯ ಸಂಕೇತ: “ದಿಶ[ಶೆ] ಹತ್ತು” (ಮಂಗರಾ. ೧೦೪-೮). 
೪. ಎಂಟು ಎಂಬ ಸಂಖ್ಯೆಯ ಸಂಕೇತ : ಕುಶಂ ವಾರ್ಧಿಪರ್ಯಾಯ 
ಮಕ್ಕುಂ ವಿರಾಮಂ ದಿಶಾಸಂಖ್ಯೆಯಕ್ಕುಂ (ಛಂದೋಂಬು, ೨-೧೨೭), 
[ ಸಂ. ದಿಶಾ] 

ದಿಶೇಂದ್ರ (ನಾ). ದಿಕ್ಕುಗಳ ಒಡೆಯ: ದಿಕ್ಟಾಲ ; ಪಟಹ ಡಿಂಡಿಮ ಶಂಖ 
ತಾಳಕಹಳಾಬಹುಳನಾದಬಧಿರೀಕೃತದಿಶೇಂದ್ರಂ ಸಿಂಹಳೇಂದ್ರಂ ಸಾಂದ್ರ 
ಹರ್ಷಮನಾಂತು ನಡೆದು (ರಾಜಕೇ. ೬-೧೩೭ ವ). [ಸಂ.] 

ದಿಶೇಭ (ನಾ), = ದಿಶಾಕರಟಿ : ಅತಿ ದಿಶೇಭ[ಪಾಕಾ. ವಿತತದಿನಿಭ] 
ಶಿರೋಜಮೌಕ್ತಿಕತತಿಮರೀಚಿಯನನುಕರಿಸಿ (ಬಸಪು. ೨೬-೪). [ಸಂ.) 

ದಿಶ್ಶ (ಗು). ೧. ದಿಕ್ಕಿಗೆ ಸಂಬಂಧಿಸಿದ. ೨. ಒಂದು ನಿರ್ದಿಷ್ಟವಾದ 
ದಿಕ್ಕಿನಲ್ಲಿ ಸ್ಥಿತವಾದ. (ನಾ). ೩. ದಿಕ್ಕುಗಳಲ್ಲಿ ಹಂಟ್ಟಿದ ವಸ್ತು : 
“ದಿಶ್ಯಂ (ದಿಗೃವ) ದಿಕ್ಕುಗಳಲ್ಲಿ ಹುಟ್ಟಿದ ವಸ್ತುವಿನ ಹೆಸರು” 
(ಸಿದ್ಧಾಂತಿ. ೨೭). [ಸಂ.] 

ದಿಷ್ಟ (ಗು). ೧. ತೋರಿಸಿದ ; ಕಾಣಿಸಿದ ; ನಂದಿಕೇಶ್ವರ ಭೃಂಗಿ ನಾಟ್ಕ 
ನಮ್ಮ ಲಿಂಗನ ಮುಂದೆ ಇದಕ್ಕೆ ದಿಷ್ಟ ದೀವಿಗೆ ನಮ್ಮ ಲಿಂಗನ ಮುಂದೆ 
(ಬಸವ, ೮೬೫). ೨. ಭದ್ರಪಡಿಸಿದ; ಸ್ಥಿರವಾದ. (ನಾ). ೩. ನಿಯಮ 
ಕ್ಕೊಳಗಾಗುವಿಕೆ ; ನಿಷ್ಕೆಗೊಳಗಾಗುವಿಕೆ : ದಿಷ್ಟದ ದೂರ್ವಾಸನನತಿ 
ದುಷ್ಟಾಸುರನಾರಿ ನೆರೆದಳ್‌ (ಹಮ್ಮಾರ. ೬-೪೦). ೪, ಗುರಿ; ಉದ್ದೇಶ. 
೫. ಆಜ್ಞೆ; ಆದೇಶ. ೬. ನಿಯುಕ್ತಿ ; ನಿಯೋಜನೆ. ೭. ದೈವ; 
ವಿಧಿ; ಅದೃಷ್ಟ : “ಯಮ ನಿಯತಿ ದಿಷ್ಟ ವಿಧಿ ನಾಮಮಯಾನಯ 
ರೂಪಮಂತದಕ್ಕುಂ ದೈವಂ” (ವಸ್ತುಕೋ. ೧೦-೩೫). ಲೆ. ಕಾಲ; 
ಸವಂಯ : “ದಿಷ್ಟಮೆನೆ ಕಾಲಮಕ್ಕುಂ” (ಮಂಗರಾ, ೧೯-೪). [ ಸಂ.) 

ದಿಷ್ಟಿ 'ದಿಟ್ಟಿ' ನೋ. 

ದಿಷ್ಟಿ (ನಾ). ೧. ಹರ್ಷ ; ಸುಖ ; ಸಂತೋಷ. ೨. ವಿಧಿ; ಭಾಗ್ಯ ; 
ಅದೃಷ್ಟ : “ದಿಷ್ಟಿ ಸುಖಾನಂದ ದೈವವಚನಮದಕ್ಕುಂ” (ವಸ್ತುಕೋ, 
೧೩೦-೬೨). ೩. ಒಂದು ಅಳತೆ,-ಪರಿಮಾಣ ; ಎಂಟು ಅಂಗುಲಗಳ 
ಅಳತೆ, ೪. ಗೊತ್ತುಪಡಿಸುವುದು ; ನಿಯೋಜಿಸುವುದು. [0.7 

ದಿಷ್ಟಿಬೊಟ್ಟು "ದಿಟ್ಟಿಬೊಟ್ಟು' ನೋ. 

ದಿಷ್ಟಿಮಣಿಸರ (ನಾ), ದೃಷ್ಟಿ ತಾಗದಿರಲೆಂದು ಹಾಕಿರುವ ಮಣಿಗಳ 
ಸರ, - ಆಭರಣ: ದಿಜ್ಬಮಣಿಸರವನ್ನು ಶುಚಿಗೊಳಿಸಿ ಹಾಕಿದ್ದಳು 
(ಮಲೆಮ. 60). [ದಿಷ್ಟಿ (ದಿಟ್ಟಿ) + ಮಣಿಸರ] 

ದಿಸಾಪಟ್ಟ (ನಾ). ಎ ದಿಶಾಪಟಮಲ್ಲ : ಕೊಯತೂರ ತುಳಿವ ಹೆಂಜೆಟು 
ದಿಸಾಪಟ್ಟ ಸಂಗ್ರಾಮ ಜತ್ತೆಲಟ್ಟ (ಎಳ, 11, ೧೪೩-೩೬ ; 1131); ಗಿರಿ 
ದುರ್ಗಮಲ್ಲಪಶ್ಚಿಮರಂಯ ಭೋಜದೇವ ದಿಸಾ[ಶಾ]ಪಟ್ಟ ಶ್ರೀಮತು 
ಪ್ರತಾಪಚಕ್ರವರ್ತೀ ಸಿಂಗಣದೇವ (ಎಇ. ಸ23, ೩೭-೬; 1220). 

[ «ಸಂ. ದಿಶಾಪಟ್ಟ] 

ದಿಸಾವಳೆ (ನಾ). ದಿಕ್ಕುಗಳ ಸಮೂಹ : ಎಲೆಲೆ ಜಲನಿಧಿಯೆ ಗೋತ್ರಾ 
ಚಳಮೆ ದಿಸಾವಳಿಯೆ ವೈರಿ ದೆಸೆಗೆಟ್ಟು ಬರಲ್‌ ವೊಳಕೊಳ್ಳದಿರೊಳ 
ಕೊಳ್ಳದಿರೆ೧ಳಕೊಳ್ಳದಿರೆಂದು ಭೇರಿ ಸಾಟೌದುದಾಗಳ್‌ (ಸಾಇಇ. ಸಸ, 
೪೯-೧೬; 1076 7), 

[P ಇದು "ದಿಶಾವಳಿ' ಎಂಬುದರ ಅಪಲಿಖಿತವಿರಬಹುದು ] 

ದಿಸೆ "ದೆಸ್ಮೆ' ನೋ. 

ದಿಳೀಪಯ್ಯ (ನಾ). ಒಬ್ಬಾತನ ಹೆಸರಂ; p ನೊಳಂಬ ವಂಶದ ಒಬ್ಬ 
ರಾಜನ ಹೆಸರು: ಶ್ರೀಮದ್ದಿಳೀಪಯ್ಕಂ ಪ್ರಿಥುವೀರಾಜ್ಯಂಗೆಯ್ಯುತ್ತಿರೆ 


(ಎಕ, ಸ, ಮುಳಬಾ, ೩೧-೧; ಸು. 9507), [ದಿಳೀಪೃ * ಅಯ್ಯ] 


೩೯೩೪ 


40 


45 


ದೀಕ್ಷಾತ ಕಯ 


ದಿಳ್ಳ "ಢಿಳ್ಳ' ನೋ. 

ದಿಳ್ಳಿಸು "ಡಿಳ್ಳಿಸು' ನೋ. 

ದೀಂಕಿಡು "ಧೀಂಕಿಡು' ನೋ. 

ದೀಂಕು "ಧೀಂಕು' ನೋ. 

ದೀಂಟು "ಶಿಟ್ಟು' ನೋ. 

ದೀಂಟೆ "ತಿಟ್ಬಿ' ನೋ. 

ದೀಕೆ (ನಾ). - ದೀಕ್ಷೆ ೧: ಅದ್ವಿತ್ವದ ಕಕಾರಕ್ಕೆ-ದೀಕ್ಷಾ-ದೀಕೆ ; ಪರೀಕ್ಷಾ- 
ಪರಿಕೆ(ಕಮದ, 3೬೨ ಪ್ರಯೋ) ; ದೀಕ್ಷೆ, ದೀಕೆ ; ಕ್ಷೇಪಣ, ಕೇವಣ (ಶಬ್ಮಾನು. 
೧೩೫ ಪ್ರಯೋ), [ ಸಂ. ದೀಕ್ಷಾ] 

ದೀಕ್ಷಾಕರ್ಮ (ನಾ). ವ್ರತ; ನಿಯವಂ: ದಾನಧರ್ಮಪರೋಪಕಾರ 
ವಿಧಾನದೀಕ್ಷೂಕರ್ಮನಿಷ್ಮರು ಮಾನನೀಯರಲೇ ಮಹೀಪತಿ ಕೇಳು 
(ಕುವ್ಮಾಉ. ೪-೨೯). [ಸಂ.] 

ದೀಕ್ಷಾಕ್ರಮ (ನಾ). (ವ್ರತಾಚರಣೆ ಮೊದಲಾದ) ನಿಯವಂಗಳ 
ಅನುಷ್ಕಾನದ ಕ್ರವಂ,-ವಿಧಾನ : ಶೈವಾಗಮಾನುಷ್ಮೂನ ಮಾಡಲು 
ಅಧಿಕಾರ ಪಡೆಯುವ ಮಾನವನಿಗಾಗಿ . . . ದೀಕ್ಷಾಕ್ರಮವು ಶಾಖಾ, 
ಸೂತ್ರ, ಗೋತ್ರಪರಂಪರೆಯಲ್ಲಿ . . , ವಿವಿಧ ರೂಪಗಳಿಂದ ನಿರೂಪಿತ 
ವಾಗಿದೆ (ಧಾರದ, ೭೩, (ಸಂ.] 

ದೀಕ್ಷಾಗುರು (ನಾ). ಉಪದೇಶ ಮಾಡುವ ಗುರು ; ಸಂನ್ಯಾಸ, ವ್ರತ, 
ನಿಯಮವೇ ಮೊದಲಾದ ದೀಕ್ಷೆಗಳನ್ನು ಕೊಡುವ ಅಧಿಕಾರವುಳ್ಳ 
ಗುರು: ಗುರುಗೆ ವಿದ್ಕಾಗುರು ಸಂಭವಿಸಂ ದೀಕ್ಷಾಗುರು ಸಂಭವಿಸನುಮೆನೆ 
ತನಗೆ ತಾನೆ ಗುರುವಾಗಿರ್ಪಂ (ಅಜಪು. ೫-೬೯); ಸಕಲ ದೇವ ದೀಕ್ಷಾಗುರು 

ಅಗ್ನಿಯೊಳುಪ್ಲಂ ಪುಗುವಂತೆ ಶಿವಲಿಂಗದೊಳ್‌ ಪುಗಲ್‌ (ನಂಬಿರ. 

೮-೨) ; ಬಾಹುಬಲಿಸಿದ್ಧಾನ್ತಿ ದೇವರೆ ದೀಕ್ಷಾಗುರುಗಳ್‌ (ಮೈಆರಿ. ೧೯೨೯, 
೧೪-೨೦ ; 1236). [ ಸಂ. 

ದೀಕ್ಷಾಗ್ರಹಣ (ನಾ). ೧. ವ್ರತನಿಯಂಮ ಸ್ವೀಕಾರ: ದೀಕ್ಷಾಗ್ರಹಣ 
ಮಾಡದ ಆಗಮಾನುಷ್ಕಾನವು . . . ನಿರರ್ಥಕ (ಫಲಪ್ರದಗಳಾಗುವುದಿಲ್ಲ) 
ಗಳಾಗುವುದೆಂಬುದು ಆಗಮದ ಸಿದ್ಧಾಂತ (ಭಾರದ, ೩೩. ೨. [ಜೈನ] 
ಸಂನ್ಮಾಸ ದೀಕ್ಷೆಯ ಸ್ವೀಕಾರ ; ಸಂನ್ಯಾಸವನ್ನು ಹೊಂದುವಿಕೆ: 
ಅಂತು ದೀಕ್ಷಾಗ್ರಹಣಾನಂತರ ಸಮಯಸೆಮುತ್ಸನ್ನಸಪ್ರರ್ಧಿಜ್ಞಾನ 
ಚತುಷ್ಪಯಂ ಪ್ರಥಮಗಣಧರನಾದಂ (ಆದಿಪು. ೧೦-೪೭ ವ); ಆಕೆಯ 
ಪರಿಚ್ಛೇದಿಸಿದ ಬಗೆಯ ಸಮಕಟ್ಟಂ ಬಗೆದಟ್‌ದು ದೀಕ್ಷಾಗ್ರಹಣಪೂರ್ವಕಂ 
ಸಂನ್ಯಸನಪ್ರತ್ಕಾಖ್ಯಾನಮಂ ಕೊಟ್ಟುರ್ಯಿಕಾಪ್ರಧಾನೆಯರಂ ಕರೆದು 
ನೀಮಿವರಂ ನೋನಿಸಿಮೆಂದೊಡೆ (ಬಂಹರಿ. ೧೦-೩೦ ವ). [ಸಂ.] 

ದೀಕ್ಷಾಚಾರ್ಯ (ನಾ). ಎ ದೀಕ್ಷಾಗುರಂ : ಕರ್ಣಾಟಕ ಕಾವ್ಯಲಕ್ಷಣ ದೀಕ್ಷಾ 
ಚಾರ್ಯಂ (ಹಡಳಾ, ಪರಿ ೨೩೦). 

[P ಇದು "ಶಿಕ್ಷಾಚನರ್ಯ' ಎಂದು ಇರಬಹುದೆ? ] 

ದೀಕ್ಷಾತ್ರಯ (ನಾ). [ವೀಶೈ] ವೇಭೆ, ವಂಂತ್ರ ಮತ್ತು ಕ್ರಿಯೆಗಳೆಂಬ 
ಮೂರಂವಿಧವಾದ ದೀಕ್ಷೆಗಳಂ : ಗುರುವು ಶಿಷ್ಯನ ಶರೀರತ್ರಯದಲ್ಲಿರುವ 
ಮಲತ್ರಯಗಳನ್ನು ದೀಕ್ಷಾತ್ರಯದಿಂದ ಸುಟ್ಟು, ಆ ಶರೀರತ್ರಯದಲ್ಲಿ 
ಲಿಂಗತ್ರಯಗಳ ಸಂಯೋಗವನ್ನುಂಟುಮಾಡುವನು (ಶಿವಾಸೂ. ೭೪) ; 
ಮೂರು ಶರೀರಗಳಲ್ಲಿ ಸಂಬಂಧಿಸಿರುವ ಆಣವಾದಿ ಶ್ರಿಮಲಗಳನ್ನು 
ಗುರುವು ವೇಧಾದಿ ದೀಕ್ಷಾತ್ರಯದಿಂದ ಪರಿಹರಿಸಿ, ಇಷ್ಟ ಪ್ರಾಣ ಭಾವವೆಂಬ 
ಲಿಂಗತ್ರಯಗಳನ್ನು ದೇಹತ್ರಯದಲ್ಲಿ , . . ಪ್ರತಿಷ್ಠಿಸುವನು (ಶತಕ. ೧೬ 
ವಿಚಾರ); ಮಲತ್ರಯಗಳನ್ನು ವೇಧಾ, ಮಂತ್ರ, ಕ್ರಿಯೆಗಳೆಂಬ ದೀಕ್ಷಾತ್ರಯ 
ದಿಂದ ಸುಟ್ಟು . . ಮಂತ್ರಶರೀರಿಯೆನಿಸುವನು (ಅಷ್ಟಾವಿ. ೧). 
"ಕ್ರಿಯಾದೀಕ್ಷೆ' ಪರಾ. [ ಸಂ. 


ದೀಕ್ಷಾಧ್ಯಯನ 


ದೀಕ್ಷಾಧ್ಯಯನ (ನಾ). [ಜೈನ] ಐವತ್ತುವಊರು ಗರ್ಭಾನ್ವಯ ಕ್ರಿಯೆಂ 
ಗಳಲ್ಲಿ ಒಂದು; ಸಂನ್ಯಾಸವನ್ನು ಸ್ವೀಕರಿಸುವುದು: ದೀಕ್ಷಾಧ್ಯಯನಮುಂ 
ಜಿನರೂಪತ್ವಮುಂ . ., ಅಪ್ಪಯ್ವತ್ತುಮೂಜು ಗರ್ಭಾನ್ವಯಕ್ರಿಯೆ 
ಯೊಳು (ಡಾವೂಪು, ೨3೯). "ದೀಕ್ಷೆ ಪರಾ. [ಸಂ.1 
ದೀಕ್ಷಾನ್ವಯಕ್ರಿಯೆ(ನಾ), [ಜೈನ] ದೀಕ್ಷೆಯನ್ನೂ ಗುರುವಿನಿಂದ ಸ್ವೀಕರಿಸಿ 
ಅಧ್ಯಯನ ಪ್ರಾರಂಭಮಾಡುವುದು; ಥ ಇದರಲ್ಲಿ ೪೮ ಕ್ರಿಯೆಗಳಿವೆ: 
೧. ದೀಕ್ಷಾನ್ವಯ ಕ್ರಿಯೆಂ ಅಥವಾ ಅವತಾರ ಕ್ರಿಯೆ: “ ಅಹಿಂಸಾ 
ಪರಮೋ ಧರ್ಮಃ "ಎಂಬ ತತ್ವವನ್ನು ಪ್ರತಿಪಾದಿಸುವ ಜೈನಸಿದ್ದಾಂ 
ತವೇ ಆತ್ಮಕಲ್ಮಾಣಕ್ಕೆ ಶ್ರೇಷ್ಠವಾದ ಸಾಧನವೆಂದು ನಂಬಿ ಅರ್ಹ 
ರಾದ ಜೈನಾಚಾರ್ಯರಿಂದ ಜಿನದೀಕ್ಷೆಯನ್ನು ಪಡೆಯುವುದು, ೨. 
ವೃತ್ತಲಾಭ: ಅಂದಿನಿಂದಲೆ ಗುರುಗಳ ಪಾದಕಮಲಗಳಿಗೆ ಎರಗಿ ವಿಧಿ 
ಪೂರ್ವಕವಾಗಿ ವ್ರತಗಳನ್ನು ಕೈಗೊಳ್ಳುವುದು. ೩. ಸ್ಥಾನಲಾಭ: 
ಅವನಿಗೆ ಉಪವಾಸ ಮಾಡಿಸಿ ಜಿನಾಲಯದಲ್ಲಿ ಜಿನಪ್ರತಿಮೆಗೆ 
ಅಭಿವಂಖವಾಗಿ ಕುಳ್ಳಿರಿಸಿ ಅವನ ಮಸ್ತಕವನ್ನು ಸ್ಪರ್ಶಮಾಡಿ 
“ನೀನು ಈ ದೀಕ್ಷೆಯಿಂದ ಪದಿತ್ರನಾದೆ” ಎಂದು ಅನಂಗ್ರಹಿಸಿ, 
ಶೇಷಾಕ್ಷತೆಯನ್ನು ಕೊಟ್ಟು. ಪಂಚನವಂಸ್ಕಾರ ಮಂತ್ರಗಳನ್ನು 
ಉಪದೇಶಮಾಡಿ, ಪಾರಣೆಗೆ ಅನಂಮತಿಯನ್ನು ಕೊಡುವುದು. 
೪. ಗ್ರಹಣಕ್ರಿಯೆ : ಇದುವರೆಗೆ ತನ್ನ ಮಂನೆಯಲ್ಲಿ ಪೂಜಿಸುತ್ತಿದ್ದ 
ಹಿಂದಿನ ಸಂಪ್ರದಾಯದ ದೇವತಾಪ್ರತಿವೆಂಗಳನ್ನ ತೆಗೆದುಹಾಕಿ ಜೈನ 
ಸಂಪ್ರದಾಯದ ದೇವತೆಗಳನ್ನೂ ಪೂಜಿಸಲು ಪ್ರಾರಂಭಿಸಂವುದಂ. 
೫. ಪೂಜಾರಾಧ್ಯಕ್ರಿಯೆಂ : `ಪೂಜೆ ಮತ್ತು ಉಪವಾಸಗಳ ಜೊತೆಯ 
ಲ್ಲಿಯೆ ದ್ವಾದಶಾಂಗಗಳ ಅರ್ಥವನ್ನೂ ಶ್ರವಣ ಮಾಡುವುದಂ. 
೬. ಪುಣ್ಮಯಜ್ಞಕ್ರಿಯೆ : ತನ್ನಂತೆಯೆ ಇರುವವರೊಂದಿಗೆ ಕೂಡಿ 
ಹದಿನಾಲ್ಕು ಪೂರ್ವವಿದ್ಯೆಗಳ ಅರ್ಥವನ್ನು ಜಿಜ್ಞಾಸೆಮಾಡುತ್ತಾ 
ಪುಣ್ಯವನ್ನು ವೃದ್ಧಿ ಪಡಿಸಿಕೊಳ್ಳುವುದಂ. ೭. ದೃಢಚರ್ಯೆ : ಜೈನ 
ಮತದ ಧರ್ಮಗ್ರಂಥಗಳನ್ನು ವ್ಯಾಸಂಗಮಾಡಿ ಜ್ಞಾನಾಭಿವೃದ್ಧಿಗೆ 
ಸಹಾಯಕವಾದ ಇತರ ಗ್ರಂಥಗಳನ್ನು ವ್ಯಾಸಂಗಮಾಡುವುದು. 
೮, ಉಪಯೋಗಿತೆ : ಮೇಲಿನ ಸಾಧನೆಗಳನ್ನು ಸಾಧಿಸಿ ಪರ್ವದಿನದ 
ಉಪವಾಸದ ಕೊನೆಯಲ್ಲಿ ಅರ್ಥಾತ್‌ ರಾತ್ರಿಸವಂಂತ್ರದಲ್ಲಿ ಪ್ರತಿಮಾ 
ಯೋಗಧಾರಣೆಮಾಡಂವುದು (ಆಹಾರತ್ಯಾಗ ಮಾಡಿ ಒಂದೇ 
ಸ್ಥಳದಲ್ಲಿ ನಿಂತಂಕೊಂಡು ತಪಸ್ಸುಮಾಡುವುದು). ೯. ಉಪನೀತಿ : 
ದೇವತಾಗುರುಗಳ ಸನ್ನಿಧಿಯಲ್ಲಿ ಜೈನಸಂಪ್ರದಾಯದಂತೆ ಶ್ವೇತ 
ವಸ್ತ್ರ, ಯಜ್ಞೊ ೇಪವೀತಗಳನ್ನು ಧರಿಸ:ವುದು. ಗೋತ್ರ ಮತ್ತ 
ನಾಮಧೇಯಗಳನ್ನೂ ಜೈನಪದ್ಧತಿಯಂತೆ ಬದಲಾಯುಸುವುದು. 
ಹೀಗೆ ಶ್ರಾವಕದೀಕ್ಷೆಯನ್ನೂ ಹೊಂದುವುದು. ೧೦. ವ್ರತಚರ್ಯೇ : 
ಶ್ರಾವಕಾಚಾರವನ್ನು ಚೆನ್ನಾಗಿ ಅಭ್ಯಾಸ ಮಾಡುವುದು ಹಾಗು 
ಅನುಷ್ಠಾನಕ್ಕೆ ತರುವುದು. ೧೧. ವ್ರತಾಚರಣಕ್ರಿಯೆ : ಹೀಗೆ 
ಅಭ್ಯಾಸಮಾಡಿದ ಶ್ರಾವಕನು ಗಂರುಗಳ ಸನ್ನಿಧಿಯಲ್ಲಿ ವಿಧ್ಯಕ್ತ 
ಕ್ರವಂದಿಂದ ಸ್ನಾತಕನಂತೆ ಬೇರೆ ವೇಷಭೂಷಣಗಳನ್ನು ಧರಿಸು 
ವುದು. ೧೨. ವಿವಾಹಕ್ರಿಯೆ : ಜೈನಮತಕ್ಕೆ ಸೇರಂವ ಮೊದಲು 
ಮದುವೆ  ಮಾಡಿಕೊಂಡಿದ್ದಾದರೆ ಅವಳನ್ನೂ ಜೈನದೀ ಕಕ್ಷೆಯಿಂದ 
ಸಂಸ್ಕರಿಸಿ ಜೈನಸಂಪ್ರದಾಯದಂತೆ ಪುನರ್ವಿವಾಹಮಾಡಿಕೊಳ್ಳು 
ವುದು. ೧೩. ವರ್ಣಲಾಭಕ್ರಿಯೆ : ಗೃಹಸ್ಮನಾದಮೇಲೆ ಜೈನ 
ಮಹಾಜನರ ಅನಂವಂತಿಯಂನ್ನು ಗಳಿಸಿ ಅವರೊಂದಿಗೆ ಭೋಜನ 
ಪ್ರತಿಭೋಜನ ಸಂಬಂಧ ಬೆಳೆಸುವುದು, ಇವೇ ಮೊದಲಾದ ವ್ಯವ 
ಹಾರವನ್ನು ತಾನೂ ಅವರಲ್ಲಿ ಒಬ್ಬನಂತೆ ನಡೆಸಲು ಪೂರ್ಣಾವಕಾಶ 


೩೯೩೫ ದೀಕ್ಷಾಸಂಸ್ಕಾರ 


ವನ್ನು ಪಡೆಯುವುದು ; ಜೈನಜಾತಿಗೆ ಸೇರಿ ವ್ಯವಹರಿಸಲಂ ಕುಲ 
ವೃದ್ಧರ ಒಪ್ಪಿಗೆ ಪಡೆಯಂವುದಂ. ೧೪. ಕುಲಚರ್ಯೆ : ಜೈನರ 
ಆಚಾರ ವ್ಯವಹಾರಗಳನ್ನು ಪರಿಪಾಲಿಸುತ್ತಾ ನಿಷ್ಕರಾದ ಜೈನರಂತೆ 
ದೇವಪೂಜೆ ಮೊದಲಾದ ಷಟ್ಯರ್ವಗಳನ್ನು ಆಚರಿಸುವುದು. 
೧೫. ಗೃಹೇಶಿತೃಕ್ರಿಯೆ : ತನ್ನ ಸದಾಚಾರಾದಿ ಸದ್ಗುಣಗಳಿಂದ 
ಗೃಹಸ್ಥರ ಮುಖ್ಯಸ್ಥನುಗಂವುದು, ೧೬. ಪ್ರಶಾಂತತಾ ಕ್ರಿಯೆ: 
ನಾನಾ ವಿಧವಾದ ಉಪವಾಸ ಮೊದಲಾದುವುಗಳಿಂದ ವಿರಕ್ತಿ 
ಯನ್ನು ಪಡೆಯುವುದು. ೧೭. ಗೃಹತ್ಯಾಗಕ್ರಿಯೆ : ಗರ್ಭಾನ್ಹಯ 
ಕ್ರಿಯೆಯಲ್ಲಿ ಹೇಳಿರುವಂತೆಖೆಂ ಮಕ್ಕಳಿಗೆ ಗೃಹಕೃತ್ಯವನ್ನು ವಹಿಸಿ 
ಮನೆಬಿಟ್ಟು ಹೊರಡುವುದು. ೧೮. ದೀಕ್ಷಾದ್ಯಕ್ರಿಯೆ: ತಪೋವನ 
ದಲ್ಲಿ ಏಕವಸ್ತಧಾರಣೆಮಾಡುವುದು. ೧೯. ಜಿನರೂಪತಾಕ್ರಿಯೆಂ : 
ವಸ್ತ್ರತ್ಕಾಗ ಮಾಡಿ ದಿಗಂಬರನಾಗುವುದು. ಇಲ್ಲಿಂದ ಮಂದಿನ 
ಉಳಿದ ಮೌನಾಧ್ಯಯನವೃತ್ತಿಯಿಂಂದ ಅಗ್ರನಿರ್ವ್ವಶಿಯವರೆಗಿನ 
ಇಪ್ಪತ್ತೊಂಬತ್ತು ಕ್ರಿಯೆಗಳು ಸ್ವಲ್ಪವೂ ವ್ಯತ್ಕಾಸವಿಲ್ಲದೆ ಗರ್ಭಾ 
ನ್ವಯ ಕ್ರಿಯೆಯಲ್ಲಿ ಹೇಳಿರುವಂತೆಯೇ ಇವೆ. 'ದೀಕ್ಷೆ' ಪರಾ: 
ನಾಲ್ವತ್ತೆಂಟು ದೀಕ್ಷೂನ್ವಯಕ್ರಿಯೆಗಳುವುಂ . , ಅಜಿ (ಆದಿಪು. 
೧8-೧೬ ವ); ಮತ್ತಮೈವತ್ತುಮೂಜು ಗರ್ಭಾಧಾನಾದಿ ಗರ್ಭುನ್ವಯ 
ಕ್ರಿಯೆಗಳುಮಂ ನಾಲ್ವತ್ತೆಂಟಿವತಾರಾದಿ ದೀಕ್ಷೂನ್ವಯಕ್ರಿಯೆಗಳುಮಂ 
(ಚಾವುಪು. ೪೭) ; ಸದೃಷ್ಟಿ ಶಾಂತಚಿತ್ತಂ ದೀಕ್ಷೆಯಂ ಕೈಕೊಳ್ವನ್ನೆಗ 
ಮೇಕಾದಶಾಧಿಕಧರನಾಗಿ ದಿಃಕ್ಷಾಗ್ರಹಣೋದ್ಯುಕ್ತನಾಗಿರ್ಪಡದು ದೀಕ್ಷಾ 
ನ್ವಯಕ್ರಿಯೆ (ಜಾವುಂಪು. ೨೩೪). [ಸಂ. ದೀಕ್ಷಾನ್ವಯಕ್ರಿಯಾ] 

ದೀಕ್ಷಾಪ್ರಧಾನ (ನಾ). ಮಂತ್ರಗ್ರಹಣ, ಸಂನ್ಮಾಸವೇ ಮೊದಲಾದ 
ದೀಕ್ಷೆಗಳನ್ನೇ ಪ್ರಧಾನವಾಗಿ ಉಳ್ಳುದು : ಆಗಮಗಳು ದೀಕ್ಷಾಪ್ರಧಾನ 
ವಾದ ಆತ್ಮಾರ್ಥ- ಪರಾರ್ಥಗಳೆಂಬ ಎರಡು ವಿಧವಾದ ಭಗವದುಪಾಸನೆಯ 
ಆಚರಣೆಗೂ ಆಶ್ರಯವಾಗಿರುವುದು ಸ್ಪಷ್ಟವಾಗುತ್ತದೆ (ಛಾರದ. ೬೧). 

[ ಸಂ. 

ದೀಕ್ಷಾಬ್ರಹ್ಮಚಾರಿ (ನಾ). [ಜೈನ] ಬ್ರಹ್ಮಚರ್ಯದೀಕ್ಷೆಯನ್ನ ಪಡೆ 
ದವನು : ದೀಕ್ಷಾಬ್ರಹ್ಮಚಾರಿಯೆಂಬೊಂ  ವೇಷಮೊಂದುಮಿಲ್ಲದಾಗಮಾ 
ಭ್ಮಾಸಂಗೆಯ್ದು ಗ, ಓಹಸ್ಮ್ಮನೊಳ್ನೆ ಗಟ್ವಿಂ (ಕಾವೂಪು. ೨೪೭). 

[ ಸಂ. ದೀಕ್ಷೂಬ್ರಹ್ಮಚಾರಿನ್‌ ] 

ವಸ್ತ್ರ (ನಾ). ಮದುವೆ, ವ್ರತ, ನಿಯಮಗಳ ಪಾಲನೆಯನ್ನು 

ೇಕಾರಮಾಡಂವ ಸಮಯದಲ್ಲಿ ಉಡುವ ವಸ್ತ್ರ : ದೀಕ್ಷಾವಸ್ತ್ರವನ್ನು 
ವರನಿಗೆ ಕನ್ಶೆಯ ಸೋದರವತಾವನು ಉಡಿಸುವ ಪದ್ಧತಿಯಿದೆ (ಆರ್ಯಧ. 
೧೩೨). [ಸಂ.) 

ದೀಕ್ಷಾವಿಧಜ್ಞ (ನಾ). ಯಂಜ್ಞಯಾಗಾದಿಗಳ ನಿಯಮವನ್ನು ಅರಿ 
ತವನಂ ; ಸೇವಕರು ಮಂತ್ರಿಪ್ರತರ ದೀಕ್ಷಾವಿಧಜ್ಞರು ಪೂಜನಾರ್ಥರು 

, ಬಂದು (ಬಸಪು. ೫೮-೧೫). [ ಸಂ. 

ದೀಕ್ಷಾವಿಧಿ (ನಾ). ಯಜ್ಞ ಯಾಗಾದಿಗಳಲ್ಲಿ ಆಚರಿಸಬೇಕಾದ ನಿಯವಾ, 
-ಕ್ರಮ, -ವಿಧಾನ : ಗುರು ದೀಕ್ಷಾವಿಧಿಗಳ್ಗೆ ಮಂತ್ರಿ ಹಿತಕಾರ್ಯಾ 
ಳೋಚನಕ್ಕೆ . ಮೇಳದಾಳ್‌ ಪರಿಹಾಸಕ್ಕೆನಿಸಿರ್ದನೆಂತು ಮಆಿ್‌ವಂ 
ದುರ್ಯೋಧನಂ ಕರ್ಣನಂ (ಗದಾಯು, 8-೩೪), [ ಸಂ. 

ದೀಕ್ಷಾಸಂಸ್ಕಾರ (ನಾ). [ವೀಶೈ] ಶಿಷ್ಕತ್ವವನ್ನ ಪಡೆಯಂವ 
ಸಂಸ್ಕಾರ ; ಶಿಷ್ಯನಾಗಿ ಹೊಂದುವ ಸಂಸ್ಕಾರ: ಈ ಬಗೆಯ ಗುರು 
ಶಿಷ್ಯ ಸಮಾಗಮದಿಂದ ಶಿಷ್ಯನಲ್ಲಿ ಮಹತ್ಸರಿಣಾಮವುಂಟಾಗಿ ವಿವೇಕೋ 
ದಯವಾಗುತ್ತದೆ. ಇಂತಹ ಸಮಾಗಮಕ್ಕೆ ಶಕ್ತಿವಿಶಿಷ್ಟಾದ್ವೈತ ವೇದಾಂತ 


ತ ಟ'ವಲ 
ದಲ್ಲಿ ದೀಕ್ಷಾಸಂಸ್ಕಾರವೆನ್ನುತ್ತಾರೆ (ಶಕ್ಕಿವಿ. ೪೪). [ಸಂ.] 


20 
25 
80 
ದೀಕ್ಷಾ 

ಸ್ಟ 


ಸ 


40 


ದೀಕ್ಷಾಸಂಸ್ಕೃತ 


ದೀಕ್ಷಾಸಂಸ್ಕೃತ (ನಾ). [ವೀಶೈ] ದೀಕ್ಷಾ ಸಂಸ್ಕಾರವನ್ನು ಹೊಂದಿರಂವ 
ವನಂ; ಮಂತ್ರೋಪದೇಶದಿಂದ ಸಂಸ್ಕರಿಸಲ್ಪಟ್ಟವನಂ : ಜೀವನು 
ದೀಕ್ಷಾಸಂಸ್ಕೃತನಾಗಿ ಭಕ್ತನಾದ ಮೇಲೆ ಶಿವನ ಅರ್ಚನೆಯಲ್ಲಿ ನಿರತನಾಗು 
ವನು (ಕ೬ವಿ. ೧೦೦). [0.17 
ದೀಕ್ಷಾಸ್ನಾನ (ನಾ). [ಕ್ರೈಸ್ತ] ಕ್ರೈಸ್ತರು ದೀಕ್ಷೆಕೊಡುವುದಕ್ಕೆ 
ಮೊದಲು ಪವಿತ್ರವಾದ ನೀರಿನಿಂದ ಮಾಡಿಸಂವ ಸ್ನಾನ: 
(ಕ್ರೈಸ್ತರ) ಶುದ್ಧಿಸಂಸ್ಕಾರದಲ್ಲಿ ಅಥವಾ ಮತಕ್ಕೆ ಸೇರಿಸಿಕೊಂಡು 
ನಾಮಕರಣ ಮಾಡುವಾಗ, ಮಾಡಿಸುವ ಸ್ನಾನ, ಸಂಪ್ರೋಕ್ಷಣೆ: ದೀಕ್ಷಾ 
ಸ್ನಾನ; ಜ್ಞಾನಸ್ನಾನ (೫೩71೫, ಇಂಕನಿ).- [ ಸಂ.] 
ದೀಕ್ಷಿತ (ನಾ). ೧. ಒಂದಂ ಕಾರ್ಯವನ್ನು ಮಾಡಿ ವಂಂಗಿಸಬೇಕೆಂಬ 
ದೃಢಸಂಕಲ್ಪವನ್ನು ಸ್ವೀಕಾರಮಾಡಿದವನಂ ; ವ್ರತವನ್ನು ಹಿಡಿ 
ದವನಂ : ದಿವಿಜೀಜ್ಯಂ ನಿಲೆ ಜನ್ಮಲಗ್ನಗೃಹದೊಳ* ಪ್ರಾಜ್ಞಂ . . ; 
ಧರ್ಮದೊೊಳ್‌ ದೀಕ್ಷಿತಂ (ಜಾತಕಿ. ೧೮-೧೧) ; ಆರ ದಳವದು ಧುರ 
ಪಲಾಯನ ಚಾರು ದೀಕ್ಷಿತರಾಯ್ತು ಫಲುಗುಣ ಧಾರುಣೇಪತಿಯಾಣೆ 
ಹೇಳೆಂದಸುರರಿಪು ನುಡಿದ (ಕುವ್ಮಾಕ. ದುಷ್ಟಶಿಕ್ಷಣದೀಕ್ಷಿತರ 
ರಾಮಲಕ್ಷ್ಮಣರ ಕೋದಂಡಠಂಕಾರಮಂತ್ರಚಿಚ್ಛಕ್ತಿಯ ಶರಾಘಾತಕಳಿ 
ದನ್‌ ಸುಬಾಹು (ಶ್ರೀರಾಮಾ, ೩8-೦೮೯), ೨. ಯಾಗವನ್ನು ಮಾಡುವ 
ವನಂ: “ಯಷ್ಟಾ, ಯಜಮಾನಃ, ಆದೇಷ್ಟಾ, ದೀಕ್ಷಿತಃ, ವ್ರತೀ, ಇಜ್ಯಾ 
ಶೀಲಃ, ಯಹಯಜೂಕಃ, ಯಜ್ವಾ, ಯಾಸುತೀವಳಃ - ಈ ೯ ಯಾಗ 
ಮಾಡುವಾತಂ” (ಹಲಾಯು. ೬೯-೨೬೬) ; “ಯಜಮಾನನಿಜ್ಯಾಗಮವುತಿ 
ಯಜ್ವನಾ ದೀಕ್ಷಿತನೆನಿಕ್ಕು” (ಮಂಗಕಾ. ೬೭-೧೪) ; ಅರಸಂ ದೀಕ್ಷಿತನಿಲ್ಲಿ 
ಯುತ್ವಿಜರುಮೆವಿಸ್ಮಾ ನಾಲ್ವರುಂ (ಗದಾಯು, ೮-೪4). ೩. ಸೋವಂಯಾಗ 
ವನ್ನು ಮಾಡಿದವನಂ ; ಸೋವಂಯರಾಜಿ : “ಸೋಮಯಾಗವ ಮಾಡಿ 
ದಾತನಾದಡೆ ದೀಕ್ಷಿತನೆನಿಸುಗು” (ನಾಚಿರಾ, ೧೨೬): ಓ ಈ ಯಾಗವನ್ನು 
ಮಾಡಿದವರ ವಂನೆತನಕ್ಕೂ ಈ ಹೆಸರುಂಟು. ೪. ಶಿಷ್ಯ: “ಮೌಖಂ 
ದೀಕ್ಷಿತನಂತೇವಾಸಿ ಶಿಷ್ಯನೆನಿಕುಂ ಛಾತ್ರ” (ವಸ್ತುಕೋ. ೩೭-೩೩). 

[ ಸಂ.] 
ದೀಕ್ಷಿತತನ (ನಾ). ಯಾಗವನ್ನು ಮಾಡಂವಿಕೆ; ದೀಕ್ಷಿತನಾಗಿರಂವಿಕೆ ; 
ಕರಿಯ ಚರ್ಮದ ಹೊದಕೆಗಳ ನಿಡುಗರುಳ ಸವ್ಯಪವಿತ್ರಸೂತ್ರದ . . . 
ದಕ್ಷಿಣಕರದ ಕತ್ತಿಯಲಾಭಿಚಾರಾಧ ೈರೆದ ದೀಕ್ಷಿತತನವ  ಕೈಕೊಂಡನು 
ದಶಗ್ರೀವ (ತೊರರಾ. ೬-೪೮-೧೩). [ದೀಕ್ಷಿತ -'ತನ] 
ದೀಕ್ಷಿಸು (ಕ್ರಿ). ಉಪದೇಶವನ್ನು ಕೊಡಂ,-ನೀಡಂ : ಬಹಿರಂಗದಲ್ಲಿ ಶ್ರೀ 
ಗುರುಲಿಂಗವಾಗಿ ದೀಕ್ಷಿಸಿ [ಪಾಕಾಂ, ಉಪದೇಶಮಂ ಕೊಟ್ಟು)ರಕ್ಷಿಸಿದೆ , . . 
ಜಂಗಮಲಿಂಗವಾಗಿ ಅವಗುಣಂಗಳೆಲ್ಲವನೂ ಕಳೆದು ಶಿಕ್ಷಿಸಿ ರಕ್ಷಿಸಿದೆ 
(ಉರಿಪೆ. ಕ. ೮೨-೧೩೬), [ದೀಕ್ಷೆ - ಇಸ್ಸು] 
ದೀಕ್ಷೆ (ನಾ). ೧. ವಂದಂವೆ, ಉಪನಯಂನ, ವ್ರತ, ಮುಂತಾದ ಪವಿತ್ರ 
ಕಾರ್ಯಕ್ಕಾಗಿ ಆರಂಭದಲ್ಲಿ ನಡೆಸುವ ಸಂಸ್ಕಾರ. ೨. ವ್ರತ; 
ನಿಯವಂ : ಕಟ್ಟಬೇಕೀ ನಾಡ ತೊಟ್ಟು ಹೊಸದೀಕ್ಷೆಯನು ಕಷ್ಟಗಳ 
ಕಂಕಣವ ಕೈಗೆ ಕಟ್ಟೆ (ನಿಲಮು. ೧೯-೧೫); ದೀಕ್ಷೆ, ಯೋಗ, ಯಾಗ, ಜಪ, 
ಧ್ಯಾನ ಮೊದಲಾದವುಗಳು ಜ್ಞಾನವಿಕಾಸಕ್ಕೆ ಕಾರಣವಾಗಿರುವ ಕರ್ಮಗಳು 
(ಛಾರದ. ೨೧೫). ೩. ಉಪದೇಶವನ್ನು ನೀಡುವುದು : ಮಂತ್ರೋಪ 
ದೇಶ : ಎಮ್ಮ ಜೋಯಿಸಮೆಮ್ಮಂತಪ್ಪ ರೂಪಿನ ಯಹಿಯರ್ಗಲ್ಲದೆ 
ಪೇಟಲುಂ ಕಲಲುಮಾಗದೆಂದೊಡೆ ಅಂತಪ್ಪ ದೀಕ್ಷೆಯಂ ದಯಗೆಯ್ಕಿ 
ಮೆಂದು ಬೇಡಿದೊಡೊಳ್ಳಿತಪ್ಪ ಮುಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟು 
(ವಡ್ಮಾರಾ. ೬-೧); ಆ ಭಟ್ಟಾರಕರ್‌ ದಯೆಗೆಯ್ದ ದೀಕ್ಷೆಯೆಂಬ ಕಲ್ಪಲತೆಯ 
ಫಲದಿಂದಮೃತಪದವಿಯಂ ಪಡೆದಂ (ಅದಿಪು. ೫-೦೩ ವ). ೪. ನಿರ್ಧಾರ, 


೧೪-೬) ; 


೩೯೩೬ 


ದೀಕ್ಷೆ 


ಇಪ 


ಶಪಥ ; ಪ್ರತಿಜ್ಞೆ: ದೀಕ್ಷೆಯಂ ಕೈಕೊಂಡು ಹಠಮೂರ್ತಿಯಾಗೀಕೆ 
ಪೊಕ್ಕಳಾ ಕೋಪಗೃಹಮಂ (ಶ್ರೀರಾಮಾ. ೬೬-೩೨೭), ೫. (ಹೆಂಡತಿಯರು 
ಗರ್ಭಿಣಿಯಾದಾಗ, ಬೇರೆ ವ್ರತಗಳನ್ನು ಕೈಕೊಂಡ ಸಂದರ್ಭದಲ್ಲಿ) 
ಮಂಂಡನ ಮಾಡಿಸಿಕೊಳ್ಳದಿರಂವುದಂ.. “ದೀ ಕ್ಷೆಬಿಡು' ಪರಾ. 
೬. [ಜೈನ] ಐವತ್ತವಂೂರಂ ಗರ್ಭಾನ್ವಯ ಕ್ರಿಯೆಗಳಲ್ಲಿ 
ಒಂದಂ ; ಸಂನ್ಯಾಸವನಲ್ನ ಸ್ವೀಕರಿಸುವುದಂ; ಸಂನ್ಯಾಸಸ್ವೀಕಾರ ; 
P ೫೩ ಗರ್ಭಾನ್ವಯ ಕ್ರಿಯೆಗಳು. ೧. ಆಧಾನ: ಯತಂಮತಿಯಾದ 
ಧರ್ಮಪತ್ನಿಯಲ್ಲಿ ಗರ್ಭಾಧಾನ ; ನಿಷೇಕ. ೨. ಪ್ರೀತಿ : ಗರ್ಭವತಿ 
ಯಾದ ಮೂೂರನೆಯಂ ತಿಂಗಳಲ್ಲಿ ಮಾಡುವ ಜಿನಪೂಜೆ. ೩. ಸುಪ್ರೀತಿ: 
ಗರ್ಭಾಧಾನವಾದ ಐದನೆಯ ತಿಂಗಳಲ್ಲಿ ಮಾಡುವ ಸಂಸ್ಕಾರ. ಅಗ್ನಿ 
ಸಾಕ್ಷಿಕವಾಗಿ ಅರ್ಹದ್ಬಿಂಬಸನ್ನಿಧಿಯಲ್ಲಿ ನೆರವೇರಿಸುವ ವಿಧಿ. ೪. 
ಧೃತಿ: ಏಳನೆಯಂ ತಿಂಗಳಲ್ಲಿ ಮೇಲಿನಂತೆಯೆ ಮಾಡುವ ಸಂಸ್ಕಾರ; 
ವಿಶೇಷ. ೫. ಮೋದ: ಒಂಬತ್ತನೆಯಂ ತಿಂಗಳಲ್ಲಿ ಮಾಡುವ ಸಂಸ್ಕಾರ. 
ಗರ್ಭರಕ್ಷೆಗಾಗಿ ಗರ್ಭಿಣಿಗೆ ರಕ್ಷಣಬಂಧವನ್ನ್ನ | ಮಾಡುವುದು. 
೬. ಪ್ರಿಯೋದೃವ : ವಂಗಂ ಹಂಟ್ಟಿದಾಗ ಮಾಡುವ ಶಾಸ್ತ್ರೀಯ 
ವಾದ ವಿಧಿ; ಜಾತಕರ್ವು. ೭. ನಾವಂಕರ್ವು: ವಂಗು ಹಂಟ್ಟಿದ 
ಹನ್ನೆರಡಂ ದಿನಗಳ ನಂತರ ಮಾಡಂವ ವಿಧಿ ; ಹೆಸರಿಡಂವ ವಿಧಿ; 
ನಾಮಕರಣ. ೮. ಬಹಿರ್ಯಾನ : ಮಗಂ, ಹುಟ್ಟಿದ ಎರಡಂ, 
ಮೂರು ಅಥವಾ ನಾಲ್ಕನೆಯಂ ತಿಂಗಳಲ್ಲಿ ಅನಂಕೂಲವಾದ ಶಂಭ 
ದಿವಸ ವಂಗಂವನ್ನು ಪ್ರಸೂತಿಗೃಹದಿಂದ ಹೊರಕ್ಕೆ ಕರೆದಂ 
ಕೊಂಡು ಹೋಗಂವುದಂ ; ಉಪನಿಷ್ಯ ಮಣ. ೯. ನಿಷದ್ಯೆ : ಶಿಶು 
ವನ್ನೂ ಉತ್ತವಂವಾದ ಆಸನದ ವೇಲೆ ಕುಳ್ಳಿರಿಸಿ ಸಿದ್ಧಾರ್ಚನೆ 
ಮೊದಲಾದ ವಿಧಿಗಳನ್ನು ನೆರವೇರಿಸುವುದು. ೧೦. ಅನ್ನಪ್ರಾಶನ : 
ಏಳು ಅಥವಾ ಎಂಟನೆಯ ತಿಂಗಳಲ್ಲಿ ಮಗುವಿಗೆ ಅನ್ನ ತಿನ್ನಿಸುವ 
ವಿಧಿ. ೧೧. ವ್ಯಷ್ಟಿ : ಮಗಂವಿನ ಮೊದಲನೆಯಂ ವರ್ಷದ ಹುಟ್ಟಿದ 
ಹಬ್ಬ. ೧೨. ಕೇಶಾವಾಪ : ಶುಭದಿನದಲ್ಲಿ ಮಗಂವಿಗೆ ಜಂಟ್ಟು 
ಬಿಡಿಸುವುದು ; ಚೌಲ, ೧೩. ಲಿಏ ಸಂಖ್ಯಾನ ಸಂಗ್ರಹ : ಐದನೆಯ 
ವರ್ಷದಲ್ಲಿ ಅಕ್ಷರಾಭ್ಯಾಸವನ್ನು ಮಾಡಿಸಂವ ವಿಧಿ. ೧೪. ಉಪ 
ನಯನ: ಗರ್ಭಾಷ್ಟಮದಲ್ಲಿ ಮಾಡುವ ಸಂಸ್ಕಾರ; ವಂಂಜಿ. 
೧೫. ವ್ರತಚರ್ಯೆ: ಜೈನಸಂಪ್ರದಾಯದಂತೆ ಮಾಡಂವ ಬ್ರಹ್ಮ 
ಚರ್ಯಾನುಷ್ಮಾನ. ೧೬. ವ್ರತಾಚರಣ : ವಿದ್ಯಾಭ್ಯಾಸ ಮಂಗಿದ 
ಮೇಲೆ ಅಂದರೆ ಹನ್ನೆರಡಂ ಅಥವಾ ಹದಿನಾರಂ ವರ್ಷಗಳಾದ 
ಮೇಲೆ ಮಾಡುವ ವ್ರತ ; ಮಧುಮಾಂಸಾದಿಗಳನ್ನು ಬಿಟ್ಟು ಶುದ್ಧ 
ಜೀವನ ನಡೆಸುವುದು. ೧೭. ವಿವಾಹ: ಅನುರೂಪಳಾದ ಕನ್ಯೆ 
ಯನ್ನು ಮದುವೆಯಾಗಂವುದು. ೧೮. ವರ್ಣಲಾಭ : ಮದುವೆ 
ಯಾದ ಮೇಲೆ ತಂದೆಯೆ ಅನುಮತಿಯಂತೆ ಬೇರೆ ಸಂಸಾರಮಾಡು 
ವುದು ಮತ್ತು ತಂದೆಯು ಕೊಟ್ಟ ಕ ದಾಯಂಭಾಗವನ್ನು ತೆಗೆದಂ 
ಕೊಂಡು ಸ್ವತಂತ್ರನಾದ ಗೃಹಸ್ಥ ನಾಗಂವುದಂ. ೧೯. ಕಂಲಚರ್ಯೆ : 
ಗೃಹಸ್ಥನಾಗಿ ತನ್ನ ಕುಲಾಚಾರವನ್ನು ಅನುಸರಿಸುವುದು. ೨೦. ಗೃಹೀ 
ಶಿತಾ: ತನ್ನ ಮಾದರಿಯಾದ ನಡವಳಿಕೆಯಿಂದ ಗೃಹಸ್ಥರಲ್ಲಿ ಗಣ್ಯ 
ನೆನಿಸಿಕೊಳ್ಳುವುದು. ೨೧. ಪ್ರಶಾಂತಿ: ವಂಶೋದ್ಧಾರಕನಾದ 
ಮಗನನ್ನೂ ಪಡೆದು, ಅವನಂ ಸವಂರ್ಥನಾದ ಮೇಲೆ ಸಂಸಾರವನ್ನು 
ಅವನಿಗೆ ವಹಿಸಿ ತಾನು ಸಂಸಾರದಿಂದ ನಿವೃತ್ತನಾಗುವುದು. 
೨೨. ಗೃಹತ್ಕಾಗ : ತನ್ನ ಧನ, ಭೂವಿಂ, ಮೊದಲಾದ ಸಂಪತ್ತನ್ನು 
ಕೊಡಬೇಕಾದವರಿಗೆ ಕೊಟ್ಟು ಆತ್ಮಕಲ್ಯಾಣಸಾಧನೆಗಾಗಿ ಮನೆ 
ಬಿಟ್ಟು ಹೊರಡಂವುದು. ೨೩. ದೀಕ್ಷಾದ್ಯ: ದೀಕ್ಷೆಯನ್ನು ಸ್ವೀಕರಿಸಂ 


ದೀಕೆ 


ಎಷ್ಟ 


ವುದಕ್ಕೆ ಮೊದಲು ಏಕವಸ್ತಧಾರಣೆ ಮೊದಲಾದ ನಿಯಮ 
ಗಳನ್ನೂ ತಾಳಂವುದಂ. ೨೪. ಜಿನರೂಪತೆ : ಬಟ್ಟೆ ಮೊದಲಾದ 
ಎಲ್ಲ ಪರಿಗ್ರಹವನ್ನು ತ್ಯಾಗಮಾಡಿ ಜಿನರೂಪವನ್ನು ಅಂದರೆ 
ದಿಗಂಬರತ್ವವನ್ನು ಪಡೆಯಂವುದು. ೨೫. ಮೌನಾಧ್ಯಯನ ವೃತ್ತಿ 

ಉಪವಾಸಾನಂತರದ ಪಾರಣೆ ಸವಂಯಂದಲ್ಲಿ ವಾಜಿಯಮವನ್ನು 
ತಾಳುವುದು ಹಾಗೂ ಶಾಸ್ತ್ರಾಭ್ಯಾಸವನ್ನು ಮೌನವಾಗಿ ಮಾಡು 
ವುದಂ. ೨೬. ತೀರ್ಥಕೃದ್ಧಾ ವನೆ : ತೀರ್ಥಂಕರ ಸ್ಥಾನದ ಭಾವನೆ 
ಗಳನ್ನು ಅಭ್ಯಾಸಮಾಡಂವುದು ; ಸಮ್ಯಗ್ನ ರ್ಶನ, ವಿಶುದ್ಧಿ, ಮೊದ 
ಲಾದ ಲಕ್ಷಣಗಳನ್ನ್ನ ಹೊಂದಂವುದು. ೨೭. ಗುರುಸ್ಥಾನಾಭ್ಯೂಪ 
ಗಮ : ತನ್ನ ಪಾಂಡಿತ್ಯ, ಸಾಧನೆ ಮೊದಲಾದ ಗುಣಗಳಿಂದ ಶಿಷ್ಯ 
ಸಂಗ್ರಹವಾಗಿ ಗುರುಸ್ಥಾನವನ್ನು ಪಡೆಯಂವುದು. ೨೮, ಗಣೋಪ 
ಗ್ರಹಣ : ತನ್ನನ್ನು ಆಶ್ರಯಿಸಲು ಬಂದ ಮುಂನಿಸಂಘವನ್ನು 
ಪೋಷಿಸುತ್ತಾ ಜ್ಞಾನಾರ್ಥಿಗಳಿಗೆ ಜ್ಞಾ ನವನ್ನು, ದೀಕ್ಷಾರ್ಥಿಗಳಿಗೆ 
ದೀಕ್ಷೆಯನ್ನು, ಧರ್ಮಾರ್ಥಿಗಳಿಗೆ ಧರ್ಮವನ್ನು `ನೀಡುತ್ತಾ 
ಮಂನಿಗಣವನ್ನು ಪೋಷಿಸುವುದು. ರ್ಪಿ. ಸ್ತ ಸ್ವಗುರಂಸ್ಕಾನಾವಾಪ್ತಿ : 

ಹೀಗೆ ವಂನಿಗಣಕ್ಕೆ ಪೋಷಕನಾಗಿದಂ೧್ದ ತನ್ನ ಗಂರು ಅಲಂಕರಿಸಿದ್ದ 
ಸ್ಥಾನವನ್ನು ಅಲಂಕರಿಸುವುದು, ೩೦. ನಿಸ್ಸಂಗತ್ವಾತ್ಮಭಾವನೆ : 
ಯೋಗ್ಯನಾದ ಶಿಷ್ಯನನ್ನು ಪರಿಗ್ರಹಿಸಿ ತನ್ನ ಕರ್ತವ್ಯಭಾರವನ್ನು 
ಆತನಿಗೆ ವಹಿಸಿ ತಾನಂ ನಿಸ್ಸಂಗನಾಗಿ ತನ್ನ ಆತ್ಮವು ಎಲ್ಲಾ ಬಗೆಯ 
ಪರಿಗ್ರಹದಿಂದಲೂ ಬಿಡುಗಡೆ ಹೊಂದಿದೆ ಎಂಬ ಭಾವನೆಯನ್ನು 
ಸಾಧಿಸುವುದಂ. ೩೧, ನಿರ್ವಾಣಸಂಪ್ರಾಪ್ತಿ: ಈ ರೀತಿಯ ಆತ್ಮ 
ಸಂಸ್ಕಾರವನ್ನು ಮಾಡಿಕೊಂಡು ಸಲ್ಲೇಖನವ್ರೆತವನ್ನು ಕೈಗೂಳ್ಳಲು 
ಧ್ಯಾನಕ್ಕುಗಿ ಪ್ರಯಂತ್ನಿಸಂವುದು, ೩೨. ಯೋಗನಿರ್ವಾಣ ಸಾಧನೆ : 
ಆಹಾರವನ್ನು ಹಾಗೂ ಶರೀರವನ್ನು ಬಿಡಲಿರಂವವನಾಗಿ ಸಮಾಧಿ 
ಯಿಂದ ಮನಸ್ಸಿನಲ್ಲಿ ಪರಮಾನಂದವನ್ನು ಸಾಧಿಸಂವುದು. 
೩೩. ಇಂದ್ರೋಪಪಾದ ಕ್ರಿಯೆ: ಹೀಗೆ ಸಮಾಧಿಯಿಂದ ಪ್ರಾಣ 
ಪರಿತ್ಕಾಗಮಾಡಿ, ಇಂದ್ರನಾಗಿ ಅಣಿಮಾದ್ಯಷ್ಟವಂಸಿದ್ಧಿಗಳನ್ನೂ 
ಸಂಪೂರ್ಣ ಯೌವನವನ್ನೂ ಪರಮಾನಂದವನ್ನೂ ಪಡೆಯುವುದಂ. 
೩೪, ಇಂದ್ರಾಭಿಷೇಕ : ಬಳಿಕ ಜನ್ಮೂಂತರಜ್ಞಾ, ನವನ್ನು ಪಡೆದು 
'ದಿವ್ಯಸಿಂಹಾಸನಾರೂಢನಾಗಿ, ದೇವತೆಗಳಿಂದ ಅಭಿಷಿಕ್ತನಾಗಿ 
ಕಿರೀಟ ಕಂಂಡಲಾದಿಗಳನ್ನು ಧರಿಸಿ ಶೋಭಿಸುವುದು. ೩೫. ವಿಧಿ 
ದಾನ : ತನಗೆ ನಮಸ್ಕರಿಸುತ್ತಿರುವ ದೇವತೆಗಳನ್ನು ಸತ್ಕರಿಸಿ ಅವರ 
ವರ ಸ್ಥಾನದಲ್ಲಿ ಅವರವರನ್ನು ನೇಮಿಸುವುದು. ೩೬. ಸುಖೋ 
ದಯಂ: ಹೀಗೆ ಸನ್ಮಾನಿತರಾದ ದೇವತೆಗಳಿಂದ ಸುತ್ತುವರಿಯಲ್ಪ 
ಟಿ ಶಿವನಾಗಿ ಬಹಂಕಾಲ ದಿವ್ಯಸುಖವನ್ನು ಅನುಭವಿಸಂವುದು. 
೩೭. ಇಂದ್ರತ್ಕಾಗ : ಹೀಗೆ ಇಂದ್ರಪದವಿಯನ್ನು ಅನಂಭವಿಸಿ, ಅಲ್ಲಿ 
ತನ್ನ ಆಯಂಸ್ಸು ಮುಗಿಯಂತ್ತಾ ಬಂದಂದನ್ನರಿತು ತನ್ನನ್ನೂ ಓಲೈ 
ಸುತ್ತಿರಂವ ದೇವತೆಗಳನ್ನು ಬೀಳ್ಕೊಟ್ಟು ನಿರಾತಂಕವಾಗಿ “ದ್ರೆ ್ರ 
ಪದವಿಯನ್ನು ತ್ಯಾಗ ಮಾಡುವುದು. ೩೮, ಇಂದ್ರಾವತಾರ ; 
ಭೂಲೋಕದಲ್ಲಿ ಜನಿಸಿ ಬೇಗನೆ ಸಿದ್ಧಿಯನ್ನು ಪಡೆಯಬೇಕೆಂಬ 
ಆಸಕ್ತಿಯಿಂಂದ ಅರ್ಹತ್ಟೂಜೆಯಂನ್ನ್ನ ಮಂಗಿಸಿ ಜನಿಸಂವುದಂ. ಆಗ 
ಆತನ ತಾಯಿಗೆ ಹದಿನಾರು ಬಗೆಯ ಶುಭಸ್ವಪ್ನಗಳಾಗುತ್ತವೆ. 
೩೯. ಹಿರಣ್ಯಜನ್ಮತೆ : ಚಕ್ರವರ್ತಿಯಂ ಮನೆಯಲ್ಲಿ ಪಟ್ಟದ ರಾಣಿಯ 
ಗರ್ಭದಲ್ಲಿ ಅವತರಿಸುವುದು. ಹೀಗೆ ಅವತರಿಸಂವುದಕ್ಕೆ ಮಂಂಚಿನ 
ಆರಂ ತಿಂಗಳಿಂದಲೇ ಕುಬೇರನಂ ಸಂವರ್ಣವೃಷ್ಟಿಯಂನಲ್ನ ಕರೆಯಂಂ 
ವನಂ ಅಲ್ಲದೆ ಇನ್ನೂ ಅನೇಕ ಶುಭಶಕಂನಗಳಂಂಟಾಗಂವುವು. 


೩೯೩೭ 


ಲಾ 


40 


ದೀಕ್ಷೆ 


[NY 


ಹೀಗೆ ಹಿರಣ್ಯ (ಚಿನ್ನ) ದ ಮಳೆಯಿಂದ ಸೂಚಿಸಲ್ಪಡುವ ಜನ್ಮ, 
೪೦. ಮಂದರೇಂದ್ರಾಭಿಷೇಕ : ಹೀಗೆ ಹಂಟ್ಟಿದ ಜಿನಶಿಶಂವನ್ನು 
ದೇವತೆಗಳು ಮಂದರಪರ್ವತಕ್ಕೆ ತೆಗೆದಂಹೊಂಡಂ ಹೋಗಿ ಕ್ಷೀರ 
ಸಮುದ್ರದ ನಿರ್ಮಲವಾದ ಹಾಲಿನಿಂದ ಅಭಿಷೇಕಮಾಡಂವುದು. 
೪೧. ಗಂರುಪೂಜೆ : ಜಿನಕಂಮಾರನಿಗೆ ಯಾವ ಗುರುವಿನಿಂದಲೂ 
ಉಪದೇಶವಾಗದಿದ್ದರೂ ಸ್ವತಃ ಸರ್ವಜ್ಞನಾದಂದರಿಂದ ಇಂದ್ರಾದಿ 
ಗಳಂ ಜಗದ್ಗುರಂವೆಂದಂ ಪೂಜಿಸುವುದಂ. ೪೨. ಯೌವರಾಜ್ಯ: 
ಸಕಾಲದಲ್ಲಿ ತಂದೆಯಿಂದ ಯುವರಾಜಪಟ್ಟವನ್ನು ಪಡೆದು ರಾಜ್ಯಕ್ಕೆ 
ಉತ್ತರಾಧಿಕಾರಿಯಾಗಂವುದಂ. ೪೩. ಸ್ವರಾಜ್ಯ : ಬಳಿಕ ತಂದೆ 
ಕೊಟ್ಟ ರಾಜ್ಯಭಾರವನ್ನು ವಹಿಸಿಕೊಂಡು ಸಾಮಂತರಾಜರಿಂದ 
ಓಲೈಸಲ್ಪಡಂವುದು. ೪೪. ಚಕ್ರಲಾಭ : ನಿಧಿ ಹಾಗು ರತ್ನಗಳ 
ಪ್ರಾಪ್ತಿಯಾದ ಮೇಲೆ ರಾಜರೆಲ್ಲರೂ ಚಕ್ರವರ್ತಿಪದವಿಯಲ್ಲಿ ಅಭಿ 
ಷೇಕ ಮಾಡಿ ಪೂಜಿಸಂವುದಂ. ೪೫. ದಿಗ್ವಿಜಯ : ಚಕ್ರರತ್ನವನ್ನ 
ಪಡೆದ ನಂತರ ಅದನ್ನು ಮಂಂದಿಟಂ್ಪಕೊಂಡು ನಾಲ್ಕೂ ಸಮಂದ್ರ 
ಗಳ ಮಧ್ಯವರ್ತಿಯಾದ ಭೂಮಿಯನ್ನು ಕೈವಶಪಡಿಸಿಕೊಳ್ಳುವುದಂ. 
೪೬. ಚಕ್ರಾಭಿಷೇಕ : ಚಕ್ರರತ್ನವನ್ನ್ನ ಮುಂದಿಟ್ಟುಕೊಂಡಂ ರಾಜ 
ಧಾನಿಯಂನ್ನ ಪ್ರವೇಶಿಸಿದ ನಂತರ ವಿಜೃಂಭಣೆಯಿಂದ ನಡೆಯುವ 
ಸಾಮ್ರಾಜ್ಯಐಟ್ಟಾಭಿಷೇಕ. ೪೭. ಸಾಮ್ರಾಜ್ಯ: ಭೂವಂಂಡ 
ಲಾಧಿಪತ್ಯವನ್ನು ಪಡೆದು ದಂಷ್ಟಶಿಕ್ಷಣ, ಶಿಷ್ಟಪರಿಪಾಲನೆಯನ್ನು 
ಮಾಡುತ್ತಾ ಧ ವ೯ ದಿಂದ ರಾಜ್ಯಪರಿಪಾಲನೆಮಾಡಂವುದು, 
೪೮. ಪರಿಷ್ಕೃಮಣ (ನಿಷ್ಕಾ )0ತಿ) : ರಾಜ್ಯವನ್ನು ಬಹುಕಾಲ ಪರಿ 
ಪಾಲಿಸಿದ ನಂತರ ಯಾವುದೋ ಒಂದಂ ಕಾಲದಲ್ಲಿ ವಿರಕ್ತಿ 
ಯಂಂಟಾಗಿ, ಜ್ಕೇಷ್ಠಪುತ್ರನಿಗೆ ರಾಜ್ಯಭಾರವನ್ನು ವಹಿಸಿ, ಹೇಳ 
ಬೇಕಾದಂದನ್ನು ಹೇಳಿ ವಂನೆಯಂನ್ನು ತ್ಯಜಿಸಿ ಹೊರಡುವುನು. 
೪೯. ಯೋಗಸಂಗ್ರಹ : ಸರ್ವಸಂಗಪರಿತ್ಕಾಗ ಮಾಡಿ ಕಠಿನವಾದ 


ಪಸ್ಸನ್ನ್ನ ಆಚರಿಸಂತ್ತಾ ಬಾಹಾ ಂತರಂಗಗಳ ವಂಲವನ್ನ ನೀಗಿ 
ಕೇವಲಜ್ಞಾನವನ್ನೂ ಪಡೆಯಂವುದಂ. ಜ್ಞಾನ : ವಂತ್ತು ಧ್ಯಾನದ 


ಸಂಯೋಗವೇ ಯೋಗ. ಅದರಿಂದ ಅತಿಶಯವಾದ ತೇಜಸ್ಸನ್ನು 
ಪಡೆಯಂಬಹಂದಂ. ೫೦. ಆರ್ಹಂತ್ಯಕ್ರಿಯೆಂ § ಕೇವಲಜ್ಞಾ ನವು 
ಉಂಟಾದ ಮೇಲೆ ಕೆಲವು ಬಹಿರಂಗ ಪವಾಡಗಳು ಉಂಟಾಗಂವುವು. 
ಇಂತಹ ಪ್ರಾತಿಹಾರ್ಯಾಷ್ಟಕ (ಎಂಟು ಪವಾಡಗಳಂ) ಮೊದಲಾದ 
ವಿಭೂತಿಗಳ ಆವಿರ್ಭಾವ. ೫೧. ವಿಹಾರಕ್ರಿಯೆ : ಧವರ೯ಚಕ್ರವನ್ನು 
ಮಂಂದಿಟ್ಟುಕೊಂಡು. ಭೂವಂಂಡಲದಲ್ಲಿ ವಿಹರಿಸಂವುದು. 
೫೨. ಜನರ ಅನಂಗ್ರಹಕ್ಕಾಗಿ ಮಾಡಂತ್ತಿದ್ದ ತೀರ್ಥಾಟನೆಯಂನ್ನು, 
ಸಮಂವಸರಣವನ್ನೂ (ಧರ್ಮೋಪದೇಶಕ್ಕಾಗಿಎರ್ಪಾಡಂಮಾಡಂತ್ರಿದ್ದ 
ಸಭೆಯನ್ನು) ತ್ಯಜಿಸಂವುದು. ೫೩. ಅಗ್ರನಿರ್ವೃತಿ : ಹೀಗೆ ಎಲ್ಲಾ 
ಯೋಗಗಳನಲ್ಲ ಬಿಟ್ಟು ಅಘಾತಿಕವರ೯ಗಳನ್ನು ನಾಶಮಾಡಿದ ಜಿನ 
ಸ್ವಾವಿಯು ಸ್ಥ 5 ಭಾವವಾಗಿಯೇ ಉತ್ಸನ್ನವಾಗಂವ ಸತತೋಧ್ವ ೯ 
ಗತಿಯನ್ನು ಪಡೆದಂ ಉತ್ಕೃಷ್ಟವಾದ ಮೋಕ್ಷಸ್ಥಾನವನ್ನು ಪಡೆಯಂ 
ವುದು. ಹೀಗೆ ಒಟ್ಟು 'ಐವತ್ರ್ರವಂರಂ ಗರ್ಭಾನ ಯಶ್ರಿಯೆಗಳಂ : 
ಮತ್ತಂ ದ್ವಾದಶಾಂಗದೊಳ ಪೇಟ್ಜಿ ಆಧಾನ , , , ದೀಕ್ಷಾಜಿನರೂಪ 
ಮೌನಾಧ್ಯಯನವೃತ್ತಿ ಜತ ಅಗ್ರನಿರ್ವ್ವಶಿ ಎಂದು ಅಯ್ಯತ್ತುಮೂಟುಂ 
ಗರ್ಭಾದಿನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಮಂ 
(ಆದಿಪು. ೧೫-೧೫ ವ); ದೀಕ್ಷೆಯನೀವುದೆನುತ್ತೆ ಮುಮಕ್ಷುಗೆ ಬಿನ್ನವಿಸೆ 
- ಸಾಕ್ಷಾನ್ಮೋಕ್ಷವಸಾರ್ಗಮೆನಿಪ ದಿಗಂಬರೆದೀಕ್ಷೆಯಂ ಕೈಕೊಂಡು 
(ಪಾರ್ಶ್ವಪು. ೪-೯೯) ; ಸಂಸಾರಭೀರುತ್ವದಿಂ , . . ದೀಕ್ಷೆಯಂ ಕೆಯ್ಕೊಂಡು 


ದೀಕ್ಷೆಗುಡು 


(ಪುಷ್ಪಪು. ೯-೭ ವ). "ದೀಕ್ಷಾನ್ವಯಕ್ರಿಯೆ' ಪರಾ. ೭. (ವೀಶೈ] 
ಗಂರಂವು ಶಿಷ್ಯನಿಗೆ ಅನುಗ್ರಹಿಸುವ ಮನಸ್ಸಂಸ್ಕಾರೆ ವಿಶೇಷ: 
ದೀಯತೇ ಎನೆ ಲಿಂಗಸಂಬಂಧ ತರ್ತಕ್ಷಣಂ ಕ್ಷೀಯತೇ ಎನೆ ಮಲತ್ರಯ 
ಹರಣವದಅಿಂದ ದೀಯತೇ ಕ್ಷೀಯತೇ ಎಂಬುಭಯಪದಯೋಗವೇ 
ದೀಕ್ಷೆಯೆಂದೆನಿಪುದು (ಲಶಿಚಿಂ. ೩೨-೮) ; ಯಾವುದರಿಂದ ಶಿಷ್ಯನಿಗೆ ಲಿಂಗ 
ಸಂಬಂಧವು ಪ್ರಾಪ್ತವುಗುವುದೋ , , . ಮತ್ತು ಅವನ ಮಲತ್ರಯವು 
ನಿವರ್ಶಿಸಲ್ಪಡುವುದೋ ಅದು ದೀಕ್ಷೆಯೆಂದು ಹೇಳಲ್ಪಡುವುದು 
(ಶಿವಾಸೂ. ೭೧-೩೮ ಟೀಕೆ); ಶಿವುರ್ಚನಾದಿ ಕರ್ಮಗಳಲ್ಲಿ ಯೋಗ್ಯತೆ 
ಯನ್ನು ಉಂಟುಮಾಡುವುದಾಗಿಯೂ . . ಮಲತ್ರಯಗಳನ್ನು ನಾಶ 
ಮಾಡುವುದಾಗಿಯೂ ಇರುವುದೇ ದೀಕ್ಷೆಯೆನಿಸಿಕೊಳ್ಳುವುದು (ಅಷ್ಟಾವಿ. ೧). 
[ ಸೆಂ. ದೀಕ್ಷಂ) 
ದೀಕ್ಷೆಗುಡು (ಕ್ರಿ). [ಜೈನ] ಸಂನ್ಯಾಸದ ದೀಕ್ಷೆಯನ್ನು ಕೊಡು,- 
ನಿಯವಂವನ್ನು ನೀಡಂ : ಕರಮೊಳ್ಳಿ ದನಿವನೆಂದೊರ್ವರ ಶಿಷ್ಯನನೂಜ್‌ 
ತೋಟಾ ನುಡಿದೊಯ್ಯನೆ ಮಾಣ್ಣಿರೆದೊಯ್ದು ದೀಕ್ಷೆಗುಡುವ೦ (ಧರ್ಮಾಮ್ಮ. 
8-೦೦೦). [ದೀಕ್ಷೆ ಕುಡು (--ಕೊಡ್ಕ್ಡು)) 
ದೀಕ್ಷೆಗೆಯ್‌ (ಕ್ರಿ). ೧. [ಜೈನ] ಸಂನ್ಯಾಸದೀಕ್ಷೆಯನ್ನೂ ಸ್ವೀಕಾರ 
ಮಾಡು : ಇಂತೀಯೆರಡುಂ ಧರ್ಮದೊಳಾವುದಂ ಕೈಕೊಳಲಾರ್ಕುಮದಂ 
ಕೈಕೊಂಡು ನೆಗಟ್ಟುದು ಮೇಗಳ ಭವಂಗಳೊಳ್‌ ಚತ್ರವರ್ಶಿತ್ವಮುಮಂ 
ಪಡೆದನುಕ್ರಮದಿಂ ದೀಕ್ಷೆಗೆಯ್ದು ಭುವನತ್ರಯಸ್ವಾಮಿಯಾಗಿರ್ದು (ಬಹರಿ, 
೧೦-೦೦ ವ). ೨. [ವೀಶೈ] ಲಿಂಗಧಾರಣೆ ಮಾಡಿಸಂ : ಪುತ್ರಂಗೆ ತ್ರಿವಿಧ 
ದೀಕ್ಷೆಗಳಿಂ ತ್ರಿಲಿಂಗಗಳ ನಲಿದು ತ್ರಿವಿಧಾಂಗಂಗಳೊಳು ಪ್ರತಿಷ್ಠಿಸಿ ಶರಣ 
ಕುಲಕೀ ಪ್ರಕಾರದೊಳ್‌ ದೀಕ್ಷೆಗೆಯ್ಕೆಂದು ಕೃಪೆಯೊಳ್‌ ನಿರೂಪಿಸುವನೋ 
ಪೇಳೆನಲ್‌ 'ಮೊದಲ ಲಿಂಗವನೆ ದೀಕ್ಷೆಯಿನಿತ್ತನು (ಜಿಬಪು. ೩-೨೪). | 
[ ದೀಕ್ಷೆ * ಕೆಯ್‌,] | 


೩೯೩೮ 


- 


20 


ದೀಕ್ಷೆಗೊಳ್‌ (ಕ್ರಿ). ೧. (ಯಾಗದ ಆರಂಭದಲ್ಲಿ ನಡೆಸುವ) ಸಂಸ್ಕಾರ | 25 


ವನ್ನು ಹೊಂದಂ,-ಪಡೆ : ದೀಕ್ಷೆಗೊಂಡಿರ್ಪನಣ್ಣದೇವ9 ತಾನುಮನ್ನೆಗಂ 
ಪ್ರತಿಯಾಗಿ ಪೆಣೊ ಳೈರೆಯೆನು (ಜೈಮಿಥಾ, ೧೬-೧೭). ೨. ವ್ರತಧಾರಿ 
ಯಾಗು ; ನಿಯಮವನ್ನೂ ಸ್ವೀಕರಿಸು. ೩. [ಜೈನ] ಸಂನ್ಯಾಸವನ್ನು 
ಹೊಂದಂ,-ಪಡೆ : ತನ್ನದೀತೀರದ ಜಿನಾಗಾರದೊಳಿರ್ದ ಶತಕೇತುಗಳೆಂಬ 
ಗಣಧರಸ್ವಾಮಿಗಳ ಸಮಕ್ಷದೊಳ್‌ ದೀಕ್ಷೆಗೊಂಡಲ್ಲಿಯೆ ನಿಂದರ್‌ (ಪಂರಾಮಾ, 
೭-೭ ವು. [ದೀಕ್ಷೆ ಕೊಳ್ಳ) 

ದೀಕ್ಷೆಪಡೆ (ಕ್ರಿ). ವುತ ತೊಡು; ನಿರ್ಧಾರ ಕೈಗೊಳ್ಳ : ಪರಂಪರೆ 
ತೈಲ ಹೀರಿ. ಹೊಸಬತ್ತಿಯಲಿ ಸ ೈಂತಬೆಳಕು ಹಿಡಿದು ಎದೆಹಣತೆಯಲಿ 
ಸಲಿಸು ಶ್ರದ್ಧಾಂಜಲಿಯ ಅವನ ಹೊಂಗನಸುಗಳ ದೀಕ್ಷೆಪಡೆದು (ನೆಲಮಂ. 
೩೧-೧೨) ; ನಾವೆಲ್ಲರಾ ನಾಯಕನ ದಳದಿ ದೀಕ್ಷೆಪಡೆದು, ವಿಸಾರಿ ಬಳಸುವ 
ಬನ್ನಿ ಬುದ್ಧಿಯನು ಶ್ರದ್ಧೆಯನು (ಇಂಗೀತ, ೧೦೫-೧೫),  ದೀಕ್ಷೆ*ಪಡೈ, 

ದೀಕ್ಷೆಬಿಡು (ಕ್ರಿ). ವ್ರತನಿವಿಂತ್ತವಾಗಿ ಕ್ಷೌರ ಮಾಡಿಸಿಕೊಳ್ಳದಿರು ; 
ಕೂದಲಂ ಬೆಳೆಸು : ಇದೇನು? ದೀಕ್ಷೆ ಬಿಟ್ಟಿದ್ದೀರಿ? (ರೂಢ). 

[ ನೀಕ್ಷೆ * ಬಿಡ್ಕು) 

ದೀಕ್ಷೆಬೀಳ್‌ (ಕ್ರಿ). [ಜೈನ] ಸಂನ್ಮಾಸವನ್ನು ಸ್ವೀಕರಿಸು: 'ಸ್ವಸ್ಥಿ 
ಶ್ರೀಪುರುಷ ಮಹಾ » x » ಪೃಥುವಿರಾಜ್ಯ ಕೆಯೆ ಅರಟ್ಟಿ* ೬ ರೆಮ್ಮಗ 
ನ್ಡಿರ್‌ ಸಿಜ್ಜಂ ದೀಕ್ಷೆಬೀಳಾದು ಅರಟ್ಟಿ ತೀರರ್‌ ಕುಡಲೂರೆದ ಗೊಟ್ಟೆ ಮಡಿ 
ಒಡೆಯಂಬರಾಳ್ವಿತೆಯ (ಎಕ. 111, ಮೈಸೂರು. ೨8-೩; ಸು. 750). 

[ ದೀಕ್ಷೆ * ಬೀಳ್‌, (ಬೀರ್‌) [ 
ದೀಕ್ಷೆಬೆಳಸು (ಕ್ರಿ).ಎದೀಕ್ಷೆಬಿಡು: “ಏನು, ದೀಕ್ಷೆ ಬೆಳಸಿದ್ದೀರಿ?" (ಗಾಳಿಪ, 


೭೭). | ದೀಕ್ಷೆ * ಬೆಳಸು (ಎಚೆಳೆಯಿಸು) ] 


30 


35 


40 


46 


ದೀಡ್ಕು 


ದೀಕ್ಷೆಯಿಕ್ಕು (ಕ್ರಿ). ಉಪದೇಶಮಾಡಂ: ನೋಡುವರೊಳ್‌ ಮನಂ ಬಯಸು 
ವಂತಿರೆ ನಲ್ಮೆ ತುಳುಂಕೆ ಬಿಂಕದಿಂ ನೋಡುವುದು . . . ಇತ್ತು ಕೂಡುವ 
ರೊಳಿಲ್ಲದ ಬೇಟಮನುಂಟುವಕಾಡೆ ನೀಂ ಕೂಡುವುದೆಂದು ಮುತ್ತೆ ಮುದು 
ಗುಂಟಣಿ ಪುತ್ರಿಗೆ ದೀಕ್ಷೆಯಿಕ್ಕಿದಳ್‌ (ಸೊಕ್ತಿಸು. 
೮-೪೩೧ ನೋ). [ದೀಕ್ಷೆ + ಇಕ್ಕು ] 

ದೀಕ್ಷೆವಹಿಸು (ಕ್ರಿ). ಯಾಗದ ಯಜಮಾನನಾಗು ; ಯಾಗ ಮಾಡಂವ 
ಕಾರ್ಯವನ್ನು ಕೈಕೊಳ್ಳು : ಕೃಷ್ಣ, ನಿನ್ನ ದಯೆಯಿಂದ ಈ ಭೂಮಿ 
ಯೆಲ್ಲವೂ ನನ್ನ ವಶವಾಗಿದೆ ಈಗ ರಾಜಸೂಯಯಾಗವನ್ನು 
ನಡೆಸಬೇಕೆಂದಿದ್ದೇನೆ ; ನೀನು ಇದರಲ್ಲಿ ದೀಕ್ಷೆವಹಿಸು (ವಡಫಾ. ಆಂ). 

[ದೀಕ್ಷೆ + ವಹಿಸು] 

ದೀಕ್ಷೋಪವಾಸ (ನಾ). [ಜೈನ] ಯಾವುದಾದರೂ ವ್ರತಕ್ಕಾಗಿ 
ಮಾಡುವ ಉಪವಾಸ : ವಿನಯಂಧರಭಟಾರರ ಪಕ್ಕದೆ ತಪಂಬಟ್ಟು 
ದೀಕ್ಷೋಪವಾಸ ತ್ರಿರಾತ್ರಂಗೆಯ್ದು ಶರೀರಸಂಧಾರಣನಿಮಿತ್ತಂ ಚರಿಗೆ 
ವೊಕ್ಕೊಡೆ (ವಡ್ಮಾರಾ. ೬೮-39); ಆ ಮುನೀಂದ್ರೋತ್ತಮಂ ಶ್ರಿರಾತ್ರಂ 
ದೀಕ್ಷೋಪವಾಸಂಗೆಯ್ದು . . . ಅನಗಾರವೇಳೆಯೊಳ್‌ ಮಾದಿರಾಭಿಧಾನ 
ಪುರಕ್ಕೆ ಚರಿಗೆಗೆ ವರೆ (ಶಾಂತಿಪು. ೧೧-೧೦೬). [ಸಂ.] 

ದೀಡ, ದೀಡ್ಸು (ನಾ). ಒಂದೂವರೆ : ಈಗಂತೂ ವರ್ಷ ದೀಡವರ್ಷ ಆತು 
ಮುಂಬೈಯಾಗ ಇದ್ದಾನ (ದೀಪಹ, 11, ೩೫) : ಇಂದು ದೀಡತಾಸಿನ ಮೇಲೆ 
ಮಲಗಿದೆ (ಸ್ಪಪ್ಸದ. ೧೦೭) ; ಒಂದು ಲಕ್ಷ ಜನರು ಹತರಾಗಿ ದೀಡಲಕ್ಷ 
ಸೈನಿಕರು ಸೆರೆ ಸಿಕ್ಕಿದ್ದರಿಂದ ಅಶೋಕನು ... ಉದಾಸೀನನೂ ಪಶ್ಚಾತ್ತಾಪ 
ದಗ್ಮನೂ ಆದನು (ಹಿಂದುಇ. ೪4). ದೀಡ್ಕು: ಏನಂದ್ರ ದೀಡು ಸಾವಿರ 
ತಗೊಂಡು ಹೋಗಿ ಕಿಸೇದಾಗ ಹಾಕಿದಿವಿ (ಧನಂಜ. ೫೭). 

ದೀಡನಮಸ್ಕಾರ - ದೇವರಿಗೆ ಹರಕೆ ಹೊತ್ತು ತೇರಿನ ಹಿಂದಿನಿಂದ 
ಬೀದಿಗಂಂಟ ದಂಡವತ್‌ ನವಂಸ್ಕಾರ ಹಾಕಂತ್ತಾ ಹೋಗುವುದು ; 
೧ ಒಂದು ಸಲ ದಂಡವತ್‌ ನವಂಸ್ಕಾರ ಹಾಕಿ ಆ ಸ್ಥಳದಿಂದಲೇ 
ಕೈಯಲ್ಲಿ ಹಿಡಿದ ಕೋಲಿನಿಂದ ದೇಹದ ಒಂದೂವರೆ ಭಾಗದಷ್ಟು 
ಉದ್ದವಾಗಂವಲ್ಲಿಗೆ ಗೆರೆ ಎಳೆದಂ, ಮತ್ತೆ ಆ ಗೆರೆಯಿಂದ ಹೀಗೆಯೇ 
ನಮಸ್ಕಾರವನ್ನು ವಂಂದಂವರಿಸಿಕೊಂಡಂ ಹೋಗುವುದಂ. 
ಇದೊಂದು ಬಗೆಯ ಹರಕೆ. ದೀಡೆುಗೇಣು - ಒಂದೂವರೆ ಗೇಣು: 
ಗೇಣು ದೀಡುಗೇಣು ಒಡ್ಡು ಇಟ್ಟು . . . ನೀರು ನಿಲ್ಲುವ ಹಾಗೆ ಸಿದ್ಧವರಕಾಡಿ 
(ಕೃಓಪ್ರ, 8೪). ದೀಡುತಿಂಗಳು ಎ ಒಂದೂವರೆ ತಿಂಗಳು: ದೀಡು ತಿಂಗ 
ಛಾಗಿತ್ತು - ತಡೆದು ಹೊರಗೆ ಕುಳಿತಳು (ಸುವರ್ಣ. ೫೧). 
[ ಆಪ್ರಾ. ದಿವಡ್ಡ./ಮರಾ, ದೀಢ್‌ ; ಹಿಂ. ಡೇಢ್‌) 

ದೀಡಪಂಡಿತ (ನಾ). ಪಂಡಿತನೆಂದು ತಿಳಿದಂಕೊಂಡಿರಂವ ವರ್ಯ; 
ಪಂಡಿತಂಮನ್ಯ: ಹಳ್ಳಿಗಳಿಗಿಂತ ಪಟ್ಟಣಗಳಲ್ಲಿ ಇಂತಹ ಹಕವೀರ್ಯರಾವ 
ದೀಡಪಂಡಿತ ಸಂಖ್ಯೆಯು ಮಿತಿವಿಕಾರಿರುತ್ತದೆ. (ಬ್ರಹ್ಮಜೀ, ೧೭) ; ಆ 
"ದೀಡಪಂಡಿತರು' ನನ್ನಂತಹ ಚಪ್ಪಲಿಗಳನ್ನು ಕಳೆದುಕೊಂಡಿದ್ದರೆ 
ಹೇಳುತ್ತಿದ್ದೆ (ಮುಂಗಾಪು. ೭). [ದೀಡ + ಪಂಡಿತ) 

ದೀಡಿ (ನಾ). ವಕ್ರತೆ; ವ್ಯಂಗ್ಯ ; ಕೊಂಕು : ಗಂಡಿಲ್ಲದಿರುವುದು ಮುಂಡೇರ 
ಗುರುತಂತ ಮನೆಮಾರು ಹಾಳು ದೇಗುಲಂತ ದೀಡಿಯ ನುಡಿದು 
ತಮ್ಮೂರಿಗೆ ಹಾರ್ಯಾವ (ಕನ್ನಜಾ. ೩೪೨) ; ನಾ ಹೀಂಗ ದೀಡಿ ಮಾತಾಡಿಸಿ 
ಕೊಂಡಿಲ್ಲಾ ಅಂದೆ (ಹೊಸಂಸಾ, ೧೧೦) ; ದಿ:ಡೀಮಾತು ಸಾಕು ನಾ 
ಹೇಳಿದ್ದು ನೀ ಕೇಳಲಿಕ್ಕೇ ಬೇಕು (ಧನಂಜ. ೧೯). [ «ಮರಾ, ತೀಡ] 

ದೀಡ್ಕು (ನಾ). ಆಶ್ರಯಂ ; ನೆಲೆ; ಬೀಡು (?) : ಪಾತಕಂಗಳ ಬೀಡು 
ಸ್ಮೃತಿ ಮೃತಿ ಸೂತಕಂಗಳ ದೀಡು.. . ಈ ರಚನೆಯಿಂ ಸ್ಕೂಲ 
ತನುವಿದು ನೀರ ಬೊಬ್ಬುಳಿಯಂತೆ ಕ್ಷಣಿಕಂ (ಗಗತಾ. ೧೦-೩೮). [ಆ ಈಡು4] 


(ಜಗೆವಿ. ೧೬-೧೨3೫) ; 


೩೯೩ 


ದೀಡುಃ 
ದೀಡ್ಮು "ದೀಡ' ನೋ. 
ದೀಡ್ಕು (ನಾ). ಅಡವು ; ಒತ್ತೆ; ಈಡಂ : ಪಿತ್ರಾರ್ಜಿತವಾಗಿ ಬಂದಿದ್ದ 
ಚಿರಸ್ವತ್ತುಗಳೆಲ್ಲ ದೀಡಾಗಿದ್ದವು (ಮಲೆಮ, 3೧೯) ; ಒಂದು ಪದಾರ್ಥ 
ವನ್ನು ಒತ್ತೆ ಇಟ್ಟು ಅದಕ್ಕೆ ತಕ್ಕ ಹಣವನ್ನು ತೆಗೆದುಕೊಳ್ಳುಪ್ರಿದು ದೀಡು 
ಎಂದಾಗಿದೆ (ನಮ್ಮನು, ೦೩೪) ; ಸ್ಥಿರಚರ ಸೊತ್ತುಗಳನ್ನು ಹಲವು ವಿಧದಲ್ಲಿ 
ಖಾತರಿ ಮಾಡಲಾಗುವುದು. ಅವುಗಳಲ್ಲಿ ದೀಡು, ಭೋಗ ಫ್‌ ಮೈಸಾಲಪತಂ 
ಹೆಚ್ಚು ಬಳಕೆಯಲ್ಲಿದೆ (ಗಂಗಳ. ೯0). "ಈಡಂ,' ಪರಾ. 
ದೀಡು ಮಾಡು - ಅಡವು ಇಡು; ಈಡುಮಾಡು : ಏನಾದರೂ 
ದೀಡು ಮಾಡಿದರೆ ಹಣ ಕೊಡ್ಬೇಕು (ಬಿಳುಮು, ೮೯). [ «0. Da] 
ದೀಡುಪತ್ರ (ನಾ). ಅಡವು ಇಟ್ಟದ್ದಕ್ಕೆ ದಾಖಲೆಯಾಗಿ ಬರೆದಂ 
ಕೊಡುವ ಪತ್ರ; ಅಡಮಾನ ಪತ್ರ: ಕ್ರಯಪತ್ರ, ದೀಡುಪತ್ರ 
ಮುಂತಾದುವುಗಳನ್ನು ವಹಿಡಿಸಲಿಚ್ಛಿಸಿದ ತಾಲ್ಲೂಕಿನ ಜನರೆಲ್ಲರೂ ಭಟ್ಟ 
ರನ್ನು ಆಶ್ರಯಿಸುತ್ತಿದ್ದರು (ಪಂಜಪಂ, 8). [₹ದೀಡ್ಕು * ಪತ್ರ) 
ದೀಡೆ (ನಾ). ಒಂದೂವರೆಯಂ ಮಗ್ಗಿ : ಕಾಲು, ಅರ್ಧ, ಪೌಣೆ, ಸವ್ವಾ, 
ದೀಡೆ, ಅಡೀಚೆಗಳನ್ನು ಕಂಠಪಾಠ ಮಾಡಿಸಿದ್ದರು (ಗಾಳಿಪ. ೧೭೮). 
[ «ಹಿಂ. ಡೇಢಾ] 
ದೀದಿವಿ (ಗು). ೧. ಪ್ರಕಾಶಿಸುವ; ಹೊಳೆಯಂವ. (ನಾ). ೨. ಹೊಳಪು: 
ಪ್ರಕಾಶ. ೩. ಅಗ್ನಿ. ೪. ಗಂರು; ಬೃಹಸ್ಪತಿ. ೫. ದೇವಲೋಕ; 
ಸ್ವರ್ಗ. ೬. ಮೋಕ್ಷ. ೭. ಅನ್ನ: "ಅಂಧಃ . . . ದೀದಿವಿಃ, ಅನ್ನಂ, 
ಓದನಂ, ಭಿಸ್ಸಾ, ಅಶನಂ, ಅಹಾರಃ_-ಈ ೯ ಕೂಟ” (ಹಲಾಯು 
[ ಸಂ.) 
ದೀದೀ (ನಾ). ಹಿರಿಯ ಸಹೋದರಿ; ಅಕ್ಕ: ಸ್ಟಾನ್ಲಿಯನ್ನು ದೀದೀ 
(ಅಕ್ಕ) ಎಂತಲೂ ಕರೆಯುತ್ತಿದ್ದಳು (ಸಸ್ಕಕ, ೪೪). [ ಹಿಂ. ದೀದೀ] 
ದೀಧಿತಿ (ನಾ). ೧. ಹೊಳಪು; ಪ್ರಕಾಶ; ಕಾಂತಿ: ಸರಸಿರುಹವಿಂದುದೀಧಿತಿ 
ಪರಾಜಿತಶ್ರೀವಿಲಾಸವಿತಾ ನಿನ್ನೆ ಮುಖಂ (ಕವಿರಾ. ೩-೭೧) ; ಮಿಜುಗುವ 
ರತ್ನಭಿತ್ತಿಗಳ ದೀಧಿತಿಯಂ ನಿಜದೇಹದೀಪ್ತಿಗಳ್‌ ಮಜಸೆ  (ಆದಿಪು. 
ಪಳುಕಿನ ಪಾದಪೀಠಂ ತನ್ನ ಕೇಸಡಿಯ ಕೆಂಪಿ 
ನೊಳುಜ್ಜ್ವಲಚಿತ್ತ ಭಿತ್ತಿ ನಿಸ್ತುಳ ನಿಜ ಮೌಕ್ತಿಕಾಭರಣ ದೀಧಿತಿಯಿಂ ತೆರೆ 
, ಸುತ್ತಿದಂತೆ ಕಣ್ಣೊಳಿಸೆ (ಮಲ್ಲಿಪು. ೩-೯೭) ; ನಾಸಾಗ್ರದ ಮುತ್ತಿನ ಮಣಿ 
ರದನಚ್ಛದದೀಧಿತಿ ಪುದಿಯೆ ಕೆಂಪನಾಳ್ಜೊಲೆಸೆಗುಂ (ರಾಜಶೇ, ೧೨-೭೯). 
೩. ಕಿರಣ; ಕದಿರಂ: “ಕರಮುಸ್ರಮಂಶುವಸುರೋಚಿ ದೀಧಿತಿ ಮರೀಚಿ 
ರುಚಿ ದ್ಯುತಿ ಪ್ರಗ್ರಹಂ ದೀಪ್ತಿ. . . ಪ್ರದ್ಯೋತಮಾ ರಶ್ಮಿ” (ಮಂಗರಾ, 
೧೦-೩); ಹಿಮಕರನಾತ್ಮಶೀ ತರುಚಿಯಂ ದಿನನಾಯಕನುಷ್ಣದೀಧಿತಿಕ್ರಮಮಂ 
ಉತ್ತಮ ಕುಲಶೈಲಮುನ್ನ ತಿಯನೇಳಿದವಾಗೆ ಬಿಸುಟಸ್ಟೊಡಂ 
ಬಿಸು[ಟೈಮ] ಬಿಸುಡೆಂ ಮದೀಯ ಪುರುಷವ್ರತಮೊಂದುಮನೀಗಳ್‌ 


8೬-೦೬೪). 


೨-೬೨) ; 


(ಪಂಪಛಾ, ೧-೮೩) ; ಅನುವಿಸಿದುದು ರಜತಾಚಲದನರ್ಫ್ಯ ಮಣಿವಿಕಟ 
ಕೂಟಿಮಂ ದಶರಥರಾಮನ ಮಣಿಮಯಮಕುಟಂ ಕಾಮನ ಬಿಲ್ಲಂ 
ಬೀಟ್‌ ಬೇಲ? ನಿಜ ದೀಧಿತಿಗಳ್‌ (ಪಂರಾಮಾ, ೩-೧೩೪). [ ಸಂ.) 


ದೀನ್‌ಇಲಾಹಿ, ದಿನ್‌ಇಲಾಹಿ (ನಾ). ವಿವಿಧ ಮತಗಳ ಆಧ್ಯಾತ್ಮಿಕ 


ಮತ್ತು ತಾತ್ವಿಕ ಸಂಪ್ರದಾಯಗಳನ್ನು ಸಮನ್ವಯಿಸಿಕೊಳ್ಳುವಂತೆ. 


ಅಕ್ಬರನಿಂದ ಸ್ಥಾಪಿಸಲ್ಪಟ್ಟ ಒಂದಂ ವಂತ : ಈ ಎಲ್ಲವುಗಳ ಜೊತೆಗೆ, 
ಸೂರ್ಯಪೂಜಾಪ್ರಧಾನವಾದ ಅಕ್ಸರ ಚಕ್ರವರ್ತಿಯ "ದೀನ್‌ ಇಲಾಹಿ' 
ಎಂಬ ಹೊಸಧರ್ಮವೂ ಒಂದು (ಭಾರದ. ೪೬೧). ದಿನ್‌ಇಲಾಹಿ : 
ಅವರೊಳಗಿನ ವೈರವು ಶಾಂತವಾಗಲೆಂದು “ದಿನ್‌ ಇಲಾಹಿ” ಎಂಬ ಹೊಸ 
ದೊಂದು ಪಂಥವನ್ನು ತೊಡಗಿದನು (ಜಾಲಪ್ರ. I, ೧೨೩3). 

[ «ಅರ. ದೀನ್‌ ಏ ಇಲಾಹೀ ಇ ದೇವರ ಧರ್ಮ] 


15 


-|20 


40 


40 


೯ ದೀನತೆ 


ದೀನ್‌ದಾರ್‌ (ನಾ). ವಂಸಲ್ಮಾನ ಧರ್ಮದಲ್ಲಿ ನಿಷ್ಠೆಯಂಳ್ಳವನು : 
ಮೊದಲಿನಿಂದಲೂ ಹಿಂದುಗಳನ್ನು ಮುರಿದು ದೀನ್‌ದಾರ್‌ ಜನರು ಪ್ರಬಲ 
ವಾಗುತಾ ಬರುತಿದಾರೆ (ಚಿತ್ರಪ್ರಾ. ೪). [4 ಅರ. ಹಿಂ. ದೀನ್‌ದಾರ್‌) 

ದೀನ (ಗಂ). ೧. ದೈನ್ಯದಿಂದ ಕೂಡಿದ; ಶೋಚನೀಯ ಸ್ಥಿತಿಯ ; 
ಮರುಕ ಹಂಟ್ವಿಸಂವಂತಹ; ಅನುಕಂಪವನ್ನೂಂಟು ಮಾಡುವ. "ದೀನ 
ದೃಷ್ಟಿ' ಪರಾ. ೨. ಬಡತನದ ; ದಾರಿದ್ರ್ಯದ ; ಬಡವನಾದ. "ದೀನ 
ಜನ' ಪರಾ. ೩. ದುಃಖಕ್ಕೆ ಈಡಾದ ; ಖಿನ್ನವಾದ ; ಸಂಕಟಕ್ಕೆ 
ಗುರಿಯಾದ. “ದೀನಾನನ' ಪರಾ. ೪. ಹಾಳಾದ ; ನಾಶವಾದ. ೫. 
ದುರಾಶೆಯ ; ಅತ್ಯಾಸೆಯ ; ಲೋಭದಿಂದ ಕೂಡಿದ. ೬. ಭಯಂ 
ಗೊಂಡ ; ಹೆದರಿದ. "ದೀನಧ್ವನಿ', "ದೀನಭಾವ' ಪರಾ. 
೭. ದುರ್ಬಲವಾದ. ೮, ನಮ್ರ ; ವಿನೀತ. (ನಾ). ೯. ಬಡವ: 
ದರಿದ್ರ: ದೀನ ನಾನು ಸಮಸ್ತಲೋಕಕೆ ದಾನಿ ನೀನು (ಜರಿಸಾ. ೪೯). 
೧೦. ದಂಃಖ; ಸಂಕಟ : ಮಾನಿಸರೊಳ್ಳುಂ ಬಾಟುಮ[ದೇನೊ]ಪ್ಪಮ 
ದೇನಸಾರವಿಸ್ತಾರಮದೇಂ ವರಾನಮದೇಂ ವಿಪುಳಮದೇಂ ದೀನಮದೇಂ 
ಸ್ತೋಕಸುಖಮದೇನಧ್ರುವಮೋ (ಕಾತಿಪು. ೯-೧೦೨). ೧೧. ಜಿಪುಣ: 
ಲೋಭಿ : “ಕದರ್ಯಃ, ದಿ(ಹೀನಃ, ಕೀನಾಶಃ . . . ಈ ೫ ಲೋಭಿ” 
(ಹಲಾಯು, 8೭-೧೯೨) ; “ದೀನಂ ಕದರ್ಯಂ ಲೋಭಿ ಕೇನಾಶನಕ್ಕುಂ” 
(ಮಂಗರಾ. ೬೮೨೭) ; “ಲೋಭನ್‌, ಲೋಭಕಃ, ಲುಬ್ಬಃ, ಲುಬ್ಬವಾನ್‌, 
ಈ ೪ ದೀನಂ” (ಕಾಶಕೃ. ೨೦೭); ದೀನಂ ದಾನವಿಧಾನವಾಣಿಗೆ 
ಮನಂದಪ್ಪನೇ ಸತ್ಯಪಾಹೀನಂ ಶಾಂತಿ ಸುಖೋಕ್ತಿಗೇಳ್ವನೆ (ವೃಷವಿ. 
೦೨-೩೪) ; ದೀನನ ಸಿರಿಗಿಂತೆ ದಾನಿಯ ಬಡತನ ಮೇಲು (ಗಾಜಿ). 

ದೀನದಯಾಪರ-ಬಡವರ ವಿಷಯದಲ್ಲಿ ದಯೆಯಿಂದ ಕೂಡಿರುವ 

ವ್ಯಕ್ತಿ : ದೀನದಯಾಪರಳಾದ ಆ ಸ್ತ್ರೀರತ್ನವು . . . ಅವನ ಪದವಿಯನ್ನು 
ಅವನಿಗೆ ಹಿಂತಿರುಗಿ ಕೊಡಬೇಕೆಂದು ಪ್ರಾರ್ಥಿಸತೊಡಗಿದಳು (ಕವಿಕ. ೪೦). 
ದೀನದಲಿತ, ದೀನದಳಿತ - ನಿರ್ಗತಿಕ ವಂತ್ರೂ ಶೋಷಣೆಗೆ ಒಳಗಾದ 
ವನು: ನೀವು ಸೆರೆಮನೆಗಳಿಗೆ ಹೋ ಗಿ ತ್ಯಾಗ ಮಾಡಿದ್ದು. 
ಸರ್ವಜನರ ಹಿತಕ್ಕಾಗಿ; ದೀನದಲಿತರ ಉದ್ದಾರಕ್ಕಾಗಿ (ಪಂಜಪಂ. ೧೮೨) ; 
ದೀನದಲಿತರಿಗೆ ಕೊಡುಗೈವಿ:ರನಾಗಿ ವಿಶ್ವಾನುಕಂಪ ತೋರಿರುವೆ (ದಾನಚಿಂ. 
೨೧) ; ಆತೆ ದೀನದಳಿತರ ಸಂಕಟವನ್ನು ಪರಿಹಾರೆ ಮಾಡುತ್ತಾನೆ 
(ತತ್ತಪ್ರಾ. ೩೬೨). [ ಸಂ.] 

ದೀನಜನ (ನಾ). ೧. ಬಡತನದಿಂದ ಕೂಡಿದ ಜನ ; ನಿರ್ಗತಿಕ ಜನ: 
ದೀನಜನ ದಾರಿದ್ರ್ಯ ಫಣಿಕುಲ ವೈನತೇಯನಂ ನಿಶ್ಚಲಿತ ಸುಮ್ಮಾನದಲಿ 
ಷೋಡಶ ಮಹಾದಾನಗಳ ವಿರಚಿಸಿದ (ತಿಮ್ಮಶಾಂ. ೦-೯). ೨. ತಿಳಂವಳಿಕೆ 
ಯಿಲ್ಲದ ಜನ; ಪಾಮರ ಜನ: ವಖನಿಸರೊಳ್ಳುಂ ಬಾಟುಮ[ದೇನೊ)ಪೃ 
ಮದೇಂ . . . ದೀನಮದೇಂ ಸ್ತೋಕಸುಖಮದೇನಧ್ರುವಮೋ ಎಂದು 
ದೀನಜನ ದುರ್ಲಭಬುದ್ಧಿ ಯಪ್ಪ ಪ್ರಿಯಮಿತ್ರೆ ತನ್ನಂತರಂಗದೊಳ್‌ 
ಬಗೆದು (ಕಾಂಕಿಪು. ೪-೦೦೨ ವ). [ದೀನ ಜನ ಕ್ಕ 

ದೀನತನ (ನಾ). ೧. ವಿನಯ; ನಮ್ರತೆ; ದೈನ್ಯ. ೨. ಬಡತನ; ದಾರಿದ್ರ್ಯ. 
೩. ದುಃಖ; ಸಂಕಟ. ೪. ಜಿಪುಣತನ; ಲೋಭ : “ಲುಬ್ಬಿಃ, ಲುಬ್ಬಂ, 
ಲೋಭನಂ, ಲೋಭನೀಯಂ-ಈ ೪ ದೀನತನೆಂ” (ಕಾಕಕ್ಕ. ೨೦೭೬) ; ದೀನ 
ತನದಲಿ ದ್ರವ್ಯ ಗಳಿಸಬೇಡ ದೀನನಾಥನ ನೀ ಮರೆಯಬೇಡ (ಪುರಂದ, 
2-೦೦೦-೧); ಆನೆಗಂಜಿಕೆಯೇಕೆ ದಾನಿಗೆ ದೀನಶನವೇಕೆ ಜ್ಞಾನಿಗೆ ಹೀನತನ 
ವೇಕೆ (ಸರ್ವಜ್ಞ. ೪೪೩). [ದೀನ + - ತನ] 

ದೀನತೆ (ನಾ). ೧. ಕೃಶತೆ ; ದಂರ್ಬಲತೆ ; ಅಶಕ್ತತೆ: ಪಗೆನೆಯ್ದಿಲ್‌ ನಗು 
ವಂತು ದೀನತೆ ದಿನಕ್ಕಪ್ಪಂತು ಕೂರ್ಪಂಬುಜಂ ಸುಗಿವಂತಾಯ್ತು ಸಖಂಗೆ 
ಕಾಲವಶದಿಂ ತೇಜಕ್ಷಯಂ (ಪುಷ್ಕಪು. ೬-೪೦). ೨. ದೈನ್ಯಭಾವನೆ ; 


ದೀನತ್ವ 


ವಿನಯಂ : ಕಾನನದಿ ಮಲ್ಲಿಗೆಯಂ ಮೌನದಿಂ ಬಿರಿದು ನಿಜಸೌರಭವ ಸೂಸಿ 
ನಲವಿಂ ತಾನೆಲೆಯ ಪಂತಿರ್ದು ದೀನತೆಯ ತೋರಿ ಅಭಿವಾನವನು 
ತೊರೆದು ಕೃತಕೃತ್ಯತೆಯ ಪಡೆವಂತೆ(ನಿವೇದ ೪೯-೧೧). [ ಸಂ. ದೀನೆತಾ] 

ದೀನತ್ವ (ನಾ). ಬಾಡಂವಿಕೆ; ಕಂದಂವಿಕೆ : ಕನತ್ಯನಕಾಂಭೋಜನಿಭಾನನಕ್ಕೆ 
ಪಿರಿದುಂ ದೀನತ್ವಮಂ . . , ಚಿತ್ತಕ್ಕೆ ಸಂತಾಪಮಂ ನಿನಗಂ ಮಾಡಿದ 
ನಾವನಾತನೆ ವಲಂ ಗಂಭೇಭವಿದ್ಯಾಧರಂ (ಪಂಪಛಾ, ೪-೬೪). [ಸಂ.] 

ದೀನದನಿ (ನಾ). ಅನಂಕಂಪೆಯಿಂದ ಕೂಡಿದ ದನಿ : ಕಾಕಘೂಕಾದಿ 
ಗರ್ಗರರವವ ನೀಕರಿಸುವ ದೀನದನಿಯಿಂದ ಮೊಟಯಿಡಲೋಕರಿಸುಗು 
ದೆಸೆ ರೆವವ (ವರ್ಧಚ, ೮-೯೭), [ದೀನ ದನ್ನ) 

ದೀನದೃಷ್ಟಿ (ನಾ). ಅನಂಕಂಪನೀಯವಾದ ದೃಷ್ಟಿ ; ಅಸಹಾಯಕವಾದ 
ನೋಟ: ಅವಳು ಮಾತೆತ್ತಲಿಲ್ಲ. ದೀನದೃಷ್ಟಿಯಿಂದ ಮುದುಕಿಯನ್ನೇ 
ನೋಡುತ್ತಾ ಕುಳಿತಿದ್ದಳು (ಹಳ್ಳಹಾ. ೧೧೩), [ ದೀನ. ದೃಷ್ಟಿ] 

ದೀನಪಾಲನೆ (ನಾ). ಬಡವರನ್ನು ಕಾಪಾಡುವಿಕೆ ; ಬಡವರ ಪಾಲನೆ: 
ದೀನಪಾಲನೆಯ ಭರದಲ್ಲಿ ಜಮಾನದಾರಿಯನ್ನೇ ಕಳೆದುಕೊಳ್ಳಬೇಕೆಂದು 
ಇದರರ್ಥವಲ್ಲ (ಪ್ರೇಮೊಶ್ತ. ೧೭). [ದೀನ ಪಾಲನೆ] 

ದೀನಭಾವ (ನಾ). ೧. ದೈನ್ಯಕ್ಕೆ ಒಳಗಾಗಿರಂವೆನೆಂಬ ಭಾವ : ಜನಕ 
ರಾಜನ ಪುತ್ರಿಯೆ ತ್ವರೆಮಾಡು ತ್ವರೆವಾಡು. ಇನ್ನು ಮೇಲೆ ನನ್ನ ಆಜ್ಞೆ 
ಯಿಂದ ಈ ದೀನಭಾವಮಂ ಬಿಟ್ಟು ವೇಗದಿಂ ಬಂದು ಸಂತಾಪಹರವಾದ 
ಸ್ಪರ್ಶವುಳ್ಳ ನಿನ್ನ ಹಸ್ತದಿಂ ಸ್ಪರ್ಶಿಸಿ ನನ್ನ ಪುತ್ರನಾದ ಈ ರಾಮಭದ್ರನಂ 
ಜೀವವಂತನಂ ಮಾಡು (ಕಗವಿ. ೦೦೮ ಉತ್ತರಾ), ೨. ತೊಂದರೆ ; ಕ್ಲೇಶ; 
ಕಷ್ಟ; ಆರ್ತತೆ: ಮುನಿರಾಜ ಸಂಸಾರಭಯದಿಂ ದೀನಭಾವಮ9 
ತಾಳ್ವಿದೆಮ್ಮನುದ್ಧರಿಸೆ ನಿಮಗಮಂತೆಯೆಂದು ತನ್ನ ಹೃದಯದ ಪರಿಚ್ಛೇದ 
ಮೆನೆ ನಿಲೆ ನುಡಿದು (ಕಂದ್ರಪು, ೯-೪೧ ವ). [ ದೀನ + ಭಾವ್ಯ] 

ದೀನವಾಣಿ (ನಾ). ದಂಃಖದಿಂದ ಕೂಡಿದ ಸ್ವರ,-ಧ್ವನಿ: ಕಂಡವದೊ 
ದೂಳಿನಲಿ ಎರಡು ಕರಿತತ್ತಿ ! ಬಾಗಿದೆನ್ನಯ ಕಿವಿಗೆ ಕೇಳಿಸಿತು ಕೋಗಿಲೆಯ 
ದೀನವಾಣಿ (ಕೋಗಿಲೆ. ೪೯-೯೯). [ ದೀನ * ವಾಣಿ) 

ದೀನಸು-"ಜಿನರಂ' ನೋ. 

ದೀನಾನನ (ನಾ). ೧. ದಂಃಖದಿಂದ ಕೂಡಿದ `ವಂ0ಖ; ಬಾಡಿದ ಮಂಖ. 
೨. ಬಾಡಿದ ವಯಖವುಳ್ಳವನಂ: ನದೀತನೂಜ ಭಾರದ್ವಾಜ ಕೃಪರೆವಿರಳೆ 
ಬಾಷ್ಟವಾರಿದುರ್ದಿನ ದೀನಾನೆನರಾಗಿರೆ (ಪಂಪಛಾ. ೩-೮ ವ). 

[ ದೀನ ಆನನ] 

ದೀನಾರ, ದಿನಾರಂ (ನಾ). ೧. ಪ್ರಾಚೀನ ಕಾಲದಲ್ಲಿದ್ದ ಒಂದಂ ಚಿನ್ನದ 
ನಾಣ್ಯ,-ಸಂವರ್ಣದ ಒಂದಂ ನಾಣ್ಯ : ವರಸೇನನೆಂಬೊಂ ಜೂದಾಡಿ 
ಯಕ್ಷಧೂರ್ತನೆಂಬೊಂಗೆ ಸುಸಿರ ದೀನಾರಮಂ ಸೋಲ್ತು ಸೋಲಮಂ 
ಕುಡಲಾಅದೆ ಅರಸನಾಣೆಯಂ ಮಿಕ್ಕು ಪೋಪ[ನ್‌] (ವಡ್ಮಾರಾ, ೧೪-೫) ; 
ಒಂದು ಕೋಟಿ ದೀನಾರಮನಾ ಮೃಗನಯನೆ ಕೊಟ್ಟು ಕೊಂಡಳ್‌ 
ನೆಗಟ್ತಿವೆತ್ತಿರ್ದ ರತ್ನಮಯ ಕ ೦ಬಳಮಂಿ (ಸುಕುಮಾ, ೧೦-೧೧೮) ; 
ಒಯ್ಕಿ ಮೆನೆ ದೀನಾರೆಮಂ ದಿನಂಪ್ರತಿ ಸಾಸಿರ: ಪರ್ವ ದಿನದೊಳ್‌ ಪತ್ತು 
ಸಾಸಿರಂ ಎಂಬೀ ಗಣನೆಯಿಂ , ತರಿಸೆ (ನೇಮಿಪು. ೪-೫೫ ವ); 
ಮಹಮದನಿಗೆ ೭ ಲಕ್ಷ ಸುವರ್ಣ ದೀನಾರಗಳು ೨೦೦ ಮಣ 
ಬಂಗಾರದ ಗಟ್ಟಿಗಳು. - ದೊರೆತವು (ಹಿಂಮುಸ. ೨೪); ಒಂದು 
ದೀನಾರಕ್ಕೆ ಐವರು ಖೊಕ್ರರಂತೆ ವ್ಯುಪಾರವಾಯಿತು (ಧಾಣಪ್ರ. ೩೪೬). 
೨. ಚಿನ್ನದ ಆಭರಣ, ೩. ಚಿನ್ನದ ಒಂದಂ ತೂಕ. ದಿನಾರು: ೧. 
ದೇವಸ್ಥಾನದಲ್ಲಿ ಸಿಕ್ಕಿದ ಸಾವತಾನುಗಳ ಬೆಲೆ ಇಪ್ಪತ್ತುಸಾವಿರ ಸಾವಿರ 
ದಿನಾರುಗಳಿಗಿಂತಲೂ ಹೆಚ್ಚಾ ಗಿತ್ತು (ಪ್ರವಾಜ, 1. ೩೨೮), 
[ ಸಂ. ದೀನಾರ, /ಪಾರ. ದಿನಾರ್‌, ದಿನ್ನಾರ್‌ ಎಗ್ರೀಕ್‌. ದಿನೇರಿಯಸ* ] 


೩೯೪೦ 


5 


ದೀಪ್ಯ 


ದೀನಾರ್ಥಿ (ನ)).. ಕಷ್ಟದಲ್ಲಿರಂವ ಯಾಚಕ : ದೀನಾರ್ತೀಗಂ ಬಡ 
ವರ್ಗ್ಗೆಜ[ದ]ರ್ಗ್ಗಿತ್ತು ಕೀರ್ತಿವಡೆದ ೫x ೬ ೬ (ಸೌಇಇ. ಸಸ, ೭೬೦೨೨೬; 
1108). [ದೀನ * ಅರ್ಥ] 
ದೀನಾಲಾಪ (ನಾ). ದಂಃಖದಿಂದ ಕೂಡಿದ ನಂಡಿ : ಅವನಾಡಿದ ದೀನಾ 
ಲಾಪಗಳನ್ನು ಕೇಳಿ . . . ಸಮಾಧಾನ ಪಡಿಸಿದನು (ಕವಿಕ. 9೦). 
[ದೀನ * ಆಲಾಪ) 
ದೀನಾಸ್ಯೆ (ನಾ). ದಂಃಖದಿಂದ ಬಾಡಿದ ಮಂಖವುಳ್ಳವಳಂ : ದೀನಾಸ್ಯೆ 
ಜನನಿ `ಬಂದೆನಿತಾನುಂ ಪೊಟಿರ್ದು ಮನೆಗೆ ಪೋದಳ್‌ (ಕಾದಂಪೂ. ೮೭೧). 
[ ಸಂ. ದೀನಾಸ್ಕೂ] 


10| ದೀನೆ (ನಾ). ಅನಂಕಂಪೆಗೆ ಅರ್ಹಳಾದವಳಂ : ದೀನೆಯಂತಾದಳು ಮನ 


2೩6 


20 


26 


ದೊಳು ಕಸಿವಿಸಿಗೊಂಡಳು ನೊಂದಳು ಸೊರೆಗಿ (ಇಂಡಾಪ, ೪೩-೩). 
[ ಸಂ. ದೀನಾ] 

ದೀಪ್ಮ, ದೀಪು, ದೀವ್ಯ, ದೀವಿ, (ನಾ). ನೀರಿನಿಂದ ಸಂತ್ತುವರಿದ 
ಭೂಭಾಗ; ದ್ವೀಪ: ಮೇರುವೆ ಮಧ್ಯದೊಳ್‌ ನೆಲಸೆ ಸುತ್ತಿಅೌದಿರ್ಪುದು 
ಜಂಬುದೀಪಮಂ ಕ್ಷಾರಪಯೋಧಿ ' (ಅನಂಪು, ೧-೬೨) ; ವತ್ವಲೋಪಕ್ಕೆ ವ 
ಈಶ್ವರ - ಈಸರ . . . ದ್ವೀಪ... ದೀಪ, ದೀವಿ (ಕಮದ, ೨೮೧ ಪ್ರಯೋ); 
ಲಕ್ಷ್ಮಿಯವೊಲೊಪ್ಪಮನಾಳ್ಡುದು ದೀಪಮಾವಗಂ (ಔಾರಪು. 
ದೀಪು: ಯರಡು ವಕೀಲರ ನೇಮಕಮಾಡಿ, ಫರಾಶೀಸರೆ ದೀಪಿನಲ್ಲಿ 
ಹುಕುಂ ಮಾಡಿ ಕಳುಹಿಸಿದರು (ರಾಜೇಂದ್ರ. ೮೧). ದೀವ್ಯ: ದ್ವೀಪಂ- 
ದೀವಂ (ಕಮದ. ನ. ೨೬ ಪ್ರಯೋ). ದೀವಿ): “ದೀವಿ (ದೀಪ)- 
ದ್ವೀಪ” (ತದೃಕೋ. ೧೯; ಮಿಸುಪುಪ್ಪೆಗಡಲ ಮಧ್ಯದೊಳುದ್ದಾ 
ಮತೆಯಂ ಪಡೆದೊಪ್ಪುವ' ಜಂಬೂನಾಮದ ದೀವಿ ಕರಂ ನಯನಾನಂದ 
ಮನಿರಡೊದವಿಸಿತು (ಆಯಕಾ, ೧-೩೧) ; ಬಾವಿಯೊಳಗೆ ಕಪ್ಪೆ ಬಾಳ್ವಂತೆ 
ನಾವೊಂದು ದೀವಿಯೊಳಿದ್ದವರೈಸೆ (ಧರ. ೨೫-೬೭); ಈ ಜಂಬೂ 
ದ್ವೀಪಕೆ ತೆಂಕಲ್ಲೆ ಲಂಕೆಯೆಂಬೊಂದು ದೀವಿಯಿರ್ಕುಂ (ಅದ್ಭುತ, ೨೮-೨೨). 

ದೀಪದೀಪ, ದೀವದೀವ (ದ್ವಿರುಕ್ತಿ) : ದೀಪದೀಪವ ತೊಳಲಿ ಕರ್ಮ 

ಕಳಾಪದಲಿ ಕುದಿಕುದಿದು ನಾನಾ ರೂಪಿನಿಂದಾರ್ಜಿಸುವ ಧರ್ಮದ ಗೊಡವೆ 
ತಾನೇಕೆ (ಕುವ್ಯಾಉ. ೩-೯); ಪೆರ್ವಡಗುಗಳಿಂ ಬಂದ ದೀವದೀವದ 
ಮೇಲಾದೊಡಮೆಗಳಂ ಬೇಹರಿಸಲ್ಲಡಣಿಪ ವಣಿಜರುಲಿವಬ್ಬಿರವಮಂ 
ಪಳಿಗುಂ (ಮರಾಡ. ೧೨೮-೨೩), [-ಪ್ರಾ. ದೀಪ, ದೀವ./ಸಂ. ದ್ವೀಪ] 

ದೀಪ್ಯ (ನಾ). ೧. ದೀವಿಗೆ; ಸೊಡರಂ: ವಿನಮ್ರಕ್ಷಿತಿಚಕ್ರಂ ದೀಪ 
[ಪಾಣಾ. ಪ್ರ]ದಿ:ಪ್ತಿ ಪ್ರತಿಹತದಿನಕೃಚ್ಚಕ್ರ ತೀವ್ರಾಂಶುಚಕ್ರಂ 
ಇರ್ದತ್ತೊಳಪುಗದೆ ಪ್ರರೋಪಾಂತಡೊೊಳ್‌ ಚಕ್ರರತ್ನೆಂ (ಆದಿಪು. ೧೪-೩); 
ಅಂತು ನೋಡೆ ನೋಡೆ ಗಾಳಿ ತೀಡಿದ ದೀಪರೂಪದಂದದಿಂ ಶಾರದನೀರ 
ದಾಕಾರೆದಂದದಿಂದದೃಶ್ಕಾಕಾರನಾಗಿ (ಸು ಕುಮಾ. ೧೦-೮ ವ); ದೀಪ 
ಮನೊಯ್ಯನಾರಿಸಿ ಚಾಪಲನೇತ್ರೆಯೊರ್ವಳುಪವಲ್ಲಭನೊಳ್‌ 
ಸೊಗಸುಣ್ಮೆ ಕೂಡಿದಳ್‌ (ಉದೃಟ. ೧೦-೧೦೮) ; ಗಿರಿಜ ಕೂರು ಹಾಕುತ್ತಿದ್ದ 
ದೀಪವನ್ನು ಬಾಯಿಂದ ಗಾಳಿಹಾಕಿ ಆರಿಸಿದಳು (ಪದ್ಮಸ. 90). ಪಿ. ಬೆಳಕಿನ 
ಕುಡಿ ; ಬೆಳಕು ; “ಬೆಳಕೆನೆ ದೀಪಂ” (ರನ್ನಕಂ. ೫). 

ದೀಪ ಆರಿಸು ಎ ದೀಪವನ್ನು ನಂದಿಸು; ದೀಪ ಕಳೆ: ರೂಮಿನ 

ದೀಪ ಆರಿಸಿ ಬಾಗಿಲನ್ನು ಮುಂದೆಳೆದುಕೊಂಡು ಶೇಖರನ ಬಳಿಗೆ ಬಂದ 
(ದೂಪಿಟ್ಟಿ, ೧೫); ದೀಪ ಆರಿಸಿ ಮಲಗಿಕೊಳ್ಳಿ (ದೂಜಿಟ್ಕ. ೩3). ದೀಪ 
ಉರಿಸು ಇ ಸೊಡರನ್ನು ಬೆಳಗುವಂತೆ ಮಾಡು ; ದೀಪ ಹತ್ತಿಸಂ: 
ಪಕ್ಕನೆ ಒಳಗಿನ ಎಣ್ಣೆ ಖರ್ಚಾದರೆ, ದೇವರ ದೀಪ ಉರಿಸುವಾಗ ನೆನಪಾಗಿ, 
ಯಾರ್ಯಾರನ್ನೋ ಬೇಡುವ ಪ್ರಸಂಗ ಬರುತ್ತಿತ್ತಲ್ಲಾ ಎನಿಸಿತು 
(ಮರಮ. ೨೫) ; ಹೊತ್ತು ಮುಣುಗಿದ ಮೇಲೆ ಚೋಮನ ಗುಡಿಸಲಲ್ಲಿ 


೧-೬೪). 


ದೀಪ್ಯ 


ದೀಪ ಉರಿಸಿದವರಿಲ್ಲ (ಜೂಮದು. ೧೦). ದೀಪ ಕಂತಿಸು - ಸೊಡರನ್ನು 
ಆರಿಸಂ,- ನಂದಿಸಂ: ಹಳ್ಳಿಗಳಲ್ಲಿ ಏಳು, ಎಂಟು ಗಂಟೆಗೆಲ್ಲಾ ದೀಪ 
ಕಂತಿಸಿ ಬಿಡುತ್ತಾರೆ (ಕೂಢ). ದೀಪ ಕಚ್ಚಿಸು- ಸೊಡರನ್ನು ಬೆಳಗಿಸು : 
ದೇವರ ಮುಂದಿನ ದೀಪ ಕಚ್ಚಿಸಿ ಕಡ್ಡಿ ಬೆಳಗು (ರೂಢ). ದೀಪ ಕಚ್ಚು 
ದೀಪ ಕಚ್ಚಿಸು : ಜೋಪಾನವಾಗಿ ಮಕ್ಕಳನ್ನು ರೈಲಿಗೆ ಮುಟ್ಟಿಸಿ ದೀಪ 
ಕಚ್ಚೋ ಹೊತ್ತೆ ಬಂದು ಬಿಡ್ರೀ ಅಲ್ಲವೇನೋ (ಸಣ್ಮಳ, ಸ, ೨೨). 
ದೀಪ ಕಳೆ ಎ ದೀಪಕಂತಿಸಂ : ರಾಧಕ್ಕ ಅದೇ ಆಗ ಊಟ ಉಡಿಗೆ ಮುಗಿಸಿ 
ಕೊಂಡು ದೀಪ ಕಳೆದಿದ್ದರು(ಗಂಗಾಸಾ.೪೫), ದೀಪ ತುಂಬು- ದೀಪ ಕಂತಿಸಂ: 
ಹಳ್ಳಿಯ ಜನ ಬೆಳಗಿನ ಜಾವ ಏಳುವುದರಿಂದ ರಾತ್ರಿಯ ಹೊತ್ತು ಬೇಗನೆ 
ದೀಪ ತುಂಬಿ ಮಲಗಿ ಬಿಡುತ್ತಾರೆ (60). ದೀಪ ತೆಗೆ-ದೀಪ ಕಂತಿಸು : 
ಮಲಗುವ ಮುಂಚೆ ದೀಪ ತೆಗೆದು ಮಲಗು (ರೂಢ). ದೀಪದ ಎಣ್ಣೆ 
ದೀಪದೆಣ್ಣೆ ಎ ೧. ದೀಪಕ್ಕೆ ಬಳಸುವ ಹಿಪ್ಪೆ ಎಣ್ಣೆ, ಹರಳೆಣ್ಣೆ, 
ಹೊಂಗೆಯೆಣ್ಣೆ ಮುಂತಾದಂವು : `ನೀವು ಕೊಡುವುದೇಕೆ- ಕಳೆದ ವರ್ಷ 
ದಿಂದ ದೀಪದ ಎಣ್ಣೆಯಿಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ಕೊಡು 
ತಿದ್ದೇನಲ್ಲ' ಎಂದರು (ಮರಮ. ೨೩೩) ; ಸಂತೆಗೆ ಹೋಗಿ ದೀಪದ ಎಣ್ಣೆ 
ತರಬೇಕು (ಕೂ). ೨. ಸೀಮೆಎಣ್ಣೆ : “(ಪೆಟ್ರೋಲಿಯಂ, ಕಲ್ಲಿದ್ದಲು, 
ಪ್ಯಾರಫಿರ್‌, ಮೊ. ಗಳಿಂದ ಬಟ್ಟಿಯಿಳಿಸಿ ತೆಗೆದ) ದೀಪದೆಣ್ಣೆ; ಕೆರೋಸೀನ್‌ 
ಎಣ್ಣೆ ; ಸೀಮೆಯೆಣ್ಣೆ” (Keroseno. ಇಂಕನಿ), ದೀಪದ ಕಂಭ, ದೀಪದ 
ಕಂಬ-ದೀಪಕಂಭ ೧ : ಬೆಸ್ತರು ದೀವಟಿಗೆಯವರು ದೀಪದ ಕಂಭದವರು 
ಇವರಿಗೆಲ್ಲಾ ಗೊತ್ತುಗಾರರನ್ನೂ ಶಾನುಭೋಗರನ್ನೂ ನೇಮಿಸಿದರು 
(ಜಾಮವಂ, ೧೦-೧೨೭) ; ನನ್ನ ಹಾಡನ್ನು ಯಾರು ಕೇಳುತ್ತಾರೆ! ಬಡಹಳ್ಳಿ 
ಗಳು, ಗಿಡಬಳ್ಳಿಗಳು, ದೀಪದ ಕಂಬಗಳು (ಹುಕ್ಕುಹು. ೧೭). ದೀಪದ ಕಡ್ಡಿ. 
ಸೊಡರನ್ನು ಹಚ್ಚುವ ಕಡ್ಡಿ ; ಬೆಂಕಿಕಡ್ಡಿ : ಸದರಿ ಮದ್ದಿನ ಜೀನಸು 
ಗಳು ಮತ್ತು ದೀಪದ ಕಡ್ಡಿಗಳು ... ಎರೆಡು ದಿವಸ ಮಾತ್ರ ರೇಲ್ವೈದವರು 
ಏರಿಸುತ್ತಾರೆ (ಮುಂಬವ್ಕಾ. ೨೨೦). ದೀಪದ ಕುಡಿ-ದೀವಿಗೆಯಂ ಜ್ವಾಲೆ, - 
ಶಿಖೆ: ಉರಿಯುವ ಬತ್ತಿಯ ತುದಿಯಲ್ಲಿ ಕರಿ ಕಟ್ಟಿಕೊಂಡರೆ ಅವನ್ನು 
ತೊಡೆದು ಹಾಕಿ ದೀಪದ ಕುಡಿ ಮತ್ತಷ್ಟು ಉಜ್ವಲವಾಗಿ ತೊಳಗಿ ಬೆಳಗ 
ಲೆಸಗುವಂತೆ (ಕಾನೂರು. ೬೩೨) ; ದೀಪದ ಕುಡಿಯನ್ನು ಸ ಶ್ವಲ್ಪ ದೊಡ್ಡದು 
ಮಾಡು (ರೂಢಿ). ದೀಪದ ಪೆಟ್ಟಿಗೆ ಸೊಡರನ್ನು ಹೊತ್ತಿಸುವ ಕಡ್ಡಿಗಳ 
ಪೆಟ್ಟಿಗೆ ; ಬೆಂಕಿಪೊಟ್ಟಣ : ಮದ್ದಿನ ಜೀನಸು ಪಟಾಕ್ಷಿ ಮತ್ತು ಫಾಯಿರ್‌ 
ಬಾಕ್ಷ ಆಂದರೆ ದೀಪದ ಪೆಟ್ಟಿಗೆ (ಮುಂಬವ್ಕಾ. ೩೮ ಪ್ರಸ್ತಾವನೆ), ದೀಪದ 
ಮಲ್ಲಿ-ಎರಡಂ ಕೈಗಳಲ್ಲಿಯೂ ಹಣತೆಗಳನ್ನು ಹಿಡಿದಿರಂವ ಹೆಂಗಸಿನ 
ಲೋಹದ ವಿಗ್ರಹ; p ದೇವತಾವಿಗ್ರಹದ ಎರಡೂ ಪಕ್ಕಗಳಲ್ಲಿಯೂ 
ಇಂತಹ ಎರಡು ಪ್ರತಿಬಿಂಬಗಳನ್ನು ಇರಿಸುವುದಂಂಟಂ : ಎಲೆಲೆ! 
ದೀಪದ ಮಲ್ಲಿ, ಎದೆಯ ಕತ್ತಲೆಯಲ್ಲಿ ಪದುಮದೀಪವ ಹಿಡಿದು ಬಾಗಿ 
ನಿಂತು ಕವಿಗಿನಿತೆ ಬೆಳಕಿಲ್ಲಿ ಎಂಬ ಕಿರುನಗೆಯಲ್ಲಿ (ದೀಪಮ,೧೯-೧); ಕಲ್ಲಾಗಿ 
ನಿಂತಿರುವ ಹೆಣ್ಣು, ದೀಪದ ಮಲ್ಲಿ ಬಿಲ್ಲುಬಾಣವ ತೊಟ್ಟು ಹೊರಟವನ 
ಗುರಿಯೆಲ್ಲಿ? (ನೆಲಮು. ೬೨-೧೩). ದೀಪದ ಮಾರಾಯಿ - ಒಂದಂ ಕ್ಷುದ್ರ 
ದೇವತೆಯ ಹೆಸರಂ: ಕೊಳ್ಳೆ ಪಚ್ಚಿಸಿಕೊಂಬ ದೀಪದ ಮಾರಾಯಿ ಎಲ್ಲರು 
ದಾಟುವ ಹೊಸ್ತಲು . , , ಎಲ್ಲ ನಾನಾಕದಾ ಕಳ್ಳದೇವತೆಗಳ ನಿಲ್ಲದೆ 
ಒಲಿಸಿದರು (ವಿಸಾಸು, ೫೮-೨). ದೀಪದ ಮೊಗ್ಗು ಎ ಬೆಳಕಿನ ಕುಡಿ: 
ಇರುಳೆದೆಯ ಪದಕದಂತುರಿವ ವೀಪದ ಮೊಗ್ಗು ತಲೆದೂಗಿ ತೆಪ್ಪಗಾಯಿತಂ 
(ದೀಪಮ, ೪೫-೩);ದೀಪದ ಮೊಗ್ಗನ್ನು ಸ್ವಲ್ಪ ದೊಡ್ಡದು ಮಾಡು (ರೂಢಿ). 
ದೀಪದ ಹುಳು - ಸೊಡರಿನಿಂದ ಆಕರ್ಷಿತವಾಗಂವ ರೆಕ್ಕೆಯ ಹುಳಂ ; 
ಪತಂಗ : ಗರ್ಭಗುಡಿಯಲಿ ಪಣತಿ ಉರಿದಿದೆ ನಿರಾತಂಕ ಬಂದು ಬಡಿದರು 
ನೂರು ದೀಪದ ಹುಳು! (ದೀಪಧಾ. ೩೮-೫); ದೀಪದ ಹುಳುಗಳು 


10 


30 


೩೯೪೧ 


ದೀಪಕ 


ಹೆಚ್ಚಾಗಿದೆಯಾದ್ದರಿಂದ ಇಂದು ಮಳೆ ಖಂಡಿತಾ ಬರುತ್ತದೆ (ಕೂಢ). ದೀಪ 
ದೊಡ್ಡದು ಮಾಡು-೧. ಸೊಡರಿನಿಂದ ಪ್ರಕಾಶವನ್ನು ಹೆಚ್ಚುಮಾಡು: 
"ಏನು? ಏನು?' ಎಂದು ಕೇಳುತ್ತ ಸೀತಮ್ಮ ದೀಪ ದೊಡ್ಡದು ಮಾಡಿ 
ಎದ್ದರು (ದಾಳಿಗಿ, ೧೨೦); ದೀಪ ದೊಡ್ಡದು ಮಾಡಿ ಆಕೆಯ ಹಾಸಿಗೆಯನ್ನು 
ತಾನೇ ಪಡಸಾಲೆಗೆ ತಂದು . . . “ಇನ್ನು ಭಯವಿಲ್ಲ ಮಲಗು” ಎಂದರು 
(ದೇವಹೆಂ. ೧೦೧), ೨. ಸೊಡರನ್ನು ಆರಿಸಂ,-ನಂದಿಸಂ : ಆ ರಾತ್ರಿ 
ಅಪೂರ್ವ ದೀಪ ದೊಡ್ಡದು ಮಾಡಿ ಮಲಗಿದನು (ಇಪ್ಪಕ. 89) ; ದೀಪ 
ದೊಡ್ಡದು ಮಾಡಿ ಮಲಗು (ರೂಢಿ). ದೀಪ ಬೆಳಸು ಎ (ವಂಶದ, ವಿಷಯ 
ದಲ್ಲಿ) ಅಭಿವೃದ್ಧಿ ಪಡಿಸು; ಏಳಿಗೆ ಹೊಂದುವಂತೆ ಮಾಡಂ : ನೀನೇ 
ಮನೆಬಿಟ್ಟು ಹೋದರೆ ಇಲ್ಲಿ ದೀಪ ಬೆಳಸೋರು ಯಾರು? (ಜಿಳುಮ. ೨೩೦). 
ದೀಪ ಮಾಡು - ಬೆಳಕು ಮಾಡು: ಮೆಲ್ಲನೆ ಪಕ್ಕದಲ್ಲಿದ್ದ ಜಿಗ್ಗು ಒಟ್ಟಿ 
ಜ್ವಾಲೆ ಹೊಮ್ಮುವಂತೆ ಮಾಡಿ, ತೊರಂಗಲ ಎಣ್ಣೆ ಹಾಕಿದ್ದ ಹಣತೆಯ 
ಬತ್ತಿಯನ್ನು ಹೊತ್ತಿಸಿ ದೀಪ ಮಾಡಿದನು (ಮ ಲೆ ಮ, ೨೦೯). ದೀಪ 
ಮುಟ್ಟಿಸು ಐಸೊಡರನ್ನು ಹತ್ತಿಸಂ : ಸಂಜೆಯಾಯಿತು. ದೀಪ ಮುಟ್ಟಿಸಿ 
ಓದಲು ಕುಳಿತುಕೋ (ರೂಢಿ). ದೀಪವನೆತ್ತು ೬ ಆರತಿಮಾಡಂ : ನಿನಗೆ 
ಧೂಪವನಿಕ್ಕುವಲ್ಲಿ ನಾ ಭಾವಿ ನೀ ನಿರ್ಭಾವಿ ನಿನಗೆ ದೀಪವನೆತ್ತುವಲ್ಲಿ ನಾ 
ಜ್ಯೋತಿ ನೀನು ಬೆಳಗು (ಮೋಳಿಮಾ. ೩೬-೦೫೦), ದೀಪವುರಿ, ದೀಪ ಉರಿ. 
ಸೊಡರಂ ಬೆಳಗಂ: ನೀರಡಿಕೆಯ ದೀಪವುರಿಯುತಿದೆ ಕವಿತೆಯ ತುಟಿಯಲಿ 
ಸಣ್ಣಗೆ (ಶಿಲಾ. ೪೨-೪); ಒಂದೊಂದು ಸಾರಿ ರಾತ್ರಿ ಎರೆಡು ಅಥವಾ 
ಮೂರು ಗಂಟೆಯವರೆಗೂ ಅವನ ಕೊಠಡಿಯಲ್ಲಿ ದೀಪವುರಿಯುತ್ತಿತ್ತು 
(ಕಾನೂರು. ೩೩೦) ; ತನ್ನ ಮರವೆಯಿಂದ, ಮನೆಯ ದೀಪ ಉರಿಯ 
ದಂತಾಗುತ್ತಿತ್ತಲ್ಲ (ಮರಮ. ೨೫)..ದೀಪ ಹಚ್ಚಿಸು2ದೀಪ ಕಚ್ಚಿಸಂ : ರಾತ್ರಿ 
ಒಂದು ಹೊತ್ತಿನಲ್ಲಿ. . . ದೀಪ ಹಚ್ಚಿಸಿ ನೋಡುತ್ತಾಳೆ-ಮೂರು ಗಂಟಿ 
(ತಾಯಿಕ, ೮೩). ದೀಪ ಹಚ್ಚು-೧. ಸೊಡರು ಬೆಳಗಂ: ತುಪ್ಪದೊಳ್ಳೆರೆಸಿದ 
ಮೂಡು ಬತ್ತಿಯನಿಟ್ಟು ಒಪ್ಪುವ ದೀಪಕೆ ದೀಪ ಹಚ್ಚಿತಪ್ಪದೆ ಸಕಲ ಪಾಪ 
ಗಳ ಸಂಹರಿಸುವ ಅಪ್ಪ ವಿಠಲನ ಪಾದಕ್ಕೆ ಬೆಳಗುವ (ಪುರಂದ, ೧-೨೨೭-೨) ; 
ಹೊಲೆ ಕಳೆದ ಮೇಲೆ ಸವಿಷಪ ಹೋಗಬಹುದು ; ದೀಪ ಹಚ್ಚಬಹುದು 
` (ಕುಡಿಕೊ. ೦೭); ತುಟೀ ಮೇಲೆ ದೀಪ ಹಚ್ಚಿದ ಹಾಗೆ (ಗಾದೆ). ಪಿ.ಎದೀಪ 
ಬೆಳೆಸು : ನಮ್ಮ ಮನೆ ದೀಪ ಹಚ್ಚಿದೋರು ನೀವು (ಜಂದತೋ, ೨೧೫). 
ದೀಪ ಹತ್ತಿಕೊಳ್ಳು - ಸೊಡರು ಬೆಳಗು : "ಇಂಟರ್‌ವಲ್‌'ನಲ್ಲಿ ದೀಪ 
ಹತ್ತಿಕೊಂಡಿತು (ದೂಜಿಟ್ಟಿ. ೧೦೮). ದೀಪ ಹಾಕು - ದೀಪ ಹೊತ್ತಿಸು : 
ವಿಮಲೆ ಕೂಗಿಕೊಂಡು ದಿಗ್ಗನೆ ಎದ್ದಳು-ದೀಪ ಹಾಕಿದಳು (ಬದುಜೈ, ೧೪೧). 
ದೀಪ ಹೊತ್ತಿಸು ಎ ಸೊಡರನ್ನು ಬೆಳಗಿಸು: ಸರೋಜ ದೀಪ ಹೊತ್ತಿಸಿ, 
ಒಲೆ ಹಚ್ಚಲು ಅಡಿಗೆಯ ಮನೆಗೆ ಹೋದಳು (ತಾಯಿಕ. ೨೮೨). [0.7 
ದೀಪ್ಯ (ನಾ). (2): ದೀಪದ ನಿಂದ್ರವಾರುಣಿಯ ಪಣ್ಣೊಳೆ ತೀವುಗೆ 
ಪಾರೆದಾಖ್ಯಮಂ ದೀಪದಿನ ಪ್ರಸಿದ್ಧಿಯೊಳೆ ಪನ್ನೆರಡಪ್ಪ ದಿನಂಗಳಿರ್ದುದಂ 
ಲೋಪಮದಾಗದಂತಿರೆ ಸುರಕ್ಷಿತಮಾದುದಜಿಕೊಂದೆ ಬೀಜ ನಿಷ್ಠಾಪಮ 
ಟ್ಟು ನೀಂ ಗಣಕೆಯಗ್ರದೊಳಂ ತಿಳಿಪಲ್ಯಮಾಕ್ಷಣಂ (ಏಮದ. ೧೧-೪೭) ; 
ದೀಪದೆ ನಂಬಿರಲ್ಕಿದಜ ನಾಲ್ಕುದಿನಂಗಳೊಳಲ್ಲದಂದು ನಿಷ್ಠ್ಕಾಪನೆ 
ಯಾದೊಡಂ ಗ್ರಹಣದಂದನುರುಗದೆ ತಂದು ಮೌನಿ ನಿಷ್ಮಾಪಮೆನಿಪ್ಪ 
ಬಂಜೆ ಮಡುವಾಗಲ ಗೆಡ್ಡೆಯನಂತೆ ಸಣ್ಣಿಸಲ್‌ ತುಪಿತ ತಾಮ್ರದೊ 
ಳ್ರಗಡನದ್ದುಗೆ ಕಾಸುಗೆಯಂತದಟಿಕೊಳ್‌ (ಐಮದ. ೧೬-೧೪೪). 1?] 
ದೀಪಕ (ಗು). ೧. ಪ್ರಕಾಶಗೊಳಿಸುವ ; ಬೆಳಗಂವ. ೨. ಅಂದ 
ಗೊಳಿಸುವ; ಸೊಗಸಂಗೊಳಿಸಂವ. ೩. ಉದ್ರೇಕಿಸಂವ, 
ಉತ್ತೇಜಿಸುವ. ೪. ಪಚನಕ್ರಿಯೆಯನ್ನು ಹೆಚ್ಚಿಸುವ ; ಪಾಚಕ. 
(ನಾ). ೫. ದೀಪ ; ದೀವಿಗೆ. ೬. ಉರಿಯುವ ಅನಿಲದ ದೀಪಗಳಲ್ಲಿ 


ದೀಪಕಂಬ 


ಜ್ವಾಲೆಗೆ ಆಕಾರವನ್ನು ಕೊಡುವ ಭಾಗ ; ಜ್ಹಾಲಕ : ದೀಪಕದ 
(Burner) ಮೇಲೆ ಚಿಮಣಿಯನ್ನು ಹಾಕುವುದೂ ಇದೇ ಉದ್ದೇಶದಿಂದ 
(ಛಾತವಿ, ೨೯೪). &. ಬೆಳಕ ನ್ನ ಉಂಟಂಮಾಡಂಿಕೆ; ದೀಪ 
ಹೊತ್ತಿಸುವುದು. ೮. ವಿವರಣೆ ; ವರ್ಣನೆ. "ವಾಕ್ಕದೀಪಕ' ಪರಾ. 
೯. [ಸಂಗೀತ] ಒಂದಂ ರಾಗದ ಹೆಸರಂ; p ಈ ರಾಗವನ್ನು 
ಹಾಡಿದರೆ ಜ್ಯೋತಿಗಳು ತಾವಾಗಿ ಹತ್ತಿಕೊಳ್ಳುತ್ತವೆ ಎಂಬ ನಂಬಿಕೆ 
ಇದೆ: ಗುಂಡಕ್ರಿಯಾ ಮತ್ತು ಶ್ರೀರಾಗಗಳು ಕಲ್ಲನ್ನಿ ಕರಗಿಸುವುದು 
... ದೀಪಕರಾಗವು ಬೆಂಕಿ ಹತ್ತಿಸುವುದು . . . ಮುಂತಾದ ಭಾವನೆಗಳೂ 
ಅದರೆ ಕಥೆಗಳೂ ಇವೆ (ಭಾರದ, ೫೪೪) ; ತಮ್ಮ ಗಾಯನವೈಖರಿಯಿಂದ 


“ದೀಪಕ' ರಾಗ ಹಾಡಿ ಜ್ಯೋತಿ ಬೆಳಗುವಂತೆಯೂ , . . ಮಾಡಿದ 
ತಾನ್‌ಸೇನರ ಕಥೆಗಳನ್ನು ಕೇಳದವರಿಲ್ಲ (ಸಂಗೀಣಂ. ೨೧೩). 
೧೦. [ಕಾವ್ಯಮಿಸಾ] ಅರ್ಥಾಲಂಕಾರಗಳಲ್ಲಿ ಒಂದಂ ; ಪ್ರಸ್ತುತ 


ವಂತೂ ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಎದೆ ಎಂದಂ 
ವರ್ಣಿಸುವುದು: ಜಾತಿಕ್ರಿಯಾಗುಣದ್ರವ್ಯಾತಿಶಯವಿಶೇಷಿಯಪ್ಪ 
ಪದಮೊರ್ಬುಳಿ ನಿಂದೀ ತೆಅದಿನುಬೌ್‌ದ ಕಾವ್ಯಸಮೇತಿಗಮುಪಕಾರ 
ಯೋಗ್ಯ ದೀಪಕಮಕ್ಕುಂ (ಕವಿರಾ. ೩-೩4) ; ವರ್ಣ್ಯಮಾದ ವಸ್ತು 
ಗಮವರ್ಯ್ಯಮಾದ ವಸ್ತುಗಮೊಂದು ಧರ್ಮಮನ್ವಿತಮಪ್ಪಂತೆ 
ಪೇಟ*ಯದು ದೀಪಕಮೆನಿಪುದು (ಅಪ್ರತಿ. ೫೭-೨). ೧೧. [ನಾಟ್ಯ] 
ಒಂದಂ ಬಗೆಯ ನೃತ್ಯ. “ದೀಪಕನೃತ್ಯ' ಪರಾ. [ಸಂ.] 
ದೀಪಕಂಬ "ದೀಪಕಂಭ' ನೋ. 
ದೀಪಕಂಭ, ದೀಪಕಂಬ (ನಾ). ೧. ಸೊಡರುಗಳನ್ನು ಹೊಂದಿಸಿ ಮಾಡಿದ 
ಲೋಹ ಮುಂತಾದ ಕಂಬ: ಸಲೆ ಪದಕಮಂ ವಾಟ ಸತಿ ದೀವಳಿಗೆಯಲು 
ಹೊಸ ದೀಪಕಂಭಂ[ಪಾಕಾ. ಬಂ]ಗಳನುವಾ ರೆವಂಣಂಗೆ ಮಾಡಿಸಿ 
ಎಶ್ರಿಸಿದಳಲ್ಲ (ಬಸಪು, ೪೨-೧೨). ಪಿ. ದೀಪದ ಹಣತೆಯನ್ನಿಡಲು 
ಮಾಡಿದ ಮರದ ಕಂಬ. " ತಾಣದೀವಿಗೆ' ಪರಾ. ದೀಪಕಂಬ : 
೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ ದೀಪ್ಯ * ಕಂಭ] 
ದೀಪಕಣಗಿಲು (ನಾ). ಒಂದಂ ಬಗೆಯ ಕಣಿಗಿಲು ಗಿಡ ವಂತ್ತು ಅದರ 
ಹೂಪು: ಊರ ಮುಂದೆ ಒಂದು ದೊಡ್ಡ ಕೊಣ. ಕೊಣದ ಸುತ್ತು 
ದೀಪಕಣಗಿಲು ಹೂವಿನ ಒಂದೆರಡು ಮರಗಳು (ನನ್ನೂರು. ೭). 
[ ಆ ದೇವಗಣಿಗಿಲು) 
ದೀಪಕನೃತ್ಯ (ನಾ). [ನಾಟ್ಕ] ಭಕ್ತಿರಸಪೂರ್ಣವಾದ ಜಾನಪದಗೀತೆ 
ಹಾಗೂ ಕೆಲವು ವಾದ್ಯಗಳೊಂದಿಗೆ ಸಾಗುವ ಒಂದು ಬಗೆಯ ನೃತ್ಯ: 
ಮಹಾರಾಷ್ಟ್ರದ ಕೊಂಚ ಮುಂದುವರಿದ ಜನತೆಯದೆನ್ನಲಾದ ನೃತ್ಯಗಳಲ್ಲಿ 
ದೀಪಕನೃತ್ಯ ಹೆಚ್ಚು ಪ್ರಚಾರದಲ್ಲಿದೆ (ಧಾರಜಾ, ೧೧೨). 
[ ದೀಪಕ + ನೃತ್ಯ] 
ದೀಪಕಲಿಕೆ, ದೀಪಕಳಿಕೆ (ನಾ). ದೀಪದ ಕುಡಿ,-ಶಿಖೆ: ಲಲನಾನಿಕಾಯ 
ನಿವಳಿತ ನೀರಾಜನ ದೀಪಕಲಿ[ಪಾಣಾ, ೪]ಕಾ ಪ್ರತಿಫಳಿತಮೌಳಿ ಮಾಣಿಕ್ಕನುಂ 
» ೬ ಆಗಿ (ಜಂದ್ರಪು. 6-೨೪ ವ). ದೀಪಕಳಿಕೆ : ನೀರಾಜನ ದೀಪಕಳಿಕಾ 
ಶ್ರೇಣೀಶೋಣಾಂಶು ಬಾಲಾತಪಪ್ರಸರೆಪಿಶಂಗಮುಂ (ಜಗವಿ. ೪-೮೨ ವ); 
ಅಅವೆಂಬ ದೀಪಕಳಿಕೆಗೆ ಬಿಜುಗಾಳಿ ಗುತೊದ? ಬಣಬಿಗೆ ಕಿಡಿ 
ಪೆರ್ಮಅವೆಯ್ಮಮೆ ಯ್ಲಿ ರಿ ಪುತಕದೆಅದಿಟ್ಟಪಯಸದ ಬೆಟ್ಟು ಕಾಮನ 
ಕೆಯ್ತೌ೦ (ಶಾಂತೀಶ್ಶ. ೬-೭೨); ಕಂತುರಾಜನ ಸಮ್ಮೋಹದೀಪಕಳಿಕೆಯಂತೆ 
ಕಮನೀಯಕಾಯಕಾಂತಿಸಂತತಿಯಿಂದುಜ್ವಳಿಸುತ್ತುಮಿರ್ದ . . . ಶೃಂಗಾರ 
ವತೀ ದೇವಿಯಂ ಕಂಡು (ದಧಪು. ೧೧-೮೭ ವ). 
[ ದೀಪ್ಕ + ಕಲಿಕ್ಕೆ) 


೩೯೪೨ 


ದೀಪಧಾರಿ 


ದೀಪಕಳಾಪ (ನಾ). ಸೊಡರುಗಳ ಸಮೂಹ, -ಗುಂಪು: ದೀಪಕಳಾಪಮಂ 
ತಳೆದು ಬಾಲಿಕೆಯರ್ಬರೆ ಸುತ್ತಿ ಮುತ್ತಿ ತಾರಾಪತಿ ತಾರೆಗಳ್ವೆರಸಾ 
ಮಂದರೆವುಂ ಬಲಗೊಳ್ವ ಮಾಟಕ್ಕಿಯಿಂ . , , ಅದೇಂ ಬಲಗೊಂಡನೊ 
ಭಕ್ತಿಪೂರ್ವಕ೦ (ಪಂರಾಮಾ, ೬-೨೭). ಗ([ದೀಪ್ಮ +೬ ಕಳಾಪ (ಐ ಕಲಾಪ್ಯ)] 


5| ದೀಪಕಳಿಕೆ "ದೀಪಕಲಿಕೆ' ನೋ, 


80 


ದೀಪಕಾಲಂಕಾರ (ನಾ). ಎ ದೀಪಕ ೧೦: ಪಾರ್ವರ್‌ ಪಳನುಡಿವುರುಳಂ 
ಪೆರ್ವೆಲೆಯಂ ಪರದರೊಕ್ಕಲಿಗರನುವೆಳಸಂ ಪರ್ವಿದ ಸೈಪಿನ ದೊರೆಗಳ 
ಸಾರ್ವರ್‌ ಚಿಕದೇವರಾಯನಡಿದಾವರೆಯಂ ಇದಲಆೊಳ್‌ "ದೊರೆಗಳ 
ಚಿತದೇವರಾಯನಡಿಯಂ ಸಾರ್ವರ್‌.' ಎಂಬ ವರ್ಣೃಮಾದರ್ಥಮಂ 
ಅವರ್ಣ್ಯರಾದ ಪಾರ್ವರ್‌ ಮುಂತಾದವಜಕೊಳನ್ವಿತವತಾಗಿ ಪೇಲ್ದುದಟಿಂ 
ದೀಪಕಾಲಂಕಾರಂ (ಅಪ್ರತಿ. 8೮-೮) ; ಪ್ರಸ್ತುತ ಮತ್ತು ಅಪ್ರಸ್ತುತ 
ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು 
ದೀಪಕಾಲಂಕಾರವಾಗುತ್ತದೆ (ಕೈಏಡಿ, ೨೬೧), [ದೀಪಕ ೬ ಅಲಂಕಾರೆ] 
ದೀಪತೋರಣ (ನಾ). ದೀಪಗಳ ಮಾಲೆ,-ತೋರಣ: ಮನೆಮನೆಯ 
ಮೇಲೆ ಗೋಪುರದ ಭುವನೇಶ್ವರಿಯ ಪರಿಜನಾವರಿಸಿ ರುಗರುಗಿಸಿದುವು. 
ಮಳೆಬಿಲ್ಲಿನೋಕುಳಿಯನೆರಚಿ, ಬಣ್ಣ ಬಣ್ಣದ ದೀಪತೋರಣಂ (ಶ್ರೀರಾಮಾ, 
೪೪೮-೮೩). [ದೀಪ್ಯ * ತೋರಣ] 
ದೀಪದಾನ (ನಾ). ೧. ದುರ್ದಾನಗಳಲ್ಲಿ ಒಂದಂ ; ಉತ್ತರಕ್ರಿಯೆಯ 
ಸಂದರ್ಭದಲ್ಲಿ ಮಾಡಂವ ಒಂದು ಬಗೆಯ ದಾನ. ೨. ಮಲೆನಾಡಿನಲ್ಲಿ 
ಪ್ರಚಲಿತವಿರುವ ಒಂದು ಪದ್ಧತಿ; ಪರಸ್ಥಳದಿಂದ ಬಂದು ಮನೆ 
ಮನೆಗಳಿಗೆ ದೀಪವನ್ನು ಹಚ್ಮಿಕೊಟ್ಟು ಹೋಗುವ ಪದ್ಧತಿ. 
[ ದೀಪ್ಯ + ದಾನ] 
ದೀಪದಾನಿ (ನಾ). ಬೆಳಕನ್ನು ದಾನಮಾಡಿದವನು : ದಾರಿಗಾಣದ ಕಣ್ಣೆ 
ಹೆದ್ದಾರಿಯಾಗಿದ್ದೆ ಓ ಕವೀಂದ್ರ ! ಆಧುನಿಕನಿಗೆ ಗುರುವು, ನವ್ಯಕಗೆ 
ದೀಪದಾನಿ ಓ ಯಷೀಂದ್ರ (ಚಿಂತನ. ೭೦-2). [ ಸಂ. ದೀಪದಾನಿನ್‌ ] 
ದೀಪದಿನ (ನಾ). ಶಂಕ್ಲಪಕ್ಷ: ದೀಪದ ನಿಂದ್ರವಾರುಣಿಯ ಪಣ್ಣೊಳೆ ಶೀವುಗೆ 
ಪಾರದಾಖ್ಯಮಂ ದೀಪದಿನಪ್ರಸಿದ್ಧಿಯೊಳೆ ಪನ್ನೆರೆಡಪ್ಪ ದಿನಂಗಳಿರ್ದುದಂ 
ಲೋಪಮದಾಗದೆಂತಿರೆ ಸುರಕ್ಷಿತಮಾದುದಜಕೊಂದೆ ಬೀಜ ನಿಷ್ಟಾಪಮ 
ನಿಟ್ಟು ನೀಂ ಗಣಕೆಯಗ್ರದೊಳಂ ತಿಳಿಪಲ್ಕಮಾಕ್ಷಣಂ (ಬಮದ. ೧೧-೪೭)" 
[ ದೀಪ್ಯ * ದಿನ] 
ದೀಪದ್ಯುತಿ (ನಾ). ದೀವಿಗೆಯ ಪ್ರಕಾಶ, - ಕಾಂತಿ: ರತಿನಾಟಕಾಭಿನಯಮಂ 
ಕೃತಕ್ಕತ್ಯಂ ಮಾಡಿ ರಯ್ಯಮಾಗಿರೆ ದೀಪದ್ಕುತಿ ಯುವತಿಯರೊಳ್‌ 
ನಿದ್ರಾವತಾರವಾದತ್ತು ಮೂಡವೆಳಗಪ್ಪುಗಳ್‌ (ಜಗವಿ. ೧೬-೧೩೭). 
[ ದೀಪ್ಯ + ದ್ಯುತಿ) 
ದೀಪದ್ರಾಕ್ಷಿ (ನಾ). ಎ ದೀಪದ್ರಾಕ್ಷೆ ೧ : “ಪಟಿಕಾ - ದೀಪದ್ರಾಕ್ಷಿ, ಚವ್ಮ” 
(ಓಷಧಿ, ೯೧). [ದೀಪ * ದ್ರಾಕ್ಷಿ] 
ದೀಪದ್ರಾಕ್ಸೆ (ನಾ). `೧. ಒಣಗಿದ ದ್ರಾಕ್ಷಿಹಣ್ಣು : (8. ೨. ಒಂದು 
ಬಗೆಯ ದ್ರಾಕ್ಷಿಯ ಬಳ್ಳಿ : “ಅಮೃತಾ-ಅಮರದುವಳ್ಳಿ 
ಮದ್ಯ, ದೀಪದ್ರಾಕ್ಷೆ. . . ಕೋಟೌ್‌ಕುಟುಮು”(ಓಷಧಿ. ೪); ಕಳಿತ ಬಾಳೆಯ 
ಹಣ್ಣು ಖರ್ಜುರೆದ ತನಿವಣ್ಣು . . . ದೀಪದ್ರಾಕ್ಷೆಗಳ ಹಣ್ಣನೊಂದಾಗಿ 
ಕೂಡಿ ತುಪ್ಪದೊಳು ಕಲಸಿ (ಸೂಪಶಾ. ೧-೩೧), [ದೀಪ * ದ್ರಾಕ್ಷೆ) 
ದೀಪಧಾರಿ (ನಾ). ಕೈಯಲ್ಲಿ ಸೊಡರನ್ನೂ ಹಿಡಿದು ಮುಂದೆ ಹೋಗುವ 
ವನು; ಬೆಳಕನ್ನು ತೋರಂವವನು: ಹಗಲು ಸತತೋದ್ಯೋಗಿ, 
ಇರುಳಂ ಕಿಂದರಜೋಗಿ ನಿದ್ದೆ ಎಲ್ಲೊ ಯಕ್ಷಲೋಕಸಂಚಾರಿ, ಇವನೆಳೆಯ 
ಕಂಗಳಲಿ ಹೊಳೆವ ತಿಂಗಳ ಬೆಳಕು ದಿನದ ದಾರಿಯೊಳೆಮಗೆ ದೀಪಧಾರಿ 


(ದೀಪಧಾ. ೫೮-೧೬), [ ಸಂ. ದೀಪಧಾರಿನ್‌) 


ದೀಪಧ್ಯಜ 


ದೀಪಧ್ವಜ (ನಾ). ದೀಪದ ಕಂಬ: ಕೋ[ಟೆ]ಯ ದೀಪಧ್ವಜ [ತಾಂ] ಸೀಗಿರಿ 
ದಾರಿಸುವೆ ೩ ೬ x [ಜ]ಗದೇಕದೀಪಂ ಕಳಂ ಬಲದ ಸಲೆ ಕಟ್ಟಿರೆಂಬು 
ದಾಗದು [ಮೆ] ಸಿಡಿವ ಮನ್ನಣೆಯ ಬೆಳ್ಳಿಯ ಬಟ್ಟಲ ತಂಬುಲಂ 
ಜಯಗೊ » ಪಡೆದಂ (ಸೌಇಇ. ಸಸ, ೩೦-೮ ; 1044). 

[ ದೀವ್ಯ + ಧ್ವಜ) 

ದೀಪನ (ಗು). ೧. ಪ್ರಕಾಶಗೊಳಿಸಂವ ; ಹೊತ್ತಿಸಂವ ; ಉದ್ದೀಪನ 
ಗೊಳಿಸುವ. ೨. ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುವ ; ಜೀರ್ಣ 
ಗೊಳಿಸಂವ, (ನಾ). ೩. ಹೊತ್ತಿಸುವುದಂ; ಉರಿಯಂವಂತೆ 
ಮಾಡುವುದಂ ; ಪ್ರಕಾಶಗೊಳಿಸಂವಿಕೆ : ಒಂದೊಂದು ಅರ್ಥದಿಂದ 
ದೀಪನಗೊಂಡಿದೆ. (ಚಿತ್ರಸ್ಮ, ೧೨ ಮುನ್ನುಡಿ). ೪. ಜೀರ್ಣಶಕ್ತಿಯಂನ್ನು 
ಹೆಚ್ಚಿಸಂವಿಕೆ : ಲಂಘನವು ದೀಪನ ಪುಚನಗಳನ್ನುಂಟು ಮಾಡಿ... 


ಜ್ವರ ಶ್ಲೇಷ್ಮ ಮುಂತಾದ ವ್ಯಾಧಿಗಳನ್ನು ಪರಿಹರಿಸುವುದು 
(ಸಕವೈ, ೨೮), [0.7 
ದೀಪನಗವಳ (ನಾ). (ಕಾಮವನ್ನು) ಉದ್ದೀಪನಗೊಳಿಸುವ 


ತಾಂಬೂಲ; ಉತ್ತೇಜಕವಾದ ತಂಬಂಲ : ದೀಪನಗವಳವಿದೆನುತ 
ಚೆಂದುಟಿಯ ಪ್ರಾಣೋಪನ ಬಾಯೊಳಿಕ್ಕುವರು (ಮೋಹತ. ೧೮-೮೯). 
[ ದೀಪನ + ಕವಳ್ಳ ( ಎ ಕವಲ)] 
ದೀಪನಗೈ (ಕ್ರಿ). ಪ್ರಕಾಶವನ್ನು ಹೆಚ್ಚಿಸು,- ಉದ್ದೀಪಿಸು ; ಬೆಳಗಿಸು : 
ಆಗಾಮಿಕ ಶ್ಯಾಮಲ ಆನಂದವ ಭೂದೇವಿಯ ಅಂತಃಕರೆಣದಲಿ ದೀಪನ 
ಗೈದೈತರುತಿಹನು (ಪಾಂಕಜ. ೨೩-೧೪), [ದೀಪನ + ಗೈ (ಆಕೆಯ) 
ದೀಪನಚೂರ್ಣ (ನಾ). ಜೀರ್ಣಶಕ್ತಿಯನ್ನು ಹೆಚ್ಚಿಸುವ ಔಷಧಿಯ 
ಹುಡಿ ; ಪಾಚಕಚೂರ್ಣ: ಆರ ದೀಪನಚೂರ್ಣಬಲದಲಿ ವೀರರುದ್ರನು 
ಜಗವ ನುಂಗುವನು (ಕುವ್ಕಾದ್ರೋ. ೧೦-೫೨). 
[ ದೀಪನ ೬ ಚೂರ್ಣ] 
ದೀಪಮಾನೆಯ (ನಾ). ದೀಪಕ್ಕಾಗಿ ಕೊಟ್ಟ ಕೊಡುಗೆ (?): ದೀಪ 
ಮಾನೆಯ ಕೊಟ್ಟ ಧೂಪಮಾನೆಯ ಕೊಟ್ಟ ಸೋಪಾನ ಕಟ್ಟಿ ಭೀಮೆಯೊಳು 
ಇಳಿಯುದಕೆ ಸೋಪಾನವನಾನೆ ವತನಿತ್ತೆ (ಕನ್ನಜಾ. ೩೦೬). 
[ ದೀಪ್ಯ + ಮಾನೆಯ (ಮನ್ನೆಯ 
ದೀಪಮಾಲೆ, (ನಾ). ೧. ದೀಪಗಳ ಸಾಲು. ೨. ದೀಪಗಳನ್ನು ಹಚ್ಚಿ 


ತೂಗಿಬಿಡುವ, ತ್ರಿಕೋಣಾಕಾರದ ಕಟ್ಟನ್ನು ಮೇಲ್ಭಾಗದಲ್ಲಿ 
ಹೊಂದಿರುವ ಕಂಭ: ನೆಗಬ್ಬುತ್ತೇಗ ಶಿವಾಲಯಪ್ರತತಿಯಾದಿ 


ತ್ಕಾಲಯಂ ಸಾಲೆ ವಿಷ್ಗುಗೃಹೆಂ ಬುದ್ಧವಿಹಾರ ಮಹಾಭವನಂ ನಾಗಾ 
ಲಯಂ ಬಾವಿ [ದಿಗಗ್ಗಿಗೆ ಶತ್ರಂ ಕೆಜ್‌ ದೀಪಮಾಲೆಯೆನೆ ನಾನಾ 
ಧರ್ಮ್ಮಮಂ ಮಾಡಿಸಲ್‌ (ಸೌಇಇ. ಸಸ, ೪೯-೩೯; 1076 ?) ; ಮಂಗಳ 
ವುದ್ಯಮಬ್ಬರ ಮುಣ್ಮುವ ಮಿಂಚೆದು ದೀಪಮಾಲೆಯುತ್ತುಂಗಪಯೋದ 
ಮಿಟ್ಟ ತೆರೆ ತೋರಣಮಿಂದಿರವಿಲ್ಲು ವೃಷ್ಟಿಯೇ ಸಂಗತಧಾರೆಯಾಲಿವರ 
ಲೊಪ್ಪುವ ಮುತ್ತಿನ ಸೇಸೆಯಾಗೆ (ರಾಜಕೇ. . ೮-೧೧೮). 
ದೀಪಮಾಲೆಯ ಕಂಬ:ದೀಪಾಲೆಕಂಭ ೨: ಗುಡಿಯ ಮುಂದಿನ ದೀಪ 
ಮಾಲೆಯ ಕಂಬದತ್ತ ಮೊಮ್ಮಗಳನ್ನು ಕರೆದು ತಂದಳು (ಗಂಗಾಸಾ. 
೧೩) ; ಎದ್ದೇಳುತಿದೆ ಮುಂದೆ ದೀಪಮಾಲೆಯ ಕಂಬ ಉದಯವಾಗಲಿ 
ಒಳಗೆ ಚೈತ್ಯಬಿಂಬ (ನಿಂಮು. ೪-೧೬), [ದೀಪ್ಠ + ಮಾಲೆ] 
ದೀಪಮಾಲ್ಕೆ (ನಾ). ಒಂದು ಬಗೆಯ ಸಸ್ಯ : ದೀಪಮಾಲೆ - ಸಣ್ಣಗಿಡ : 
ದೊಡ್ಡ ಬಿಳೆ ಹೂಗಳಾಗುತ್ತವೆ. ಕಟ್ಟಿಗೆ ಬಿಳೇದು, ಸಣ್ಣಯೆಳೆಯುಳ್ಳದ್ದು 
(ಕಛಾಗೆ, ೪೧). [ ಮರಾ. ದೀಪವಕಾಳ್‌ ] 
ದೀಪವರ್ತಿ (ನಾ). ದೀಪದ ಬತ್ತಿ ; ಸೊಡರಿನ ಕುಡಿ: ಉಟ್‌ದ 
ಸ್ತೋರ್ವಿಗಳ್ನಿಮ್ಮಂಭ್ರಯುಗಕ್ಕೆಅಗುಗುಂ ಸ್ಫುರದ್ದೀಪವರ್ತಿ ನಿಧಿಗೆಅಗುವ 


ಪ 
ಇವು 


೩೯೪೩ 


15 


20 


ಬು 
೪ 


ದೀಪಾಂಕುರ 


ವೋಲ್‌ (ಶಾಂತಿಪು. ೧೦-೧೨೦) : ನಿದಾಘದ ದೀಪ (ಪಾಕಾಂ. ಪ್ರಿ] ವರ್ತಿ 


ಯೊಳೀ ಕಾಸೆ ತೆರಳ್ಳ ಪಿಂಜರಿಯವೋಲ್‌ ಕಿಸುಸಂಜೆ ತೆರಳ್ವಿನಂ 
ಪಟರಿಗುಸಿನ ಪೊನ್ನಗಂಟೆಯವೊಲೊಪ್ಪಿದುದುದ್ಧತ ಭಾನುಮಂಡಲಂ 


(ಅಚಿಪು. ೬-೭೦) ; ಯೌವನವನವಸನ್ನಲಕ್ಷ್ಮಿ ಸೌಭಾಗ್ಯನಿಧಾನದೀಪವರ್ತ್ತಿ 
(ಸೌಇಇ, ಸಸ, ೪೬-೧೪; 1072) ; ದೀಪವರ್ಶಿ ನಿಧಿಗೆಆಅಗುವವೊಲ್‌ ಗುಣ 
ನಿಧಿಗೆ ರಾಜರೋಕದ ಮಣಿಮಯಮಕ:ಟಂಗಳನಿತುಮೇನಅಗಿದುವೋ 
(ಮಲ್ಲಿಪು. ೮-೧೬೮); ಮೂಲಸ್ಥಾನದ ದೇವರ್ಗ್ಗೆ ಖಣ್ಣಸ್ಸುಟಿತ ಜೀರ್ನ್ಮೋ 
ದ್ಹಾರ ದೀಪವರ್ತ್ತಿ ನಿವೇದೃಕ್ಕೆನ್ದು . * * ಧಾರಾಪೂರ್ವ್ವಕಂ ಮಾಡಿ 
ಬಿಟ್ಟ ಕೆಯಿ (ಸೌಇಇ, ಸಸ, ೮೦-೪೫; 2120) ; ಜಯ ದಿವಿಜಕಿರೀಟ ದೀಪ 
ವರ್ತಿ ನಿಧಾನಾ (ಜಂದ್ರಪು. ೩-೭); ಎಣಅಿಗಿದಳಿಂದ್ರಕಾಂತೆ ಶುಭರತ್ನ 
ಮನಾಂತ ನಿಧಾನಲಕ್ಷ್ಮಿಗೊಲ್ಹಿ ಅಗುವ ದೀಪವರ್ತಿಯವೊಲಾನತಕಂಧರೆ 
ಸಾಮರಾಗದಿಂ (ಅನು. ೩-೧೨); P ನಿಧಿಯಿಂದ್ದ ಕಡೆಗೆ ದೀಪದ ಕುಡಿ 
ವಾಲುವುದೆಂಬ ನಂಬಿಕೆ ಇದೆ. [ದೀಪ್ಯ * ವರ್ತಿ] 
ದೀಪವಿಕಲ್ಪ (ನಾ). ದೀಪದಂತೆ ಇರಂವಂತಹುದು: ನೆಗಟ್‌ ಮೇಣುದಿತ 
ನಿರ್ಮಳಕೀರ್ತಿವಿತಾನಮಂ ಜಗದಗಾಧವಿವರೋದರ ದೀಪವಿಕಲ್ಪಮಂ 
ಕೂಡೆ ಪೇಟ್ಜಿ ನುತಕಾವ್ಯಮಂ (ಕವಿರಾ. ೩-೨೨೨): [ ದೀಪ್ಯ + ವಿಕಲ್ಪ] 
ದೀಪಶಿಖ (ನಾ.) ಸೊಡರಿನ ಬೆಂಕಿ: ನಿನ್ನಂಗರಮ್ಮತಾ ದೀಪಶಿಖಿ 
ಪಾರ್ಥನ ವಿರಾಗದ ಪತಂಗಮಂ, ಶೂನ್ಯತೆ ಸಮಾರನಂ ಸೆಳೆವಂತೆ, 
ಸೆಳೆಸೆಳೆದು ಸುಟ್ಟುರಿಸಿ ಜಾಜ್ವಲ್ಕಮಪ್ಪಂತೆವೋಲ್‌ ನೆಗಳ್ಳಪೆಂ (ಆಿತ್ರಾಂಗ. 
೨೯-೮೦೦). [ದೀಪ್ಮ+ ಶಿಖಿ] 
ದೀಪಶಿಖೆ (ನಾ). ಸೊಡರಿನ ಕುಡಿ,-ಶಿಖೆ: ರೂಪವೇದನಾ ವಿಜ್ಞಾನ 
ಸಂಜ್ಞಾ ನ ಸಂಸ್ಕಾ (ಸಾ) ರೆಂಗಳೆಂಬಯ್ದು ಸ್ಮಂಧೆಂಗಳ್‌ ದೀಪಶಿಖಾ 
ರೂಪದಿಂ ಕ್ಷಣವಿಳಂಬಿಗಳ್‌ (ಶಾಂತಿಪು. ೮-೧೪೨ ವು; ಸ್ವಲ್ಪ ಕಾಲದಲ್ಲೇ 
-ಅವರಂಗಜೇಬನು ದೀಪಶಿಖೆಯಿಂದ ಸಮುದ್ರವನ್ನು ಶೋಷಣಮಾಡುವುದೂ 
ಬಾಯಿಯ ಉಸಿರಿನಿಂದ ತಪನರಶ್ಮಿಯನ್ನು ಅಳಿಸುವುದೂ ಮನುಷ್ಯನಿಗೆ 
ಸಾಧ್ಯವಾದ ಕೆಲಸವಲ್ಲವೆಂದು ತಿಳಿದುಕೊಂಡನು (ಕೋಹಿನೂ. ೩). 
[ ದೀಪ್ಯ + ಶಿಖೆ] 
ದೀಪಸ್ತಂಭ (ನಾ). ೧. ದೀಪಕಂಭ ೧: ಕರವತಿಗೆ ಹೊಂಗಳಸ 
ಹೊಂಗೊಪ್ಪರಿಗೆ ದೀಪಸ್ತಂಭ . . . ವೈಡೂರಿಯದ ಪಡಿಗವ ಚರರು 
ತಂದೊಟ್ಟಿದರು ಬಂಡಿಗೆ ಭಾರಸಂಖ್ಯೆಯಲಿ (ಕುಪ್ಕಾಗ, ೪-೧3). ವಿ. 
ಹಬ್ಬದ ದಿನಗಳಲ್ಲಿ ಹಚ್ಚಿಡುವ ದೀಪಗಳಿಗೆ ಆಧಾರವಾಗಿ ನಿಲ್ಲಿಸಿದ, 
ದೇವಸ್ಥಾನದ ಮಂಂದಿನ ಕಲ್ಲಿನ ಕಂಭ ; ದೀಪಮಾಲೆಕಂಬ : ವನಾವು 
ಹೂವಿನ ತೇರು, ಹೊಂಗೆ ತುಂಬಿದ ಬಸುರಿ - ಉರಿವ ದೀಪಸ್ತಂಭವಗೊ 
ಬೂರೆಲ (ದೀಪಠಾ. &-೧೮), [ದೀಪ್ಯ + ಸ್ತಂಭ] 
ದೀಪಸ್ಪರ್ಶನ (ನಾ). ಸೊಡರು ಹತ್ತಿಸುವುದು: ದೀಪಸ್ಪರ್ಶನಮಾದ 
ವರ್ಶಿ ನಿಮಿಷಕ್ಕಾ ದೀಪರೊಪಂ ಸಮಂತಾ ಪೊತ್ತೆಯ್ದುವವೊಲ್‌ 
ಅಮಿತತೇಜಂ ಹೃದ್ಯವಿದ್ಯಾವಿಳಾಸೋಪೇತಾತ್ಮಕನಾದನಾ ಮುನಿಯ 
ತನ್ಮಾಹಾತ್ಮ್ಯಮಿನ್ನೆಂತುಟೋ (ಶಾಂತೀಶ್ಶ, ೪-೧೧೨). 
[ ದೀಪ್ಯ + ಸ್ಪರ್ಶನ ] 
ದೀಪಾಂಕುರ (ನಾ). ಸೊಡರಿನ ಕುಡಿ ; ದೀಪಕಲಿಕೆ : ಧೂಪಧೂಮಾ 
ಮೋದಿತಾಭ್ಯಂತರದೊಳಲಘುತರ ವಿಳಸದರುಣಮಣಿ ದೀಪ್ರದೀಪಾಂಕಂರ 
ದೊಳಮರ ನರವಿಮಾನಾಪಹಾಸವಾಸಗೃಹದೊಳ್‌ . ಆತ್ಮೀಯ 
ಪ್ರಾಣೇಶ್ವರಿ ಸಹಿತಂ ಸುಖಸುಪ್ತನಾಗಿ (ವರ್ಧಮಾ, ೫-೨ ವ); ನಿನ್ನೆಳಿವೆಳ 
ಗೇವುದೆಂದು ತೇಜೋನಿಳಯಂ ಮನ್ನಿಸನೆನೆ ಜನನಿಯ ಕೈಯಿನ್ನಿಮಿರ್ವಂ 
ಪಿಡಿಯಲೆಂದು ದೀಪಾಂಕುರಮಂ (ಮಲ್ಲಿಫು. ೧೩-೫೬). 
[ ದೀಪ್ಯ ೬ ಅಂಕುರ] 


೩೯೪೪ 


ದೀಪಾಂಕುರಂಗೈ ದೀಪಾಳ 


ದೀಪಾಂಕುರಂಗೈ (ಕ್ರಿ). ಸೊಡರಿನ ಕಂಡಿಯನ್ನು ಹೊತ್ತಿಸು; ದೀಪ 
ಹಚ್ಚು : ಬುಳ್ವೆಯ ಸೊಡರ್‌ ತಾನಾರ್ವ ಮುನ್ನಮಿನ್ನೊಂದು ಬತ್ತಿಯ 
ಕುಡಿಗೆ ದೀಪಾಂಕುರಂಗೈದು ಪೊತ್ತಿಸದೆ ಪೋದೊಡಾಂ ನೆಲದರಿಕೆ 
ನೇಸರ್ಬಳಿಗೆ ಕಳ್ತಲೆಯನಡಕಿ ಪೋದಂತುಟಲ್ರೆ ? (ಶ್ರೀರಾಮಾ, ೮-೨೦೫). 
[ ದೀಪಾಂಕುರ + ಗೈ (ಕೆಯ್‌,)] 8 
ದೀಪಾಂಗ (ನಾ). [ಜೈನ] ಮದ್ಯ್ಮಾಂಗ, ಭೂಷಣಾಂಗ, ವಸ್ಟ್ರಾಂಗ, 
ತೂರ್ಯಾಂಗ, ಮಾಲ್ಯಾಂಗ, ಗೃಹಾಂಗ, ಭಾಜನಾಂಗ, ಭೋಜ 
ನಾಂಗ, ಜ್ಯೋತಿರಂಗ ಮತ್ತು ದೀಪಾಂಗಗಳೆಂಬ ಹತಂ ವಿಧವಾದ 
ಕಲ್ಪವೃಕ್ಷಗಳಲ್ಲಿ ಒಂದು ; ದೀಪಗಳನ್ನು ಒದಗಿಸುವ ಕಲ್ಪವೃಕ್ಷ : 
ಸೊಗಯಿಸುವುವು ದೀಪಾಂಗ ಜ್ಯೋತಿರಂಗ ಕಲ್ಪಕುಜಂಗಳ್‌ (ಅದಿಪು. | 80 
೫-೪೦) ; ದೀಪಾಂಗಮೆಂಬುದು ನಿಜಭವನಾಭ್ಯಂತರ ಸಮಸ್ತವಸ್ತು 
ಪ್ರಕಾಶನಪರಂಗಳಪ್ಪ ಪ್ರದೀಪವಿಶೇಷಂಗಳನೀವುದು (ಜಾವುಪು. ೯); 
ವಸನಾಂಗಾತೋದ್ಯಾಂಗ ಪ್ರಸವಾಂಗ ಜ್ಕೋಶಿರಂಗ ದೀಪಾಂಗಾನ್ನಾಂಗ 
. « ದಶಕಲ್ಪಕುಜಂ (ಶಂದ್ರಪು. ೩-೩೪). "ದಶಾಂಗಕಲ್ಪಕಂಜ' ಪರಾ. 
[ ದೀಪ್ಮ + ಅಂಗ್ಯ) 
ದೀಪಾಂಗಕುಜ (ನಾ). ಎ ದೀಪಾಂಗ: ತಳದಳಿಸಿ ತೊಳಗಿ ಬೆಳಗುವ 


ಕಾರ್ತೀಕದ ಪ್ರಂಣವೆಯ ದೀಪಾರಾಧನೆಗೆ ಪಾಲಿಸ್ತಿವು (ಎಕ, 1೪ (%), 
ಎಳಂದೂ, ೧೮-೧೨ ; 1510); ಶ್ರೀ ನಂಜುಡೇಶ್ವರಸ್ವಾವಿಂಯವರ ಮಹಾ 
ಸನ್ನಿಧಾನಕ್ಕೆ ಅಂಗರಂಗ ವೈಭೋಗ ಪಡಿತರ ದೀಪಾರಾಧನೆ ನಂದಾದೀವಿಗೆ 
ನೈವೇದ್ಯ. . . ವರ್ಡ ವರ್ದವೂ ಸಲಿಗೆಯೊಪ್ಪಿಸುವ ದೇವದಾಯದ ಕಾಣ್ಕೆ 
(ಬಿರುಗಂ, ೨೭-೭). [ದೀಪ ೬ ಆರಾಧನೆ] 
ದೀಪಾರ್ಚಿ (ನಾ). ಸೊಡರಿನ ಉರಿ,-ಜ್ವಾಲೆ : ಕಿಡೆ ನಿಶೇಷಮಫಘಾತಿ 
ಪಜ್ಮಳಿಸೆ ತನ್ನೆಂಟುಂ ಗುಣಂ ಕೂಡೆ ನೇರ್ಪಡೆ ದೀಪಾರ್ಚಿಗಳಂತಿ 
ರೂರ್ಧ್ವಗತಿ ಮೂಟಿಂ ಲೋಕದಿಂ ಮೇಲೆ ಬೆಳ್ಗೊಡೆಯಿರ್ಪಂತೆವೊಲಿರ್ದ 
ಸಿದ್ಧನಿಲಯಕ್ಕಾನಂದದಿಂ ಪೋಗಿ (ಪಂರಾಮಾ, ೧೬-೮೨) ; ಸಮಸ್ತ ಜೀವಾದಿ 
ಪದಾರ್ಥಂಗಳುಂ ಶರೀರೇಂದ್ರಿಯ ಬುದ್ಧಿಗಳುಂ ದೀಪಾರ್ಚಿಗಳಪೋಲ್‌ 
ಕ್ಷಣದಿಂ ಮೇಲೆ ನಿಲ್ವುವಲ್ಲೆಂದು ಕ್ಷಣಿಕೈಕಾಂತವಾದಮಂ ಪಡಿಯಚ್ಚು 
ವಿಡಿದು ನುಡಿವ ಬೌದ್ಮನೇಕಾಂತಮಿಥ್ಯಾತ್ವವಂಂ೦ (ಪಸಾರ, ೪). 
[ ದೀಪ್ಮ + ಅರ್ಚಿ] 
ದೀಪಾರ್ತಿ "ದೀಪಾರತಿ” ನೋ. 
5| ದೀಪಾಲಂಕಾರ (ನಾ). ಅನೇಕ ಸೊಡರಂಗಳಿಂದ ಮಾಡುವ ಅಲಂಕಾರ; 
ದೀಪೋತ್ಸವ: ದೀಪಾವಳಿಯ ದೀಪೋತ್ಸವವನ್ನೂ ನಾಚಿಸುತ್ತಿತ್ತು ಅಂದಿನ 


ಹಾಟ 


ವಿಳಸನ್ಮಣಿಕಿರಣಶಿಖಿಯ ಬಳಗದ ಬೆಳಗಂ ತಳೆದೆಸೆವ ತಾಣದೀವಿಗೆಗಳನ 
ವರ್ಗೀಗುಂ ಪ್ರದೀಪ ದೀಪಾಂಗಕುಜಂ (ಕಾಂತಿಪು, ೬-೧೧೭), 
[ ದೀಪಾಂಗ ೬ ಕುಜ] 

ದೀಪಾಂಗವೃಕ್ಷ (ನಾ). ಎ ದೀಪಾಂಗ: ವಸ್ತಾಂಗವಿಭೂಷಣಾಂಗ 
ವಿಕಸನ್ಮಾಲಾ 6 ಗ ದೀಪಾಂಗವೃಕ್ಷದ ದಿವ್ಮಾಂಬರದಿಂದಲಂಕರಣದಿಂ 
ಪೂಮಾಲೆಯಿಂದ . . . ಪೂಜಿಸಿದನಿಂದ್ರಂ ತತ್ಪಿತೃದ್ವಂದ್ವಮಂ (ಪುಷೃಪು. 
೧3-೧೩), [ ದೀಪಾಂಗ + ವೃಕ್ಷ) 

ದೀಪಾಗ್ನಿ , (ನಾ). ಸೊಡರಿನ ಉರಿ ; ಹಣತೆಯ ಜ್ವಾಲೆ : ಒಂದೆರಡು 
ಕುದಿಗೊಮ್ಮೆ ವೊಂದೊಂದಳಗೆಗೆಟ್‌ದುವೊಂದು ಹವಣಾಗಿ ಹೊಗೆಯಿಲ್ಲದಿಹ 


ದೀಪಾಗ್ನಿಯಿಂದಮೊಂದಂದದೊಳು ಸಟ್ಟುಗವಿಡಿದು ತೊಳಸಿ ತಣುಪಿ 


ನೆಮ್ಮೆಯ ಹಾಲನು ಒಂದಿನಿಸು ಹೊತ್ತಿಸದೆ ನಾಲ್ಕೊಂದೆನಿಸಿ ಕಾಸಲು 
(ಸೂಪಶಾ, 3-೨) ; ಮಣಿಶಿಲೆ, ಗಂಧಕ .. . ಇವಂ ಕೂಡಿ ಒಂದು ದಿನ 
ದೀಪಾಗ್ನಿಯಿಂದಟ್ಟು . ಜೇನುತುಪ್ಪದಿಂದಾರು ತಿಂಗಳು ಕೊಳ್ಳಲು 
ಸಕಲ ಸನ್ನಿಪಾತ, ಸಮಸ್ತ ಕುಷ್ಠರೋಗ ಸಹ ಮಾಣ್ಣುಂ- (ಸಳವೈ. ೧೭೮). 
[ ದೀಪ್ಯ + ಅಗ್ನಿ) 

ದೀಪಾನನ (ನಾ). ದೀಪದ ಮುಖ,-ಕುಡಿ : ಮಾನನಿಧಿಯೇ ಸರ್ವ ರತಿ 
ಕಾಲದಲ್ಲಿ ದೀಪಾನನದೊಳಿಪ್ಟೆಯಾಗಿದು ನಿನಗೆ ನಿಂದೆಯಲ್ಲೆಂದನಂತಾ 
ಮುರಾರಿ (ವೀಠೈಪು. ೩-೧೯-೨೬), [ದೀಪ್ಯ + ಆನನ] 
ದೀಪಾರತಿ,ದೀಪಾರ್ತಿ(ನಾ). ೧. (ಅನೇಕ ಸೊಡರುಗಳಿಂದ ಕೂಡಿರಂವ) 
ಮಂಗಳಾರತಿ ಮಾಡುವ ಸಾಧನ. ೨. ಅನೇಕ ದೀಪಗಳಿಂದ ಕೂಡಿದ 
ಆರತಿ ; ಅನೇಕ ದೀಪಗಳನ್ನು ಹತ್ತಿಸಿ ಮಾಡುವ ಆರತಿ: ಕೋಪದಲ್ಲಿ 
ಶಿವಕಳೆಯ ದ ಕರಡಿಗೆಯಂನೆ ಮುಜಟ್‌ದ ಧೂಪಗುಂಡಿಗೆಯನೊಡೆದ 
ದೀಪಾರತಿಯ ನಂದಿಸಿದ ಒಪ್ಪ ಪರಿಯಾಣದೋಗರವ ತುಡುಕಿದ ಪಾಪ 
ಕರ್ಮ ... ನಿಮ್ಮ ಶರಣ (ಬಸವ, ೯೦೦); ದಶಾಂಗಾಮಿಳಿತ ಧೂಪವನಿತ್ತು 
ದೀಪಾರಿತಿಯನೆತ್ತುವನು (ಬಸಪು, ೩೧-೨2); ದೇವನಿಗೆ ಮತ್ತೆ ಹೊಸ 
ದೀಪಾರತಿಯನ್ನು ಬೆಳಗಿದನು (ಶ3ತಲಾ, ೨೯೯). ದೀಪಾರ್ತಿ : ೨. ಮಲ್ಲಿ 
ಕಾರ್ಜುನಸ್ವಾಮಿ ಗುಡಿಯಲ್ಲಿ ದೀಪಾರ್ತಿ ಸಮಯದಲ್ಲಿ ಬಹಳ ಜನ: 
ಸೇರಿದ್ದರು (ರೂಢಿ). [ದೀಪ್ಮ + ಆರತಿ] 

ದೀಪಾರಾಧನೆ (ನಾ). (ದೇವತೆಗಳಿಗೆ) ಸೊಡರಂಗಳನ್ನು ಹತ್ತಿಸಿ 
ಮಾಡುವ ಆರಾಧನೆ ; ಜ್ವಾಲೆಗಳನ್ನು ಬೆಳಗಿಸಿ ನಡೆಸಂವ ಪೂಜೆ: 


30 


30 


40 


46 


“(ಛಾರದೆ. ೧೭೨) ; 


ರಾತ್ರೆಯ ದೀಪಾಲಂಕಾರ (ಹೇಮಕೂ. ೭). [ ದೀಪ್ಮ + ಅಲಂಕಾರ) 


ದೀಪಾಲೆಕಂಭ (ನಾ), ೧. ದೀಪಗಳ ಸಾಲು. ೨. ದೀಪಗಳ ಸಾಲನ್ನೂ 


ಹೊಂದಿರುವ ತ್ರಿಕೋಣಾಕಾರದ ಕಟ್ಟನಲ್ನ ವೆಂಲ್ಭಾಗದಲ್ಲಿ ಉಳ್ಳ 
ಕಂಬ; ಹಳ್ಳಿಗಳ ಉತ್ಸವಗಳಲ್ಲಿ ದೀಪಾಲೆಕಂಭಗಳನ್ನು ಬೆಳಗುತ್ತಾರೆ (ರೂಢ): 
[ ಆದೀಪಮಾಲೆ + ಕಂಭ] 


ದೀಪಾವಳಿ (ನಾ). ೧. ದೀಪಗಳ ಸಾಲಂ, -ಸಮೂಹ : ಬೆಳಗುವ ಮಣಿ 


ಮಯ ಲಲಿತೋಜ್ವಲ ದೀಪಾವಳಿಯ ಬೆಳಗನಲ್ಲದೆ ಮನೆಯೊಳ್‌ ಬೆಳಗುವ 
ತೊಳಗುವ ಸೊಡರ್ಗಳ ಬೆಳಗಂ ಕನಸಿನೊಳವಕಾಗಿಯುಂ ಕಂಡಜಂಯಂ 
(ಸುಕುಮಾ, ೦೦-೧೦೬) ; ದೀಪಾವಳಿಗಳೆಸೆದವಖಳ ಗೃಹಾವಳಿಯೊಳ* 
(ಸೂಕ್ತಿಸು. ೮-೦೮೭); ಗಿಡಗಂಟಿ ಮೈಮನಕೆ ಹೊನ್ನೆ ಹುಳಗಳ ಮಿಣುಕು. 
ಚಲಿಸುತಿಹೆ ದೀಪಾವಳಿ (ನೆಲಮು. ೪೦-೧೧). ೨. ಕಾರ್ತಿಕ ಶಂದ್ಧ 
ಪಾಡ್ಯದ ದಿನ ಬಲಿಚಕ್ರವರ್ಶಿಯ ಹೆಸರಿನಲ್ಲಿ ಆಚರಿಸಂವ ಹಬ್ಬ; 
ಸಾಲು ಸಾಲಾದ ದೀಪಗಳಿಂದ ವಂನೆ, ದೇವಾಲಯ ಮೊದಲಾದಂವು 
ಗಳನ್ನು ಅಲಂಕರಿಸುವ ಹಬ್ಬ : ಸಂದ ಬಾದುಬೆ ದೀಪಾವಳಿ ಕಾರಪುಣ್ನಮೆ 
ಯೆನಿಷ್ಟೀ ಮೂಟು ಪರ್ವ್ವಂಗಳೊಳ್‌ (ಸೌಇಇ. 1-1, 8೨-೬೬; 1007) ; 
ಆ ದಿನ ಜ್ಞಾನಸೂರ್ಯನಾದ ಸ್ವಾಮಿಯು ಕಣ್ಮರೆಯಾದುದರಿಂದ ರಾಶ್ರಿ 
ಯೆಲ್ಲವೂ ಜನತೆ ದೀಪಗಳನ್ನು ಹೊತ್ತಿಸಿಕೊಂಡು ಸ್ವಾಮಿಯ ಪೂಜೋತ್ಸವ 
ಗಳಲ್ಲಿ ನಿರತರಾಗಿದ್ದರು. ಇದಕ್ಕೆ ದೀಪಾವಳಿ ಹಬ್ಬವೆಂದು ಹೆಸರಾಯಿತು 
ದೇಶದಲ್ಲಿ ದೀಪಾವಳಿಯ ದಿನವಿದೆಂದು ಶಾಶ್ವತದಿ 
ಹರಸಿದೆವು ಬಾಲಕರು ಬಂದು (ಕಎಫು. ೧೫-೧) ; ದೀಪಾವಳಿಯ ಅರ್ಥ 
ವೇನೋ -ಕಾರ್ತೀಕಮಾಸದಲ್ಲಿ ಎಲ್ಲೆಲ್ಲೂ ದೀಪಗಳನ್ನು ಹಚ್ಚಿ, ಹೊಳೆಯ 

ದೀಪವನ್ನು ತೇಲಿ ಬಿಡುವುದೇಕೋ ಅರ್ಥವಾಗುವುದಿಲ್ಲ (ಬಂಕಿಮ. ೪೪೧). 

( ದೀಪ್ಮ + ಆವಳ್ಳಿ (ಎ ಆವಲಿ)] 


ದೀಪಾವಳಿಕೆ (ನಾ). * ದೀಪಾವಳಿ ೨ : ದೀಪಾ[ವಳಿಕೆ)ಯ ನಿವೇದ್ಯಕ್ಕಾಗಿ 


ದಂಣಾಯಕರಂ% ೬ ಗಳು ಮುಗಲೂರ ರಾಜ ಧಿಪತ ವನು ಮಾಡುತ್ತಾ 


(ಸೌಇಇ, 1-11, ೪೩೫೪-೧೩ ; 1460), [ ಸಂ. ದೀಪಾವಲಿಕಾ] 


ದೀಪಾಳಿ (ನಾ). ಎ ದೀಪಾವಳಿ ೧ : ರಣ ಮಹೀಮಂಡಲದ ಭೈರವಗಣದ 


ದೀಪಾಳಿಯೊ ಮಹೇಶನ ಹಣೆಯ ಹುತವಹನಟ್ಟಪಾಸವೊ . (ಕೊರರಾ. 
೬-೩೭-೩) : ಮಸುಳಿದುದು ಕಾಂತಿ ದೀಪಾಳಿಗಳೆ (ಶ್ರೀರಾಮಾ, ೪೪೦-೧೩೧). 
[ ದೀಪ್ಯ + ಆಳ್ಕಿ (ಎಆಲ್ಕಿ ] 


ದೀಪಾಳಿಗೆ 


ದೀಪಾಳಿಗೆ, ದೀವಳಿಗೆ, ದೀವಾಳಿಗೆ, ದೀಹಳಿಗೆ (ನಾ). ೧. ಎ ದೀಪಾವಳಿ 
೧: “ದೀವಳಿಗೆ (ದೀಪಾಳಿಗೆ, ದೀವಾಳಿಗೆ) -ದೀಪಾವಲಿಕಾ ಎ ದೀಪಮಾಲೆ” 
(ತದೃಕೋ. ೧೯). ೨. ಎ ದೀಪಾವಳಿ ೨: ಗಾಣವೆಯಿಲಿಗೆ, ಕೊಣ್ಣೆ 
ಮುಟ್ಟಿಗೆ ಪಡಿಯಳೆ ಯಜ್ಞದಲೊನ್ನು ಗದ್ಮಾಣ . . ,. ಅಯ್ದು ಪಣಂ 
ಮದುವೆಯಲೆರಡು ಪಣಂ ಮಣಿಯಲೊನ್ನು ಪಣಂ ಬಾದುಬೆ ಕಾರಪುಣ್ನಮಿ 
ದೀಪಾಳಿಗೆ ಮೂಜು ಪರ್ವ್ವದೊಳಂ ಪ್ರತ್ಯೇಕವೊನ್ನು ಗದ್ಯಾಣ (ಎಇ. ಸಸ, 
೬-೩೫ ; 1012); ಆವಳಿಕೆಗೆ_ದೀಪಾವಳಿಕಾ ಎ ದೀಪಾಳಿಗೆ (ಕಮದ. ೨೯೩ 
ಪ್ರಯೋ), ದೀವಳಿಗೆ: ೧. ಮೇಲಿನ "ತದ್ಭಕೋ' ಪ್ರಯೋಗವನ್ನು 
ನೋಡಿ. ೨. ಕುಂಟಣಿಯ ಕೂರ್ಮೆಯಂತೆ ಪಶುವಿನ ಕರೆಹದಂತೆ ದೀವಳಿಗೆ 
ಯೂಟದಂತೆ , . . ಕಡೆಯೊಳ್‌ ಪೇಸುಪಥಮುಮಶೋಭೆಯುಮವಾಾಗದೆ 
ಪೋಗದು (ಧರ್ಮಾಮ್ಮ. ೭-೧೨೨) ; ಹರಿಯ ಲೆಂಕರುಗಳಿಂಡೆಯ ಹಬ್ಬ 
ವೆಂದಾಡುವರು ಬಹಳ ದೀಪಗಳನಳ್ತಿಯಿಂದಂ ಬೆಳಗುತಿರಲು ದೀವಳಿಗೆ 
ಯಾದುದು ಕಣಾ (ವೀಶ್ಕಿಪು ೩-೧೧-೧೬) ; ಉಂಡದ್ದೇ ಉಗಾದಿ ಮಿಂದದ್ದೇ 
ದೀವಳಿಗೆ (ಗಾದ). ೩. ಹಬ್ಬ; ಪರ್ವ; ಉತ್ಸವ: ಓಪಳೆ ಕೂರ್ಮೆ 
ಗೆಟ್ಟೆನಗೆ ನೀನೇನಾನುಮೊಂದೇವಮಂ ಮನದೊಳ್‌ ಮಾಡಿದೊಡಂದೆ 
ದೀವಳಿಗೆಯಂ ಮಾನಾಮಿಯಂ ಮಾಡೆನೇ (ಪಂಥಾ, ೪-೩). ದೀವಾಳಿಗೆ: 
೧. ದೀವಳಿಗೆ, ದೀವಾಳಿಗೆ. ಉಭಯತ್ರಾಪಿ ದೀಪಾವಳಿಕಾ (ಕಜ್ಮಾನು, 
೩೬೮ ವ್ಯಾವ್ಯಾ). ದೀಹಳಿಗೆ. 

ದೀವಳಿಗೆಯ ಕಟ್ಟಲೆ - ದೀಪಾವಳೀ ಅಮಾವಾಸ್ಯೆ : ದೀವಳಿಗೆಯ 
ಕಟ್ತಿಲೆಯೊಳ್‌ ದೀವಿಗೆಗಳು ಬೆಳಪ ತೆಟದೆ ಕಲಿಕಾಲದೆ ಮಿಥ್ಯಾವುತ 
ತಮಿಸ್ರರಪ್ಪ ಜನಾವಳಿಗಳ ನಡುವೆ ಬೆಳಗುತಿರ್ಪರ್ಜೈನರ್‌ (ಸಮಪ, ೬-೮೮). 
ದೀವಳಿಗೆಯ ಪರ್ಬ, ದೀವಳಿಗೆ ಹಬ್ಬ, ದೀಹಳಿಗೆಯ ಹಬ್ಬ ಎ ದೀಪಾವಳಿ 
ವಿ: ದೀವಳಿಗೆಯ ಪರ್ಬದಂದು ಸೊಡರ್ವತ್ತಿಸುವ ನೆವದೊಳ* ನಮಗ 
ಪಾಯಮಂ ಬಗೆವರಕ್ಕು ಮೆಂದಜಿಕಿದು (ಬಂಹರಿ, ೧೦-೩೯ ವ): ಗಂಗೇಗೌರೀ 
ಹಬ್ಬ ಮುಂದೆ ದೀವಳಿಗೆ ಹಬ್ಬ ಎಂದೀಗೆ ಬಂದೀತೆ ಶಿವರಾತ್ರಿ (ನನ್ನೂರು. 
೪೦) ; ಭೋಜನ ಕಾಣಿಕೆ ದೀಹಳಿಗೆಯ ಹಬ್ಬಕೆ (ಸೌಇಎ. ೧೯೩೨, ಉಡುಪ. 
೨೮೨-೧೫ ; 1482), ದೀವಳಿಗೆಯ ಪರ್ವ - ದೀಪಾವಳಿ ೨ : ದೀವಳಿಗೆಯ 
ಪರ್ವದನ್ನು (ಹೈಆರಿ. ೧೯೩೬, ೨೬-೨೯ ; 872). 

[ <ಸಂ. ದೀಪಾವಲಿಕಾ ] 

ದೀಪಿಕಾಂಕುರ (ನಾ). ಸೊಡರಿನ ಕುಡಿ, _ ತುದಿ : ನಾಡೆ ಪೊದಳ್ದು 
ನೀಳ್ದವರ ಸುಯ್ಗ ಳ ಗಾಳಿಯೊಳೊಯ್ಯನೊಯ್ಯನಳ್ಳಾಡುವುದಾಯ್ತು 
ತತ್ಸುರತಮಂದಿರದುಜ್ವಳ ದೀಪಿಕಾಂಕುರಂ (ಪಂಪಥಾ, ೩-94), [ಸಂ.] 
ದೀಪಿಕಾಗೃಹ (ನಾ). ಗಂಹೆ (?) : ಪರಮ ಯೋಗೀಂದ್ರಾ ಪರ್ವತದ 
ಶಿಖರಾಗ್ರದೊಳಗೊಂದು ದೀಪಿಕಾಗೃಹದಲ್ಲಿ ಚಿರಕಾಲವಿರ್ದು (ಸಾರಂಗ. 
೩೧). [ಸಂ.) 
ದೀಪಿಕೆ (ನಾ). ೧. ಸೊಡರು ; ದೀವಿಗೆ: ನೋಡಿ ನಾಣ್ಚಿ ತಲೆಯಂ ತೆಗೆ 
ವಂತಿರೆ ಪಾತ್ರಮಧ್ಯದೆ ಳ್‌ ತೆಗೆದುಡುಗಿರ್ದುವೊಳ್ಗುಡಿಗಳಂ ರತದೀಪಿಕೆ 
ಗಳ್‌ ನಿಶಾಂತದೊಳ" (ಲೀ೮ಾವ. ೩-೧೮); ನಿನ್ನ ಕಟೂಕ್ತಿ ಮಂತ್ರಮೆನಗೆಚ್ಚ 
ಶರಾವಳಿ ಪುಷ್ಪಸಂಚಯಂ ನಿನ್ನ ಸರೋಷವೀಕ್ಷಣದ ದೀಧಿತಿ ದೀಪಿಕೆ 
ಯರ್ಚನೋಚಿತಂ (ಕಬಶಂ, ೫-೪೧). ೨. ಬೆಳಕು; ಕಾಂತಿ; ಪ್ರಕಾಶ. 
೩. (ಆಲಂ) ಮಾರ್ಗದರ್ಶಿಕೆ; ವ್ಯಾಖ್ಯಾನ ರೂಪವಾದ ವಿವರಣ 
ಗ್ರಂಥ; ಟೀಕಾಗ್ರಂಥ : ದೊಡ್ಡಬೆಲೆ ಲಕ್ಷ್ಮಿನರಸಿಂಹಾಚಾರ್ಯನಿಂ 
ರಚಿತಮಾದ ಪಂಪಭಾರತ ದೀಪಿಕೆಯೆಂಬ ಟೀಕೆಯೊಳ್‌ ಚತುರ್ದಶಾಶ್ವಾಸಂ 
ಸಂಪೂರ್ಣಂ (ಪಂಪದೀ. ೫೭೯). [ಸಂ. ದೀಪಿಕಾ] 
ದೀಪಿತ (ಗಂ). ೧. ಪ್ರಕಾಶಗೊಳಿಸಿದ ; ಸ್ಪಷ್ಟವಾಗಿ ತಿಳಿಸಿದ : ಅಕ್ಷಯದ 
ಧರ್ಮಾರ್ಥಕಾಮವಿಮೋಕ್ಷ ದೀಪಿತ ಮಾರ್ಗಸಂತತ ಲಕ್ಷಣ ಸ್ಮಾಪಿತ 


೩೯೪೫ 


10 


13 


66 


ದೀಪ್ತ 


ಸಮುನ್ನತಮಹಿತಸಿತಕೀರ್ತಿ (ಬಸಪು, ೪೬-೩). ೨. ರೇಗಿದ ; ಉದ್ರೇಕ 
ಗೊಂಡ : ಕೋಪದೀಪಿತರೂಪನಾಗಿಯುಮಾಪತಿಪ್ರತಿಮಂ ಪ್ರತಾಪಾ 
ಟೋಪದಿಂದಿಂತೆಂದನು (ಬಸಫು. ೩೪-3), [ಂ.] 


ದೀಪಿಸು (ಕ್ರಿ). ೧. ಹೊಳೆ; ಪ್ರಕಾಶಿಸು: ಅವಿಚಲನದನುವೆ ಮನ 


ವಾದುದೋ ಘನ ಕಾತರವೆ ಕರಂ ಕಣ್ಣಳಾದುವೊ ಸಾತ್ವಿ ಕವೆ ದೀಪಿಸುವ 
ತೊಡಿಗೆಯಾದುದೋಯೆನೆ ಪರವಶೀಭೂತನಾಗಿ (ಪದ್ಮರಾ. ೩-೩೬) ; ತಾರಾ 
ಪಥವನಳ್ಳಿಅ*ವ ಕನಕಕಳಶಂಗಳಿಂ ದೀಪಿಸುತೆ . . , ದಿವ್ಮಲಿಂಗನಾಲಯ 
ವೆಸೆದುದು (ಸಿದ್ಧೇಪು. ೨-೨೩) ; ರಾಜೇಂದ್ರನಾಸ್ಥಾನದಲ್ಲಿ ದಿನಕರನಂದದಿಂ 
ದೀಪಿಸುತ್ತಿರುವ ನವರತ್ನ ಸಿಂಹಾಸನಾರೂಢನಾಗಿ (ಸಇಗಂಿ, ೪-೪). 
೨. ಪ್ರಕಾಶಗೊಳಿಸು; ಸ್ಪಷ್ಟವಾಗಿ ತಿಳಿಯುವಂತೆ ಮಾಡು: 
ಒಂದೊಂದು ಉಪಮೆ ಉಪಮಾನದ ಸ್ಥಿತಿ ವಿಶೇಷವನ್ನು ದೀಪಿಸುವಾಗ 
ನಯಸೇನನ ಈ ಸಾದೃಶ್ಯಲಕ್ಷ್ಮಿ ತನ್ನೆಲ್ಲ ಬೆಡಗಿನಿಂದ ಸುಳಿಯುತ್ತಾಳೆ 
(ತವನಿ. ೯೨). [ದೀಪನ +೬ - ಇಸ್ಯು 


ದೀಪು "ದೀಪ್ಮ' ನೋ. 
ದೀಪುತ, ದಿಪುತ (ಗು). ಹೊಳೆಯಂವ ; ಪ್ರಕಾಶಿಸಂವ ; ತೇಜಸ್ಸಿನಿಂದ 


ಕೂಡಿದ : ಕೀರ್ತಿ ಅಪಕೀರ್ತಿ ನಿನ್ನದು ಕಾಣೊ ದೀಪುತಮೂರ್ತಿ ವಿಜಯ 
ವಿಠಲ ಎನ್ನಾಳುವ ಸ್ವಾಮಿ (ಮೋಕ್ಷದೀ. ೧೧-೮). ದಿಪುತ : ಚಪಲನಯನ 
ತಿಮ್ಮ ವಿಜಯವಿಠ್ಮಲ ಸದಾ ದಿಪುತನಾಗಿ ತನ್ನ ಭಕ್ತರ್ಗೆ ಭಜಕರಿಗೆ ಪೊಳೆವನು 
(ತೀರ್ಥಮ, ೯೦) ; ತಪನಾಬ್ವವಂಶದಲಿ ದಿಪುತರಾದವರನೆ ಕೃಪವನಧಿ 
ಹರಿವೊಲಿವಾ (ವಿಪಕೀ. ೨ ಪಲ್ಲವಿ). [ ಎಸಂ. ದೀಪ] 


ದೀಪೋತ್ಸವ (ನಾ). ಸಾಲಂ ಸಾಲಾಗಿ ದೀವಿಗೆಗಳನ್ನು ಬೆಳಗಿಸಿ 


ಮಾಡಂವ ಉತ್ಸವ : ಹೂದಿಂಗಳ್ಳಿತರಲ್ಕೊಸಗೆಯಿಂ ಬನದೇವಿ 
ದೀಪೋತ್ಸವಂಗೈವಳ್‌ (ಶ್ರೀರಾಮಾ, ೧೪೦-೪೦೯೪) ; ಆ ರಾತ್ರಿ ನಿಮ್ಮ 
ಮನೆಯಲ್ಲಿ ದೀಪೋತ್ಸವ (ಹೊಸಕ್ತಿ, ೭) ; ಅವರ ಕಚೇರಿಗಳಿಂದರೆ ಕೀರ್ತಿಯ 
ದೀಪೋತ್ಸವಗಳಂತಿದ್ದುವು (ಸಂಗೀತ. ೨೬). [ ದೀಪ್ಯ * ಉತ್ಸವ] 


ದೀಪ್ತ (ಗಂ). ೧. ಪ್ರಕಾಶಮಾನವಾದ ; ಹೊಳೆಯಂವ : ಬಳಿಕ 


ಯೋಜನಗಂಧಿಯಲಿ ಮಕ್ಕಳುಗಳವತರಿಸಿದರು ದೀಪ್ತಜ್ವಲನತೇಜರು 
ಕಲ್ಪಭೂಜರು ಹಿಮಕರಾನ್ವಯಕೆ (ಕುವ್ಯಾಆ. ೨-೩೦). ೨. ಉರಿಯುವ; 
ಜ್ವಲಿಸುವ. "ದೀಪ್ತತಪ', "ದೀಪ್ತಶಿಖರ' ಪರಾ. ೩. ಉರಿಯುವಂತೆ 
ಮಾಡಿದ; ಹೊತ್ತಿಸಿದ. (ನಾ). ೪. ಹೊಳಪಿನಿಂದ ಕೂಡಿದುದಂ ; 
ಕಾಂತಿಯುತವಾದಂದಂ : ಅದೆಲ್ಲವೂ ಈ ದರ್ಶನದಿಂದ ದೀಪ್ತವಾಗಿರು 
ತ್ತದೆ (ಸೌಂದಸೆ. ೪೦) ; ಪ್ರತಿಭೆಯಿಂದ ದೀಪ್ತವಾದ ಕಾವ್ಕವ್ಯಾಪಾರದ 
ಉಳಿವಿಗೆ ಇವು ಮುಖ್ಯವಾಗಿ ಬೇಕು (ಕಾವ್ಯಕು. ೧೨). ೫. ಹಗಲಂ ; 
ಬೆಳಕು: ಧಾರುಣಿ ನಡುಗುವುದಂ ಘೊಳ್ಳೆನಲ್ಹೀಪ್ತದೊಳ್ಳಳ್ಳುಗಳೂಳು 
ತ್ತಿರ್ಪುದಂ ಕಂಡು ತಮ್ಮೊಳ್ಬಗೆದರ್‌ ನೈಮಿತ್ತಿಕರ್ನಾಳಿನ 
ಕದನದೊಳಕ್ಕುಂ ದಶಾಸ್ಯಂಗಪಾಯಂ (ಪಂರಾಮಾ, ೧೪-೦೨೨). 
೬. ಕಾವಿಂಕ, ಯೋಗಜ, ಅಚಿಂತ್ಯ ಕಾರಣ, ಅಜಿತ, ದೀಪ್ತ, 
ಸೂಕ್ಷ್ಮ, ಸಾಹಸ್ರ, ಅಂಶುರ್ಮಾ, ಸಂಪ್ರಭೇದ, ವಿಜಯ, ನಿಶ್ವಾಸ, 
ಸ್ವಾಯುಭುವ, ಅನಲ, ವೀರ, ರೌರವ, ಮಕುಟ, ವಿವಂಲ, 
ಚಂದ್ರಜ್ಞಾನ, ಬಿಂಬ, ಪ್ರೋದ್ಗೀತ, ಲಲಿತ, ಸಿದ್ಧ, ಸಂತಾನ, 
ಶರ್ವ, ಪಾನಮೇಶ್ವರ, ಕಿರಣ, ವಾತುಲಗಳಿಂಬ ಇಪ್ಪತ್ತೆಂಟು 
ಬಗೆಯ ಶೈವಾಗವಂಗಳಲ್ಲಿ ಒಂದಂ : ಕಾಮಿಕ . . . ಅಜಿತ, ದೀಪ್ತ, 
ಸೂಕ್ಷ್ಮ. . . ವಾತುಲಗಳೆಂಬ ಇಪ್ಪತ್ತೆಂಟು ಶಿವಾಗಮಗಳು (ಭಾರದ, 
೭೨). "ಕಾಮಿಕ' ಪರಾ. ೭. ಪೂರ್ವದಿಕ್ಕು: ಮರಸರ್ಪಂ ಮೂಡೆ 
ಮೂಡಲ್‌ ನೃಪತಿಗೆ ಪಡುವಲ್‌ ಮರ್ತ್ಶವರ್ಗಕ್ಕೆ ತೆಂಕಲ್‌" ಧರಣೀ 
ಭೃದ್ಧಂಡನಾಥುಗ್ರಣಿಗೆ ಬಡಗಲಂತಾ ಪುರೋಧಂಗಪಾಯಂ ದೊರೆ 


ದೀಪ್ತತಪ 


ಕೊಳ್ಳುಂ ಸುತ್ತಲುಂ ತೋಟ್‌ದೆೊಡೆ ಜನಪಗಂ ನಾಡೆಯುಂ ಭೀತಿಯೆತ್ತಂ 
ಪಿರಿದಕ್ಕುಂ ಶಾಂತದೊಳ್‌ ತೋರ್ಪೊಡೆ ನೃಪತಿಜಯಂ ದೀಪ್ತದೊಳ್‌ | 
ಭೂಪನಾಶಂ (ಲೋಕೋಪ. ೪-90). "ದೀಪ್ತದಿಕ್ಕು' (ರಯೋಕೋಪ. ಟೀಕೆ). ! 
[ಸಂ.] 

ದೀಪ್ತತಪ (ನಾ). [ಜೈನ] ಶರೀರದಲ್ಲಿ ಕಾಂತಿ ಹೆಚ್ಚುವಿಕೆ; ತಪಸ್ಸಿ 
ನಿಂದ ಯೋಗಿಗಳಿಗೆ ಉಂಟಾಗುವ ಖದ್ದಿ ಗಳಲ್ಲಿ ಒಂದಂ; p ಇದ 
ರಿಂದ ಯೋಗಿಗೆ ಮನಸ್ಸು, ವಾಕ್ಕು, ಕಾಯಗಳು ಬಲಗೊಂಡು, 
ಸೂರ್ಯನಿಗೆ ಸಮಾನವಾದ ಪ್ರಕಾಶ, ಅಂದರೆ ಶರೀರಕಾಂತಿ 
ಯಂಟಾಗುತ್ತದೆ: ಫೊಂಪುಟಿಮೋಯ್ತು ದೀಪ್ತತಪಮೆಂಬಿನಮರ್ಕಕರಂ 
ಗಳತ್ತಮಿತ್ತಂ ಪುದಿದುಷ್ಣ ರಶ್ಮಿ ಪುರುಷಾಕೃತಿಯಂತಿರೆ . 
ತಂ[ದುದಂ]ದು ಬರ್ದೊಂ _ಪರೆದಿರ್ದವೋಲ್‌ ಮುನಿಗೆ ಕಲೆಲೆ 
ಬಲ್ಲೆಲೆಯಂ ನಿದಾಘದೊಳ್‌ (ಇಾತಿಪು. ೯-೦೦೮) ; ಶರೀರದ ಕಾಂತಿ 
ಪೆರ್ಚುವುದುಂ ದೀಪ್ತತಪಮೆಂಬುದುರಿ (ಶ್ರಾವಕಾ, ೯೪-೨೨). 

[ ದೀಪ್ತ + ತಪ್ಪ 

ದೀಪ್ತಶಿಖರೆ (ನಾ). ಉರಿಯಂವ ಶಿಖರ: ಅಪರಜಲಧಿಯೊಳುರಿವ 
ವಡಬನ ದೀಪ್ರಶಿಖರೆದೊಳೆಅಗುವಂತೆ ಪತಂಗಮಂಡಲವಿಳಿದುದಂಬರೆವ 
(ಕುವ್ಯಾದ್ರೋ. ೩-೭೦). [ ದೀಪ್ತ + ಶಿಖರ] 

ದೀಪ್ತಶಿಖೆ (ನಾ). ಉರಿಯಂವ ದೀಪದ ಕುಡಿ,_ ಶಿಖೆ: ಮನುಷ್ಯತ್ವದ 
ಗಭೀರತಮ ಆಕಾಂಕ್ಷೆಯ ದೀಪ್ಪಶಿಖೆಯ ಸಮ್ಮುಖದಲ್ಲಿ ಯಾವನನ್ನು 
ಅವನು ಅಂದು: ಕಾಣುತ್ತಿರುವನೋ ಆತನು ನರೋತ್ತೆಮನು (ನಿಬಂಧ. 


1, ೪. [ದೀಪ್ತ * ಶಿಖೆ) 
ದೀಪ್ತಾಗಮ (ನಾ).2ದೀಪ್ತ ೬ : ಮತ್ತಮಾ ಸಿದ್ಧಾಂತಭೇದಂಗಳಾವಾವ 
ವೆಂದೊಡೆ ಕಾಮಿಕಾಗಮ . , , ದೀಪ್ತಾಗಮ ಸೂಕ್ಷ್ಕಾಗಮ ವಾತೂ 


ಲಾಗಮವೆಂಬವಿಪ್ಪತ್ತೆಂಟು ದಿವ್ಯಾಗಮಗಳಕ್ಕು (ವಿವೇಕ. ೬೮). "ಕಾಮಿ 
ಕಾಗವಂ' ಪರಾ, [ದೀಪ್ತ +೬ ಆಗಮ] 
ದೀಪ್ತಿ (ನಾ). ೧. ಪ್ರಕಾಶ ; ಬೆಳಕು; ಹೊಳಪು; ಕಾಂತಿ: “ವರ್ಚಃ 
. * ದೀಪ್ತಿಃ . ಪ್ರಭಾ, ರಶ್ಮಿಃ - ಈ ೧೧ ದೀಪ್ತಿ” (ಹಲಾಯು. 
೧೨-೬೫) ; ವಿನಮ್ರಕ್ಷಿತಿಚಕ್ರುಂ ದೀಪದೀಷ್ತಿಪ್ರಶಿಹತದಿನಕೃಚ್ಚಕ್ರ ತೀವ್ರಾಂಶು 
ಚಕ್ರಂ ಇರ್ದತ್ತೊಳಪುಗದೆ ಪುರೋಪಾಂತದೊಳ್‌ ಚಕ್ರರತ್ನಂ 
(ಆದಿಪು. ೦೪-೩) ; ನುಡಿದರೆ: ಮುತ್ತಿನ ಹಾರದಂತಿರಬೇಕು ನುಡಿದರೆ 
ವಾಾಣಿಕ್ಕದ ದೀಪ್ತಿಯಂತಿರಬೇಕು (ಬಸವ. 605) ; ದೀಪಕ್ಕೆ ದೀಪ್ರಿಗೆ 
ಭೇದವುಂಟೇ ಅಯ್ಯಾ (ಮಹಾದೇ. ಬ. ೭೬೩-೧೮೧) : ದೀಪ್ತಿಯನುಳಿದುವು 
ಭಗಣಂ ಸುಪ್ತಜನಂ ನಿದ್ರೆದಿಳಿದುದಿದೆ ಕೋಕಂ ತನ್ನಾಪ್ರನನಟಸುತ್ತಿರುಳ 
ಸಮಾಪ್ತಿ ಕರಂ ಹತ್ತೆ ಸಾರ್ದುದು (ಗಿರಿಕ. ೪-೧೬೦). ೨. ದೀವಿಗೆ; ದೀಪ: 
“ಆ ದೀವಿಗೆ ಜ್ಯೋತಿ ದೀಪ್ತಿ ಗೃಹಭಾನುವಕ್ಕು” (ಮಂಗರಾ. ೬೦-೧೮) ; 
ಜೀವಂ ತೊಲಗಿದೊಡಲಿಂಗೆ ತೈಲವಿಂಗಿದ ದೀಪ್ರಿಗುದಕವಟತ ಘನತಟಾಕಕ್ಕೆ 
... ನೆಟ್ಟನೆ ಜೋಡಿಯಾದುದಾ ಪುರಜನಂ ಪರಿಜನಂ ಜನಪತಿ ಹರಿಶ್ಚಂದ್ರ 
ನೆಲ್ಲವಂ ಮುನಿಗಿತ್ತರಣ್ಕಕ್ಕೆ ನಡೆವಾಗಲು (ಹಡಕಾ. ೯-೨೪). ೩. ಕಿರಣ; 
ಕದಿರು ; ರಶ್ಮಿ: “ಕರಮುಸ್ರಮಂಶು...ದೀಪ್ತಿ ಫೃಷ್ಟಿ... ಪ್ರದ್ಯೋತಮಾ 
ರಶ್ಮಿ (ಮಂಗರಾ. ೦೦-೩); ದಿನಕರನುದಯಿಸಲೊಡಮೇಂ ದಿನದೀಪ್ತಿ 
ಗಳೊಡನೆ ಬಂದು ನೆಲೆಸುವವೊಲ್‌ ಪ್ರಾಕ್ತನ ಜನ್ಮವಿದ್ಯೆಗಳ್‌ ಬಂದನಿತುಂ 
ನೆಲಸಿದವು ಸಕಲ ವಿದ್ಯಾನಿಧಿಯೊಳ್‌ (ಅಜಿಪು. ೩-೬೮). ೪. (ಸೆಳೆದಂ 
ಬಿಟ್ಟ ಬಾಣದ) ವೇಗ, -ತೀವ್ರತೆ : “ದೀಪ್ತಿಃ, ವೇಗಃ, ಶೀವ್ರತಾ - ಈ 
೩ ಅಂಬಿನ ವೇಗಂ” (ಹಲಾಯು. ೭೭-೩೦೬) : “ಅಂಬುಗಳ ವೇಗಮದು 
ದೀಪ್ತಿಯೆನಿಕುಂ” (ಮಂಗರಾ. 6೭-೩೩) : ಪ್ರಾಪ್ತರ ಕಳುಹಲೆದ್ದನು ತಾಯ 
ಮನೆಗತಿ ದೀಪ್ರಿಯೊಳಾ[ವಾಕಾ. ದೀಪ್ತ್ರದೊಳಾ] ನವಿರಾಜ (ಧರಣ. 


೩೯೪೬ 


20 


80 


$5 


ದೀರ್ಕ 


೩೭-೪೨). ೫. ಆಕಾಶದಿಂದ ಕೆಳಗೆ ಬೀಳುವ ತೇಜಃಪುಂಜ ವಸ್ತು; 
ಉಲ್ಕೆ: (8). ೬. [ಕಾವ್ಯವಿನಾ] ಸಹೃದಯನ ಮನಸ್ಸಿನಲ್ಲಿ ಉಂಟಾ 
ಗುವ ಭಾವವಿಸ್ತಾರ,-ವ್ಯಾಪಕತೆ,_ ಭಾವತೀವ್ರತೆ,-ಭಾವೋದ್ರೇಕ: 
ಕಾವ್ಯದಲ್ಲಿರುವ "ರೌದ್ರ' ಮೊದಲಾದ ರಸಗಳು ದೀಪ್ತಿಯನ್ನು ಹೆಚ್ಚಾಗಿ 
ಉಂಟು ಮಾಡುತ್ತವೆ (ಧ್ಮನ್ಕಾಲೋ. ೭೦): ಸಹೃದಯನ ಮನಸ್ಸಿನ ವಿಕಾಸ, 
ವಿಸ್ತಾರ, ಉಜ್ವಲತೆಗಳು ದೀಪ್ತಿಯೆನಿಸುತ್ತವೆ (ಧ್ಮನ್ಯಾಲೋ. ೭೧ ಅಡಿ). 
[ ಸಂ.] 

ದೀಪ್ರಿಕೆ (ನಾ). ದೀವಿಗೆ; ದೀಪ: ಗೃಹಸಮುಚಿತದೊಳ್‌ ತೊಳಗಿ 
ಬೆಳಗಿದುವು ದೀಪ್ತಿಕೆಗಳ್‌ (ಸೂಕ್ತಿಸು. ೮-೦೮೫). 0. ದೀಪ್ತಿಕಾ] 

ದೀಪ್ತಿದಾನಂಗೆಯ್‌ (ಕ್ರಿ). ಬೆಳಕನ್ನು ನೀಡಂ,-ಕೊಡಂ: ದೀಪಮಿನ್ನೊಂದು 
ದೀಪಕೆ ದೀಪ್ರಿದಾನಂಗೆಯ್ದುದೆನೆ (ಶ್ರೀರಾಮಾ. ೫೮೯-೦೪೯). 

(ದೀಪ್ತಿ + ದಾನ + ಕೆಯ್ಮ? 

ದೀಪ್ತಿನ್ಯಾಯ (ನಾ). ಒಂದಂ ಬಗೆಯ ನ್ಯಾಯ; p ನಾಟಕದಲ್ಲಿ 
ಶೃಂಗಾರಾದಿ ರಸಗಳನ್ನು ಉದ್ದೀಪನ (ಪರಿಪೋಷ)ಗೊಳಿಸುವ 
ವಸಂತಖಂತಂ, ಚಂದ್ರೋದಯ ಮೊದಲಾದ ಉದ್ದೀಪನ 
ವಿಭಾವಗಳಂತೆ ಒಂದು ವಿಷಯವನ್ನೂ ಉದ್ದೀಪಿಸುವ ನ್ಯಾಯ: 
ಆಯಿತೆಮ್ಮವತಾರವೀ ರಾಮಾಯಣದ ನಾಟಕಕೆ ದೀಪ್ತಿನ್ಯಾಯದವೊಲ್‌ 
(ತೊರರಾ. ೦-೦೭-೧೬). [ ದೀಪ್ತಿ ೬ ನ್ಯಾಯ 

ದೀಷ್ತಿಮಂತ (ಗಂ). ಕಾಂತಿಯಿಂದೊಡಗೂಡಿದ; ಪ್ರಜ್ವಲಿಸುವ : ಅವನ 
ದೀಪ್ತಿಮಂತವಾದ ಮಿಂಚಿನಂಥ ಆತ್ಮವನ್ನು ನನ್ನಲ್ಲಿ ಹಿಡಿದಿಡುವುದು 
ಶಕ್ಕವೇ (ಮುಕ್ತಿ. ೯). 1 ಸಂ. ದೀಪ್ರಿಮತ್‌] 

ದೀಪ್ರೌಪಧಿ (ನಾ). ತೀಕ್ಷ್ಣವಾದ ಔಷಧಿ; ಹೆಚ್ಚು ಪರಿಣಾಮನ್ನುಂಟಂ 
ಮಾಡುವ ಔಷಧಿ: ಆ ಪ್ರಸ್ತಾವದೊಳ್‌ ಫಲಪಾಕವಿರಾಮಂಗಳಪ್ಪ 
ಗರ್ಭಷಷ್ಮಿವ್ರೀಹಿಯವಗೋಧೂಮಾದಿ ಮಹೌಷಧಿಗಳುಂ ಶಿಲಾತಸೀ 
ಕುಸುಂಭಾದಿ ದೀಪ್ತೌ[ಪಾಕಾಂ. ಪ್ರೌ]ಷಧಿಗಳುಂ ಯಾವನಾಳ ಕಂಗು ಕೋದ್ರ 
ವಾದಿ ಸರ್ವೌಪಧಿಗಳುಂ (ಅದಿಪು. 6-೬೧ ವ). [ದೀಪ್ತ * ಔಷಧಿ] 

ದೀಪ್ಯ (ನಾ). ೧. ನೀರಂಹಿಪ್ಪಲಿ. ೨. ಓಮ: ವಾದಕ್ಕಿ. ೩, ಜೀರಿಗೆ. 

[ ಸಂ.] 

ದೀಪು (ಗಂ). ೧. ಹೊಳೆಯಂವ ; ಪ್ರಕಾಶಿಸುವ: ಧೂಪ ಧೂಮಾ 
ಮೋದಿತಾಭ್ಯಂತರದೊಳಲಘುತರ ವಿಳಸದರುಣಮಣಿ ದೀಪ್ರ ದೀಪಾಂ 
ಕುರದೆೊಳಮರನರವಿಮಾನಾಪಹಾಸವಾಸಗೃಹೆದೊಳ್‌ , , , ಆತ್ಮೀಯ 
ಪ್ರಾಣೇಶ್ವರಿ ಸಹಿತಂ ಸುಖಸುಪ್ತನಾಗಿ (ಎರ್ಧಮಾ. 8-೨ ವ). ವಿ. ತೀವ್ರ 
ವಾದ ; ಉಜ್ವಲವಾದ : ಹರಿ ಹರ ಹಿರಣ್ಯಗರ್ಭರನುರವಣೆಯಿಂ ಗೆಲ್ಲ 
ಕಾಮನಂ ದೀಪ್ರತಪೋಭರದಿಂದುರಿಪಿದರೆನೆ ಬಿತ್ತರಿಸದರಾರ್‌ ವೀರಣಂದಿ 
ಸೈದ್ಧಾಂತಿಕರಂ (ಪಂಂಕಿಮಾ. ೧-೨೭); ದೀಪ್ರಸುವರ್ಣವಪ್ರವಿಪುಳಪ್ರಭೆ 
ಗಳ್‌ ಬಳೆದುಂಟುಮಾಡೆ ಸೂರ್ಯಪ್ರಭೆಯುಕ್ಕಿದುಕ್ಯನಿರುಳುಂ ಪಗಲುಂ 

. ಶುಭ್ರಸೌಧ ಪ್ರಭೆಗಳ್‌ ಶಶಿಪ್ರಭೆಯ ಮಾಡಿದ ಮಾಟಮನುಂಟು 

ಮಾಡೆ (ಅರ್ಧನೇ. ೨-೭೪). (ನಾ). ೩. ಪ್ರಕಾಶಮಾನವಾದಂದು ; 
ಕಾಂತಿಯುತವಾದಂದಂ : ಪರಿಖಾತ್ರಿತಯಕ್ಕೆ ಚತುಕ್ಕರಾಸನಾಂತರದೆ 
ಸುರಶರಾಸನಭಾಭಾಸುರಮೊಪ್ಪಿ  ತೋಟುಗುಂ ಪಂಚರತ್ನಪಾಂಶೂಚ್ಚ 
ದೀಪ್ತಿದೀಪುಂ ವಪ್ರಂ (ಅದಿಪು. ೬-೧೦೩). ೪. ಬೆಂಕಿ; ಅಗ್ನಿ. [ ಸಂ. 

ದೀರ್ಕ (ನಾ). ಒಂದಂ ಬಗೆಯ ಹಣ್ಣು : ಹಲಸಿನಹಣ್ಣೋ ದೀರ್ಕನ 
ಹೆಣ್ಣೋ ಮಾವಿನಹಣ್ಣೋ  ಕಲ್ಲುಸಂಪಿಗೆಹಣ್ಣೋ ಕುಯ್ಯುವುದು, 
ಉರುಳು ಒಡ್ಡಿ ಹುಂಡುಕೋಳಿ . . , ಹಿಡಿಯುವುದು, ಮೊದಲಾದ ... 
ಸಾಹಸಗಳಲ್ಲಿ ತಿಮ್ಮಪ್ಪ ಅಣ್ಣನೊಡನೆ ಭಾಗಿಯಾಗಿ ಸಂತೋಷಪಟ್ಟಿದ್ದನು 

[?) 


(ಮರೆಮ. ೫೬೩). 


ದೀರ್ಥ 


ದೀರ್ಫ (ಗು). ೧. ಉದ್ದವಾದ ; ನೀಳವಾದ. "ದೀರ್ಫ್ಥಕೇಶ' ಪರಾ. 
(ನಾ). ೨. ನೀಳವಾದಂದು ; ಉದ್ದವಾದಂದಂ ; ಲಂಬವಾದಂದು : 
“ಸಮುದಗ್ರಮುನ್ನತಂ ತುಂಗಮುಚ್ಛ್ರತಂ ಪ್ರಾಂಶು ದೀರ್ಥಮುಚ್ಚಂ" 
(ವಸ್ತುಕೋ. ೧೦೪-೩೭) ; “ದೀರ್ಫವಪಾಯತಂ ನೀಳಕ್ಕೆ ಪೆಸರೆನಿಕ್ಕುಂ” 
(ಮಂಗರಾ. ೧೩೨-೨೪). ೩. [ವ್ಯಾಕ] ಉಚ್ಚಾರಣೆಗೆ ಎರಡು ಹಪ್ರಸ್ವಾಕ್ಷರ 
ಗಳಷ್ಟು ಕಾಲವನ್ನು ತೆಗೆದಂಕೊಳ್ಳುವ ಸ್ವರ ಮತ್ತೂ ಅಂಥ ಸ್ಮರ 
ಸಹಿತವಾದ ವ್ಯಂಜನ : ಗಜ ದೀರ್ಥಂ ಬಿಂದು ವೃಷಭ ವೆಂ£ ವ್ಯಂ 3 ಜನ 


ಶರಭಂ (ಛಂದೋಂಲು. ೦-೪೬ ಅಡಿಟ) ; ಸ್ವರ ಸಂಜ್ಞಿಕಂಗಳಮರ್ದೊಂದಿರೆ 
ಮುಂದೆ ವಿಕಲ್ಪದಿಂ ದ್ವಿತೀಯೆಗೆ ದೀರ್ಫಂ ದೊರೆಕೊಳ್ಳು ಮೆಲ್ಲಿಯಾನುಂ 


ಪುರಾತನೋಕ್ತಿಗಳಂತದಲ್ಲಿ ಯಥೇಷ್ಟಂ (ಕಾವ್ಶಾವ. ೧೩೪): . ಕ್ರಮದಿಂ 
ಹ್ರಸ್ವಕ್ಕಂ ಹ್ರಸ್ತಮೊದವೆ ದೀರ್ಫಕ್ಕೆ ದೀರ್ಫಮೊದವೆ ತಗುಳ್ಳುಂ 
ಸಮಸಂದಾ ಯುಗಳಂಗಳೊಳ ಸವರ್ಣವಿಧಾನಂ (ಶಮದ. ೭) : 
ವಿದಿತ ಸಮಾನಂಗಳ ಪೂರ್ವದಕ್ಕರಂ ಹ್ರಸ್ವಮದಜ ಪರದಕ್ಕರಮಂತದು 
ದೀರ್ಥಂ (ಕಮದ. ೯); ಸ್ವರಗಳಲ್ಲಿ ಹ್ರಸ್ವ ವೆಂದೂ, ದೀರ್ಫವೆಂದೂ ಎರಡು 
ಎಧ (ಕಣ್ಣಾದ. 9). ೪. [ಛಂದ] ಉಚ್ಚಾರಣೆಯಲ್ಲಿ ಎರಡು ಮಾತ್ರೆಗಳ 
ಕಾಲವನ್ನು ತೆಗೆದುಕೊಳ್ಳುವ ಅಕ್ಷರ; ಗುರು (-) : ಉಚ್ಚಾರಣೆ 
ಯಲ್ಲಿ ಎರಡು ಮಾತ್ರಾಕಾಲ: ತಗಲುವಂಥದು ದೀರ್ಫ (ಸಂಶೋಧ. ೦೦೩). 
೫. [ಸಂಗೀತ] ಇಪ್ಪತ್ತೆರಡು ವಿಧವಾದ ಶ್ರುತಿಗವಂಕಗಳಲ್ಲಿ ಒಂದಂ: 
ಸ್ಫುರಿತ ಪ್ರಮಿತ ದೀರ್ಫ್ಥ ಲಲಿತ . .. ಕೋಮಲವೆಂಬ ಇಪ್ಪತ್ತೆರಡೇ 
ಶ್ರುತಿಗಮಕಗಳೆಂತಲುಂ (ವಿವೇಕ. ೨೪6). 'ಶಂ್ರತಿ' ಪರಾ. ೬. [ಸಂಗೀತ] 
(?) : ಆ ರಾಗಂಗಳಂ ಪಾಡುವಲ್ಲಿ ಗ್ರಾಮವರ್ಜ್ಯಂಗಳಂ ತೊಅಕಿದು 
ಜನ್ಮಜನಕಂಗಳಂ ಬಳ್ಳಿಗೊಳಿಸಿ .. . ಮಂದ್ರ ಮಧ್ಯ ವೇಗ ಕುಂಚನ 
ಉಚ್ಚರಾನನ ಸ್ತಂಭನ ದೀರ್ಫಭೇದಗಳಿಂ ರವವಿಕಲ್ಪಗಳಂ ತೋರ 
(ವಿವೇಕ. ೨೩೨). 
ದೀರ್ಥವಾಗು - ದೊಡ್ಡದಾಗು ; ಉದ್ದವಾಗು : ಸೂರ್ಯೋದಯ 

ಡಿಂದ ಸೂರ್ಯಾಸ್ತಮದವರೆಗೆ ಕಾಲಮಾನ ಕೆಲವು ತಿಂಗಳು ಕಡಮೆ 
ಕೆಲವು ತಿಂಗಳು ದೀರ್ಥವಾಗಿ ಇರುವುದಕ್ಕೆ ಈ ಓರೆಯೇ ಕಾರಣ 
(ಅಕಾಶ, ೧೭) ; ಅವರೆ ಉಪನ್ಯಾಸವು ದೀರ್ಫವಾಗಿತ್ತು, ಆದರೆ ಸ್ವಾರಸ್ಯ 
ವಾಗಿರಲಿಲ್ಲ (ರೂಂ): [ಸಂ] 

ದೀರ್ಫ್ಥಕಂಠ (ನಾ). ೧. ಉದ್ದವಾದ ಕುತ್ತಿಗೆಯನ್ನುಳ್ಳುದು. ೨. ಬಕ. 
೩. ಜಿರಾಫೆ ಎಂಬ ಹೆಸರಿನ ನಕ್ಷತ್ರರಾಶಿ : ಧ್ರುವನಕ್ಷತ್ರಕ್ಕೂ ವಿಜಯ 
ಸಾರಥಿಗೂ ಮಧ್ಯೆ ಇರುವ ಕ್ಷೀಣಕಾಂತಿ ನಕ್ಷತ್ರಗಳ ರಾಶಿಯು ಕಮೆಲೊ 
ಲಾರ್ಡಲಿಸ್‌ ಅಂದರೆ ಜಿರಾಫೆ. ಇದನ್ನು ನಾವು ದೀರ್ಥಕಂಠನೆಂದು 
ಗುರುತಿಸಿದ್ದೇವೆ (ನಕ್ಷತ್ರ. ೩೦). [ ದೀರ್ಫ + ಕಂಠ] 

ದೀರ್ಫಕರ (ನಾ). ೧. ಉದ್ದವಾದ ತೋಳು; ಆಜಾನುಬಾಹಂವಾದ 
ಕೈ ೨. ನೀಳವಾದ ಸೊಂಡಿಲು, ೧, ೨: ನಿಜಾಭ್ಯುದಯನಿವೇದ 
ದೀರ್ಫಕರಮೊಪ್ಪೆ ಜಗಶ್ಚಿಯನಾದ ದೇವನಂಕದ ಗಣ.೫ಯಕಂ (ಗದಾಯು. 
೧-೦೦). [ದೀರ್ಫ 4+ ಕರ್ಕ) 

ದೀರ್ಫಕಾಲ (ನಾ). ಬಹಳ ಕಾಲ: ಹೆಚ್ಚಕಾಲ : ಪ್ರರೂಢಮೆಂಬುದು 
ದೀರ್ಫಕಾಲಪುವೃತ್ತಮುಮನಾದ್ಯನಿಧನಮಪ್ಪ ಧರ್ಮಂ (ಜಾವುಂಪು. ೭); 
ಲೋಕವ್ಯಾಪಾರವೆಲ್ಲ ತನ್ನ ಪಾಲಿಗೆ ಸ್ತಬ್ಧವಾಯಿತೇನೋ ಎಂಬಂತೆ 
ದೀರ್ಫಕಾಲ ಅಮ್ಮಿ ಮಲಗಿದ್ದಳು (ಬನಶಂ. ೧೯೮). 

[ದೀರ್ಫ್ಥ + ಕಾಲ] 

ದೀರ್ಥಕಾಲಿಕ (ಗಂ). ಹೆಚ್ಚು ಕಾಲದವರೆಗೆ ಇರಂವ ; ಬಹಳ ಕಾಲದ: 

ದೀರ್ಫೆಕಾಲಿಕ ಯೋಜನೆಗೆ ಹೆಚ್ಚು ಹಣವನ್ನು ನಿರೀಕ್ಷಿಸಬಹುದು (ರೂರಿ). 
[ಸಂ. ] 


೩೯೪೭ 


40 


45 


ದೀರ್ಫ್ಥದಂಡಪ್ರಣಾಮ 


ದೀರ್ಫಕೇಶ (ನಾ). ೧. ಉದ್ದವಾದ ಕೂದಲು: ಗಂಡಸರು ದೀರ್ಫಕೇಶ 
ವನ್ನು ಹಿಂದೆ ಗಂಟುಹಾಕಿ ಪಟ್ಟವನ್ನು ಸುತ್ತಿಕೊಳ್ಳುತ್ತಿದ್ದರು 
(ಫಾರದ. ೦೩). ೨. ಉದ್ದವಾದ ಕೂದಲನ್ನುಳ್ಳುದಂ : ಸಿಗ್ಮಕ್ಕಷ್ಣ 
ಬಹುಲದೀರ್ಥಕೇಶನುಂ . , . ಸಪ್ತದ್ವಾಸ್ಥಿ ತನುಮಪ್ಪ ವಿಜಯ ಪರ್ವತ 
ಗಜೇಂದ್ರಂ ಬಂದು ಮುಂದೆ ನಿಲ್ವೂದುಂ (ಆಧಿಪು. ೦೨-೫೬ ವ). 

[ ದೀರ್ಫ + ಕೇಶ) 

ದೀರ್ಥಕೇಶಿ (ನಾ). ಉದ್ದವಾದ ಕೂದಲುಳ್ಳವನು : ಹಿಪ್ಪಿಗಳು ದೀರ್ಫ 
ಕೇಶಿಗಳು (ರೂಢಿ). [ ಸಂ. ದೀರ್ಫ್ಥಕೇಶಿನ*) 

ದೀರ್ಥ್ಫಕೋಶಿ (ನಾ). - ದೀರ್ಥಕೋಶಿಕೆ. [ಸಂ ದೀರ್ಥಕೋಶೀ) 

ದೀರ್ಫಕೋಶಿಕೆ (ನಾ). ಒಂದು ಬಗೆಯ ದೊಡ್ಡ ಜಿಗಣೆ: “ದುರ್ನಾಮಾ, 
ದೀರ್ಫಕೋಶಿಕಾ- ೨ ಆನೆಗಳ ರಕ್ತವನ್ನು ಹೀರಲುಳ್ಳ ದೊಡ್ಡ ಜಿಗಣೆ 
ಪೆಸರು, ಅಂದರೆ ಹೆಜ್ಜಿ ಗಣೆ” (ಸಿದ್ಧಾಂತಿ: ೮೪). [ಸಂ. ದೀರ್ಫಕೋಶಿಕಾ_] 

ದೀರ್ಥಗೊಳಿಸು (ಕ್ರಿ). ೧. ಉದ್ದವಾಗಂವಂತೆ ಮಾಘು; ವಿಸ್ತರಿಸು; 
ಬೆಳಸಂ : ಈ ವಿಷಯದಲ್ಲಿ ಕಾಲವನ್ನು ದೀರ್ಥಗೊಳಿಸುವುದು ತರವಲ್ಲ 
(ರೂಂ). ೨. [ಛಂದ] ಅಕ್ಷರವನ್ನು ಎರಡಂಮಾತ್ರೆಗಳ ಕಾಲಕ್ಕೆ 
ಅಳವಡಿಸಂ, -ಗುರುವನ್ನಾಗಿ ಮಾಡು: ಎರಡನೆಯ ಸಾಲಿನಲ್ಲಿ 
“ಸಿಡಿಲು” ಎಂಬುದಕ್ಕೂ ಇದೇ ನಾಲ್ಕುಮಾತ್ರೆಯ ಕಾಲ; ಇಲ್ಲಿಯ ಮೂರು 
ಲಘುಗಳಲ್ಲಿ ಯಾವುದನ್ನು ಅರ್ಥ ಕೆಡದಂತೆ ದೀರ್ಫಗೊಳಿಸುವುದು ? 
(ಸಮಾಲೋ. ೨೦೭). [ದೀರ್ಫ + ಕೊಳ್‌, + -ಇಸ್ಕು) 

ದೀರ್ಫಜೀವಿ (ನಾ). ಬಹಳ ಕಾಲ ಜೀವಿಸಂವಂತಹುದು ; ಚಿರಂಜೀವಿ: 
ತುರೆಗದ ಕಿವಿಯಂ ಪಾಳಿಸಿ ಸುರಗೋಪಚ್ಛಯೆಯಿಂದಮರುಣಜಲಂ 
ಪಾಯ್ತುರುತಿರೆ ದೀರ್ಫಜೀವಿ ನೆತ್ತರ ಸುರಿಯದ ಕಿವಿಯಿಂದಮಲ್ಪ 
ಜೀವಿತನಕ್ಕುಂ (ಅಕ್ಕಶಾ. ೫-೨೩),  ದೀರ್ಫ + ಜೀವಿ) 

ದೀರ್ಫತಮವೃತ್ತ (ನಾ). [ರೇಖಾಗ] ಒಂದು ಶಂಕುವನ್ನು ಅದರ 
ಆಧಾರಕ್ಷೇತ್ರಕ್ಕೂ ಮೈಗೂ ಇರುವ ಕೋನಕ್ಕಿಂತ ಹೆಚ್ಚಾದ 
ಕೋನದಲ್ಲಿ ಒಂದು ಸಮಕ್ಷೇತ್ರದಿಂದ ಕತ್ತರಿಸಿದರೆ ಉಂಟಾಗುವ 
ವಕ್ರರೇಖೆ : ಬೈಸಿಕಲ್‌ ಲಾಂದ್ರದಿಂದ ನೆಲದ ಮೇಲೆ ಬಿದ್ದಿರುವ ಬೆಳಕಿನ 
ಪರಿಧಿಯಂ ದೀರ್ಫ್ಥತಮವೃತ್ತಕ್ಕೆ ಉದಾಹರಣೆ (ಭಇತವಿ. ೩೩). 

[ ದೀರ್ಫತಮ್ಮ + ವೃತ್ತ] 

ದೀರ್ಫತರವೃತ್ತ (ನಾ). [ರೇಖಾಗ] ಶಂಕುವಿನ (ಓರೆಯ) ಪಕ್ಕಕ್ಕೆ 
ಸಮಾನಾಂತರವುಳ್ಳ ಯಾವುದಾದರೊಂದು ಸವಂತಲಕ್ಷೇತ್ರದಿಂದ 
ಆ ಶಂಕುವನ್ನು ಕತ್ತರಿಸಿದರೆ ಆಗುವ ಸವಂತಲ ವಕ್ರರೇಖೆ: 
ಪರವಲಯ : ಒಂದು ಕಲ್ಲನ್ನು ಓರೆಯಾಗಿ ಮೇಲಕ್ಕೆಸೆದರೆ ಅದರ ಪಥವು 
ದೀರ್ಫತರವೃತ್ತವಾಗಿರುವುದು (ಥೌತವಿ. ೩೩). [ದೀರ್ಫತರೈ * ವೃತ್ತ) 

ದೀರ್ಫತುಂಡಿ (ನಾ). ೧. ಉದ್ದವಾದ ಮೂತಿಯಂಳ್ಳುದಂ; ನೀಳ 
ವಾದ ಮುಖವುಳ್ಳುದು. ೨. ಸೊಂಡಿಲಿ. (ಸಂ. ದೀರ್ಥತುಂಡೀ। 

ದೀರ್ಫ್ಥತೆ (ನಾ). ಉದ್ಧವಾಗಿರುವಿಕೆ ; ನೀಳವಾಗಿರುವಿಕೆ. 

[ ಸಂ. ದೀರ್ಫತಾ) 

ದೀರ್ಥತ್ರಿಭುಜೆ (ನಾ). [ರೇಖಾಗ] ಸವಂದ್ವಿಭುಜ ತ್ರಿಭುಜ: ಇದ್ದೆಸೆಯ 
ಭುಜವು ಸಮವಿರೆ ಮಧ್ಯವ ತಾನಳೆದು ಉಳಿದ ಭುಜಮೊಂದನು 
ವಾನ್ನರ್ಧಿಸಿ ಗುಣಿಸಲುಂ ಕಂಬವು ನಿರ್ಧರದಿಂ ದೀರ್ಫತ್ರಿಭುಜೆಗಕ್ಕುಂ 
ನಿರುತಂ (ಕ್ಷೀತ್ರಗ. ೧೨-೧೦). [ದೀರ್ಫ + ತ್ರಿಭುಜೆ] 

ದೀರ್ಫದಂಡಪ್ರಣಾಮ (ನಾ). (ಕೋಲಿನಂತೆ) ಉದ್ದವಾಗಿ ಭೂವಿಂಯ 
ಮೇಲೆ ಮಲಗಿ ಮಾಡುವ ನಮಸ್ಕಾರ; ಸಾಷ್ಟಾ 0ಗ ನಮಸ್ಕಾರ : 
ಶೀನಪ್ಪನಾಯಕ ದೀರ್ಫ್ಥದಂಡಪ್ರಣಾಮಗಳನ್ನು ಮಹಾಪ್ರಭುಗಳಿಗೆ ಅರ್ಪಿಸಿ 

- ಹೊರಬಿದ್ದ (ಹೇಮಕೂ. ೧೭). [ದೀರ್ಫ್ವಳ+ ದಂಡಪ್ರಣಾಮ] 
30 


ದೀರ್ಥದರ್ಶಿ 


ದೀರ್ಫದರ್ಶಿ (ನಾ), ೧. ಮುಂದಾಲೋಚನೆಯಖಳ್ಳವನಂ. ೨. ಭೂತ 
ಮತ್ತೂ ಭವಿಷ್ಯತ್ತನ್ನು ಕಂರಿತು ಯೋಚಿಸುವವನಂ; ಹಿಂದು 
ಮುಂದಂ ಕುರಿತು ಆಲೋಚಿಸುವವನು : ರಾಜರ್ಷಿಯಾ ದೀರ್ಫ 
ದರ್ಶಿಯಾ ಸಮದರ್ಶಿ ತಾಂ ಸೆಮಬುದ್ಧಿಯಿಂ ದರ್ಪದಿಂ ಪ)ಲಿಸಿರ್ದನು 
ರಾಜ್ಯಮಂ (ಶ್ರೀರಾಮಾ. ೬-೦೭೯). ೩. ವಿವೇಕಿ; ಬುದ್ಧಿ ವಂತ. 
[ ಸಂ. ದೀರ್ಫದರ್ಶಿನ್‌) 
ದೀರ್ಫದರ್ಶಿನಿ (ನಾ). ಮುಂಬರಂವುದನ್ನು ಕುರಿತು ಆಲೋಚಿಸಂವ 
ವಳಂ; ಮಂಂದಾಲೋಚನೆಯುಳ್ಳವಳು : ಮೂರ್ಛೆವೋದತ್ತಿಗೆಯ 
ನೋಡಿ ಸೌಮಿತ್ರಿ “ಅಗ್ರಜನೆ, ದೀರ್ಫದರ್ಶಿನಿ ದಿಟಂ ಆ ಕೈಕೆ!” 
ಎಂದಾರ್ಭಟಿಸಿ ಬಾಣಮಂ ಪೂಡಿ ರೆಯವನೆಚ್ಚನ್‌ ರಾಕ್ಷಸಾಕೃತಿಗೆ 
(ಶ್ರೀರಾವತಿ. ೦೮೦-೧೪೭), [ ಸಂ. ದೀರ್ಫದರ್ಶಿನೀ] 
ದೀರ್ಫದೃಷ್ಟಿ (ನಾ). ೧. ಮುಂದಾಲೋಚನೆ ; ದೂರದೃಷ್ಟಿ. 
ಪಿ. ವಿವೇಕ; ಮುಂಜಾಗ್ರತೆ. ೩. ಮುಂದೆ ನಡೆಯುವುದನ್ನು 
ಕಿಳಿಯಂವ ಶೆಕ್ತಿ ಯಯಳ್ಳ ವನಂ; ದೂರದೃಷ್ಟಿಯುಳ್ಳವನಂ : 
“ಮಂಂದಣಿವವನಂ ದೀರ್ಫ್ಥದೃಷ್ಟಿಯೆಂಬುದು” (ಹಲಾಯಂ. ೬೨-೨೨೧); 
“ದೀರ್ಫದೃಷ್ಟಿಯೆನೆ ವಬಂದಟ್‌ವವಂ” (ಮಂಗರಾ. ೭೧-೦೯) ; ಪ್ರಜೆಗಳು 
ಬಿರುಗಣ್ಣಳ ದೀರೃದೃಷ್ಟಿಯಿಂದೀಕ್ಷಿಸುತ್ತ (ಸುಗುಗಂ. ೮೫-೩). 
"ದೀರ್ಫದರ್ಶಿ' ಪರಾ. [ದೀರ್ಫ + ದೃಷ್ಟಿ) 
ದೀರ್ಫದೇಹಿ (ನಾ). ೧. ದೊಡ್ಡ ಶರೀರವುಳ್ಳವನಂ; ಗಾತ್ರ 
ವಾಗಿರಂವವನಂ; ಮಹಾಕಾಯಂ: ರಕ್ಕಸರನಿಬರೆಲ್ಲರುಂ ದೀರ್ಫ 
ದೇಹಿಗಳ್ವೆಕ್ಕಸದ ಕೋಪಿಗಳ್‌ (ಜೃಮಿಭಾ. ೦೬-೨೨). ವಿ. ಹೆಗ್ಗಣ : 
“ದೀರ್ಫ್ಥದೇಹೀ, ಮೂಷಿಕಾ-೨ ಹೆಗ್ಗಣಗಳ ಹೆಸರು” (ಸಿದ್ಧಾಂತಿ. ೧೩೭). 
[ ಸಂ. ದೀರ್ಫ್ಥದೇಹಿನ್‌ ] 
ದೀರ್ಫದ್ವೇಷ (ನಾ). ಬಹಳ ಕಾಲದಿಂದಿರುವ ವೈರ; ಬದ್ಧವೈರ : 
ದೀರ್ಫದ್ವೇಷವಂ ಮಾಡಲಾಗದು (ವಿವೇಕ. ೦೩೧): ದೀರ್ಫ್ಥದ್ವೇಷವು ನಮ್ಮ 
ಹಳ್ಳಿಯವರಿಗೆ ಸ್ವಲ್ಪವೂ ಬೇಕಾಗಿರಲಿಲ್ಲ (ಹುಟ್ಕಹ. ೮೦). 
[ ದೀರ್ಫ + ದ್ವೇಷ] 
ದೀರ್ಥದ್ವೇಷಿ (ನಾ). ಬಹಳ ಕಾಲದಿಂದ ವೈರವುಳ್ಳವನು; ಬದ್ಧವೈರಿ. 
[ ಸಂ. ದೀರ್ಫದ್ವೇಷಿನ್‌ ] 
ದೀರ್ಥಧನು (ನಾ). ಉದ್ದವಾದ ಬಿಲ್ಲು: ' ಪೇರುರೆಂ ಕಿಆ್‌ಿಯ ನಡು 
ಕೊಬ್ಬಿದ ಪೆಗಲು ಪಿಡಿದ ಕೂರಂಬು ದೀರ್ಫಧನುವೆರಸಿ ನೆರೆದುದಂ 
ಕಾನನಾರಿಗಳಿನಿಪ್ಪ ಶಬರಾಧಿಪರೆ (ಹಜಕಾ. ೫೨). [ ದೀರ್ಫ್ಥ + ಧನು) 
ದೀರ್ಫನಾಡಿ (ನಾ). ಶರೀರದ ಒಂದಂ ನಾಡಿಯ ಹೆಸರು: ಮಯೂರ 
ನಾಡಿ ... ದೀರ್ಫನಾಡಿ ... ಸಂಶೋಷ ನಾಡಿ ಇಂತೀ ನಾಡಿಗಳೊಳಗಾದ 
ಶರೀರದಲ್ಲಿ ತೋರುವ ನಾಡಿ ಜೀರ್ಣಪರ್ಣದಂತೆ (ಶರಣೆ. ೪೮೦). 
[ ದೀರ್ಫ + ನಾಡಿ) 
ದೀರ್ಫ್ಥನಿದ್ರಿತ (ನಾ). ಮರಣ ಹೊಂದಿದವನಂ ; ಸತ್ತವನು: ಕೆಲವು 
ಕಾಲದಿನಾತನ ತಂದೆ ಮಹಾದ್ರುಮಂ, ದೀರ್ಫನಿದ್ರಿತನೆಪ್ಪದುಂ 
ಕಚದ್ರುಮಂ ರಾಜಪದವಿಯೊಳ್‌ ನಿಂದಂ (ಪಂಕತಂ. ೨೭-೨೨). [ಸಂ.] 
ದೀರ್ಫ್ಥನಿದ್ರೆ (ನಾ). ಸಾವು; ಮರಣ: “ನಿಧನಂ, ನಾಶಃ, ಮೃತ್ಯುಃ 
» * . ದೀರ್ಫ್ಥನಿದ್ರಾ-ಈ ೧೨ ಸಾವು” (ಹಲಾಯು, ೦೦೩-೬); “ಮೃತ್ಯು 
ಮರಣಂ ದೀರ್ಫನಿದ್ರೆ . ಎನೆ ಸಾವಕ್ಮೂ” (ಮಂಗರಾ. ೧೧೬-೩) : 
ಈಗಳ್‌ ನಿನಗಿಂತೀ ದೀರ್ಫನಿದ್ರೆಯಂ ಮಹಿಡಿದನೇ (ಗರಿಯು. ೩-೨೧): 
ಮಣಟ್‌ದೆೊಅಗಿದಂತಲ್ಲಿ ದೀರ್ಫನಿದ್ರೆಯೊಳಿರಲು ಹೊಗೆ ಶಶಿಧರನಿತ್ತ 
ಹಸಿದೆನೆಂದೆನುತಿರೆಲು (ಇಳಿಕ. ದೇ, ೩೪-೧೭) ; ಯಮಧರ್ಮರಾಜನು 
ಅವನಿಗೆ ದೀರ್ಫನಿದ್ರೆ ತಂದಿದ್ದಾನೆ (ವಕಛಾ ೩೪೪). [ದೀರ್ಫ + ನಿದ್ರೆ] 


೩೯೪೮ 


ದೀರ್ಫಶ್ಮಶ್ರು 


ದೀರ್ಫಪೃಷ್ಠ (ನಾ). ಹಾವು: “ಆಶೀವಿಷಃ, ದೀರ್ಫಪೃಷ್ಠಃ-ಈ ೨ ನಿಮಿರ್ದ 
ಪೂ(ಹಾ)ವು” (ಹಲಾಯು. ೦೦೫-೦೯). [ದೀರ್ಫ ಪೃಷ್ಠ 
ದೀರ್ಫಪ್ರಜ್ಞ (ನಾ). ಆಳವಾಗಿ ಆಲೋಚನೆ ಮಾಡುವವನು ; 
ಮುಂದಾಲೋಚನೆ ಮಾಡುವವನು : ಅಡಕಿತಲ್ಲಿಯ ಧನ ಪಯೋಧಿಯ 
ಕಡೆಯ ಕೋಟೆಯ ಮುಅ್‌ಯಲವನೆದೆಯೊಡೆದು ದೀರ್ಥಪ್ರಜ್ಞನಿತ್ತನು 
ಬೇಹ ವಸ್ತುಗಳ (ಕುವ್ಮಾಸ. 9-9). [ದೀರ್ಫ + ಪ್ರಜ್ಞ] 
ದೀರ್ಫ್ಥಪ್ರಣಾಮ (ನಾ) .ಇದೀರ್ಫ್ಥದಂಡಪ್ರಣಾದರಂ: ಸೇಟ ಗಿರಿದಾಸರೆಂ 
ದೀರ್ಫ್ಥಪ್ರಣಾಮ ಹಾಕಿದರು (ಕಂಬಹು. ೯೩4),  ದೀರ್ಫ್ಥ + ಪ್ರಣಾಮ] 
ದೀರ್ಫ್ಥರೋಗ (ನಾ). ಬಹಳ ಕಾಲದ ರೋಗ ; ಹಳೆಯ ಖಾಯಿಂಲೆ : 
ನಾಲಗೆಯು ಅತಿದೀರ್ಫ್ಥವಾಗಿಯಾದರೂ ಅತಿಗಿಡ್ಡ ನಾಗಿಯಾದರೂ ಇದ್ದರೆ 
ದೀರ್ಫರೋಗದಿಂದ ಮರಣವೆಂದರಿವುದು (ಸಕವೈ. ೧೪). 
[ದೀರ್ಫ + ರೋಗ) 
ದೀರ್ಫರೋಷಿ (ನಾ). ಬಹಳ ಕಾಲ ಕ್ರೋಧವನ್ನಿಟ್ಟುಕೊಂಡಿರಂವ 
ವನು: ಜ್ಞಾತಿ ಬಹಿಷ್ಕೃತಂ ವ್ಯಸನಿ ದೈವಪರಂ ಶಿಶು ದೀರ್ಫರೋಷಿ 
ಸತ್ಕೇತರನಸ್ಥಿರಂ ಎನಿಪ ನರಪನೊಳೆಂದುಂ ವಿಜಿಗೀಷುಗಳಪ್ಪ 
ಮಹೀಭುಜರೆಂದುಂ ಸಂಧಿ ಮಾಡರ್‌ (ಶಂಕತಂ. ೨೨೦-೭). 
[ ಸಂ. ದೀರ್ಭರೋಷಿನ್‌ ] 
ದೀರ್ಫಲಲಿತ (ನಾ). [ಸಂಗೀತ] ಇಪ್ಪತ್ತೆರಡಂ ಶ್ರುತಿಗಮಕಗಳಲ್ಲಿ 
ಒಂದಂ: ಸರಿತ - ಪ್ರಮಿತ ದೀರ್ಫ್ಥ ಲಲಿತ... ದೀರ್ಫ 
ಲ [ಪಾತಾ. ಲಾ]ಲಿತ , . . ಕೋಮಲವೆಂಬ ಇಪ್ಪತ್ತೆರಡೇ ಶ್ರುತಿಗಮಕ 
ಗಳೆಂತಲುಂ (ವಿವೇಕ, ೨96). "ಶ್ರುತಿ' ಪರಾ. [ ದೀರ್ಫ್ಥ + ಲಲಿತ] 
ದೀರ್ಫವರ್ತುಲ (ನಾ). ಅಂಡಾಕಾರವಾದ ವೃತ್ತ; ದೀರ್ಫವಾದ 
ಗೋಳ : ಅದರೆ ಎಲೆಗಳು ದೀರ್ಫವರ್ತುಲಾಕಾರ (ಮುಂಬಯಿ, ೪-೩೪). 
[ ದೀರ್ಫ * ವರ್ತುಲ) 
ದೀರ್ಫವೃಂತ (ನಾ). ಉದ್ದವಾದ ಕಾಂಡವನ್ನುಳ್ಳುದಂ ; ಹೆಮ್ಮರ: 
“ಮಂಡೂಕಪರ್ಣಃ . . . ದೀರ್ಥವೃಂತಃ, ಕುಟನ್ನಟಃ, ಶೋಣಕಃ, 
ಅರಳುಃ-೧೨ ಹೆಮ್ಮುರದ ಹೆಸರುಗಳು” (ಸಿದ್ಮಾಂತಿ. ೦೨೫). 
[ ದೀರ್ಫ * ವೃಂತ] 
ದೀರ್ಫ್ಥವೃತ್ತ (ನಾ). ಅಂಡಾಕಾರದ ಸಂತ್ತು,-ಗೋಳ : ಭೂಮಿಯು 
ಸೂರ್ಯನ ಸುತ್ತು ತಿರುಗುವ ಹಾದಿಯಂ, ಸರಿವೃತ್ತಾಕಾರವಾಗಿರದೆ, 
ದೀರ್ಫವೃತ್ತವಾಗಿದೆ (ಬಾಲಪ್ಪ, 1, ೩೦೧): ದೀರ್ಫವೃತ್ತ (211960) ವು 
ಭಾರತೀಯರಿಗೆ ವೇದಗಳ ಕಾಲದಲ್ಲಿಯೇ ತಿಳಿದಿತ್ತು (ತತೃಪ್ರಾ. ೪೭೧). 
[ ದೀರ್ಫ + ವೃತ್ತ] 
ದೀರ್ಥವ್ಯಾಧಿ (ನಾ). 2ದೀರ್ಫ್ಛರೋಗ : (Chronic Complaint. ಇಂಕನಿ). 
[ ದೀರ್ಫ * ವ್ಯಾಧಿ) 
ದೀರ್ಫ್ಥಶಯನ (ನಾ). ೬ ದೀರ್ಥನಿದ್ರೆ. 
ಪರಾ. [ ದೀರ್ಫ +೬ ಶಯನ) 
ದೀರ್ಫಶಯನಂಗೆಯ್‌ (ಕ್ರಿ). ಸಾವನ್ನು ಹೊಂದಂ ; ಮರಣವನ್ನು 
ಹೊಂದಂ : ಏರ್ಗಳಿಂದೊರ್ಗುಡಿಸಿ ಸಾರಥಿ ಬಿಳಲ್ಕೆ ಕೆನ್ನೀರ್ಗಾರಿ 
ದೀರ್ಫಶಯನಂಗೆಯ್ಕೆ ಕುದುರೆಗಳ್ನೇರ್ಗೋಲ ಪೋರ್ಗಳಾ ನೃಪನಂಗ 
ದೊಳ್ಳಾಣಿಸಿದುವು ಜಾಳಂದ್ರದಂತೆ (ಜೈಮಿಲಾ. ೪-೩೫). 
[ ದೀರ್ಧಶಯನ + ಕೆಯ್‌,) 
ದೀರ್ಥಶ್ಮಶ್ರು (ನಾ). ನೀಳವಾದ ಗಡ್ಡ,-ದಾಡಿ : ಗಂಡಸರು ದೀರ್ಫಕೇಶ 
ವನ್ನು ಹಿಂದೆ ಗಂಟುಹಾಕಿ ಪಟ್ಟವನ್ನು ಸುತ್ತಿಕೊಳ್ಳುತ್ತಿದ್ದರು ಮತ್ತು 
ದೀರ್ಥಶ್ಶಶ್ರು ಬೆಳಸಿ ಮಿಾಸೆಯನ್ನು ವತಾತ್ರ ತೆಗಿಸುತ್ತಿದ್ದರು (ಛಾರದ. ೦೩). 
[ ದೀರ್ಫ + ಶ್ಮಶ್ರು) 


"ದೀರ್ಫ್ಥಶಯನಂಗೆಯ್‌? 


ದೀರ್ಫ್ಥಶ್ರುತಿ 


ದೀರ್ಫತ್ರುತಿ (ನಾ). ನಿಡಿದಾದ ನಾದ ; ಬಹಂದೂರದವರೆಗೆ ಕೇಳಿಸಂ 
ವಂತಹ ನಾದ : .ನಾತಿದೂರದೊಳೊಂದು ಪೊಣ್ಮಿದುದು, ಸೀಳ್ವ ವೋಲ್‌ 
ವನ್ಯನಿಶ್ಶಬ್ಹಮಂ ದೀರ್ಫಶ್ರುತಿಯ ಸೀಳ್‌ (ಶ್ರೀರಾಮಾ. ೨೯೦-೦೬೪). 
[ ದೀರ್ಥ + ಶ್ರುತಿ] 
ದೀರ್ಫಶ್ವಾಸ (ನಾ). ನಿಟ್ಟುಸಿರು: ಅಲಘುತರಪರಿವೇದನಾವಿಹ್ವಳಿತಕಂಠ 
ಗತಾತ್ಮನೂರ್ಧ್ವಸೃಲಿತ ದೀರ್ಫಶ್ವಾಸನಿದ್ದನು ಕೌರವೆರ ರಾಯ (ಕುವ್ಮಾಗ. 
0೦-೨). [ ದೀರ್ಫ * ಶ್ವಾಸ] 
ದೀರ್ಫಸತ್ರ (ನಾ). ೧. ಬಹಂ ಸವಂಯದವರೆಗೆ ನಡೆಯಂವ ಯಾಗ; 
ಸೋಮಂಯಂಜ್ಞ : ಪಂಷಿಗಳು ಮತ್ತು ರಾಜರ್ಷಿಗಳು ಮಾಡುತ್ತಿದ್ದ 
ದೀರ್ಫ್ಥಸತ್ರಯಾಗಗಳಲ್ಲಿ ಸೂತರು ಈ ಪುರಾಣಗಳನ್ನು ಹೇಳುತ್ತಿದ್ದರು 
(ಭಾರದ. ೧೩೮). ೨. ಬಹಂಕಾಲ ಯಾಗ ಮಾಡಂವವನಂ. 
[ ದೀರ್ಫ + ಸತ್ರ ] 
ದೀರ್ಫಸುಮಂಗಲಿ (ನಾ). ಬಹಂಕಾಲ ಐದೆಯಾಗಿರಂವವಳಂ ; 
ಬಹಂಕಾಲ ಗಂಡನನ್ನು ಹೊಂದಿರಂವವಳು: ವಂತ್ರೈದೆ: 
ಬ್ರಾಹ್ಮಣರಿಗೂ ವಂದುಕರಿಗೂ ಅತ್ತೆ ಮಾವಂದಿರಿಗೂ ನಮಸ್ಕರಿಸಿ, 
ಅವರಿಂದ 'ದೀರ್ಫಸಂಮಂಗಲಿಯಾಗು' ಎಂದು ಆಶೀರ್ವಾದ ಪಡೆದಳು 
(ಪೆಕಳಾ. ೧೬೯). [ ಸಂ. ದೀರ್ಧಸಂಮಂಗಲೀ। 
ದೀರ್ಫಸೂತ್ರ (ನಾ). ೧. ತಡಮಾಡುವವನು ; ಸಾವಕಾಶವಾಗಿ ಕೆಲಸ 
ಮಾಡಂವಎನು; ಜಡ; ಆಲಸಿ : “ಅಳೆಸಂ ಮಂದಂ ಜಡಂ ಮಂಥರ 
ನೆನಿ[ ಪನವನುಂ ] ಶೀತಲಂ ದೀರ್ಫಸೂತ್ರಂ" (ವಸ್ತುಕೋ. ೧೦೦-೧೧). 
೨. ಉದ್ದವಾದ ಎಳೆಗಳಂಳ್ಳೂದಂ, ೧, ೨: ಎಳೆಯಳ ನಳಿತೋಳಂ 
ದಂದಳೆವೆನೆನುತ್ತೆಳಸಿ ತಳೆಯದಳಲಿಂ ಜಲದೊಳ್ಳುಳುಗಿತು ಮೃಣಾಳಮಿಷ್ಟ 
ಮನಿಳೆಯೆೊೊಳ್ತಿಳಿ ದೀರ್ಫಸೂತ್ರನೇಂ ಪಡೆದಪನೇ (ಕಾಜಠೇ. ೭-೪೦). 
[ ದೀರ್ಫ + ಸೂತ್ರ) 
ದೀರ್ಫ್ಥಸೂತ್ರಿ (ನಾ). ಸಾವಕಾಶವಾಗಿ ಕೆಲಸ ಮಾಡಂವವನಂ; ವಿಳಂಬಿ : 
“ದೀರ್ಫಸೂತ್ರೀ, ಜಡಕ್ರಿಯಃ-ಈ ೨ ತಡೆದು ಗೆಯ್ವ ವಂ” (ಹಲಾಯೂ, 
೬೩-೨೨೮) ; ದೀರ್ಫಸೂತ್ರಿಗಳಿವರ ಸಂಗದಿಂ ಕಿಡುವುದೆ ದಿಟಂ ಸಮ್ಮ 
ಕದಂ (ಶ್ರೀರಾಮಾ, ೩೦3-3೧). [ಸಂ. ದೀರ್ಫ್ಥಸೂತ್ರಿನ್‌] 
ದೀರ್ಫಸ್ವರ (ನಾ). [ವ್ಯಾಕ] ಉಚ್ಚಾರಣೆಗೆ ಎರಡಂ ಹ್ರಸ್ವಾಕ್ಷರ 
ಗಳಷ್ಟು ಕಾಲವನ್ನು ತೆಗೆದಂಕೊಳ್ಳುವ ಸ್ವರ : ಉಚ್ಚಾರಣೆಗೆ ಹೆಚ್ಚು 
ಕಾಲ ಬೇಕಾಗುವ ಆ, ಈ, ಊ, ಖೂ, ಏ, ಓ ಎಂಬುವಕ್ಕೆ ದೀರ್ಫಸ್ವರ 
ಗಳೆಂದೂ ಹೆಸರು (ಮಧೃಷು. ೧೩). [ದೀರ್ಫ + ಸ್ವರ] 
ದೀರ್ಫಾಕಾರ (ನಾ). ೧. ಎತ್ತರವಾದ ಆಕಾರ. ೨. ಎತ್ತರವಾದ 
ಆಕಾರವುಳ ವನು : 'ಕಘಾತ್ಮಂ ದೀರ್ಫಾಕಾರಂ ಸುಬುದ್ಧಿ ಮೇದಸ್ಸಾರಂ 
ನಸುಕೆಂಚತಲೆಯನಕ್ಕುಂ ಜೀವಂ (ಜಾತತಿ. ೨-೨೩). [ ದೀರ್ಫ * ಆಕಾರ, ] 
ದೀರ್ಫಾಕ್ಷರ (ನಾ). = ದೀರ್ಫ್ಥ ೩ : ಉಭಯಮುತ್ರಂ ಎ ಎರೆಡು ಮಾತ್ರೆ 
ಯನುಳ್ಳುದು, ದೀರ್ಫಂ ಎ ದೀರ್ಫಾಕ್ಷರಂ (ಅಪ್ಪುದು) (ಕಮದ. ೧೦ ಏಳೆ). 
[ ದೀರ್ಫ + ಅಕ್ಷರ] 
ದೀರ್ಫಾದೇಶ (ನಾ). [ವ್ಮಾಕ] ಒಂದು ಸ್ವರಕ್ಕೆ ಪ್ರತಿಯಾಗಿ 
ಮತ್ತೊಂದು ದೀರ್ಫಸ್ವರವು ಬರಂವುದಂ : ತುದಿಯೊಳ್‌ ದೀರ್ಫಾ 
ದೇಶಂ ಪೊದಟ್ನು ಪಷ್ಮೀವಿಭಕ್ತಿಗರೆಬರ ಮತದಿಂ ಪುದಿದಿರ್ಕುಂ (ಕಾವ್ಕಾವ. 
೦೩೬). [ದೀರ್ಫ 4 ಆದೇಶ] 
ದೀರ್ಫಾಯಿತ (ನಾ). [ಸಂಗೀತ] ಇಪ್ಪತ್ತೆರಡಂ ಶ್ರುತಿಗಮಕಗಳಲ್ಲಿ 
ಒಂದಂ : ಸ್ಫುರಿತ ದೀರ್ಫಾಯಿತ [ಪಾಠಾಂ. ದೀರ್ಫಿತ] . . . 


೩೯೪೯ 


10 


40 


ಕೋಮಲವೆಂಬ ಇಪ್ಪತ್ತೆರಡೇ ಶ್ರುತಿಗಮಕಗಳೆಂತಲುಂ (ವಿವೇಕ. ೨೪೦). |48 


"ಶ್ರುತಿ' ಪರಾ. [ಸಂ.] 


ದೀರ್ಥಿಕೆ 


ದೀರ್ಫಾಯು (ನಾ). ೧. ಹೆಚ್ಚು ಕಾಲ ಬದಂಕಿರಂವಿಕೆ ; ಬಹಳ ಕಾಲದ 
ಬಾಳಂ: ಮಾಡುಗೆ , ,. ಈಶನಿಷ್ಟಸುಖಮಂ ದುರ್ಗಂಗೆ ದೀರ್ಫಾಯುಮಂ 
(ಪಂಚತಂ. ೦-6) ; ಕುಡುಗೆ ಕಂದರ್ಪಂಗೆ ದೀರ್ಫಾಯುವಂ (ಲೀಲಾಶ. 
೩-೭೧) : ಎಮಗೀ ಯುಗಕೆ: ನೀವಲ್ಲದೆ ದೀರ್ಭಾಯುವಂ ಕೊಡುವವನ 
ದಾವಂ ವೇಮನಾರಾಧ್ಯ (ಬಸಪು. ೪೬-೪೧) ; ಮಿಗೆ ದೀರ್ಫೂಯುಮಿರೆ 
ಮುನಿದು ಕಲಿ ಜವರಾ ಯಂ ಕೊಲಲಾಟಂ (ಹಮ್ಮಾರ, 
೨. ಹೆಚ್ಚೂ ಕಾಲ ಬದುಕಿರಂವವನಂ : ದೊರೆಕೊಂಡಂದಧಿಯೋಗಂ 
ನರಪತಿ ದೀರ್ಫುಯು ವಿಭವಸಂಯುತನಭಯಂ ನಿರುಜಂ ಸುಖಾನ್ವಿತಂ 
ಜಿತವಿರೋಧಿ ಶಾನೆನಿಸಿ ವರ್ತಿಕುಂ (ಜಾತತಿ. ೧೪-೧೧); ಭಾವಿಸಿ ಪರಸಿದಡೆ 
ದೀರ್ಫಾಯುವಾಗಿರೆ ಕರುಣಿಸಬೇಕು (ಬಸಪು. ೪೬-೧೭). [ಸಂ.] 

ದೀರ್ಫಾಯುಷಿ (ನಾ).-ದೀರ್ಫಾಯಂ ೨: ಹಿರಿಯರು ದೀರ್ಫಾಯುಷಿ 
ಯಾಗು ಎಂದು ಆಶೀರ್ವದಿಸಿದರು (ಕ ಢಿ). [ ಸಂ. ದೀರ್ಫಾಯುಷೀನ್‌] 

ದೀರ್ಫಾಯುಷ್ಯ (ನಾ).2ದೀರ್ಫಾಯಂ ೧: ವಜ್ರ ವೃಷಭ ನಾರಾಟಾಸ್ಥಿ 
ಸಂಧಿಬಂಧಮುಂ ... ಲಕ್ಷಸಮಾಸಮ್ಮಿತಾನಪವರ್ತಿತ ದೀರ್ಫಾಯುಷ್ಯಮುಂ 
ತನಗನುಸೂಗತವಾಗೆ (ಶಾಂತಿಪು, ೦೦-೯೪ ವ) ; ಪ್ರಾತಃಕಾಲದಲ್ಲಿ ಏಳದೆ 
ಬಹಳ ಹೊತ್ತಿನ ತನಕ ಮಲಗಿ ನಿದ್ದೆ ಮಾಡುವವರು ದೀರ್ಫಾಯುಷ್ಕ 
ವನ್ನೂ ಘನತೆಯನ್ನೂ ಪಡೆಯಲಾರರೆ (ಮುಂಬಯಿ. ೪-೧೯೧). 

[ದೀರ್ಫ + ಆಯುಷ್ಯ ] 

ದೀರ್ಫಾಯುಸ್ಸು (ನಾ). ೧.-ದೀರ್ಫಾಯ ೧: ದೀರ್ಫಾಯುಸ್ಸಿ 
ಗಾಗಿ ಪ್ರಾರ್ಥನೆಯಿದ್ದರೂ ಐಹಿಕವಾದ ಪಾರ್ಥಿವಜೀವನವೆ ಶಾಶ್ವತ 
ವೆಂದು ಅವರು ಅರಿಯಲಿಲ್ಲ (ಖುಳ್ಳಾರ. ಬಂಕ). ೨. ಕಾಗೆ, 
೩. ಮಾರ್ಕಂಡೇಯ, (ಸಂ. ದೀರ್ಫಾಯುಸ್‌7 

ದೀರ್ಫಾಲೋಚನೆ (ನಾ). ಆಳವಾದ ಯೋಚನೆ,-ಚಿಂತನೆ : “ಏನೇ 
ಮಂಗ್ಲೀ:. . . ಭಾಳ ದೀರ್ಫಾಲೋ ಚನೆ ಮಾಡ್ತಾ ಇರೋ ಹಾಗಿದೆ!” 
ಎಂದು ನೆಗೆಯಾಡಿದನು (ಸರ್ವಮಂ. ೩೯): ಹೂವಯ್ಯ . . . ತಾನು 
ಸೀತೆಮನೆಯಲ್ಲಿ ಕೇಳಿದ ಒಂದು ವಿಚಾರವನ್ನು ಕುರಿತು ದೀರ್ಫಾಲೋಚನೆ 
ಮಾಡತೆೊಡಗಿದ್ದನು (ಳಾನೂರು. ೫೫೯). [ದೀರ್ಫ * ಆಲೋಚನೆ ] 

ದೀರ್ಫಾವಧಿ (ನಾ). ಬಹಳ ಕಾಲ -ಅಎಧಿ : ಈ ಕೆಲಸಕ್ಕೆ ದೀರ್ಫಾವಧಿ 
ಬೇಕು (ರೂಢಿ). 

ದೀರ್ಫಾವಧಿ ಬೆಳೆ: ಬೆಳೆಯುವುದಕ್ಕೆ ಹೆಚ್ಚು ಕಾಲ ತೆಗೆದುಕೊಳ್ಳುವ 
ಬೆಳೆ: ಈಗ ಬಳಕೆಗೆ ಬಂದಿರುವ ಹೊಸ ಬೇಸಾಯ ಪದ್ಧತಿಯಿಂದ 
ದೀರ್ಫಾವಧಿ ಬೆಳೆಗಿಂತ ಅಲ್ಪಾವಧಿ ಬೆಳೆಗೆ ಪ್ರೋತ್ಸಾಹ ಹೆಚ್ಚಿದೆ (ರೂಢಿ). 
ದೀರ್ಫಾವಧಿ ಯೋಜನೆ ಎ ಹೆಚ್ಚು ಕಾಲ ತೆಗೆದುಕೊಳ್ಳುವ ಯೋಜನೆ : 
ಪಂಚವಾರ್ಷಿಕಯೋಜನೆಯ ಜೊತೆಗೆ ದೀರ್ಫಾವಧಿಯೋಜನೆಗಳು ಅಗತ್ಯ 
ವೆಂಬುದನ್ನು ನಾವು ಮನಗಂಡಿದ್ದೇವೆ (ಕೂ9). ದೀರ್ಫಾವಧಿ ಸಾಲ 
ಹೆಚ್ಚ ಕಾಲದವರೆಗೆ ಕಂತುಗಳನ್ನು ವಿಸ್ತರಿಸಿದ ಸಾಲ; ವಾಯಿದೆ 
ಹೆಚ್ಚು ಇರಂವ ಸಾಲ: ಬ್ಯಾಂಕುಗಳು ರೈತರಿಗೆ ಅಲ್ಪಾವಧಿ ಮತ್ತು 
ದೀರ್ಫಾವಧಿ ಸಾಲಗಳನ್ನು ಒದಗಿಸುತ್ತವೆ (ರೂಢಿ). 
 ದೀರ್ಫ + ಅವಧಿ) 

ದೀರ್ಫಿಕೆ (ನಾ). ೧. ಉದ್ದವಾದ ಕೊಳ : ಕುಂದದೆ ಪೆರ್ಚುವ ತೋಯ 
ದಿಂದಮಾ ನಗರದ ಬಾವಿವೊಕ್ಕರಣೆ ದೀರ್ಥಿಕೆ . ಪಳ್ಳಮೊಲವೆಂಬ 
ಜಲಾಶಯಮಿಂತು ಸುತ್ತಲುಂ (ಪುಷ್ಪಪು. ೨-೩೪); ಬಗರಗೆ ದೀರ್ಥಿಕೆ 
ಹೊಕ್ಕರಣೆಯ ಬಾವಿ... ಪೂಗೊಳನಿಲ್ಲದ ನಗರವಿಲ್ಲಾ ನಾಡೊಳಗೆ 
(ಉಮವಿ. ೨-೨೬). ವಿ. ಸರಸ್ಸು : ಕಲ್ಮಾಣಿ: ಪುಷ್ಕರಿಣಿ : “ವಾಪಿ 
ದೀರ್ಥಿಕೆ ಪರಿಖಾತಂ ದೇವಖಾತಮಕ್ಕುಮಖಾತಂ” (ವಸ್ತುಕೋ. ೨೪-೦೫); 
ಶತಸಹಸ್ರಮುಖಾವಹ ಜಾನು ದಘ್ನ ದೀರ್ಫಿಕಾಂಭಃಕುಲ್ಮಾಪ್ರವಾಹಂ 


೮-೨೮), 


೮೦ 


ದೀರ್ಥೀಕರಣ 


ಗಳಂ ಜಲದುರ್ಗಂಗಳೆಂದೆ ನೂಂಕಿ ಕದಡಿಯುಂ (ಆದಿಫು. ೮-೪೧ ವು; ಏನಂ 
ಪೇಟ್ವುದೊ ಸಿರಿಯುದ್ಧಾನಿಯನೆಣ್ಣೆಯೊಳೆ ತೀವಿ ದೇರ್ಥಿಕೆಗಳವಂತಾ 
ನೃಪತಿ ನಿಚ್ಚಲಯ್ನೂಜಾನೆಯನವಗಾಹಮಿರಿಸುವಂ  ಬೋದನದೊಳ" 
(ಪಂಪಧಾ. ೧-೧೭) ; ಕೈರವ ಪುಂಡರೀಕ ಪುಂಡಷಂಡದಿನೆಸೆದಿರ್ಪ ದೀರ್ಗ್ವಿಕೆ 
ಗಳಿಂದ ಮನೋಹರವಾಗಿ ಕುಕ್ಕನೂರುದಿತಯಶೋವಿಧಾನದಿನಳಂಕೃತ 
ವಾದುಧು ಭೂಮಿಭಾಗದೊಳು (ಶಾ೨ಸಪ, ೮೨; 1188). ೩. ನದಿ: ಪಾವನ 
ಮಲಪ್ರಹರಿಯೆಂಬ ದೀರ್ಫಿಕೆ ಪರಿದಳೆಲ್ಲ ಜೀವಿಗಳಿಗೊಲಿದು (ಗುರುಜಾ. 
೧-೦8). [ಸಂ.ದೀರ್ಥಿಕಾ) 

ದೀರ್ಫೀಕರಣ (ನಾ). ೧. ವಿಸ್ತರಿಸಂವುದಂ ; ಲಂಬಗೊಳಿಸುವುದು : 
“ಉದ್ದವಾಗುವುದು; ಉದ್ದ ಮಾಡುವುದು; ದೀರ್ಥೀಕರಣ ; ಲಂಬನೆ” 
(Elongation, ಇಂಕನಿ). ೨. [ವ್ಯಾಕ] ದೀರ್ಫಸ್ವರ ಪ್ರಯೋಗ ; 
ಸ ಕರವನ್ನೂ ಎಳೆದಂ ಉಚ್ಚರಿಸುವುದಂ : “ದೇಗುಲಮಾನ್‌, ಏಜ್‌ದಾರೀ್‌, 
ತಪ್ಪಾದೆ' ಈ ತೆರದ ದೀರ್ಥೀಕರಣವು ಎಲ್ಲಿಯೂ ಇಲ್ಲ (ಕಸಾಶ..೬೭). 

[ಸಂ.) 

ದೀರ್ಫೋಕ್ತಿ (ನಾ). [ವ್ಯಾಕ] ದೀರ್ಫಸ್ವರದ ಪ್ರಯೋಗ: ಸಂಬೋಧನೆ 

ದೀರ್ಫೊೋಕ್ತಿಯೊಳಿಂಬಾಗಿರೆ ಬರ್ಕುಂ (ಕವಿರಾ. 3-೨೩). 
[ ದೀರ್ಫ + ಉಕ್ತಿ] 

ದೀರ್ಫೊಚ್ಛಿ ,ತ (ನಾ). [ಸಂಗೀತ] ಇಪ್ಪತ್ತೆರಡಂ ಶ್ರುತಿಗವಂಕಗಳಲ್ಲಿ 
ಒಂದು: ಸ್ಫುರಿತ . . . ದೀರ್ಫೋಚ್ಛಿಿತೆ.. ..ಕೋಮಲವೆಂಬ 
ಇಪ್ಪತ್ತೆರಡೇ ಶ್ರುತಿಗಮಕಗಳೆಂತಲುಂ (ವಿವೇಕ. ೨೪6). "ಶ್ರುತಿ' ಪರಾ. 

[ದೀರ್ಥ + ಉಚ್ಛಿ ತ } 

ದೀರ್ಫೊೋದ್ಕೋಗ (ನಾ). ೧. ಬಹುಕಾಲದವರೆಗೆ ಮಾಡಂವ ಕೆಲಸ; 
ಸಂತತವಾಗಿ ಮಾಡುವ ಕಾರ್ಯ. .೨. ಸಂತತವಾಗಿ ಮಾಡುವ 
ಪ್ರಯತ್ನ : ನಿತ್ಯಜೀವನದಲ್ಲಿ ಯಶಸ್ಸು ದೊರೆಯುವುದು ತಾಳ್ಮೆ. 
ದೀರ್ಫೊೋದ್ಯೋಗಗಳಿಂದಲೇ ಹೊರತು ಜಾದುವಿನ ಕಳ್ಳದಾರಿಯಿಂದಲ್ಲ 
(ಕಥಳ. ೧೦೨). [ದೀರ್ಫ ೬ ಉದ್ಯೋಗ) 

ದೀರ್ಣ (ಗು. ೧. ಒಡೆದ ; ಸೀಳಿದ. ೨. ಹೆದರಿದ ; ಭಯಂಗೊಂಡ. 
೩. ತೆರೆದ ; ಬಿರಿದ, "ದೀರ್ಣಾನನ' ಪರಾ. [ಸಂ.] 

ದೀರ್ಣಾನನ (ನಾ). ತೆರೆದ ಬಾಯಿ : ರಸನಾಶಂಪಾಶತಂ ಸಂಚಳಿಸೆ 
ಪುದಿಯೆ ಫೂತ್ಕೂರಮಾ ಶಾಂತಮಂ ದಳ್ಳಿಸೆ ವಹ್ನಿಜ್ವಾಲೆ ದೀರ್ಣಾ [ಪಾಳಾಂ 
ನಾಗಾ] ನನ ಕುಹರಸಹಸ್ರಂಗಳಿಂ ಕಣ್ಣಳಿಂದೆಣ್ಣೆ ಸೆಗಂಗಾರಂಗಳೆತ್ತಂ ಕೆದಕಿ 
ಫಣಸಹಸ್ರಂಗಳಂ ಬಿರ್ಚಿ ಕಣ್ಣರ್ವಿಸಿ ವಜ್ರುವರ್ಶಚಾಪಂ ಪಡೆದುದು 
ಭಯಮಂ ಕಾಳಕಾಳಾಹಿರೂಪಂ (ಪಂರಾಮಾ, ೩-೭೪). 

[ ದೀರ್ಣ`* ಆನನ) 

ದೀವ, ದೀಹ (ನಾ). ೧. ಬೇಟೆಯಲ್ಲಿ ಕ್ರೂರವಂೈಗಗಳನ್ನು ಆಕರ್ಷಿಸು 
ವುದಕ್ಕಾಗಿ ಬಳಸುವ ಪ್ರಾಣಿ; ಬೇಟೆಗೆ ಉಪಯೋಗಿಸಲಂ ಪಳಗಿಸಿದ 
ಪ್ರಾಣಿ: ಅಮೃತಮತಿ ಗಡ ಯಶೋಧರನ ಮನಃಪ್ರಿಯೆಯಾಕೆ 
ದೀವವಾಾಗೆ ಪುಳಿಂದಂ ಸುಮನೋಬಾಣಂ ತದ್ಯೂರೆಮಣನನೆೊಲಿವಂತೆ 
ಗೊೋರಿಗೊಳಿಸುತ್ತಿಕುು೦(ಯಶೋಶ. ೨-೯). ೨. ಸಾಕಿದ ಪ್ರಾಣಿ. ದೀಹ: 
೨. ವೃಕ ಶಾರ್ದೂಲ ಕೇಸರಿ ಕದಲಿ ಕಳಭ ಕ್ರೋಡ ಖಳಿ ಲೂಲಾಯ 
ಸಾರಂಗ ಮದದ ರಹಿಯಲಿ ವವಹನಿಸರು ಸೋಂಕಿದೊಡೆ  ಸೆಡೆಯವು 
ಹೊಲನ ಹೆೊದಟ್‌ಕ್ಕಿ ದವು ದೀಹದ ಹಿಂಡಿನಂತಿರೆ (ಕುವ್ಮಾಅ. ೧೩-೧೬). ೩. 
ಆಕರ್ಷಣೆಯ ಸಾಧನ ; ಮೋಹವನ್ನಂಟಂಮಾಡುವ ಸಾಧನ: 
ಎನ್ನ ಪಸರಿಸಿದ ಚಿತ್ರಪಟಮೆಂಬ ದೀಹಕ್ಕೆ ಖೇಚರ. ಭೂಚರಯುವಮೃಗಂ 
ಗಳೆಳಸಿ ಬಂದು (ಅದಿಪು. ೩-೮೬ ವ) : ಜಾಲಗಾಜನ ಕೈಯ ದೀಹ [ಪಾಕಾಂ. 
ಪ]ದಂತೆ ಬಾಲೆಯರ ಮನದ ಸೋಲುವೆಯಂತೆ ಇಂತಿವರನಳವಾಡಿ 


೩೯೫೦ 


36 


«8 


ದೀವ್ಮ 


ಸಿಕ್ಕಿಸುವ ಪೋಲಿಗುಅರಿಗೆಲ್ಲಿಯದೋ ಸತ್ಯ (ಮೋಳಿಮಾ, ೬೩-೨೬೪); 
ಚರಿಸುವ ವಿಟರ ಕರಣವೆಂಬ ಖಗವಿಂಡಿಗಿರದೊಡ್ಡಿದ ದೀಹವೆನಲು 
ಮೆಟ್‌ದುದು ಸೂಳೆಗೇರಿಯ ಸಾಲು (ಕಂನವಿ. ೬-೯೨). 

ದೀವದ ಖಗಮ್ಮಗ ಎ ಸಾಕಿದ ಪಕ್ಷಿ ಮತ್ತು ಪ್ರಾಣಿ: ಉಡುಪುನನೆ 
ಗಿಂತೆಯ್ದಿದ ನೋವವಳಡಪ ಡವಕಿ ಕೈಪಿಡಿ ಕೌಳುಡೆ ತೊಡವುಡಿಗೆ ಚಮರ 
ಸೀಗುರಿ ಬಿಜ್ಜಣ ಮುಡಿವೂ ಕರಗಂಬೊತ್ತ ಮಡದಿಯರ್ಗಂ ದೀವದ ಏಗ 
ಮೃಗಕಂ ಬಿಡದಡಿಸಿತು ತರುಮೂಲಮನೊಂದಿದ ಕಡುನೋವಾ ಶಾಖಾ 
ಸಂತತಿಗಿರದೆಯ್ತೂಿವ ಮಾಳ್ಯೆಯೊಳು (ಜಯಕಾ. ೨-೪೦). ದೀವದ 
ನವಿಲ್‌, ದೀಹದ ನಎಲ್‌- ೧. ಹೆಣ್ಣುನವಿಲನ್ನು ಹಿಡಿಯಲು, 
ಉಪಯೋಗಿಸಂವ ನವಿಲಂ. ೨. ಸಾಕಿದ ನವಿಲು, ವಂಯೂರ: 
ಕಾಮ ಕಾಳೋರಗಲೇಖೆಯಂತೆ ನಿಮಿರ್ವ ನೀಲಮಣಿಸ್ತಂಭದುನ್ಮುಖ 
ಮಯೂಖಿಲೇ ಖೆಯಂ ಕರ್ದುಂಕುವ ದೀವದ ನವಿಲ್ಲಳುಂ °.. ಅತಿ 
ರಮಣಿಃಯವರಾಗೆ (ಪಂರಾಮಾ. ೩-೭೫ ವ) ; ಹರಿನೀಲಮಣಿಯ.ಸೂಸಕದ 
ನೆಟಲ್ಲ ಳನಸಿತಾಹಿಗಳೆಂದೊಸೆದೆಳಸುವ ದೀಹದ ನವಿಲ್ಲಳೊಪ್ಪುಗುಮವ 
ಆಳ್‌ (ಜಗವಿ. ೯-೦೨೮). ದೀವದ ಹಲ್ಲೆ, ದೀವದ ಹುಲ್ಲೆ, ದೀಹದ 
ಪುಲ್ಲೆ, ದೀಹದ ಹುಲ್ಲೆ - ಬೇಟೆಯಲ್ಲಿ ವೃಗಗಳನ್ನ್ನ ಆಕರ್ಷಿಸು 
ವುದಕ್ಕಾಗಿ ಬಳಸುವ ಜಿಂಕೆ,_ ಚಿಗರೆ : ಆ ವನಿತೆಯರ” ಮನೋಜನ 
ದೀವದ ಪುಲ್ಲೆಗಮನಂಗರಾಜನವರಾಜ್ಞೀವಾಸಕ್ಕಂ ದೊರೆ (ಶಾಂತಿಪು. 
೩-೧೯) : ಮನೋಜನ ದೀವದ ಪುಲ್ಲೆಗಳೆನಿಸಿದುವು ನೆರೆದ ಪೆಂಡಿರ ತಂಡಂ 
(ಸುಕುಮಾ. ೧೧-೨೦) ; ಒಲವಿಂದೆಯ್ದಿ ಪರಿವ ದೀವ [ಪಾಠಾ. ಹ]ದ 
ಹುಲ್ಲೆಗಳನಾ ಲಲನೆ ನೋಡಿದಳು (ಕುರಾಸಾಂ. ೭-೩೭) : ಕರತಳದೊಳ್‌ 
ತೀವಿದ ವಂರಕತಮುದ್ರಿಕೆಯ ಪಸುರ್ವೆಳಗುಗಳನಾ ಪಸುರ್ವುಲ್ಲೆಗೆತ್ತು 
ಮುಸುಂಡಿನೊಳಾರಯ್ವ ದೀಹ[ಪಾಕಾಂ. ವ]ದ ಪುಲ್ಲೆಯ ಕೊಣಸುಗಳ್ಗೆ 
ಪುಲ್ಲೆಸಟಂ ಸೆಟ್‌ದು ನೀಡುತುಂ (ಲೀಲಾವ, ೪-೦೬ ವ); ನಗಿಸುವ ಕೋಡಗಂ 
ನೆರೆದು ನೋಡುವ ದೀಹದ ಹುಲ್ಲೆ ಸೋಗೆಯಂ ನೆಗಪಿ ತುಡುಂಕಿ ಮೆಟ್ಟುವ 


_ ನವಿಲ್‌ (ಸೂಕ್ತಿಸು, ೧೦-೭೪). ದೀವದ ಬೇಂಟೆ - ಪಕ್ಷಿ, ಪ್ರಾಣಿಗಳನ್ನು 


ಆಕರ್ಷಣೆಯಾಗಿ ಒಡ್ಡಿ, ಅವುಗಳ ಆಸೆಯಿಂದ ಬರುವ ಇತರ 
ಪ್ರಾಣಿಗಳನ್ನು ಬೇಟೆಯಾಡುವಿಕೆ ; ಬೇಟೆಯಲ್ಲಿ ಒಂದು ವಿಧ: 
ದೀವದ ಬೇಂಟೆಯಂ ಬಿನ್ನಪಂಗೆಯ್ವೊಡೆ  ಕಟಾವು[ ಮು]ಟೌವುಂ 
ಇಪುಂ ಮೇಪುಂ . . . ಆನೆ ಬಲ್ಲೆಂ (ಪಂಪಭಾ. 8-೪೩ ವ). ದೀವದ 
ಮೃಗ ಎ ಬೇಟೆಯಲ್ಲಿ ಕ್ರೂರವ್ಫೂಗಗಳನ್ನು ಆಕರ್ಷಿಸಂವುದಕ್ಕಾಗಿ 
ಬಳಸಂವ ಪ್ರಾಣಿ: ಹಾಸದ ಕುನ್ನಿ ದೀವದ ಮೃಗಂ ಬಲೆ ಪೆರ್ವಡಿ... 
ಎಂಬೀ ಸಮಕಟಸ್ಪಿ ಪಾಪದೆಜಕಿವೆಟ್ಟು ಜಳಸ್ಥ ಳಪಾರದಿಂ ಕ್ರಿಯೋಲ್ಲಾಸ. 
ಮನುಂಟುವಾಡಿ ಪೊಜಮಟ್ಟುದು ಬೇಂಟೆಗೆ ಲುಬ್ಬಕವ್ರಜಂ (ಪುಪೃಪು. 
೩-೯೯). ದೀವದ ರಾಜಹಂಸೆ-ಸಾಕಿದ ಅರಸಂಚೆ : ಲೀಲಾಲಸಗಮನಮಂ 
ಗಜಗಮನೆಯರ್ಗುಪದೇಶಂಗೆಯ್ವ ದೀವದ ರಾಜಹಂಸೆಗಳುಮರ... . 

ಕೊಟ್ಟು ಪಂಡಿತೆಯುಮನೊಡವೋಪಂತು ಮಾಡಿ (ಅದಿಪು. ೪-೩೪ ವ). 
ದೀವದ ರಾಯ - ಬೇಟೆಯಾಡುವ ಸಾಧನವಾಗಿ ಬಳಸುವ ಪ್ರಾಣಿ 
ಗಳಂತೆ ಸೆರೆಯಲ್ಲಿಟ್ಟ ರಾಜ; ಇತರ ರಾಜರನ್ನು ಶರಣಾಗತರಾಗಿ 
ಮಾಡಲಂ ಸೆಳೆಯಾಗಿ ಮಾಡಿಕೊಂಡ ರಾಜ: ಕದಪಂ ಪೊಯ್ವನ್ನುದ 
ರ್ಕ್ಯೇಗೊಳಿಸಿ ತಿವುಳನಂ ಗಣ್ಣುದೊತ್ತಾಳ್ಡೆ ನೊತ್ತಂಬದೆ ಮೂಗಿಟ್ಟೇಟ್‌ದಂ 
ಮಾಳವನನಿರದೆ ಸಣಕ್ಮಿಂಬಿನಂ ಮೆಟ್ಟಿ ಸಿಟ್ಟಿಕ್ಕಿದನಂಗಾಧೀಶನಂ ರಾಯರನೆ 
ಬದಿಮೊಲಂಗೊಣ್ಣು ತನ್ನತ್ತಿಯಿಂ ದೀವದ ರಾಯರರ್ಮ್ಮುಡಿ ಕಾರಾಗೃಹ 
ದೊಳಿರಿಸಿದ೦ (ಮೈಆರಿ. ೧೯೨೯, ೬೫-೧೯ ; 1091). ದೀವದ ಹರಿಣಿ ಎ 
ದೀವದ ಪುಲ್ಲೆ: ಪಚ್ಚೆಯ ಜಗಲಿಯ ಜಚೆಲ್ಚಿಂಗೆ ಕಣ್ಣೆ ಜವಿಯಾದಂತೆ 
ತೆಅಂಬೊಳೆವ ದೀವದ ಹರಿಣಿಗಳ ಲೋಚನಪ್ರತಿಬಿಂಬಗಳುಂ . . . ಅತಿ 


ದೀವ, ೩೯೫೧ 


ರಮಣೀಯವಹಿಗೆ (ಪಂಕಾಮಾ. ೩-೭೩ ವ). ದೀವದ ಹುಲಿ, ದೀಹದ ಪುಲಿ, 
ದೀಹದ ಹುಲಿ - ಬೇಟೆಯಲ್ಲಿ ಇತರ ಮೃಗಗಳನ್ನು ಆಕರ್ಷಿಸಲು, 
ಸೆಳೆಯಾಗಿ ಒಡ್ಡಲು ಉಪಯೋಗಿಸುವ ಹುಲಿ : ಗಿಡಗ ದೀವ[ಪಾಕಾಂ. 
ಹ] ದ ಹುಲಿ ಸಾಳುವ ಕರಿ ಕೋಣ ಹಿಡಿಯೆರಲೆಯ ಮೊತ್ತವನು 
ತಡೆಯದೆ ಕೊಂಡೆಯ್ತಂದರು ಬೇಟೆಯ ಕಡುಗಲಿಗಳು (ಕುರಾಸಾಂ. ೨೭-೪೪); 
ಸಾಹಸದ ಬೇಟೆಯಾಡಲ್‌ ತೋಹಿನೊಳಂ ನಿಂದು ಬೇಡರಾಡಂಬರದಿಂ 
ದೀಹದ ಪುಲಿಗಳ್ಳನಿರಿಸುತೆ ಸೋಹಿದೆರ್‌ (ಹಮ್ಮಾರ. ೪-೪೨); ಲಂಘಿಸಿ 
ನೆಲನನೊದೆದು ಪುಟನೆಗೆದು ಗರ್ಜಿಸುತ ಬರೆ ಹೆದಆ ಕಂಗೆಟ್ಟು ಡೆಂಡಣಿಸಿ 
ಸರಳಿಸುವ ಹರಿಣಂಗಳಂ ಮೋದಿ ಮುಅ್‌ದಟ್ಟಿ ಕೆಡಹಿದವು ದೀಹದ 
ಹುಲಿಗಳು (ಹಡಕಾ. ೫-೩೧). ದೀಹದ ಸಾಳುವ ಇ ಪಕ್ಷಿಗಳ ಬೇಟೆಗೆ 
ಪಳಗಿಸಿ ಉಪಯೋಗಿಸುವ ಪಕ್ಷಿ; ಡೇಗೆ: ಬೋಳೆಗಳ ಮಿಟ್ಟೆಗಳ 
ದೀಹೆದ ಸಾಳುವನ ಗಳೆಯಂಟುಗಳ ಶಬರಾಳಿ ಬಂದುದು ರಪೂಶಾಲೆಗೆ 
(ತೊರರಾ. ೩-೩-೩). 
[ «ಪ್ರಾ. ದೀವಿಆ./ಸಂ. ದೀಪಕ./ತೆಲು. ದೀಮ. ದೀಮು] 

ದೀವ್ಯ "ದೀಪಃ? ನೋ. 

ದೀವೃ, ದೀವಿ (ನಾ). ದೀವಿಗೆ; ಸೊಡರು; ದೀಪ : “ದೀವ-ದೀಪ ಎ 
ಸೊಡರು” (ತರೃಕೋ. ೧೯) ; ದೀವಶಬ್ದೋ ದೀಪವಚನಃ (ಶಜ್ಮಾನು, 
೪೪೧ ವ್ಯಾಲ್ಯಾ). ದೀವ್ಕಿ : "ದೀವಿಜಾಲ' ಪರಾ. 

[ ಆಪ್ರಾ. ದೀವ,/ಸಂ. ದೀಪ) 

ದೀವ್ಮ (ನಾ). ೧. ಮಾನು ಹಿಡಿಯುವವನಂ; ಬೆಸ್ತ: “ಧೀವಃ, ಧೀವರೆಃ» 
ದೀವಂ” (ಉಾಕಕ್ಕ. 83); ಸನ್ಯಾಸಿಯೊಬ್ಬಂ ದೀವನರಸಿಯಂ ಹೋಗು 
ತಿರ್ದೊಮ್ಮೆ ಬಂದ ಗಾವಳಿಗೆ ಹೆದರ್‌ ಅಂಜಣಿಗೆಯೊಳಗಡಗಲಾ ದೀವ 
ನಣಿಯದೆ ಸುರಿದೆ ಸುರೆಯಿಂದ ಸತ್ತವಂ ಭಾವಿಸಲು ಲಿಂಗವಾದ 
ವಿಭಾಂಡೇಶನೆಂ ಕಂಡನಂದವನೀಶನು (ಹಠಳಾ. ೧೦-೪೩) ; ವಿಹಿನನ್ನು 
ಹಿಡಿದು ಜೀವಿಸುತ್ತಿದ್ದವರು ದೀವರು (ಕ೫ಾಅ. ೪೪3): ದೀವರ ಹೆಂಗಸರ 
ಕಳ್ಳನೋಟ, ಯಾರಾರೋ ಹಬ್ಬಸಿದ್ದ ಸುದ್ದಿ . . . ಇವೆಲ್ಲ ಅವಳ 
ಸಾವಿಗೆ -5ಾರಣವಾಗುತ್ತವೆ . (ಆಜೋಲೀ- 1! ಮುನ್ನುಡಿ). ೨. ಬೇಡ; 
ಶಬರ: ಕಣುವೆ ಕಾವ ದೀವರಿಗೆ ಅರಮನೆಯವರ ಮುಖಾಂತ್ರ 
ವಿಂಗಡದಲೂ ಸಲುವದು (ಎಕ. ೫೩೭1, ತೀರ್ಥಹ. ೯೪-೨೩ ; 3682). 

[ ಸಂ. ಧೀವನ್‌] 

ದೀವ್ಯ (ನಾ). (?) : ಆವುದು ಬಾಗಿದುದುಮಧಿಕ ಬಸನಂ ಕೇವಲಮಾಗೆ 
ನೆಗೆಪ್ರುದುಚಿತಾವಯ ವಂ ದೀ!ಶಾಕಾಂ. ದಿ]ವದಿಂ ನಿಂದು ಸಿತಗನಂ 
ನುಡಿದುವು ಭಾವಿಸೆ ಬಗೆಗೊಳದಾರ ಕೊರ್ಣದಿಯಂ (ಕ ವಿರಾ. 3-೧80). [?) 

ದೀವಗಾಅ (ನಾ). ಪ್ರಾಣಿಗಳನ್ನು ಆಕರ್ಷಣೆಯಾಗಿ ಒಡ್ಡಿ ಅವುಗಳ 
ಆಸೆಯಿಂದ ಬರುವ ಇತರ ಪ್ರಾಣಿಗಳನ್ನು ವಂಚಿಸಿ ಬಲೆಗೆ ಕೆಡಹಂ 
ವವನು ; ದೀವದ ಮೃಗಗಳ ಸಹಾಯದಿಂದ ಬೇಟೆಯಾಡಂವವನಂ: 
ಮನೋಜನೆಂಬ ದೀವಗಾಜನ ಪುಲ್ಲೆಗಳಂತೆ ತಂತಮ್ಮ ಮನೆಯ ಮುಂದಣ 
ಪಚ್ಚೆಯ ಜಗಲಿಗಳೊಳಂ . , . ತಂಡತಂಡದೆ ನೆರೆದಿರ್ದ ಪೆಂಡವಾಸ 
ದೊಳ್ವೆಂಡಿರಂ ಕಂಡು (ಪಂಪಾ, ೪-೮9 ಎ). [ದೀವ + -ಕಾಅ] 

ದೀಷಟಿ "ದೀವಟಿಗೆ' ನೋ. 

ದೀವಟಿಕಳ "ದೀ ವಟಿಗೆಕಳ್ಳ' ನೋ. 

ದೀವಟಿಗ, ದೀವಟ್ಟಿಗ (ನಾ). ದೀಪವನ್ನು ಹಿಡಿಯುವವನು; ಪಂಜು 
ಹಿಡಿಯುವ ವೃತ್ತಿಯವನಂ : ಕರ್ಗತ್ತಲೆಯೊಳೆಡೆಯಾಡುತೆಡಹದಂತೆ 
ತನಗೆ ತಾಂ ದೀವಟಿಗನಾದನೊ . . . ಎಂದೆನಿಸಿ ಮೆಟ್‌ದನಚಳಿತ ಸಿದ್ಧನು 
(ಸಿದ್ದರಾ. ೭-೩೯): ಅಟಿಗ ಪ್ರತ್ಯಯಕ್ಕೆ -ಕೊಲ್ಲಟಿಗಂ, ದೀವಟಿಗಂ, 
ಮಾವಟಿಗಂ (ಕಮದ. ೨೦೪ ಪ್ರಯೋ) : ರವಿಶಶಿಗಳೊಪ್ಪುವ ದೀವಟಿಗರು 


ದೀವಟಿಗೆಸಲಾಂ 


(ತೊರರಾ, ೧-೮-೬೩) ; ದೀವಟಿಗರು ಕೊಟ್ಟಿಗೆಯರು ವರತುರಗಾವಳಿಗಳ 
ನೆಟ್‌ ಪಿಡಿವ ಕೋವಿದನಿವಹ ಗಜಾರೋಹಕರ ಗೃಹ ತೀವಿಹುವಾ 
ಪಟ್ಟಣದೆ (ಕಂನವಿ. ೬-೫೭): ಇಬ್ಬರು ದೀವಟಿಗರು .. . ಅವರವರ ಮನೆ 
ಮುಟ್ಟ ಹೋಗಿ ತಲಪಿಸಿದರು (ಸವತಿ. 99). ದೀವಟ್ಟಿಗ: ತೆಗೆಸು 
ಚೂಣಿಯ ಬಲವ ದೀವಟ್ಟಿಗರ ಕರೆಕರೆ ತೈಲಪೂರ್ಣದ ತೊಗಲ ಕುನಿಕಿಲ 
ಬಂಡಿ ಕವಿಯಲಿ ಕೋಟಿ ಸಂಖ್ಯೆಯಲಿ (ಕುವ್ಮಾರ್ರೋ. ೧೫-೩೨); ಓ ಇದಂ 
ಛಂದಸ್ಸಿಗಾಗಿ ಮಾಡಿಕೊಂಡ ರೂಪ. 
[ ದೀವ, + -ಅಟಿಗ; P ಇದನ್ನು ದೀವಟಿಗೆ * - ಅ, 
ಎಂದೂ ಬಿಡಿಸಬಹುದು. 7 


10| ದೀವಟಿಗೆ, ದಿವಟಿ, ದೀವಟಿ (ನಾ). ಪಂಜು; ಹಿಲಾಲು: “ಪಂಜುಃ ಎ 


15 


26 


«5 


ದೀವಟಿಗೆ” (ಕಾಶಕ್ಕ. ೬೩): ಕಾಂತಿಯಿಂದಂಗಡಿಗಳೊಳ' ಸರ್ವಜಸತಾ 
ಗೃಹಾಂತದೊಳ್‌  ದೊರೆದೊರೆಗಳೋಲಗದೊಳೊಪ್ಪಿದುವನಂತದೀವಂ 
ದೊಡ್ಡದೀವಟಿಗೆಗಳ್‌' ' ನಭದ ನಕ್ಷತ್ರಜಾಲದಂತೆ (ಜಿಬಪು. ೪೮-೩೨) ; 
ದೆಸೆದೆಸೆಗಳ ಬೆಳಗುತ ದೀವಟಿಗೆಗಳೆಸೆದುವು (ಕಂನವಿ. ೪-೨೨) ; ದೀವಟಿಗೆ 
ಗಳನ್ನು ಹಿಡಿದುಕೊಂಡು ಹೋಗಿ ನೆಲಮಾಳಿಗೆಗಳನ್ನೆಲ್ಲಾ ಹುಡುಕಿದರು 
(ಶ್ರೀರಾಯ. ೧೩೦) ; ದಾಸಿಯರು ಕೈಯ ದೀವಟಿಗೆಗಳಿಗೆ ಗುಗ್ಗುಳವನ್ನೆರಚಿ 
ಉರಿ ಮಾಡಿದರು (ಸವತಿ. 9) : ದೀವಟಿಗೆ ಮುಂದೆ ದೀಪವೇ (ಗಾದೆ). 
ದಿವಟಿ ; ಕರದ ದಿವಟಿ ಹಿಲಾಲುಗಳ ಭಾಸುರೆ ಜಗಂ ಜ್ಯೋತಿಗಳ 
ಕುಂತಿಸ್ಟುರಿತ ಸೂರ್ಯಜ್ಯೋಶಿಗಳ ಸಾಲುಗಳು ಬೆಳಬೆಳಗೇ (ಅನಂರಾ. 
೧-೨೪-೩೫). ದೀವಟಿ : "ದೀವಟಿಕಳ್ಳ' ಪರಾ; P ದಿವಟಿ, ದೀವಟಿ 
ಎರಡೂ ಶಬ್ದಗಳು "ದೀವಟಿಗೆ' ಎಂಬುದರ ಸವಕಳಿ ರೂಪವಿರ 
ಬಹುದೆ ? 

ದೀವಟಿಗೆಯವ 2 ದೀವಟಿಗ : ಚಾವಡಿಯ ಕಾವಲ್ಲಾರರು ನೀರುಗಂಟಿ 
ದೀವಟಿಗೆಯವ . . . ಕಂದಾಚಾರದವರು ಕಳ್ಳಬಂಟರು ಅವರು ಇವರು- 
ಎಲ್ಲಾರ್ಗೂವೆ, ಸೇನಾಯಮುದ್ರೆ, ಕಡತದ ಕಾಣಿಕೆ. . . ಅದು, ಇದು_ 
ಎನ್ನುತ ಎಲ್ಲಾವನ್ನೂ ಸಲ್ಲಿಸಿಕೊಳ್ಳುತ್ತಾರೆ (ಜಿಟ್ಕಅ, ೧೫೩-೨೦); ಆಟದ 
ವನಿಗೆ ದೀವಟಿಗೆಯವನ ಮೇಲೇ ಕಣ್ಣು (ಗಾದೆ). 

[?./ಸಂ. ದೀಪವರ್ತಿಕಾ./ಮರಾ. ದಿವಟೀ./ 
ತೆಲು. ದೀವಟಿ, ದೀವಟೀ, ದಿವ್ವಟಿ] 


ದೀವಟಿಗೆಕಳ್ಳ, ದೀವಟಿಕಳ್ಳ (ನಾ). ಬೆಂಕಿ ಹೊತ್ತಿಸಿ ಅದರ ದೆಸೆ 


`ಯಿಂದಾದ ಅವಸ್ಥೆಯಲ್ಲಿ ಕಳ್ಳೆತನ ಮಾಡುವವನಂ; ಪಂಜಂಹಿಡಿದಂ 
ಸೂರೆ ಮಾಡುವ ಕಳ್ಳ; ಪಂಜಂಗಳ್ಳೆ: ಹಿಂದೆ ದೀವಟಿಗೆ ಕಳ್ಳರೆ ಹಾವಳಿ 
ಬಹಳವಾಗಿತ್ತು (ರೂ). ದೀವಟಿಕಳ್ಳ:: (8). 

[ ದೀವಟಿಗೆ + ಕಳ್ಳ ] 


ದೀವಟಗೆಮಾನ್ಯ (ನಾ). ದೀವಟಿಗರಿಗೆ ಕೊಟ್ಟ ಉಂಬಳಿ,-ವೃತ್ತಿ; ದೀಪ 


ಹಿಡಿಯುವವರಿಗೆ ಉಪಯೋಗಕ್ಕಾಗಿ ಕೊಟ್ಟ ಭೂಮಿ : (8). 
[ ದೀವಟಿಗೆ * ಮಾನ್ಯ ] 


ದೀವಟಿಗೆವೆಣ್‌ (ನಾ). ದೀಪವನ್ನು ಹಿಡಿಯುವವಳು ; ದೀಪವನ್ನು 


ಹಿಡಿಯಂವ ಸೇವಕಿ: ಕಾಳಾಂಜಿ ಕುಂಚ ಹಡಪ ಪಾವುಗೆ ರತ್ಸದಾಲವಟ್ಟವು 
ಬೊಂಬಾಳ ಸಾಲ ದೀವಟಿಗೆವೆಣ್ಗಳು ಭೂಪನಿದಿರಿನೊಳ್‌ ಮೇಳದೊಳೆಸೆ 
ದರರ್ಶಿಯಲಿ (ಳಂನವಿ. 0-80). [ದೀವಟಿಗೆ * ಪೆಣ್‌ 


ದೀವಟಿಗೆ ಸಲಾಂ, ದೀವಟಿಗೆ ಸಲಾಮು (ನಾ). ಪ್ರತಿದಿನ ಸಾಯಂ 


ಕಾಲ, ರಾಜ, ಗುರು ಮತ್ತು ಇತರ ಶ್ರೇಷ್ಠಪುರಂಷರಂಗಳ 
ಅಥವಾ ದೇವತಾವಿಗ್ರಹಗಳ ಮುಂದೆ ಉರಿಯುತ್ತಿರಂವ ಪಂಜು 
ಗಳನ್ನಾಡಿಸಿ ಗೌರವ ಸೂಚಿಸಂವ ಒಂದು ಆಚರಣೆ : ಪಟ್ಟದಾನೆ 
ಕುದುರೆಗಳು ನದೀತೀರಕ್ಕೆ ಪೋಗಿ ಆಲ್ಲಿ ಆಗತಕ್ಕ ಪೂಜೆ ದೀವಟಿಗೆ ಸಲಾಂ 


ದೀವಟಿಗೆಸಲಾಮು 


ಮೊದಲಾದುದನ್ನು ನೆರವೇರಿಸಿಕೊಂಡು ಬರುತ್ತಲಿರುವ ಸಮಯದಲ್ಲಿ 
ದೊರೆಗಳವರಿಗೆ ದೀವಟಗೆಸಲಾಂ ಆದ ನಂತರ (ಮಣಾವಂ. 1, ೩); ಆ 
ಕಂಬಕ್ಕೆ ಈಗಲೂ ಮಹಾಪೂಜೆ ವೇಳೆ, ದೀವಟಿಗೇಸಲಾಂ ಮಾಡಿ 
ಮಹಾಪೂಜೆಗೆ ಆಮಂತ್ರಣ ಕೊಡುವ ಪದ್ಧತಿ ಇದೆ (ತುಳುನಾ. ೦೧೪). 
ದೀವಟಿಗೆಸಲಾಮು : (8). [ದೀವಟಿಗೆ + ಸಲಾಂ] 

ದೀವಟಿಗೆಸಲಾಮು "ದೀವಟಿಗೆಸಲಾಂ' ನೋ. 

ದೀವಟಿಗೆಸೇವೆ (ನಾ). ಪಂಜುಗಳಿಂದ ನೀವಳಿಸಿ ಸಲ್ಲಿಸುವ ಸೇವೆ: 
ನೋಡೆ ಬನ್ನಿರೊ ಜನರು ಶ್ರೀಕೃಷ್ಣನ ಜೋಡು ದೀವಟಿಗೆ ಸೇವೆ (ಪುರಂದ. 
೨-೪೨ ಪಲ್ಲವಿ); ದೀವಟಿಗೆಸೇವೆಯಾದ ನೆಂತರ ದೇವರ ಮೆರವಣಿಗೆ 
ಹೊರಡುತ್ತದೆ (ಕೂಡ). [ದೀವಟಿಗೆ + ಸೇವೆ,] 

ದೀವಟ್ಟಿಗ "ದೀವಟಿಗ' ನೋ. 

ದೀವಬ್ಬರಸಿ (ನಾ). ಒಬ್ಬಾಕೆಯಂ ಹೆಸರಂ : ಶ್ರೀವಧು ಧರೆ ಪೋಟಲ್ಹೋ 
ರಾವ ನ್ರಿಪಜ್ಗಗ್ರಮಹಿಷಿ ಭುವನಾಂಬಿಕೆ ವಾಗ್ದೇವಿಯರ ದೊರೆಯರರೆನಿಸಿದ 
ದೀವಬ್ಬರಸಿಯರ ದೊರೆಗೆಟ್ಟಿರ್‌ ಪೆಆರೊಳರೆ (ಎಳೆ, ೫, ಮುಳಬಾ. ೩೮-೩: 
ಸು. 890).  ದೀವಬ್ಬೆ * ಅರಸಿ] 

ದೀವಬ್ಬೆ (ನಾ). ಒಬ್ಬಾಕೆಯ ಹೆಸರಂ: ಸ್ವಸ್ತಿ ಶ್ರೀಮದ್‌ ಸಕರರ ಸೂಳೆ 
ಯಬ್ಭೆಯ ಮಗಳ್ಹೀವಬ್ಬೆ ಮಾಡಿಸಿದ ತೂಮ್ಬು (ಎಕೆ. 2% (8), ಕನ್ಮಪ, 
೨೮೬-೨ ; 886). [ದೀವೃ+ ಅಬ್ಬೆ] 

ದೀವರಿಗೆ (ನಾ). ಒಂದಂ ಬಗೆಯ ಸಸ್ಯ : 
ಕಾಡುಜೀರಕ (ಮೃಗ. ೩೮-೭೩೯). 7?) 

ದೀವಸ, ಧೀವಸ (ನಾ). ೧. ಬುದ್ಧಿ ಗೆ ಸಂಬಂಧಿಸಿದಂದಂ; ಆಲೋಚನೆ; 
ಅಭಿಪ್ರಾಯ. ೨. ಧೈರ್ಯ ; ಕೆಚ್ಚು : ಇರುಳಳಿದೀ ದಿವಸವ ದೀವಸಂ 
ಮಾಳ್ಪೆ ತರಣಿ ತರಣಿಗಂಬರವನು ಎರಚಿಸಿದಬ್ಬರುಹನೆ ಪರಿಕಿಸದಿಂತು 
ಪರಶಿವನೇಕೆ ಪೆತ್ತನೊಯೆಂದ (ಸೊಲಸೋ. ೨3೩-೩ಲ): ಇನಿಸುಂ 
ಚೊಕ್ಕಳಿಕೆಯ ದೀವಸಮೋಸರಿಸದೆ ತಕ್ಕಳಿಯದೆ ತದ್ದೀರೋದಾತ್ತಂ 
ಮೇರುವಿನಂತಿರ್ದಂ (ಜಯಕಾ. ೦೬-೦೫). ಧೀವಸ : ೨. “ಧೀವಸಮೆಂ 
ದೆನಲುಸಿರ್ದೆಂ ಧೈರ್ಯಾರ್ಥಮಂ” (ಜಶುನಿ, ೧೦೭). ಹಿ. ನಿಷ್ಠೆ; ದಾರ್ಥ್ಯ: 
ದೇಶಿಯನಾಡಿದಳು ಪರವೆನಾಚಿ ವಲ್ಮೀಕನಾಥನ ಮುಂಬಿನೊಳು ರಸಿಕರೆ 
ದೆಯನಲ್ಲಾಡಿಸುತ ಯತಿಜನದ ಧೀವಸವನೀಡಾಡುತ (ಸೌಂದಪು, ೮-೧೧). 
೪. ಉದ್ಭಟತನ ; ಧಾರ್ಷ್ಟೃ : ಕೊಡಲು ಹುಸಿದಡವಿಗಟ್ಟಿ ಬೈಚಿಟ್ಟ 
ನೆಂಬುದನಿಂತು ಎಸೆವ ವೇದಂಗಳೊಳು ಕೇಳಿ ಪೊಗಳುವಡರಿದು ನಿನ್ನ 
ಧೀವಸವೆಂದನು (ಹಣಾ. ೨-೦೮), [ “ಸಂ. ಧೀವಶ) 

ದೀವಸಂಗೆಡು (ಕ್ರಿ). ಧೈರ್ಯಗೆಡಂ : ಬಗೆದನಂದು ಪೂರ್ವಾಚಲದೊಳು 
ಆವರಿಸಿ ಜಗವ ದಶದಿಶೆಯ ಮುದ್ರಿಸಿದ ತಮ ದೀವಸಂಗೆಟ್ಟೋಡೆ 
ಮುಂಚೂಣಿಯೊಳ್ಳದ್ಮಿನೀವಲ್ಲಭಂ (ಕೊಟ್ಕೂಲ, ೩-೩). 

[ ದೀವಸ « ಕೆಡ್ಕು) 

ದೀವಸಿ, ಧೀವಸಿ (ನಾ). ದಿಟ್ಟ; ಸಾಹಸಿ; ಶೂರ: ದೊರೆಗಳೊಡನೀ 
ಥಟ್ಟಿಗೊಬ್ಬನೆ ನಿಲುವೆನೆಂದನದಾವ ಸತ್ವನಿಧ .. . ಈ ಪರಿ ಮುಟ್ಟೆ 
ದೀವಸಿಯಾವನೆಂದುದು ನಿಖಿಳ ಪರಿವಾರ (ಳುವ್ಕಾಗ. ೫-೪೪). ಧೀವಸಿ : 
ಬಿರುದಭಟರೌಕಿದರು ರಾಯನ ಧುರದ, ಧೀವಸಿಗಳು ನಿಹಾರದಲುರ 
ವಣಿಸಿದರು ಶಲ್ಕನಂಬಿನ ಮಳೆಯ ಮನ್ನಿಸದೆ (ಕುವ್ಮಾಶ. ೨-೪೨). 

[ ಆಸಂ. ಧೀಪಶಿನ್‌ ] 

ದೀವಸಿಅಮಾವಾಸ್ಕೆ "ದಿವೀಅಮಾವಾಸ್ಯೆ' ನೋ. 

ದೀವಸಿಕೆ (ನಾ). ಧೈರ್ಯ ; ಸಾಹಸ: ಬಿಸಿಲು ಮಳೆ ಚಳಿಗಳಿಗೆ ಸಲೆ 
ಸೈರಿಸುವ ದೇಹವೆ ನಿನ್ನದಿದು ದೀವಸಿಕೆಗಾವಂಜುವೆವು [ಪಾಕಾಂ. ಧೀವಸತನ 
ಕ್ಯಾವಂಜುವೆವು] (ತೊರರಾ. ೨-೩-೩೩). [ದೀವಸ .* - ಇಕೆ] 


ದೇವಗರಿಗೆ . . . ದೀವರಿಗೆ, 


೩೯೩೫೨ 


40 


ದೀವಿಜಾಲ 


ದೀವಸಿಗ, ಧೀವಸಿಗ (ನಾ) .2ದೀವಸಿ : ದೇವ ದನುಜ ನರೋರಗರ 
ಸುಭಟಾವಳಿಯೊಳಿವನಂಕೆ ಧೈರ್ಯದ ದೀವಸಿಗರುಂಟೇ 
ವಿಚಾರಿಸಲೆಂದನಸುರೇಂದ್ರ (ತೊರ03.೬-೨೦-8೬):“ಜಾಗರೂಕನಸಿದವನಂ, 
ಎಚ್ಚರಿಕೆಯಂಳ್ಳವನಂ, ಸಾಹಸಿ” (ಪ್ರಥಣ್ಣ); ಆವ ದೀವಸಿಗನ ಆಟಪಾಟ 
ಕೂಟಗಳಲ್ಲಿ ಕಲೆತು, ಆ ನಿಶ್ಚಿಂತಸ್ಥಿ ತಿಯ ಉತ್ಸವದ ಆನನ್ನದ ಅನ್ನಸ್ಸತ್ತ್ವ 
ದಿಂದ ಜೀವಿಸಿದ್ದೆವೋ, ಆ ಕಂಠೀರವನು ತಪ್ಪಿಸಿಕೊಂಡು... 
ಬದುಕಿಕೆ ೊಂಡನು (ವಿಗಡ. ೩೪-೧೨). ಧೀವಸಿಗ : ಹಾವಾಡಿಗನನು ಗೆಲುವೆ 
ನೆನುತಲಿ ಧೀವಸಿಗ ತಿರುಗಿದನು ಪುನರಪಿ ತಾಯ ಮಂದಿರಕೆ (ಪ್ರಹ್ಮಾರ. 
೪.೬), [ದೀವಸ * -ಇಗ] 

ದೀವಳಿ "ದಿವಾಳ್ಕಿ' ನೋ. 

ದೀವಳಿಗೆ "ದೀಪಾಳಿಗೆ' ನೋ. 

ದೀವಾಣ "ದಿವಾಣ' ನೋ. 

ದೀವಾಳಿಗೆ "ದೀಪಾಳಿಗೆ' ನೋ. 

ದೀವಾಳೀಚರಧವಳ (ನಾ). ಒಂದಂ ಬಿರಂದು (?) : ಸೋಮೇಶ್ವರ 
ದಾಸಿಯಾಶ್ರಿತಜನಕಲ್ಪವೃಕ್ಷಂ ದೀವಾಳೀಚರಧ ವಳ೦ (ಎಇ. ೫11, 
೨೬೯೨೧೦ ; 1060), [?) 

ದೀವಿ "'ದೀಪ್ಮ' ನೋ. 

ದೀವಿ "ದೀವ್ಮ' ನೋ. 

ದೀವ್ಕಿ (ನಾ). (?) : “ವಂಕಿಯೆನೆ ದೀವಿ[ಪಾಕಾಂ. ದಿವ] ಮೇದರಕತ್ತಿಯಕ್ಕು” 
(ಮಂಗರಾ. ೦೧೩೨೮). 7?) 

ದೀವಿಕರೆ (ನಾ). ದ್ವೀಪದ ತಡಿ,-ತೀರ : ದೀವಿಕರೆಯರೆಗಳಿನ್‌ ಮೊಳೆಗೆ 
ಮಾರುಲಿಗಳ್‌ ಬೆದರಿ, ಎದೆಗುಂದಿ, ಪೆಚ್ಚಾದರೆಮ್ಮವರು 'ಕೇಳ್ಹೊಡನೆ ! 
(ಪಾರಸಿ. ೧೫-೩೫೪) [ದೀವಿ] (ಎದೀಪು) + ಕರ್ಮೆ) 

ದೀವಿಗೆ (ನಾ). ಸೊಡರು; ದೀಪ: “ಆ ದೀವಿಗೆ ಜ್ಯೋತಿ ದೀಪ್ರಿ ಗೃಹ 
ಭಾನುವಕ್ಕು” (ಮಂಗರಾ. ೬೦-೧೮); ದೀವಿಗೆಗಳ್‌ ಜಲಕ್ಕನೆಕ್ಕೆ ಕೈ ಯಿನಿಟ್ಟಳಂ 
ಬೆಳಗುತಿದು ೯ವೆರಬಿ್ತಿ ಸೆಯೊಡ್ಡಣಂಗಳೊಳ್‌ (ಪಂಪಧಾ. 
ದೀವಿಗೆಗಳಂ ಪಿಡಿದು ದೀಪಧಾರಿಣಿಯರ್ವಂದು (ಕಾದಂಉ., ೩೨೨): ಕೊಸಗಿನ 
ಪೂವಿನೊಪ್ಪು ಸುರಹೊನ್ನೆಯ : ಪುಷ್ಪದ ಚೆಲ್ವು . , . ರಂಜಿಸೆ ವನದೇವಿ 
ಯರ್‌ ನಲಿದು ಮನ್ಮಥರಾಜನ ಬರ್ಪದಕ್ಕೆ ರಾಗಿಸಿ ಮನಮೊಲ್ಹು 
ಪೊತ್ತಿಸಿದ ದೀವಿಗೆಯಂದದಿನೊಪ್ಪಿ ತೋಟಿಗುಂ (ಧರ್ಮಾಮ್ಮ. ೧೩-೧೩) ; 
ಸುಖಕ್ಕೆ ತುಂಬಿದ ದೀವಿಗೆ ಮನೆಯೆಲ್ಲವ ಸುಟ್ಟಂತೆ ಆನು ಮಾಡಿದ ಭಕ್ತಿ 
ಎನಗಿಂತಾಯಿತ್ತು (ಬಸವ. ೮೯೦); ಪಲವುಂ ದೀವಿಗೆಗಳ* . . , ಒಪ್ಪು 
ತಿರ್ದುವಾ ಮನೆಮನೆಯೊಳ್‌ (ಗಿರಿ. ೪-60) : ಎರಡು ಬಲದಲಿ ಹಿಡಿದ 
ದೀವಿಗೆ ನಂದಿದವು (ಕುವ್ಯಾದ್ರೋ. ೧೬-೭). 

ದೀವಿಗೆಯೆಣ್ಣೆ - ದೀಪ ಉರಿಸಲಂ ಬಳಸುವ ಹರಳೆಣ್ಣೆ. ಎಳ್ಳೆಣ್ಣೆ, 

ಹೊಂಗೆಯೆಣ್ಣೆ ವಂಂತಾದಂವು : (8). [ಆ ಸಂ. ದೀಪಿಕಾ] 

ದೀವಿಗೆಗಂಬ (ನಾ). -ದೀಪಕಂಭ ೧: ಮಿಗೆ ರಮ್ಯವಡೆದ ಹೊಂಬರಿಯಣ 
ತಳಿಗೆ ತಂಬಿಗೆ ಗಿಂಡಿ ಗಿಣ್ಣಿಲುಗಳನು ನಗೆಮೊಗದರ್ಪಣ ಹಂಸೆ ಪುತ್ತಳಿಯ 
ದೀವಿಗೆಗಂಬಗಳನಿತ್ತನೊಲಿದು (ಮೋಹತ. ೧೩-೧೮). 

[ ದೀವಿಗೆ + ಕಂಬ ( ಆ ಕಂಭ)] 

ದೀವಿಗೆವಿಡಿ (ಕ್ರಿ). ದೀಪವನ್ನು ಹಿಡಿ: ಉಸಿರನಾರೈದು ನಿರ್ಜೀವನೆಂದೆಂದು 
ಶಂಕಿಸಿ ನೋಡಲಮ್ಮದೊಯ್ಯನೆ ದೂರದಿಂದೆ ದೀವಿಗೆವಿಡಿದು ದಿಟ್ಟಿಸಿದರು 
(ಸಿದ್ಧರಾ, ೨-೪). [ ದೀವಿಗೆ * ಪಿಡಿ) 

ದೀವಿಚಾಲ (ನಾ). ದೀಪಗಳ ಸಾಲಂ,.- ಶ್ರೇಣಿ,- ಸಮೂಹ : ತಳತಳಿಪ 
ದೀವಿಜಾಲಮಂ ಸಂದಳಿಸಿರೆ (ಬೊಂಕಶಾ. ೧೯೪೫, ಬಂಕಾಪುರ, ೨೬-೪; 

[ದೀವಿ (ಎದೀವೃ) * ಜಾಲ] 


೦೨-೩೫): 


1076). 


ದೀವಿನಾಡು 


ದೀವಿನಾಡು (ನಾ). ದ್ವೀಪದ ಪ್ರದೇಶ: ಕೇಳಿ ಬಲ್ಲೆವು ಲಂಕೆಯಂ 

ತೆಂಕಣದ ಕಡಲ ನಡುವಣ ದೀವಿನಾಡಂ (ಶ್ರೀರಾಮಾ. ೨೯೬-೨೯೪), 
[ ದೀವಿ, (<ದೀಪ;) * ನಾಡು] 

ದೀವಿಸು (ಕ್ರಿ). ಆಶೀರ್ವದಿಸಂ; ಆಶೀರ್ವಾದ ಮಾಡಂ; ಹರಸು: 
“ಎಲೈ ಭಕ್ತರೇ ನಿಮಗೂ ಮಹಿಳೇಶ್ವರಿಗೂ ಶಿವಾನುಗ್ರಹಮುಂಟಾಗಲಿ” 
ಎಂದು ದೀವಿಸಿದರು (ಫುರಾವಿ. ೧೬೬). | *-ತೆಲು. ದೀವಿಂಚು) 

ದೀವಿಹಲಸು (ನಾ). ಒಂದಂ ಬಗೆಯ ಹಲಸು; ಸೀವೆಂಹಲಸಂ ; 
ದ್ವೀಪದ ಹಲಸು: ಸೀಮೆಹಲಸು, ದೀವಿಹಲಸು, ರೊಟ್ಟೀಹಲಸು 
(ಮೈ ಔಗಿ, ೯-೧೬೦) ; ಆಲೂಗಡ್ಡೆ ಬಾಳಿಕಾಯಿ, ದೀವಿಹೆಲಸು, 
ಹಲಸಿನ ಕಾಯಿಯ ಸೊಳೆ ಇತ್ಯಾದಿಗಳನ್ನೂ ಈ ರೀತಿ ಕರಿಯಬಹುದು 
(ಅಡುಸಾ, ೯0), [ದೀವಿ (ದೀಪ) * ಹಲಸು (<ಪನಸು)] 

ದೀಹ "ದೀವ್ಶ' ನೋ. 

ದೀಹಳಿಗೆ "ದೀಪಾಳಿಗೆ' ನೋ. 

ದೀಹಾರ (ನಾ). ದೀಹದ ಮೃಗಗಳನ್ನು ಇಡಂವ ಜಾಗ,-ಸ್ಥಳ : ಇದು 
ದೀಹಾರದ ಗೇಹದಂತೆ ಹರಿಣೀರಮ್ಯಂ ಗ್ರಹಗ್ರಾಮದಂತುದಿತಕ್ರೋಡ 
ವಿಭಾಸಿ  ಕೋಶಗೃಹದಂತಷ್ಟಾಪದಾಧಿಷ್ಕಿತಂ ಕದನೋರ್ವಿೀತಳದಂತೆ 
ದಾರುಣಚಮೂರಾವಸ್ಥಿ ತಕ್ಷೋಭಿತಂ ಮದವತ್ಕುಂಜರಗಾತ್ರದಂತೆ ವಿಳಸ 
ದೃಭ್ರೂಪ್ರಭಾವಿಭ್ರಮಂ (ಪುಷ್ಕಪು. ೩-೬೮): “ದೇಹಾರ (ದೇವಾರ 
ಎಂದಿರಬಹಂದಂ)” (ಫುಷೃಪು, ಅಡಿಟ), [ ದೀಹ (--ದೀವ,)* ಆಗಾರ] 

ದು, ದೂ (ನಾ). ಎರಡು ಎಂಬ ಸಂಖ್ಯೆ: ಏಕದ್ವಿತ್ರಿ ಚತುಃ ಶೆಬ್ಮಾಕೃತಿಗೆಕ್ಕ 
ದುತಿಚೌಗಳಾದೇಶಂಗಳ್‌ (ಕಮರ. ೨೯೦). "ದಂಗಂಣ', ದಂಗ್ಲಾಣಿ' 
ಪರಾ. ದೂ: “ದು (ದೂ)- ದ್ವಿಎಎರೆಡು” (ತದೈಕೋ. ೨೦). “ದೂಜಾವ' 
ಪರಾ. [ ಆಸಂ.ದ್ವಿ) 

ದುಂ (ನಾ). ಒಂದಂ ಅನಂಕರಣ ಶಬ್ದ : ದುಡುಹೆಂಬ ದುಮ್ಮೆಂಬ. . . 
ಖಣಿಲೆಂಬ ಕಟಲೆಂಬ ದನಿ (ಪೀಕ್ಕಿಪು. ೨-೦೦-೮) ; "ದುಂ "ದುಂ' ಎಂಬ 
ಸಪ್ಪಳ ಮಾಡುವ ವಾದ್ಯಗಳನ್ನು ಬಾರಿಸಿ ಹಾಡುವ ವಾಡಿಕೆಯು ಮೊದಲಿ 
ನಿಂದಲೂ ಬಂದಿದೆ (ಕನ್ನಜಾ. ೯೩). 

ದುಂಕಿ (ನಾ). (ಕರಾ) ಗಾಣವನ್ನು ಎಳೆಯಂವಾಗ ಗಾಣದ ಮಂರಕ್ಕೆ 
ಸಮತೋಲನ ಬರಂವಂತೆ ಮಾಡಲು ಗಾಣದ ವಂರದ ಮೇಲೆ 
ಇಡಂವ ಭಾರ : ಹೂಡಲಿಕ್ಕೆ ಬರದ ಎತ್ತು ಗಾಣಕ್ಕೆ ಕಟ್ಟಿದರೆ ದುಂಕಿ 
ಎಳೆದೀತೇ (ಕ). [?) 

ದುಂಡಂಕಿ "ದಂಂಡಂಕೆ' ನೋ. 

ದುಂಡಂಕೆ, ದಂಂಡಕಿ (ನಾ). ಪೂರ್ಣ ಅಂಕಿ; ಬಟುವು ಸಂಖ್ಯೆ: ಕೃಪಣತನ 
ಇಲ್ಲಿಯೂ ಬಿಡಲಿಲ್ಲವೊ? ದುಂಡಂಕೆ ಹೇಳಬೇಕು (ಗಾಳಿಪ ೨೨). ದುಂಡಂಕಿ : 
ಲೆಕ್ಕಾಚಾರದಲ್ಲಿ ಚಿಲ್ಲರೆ ಬಂದಾಗಲೆಲ್ಲ ಸಾಮಾನ್ಯವಾಗಿ ದುಂಡಂಕಿ ಹಾಕು 
ತ್ತಾರೆ (ಕೂಡ). [ದುಂಡು + ಅಂಕ್ಕೆ) 


ದುಂಡಂಚು (ನಾ). ಸೀರೆ, ಪಂಚೆ ಮೊದಲಾದಂವುಗಳ ದಪ್ಪವಾದ 


ಅಂಚು, -ಗಂಂಡಂಚು,-ದಂಂಡಾಕಾರವಾಗಿರಂವ ಅಂಚು. 
ದುಂಡಂಚಿನ ಪಂಚಿ - ಗುಂಡಂಚಿನ ದೋತರ : ದುಂಡಂಚಿನ ಪಂಚೆ 
ಉಟ್ಟುಕೆ೧ೊಂಡು ಜರೀಶಲ್ಕ ಹೊದ್ದುಕೊಂಡು ರಾಯರು ಹೊರಟರು(ರೂಢ). 
'ದುಂಡಂಚಿನ ಸೀರೆ ದಪ್ಪದಾದ ಅಂಚಿನ ಸೀರೆ ; ಗುಂಡಂಚಿನ ಸೀರೆ : 
ದುಂಡಂಚಿನ ಸೀರೆ ತುಂಬಾ ಬಾಳಿಕೆ ಬರುತ್ತದೆ (ರೂಢಿ). 
[ ದುಂಡು + ಅಂಚ್ಯು) 

ದುಂಡಕ್ಕಿ (ನಾ). ೧. ಗಂಂಡಗಿರಂವ ಆಕ್ಕಿ: ಹಂಡಕ್ಕಿ ದುಂಡಕ್ಕಿ ದುಂಡು 
ರಾಜಣದಕ್ಕಿ . . . ನೆಲ್ಲಕ್ಕಿ ಬಂದವೆ ನಮ್ಮ ಅರಮನೆಗೆ (ನಾವದ. ೧೧೫). 
೨. ನಂಚಾ ಗದ ಅಕ್ಕಿ. (ದುಂಡು + ಅಕ್ಕಿ] 


೩೯೫೩ 


ದುಂಡಿ, 


ದುಂಡಗೆ, (ನಾ). ಒಬ್ಬಾತನ ಹೆಸರಂ (?) : ಪತ್ತೂರುಡೆ ಶಿವಮಾರಮ್ಮಂ 
ದುಣ್ಣಗೆರ್ಗ್ಗಂ ನಲ್ಲತ್ತೂರೊಡೆ ಒಗ್ಗಮನೆ ಬಳೆಗಮಂ ಅಯ್ದೂಮ್ಬು ಮೆದ 
ಕಟಿನಿಯು ಎಟ್ರೂಮ್ಭು ಬಾಳೆತೊಟ್ಟಪ್ಪಟ್ಟು ಬ್ರಹ್ಮದೇಯಂ ಕೊಟ್ಟೋದು 
[?] 


(ಎಕ. ಸ, ಕೋಲಾರ. ೨೩೧-೩: ಸು. 800 7). 


$|ದುಂಡಗೈ (ಅ). ೧. ಗುಂಡಾಗಿ ; ವರ್ತುಲಾಕಾರವಾಗಿ: ಪೃಥ್ವಿ... 


30 


26 


80 


ಗೋಲವದೆ ಅಂದರೆ ಕಿತ್ತಳೇ ಹಣ್ಣಿನಂತೆ ದುಂಡಗದೆ (ಮುಂಬಯಿ, ೪-೬೪); 
ದಪ್ಪಗೆ, ದುಂಡಗೆ, ಏನನೊ ಒಂದನು ಉರುಳಿಸಿಕೊಂಡವ ತಂದ. ದಪ್ಪಗೆ, 
ನುಣ್ಣಗೆ, ದುಂಡಗೆ ಇರುವುದು, ಅಜ್ಜ ಇದೇನೆಂದು ಕೇಳಲು 'ಬಂದ 
(ಇಂಗೀತ, ೩೨-೦೧), ೨. ತುಂಬಿಕೊಂಡಿರಂವಂತೆ; ದಪ್ಪವಾಗಿ: ದುಂಡಗೆ 
ಇರುವ ತೆನೆಗಳ ಭಾರದಿಂದ ಜೋಳದ ದಂಟುಗಳು ತಲೆಯನ್ನು ಬೊಗ್ಗಿಸಿವೆ 
(ಮಂಜುಳ, ೨). ೩. ಬೋಳಾಗಿ. "ದುರುದಂಂಡಗೆ' ಪರಾ. 
ದುಂಡಗಿಡು- ಗಂಟುಮಾಡು; ದೊಡ್ಡ ಮೊತ್ತವಾಗಿಸು: ಹೊಟ್ಟೆನೆತ್ತಿ 
ಕಟ್ಟ ನಾವು ದುಡ್ಡನ್ನು ದುಂಡಗಿಡುತ್ತೇವೆ (ಜಮಿನ್ಮಾ. ೧೯). ದುಂಡಗೆ 
ಮಾಡು ಎ ಕೂಡಿಡು ; ಪೇರಿಸಿಡಂ : ಆಟವು ಮುಗಿಯುತ್ತ ಬಂದಿತು, 
ರೂಪಾಯಿಗಳನ್ನು ದುಂಡಗೆ ಮಾಡಹತ್ತಿದರು (ಕೂತಳಾ. 33). 
[ ದುಂಡು; * - ಅಗ್ಯೆ) 

ದುಂಡನೆ (ಗು). ದುಂಡಗಿರಂವ; ದಪ್ಪನಾದ : ಪಕ್ಕದ ಕುರ್ಚಿಯ ಪೀಠದಿ 
ಸುಖದಾಸನವಂ ಕೊಂಡಿಹ ಮಾಟದಿ ದುಂಡನೆ ಕಾಲ್ಗಳ. ಮೇಲೆತ್ತಿಟ್ಟು 
ಹೊಟ್ಟೆಯ ಮೇಗಡೆ ಸೊಂಡಿಲನಿಟ್ಟು (ಗಣೇಶ.೨-೩೩). [ದುಂಡ್ಕ್ಮು* -ಅನೆ,] 

ದುಂಡರಳ್ಗಡಲೆ (ನಾ). ದಂಂಡಗೆ ಹುರಿದು ಉಪ್ಪು ಕಾರ ಬೆರಸಿದ 
ಕಡಲೆ; : ಉಪ್ಪುಗಡಲೆ (?) : ಸಂಡಿಗೆ ಸಂಭಾರಗಡಲೆ .. 
ದುಂಡರಳ್ಗಡಲೆ ಭಕ್ಷ್ಯಗಳ ಬಡ್ಡಿಸಿಕೊಳುತುಂಡರು ನೆಲಕ ಸೊಕ್ಕುವನಕ 
(ಮೋಹಶ. ೦೮-೮೭). [ ದುಂಡ್ಕು + ಅರಳ್ಕ್‌ + ಕಡಲೆ] 

ದುಂಡರಿಸು (ಕ್ರಿ). (ಉಕ) ಹೊಟ್ಟೆ ಫೈ ತೊಳಸಂ ; ಹೊಟ್ಟೆಯಲ್ಲಿ ಮರಳಿ 
ದಂತಾಗಂ: ಅವಳಿಗೆ ಹೊಟ್ಟೆದುಂಡರಿಸಿತು, ಕಾರಿಬಿಟ್ಟಳು (ರೂಂ). 

[ ಆದುಂಡ್ಯು + - ಇಸು] 

ದುಂಡಾಪು (ನಾ). ದಂಂಡಾಗಿರುಪ ಒಂದು ಬಗೆಯ ಆಪುಹಂಲ್ಲಂ: 
“ತೃಣಚ್ಛದಃ - ದುಂಡಾಪಿನ ಹುಲ್ಲು” (ಓಷಧಿ. ೭೨) ; “ದೀರ್ಫನಾಳಂ- 
ದುಂಡಾಪು” (ಓಷಧಿ, ೭೬); “ವೇಲವ-ಮುಸ್ತೆ, ದುಂಡುಪು” (ಓಷಧಿ. ೦೦ಖ- 

[ ದುಂಡ್ಮು + ಆವು; 7 

ದುಂಡಾಮ (ನಾ). ಒಂದಂ ಬಗೆಯ ಸಸ್ಯ : “ಅನಾಹ್ವಯಃ -ದುಂಡಾಮ” 
(ಓಷಧಿ, ೬೩). [ ದುಂಡ್ಕು + ಆಮ್ಮ] 

ದುಂಡಾವರ್ತಿ (ನಾ). ೧. ಪುಂಡಕನ; ಪುಂಡಾಟಿಕೆ: ಅಂಥಾ ದುಂಡಾ 
ವರ್ತಿಯವರೇನು ನಮ್ಮವರು (ಮಾಮನೆ. ೧೬೩): ಅಡ್ಡಿ ಬಂದರೆ ದುಂಡಾ 
ವರ್ಶಿಯ ಹೆಸರಿನಲ್ಲಿ ಪೋಲೀಸಿನವರ ಸಹಾಯ ಪಡೆಯಬಹುದು (ಗಂಗಾಳ. 
೩೪); ೨. ಪುಂಡಾಟಿಕೆ ಮಾಡಂವವನು ; ಪುಂಡ : ತಮಸಾವನದಿಂದ 
ಮುಂದೆ ಪ್ರಯಾಣ ಮಾಡಿ ಜಾಲಂಧರನಾಡಿಗೆ ಬಂದೆವು. ಇಲ್ಲಿಯ ಜನ 
ದುಂಡಾವರ್ತಿಗಳು (ಪ್ರವಾಇ. 1, ೨೧೬).  ದುಂಡ್ಕು * ಆವೃತ್ತಿ?) 

ದುಂಡಿ, (ನಾ). ೧. ಹೆಂಗಸು; ಸ್ತ್ರೀ: ಗಂಡಗೆ ತಕ್ಕಂಥ ದುಂಡೀರು ಬರುತಾರೆ 
ಗಂಡನ ಮಡದೀ ನಡಿ ಮುಂದೆ (ನಾಶರ. ೨೬). ೨. ವ್ರೈತುಂಬಿಕೊಂಡಿರಂ 
ವವಳಂ; ಚೆಲುವೆ : ದುಂಡಿ ನಿನ್ನಯ ಕೈಯ ತೋರು ನೀನುಂಡೂಟ 
ಕಂಡ ಕನಸ ಹೇಳುವೆನಂ (ನೇಮಿಸಂ. 3೧-೩೩) : ದುಡುದುಡನೆಯ್ತಂದು 
ದುಂಡಿಯರಾ ಚೆಲ್ವರೊಡೆಯನ ಚೆಲ್ವ. ನೋಡಿದರು (ಛರಣ. ೨೦-೭೪) ; 
ದುಂಡೀ ನಿನ ಗಂಡ ಪ್ರಚಂಡ ಉದ್ದಂಡ ದೆನುಜರ ಗಂಟಲಗಾಣ 
(ಶ್ರೀಕೃಪಾ. ೭೬) ; ಕೈ ತಾರೆ ದುಂಡೀ ಕೈ ನೋಡಿ ಕಣಿಯಾನು ಹೇಳ್ತೀನಿ 
(ಹುಪ್ಕಹ. ೪೩). ! -ಇತೆಲು. ದುಂಡಿ] 


ದುಂಡಿ, 


ದುಡಿ, (ನಾ). ಗುಂಡಗಿರಂವ ಕಲ್ಲು; ಕಲ್ಲಂಗುಂಡಂ : ದುಂಡಿಯ 
ಹೊಟ್‌ಸಲಿ ಗುಂಡಿಯ ಕೂಡಲಿ ಹೆಂಜೆ ಕಲ್ಲಿನೊಳಿಟ್ಟು ಕೊಲಲಿ ಖಂಡವ 
ಕೊಯ್ಕೆ ಸಾಲವ ತಿದ್ದದಿರುಯೆಂದು ಮೊಂಡ ಹೇಳಿದ ಮಗನೊಡನೆ 
(ಅಮುಸಾಂ. ೩-೧೩೦) : ನೆಲದ ಹೊಟ್ಟೆ ಬದುಕ ನೋಡು ಗಟ್ಟಿಗಲ್ಲು ಹಿಟ್ಟು 
ಮಟ್ಟಿ ಪದರು ಗುಂಡು ದುಂಡಿ ಬಂಡೆ (ಮೂರ್ತಿಕಾ. ೧೩-೩) : ತಣ್ಣೀರಿನ 
ಮಣ್ಣುಹರವಿಯಲ್ಲ. ಕಾದ ಕಬ್ಬುನದ ಕೆಂಡದ ದುಂಡಿ! ಕೆಂಗೆಂಡದ 
ಹೆದ್ದುಂಡಿ ! (ತುಂಗಳ. ೧೦೪) ; ಪೂಜಾರಿಯು ತನ್ನ ಎರಡೂ ಕೈಗಳಿಂದ 
ಆ ದುಂಡಿಯನ್ನು ಎತ್ತುವನು (ಗಂಗಾಸಾ. ೧೪): ಭಿಲ್ಲರು . . . ಶತ್ರುಗಳ 
ಮೇಲೆ ಬಗೆಯುವುದಕ್ಕೆ ದೊಡ್ಡ ದೊಡ್ಡ ದುಂಡಿಗಳು ಇಟ್ಟುಕೊಂಡು 
ಗ . ಸಿದ್ಧರಾಗಿದ್ದರು (ಸತ್ತಸಾ. ೮೦). [ <ದುಂಡ್ಗು] 

ದುಂಡಿ `ದಿಂಡ್ಕ' ನೋ. 

ದುಂಡಿಗೆ 'ದಿಕಿಡ್ಕ' ನೋ. 

ಡುಂಡಿಗು (ನಾ). ೧. ಬೇಲಿಗೆ ಹಾಕಲು ಉಪಯೋಗಿಸುವ ಮೊನೆ 
ಯಾದ ಎಲೆಗಳನ್ನುಳ್ಳ ಒಂದು ಬಗೆಯ ಸಸ್ಯ: (8. [?] 

ದುಂಡಿಗೆ (ನಾ). (?): ಅರಸರ ದಂಣ್ಣಿಗೆವೆರಸಿಟ್ಲ ಪೊನ್ನ $ಯ್ದೆಿಯಪ್ಪಂ 
ಗೊಬ್ಬಸಿಮೆನ್ನು ತನ್ನು ಭಗವನ್ತರ ಕಯ್ಗಳಾನತಿ ಕೊಟ್ಟು (ಎಳ 111, 
ನಂಜನ, ೭೮-೧೩ ; ಸು.- 980). [?) 

ದುಂಡಿಜೆ (ನಾ). ಚದುರಂಗ ಅಥ ವಾ ಪಗಡೆಯಾಟದ ಕಾಯಿ : 
“ದುಂಡಿಜೆಯುಮ ಂ ಬಿಸುಗೆ ಸಾರಿಯೆಂದಕ್ಕೂ” (ಕಬ್ಬಿಕ್ಕೆ. ೮೦); 
“ದುಂಡಿಜೆಯು ಬಿಸುಗೆಯೆನೆ ಸಾರಿ” (ಕಲ್ಮಮಂ. 9೦). ?) 

ದುಂಡಿಸು (ಕ್ರಿ). ೧. ಗುಂಡಾಗಂವಂತೆ ಮಾಡು; ಸುತ್ತು: ಕಡುದೇಗದಿಂದ 
ಲಂಘಸುತ ಬಾಲವನು ತಾನೆೊಡನೆ ದುಂಡಿಸುತ ಬಾಯ್ದೆಜ್‌ದು (ಜ್ಞಾನ. 
೧೨-೩೭). ೨. ವರ್ತುಲಾಕಾರವಾಗಿ ಚಲಿಸು; ಸುತ್ತುಹಾಕು; ತಿರುಗು: 
ಹಿಂದೆ ಮೆಟ್ಟುವ ಕೆಲಕೆ ಚಿಮ್ಮುವ ದುಂಡಿಸಿ ನೆಗೆವ. , . ಸುಕಳಾಶ್ವಮಂ 
ಬೇಗದಿಂ ಬೆಂಗೆವಾಯ್ದೊ (ಗಿರಿಕ. ೨-೧೦೫ ವ): ಲೀಲೆ ಕಾಲಾದಂತೆ ತಿರುಗಿ 
ಬಂದಾಡುತುಂ ದುಂಡಿಸಿ ಪುಟಂ ನೆಗೆದು ವೆರ್ಚಿ ಪೊರೆಯೇಜುತುಂ . . . 
ಇಂತು ಮಧ್ಯಾಹ್ನಪರ್ಯಂತವರ್ಚಿಸಿ (ಸಾಮರ, ಹ. ೨೫೦-೧೮): “ಪ್ರದಕ್ಷಿಣೆ 
ಹಾಕು” (ಸಾಮರ, ಹ. ಕೋರ): ಹೊಳೆವ ದುಂಡಿಸುವೊತ್ತುವೆತ್ತುವ 
ಮಲೆವ . . . ಕಡವುಗಳ ಬಿಡದಳಲಿಸೆವ ಸೂಕಳತೆಯಂ ಕೈಕೊಂಡುದಾ 
ತುರಗೆಂ (ಕುಮುರಾ. 4-೬೦): ಮಿಡಿವ ಕಡೆಗಣಿಸಿ ಪಾರ್ವ ದುಂಡಿಪ ದಿಂಡು 
ವಾಯ್ತ ... ಕೈಕೊಳದ ಬಗೆಯಂ ಬಗೆದಂತೆ ಕಂಡು (ರಾಜರೇ. ೬-೧೦ ವ). 
೩. ಚಲಿಸು; ಹೊರಳು; ಚಂಚಲವಾಗು : ತೊಂಡು ಮಿಕ್ಕುದು ಮುಖ 
ರಸಂ ಜವ್ವನಂ ಮಸೆಗೆ ದುಂಡಿಸಲ್ತೊಡಗಿದವು ಕಂಗಳೆರಡುಂ ದೆಸೆಗೆ . 
ನವಯವ್ವನಂ ಪೇಡುತಿರೆ (ನಿಂಬರ.ಕ.3೧೭-೭೦). ೪. ವಕ್ರವಾಗಿ ಚಲಿಸು; 
ಅಂಕುಡೊಂಕಾಗಿ ಚಲಿಸು ; ನುಣಂಚಿಕೊಳ್ಳು : ಕಂಡುದು ಮೃಗಮಲ್ಲಿ 
ಭಯಂಗೊಂಡುದು ಪೆಪ್ಪಳಿಸುತದಿರುತೋಡಲ್ಕೆ ಕರಂ ದುಂಡಿಸುತಿರ್ದಪುದೆಂ 
ದುರುಚಂಡಾಸ್ಟ್ರೆದಿನಚಲ ಶಬರನಿಸೆ ಕಾನನದೆೊಳ್‌ (ಗಿರಿಕ, ೧-೯೦). ೫. ಮೈ 
ತುಂಬಿಕೊಂಡಿರು ; ದಷ್ಟಪುಷ್ಟವಾಗಿರು : ನಿಟ್‌ಗಳನಿಕ್ಕಿ ದಾಂಟಿಸದೆ 
ದುಂಡಿಸುವಾಕೆಯನೊತ್ತೆಗೊಳ್ಳದಂತೆಅಕಿಯದೆ ಮತ್ತೆ ಪೇಸಿ 
ಪೆಆರಪ್ಪದವೋಲ್‌ ಸ್ಮರಭೈರವಂಗೆ ಪೆಣ್ಣುಅೌಗಳನಿಕ್ಕದೊಂದೆರಡನೇಂ 
ವಿಟವೃತ್ತಿಗೆ ಮುಯ್ವನಾಂಪುದೇ (ಲೀರಾವ. 3-೯೩) ; ದುಂಡಿಸಿ ಬಿಂಕದಿಂ 
ಬಿಗಿದ ವೆರ್ಮೊಲೆಗಳ್‌ (ಕಾವೃಸಾ. ೩೮): ಕಿರುಜವ್ವನದ ಕನ್ನೆವೆಣ್ಣ 
ದುಂಡಿಸಿದ ನುಣ್ಣಿನ ಮೆಯ್ಸೊಬಗು (ಮೇತ್ರಶ. ೮೮-೧9). ೬. ಒಟ್ಟಾಗು ; 
ದಟ್ಟಯಿಸು ; ಗುಂಪಾಗು : ಗುಂಡು ಹಾರತಾವ ಬಂಡೇವು ತೂರತಾವ 
ಮುಂಡ ಬಾಗಿ ಜನತಂಡ ನಿಂತ ದೊರೆಸದರೆ ಮೆಟ್ಟಲು ದುಂಡಿಸಿ ಕೀರಿಟ್ಟು 
ನುಡಿ ಕಾಳಿ ಹೆಬ್ಬಾಗಿಲಕ (ರೋಕಗೀ, ೩೦೦). (ದುಂಡು; + _ ಇಸ್ಕು) 


೩೯೫೪ 


20 


ದುಂಡುಮಲ್ಲಿಗೆ 


ದುಂಡು; (ನಾ). ೧. ಚೆಂಡಿನಂತೆ ಗುಂಡಾಗಿರುವುದು,-ಬಟುವಾದಾದು; 
ವೃತ್ತಾಕಾರವಾಗಿರುವುದು : ದುಂಡು ಉಕ್ಕಿನ ದಪ್ಪ . , . ೨॥ ಇಂಚಿನ 
ತನಕ ಇರುತ್ತದೆ (ಮುಂಬವ್ಕಾ- ೧೦೭), ವಿ. ವರ್ತಲ; ವಂಂಡಲ; ವೃತ್ತ: 
ಆ ವರ್ತುಲದ ಸುತ್ತ ಇನ್ನೊಂದು ದೊಡ್ಡ ದುಂಡು ಸುತ್ತಿ ಈಗ 
ಮೊದಲಿನದು ಚಿಕ್ಕ ದಾಯಿತಲ್ಲ ಎಂದನಂತೆ! (ಪ್ರಹಾರ. ೯). ೩. ಒಂದು 
ಬಗೆಯ ಟೊಳ್ಳಾದ ಕೈಬಳೆ ; ಕಡಗ: (8). ೪. ಸ್ಥೂಲವಾದಂದು ; 
ತುಂಬಿಕೊಂಡಿರುವುದಂ; ದಷ್ಟಪುಷ್ಟವಾದುದು : ಆನೆಯ ಮೆಯ್ಯಟ್ಟು 
ದುಂಡು (ಮುಂಬಯಿ. ೪-೨೨). 
ದುಂಡಾಗು - ದಷ್ಟಪುಷ್ಪವಾಗು ; ದಪ್ಪವಾಗು : ಕೆಲವು ಮಕ್ಕಳಿಗೆ 
ಏನು ತಿನ್ನಿಸಿದರೂ ಅವು ದುಂಡಾಗುವುದಿಲ್ಲ (ಊಂ). ದುಂಡಾಡು - ಹಾಲಿ 
ನಿಂದ ತಂಂಬಿಕೊಳ್ಳು ; ಕಾಳಾಗಂ: ಭತ್ತ; ದುಂಡಾಡುತ್ತಿವೆ (ರೂರ). 
ದುಂಡು ತಗಡು ಎ ವರ್ತುಲಾಕಾರದ ಲೋಹದ ಹಾಳೆ: ಆ ದೀಪದ 
ಬೆಳಕಿನ ದಾರಿಯಲ್ಲಿ. ಸುಮಾರು ಮೂವತ್ತು ರಂಧ್ರಗಳಿಂದೊಡಗೂಡಿದ 
ಒಂದು ದುಂಡು ತಗಡನ್ನಿಟ್ಟಿರುತ್ತಾರೆ (ವಿಜ್ಞಾವಿ. ೯೮). 
[ ದೇ.8 ತುಳು. ದುಂಡು, ದೊಂಡಿ] 
ದುಂಡ್ಕು (ನಾ). ಧೂರ್ತ: ಮಿಂಡ ದುಂಡು [ಐಸಾಂ. ಡಿ] ಗಳರ್ಥಿಕಾಣರು 
ಗಂಡಿಗರು ಗರ್ವಿತರು , , , ಖಂಡೆಯಂದ ಕಲಿಕೆಗಳ ತರಳರ ತಂಡ 
ಕೂಡಿತು (ತೊರರಾ. ೫-೫-೦೪)... [ ತೆಲು. ದುಂಡಗೆ ಎ ಧೂರ್ತಕೃತ್ಯ) 
ದುಂಡುಕಡಗ (ನಾ). - ದುಂಡ್ಕು ೩ : (+). ! ದುಂಡ್ಕು * ಕಡಗ] 
ದುಂಡುಕರ (ನಾ). ಒಂದು ಬಗೆಯ ಮರ : ಅಳಂಗಿ : (8. [?] 
ದುಂಡುಕಳ್ಳಿ "ದುಂಡುಗಳ್ಳಿ' ನೋ. 
ದುಂಡುಕೆ (ನಾ). ಒಂದು ಬಗೆಯ ಸಸ್ಯ: 
(ಓಷಧಿ. ೬೪), [?] 
ದುಂಡುಗಳ್ಳಿ, ದುಂಡುಕ. (ನಾ). ಒಂದು ಬಗೆಯ ಕಳ್ಳಿ: (8. ದುಂಡು 
ಕಳ್ಳಿ: (ಪಂಡಿತ. ೮೮). [ದುಂಡು; * ಕಳ್ಳಿ,] 
ದುಂಡುಗಾಮುಂಡ (ನಾ). ಒಬ್ಬಾತನ ಹೆಸರು: ಶ್ರೀವುರದಾ ದುಣ್ಣು 
ಗಾಮುಣ್ಣರಾ ತೋಣ್ಬದಾ ಪಡುವಾಯೊನ್ನು ತೋಣ್ಬ (ಎಕ. 
ನಾಗಮಂ. ೮8-೬೭; 776), [ ದುಂಡ್ಕು* ಗಾಮುಂಡ) 
ದುಂಡುತಗಸಿ (ನಾ). ಒಂದು ಬಗೆಯ ಅಗಸೆ: ಸೊಪ್ಪುಗಳು : ಅಗಸೆ... 
ಬಿಳೀಸಾಸಿವೆ, ಕಾರೇ, ದುಂಡುತಗಸಿ, ಸಕೋಟಿ (ನಮ್ಮನು. ೨೩೭). 
[ ದುಂಡು; + ತಗಸಿ (ಆ ತಗಚೆ) ) 
ದುಂಡುದಂಡೆ (ನಾ). ದುಂಡಾದ ಮಾಲೆ; ಗುಂಡಾಗಿ ಕಟ್ಟಿರುವ ಹಾರ : 
ಸಂಪಗೆಯ ದುಂಡುದಂಡೆಗಲಂಪಿಂ ಮಲ್ಲಿಗೆಯ ದಂಡೆಯಂ ಕೆಳೆಗೊಳಿಪಂ 
ತಿಂಪಡರೆ ತೋಳ್ಗಿ ಮೌಕ್ತಿಕದಿಂ ಪುದಿದುರು ಬಾಷುಪೂರಮಂ ಪದೆದಿತ್ತಳ್‌ 
(ರಾಜರೇ, ೮-೨೩). [ದುಂಡು + ದಂಡೈ) 
ದುಂಡುದೋಳು (ನಾ). ತುಂಬಿದ ತೋಳು; ಶಕ್ತಿಯುತವಾದ ಬಾಹು : 
ಚೆಂಡಾಡಿದಂತೆ ಕುಂಭವನೆತ್ತಿ ಗಜಗಳ ಸುಂಡಿಲ ನಗುವ ಚೆಲ್ವಿಕೆಯ 
ದುಂಡುದೋಳೆತ್ತಿ ಸ್ವಾಮಿಯ ಮೇಲೆ ಸುರಿವನಖಂಡಿತದಮೃತಧಾರೆಗಳಾ 
(ಭರಚ, ೧೬-೯೮) : ಇಳೆಯ: ಸೋಂಕುವ ದುಂಡುದೋಳು ಬೆಳಗುತ 
ಪಾತಾಳದ ಫಣಿಪನ ಫಣಾವಳಿಯ ರತ್ನವ ಪಳಚಿದುವು (ಕಂನವಿ. ೨೦-೨೭). 
[ ದುಂಡ್ಕು * ತೋಳು (ಎತೋಳ್‌)] 
ದುಂಡುಬಳೆ (ನಾ). ಎ ದುಂಡು, ೩: (8). [ದುಂಡು * ಬಳ್ಳೆ] 
ದುಂಡುಭ (ನಾ). ನೀರು ಹಾವು : ಒಳ್ಳೆ : “ದುಂಡುಭಂ ರಾಜಳನೆನಲೊಳ್ಳೆ 
ಗಕ್ಕು ನಾಮಂ" (ಮಂಗರಾ. ೧೧೯-4). [ಸಂ.] 
ದುಂಡುಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ: ಗುಂಡುಮಲ್ಲಿಗೆ ; 
ಮಾಧವಿ: “ದುಂ ಡುಮಲ್ಲಿಗೆಯು ಮಂನಿಯಕ್ಕುಂ' (ಮಂಗರಾ- 


“ರುಡೂಕ - ದುಂಡುಕೆ`' 


1%, 


ದುಂಡುಮುಖ ೩೯೫೫ 


೩೮-೨೪): “ವೃತ್ತಮಲ್ಲಿಕಾ. ದುಂಡುಮಲ್ಲಿಗೆ” (ಓಷಧಿ. ೧೩೮) : ಓಜೆಯಿಖ 
ದುಂಡುಮಲ್ಲಿಗೆಯ ಪದಕವನಿತ್ತು ಮರುಗದೊಡ್ಡಣಿಗಳಿಂ ಗಜಚರ್ಮಮಂ 
ತೊಡಿಸಿ (ಪುಷ್ಪರ. ೧೦-೮): ಎಳೆವರೆಯದ ಪುರುಷನನೆಳೆವೆಂಗಳು ನಲಿದಬ್ಬ 
ದೊಂದು ವಿಲಾಸ ಎಳೆಮಾವನಪ್ಪಿದ ದುಂಡುಮಲ್ಲಿಗೆಗಳಂತಿಳೆಗೊಪ್ಪುತಿಹುದು 
(ಧರಣ. ೭-೭) ; ಕತ್ತುರಿ ಸೇವಂತಿಗೆ ದುಂಡುಮಲ್ಲಿಗೆ ಮೊತ್ತದ ಜಾಜಿ 
ಸಂಪಗೆಯ ಇತ್ತರದಲಿ ವಹಿಲೆಗಟ್ಟಿ ಮಾಜುವ ಹೆಂಗಳರ್ತಿಯನೇನ 
ಬಣ್ಣಿಸುವೆ (ಕನವಿ. ೬-೮೨) ; ಮಾಧವೀಪುಷ್ಟವನ್ನು (ದುಂಡುಮಲ್ಲಿಗೆ) 
ಧರಿಸುವುದರಿಂದ ವಾತ ಶ್ಲೇಷ್ಮಗಳು ನಾಶವಾಗುವುವು (ಸಕವೈ. ೪೪). 
ದುಂಡುಮಲ್ಲಿಗೆಗೋಲು ಎ ಗು೦ಡುಮಲ್ಲಿಗೆಹೂವಿನ ಬಾಣ; 

(ಮನ್ಮಥನ) ಹೂಬಾಣ : ಮಂಡಳಿಸಿರ್ದ ವಾನಿನಿರನ್ನೆಯರ ನೋಡಿ 
ಕಂಡ ನಿಷ್ಕಾವಹಿತುರರು ದುಂಡುಮಲ್ಲಿಗೆಗೋಲು ತಾಗಲು ತಪಗೆಟ್ಟು 
ಬೊಡಾದರತಿವಿರಹೆದಲಿ (ಮೋಹತ, ೪೧-೨೨). [ ದುಂಡ್ಮು * ಮಲ್ಲಿಗೆ] 

ದುಂಡುಮುಖ (ನಾ). ಗುಂಡಗಿರಂವ ಮುಖ: ಬಟ್ಟತಲೆ, ದುಂಡು 
ಮುಖ, ಕಿವಿಯವರೆಗೂ ಕಣ್ಣು, ಇಷ್ಟಾಗಿ ಶಾಸ್ತ್ರಕ್ಕೆ ಹತ್ತು ಕೂದಲು 
(ದೀಪಮ, ೪೧-೨೨), [ದುಂಡು 4 ಮುಖ) 

ದುಂಡುಮುಡಿ (ನಾ). ಗುಂಡಾಗಿ ಕಟ್ಟಿದ ತಂರುಬು, -ಗಂಟಂ : ಹೊಸ 
ಹೊಂಗೇದಗೆಯೆಸಳ್ಗಳ* ನವಶಸ್ತತತಿ ದುಂಡುಮುಡಿಯೆ ಪೀಲಿಯ 
ಪಳೆಯಿಗೆಯೆನೆ ತೊಂಡೆದುಟಿಯ ತರುಣೀರತ್ನದ ನುಣ್ಮಂಡೆ ಮನೋ 
ಭವನೇಜುವ ಪೂದೇರಂದದಿನೊಪ್ಪಿದುದು (ಆಅಯಳಾ. ೫-೬). 

[ ದುಂಡ್ಮು * ಮುಡಿ) 

ದುಂಡುಮುತ್ತು (ನಾ). ಗುಂಡಾಗಿರಂವ ಮುತ್ತು, - ಮೌಕ್ತಿಕ: ತಂಡ 
ತಂಡದಿ ಹೆೊಳಿವಳೆಯದಿ ಡಿಂಡೀರಪಾಂಡುರ ಶಂಖಪ್ರವಾಳ ದುಂಡು 
ಮುತ್ತುಗಳಿಂದೆ' ಮೇರೆಯಬ್ಬಿ ಯ ಕೊರೆಲ್ಹಂಡೆಯಂತಿರ್ದುದೇನೆಂಬೆ 
(ಮೋಹತ. ೨-೬) : ದುಂಡುಮುತ್ತಿನ ರತ್ನ ಕೇವಣಿಸಿದ ಹೊನ್ನ ತೊಂಡಲ 
ಸೂಡಿದು ಮುದದಿ ಖಂಡೇಂದುಮುಖಕೆ ಕತ್ತುರಿಯಿಟ್ಟು (ಮೋಹತ. 
೧೩-೬೫). [ ದುಂಡ್ಕು * ಮುತ್ತು) 

ದುಂಡುಮೇಜು (ನಾ). ವರ್ತುಲಾಕೃತಿಯ ಮೇಲ್ಮೈಯುಳ್ಳ ಮೇಜು; 
ವರ್ತುಲಾಕಾರದ ಮೇಜು: ಕಾಫೀಭವನದ ಸುಂದರವಾದ ಕೈದೋಟದಲ್ಲಿ 
ಒಂದು ದುಂಡುಮೇಜಿನ ಸುತ್ತಲೂ ನಾವು ಕುಳಿಶಿದ್ದೆವು (ಜಿಂದುಏ. ೪೧). 

ದುಂಡುಮೇಜಿನ ಪರಿಷತ್ತು, ದುಂಡುಮೇಜು ಪರಿಷತ್ತು2“ಎಲ್ಲ ಸದಸ್ಯ 

ರಿಗೂ ಸಮಾನ ಗೌರವವಿರುವ ಸಮ್ಮೇಳನ; ಮಂಡಲ ಗೋಷ್ಠಿ ; 
ದಂಂಡಂವೋಜಿನ ಪರಿಷತ್ತು” “(Round table conference. ಇಂಕನಿ) ; 
ಬಳಿಯ ಹೊಂಡದ ದುಂಡುಮೇಜು ಪರಿಷತ್ತಿನಲಿ ಕಪ್ಪೆಗಳು ಚಪ್ಪಾಳೆ 
ತಟ್ಟಿ, ಜಿಗಿದಾಡುತಿವೆ ತಮ್ಮ ಪಕ್ಷವೆ ಕೊನೆಗೆ ಗೆದ್ದ ಹಾಗೆ! (ದೀಪಧಾ. 
೧೦-೧೬). ದುಂಡುಮೇಜಿನ ಸಭೆ ಎ ದುಂಡುಮೇಜಿನ ಪರಿಷತ್ತು : 
೧೯೩೧ರಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ದುಂಡುಮೇಜಿನ ಸಭೆಯಲ್ಲಿ ಗಾಂಧೀಜಿ 
ಪಾಲ್ಗೊಂಡಿದ್ದರು (ರೂಢಿ). ( ದುಂಡ್ಕು * ಮೇಜು) 

ದುಂಡುಮೊಗ (ನಾ). - ದುಂಡಂಮುಖ: ದುಂಡುಮೊಗ ತಿದ್ದಿ ಬೆಳೆದಿತ್ತು 
(ರಕ್ತಧ್ಮ, ೩೩೦). [ ದುಂಡು, + ಮೊಗ) 

ದುಂಡುರುಪೆ. ದುಂದಂರಂಪೆ (ನಾ). ಒಂದಂ ಬಗೆಯ ಸಸ್ಯ: "ಅಶ್ವತ್ಥ 
ಫಲಾ - ದುಂಡುರುಪೆ" (ಓಪಧಿ. ೭): “ಡೋಲಾಫಲ, ಹಿಪ್ಪೆ, ಎಸಗ, 
ದುಂಡುರುಪೆ, ಹೆಮ್ಮರ” (ಓಷಧಿ. ೬೪). ದುಂದುರುಪೆ : “ದೋಲಾಫಲಃ- 
ಎಲವ, ದುಂದುರುಪೆ” (ಓರ. 60) ; “ಟುಂಡುಕ ದುಂದುರುಪೆ” (ಅನಿ, 
೦೧-೬) ; ಆಡವಿ ಹಾಗಲದ ಗೆಡ್ಡೆ ದುಂದುರುಪೆ ಗೆಡ್ಡೆ [ಪಾಕಾಂ. ದುಮ್ಮಲಪಿ 
ಗಡ್ಡೆ] . . . ಅರೆದು ಕೊಟ್ಟು ಬಿಸಿನೀರೆಂ ಕುಡಿಯಿಸೆ ಚೆನ್ನಾಗಿ ವಿರೇಚನ 
ಮಕ್ಕು (ಸಳವ. ೨೯೯). [?) 


ದುಂದು, 


ದುಂಡುಸಂಪಿಗೆ (ನಾ). ಒಂದು ಬಗೆಯ ಗುಂಡಾದ ಸಂಪಿಗೆ: ಪುಷ್ಪವೃಕ್ತ 


ಗಳಲ್ಲಿ ದೊಡ್ಡ ವೃಕ್ಷಗಳಾಗ ತಕ್ಕ ಸುಂದರ ಪುಷ್ಪಗಿಡಗಳು ಸಂಪಿಗೆ ವನ 
ಸಂಪಿಗೆ. . . ಮಂಡುಸಂಪಿಗೆ ಇವುಗಳೆಲ್ಲ ಬೀಜಗಳಾಗಿವೆ (ಕೃಹಿಪ್ರ. 
೨೦೦). {ದುಂಡು +೬ ಸಂಖಗೆ (ಆ ಸೆಂಪಗೆ)] 


$| ದುಂಡುಸಮುದ್ರ (ನಾ). ಒಂದು ಸ್ಥಳದ ಹೆಸರು; ಉತ್ತರ ಪೂರ್ವ್ವ 


ಛೆ ೦ 
ಸ್ಕಾನ್ದಿಶಿ ಕಳಮೈೆತ್ತಿಗಟ್ಟು ಇಮಾನ್ಕೂನ್ಮಾನಿ ಕ್ಷೇತ್ರಾನ್ತರಾಣಿ ದತ್ತಾನಿ 


ದುಣ್ಣುಸಮುದ್ರದಾ ವಯಲುಳ್ಳಿಆುದಾಆಸಾಮೆಗೆ ಪದಿರ್ಕ್ಕಣ್ಣುಗಂ ಮಣ್ಣಂ 
ಪಟಿೆಯಾ ಎರೆನಲ್ಲೂರಾ ಉರ್ವಾ ಒರ್ಕೈಣ್ಣುಗೆ (ಎಕ. 1೪, ನಾಗಮಂ, 
೮೫-೬೫ ; 776). [ದುಂಡು * ಸಮುದ್ರ) 


10| ದುಂಡುಳಿ (ನಾ). ಗುಂಡಗಿರುವ ಉಳಿ,-ಚಾಣ. 


ಹ 


0 


30 


[ ದುಂಡು; + ಉಳ್ಳಿ] 


ದುಂಡುಟಿಂಬೆ "ದಂಡುಜುಂಬೆ' ನೋ. 
ದುಂಡುಜುವೆ (ನಾ). ಅತಿಶಯವಾದ ತಾಪ: ಬೆಂಡಾದಳಂಗಜಾತನ 


ನೋಡಲವನಸ್ತ್ಯ ಕೊಂಡವು ಕುಚದ ಮಧ್ಯದಲಿ ದುಂಡುರು£ ಜು ವೆ 
[ಪಾಳಾ. ದಿಂಡುರುಮೆ]ಯ ಮಾಡುತಿರಲುಚ್ಚರಿಸಿದಳು ಕೆಂಡಗಣ್ಣನ 
ಮಂತ್ರೆಮಯವ (ಮೋಹಕ. ೨೯-೪೯). 

[ ದುಂಡು; + ಉಜುವೆ (-ಆಉಖುಬೆ) ] 


ದುಂದಕಾರ (ನಾ). ಕಗ್ಗತ್ತಲೆ: ಅಂಧಕಾರ: ಗಾಳಿ ಉಕ್ಕಿ ಒದರಿತಾಗ, 


ಗಿಡದ ಸಾಲು ಅದುರಿತಾಗ, ಆತ್ತ ಇತ್ತೆ ಅಂಧಕಾರ, ನೋಡಿದತ್ತ 
ಮಂದಕಾರೆ (ನನಲ್ಲ. ೮೩-೧೨). 
[ ಮರಾ. ಧುಂದಕಾರ್‌ ; ಹಿಂ. ಧುಂಧುಕಾರ್‌) 


ದುಂದಾಗು, "ದುಂದ್ಕು,' ಪರಾ. 
ದುಂದಾಗ್ಗು 'ದಂಂದ್ಕು' ಪರಾ. 
ದುಂದ್ಕು (ನಾ). ೧. ವಿಂತಿಯಿಲ್ಲದೆ ಖರ್ಚು ಮಾಡಂವುದು ; ಅಗತ್ಯ 


ವಲ್ಲದ ಹೆಚ್ಚು ವೆಚ್ಚ ; ಪೋಲು ಮಾಡುವಿಕೆ : ವೃರ್ಥವೆಂದೆನಿಪುದಲ 
ಸೃಷ್ಟಿಯಲಿ ಬಹುಭಾಗ? ಅರ್ಥವೇಂ ಕ್ರಿಮಿಕೀಟಕೋಟಿ ರೆಚೆನೆಯಲಿ? 
ಕರ್ತನಾಲೋಚಿಸದ ದುಂದಿನವನೆಂಬ ನುಡಿಯರ್ಧದೃಷ್ಟಿಯ ವಿವರ 
(ಮಂಕುಕ. ೬೬) ; ಇನ್ನೂ ನಿಮಗೆ ದುಂದುಖರ್ಚಿನ ಚಟ ಬಿಟ್ಟಿಲ್ಲ (ಮಜಾಗ. 
೩೫೪). ವ. ದಂಂದುಗಾರ : ಬಂಗಾರೆದ ತಗಡಿನಲಿ ಬರೆದಿಡಬೇಕಾದ 
ಪದ್ಮ. ಕಲ್ಲಿನಲ್ಲಿ ಕಟೆದಿಟ್ಟರೆ ನಮ್ಮ ದುಂದು ಕಲೋಪಾಸೆಕರು (ಸಾಹಿವಿ. 
೩೯). ೩. ಆಡಂಬರ ; ಪ್ರದರ್ಶನ ; ವೈಭವ; ಡಂಬ : ದುಂದಿಗಾಗಿ 
ನೂರಾರು ರೂಪಾಯಿ ಪೋಲುಮಾಡುವ ಜನ ನಮ್ಮ ಬಳಗದ ಬಗ್ಗೆ 
ಮೂಗುಮುರಿದರು (ಜೀವನ. ೨ ಅರಿಕೆ). 

ದುಂದಾಗು, ಇ ವೈಭವದಿಂದ ಕೂಡಿರು : ಏನು ದುಂದಾತು ನಿನ್ನಿನ 
ಮೇ ಜವಾನಿ (ಎತ್ತಿಕ್ಕಿ ೨೬). ದುಂದಾಟ ಎದುಂದಂ, : (೪. 
ದುಂದು ಮಾಡು -೧. ವೃಥಾ ಖರ್ಚುಮಾಡು ; ಪೋಲು ಮಾಡು; 
ಹಾಳು ಮಾಡು: ಮೂರು ದಿನದೊಳಗೆ ದುಂದು ಮಾಡಿದ ಕಾರಣ 
ದೊಳಿಂದು ಘನಪುಣ್ಯವಾಯ್ತನ್ನೆದಾನೆದಿಂದೆನ್ನ ಮನಕೆ ಬರ್ಪಂತೆ 
ದೃಷ್ಟಂದೋಟ್‌ ಕೊಡಿಯಂದನು (ವೀಕ್ಕೆಪು. ೪-೧-೩೬೭); ಸಿಕ್ಕಾಪಟ್ಟೆ 
ದುಡ್ಡು ದುಂದುಮಾಡುವುದು ಸೈನಿಕರ ಪ್ರತಿನಿತ್ಯದ ಹವ್ಯಾಸವಾಗಿತ್ತು 
(ಪುನರು. ೬3): ಅವರ ಆಸ್ತಿಯ ಅರ್ಧಪಾಲನ್ನೆಲ್ಲ ನೀನು ಮಂದು 
ವಾಡಿ ಕಳೆದೆ. ಉಳಿದ ಅರ್ಧ ಜುಗಾರಿ ಆಡಿದೆ . . , ಜನೆರು ನಗುವಂತಾ 
ಯಿತು (ಮುಂಗಾಮು. ೪). ಪಿ. ವೈಭವದಿಂದ ಕೂಡಂ ; ಆಡಂಬರವನ್ನು 
ಹೊಂದು : ಹತ್ತ ಬಲ್ಲವರಿಗೆ ಕತ್ತಿಯ ಕೊಡುವೆನ ಹತ್ತಿ ಮಂಟಪ 
ಬಿಗಿರೆಂದ ಮಲಸಜ್ವ ದುಂದುಮಾಡಿ ಮಣ್ಣ ಕೆ೧ಡಿರೆಂದ (ಯೋಳಗೀ. ೨೧೦). 

[ ದೇ.೫ ತುಳು. ದುಂದು) 


ದುಂದ್ಕು 


ದುಂದ್ಕು (ನಾ). ೧. ಒಂದಂ ಬಗೆಯ ಚರ್ಮುವಾದ. ೨. ಕೃಷ್ಣನ 
ತಂದೆ; ವಸಂದೇವ. [ಸಂ.] 
ದುಂದ್ಕು (ನಾ). ಮಾದಕ ವಸ್ತುವಿನಿಂದ ಉಂಟಾಗುವ 
ಅಮಲಂ,-ಮತ್ತು : ಬಯ್ಡಾಡುತ ಸುಮ್ಮ ಸುಮ್ಮ ಬಿದ್ದಿಹನಗೊ ಅಣ್ಣ, 
ತಮ್ಮ ಕುಡಿದು ದುಂದು ಕಂದಮ್ಮ (ಅರಳು. ೧೩೦-೧೭). 
ದುಂದಾಗ್ಯು ಎ ಅಮಲೇರು ; ಮತ್ತು ಬರು, ಉಂಟಾಗು : ನೀವು 
ಕುಡಿದು ದುಂದಾಗಿದ್ದರೂ ನನಗೆ ಸಿಟ್ಟು ಬರುತ್ತಿದ್ದಿಲ್ಲ! (ದೇವದಾ. ೯೫); 
ಇವರು ಹೀಗೆ ದುಂದಾಗಿ ಬಿದ್ದಿರುವುದನ್ನು ನೋಡಿದರೆ (ಕುರಿಹಿಂ. ೦೦೬). 
[ - ಮರಾ. ಧುಂದ್‌] 
ದುಂದುಗಾರ (ನಾ). ವಿಂತಿಯಿಲ್ಲದೆ ಖರ್ಚುಮಾಡುವವನಂ; ಹಣ 
ಪೋಲಂ ಮಾಡಂವವನು : ದುಂದುಗಾರರು ಈ ಹೊತ್ತು ದೊರೆತ 
ಸಂಪತ್ತಿಯನ್ನು ಈ ಹೊತ್ತೇ ಆದಷ್ಟು ಪ್ರಕಾರದಿಂದ ಭೋಗಿಸಲಿಕ್ಕೆ 
ಹವಣಿಸುತ್ತಾರೆ (ಮುಂಬಯಿ, ೫-೨೪೮) : ದುಂದುಗಾರ ಚಂದಿರನು ಇಣಿಕಿ 
ದನು ಬೆಳಕೆ ಸಾಲದಾಗಿ ರಸಿಕ ನೀತಿಯಲಿ ಬೆರೆಸಿ ಬಳಸುವನು ತಮವ 
ಸಾಲವಾಗಿ (ಅರಳು. ೪೦೪-೩) ; ನೀನು ಬಹಳ ದುಂದುಗಾರನಾಗಿ ತೋರುತ್ತಿ 
(ಕಥಾಮಂ. 1೪, ೪): ದುಂದುಗಾರರಿಗೆ ಎಷ್ಟು ಸಂಪಾದನೆಯಾದರೊ 
ಬಡತನ ತಪ್ಪುವುದಿಲ್ಲ (ನೀತಿಚಿಂ. 1೫, ೩3). 
[ದುಂದು * - ಗಾರ( ಆ - ಕಾಜ) 7 
ದುಂದುಗಾರತನ (ನಾ). ವಂತಿಯಿಲ್ಲದೆ ಖರ್ಚುಮಾಡುವಿಕೆ : (8) 
[ ದುಂದುಗಾರ + - ತನ] 
ದುಂದುಗಾರಿಕೆ (ನಾ). ೧. ಎದಂಂದಂಗಾರತನ: ತವ್ಮಾ ದುಂದುಗಾರಿಕೆಯ 
ಬಗ್ಗೆ ಅವರಿಗೆ ಸಂತೋಷ (ನನ್ನ ಜೂ. 60): ನಾನೂ ಮೊದಲಿನಿಂದ ದುಂದು 
ಗಾರಿಕೆಯಲ್ಲಿ ಬೆಳೆದವಳು (ಕುಂಕುಮ. 6) : ಹೀಗೆ ದುಂದುಗಾರಿಕೆ ಕಲಿತರೆ 
ಈಗ ಪರವಾಗಿಲ್ಲವಾದರೂ ಮಂಂದೆ ಕಷ್ಟವೆನಿಸೀತು (ಬಾಡಿಲ. ೭೬)- 
೨. ಯಥೇಚ್ಛೆವಾಗಿರಂವಿಕೆ; ಹುಲಂಸಾಗಿರಂವಿಕೆ; ಎರಚಾಟ; ಸುಗ್ಗಿ : 
ರಸ್ತೆಯ ಎರಡು ಕಡೆಗಳಲ್ಲೂ ಹುಚ್ಚುಹುಚ್ಚಾಗಿ ಹಸುರಿನ ದುಂದುಗಾರಿಕೆ 
ಯನಂ ನೋಡುತ್ತಾ ಅವನು ಪುಯಾಣ ಮಾಡುತ್ತಿದ್ದ (ದೂರಸ. ೦೩೬)- 
[ ದುಂದುಗಾರ + - ಇಕೆ) 
ದುಂದುಗಾರ್ತಿ (ನಾ). ಮಿತಿಯಿಲ್ಲದೆ ಖರ್ಚುಮಾಡಂವವಳಂ ; ವೃರ್ಥ 
ವಾಗಿ ಪೋಲು ಮಾಡುವವಳಂ : ನಾನೆಂದೂ ದುಂದುಗಾರ್ತಿಯಲ್ಲ 
(ಕುಂಕುಮ. ೯೩). [ದುಂದುಗಾರ * -ತ್ಲಿ(ಎ-ಇತ್ತಿ)] 
ದುಂದುಗೆಡಿಸು (ಕ್ರಿ). ಅಪವ್ಯಯ ಮಾಡಿ ಕಳೆಪಂಕೊಳ್ಳು ; ಪೋಲು 
ಮಾಡಂ : ಮನೆ ಮಾರು ಮಾಡಿ ನೆಮ್ಮದಿಯಾಗಿ ಬಾಳದಿಂತಲೆವನೇತಕೆ 
ಬೆಸದರೊಡನೆ, ಹರಯವನೇಕೆ ಮರಳಿನೊಂಟೆಯೊಲಿಂತು ದುಂದುಗೆಡಿಸು 
ವನು (ಗೊಲ್ಲೊಳಾ. ೨-೪೧). [ದುಂದು, + ಕೆಡಿಸು; ] 
ದುಂದುತನ (ನಾ).ಎದಂಂದುಗಾರತನ: ಅವನ ದುಂದುತನವೇ ಅವನಿಗೆ 
ವುಳುವಾಯಿತು (ರೂ). [ದುಂದ್ದು + - ತನ] 
ದುಂದುಬಾಳು (ನಾ). ದಂದರಹಾಳಂತನದ ಬದಂಕಂ; ವೃರ್ಥವಾಗಿ 
ಖರ್ಚುಮಾಡುವ ಜೀವನ: ಇತರ ಸಹೋದ್ಯ್ಕೋಗಿಗಳಂತೆ ಅವನೂ 
ದುಂದುಬಾಳನ್ನು ಬದುಕಲು ಸಿದ್ಧನಾದನು (ಪುನರು. ೬೨). 
[ ದುಂದು; + ಬಾಳ್ಕು (ಬಾಟ್‌) ) 
ದುಂದುಬೀಳು (ಕ್ರಿ). ಹೆಚ್ಚಾಗು; ವಿಂತಿವಿಸಾರಂ : ಗಂಗಿ ಗೌರಿ ಜಗಳ 
ದುಂದುಬಿದ್ದಾವಂದ ಅಂಗಳದ ಕಲ್ಲ ಶಿವ ಮೆಟ್ಟಿ ಕೇಳ್ಕಾನ ಗಂಗಿ ನಿನ ಬಾಯಿ 
ಬಲುಬಾಯಿ (ಕನ್ನಜಾ, ೧೦೬). [ ದುಂದ್ಮು * ಬೀಳ್ಕು (-ಆಬೀರ್ಟ್‌) 1 
ದುಂದುಭಿ, (ನಾ). ಇದಂಂದಂವೆಂ ೨: *ದುಂದಾಭಿಗಳು' ಕನ್ನಡಿಗರಿಗೇನು 
ಅಪರಿಚಿತವಲ್ಲ. ಶಿವಶರಣರು ತಮ್ಮ ಕಾಲಜ್ಞಾನದ ಹಾಡುಗಳನ್ನು 


೩೯೫೬ 


ದುಂದುಭಿರವ 


ಹೋಳಿಯ ದುಂದುಭಿಯಲ್ಲಿ ಹಾಡಿದ್ದಾರೆ. . . 'ದುಂದುಭಿ' ಹಾಗು 


“ದುಂದುಮಿ' ಇವು ಎರಡೂ ಬಾಜನಗಬ್ಬಗಳಿದ್ದ ರೊ, ಹಾಡುವ 
ತಾಳ, ಲಯ, ಗತಿ, ರಾಗ ಮೊದಲಾದವುಗಳು. ಬೇರೆಬೇರೆ ಇವೆ 
(ಕನ್ನಜಾ. ೯೩). [ <ದುಂದುಮೆ] 


1| ದುಂದುಭ್ಯಿ (ನಾ). ೧. ಒಂದಂ ಬಗೆಯ ಚರ್ಮವಾದ್ಯ ; ದೊಡ್ಡ 


[en 


5 


20 


40 


ಭೇರಿ; ನಗಾರಿ: “ಏರಿದಪ್ಪ ಭೇರಿ ದುಂದುಭಿ” (ವಸ್ತುಕೋ. ೮೯-೨೬) ;- 
“ರವ ಮಿಕ್ಕ ಹಜಕ ದುಂದುಭಿಯೆನಿಕ್ಕು” (ಮಂಗರಾ. ೬-೨೦) ; ದುಂದುಭಿ 
ಗಭೀರನಿನದಂ . , . ಜಿನಚರಣಕಮಲಭೃಂಗಂ ಪಂಪಂ (ಆದಿಪು. ೧-೩೩); 
ದುಂದುಭಿಗಭೀರರವ ಸುರದುಂದುಭಿಗಳ್ಳ ಗನತಳದೊಳೆಸೆದಪುವು (ಅಜಪು. 
ಮೊಟಕಿಯೆ ದುಂದುಭಿ ಶಂಖ ಕಹಳಾ ವರಮೃದಂಗಾದಿಗಳು 
. ದೇವ ಹೊಣವಂಟ (ಕುವ್ಯಾಉ. ೭-೫); ದುಂದುಭಿಗಳು ಧಂಧಣ 
ರೆನುತಿರೆ. . . ಬಿಟ್ಟನು ಪಾಳೆಯವ (ಕುರಾಸಾಂ. ೦೬-೩೦); ರಕ್ತಕಲಿತ 
ದುಂದುಭಿ [ಪಾಕಾಂ ಮಿ]ಯಂತೆ ಸ್ವನಸ್ನಿಗೃಹರ್ಯಕ್ಷತನುಜಶ್ಶಶ್ರುಪ್ರವರ 
ಮೆನಿಪ ಶುಭಲಕ್ಷಣಂ ದಿವ್ಯಭೂಷಾಯುಕ್ತ ಲೋಹಿತಾನನದ ಸೊಬಗು 
(ವೆಂಉರಾ. ೧-೮-೩೩). ೨. ಅರಂವತ್ತೂ ಸಂವತ್ಸರಗಳಲ್ಲಿ ಐವತ್ತಾರ 
ನೆಯಂದಂ : ದುಂದುಭಿಸಂವತ್ಸರೋದ್ಭವಂ ಸತಿರದುಂದುಭಿ ಪತಿ 
ಚರಣಕಮಲಭೃಂಗಂ ಪಂಪಂ (ಅದಿಪು. ೧-೩೬); ಮತ್ತಮಾ ವರುಷವೇ 
ಪ್ರಭವ ವಿಭವ . , . ದುಂದುಭಿ ರುಧಿರೋದ್ಧಾರಿ ರಕ್ತಾಕ್ಷಿ ಕ್ರೋಧನ 
ಅಕ್ಷಯವೆಂದಜುವತ್ತು ತೆಣನಾಗಿಹುದು (ವಿವೇಕ. ೩೨೦). ೩. ಪಗಡೆಯಾಟ 
ದಲ್ಲಿ ಬೀಳುವ ಇತ್ತಿಗದ ಗರ. ೪. ವಾಲಿಯಿಂದ ಹತನಾದ ಒಬ್ಬ 
ರಾಕ್ಷಸನ ಹೆಸರಂ: ನೀಂ ಪೇಳ್ದುದಿದೆ ಕಣಾ ನಿನ್ನಗ್ರಜಂ ಕೊಂದು ಬಿಸುಟ 
ದುಂದುಭಿ? (ಶ್ರೀರಾಮಾ, ೨೯೮-೩೬೪) ; ಕಿಹ್ಕಿಂಧಕಾಂಡ ಬ್ರಹ್ಮಾಂಡ, 
ದುಂದುಭಿ ಹೆಣದ ಸುತ್ತಲೂ ಮರ್ಕಟೋತ್ತಮರ ಎದೆ ದುಂದುನೃತ್ಯ 
(ಹೆಂಡಿಮ. ೨೨-೬). [ಸಂ.] 
ದುಂದುಭಿಧ್ವನಿ (ನಾ). ಭೇರಿಯ ಶಬ್ದ,-ಸ್ವರ: ಗಂಭೀರಾಯತ ದುಂದುಭಿ 
ಧ್ವನಿ ರಥ ಜ್ಯಾ ದೀರ್ಫರಾವಂಗಳುಂ , , . ದಿಗಂತಂ ತಾಗೆ (ಹಮ್ಮಾರ. 
&-೧೨). [ದುಂದುಭ್ಯ +೬ ಧ್ವನಿ) 
ದುಂದುಭನಾದ (ನಾ). ಎ ದಂಂದುಭಿಧ್ವನಿ : ದುಂದುಭಿನಾದಮಾವರಿಸೆ 
ದಿಕ್ಷಟಮಂ (ಪಂರಾಮಾ, ೧೬-೬೯). [ದುಂದುಭಿ ೬ ನಾದ] 
ದುಂದುಭಿನಿನಾದ (ನಾ).ಎದಂಂದಂಭಿಧ್ವನಿ: ದುಂದುಭಿನಿನಾದಮುಖರಂ. 
ಮಂದಾರನಮೇರುವಿಕಚಕುಸುಮಾಸಾರೆಂ ಸಂದಿಸೆ ಕೇವಲಿಪೂಜೆಗೆ ಬಂದತ್ತು 
ಚತುರ್ನಿಕಾಯಂ ದೇವನಿಕಾಯಂ (ಪಂರಾಮಾ, ೮-೩೦) ; ದುಂದುಭಿನಿನಾದ 
ವಾದಂತೆ ಪಂಪನ ವಾಗ್ದರಿ ದುಮ್ಮಿಕ್ಕಿತು! (ಲಾನಜೆಂ,೦೩). 
[ ದುಂದುಭ್ಯಿ + ನಿನಾದ] 
ದುಂದುಭಿನಿಸ್ವನ (ನಾ). = ದಂಂದಂಭಿಧ್ವನಿ : ದುಂದುಭಿನಿಸ್ವನಂ ನೆಗಳೆ 
, ತನ್ನ" ನೆಂದನಂಗಂದನುರಾಗದಿಂ ಪರಸಿ ಕಟ್ಟಿದನೊಲ್ಲಧಿರಾಜ 
ಪಟ್ಟಮಂ (ತ್ರಿಫುವಿ. ೧೯-೫೦). [ದುಂದುಭಿ + ನಿಸ್ವನ] 
ದುಂದುಭಿಪದ (ನಾ). - ಹರೆಯೊಂದಿಗೆ ಹಾಡುವ ಹಾಡಂ; ಹೋಳೀ 
ಪದ: ಚಾಲುಕ್ಕರ ಪೂರ್ವದಲ್ಲಿಯೇ ನಮ್ಮಲ್ಲಿ ವರ್ಣಕಸಾಹಿತ್ಮ ಎತ್ತು 
. ಶೆ ೈ೦ಗಾರಿಕ ದುಂದುಭಿಪದಗಳು, ಹೆಣ್ಣುಮಕ್ಕಳು ಹೇಳುವ ತ್ರಿಪದಿ 
ಯೊಳಗಿನ ಒನಕೆವಾಡುಗಳು (ಸಾಹಿವಿ. ೮೩) : ದುಂದುಭಿಪದಗಳ ಚೆಂದಾಗಿ 
ಕೇಳಿರಿ (ಕನ್ನಜಾ. ೯೪). | ದುಂದುಭ್ಯಿ * ಪದ] 
ದುಂದುಭಿರವ (ನಾ)... ದಂಂದುಭಿಧ್ವನಿ : ವಿಮೋಹಮೃಗಮಂ ಮಿಥ್ಯಾ 
ಕಂದರದೊಳ್‌ ಬೆದಟಟ್ಟುವ ದುಂದುಭಿರವದಂತಿರೊಗೆಯೆ ಗಂಭೀರರವಂ 
(ಯಶೋಡ. ೪-೨೨) ; ಧಂಧಂಧಮೆಂಬುವಾ ಭೇರಿ ದುಂದುಭಿರವಕೆ ನಡುಗೆ 
ಗಿರಿವನಗಾಹಾಕಿಷ್ಕಿಂಧೆ (ಶೀರಾಮಾ ೨೯೬-೩೨೦), [ದುಂದುಭ್ಳಿ + ರವ] 


೮-೦೩) ; 


ದುಂದುಮಿ 


ದುಂದುಮಿ "ದಂಂದಂವೆಂ' ನೋ. 

ದುಂದುಮಿಪದ (ನಾ). -ದುಂಂದಂಭಿಪದ : “ದುಂದುಮಿಪದಎಹೋಳಿಯ 
ಅಶ್ಲೀಲ ಹಾಡು”(ಕಾನಕೋ. ೬). [ದುಂದುಮಿ (ದುಂದುಮೆ). ಪದ್ಯ) 

ದುಂದುಮಿಸು "ದುವಂದಂವಿಂಸಂ' ನೋ. 

ದುಂದುಮೆ, ದಂಂದಂವಿಂ, ದಂಂದಂವೆ (ನಾ). ೧. ಹರೆ; ಡಂಗಂರ : 
ಸುರದುಂದುಮೆಯೆಸೆಯುತ್ತಿರೆ ಸುರಕನ್ನೆಯರೊಲ್ಲು ಚಿಮರಂಗಳನಿಕ್ಕಲ್‌ 
ಕರಮೆಸೆವ ಸುರವಿಮಾನದೊಳಿರೆಲುಯ್ದರ್‌ ಕೇತಮಲ್ಲನಾಯಕನಸುವಂ 
(ಎಕೆ. ೪, ಜಿನ್ನರಾ. ೨೦೫-೧೪: ಸು. 1300), "ದಂಂದಂವೆಂಗೇಳ್‌' ಪರಾ. 
೨. ಹರೆಯಂ ಧ್ವನಿಯೊಡನೆ ಹಾಡುವ ಹಾಡು; ಒಂದಂ ಬಗೆಯ 
ಬಾಜನಗಬ್ಬ : ಈ ದೀರ್ಫವಾದ ದುಂದುಮೆ ಬಹುಮಟ್ಟಿಗೆ ಕಾವ್ಯದ 
ಸರಣಿಯನ್ನೂ ಸ್ವಾರೆಸ್ಮವನ್ನೂ ಪಡೆದಿದ್ದು ತನ್ನ ಗುರಿಯನ್ನು ಸಾಧಿಸಿದೆ 
ಎನ್ನಬಹುದು (ಕುಮಾಸಾಂ. ೨೩೬). ದುಂದುಮಿ: ೨. "ದುಂದುವಿ'ಯು 
ಹೋಳಿಯ ಪದದ ಒಂದು ಉತ್ಕೃಷ್ಟವಾದ ಕುಸುಕು (ಕನ್ನಡಾ. ೯೩). 
ದುಂದುವೆ : ೧. ಅಸಿಯ ಗಸಣಿಯುಂ ದೂವೆಯ ಬೆವಸಮುಂ ದುಂದು 
ವೆಯ ದಂದುಗಂ ಮಾಡಿ (ಎಕ. ೩1, ಮೊಳಕಾ. ೨೦-೪೧; 1278 ?). 

ದುಂದುಮೆಗಾಲ (ನಾ). ವೈಭವದ ಕಾಲ; ಉಚ್ಛ್ರಾಯ (?): 
ತನ್ನೊಡನಿಂದ್ರನಾಜ್ಞೆಯಿಂದಂ ದಿವಿಜಾಂಗರಕ್ಷಕರಿ.ರೆ ಮಾಸರಮಾರದನೆಯ್ದೆ 
ಬಣ್ಣಿಪರ್‌ ದುಂದುಮೆಗಾಲವಂ ಘನರಥಾವನಿಪಾಲನ ರಾಜ್ಯಕಾಲಮಂ 
(ಕಾಂತಿಪು. ೪-೩೯): ಗುರು ಕನ್ನೆಗೆ ಬಂದಿರೆ . . . ಧಮ್ಮಣ್ಯೆಟಗಿರ್ಪರ್‌ 
ಮನಃುಜರೆಯ್ದೆ ದುಂದುಮೆಗಾಲಂ (೨ಟ್ಮಮ. ೧೨ ೧೪೪). 

[ ದುಂದುಮೈ + ಕಾಲ] 

ದುಂದುಮೆಗೇಳ್‌ (ಕ್ರಿ). ದಂಂದಂವೆಂಯೆಂಬ ಹಾಡಿನಲ್ಲಿ ಹಾಡಿರಂ 
ವುದನ್ನು ಕೇಳಂ: ಧರೆಯೊಳಗಿಂತೀ ನಗರದ ಪರದರ್‌ ಸಂಪನ್ನರೆಂದು 
ದುಂದಂಮೆಗೇಳ್ದೆ೦ (ಸುಕುಮಾ. ೧೦-೧೧೭) [ದುಂದುಮೆ * ಕೇಳ್‌ ] 

ದುಂದುರುಪೆ "ದಂಂಡಂರಂಪೆ' ನೋ. 

ದುಂದುಲು "ದಿಂಡ್ಕ' ನೋ. 

ದುಂದುವೆ "ದಂಂದಂವೆಂ' ನೋ. 

ದುಂದುವೆಚ್ಚ (ನಾ). ಅತಿಯಾಗಿ ಮಾಡಂವ ಖರ್ಚು: ಅಷ್ಟೊಂದು 
ದುಂದುವೆಚ್ಚಕ್ಕೆ ದುಡ್ಡು ಎಲ್ಲಿಂದ ಬರುತ್ತಿತ್ತೋ ಹೇಳಂರಿವಂತಿರಲಿಲ್ಲ 
(ಪುನರು. ೬೨); ಶ್ರೀಮಂತರು ದುಂದುವೆಚ್ಚ ಮಾಡುವುದರಲ್ಲಿ ಸ್ಪರ್ಧೆ 
ನಡೆಸುತ್ತಾರೆ (ಪ್ರವಾಇ. 1, ೨೧೭). [ ದುಂದ್ಕು + ವೆಚ್ಚ) 

ದುಂದುವೈಭವ (ನಾ). ವಿಂತಿಮಾರಿದ ಖರ್ಚಿನಿಂದ ಕೂಡಿದ ವೈಭವ, 
ಶ್ರೀವಂಂತಿಕೆ : ಸುಲಭವಾಗಿ ಸಂಪಾದಿಸಿದ ಬಿಟ್ಟಿಹಣದೆ. ಮಾಲೀಕತ್ವ 
ವನ್ನು ಸೂಚಿಸುವ ದುಂದುವೈಭವ ಆ ವಾತಾವರಣದಲ್ಲಿ ತುಂಬಿ ತುಳುಕು 
ತ್ತಿತ್ತು (ಪುನಕು. ೨00). [ದುಂದ್ಕು * ವೈಭವ) 

ದುಂದುಜು (ನಾ). ತಲೆಯಲ್ಲಿ ಹುಣ್ಣಾಗಿ ಹಂಳಂಗಳಂ ಸೇರಿಕೊಳ್ಳುವ 
ಒಂದಂ ಬಗೆಯ ರೋಗ :ಕೋಷ್ಮಮನೆ ಪುರಿದರೆದು ತಿಳತೈಳಮನೆಅಕ 
ದಃೌವೊರಸಿದಂದು ದುಂದುಟು ಕಿಡುಗುಂ(ರೋಕೋಪ.9-೫೬)“-ಮಂಡೆಯ 
ಒಳಗಣ ಪುಟು” (ರಲೋಕೋಪ. ಟೀಕೆ) ; ಅರಗಾಮಳಕಫಳಂ . . , ಯೆಕ್ಕೆ 
ಇವಂ ಕೊಂಡರೆದಿಂಬಾಗಿರೆ ಪೂಸುಗೆ ಶಿರೋವ್ರಣಂ ತರ್ದು ದುಂದುಟ್‌ಂಬಿ 
[ಪಾಕಾಂ. ತುಜ೨ಯೆಂಬಿ]ವು ಕಿಡುಗುಂ (ಯೋಕೋಪ. ೯-೩೮). ₹7?) 

ದುಂದುಉಂಬೆ "ದಂಡಂಜಂಂಬೆ' ನೋ, 

ದುಂಪ (ನಾ). ಮರ, ಗಿಡ ವಂಂತಾದಂವುಗಳ ಅಡಿಭಾಗ; ಬೇರಂ: (೪). 

[ ದೇ.೫ ತೆಲು. ದುಂಪ) 

ದುಂಪದೂಳಿ, ದಂಂಪಾದೂಳಿ (ನಾ). ೧. ದೂಳಿಪಟ; ನಾಶ: ಮೊರಸರ 

ಗಂಡನು ಪರಬಲ ದುಂಪದೂಳಿ . . . ಮೊದಲಾದ ಬಿರುದಿನಾನೆಗಳ್ಳೆ 


೩೯೫೭ 


10 


20 


45 


ದುಂಬಾಲುಬೀಳು 


ದಿದವು (ಕಂನವಿ. ೩-೪3). ದುಂಪಾದೂಳಿ : ೨. ಮನಸ್ಸಿಗೆ ಬಂದಂತೆ 
ವ್ಯಯಂಮಾಡಂವುದಂ ; ದಂಂದಂವೆಚ್ಚ : ನಿಮ್ಮ ಪ್ಪನ ಮನೆಯಿಂದ ಬರು 
ವಾಗ ಒಂದು ಗಾಡಿ ರಂಗವಲ್ಲಿಯನ್ನು ಹೇರಿಸಿಕೊಂಡು ಬಂದವಳಿಗಿಂತಲೂ 
ಹೆಚ್ಚಾಗಿ ದುಂಪಾದೂಳಿ ಮಾಡುತೀಯೆ (ಮಾಮರಾ. ೮೧). 
[ -ತೆಲು. ದುಮಾದೂಳಿ - ಅಧಿಕವಾದ ಧೂಳು] 

ದುಂಪರಾಸ್ಮೆ ದಂಮ್ಮರಾಸ್ಮೆ (ನಾ). ಒಂದಂ ಬಗೆಯ ಸಸ್ಯ: 
“ಏಲಾಪರ್ಣಿ, ಸುವಹಾ, ರಸ್ನಾ, ಯುಕ್ತರಸಾ-೪ ಸಣ್ಣ ದುಂಪರಾಸ್ಕೆ, 
ರಾಸ್ಕೆ” (ಸಿದ್ಧಾಂತಿ, ೧೨೬). ದುಂಪರಾಸ್ಕೆ, ನೀಲಿದೇರಾ , . . ಕಷಾಯ 
ವಿಟ್ಟು ಕೊಡಲು ವಿಷಮಶೀತಜ್ವರ ಗುಣಮಕ್ಕುಂ (ಸಕವೈ, ೧೦೭). 
ದುಮ್ಮರಾಸ್ಕೆ : ಶುಂಠಿ, ದುಮ್ಮರಾಸ್ಮೆ, ಹಾಲೆಬೇರು . . , ಕಷಾಯವಿಕ್ಕಿ 
ಕೊಡಲು ವಿಷಮಶೀತಜ ರ ಗುಣಮಕ್ಕುಂ (ಸಕವೈ, ೦೦೭). 

[ ದುಂಪ + ರಾಸ್ಕೆ./ತಮಿ. ತುಮ್ಪರಾಷ್ಟಕ; ತೆಲು. ದುಂಪರಾಸ್ಟ |] 

ದುಂಪಾದೂಳಿ "ದುಂಪದೂಳಿ' ನೋ. 

ದುಂಪು, ದಂಂಬು, ದಂಂಬೈ, ದಂಪ್ಲ,, ದಂವಮ್ಮ್ಯ (ನಾ). ವಂಣ್ಣು ; 
ವಂರಳು; ಧೂಳಂ : ಕಡುಛಲದಿ ರುಕ್ಷಸರಂ ಕಪಿಗಳ ತಡೆಗಡಿದು ಡೆಂಕಣಿ 
ಮಕರದಿಬ್ಬಿಗಳಿಡುವ ಕೈಗಂಂಡು ಕವಣಿನ ಲಗ್ಗೆ ದುಂಪುಗಳೆ . , . ಬಡಿವ 
ಕೆೊಡತಿಗಳೊಡನೆ ಘಾತಿಸಿ ಕೆಡಹುತಿರ್ದದು ನಾಲ್ಕು ದೆಸೆಯೊಳು ವೀರ 
ಜೊಬ್ಬೆಯಲಿ (ಆನಂರಾ. 8-6-9೯), ವಿ. (ಆಲಂ). ವಂಣ್ಥೆರಚುವುದಂ ; 
ಮಸಿ ಬಳಿಯಂವುದು : ಗುಂಪು ಸರಿಸವತಿಯರು ಗಂಪಿತದಲಿ ನಗಂತಿಹರು 
ದುಂಪು ವಳಿತಲ್ಲ ಅನ್ಮಾಯವಿದು ಸಲ್ಲಾ (ಶ್ರೀಕ್ಕಪಾ. 90). ದುಂಬು: ೧. 
“ಧೂಸು ; ಧೂಳು” (ಇಾನಕೋ. ೬), ದುಂಬ: ೧. ಮೇಲಿದ್ದ ಧೂಳು 
ದುಂಬೆಗಳನ್ನೆಲ್ಲ ಪೊರಕೆಯಿಂದ ಬಡಿದು ಹೋಗಲಾಡಿಸಿದರು (ಮೂಲಾನ. 
906), ದುಪ್ಪ್ಟು : ೩. (ಕರಾ). ಮಣ್ಣಿನ ಚಿಕ್ಕ ಹಂಡಿ. ದುಮ್ಮ್ಯು : 
೧. "ದಂಮ್ಮೆಸಗು' ಪರಾ. 

[ದೇ.8 ತಮಿ. ತುಮ್ಪು; ತೆಲು. ದುವಂ, ದುವಂ್ಕ] 

ದುಂಬಾಬಾಟು (?). (?): ಭಕ್ತಜನಾಭಿವ್ರಿದ್ಧಿ ರಾಯಭಾಟ ಶೃಂಗಾರ 
ಹಾರಮಂ ನೀತಿಗಾರ ದುಂಬಾಬಾಟು ನವನೀತಿರಾಯ . . , ಬರಿಕಣ್ಣ 
ನವರು (ಎಕೆ. 111, ಮಳವ. ೪೩-೩: 3894). 

ದುಂಬಾಲ "ದಂಂಬಾಲಂ' ನೋ. 

ದುಂಬಾಲಗೊಳ" (ಕ್ರಿ). ಎದಂಂಬಾಲಂ ಬೀಳಂ: ಕೊರಳ ಲಿಂಗೆ ಹರಿಯಲು 
ಛಲದಿಂದ ಲಿಂಗವ ಕೇಳದೆ ಮಲೆತು ಪೋಗಲು ಲಿಂಗ ದುಂಬಾಲಗೊಂಡಿತು 
(ಬಿಜ್ಮರಾ, ೦೦-೦೬೭) ; ಪೋಗಲೀಸದೆ ಬಿಡೆನೆಂದು ದುಂಬಾಲಗೊಂಡು 
ಅಕಳಂಕ ಮಂತ್ರಿ ತಾ ಬಸವನ (ಬಿಜ್ಮರಾ. ೧೨-೮೦). 

[ ದುಂಬಾಲ ( ಆದುಂಬಾಲಂ) * ಕೊಳ್ಳ, 

ದುಂಬಾಲಬೀಳು "ದಂಂಬಾಲಂಬೀಳಂ' ನೋ. 

ದುಂಬಾಲು, ದಂಂಬಾಲ (ನಾ). ೧. ಹಿಂಭಾಗ ; ಹಿಂಬದಿ. ೨. (ಆಲಂಗೆ 
ಅಂಗಲಾಚಿ ಬೇಡಿಕೊಳ್ಳುವಿಕೆ ; ಒತ್ತಾಯಂಪಡಿಸಂವಿಕೆ : “ನನ; 
ಇಪ್ಪತ್ತೈದನೆಯ ಮಗನಿಗೆ ಚಿಕ್ಕಕತೆಗಳ ಸ್ಪರ್ಧೆಯಲ್ಲಿ ಹದಿನೇಳನೇ ಬಹು 
ಮಾನ ದೊರೆತಿದೆ. ಆ ಕತೆಯನ್ನಿಷ್ಟೆ ಓದಿಹೋಗಿ, ಮೂವತ್ತೇ ಪುಟಗಳ 
ಚಿಕ್ಕ ಕತೆ” ಎಂದಿನ್ನೊಬ್ಬರ ದುಂಬಾಲು (ಹುಡ್ಕುಹು. ೨6). "ದಂಂಬಾಲಂ 
ಬೀಳಂ ಪರಾ. ದುಂಬಾಲ : ೨. “ಬೆನ್ನು ಹತ್ತುವುದು; ಒಂದೇ ಸವನೆ 
ಗಂಟು ಬೀಳುವುದು” (ಜಾನಕೋ. ೭). "ದಂಂಬಾಲ ಬೀಳಂ' ಪರಾ. 

[«-ಪಾರ. ದುಂಬಾಲಾ; ಮರಾ. ದುಂಬಾಲಾ. ದುವಹಲಾ) 

ದುಂಬಾಲುಬೀಳು, ದಂಂಬಾಲಬೀಳಂ (ಕ್ರಿ). ಅಂಗಲಾಚಿ ಬೇಡಿಕೊಳ್ಳು 
ಒತ್ತಾಯಪಡಿಸಂ : ದುಂಬಾಲುಬಿರ್ದೆಜಗಿ ತಣುಬಿದಂತುರುಬಿರ್ದರು 
(ಪರಶು. ೨೯-೩೧) ; ಅತ್ತೆಯು ಈಗಾಗಲೇ ಸಾಮಾನಿನ ವ್ಯವಸ್ಥೆಗೆ 


ದುಂಬಿ 


ದುಂಬಾಲು ಬಿದ್ದಿದ್ದಾಳೆ (ಅಶೋಕ, ೭೯) ; ಹೋಗುವ ಮುಂಚೆ ಮದುವೆ 
ಯಾಗೆಂದು ದುಂಬಾಲು ಬಿದ್ದಳು (ಹೊಸ. ೨೩೪), ದುಂಬಾಲಬೀಳು : 
ತನ್ನ ತಾನೆ ದುಂಬಾಲಬಿದ್ದ ಕವಿನೆರಳ ದೂಗು ನೂಗು (ಅರಳು, ೩೬೩-೧೧): 
ಹೀಗೇಕೆ ದುಂಬಾಲಬಿದ್ದಿರುವಿ ಅಕ್ಕಾಜಿ? (ಹೇಮಂತ. ೭೦); ಪಾಠ ಹೇಳಿದ 
ಸಂಬಳವನ್ನು ೧-೨ ತಿಂಗಳು ಕೊಡದಿದ್ದರೂ ಕಿಟ್ಟಿಯೇನು ದುಂಬಾಲ 
ಬೀಳುತ್ತಿರಲಿಲ್ಲ (ದಾಸಹು, ೭೬) ; ಅವನು ಸಾಹೇಬರಿಗೆ ದುಂಬಾಲ  ರ್ವನು 
(ಸೂ ಅಮಿ. ೬೩), [ ದುಂಬಾಲು +೬ ಬೀಳು, (ಆಬೀರ್ಟ್‌) 

ದುಂಬಿ "ತುಂಬ್ಮಿ' ನೋ, 

ದುಂಬಿಗುರುಳು "ತುಂಬಿಗುರುಳಳ' ನೋ. 

ದುಂಬಿವಣ್ಣ (ನಾ). ದುಂಬಿಯ ಬಣ್ಣ ; ಕಪ್ಪು ಎಬಣ್ಣ : ಮುಗುಳು 
ನಗೆಯನ್ನು ಸೂಸುತ್ತಿದ್ದ ದುಂಬಿವಣ್ಣದ ಅವಳ ಕಣ್ಣುಗಳನ್ನು ನೋಡಿದಾಗ 
ಅವನ ಹೃದಯದಲ್ಲಿ ಸಂತೋಷೋನ್ಮಾದ ಉಕ್ಕುತ್ತಿತ್ತು (ಪುನರು. ೬೬). 

[ ದುಂಬಿ (<ತುಂಬಿ,) + ಬಣ್ಣ) 

ದುಂಬಿಹುಳು (ನಾ). (ದುಂಬಿಯ ಜಾತಿಗೆ ಸೇರಿದ) ಒಂದು ಬಗೆಯ 

ದಪ್ಪ ಕೀಟ; ಗುಂಗಿಹಂಳು: ತೆಂಗು-ಇದು ಧ್ರುವಪೈರು ಎನಿಸಿಕೊಳ್ಳುತ್ತದೆ 
. * ಇದಕ್ಕೆ ಮುಖ್ಯವಾದ ಶತ್ರು ದುಂಬಿಹುಳು (ವ್ಯವಮ. ೩೫). 
[ ದುಂಬಿ ( ತುಂಬಿ) * ಹುಳ್ಳು (ಪಟು)? 

ದುಂಬು "ದಂಂಪು' ನೋ... 

ದುಂಬೈ "ತುಂಬ್ಕಿ' ನೋ. 

ದುಂಬೈ "ದುಂಪು' ನೋ. 

ದುಃಕಲಹ (ನಾ). ಕೆಟ್ಟ ಕಲಹ, ಜಗಳ. ([ ಸಂ.) 

ದುಃಕವಿ (ನಾ). ಕೆಟ್ಟ ಕವಿ: ಸತ್ಯವ ರುಷಿಕುಲೋದ್ಭವಂ ನರನುತಿಯವನೆ 
ದುಃಕವಿ (ವೀಕ್ಕಿಪು. ೭-೨-೧೯), [ಸಂ.] 

ದುಃಕಳೇವರ (ನಾ . ಕೆಟ್ಟ ಶರೀರ: ಕಡುಗಷ್ಟಮೆನಿಪ್ಪ ದುಃಕಳೇವರಮಿದ 
ನೊಳ್ಳಿತೆಂಬರೇಖಿವಿಲ್ಲದವರ್‌ (ಸಮಪ, ೬-೩೪). [ ಸಂ. ದುಃಕಲೇವರ] 

ದುಃಖ (ನಾ). ೧. ಕಳವಳ ; ನೋವು ; ಬಾಧೆ; ವೇದನೆ: “ಆಬಾಧಾ, 
ವೇದನಾ, ದುಃಖಂ, ಆರ್ತಿಃ, ಪೀಡಾ, ವೃಥಾ. ಈ ೬ ದುಃಖಂ” (ಹಲಾಯು. 
೧೦೩-೪) ; “ಅವಬಾಧೆ ವೇದನೆ ವ್ಯಥೆ ಪೀಡೆಯಾರ್ಶಿಯೆಂಬಿವು ದುಃಖಮೆನಿ 
ಸಿಕ್ಕು” (ಮಂಗರಾ. ೧೧೬-೨); ಶಾರೀರ ಮಾನಸ ಕ್ಷೇತ್ರಜ ಪರಸ್ಪರೋದೀರಿತ 
ದನುಜೋಧೀರಿತೇಗಳೆಂಬಯ್ದುಂ ತೆಅದ ದುಃಖಂಗಳೊಳ್‌ (ಅದಿಪು. 
೩-೮೮ ವು; ವೀರೆಸುತಜನನಿಗೀ ಗಾಂಧಾರಿಗೆ ದುಃಖಶತಜನನಿವೆಸರಾಯ್ತಾ 
ಗಳ್‌ ಕೌರವವತಿ ದುಃಖಮಹಾಭಾರಮನಾಂತಾಯಸಕ್ಕೆ ಗುಜೀಯಾದು 
ದಜ (ಗದಾಯು. ೪-೩) ; ನೆರೆಮನೆಯ ದುಖಕ್ಕೆ ಅಳುವವರ ಮೆಚ್ಚ 
ಕೂಡಲಸಂಗಮದೇವ (ಬಸವ. ೧೨೪). ಈ ಜಗದೊಳ್‌ ಮಿತ್ರವಿಪತ್ತಿಗಾರ 
ಬಗೆಯುಂ ದುಃಖಕ್ಕೆ ಪಕ್ಕಾಗದೇ (ಪುಪೃಪು. ೬-೪೦): ರೊಕ್ಕ ಎರಡಕ್ಕು 
ದುಃಖ ಕಾಣಕ್ಕ (ಪುರಂದ, ೨-೪೮ ಪಲ್ಲವಿ); ದುಃಖದ ಮೇಲೆ ಸುಖ, ಸುಖದ 
ಮೇಲೆ ದುಃಖ (ಗಾದ). ೨. ಕಷ್ಟ : ತೊಂದರೆ ; ಕ್ಲೇಶ: “ದುಃಖದೊಳು 
ತನ್ನಿಂದ ವಿಖಾರಿರ್ದರೊಳೆತ್ಯಯಮೆನಿಕ್ಕು” (ಮಂಗರಾ. ೧೪೨-೨೦); ಈ 
ದುಃಖಂ ತನಗೇಕೆ ಪೇಟ (ಧರ್ಮವು, ೪:೮೨) ; ಏನು ಬಂತೋ ದುಃಖ, 
ಏನು ಬಂತೋ ರೋಷ, ಕ್ರೂರಮನಸನು ಮಾಡಿ ಬೀರಿದಳು ಬದುಕ! 
(ಇಂಗೀತ, ೬೩-೨೪). 

ದುಃಖಕೊಡು ಎ ತೊಂದರೆ ಕೊಡು; ಕ್ಷೇಶವನ್ನುಂಟು ಮಾಡು: 

ಅನ್ಮರಿಗೆ ದುಃಖಕೊಡುವುದು ತರವಲ್ಲ (ರೂಡ). ದುಃಖದ ಕೂಳು ಎ 
ಸತ್ತವರ ವಂನೆಯಲ್ಲಿ ಅವರ ಬಂಧುಗಳು ಹತ್ತು ದಿನದವರೆಗೆ 
ತಂದಿಡುವ ಆಹಾರ : ಸತ್ತವರ ಮನೆಗೆ ಅಕ್ಕಪಕ್ಕದ ಮನೆಯ ನೆಂಟ 
ರಿಷ್ಟರೂ ದುಃಖದ ಕೂಳೆಂದು ಅಟ್ಟ ಅಡಿಗೆಯನ್ನು ಹತ್ತುದಿನಗಳವರೆಗೂ 


ದುಃಖನಿವಾರಣೆ 


ತಂದಿಡುತ್ತಿದ್ದರಂತೆ (ಹುಟ್ಮಹ, ೬೮), ದುಃಖಮಾಡು ಎ ೧. ವೇದನೆ 
ಯನ್ನುಂಟುಮಾಡಂ ; ಬಾಧೆ ಪಡಿಸು. ೨. ದುಃಖಿಸು; ಶೋಕಿಸಂ. 
[ಸಂ.] 

ದುಃಖಂಗೆಯ್‌ (ಕ್ರಿ).ಎದುಃಖಂಬಡು: ಗಾಂಧಾರಿ ತನ್ನ ಮತ್ತಿನ ಮಕ್ಕಳಂ 

ನೆನೆದು ದುಃಖಂ ಮಜುಕಳಿಸಿ ದುಃಖಂಗೆಯ್ಕೆ (ಗದಾಯೂ, ೪-೩. ವ). 
[ದುಃಖ ಕೆಯ) 

ದುಃಖಂಬಡು, ದುಃಖಪಡಂ, ದುಃಖಬಡಂ (ಕ್ರಿ). ಬಾಧೆಯನ್ನು ಅನು 
ಭವಿಸು ; ವ್ಯಥೆಪಡು : ಪಾಪಮಂ ಪೊರ್ದಿ ನಾರಕಬಾಧೆಗೊಳಗಾಗಿ ಪಲ 
ಕಾಲಂ ದುಃಖಂಬಡುವರ್‌ (ಧರ್ಮಾಮ್ಮ. 9-೩೮). ದುಃಖಪಡು : ಕನಸಿನ 
ಪೊನ್ನ ಕಾಣದ ದುಃಖಪಡುವರೆ (ಕುವ್ಠಾಡ್ರೋ. ೭-369): ಯುದ್ಧದಲ್ಲಿ 
ಹಗೆಗಳ ಬಾಣದಿಂದ ಲಕ್ಷ್ಮಣನು ಮೂರ್ಛೆಹೋದದ್ಟ ಅಣ್ಣನಾದ 
ರಾಮನು ದುಃಖಪಟ್ಟದ್ದೂ ಸರಿಯಷ್ಟೆ (ನೀತಿಚಂ. ೪111, ೧೭); ಹೆತ್ತ ತಂದೆ 
ತಾಯಿಗಳನ್ನು ಕಳೆದುಕೊಂಡಂತೆ ದ:ಃಖಪಟ್ಟರು ಜನರು (ಶಾಂತಲಾ. ೨೦). 
ದುಃಖಬಡು : ಜನನಮರಣಂಗಳಿಂದೆ ದುಃಖಬಡುತಿರ್ಪೆವು ನೋಡಾ 
ಸಕಲ ಪ್ರಾಣಿಗಳು (ಆಖಂಡೇ. ೧೬೧-೨೩), [ದುಃಖ ಪಡ್ಕು] 

ದುಃಖಕರ (ಗು). ೧. ನೋವನ್ನುಂಟು ಮಾಡುವ ; ತೊಂದರೆ ತರಂ 
ವಂತಹ.(ನಾ). ೨. ಯಾತನೆಯನ್ನುಂಟುಮಾಡುವುದು; ವ್ಯಥೆಯನ್ನು 
ಉಂಟುಮಾಡುವುದು: ಪಂಚಕೋಶದ ಮೇಳದಿಂ ಜಡದೃಶ್ಯ ದುಃಖ 
ಕರಾಳಿಯಿಂದಲಶುದ್ಧತರದಿಂದಿರದ ನಿತ್ಯದೆೊಳು ಜಾಳಿಸಿದ ದೇಹೆ (ಸದ್ದುರು. 

ಇದು ತುಂಬಾ ದುಃಖಕರವಾದದ್ದು 

[ಸಂ.7 

ದುಃಖಕಾತರೆ (ನಾ). ವೇದನೆಯಿಂದ ಕಳವಳಗೊಂಡವಳಂ: ಅಕ್ಕ ಅವ 
ನಿಂದು ಮಹಾರೌದ್ರ ಸಂಕಟಕೆ ಸಿಲುಕುವನು ಎಂದರಿತು ದುಃಖಕಾತರೆ 
ಯಾಗಿ ನಿನ್ನ ಬೇಡಲು ಓಡಿ ಬಂದೆ (ಡಂದ್ರಸ, ೨). ದುಃಖ ಕಾತರೆ) 

ದುಃಖಗೊಳ್‌ (ಕ್ರಿ). ಎ ದುಃಖಂಬಡು : ದುಃಖಗೊಳದಿರು ತಾಪವುಡು 
ಗುಡುಗು ಅಳಲವೇಡೇಳು (ಬಸಪು. ೪೩-೫೩). ದುಃಖ -- ಕೊಳ್ಳ್‌) 

ದುಃಖಗ್ರಸ್ತೆ (ನಾ). ಇ ದುಃಖಿತೆ ; ನೀವೆಲ್ಲಾ ನೆನೆದುಕೊಳ್ಳುವಷ್ಟು ದುಃಖ 
ಗ್ರಸ್ತೆ ನಾನಲ್ಲವೇ ಅಲ್ಲ (ಪತಿ. ೪೪). ([ಸಂ. ದುಃಖಗ್ರಸ್ತೂ] 

ದುಃಖಜೀವನ (ನಾ).” ವ್ಯಥೆಯಿಂದ ಕೂಡಿರಂವ ಬಾಳು ; ಕಷ್ಟದ 
ಬದಂಕು : (8). [ದುಃಖ ಜೀವನ] 

ದುಃಖಜೀವಿ (ನಾ). ಸಂಕಟದ ಬದಂಕನ್ನು ಸಾಗಿಸುವವನಂ ; ವ್ಯಥೆ 
ಯಿಂದಕೂಡಿ ಬದುಕುವವನಂ: ಆ ದುಃಖಜೀವಿಯಂ ಕಂಡಾ ದೊರೆಯ 
ಮುಮುಕ್ಷುಗಂ ನಿರೀಕ್ಷಿಸಲೊಡನಂದಾದುದು ಬಾಷ್ಟಪ್ರಸರಂ (ಸುಕುಮೂ. 
೪-೬೨), [ದುಃಖ+ಜೀವಿ,] 

ದುಃಖತ್ರಯ (ನಾ). ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು ಆಧಿಭೌತಿಕ 
ಗಳೆಂಬ ಮೂರು ಬಗೆಯ ಕ್ಲೇಶಗಳು : ತನಯ ಕೇಳಾಲಸ್ಕ ರೋಗ 
ಗಳನುಗತದ ದುಃಖತ್ರಯಂಗಳು . . , ದರುಶನ ಭ್ರಾಂತಿಯಶ್ರದ್ಧೆಗಳು 
ವಿಘ್ನಗಳು (ಅಮೃತ. ೬-೮೮). "ತಾಪತ್ರಯ ಪರಾ. 

[ದುಃಖ + ತ್ರಯ] 

ದುಃಖದ (ನಾ). ಕ್ಲೆ €ಶವನ್ನುಂಟುಮಾಡುವಂತಹುದಂ: ಸಂಸಾರಂ 
ತೀವ್ರತರ ದುಃಖದಂ ನಾಳೀವ್ರಣ ಸದೃಶಂ ಶರೀರಿಗದ ಕಿಡೆ ನೆಗಟೀ್‌ಂ 
(ಶಾಂತಿಪು. ೭-೭): ಪಲ್ಲವ ಸವಿಪಲ್ಲವ ವೇಟಿಯ್ಯ್ಕೋ ದುರ್ಮೋಹವೆೊಂದೆ 
ದುಃಖದಮಲ್ತೆ (ಉಸಾಕ, ೨೫೧). £ ಸಂ.) 

ದುಃಖನಿವಾರಣೆ (ನಾ). ವ್ಯಥೆಯನ್ನುಇಲ್ಲದಂತೆ ಮಾಡುವಿಕೆ, - ಪರಿಹರಿಸು 
ವಿಕೆ : ಅವರ ದುಃಖನಿವಾರಣೆಯಾಗುವಂತೆ ಏನಾದರೊಂದು ಪರಿಹಾರ 
ವನ್ನು ಸೂಚಿಸಬೇಕು (ರೂಢಿ), [ ದುಃಖ + ನಿವಾರಣೆ ] 


10 


೩5 


೪-೮): 


20 (ವಡಛಾ. ೧೨೧). 


ಲಾ 


40 


46 


ದುಃಖಪಡಿಸಂ 


ದುಃಖಪಡಿಸು (ಕ್ರಿ). ವ್ಯಥೆ ಪಡುವಂತೆ ಮಾಡು; ಸಂಕಟವನ್ನುಂಟು 

ಮಾಡಂ: ಆಕೆಯನ್ನು ದುಃಖಪಡಿಸುವುದು ತರವಲ್ಲ (ರೂಢಿ). 
[ ದುಃಖಪಡು. (ಆ ದುಃಖಂಬಡು) + - ಇಸ್ಕು] 

ದುಃಖಪಡು "ದುಃಖಂಬಡಂ' ನೋ. 

ದುಃಖಬಡು  "ದಂಃಖಂಬಡಂ' ನೋ. 

ದುಃಖಭಾಜನ (ನಾ). ವೃಥೆಗೆ ಪಾತ್ರನಾದವನ್ನು; ಸಂಕಟವನ್ನು 
ಹೊಂದಿದವನು : ಮತ್ತೇನುಂ ಮಾಣದೆ ದುಷ್ಪವಾಜಿ ತರೆ ಬಂದೀ ಬಾವಿ 
ಯೊಳ್‌ ಬೆಟ್ಟು ಬಂದಾನಿಂತೊರ್ವನೆ ದುಃಖಭಾಜನನೆನಿಪ್ಪಂತಾಯ್ತದೇಂ 
ಕರ್ಮವೋ (ಜೀವಸಂ, ೩೪-೧೩)... [ದುಃಖ+ ಭಾಜನ ) 

ದುಃಖಭಾಜನೆ (ನಾ). ಸಂಕಟವನ್ನು ಹೊಂದಿದವಳು ; ದಂಃಖಕ್ಕೆ ಗುರಿ 
ಯಾದವಳು: ಆರ್ಯಪ್ಪತ್ರನೆ, ದುಃಖಭಾಜನೆಯಾದ ನನ್ನನ್ನು ಆಮೇಲೆ 
ಹೇಗೆ ಸ್ಮರಿಸಿದೆ? (ಕಾಕುಂತ. ೧೧೦-೮), [ ಸಂ. ದುಃಖಭಾಜನಾ 

ದುಃಖಭೋಗ (ನಾ). ಕಷ್ಟವನ್ನು ` ಅನುಭವಿಸುವುದು ; ಸಂಕಟದ 
ಅನಂಭವ : ಅವಳಿಗೂ ದುಃಖಭೋಗವೆಂಬ ಶಿಕ್ಷಣವಾಗಬೇಕಾಗಿತ್ತೆಂದು 
ತೋರುತ್ತದೆ (ಬಂಕಿಮ. ೬೦). [ ದುಃಖ. ಭೋಗ] 

ದುಃಖಮಿಶ್ರ (ನಾ). ಸಂಕಟದಿಂದ ಕೂಡಿರಂವುದಂ: ಸುಖಾನುಭವ 
ಮತ್ತು ದುಃಖಾನುಭವ ಇವೆರಡೂ ಸೇರಿ ಇಪ್ಪತ್ತೊಂದು. ಇವುಗಳೆಲ್ಲಾ 
ದುಃಖಮೂಲವಾಗಿಯೂ ದು$ಖಮಿಶ್ರವಾಗಿಯೂ ದುಃಖ ಸಾಧನ 
ವಾಗಿಯೂ ಇರುವುದರಿಂದ ವಿವೇಕಿಗಳಿಗೆ ದುಃಖಮಯ (ಹಿಂದಸಾ, ೧೧೭). 

[ ದುಃಖ * ಮಿಶ್ರ 

ದುಃಖಮೂಲ (ನಾ). ಸಂಕಟಕ್ಕೆ ಕಾರಣವಾದುದು : ಇವುಗಳೆಲ್ಲಾ 
ದುಃಖಮೂಲವಾಗಿಯೂ ದುಃ ಖಮಿಶ್ರವಾಗಿಯೂ ದಂಃಖಸಾಧನ 
ವಾಗಿಯೂ ಇರುವುದರಿಂದ ವಿವೇಕಿಗಳಿಗೆ ದುಃಖಮಯ (ಹಿಂದಸಾ. ೦೧೬). 

[ದುಃಖ + ಮೂಲ] 

ದುಃಖರಾಗ (ನಾ). ಶೋಕಪೂರ್ಣವಾದ ರಾಗ ; ಕರುಣೆಯನ್ನು: 
ಉದ್ದೀಪಿಸುವ ರಾಗ : ಮೃದುವಾಗಿ ದುಃಖರಾಗವನೆತ್ತಿ ನುಡಿಸಿದೆನು, 
ಮೃದುವಾಗಿ ಹಾಡಿದೆನು ಕರುಣಕಥೆಯ (ಇಂಗೀತ. ೪೪-೨೧). 

[ದುಃಖ + ರಾಗ] 

ದುಃಖವಾದ (ನಾ). ಜೀವನವು ದುಃಖವಂಯವೆಂಬ ಸಿದ್ಧಾಂತ :`ಭರತ 
ಖಂಡದಲ್ಲಿ ಬೌದ್ಧದರ್ಶನವೊಂದರಲ್ಲಿಯೇ “ದುಃಖವಾದ'ದ ವಿಶಿಷ್ಟ ಪ್ರತಿ 
ಪಾದನೆ ಕಂಡುಬರುತ್ತದೆ (ಕ್ರೀಷ್ಠಪ್ರ. ೩೯). [ದುಃಖ * ವಾದ್ಯ] 

ದುಃಖವಿಹ್ಹಳ (ನಾ). ವೇದನೆಯಿಂದ ಕಳವಳಿಸಂತ್ತಿರಂವವನು ; ಸಂಕಟ 
ದಿದ ಪರಿತಪಿಸುತ್ತಿರುವವನು: ಅಲ್ಲಿಯೆ ನಿಂದು ದುಃಖವಿಹ್ವಳನೆದೆ 
ದೋಟಿ್‌ ನೂಂಕಿ ಕುಡುತುಂ ಕರುಣಂ ಪಿರಿದಾಗಿ ಪಿಂಬಗಲ್‌ -ಕಳೆವಿನ 
ಮಿರ್ದನಾ ಪರಮಯೋಗಿ (ಸ5ಕುಮಾ. ೪-೬೩). 

[ ದುಃಖ + ವಿಹ್ವಳ (ಎ ವಿಹ್ವಲ)] 

ದುಃಖವೆರಸು (ಕ್ರಿ). ಸಂಕಟಪಡು ; ಯಾತನೆಪಡಂ : ನಲ್ಲನನಅಸುತಲಿ 

. * . ಚಂದ್ರಮುಖಿ ಬಂದಳು ದುಃಖವೆರಸಿ (ಮೋಹತ, ೨೭-೩೦). 
[ ದುಃಖ. ಬೆರಸು, ] 

ದುಃಖಶತ (ನಾ). ಅನೇಕ ಕಷ್ಟ: ತನಯಶತವಹಾದುದಲ್ಲೆನಗನಿವಾರಿತ 
ದುಃಖಶತಮೆ ತಾನಾದುದ (ಪಂಪಧಾ. ೧೪-೮) : ವೀರಶತಜನನಿಗೀ 
ಗಾಂಧಾರಿಗೆ ದುಃಖಶತ[ಶಾಕಾಂ. . ಶತದುಃಖ]ಜನನಿವೆಸರಾಯ್ತಾಗಳ್‌ 
(ಗದಾಯು, ೪-೩). [ದುಃಖ ಶತ] 

ದುಃಖಶಮನ (ನಾ). ೧. ನೋವನ್ನೂ ಉಪಶಮನಗೊಳಿಸಂವುದಂ. 
೨. ಯಾತನೆ ಕೊನೆಗಾಣುವುದಂ,- ವಬಗಿಯಖವುದಂ : (8). 

[ ದುಃಖ + ಶಮನ] 


೩೯೪೫೯ 


15 


46 


ದುಃಖಾನ್ವಿತ 

ದುಃಖಸಮುದಯ (ನಾ). ವ್ಯಥೆಯ ಉತ್ಪತ್ತಿ; ದುಃಖ ತಲೆದೋರಂ 
ವಿಕೆ : ಇದು ದುಃಖಸಮುದಯ ಎಂಬ ಆರ್ಯಸತ್ಯ. ಕುಮತೃಷ್ಣೆ, ಭವ 
ತೈಷ್ಠೆ, ವಿಭವತೃಪ್ಣೆ ಎಂಬ ಮೂರು ಬಗೆಯ ತೃಷ್ಣೆಗಳಿಂದ ದುಃಖ 
ತಲೆಯೆತ್ತುತ್ತೆದೆ (ಛಾರದ. ೧೯೭). [ದುಃಖ +೬ ಸಮುದಯ] 

ದುಃಖಸಾಧನ (ನಾ). ವ್ಯಥೆಗೆ ಕಾರಣ; ಯಾತನೆಗೆ ಕಾರಣವಾದಂದು : 
ಇವುಗಳೆಲ್ಲಾ ದುಃಖ ಮೂಲವಾಗಿಯೂ ದುಃಖಮಿಶ್ರವಾಗಿಯೂ ದುಃಖ 
ಸಾಧನವಾಗಿಯೂ ಇರುವುದರಿಂದ ವಿವೇಕಿಗಳಿಗೆ ದುಃಖಮಯ (ಹಿಂದಸಾ. 
೦೦೬). [ದುಃಖ ಸಾಧನ] 

ದುಃಖಹೇತು (ನಾ) ಸಂಕಟಕ್ಕೆ ಕಾರಣವಾದಂದಂ ; ಯಾತನೆಗೆ ನಿವಿಂತ್ರ' 
ವಾದಂದಂ : ಆವುದು ಸುಖಮೆಂದೆಳಸುವನಾ ವಸ್ತುವೆ ದುಃಖಹೇತು 
(ಮಲ್ಲಿಪು. ೯-೭೨); ಅಜ್ಞಾನವೇ ದುಃಖಹೇತುವಾದ ಸಂಸಾರದ ಬೀಜ 
(ಭಾರದ. ೦೨೨). [ದುಃಖ ಹೇತ್ಯು) 

ದುಃಖಾಂಜಲಿ (ನಾ). (ಆಲಂ) (ಶೋಕದಿಂದ ಸಂರಿಸಂವ) ಕಣ್ಣೀರಿನ 
ತರ್ಪಣ: ರಾಜಮಾತೆಯವರ ಈ ಅನಿರೀಕ್ಷಿತ ಮರಣಕ್ಕೆ ದುಃಖಾಂಜಲಿ 
ಯನ್ನು ಅರ್ಪಿಸಿ , . . ತಬ್ಬಲಿಗಳಂತೆ ಗೋಳಾಡಿ ಹೋದರು (ಶಾಂತಲಾ. 
೦೮೦). [ದುಃಖ 4 ಅಂಜಲಿ] 

ದುಃಖಾಂತ (ಗು). ೧. ವೇದನೆಯಲ್ಲಿ ಕೊನೆಗೊಳ್ಳುವ ; ವ್ಯಥೆಯಿಂದ 
ಮುಗಿಯಂವ. "ದಂಃಖಾಂತನಾಟಕ' ಪರಾ. (ನಾ). ೨. ವೇದನೆಯ 
ಕೊನೆಗೊಳುವಿಕೆ ; ಸಂಕಟದ ವಣಗಿವು: ದುಃಖಾಂತವೇ ಪರಮ 
ಪುರುಷಾರ್ಥ, ದುಃಖಾಂತ ಎಂದರೆ ಪಾರಮೈಶ್ವರ್ಯಪ್ರಾಪ್ತಿ (ಧಾತತ್ರ್ಮೃ- 
೭೨೫). ೩. ಶೋಕಪೂರ್ಣವಾದ ಮುಕ್ತಾಯ ; ದಂರಂತದಿಂದ 
ಕೊನೆಗೊಳ್ಳುವಿಕೆ : ಈ ದುಃಖಾಂತದ ಸಂಬಂಧವಾಗಿ ಗ್ರಂಥಕರ್ತನು 
ಒಂದು `ಆಶಂಕೆಯನ್ನು ಎತ್ತಿ[ವೊದಲ ಮುದ್ರಣದಲ್ಲಿ] ಹೀಗೆ ಸಮಾಧಾನ 
ಹೇಳಿದ್ದಾನೆ (ಬಂಕಿಮ. ೦೬೭), ೪. ದಂಃಖದಲ್ಲಿ ಮಂಗಿಯುವ ಕಥಾನಕ; 
ಟ್ರಾಜಿಡಿ: ದಂರಂತಕಥೆ : ಇಂದು ರುದ್ರನಾಟಕವೆಂದರೆ. ಅದು 
ದುರಂತವೋ, ದುಃಖಾಂತವೋ ಆಗಿರಲೇಬೇಕೆಂದು ನಮ್ಮ ಅಭಿಪ್ರಾಯ 
ವಾಗಿದೆ (ಅರಿಕಾ, ೦೬೪). [ ದುಃಖ * ಅಂತ್ಯ 

ದುಃಖಾಂಃನಾಟಕ (ನಾ). ವೇದನೆಯಲ್ಲಿ' ಕೊನೆಗೊಳ್ಳುವ ನಾಟಕ : 
ದುಃಖಾಂತನಾಟಕಗಳು ನಮ್ಮ ಸಾಹಿತ್ಯದಲ್ಲಿ ಹೆಚ್ಚಾಗಿಲ್ಲ (ಕೂರಿ). 

[ ದುಃಖಾಂತ +೬ ನಾಟಕ] 

ದುಃಖಾಕುಲ, ದಂಃಖಾಕಂಳ (ನಾ). ವ್ಯಥೆಯಿಂದ ಕೂಡಿದವನು ; ಸಂಕಟ 
ದಿಂದ ಕೊರಗುವವನು: ಇತ್ತಲಿರ್ವರುಂ ದುಃಖಾಕುಲರಿ” ವೈಕುಂಠನೊಳೆ 
ಇಂತೀ ಪರಿಯಂ ನಿರ್ಧರಿಪುದೆಂದು ಗಳ್ಳನೆ ವೈಕುಂಠಕೆಯ್ತರಲ* (ಅದ್ಭುತ, 
೧೩-೪); ಆದರೆ ಅದು ಸಹ ಅಸಾಧ್ಯವೆಂದು ತೋರಿದಾಗ, `ಆವನು 
ದುಃಖಾಕುಲನಾದನು (ಪುನಕು, ೨೯೦), ದುಃಖಾಕುಳ : ಅದು ವಾಯು 
ವೇಗದಿಂ ಬಂದರೆಸನ ಚರಣದೊಳು ಬಿದ್ದು ದಂಃಖಾಕುಳನಾಗುತ್ತೆ (ನಂಬಿರ. 
೬-೧೫೦). [ ದುಃಖ * ಆಕುಲ)] 

ದುಃಖಾಕುಳ "ದಂಃಖಾಕುಲ' ನೋ. 

ದುಃಖಾಧಿಕೆ (ನಾ). ಅಧಿಕವಾದ ಸಂಕಟ ; ಬಹಳ ಕಷ್ಟ : ದುರ್ಗಂಧೆ 
ದುರ್ವರ್ಣಿ . . . ಪಾಪಕ್ಕೆ ಪಕ್ಕಾಗಿ ದುಃಖಾಧಿಕೆಯಿಂ ಸಂಸಾರೆಕೂಪಾರ 
ದೊಳನವರತಂ ನೀಡುಮೋಲಾಡುತಿರ್ದಳ್‌ (ಸುಕುಮಾ, ೫-೨೧). 

[ಐ ಇದು "ದುಃಖಾಸಿಕೆ'ಯೆಂಬುದರ ಅಪಲಿಖಿತವಿರಬಹುದು] 

ದುಃಖಾನ್ವಿತ (ಗಂ). ೧. ಯಾತನೆಯಿಂದ ಕೂಡಿದ ; ನೋವಿನಿಂದ 
ಕೂಡಿದ. (ನಾ). ೨..ಯಾತನೆಯಿಂದ ಕೂಡಿದವನಂ; ನೋವಿನಿಂದ 
ಕೂಡಿದವನು; ದಂಃಖಿ: ಅರಿನೀಚರ್ಷ್ಷದೊಳೊಂದಿ ನಿಂದೊಡೆ ದರಿದ್ರಂ 
ಬಂದು ಕೂಡಿರೆ ದುಃಖಾನ್ವಿತಂ (ಜಾತತಿ. ೧೫-೯). [ ದುಃಖ * ಅನ್ವಿತ) 


ದುಃಖಾರ್ತ 


ದುಃಖಾರ್ತ (ನಾ). ಶೋಕದಿಂದ ಕೂಡಿದವನಂ ; ವೇದನೆಯಂನ್ನನಂ 
ಭವಿಸಂತ್ತಿರುವವನಂ ; . ಇರೆ ಧಾತ್ರೀತನಯಂ . . . ಕುಂಭೋದಯ 
ದೊಳ್‌ ತೊಟಲ್ವನಧನಂ ದುಃಖಾರ್ತನುಗ್ರಂ ಶಠಂ (ಜಾತತಿ. ೧೭-೨೦) ; 
ಪ್ರಾಣಿಗಳ್ದುಃಖಾರ್ತರಾಗಿ ಬಂದು ಬೇಡಿದೊಡೆ ತನಗುಳ್ಳ ವಸ್ತುವಂ 
ಕುಡದೆ ಕೆಡೆನೋಡುವವನಡಢಿಕನೆ (ಜೈಿಮಿಭಾ. ೨೪. ೨೧). 
[ ದುಃಖ * ಆರ್ತ ] 
ದುಃಖಾರ್ತೆ (ನಾ). ಎ ದಂಃಖತೆ : ಆ ನಾರಿ ದುಃಖಾರ್ತೆಯಾಗಲಂತಃಪುರದ 
ವಿಖಾನಾಕ್ಷಿಯರ್ಕೂಡೆ ರೋದಿಸಲ್ವೆರ್ಚಿತು ವಿಷಾದರವಮರಮನೆಯೊಳು 
(ಜೈಮಿಭಾ, 58-80), [ ದುಃಖ * ಆರ್ತೆ] 
ದುಃಖ (ಗಂ), ೧. ವೃಥೆಯಿಂದ ಕೂಡಿದ ; ಸಂಕಟಪಡಂವ. (ನಾ). 
೨. ಬಾಧೆಯನ್ನು ಅನಂಭವಿಸುವವನಂ ; ನೊಂದವನಂ : ಕ್ಷಿತಿಜ 
ನೊಳೊಂದಿದ ಗುರುವಿಂ ನೇತಾರಂ ಮಿತ್ರಪುತ್ರನಿಂ ದುಃಖಿ. . . ಭೃಗು 
ಸುತನಿಂ ಪರದಾರೆಶೀಲನೆನಿಕುಂ ಮನುಜಂ (ಜಾತತಿ. ೦೫-೩); ಜೀವನುಂ 
ಮೃತದುಃಖಿ'ಅಮೃತಂ ದೇವನಾ ಜೀವನುಮಶುದ್ಧನು ದೇವನತಿ ಶುದ್ಧನು 
(ಬಸಪು. ೫೦-೨೯) ; ಇಳೆಯೊಳೆನ್ನಂದದಲಿ ಬೇಟ್‌ನ್ನೊಳರೆ ದುಃಖಗಳು 
(ತೊರರಾ. ೬-೪೩-೪): ದೇವ ಮಾಡುವುದಿರಲಿ, ನಾವು ಮಡುವ ಹಿಂಸೆ, 
ಅದೆ ನರಕಹಿಂಸೆ ! ದುಃಖಗಳ, ಪಾಪಿಗಳ ನಾವು ಧಿಕ್ಕರಿಸುವೆವು (ಇಂಗೀತ. 
೬೫-೦೮) ; ದುಃಖಿಗೆ ನೆರಂ ದುಃಖಿ (ಶ್ರೀರಾಮಾ, ೨೭೭-೩೭೪). 
[ ಸಂ. ದುಃಖಿನ್‌] 
ದುಃಖತ (ಗಂ). ೧. ಕೊರಗಂವ ; ಸಂಕಟಪಡುವ ; ನೊಂದ. (ನಾ). 
೨. ದಃಖಿ ೨: ತಾವು ಪರದುಃಖ ದುಃಖಿತರೆಂದು ತಿಳಿದೇ ತಮ್ಮಲ್ಲಿಗೆ 
ಬಂದಿರುವೆನು (ಜಿನ್ನರೇ. ೬೬). [ಸಂ.] 
ದುಃಖತೆ (ನಾ). ವೃಥೆಯನ್ನ್ನ ಹೊಂದಿರಂವವಳಂ ; ಸಂಕಟದಲ್ಲಿರಂ 
ವಾಕೆ : ನವಿರ್ಗಳ್‌ ಕವಲುಂ ಕಡುಗೆಂಪುಂ ಪಲವುವಪ್ಪ ಮುಸುಡುಲುವು 
ಮಾಗೆ ದು;ಖತೆಯಕ್ಕುಂ (ಲೋಕೋಪ. ೧೧-೩೯). 
ದುಃಖನಿ (ನಾ). ಎ ದಂಃಖಿತೆ : ನಾನು ಅತ್ಯಂತೆ ದುಃಖಿನಿ (ಜಿನ್ನಬೇ. ೬೬). 
[ ಸಂ. ದುಃಖಿನೀ] 
ದುಃಖಿಸು (ಕ್ರಿ). ವೃಥೆಪಡು ; ಸಂಕಟಗೊಳ್ಳೂ ; ಯಾತನೆ ಹೊಂದು: 
ಎಯ್ದದ ದುರ್ಗತಿಗಳನಿರದೆಯ್ದಿ ಕರಂ ಸೇದೆವಟ್ಟು ದುಃಖಿಸಿ (ಸಮಪ. 
೩-8೮) ; ದೆಸೆದೆಸೆಗೆ ಹೇಸಿಕೆಯು ನಾತವಧಿಕ ಭಯಂಕರವು ಪಸರಿಸಲು 
. . ಅಕಟಕಟಾ ಎನುತ ದುಃಖಿಸುತ ಮೂಗುಗಳಂ ಹಿಡಿದುಕೊಳು 
ತುಗುಳುತಗಲ್ಲಿರಲು (ಬಸಪು. ೪೬-೫೯) ; ತ್ರಿವಿಧ ತಾಪದಲಾನು ಬಳಲಿಯೆ 
ತೊಳಲಿ ದುಃಖಿಪೆ (ಗಗೆತಾ ೨-೨0. [ದುಃಖ * -ಇಸ್ಕು] 
ದುಃಖೋತ್ತರಣ (ನಾ). ಯಾತನೆಯಿಂದ ಪಾರುಗಾಣಿಸುವವನಂ ; 
ದಂಃಖನಿವಾರಣೆ ಮಾಡುವವನಂ : ದೀನಾರ್ಶಿದು;ಖೋತ್ತರಣ ನೀ 
ದೀನಾರ್ತದುಃಖಿತೆಯಾನು ಜಗವಅನಿಯೆ (ಕುವ್ಕಾಸ. ೦೪-೧೨೩). 
[ದುಃಖ +೬ ಉತ್ತರಣ 
ದುಃಖೋಪಚೆಯ (ನಾ). ಅತಿಶಯವಾದ ಸಂಕಟ : ಈ ವೈಭವಫಲವ 
ಪುತ್ರರಿಗೆ ಬಹು ದುಃ ಖೋಪಚಯವೆಂದು ಅವನಿಪತಿ ವೈರಾಗ್ಯದಲಿ 
ರಾಜ್ಯವನು ಬಿಸುಟು . , . ಹೊಜವಂಟ (ಕುವ್ಕಾಸ. ೨-೩೭). 
[ ದುಃಖ + ಉಪಚಯು) 
ದುಃಖೋಪಶಮನ (ನಾ). ಎ ದಂಃಖಶಮನ ೧ ; ಶೋಕಾಕ್ರಾಂತರಾದರಂ 
ನಾರಾಯಣಂ ಸಂತೈಸಿ ಕೊಂದರ್‌ ಕೊಲೆ ಸಾವರೆಂಬುದು ಜಗದ್ವ್ಯಾಪಾರ 
ಮಾಶ್ವರನಿಚ್ಛೆಯಿಂದೆ ನೆಗಟ್ಲುವೆಂಂದು ದಃ ಖೋಪಶಮನಂ ಮಾಡಿದೊಡೆ 
(ಪಂಪಥಾ. ೧೪-೦೦ ವ): ಜ್ಞಾನವೇ ದುಃಖೋಪಶಮನಕ್ಕೂ ಬಂಧ 
ನಿವಾರಣಕ್ಕೂ ಕಾರಣ (ಭಾರದ. ೦೨೨). [ ದಂಃಖ ೬ ಉಪಶಮನ] 


[ ಸಂ. ದುಃಖಿತಾ] 


೩೯೬೦ 


ದುಃಸಿತಿ 
ಈ 


ದುಃಖೋಪಾತ್ರ (ನಾ). ಯಾತನೆಯನ್ನು ಉಂಟುಮಾಡಂವುದಂ ; 
ಸಂಕಟವನ್ನೂ ತರಂವಂತಹುದಂ : ಸುಖಮಿದು ದಂ॥ಖೋಪಾಕ್ರಮಿ 
ದೆಂದಟ್‌ಪುಗುಮಾ ಪರವಂಕವಿಪ್ರಧಾನರಾ ಕಾವ್ಮಂಗಳ್‌ (ಳವಿರಾ. ೦-೦6). 
[ದುಃಖ + ಉಪಾತ್ತ) 
ದುಃಚಿಹ್ನೆ (ನಾ). ಕೆಟ್ಟ ಶಕುನ ; ದುಷ್ಟ ಲಕ್ಷಣ. ([ಸಂ.7 
ದುಃಪಕ್ವ (ಗಂ). ಸರಿಯಾಗಿ ಅಡಂಗೆಯಾಗದೆ ಇರಂವ,-ಬೇಯಂದಿರಂವ, 
"ದಂಃಪಕ್ಕಾನ್ನ' ಪರಾ. [ಸಂ.7 
ದುಃಪಕ್ವಾನ್ನ (ನಾ). ೧. ಸರಿಯಾಗಿ ಬೇಯಂದೆ ಇರುವ. ಅನ್ನ. 
೨. [ಜೈನ] ಐದು ಭೋಗೋಪಭೋಗ ಅತಿಚಾರಗಳಲ್ಲಿ ಒಂದಂ ; 
ಬೇಯದ ಅಥವಾ ಸೀದ ಆಹಾರ ತಿನ್ನುವುದು : ಕ್ರಮದಿಂ ಸಚಿತ್ತ 
ಸಂಬಂಧವಂಂತೆ ಸಮ್ಮಿಶ್ರಮಭಿಷವಂ ದುಃಪಕ್ಕಾನ್ನಂಗಳತಿಕ್ರಮಮಾ 
ಭೋಗೋಪಭೋಗವಪರಿಮಿತ ಗತಿಯೊಳ್‌ (ಸುಳುಮಾ. ೬-೨೪). 
[ ದುಃಪಕ್ಕ + ಅನ್ನ] 
ದುಃಪ್ರಣಿಧಾನ (ನಾ). ಕೆಟ್ಟ ಆಚರಣೆ ; ದಂರ್ವರ್ತನೆ: ವ್ಯಂತರಾದಿಗಳುಂ 
ಮುನ್ನಮತ್ಮುಗ್ರ ತಪೋಧನರ್ಗೆ ಅಗುಪೂಜೆಯಂ ಮಾಟ್ಟರೆಂಬುದು 
ಪುಸಿಯಲ್ಲದೊಡೆ ಈಗಳೆವ್ಮ್ಮಂದಿಗರ್ಗೆ ಏಕೆ ಮಾಡರೆಂಬ ದುಃಪ್ರಣಿಧಾನವಿರ 
ಹಿತಚಿತ್ತನೆನಿವೆ ಮಂನಿಪತಿಗೆ ಸತ್ಕಾರ ಪುರೆಸ್ಕಾರೆ ಪರೀಕ್ಷಹೆ ಜಯವಂಕ್ಕುಂ 
(ತತ್ತ್ಯಪ್ರ- ೩೩೭). [ಸಂ.] 
ದುಃಪ್ರತೀತಿ (ನಾ). ೬ ದಂಪ್ರತೀತಿ ೨: ಎರಡಂ ಪದಂಗಳ ನಡುವೆ 
ಬೇಜಕೊಂದು ದಂಃಪ್ರತೀತಿ [ಪಾಕಾಂ. ದುಷ್ಪ ತೀತಿ] ಪುಟ್ಟುವೊಡೆ ಸಂಧಿಯಂ 
ಮಾಡಲಾಗದು (ಕಮದ. «೨ ವೃತ್ತಿ). [ಸಂ.] 
ದುಃಪ್ರಾಪಂಚಿಕ (ಗು). ಕೆಟ್ಟ ಇಹಲೋಕಕ್ಕೆ ಸಂಬಂಧಿಸಿದ: 
ಮಂಗಳೋದಯಂಲಿಂಗ ಕರತಳಸಂಗತಸ್ಮಿತಿಯಂ ತಿಳಿಹಿಯಾ ಸಂಗ 
ದುಃಪ್ರಾಪಂಚಿಕಾಶಾ ಬಂಧವಂ ಪಣಜ್‌ದು (ಬಸಪು. ೪೯-೩೩), [ಸಂ.] 
ದುಃಶೀಲ (ಗಂ). ವ ದಂಶ್ಮೀಲ೧ : ಸಾಲವಂ ಕೊಳ್ಳನು ಕೊಡನು ದುಃಶೀಲ 
[ಪಾಠಾ. ದುಶ್ಮೀಲ] ಭವಿಗಳ ಕೈಯಂಲೆನುತಂ (ಐಸಪು. ೬೦-೦೭). [ ಸಂ.) 
ದುಃಶ್ರಾವ್ಯ (ಗಂ). = ದಂಶ್ಕಾ ೨ವ್ಮ: ದಂಃಶ್ರಾವ್ಯ [ಪಾಕಾಂ. ನಿಸ್ಸಾರ] 
. ` ಕಾಲಹೀನವೆಂಬ ಹದಿನೈದು ಸ್ವರದೂಷಣಂಗಳಂ ತೊಣದು 
(ವಿವೇಕ. ೨೩೬). { ಸಂ,) 
ದುಃ ಶ್ರುತಿ (ನಾ). ಕೆಟ್ಟವಿಷಯಂಗಳನ್ನು ಕೇಳಂವುದು, - ತಿಳಿಯಂವುದಂ: 
ದುಃಶ್ರುತಿ-ಮನಸಕ್ಸಿ ಕಲುಷಿತವಾಗುವಂತಹ್ಮಗ್ರಂಥಗಳನ್ಣಿಓದಂವುದನ್ನೂ 
ಓದಿಸುವುದನ್ನೂ ಮಾಡಬಾರದು (ಜನಪ. ೪೬೯). "ದಂಶ್ಶು,ತಿ' ಪರಾ, 
[ ಸಂ.] 
ದುಃಸಂಗ (ನಾ). = ದಂಸ್ಸಂಗ. (ಸಂ.] 
ದುಃಸಂತತಿ (ನಾ).ಪಾದುಸ್ಸಂತತಿ, (ಸಂ.] 
ದುಃಸಂಧಿ (ನಾ). ಹ ದಂಸ್ಸಂಧಿ. [ ಸಂ.] 
ದುಃಸಹ (ನಾ). = ದಂಸ್ಸಹ ೨ : ಶಿವವಣರನ ಆಯುಷ್ಯವು ದುಃಸಹೆವಾದ 
ಎಪತ್ತಾಗಳೆಲ್ಲಿಯೇ ಕಳೆದು ಹೋಯಿಂತಂ (ಕರ್ಣಾಅ. ೦೬೬). [ಸಂ.1 
ದುಃಸಾಧ (ನಾ). ವ. ದಂಸ್ಸಾಧ್ಯ : ದುಃಸಾಧ್ಯ ಸಂಭಾವ್ಯವೆಂಬ ಸೊಲ್ಲಿನ 
ಗುಲ್ಲು ಗುಡಂಗಾಡುತಿದೆ (ಉಯ್ಯಾಲೆ. 3೬-೦). [ಸಂ.] 
ದುಃಸ್ಥಿತಿ (ನಾ). ಹ ದಂಸ್ಥಿತಿ : ಬಸವ ಶರಣೆನೆ ದುಃಸ್ಥಿತಿ[ಪಾಕಾಂ. ದುಸ್ಥಿತಿ) 
ಗಳತ್ತತ್ತಲೋಡುವುವು (ಬಸ ಪು. ೦-೨೬): ಸತ್ಪುರುಷಾಗ್ರಣಿಯೊಬ್ಬನು 
ಉತ್ತಮಸ್ಥಿತಿಯಿಂಂದ ದುಃಸ್ಥಿತಿಗೆ ಗುಬಿಯಾಗಳಿವ ದೃಶ್ಯವು ರಕಿದ್ರವಾಗ 
ಲಾರದು (ಅರಿಕಾ. ೦೭೦) ; ಹೃದಯತಾಪದಿ ದೀನವಂನನಾಗಿ, ದುಃಸ್ಥಿತಿಯ 
ನಾಂತಾ ನೃಪೇಂದ್ರನಂ ಕಾಣರಠಿತಾ ಕೇಕಯಕುಲೀನೆಯಾಕುಲೆಯಾದಳಿದೆ 
ಗರೆಗಿ (ಶ್ರೀರಾಮಾ. ೭೦-೪೭೦). [ಸಂ.] 


ದುಃಸ್ಥಿತಿಪ್ರೇರಕ 


ದುಃಸ್ಥಿತಿಪ್ರೇರಕ (ನಾ). ದಂರವಸ್ಥೆಗೆ ಪ್ರೇರಿಸಂವವನಂ; ಚಾಡಿಕೋರ : 
“ದುಃಸ್ಥಿತಿ [ಪಾ830, ದುಸ್ತಿತಿ] ಪ್ರೇರಕಂ ಚಹಡಂ” (ಮಂಗರಾ. ೭೨-೨೩). 
[ ದುಃಸ್ಥಿತಿ * ಪ್ರೇರಕ) 
ದುಃಸ್ಪರ್ಶ (ನಾ). ಪಾದುಸ್ಪರ್ಶ ೨: “ದುಃಸ್ಪರ್ಶ [ಪಾಂ. ದುಸ್ಪರ್ಶ] ಮೆನೆ 
ತುಲುಚೆಯಕ್ಕುಂ” (ಮಂಗರಾ. ೪೪-೪೪). [ಸಂ,) 
ದುಃಸ್ಪರ್ಶೆ (ನಾ). ೭ ದಂಸ್ಪರ್ಶೆ. [ ಸಂ. ದಃಸ್ಪರ್ಶಾ] 
ದಃಸ್ಕೃತಿ (ನಾ). ಕೆಟ್ಟ ನೆನಪು: ಪುಳ್ಮಸಗಿದಾ ದುಸ್ಕೃತಿಯ ನಿಧಿಗೆ 
ಬೆಂದಿರುಹಿ .,. ರಾಜ್ಯಭಾರವ್ರತದಿ ನಿಂದನಯ್‌ ಭರತನನಿಶೆಂ ಶ್ರೀರಾಮ 
ಸಂಕ್ಷೇಮ ಚಿಂತನಾಪ್ರಾರ್ಥನೆಗೆ ತೆತ್ತು ತನ್ನುತ್ಮಮಂ (ಶ್ರೀರಾಮಾ 
೦೭೩-೬೩೪). [ಸಂ.) 
ದುಃಸ್ವಪ್ನ (ನಾ). ಎ ದಂಸ್ವಪ್ನ : ಕ್ರೂರ ದುಃಸ್ವಪ್ನ ಜೇಡನ ಪೀಡನೆಗೆ 
ಸಿಲ್ಕಿ ನಡಂನಡುಗಿತೊದ್ದಾಡಿದತ್ತು ವಂಂಥರೆಯೊಡ ಲ, ಬಲೆಗೆ 
ಬಿಳ್ಲೊಂದು ಪುಳುವಂತೆ (ಶ್ರೀರಾಮಾ. ೫೯-೧೪೬). [ಸಂ.] 
ದುಃಸ್ಸಪ್ನದರ್ಶನ (ನಾ). ಕೆಟ್ಟ ಕನಸನ್ನು ಕಾಣುವುದು,-ನೋಡುವುದಂ: 
ಬಂದಯೋಧ್ಯಾನೆಗರಮಂ ಪೊಕ್ಕು ದು:ಸ್ವಪ್ನ[ಪಾಕಾಂ. ದುಸ್ಸ್ವಪ್ನ)]ದರ್ಶನ 
ಕರ್ಷಣಾರ್ಥವಣಗಿ . , , ಶಾಂತಿಕ್ರಿಯೆಗಳಂ ನೆಗಟ್ಟು (ಆದಿಪು. ೦೫-೪೮ ವ). 
[ ದುಃಸ್ವಪ್ನ + ದರ್ಶನ] 
ದುಃಸ್ವಪ್ನಶಾಂತಿ (ನಾ). ಕೆಟ್ಟ ಕನಸನ್ನು ಕಂಡಿದ್ದಕ್ಕಾಗಿ ನಡೆಸುವ ಶಾಂತಿ: 
ಮರುದಿನ ಬೆಳಗ್ಗೆ ತನ್ನ ತಾಯ ಬಳಿಗೆ ಹೋಗಿ ರಾಣಿಯ ದುರ್ವರ್ತನೆ 
ಯನ್ನು ಒಂದು ಕನಸಿನ ನೆವದಿಂದ ಸೂಚಿಸಲಂ, ಅವಳು ಅದರೆ ತುತ್ತರ್ಯ 
ವನ್ನ್ನ ಅರಿತುಕೊಳ್ಳದೆ, ದುಃಸ್ವಪ್ನ ಶಾಂತಿಗಾಗಿ ಮಾರಿಗೆ ಬಲಿ ಕೊಡಬೇಕೆಂದು 
ಹಠ ಹಿಡಿಯುವಳು (ಕಾವ್ಯಸ. ೬೩). [ದುಃಸ್ವಪ್ನ + ಶಾಂತಿ] 
ದುಃಸ್ವರ (ನಾ). = ದಂಸ್ಕರ ೨: ಸುಭಗ ದಂರ್ಭಗ ಸುಸ್ವರ ದಂಃಸ್ವರ ಆದೇಯ 
» « * ತೀರ್ಥಕರನಾಮಮೆಂದಿಂತಲ್ಲಿ ಗತಿನಾವಂಕರ್ಮಂ ಚತುರ್ವಿಧಮಕ್ಕೂಂ 
(ಗೊಮ್ಮಸಾ. ೩-೭) ; ಸ್ಥಾವರ ಸೂಕ್ಷ್ಮ... ದುಃಸ್ವರೆ ಅನಾಧೇಯ 
ಅಯಶಸ್ಕೀರ್ತಿ ನಾಮಕವರ್ಣಮೆಂದಿಂತು ನಾಮಕರ್ಮದುತ್ತರಪ್ರಕೃತಿ 
ಗಳು ತೊಂಭತ್ತೆಮೂರುಂ ನೂರ ಮೂರುಂ ಮೇಣಪ್ಪವು (ಗೊಮ್ಮಸಾ, 
೪-೨); ಮನೋಜ್ಞ ಸ್ವರನಿರ್ವರ್ತನಂ ಭವತಿ ದಂಃಸ್ವರನಾಮ (ಗೊಮ್ಮಸಾ. 
೬-೬). [ಸಂ] 
ದುಕಾನ "ದಂಕಾನು' ನೋ. 
ದುಕಾನು, ದಂಕಾನ (ನಾ). ಅಂಗಡಿ; ವ್ಯಾಪಾರಸ್ಥಳ: ಅಲ್ಲಿ... 
ದುಕಾನಂ ನಡೆಯುತ್ತದೆ (ಮುಂಬವ್ಯಾ. 3): ಓಗಿತ್ತು ಮರಿ, ಬೈಸಿಕಲ್ಲು ಏರಿ 
ಗ್ಕಾರೇಜೂ, ಸರಾಯಿ ದುಕಾನು ಎಲ್ಲಾನೂ ಸುತ್ತಿಕೊಂಡು ಬಂತು 
(ಬೆಂಗಲ, ೦೩೭). ದುಕಾನ : ಚಹಾ _ ಕಾಫಿ ಫರಾಳ ದುಕಾನದ ಪತ್ರೆಗಳ 
ಕೆಳಗೆ ನಿಂತು ಹನಿಗಳಿಂದ ಪಾರಾದರೂ ಒಳಗಿನ ಹೊಗೆ ಅವರ -ಕಣ್ಣೊಳ 
ಗಿಂದ ನೀರು ತರಿಸಿತು . (ಮುಗಿಮ, ೪); ದುಕಾನಗಳು ಹೊಸದಾಗಿ 
ಮಾಡಿದ್ದರಿಂದ ಅಲ್ಲಿಯ ಅಡತಿ ಖರ್ಚು ತೆಗೆದುಕೊಳ್ಳುವ ಸಂಬಂಧವಾಗಿ 
. * ೬ ಈ ಪುಸ್ತಕದ ಕಡೆಯಲ್ಲಿ ಬೇರೆಯಾಗಿ ದಾಖಲ ಮಾಡಿರುತ್ತೇವೆ 
(ಮುಂಬವ್ಕಾ. 8 ಪ್ರಸ್ತಾವಿ). [ *-ಪಾರ. ಹಿಂ. ಮರಾ. ದುಕಾನ್‌] 
ದುಕಾನುದಾರ (ನಾ). ಅಂಗಡಿಯವ ; ಅಂಗಡಿಕಾರ ; (8. 
[ ದಂಕಾನು + -ದಾರ್ಮ] 
ದುಕಾರು (ನಾ). ಎರಡಂ ಮಳೆ ; ಹಿಂಗಾರಂ ಹಾಗು ವಂಂಂಗಾರು : 
“ದುಕಾರು ಎ ಹಿಂಗಾರು ಮುಂಗಾರು ಮಳೆ” (ಜಾನಕೋ. ೬). 
[ದು ಕಾರು (ಕಾರ್‌) 
ದುಕೂಲ (ನಾ). ೧. ರೇಷ್ಮೆ ಬಟ್ಟೆ ; ಪಟ್ಟೆವಸ್ಟ್ರ: “ದುಕೂಲಂ ಕ್ಷೌಮಂ 
ಈ ೨ ದು (ಗು)ಕೂಲಂ" (ಹಲಾಯು. ೯೦-4೯೫) ; ತನ್ಮಹೀವಿಲಾಸಿನಿಯ 


೩೯೬೧ 


10 


15 


20 


85 


40 


ದುಕ್ಕ 


ಮೇಲ್ಕೊಂಡ ದುಕೂಲಮುಮನರ್ಹತ್ಚರಮೇಶ್ವರನ ವಿಶದಯಶಃಪುಂಜ 
ಮನುನಂಕರಿಸಿ . . , ದಕ್ಷಿಣೋತ್ತರ ಶ್ರೇಣಿಗಳ್ಲಿ ರಾಜಧಾನಿಗಳಾಗಿರ್ದ 
ಎಸ ಪೊಟಲ್ಲಳನೊಳಕೊಂಡು (ಆದಿಪು. ೦-೬೨ ವ) ; ದುಕೂಲದೊಂದು 
ಮಡಿವಾಸಿನ ಮಾಾಟಕ್ಕಿವೊಲಾಯಂ್ರ (ಪಂಪಥಾ. ೫-೦೭) ; ತತ್ಸುತಂ ಬಳೆದು 
ಚಾಗದ ಬೀರದ ಪೆರ್ಮೆಯಿಂ ದಿಶಾಭಿಶ್ತಿಯನೆಂಟನೆಯ್ದೆ ತೆರೆಸುತ್ತಿದನಾತ್ಮ 
ಯಶೋದುಕೂಲದಿಂ (ಪಂರಾಮೂ. ೨-೬೭) : ದುಕೂಲವರಾನುಲೇಪನವ 
ಪರಿಹರಿಸಬೇಡೊಲವಿನಲಿ ಪತಿಕರಿಸು (ಕುವ್ಮಾಗ. 8-೩೯). ೨. (ಉತ್ತಮ 
ವಾದ)ವಸ್ವ, -ಉಡಂಪು:ತಾವರೆಯ ನೂಲ ದುಕೂಲಮನುಟ್ಟುಪರಾಗದ 
ತಿಲಕಮನಿಕ್ಕಿ (ನಂಬಿರ. ೧೦-೬೨) ; ಮಸುಳಿಸಿದ್ದ ದುಕೂಲ ರೆದನದೊಳೆಸೆವ 
ಹಾವಸೆ ... ಉದಯಾಸ್ತಮಯಕಾಲದಲಿ ಎಸೆವ ನಿದ್ರಾಂಗನೆಯೊಳೊಂದಿರೆ 
ಬಿಸಜಲೋಚನನಾದೊಡೆಯು ವರ್ಜಿಸುವಳವರನು ಭಾಗ್ಯಸಿರಿ (ಕುವ್ಕಾಉ. 
೩-೩೭) ; ಅವಳು ಉಟ್ಟ ದುಕೂಲ ಸಹ ಜಾರಿ ಮೈಯ ಅಂಗಗಳು 
ಕಾಣಿಸುತ್ತಿದ್ದರೂ ಅವಳಿಗದರ ಪರಿವೆಯಿಲ್ಲ (ಕುಸುಸಂ. 55೬). [ಸಂ.] 

ದುಕೂಲೆಚೇಲ (ನಾ). ರೇಷ್ಮೆಯಂ ವಸ್ತೃ,-ಬಟ್ಟೆ : ಇದು ಮೇಲ್ಕೊಂಡ 
ದುಕೂಲಚೇಲಮೆನೆ ತದ್ಭೂಮಧ್ಯಮಾಂತೊಪ್ಪುತಿರ್ಪುದು ನೀಳಾಚಳಚೂಳಿ 
ಕಾವರಸರಃಸಂಜಾತೆಯಂ (ಪುಷ್ಕಪು, ೨-೭). [ದಂಕೂಲ + ಚೀಲ್ಕ) 

ದುಕೂಲವಸನ (ನಾ). ರೇಷ್ಮೆಯಂ ವಸ್ತ್ರ,- ಬಟ್ಟೆ: ದುಕೂಲವಸನಂ 
ಫೇನೋದ್ಗಮಂ ಮಲ್ಲಿಕಾ ಹ್ಮಿತದಾಮಂ ತೆರೆಮಾಲೆಯಾಗಿ ವಿವಂಳ 
ಕ್ಷೀರಾರ್ಣವೆಶ್ರೀಯನಾ ಶತಪತ್ರಾನನೆ ಪೋಲ್ತು ಬೆಳ್ವಸದನಂಗೊಂಡೇಂ 
ಮನಂಗೊಂಡಳೋ (ಪುಷೃಫು. ೯-೯೪). [ ದುಕೂಲ + ವಸನ) 

ದುಕೂಲವಸ್ತ್ರ (ನಾ). ರೇಷ್ಮೆಯ ಬಟ್ಟೆ: ದುಕೂಲವಸ್ತ್ರದ ಗುಣ - ಇದು 
ಸಣ್ಣ ಕೆಲಸದ ವಸ್ತ್ರವಾಗಿಯೂ, ಮಹಾಲಕ್ಷ್ಮಿಗೆ ಪ್ರೀತಿಕರವಾಗಿಯೂ . . . 
ಸ್ತ್ರೀಯರುಗಳಿಗೆ ವಶ್ಮಕರವಾಗಿಯೂ ಇರುವುದು. ಇದು ದುಕೂಲ ವಸ್ತ್ರದ 
ಗುಣ (ಸಕಪ್ಕಿ. ೩೪). [ದುಕೂಲ + ವಸ್ತ್ರ] 

ದುಕೂಲವಿತಾನ (ನಾ). ರೇಷ್ಮೆಬಟ್ಟೆಯಂ ಮೇಲ್ಕಟ್ಟು ; ಪಟ್ಟೆವಸ್ವದ 
ಮೇಲ್ವಪ್ಪರ: ಅದು ಪೊಸ ಪೊನ್ನ ಘಂಟೆಯ ದುಕೂಲವಿತಾನದ ಮೌಕ್ತಿಕ 
ಪ್ರಲಂಬದ . . . ರವ್ಯೂಜಾಳಮಾರ್ಗದ ಎಳಸತ್ಕವಾಟದವಿಚಿತ್ರವಿಭೂತಿಗೆ 
ಜನ್ಮಮಂದಿರಂ (ಪುಷ್ಕಪು. ೨೯೩). [ದುಕೂಲ + ವಿತಾನ] 

ದುಕೂಲಾಂಬರ (ನಾ). ರೇಷ್ಮೆಯ ಬಟ್ಟೆ; ಪಟ್ಟೆ ವಸ್ತ್ರಃ ಪೊಸ ಮುತ್ತಿನ 
ತಂಡಿಗೆ, ಪೊದಟಕ್ಕಿಸೆಯೆ ದುಕೂಲಾಂಬರಂ ನಿಜಾಂಗದೊಳಂ ಸಂದೆಸೆದಿರೆ 
(ಪಂಪಛಾ. ೨-೬೮); ಮಳರಹಿತ ದುಕೂಲಾಂಬರವಿಳಸಿತೆ ನಿಡಿಯಳ* 
ಸಗೌರರುಚಿ ಘಟಮಂ ಚಕ್ಕಳಮಂ ಪಿಡಿದಿರ್ಪಳ್‌ (ಕಾತತಿ. ೧೯-೦೮). 

[ ದುಕೂಲ + ಅಂಬರ] 

ದುಕುಲಾಂಬರೆ (ನಾ). ರೇಷ್ಮೆಯ ವಸ್ತ್ರವನ್ನ ಧರಿಸಿದವಳು : ಕೇವಲ 
ಧವಳಾಭರಣೆಯಂ ದುಕೂಲಾಂಬರೆಯಂ ಕೆಲದೊಳ್‌ ನಿಲೆಯುಂ 
ಜ್ಕೋತ್ಸ್ನಾವಿಲಾಸದೊಳ" ಬಗೆದೆನಿಲ್ಲ ನಲ್ಲಳನಿನಿಸಂ (ಕವಿರಾ. ೩-೯೩). 

[ ಸಂ. ದುಕೂಲಾಂಬರಾ (ದುಕೂಲ + ಅಂಬರೆ + -)] 

ದುಕ್ಕ (ನಾ). ವ್ಯಥೆ; ಯಾತನೆ: “ದುಕ್ಕ (ದುಗುಡ) - ದುಃಖ” (ತದೃಳೋ. 
೨೦) ; ತನುವನಿಳೆಗೀಡಾಗಿ ಮತ್ತಳ್ಳು ಬಿಳ್ಹು ಹೊರಳುತ್ತೆ ದುಕ್ಕದ 
ಕಡಲೊಳೀಸಾಡಂವಂತಿರ್ದಳು (ಛಾವಚಿಂ. ೮-೨೬) ; ಮಕ್ಕಳ ಪಡೆಯದ 
ಮಡದಿಯ ಸಂಸಾರ ದುಕ್ಕದ ಮಡುವಿನಂತಿರ್ದ ಹೊಕ್ಕುಳು ಗುಣ್ಣು 
ಗೆಟ್ಟುದು ವೊಡಲೊಳು ಶಿಶು ತೆಕ್ಕನೆ ತೀವಿ ಜೀವಿಸಲು (ಮೋಹತ. ೦೭-೭); 
ಮಕ್ಕಳಿಲ್ಲವು ಎಂದಂ ಅಕ್ಕಮಲ್ಲಮ್ಮನು ದುಕ್ಕವ ಬಸವರಸಗಜುಪಲು 
ಕಾಶಿಯ ಮುಕ್ಕಣ್ಣನೊಲಿದ (ಸರ್ವಜ್ಞ. 8) ; : ಮಕ್ಕಳಿದ್ದರೇನಕ್ಕ ದುಕ್ಕ 
ಕಳದಾವೇನ? (ಕನ್ನದಾ. ೮0) ; ರೊಕ್ಕಕ್ಕೆ ಕಡಿಮೆಯಾದರೆ ದುಕ್ಕಕ್ಕೂ 
ಕಡಿಮೆಯೇ (ಗಾದೆ). [ ಎಪ್ರಾ. ದುಕ್ಕ./ಸಂ. ದುಃಖ] 


ದುಕ್ನಂಡ 


A ೩೯೬೨ 


ದುಕ್ಕಂಡ (ನಾ). ಎರಡು ಹೋಳಂಗಳನ್ನು ಕೂಡಿಸಿದುದು ; ಜೋಡಿ: 
ಅಯ್ಯಂ ಬಟುವಲ್‌ಯಿತ್ತ ನಲ್ಲೊಡವುಗಳೊಳ್‌ ದುಕ್ಕಂಡದ 
ಪಿಂಡುಗಂಕಣಂ ಮಾಳವಿಗಾ ಜಕ್ಕಸರಂ ನಿನ್ನರಸಿಗೆ (ರಾಮಾಕ್ಕ. ೩೮-೧೭). 

[ ಆಪ್ರಾ. ದುಖಂಡ./ಸಂ. ದ್ವಿಖಂಡ)] 

ದುಕ್ಕಡಿ "ದುಕ್ಕಡಿ' ನೋ. 

ದುಕ್ಕಡಿಸು (ಕ್ರಿ). ಸಂಕಟವನ್ನು ನೆನಸಿಕೊಂಡು ದುಃಖಪಡಂ; ಬಿಕ್ಕಳಿಸಂ: 
ರತ್ನ , ..-ಕೈಗಳ ಮಧ್ಯೆ ತಲೆಯನ್ನಿಟ್ಟು ಅಳಲಂರಂಭಿಸಿದಳು. ದುಕ್ಕಡಿಸಿ 
ಕೊಂಡು ಅತ್ತಳು (ಅವತಂ. ೧೬). [ದುಕ್ಕ * ಅಡಿಸ್ಕು (ಆಅಡಸು)] 

ದುಕ್ಕಪಡು (ಕ್ರಿ). ವೃಥೆಪಡು; ದಂಃಖಸು: ನಿನ್ನಾಳ್ದನೆನ್ನಯ ತಪಗೆಡಿಸಿದ 
ಕಾರಣದಿಂದೆ ಕಿಡಿ ಸುರಿವಕ್ಷಿಯಿಂದುಉುಹಿದೆ. ನೀ ದುಕ್ಕಪಡಬೇಡವೆಂದು 
ಪೇಳಿದನು (ಮೋಹತ. ೮-3೯). [ದುಕ್ಕ ೬ ಪಡು) 

ದುಕ್ಕವೆರಸು (ಕ್ರಿ). ದಂಃಖದಿಂದ ಕೂಡು ; ದಂಃಖಿಸು ; ವ್ಯಥೆಪಡು: 
ಅಕ್ಕರು ಬಲೆಗೆ ಸಿಕ್ಕಿದ ಸತಿಗೋಸುಗ ದುಕ್ಕವೆರಸಿ ಮುಖಬಾಡಿ ಮಿಕ್ಕ 
ವಹಿತಿನ್ನೇಕೆ ಹರಣದ ಹಂಗಿಲ್ಲ ದುಕ್ಕವೆರಸಿ ಕಪೋತಕನು ಕಪೋತ. 

[ ದುಕ್ಕ + ಬೆರಸ್ಕು 

ದುಕ್ಕಿ (ನಾ). ಒದಂ೬ಖಿ ೨ : “ದುಃಖೀ-ದುಕ್ಕಿ” (ಕಾಶಕೃ.೨೮೯); ನೀಚೋಕ್ತಿಯಂ 
ದನಿಯನು ಕೇಳಿ ತಲೆಗುತ್ತಿ ಲೋಚನ ತಪ್ತವಾರಿಯನು ಭೂಚಕ್ರದೊಳು 
ಹರಿಸುವ ದುಕ್ಕಿಯ ಕಂಡು (ಮೋಹತ. ೧೦-೦೪). [ «ಸಂ. ದೇಖಿನ್‌ ] 

ದುಕ್ಕಿತ (ನಾ) ನೊಂದವನು ; ದಂಃಖಿತ : ರಾಮ ಸಿಕ್ಕದೆ ಪೋಪನೆನುತ 
ಮಾತಾಪಿತರತಿ ದುಕ್ಕಿತರಾಗಿರುಶಿರಲು (ಅಬ್ಕಲೂ.೨-೭೪).[-ಆಸಂ. ದುಃಖಿತ) 

ದುಕ್ಕಿತೆ (ನಾ).-ದುಃಖಿತೆ : ಏಕಾಂತರಾಮನ ಚಿತ್ತದೊಳಗೆ ನಿಂದು. . . 
ಮುಕ್ಕಣ್ಣ ಮೂರ್ಛಯ ಮಾಡಿಸುತಿರಲಾಗ ದುಕ್ಕಿತೆಯಾದೊ ಪದ್ಮಮ್ಮ 
(ಅಬ್ಬಲೂ, ೨-೩೯). [ ಆ ಸಂ. ದುಃಖಿತಾ] 

ದುಕ್ಕಿಸು (ಕ್ರಿ). ಎದಂಃಖಿಸು : “ಖಿದ್ಯತೇ ೬ ದುಕ್ಕಿಸಿದಪಂ” (ಕಾಕಕ್ಕ. ೨೦೦); 
ತಕ್ಷವಿಲೋಮ ಸೌಖ್ಯವ ಕಂಡು ಯತಿಗಳು ಭಕ್ಷ್ಯವ ತೊಟ್‌ದು ದುಕ್ಕಿಪರು 
(ಮೋಹತ. ೧೮-೫೦); ಮನದಲ್ಲಿ ತಾಂ ದುಕ್ಕಿಸುತರರೆ ಅಕ್ಕಟ ಕಣ್ಣ ನೀರು 
ಕ್ಯುಳಿಸುತಲೆನ್ನ ದಿಕ್ಕಿಲ್ಲದವಳಂತೆ ದಿಟ್ಟಿಸಿದುದನು ನಾನೆಂತು ಮರೆಯುವೆನು 
(ಕಾಕುಂತ. ೮೫ ಅಡಿ). 

ದುಕ್ಕದುಕ್ಕಿಸು(ದ್ವಿರುಕ್ತಿ): ಜಾನಕಿ ದುಕ್ಕದುಕ್ಕಿಸಿ ಅತ್ತಳು (ಮುತ್ತ ದೆ" 

೪೮). [ದುಕ್ಕ * -ಇಸ್ಕು] 

ದುಕ್ಕುಡಿ, ದಂಕ್ಕಡಿ (ನಾ). ೧. ಕಡಿವಾಣ: ತುರಗಕೆ ದುಳಡಿಯಂನಿಕ್ಕಿದರು 
ತಿರುಹಿದರೆರಡು ವಾಘೆಯಲಿ (ಕುವ್ಮಾಅ. ೧೮-೭). ೨. ಲಗಾಮು (?) : 
ಬರಿಗಡಗ ಕೀಳ್ಕಂಬಿ ದುಕ್ಕುಡಿ [ಪಾಕಾಂ. ದುಕ್ಕಡಿ, ದಿಕ್ಕಡಿ] . . . ತುರಗ 
ವದನದಲೊಪ್ಪಿರಲು (ಕುವ್ಕಾಛೀ. ೪-೪೮). ದುಕ್ಕಡಿ : ೨. ದುಕ್ಕಡಿ 
ಕಬ್ಬಿಗಳಿಕ್ಕಿ ಕಡಿವಾಣ ಸಿಕ್ಕಿಸಿ ಮರುತವ ಸೆಳೆದೂ (ದೇವಾಂಪು. ೩-೨೬೩). 

[?) 

ದುಕ್ಕುಳಿಸು (ಕ್ರಿ). ಬಿಕ್ಕಳಿಸು: ದುಕ್ಕುಳಿಸುತಳುತಮವರಚಿ ಚಕ್ಕನೆ 
ದಾಯಾದ್ಯರೆಸಗಿದಂದಮನುಳಿಯದೆ ಕಕ್ಕಸಮೆನಿಸಲ್‌ ಪೇಳಲ್‌ ದಕ್ಕಡಿಗರಿ 
ದಕ್ಕದಾರೆ ತಾವೆನುತಮವರ (ಹಾಲಾಸ್ಕೆ. ೩೭-೩೦). [< ದುಕ್ಕಡಿಸು ?] 

ದುಖಾಪತು (ನಾ). ಹಿಂಸಾಕೃತ್ಯ ; ಅತ್ಯಾಚಾರ ; ಹಿಂಸೆ; ಕೋಟಲೆ : 
ಸನ್‌ ೧೮೮೨ರ ಅಖೇರವರೆಗೆ ಮುಗಿಯುವ ವೊಂಬತ್ತು ವರ್ಷಗಳಲ್ಲಿ ೨೧೭ 
ಖೂನಗಳು ೨೨೧ ಭಾರೀ ದುಖಾಪತುಗಳು, ೭೨೭ ದರೋಡೆ. 
ಕಳವು ... ಆದವು(ಕಧಾಗಿ. ೩೮೨). [ ಮರಾ. ದುಖಾಪತ್‌] 

ದುಗ, ದಂಗೆ, ದೂಗ (ನಾ). ೧. ಎರಡರ ಜೊತೆ; ಯಯಗ್ಮ : ಪ್ರತ್ಕಯಾಂ 
ತಕ್ಕೆ - ದ್ವಿಕ - ದುಗ; ತ್ರಿಕ - ತಿಗೆ (ಕಮದ. ೨೯೦ ಪ್ರಯೋ); ಸಂಭುದೇವನ 
ಮನೆಇಂ ಪಡುವಣ ನಟ್ಟ ಕಲುನಿಡುವಾಗಿಲ ಇಪ್ಪತ್ತೊಂದಜು ದುಗವೊಂಬ 


೦೫-೫೬). 


28 


ದುಗುಡ 


ತ್ತುಕ್ಕೆ ಮನೆಯನೂ (ಎಕ. 111,ತಿರುಮ. ೨೭-೩೦; 1290). ಪಿ. ಲೆತ್ತದ ಆಟ 
ದಲ್ಲಿ ಎರಡರ ಗರ: ಬಿಡು ತಿಗದುಗ ಪಂಚಿಯನೊಡ್ಡಡಸಿದ ಚಾರಿಯನೆ 
ಪೊಯ್ದು ಗುಣಿಸಾರೈದುಗ್ಗ ಡದಿಂ ತ್ರಿಗುಣಿಪೆದೆನಿಪ್ಪ ನುಡಿ ನೆಗಬಲ್‌ 
ಲೆತ್ತವಾಡಿದರ್‌ ದಂಪತಿಗಳ್‌ (ಉದೃಟ.೦೦-೧೫) ; ದುಗನ ಹಾಯಿಕು ತನಗೆ 
ಹಾಯ್ಕಿತ್ತಿಗನವೆಂಬಬ್ಬರದ... ಧಾಳಾಧೂಳಿ ಮಸಗಿತು (ಕುವ್ಯಾಸ,೧೩-೫೦)೨ 
ದುಗನು ಪಂಚಕ ಬಾರ , , . ಬೇಡಿದಡಲ್ಲಿ ಬೀಳ್ವುದು ವಿಗಡ ಪುಷ್ಕರ 
ನೃಪನ ಗೆಲಿದನು ಹಲಗೆಯೊಂದರೆಲಿ(ನಳಿಕ. ೪-೨೯): ದುಗ ನಿನ್ನದ] 
ಬಾರ ನನ್ನದು (ಸೌಂದಕಾ. ೪-೩೪); ಆದರವರಿಗೆ ಬೀಳಬೇಕುದ್ದುದು ಒಂದು 
ದುಗ (ಜೀವಯಾ. ೦೩). "ಇದರ೯ಗ' ಪರಾ. ದುಗೆ: ೨. ಇದ್ದುಗೆ ಸ 
ಪರಾ. ದೂಗ: ೨. ದುಗಂ, ದೂಗಂ ; ಶಿಗಂ, ತೀಗಂ (ರದ್ಮಾನು.೩೭೮ 
ಪ್ರಯೋ). 
ದುಗದ ಗದ್ಯಾಣ ಎರಡಂ ಗದ್ಯಾಣ (?): ಆ ಪೆರುಮಾಳೆ ದೇವ 
ದನ್ನಾಯಕರ ಕೈಯಲು ಮೊದಲು [ದು] ಗದ ಗದ್ಮಾಣ ಎರೆಡ ಕೊಣ್ಣರಾಗಿ 
. ಬಾಲಶೀಕ್ಷೆ ಉಪಾಧ್ಯರ ಜೀವಿತಕ್ಕೆ ವರಿಷಂಪ್ರತಿ ತಂಮ ತಂಮ 
ಮಕ್ಕಳು ಮಕ್ಕಳು ತಪ್ಪದೆ ಎಂದೆಂದಿಂಗಂ ಕೊಡುತ್ತ ಬಹರು (ಎಕ. 111; 
ಕಿರುಮ.೨೭-೪೦ ; 1290). ದುಗ ಬೀಳು ಎ (ಪಗಡೆಯಾಟದಲ್ಲಿ) ಎರಡರ 
ಗರ ಬೀಳು : ಎಂಟು ಭಾರಿಗಾಂ ದುಗ ಬಿದ್ದು ತಾರಿಹೇಂ , .. ಜೂಜ, 
ಗಾರಿಕೆಯಲಿ (ಪರಶು. ೪-8೦); ಮರುಗಿನ್ನು ಫಲವೇನು ದುಗ ಬಿರ್ದ 
ಬಳಿಕೆಂದು ಹಲುಬಿದಂ ಜಮದಗ್ನಿಯು (ಪರಶು. ೨೩-೫). 
[ <ಎಪ್ರಾ. ದುಗ, /ಸಂ. ದ್ವಿಕ] 

ದುಗದೆ "ದಂಗೈ' ನೋ. 

ದುಗರ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ಅಯನಯ ನಾಡಾಳೆ 
ದುಗರೆಂ ಇಯೂರಾಳೆ (ಎಳ. ೪111, ಸೊರಬ. ೩೮೦-೧; ಸು. 1015). [? ಎ 

ದುಗವಾತು (ನಾ). ಚವಂತ್ಕಾರದ ಮಾತು ; ಶ್ಲೇಷಾರ್ಥದ ನುಡಿ ; 
ಹದಿರಂನಂಡಿ : ಬಿಗಿವಾತು ಮೆಂಲ್ವಾತು ನಗೆವಾತು ನಲ್ವಾತು ಡುಗವಾತು 
ದುರುಸುವಾತುಗಳ ಸೊಗಸುವಾತರೆವಾತು ಸೊಗವಾತುಗಳಿಂದ ಸೊಗಸ 
ಕಿವಿಗೆ ಸೂಸುವುದು (ಜಿಕವಿ. ೬-೫೬ ಸಾಂಗತ್ಯ). [ದುಗ ವಖತು,] 

ದುಗಾರಗ (?). (?) : : ಸೆಲಬಳ್ಳಿ ಬಿಳ್ಳಿ ಲಳ್ಳಿ ದಃಸಿಗರ ಸಹ್ವ ದುಗಾರಗ 

[?) 


ಗುಲ್‌ ಸ್ವಾ (ಎಕ. ೫೪1, ಶಿರಾ. ೧೨೩-೪೧; 788). 


30 ದುಗಿಚೇರಕ್ಕ (ನಾ). ಒಬ್ಬಾತನ ಹೆಸರು: ಸೇನೆಯಂ ತಿಲಮನಿಖಯೆ 


85 


40 


ದುಗಿಚೇರಕ್ಕನಬಕ್ಮಿ ಸತ್ತನ್‌ (ಎಳ. ಸ, ಚಿಂತಾಮ, ೧೨೪-೪ ; ಸು. 890). 
[ ದುಗಿಚೇರ್ಯ + ಅಕ್ಕ, 

ದುಗಿದುಗಿ " ದುಗುದುಗಿ ' ನೋ. 

ದುಗುಡ (ನಾ). ೧. ದುಃಖ; ಉಮ್ಮಳ : “ಉಮ್ಮಳಮೆಂದೊಡೆ ದುಗುಡ” 
(ಛಾರನಿ. ೦೧-೩೮) ; ದುಗುಡವಾಯ್ತು ರಥಾಂಗಮಿಥುನಕೆ ನೆಗೆವಳಿಕುಳದ 
ಮೊರಹು ನಿಂದಿತು (ಬಸಪು.೦೧-೪೭); ಮುನಿಗಳಜನೃಪನಂದನನ ದ:ರ್ಭರದ 
ದುಗುಡದ ದಂದುಗವನಪಹರಿಸಿ ಬಿಜಯಂಗೈದರಾಶ್ರಮಕೆ -(ತೊರರಾ. 
೧-೪-೧೩); ಕೊಡನ ಕುವರನಿಂತು ಪೇಟ್ವುದುಂ ರಾಮಂಗೆ ದುಗುಡಮಿರ್ಮಡಿ 
ಯಾದುದು (ರಾಮಾಶ್ಮ. ೧೩-೧೦); ನಡೆವೆನೇ ಎನ್ನಡೆದ ದಾರಿಯೆಲ್ಲದಟುನ್‌ 
ಬಲ್‌ ದುಗುಡ ದಾರಿಯನ್‌ (ಅಂತಿಗೊ, ೩೩-೧೧೩೪) ; ನಗುವಾತ್ಮ 
ಪರಿಮಳವ ಪಸರಿಸುವ ಕುಸುಮ ದುಗುಡವಾತ್ಮವ ಕಡೆದು ಸತ್ತವೆತ್ತುವ 
ಮಂತು ಬಗೆದೆರಡನುಂ ಭುಜಿಸು (ಮಂಕುಕ, ೪೩೪); ಒಂದೆಡೆಗೆ ದುಗುಡದ 
ಹೊರೆ, ಇನ್ನೊಂದೆಡೆಗೆ ಯೋಚನೆಯ ಕಸಿವಿಸಿ (ನಿರೀಕ್ಷೆ. ೧೫೯) 
೨. ಚಿಂತೆ; ಯೋಚನೆ : “ದುಗುಡಮೆನಲ್‌ ಚಿಂತೆಯು" (ಭಾರನಿ- ೧೮); 
ನಿರ್ಣಯವನಟ್‌ಯದ ಮನವೇ ದುಗುಡವನಾಹಾರಂಗ್ಲೊಂಡೆಯಲ್ಲ 


(ಅವಣಂ.. ೪೫-೧೧) : ನಿದ್ದೆಗೆಯ* ತಂದೆ ಇನ್ನಾವ ದುಗುಡಂ ಬೇಡ 


ದುಗುಡಭಾರ ೩೯೬೩ ದುಗುಲ್ಲ 


(ಕಣ್ಮರ. ದೇ. ೧೩೨-೭) ; ಕುಮುದಿನಿ ತಲೆವಾಗಿ ದುಗುಡಮಂ ತಳೆದಿರ್ದಳ್‌ 
(ದಕಕು. ೪-೧೩೫); ಬಾಲನಿವನೆನ್ನದಿರು ದುಗುಡವ ತಾಳೆಲಾಗದು ಬೊಪ್ಪ 
(ಕುವ್ಮಾದ್ರೋ. ೪-೪); ಲಲನೆಗೇತಕೆ ದುಗುಡವಾರೆ.ಮ್ಮಳಿಕೆಯನ) ಮಾಡಿ 
ದರು (ಪ್ರಛುಲೀ. 8-೬೭) ; ಆದರೆ ನನ್ನ ಮನಸ್ಸಿನ ದ.ಗುಡವೇನೂ 
ಶಾಂತವಾದಂತಾಗುವುದಿಲ್ಲ (ಶ್ರೀಕಾಯ. ೨೬೨). ೩. ಆತಂಕ; ಭಯ; 
ಭೀಶಿ: ಮದನಂಗೆ ಚಿಂತೆ ವಷಯೆಗೆ ದುಗುಡ , , . ಅಜ್ಞಾನಕ್ಕೆ 
ತಲ್ಲಣಂ ತಲೆದೋಜಲು (ಸಿದ್ದರಾ, ೧-೪೭); ಹಡಪ ಬಾಹಿಯ ಚಮರ 
ಧಾರಿಗರ ದೊರೆಗಳುಳಿದರೆ: ಬೆದಟ್‌ ರಥದಲಿ ಕಂಗಳಲಿ ವಾರುವದಿನಿಳೆ 
ಗುಪ್ಪರಿಸಿದರು ಹರಹಿನಲಿ ಹಾಯ್ದರು ಹೊತ್ತ ದುಗುಡದಲಿ (ಕುವ್ಕಾಗ. 
೧-೦೪). ೪. ಆಯಾಸ; ಬಳಲಿಕೆ: ಭೂಪತಿಯ ದುಗುಡವನು ತೊಳೆದರು 
ರಾಗರಸ ಲಹರಿಯಿಂದನಾವಿಕಸತಿಯರು (ಹಠಕಾ. ೩-೬); ಮಳೆಯಿರಲಿ, 
ಚಳಿಯಿರಲಿ, ಗಾಳಿಯಿರಲಿ. ಮೈಯಲ್ಲಿ ದುಗುಡವಿರಲಿ-ಐನಾದರೂ ಈ 
ಕಾರ್ಯಕ್ರಮಕ್ಕೆ ವಿಘ್ನ ಬಾರದು (ಗಂಗುಸಾ. ೧) ; ನಳಿನಿಯ ದುಗ:ಡ 
ಕಾಫಿ ಕುಡಿದ ಬಳಿಕವೂ ಕಡಿಮೆಯಾಗಿರಲಿಲ್ಲ (ನಡೆದಿ. 11, ೯೪೯). 

ದುಗುಡಮೋಣಕಿಗಂಅಪ್ರಸನ್ನತೆಯಿಂದ ಕೂಡಿದ ವಯಖವುಳ್ಳವನು: 
ದಂಮರ೯ಖ: ಸುಗುಣವಿದ್ಯವ ಕಲ್ತು ಸಂಮುಖಗೆ ತೋಆಲು ಹಗಲು 
ಕನ್ನಡಿಯ ನೋಳ್ಪಂತೆ ದುಗುಡಮೋಟ್‌ಗರಿಗೆ ತೋಜಲು ರಾತ್ರಿಯೊಳಗೆ 
ಮುಕುರವ ನೋಡಿದಂತೆ (ಭರದ. ೧೨-೯೯). 

[<ಪ್ರಾ. ದುಗ್ವಡಎ ಕಷ್ಟಸಾಧ್ಯವಾದ./ಸಂ. ದುರ್ಫಟ] 
ದುಗುಡಭಾರ (ನಾ). ವೃಥೆಯ ಹೊರೆ ; ಕಳವಳದ ಭಾರ : ಭೀಷ್ಮನ 
ಬೀಳುಕೊಂಡುತ್ಸ ವದ ಹರ:ಷದಲೊಮ್ಮೆ ಗಂಗಾಭವಗೆ ತಪ್ಪದ ದುಗುಡ 
ಭಾರದಲೊಮ್ಮೆ ಚಿಂತಿಸುತೆ , . . ಶಿಬಿರವನು ಹೊಕ್ಕರು (ಕುಪ್ಯಾಭೀ. 
೧೦-೪೩4) ; ಅಗಿವ ಚಿಂತೆಯೊಳರಸ ಕದನದ ದುಗ.ಡಭಾರದಲಿರಲು. ... 
ನಸುನಗುತೆದ್ದನಭಿಮನ್ಮು (ಕುವ್ಠಾದ್ರೋ. ೪-೩೪) ; ಏತೆಕೀ ಬದುಕೆಂಬ 
ತೆಅನಲಿ ರೀತಿ ತಪ್ಪಿ ದಶಾಸ್ಕನಿದ್ಧನು ದುಗುಡಭಾರದಲಿ (ಉಶಿಂಾ.೧೯-೨). 

[ ದುಗುಡ + ಭಾರ] 
ದುಗುಡಶೃಂಗಾರ (ನಾ). ದುಃಖಸೂಚಕವಾದ ಉಡಿಗೆ ತೊಡಿಗೆ, 
ವೇಷಭೂಷಣ: ಹಾರವ ಹಂಿದಿಕ್ಕುತ ಕಸ್ಟೂರಿಬೊಟ್ಟುರದ ಗಂಧವನು 
ನೀರಿನಿಂದ ತೊಳೆದು ಮೈಲಿಗೆಯುಟ್ಟು ಿ.ದುಗುಡಶೃಂಗಾರವನನುಕರಿಸಿದಳು 
(ನಿಜಸಾಂ, ೩-೧೪೩). [ದುಗುಡ 4 ಶೃಂಗಾರ) 
ದುಗುಡಸಿಂಗರ (ನಾ).  ದುಗಂಡಶೃಂಗಾರ ; ತೆಗೆದರು ವಸ್ತ್ರಭೂಷಣವ 
, ಮೃಗನಾಭಿಯ ನಾದಿ ಪೂಸಿದು ಷಣೆಯಲಿ ದುಗುಡಸಿಂಗರ 
ಮೆಣಿವಂತೆ (ಮೋಹತ. ೨೮-೩); ಅಗಣಿತ ಬಲವಿಲ್ಲ ವಾದ್ಕರಂಜನೆಯಿಲ್ಲ 
ಸೊಗಸಿನಲಂಕಾರವಿಲ್ಲ ದುಗುಡಸಿಂಗರದಿಂದ ಬಂದರಯೋಧ್ಯಾನಗರಿಯ 
ಹೊಕ್ಕರಾ ನೃಪರು (ಭರಣ, ೭೯-೦೨); ಕನಕರಾಜನು ಕಾಂತಿರಾಜ 
ಮುಂತಾದ ಮೈದುನರೆಲ್ಲ ದುಗುಡಸಿಂಗರದಿ ವನಿತೆಯರಂದರಮನೆ 
ಯೊಳವೊಗಲು ಭಾವನ ಸಭೆಗೆಯ್ದಿ ದರ್ತಾವು (ಭರಣ. ೭೯-೫೭), 
[ ದುಗುಡ + ಸಿಂಗರ] 
ದುಗುಡಿಸು (ಕ್ರಿ). ದಂಃಖಿಸು ; ಚಿಂತಿಸು : “ಬುಂಧಯತಿ - ದುಗುಡಿಸಿದ 
ಪುದು” (ಕಾಶಕ್ಕ, ೨೬೫). [ದುಗುಡ * - ಇಸ್ಕು] 
ದುಗುಣ (ಗಂ). ೧. ಎರಡರಷ್ಟಾದ ; ಇವ್ಮೂಡಿಯಾದ. (ನಾ). 
೨. ಎರಡು ಪಟ್ಟು; ಇಮ್ಮಡಿ ; ದುಪ್ಪಟ್ಟು: ಅರುಂಧತಿಗೆ ತೊಣೆ 
ಸೀತೆಗೆ ದುಗುಣಂ ವಿಚಾರಿಸಲ್ಕನಕಬ್ಬೆ (ಎಕ. ೪117, ಸಾಗರ, 
೧೦೩-೩೫ ; 1059) ; ಪೂರ್ವಪದಂ ತದ್ಭವವಣದುದರ್ಕೆ - ಗ್ರಾಮರಸ- 
ಗಾವರಸ , , , ದ್ವಿಗುಣ-ದುಗುಣ (ಕಮದ. ೨೮೧ ಪ್ರಯೋ) : ಪಂಕಜ 
ವಿತ್ರನುಂ ಧನುಗೆ ಬರ್ಪವುವಾಸೆಯೊಳ(ಳೆ): ನಿಮಿತ್ತದಿಂ ಕುಂಕುವು 


ಶಂಖ ವಿದ್ರುಮ ಸುಮೌಕ್ತಿಕಮಂ ಪಿಡಿದಾಟುತಿಂಗಳೊಳ್‌್‌ ಭೋಂಕೆನೆ 
ಮಾಜ್‌ ಕೊಳ್ಳೆ ದು(ದ್ವಿ)ಗುಣರ್ದ್ಮಿ[ಪಾಕಾಂ. ದ್ವಿಗುಣವೃದ್ಧಿ]ಯನೀಗುಂ 
(ಅಟ್ರಿಮ, ೬-೨೩) ; ಹೊಗಳಲನುಪಮ ಸೈನ್ಕವಿಂತೀ ದುಗುಣ [ಪಾಣ. 
ದ್ವಿಗುಣ]ವಂಧಾಸುರನ ಸೇನೆಗೆ ತ್ರಿಗುಣವಿದು ರಾವಣನ ಮೋಹರಕೆ 
8) (ಕುವ್ಮಾವಿ. ೬-೬೦). ೩. ಎರಡು ಬಾರಿ; ಎರಡು ಸಲ: . ಆ9ತಿದಿರುಂ 
ಬಬ್‌ಯ.೨೦ ಪಾಸುಂ ಪೊಕ್ಕುಂ ದುಗುಣಮುಂ ತಿಗುಣಮುು೦ ಅಡ್ಡಮ:ಂ 
ತಿಗಟಮುಂ ಪರಿದು (ಗದಾಯೂ. ೬-೨೮ ವ); ತೇನ ತೇನೆಂ ತಿವಿದು ಬಾನೊ 
ಳೀಡಾಡುವ ದುಗುಣ ತಿಗುಣಂ ತಿಣ್‌ದು ದೆಸೆವಲಿಗೆಯ್ದ . , , 
ಮದಗಜಂಗಳುರಿಪತ್ತಿದಟ್ಟಗೆಯೊಟ್ಟಿಲಂತಿರ್ದುವು (ಅನಂಪು, ೧೪-೭೦), 
1| ೪. ಲೆತ್ತದಾಟದಲ್ಲಿ ಎರಡರ ಗರ; ದುಗ; ಕೊಂದೆನೆಂದೋ ಎನ್ನ 
ಸುರಿಯನಿಂದು ದ.ಗುಣವನಿಕ್ಕಿ ಗೆಲಿದಪೆನೆಂದೊ ನಿಃಕಾರಣದ ಹಾಸ್ಮವ 
ದಾವುದು . .. ಎನಲೊಲವಿಂದ ನೆತ್ತವನುಡುಗಿ ಭೂಪತಿ ಮತ್ತೆ ನಗುತೆಂದ 
(ಬಸಪು.- ೪೩-೦೩) ; ದುಗುಣಕಿಕ್ಕಿದನರಸನಾಚೆಗೆ ತೆಗೆದನವ ಮೂಟ್‌ಂದು 
ನಾಲ್ಕಕ್ಕುಗಿದನವನಿಪನೈದ ಕಳೆದನು ಬಹಳವನು ಶಕುನಿ (ಕುವ್ಕಾಸ, ೧೪-೪). 
15 [ದು * ಗುಣ] 
ದುಗುಣಿ (ನಾ). ಎರಡು ಪಟ್ಟು ; ಇಮ್ಮಡಿ. 
ದುಗುಣೀದಕ್ಷಿಣೆ ಜ ಎರಡುಪಟ್ಟು ಸಂಭಾವನೆ; ಇಮ್ಮಡಿ ದಕ್ಷಿಣೆ : 
ಯಾಕೆ ಭಟ್ಟರೇ! ದುಗುಣೀ ದಕ್ಷಿಣೆ ದೊರೆಯಿತೇ ? (ಸಾಹಿವಿ. ೩೨). 
[ ಪ್ರಾ. ದುಗುಣಿಅ./ಸಂ. ದ್ವಿಗುಣಿತ] 
36| ದುಗುಣಿಜುಲ್ಮಾನೆ (ನಾ). ಎರಡರಷ್ಟು, ದಂಡ; ಎರಡು ಪಟ್ಟು 
ಜುಲ್ಮಾನೆ: “ದ್ವಿಪಾದ್ಕಃ, ದ್ವಿಗುಣೋ ದಂಡಃ - ಎರಡರಷ್ಟು ದಂಡ 
ತೆಗೆದುಕೊಳ್ಳುವುದಕ್ಕೆ ಹೆಸರು. ದುಗುಣಿ ಜುಲ್ಮಾನೆ” (ಸಿದ್ಧಾಂತಿ. ೨೦೪), 
[ ದುಗುಣಿ + ಜುಲ್ಮಾನೆ (£ಜುರ್ಮಾನೆ) ] 
ದುಗುಣಿಸು (ಕ್ರಿ). ೧. ಎರಡಂ ಪಟ್ಟು ಮಾಡು. ೨. (ಆಲಂ) ಚೆನ್ನಾಗಿ 


'1| ಎಣಿಕೆಮಾಡು,-ಪರಿಶೀಲಿಸು: ಬಲ್ಲ ಜ್ಞಾನಿಗಳು ಮನದಲ್ಲಿ ದುಗುಣಿಸಿ 


ನೋಡಿ. . . . ಎಲ್ಲಿ ನೋಡಲು ವಿಶ್ವಮೂರ್ತಿ ತಾ ಪೊಳೆವ (ತೀರ್ಥಮ್ಮ 
೩೮-೩೫), [ ದುಗುಣ + - ಇಸು] 
ದುಗುದುಗಿ, ದುಗಿದಂಗಿ (ನಾ). ೧. ಸಂಕಟ; ತಳಮಳ : ಗದುಗಿನ 
ದುಗುದುಗಿಯ ಕಲ್ಪನೆ ಎಳ್ಳಷ್ಟೂ ಇಲ್ಲದ ಇವರು ಏನು ಆರಾಮವಾಗಿ 
80| ಇದ್ದಾರಲ್ಲ (ವೈನಿ, ೩96), ವಿ. ಹೆದರಿಕೆ; ಭೀತಿ: ಎಲ್ಲಿ ಸಿಟ್ಟಿಗೆ 
ಬರ್ತಾನೊ, ರಂಬಾಟ ಸುರುವು ಆಗ್ತದೊ ಅಂತ ದುಗುದುಗಿ! 
(ಪುರುಷ. ೬೯). "ಡುಗಡುಗಿ' ಪರಾ. ದುಗಿದುಗಿ : ೧. ಈ ೪೦ ವರ್ಷ 
ಗಳಲ್ಲಿಯ ಮೊದಲಿನ ೭ ವರ್ಷಗಳು ಮಾತ್ರ ದುಗಿದುಗಿಯಲ್ಲಿ ಕಳೆದು 
ಹೋದುವು (ಇಂಗ್ಲಂಡ, ೨೩೪). 
86 [ «ಹಿಂ. ದುಗದುಗೀ ; ಮರಾ. ದುಗದುಗೀ, ಧುಗಧುಗೀ 
ಮಗುಧವಾರ್ಧಿ (ನಾ). ಇ ದುಗ್ಧವಾರಿಧಿ; ದೇವಾಸುರರು ಮಧಿಸಲು 
ದುಗುಧವಾರ್ಧಿಯಲಾಳುವಾ ಬಲುನಗವನಾಂತನನಂತಮಹಿಮನಕಿ 
ಕೂರ್ಮ ರೊಪದಲಿ (ನಿಧಾಗ. ೨-೩-೨), [ -ಆ ಸಂ. ದುಗ್ಧಮರ್ಥಿ ) 
ದುಗುಪಯಣ (ನಾ). ಪಯಣದ ಮೇಲೆ ಪಯಣ : ಪಲ್ಲಿ ಕಾಲೋಳೆ 
ಚೆಲ್ಲೀದ ನೆರ್ಗ್ಕೋಳೇ ಎಲ್ಲಿಗ್ಲೊರಟವ್ವಾ ದುಗುಪಯಣಾ - ಬಂಡ್ಡೊಳೆ 
ರಾಜಾಬೀದೀಲಿ ಐಭೋಗಾ (ಹುಟ್ಕಹ, 30. [ದುಗು * ಪಯಣ) 
ದುಗುಬಿನ್ನಾಣಿತ್ತಿ (ನಾ). (?) : ಕಂಬಳಿಂಗುಳ ತೆಜನೂ ದುಗುಬಿಂನಾಣಿತ್ರಿ 
ಆ ತೆಲ್‌ಂಗೆ (ಸೌಇಎ, ೦೯೩೨, ಉಡುಪಿ, ೩೧೮-೧೮ ; 2293), [?) 
ದುಗುಲ್ಕ, ದಂಗುಳ (ನಾ). ೧. ರೇಷ್ಮೆ ಬಟ್ಟೆ ; ಪಟ್ಟೆವಸ್ತ್ರ : “ದುಶೂಲಮೆ 
48| ದುಗುಲಂ” (ಕತುನಿ, ೧೩) ; ಕರೆವೆರಸಿದ ಪೊಸದುಗುಲದ ತೆರಳ್ಕೆವೆತ್ತುಡೆ 
. * * ಕಟ್ಟಿದ ಪೊಂಜುರಿಗೆಯೊಳಂ ಜನಮನೇ೦ ಮನಂಗೊಳಿಸಿದುದೋ 
31 


“= 
೦ 


ದುಗುಲ; 


(ಆದಿಪು, ೪-೩೬); ಪಚ್ಚೆಯ ಹಾರದ ತೋರಣಂಗಳಂ ದುಗುಲದ ಗುಡಿಗಳಂ 
ಕಟ್ಟಿ [ಸಿ] (ಪಂಪಧಾ,೩-೪೦ ವ); ಬಚಿಕ್ಕೆ ಮಚ್ಚು ಗೊಟ್ಟಂ ಕೊಟ್ಟೊಳ್ಳುಡುಗೆ 
ಗಳನುಟ್ಟ ಶೈ ದುಗುಲಮಂನೆಡೆಯಟ್‌ದಾ ಮುನಿನಿವೇದಕಂಗೆ ನೃಪೇಂದ್ರಂ 
(ಬಂತಿಪು, ೦-೮೩) ; ಮಗುಲದ ಗುಡಿಗಳ ಬೆಂಬಿಡಿದು ಗಾಳಿ ತಣ್ಣಿಡಿದು 
ಕೀಡೆ: (ಪಂರಾಮಾ, ೧೨-೨೮) ; ದುಗುಲದ ಪಲ್ಲವದುಡೆನೂಲ ಗಂಟೆಗಳ 
ಪುದಿವನಾಂತು ಬಾಲ್ಕಶ್ರೀಕೇಳಿಗೃಹುಗ್ರತೋರಣದ ಶುಖೆಗಳೆನಿಸಿದುವ 
ಮಳಕೋಮಳೋರುಗಳವಳಾ (ವರ೯ಪು. ೯-೨೦); ಹೆಚ್ಚು ನೀರೆಖೆದಿಟ್ಟು 
ತೊಟ್ಟಿಲೊಳೊಚ್ಚೆ ಅಗ ದುಗುಲದಲಿ ಹೊಕ್ಕುಳ ಮುಚ್ಚಿ (ಪ್ರಧುಲೀ. ೩-೨೬); 
ಪಟ್ಟು ಪಟ್ಟಾವಳಿ ದುಗುಲದ ಮೇಲ್ಕಟ್ಟು ... ಕಟ್ಸಾಣಿ ಮುತ್ತಿನ ಕುಚ್ಚು 
ಗಳಿಂದ ದಿಟ್ಟಿಗೆಸೆಯಿತು ಚಪ್ಪರವು (ಜೀವಂಸಾಂ. ೯-೩8) ೨. ಪಟ್ಟೆಯ 
ಉಡಿಗೆ ; ರೇಷ್ಮೆಯ ಉಡುಪು: ಸುಲಿಪಲ್‌ ಮಿಂಚಿನ ಗೊಂಚಲುಟ್ಟ 
ದುಗುಲಂ ಗಂಗಾನದಿ: ಫೇನಂ ,.. ಎಂಬೊಂದು ಪಂಬಲ ಬಂಬಲ್ಲೈ [ಡೆ] 
ಯಾಗೆ ಬೆಳ್ಬಸದನಂ ಕಣ್ಣೊಪ್ಪತು (ಪಂಪಧಾ. ೦-೧೩೭) ; ಸೊಗಯಿಪ 
ದುಗುಲದ ಸೆಆಗಂ ಮೊಗಕ್ಕೆ ತೆಗೆದುಗಳಿರದೆ ಗೋಟ್‌ಟ್ವಟ್ತಳ್‌ (ಇತದಂಫೂ. 
೯೫೮) ; ಅತು ಬಂದು ಮೊಗಸಾಲೆಯೊಳ್‌ ಮೆಯ್ಯಿಕ್ಕಿ ಮೊಗಸುತ್ತಿನ 
ದುಗುಲದ ಬಿನ್ನಪದ ಸೇಅಗನಧರಪಲ್ಲವಕ್ಕೆ ತೆಗೆದು (ಪಂರಾಮಾ. ೨-೨ ವ); 
ಮೇವ ಚಿತ್ರಿಗ ನಾನು ಬಗೆ ದುಗುಲವ ವಿರೆಚಿಸುತಿಹ ಸೇಲಿಗರೆ ... 
ಚಿಪ್ಪಿಗಗೇರಿಯಿಹ.ವು (ಕಂನವಿ. ೬-೫೫. ೩, ವಸ್ತ್ರ; ಬಟ್ಟೆ: “ಹುಟ್ಟಿಗೆ, 
ದುಗುಲಂ, ಪಟ್ಟಣಿಗೆ, ಉಳ್ತುಡಿಗೆ-೪ ವಸನಕ್ಕೆ ಪೆಸರ್‌” (ಕಠಸಾ. ೬೩-೩೯೨); 
ಕರ್ಪೂರ ಪಲ್ಲವರೆಸದಿನಧಿವಾಸಿಸಿದ ತಾವರೆಯ ನೂಲ ದುಗುಲಂಗಳುಂ ... 
ತಳಿರೆಲೆಗಳೊಳಂ ಪೊಸವೂಗಳೆಸಬ್ಗಳೊಳಂ ಸಮೆದ ಬಿಜ್ಜಣಿಗೆಗಳುಮೆಂ 
ಪೆಜವಂ ಪಲತೆಜಿದ ಶಿಶಿರೋಪಚಾರಂಗಳಂ ಮಾಲ್ಟ ಪರಿಜನಂ (ಉದಂಉ. 
೨೧೬), ದುಗುಳ : ೧. ದೂಪಿಸಿದ ಬಿಳಿದುಗುಳನುಟ್ಟನುಲೇಪನಂಗಳ 
ಹೂಸಿ , . . ಇದಿರಾಯ್ತು ನೃಪಕಟಕ (ಕುವ್ಶಾಗ, ೧-೨೬), 
[ ಪ್ಪಾ. ದುಗುಲ್ಲ./ಸಂ. ದುಗೂಲ] 

ದುಗುಲ್ಕ (ನಾ). ವರಹದ ಅಥವಾ ಪಗೋಡದ ಹದಿನಾರನೆಯ 
ಒಂದು ಭಾಗ: (ಕಿಸಂಗ್ಲಾ. ೦೬೭). [2] 

ದುಗುಲನಿವಾಳಿ (ನಾ). ಉಟ್ಟ ಸೀರೆಯ ಸೆರಗಿನಿಂದ ಇಳಿತೆಗೆಯುವುದು. 
ಎನಿವಾಳಿಸುವುದು : ಮೊಗವೆಲ್ಲ ನಗೆ ತನುವೆಲ್ಲ ಪುಳಕ ಕಣ್ಣೊಳೊಗುವ 
ಬಾಷ್ಪ ಗಳಿಂದ ಸಾರಿ ದುಗುಲನಿವಾಳಿಯಿಟ್ಟತ್ತೆಯ ಪಜ್ಜೆಗೆ ಬಗೆ ಮೆಚ್ಚಿ 
ನೊಸಲಿಟ್ಟ ಕರವರು (ಧರಡ. ೪೬-೭೯), [ ದುಗುಲ್ಕ + ನಿವಾಳ್ಗಿ) 

ದುಗುಲವಾಸು : (ನಾ). ೧. ರೇಷ್ಮೆಯ ತಲ್ಪ.-ಹಾಸಿಗೆ. ೨. ರೇಷ್ಮೆ 
ಬಟ್ಟೆಯನ್ನು ಹೊದಿಸಿದ ಹಸೆಮಣೆ,-ಪೀಠ : ನವರತ್ನಖಚಿತ 
ಮಂಟಪದೊಳು ರಂಜಿಸುವವಿರಳ ದುಗುಲವಾಸಿನಲಿ ತವಕದೆ ಕೆ ೈದುಗಳಂ 
ಬಿಟ್ಟು ದುರ್ಗಾಸ್ತವವ ಜಪಿಸಿದನೇವೇಳ್ವೈ (ಕಂನವಿ, ೨೨-೨೩೫), 

[ ದುಗುಲ್ಕ + ಪಾಸ್ಕು] 

ಹುಗುಳ "ದುಗುಲ್ಕ' ನೋ. 

ದುಗೂಲ (ನಾ). ೧. ರೇಪ್ಮೆ. ವಸ್ತ್ರ: ಮಿಂಚುವೆತ್ತ ಸುಲಿಪಲ್ಲ ಳವಟ್ಟ 
ದುಗೂಲವೊಷ್ಟೆ ಬೆಳ ಶೈ ಸದನಮಂತದೇನೆಸೆದುದೋ ಪರಿಪೂರ್ಣ ಸುಧಾಂಶ್ಪ 
ವಕ್ತೈಯಾ (ಸುಕುಮಾ, ೯-೧೧೪), ೨. ನುಣುಪಾದ ವಸ್ತ್ರ, ೩. ಉತ್ತವಂ 
ವಾದ ಬಟ್ಟೆ ; ನಯವಾದ ವಸ್ತ್ರ. [ ಸಂ.) 

ದುಗೆ' “ದಂಗ' ನೋ. 

ದುಗ್ಗ; (ನಾ). ಕೋಟೆ; ದುರ್ಗ: ದುರ್ಗ- ಡುಗ್ಗೆ (ಶಜ್ಮಾನು, ೧೫೩ 
ಪ್ರಯೋ)"; ಭಾಗಿಸಿಯುಗ್ಗಡದ ಘನವರ್ಗಮೂಲವನೆಟ್‌ದೊಡೀ ಭವದಾ 
ಹಗ್ಗ ಹೆಜ್‌ದೇಟುವನೆ ಮುಕ್ತಿಯ ದುಗ್ಗವನು (ಪ್ರಹ್ನಾಜೆ. ೭-೧೯). 

[ ಇಪ್ರಾ. ದುಗ್ಗ./ಸಂ. ದುರ್ಗ] 


೩೯೬೪ 


ದುಗ್ಗಾ. ಣಿ 


ದುಗ್ಗ್ಯ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀಮತು ಕೊಜ್ಜುಣಿ 
ಮಾಧವ ಶ್ಚೈವ -.. ದುಗ್ಗಶ್ಚ ಶಿವಮಾರೆಸ್ತಧೈವಚ ಕೊಂಗುಣಿ ಪೃಥುವೀ 
ರಾಜ್ಯಂಕೆಯೆ (ಮೈಆರಿ. ೧೯೩೦, ೩೬-೩; ಸು, 800), [ ಸಂ. ದುರ್ಗಾ] 

ದುಗ್ಗಣಿಸು ( ಕ್ರಿ). ಎರಡು ಪಟ್ಟಾಗಂವಂತೆ ಮಾಡಂ; ಇವ್ಮಾಡಿಸು ; 
ಏನಾದರೂ ಇತ್ಯರ್ಥಕ್ಕೆ ಬರಬೇಕೆಂದು ಯತ್ನ ದುಗ್ಗಣಿಸುತ್ತಾರೆ (ಕಲನೆ: 
೧೦೯). [ ಇದ್ವಿಗ:ಣಿಸು] 

ದುಗ್ಗತಿಗವುಂಡಿ (ನಾ). ಒಬ್ಬಾಕೆಯ ಹೆಸರು: ದುಗ್ಗತಿಗಪುಣ್ಣಿಯ ಮಗಂ 
ನಾಗತಿ ಸಾಲತ್ತಿಯ [ತು]ಜುಗೊಳೆ ಸತ್ತಂ (ಸಇಇಇ. XX, ೧೪-೩; 818). 

[ ದುಗ್ಗತಿ? * ಗವುಂಡಿ ( ಆಗಾವುಂಡಿ) ] 


10| ದುಗ್ಗಪ (ನಾ). ಒಬ್ಬಾತನ ಹೆಸರು: ಸ್ವಸ್ತಿ ಅಯ್ಕಪದೇವ ಪ್ರಿಥುವೀರಾ 


1% 


45 


x x ೫ ನೊಳಲ್ಲತ್ತ ಮಾಡಿಸಿದಂ ದುಗ್ಗಪ (ಎಕ, 13, ಹೊಸಕೋ 
೧೪-೪; ಸು, 900 1), [ದುಗ್ಗು * ಅಪ (ಅಪ್ಪ) ) 

ದುಗ್ಗಬ್ಬೆ (ನಾ). ಒಬ್ಬಾಕೆಯ ಹೆಸರು: ಶ್ರೀ ಸಂಗಮಜ್ಜದ ಮೆಮ್ಮಗಳ 
ಮೆಲ ಕೆರಿ ಒಡಯ ದುಗ್ಗಬ್ಬೆ ತುಮ್ಬು ಮಾಡಿಸಿದಾಳ್‌ (ಎಕ. ೫ (8), 
ಮುಳವಾ, ೩೦೮-೦ ; 9 ನೆಯ ಶತ). [ ದುಗ್ಗ್ಯ * ಅಬ್ಬೆ] 

ದುಗ್ಗಮಯ್ಯ (ನಾ). ಒಬ್ಬಾತನ ಹೆಸರು: ದುಗ್ಗಮಯ್ಯನ ಮಗ 
ಪೋಚಯ್ಕ ಬೆಸಗೆಯ್ದ (ಎಳ. 1೪, ಹುಣಸೂ. ೬೪-೦೨ ; 976). 

[ದುಗ್ಗ್ನ * ಅಮ್ಮ[ + ಅಯ್ಯ] 

ದುಗ್ಗಮಾರ (ನಾ). ಒಬ್ಬಾತನ ಹೆಸರು: ಭಿವೊಮ್ಮ ಕೂರಾಳಿಗದ 
ಆಳರೊಳೆ ಕೊಣಮಿರು ಗಬ್ಲು ದುರದುಲ* ದುಗ್ಗಮಾರೆರ ಪಡೆ ಒಟ್ಟ 
ಎಟ್‌ದು ಬಿಬ್ಬಿ (ಎಕೆ. 3%, ದೇವನ, ೬೭-೪; ಸು. 780); ಸ್ವಸ್ತಿ ಶ್ರೀಮನ್‌ 
ವಿಣ್ಣುಗೋವರಸರ*್‌ x ೬ ದುಗ್ಗಮಾರರ್‌ ಸೇನೆ ಮಗ ೫ ೫ ೫ 
ನಾಲ್ವದಿನ್ವರ್‌ ಕಸಪ್ರ ೫೫» ಪೊನ್ತೊಣಅ್‌ ಬಿಟ್ಟದು (ಎಕ. 
ಚಿಂತಾಮ, ೧೨೬())-೨; ಸು. 800) ; ಆ ಮನಿಯನಾಡು ಮೂವತ್ತಾಂ 
ದುಗ್ಗಮಾರಂ x ೫ ೫ ನಾಳುತ್ತಿರೆ (ಎಳ. ೩, ಮುಳಬಾ. ೨೪೮-೩ ; ಸು, 
860 ?). [ ದುಗ್ಗ + ಮಾರ) 

ದುಗ್ಗಮಾರ ಎಆಕೆಯಪ್ಪ, ದುಗ್ಗಮಾರೆಜಿಿಅಪ್ಪ (ನಾ). ಒಬ್ಬಾತನ 
ಹೆಸರು. ೧ ಗಂಗ ಶ್ರೀ ಪುರಂಷನ ಮಗನ ಹೆಸರು: ದುಗ್ಗವಕಾರ 
ಎಲಕಿಯಪ್ಪೊನ್ನೊವಳಾಲನಾಡುಮೂನೂಟುಂ ಗಜ್ಜಜುಸಾಸಿರಮಂ 
ಮಾಳುತ್ತಿರೆ (ಎಕ. ೫,ಮಂಳದಾ. ೨೩೩-೪; ಸು, 750); ದುಗ್ಗಮಾರೆಅಕ 
ಅಪ್ಪ : ದುಗ್ಗಮಾರೆಜಕಅಪ್ಪೋ ಕುವಳಾಲನಾಡು ಮೂನೂಜುಂಗಂಗಜು 
ಸಾಸಿರಮುಮಾಳೆ (ಎಳ. ಸ, ಮುಳಬಾ. ೮೦-೩೪; 767) ; ಶ್ರೀ ಪೆರ್ಮ್ಮ 
ನಡಿಗಳ್‌ ನವರುಜ್ಯಂಗೆಯೆ ದುಗ್ಗ ಮಾರೆಅಕಿ ಅಪ್ಪೊಮ್ಮಿಗೆ ಎಟ್ಟರೆ ಮುನಿದು 
(ಎಕ. ೫1, ದಳ್ಳಕೆ. ೮-೧; ಸು. 810 ?). 

[ ದುಗ್ಗಮಾರ + ಎಜ್‌ಯಪ್ಪ,] 

ದುಗ್ಗಮಾರೆಣಅಪ್ಪ "ದುಗ್ಗಮಾರಎಟಕಿಯಪ್ಪ' ನೋ 

ದುಗ್ಗಯ್ಯ (ನಾ). ಒಬ್ಬಾತನ ಹೆಸರಂ : ಕೊತ್ತಮಜ್ಗಲದ ದುಗ್ಗೆಯ್ಯ 
ಬರೆದ. , . ಆದಿಯಮ್ಮ ಕಲ್ಲ ನಿಟ್‌ಸಿದ (ಎಕ. ೪, ಜನ್ನರಾ. ೨೬೨-3೬ ; 
971) ; ಪಡುವಣ ಸಿನ್ನು ಪಸಲಂ ಎಡಕೆೊಳಗೇರಿಯ ದುಗ್ಗಯ್ಯಂ 
ನಾರಾಯಣಸ್ವಾಮಿಗೆ ಬಿಟ್ಟಂ (ಎಕೆ. 118 (2), ನಂಜನ. ೨೪೯-೧೦; ಸು, 
10 ನೆಯ ಶತ). [ದ:ಗ್ಗ್ಯ + ಅಯ್ಯ] 

ದುಗ್ಗಶರ್ಮ (ನಾ). ಒಬ್ಬಾತನ ಹೆಸರು: ಭಾರದ್ವಾಜ ಗೋತ್ರ ದುಗ್ಗ 
ಶರ್ಮ್ವೃಣ ಎಕ್ಕ೦ಶಃ (ಇಆ. ೫71, ೧೮೮-೪೦; 666), [ ದುಗ್ಗ್ಯ * ಶರ್ಮ] 

ದುಗ್ಗಾಣಿ (ನಾ). ೧. ಎರಡು ಕಾಣಿ; ಕಡವೆಂ ಬೆಲೆಯ ಒಂದು 
ತಾಮ್ರದ ನಾಣ್ಯ : ಸುಟ್ಟ ಬಾಳೆಯ ಕಾಯನರೆದ ಸಂಪಳಗೆ ಸರಿಗಟ್ಟಿ 
. ೬ ೬ ಕಲಸಿ ದುಗ್ಗಾಣಿಯಂದದಿ ಮಾಡಿ ತುಪ್ಪದೊಳಗೆ ಆಟ್ಟುಕೊಂಡು 


x, 


ದುಗ್ಗಿ, 


ಗಿ 


(ಸೂಪಕಾ. ೪-೭೭); ಕೇಣಿಯನಿತ್ತು ತನ್ನೊಡಲನೊಪ್ಪಿಸಿ ನಾಡ ವಿಟರ್ಗೆ 
ವೊಂದ ದುಗ್ಗಾಣಿಗೆ ಲಕ್ಯಜೀವದಭಿಮಾನವನಂಗಡಿಯಲ್ಲಿ ಕಳ್ಳ ಕಿಳ್ಳಾಣಿಯ 
ಮುದ್ರೆಯಂತಿಹ ಪರಕ್ಕುರೆ ಸಲ್ಲದ ವೇಸಿಗರ್ಥಮಂ ಪ್ರಾಣಮನಿಕ್ಕಿಯಕ್ಕಟ 
ವೃಥಾ ಕೆಡುವಂ ಕೆಡುಕಂ (ನೀತಿಸಾ. ೭೯೪); ಹೊರಗೆ ನೋಡಿದರೆ 
ದುಗ್ಗಾಣಿಗೆ ಸಲ್ಲನೆಂದು ಪರರಿಂದೆಣಿಸಿಕೊಂಡು ನಗಬೇಕು ಪ್ರೀತಿಯಿಂದ 
(ಜಗದಾ, ೧೩೦) ; ಮನವೊಲಿದು ಕೊಟ್ಟ ದುಗ್ಗಾಣಿಯೇ ಸ್ತುತ್ಯಂ (ಕಎಪು. 
೧೬-೧೪). ೨. ಹೆಣ; ದಂಡ್ಡು : ದುಗ್ಗಾಣಿ ಬಲು ಕೆಟ್ಟದಣ್ಣ (ಪುರಂದ, 
೪-೧೧3-೩1, ೩. ಕಡಮೆ ಬೆಲೆಯದು: ನೀನು ದುಗ್ಗಾಣಿ ಕಿಮ್ಮತ್ತಿನ 
ವಳು! ನೀನು ಹೀಗೆ, ನೀನು ಹಾಗೆ ಎಂಬುದಾಗಿ ಒಬ್ಬರನ್ನೊಬ್ಬರು 
ಉದ್ಧಾರವಪಾಡಹತ್ತಿದರು (ಕುಂಬಳ, ೪) ; ನಮ್ಮಂಥ ದುಡ್ಡು, ದುಗ್ಗಾಣಿಯ 
ಜನರೆದುರಿಗೆ ಹಾಡುವಳೇ (ಕನ್ಮಾಬ, ೬೮) ; ದುಗ್ಗಾಣಿಯ ಮುಂಡೇ ಹತ್ತಿರ 
ದುಡ್ಡಿನ ದೋಸೆಗೆ ಹೋದ (ಗಾದೆ). [ದು ಕಾಣಿ) 

ದುಗ್ಗಿ, (ನಾ). ದೋಣಿ; ನಾವೆ: “ಜೋಗಂ ಪರೀತಂ ನಿಮಂಜರಂ 
ದುಗ್ಗಿಯೋಡಂ ದೋಣಿಯೆಂದೆನಲ್‌ ನಾವೆಯಕ್ಕುಂ” (ಮಂಗರಾ, 
೧೨೦-೪) ; ಎಡೆಯಾಡುತಿಹೆ ದೋಣಿ ದುಗ್ಗಿ ಕಪ್ಪಲು ದೊಡ್ಡ ಹಡಗುಗಳಿರವ 
ನೋಡಿದರು (ಧರ, ೨೩-೯೬). 

ದುಗ್ಗಿ, 'ದುರ್ಗಿ' ನೋ. 

ದುಗ್ಗಿ, (ನಾ)- (?) : ಚಿಪ್ಪಿನ ಕಟ್ಟದಲು ಅರಹಟದ ಬಂಮಿಸೆಟ್ಟಿಯಿಂ 
ಬಸಗಲು ಗದ್ದೆ ಕಂಮವಜುನೂಜು ದುಗ್ಗಿ ಮೇಗೆಯ್ಯ ಮೂಡು ಮತ್ತರು 
..: ೨ ಮನೆ ಬಡ ವಾಗಿಲು ಮುಸ್ತನ್ನದೇವರ್ಗ್ಗೆ (ಸಾಇಇ. 2%-1, 3೯೧-3೯; 
11 ನೆಯ ಶತ), [?] 

ದುಗ್ಗು; (ನಾ), ಒಂದಂ ಬಗೆಯ ಸಸ್ಯ : ಹಿಡಿಹಿಡಿಕೆ ದುಗ್ಗು, ದುಗ್ಗುಗಣಿಕೆ 

. * ಪುಡಿ ಮಾಡಿ ಇಂಗು, ಸೈಂಧವ , ೬ * ಸಹ ಎಆ್‌ದು, ಬಿಸಿನೀರ 

ಕೊಳ್ಳೆ ಅಂಡಜದ ಕಾಟ ಮಾಣ್ಣುಂ (ವಿವೈವಿ. ೧೬). ₹?) 

ದುಗ್ಗು, (ನಾ). ಕತ್ತರಿಸಿದ ವೆಂ:ವು: “ದುಗ್ಗು ಎ ಕೊರೆದ ಮೇವು” 
(ಜಾನಳೋ, ೬), (?] 

ದುಗ್ಗುನಿ (ನಾ), ಒಂದು ಸ್ಥಳದ ಹೆಸರು : ದುಗ್ಗುನ್ಯ ವಿಸ್ವಕರ್ಮ್ಮಾರ್ಯ್ಯ 
- « . ದತ್ತೆಮಂ ಕೊಟ್ಟರ್‌ (ಮೈಅರಿ. ೧೯೩೩, ೩೮-೧೨ ; 791 ?). [?] 

ದುಗ್ಗೆ "ದುರ್ಗಿ,' ನೋ. 

ದುಗ್ಧ (ಗು). ೧. (ಹಾಲನ್ನು) ಕರೆದ ; ಹಿಂಡಿದ. (ನಾ). ೨. ಹಾಲು; 


ಕ್ಷೀರ : “ಕ್ಷೀರಂ ದುಗ್ಮಂ ಪಾಲ್‌” (ವಸ್ತುಕೋ. ೯೨-೦) ; ಅದು ಕಾರಣದಿಂ | 


ಆಧಾರ ದೋಷದಿಂ ದುಗ್ಮಕ್ಕೆ ರೆಸವಿಪರ್ಯಯಮಪ್ಪವೊಲ್‌ (ತತ್ತ; ಪ್ರ. 
೭೨); ಕರಮೆ ಮುನಿ ದುಗ್ಧದಧ್ಯಾದಿ ರಸಂಗಳನೆಯ್ದೆ. ತೊಟ್‌ದು 
(ಡಂದ್ರಪು. ೧೧-೧೧) ; ಪುಳಿ ಮುಟ್ಟಿದ ದುಗ್ಧದಂತೆ ನೀರ್‌ ಮುಟ್ಟಿದ 
ಜೇನೆಯ್ಕಂತೆ (ಯಶೋದ. ೨-೩೯); ಏಕೆ ಸಂಶಸಮನೊಡರ್ಚೆಯೆನ್ನ 
ಮನದಂಚೆಗೆ ಪೇಟ್‌ ದರಹಾಸದುಗ್ಮದಿಂ (ಪುಜೃಪು. 4-೬೪) ; ` ಕುಡಿ 
ಮೊದಲೊಳೀ ದುಗ್ಧಮಂ ತರುವಾಯ ತಿನಲೀವೆನೀ ಹೊಚ್ಚಹೊಸ 
ಹಣ್ಣಳಂ (ಶ್ರೀರಾಮಾ, ೦೫೬-೧೦೭), ೩. ಕೆಲವು ವಂರಗಳಲ್ಲಿ ಒಸರುವ 
ರಸ,_ದ್ರವ. `ದುಗ್ಧತರು' ಪರಾ. (ಸಂ.] 

ದುಗ್ಧಕಂಠ (ನಾ). (ಹಾಲು ಕಂಡಿಯುವ) ಹಸುಳೆ ; ಮಗು; ಬಾಲಕ : 
ಕೆಮ್ಮನೆ ಭಯರಸಮಂ ತುಳ್ಳುವೈ ಲಕ್ಷ್ಮಣಂ ಸಂಗರದೊಳ್‌ ಪೌಲಸ್ತ (ನಂ 
ಗೆಲ್ಲಪನೆ ರೆಣರಸೋತ್ಯಂಠನೆಂ ದುಗ್ಧಕಂಠ೦ (ಪಂರಾಮಾ. ೧೨-೬೫). 

[ ದುಗ್ಧ * ಕಂಠ ]' 

ದುಗ್ಭ ಜಳಭೇದನ (ನಾ). ೧. ಹಾಲು ಯಾವುದು ಮತ್ತಾ ನೀರು 
ಯಾವುದಂ ಎಂದಂ ಬೇರ್ಪಡಿಸಿ ಅರಿಯುಂವುದು : ಕವಿರಾಜಹಂಸನಟಕಿ 
ವಂತೆವೊಲೇನಜೌಸಯಲ್ಕೆ ಯೋಗ್ಯನೇ ಚತುರಕವಿಪ್ರತಾನರಚಿತಾದ್ಯಕೃತಿ 


೩೯೬೫ 


ಳಾ 


40 


45 


ದುಗ್ಮವಾರಿಧಿ 


ಪ್ರಕರೈಕ ಪಾತ್ರಸಂಸ್ಥಿತಗುಣದೋಷ ದುಗ್ಧಜಳಭೇದನಮಂ ಕವಿನಾಮ 
ಧಾರಕಂ (ಶಂದ್ರಪು. ೧-೩೮), ೨, (ಆಲಂ) ಉತ್ತಮಂ ಮತ್ತು ಅಧವಂ 
ವಾದಂದನ್ನು ಬೇರ್ಪಡಿಸಿ ಆರಿಯಂವುದಂ. 
[ ದುಗ್ಧ * ಜಳ್ಳು (ಎ ಜಲ್ಯ) * ಭೇದನ] 

ದುಗ್ಧ ತಪಃಫಲೆ (ನಾ). ತಪಸ್ಸಿನ ಸಂಪೂರ್ಣ ಫಲವನ್ನು ಪಡೆದವಳು : 

ದಗ್ಮಕಾಮೆ ಓ ದುಗೃತಪಃಫಲೆ ಶುದ್ಧೆ ನಿರ್ಮುಕ್ತೆ (ಅಹರೈ, ೧೦೦). 
: [ಸಂ. ದುಗ್ಗತಪಃಫಲಾ] 

ದುಗ್ಧತರು (ನಾ). ಆಲ, ಅತ್ತಿ, ಅಶ್ವತ್ಥ, ಗೋಣಿ ಮತ್ತು ಇಪ್ಪೆಯೆಂಂಬ 

ಹಾಲ್ಮರಗಳು : “ಔದುಂಬರಂ ದುಗ್ಧ ತರುವೆನಲತ್ತಿ” (ಮಂಗರಾ. 48-೦೩) 
[ ದುಗ್ಧ + ತರ್ಕು 

ದುಗ್ಧದ್ರುಮ (ನಾ). ಇ. ದುಗ್ಗತರಂ : ಅರವಿಂದಪ್ರಿಯನಿಂದೆ ಕೆಚ್ಚು ಶಶಿಯಿಂ 
ಸ್ನಿಗ್ಗಂ ಸದುಗೃದ್ರುಮಂ ಧರಣೀನಂದನನಿಂ ಸಕಂಟಕ ಕಟುತ್ವಂ ಸೌಮ್ಯನಿಂ 
ನಿಷ್ಪಲಂ ಗುರುವಿಂದಂ ಸಫಲಂ ಭೃಗುಪ್ರ ಭವನಿಂ ಪಷ್ಟುನ್ವಿತಂ 
ಸೌರಿಯಿಂ . ಪರ:ಷಂ ತತ್ತೆರುವಿಂಗೆ ಪೂರ್ವಗದಿತ ಸ್ಮಾನಸ್ಮರಾದಂದವರ್‌ 
(ಜಾತತಿ, 8-೧೧). [ದುಗ್ಧ + ದ್ರುಮ ] 

ದುಗ್ಧಧಾರೆ (ನಾ). ಹಾಲನ್ನು ಸಂರಿಯಂವುದಂ ; ಹಾಲಿನ ಪ್ರವಾಹ: 
ಆ ದುಗ್ಧಧಾ ರೆ ಕರೆವಮಿಂಬಾದೌದು ಜಿನಮಸ್ತಕಾಗ್ರದೊಳಿ? (೪ರಿಪು. 
೭-೮೬) ; ಮೇಣ್‌ ತತ್ಕಾಂತೆ ಲಂಚಂಗುಡಲ್‌ ಪದೆಪಿಂದಟ್ಟಿದ ಹಾರೆಯಸ್ಟಿ 
ಸುಭಗಂಗೀ ಸ್ವಾಮಿಗೆಂಬಂತಿರೊಪ್ಪಿ ದುದಿಂದ್ರಚ್ಕುತ ದುಗ್ಧಧಾರೆ ಸವನ 
ಪ್ರಾರಂಭಸಂರಂಭದೊಳಿ್‌ (ಪುಷ್ಪಪು. ೦೧-೩). [ ದುಗ್ಧ + ಧಾರೆ] 

ದುಗ್ಧಪಥ (ನಾ). (ಅಸಂಖ್ಯಾತ ನಕ್ಷತ್ರಗಳು ಬಹು ಒತ್ತಾಗಿರುವುದ 
ರಿಂದ) ಆಕಾಶದಲ್ಲಿ ಹಾಲು ಚೆಲ್ಲಿದಂತೆ ಸಂತ್ತುವರಿದಂ ಕಾಣುವ 
ತೇಜಃಪುಂಜ ; ಕ್ಷೀರಪಥ : ಇವುಗಳಲ್ಲಿ ಕೆಲವು ಬಡುತಾರೆಗಳು, ಇನ್ನು 
ಕೆಲವು ಅವಳಿ (೪೫12) ಸೂರ್ಯರು, ಕೆಲವು ಹೊಗೆಯ ರಾಶಿಯಂತೆ 
ಕಾಣುವ ದುಗ್ಮಪಧ(ಜ1ky way) ಗಳು (ಬಾಲಪ್ಪ. 1, ೨3೪೨3). 

[ ದುಗ್ಧ * ಪಥ] 

ದುಗ್ಭಪಾನ (ನಾ). ಹಾಲನ್ನು ಕುಡಿಯಂವುದು: ಕಳಿದ ತರಣಿಯ 
ಕಿರಣದಲಿ ನಿರ್ಮಲಿನ ಜಲದಲಿ ದುಗ್ಧಪಾನಂಗಳಲಿ ಎ ಆಯುಷ್ಮಾಭಿ 
ವೃದ್ಧಿಯ ಬೆಳವಿಗೆಗಳಹವು (ಕುವಾಉ, ೩-8೫).. ! ದುಗ್ಧ * ಪಾನ್ಮ] 

ದುಗ್ಗಪಾಷಾಣ (ನಾ). ಬಿಳಿಯ ಬಣ್ಣದ ಕಲ್ಲು ; ಹಾಲುಗಲ್ಲು ; ಅವಂತ 
ಶಿಲೆ; “ಗೋಮೇಧಸನ್ನಿಭಃ - ದುಗ್ಮಪಾಷಾಣ" (ಓಷಧಿ, ೩೦) ; “ವಜ್ರಾ 
ಭಃ-ದುಗ್ಧ ಪಾಷಾಣ” (ಓಷಧಿ, ೦೪೩), [ಸಂ]. 


ದುಗ್ಭಫೇನ (ನಾ). ೧. ಹಾಲಿನ ನೊರೆ. ೨. ಹಾಲಿನ ಕೆನೆ. ೩. ಒಂದು 


ಬಗೆಯ ಸಸ್ಯ: “ಗೋಜಾಪರ್ಣಿ - ದುಗ್ಧಫೇನ” (ಓಷಧಿ, ೫೧). 
[ ಸಂ.) 
ದುಗೃಫೇನಿ (ನಾ).ಎದಂಗೃಫೇನ ಹಿ: “ಲೂತಾನೀ-ದುಗೃಫೇನಿ” (ಓಷಧಿ. 
`೧೪೩);-“ವ್ರಣಕೇತುಃ.._ದುಗ್ಗಫೇನಿ” (ಓಪಧಿ. ಎ೪೯). 
[ ಸಂ. `ದುಗ್ಗಫೇನೀ ] 
ದುಗ್ಧಲವ (ನಾ). ಹಾಲಿನ ಹನಿ, - ತೊಟ್ಟು : ಉರದೊಳ್‌ .ಹಾರೆಂಗಳ 
ನೊಳ್ಗುರುಳ್ಗಳೊಳ್‌ ಚಿನ್ನಪೂಗಳಂ ಪೋಲ್ತು ಮನೋಹರೆಮಾದುಡಮರೆ 
ಕಾಂತೆಯರುರದೊೊಳ್‌ ಕುರುಳೊಳ” ಶಗುಳ್ಹೆ ದುಗ್ಧಲವಂಗಳ* (ಅದಿಫು. 
೭-೯೨). [ ದುಗ್ಧ + ಲವ] 
ದುಗ್ಧವಾರಿಧಿ (ನಾ). ಹಾಲಿನ ಕಡಲು ; ಕ್ಷೀರಸವಂದ್ರ ; ಜಳಶಯನ: 
ನವತರಿಸುವುದಂ ತಿಳಿದಲ್ಲಿಂ ಮುನ್ನ ದುಗ್ಧ ವಾರಿ ಧಿತಳ್ಪಚ್ಛಳದಿಂದವ 
ತರಿಸಿತ್ತಾ ನಿಳಯದೊಳೆನೆ ಧವಳತಲ್ಪ ಮೆಸೆದುದನಲ್ಬಂ (ಜಗವಿ, ೨-೭೪). 
[ ದುಗ್ಧ + ವಾರಿಧಿ] 


ದುಗ್ಧವಾರ್ಧಿ 


ದುಗ್ಧವಾರ್ಧಿ (ನಾ). ಎ ದಂಗ್ಭವಾರಿಧಿ : ಅದಂ ಸುತ್ತಿ ದುಗ್ಧವಾರ್ಧಿಗೆಣೆ 
ಯಖದಗಟು ಸೊಗಯಿಸಿರ್ಕುಮಚ್ಛಾಂಬುವಿಂ (ಶೌಂತಿಪು, ೯-೦೪೩) ; ಸುತ್ತಿ 
ತಳ್ಳ ಸುದತೀಜನೇಕ್ಷಣೋದಾತ್ತ ಕಾಂತಿ ನವದುಗ್ಗವಾರ್ಧಿಯಂತೆತ್ತಮುರ್ವೆ 
ಎಎ ಎ ಬರ್ಪಳೊಬ್ಬದಳ್‌ (ರಾಜಕೇ. 9-8೭). [ದುಗ್ಧ * ವಾರ”್ಥಿ) 
ದುಗ್ಧ ಸಾಗರ (ನಾ). - ದುಗ್ಮವಾರಿಧಿ : ಪರೆಮ ಜಿನಾಭಿಷೇಕವಿಧಿ ಶೀರದು 
ಕೂಪಜಲಂಗಳಿಂ , . . ಸರಿಜ್ಜಲದಿನಿಲ್ಲಿಗೆವೇಟ್ಟುದಗಾಧ ದುಗ್ಮಸಾಗರ 
ಜಲಮೆಂದು ಸಾಕಪತಿ ಪೇಟಿ್‌ (ಅಜಿಪು. ೮-೪೫) ; ಹರಿಯ ಕಾರುಣ್ಯ 
ಸಂಜೀವನಂ ಪಾಂಡವರ್ಗಿರಲದೇಗೆಯ್ವುದಾವಿತ್ತ. ಮಣಿ ದುಗ್ಧ ಸಾಗರೆಕಜ 
ಕ್ಷೀರಮಂ ಬೆರೆಸಿದುಪಕಾರೆಮಹುದು (ಜೈಮಿಛಾ. ೨೪-೩೮). 
[ ದುಗ್ಧ + ಸಾಗರೈ ] 
ದುಗ್ಧ ಸಿಂಧು (ನಾ), ಎದುಗ್ಧವಾರಿಧಿ ; ನಿನ್ನಣುಗಗಂದನಂ ಕೈಬಡದಿರಯ್ಕೋ 
ಕೃಪಾದುಗೃಸಿಂಧುವೇಯೆಂದೊಣಲುತೆ (ಪದ್ಮರಾ: ೭-೩೨) ; ಬರಿ ಮುಗ್ಧ 
ಹಾಸ, ಕಣ್ಣೆರೆಯೆ ದುಗ್ಮಸಿಂಧು 1 ಸಂಜೆಗಿರಣ ನೆಯ್ದಿ ರುವ ಕಂವಿ 
ಆ ಮೇಘಲಿಂಗಕೆಂದು (ನೆಲವು. ೩೪-೧೯). [ ದುಗ್ಧ + ಸಿಂಧು) 
ದುಗ್ಧಾಂಬುಧಿ (ನಾ). £ ದುಗ್ಧವಾರಿಧಿ: ಆತನ ತಮ್ಮಂ ಸಂದ ವಿಭು 
ಪುನ್ನಮಯ್ಯನಿದಂ ದುಗ್ಳಾಂಬುಧಿಯನೆಯ್ದೆ ಪರಿಯಿಸಿ `ನೆಗಟ್ಹಂ (ಜಾಂತಿಪು. 
53-೬೨); ತೀರ್ದುದು ದುಗ್ಧಾಂಬುಧಿ ಮೇರು ಪೀಠಮೆನೆ ಮಿಂದಂ ಚಿಣ್ಣಂ 
(ಅನಂಪು. 8-೯೯) ; ದುಗ್ಧಾಂಬುಧಿಯೊಳ್‌ ಜನಿಸುವ ಮುಗ್ಗೇಂದು 
ಕಳಾವಿಳಾಸದಂತೆ , , , ಮೆಅಕೆದಳೆಸೆವ ನಿದ್ರಾಭರದಿಂ (ದಶಳು. ೮-೨೯೦); 
ಆನಂದದುಗ್ಳಾಂಬುಧಿಯೊಳೆ ಮುಳುಗುತ್ತೇಳ್ದವೊಲ್‌ ಕಂಪಮು? 
ಜುಮ್ಮನೆ ರೋಮಾಂಚಂಗಳುಂ ಸಂಜನಿಸೆ (ರಾಜಶೇ, ೩-೧೧೩). 
( ದುಗ್ಧ + ಅಂಬುಧಿ] 
ದುಗ್ಳು ಯಬುರಾಶಿ (ನಾ).ಎದುಗೃವಾರಿಧಿ : ಸುರಜಲದಂಗಳ್‌ ದುಗ್ಳಾಂಬು 
ರಾಶಿಯೊಳ್‌ ಪೀಠ ಬಂದ ನೀರ್ಗಳನೆತ್ತಂ ಸುರಿದುವು ಜಿನಾರ್ಭಕಾಚಲಶಿರ 
ದೊಳ್‌ ಜಲದಂಗಳಂತು ನಗದೊಳ್‌ ಸುರಿಗುಂ (ಅದಿಪು, ೭-೮೯). 
[ ದುಗ್ಧ + ಅಂಬುರಾಶಿ] 
ದುಗ್ಳಾಂಭೋರಾಶಿ .(ನಾ). ಎ ದುಗ್ಧವಾರಿಧಿ : ಭಾಸುರಕೈಲಾಸನಗಕ್ಕೆ 
ಸಂದ ದುಗ್ಳಾಂಭೋರಾಶಿ. ಶುಂಭತ್‌ಸುಧಾಕರಬಿಂಬಕ್ಕೆಣೆಯಾದ ಸುಂದರತೆ 
೨೦ದಂ (ಸುಕುಮಾ, ೧೨-೬೮). [ ದುಗ್ಧ + ಅಂಭೋರಾಶಿ]} 
ದುಗ್ಳಾ ಬ್ಬಿ. (ನಾ). ಎ ದಂಗ್ಭವಾರಿಧಿ : ಪಸರಿಸಿ ದುಗ್ಧಾಬೃಿಜಳ ಪುಸರ 
ಮನೊಡವೇಅ್‌ ಬಂದು ಕಜಿ'ವುವು ಮೇಘಪ್ರಸರಂಗಳಲ್ಲಿಯೆನೆ ರಸ 
ಮೊಸರ್ವುವು ಪುಂಡ್ರೇಕ್ಷುವಾಟಕೋಟಿಗಳದಜೊಳ್‌ (ಆದಿಪು. ೦-೩೯); 
ದುಗ್ಮಾಬ್ಧಿಯೊಳ್‌ ನೂತ್ನ ರತ್ನಾಂಕುರವಹಾ ಗೋತ್ರಾದ್ರಿಯೊಳ್‌ ಸಿಂಗದ 
ಸಿಸು ಬಳೆವೊಂದಂದದಿಂ , , , ಬಳೆದಂ ಭಾರೆತೀಭಿಳನೇತ್ರಂ (ಜೆಂದ್ರಪು. 
&-೦೦೩) ; ಜಲಧಿಯೊಳು ದುಗ್ಧಾಬ್ಳಿ ತೀರ್ಥಾವಳಿಗಳೊೊಳು ಸುರನದಿ 
(ಶುವ್ಕಾಉ, ೪-೧30); ಭುವನ ಸಂಭ್ರಮದೊಡನೆ: ತಾಯೆರ್ದೆಗೆ 
ಪಾಲುರ್ಕಿಬರಲೆ ಇಂದಿರುಳ್‌, ಕನಸಿನೊಳ, ದುಗ್ಮಾಬ್ಮಿಯಂ ಕಂಡು 
ನಲಿದಳ್‌ ದೇವಿ ಕೌಸಲ್ಯೆ (ಶ್ರೀರಾಮಾ.. ೦೫೩-೪೦೬), [ ದುಗ್ಧ + ಅಬ್ಬಿ] 
ದುಗ್ಳಾಭಿಷೇಕ (ನಾ). ಹುಲಿನ ಅಭಿಷೇಕ ; ಹಾಲನ್ನು ತಲೆಯಂ ಮೇಲೆ 
ಎರೆಯುವುದು : ಬರಿಸಿದಂ ನೆನದು ಸುರಧೇನುವಂ ವಾಲ್ಮೀಕಿ . , . 
ದುಗ್ಳಾಭಿಷೇಕಮಂ ಮಾಡಿಸಿದನು ರಾಘವೇಶ್ವರಂಗೆ (ಜೈಮಿಛಾ. ೨೦-೫೨). 
[ ದುಗ್ಧ + ಅಭಿಷೇಕ] 
ದುಗ್ಸಾರ್ಣವ (ನಾ).ಎದಂಗ್ಜ ವಾರಿಧಿ: ದುಗ್ಧಾರ್ಣವ ಫೇನಪಾಂಡುರತೆಯಂ 
ಕಯ್ಕೊಂಡು ಬೆಳ್ಲಿಂಗಳಂತಿರೆ ತೋಟ್‌ೀತ್ತೆಸೆವುತ್ತರೀಯವಸನಂ ರಾಜೇಂದ್ರ 
ಚಂದ್ರಾಂಕನಾ (ಕಾದೂಪೂ, ೨೮) ; ವಿಂಸುಗುವ ತಾರಕಾದ್ರಿರುಚೆಯಿಂ 
ದುಗ್ಯೂರ್ಣ್ಯ್ಣವ ಫೇನರೋಚಿಯಿಂ ... ವಿಂಗಿಲಾಗಿ ಪವಿ a ರಂಜಿಸುವುದು 


೩೯೬೬ 


ದುಜಾವ 


ಕೀರ್ತಿ ಧಾಶ್ರಿಯೊಳಗುಜ್ವಳದಿಂ ದಯಸಿಂಹಭೂಪನಾ (ಎಕ. ಇ, 
ಮಂಜರಾ. ೧೮-೩೧ ; 1095) ; ಲವಣಾರ್ಣವಮಂ ದುಗ್ಮಾರ್ಣವದೊಳ್ಳಿರೆ 
ಮಾಲೆ ಮುಸುಕಿದಂತಿರೆ (ಜಗವಿ, ೪-೬). [ ದುಗ್ಧ + ಅರ್ಣವ ) 
ದುಗ್ಧ (ನಾ). ಒಂದಂ ಬಗೆಯ ಸಸ್ಯ; ಹಾಲುತೊಟ್ಟಿನ ಗಿಡ: “ಜೀವ್ಮಾ- 
5| ಹಾಲೆ, ಗೋರಕ್ಷ, ದುಗ್ಳಿ, ಅಣಿಲೆ” (ಓಇರಿ. ೬೨). [ಸಂ.ದುಗ್ಧೀ 
ದುಗ್ಧಿಕ (ನಾ). ಒಂದಂ ಬಗೆಯಂ ಸಸ್ಯ; ಹಾಲಂತೊಟ್ಟಿನ ಗಿಡ; 
ಕಡಹಾುಲೆ ಬಳ್ಳಿ, ದುಗ್ಮಿಕ (ಮೈ ಔಗಿ. ೫೨-೧೦ ೭೦); ಮಾಧೀಫಲ, ದುಗ್ಲಿಕ, 
ಮೇಕೆಕೊಂಬು ಬಳಿ ಗೈ (ಮೈಥಔಗಿ, ೩8೯-೦೧೭೮). [ ಸಂ. ದುಗ್ಮಿಕಾ] 
ದುಗ್ಳಿಕೆ (ನಾ). ೧. ಒಂದಂ ಬಗೆಯ ಸಸ್ಯ ; ಹಾಲುತೊಟ್ಬ್ಟಿ ಕೈನ ಗಿಡ: 
“ಕ್ಷೀರಿಕಾ, ದುಗ್ಧಿಕಾ ಈ ೨ ಅಕ್ಕಿ ಹೊಡೆ” (ನಾಚಿರಾ. ೦೦೯-೭). ೨. ಒಂದು 
ಬಗೆಯ ಬಳ್ಳಿ; ಸೋರೆಬಳ್ಳಿ : “ತುಂಬೀ, ಅಲುಬೂ, ದುಗ್ಮಿಕಾ- 
ಈ ೩ ಸೋರೆ” (ಹಲಾಯು. ೩೫-೫೬), “ಆ ತುಂಬಿ ದುಗ್ಧಿಕೆಯಲಾಬುವೆನೆ 
ಸೋರೆಯೆನಿಕುಂ” (ಮಂಗರಾ. ೪೪-೪೬) ೩. ಸಾವೆ, ರಾಗಿ, ಜೋಳ 
ಮೊದಲಾದ ಧಾನ್ಯಗಳ ಇನ್ನೂ ಬಲಿಯದ ಕಾಳಂ; ಹಾಲಂಗಾಳು ; 
ಬೆಳಸೆ : “ಬೆಳುವಸೆ ದುಗ್ಗಿ ಕಾಖ್ಯಮಕ್ಕುಂ” (ಮಂಗರಾ. ೧೦೦-೬). 
[ ಸಂ. ದುಗ್ಮಿಕಾ } 
ದುಗೆ, ದುಗದೆ (ನಾ). ೧. ಅನುಮಾನ ; ಶಂಕೆ; ಸಂಶಯಂ: ಮನ 
ದಕ್ಕರರಿದು ಮಾರ್ಕಂಡೇಯ ದಶರಥನ ತನಯರ ಮಹಾನಾಟಕವ 
ವಿವರಿಸಿದನೆಮತನುಜ ಭೀಮಾರ್ಜುನ ಯಮಳರೆ ದ್ರುಪದಾತ್ಮಜೆಯ 
ದುಗ್ಗೆಯಡುಗುವ ತೆರದೊಳು (ಲಕ್ಷ್ಮಧಾ. ೩-೩೦-೫). ೨. ಹಿಂಜರಿಯಂಂ 
ವಿಕೆ; ಹಿಂದೆಗೆಯಂವುದಂ. ೩ದ್ವೇಷ ; ಹಗೆತನ. ದುಗದೆ: 
೪, ಅಸೂಯೆ. ಹೆೊಟೆ ಕಿಚ್ಚು : (8). "ದುಬ್ಬಿ' ಪರಾ. 
[ «ಮರಾ. ದುಗ್ಳಾ) 
ದುಗ್ಳೋದಧಿ (ನಾ).ಇದಂಗ್ಳವಾರಿಧಿ: ಅನವದ್ಯ ಜಿನಾಗಮವಿದ್ಕನಿದ್ದ 
ದುಗ್ಳ್ಕೋದಧಿ ಧೌತಕೀರ್ತಿವಿಶದಂ ಭರತಾವನಿರಾಜಪೂಜಿತಂ (ಕ8ಾಂತಿಪು- 
೧-೨೯): ಆ ದಿಗಂತಮೆಲ್ಲಮಂ ದುಗ್ಮೋೊದಧಿಧವಳದೀರ್ಫಂಗಳಪ್ಪ 
ಪುಂಗಾವಲೋಕನದಿಂ ತೇಂಕಾಡಿಸುತ್ತುಂ (ಉದಂಉ. ೨೦೦) ; ಮೂಲೋಶ 
ದರ್ಪಣವಾಗಿ ದುಗ್ಗೋದಧಿಯೊಳೆಸೆವುದು ಶ್ರೀಗಧೀಶನ ನಗರ (ಕುವ್ಠಾಅ. 
೭-೩೨). [ ದುಗ್ಧ + ಉದಧಿ] 
ದುಗ್ಳೋದಧಿತಲ್ಪ (ನಾ). ಹಾಲಿನ ಸಮಂದ್ರವನ್ನೇ ಹಾಸಿಗೆಯಾಗಿ 
'ಹೊಂದಿರಂವವನು ; ವಿಷ್ಣು: ಲಕ್ಷ್ಮಿ ನಿಜವಲ್ಲಭೆ ಜಾಹ್ನವಿ ತನ್ನ 
ಪಾದಪದ್ಮೋದಕ . . ಎಂದೆನಿಪ್ಪ ದುಗ್ಗೋದಧಿತಲ್ಲನಂ ನರನ 
ಭಿಷ್ಟುತಿಗೆಯ್ವುದು ಧಾರ್ಪ್ಯ್ಯಮಲ್ಲವೇ (ಜಗವಿ. ೧-೨೦). 
( ದುಗ್ಕೋದಧಿ + ತಲ್ಪ] 
ದುಗ್ಮೊನೆಲ್ಮಲ್ಲಿ (ನಾ). ಒಂದಂ ಸ್ಥಳದ ಹೆಸರು (?) : ಇಗ್ಗಇಲ್ಲೂರು 
ದುಗ್ಮೊನೆಲ್ಮಗಲ್ಲಿಗಟಜ್ಜವಾಗಿಲು. ಸಜಮು ಎಬ್ಕುಣ್ನೆ ಪರವೂರು ಕೂಡಲೆ 
ಇನಿತುಮಂ ಪೊಲಮೇರೆ ಸಹಿತಮಿತ್ತನ್‌ (ಎಕ. 2ಸ, ಬೆಂಗಳೊ. ೮೩-೯ ; 
ಸು, 890). [7] 
ದುಚ್ಚ್‌ಕ (ನಾ). ನೆತ್ತದಾಟದಲ್ಲಿ ನಾಲ್ಕರ ಎರಡು ಗರ: ಪದಮಂ ಮೋಕ್ಷ 
ಚತುಷ್ಪ್ತಯಮಂ ಬಯಸದೆ ದುಚ್ಚಾಕವನಾಡುವ ತನಿಸೊಕದೊದವಂ 
ಮುದಮನೆರಳ್ಳಯ್ಯಂದಿತ್ತಿದ್ದುಗವಾಡುವನು (ಉದೃದೇ. ೨೫-೧೩). 
[ದು + ಚೌಕ್ಯ) 
ದುಜಾವ, ದೂಜಾವ (ನಾ). ಎರಡು ಜಾವ,-ಯಾಮ : “ದುಜಾವ 
(ದೂಜಾವ)-ದ್ವಿಯಾಮ” (ತದ್ಕಕೋ. ೨೦) ; ದೂಜಾವಂ, ದುಜಾವಂ, 
ದ್ವಿಯಾಮಂ (ಕದ್ಮಾನು. ೩೭೭ ಪ್ರಯೋ). ದೂಜಾವ: ಮೇಲಿನ 
"ಶಬ್ದುನಂ' ಪ್ರಯೋಗವನ್ನು ನೋಡಿ. [ದು * ಜುವ್ಮ) 


25 


85 


45 


ದುಟದುಟನೆ 


ದುಟದುಟನೆ (ಅ). ದಂಟದುಟ ಎಂಬ ಶಬ್ದದೊಡನೆ : ಖಾತಿಯಿಂ। 
ದುಟದುಟನೆ ಉರುಳೆ ತಲೆಯಂ ಹೊಡೆದ ಕೊಡಲಿಯಿಂ (೩8ರ. ದೇ. 
೧೦೮-೦೭); ತಲೆ ದುಟದುಟನೆ ಉ[ಶಾಉಂ. ತೊಟ್ಟನುಡಿದು]ರುಳೆ 
ಪೊಯ್ದುನಾ ತಂದೆಯಂ (ಹಂಡೇರ. ದೇ. 3೩೦-೦೯). 

[ ದುಟದುಟ್ಕ + - ಅನೆ] 

ದುಟ್ಟ (ಗಂ). ೧. ಕೆಟ್ಟ ; ದುಷ್ಟ : ಸಾಮಂತರ ಗಣ್ಣಂ . . . ಜಗದಾಳು 
ದುಟ್ಟಸಾವಂತರ ನಿಟೆಲ್ವ ಮುಜ್‌ವಂ (ಎಕ. ೫7, ದಾವಣ. ೧೦೫-೭; 
1148 7): ದುಟ್ಟ ದೈತ್ಯರು ಬಂದು ಕವಿದರು ರಣರಂಗದಿಟ್ಟ ಕುವಚಾರೆನ 
ಮೇಲೆ (ಮೋಹತ. ೩೪-೨೨) ; ದುಟ್ಟ ರಕ್ಕಸಂ ರಾವಣಂ . . . ಪರ್ಣ 
ಶಾಲೆಯಿ:ಂ ಸೀತೆಯಂ ಕಳು ಲಂಕೆಯತ್ತಲ್‌ ಕೊಂಡುಯ್ದಂ (ಅದ್ಭುತ. 
೩೪-೧೯), (ನಾ). ಪಿ. ನೀಚ; ಕೆಟ್ಟವನಂ : “ದುಟ್ಟನೆಂದು ದುಷ್ಬಂ” 
(ಕರಸಾ, ೨೭-೫೬೩) ; “ದುಟ್ಟಂ ತಾಂ ದುಷ್ತನಕ್ಕು” (ಕವಿಳಂ. ೨೨) ; 
ದುಟ್ಟನೀ ತೆಜದಿಂದೆ ಎಕ್ಕಲನುಗಿರೆಲು ಕಂಡು (ಸಾನಂಡ. 6-೨0) ; 
ಆ ಷಕಾರಕ್ಕೆ ಟತ್ವಂಅಂಗುಷ್ಮ -ಉಂಗುಟ್ಟ, ಉಂಗುಟ . , , ದುಷ್ಟ. 
ದುಟ್ಟ (ಕಮದ. ೨೮೩ ಪ್ರಯೋ) ; ಕಟ್ಟುಗ್ರವೆಂಬುದತಿತಪವ ತೆರೆಳುವ 
ರೊಳಂ ಗಟ್ಟಿಸೆಂಬುದು ರಜಕರೊಳು ಧೌತವಸನೆವಂ ಕಟ್ಟೆ ಕೈಂಬುದುಂ 
ಧಾನ್ಯರಸದೊಳಲ್ಲದೆ. ಬೇರೆ ದುಟ್ಟರಿಲ್ಲಾ ನಾಡೊಳು (ಪ್ರಧುಪು. ೩-೧೦). 

ದುಟ್ಟರ ಗಂಡ ಎ ದಂಷ್ಟರನ್ನು ಸದೆಬಡಿಯಂವವನು ; ಒಂದಂ 

ಬಿರಂದಂ: ದುಟ್ಟರೆ ಗಣ್ಣಿಂ ನನ್ನಿಯ ಗಂಗಂ ಜಯದುತ್ತರಂಗಂ , . . 
ಗಂಗಪೆರ್ಮ್ಮಾಡಿದೇವರ್ಗ್ಗಜ್ಗವಾಡಿ ತೊಂಭತ್ತಲುಸೂಸಿರೆಮಂ ಬಾಯ್ಕೇಳಿಸಿ 
(ಎಳ. ೪1, ಶಿವಮೊ, ೦೦-೨೦; 10857); ದುಟ್ಟರ ಗಣ್ಣ ಭುಜಬಳ 
ಗಂಗಪೆವರ್ಮ್ಮಡಿ ದೇವರು , , . ರಾಜ್ಯಂಗೈಯ್ಯುತ್ತುಮಿರೆ (ಎಕೆ. 711, 
ಶಿವಮೊ, ೩೧-೧೦ ; 1108 ?); ಸೌಚ ಗಾಂಗೇಯ ಮಂಡಲಂಗಾವ ದುಟ್ಟರ 
ಗಂಡನಾಳಿಂಮುನ್ನಿಆ್‌ವನಯ್ಯನ ಸಿಂಗನಾಮಾಡಿ ಸಮಸ್ತ ಪ್ರಸಸ್ತಿ ಸಹಿತಂ 
(Maa. IX-1, ೨೩೦೨೯ ; 1134). [ ಸಂ. ದುಷ್ಪ] 

ದುಟ್ಟಗುದುರೆ (ನಾ). ಅಗಡು ಕಂದುರೆ ; ಪಳಗದ ಕುದಂರೆ ; ಕೆಟ್ಟ 
ಕುದಂರೆ: ಅದು ಮಗುವಿನ ಮರಣಕ್ಕೆ ಕಾರಣವಾಗುವಂತಹ ದುಟ್ಟ 
ಗುದುರೆಯಲ್ಲ (ಸವತಿ. 3೪೯). ! ದುಟ್ಟ ಕುದುರೆ] 

ದುಟ್ಟಗೊರವ (ನಾ). ದುಪ್ಪನಾದ ಯತಿ: ಈಗಳ್‌ ಸಿವನೆಂಬ ದುಟ್ಟ 
ಗೊರವಂ . . , ನಿಮ್ಮಡಿಗಳುಮಂ ಮಖಟ್‌ದು ಲೆಕ್ಕಿಸದೆ ಮೇಲೆ ಬಿಟ್ಟ 
ಪಾವುಂ ನೇವಾಳಮಾಗೆ ಮೈಯ್ಯಲಯದಿರ್ಪಂ (ಕಬಿ. ೦೪೫). 

[ ದುಟ್ಟಿ * ಗೊರವ] 

ದುಟ್ಟತನ (ನಾ). ಕೆಟ್ಟತನ ; ನೀಚತನ : ಮನಸಿನ ದುಟ್ಟ[ಪಾಣಂ. ದುಷ್ಟ) 
ತನವನು ಬಿಡಿಸುತ . . . ಬ್ರಹ್ಮದ ಬಟ್ಟೆಯನು ಹಿಡಿದವರೆ ನೆಟ್‌ ತತ್ವಾಧಿ 
ಕುರಿಗಳು (ಅಮೃತ. ೧-೨೨): ಅಂತಹ ದುಟ್ಟತನ ಅವರಲ್ಲಿ ಕಾಣದು ಒಡೆಯ 
(ಸವತಿ. ೧೬೩). [ ದುಟ್ಟ * - ಕನ] 

ದುಟ್ಟತಳಕ್ಕ (7) (ನಾ). (?): ಕಟ್ಟಾಯದ ಕಣಿ ... ನನ್ನಿಯ 
ತವರೊರ್‌ ನೆಟ್ಟನೆನಿಸಿದ ಜಸಂ ನೇರ್ವಟ್ಟಿರೆ ನಿಟ್ಟುಯುವಕ್ಕೆ ದುಟ್ಟತಳಕ್ಕಂ 
[ಪಾಠಾಂ. ತಳಕ್ಕುಂ. ತುಳುಕ್ಕುಂ] (ಳಾವ್ಮಾವ. 33). [?) 

ದುಟ್ಟಬಿದಿ (ನು). ಕೆಟ್ಟ ದೈವ; ದಂಷ್ಟ ವಿಧಿ : ಎಲೆ. ದುಟ್ಟಬಿದಿ, 
ನಿಸದಮಿಂ ಜಲಜೋದರನಾಣೆ ಪೆಣ್ಗಳಂ ಸೃಷ್ಟಿಸದಿರ್‌ (ಸುಗುಗಂ. ೬೮-೦೭). 
"ದುಟ್ಟವಿಧಿ' ಪರಾ. ([ ದುಟ್ಟ- ಬಿದಿ] 

ದುಟ್ಟಮದ್ದು (ನಾ)-(ಇತರರಿಗೆ ಕೆಡುಕನ್ನುಂಟುಮಾಡಲಂ) ಆಹಾರದಲ್ಲಿ 
ಸೇರಿಸಿ ಹಾಕುವ ವಿಸ; ಇಕ್ಕುವುದಲ್ದ ; ಕೆಯ್ಮಸಕ : ನಾವು 
ಹೇಳುತ್ತಿದ್ದೇವೆ, ಕುವರನನ್ನು ಯಾರೋ ದುಟ್ಟಮದ್ದಿಗೆ ಈಡುಮಾಡಿರುವ | 46 
ರೆಂದು (ಸವತಿ. ೨೩೭). [ದುಟ್ಟ ೬ ಮದ್ದು, (ಎಮರ್ದು)] 


0 


ಕ 


16 


೩೯೬೭ 


ದುಡಿಕೆ 


ದುಟ್ಟಮಾಯೆ (ನಾ). (ಈ ಲೋಕ ಸತ್ಯವೆಂಬ) ಕೆಡುಕನ್ನುಂಟು 
ಮಾಡಂವ ಭ್ರಾಂತಿ,- ಮಾಯಂ,-ವಿಂಥ್ಯೆ :. ದುಟ್ಟಮಾಯೆಯ ಸಿಟ್ಟು 


ಗುಟ್ಟಿನವೊಟ್ಟಿಲಂ ನೆಟ್‌ ಸುಟ್ಟು. . . ವಿರಾಜಿಪ ದಿಟ್ಟ ಬಸವಯ್ಯಾ 
(ಪ್ರಥುಪು. ೧-೨೦). [ ದುಟ್ಟ « ಮಾಯೆ] 


5| ದುಟ್ಟವಿಧಿ (ನಾ).ಎದಂಟ್ಟಬಿದಿ: ದುಟ್ಟವಿಧಿ, ನಮ್ಮ ಮುದ ನಿನಗೆ ಬೇಡ 


ವೇಕೆ ! ಹೆರರೆ ನಲಿವಿಗೆ ನಲಿವ ಸಿರಿ ಬಾರದೇಕೆ ? 
[ ದುಟ್ಟ + ವಿಧಿ] 

ದುಟ್ಟೆ (ನಾ). ನೀಚ ಸ್ತ್ರೀ; ಕೆಟ್ಟವಳು; ದಂಷ್ಟೆ : ಮಟ್ಟೆಯರಾದ 

ಪಾಣ್ಣೆಯರ ಗೊಂದಣಿ ಸಂದಣಿಸಿರ್ದುದು (ವೀರವಿ. ೬-೩೦). 
[ ಆಂ. ದುಷ್ಪಾ] 

ದುಡ (ನಾ). ಮಣ್ಣಿನ ಪಾತ್ರೆ ; ಗುಡಾಣ ; ನಿಮ್ಮನ್ನಿರೋ ಉಳುಕಡ್ಡಿ, 
ಹುರುಳಿ, ಹುಚ್ಚೆಳ್ಳು ಏನುರಾ ನಿಮ್ಮ ದುಡದಲ್ಲಿರೋದ ಕೊಟ್ಟು ಕಳ್ಳಿ 
(ಹುಟ್ಟಹೆ. ೧೩೭) [ *-ಮರಾ. ದುಡ] 

ದುಡಕಿ (ನಾ). ಎತ್ತು, ಕಂದುರೆ ಮೊದಲಾದವುಗಳ ವೇಗವಾದ ನಡಿಗೆ,- 
ಚುರಂಕಾದ ಓಟ: ರೇಚಿತ - ಕುದುರೆ ದುಡಕಿಯ ನಡಿಗೆ (ಗಂಗಾಮ. 
೨೭೪), [ ಮರಾ. ದುಡಕೀ] 

ದುಡದುಡನೆ "ದಂಡಂದಂಡನೆ' ನೋ. 

ದುಡನ (ನಾ). ಮಾಂಸ (?): ಶ್ರೀಮಾದಿಗ ಹೋಚನ ಶ್ರೀಕರನ ಕೊಡಗಿಯ 
ಗದ್ದೆಕೊಳಗಕ್ಕೆ ಅಳಿಹಿದವನು ಹೆಣಬು ಅಕ್ಕಿಯನು ನಾಯ ದುಡನವನು 
ತಿಂದವರು (ಮೈಆರಿ, ೧೯೩೨, ೩೦-೮;18 ನೆಯ ಕತ). [71 

ದುಡಿ, (ಕ್ರಿ). ೧. ಕಷ್ಟಪಟ್ಟು ಕೆಲಸಮಾಡು; ಶ್ರವಿಂಸಂ; ಹೆಣಗಂ : ಹಾಸಿ 
ದುಡಿದರೆ ತನೆಗುಂಟು ತನ್ನ ಪ್ರಮಥರಿಗುಂಟು (ಬಸವ. ೩೨೪) ; ಅತಿಲಜ್ಮೆ 
ಗೆಟ್ಟಿನ್ಮರಾಳಾಗಿ ದುಡಿದು ದಾವತಿಗೊಂಡು ಧನವನಾರ್ಜಿಸಿ ಹರಿಶ್ಚಂದ್ರ 
ಭೂಪತಿ "ಸುತನ ಕರೆಯೆಂದಡೇನೆಂಬೆಂ (ಹಠಕಾ, ೧೨-೨೯) ; 
ಬಿಡುವಮ್‌ ಈ ಬಾಳ್‌ ಆದೇಕೆಂಬ ಚರ್ಚೆಯ ; ನಾವು ದುಡಿವಮ್‌ ಅದು 
ಪೆಂಪುಗೊಳೆ (ಮಂಳುಕೆ, ೮೯) ; ದುಡಿಯೋ ಎತ್ತು ಮಡಿದು ಬಿತ್ತು 
(ಗಾರ). ವಿ. (ದಂಡಿತದಿಂದ) ಸಂಪಾದಿಸಂ ; ಗಳಿಸಂ : ವಿಇರಸಾಬರಿಗೆ 
ಹಣವೂ ವಿಶೇಷವಾಗಿ ದುಡಿದು ಕೊಟು ಯಿವರಲ್ಲಿ ಪ್ರಮುಖರಾಗಿ (ಹೈದರ. 
೧೦೯) ; ಅಮ್ಮನೆನಗೆ ಕೊಟ್ಟುದಲ್ಲ. ಗಂಡನಿದಂ ಕೊಂಡೆನಲ್ಲ, ಅಕಟ ನಾನೆ 
ದುಡಿದೆನಲ್ಲ ಮೆಯ್ಕ ಮಖರಿತದಿಂ? (ಗೀವಿಂ. ೭೬-9೦); ಇಷ್ಟು ದಿನಗಳೂ 
ದುಡಿದು ನಿನ್ನನ್ನು ಸಾಕಿ ಸಲಹಲು ನಾನಾ ಬೇಕಾಗಿದ್ದಿತು. ಈಗ ಸುಖ 
ಅನುಭವಿಸಲು ಅವಳು (ಸುಂದರಿ. ೮೩), 

ದುಡಿದುಡಿ (ದ್ವಿರುಕ್ತಿ): ನುಡಿದು ಬೇಸತ್ತಾಗ ದುಳಿದುಡಿದು ಸತ್ತಾಗ 

ಜನಕ ಹಿಗ್ಗಿನ ಹಾಡು ನೀಡಾಂವ (ಸಖೀಗೀ. ೪೭-೦). [ ದೇ. ತುಳು. ದುಡಿ) 

ದುಡ್ಕಿ 'ತಂಡಿ' ನೋ. 

ದುಡಿ, (ನಾ). ಒಂದಂ ಬಗೆಯ ಚರ್ಮವಾದ್ಯ : ಕರಿಯನೂ ಒಳಗಿದ್ದ 
ತನ್ನ "ದುಡಿ'ಯನ್ನೆ ಹೊರೆಗೆ ತಂದಿದ್ದ (ರಳ್ತರೂ. ೩೪); ಹಿಡಿದ ದುಡಿ, 
ಎತ್ತಿದ ಕೈ, ತುಂಬಿದ ಆವೇಶ ! ಎಲ್ಲವೂ ಇದ್ದಕ್ಕಿದ್ದಂತೆಯೇ ಇವೆ, ಆದರೆ 
“ಚೋಮು'ನಿಲ್ಲಗ!. (ಕೋಮರು, ೧೧೦) ; ದಕ್ಷಿಣಕನ್ನಡಜಿಲ್ಲೆಯ ಕೊರೆಗರು 
ದುಡಿಯ ನಾದಕ್ಕೆ ಕುಣಿಯುವ ನೃತ್ಯಗಳು ವಿಶಿಷ್ಟವಾಗಿವೆ (ಆಧಾನ್ಮ. ೦೦೦) ; 
ದುಡಿ ಎಂಬ ಚರ್ಮವಾದ್ಕವನ್ನು ಬಡಿಯುತ್ತ. ಹಾಡುತ್ತ, ಕುಣಿಯುವುದು 
ಕೊಡಗರೆ ವಂಡಿಕೆ (ಜಾನಗೀ. ೮೯). 

(ಡೇ. 8 ತಮಿ. ತುಟಿ; ಮಲ. ತುಡಿ; ತುಳು. ದುಡಿ] 

ದುಡಿಕೆ (ನಾ). ೧. ದಂಡಿಯಂವಿಕೆ ; ಪರಿಶ್ರವ, ಪಿ. ಸಂಪಾದನೆ; 

ಗಳಿಕೆ : “ದ:ಡಿಕೆ ಎ ಕೂಲಿ; ಕೆಲಸ; ಪಗಾರ" (ಜಾನಕೋ. ೬). 
[ದುಡಿ * - 8] 


(ನಡೆದಾ. 1, ೪೬೦). 


ದುಡಿಗೆ 


ದುಡಿಗೆ (ನಾ). ಒಂದು ಬಗೆಯ ಸಸ್ಯ : ದುಡಿಗೆಯ ಕಾಯಿ ಎರೆದ ಹೆಣ್ಣು 
ಕುರೆಟಿಗೆ ಹಣ್ಣು. , . ಎಲ್ಲಾ ಕಂದಮೂಲ ಕದಿರೆ ಶಾಕ ಪುಷ್ಪ ಫಲಾದಿ 
ಗಳಂ (ಕಾಸ್ಮಟೀ, ೫-೪), [7] 
ದುಡಿತ, (ನಾ), ೧. ದುಡಿಯಂವಿಕೆ ; ಕೆಲಸ; ಕಾರ್ಯ: ಈ 
'ದುಡಿತದ ಪರಿಣುಮದಿಂದಲೋ ಎಂಬಂತೆ ಅವರೆ ಮೂರನೆಯ ಹೆರಿಗೆ 
ತೊಂದರೆಯಿಂದಲೇ ಆಯಿತು (ಹಲ್ಬಿಬ, 3೯); ಅ ಸಂಶೋಧನಾ 
ಮಂದಿರವು ಭಾರತೀಯ ವಿಜ್ಞಾನ ಸಂಶೋಧನೆಗಳ ದುಡಿತದ 
ಹೆಗ್ಗುರ:ತಾಗಿಯೂ ಇತ್ತು (ಸಸ್ಕಳ, ೧೩೦) ; ದುಡಿತದಲ್ಲಿ ವಾಸುದೇವ 
ಭಟ್ಟರಿಗೆ ಸರಿಸಾಟಿಯಾಗಿದ್ದಳು (ಛ್ರಾಂತಿಸು. ೧); ದುಡಿತವು ದುಡ್ಡಿನ 
ತಾಯಿ (ಗಾದೆ). ೨. ಸಂಪಾದನೆ; ಗಳಿಕೆ ; ಉತ್ಪನ್ನ: ದುಡಿತ 
ಹೋಯಿತು ಮಗೆಯ ಮಳಿವೋಲ್‌ (ಕಎಪು, ೧೯-೨೨) ; ಹಿರಿಯರಿಂದ 
ಬಂದ ಸಂಪತ್ತಿಗೆ .. . ತೆಂತವ್ಮೂ ದುಡಿತವನ್ನೂ ಕೂಡಿಸಿ ಅದನ್ನ 
ಓರಂತೆ ಹಿಗ್ಗಿಸುತ ಬರಬೇಕು (ಮೂರುಉ. ೭ ಎರಡು ಮಾತು): ಯಾರ 
ಹಂಗೂ ಇಲ್ಲದೆ ತನ್ನ ದುಡಿತದಿಂದ ಹಾಯಾಗಿ ಬಾಳುತ್ತಿದ್ದಳು 
(ಮತ್ಮಿಮು. ೬).  [ದುಡ್ಮಿ * - ತ್ಯ) 
ದುಡಿತ್ಕ "ತಂಡಿತ' ನೋ. 
ದುಡಿತಗಾರ (ನಾ). ದಂಡಿಯುವವನು; ಶ್ರವಂದ ಕೆಲಸ ಮಾಡುವವನಂ 
(ಪ್ರಾಚೀನ ಸ್ಪಾರ್ಟು ರಾಜ್ಯದಲ್ಲಿ ಸ್ವತಂತ್ರಪ್ರಜೆಗೂ ಗುಲಾಮನಿಗೂ 
ಮಧ್ಯದರ್ಜಿಯಲ್ಲಿದ್ದೆ) ಒಂದು ತರೆಗತಿಯ ಸ್ವತಂತ್ರನಲ್ಲದ ಉಳುಮೆಯ 
ಜೀತಗಾರ ; ಸ್ವತಂತ್ರನಲ್ಲದ ದುಡಿತಗಾರ (೫610. ಇಂಳನಿ), 

[ದುಡಿತ +೬ - ಗಾರೆ (ಆ -ಕಾಅ)) 
ದುಡಿಮೆ (ನಾ). ೧. ದುಡಿತ; ಕಾಯಕ: “ಶತಂಕಃ-ದುಡಿಮೆ” 
(ಕಾಕಕ, ೮) ; ದುಡಿಮೆಯ ಉತ್ಸಾಹ ಮತ್ತೆ ಮನಸ್ಸಿನಲ್ಲಿ ಮೂಡುವುದು 


೩೯೬೮ 


10| ದುಡುಕಿ (ನಾ). ೧. ದಂಡುಕು ಸ್ವಭಾವದ ವ್ಯಕ್ತಿ : 


15 


20 


(ವಾತ್ಮಲ್ಯ,:೨) ; ದೇವರು ಒಂದು ಹೊತ್ತಿನ ಅನ್ನಕ್ಕೆ ದುಡಿಮೆ ಕೊಟ್ಟರೂ 


ನನಗೆ ತೃಪ್ತಿ (ಪದ್ಮಸ, ೨೩೯) ; ವಿದ್ಯಾರ್ಥಿಗಳ ವ್ಯಕ್ತಿತ್ವವು ವೃದ್ಧಿಯಾಗ 

ವುದಕ್ಕೆ ದುಡಿಮೆಯೇ ಅತ್ಯಾವಶೈಕ (ಕ್ರಿಯಾಶಿ. ೫೮). ವಿ. ಗಳಿಸಂವುದು ' 

ಸಂಪಾದಿಸಂವುದು. ೩. ಗಳಿಕೆ; ಸಂಪಾದನೆ: ನಾನು ಭಿಕಾರಿ, ದುಡಿವೆ, 

ಯಿಲ್ಲದ ಭಿಕಾರಿ. . . ಗಂಗಾಧರ ಕಿರುಚುತ್ತಲೆ ಇದ್ದ (ಮುಂಗಾಮು, ೩೦) 
[ ದುಡ್ಕಿ* - ಮೆ] 


26 


ದುಡುಕುತನ 


ದುಡುಂ (ನಾ). ಒಂದಂ ಅನುಕರಣ ಶಬ್ದ: ಹುಡುಗ ದುಡುಮ್ಮೆಂದು 


ನೀರೊಳಗೆ ಧುಮುಕಿದ (ರೂಢಿ). 

ದುಡುಂ ಪ್ರವೇಶ- ಮುಂದಾಲೋಚನೆಯಿಲ್ಲದೆ ಕೆಲಸದಲ್ಲಿ ಪ್ರವೇಶ 
ಮಾಡುವುದು ; ವಿಚಾರಮಾಡದೆ ಕೆಲಸವನ್ನು ಕೈಗೊಳ್ಳುವುದಂ ; 
ದುಡುಕುತನ : (8). 


ದುಡುಂಬಿಟ೨ “ದುಡುಮ್ಮಿಟ್‌' ನೋ. 
ದುಡುಕ (ನಾ). ವಿಚಾರ ಮಾಡದೆ ಮುನ್ನುಗ್ಗುವವನು ; ದಂಡುಕಂವ 


ಸ್ವಭಾವದವನು: ಭೀಮನೆಂಬವ ದುಡ.ಕನೀ ಸುತ್ರಾಮಸುತ ಸೈರಣೆಯ 
ಮನದವನು (ಕುವ್ಕಾಅ, ಓರಿಇ. ೪-೬೩೦. [ದುಡುಕ್ಕು + -ಅ,] 
ಶೂರನೂ, ರಾಮ 
ಭಕ್ತನೂ ಸ್ವಲ್ಪ ದುಡುಕಿಯೂ ಆದ ಲಕ್ಷ್ಮಣನ ಪಾತ್ರವು. . . ಸರ್ವರ 
ಹೃದಯಕ್ಕೂ ಪ್ರಿಯವಾಗಿದೆ (ಛಾರದ. ೯೦). ೨. ಉದ್ಧಟ ವ್ಯಕ್ತಿ. 

( ದುಡುಕ್ಕು + -್ಕ] 


ದುಡುಕ್ಕು (ಕ್ರಿ). ೧. ವಂಂಂದಾಲೋಚೆನೆಯಿಲ್ಲದೆ ಕೆಲಸಮಾಡಂ ; 


ಆತುರದಿಂದ ವರ್ತಿಸು; ವಿಚಾರಮಾಡದೆ ಮುನ್ನುಗ್ಗು: ಮುಕ್ತಿಯ 
ವಂಚಿಸೆ ಮುಕ್ತಿಯ ಹುಡುಕಿದೆ ತತ್ತ್ವೈವಿಚಾರದ ಗಲಭೆಗೆ ದುಡುಕಿದೆ 
(ಪಾಂಶಜ. ೩೯-೧೩): ಚೆರುತನದ ಪಥಿಕ ನುನು ಹೊರಟೆ ತಿರ.ಳ ಹುಡುಕುತ 
ನೆರಳಿನಂತೆ ಹುರುಳಿನಲ್ಲಿ ಕರಗಿದರೂ ದುಡುಕುತ (ಅರಳು. ೪೪-೨೦) ; 
ಜೀವನದಲ್ಲಿ ಅವರು ಎಲ್ಲೂ ದುಡುಕಿರಲಿಲ್ಲ (ಮಹಾತ್ಮಾ. 30): ದುಡುಕಿದರೆ 
ಆಕೆಯು ಆತ್ಮಹೆತ್ಯವನ್ನಾದರೂ ಮಾಡಿಕೆೊಳ್ಳಬಹುದು (ರಾವಿಜ. ೪೦). 
೨. “ಹುಂಬತನ ಮಾಡು” (ಜಾನಕೋ. ೬), ೩. ಉದ ಟತನದಿಂದ 
ವರ್ತಿಸು ; ದುಷ್ಟತನದಿಂದ ವರ್ತಿಸು: (4). "ತಂಡುಂಕ್ಕು' ಪರಾ, 
[ ದೇ. 8 ತುಳು. ತೆಲು. ದುಡುಕು] 


ದುಡುಕು, (ನಾ). ೧. ಆಲೋಚನೆ ಮಾಡದೆ ಮಯುನ್ನಗ್ಗುವುದಂ : ಈ 


ಪರಿಯೊಳ್‌ ದುಡುಕಿನಿಂ ಪೋದೊಡೆ ಅವಶ್ಮಮಾಗಿ ಪಶ್ಚಾತ್ಮಾಪಮಪ್ಪದು 
(ಮಿತ್ರಗೋ, ೮3); ತುಂಗಳಮಾಸ್ತರರ ದ:ಡುಕಿಗೆ ನಾವೊಂದು ಪಾಠ 
ಕಲಿಸಿದಂತಾಗುವುದು (ರಂಗಕೋ. ೨೫) ; ತಿಮ್ಮಾವಧಾನಿ, ಇದೇನೀ 
ದುಡುಕು ? (ತುಂಗಳ. ೧೮) ; ಮಡಕೆ ಮಾರುವವನಿಗೆ ದುಡುಕಿನ ಗವುಜಿ 
ಯಾಕೆ? (ಗಾದ). ೨. ಆತುರ ; ಅವಸರ : ಬಾಲಗೆ ದೊರಕಿತು ಪುಣ್ಯೋ 


ದಯ:ದಿ ಸಾಲಿಗ್ರುಮಶಿಲೆಯು ಕೈಯ ದುಡುಕಿಲಿ ತೆಕ್ಕೊಂಡನು ಹರುಷದಿ 
ಲಕ್ಷ್ಮಿನಾರಾಯಣ ಮೂರುತಿಯ (ಕಂದ್ರಹಾ. ೧-೩೩); ಖಡಕೀಲೆ 
ಉಡಿಯಕ್ಕಿ ಹಾಕಿದರವ್ವಾ ಒಳ್ಳೆ ದುಡುಕಿಲೆ ಮುಂದಕೆ ನೂಕಿದರವ್ವೂ 
(ಶರೀಫ, ೨೧-೫) : ದುಡುಕು ಇದ್ದವಗೆ ಬಡಿತ ತಪ್ಪದು (ಗಾದೆ), 


ದುಡಿಮೆಗಾರ (ನಾ). ದಂಡಿತಗಾರ; ದಂಡಿಯುವವನು : ನಾನೂ |80 
ದುಡಿಮೆಗಾರೆನಾಗಬೇಕು (ಜಿಳುಮ, 6). 
[ದ:ಡಿಮೆ + - ಗಾರ (ಆ -ಕಾಅ)] 
ದುಡಿಮೆಟ್ಟು (ಕ್ರಿ). ದಂಡಿಯನಲ್ನ ಬಾರಿಸು : ಅವನಿಗೆ ಸಾವೂ ಒಂದೇ, 
ಹುಟ್ಟೂ ಒಂದೇ ; ಹಗಲೂ ಒಂದೇ, ರಾತ್ರಿಯೂ ಒಂದೇ, ಕುಡಿಯು ೩. ಉದ್ಧಟತನ: ಗುಡ್ಡ ಬೆರಳೊಳೆತ್ತಿ ದೊಡ್ಡಿಗೋವ್ಗಳ ಕಾಯ್ದು 
ವುದು; ದುಡಿಮೆಟ್ಟುವುದು (ಜೋಮದು. ೬), [ದುಡ್ತಿ+ ಮೆಟ್ಟು) |86 ಸ ದುಡುಕು ಮಾಡಿ ಹುಲುಮಡಕೆಗಳ ಒಡೆದು ಹಡಗನೇಟ? 
ದುಡಿಸೀರೆ (ನಾ). ಒಂದಂ ಬಗೆಯ ಸೀರೆ : ದಡಿಸೀರೆ ದುಡಿಸೀರೆ ಪೊಸ ಬಂದು ಉಡುಪಿಲಿ ಇದ್ದನೆ (ಪುಕಂದ. ೨-೩೨-೪). 
ಸೀರೆಗಳನುಟ್ಟು 4ಸಿದ್ಧಕಾ. 6-೧3). - [ ದುಡಿ? +೬ ಸೀರೈ) ದುಡುಕಿನಾಳ್‌- ದುಡುಕುವ ಸ್ವಭಾವದವನು; ವಿಚಾರ ಮಾಡದೆ 
ದುಡಿಸು (ಕ್ರಿ). ಕೆಲಸ ಮಾಡಿಸು ; ದಂಡಿಯುವಂತೆ ಮಾಡು : ಬಹು ಕೆಲಸಕ್ಕೆ ಕೈಹಾಕುವವನು : ಈಗಡಿನ ಕೇಡುಗಳ ಕುಟ್‌ತಾರಯಲ್‌, 
ಸಂಖ್ಯೆಯ ಜನರು ಬಡವರಾಗಿ, ಅತ್ಯಂತ ಬಡವರಾಗಿ ಇರಬೇಕಾಗುತ್ತದೆ. ದುಡ:ಕಿನಾಳ್‌, ನೀನ್‌, ತಕ್ಕ ಕಾಲದಲೆ ತಟ್ಸೌ ನಡೆದುಕೊಳ್‌ 
ಮತ್ತು ಅಲ್ಲಸಂಖ್ಯೆಯ ಜನರು ಅವರಿಂದ ದುಡಿಸಿ ಹಣವಂತರಾಗುವ | 40 (ಬದ್ಮಪ್ರ, ೩೩-೧೧೩೨). [ ಆದುಡುಕ್ಕು) 
ಅವಸರವಿರುತ್ತದೆ (ಪ್ರಕಃಶ. ೭೨). ದುಡುಕುತನ (ನಾ). ಆಲೋಚನೆ ಮಾಡದೆ ಮಂನ್ನುಗ್ಗುವುದಂ : ನಿನ್ನ 
ದುಡಿಸಿಕೊಳ್ಳು ಎ ೧. ತನಗಾಗಿ ಇನ್ನೊಬ್ಬರಿಂದ ಕೆಲಸ ಮಾಡಿಸಿ ಪವಿತ್ರಪ್ರುಣವನ್ನು ಅಗ್ನಿದೇವನಿಗೆ ದ:ಡುಕುತನದಿಂದ « ರ್ಪಿಸದಿರು 
ಕೊಳಂ. ೨. (ಪದಗಳನ್ನು) ಹೆಚ್ಚು ಅರ್ಥವತ್ತಾಗುವಂತೆ ಬಳಸು: (ಹಿಂಕಿರು. ೭೩), 
ಅರ್ಧಸತ್ಮಗಳನ್ನು, ವಿಕೃತದೃಷ್ಟಿಕೋಣಗಳನ್ನು, ನಿರುತ್ತರವಾದಿತ್ವವನ್ನೂ ದುಂದುಡುಕುತನ (ದ್ವಿರುಕ್ತಿ) : ಲಕ್ಷ್ಮಿ ಅಂತಹವಳಲ್ಲ. ಆಕೆಗೆ 
*ಪೋಕ್ತ'ತನವನ್ನು ಅವರು ಚೆನ್ನಾಗಿ ದುಡಿಸಿಕೊಂಡಿದ್ದಾರೆ (ಗಾಳಿಪ, ೫1, |45| ದುಂದುಡುಕುತನವು ಇಲ್ಲ. ಆಕೆಯ ಸ್ವಭಾವವತಿಶಾಂತವು(ಲಕ್ಷ್ಮೀಪ್ರ. ೪೮). 
ಮುನ್ನುಡಿ). [ದುಡ್ಮಿ + - ಇಸ್ಕು] [ ದುಡುಕ್ಕೂ + - ತನ) 


ದುಡುಕುದೋರು 


ದುಡುಕುದೋರು (ಕ್ರಿ). ಅವಸರ ಪಡಂ ; ಆತುರಪಡು : ನಡತೆ ನುಡಿತೆ 
ಗಳಿಂದ ಪಿರಿದಹ ದುಡುಕುದೋರಲು ಪುತ್ರಮೋಹವು ಪಡೆದರಿಗೆ 
ಪರ್ಯಾಯಮೆಸೆವುದೆ (ಗಗತಾ. ೧೦-1೭). 
[ ದುಡುಕ್ಕು * ತೋರು (ಎತೋಟು)] 
ದುಡುಕುಪ್ರವೃತ್ತಿ (ನಾ). ದಂಡಂಕಿನಿಂದ ನಡೆದ;ಕೊಳ್ಳುವಿಕೆ ; ದುಡುಕು 
ಪ್ರವೃತ್ತಿ ಅವರೆಲ್ಲಿ ಇರಲಿಲ್ಲ (ಮಹಾತ್ಮಾ. ೧೩). . 
` [ ದುಡುಕ್ಕು * ಪ್ರವೃತ್ತಿ) 
ದುಡುಕುಬುದ್ಧಿ (ನಾ). ತಕ್ಕಷ್ವ ಆಲೋಚನೆ ಮಾಡದೆ ಮುನ್ನುಗ್ಗುವ 
ಸ್ವಭಾವ : (8). [ ದುಡುತ್ಕು * ಬುದ್ಧಿ] 
ದುಡುಕುಹೆಮ್ಮೆ (ನಾ). ದಂಡುಕುತನದಿಂದ ಉಂಟಾದ ಗರ್ವ: ದೊರೆಗಳ 
ದೊರೆ ಚಕ್ರಿಯೆನಿಸಿ ದರ್ಕವುಷನು ಮೆರೆದನು : ಈಗಳದನು ದುಡುಕು ಹೆಮ್ಮೆ 
ದೂಳ್ಗೊದೆದುದೊ ಅರಿಯನು (ಪಾರಸಿ. ೯-೦೮೭). 
[ ದುಡುಕ್ಕು * ಹೆಮ್ಮೆ (<ಎಪೇರ್ಮೆ) ] 
ದುಡುಕೆಸಗು (ಕ್ರಿ). ಆಲೋಚಿಸದೆ ಕಾಯರ ಮಾಡು ; ಅವಸರಪಡು: 
ಬೆಲೆವೆಣ್ಗಳ ಪೆರ್ಗಡೆ ನೀಂ ಕಲೆಯಟಾತುರವಣಿಸಿ ಬಿರುದು ಬೊಜಗರ 
ಬಿಂಕಂ ತೊಲಗೆ ದುಡುಕೆಸಗಿ ಕೆಕ್ಕೆಲಗೆಲೆವಂದಮನಿಂದು ಸವಿಯಲೆಂ 
ದೇಟ್ವಿಂದೆಂ (ಕವಿ, ೬-೨೭೬). [ ದುಡುಕ್ಕು + ಎಸಗ್ಳು 
ದುಡುಗುಟ್ಟು (ಕ್ರಿ). ಬಡಿದಂಕೊಳ್ಳು ; ನಡುಗು; ಸ್ಪಂದಿಸು : ಒಡನೆ 
ಕೈಮುಗಿದು ಪೆಣ್ಣುಗಳೆಲ್ಲ ಪೋದರು ದುಡುಗುಟ್ಟುವೆದೆಯ ಬಲ್ವಿಡಿದು 
(ಢರಡೆ. ೪೮-೦೦೪). “ದಡಗ:ಟ್ಟೂ' ಪರಾ. 
[ ಆದುಡುದುಡು * ಕುಟ್ಟು) 
ದುಡುದುಡನೆ, ದಂಡದುಡನೆ (ಅ). ದಂಡುದಂಡು ಎಂಬ ಶಬ್ದದೊಡನೆ: 
ದುಡುದುಡನೋಡಿ ಬರುತಿರ್ಪ ಬೇಡನಾಕಾರಮಂ ನೋಡಿದಂ ರೊಢೀಶನು 
(ಹಡಕಾ. ೬-೦೮) ; ದುಡುದುಡನೆಯ್ತಂದು [ಪಾಕಾಂ. ದಡದಡನೆಯ್ವಂದು] 
ದುಂಡಿಯರಾ ಚೆಲ್ವರೊಡೆಯನ ಚೆಲ್ವ ನೋಡಿದರು  (ಧರೆಡ, ೨೧-೭೪). 
ದುಡದುಡನೆ : ಮಡದಿಯ ತಾನೆತ್ತಿಕೊಂಡು ದುಡದುಡನಡಿಯಿಟ್ಟು ಶಕುನಿ 
ಮಂಚದ ಮೇಲೆ ಮಡಗಿಕೊಂಡನು ರಂಜಮೋಹಿ (ಭರಣ. ೪೨-೦೫೧). 
"ದಡದಡನೆ' ಪರಾ. ([ ದುಡುಡುಡು * -ಅನೈೆ) 
ದುಡುದುಡಿಕೆ (ನಾ). ಬಳಲಿಕೆ; ಆಯಾಸ : ತಾಯ್‌ ನೊಂದು ಬಳಲುತ್ತ 
ತಾಯ ದೇಹಕ್ಕಲ್ಲಿ ದುಡುದುಡಿ[ಖಾಕಾ. ಡು]ಕೆಯಾಗುತಿರೆ ಬಾಯಳಿವುತೆ 
ನ್ನಸುಗೆ ಸಂದೇಹವಹಿಗುತಿರೆ ಇಂತು ನಾನಾ ವಿಧದ ಕಂಟಕಮುಮಂ 
ಕಳೆದು (ಏಂಡೋರ, ಹ. 8೦೧-೦೭). [?] 
ದುಡುದುಡು (ನಾ). ಒಂದಂ ಅನುಕರಣ ಶಬ್ದ : ಹಿಡಿಹಿಡಿಹಿಡಿಯೆಂದು 
ಪುರಂದರವಿಠಲನ ದುಡುದುಡು ದುಡುದುಡನೇ ಓಡುತ . , , ಮೆಲ್ಲನೆ 
ಪಿಡಿಯಲು ಬಿಡಿ ಬಿಡಿ ಬಿಡಿ ದಮ್ಮಯ್ಯ ಎನ್ನುತ (ಪುರಂದ, 2-೭೨-೩) ; 
ಬಸ್ಸಿನ ಬುಡದಿಂದೆದ್ದು ಬಂದು ಸಿದ್ದಣ್ಣ ದುಡುಮುಡು ಹೊರಟ 
(ಜೆಂಗಲ. ೧೦೪), 
ದುಡುಮ, ದುಬ್ಬ (ನಾ). ೧. ದಷ್ಟಪುಷ್ಪವಾಗಿರುವವನು ; ದಾಂಡಿಗ: 
ಈ ದುಡುಮ ಕೆಲಸಮಾಡುವುದರಲ್ಲಿ ತುಂಬಾ ಮೈಗಳ್ಳ (ರೂ). ದುಬ್ಬ: 
೧: (8. ೨. ಮಂಕ; ಮೂಢ: ಆ ದುಬ್ಬನಿಗೆಲ್ಲಿ ಕಂಡೀತು ಬಿಡ್ರೋ 
(ಬಿಳುವ, ೮), "ಡುವನ್ಮಿ' ಪರಾ. 
[ ದುಡುಮ್ಮು (ಇದುಮ್ಮ್ಮು) + - ೮] 
ದುಡುಮಿ, ದಡಮಿ, ದಂಬ್ಬಿ, (ನಾ). ೧. ದಷ್ಟಪುಷ್ಪವಾಗಿರುವವಳು ; 
ದಢೂತಿ ಹೆಂಗಸು: ದುಡುವಿಯಾದ ಅವಳ ನಡಗೆಯೂ ನಿಧಾನ 
(ಕೂಢಿ). ೨, (?) : ಒಡೆಯ ಕೈಲಾಸಪುರಕ ಕೈವಲ್ಯವಾದಂತ ದುಡುಮಿ 
ಕಲ್ಯಾಣಿ ಬಾರ ಒರಳಕ್ಕಿ ಪಾಡುನು (ಲೋಕಗೀ. ೨೧). ದಡಮಿ: ೧. ಏಳು 


ರಾವಾ ಎಸ ರ 


೩೯೬೯ 


ದುಡ್ಡು, 


ವರ್ಷದ ಅವಳ ಮಗಳು ,,.`ಕೆಂಗೂದಲ ದಡಮಿಯ ಸೆರೆಗು ಹಿಡಿದುಕೊಂಡು 
ನಿಂತಿದ್ದಳು (ಪುನಕು, ೧೪). ದುಬ್ಬಿ: (4. [ ದುಡುಮ*.-ಇ್ಯ) 

ದುಡುಮು, (ಕ್ರಿ). ಸಶಬ್ದವಾಗಿ ಬೀಳು ; ರಭಸದಿಂದ ಧುಮುಕಂ : 
ಮೇಲಕೆ ಪುಟನೆಗೆವ ದುಡುಮ್ಮಿಗಾವೊಲೊಯ್ವ ಆಗುಳ್ವ ತೇಲುವ ನೀರಾಟ 
ವೆಸೆದರಾ ಬಗಸೆಗಂಗಳ ಭಾವೆಯರು (ಶ್ರೀಪಾಲ, ೩-೫೩) ; ಬೀಳು 
ವೇಳುವ ಕೈದುಗಳನೀಡಾಡುವ ತೇಲುವ ಸುಳಿಯೊಳು ಸುಳಿವ ಆಳುವ 
ದುಡುಮುವ ಯಾಸುವ ಭಟರ ಹೇರಾಳದಿ ನದಿ ಹೂಳಿದುದು (ನಾಸಳು, 
08-೬೦). "ದುಡುವ್ಮೀಿಜ್‌' ಪರಾ. . [ ಎದುಡುಂ] 

ದುಡುಮ್ಮು “ದುಮ್ಮ್ಮು' ನೋ. 


10 ದುಡುಮ್ಮನೆ (ಅ). .೧. ದಂಡುಂ ಎಂಬ ಶಬ್ದ ದೊಡನೆ : ಅವಳು 


18 


30 


38 


ದುಡುಮ್ಮಾನೆ ನೀರಿಗೆ ಬಿದ್ದು ಬಿಟ್ಟಳು (ಕೂ). ೨. ಇದ್ದಕ್ಕಿದ್ದಂತೆ ನ 
ಕೂಡಲೆ ; ತಕ್ಷಣ : ಎದುರಾಳಿಗಳನ್ನು ವಿರೊಧಿಸಿ ದುಡುಮ್ಮನೆ 
ಪರಾಜಯಗೊಳಿಸುವ ಒಂದು ನೂತನ ಚಾಕಚಕ್ಕವಿದೆ ಅವರಲ್ಲಿ (ಕಾಜಪ. 60). 
[ ದುಡುಂ + - ಅನೆ] 

ದುಡುವ್ಮಿಅ೨, ದಂಡುಂಬಿಜಿ (ಕ್ರಿ). (ನೀರಿನಲ್ಲಿ) ಧುಮುಕಿ ಅಥವಾ 
ಕೈಯಿಂಂದ ಹೊಡೆದು ಶಬ್ದಮಾಡು : ಒಳಪೊಕ್ಕು ದುಡುಮ್ಮಿಟ್‌ದಾಡ 
ಲೀಸಲಗ್ಗಲಿಸಿದಲಂಪಿನಿಂ ಬಗೆದುದಂದು ಜನಂ ಘನಚಂದ್ರಿಕಾಂಬುವಂ 
(ಅಜಿಪು, ೬-೪೫) ; ಹೆಂಸೆಗಳ ಕ್ರೇಂಕಾರೆವೇ ಕಹಳಿಗಳ್ಳುಳಿರ್ವ ನೀರೊಳ್ಳು 
ಡುವ್ಮಿಜ್‌ವ ಮಾನ್ಗಳ ರೆವಂ ತಂಬಟ೦ (ಜೀರವು. ೭-೨೦) ; ನಲಿದು 
ದುಡುಮ್ಮಿಟ್‌ವುತ ತೇಂಕಾಡುತ ನಲಿದಾಡುತ (ಗಂಪ್ರಸಾಂ. ೦೭-೨೦೫] 
ದುಡುಂಬಿಜ್‌ : ಅಲ್ಲಿಯೋಲಾಡಿಸಲವನಾನಂದದಿಂದೀಸಿ ದುಡುಂಬಿಜೌದು 
ಕುಡಿದು ನೋಡಿ (ಪುಣ್ಕಾಸ್ರ್ರ. ೯-೩೭ ವ), [ ದುಡುಂ ೬ ಇಜಕ್ಕಿ] 

ದುಡುಮ್ಮು (ನಾ). ಒಂದು ಅನಂಕರಣ ಶಬ್ದ : ದೊಗಹು ಧೊಕ್ಕು 
ದುಡುಮ್ಮು . . . ಗರಿಗರಿಲೆಂಬ ನಿಷ್ಠುರರೆವಂ ಮಿಗೆ ತಳ್ತಿಟ್‌ದತ್ತು 
ಯುದ್ಧದೊಳ (ಗಿರಿಳೆ. ೬-೬೮). 

ದುಡುಹು (ನಾ). ಒಂದು ಅನುಕರಣ ಶಬ್ದ: ದು[ಪಾಕಾಂ. ಧು]ಡುಹೆಂಬ 
ಧುಮ್ಮೆಂಬ ಘೋರೆಂಬ ಭೋರೆಂಬ ಕೂರಸಿಗಳುರವಣೆಯ. ದನಿಯಡಸುತಂ 
ಪುಟ್ಟಿ (ಇಹರ, ದೇ. ೪೨-೨); ಹೊಡದನಾ ಕೊಡಲಿಯಿಂ ತಲೆ ಮುಂಡ 
ವೆರೆಡಲ್ಲಿ ದುಡುಹು ದುಮ್ಮೆಂದು ಬಿದ್ದವು (ವೀಕೈಪು. ೩-೧೩-೩೮). 

ದುಡ್ಡಸ್ತ (ನಾ). ಹಣವುಳ್ಳವನು ; ಐಶ್ವರ್ಯವಂತ : ಅವನೊಬ್ಬ ಭಾರಿ 
ದುಡ್ಡಸ್ತ (6). (ದುಡ್ಡು, * -ಸ್ತ] 

ದುಡ್ಡಸ್ಥ (ನಾ). ಎ ದುಡ್ಡಸ್ತ: ದುಡ್ಡಸ್ಥರಿಗೇ ಈಗಿನ ಕಾಲದಲ್ಲಿ ಮರ್ಯಾದೆ 
(ಕೂಡ). [ ದುಡ್ಡು, + -ಸ್ಕ) 

ದುಡ್ಡು, (ನಾ). ೧. ಒಂದು ತಾಮ್ರದ ನಾಣ್ಯ: ಇಪ್ಪತ್ತು ದುಡ್ಡಿಗೆ ಸೇರು 
ತೀರ್ಥವ. ಒಪ್ಪದಲಿ ಕ್ರಯಮಾಡಿ ಕೊಡಿಸುವ (ಪುರದ. ೦-೧೦೯-3); ಪಿಂದೆ 
ರಘುರಾಮಂಗೆ ಕಾಡ ಕಪಿಗಳು ಕೂಡಿಯೊಂದು ದುಡ್ಡಾದರೆಂ ಸಂಬಳವು 
ಮಿಲ್ಲದೇ ಬಂದು ಸೇರಿದ ತೆರದಿ (ಅರ್ಜಾವಿ, ೨೭೬-೦೮). ೨. ಮೂರು 
ಕಾಸು, ಕಾಲಾಣೆ ; ಒಂದು ಬಿಲ್ಲೆ(ಉಕ) : ಮಧುಮತಿಯ ಕಿಸೆಯ 
ಲ್ಲೊಂದು ದುಡ್ಡು ಇತ್ತು (ಹೂಬಿಸಿ. 8) : ಪಂಡಿತರಿಗೆ ನಾಲ್ಕು ದುಡ್ಡ 
ಕೊಡಲಿಕ್ಕೆ ಇಷ್ಟೇಕೆ ಜೀನತನ?(ಅಕೋಕ; ೪). ಹಿ. ನಾಲ್ಕು ಕಾಸು: ಎಲೇ 
ಎಡ್ಡ ಪ್ರಾಣಿಗಳಿರಾ ಅಡ್ಡದಾಸೆಗೆ ದುಡ್ಡಿನ ಲಾಭವ ಕಳೆವರೇ (ಅಬಂಡೇ. 
೬೩-೧೭) ; ನಾಲ್ಕು ಕಾಸು ಒಂದು ದುಡ್ಡು, ಮೂರು ದುಡ್ಡು ಒಂದ 
ಆಣೆ, ಹೆದಿನಾರ:ಣೆ ಒಂದು ರೊಪಾಯಿ-ಇದು ಹಿಂದಿನ ಕೋಷ್ಟಕ (ರೂಂ) 
೪, ಹಣ ; ರೊಕ್ಕ : ದುಡ್ಡು ಕೂಡಿಟ್ಟು ಬಳಿದು ಹೋಗುವಾಗ ಬಳಲಿ, 
ಬಳಲಿ ಅಳವೂರಿಗೆ ಬಂದೆ (ಪುರಂದ. ೨-8೨-೧) ; ಅಳತೆ ತೂಗುವಿಕೆಯಲ್ಲಿ 
ನೀ ಸತ್ಕವಂತನುಮೆನಿಸಿಕೊಂಡೊಳ್ಳೆ ಮಾತಿಂದ ಮಾರು ದುಡ್ಡೊ €ಗದಂತೆ 


ದುಡ್ಡು 


(ಆರ್ಣಾವಿ. ೩೧-೩೫) ; ಬ್ಕಾರಿಗಳಿಗೆ ಎರಡಾಣೆ ದುಡ್ಡೆಣಿಸಿ ಹೊರೆಟರು 
(ಮುಂಗಾಮು. ೧) ; ಬ್ಯಾಂಕಿನಲ್ಲಿ ದುಡ್ಡಿಟ್ಟವರೆಲ್ಲರೊ ದುಡ್ಡಿದ್ದವರೇ 
(ಹುಕ್ಕುತು. ೭೧): ದುಡ್ಡಿದ್ದವನೇ ದೊಡ್ಡಪ್ಪ (ಗಾದ). ೫. ಒಂದಂ 
ದಂಡ್ಡಿನ ತೂಕ : ಅನ್ನಶುದ್ಧಿಗೆ ತುಪ್ಪ ದಿ ೧ಕ್ಕೆ ದುಡ್ಡು ತೂಕದಲ್ಲು ಸೇ 
೧೫ಕ್ಕೆ ಕ್ರಯ (ಎಕ, ೪1, ಶೃಂಗೇರಿ. ೦೧-ಪುಟಿ ೩೭೨ ; 1652). 
ದುಡ್ಡಿನ ಚೀಲ ಹಣದ ಚೀಲ ; ಥೈಲಿ; ಹಮ್ಮಿಣಿ : ತಿಂಗಳ 

ಕೆ.ನೆಯಾದ್ದರಿಂದ ದುಡ್ಡಿನ ಚೀಲ ಖಾಲಿಯಾಗಿಬಿಟ್ಟಿದೆ (ರೂಡ). ದುಡ್ಡಿನ 
ಡಬ್ಬಿ ಎ ಹಣವಿಡುವ ಡಬ್ಬ: ಅಜ್ಜಿಯ ದುಡ್ಡಿನ ಡಬ್ಬಿಯಲ್ಲಿ ಬರೀ ಚಿಲ್ಲರೆ 
ಕಾಸೇ ತುಂಬಿದೆ (ಕಂ). ದುಡ್ಡುಕಾಸು - ಹಣ; ಧನ : ದುಡ್ಡು 
ಕಾಸನು ಕೂಡಿಹಾಕಲು ಹೋಗಿ ಹಡಗ ಸೇರಿಕೊಂಡ (ಇಗೀತ. ೫೨-೭). 
ದುಡ್ಡುತಿನ್ನು ಇನ್ನೊಬ್ಬರ ಹಣವನ್ನು ನೀತಿಗೆ ವಿರುದ್ಧವಾಗಿ ಬಳಸಿ 
ಕೊಳ್ಳು.- ದುರುಪಯೋಗ ಪಡಿಸಿಕೊಳ್ಳು, - ಅಪಹರಿಸು : ಹುಲ್ಲು 
ತರುವಾಗ ಆಳುಮನುಷ್ಯ ದುಡ್ಡು ತಿನ್ನುತ್ತಿದ್ದ , ಹೀಗಾಗಿ ಆ ಕೆಲಸ ನನಗೆ 
ಒಪ್ಪಿಸಲಾಯಿತು (ಸ್ಮೃತಿಚಿ. ೯0), ದುಡ್ಡುದುಗ್ಗಾಣಿ ಎ ದುಡ್ಡುಕಾಸು: 
ಅವನು ಬಹಳ ಕಷ್ಟಪಟ್ಟು ಒಂದಿಷ್ಟು ದುಡ್ಡುದುಗ್ಗೂಣಿ ಸೇರಿಸಿಟ್ಟಿದ್ದುನೆ 
(ಕೂಠಿ). ದುಡ್ಡು ನುಂಗು ಎದುಡ್ಡುತಿನ್ನು : ಬೇರೊಬ್ಬರ ದುಡ್ಡು ನುಂಗು 
ವಂತಹ ಹಿ:ನಕಾರ್ಯ ಮತ್ತೊಂದಿಲ್ಲ (ಕೂಢಿ), ದುಡ್ಡು ಹೊಡೆ ಎ ದುಡ್ಡ 
ತಿನ್ನು: ಈ ವ್ಯವಹಾರದಲ್ಲಿ ದಳ್ಳಾಳಿ ಸಾಕಷ್ಟು ದುಡ್ಡು ಹೊಡೆದಿದ್ದಾನೆ 
(ಕೊರಿ). 
[ ದೇ: ತಮಿ. ಮಲ. ತುಟ್ಟು; ತುಳು. ತೆಲು. ದುಡ್ಡು; ಕೊಡ. ದುಡ್ಡಿ ) 

ದುಡ್ಡು, "ದೊಡ್ಡು >: ನೋ. 

ದುಢುಂ (ನಾ). ಒಂದು ಅನುಕರಣ ಶಬ್ಧ. .“ದಂಢುವಿಕ್ಮೀಟ್‌ ಪರಾ. 

ದುಢುಂದಾಳಿ (ನಾ). ಇದ್ದಕ್ಕಿದ್ದಂತೆ ಮಾಡಂವ ಆಕ್ರಮಣ,-ಮಂತ್ರಿಗೆ: 
ಶ್ರೀಮನ್ತೆ ನಂಜರಾಜಯ್ಯನ ದುಢುಂದಾಳಿಯ ಕೊಳ್ಳೆಯಲ್ಲಿ ನಿರ್ಮೂಲ 
ವಾಗಿ ಹೋಗುವರು (ಮಂತ್ರಶ. ೪೭-೭೮), [ ದುಢುಂಃದಾಳಿ(ಎದಾಟಾ)] 

ದುಢುಂಬಿಃ "ದುಢುಮ್ಮಿಜಿ' ನೋ. 

ದುಢುಮಿಜ್‌ "ದಂಢಂವಿ್ಫಅಿಕಿ' ನೋ. 

ದುಢುಮ್ಮನೆ (ಅ). ದಂಢಂಂ ಎಂಬ ಶಬ್ದದೊಡನೆ : ಅನುಕರಣಕ್ಕೆ - 
ಖಣಿಲ್ಲನೆ . .: . ದುಢುಮ್ಮನೆ[ಪಾಕಾ. ದುಢುಮ್ಮೆನೆ, ಧಟಮ್ಮನೆ] (ಕಮದ, 


೧೪ ಪ್ರಯೋ) ; ಅನುಕರಣಾವ್ಯಯಗಳು - ಗಟಗಟ , . , ಖಬಟಾಲನೆ, 
ದುಢುಮ್ಮನೆ, ಇತ್ಯಾದಿ (ಕೃಏಡ. 8೨), | ದುಢುಂ 4 ಎ "ನೈ 


ದುಢುವ್ಮಿಣ್‌, ದಂಢಂಂಬಿಆ್‌, ದುಢುವಿಂಟ್‌ (ಕ್ರಿ).ಎದಂಡುವ್ಮಿಟೀ : 
ಅಂತು ತನ್ನೊರೆಗಳಿ ಿರೆಸು ದುಢುವ್ಮಿೀಟ್‌ದೋ ಲಾಡುವಲ್ಲಿ (ಕಾಂತಿಪು.೮-3೮ವ), 
ದುಢುಂಬಿಅ್‌: ವಿಕಲ್ಪಬಿಂದುಗೆ-ಕದಂಪು, ಕದಪು . . . ದುಢುಂಬಿಜಿಕಿದಂ. 
ದುಢುವಿ:ಜಕಿದಂ (ಶನಂದ, ೩೬ ಪ್ರಯೋ). ದುಢುಮಿಟ್‌ : ಮೇಲಿನ 
ಶವಂದ. ಪ್ರಯೋಗವನ್ನು ನೋಡಿ. [ದುಢುಂ + ಇಟ್‌; ] 

ದುಣಕಲು (ನಾ). (ಉಕ). ಕೊಟ್ಟಿಗೆಯಲ್ಲಿ ದನಗಳಿಗೆ ಹುಲ್ಲು ಹಾಕುವ 
ಜಾಗ: ಗೊಂತಂ. (?] 

ದುಣ್ಣ (ನಾ). ೧. ದಪ್ಪವಾಗಿರಂವುದಂ ; ದಷ್ಟಪುಪ್ಪವಾಗಿರಂವುದು. 
೨. ದಪ್ಪವಾಗಿರುವವನಂ : “ ಮಾವತಿ ಎ ದಪ್ಪವಾದಪಂ ; ಮಾವಃ ಎ 
ದುಣ್ಣಂ” (ಕಾಶಕೃ, 82). (ಗಂ). ೩. ಸ್ಥೂಲವಾದ ; ದಪ್ಪವಾದ: 
ಅದಕ್ಕೇನು ಧಾಡಿ? ದಿಂಡೆ ದುಣ್ಣ ದಾಂಡಿಗ ನಾಯಿ (ಮಲೆಮ. ೭೨೫), 

[ ದೇ.8 ತುಳು. ದುಣ್ಣ, ದುನ್ನ] 

ದುಣ್ಣರ (ನಾ). ೧. ಕೆಟ್ಟವನು. ೨. ಯಮ : ದುಣ್ಣರನು ಬಂದೆನ್ನ ಸುಣ್ಣ 

ಗುದಿಯೊಳಗದ್ದಿ ಬಿಣ್ಣಿತ್ತುವೆಟ್ಟಗಳ ಪೊಜ೨ಸಿದವನು (ಪ್ರಭುಪು. ೩-೧೦೦), 
[ ಆಸಂ. ದುರ್ನರ] 


೩೯೭೦ 


ದುದ್ದಿಕೆ 


ದುತಯ, ದೂತಯಂ (ನಾ). ಎರಡರ ಜೊತೆ, “ಜೋಡಿ : ದೂತಯಂ, 
ದುತಯಂ, ದ್ವಿತಯಂ (ಕಠ್ಮಾನು. ೩೭೭ ಪ್ರಯೋ). ದೂತಯ : ಮೇಲಿನ 
ಪ್ರಯೋಗವನ್ನು ನೋಡಿ. [ ಸಂ. ದ್ವಿತಯ) 
ದುತಾರ್‌ (ನಾ). ಎರಡು ತಂತಿಗಳುಳ್ಳ ಕ ಓಂದಂ ಬಗೆಯ ವಾದ್ಯ: ಆ 
5| ತಂಬೂರಿಯ ರುಂಕಾರೆಕ್ಕೆ ಅನುವಾದಿಯಾಗಿ ಒಂದು ದುತಾರ್‌ ಬಾಜಿಸು 
ತ್ತಿತ್ತು (ನಗೆಶೊ. ೬೨), [ «ಹಿಂ. ದುತಾರಾ] 
ದುತೀಯ, ದೂತೀಯ(ನಾ). ಎರಡನೆಯದು; ದ್ವಿತೀಯ: ದೂತೀಯಂ, 
ದುತೀಯಂ, ದ್ವಿತೀಯಂ (ಶಜ್ಮಾನು. ೩೭ ಪ್ರಯೋ), ದೂತೀಯ: 
ಮೇಲಿನ ಪ್ರಯೋಗವನ್ನು ನೋಡಿ. ([ ಸಂ. ದ್ವಿತೀಯ) 
10| ದುತೂಂಬುರ್‌ (ನಾ). ಒಂದಂ ಊರಿನ ಹೆಸರಂ : ಅಸ್ಯ ಗ್ರಾಮಸ್ಕ 
ಪೂರ್ವ್ವದಿಕ್ಸೀಮಾನಿ ದುತೂಂಬುರ್ಪ್ಪಳ್ಳಂ ದಕ್ಷಿಣತಃ ಪರದಗೆಜಕಿಪಳ್ಳಂ 
ಪಶ್ಚಿಮತಮ್ಮಮುನ್ತೆ ಗುಂಡಿಪಳ್ಳಂ (ಮೈ ಅರಿ. ೧೯೪೪, ೧೫-೪೦ ; ಸು. 725). 
[?) 
ದುತ್ತಂಡಿಕೆ (ನಾ). ದೌರ್ಜನ್ಯ : ದುತ್ತಂಡಿಕೆಯೊಳು ತನಗಿದಿರಾದ 
ಮನ್ನೆಯರ ತೊತ್ತಳಂದುಳಿದು ನಿರ್ವಂಶಮಂ ಮಾಡುವೆನೆನುತ್ತ ಕೋಪಾ 
ರೂಢನಾಗಿ (ಸಮ್ಮಳಾ. ೨-೪). “ಉದ್ದ ಂಡಿಕೆ' ಪರಾ. 
[ ದುತ್ತಂಡ್ಕ (ಐ ೬- ಪ್ರಾ. ದುತ್ತುಂಡ) * - ಇಕೆ) 
ದುತ್ತಾರಿ (ನಾ). ೧. ಕಸೂತಿ ಕೆಲಸ ಮಾಡಿದ ಮಸ್ಲಿನ್‌ ಬಟ್ಟೆ: (8). 
೨. ತೆಳ್ಳನೆಯ ಹತ್ತಿಬಟ್ಟೆಯಿಂದ ಮಾಡಿದ ಒಂದಂ ಬಗೆಯ 
ಉಡುಪು: ಕುಪ್ಪಸ ಚಲ್ಲಣವೊಪ್ಪುವ ಪಠಣೆ ಸುಪ್ಪತ್ತಿಗೆ ದುತ್ತಾರಿ[ಪಾಕಾ. 
ಗಾಸಿ]ಗಳನು . . . ಹೊಲಿವುತ ಚಿಪ್ಪಿಗರಿರ್ದರೊಂದೆಸೆಯ (ಅಬ್ಕಲೂ. 
೩-೯೦), [ ದೇ.8 ತಮಿ. ತುತ್ತಾರಿ 
ದುತ್ತುರ "ದುತ್ತೂರ' ನೋ. 
ದುತ್ತೂರ, ದುತ್ತುರ, ಧುತ್ತೂರ (ನಾ). ಮದ್ಗುಗುಣಿಕೆ ; ಉವ್ಮಾತ್ತಿ : 
“ದುತ್ತೂರಂ ಕಾಂಚನಮುನ್ಮತ್ತಂ” (ವಸ್ತುಕೋ. ೩೯-೩೬) ; ದುತ್ತೂರರಸಂ 
ಲವಣಮೆಂಬಿವಂ ನೆಲದಾಟಸೊಳ್‌ ಚಾರಿಸಿ ಪೂಸುಗೆ (ಯೋಳೋಪ, ೯-೦೦೦); 
ದು[ಪಃಕಾ. ದ]ತ್ತೂರ ಬಿತ್ತಿನಲ್ಲಿ ಕಲ್ಪತರು ಹುಟ್ಟಿ ಕಲ್ಪತರುವಿನ ಅಗ್ರ 
ದಲ್ಲಿ ಇಟ್ಟಿಯ ಹಣ್ಣುಯಿತ್ತು ` (ಆಂಸಿಮಾ, ೧೩೬-೩೯೯) ; ದುತ್ತೂರೆದ 
ಹೊವಿನಂತೆಸೆವ ಹೆಗ್ಗಾಳೆಯ ಮೊಗವಿನಂತೆಯಾವಗಂ ಸರ್ವಮುಮನೊಳ 
ಕೊಂಡು ಶುಭ್ರವರ್ನಾವಿರಳ ತನ್ನ ತುನೇ ವಿವೇಕಿಸಿ ನೋಡಿ (ವೀಶೈಪು. 
6-30-04). ದುತ್ತುರ; ದುತ್ತುರವ ಸವಿದುದೋ ತಲೆ ಪಿತ್ತಂ ಹಿಡಿದುದೋ 
ಮನಕ್ಕೆ ಹಲವು ದೆಸೆಯಂ ಸುತ್ತುತಿದೆ (ಕಂಳಕಂ, 00), ಧುತ್ತೂರ : 
ಕನಕಾಭಿಧಾನ ಸಾಮ್ಯದೆ ಜನಿಯಿಪುದುನ್ಮತ್ತವೃತ್ತಿಯಂ ಧುತ್ತೂರಂ ಕನಕಮೆ 
ತುಂ ತತ್‌ಕ್ಷಣದೊಳ್‌ ಜನಿಯಿಪುದಚ್ಚರಿಯೆ ಜನದ ಮನದೊಳ್‌ ಮದಮಂ 
(ಆಂದ್ರಪು, ೧೦-೧೨೦). "ದತ್ತೂರ' ಪರಾ. 
[ ಆಸಂ. ಧುಸ್ತೂರ, ಧುಸ್ತುರೆ] 
ದುದುಗೆಅಕಿ (ನಾ). ಒಂದು ಊರಿನ ಹೆಸರು: ನೊಟಮ್ಮನೊಳ್‌ ಕಾದಿ 
ರಾಚೆಯಗಜ್ಗ ಸತ್ತೊಡೆ ಪೆರ್ಮ್ಮಡಿಯು ಎಜ್‌ಯಪ್ಪನು ವಿಬ್ದು ಇಗ್ಗಲಿನುಂ 
ದುದುಗೆಅಕಿಯುಮಂ ಕಲ್ನಾಡುವಡೆದ ಸ್ತಿತಿ ಯಾವುದೆನ್ನೊಡೆ (ಎಕ, 111, 
ನೆಂಜನ. ೧೩೯-೩ ; ಸು, 10 ನೆಯ ಶತ). 1? * ಕೆಲಿ) 
ದುದ್ದಿಕೆ (ನಾ). ಒಂದಂ ಬಗೆಯ ಸಸ್ಯ : ಉಪ್ಪಿನ ರಸಗಂಯಿ ದುದ್ದಿಕೆ 
ಸೋರೆಯ ಕಾಯಿ . . , ಮೊದಲಾಗಿ ಆಗಮದೊಳು ನಿಷದ್ಧಮಪ್ಪೆಲ್ಲಾ 
ಕಂದಮೂಲ ಕರೀರೆ ಶಾಖಾಶಾಕಪುಪ್ಪಫಲಾದಿಗಳಂ ಕೊಳ್ಳದುದು 
(ಪಸಾರ, ೩೧೬) ; ಬೆಣ್ಣೆ ಕಳವಿಗೆ ಕಾಯಿ ಕರಜಿಗೆಯ ಹಣ್ಣು ದದ್ವಿಕೆಯ 
ಕಾಯಿಗಳು (ದ್ಮಾದಶಾ, ೧೩೫-೨೩೯). "ದುಗ್ಳಿಕ' ಪರಾ, 
[ಆ ದುಗ್ಮಿಕೆ ] 


18 


20 


25 


80 


35 


40 


45 


ದುದ್ದು, 
ದುದ್ದು, ದಂದ್ಲೆ (ನಾ). ಸೌತೇಕಾಯಂ, ಕುಂಬಳಕಾಯಿಂ ಮೊದ 
ಲಾದವುಗಳ ಒಳಗಿರುವ (ಬೀಜವುಳ್ಳ) ಮೆದುವಾದ ಭಾಗ,- 
ತಿರುಳು: ಕುಂಬಳಕುಯ . . , ಬೀಜಮಂ ಮತ್ತದಅ ದುದ್ದುಮಂ 
ಚೆನ್ನುಗಿ ತೆಗೆದು ಹಾಕಿ... . ಕರಿಬೇವುಮಂ ಹಾಕಿ ಮುಗುಳ್ವದನಾಗು 
ವಂತಡುವುದು (ಸೂಪಶಾ. 8-೧೮); ಬೂದಿಗುಂಬಳದಕಾಯ ನಡುವೆ 
ಕತ್ತರಿಸಿ ಒಳಗಣ ಬಿತ್ತು, ದುದ್ದುಗಳ ತೆಗೆದು ಹಾಕಿ ಬೆಲ್ಲವ ಪುಡಿಮಾಡಿ ... 
ಕೊಡಲು ಹುಚ್ಚು ಪಿತ್ತ, ಹುಚ್ಚು ದಾಹ ಸದ್ಯಃ 'ಮನವಹುದು 
(ವೈದ್ಯಸಾ. 1. ೬೬); ಕುಂಬಳದ ಹಣ್ಣಿನ ತೊಕ್ಕು ಒಳಗಣ ದುದ್ದು 
ಬಿತ್ತಣಗಳ ಸಹ ತೆಗೆದು. . . ಹುರಿದು ಚೂರ್ಣವ ಮಾಡಿ(ಸಕವೈ. 33೫). 
ದುದ್ದೆ : ನಿಂಬೆಹಣ್ಣಿನ ಬೀಜ ದುದ್ದೆ ಸಹ ತೆಗೆದು ಶುಂಠಿ, ಹಿಪ್ಪಲಿ ಸಹ 
ಇವನ್ನೆಲ್ಲ ಅರೆದು , , , ತೆಗೆದುಕೊಳ್ಳಲು ವಿರೇಕವಹುದು (ಸಕವೈ. ೩೦೩). 
[ ದೇ. ತಮಿ. ತುತಿಯ, ತುತ್ತುರು ಇ ತಾವರೆಯ ಬೀಜಕೋಶೆ; 
ತೆಲು. ದುದ್ದು ಎ ತಾವರೆಯ ಬೀಜಕೋಶ] 
ದುದ್ದು, “ದದ್ದು” ನೋ. 
ದಂದ್ದೆ “ದುದ್ಧ್ಯು' ನೋ. 
ದುದ್ದೀಗ್ರಾಮ (ನಾ). ಒಂದು ಹಳ್ಳಿಯ ಹೆಸರಂ. p ಈಗಿನ ಕೊಲ್ಲಾ 
ಪುರದ ಬಳಿಯ ದೂದಗಾವ ; ಪೂರ್ವ್ವತಃ ದುದ್ಧೀಗ್ರಾಮೋನಾಮ 
ಗ್ರಾಮಃ (ಇಅ. X೪1, ೨೪-೬೫ ; 1009), [ ದುದ್ಧ * ಗ್ರಾಮ) 
ದುದ್ರುಮ (ನಾ). ಹಸಿರು ಈರುಳ್ಳಿ ನ “ಉಳ್ಳೇಗಡ್ಡೆ” (ಗೆಂಗಾಮ. ೧೬೮). 
[ ಸಂ.) 
ದುಧಿರ (ಗು). ಭಯಂಕರವಾದ ; ಘೋರವಾದ : ಮದನನಂ ಕಾಲನಂ 
ತ್ರಿಪುರವಂ ತಿಂದುಗಿದು ದುಧಿರ ಭಿಕ್ಷ:ಕನ ಶುಕ್ರಾಕ್ಷಿಯಸ್ತಾಚಲದ ತುದಿ 
ಯೆೊಳ್‌ (ಏಕೋಪು, 9-೪೬). [ಆ ಸಂ.ದುಧ್ರ] 
ದುನಿಯಾ (ನಾ). ಜಗತ್ತು ; ಪ್ರಪಂಚ; ಲೋಕ : ತಮ್ಮ ಕೀರ್ತಿ ಈ 
ದುನಿಯಾ ಮೇಲೆ ಬಹಳ ದೊಡ್ಡದಾಗುವ ಹಾಗೆ... ಸಾಹೇಬರವರಿಗೆ 
ತಿಳಿಯ ಹೇಳಿ ಇದ್ದೇವೆ (ರಾಜೇಂದ್ರ. ೧೮೫), 
[ ಅರ. ಪಾರ. ಹಿಂ. ಮರಾ. ದುನಿಯಾ) 
ದುಪ್‌ (ನಾ). ಒಂದು ಅನುಕರಣ ಶಬ್ದ. «ದುಪ್ಪನೆ' ಪರಾ. 
ದುಪಟ "ದುಪ್ಪಟಿ' ನೋ. 
ದುಪಟಿ "ದುಪ್ಪಟಿ' ನೋ. 
ದುಪಿಕಿ (ನಾ). ವರ್ಷದಲ್ಲಿ ಸಿಗುವ ಎರಡು ಬೆಳೆ: ಇದು ಫಲವತ್ತಾದ 
ದುಪಿಕಿಭೂವಿ (ರೂಢಿ). [ ಇಮರಾ. ದುಪಿಕೀ] 
ದುಪುದುಪು (ನಾ). ಒಂದು ಅನುಕರಣ ಶಬ್ದ : ಅಡಕಿದ್ದ ಮೂಟೆಗಳೆಲ್ಲ 
ದುಪುದುಪು ಎಂದು ಕೆಳಕ್ಕೆ ಬಿದ್ದು ವು (ರೂಢ). 
ದುಪ್ಪಟ "ದುಪ್ಪಟಿ' ನೋ. 
ದುಪ್ಪಟಿ, ದುಪಟ, ದುಪಟಿ, ದುಪ್ಪಟ, ದ:ಪ್ಪಟೆ, ದುಪ್ಪಟ್ಟ ್ಲಿ, ದುಬಟಿ, 
ದುವಟ, ದುವ್ವಟ, ದುವ್ವಟ್ಟ, ದೂಪಟ, ದೂವಟ, ದೂವಟಿ, 
ದೂವಾಟ (ನಾ). ೧. ಹೊದೆಯಲು ಅಥವಾ ಹಾಸಲು ಉಪಯೋಗಿ 
ಸುವ ಸಾಮಾನ್ಯವಾಗಿ ಎರಡು ಪದರಗಳನ್ನುಳ್ಳ ಬಟ್ಟೆ, - ವಸ್ತ್ರ; 
ಚಾದರ; ಹಚ್ಚಡ : “ದ್ವಿಪಟೀ ಎ ದುಪ್ಪಟೇ?” (ಕಾರಕ. ೨೭೪): 
ಒಮ್ಮೆ ಒಬ್ಬ ಗೃಹಸ್ಥಳು ಮಹಮ್ಮದನಿಗೆ ಒಂದು ದುಪ್ಪಟಿಯನ್ನು 
ತಂದು ಕೊಟ್ಟಳಂತೆ (ಪೈಗಂಬ, 8೮); ನಾನು ಹೊದ್ದಿದ್ದ ಹಚ್ಚಡ 
ದುಪ್ಪಟಿ ಆಯಿತು (ಕಥಾಮಂ. 1೪, 0೨) ; ವಾಡೋನು: ಕಂಬಳಿಯವನು 
ದೂರೋದು ದುಪ್ಪಟಿಯವನನ್ನು (ಗಾದೆ). ೨. ಹೊದೆದುಕೊಳ್ಳುವವಸ್ವ: 
ಉತ್ತರೀಯ ; ವಲ್ಲಿ: “ವಲ್ಲೀ ಎ ಬಳ್ಳಿಯಂಂ, ದುಪ್ಪಟಿಯುಂ”(ಉಶಕ್ಕ. 
೦೦೩) ; ದುಪ್ಪಟಿಗಳನ್ನೆಲ್ಲ ಸುತರ್ಗೆ ತರಿಸಿಕೊಟ್ಟನು (ಧರಣ. ೪೬-೧೩೩) ; 


೩೯೭೧ 


ದುಪ್ಪಟಿ 


ನಳರಾಜನು ನವರತ್ನಾಭರಣವಂ ತೊಟ್ಟು ಅಪರಂಜಿ 
ಸರಿಗೆ ದುಪ್ಪಟಿಯಂ ಹೊದ್ದು (ಯನಳ, ೬೨) ; ತಾನು ಹೊದ್ದಿದ್ದ ದುಪ್ಪಟಿ 
ಯನ್ನ ತೆಗೆದು ತಲೆಗೆ ಸುತ್ತಿಕೊಂಡುದಾಯಿತು (ನವನೀ, ೨೦), 
೩. ಉಡುವ ಬಟ್ಟೆ, - ವಸ್ತ್ರ: ಅಸುಗೆದಳಿರೆ ದುಪ್ಪಟಿಯಂ ಪಾಡ್‌ 
ದುಟ್ಟು ಪುಳಿಂದ ಪುರಂಧ್ರಿಯರೊಪ್ಪವಡೆದರಲ್ಲಿ (ಜಯಳಾ, ೧೫-೩೮) - 
ದುಪಟ: ೨. ಜೋಡಿಯ ಮೇಲೆ ಕಿಮ್ಮತ್ತು ಆಗತಕ್ಕ ಕಪಡಾ ಜೀನಸ 
ಗಳು. ೧. ಧೋತ್ರೆ ಜೋಡು , . , , ೨. ದುಪಟ ಮುಂತಾದವುಗಳು 
(ಮುಂಬಪ್ಕಾ. ೦೪೦); ಮೊದಲು ಮೂರು ವರುಷ ವರುಷಕ್ಕೆ ಹತ್ತು 
ರೂಪಾಯಿ, ಊಟ, ಬಟ್ಟೆ - ಅಂದರೆ ಒಂದು ದುಪಟ, ಒಂದು ದಟ್ಟಿ 
(ಬೆಸ್ತಳ, ೩೭). ದುಪಟಿ : ೧. ಹಗಲಿನ ಸಭೆಯೇನೋ ಚದರಿದೆ ; ಆದರೂ 
ಅಲ್ಲಿ ಅದರ ಬಿಳಿಯ ದುಪಟಿ ಹಾಸಿದೆ (ನಿಬಂಧ. 11, ೨೦೭). ೨. ಚಂದ್ರ 
ಕಾಂತಿಯ ದುಪಟಿಯನ್ನು ಚಂದದಿಂದಲಿ ಪೊದ್ದನು (ಗೋಹಾಡು, ೬-೨೯). 
ದುಪ್ಪಟ: ೧. “ಹಚ್ಚಡಂ ದುಪ್ಪಟಿಾಖ್ಯಂ” (ಮಂಗರಾ. ೧೦೧-೨೮). 
೨. ಲಾಲಿತೆ ಚೆಂಬುವುಗೆ ಮೆಟ್ಟಿ ಮೃದುವೆತ್ತ ಸಾಲಿಯ ದುಪ್ಪಟವಾಳ್ದು 
ಸೋಲಿಸಿ ತೊಲಗಿ ಪೋದವನ ನಿಟ್ಟಿಸುವ ಸಲ್ಲೀಲೆಯಿಂದೆದ್ದಳಾ ಕುವರಿ 
(ಮೋಹತ. ೨6-೬) ; ಕಟ್ಟುಣಿ ಮುತ್ತು ತೆತ್ತಿಸಿದುಡಿಗೆಯೊಳಳವಟ್ಟು 
ಮೆಜಕಿದ ದುಪ್ಪಟದೆ ಸೃಷ್ಟಿಗೆ ನರರೂಪ ನರಸಿಂಹನ ಪೋಲ್ವಷ್ಟು ಮೆಟದ 
ನರಸೇಂದ್ರ (ಕಂನವಿ, ೨೪-೭೨); ಚಿ:ಣಾ ಚತ್ರವರ್ತಿಯವರು ಕೊಟ್ಟ 
ಅಪೂರ್ವವಾದ ರೇಷ್ಮೆ ದುಪ್ಪಟ ಅದನ್ನು ಕೊಡುತ್ತೇನೆ (ಆರ್ಯಕ. ೫). 
ದುಪ್ಪಟೆ : ೧. ಮಲಗಿದ್ದ ರಾಗಪ್ಪ, ತಾನು ಹೊದೆದಿದ್ದ ದುಪ್ಪಟೆಯನ್ನು 
ಎಳೆದುಕೊಂಡೇ ಓಡಿ ಬಂದ (ವಂಶವೃ. ೪೧8). ದುಪ್ಪಟ್ಟ: ೧. ಸಂದೂಕದ 
ಬೀಗದ ಕೈ, ಹಾಸಿಗೆಯ ಮೇಲಣ ದುಪ್ಪಟ್ಟ, ವೀಳೆಯದ ಸುಣ್ಣ, ಗ್ಲಾಸಿನ 
ನೀರು (ಬಂಕಿಮ. ೯೯). ವಿ. ರಾಮರಾಯನು ಎದ್ದು ಅಂಗರೇಕೆ ರುಮಾಲು 
ಗಳನ್ನು ಧರಿಸಿಕೊಂಡು, ದುಪ್ಪಟ್ಟಾವನ್ನು ಹೊದ್ದುಕೊಂಡು . 

ಹೊರಟನು (ಶ್ರೀಂಯು. ೦೭೮). ದುಬಟಿ : ೧. ಮಗು ದುಬಟಿಯನ್ನು 
ಹೊದ್ದುಕೊಂಡು ಮಲಗಿತ್ತು (ರೂಢಿ), ೨. ಚಿನ್ನದ ದುಬಟಿಯನ್ನು 
ಹೊದ್ದು ತೆರೆಯಿಂದ ಹೊರಟು (ಸೌಪರಿ. 9-೨0). ದುವಟ : ೨. ಪಟಪಲ್ಲವ 
ಛತ್ರ ಚಮರ ರುಲ್ಲರಿಗಳ್ಳುವಟ[ಪಾ83, ಗಳ್ದು ವ್ವಟ್ಟಿ] ಜಗಜಗಿಪ ಜೋಡು 
ಗಳು ಛಟಧಟಧ್ವ ನಿಯಂದೆ ಬಿಸಿಯ ಕೆಂಗಿಡಿಗಳು ಪುಟನೆಗೆದುವು ನಭಸ್ತಳಕೆ 
(ಮೋಹತ. ೪೦-೩೮); ಸೂಧನವಿಲಾಸನಂ ಪುಷ್ಪದಿಂ ರಚಿತಂ ತಾ ದುವಟಮಂ 
ಪೊದಿಸುತ (ಅಂಗಪು. ೨೮-೨೭), ದುವ್ವಟ : ೧. ಹಾಸುಮಂಚದ ಮೇಲೆ 
ಲೇಸಪ್ಪ ದುವ್ವಟವ [ಫಾಕಾಂ. ದುಪ್ಪಟವ] ಹಾಸಿ ಕರಚರೆಣಗಳನೊತ್ತಿ 
ನಿಮಿಷಕ್ಕೆ ಮೋಸ ಮಾಡುವರು ಯತಿಗಳ (ಗುರುಜೋ, ೧-೯೫) ; ಮಾಸಲಿಂ 
ತೊಳೆಯೆ ಮಡಿಯಾದ ದುವ್ವಟದಂತೆ . . . ನೆಲ ಹೇಸುವಂದದ ನಡೆಯ 
ನುಳಿದು ಸಚ್ಚರಿತಮಂ ತಳೆದು ಮಯನೊಪ್ಪಿರ್ದನು (ಸಮ್ಮಳಿ. ೧೦-೨೦). 
ಪ. ಬಿಳಿಯ ಪಟ್ಟೆಯನುಟ್ಟು ದುವ್ವಟದ ಹಚ್ಚಡವನಳವಡಿಸಿ ಸಾಲಂಗಿಯಂ 
ತೊಟ್ಟು . . . ಸೌಂದರೆಂ ವನಕೆ ಪೊಜಮಟ್ಟನು (ಸೌಂದಪು. ೦೦-೧೧) ; 
ಆನಂದರಸ ದೇವಗಿರಿ ಕೊಂದಿ ಬಿಳಿದಿನದೇನವಣ್ಣಿಪೆ ದುವ್ವಟ [ಪ8೩. 
ಪಾಟಿ] ಗಳ (ಅಮುಸಾಂ, ೪-೧೭). ಹ, ಉರ ತುಂಬಿ ಮೆಟಿ್‌ವ ಕಂಚುಕ 
ಕುಲ ಕುಪ್ಪಸ ಮಿಜುಪ ದುವ್ವಟದ[ಪಃಕಾಂ. ದುವ್ವಪದ] ನಿಟ್‌ಗಳ .., , 


ಚೆಲ್ವ ತುರುಕನಾರಿಯರೊಪ್ಪಿ ದರು. (ಕಂನವಿ. ೨೦-೮೩). ದುವ್ವಟ್ಟ: 
೨, ನಾರಿಯಂಗಗಂಧರಸಮನಾಂತ ದುವ್ವಟ್ಟ![ಪಾಕಾಂ. ಟ]ಮದಲ್ಲದೆ 
ತುಳದ . . . ನೆಲ್ಲನೊಪ್ಪಿದಂ (ಹಾದು. ೩-0೦೩, ದೂಪಟ: 


೪. ರೇಷ್ಮೆಯ ಬಟ್ಟೆ; ಪಟ್ಟೆವಸ್ತ್ರ: ಪದೆದು ದೂಪಟದ ಅವಕೆಗಳ: 
ನಲವಿನಿಂ ತೊಟ್ಟು (ಆರಾತ. ೬-೨. ದೂವಟ: ೨. ಹೊದೆದ ದೂವಟವ 
ನಿವಾಳಿಯಿಟ್ಟೊಡನೊಂದ ಹೊದೆವುತ ನೃಪ ತನ ತಾಯ ಇದಿರಲ್ಲಿ 


ದುಪ್ಪಟೆ 


ಸಾಷ್ಟಾಂಗವೆಆಗಲು (ಫರಣೆ. ೪೬-೪೫) ; ಚಾರುತರೆ ಪಂಚಾಮೃತೆಂಗಳಿಂ 
ದಭಿಷೇಕಗೈದು ದೂವಟವ ಪೊದಿಸಿ (ಸಿದ್ಧೇಪು. ೯-೬೦); ರಂಭೆ ಶೆ ್ವೇತಂಗೆ 
ನಿಜರಮಣೀಯಮಾಗಿ ಪನ್ನೀರೊಳಂ ಮಜ್ಜನಂಬೊಗಿಸಿ ದೂವಟವ ಪೊದಿಸಿ 
(ಪ್ರಳುಪು, ೩-೯೧), ೪. ಎಳಿವೆಣ್ಣುಡಲ್‌ ನಿಆ*ಯ ಪಿಡಿದ ದೂವಟವೊ 
ಪೇಳೆನಲು ಬೆಳ್ಳುಗಿಲೆಸೆದವು (ಜೀರಮ, ೪-೩); ಶುಭ್ರ ದೂವಟವ 
ಸ್ಮರಬಾಣಗಜಯಂತೆ ನಿಟ್‌ ವಿಡಿದುಡಿಸಿದರ್‌ ದರೆಹಾಸಮುಖಿಗೆ (ಮೋಹತ" 
೨೩-೧೩) ; ನಡುವ ಬಳಸಿ ಬಂದ ದೂವಟದೊಲ್ಲಿ ತನ್ನೆ ಡದ ತೋಳೊಳು 
ಸುತ್ತಿ ನಿಮಿರೆ . . . ನಡೆತಂದನಾ ಮೋಡಿಕಾಲಿ (ಭರೆಜ. ೨೯-೧೪); 
ನಲ್ಲಳಂಗಗಂಧಂ ಬಗೆಗೊಂಡ ದೂವಟಮನಲ್ಲದೆ ತಾಳದ , . . ಕುಂತ 
ನೊಪ್ಪಿದಂ (0ಶೇ. ೦೧-೩೦), ದೂವಟಿ ; ೪. ದೂವಟಿಯುಡೆ 
ಸುತ್ತಿ ಚಾವಡಿಯೊಳಹೊಕ್ಕು ಭೂವರನೆಡೆಗೆಯ್ದು ವಾಗ (ಧರಣ, ೫೭-೧೩). 
ದೂವಾಟ: ೨. ವೀರೇಶ ನೀಂ ಸೌಂದರ್ಯ ದೂವಾಟಮಂ ತೊಳೆದು 
ಪೊದಿಸು (ಪ್ರಭುಪು. ೬-೬೦). 

[ ದೇ.8 ತಮಿ. ತುಪ್ಪಟ್ಟಿ, ತುಪ್ಪಟ್ಟು: ಮಲ. ತುಪ್ಪಟ್ಟಿ, ತುಪ್ಪಟ್ಟಾವು; 
ತುಳು. ದುಪ್ಪಟಿ, ದುಪ್ಪಟಿ; ತೆಲು. ದುಪ್ಪಟಿ, ದುಪಟ, ದುಪ್ಪಟ./ 
ಮರಾ. ದುಪಟಾ, ದುಪಟ್ಟಾ ; ಹಿಂ. ದುಪಟಾ, ದುಪಟೀ, 
ದುಪಟ್ಟಾ, ದುಪಟ್ಟೀ 


೩೯೭೨ 


ದುಬಾರಿಬೆಲೆ 


ಸಾರಂಗ : ಕರುಳ್ಗಳ ವಗೆಯುತ ನಾಯ್ಗಳ ಬಿಗಿಯುತ ದುಪ್ಪೆಯು 
ಜಗಿಯುತ ಶಬರರು ವಗರಿಸಿ ಕಾಡಿನ ಮೃಗಗಳನೆಲ್ಲವನು (ಹಮಶಠ. ೧೮). 
"ಚುಕ್ಕೆದುಪ್ಪಿ' ಪರಾ. 
[ದೇ.8 ತೆಲು. ದುಷ್ಪಿ ; ಕೊಲಾ. ಡುಬ್ಬ; ಗೊಂಡಿ. ಡುಪ ಶಲ್‌] 
5|ದುಪ್ಪು, "ದುಂಪು' ನೋ. 
ದುಪ್ಪು, (ನಾ). (?) : ಒಟೀಸಿದೇನು ನಿನಗೆ ದುಷ್ಟೀನ ಶೀಕ್ಷಕೆ ಎನುತಾಲಿ 
ಯಿಂದುಮತಿಗೆ ಜನಪಾನು ಪೇಳುತಾಗ (ಹಮಶ, ೧೯೯), [?] 
ದುಪ್ಪೆ "ದುಪ್ಪಿ' ನೋ. 
ದುಪ್ಪೆಗೆಣಸು (ನಾ). ಒಂದು ಬಗೆಯ ಗಡ್ಡೆ,-ಗೆಣಸಂ : ದುಪ್ಪೆಗೆಣಸು, 
ಹೆಬ್ಬು (ಮೈಔಗಿ, ೩೧-೩೯೩), [ ದುಪ್ಪೆ? * ಗೆಣಸು (ಎಗೆಟಸು)] 
ದುಪ್ರತಿ (ನಾ). ಮೊದಲಿನ ಪ್ರತಿಯಂತೆಯೇ ಸಿದ್ಧಪಡಿಸಿದ ಇನ್ನೊಂದು 
ಪ್ರತಿ; ನಕಲು ; ಪ್ರತಿರೂಪ: (ಒಂದು ಪತ್ರದ ಅಥವಾ ದಸ್ತೈವಜಿನ) 
ದುಪ್ರತಿ. ನಕಲು (ಅಸಲಿನಂತೆಯೇ ಕಾನೂನಿನ ಅಂಗೀಕಾರವುಳ್ಳೆದ್ದು) 
(Duplicate, ಇಂಕನಿ). [ದು ಪ್ರತಿ] 
15| ದುಘಸಲ್‌ (ನಾ). ಒಂದು ಜಮೀನಿನಲ್ಲಿ ವರ್ಷಕ್ಕೆ ಎರಡು ಬೆಳೆ 
ತೆಗೆಯಯವುದು : (ಕಸ್‌ಗೆ. 11, ೫೪೭), [ದು * ಫಸಲ್‌) 
ದುಬಟಿ "ದುಪ್ಪಟಿ' ನೋ. 


10 


ದುಪ್ಪಟೆ 'ದುಪ್ಪಟಿ' ನೋ. 
ದುಪ್ಪಟ್ಟ "ದಂಪ್ಪಟಿ' ನೋ. 
ದುಪ್ಪಟ್ಟು (ನಾ). ಎರಡರಷ್ಟು; ಇಮ್ಮಡಿ: ಮಧ್ಯಾಹ್ನ ಕೆಲಸಕ್ಕೆ 


ದುಬದುಬ (ನಾ). ಒಂದಂ ಅನುಕರಣ ಶಬ್ದ : (8). 
ದುಬಾರಿ (ಗು). ೧. ಎರಡರಷ್ಟು; ಇಮ್ಮಡಿ; ಎರಡು ಪಟ್ಟು. "ದುಬಾರಿ 
ಕೆಲಸ' ಪರಾ. ೨. ಅತಿಯಾದ; ಹೆಚ್ಚಾದ ; ಅಧಿಕವಾದ : ದುಬಾರಿ 


ಹೋದಾಗ ಕತ್ತೆಗಳು ಮುಂಜಾಂವಿನಕಿಂತ ದುಪ್ಪಟ್ಟಾಗಿದ್ದವು (ಮೆಕದಿಮ: 
೧೭೦) ; ಯಾವ ಅಂಚಿಚೀಟಿಯೂ ಇಲ್ಲದ ಪತ್ರಗಳ ಮೇಲೆ ಇಲಾಖೆ 
ಯವರು ದುಪ್ಪಟ್ಟು ದಂಡ ವಸೂಲಿ ಮಾಡುತ್ತಾರೆ (ಕವಿಕೋ. 1, ೬೩); 
ಇಂದಿಗೆ ಹಣ ಉಳಿಸಿಕೊಂಡು ನಾಳಿಗೆ ದುಪ್ಪಟ್ಟು ಕಳೆಯುವುದು ಎಂಥ 
ವ್ಯವಹಾರಜ್ಞಾನ? (ಸುಳಿವು. ಇಂ) : ಈ ಅಂಗಡಿಯ ಮೇಲೆ ನಾ ಸುರಿಸಿದ 
ಬೆವರಿನ ಅರ್ಧದಷ್ಟನ್ನು ನನ್ನ ಮಗ್ಗದ ಮೇಲೆ ಸುರಿಸಿದ್ದರೆ ಇದರ 
ದುಪ್ಪಟ್ಟು ಗಳಿಸುತ್ತಿದ್ದೆ (ಮೂರುದಾ. ೭೦): ದುಪ್ಪಟ್ಟಿದ್ದ ರಕಮು ಅರ್ಧ 
ಕೈಳಿಸುವದೂ ಬಡ್ಡೀದರ ಕಡಿಮೆ ಮಾಡುವುದೂ ಇವೆಲ್ಲ. , . 
ಉಳಿತಾಯವೇ ಎಂದನು (ಡಠಾಸಹು, 86). [ದು * ಪಟ್ಟು] 

ದುಪ್ಪಡಿ (ನಾ). (?) : ನಿಯತ ದ್ವಿತ್ವಕ್ಕಿ-ಪಪ್ಪುಕಂ , . , ಟೆಪ್ಪರಂ, 
ದುಪ್ಪಡಿ (ಕಮದ, ೩೬ ಪ್ರಯೋ). [?) 

ದುಪ್ಪನೆ (ಅ). "ದುಪ್‌' ಎಂಬ ಶಬ್ದದೊಡನೆ : (8). 

[ ದುಪ್‌ + - ಅನ್ಮೈ) 

ದುಪ್ಪಳ, ದುಬ್ಬುಳಿ, ದೊಬ್ಬುಳಿ (ನಾ). ೧. ಮನೆಯಂ ಒಂದು ಭಾಗ: 
ಪಾದರಿಯ ಪಟ್ಟಸಾಲೆಯೊಳಂ ಬಂದ ಮಾವಿನ ಬಳ್ಳಿವಾಡದೊಳಂ ತಳಿತ 
ಪಚ್ಚಕರ್ಪೂರಬಾಳೆಯ ಸುಳಿಗಳಿಂದೊಪ್ಪುವ ದುಪ್ಪಳಗಳಿಂದಂ , , . 
ಗುಜ್ಜುಮಾವಿನ ಸಜ್ಜೆವನೆಗಳಿಂ ಚೆಲ್ವಾಗಿರೆ (ನಾಗಳು. ೩೦-೫೩ ವ), 
ದುಬ್ಬುಳಿ : ೨. ಮೇಲಿನ ವಂಹಡಿ,-ಉಪ್ಪರಿಗೆ ; "ಸಿರಿಯು ಕರುಮಾಡ 
ವೈಭವದಿಂದ ಕೂಡಿದ ಉಪ್ಪರಿಗೆ” (ಪ್ರಥಣ್ಮ; ; ಕನಕಮಯಮಾಟಾ 
ಕೂಟಂಗಳಿಂದೇಳೆಂಟಾದಿಯಾದಿ ದ್ವಾದಶ ಷೋಡಶ ನೆಲೆಯ ದುಬ್ಬುಳಿ 
ಗಳಿಜ್ಬಾ £ ಚ್ಚಾ 3 ಲಿನಲಿ ವಿಭ್ರಾಜಮಾನದ ಜಿನಭವನಂಗಳೆಸೆದಿರ್ಪುವು (ಆದಿಪ. 
8-೭), ದೊಬ್ಬುಳಿ ; ಪಿ. “ದೊಬ್ಬುಳಿ [ಪಾತಾಂ. ದುಬ್ಬುಳಿ) ಸಿರಿಯ 
ಕರುಮಾಡ” (ಕಬ್ಮಿಕ್ಕೆ. ೧೨). [?) 

ದುಷ್ಟಿ, ದುಪ್ಪೆ (ನಾ). ೧. ಒಂದು ಬಗೆಯ ಜಿಂಕೆ : ಎಕ್ಕಲನ ಪೊಕ್ಕಿರಿದು 
ದುಪ್ಪಿ ಸಾರಂಗಕುಂ ಕುಕ್ಕುರಗಳಂ ಬಿಡುತೆ (ಪರಶು, ೨೧-೩೩). ದುಪ್ಪೆ : 


೨. ಕವಲೊಡೆದಿರುವ ಕೊಂಬುಗಳನ್ನುಳ್ಳ, ಚುಕ್ಕೆಗಳುಳ್ಳ ಜಿಂಕೆ ; 


ಬಡ್ಡಿ ಹಾಕ:ವುದರಲ್ಲಿಯೂ ನಿಸ್ಸೀಮರು (ಪ್ರವಾಇ. 11, ೩೩೨); ಲತ್ತೆ ಕಡೆ 
ಬರುತ್ತಿದ್ದ ದುಬಾರಿ ಬಡ್ಡಿಗಾರರನ್ನು ಕಂಡ ಕೂಡಲೇ ಜನ ಓಡಿ ಹೋದ 
ದ್ವರ ಕಾರಣವನ್ನು ತಿಳಿದುಕೆ ೨೦ಡನು (ನಗೆಹೊ, ೯೯). "ದಂಬಾರಿ ಬೆಲೆ? 
ಪರಾ. (ನಾ). ೩. ಹೆಚ್ಚು ಬೆಲೆಯುಳ್ಳುದು : ತಂಟ್ಟಿ : 
ಅರ್ಜಿ ಹಾಕಿಕೊಂಡರೆ ಎಲ್ಲವೂ ಸರಿಹೋಗುತ್ತದಂತೆ. ಆದರೆ ಅದು 
ದುಬಾರಿಯ ಕೆಲಸವಂತೆ (ಪುನರು. ಅನುಭವಶುಲೆಯ ಶುಲ್ಕ 
ದುಬಾರಿಯದಲ್ಲಿ ರಿಯಾಯಿತಿಯಿಲ್ಲ (ಇಂಜಾಪ. ೧೦೮-3೯). ೪. (ಆಲಂ) 
ಅಪಾಯಕಾರಿಯಾದ ವ್ಯಕ್ತಿ (?) : ದುರಾತ್ಮಚಾರಿಯಂ ದುಬಾರಿಯಂ 
ದೃಷ್ಟಪಾಂಡ್ಕರಂಜನುತ್ಯನಿಷ್ಠಕವರ್ಕದಲ್ಲಿ ತಾಂ ಸ್ಪಷ್ಟಮಾಗಲಿಟ್ಟು ಕಾಯ್ದ 
ನಷ್ಟಟಶಂದೆ ಪೆರ್ಚದೇ (ಹಾಲಿಸ್ಕೆ. ೩-೩-೪೧). 
[ «ಪಾರ. ದುಬಾರಾ, ದೋಬಾರಾ ; ಮರಾ. ದುಬಾರ್‌, ದುಬಾರಾ, 
ದುಬಾರೀ ; ಹಿಂ. ದುಬಾರಾ, ದೋಬಾರಾ./ತುಳು. ದುಬಾರಿ] 
ದುಬಾರಿಕೆಲಸ (ನಾ). ೧. ಎರಡು ಪಟ್ಟು ಕೆಲಸ; ಎರಡರಷ್ಟು ಕಾರ್ಯ: 
ಹೊಲಕ್ಕೆ ಮಡಿಕೆಯ ಹೊಡಿಯುವುದೇತಕ್ಕೆ ದುಬಾರಿಕೆಲಸವೆಂದಂ 
ಮೈಗಳ್ಳತನದಿಂದ , . . ಆಷ್ಟಕ್ಕೆ ಸಂತುಷ್ಟರಾಗುತ್ತಾರೆ (ಕೃಒಪ್ರ. ೫೦). 
೨. ಬಹಳ ಖರ್ಚೆ ಉಂಟಾಗುವ ಕೆಲಸ : ಈಗಿನ ಕುಲದಲ್ಲಿ ಮನೆ 
ಕಟ್ಟಿಸುವುದು ಬಹಳ ದುಬುರಿಕೆಲಸ (ರೂಡ). ೩ (ಆಲಂ) ಅಪಾಯಂ 
ಕಾಲಿಯಾದ ಕೆಲಸ; ಹೆಚ್ಚು ತೊಂದರೆಯಂಳ್ಳ ಕೆಲಸ : ನೀವೇನೂ 
ಶಾಶ್ವತವಾಗಿ ಮುಖಂಡರಾಗಿ ಉಳಿಯುವುದಕ್ಕಾಗುವುದಿಲ್ಲ. ಆದ್ದರಿಂದ 
ದುಬಾರಿ ಕೆಲಸಕ್ಕೆ ಕೈಹಾಕಬೇಡಿ (ಪಂಜಪಂ, ೧೭೮), [ ದುಬಾರಿ + ಕೆಲಸ] 
ದುಬಾರಿಖರ್ಚು (ನಾ). ಬಹಳ ಹೆಚ್ಚಾದ ವ್ಯಯ,-ವೆಚ್ಚ : ಬೆಲೆ 
ಏರಿಕೆಯ ಈ ಕಾಲದಲ್ಲಿ ದುಬಾರಿಖರ್ಚನ್ನು ಮಾಡಬಾರದು (ರೂಢಿ). 
[ ದುಬಾರಿ + ಖರ್ಚು (ಕರ್ಚು) 
ದುಬಾರಿಬೆಲೆ (ನಾ). ಹೆಚ್ಚಾದ ಕಿಮ್ಮತ್ತ್ಬ; ಬಹಳವಾದ ಕ್ರಯಂ: 
ಇಂದಿನ ರೇಷನ್‌ ಮತ್ತು ಸಾಮಾನು ದುಬಾರಿಬೆಲೆ ಕಾಲದಲ್ಲೂ 
ದೋಸೆಗಳನ್ನು ಆರುಕಾಸಿಗೊಂದರಂತೆ ಮಾರುವ ಏರ್ಪಾಡು ಮಾಡಿದ್ದೇನೆ 


೧೯೪) ; 


30 


40 


48 


ದುಬಾರಿವೆಚ್ಚ 


(ನಾಡಿಗೇ, ೨೪೬) ; ಆರುತಿಂಗಳು ಹೇಗೋ ಕಾಲ ಹಾಕಿ, ಇನ್ನಾರುತಿಂಗಳು 
ದುಬಾರಿಬೆಲೆ ಕೊಟ್ಟು ಸಾಮಾನುಗಳನ್ನು ಕೊಂಡು ಸಂಸಾರ ಸಾಗಿಸಬೇಕು 


(ನನ್ನೂರು, ೩೧೭. [ದುಬಾರಿ 4 ಚೆಲೆ] 
ದುಬಾರಿವೆಚ್ಚ (ನಾ). - ದುಬಾರಿ ಖಚರ್ರ: ದುಬಾರಿವೆಚ್ಚದ ಯಜ್ಞ 
ಯಾಗಾದಿಗಳ ನೆರವಿಲ್ಲದೆಯೇ ವ್ಯಕ್ತಿಯು . . , ಪರತತ್ವವನ್ನು ಕುರಿತು 


ಧ್ಯಾನಮಾಡಿ ಸಾಮಾಪ್ಯವನ್ನು ಸಾಧಿಸಬಹುದು (ತತ್ಮಪ್ಪಾ. ೦೫೪). 
[ ದುಬಾರಿ + ವೆಚ್ಚ) 

ದುಬಾರಿಸು (ಕ್ರಿ). (?): ಸುಬಾಹುನಯನಾಂತರಂ ಹನುವಿನುತ್ಯ ಸನ್ನಾಸಿಕಂ 
ದು[ಪಾಕಾ. ದೂ]ಬಾರಿಸದ ಸತ್ಕುಚಾಂತರಮಿವೈದು ದೀರ್ಫಂ ವಲಂ 
(ಹಾಲಾಸ್ಕ, ೧-೧೨-೩೬). [7+ -ಇಸ್ಕು) 

ದುಬಾಷಿ "ದುಭಾಷಿ' ನೋ 

ದುಬಾಸಿ "ದಂಭಾಹಿ' ನೋ. 

ದುಬುದುಬು (ನಾ). ಒಂದಂ ಅನುಕರಣ ಶಬ್ದ: ಇದ್ದಕ್ಕಿದ್ದಂತೆ 
ದುಬುದುಬು ಎಂದು ಮಳೆ ಬೀಳಲು ಆರೆಂಭವಾಯಿತು (ರೂಢಿ). 

ದುಬ್ಬಿ (ನಾ). ೧. ಸಂಶಯ; ಹೊಯ್ದಾಟ: ದುಬ್ಬಿ ಮೂಲಗಳಡಗಿ 
ದಧ್ಯ್ಮಾತ್ಮ ಸ್ವಾರಕ್ಕಲಬ್ಧ ಮಂ ಕಿಳಿದಿರ್ಪ ಯೋಗಾಡ್ಯರಿಂಗೆಯುಪಲಬ್ಬಿ 
ಯಿಂದುಣಬಡಿಸಿ ಸೌಖ್ಯದಿಂದನಿಬರೆಂ ಪೊಂಗಿಸಿದನಿಂಗಡಲೊಲು (ಪರಕು. 
೧೬-0೦). "ದುಗ್ಗೆ' ಪರಾ. ೨. ನಿರಾಶೆ; ಚಿಂತೆ; ದುಃಖ. "ದುಬ್ಬಿ 
ಗೊಳ್ಳು' ಪರಾ. ೩. ಹೊಟ್ಟೆಕಿಚ್ಚು ; ಅಸೂಯೆ. "ದುಬ್ಬಿಪಡು' 
ಪರಾ. [ «ಹಿಂ. ದುಬಧಾ, ದುಬಿಧಾ, ದುಬಿಧಿ./ಸಂ. ದ್ವಿವಿಧ 

ದುಬ್ಬಿಗೊಳ್ಳು (ಕ್ರಿ). ಹತಾಶನಾಗಂ ; ವ್ಯಥೆಪಡು ; ಬೇಗುದಿಗೊಳ್ಳೂ : 
ತನ್ನ ಸಂದಿಗ್ವಪರಿಸ್ಥಿತಿಗಾಗಿ ತೀರ ದುಬ್ಬಿಗೊಂಡಂತೆ “ಅಲ್ಲಾ” ಎಂದು 
ನಿಟ್ಟುಸಿರಿಡುತ್ತಾ , , , ಕೈ ಚಾಚಿದ (ನನ್ನರ. ೪೯). 

[ ದುಬ್ಬಿ + ಕೊಳ್ಳು, (ಕೊಳ್‌) ] 

ದುಬ್ಬಿಪಡು (ಕ್ರಿ), ಹೊಟ್ಟೆಕಿಚ್ಚ ಪಡು; ಕರುಬು; ವಂತ್ನರಿಸಂ: 
ಕಮಲಮ್ಮ ಅವರ ಜೀವನ ನೋಡಿ ಗಂಭೀರಮುಖ ಮಾಡಿಕೊಂಡು 
ನಿಲುತ್ತಿದ್ದಳು . , , ಲಕ್ಷುಂದೇವಿ ಮಾತ್ರ ಒಳಗೇ ದುಬ್ಬಿಪಡುತ್ತಿದ್ದ ಳು 
(ತಾಯಿಕ. ೩೬). [ದುಬ್ಬಿ * ಪಡ್ಕು) 

ದುಬ್ಬ "ದಂಡಂಮ”' ನೋ. 

ದುಬ್ಬಗಾಣಿಸು (ಕ್ರಿ). ಪ್ರಕಟಪಡಿಸಂ ; ವ್ಯಕ್ತಗೊಳಿಸು : ಒಬ್ಬಳ ಮೇಲೆ 
ತನಗೆ ಸೋಲವಿದ್ದರು ದು:)ಗಾಣಿಸನದ ನುಡಿದು ಒಬ್ಬ ಪುರುಷನೊಬ್ಬ 
ಸತಿಯೊಳಿಪ್ಪಂತಿಹನುಬ್ಬಸವಿಲ್ಲದೆಲ್ಲರೊಳು (ಧರಡ, 8-೯೬). 

[ ಆತುಟ್ಟು + ಕಾಣಿಸು] 

ದುಬ್ಬಿ "ದಂಡುಮಿ” ನೋ. 

ದುಬ್ಬಿ, (ನಾ). ದೊಡ್ಡ ಪಾತ್ರೆ ; ಕೊಪ್ಪರಿಗೆ : ಸರ್ಬನಾಶಕನೆಂಬನೊಬ್ಬನು 
ದುಬ್ಬಿಯಲಿ ಜನಿಸಿದನು ಕೌರವನು (ಸಂಧಪ. ೧೫-೬೮). 

[ ದುಬ್ಬು (ಆದುಮ್ಮ್ಮ್ಯು) + - ಇ] 

ದುಬ್ಬು "ದುವಯ್ಮ್ಯ' ನೋ. 

ದುಬ್ಬುಳಿ "ದಂಪ್ಪಳ' ನೋ. 

ದುಬ್ಬುಳುಕ (ನಾ). (?) : ಸರಕಾರಕ್ಕೆ ರುಜು ಇಲ್ಲದೆ ರೈತನಾಗಬಾರದು 
ಅದೆಂತೆಂದೊಡೆ ಇಷ್ಟುಳ್ಳಾತನೇ ಪಾಚ್ಛಾ ರೈತ ಇಲ್ಲದಾತ ದುಬ್ಬುಳುಕ 
ಎಂದನಯ್ಯಾ ನಿಮ್ಮ ಶರಣ (ವಜಸಂ. ೭೦-೬೧). [7?] 

ದುಬ್ಬೆಸನ (ನಾ). ಕೆಟ್ಟಚಾಳಿ ; ದುಷ್ಪವ್ಯಸನ : ಹುಸಿವ ಕನಲ್ವ ಬಯ್ವ 
. « ೬ ಬೇಸಜಕೊಳೊಂದಿದೆವೆಂಬ ಕೂಡೆ ದುಬೈಸನದೊಳಿಕ್ಕಿ ದೇವರನವಂ 
ತವೆ ತಿಂಬ ತಪಸ್ವಿಯಲ್ಲಿ ಹೋಲಿಸುವುದೆ , , . ಹರಿಸಕ್ತಿದೇವನನ್‌ 


(ಕಜ, 1%, ೧-೯೧ ; 1204), [ ಆಸಂ. ದುರ್ವೃ್ವಸನ] 


೩೯೭೩ 


ದುಮುಕದುಂಡಿ 


ದುಭಾಷಿ, ದುಬಾಷಿ, ದುಬಾಸಿ (ನಾ). ೧. ಭಾಷಾಂತರ ಮಾಡಿ ಹೇಳಂವ 
ವ್ಯಕ್ತಿ.- ತಿಳಿಸುವ ವ್ಯಕ್ತಿ: ಅವರಿಗೆ ದುಭಾಷಿಯ ಕೆಲಸ ಮಾಡುವ 
ಮೊದಲನೆಯ ಪ್ರಸಂಗ ಇಲ್ಲಿಯೇ ಬಂದಿತು (ಕಂವೀ. ೨೦೬), ದುಬಾಷಿ : 
೧. ನೆಕ್ಸುದೋವ್‌ ದುಬಾಷಿಯಾದನು (ಪುನರು, ೩೬೮): ಅಂಥಾ ಭಾರೀ 
5| ದುಬಾಷಿಗಳು ಯಾರಾದರೂ ಸಿಕ್ಕಿದರೆ, , . ನಾನೂರು ವರಹ ಸಂಬಳ 
ವನ್ನು ಕೊಟ್ಟು ಅವರನ್ನು ಇರಿಸಿಕೊಳ್ಳೋಣವು. (ಮುಸುಗ, ೪೫) ; 
ಸಂದರ್ಭದಲ್ಲಿ ನೀವು ನಮ್ಮ ದುಬಾಷಿಗಳಾಗಿದ್ದರೆ ಚೆನ್ನಾಗಿರುತ್ತಿತ್ತು 
(ಕೃಷ್ನಭೂ. ೨೦೪). ದುಬಾಸಿ: ೧. “ದುಬಾಸಿ- ದ್ವಿಭಾಷಿ” (ತದ್ಯಕೋ. ೭೦); 
“ಅರ್ಥ ವಿವರಣೆ ಮಾಡುವವನು; ವಾಖ್ಯಾಕಾರ. ಬೇರೆ ಬೇರೆ ಭಾಷೆ 
ಗಳನ್ನಾ ಡುವವರ ಮಾತನ್ನು ಒಬ್ಬರಿಂದೊಬ್ಬರಿಗೆ ಬಾಯಿವಣಹತಿನಲ್ಲಿ 
ಭಾಷಾಂತರ ಮಾಡಿ ಹೇಳುವವನು ; ದುಬಾಸಿ" (Interpreter. ಇಂಕೆನಿ). 
೨. ಎರಡಂ ಭಾಷೆಗಳನ್ನು ಬಲ್ಲ ವ್ಯಕ್ತಿ : ಯಿಲಿ ಕಾವಳು ದುಬುಸಿಮಗನ 
ವಂಶಸ್ಥರೆದೂ (ಎಕ, ೫1೪, ಶ್ರೀರಂಗ, ೧೮೭-೨೦; 1863). 
[ + ಹಿಂ. ಮರಾ. ದುಭಾಷೀ./ಸೆಂ. ದ್ವಿಭಾಷಿನ್‌ ) 
ದುಮಗುಟ್ಟು "ದಂವಂಂಗುಟ' ನೋ. 
ದುಮಜಿ, ಧುಮ್ಮ್ಮಚಿ (ನಾ). ಕುದುರೆಯ ಜೀನಿನ ಹಗ್ಗ,-ಬಾರು : 
೧ ಸಿಂಹದ ತಲೆ ೧೮ ದುಮಜಿ ಗುಬ್ಬಿ ೨ ಯಿದರ ಕೆಳಗಣ ಪಟ್ಟೆ (ಎಕ. 
೫11, ನೆಂಜನ. ೨೯೩-ಪುಟ ೧೪೩ ; 1647). ಧುಮ್ಮುಚಿ : ಅವನ ಘೋಟಕಂ 
ಗಳ್ಗೆಂದುಂ ಧುಮ್ಮುಚಿಯನಿತ್ಯಗಿಷ ಪರಿಯಮ್ಮಾಡಿಸಿ ತದ್ವಕೀಲಿಯಂ 
ಮಾಣಿಸಿದಂ (ಕಳನ, ೯-೩೩). 
[ - ಪಾರ. ದುವಿಷ್ಣ; ಹಿಂ. ಮರಾ. ದುಮಚೀ ] 
ದುಮದುಮಿಸು "ದುಮುಂದುವಿಂಸು' ನೋ. 
ದುಮಾನ್ಮ "ದುಮ್ಮಾನ' ನೋ. 
ದುಮಾನ, (ನಾ). ಒಂದು ಬಗೆಯ ಡೇರೆ: ಹಲವು. ಬಣ್ಣದ ಮುಗಿಲಾಗಸ 
ದಿಂದೇತಕಿಳಿದುವೀ ಧರೆಗೆಂದೆನಿಸಿ ತಳಿತುವು ದೂಸು ದುಮಾನ ಗೂಡಾರವಾ 
ಬಲದೊಳು ತಿಂಧಿಣಿಯಾಗಿ (ನಾಗ ೫. ೧೩-೦೦5) ; ಮಹಾಶೂರರಂ 
ಕಡಿದವರಾನೆ ಕುದುರೆ ಬೊಕ್ಕಸ ದೂಸು ದುವಸಾನ ಬಿರುದು ಮುಂತಾದವಂ 
ಕೊಂಡು (ಸಕವೈ. & ಪ್ರಸ್ತಾವನೆ), "ದುಮ್ಮಳ್ಳ' ಪರಾ. (?] 
ದುಮಾಲಿ (ನಾ). ೧. ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿ ಈ ಇಬ್ಬರ 
ಆಳ್ವಿಕೆಗೆ ಒಳಪಟ್ಟ ಗ್ರಾಮ ಅಥವಾ ಜಮಾನು: ದುವಖಲೀ 
ಭೂಮಿಗಳ ಪರಭಾರೆ ಜಮಾಖರ್ಚು ಬಿಟ್ಟು ಆ ವರ್ಷದ ವೊಟ್ಟು ಆದಾಯ 
೩೫೮೬೦೫ ರೂಪಾಯಿ (ಕಥಾಗೆ, ೩೯). ೨. ಖಾಸಗೀ ಒಡೆತನಕ್ಕೆ 
ಸೇರಿದಂದಂ ಇನಾಂಗ್ರಾಮ : ಆರದಲ್ಲಿ ೧೨೦೪ ಗ್ರಾಮಗಳಿದ್ದವು ; ಅವು 
ಗಳಲ್ಲಿ ಸರಕಾರೀ ೧೦೦೩, ದುಮಾಲಿ ೨೦೧ (ಕಥಾಗೆ, ೩೬೯). 
[ « ಮರಾ. ದುವತಾಲಾ ; ಪಾರ. ದುಬಾಲ್‌] 
ದುಮಿಕ್ಕು "ದಂವ್ಮಿಕ್ಕು' ನೋ. 
ದುಮು (ನಾ). (ಕೋಪ, ಅಸಂತುಷ್ಟಿಯನ್ನು ಸೂಚಿಸುವ) ಒಂದು 
ಅನುಕರಣ ಶಬ್ದ. "ದುಮುಗುಟ್ಟು' ಪರಾ. 
ದುಮುದುಮು (ದ್ವಿರಂಕ್ತಿ) : “ದುಮುದುಮು ಎ ಉರಿಯುವುದು. 
ರೇಗುವುದು” (ಜಾನಕೋ. ೬): ಹಗಲೆಲ್ಲ ದುಮುದುಮು ಉರೀತಿರೆತಾನ 
(ರಂಗೆರೋ. ೩೩). 
ದುಮುಕ, ದೂವರುಕ (ನಾ). ಎರಡು ಮಂಖಗಳಿಂದ ಕೂಡಿದುದು : 
ದೂಮುಕಂ, ದುಮುಕಂ, ದ್ವಿಮುಖಂ (ಕಛ್ಮಾನು. ೩೭೭ ಪ್ರಯೋ), 
ದೂಮುಕ: ಮೇಲಿನ ಪ್ರಯೋಗವನ್ನು ನೋಡಿ. ( ಎ ಸಂ.ದ್ವಿಮುಖ] 
ದುಮುಕದುಂಡಿ (ನಾ). (?) : ಕಸಮಾರಿಗೇಕೆ ದುಮುಕದುಂಡಿ ? (ಗಾದೆ) 
[?) 


ಶಾ 
ಳಾ 


ದುಮುಕು 


ದುಮುಕು “ದುವಿಕ್ಕು' ನೋ. 

ದುಮುಗುಟ್ಟು, ದಂವಂಗುಟ್ಟಾ (ಕ್ರಿ). ೧. ಊದಿಕೊಳ್ಳು ; ದದ್ದರಿಸಂ ; 
ಉಬ್ಬು.: ಜ್ವರದಿಂದ ಅವಳೆ ಮುಖ ದುಮುಗುಟ್ಟುತ್ತಿದೆ (ಕೂಢಿ)- 
೨. ಸಿಡುಗುಟ್ಟು; ಅಸಂತುಷ್ಟಿ ತೋರು; ಮುಖಗಂಟಿಕ್ಕು; ಸಿಂಡರಿಸು: 
ಬೆಳಗಿನಿಂದ ಹುಬ್ಬುಗಂಟಿಕ್ಕಿ ದುಮುಗುಟ್ಟುತ್ತಲೆ ಇದ್ದಳು (ನೆಡದಾ. 11 
೯9೨) ; ಬೆಳಗಿನ ಮೋಡಗಳು, ಕೋಪ ಬಂದ ಮನುಷ್ಯ ಮಾತನಾಡಲಾಗದೆ 
ಹೋದರೆ ಹೇಗೆ ದುಮುಗುಟ್ಟುತ್ತ ದುಪ್‌ ಎಂದುಕೊಂಡಿರುತ್ತಾನೋ 
ಹಾಗಿದ್ದುವು (ನಿಬಂಧ. 11, ೧೮೩) ; ಯಾಮಗಲೂ ದುಮುಗುಟ್ಟುತ್ತ 
ಇರುವುದೇಕೆ ? (ಸ್ಥಾಮಿಸ್ಮೀ. ೩೭). ದುಮಗುಟ್ಟು : ೨. “ದುಮಗುಟ್ಟು ಎ 
ಸಿಟ್ಟಾಗು ; ಉರಿ” (ಜಾನಕೋ. ೬). ! ದುಮು ಕುಟ್ಟು] 

ದುಮುದುಮನೆ (ಅ). ದಂಮುದುವಂಂ ಎಂಬ ಶಬ್ದದೊಡನೆ : ಅಲ್ಲಿಯ 
ವರೆಗೆ ಅವನ ಹೃದಯದಲ್ಲಿ ಹೊರಗಂಡಿ ಕಾಣದೆ ಮಡುಗೊಂಡಿದ್ದ ಪ್ರೇಮ 
ಪ್ರವಾಹ ದ್ವಾರ ತೆರೆದಂತಾಗಿ ದುಮುದುಮನೆ ಹರಿಯಲಾರಂಭಿಸಿತು 
(ಪುನರು, ೪೯೮). [ ಅದುಮು + ಆನೆ] 

ದುಮುದುಮಿಸು, ದುಂದುಮಿಸು, ದುಮದಂಮಿಸು (ಕ್ರಿ). ೧.ಎದಂಮಂ 

: ಗಂಟ್ಟು ೨: ಕೋಪವೇ ದುಮುದುಮಿಸುತ್ತಿರುವ ಮೊಗದವರು. , , 
ನೆರೆದರು (ಬಿದುಕೆ. ೧೩6), ೨. ಆವರಿಸು; ಇಡುಗು ; ತಂಂಬು : ಜಯ 
ಘೋಷವು ರಾಜಾಂಗಣದಲ್ಲಿ ನೆರೆದ ಸಂದಣಿಯಿಂದೆದ್ದು ಮೂರು ಬಾರಿ 
ಬಾಂದಳವನ್ನು ದುಮುದುಮಿಸಿತು (ವೀರಬಂ. ೬೩) ; ಗದ್ದಲದಿಂದ ದುಮು 
ದುಮಿಸಿದ ಪಡಸಾಲೆ ಬರಿದಾಯಿತು (ಗಂಮಾಯಿ, 6೭). ದುಂದುವಿಸು : 
೨. ಇಷ್ಟಾಗುವಲ್ಲಿ ಮೇಲಿನ ಧರ್ಮಶಾಲೆಯ ಪರಿಸರದಿಂದೆದ್ದ ಗುಲ್ಲು 
ಬಾಂದಳವನ್ನು ದುಂದುಮಿಸಿತು (ವೀರಂ. 80), ದುಮದುಮಿಸು : 
೩. ಪ್ರತಿಧ್ವನಿಸಂ ; ಅನುರಣನವಾಗು : ನನ್ನ ಕಿವಿಯಲ್ಲಿ ಹಾಗೆ ದುಮ 
ದುಮಿಸುವಂತಿದೆ ಆ ಭಜನೆ (ಸ್ಮೃತಿಜಿ, ೪೫೭). [ದುಮು - ಇಸ್ಯು) 

ದುಮ್ಮಜಲು (ನಾ). ಎರಡಂತಸ್ತಿನ ಕಟ್ಟಡ : ಹೂಂ. ದುಮ್ಮಜಲಾಗೇದ. 
ತೆಳಗ ಮೋಟಾರಖಾನಿ, ಮ್ಯಾಲೆ ಸರ್ವಿಸ ಕಂಪನಿಯ ಆಫೀಸು (ದಾಸಹು. ೯). 

[ದು + ಮಜಲು./ಮರಾ. ದುಮಜಲಾ, ದುಮಜಲೀ] 

ದುಮ್ಮತಿ " ದಂರುವಂತಿ' ನೋ. 

ದುಮ್ಮನ "ದಂಮ್ಮಾನ' ನೋ. 

ದುಮ್ಮರಾಸ್ಕೆ 'ದಂಂಪರಾಸ್ಕೆ' ನೋ. 

ದುಮ್ಮಸ (ನಾ). ಒಂದಂ ಬಗೆಯ ಸಿಹಿಯಂ ತಿನಿಸು : ಆಕಳ ಹಾಲಾಗ 
ದುಮ್ಮಸ ಮಾಡ ಪರಡಿ ಸವತೀ ಬೀಜ ಪಾಯಸ ವಡ (ಮಲ್ಲಿಗೆ. ೮೩). 

[?) 
ಸಾಲೆ "ದುಮ್ಮಿಸಾಲಂ' ನೋ. 

ದುಮ್ಮಳ, (ನಾ). ಕಳವಳ ; ಚಿಂತೆ; ದುಗಂಡ: ಕರ್ಮವ ಮಾಡುವಲ್ಲಿ 
ಆ ಕರ್ಮದ ವರ್ಮವನಟ್‌ಯದೇಕು ಆ ವರ್ಮದ ವರ್ಮವನಟ್‌ವಲ್ಲಿ 
ಉಮ್ಮಳ ದುಮ್ಮಳವೆಂಬ ಸುಖಸುವಸ್ಮಾನವೆಂಬ ಉಭಯವಡಗಿದಲ್ಲಿ ಪ್ರಾಣ 
ಲಿಂಗ ಸಂಬಂಧ (ಮೋಳಿಮಾ. ೭೫-೦೪) ; ಒಡನೆ ದುಮ್ಮಳ ತವಿಸುವಂತೆ 

. ಲಲನೆ ಪರವೆಗೆ ಸೌಂದರಾಧಿಪನ ತಂದಿತ್ತು ಸಲಹೈಯ್ಯ (ಸಾಂದಪು. 

6-೬೯೪). [ <ಉಮ್ಮಳ] 

ದುಮ್ಮಳ್ಳ (ನಾ). ಒಂದು ಬಗೆಯ ಡೇರೆ: ಗುಡಿ ದುಮ್ಮಳ ಚಂಪೆಯ 
ಗೂಡಾರಂ ಗಡಣಿಸೆ ತರತರೆದಿಂ ಬಿಡೆ ಕೆಲಕೆಲವೆಡೆಯೊಳು ಚೀನ ಮಹಾ 
ಚೀನದ ದೇವಾಂಗದ ತಾವಿಗಳಾ (ಕುಮುರಾ. ೦೬-೨8) ; ಗುಡಿ ಗೂಡಾರಂ 
ಚೆಲ್ವಂಗಡಿ ಚೌರಿಗೆ ಚಂಪೆ ತಿವುರಿ ದುಮ್ಮಳಮಿವಣಕೊಂದಡಸಿದ ಪಸುರಿಂ 
ಕಪ್ಪಿಂ ಕಡುಗೆಂಪಿಂ ಮೆಜ*್‌ದುದವನ ಪೊಜವೀಡು ಕರಂ (ದಾಧಫು. ೦೦-೧೯). 
"ದುಮಾನ್ಯ' ಪರಾ. [?} 


೩೯೭೪ 


ದುಮ್ಮಾನತತಿ 


ದುಮ್ಮಾನ, ದುಮಾನ್ಶ, ದುವರ್ಮಿನ (ನಾ). ೧. ಮನಸ್ಸಿನ ಉಮ್ಮಳ ; 


10 


45 


ಚಿತ್ತಕ್ಷೋಭೆ: ಏನುವಂ ಕಾಣದೋರಂತೆ ಮಜವಟ್ಟು ದುವನ್ಮಾನವೊಡಲಂ 
ತೀವಿ ತುಳುಕುಡುತಿರಲು ರಿಪುಭೂನಾಥಶರಧಿವಡಬಾನಲಂ ಮಜ್‌ದು 
ಚಿಂತಾಚಿತ್ರನಿರುತಿರ್ದನು (ಹಕಳಾ. ೬-೩೮); ದುವಸ್ಮಾನಂ ಶೀರ್ದೊಡೆನಗೆ 
ರಿಪುಜಯೋಪಾಯಮಾವುದು (ದಕಕು. ೨.೬೫ ವ): ಕೆತ್ತ ದುಮ್ಮಾನದಲಿ 
ದ್ರೌಪದಿಯುತ್ತಮೆಯಲಾ ದೃಢಪತಿವ್ರತೆಗೆತ್ತಣದು ಪರಿಭವವಿದೆಂದಸುರಾರಿ 
ಚಿಂತಿಸಿದ (ಕುಪ್ಮಾಸೆ. ಓರಿಇ, ೧೫-೧೩೪); ಆಗ ಬಿಜ್ಜಳಂ ದುಮ್ಮಾನದಿಂ 
ಕುಳ್ಳಿರೆನಲು (ಜಿಬಪು, ೭-೨೫) ; ಕಾತರಿಸಿ ಕಳೆಗುಂದಿ ದುಮ್ಮಾನದಿಂ ಪೊಕ್ಕ 
ನಂತಃಪುರಕೆ ಪುತ್ತವುಗುವಹಿಪನಂತೆ (ಜೃಮಿಭಾ. ೦೮-೪೭) : ಆದರೆ 
ದುಮ್ಮಾನಕ್ಕೆ ಒಳಗಾಗಿದ್ದ ವ್ಯಕ್ತಿಯು ಹುಡುಗಾಟಿಕೆಯ ಇಲ್ಲವೆ ಬಡಿ 
ವುರದ ಮೇಳಕ್ಕೆ ಅರ್ಹತೆ ಪಡೆದಿರಲಿಲ್ಲ (ಹೇಮಂತ. ೭೮), ವಿ. ದಂಃಖ; 
ದುಗುಡ ; ಅಳಲು ; ಚಿಂತೆ: “ಬೇವಸಂ, ದುಮ್ಮಾನೆಂ, ಉಮ್ಮಳಂ - 
ಈ ೩ ಚಿಂತೆ” (ರಸಾ. ೧೨-೨೨೭); ಕತ್ತಲೆಯಲ್ಲಿ ಗತಿಯ ಕಾಣದೆ ದುವಹ್ಮಾನ 
ನೆಲೆಗೊಂಡಿತ್ತು ಸುಮ್ಮಾನ ಹೋಯಿತ್ತು (ಅವಡಂ. ೪೦-೪೭೦) ; ಕಂದ ನುಡಿ 
ದುಮ್ಮಾನ ಬೇಡೆನ್ನಾಣೆನುತ ಸಂತೈಸಿದನು ಮಗನ (ಕುವ್ಮಾಸೆ. ೧೬-೧೬) ; 
ಕಳೆಗುಂದಿದೆ ವದನ ದುಮ್ಮ್ಮಾನವಾರಿಂದಾಯ್ತು (ತೊರರಾ, ೬-೨೬-೬೪) ; 
ಮನಮನಗಳಿಗೆ ದುಮ್ಮಾನವಡಸಿತು (ಸವತಿ. 30೧); 'ಈ ಪ್ರಾಸಾದದಲ್ಲಿ 
ನನಗೆ ಪುಣ್ಯಭಾಗದ ಲಭ್ಯವಿಲ್ಲ' ಎಂದು ದುಮ್ಮಾನ ಹೊಂದಿ ಒಂದು ಕಡೆ 
ಆಳುತ್ತಾ ನಿಂತಳು (ಹತ್ತುಮು, 8೩)- ೩. ಕಷ್ಟ; ಹಿಂಸೆ; ತೊಂದರೆ ; 
ಕೆಡುಕಂ : ಭೂನಾಥ ಬೆಟ್ಟದ ಚಾಮೇಂದ್ರ ಬಹು ದುಮ್ಮಾನವಿತ್ತೆನ್ನ 
ರಿಪುಗಳಿಗೆ (ಕಂನವಿ, ೩-6೧]; ಒಡಲಿನಬ್ಬರವೇನು? ಆತುಮದ ನಾುಣ್ಟೇನು? 
ಪೊಡವಿಗಿದೆ ದುಮ್ಮಾನ (ಮಂಕುಕ. ೧೯೦); ಬಿಲದೊಡತಿ ನಾನಿಂತು ಅಳಿಯೆ, 
ಬಲು ದುಮ್ಮಾನ ಕುಲಕೆ ಬಹುದನುವಖನ ಬೇಡ, ತಿಳಿಯಮ್ಮಾ! (ಕಎಪು. 
೩4-4). ೪. ಅವಮಾನ: ಅಪಮಾನ : ಅಖಿಳ ಧರಣೀಪಾಲಕರ 
ದುವಹ್ಮಾನವನು ಪಾಂಚಾಲದೇಶವ ಕಳೆದು ಹೊಕ್ಕರು ತಮ್ಮ ನಗರಿಗಳ 
(ಕು ವ್ಯಾಅ. ೧೬-೧); ಮುದಿ ತುಂಬುರಂಗೆ ಸಮ್ಮಾನಮಪ್ಪೆಡೆಯೊಳೆನಗೆ 
ದುಮ್ಮಾನಮಾದುದು ಗಡ! (ಅದ್ಭುತ. 3೦-೯): ನೆಲಗಟ್ಟನ್ನು ನೀರೆಂದು 
ಭ್ರಮಿಸಿ ತಾನು ಉಟ್ಟಿದ್ದ ಬಟ್ಟೆಯನ್ನು ಮುದುರಿಕೊಂಡನು. ಅದು ನೀರಲ್ಲ 
ವೆಂದು ತಿಳಿದಾಗ ದುಮ್ಮಾನದಿಂದ ಮುಖ ತೋರಿಸದೆ ಮುಂದೆ ಹೋದನು 
(ವಡಛಾ. 6೬). ೫. ಅಸಮಾಧಾನ ; ಅಸಂತುಷ್ಟಿ : ಒಮ್ಮೆ ನಿನ್ನೊಳಗೆ 
ಪತಿಯ ಬಗೆ ದುವಸ್ಮಾನವಾಗೆ ... ಸುಮ್ಮನಿಹುದು ಗುಣವಮ್ಮ (ಕಾಕುಂತ. 
8೬ ಅಡಿಪರ್ಯ), ದುಮಾನ; : ೨. ಸುಮಾನ ಹೋಗಿ ದುಮಾನವೂಯಿತು 
ಮತ್ತೆ ಜನಪತಿಗೆ (ಪ್ರಥುಲೀ. ೧೦-೨೨). ದುಮ್ಮನ : ೨. “ದುಮ್ಮನ - 
ದುರ್ಮನಸ್‌ - ವ್ಯಥೆ” (ತದೃಕೋ. ೨0) ; ಕಿಟಿದನುರಾಗಮಂ ಕಿಟ್‌ದು 
ದುಮ್ಮನಮಂ ... ಸೆಟ್‌ವಿಡಿದೆನ್ನ ವಲ್ಲಭೆಯ ಮುದ್ದುಮೊಗಂ ವ್ಯಭಿಚಾರ 
ವಿಶ್ರಮಂ ಮೆಟದಪುನೋ ದಿನಾಗಮದ ರಾತ್ರಿವಿರಾಮದ ಪದ್ಮದಂದದಿಂ 
(ಅರ್ಥನೇ. ೧-೦೧೦) ; ವಿಜಯವಿಠ್ಕಲ ಮಹಮೂರುತಿ ಘಮ್ಮನದಿಂದಲಿ 
ಬಂದು ದುಮ್ಮನವ ಕಳೆವ (ವಿಸಾಸು, ೩೩-೨). 
[ ಎಪ್ರಾ. ದುಮ್ಮಣ. [ಸಂ. ದುರ್ಮನಸ್‌ ] 

ದುಮ್ಮಾನಗೊಳು (ಕ್ರಿ). ಚಿಂತಿಸಂ ; ಬೇಗುದಿಗೊಳ್ಳು : ತನ್ನ ಮನದಲ್ಲಿ 
ದಕ್ಷ ದುಮ್ಮಾನಗೊಳುತ ಮಿಗೆಯನ್ನಪಾನಾದಿ ಭೋಗಗಳ ಕೊಳ್ಳದೆ 
ಮಗಳ ಮನ್ನಿಸುತ್ತಿತ್ತುದಕೆ ಫಲವಲಾ (ಜತುಪು. ೩-೮-೧೮). 

[ ದುಮ್ಮಾನ + ಕೊಳು (ಕೊಳ್ಳ) 1 

ದುಮ್ಮಾನತತಿ (ನಾ). ದುಗುಡದ ಸಮೂಹ : ಒಡನೆ ಸುರರಿಗೆ ಹತ್ತಿತೈ 

ದುಮ್ಮಾನತತಿ ನರೆನಾಥ ಕೇಳೆಂದ (ಅಂಬಿಕಾ. ೭-೪೯). 
[ ದುಮ್ಮಾನ + ತತ್ಕಿ? 


ದುಮ್ಮಾನಮನ 


ದುಮ್ಮಾನಮನ (ನಾ). ಚಿಂತೆಬಿಂಂದ ಕೂಡಿದ ಮನಸ್ಸುಳ್ಳೆವನಂ ; 
ಯೋಚನೆಯಿಂದ ತುಂಬಿದವನು : ದೇವಿಯರಿರವು ತನ್ನಯ ಕಂಗಳಿಗೆ 
ಗೋಚರಿಸುವುದು ದುರ್ಲಭವೆನುತ ದುಮ್ಮಾನಮನನಾದ (ತೊರರಾ- 
8-4-8). [ದುಮ್ಮಾನ + ಮನ್ಮ) 

ದುಮ್ಮಾನವಡು (ಕ್ರಿ). ವೃಥೆಪಡಂ ; ದುಃಖಹೊಂದಂ: ಬೊಮ್ಮನೇ 
ಸಂಸ್ಕತಿಯ ಕಟ್ಟಿಕೊಂಡುತ್ಸಹಿಸೆ ಜನ್ಮ ಸಾಕಿನುವುದೇಂ ? 
ದುಮ್ಮಾನವಡುವುದೇ೦ (ಮಂಕುಕ. ೨೭೨). [ ದುವಕ್ಮಾನ + ಪಡ್ಕು) 

ದುಮ್ಮಾನಿಸು (ಕ್ರಿ). ಕಳವಳದಿಂದ ಕೂಡಿರು : ದೂರದಲಿ ದುಮ್ಮೂನಿಸಿದ 
ವದನಾರವಿಂದವ ಕಂಡು , . . ಶೌರಿಗಾಯ್ತವಮಾನವಿದೆಲೇ ಮಾರಿ 
ಗುತ್ಸವವೆನುಶ ಬಂದನು ಮಾರುತನ ಮಗನು (ಕುವ್ಯಾಉ. ೧೦-೨). 

[ ದುಮ್ಮಾನ * - ಇಸ್ಕು] 

ದುಮ್ಮಿ, ದಿವ (ನಾ). ೧. ಒಂದು ಬಗೆಯ ಚರ್ಮವಾದ್ಯ. 
೨ಿ.ಎದಂವ್ಮಿಸಾಲು : ನೀರಾಜನಪದಂಗಳಂ ದುಮ್ಮಿಯ ಪದಂಗಳಂ 
ಪಾಡುತೊಸೆದು (ಅರಾಕ. ೧-33) ; ದುಮ್ಮಿಸಾಲು ಕಾಮನಿಂಗೆ ದುವ್ಮಿ 
ತಜ್ಜನಕನಿಂಗೆ ನೆಮ್ಮಿ ಭಜಿಸಿ ನಿಜವನರಿತು ಕಾಮಹರನನು 
(ಕವಿಡ. 111, ೮೦ ; ಕಾಮವಿಡಂಲನ). ದಿಮ್ಮಿ: ೧. ಕಲಾವಿದರು 
ದಿಮ್ಮಿಯನ್ನು ಕೈಯಲ್ಲಿ ಹಿಡಿದು ಕುಣಿತಕ್ಕೆ ಸಿದ್ಧರಾಗುತ್ತಿದ್ದಾರೆ (ರೂಢಿ). 
"ದಂಂದುಮೆ' ಪರಾ. [ ಇದುಂ,/ತುಳು, ದಿಮ್ಮ ] 

ದುಮ್ಮಿಕ್ಕು, ದುಮಿಕ್ಕು, ದುವರಕು, ಧುವಂಕಂ, ಧಂಮ್ಮಿಕ್ಕು (ಕ್ರಿ). 
೧. ಕೆಳಗೆ ಹಾರು.-ನೆಗೆ ; ಎರಗು: ಕೂಪನಿರೀಕ್ಷಣಂಗೆಯ್ದಲ್ಲಿ ಸಿಸುವಂ 
ಕಂಡು ವಾತ್ಸಲ್ಯದಿಂ ನೆಲೆಗೊಡದ ವಿಷಮಯಮಪ್ವ ಭಾವಿಯಂ 
ದು[ಬಾಣಾಂ. ಧು]ಮ್ಮಿಕ್ಕೆ (ಜೀವಸಂ. ಪರಿ. ೦-೨೩೬) ; ಕೆಜ್‌ಗಳಲ್ಲಿ 
ದು[ಪಾಾಂ. ಧು)ಮ್ಮಿಕ್ಕಿ ಮುಳುಗುತ ಸಜ್‌ಗಳಂ ತಾವಡರುತಂ ಫಿರಿ 
ದೊಟಿಲುತಳುತಂ ಅಖಿಳ ಜೈನರು ಹೊರಳುತಿರಲು (ಬಸಪು. 
8೨-೧೩); ಹೆಕ್ಕಿಗಳರೆಸ ಜೀಮೂತವಾಹನಗೆ ದುಮ್ಮಿಕ್ಕಿದೊಲೆಣಗಿ 
ರಕ್ಕಸನ ಸಿಕ್ಕಿಸಿ ತಲೆಮುಜವಂತೊದ್ದು ನೆಲದೊಳಗಿಕ್ಕಿದ (ಮೋಹತ. 
೧3-೪೪); ಇಳೆಯ ಮೇಗಣ್ಣೆ ದುಮ್ಮಿಕ್ಕಿ . . . ದಕ್ಷನಂ ತುಡುಕಿ ಕಡುಪಿಂ 
ಕೆಡಪಿ ಗೋಣ್ಗೊಅ*ೌದ ವೀರೆಭದ್ರಂ (ನಂದಿಮಾ. ೦-0) ; ತಲೆಗೆದರಿ . . . 
ತಿಲಪಿಷ್ಟಮಂ ಮೆಲುತ ತೈಲಪುನದಿ ತಾಪ ನಿಲದೆಂದು ದು[ಪಾಣಣ. ಧು) 
ಮ್ಮಿಕ್ಕಿದಂ ಗೋಮಯಹ್ರದಕ್ಕೆಂದು ಕಂದಿದಾನನದಿ ಪಿತನು (ವೆಂಳಾ09. 
೨-೨೪-೩3). ವಿ. ಹೊರಸೂಸು ; ಹೊರಹೊಮ್ಮು ; ಪ್ರಕಟಪಡಂ : 
ಕಂಡಳವಳೀ ರಾಜಚಂದ್ರಮನ ದೂರದಲಿ ದು[ಪಾ೨೦. ಧು]ಮ್ಮಿಕ್ಕಿದುದು 
ದೃಢವೈರೆ ದರುಶೆನವತಿತ್ರೆದಲಿ (ತೊರರಾ. ೩-೪-೭) ; ದುಂದುಭಿನಿನಾದವಾ 
ದಂತೆ ಪಂತನ ವಾಗ್ದರಿ ದುವ್ಮಿಕ್ಕಿತು (ದಾನಜಿಂ. ೦೩). ದುಮಿಕ್ಕು : 
೧. ಮಗಿಲನೆತ್ತಿ ದು[ಪಾಕಾಂ. ಧು)ಮಿಕ್ಕಿ ಪೆರ್ಗದಹುಗಳನೊಡೆಬಡಿ (ಬಸಪು- 
೫೭೩೭೦). ದುಮುಕು: ೧. “ಎಸೆವುದುಂ ದುಮುಕೆನಲ್‌ ಲಂಘನಕೆ” 
(ಕರರ. ೧೨೩) ; ಧರ್ಮಸ್ರಾವಕೇಂದ್ರನು ಮಂಂದೆ ಬಸದಿಯನೇಟ್‌ 
ದು[ಪಾಕಾಂ. ಧುಮುಕಿದನು -(ಬಸಪು. ಪ್ರಾಣಸ್ಪಂದನವು 
ನಿಂತುಬಿಟ್ಟರೂ ಸಾವು ದುಮುಕ ಸಲ್ಲ ಉಸಿರು ಹಿಂಗಿಯೂ , . , ಆತ 
ಬದುಕಬಲ್ಲ (ಅರಳು. 3೦೯-೦೩) ; ದುಮುಕಿದರೆ ದುಃಖ ಹೋದೀತೆ? 
(ಗಾಡಿ). ೩. ಧಾವಿಸು ; ನಂಗ್ಲು ; ಮುನ್ನೂಗಳ್ಲಿ : ಅವುಗಳನ್ನು ನೋಡಿ 
ಮನಸ್ಸು ಚಕಿತವಾಗಿ ಸಂಶೋಧನೆಗೆ ದುಮುಕುವುದು (ಕನ್ನಜಾ. ೧೩೦). 
೪. ದಂಡುಕು ; ವಿಚಾರವಲ್ಲದೆ ಪ್ರವೇಶಿಸಂ: ಯಾವ ಕೆಲಸವೇ 
ಆಗಲಿ, ಹಿರಿಯರ ಸಲಹೆಯನ್ನು ಕೇಳದೆ ಒಂದೇ ಸಲ ದುಮುಕಬಾರದು 
(ರೂಂ). ಧುಮುಕು: ೧: ಮಡುವ ಧುಮುಕಿ ಕಾಳಿಂಗನ ಪಿಡಿದು 
ಹೆಡೆಯ ಮೇಲೆ ಕುಣಿದಾಡುತ್ತಿರೆ (ಪುರಂದ. ಅವನು 


8೨-೦೭) ; 


೧-೯೬-೪) ; 


೩೯೭೫ 


10 


48 


ದುಮ್ಮಿಸು 


ಪೌಳಿಯಿಂದ ಧುಮುಕಿ ಹುಡುಗಿಯರ ಹಿಂದೆ ಓಡಿದನು (ಮಲೆನಾ. ೧೯೯). 

೩. ಹೆಜ್ಜೆಯ:ಟ್ವಲ್ಲಿಲ್ಲ ಜೋಲಿ ಹಿಡಿದಿದೆ ಮಣ್ಣು ಧುಮುಕುತಿದೆ ನೀರು 

(ನೆಲಂಮೂ. ೩೦-೩) ; ಅದು ತಕ್ಷಣವೇ ಬೊಗಳುವುದನ್ನು ನಿಲ್ಲಿಸಿ ತಿಂಡಿಗಾಗಿ 

ಧುಮುಕುತ್ತಿತ್ತು (ಕಾಲೆಮ. ೦೯೮). 9. ಹಲವು ಮಕ್ಕಳು ಪ್ರಶ್ನೆಯನ್ನೂ 

ಸಮಸ್ಯೆಯನ್ನೂ ಅರ್ಥಮಾಡಿಕೊಳ್ಳ ದೆಯೇ ಇತ್ಯರ್ಥಪಡಿಸಲು 

ಧುಮುಕುವರು (ಶಿಕ್ಷದ. 898). ಧುಮ್ಮಿಕ್ಕು : ೧. ಜೀವವಂ ತೃಜಿಸುವೆನೆ 

ನುತ್ತಂ ಬಾವಿಯೊಳು ಧುಮ್ಮಿಕ್ಕಿ ಬಿದ್ದಂತಾತನಂ ಹಿಡಿದು (ಬಸಪು. ೦೩-೯); 
ರಥದಿಂ ಪೊಡವಿಯೊಳು ಧು[ಪಾಕಾಂ. ದು]ಮ್ಮಿಕ್ಕಿದನು (ಕುವ್ಕಾಛೀ. ೬-೩೫); 
ಧುಮ್ಮಿಕ್ಕಿದನು ಧರೆಗೆ (ತೊರರಾ. ೩-೨-೨೨); ಕಲ್ಲಟಿ3ಗಳ ಮೇಲೆ ಧುಮ್ಮಿಕ್ಕೆ 
ನೃತ್ಯವನಾಡುವಂತೆ (ನೋಹತ. ೧೯-೬೪): ಪುಗುವೆನಂಗುಷ್ಕಮಾತ್ರದಿ 
ಕೇಳು ಘೋರತರ ಮೊಗವನೆಂದೆನುತ ಧುಮ್ಮಿಕ್ಕಿ ವದನವ ಪೊಕ್ಕು 
(ವೆಂಕರಾ. 8-೦-೫೩೦) ; ದಿನವನಿತೆ ಧುಮ್ಮಿಕ್ಕೆ ಪಶ್ಚಿಮ ಸಮುದ್ರಕ್ಕೆ, 
ಚಿವ್ಮಿದುವು ರತ್ನುಳಿ ತಳದಿಂ ನಭೋಂಗಣಕೆ (ಶ್ರೀರಾಮಾ. ೨೬೦-೮೭೬) ; 
ಅವ ಸಾಗರಕೆಲ್ಲಿ ಹೋಗಿ ಸೇರುವುದೊ| ಆವ ಕಡೆ ಧುಮ್ಮಿಕ್ಕುತ್ತಲ್ಲ 
ಸುಳಿಯುವುದೊ! (ವಿಸೀಗೀ. ೯-೦೬). ೪. ಏಕಾಏಕಿ ಧುಮ್ಮಿಕ್ಕಬುರದು. 
ಸಾವಧಾನವಾಗಿ ಮೆಲ್ಲಮೆಲ್ಲನೆ ಕಾರ್ಯವನ್ನೆಸಗಬೇಕು (ಕುರುಕಾ. ೧೨೪). 

[ ದೇ.8 ತುಳು. ದುಮುಕು; ತೆಲು. ದುಮುಕು, ದುಮುಕ್ಕು] 

ದುಮ್ಮಿಸಲೆ "ದುವ್ಮಿಸಾಲಂ' ನೋ. 

ದುವ್ಮಿಸಾಲು. ದಿಮಿಸಾಲೆ, ದಿಮ್ಮಿಸಾಲು, ದಂಮ್ಮಸಾಲೆ, ದಂವ್ಮಿಸಲೆ, 
ದುಮ್ಮಿಸಾಲೆ (ನಾ). ವಾದ್ಮದ ಸಂಗತಿಯೊಡನೆ ಹಾಡುವ ಒಂದಂ 
ಬಗೆಯ ಹಾಡು: ದುಮ್ಮಿಸಾಲು ಕಾಮನಿಂಗೆ ದುಮ್ಮಿ ತಜ್ಮನಕನಿಂಗೆ 
ನೆಮ್ಮಿ ಭಜಿಸಿ ನಿಜವನರಿತು ಕಾಮಹೆರೆನನು (ಕವಿಶ. 111, ೮೦; ಕಾಮ 
ವಿಡಂಬನ). ದಿಮಿಸಾಲೆ ; ಇಲ್ಲಿನ ಮೂಲನಿವಾಸಿಗಳ ಒಂದು ಬಳಗದವರು 
ಮನೆಮನೆಗೆ ಬರುತ್ತಾರೆ. ಅವರು ಸ್ವಂತ ಬೇಸಾಯಗಾರರಲ್ಲ. ಅವರಲ್ಲಿ 
ಒಬ್ಬಾತ . . . 'ದಿಮಿಸಾಲೆ' ಎಂಬ ಪಲ್ಲವಿಯುಳ್ಳ ಒಂದು ಹಾಡನ್ನು 
ಹಾಡುತ್ತಾನೆ. ಸಾಲೆ, ಶ್ಶಾಲಿ ಅಕ್ಕಿಯ ಹೆಸರಾದುದರಿಂದ ಪೂರ್ವದ 
ಕೃಷಿಯ ಸಂಸ್ಕಾರಕ್ಕೆ ಸಂಬಂಧಿಸಿದುದು ಎಂದು ಊಹಿಸಬಹುದು 
(ಜಾನಗೀ. ೮9); ಕುಂದಾಪುರದ ಕಡೆ ಹಾಡುವ ದಿಮಿಸಾಲೆ ಹಾಡಿನ ಕೊನೆಗೆ 
'ಕಾಮನ ಭೀಮನಾ ಹೋಳಿಯ ಹಬ್ಬ' ಎಂಬ ಸೊಲ್ಲು ಬರುತ್ತದೆ 
(ಕಾನಗೀ. ೮೫). ದಿಮ್ಮಿಸಾಲು : ದಿಮ್ಮಿಸಾಲೆನ್ನಿ ಚಿಕ್ಕ ತಮ್ಮಗಳಿರಾ 
(ವಾದಿಕೀ. ೬೦ ಪಲ್ಲವಿ). ದುಮ್ಮಸಾಲೆ ; ನಲಿದು ಮುಡುವಿಕ್ಕಿ ಗುಮ್ಮಡಿ 
ಗೆಲವಂ ಪೆರ್ಗರಡಿಯಂತೆ ಕುಪ್ಪಿಕ್ಕಿ ಕರಂ ಕೆಲವಂ ಕಣ್ಣಪ್ಪಂ ಮುಂದಲೆ 
ದುಟುಬಿಂ ದುಮ್ಮಸಾಲೆಯೆನುತಂ ಕೆಲವಂ ಪಿರಿದುಂ ಕೊಂಬು ಕೊಳಲ 
ಮೌವರಿಗಳ ನುಣ್ಣರಮನಾಸ್ಯದೊಳ್‌ ತೋಯುತ್ತ (ತ್ರಿಪುವಿ. ೨೭-೦೩೭). 
ದಂಮ್ಮಿಸಲೆ : ಮುಂದೆ ತುಟುಬಂ ಕಟ್ಟಿ ದುವ್ಮಿ [ಪಾಕಾಂ- ದುಂಬಿ) 
ಸಲೆಯಾಡುತಂ ಛಂದಛಂದದ ಬೇಡರಾಟಮಂ ತೋಜುತೆಂ (ಕಣ್ಣರೆ. ದೇ. 
೧೩೯-೯). ದುಮ್ಮಿಸಾಲೆ: “ದುಂದಂವಿಂ; ಹೋಳಿಯ ಹಾಡು; 
ಕಾಲಜ್ಞಾನ ಪಲ್ಲವಿ” (ಜಾನಕೋ. ೬). ಓ "ದಿಮ್ಮಸಾಲೆ' ಎಂದು 
ಕೊನೆಯಾಗುವ ಹಾಡಂಗಳನ್ನೂ ಹಾಡುವವನಿಗೂ ಈ ಹೆಸರಂ 
ಉಪಯೋಗವಾಗುತ್ತದೆ. ಶ್ರೀರಂಗಪಟ್ಟಣದ ಕಡೆಯಲ್ಲಿ “ಬಿಸಿಲು 
ಮಾರಮ್ಮ'ನ ಗಂಡ ಎಂಬ ಅರ್ಥದಲ್ಲಿ ಇದನ್ನು ಬಳಸುತ್ತಾರೆ. 

[ ದುಮ್ಮಿ + ಸಾಲ್ಕು (<ಸಾಲ್‌;)] 

ದುಮ್ಮಿಸಾಲೆ "ದುಮ್ಮಿಸಾಲು' ನೋ, 

ದುಮ್ಮಿಸು (ಕ್ರಿ). ಬಿಗಿದುಕೊಂಡಿರು; ಸಿಂಡರಿಸು; ಅಸಮಾಧಾನವನ್ನು 
ಸೂಚಿಸು : ಮಾತಾಡದೆ ಮುಖ ದುಮ್ಮಿಸಿಕೊಂಡಿದ್ದರೆ ಯಾಕೆ 
ವಹತಾಡ್ತೀವಿ ಹೇಳಿ (ನಿಂದನೆ. ೨೭). [ದುಮ್ಮು* -ಇಸ್ಯು) 


ದುಮ್ನು 


ಶ್ರ 


ದುಮ್ಮು,, ಡುಬ್ಬ, ಡುಬ್ಬ, ಡುಮ್ಮಿ, ಡುಮ್ಮು, ದಂಡುವಣ್ಯ, 
ದುಬ್ಬು (ನಾ). ೧. ದಪ್ಪನಾಗಿರುವುದು ; ಬೊಜ್ಜುಬೊಜ್ಜಾಗಿ 
ಬೆಳೆದುದು; ಹೊಟ್ಟೆಗೆ ಹಾಕುತ್ತಿದ್ದುದು ಗಂಜಿ ನೀರುದರೂ ಆ ಮರಿ 
ದುಮ್ಮುದುಮ್ಮಾಗಿ ಬೆಳೆಯಿತು (ಮಲನು. ಲ. ವಿ. ಹೊಟ್ಟೆ: 
ದುಮ್ಮಿನಿಂದ ಹಮ್ಮು ಕಳಕೊಂಡ (ಗಾದ). ಡುಬ್ಬ: ೩. ಮೇಲಕ್ಕೆ 
ಉಬ್ಬಿಕೆೊಂಡಿರುವುದಂ ; ಉಬ್ಬಿದುದು : ಅಂಗಿಯ ಮೇಲೆ ಎದ್ದು 
ನಿಂತಿದ್ದ ಡುಬ್ಬದ ಮೇಲೆ ಕೈ ಆಡಿದ (ಏಳಜೀ. ೮೯). ೪ಉ. ಒಂಟೆ, ಗೂಳಿ 
ಮೊದಲಾದಂವುಗಳ ಬೆನ್ನಿನ ಮೇಲಿರುವ ಉಬ್ಬು,.ವೆಂಲಕ್ಕೆದ್ದಿರುವ 
ದಂಂಡನೆಯ ಭಾಗ : ಮಿರಜಿಯ ಒಂಟೆಯ ಡುಬ್ಬದಂತಹ ಮಹಾ 
ವೀಥಿಯಲ್ಲಿ ಟ್ರಕ್ಕು ಏರಿ ಇಳಿದಾಗ ಜೋಕಾಲಿಯ ಜೀಕು ಕೊಡುತ್ತಿತ್ತು 
(ದೀಪಹ. 11, ೩೯೪) ; ಯಾವ ಡುಬ್ಬ (ಹಿಣಿಲು) ವೃಷಭದ ಕುಂತಿಯನ್ನು 
ವೃದ್ಧಿಗೊಳಿಸುವುದೊ ಆ ಡುಬ್ಬವು ಆಕಳಿಗಿಲ್ಲ (ಕಮಳ, ೭ಬ. ೫. ಬೆನ್ನು; 
ಶರೀರದ ಹಿಂಬದಿ : ನೀನು ನನ್ನ ಡುಬ್ಬವನ್ನು ಹಿಡಿದುಕೊಂಡು ಬಾ, 
ನಾನು ನಿನ್ನನ್ನು ಆಚೇ ದಂಡೆಗೆ ಸುರಕ್ಷಿತವಾಗಿ ಒಯ್ಯುವೆನು (ಅಂಬಿಕೆ. 
೧೦೯) ; ಗುರುಗಳು ಹೊರಗೆ ಹೋಗುವುದೊಂದೇ ತಡ , , . ಇಳಿಜಾರು 
ಮೇಜು, ವಿದ್ಯಾರ್ಥಿಗಳ ಡುಬ್ಬ ಮುಂತಾದುವುಗಳ ಮೇಲೆ ಸಪ್ಪಳ 
ಹೊರಡುತ್ತಿತ್ತು (ಕಕ್ತಥೃ. ೦೨). ಡುಬ್ಬು : (8. ಡುಮ್ಮಿ: (ಗು). 
೬. ದಪ್ಪವಾದ ; ಉಬ್ಬಿದ; ಏನು ಮಾಟ ಶಿವ ಡುಮ್ಮಿ ಡುಮ್ಮಿ 
ಹೊಟ್ಟೆ (ಪಲಾನ. ೬೦-೬). ಡುಮ್ಮು : ೧. ನೋಡುವುದಕ್ಕೆ ಡುಮ್ಮು 
ಡುಮ್ಮಾಗಿದ್ದರೂ ಶಕ್ತಿ ಮಾತ್ರ ಸ್ವಲ್ಪವೂ ಇಲ್ಲ (ಕೂ9). ದುಡುಮ್ಮು : 
೧. "ದುಡುವು' ಪರಾ. ದುಬ್ಬು : ೧. "ದುಬ್ಬ? ಪರಾ... 

ದುಮ್ಮು, "ದಂಂಪು' ನೋ. 

ದುಮ್ಮೆಸಗು (ಕ್ರಿ). ದೂಳೆಬ್ಬಿಸು ; ನಾಶಮಾಡು : ಮಕುಟವ ಚಿಮ್ಮಿದವು 
ಮುಮ್ಮುಖದಿ ಕವಚವ ನೆಮ್ಮಿದವು ದುಮ್ಮೆಸಗಿ ಮಹಿಷಾಸುರನ ಶರಜಾಲ 
(ಅಂಬಿಕಾ. ೨೩-೨೩). [ ದುಮ್ಮ್ಮು (< ದುಂಪು) + ಎಸಗ್ಳು] 

ದುಮ್ಮೇಳು (ಕ್ರಿ). ರಭಸದಿಂದ ಏಳಂ; ಒಮ್ಮೆಲೆ ವಂನ್ಮ್ನುಗ್ಗು : ಇಕ್ಕಿರ್ದ 
ಚೀಲಗಳ್ಳು ಮ್ಮೆದ್ದು ಫಲಗಳಂ ಮುಕ್ಕಲದ ನಾರಿಗುಸರಲ್ಬೇಕು ಭೂಪ 
ನಿನ್ಮಕ್ಕಳಿಗೆ ಬಹಳ ಬಲವಿದ್ದೇನು ದೈವಬಲವಿಲ್ಲ' (ತುರಂಗ. ೫೪-೩೮) ; 
ಧಾಳಿಯಿಟ್ಟುದು ಸೇನೆ ಕರಿಘಟೆ ತುರಂಗಚಯ ಹೊಳಿದವು ಕಡುಹಿನೋಳ್ದು 
ಮ್ಮೆದ್ದು ನೂಕೆ (ತುರಂಗ. ೬೩-೨೦). [ದುಂ ಐಳ್ಳು (ಎಟ್‌) ] 

ದುಯಂ "ದಂಯ್ಯಂ' ನೋ, 

ದುಯಂತರಾಘಂಟೆ (ನಾ). ಎರಡನೆಯ ಮೆಟ್ಟಲಿನ ಘಂಟೆ: ರಥದ 
ಅಲಂಕಾರಕ್ಕೆ. . . ಆವಲುತರಾಘಂಟೆಗಳೂ » » x ೫೨ ದುಯಂತರಾ 
ಘಂಟೆಗಳೂ' » ೬ x» ೧೩೪ ಸಿಯಂತರಾಘಂಟಿಗಳೂ 
ನಂಜನ. ೨೯೨--ಪುಟ, ೧೪೨ ; 1847). 

[ ದುಯಂ ( ಎದುಯ್ಯಂ) + ತರ್ಕ + ಘಂಟಿ] 

ದುಯನೃತ್ಯ (ನಾ). [ನಾಟ್ಯ] ದ್ರುತಗತಿಯ ಒಂದಂ ಬಗೆಯ ನೃತ್ಯ : 
ಮೇಘಕುವಹಾರರಾಜನ ಆಸ್ಥಾನದಲ್ಲಿ ದುಯನೃತ್ಯ. ವಿಲಂಬಿತನೃತ್ಯ. 
ಆರ್ಭಟನೃತ್ಕ, ವಿಭವನೃತ್ಯ ಮುಂತಾದ ನಾಟ್ಕಗಳು ಅಭಿನಯಿಸಲ್ಪಡು 
ತ್ತಿದ್ದುವೆಂದು ಉಕ್ತವಾಗಿದೆ (ಛಾರದ. ೩೩೦). 

[ದುಯ್ಯ (p+ ಪ್ರಾ. ದುಅ) + ನೃತ್ಯ) 

ದುಯ್ಯಂ, ದುಯಂಂ, ದೂಯಂಂ (ಗು). ೧. ಎರಡನೆಯ ಗಣನೆಯ,- 
ದರ್ಜೆಯ: ಅವ್ವಲು ದುಯ್ಕಂ ಶೀಯ್ಕಂ ಭೂಮಿಗೆ ಕೃಷ್ಣರಾಜ ಖಂಡಗ 
ಭೂಮಿಗೆ ಯಿಷ್ಟು ಖಂಡಗ ದವಸಾ ಯೆಂಬದಾಗಿ ಡವಲು ಕಟ್ಟಿ 
(ಮಹಾವಂ. 11, ೭೦) ; ಜೂನಿಯರ್‌ (70010r)ಎಂದರೆ ದು ಯ್ಮ ೦ 
ಕವಿಖಷನರೆಂದೂ ಹೀಗೆ ಇಬ್ಬರು ಕವಿಸಾಷನರನ್ನು . . . ನೇಮಿಸಿದರು 


(ಎಕ. ಸಳ, 


೩೯೭೬ 


ದುರಂಗಿ 


(ಮಹಾವಂ. 11, ೯೮). ದುಯಂ: ೧. "ದುಯಂಪ್ರಶಿ” ಪರಾ. ೨. ಕೈ 
ಕೆಳಗಿನ ; ಅಧೀನ : ಆ ಕಾಲದಲ್ಲಿ ರಾಯಚೂರಿನಲ್ಲಿ ದುಯಂ ತಾಲ್ಲೂಕು 
Dಾರೆ(Asslstant Commissioner)ನಾಗಿದ್ದೆ ಮುಸಲ್ಮಾನ ಅಧಿಕಾರಿ ೩, 
ಯೊಬ್ಬನು... ದರ್ಶನಕ್ಕೆ ಬಂದನು (ಕಥವಿ. 11, ೩೮೦). (ನಾ). 
(ಅಂತಸ್ತು ಅಥವಾ ಯೋಗ್ಯ ತೆಯಲ್ಲಿ) ಎರಡನೆಯ ದರ್ಜೆ (೪). : 
ದೂಯಂ: ೪. ಎರಡನೆಯದು: ಅವ್ವಲ್‌, ದೂಯಂ, ಸೀಯಂ, 
ಚಾರಂ ನಾಲ್ಕನು ಹೇಳುವರಂತೆಲೋ ಸೀಯಂ ನಂಬರು ದೂಯಂ 
ಮಾಡುವ ಸಬೂಬ್‌ ಜವಾಬ್‌ ನೋಡೆಲೋ (ನಾಪದ. ೧೪೦). 
[ ಪಾರ. ದುಯುಮಃ ; ಮರಾ. ದುಯ್ಯಮ್‌, ದುಯಮ್‌ ] 


10| ದುಯ್ಯಂಖಿಸ್ತು (ನಾ). ಎರಡನೆಯ ಕಂತು : ಬದಸ್ತೂರು ದುಯ್ಕಂಖಿಸ್ತು 


15 


40 


ಮಾರ್ಗಶಿರ ಲಾಗುಯ್ತು ಐವಜು ಕಾರ್ತಿಕ ವಾರದ ಭತ್ತ 
ಕಾಡಾರಂಭ ಮಹಾಸೂಲು ಆಗುತ್ತಾ ಇದೆ (ಮಹಾವಂ, 11, ೬೭), 
[ದುಯ್ಕಂ + ಖಿಸ್ತು (ಆಕಿಸ್ತು) ] 
ದುಯ್ಯಂಪ್ರತಿ (ನಾ). ಎರಡನೆಯ ಪ್ರತಿ ; ನಕಲು: ಆ ಬಗ್ಗೆ ಇನ್‌ಸ್ತೆಕ್ಟರು 
ಹಿಂದೆ ಕಳಿಸಿದ್ದ ದಾಖಲೆಗಳು ಕಛೇರಿಯಲ್ಲಿ ದೊರೆಯದ್ದರಿಂದ ದುಯ್ಕಂ 
ಪ್ರತಿಗಳನ್ನು ಮಾಡಿ ಕಳಿಸಬೇಕೆಂದೂ ಆಜ್ಞೆಮಾಡಿದ್ದರು (ರಂಗಕ. ೧೬೫). 
[ ದುಯ್ಕಂ + ಪ್ರತಿ] 
ದುಯ್ಯಂಬಾರ್‌ಕಛೇರಿ (ನಾ). ಅಠಾರಾ ಕಛೇರಿಯ ಹದಿನೆಂಟು 
ಇಲಾಖೆಗಳಲ್ಲಿ ಒಂದು : ತಾಲ್ಲೂಕುಗಳೂ ಮತ್ತು ಈ ಗಡಿಗಳ ಒಟ್ಟು 
ವಿಚಾರಣೆ ಮಾಡುವುದಕ್ಕೋಸ್ಕರ . . . ೬. ಫೌಜುದಾರಿ (ತುಕಡಿ)ಗಳೂ 
ಸ್ಥಾಪಿತವಾದುವು. ಅದರ ವಿವರ :--ಕಛೇರಿಗಳು. ೧, ದಿವಾನ್‌ ಕಛೇರಿ 
೧೪. ದುಯ್ಯಂಬಾರ್‌ ಕಛೇರಿ, ೧೫. ಜನಶಿ ಕಛೇರಿ (ಮಹಾವಂ. 
11, ೩a) 'ಅರಾರಾಕಛೇರಿ' ಪರಾ, 
[ ದುಯ್ಕಂಬಾರ್‌? + ಕಛೇರಿ (ಕಚೇರಿ) ] 
ದುರ್‌-(ಉಪ).ಕೆಟ್ಟದ್ದನ್ನು ಸೂಚಿಸುವ ಸಂಸ್ಕೃತದ ಒಂದು ಉಪಸರ್ಗ; 
Pp ಸಂಸ್ಕೃತ ಶಬ್ದದ ಸಾದೃಶ್ಯದ ಮೇಲೆ ರೂಪಿತವಾದ ಕನ್ನಡ 
ಶಬ್ದಗಳಿಗೆ ಈ ಉಪಸರ್ಗವನ್ನು ಬಳಸಲಾಗುತ್ತದೆ. "ದಂರ್ನಡತೆ', 
"ದಂರ್ನಡೆ' ಪರಾ. ([ ಎಸಂ. ದುಸ್‌] 
ದುರ, ದುಟಿ, ಧುರ, (ನಾ). ಯುದ್ಧ; ಕಾಳಗ : ದುರದುಳ್‌ ದುಗ್ಗಮಾರರ 
ಪಡೆ ಒಟ್ಟ ಎಲಾದು ಬಿಟ್ಟಿ (ಎಕ. 1೩, ದೇವನೆ. ೬೩-೩೪: 780) ; ದುರೆ 
ದೊಳ್‌ ಕಾಯ್ದು ಕಡಂಗಿ ಪೊಂಗಿ ಮಲೆದೋರಂತಿಟ್ಲನೆಯ್ತಂದ (ಎಇ. 
೫111, ೧೭3-೫; 986) ; ಅವದಿರ ದುರೆದ ಸಿಂಹಧ್ಯಾನದಬ್ಬರ ಮೆರೆಯ 
ಲೀಕ್ಷಿಸಿ ನುಡಿದನಸುರಾರಾತಿಯಿದಿರಿನಲಿ (ಕೋಗಯ. ೧೦-೨೬). ಸಿದುಳಿ: 
ಅನೇಕಬಲಸಮೇತನಾಗಿ ಯಿದಿರಾಗಿ ನಡದು ಕಾದಿದಲ್ಲಿ[ದಳದ ತನಗೆ 
ಅಟ್ಟಗಳು ಭಟ್ಟಗಳಾಗ ಖಂಡ ತುಂಡಗಳಂ ಮಾಡಿ ವೀರಮಂ ದುಏದಲ್ಲಿ 
ತಂನ ದಳವಿನಿ « ೬ ರಿದ (ಕಣ. 1, ೬೩-೧೩; 1481). ಧುರ : “ಸಮಿತಿ 
ಸಂಗ್ರಾಮಂ ರಣಂ, , . ಧುರಂ ವಿಗ್ರಹಂ. , , ಸಂಖ್ಯಮೆಂದೆನಲು 
ಇಳೆಗಕೆ ನಾಮಮಕ್ಕುಂ” (ಮಂಗರಾ. ೮೩-೨೮); ಧುರದೊಳ್‌ ನಿಮ್ಮಡಿಯುಂ 
ಗೆಲಲಟ್‌ ಯರುಮಾ ಪಾಂಡುಸುತರೆಂ (ಪಂಪಭಾ. ೧೨-8೫) ; ಧುರ 
ದೊಳ್ಳೋನುಗ ಭೂಪನಿಂನ ನಿಸಿತಾಸ್ವಾಘಾತದಿಂ ಸತ್ತ ಭೂಪರ ಪೆಂಡಿರ್‌ 
ಬಿಸುಸುಯ್ಕೆ (ಎಕ. ೪111, ಸಾಗರ. ೧೦೯-೩೪ ; 1042); ಧುರದೊಳ* 
ಮಯನಾತನುಮಂ ವಿರಥಂ ಮಾಟ್ಟ್ಬುದು೦ (ಪಂರಾಮಾ- ೧೪-೧೩೮) ; ನೀನೇ 
ಧುರವ ಜಯಿಸಿದೆನೆನ್ನು-(ಕುವ್ಕಾವಿ. ೯-೩). [ <ಸಂ. ಉದರ. /ತೆಲು. ದುರ; 
P ಸಂ. ಧುರ" ಎಂಬುದರಿ ದಲೂ ಇದರ ನಿಷ್ಟತ್ತಿಯನ್ನು ಹೇಳಬಹುದು) 


«| ದುರಂಗಿ (ಗು), ೧. ಎರಡು ಬಣ್ಣಗಳನ್ನು ಉಳ್ಳ : ಕಂಬಿ ಕಂಬಿಯೊಳು 


ಬಂದಿಳುಹಿದ್ದ ಕೋಟಿ ಕಾಕಂಬಿಯ ರಸವನೆಆತದನು ಬಿಂಬಕೆ ಹೊಳೆವ 


ದುರಂಜ 


ದುಂರಂಗಿಯ ಪೈರಣೆಯಿಂಬುಗೊಂಡಂತಿದ್ದುದಾಗ (ಭರದ. ೧೬-೭೭) ; 
ಮೆಜಿವ ದುರಂಗಿ ಪಟ್ಟೆಯ ಗದ್ದುಗೆಯೊಳು ರಸಿಕೆ ಕುಳಿತ ಭಾವಮಿಹುದು 
(ಹಾನಡ. ೧೮-೧೪೫), ೨. ಎರಡು ಪಕ್ಕಗಳಲ್ಲೂ ಬೇರೆ ಬೇರೆ ಬಣ್ಣ 
ವನ್ನು ಹೊಂದಿದ. [ «ಪಾರ. ಹಿಂ. ಮರಾ. ದುರಂಗೀ] 
ದುರಂಜಿ (ನಾ). ೧. ಒಂದು ಬಗೆಯ ಹಣ್ಣು ; ಸೀತಾಫಲ : ಸೀತಾ 
ಫಲ, ಅಮೃತಫಲ, ದುರಂಜೀಹಣ್ಣು (ಮೈಔಗಿ. ೭-೧೨೩). ವಿ. ಮಬಳ್ಳೂ 
ರಾಮಫಲ : (8). "ತುರಂಜಿ' ಪರಾ. [71] 
ದುರಂತ (ಗು). ೧, ಕೊನೆಯಿಲ್ಲದ ; ಎಂದಿಗೂ ಮುಗಿಯದ : ಘೋರ 
ದುರ್ಗತಿಯಂ ಪೊಕ್ಕು ದುರಂತದುಃಖಮನ:ಣಲ್ಬೇಡ (ಆದಿಪು. ೩-೫೬) ; 
ಮೋಕ್ಷದ ಬಟ್ಟೆಗಟ್ಟಿ ಬಿಡದಾಜಡಿಗೊಳ್ವ ದುರಂತದುಷ್ಟಕರ್ಮಕ್ಷುಭಿ 
ತೋಗ್ರತಸ್ಕರರ ದುಷ್ಟರ . , . ಕ್ಷತಿ ಮಾಡಲಾರ್ಪ ತಪದೊಳಿನ ತೆಳ್ಬಿನ 
ಸಾಧುವರ್ಗಮಾಗಕ್ಷಯಸೌಖ್ಯಮಂ (ಜೀವಸಂ. ೧-೫) ; ಬಹು ದುಸ್ಸಹ 
ಕಠಿಣತರ ಕ್ರೂರೆ ಭಯಂಕರ ದುರಂತ ತೀವ್ರವೇದನಾ 
ರೂಪಂಗಳಾಗಿ ಶಿವದ್ರೋಹಿಗಳಿಗೆ ನಿಷ್ಕಾರುಣ್ಯದಿಂ ಮಾಳ್ಪ 
ಶಿಕ್ಷಾಲೇಶಮೆಂದೆನಿಸಿ (ವಿವೇಕ. ೧೯೪). ೨. ದಂಃಖದಲ್ಲಿ ಕೊನೆಗೊಳ್ಳುವ; 
ದಂಃಖಾಂತವಾದ : ಪದ್ಮಾವತಿಯ ದುರಂತವಿವಾಹಕ್ಕೆ ಕೇಶವನ 
ಮೋಹವೂ ಅದೇ ವೇಳೆಗೆ ಸ್ವಾಮಿಗಳ ಆಗಮನವೂ ಕಾರಣವಾಗುತ್ತದೆ 
(ಸಮಜೀ. ೩೩ ಹೀಕಿಕೆ). "ದಂರಂತನಾಟಕ' ಪರಾ. (ನಾ). ೩. ಕೊನೆ 
ಯಿಂಲ್ಲದಂದಂ : ಭೀಮನ ನರನಕುಲಸಹದೇವ ಸಾತ್ಯಕಿ ಧರಣಿಪನ 
ದ್ರೌಪದಿಯ ಚಿಂತೆ ದುರಂತವಾಯ್ತೆಂದ (ಕುವ್ಮಾಕ. ೨೭-೨೭). ೪. ದುಃಖ 
ಪೂರ್ಣವಾದ ಮುಕ್ತಾಯ; ದಂಃಖದಲ್ಲಿ ಕೊನೆಗೊಳ್ಳುವಿಕೆ ; 
ದಂಃಖಾಂತ: ಆತ್ಮಯಾತ್ರೆಯ ಮಹಾಜ್ಕೋತಿರ್ಮಹದ್ದರ್ಶನಂ ಲಭಿಸಿ 
ದಾತಂಗದೇಂ ಗುರುತರಾನೆಂದಕರ ಗ:ಹ್ಮಮಾಗುವುದೇನೊ ದೇಹ 
ಯಾತ್ರೆಯ ದುರಂತಂ? (ಶ್ರೀರಾಮಾ, ೦೦೯-೨೦೪). ೫. ದಂರ್ಫಟನೆ ; 
ಅಪಘಾತ : ಒಗ್ಗಟ್ಟಿನಿಂದ .. . ಸಮಾಜದಲ್ಲಿ ಅಂದಂದು ಒದಗುತ್ತಿರುವ 
ದುರಂತಗಳೂ ನಿಂತಾವು (ಶಿಕ್ಷದ. ೨೬); ಅವರೆ ಆರ್ಥಿಕ ಪರಿಸ್ಥಿತಿಯ 
ದ:ರಂತವನ್ನು ಯಾರು ವಿಚಾರಿಸಬೇಕು? (ಹಲ್ಮಿಬ- ೧೪೯) ; ಈ ಕಾವ್ಯದಲ್ಲಿ 
ಕಿತ್ತೂರ ದುರಂತವೂ ಬರುವುದಿಲ್ಲ (ಕನ್ನಕಾ. ೯೪). ({ಸಂ.] 
ದುರಂತಃಕರಣ (ನಾ). ಕೆಟ್ಟ ಮನಸ್ಸಿನವನು : ದುರುಳರೆನ್ನವದಿರು 
ದುರೆಂತಃಕರಣರಾವ್‌ (ಕುವ್ಮಾಸ. ೧೩-೪೯). [ಸ೦.] 
ದುರಂತಕತೆ (ನಾ). ದಂಃಖದಲ್ಲಿ ಮುಗಿಯುವ ಕತೆ; ದುರಂತದಲ್ಲಿ 
ಕೊನೆಗೊಳ್ಳುವ ಕತೆ: ಜೀವಕಳೆ ಧರಿಸಿ ತಂತಾನೆ ಹೆಣೆದು ನಿಲ್ಲುತ್ತದೆ- 
ಆ ಇಡಿಯ ದುರೆಂತಕತೆ ನನ್ನ ಕಣ್ಣ ಮುಂದೆ (ಆಜೋಲೀ. ೧೩). 
[ದುರಂತ + ಕತೆ] 
ದುರಂತಕಥೆ (ನಾ). ಎ ದುರಂತಕತೆ: ಮೂಲತಃ ಉರ್ವಶೀ-ಪುರೊರವರ 
ಪ್ರಣಯಕಥೆ ದುರಂತಕಥೆ (ಕಾವೃಸ. ೧೯). [ದ:ರಂತ ೬ ಕಥೆ] 
ದುರಂತಘಟನೆ (ನಾ), ದಾರುಣವಾದ ಸಂಗತಿ; ಸಂಕಟಕರವಾದ 
ಘಟನೆ ; ದುಃಖಪ್ರಸಂಗ : ಅಂಥ ರುದ್ರಪ್ರಸಂಗದಲ್ಲಿಯೇ ಇನ್ನೊಂದು 
ದುರಂತಘಟನೆಯೂ ಸಂಭವಿಸುತ್ತದೆ (ಧರ್ಮಸಾ. ೧೪೧). 
[ದುರಂತ + ಘಟನೆ] 
ದುರಂತಚಿಂತೆ (ನಾ). ಕೊನೆಯಿಲ್ಲದ ಚಿಂತೆ: ಸಾತು ಮಗನೆ ದುರೆಂತ 
ಚಿಂತೆಯಿದೇಕೆ . . . ಪಾಲಿಸು ಸಕಲಭೂತಳವ (ಕುವಾ ಅ. ೨೧-೩೩) ; 
ಕೆಟ್ಟಕೇಡದನೇನ ಹೇಳುವೆನಾ ಜಯದ್ರಥನ ಬೆಟ್ಟದಿಂದುರುಳುವೆನೊ 
ಹಾಸಅಿಗಟ್ಟ ಹೊಗುವೆನೂ ಮಾಡ:ವನೆನುತ ಅಡಿಯಿಟ್ಟಿನಂತಃಕಲುಷಚಿತ್ತ 
ದುರೆಂತಚಿಂತೆಯಲಿ (ಕಾವ್ಯಾಅ. ೨೨-೪೨). 
[ದುರಂತ + ಚಿಂತೆ] 


೩೯೭೭ 


ದುರಗಲಿತನ 


ದುರಂತಚಿತ್ರ (ನಾ). ೧. ದಂರಂತಪೂರ್ಣವಾದ ಘಟನೆಯ ದೃಶ್ಯ : 
ಪಂಡಿತ ಜವಹರಲಾಲರು ಪಂಜಾಬಿಗೆ ಹೋಗಿದ್ದವರು ಬಂದು ನಮ್ಮ 


ಪಾರ್ಟಿ ಮಾಟಿಂಗ್‌ನಲ್ಲಿ ಅಲ್ಲಿನ ದುರಂತಚಿತ್ರವನ್ನು ವಿವರಿಸಿದರು 
(ಪ. ೫೦). ೨. ದುಃಖಪೂರ್ಣವಾದ ಘಟನೆಯ ಚಿತ್ರಣ, - 
8| ನಿರೂಪಣೆ, [ದುರಂತ * ಚಿತ್ರ) 


ದುರಂತನಾಟಕ (ನಾ). ದಂ;ಖದಲ್ಲಿ ವಂಯಕ್ತಾಯವಾಗುವ ನಾಟಕ ; 
ಶೋಕದಲ್ಲಿ ಕೊನೆಗೊಳ್ಳುವ ನಾಟಕ; ರಂದ್ರನಾಟಕ : ಪಶ್ಚಾತ್ಯರಿಗೆ 
ದುರಂತನಾಟಕವು ಕೇವಲ ಕಲೆಯ ಬೆಡಗಲ್ಲ. «ದು ಆತ್ಮಸಂಸ್ಕಾರದ 
ಸಾಧನ, ಜೀವನ ಸಾರದ ಸಾಕ್ಷಿತ್ಕರಣ (ಕಾವ್ಯಸ. ೦). 

[ದ ರಂತ * ನುಟಕ) 

ದುರಂತಪರಾಕ್ರಮ (ನಾ). ಕೊನೆಗಾಣಿಸಲು ಅಸಾಧ್ಯವಾದ ಶೌರ್ಯ 
ವುಳ್ಳವನು ; ಸೋಲಿಸಲು ಅಸಾಧ್ಯವಾದ ಪರಾಕ್ರವಂವುಳ್ಳವನು ; 
ಮಹಾಶಕ್ತಿಶಾಲಿ ; ಸೈನ್ಯ ಮಹೋದಧಿಯ ಮಧ್ಯದಲಿ ಮೆಟ'ವವನಾ 
ದುರಂತಪರಾಕ್ರಮುನು ಗಂಗುಕುಮಾರಕನು (ಕುವ್ಕಾಛೀ, ೩-೭). 

[ ದುರಂತ + ಪರಾಕ್ರಮ?) 

ದುರಂತರ (ನಾ). ಕಡಿಮೆಯಾದ ಅಂತರವುಳ್ಳುದು ; ನಡುವೆ ಕಡಿಮೆ 
ಜಾಗವುಳ್ಳು ದುಃ; ದಟ್ಟವಾದುದಂ : ಅರಸನ ವರೂಥಮಂ ತುರಗಂಗಳ್‌ 
ತರುಗಳಿಂ.. ದುರಂತರಮಪ್ಪರಣ್ಕಮಾರ್ಗದೊಳ್‌ ತಮ್ಮಿಚ್ಛೆಯಿಂ 
ಕೊಂಡೋಡಿ ಪೋಗೆ (ದಶಳು, ೨-೩೬ ವ), (ಸಂ.] 

20] ದುರಂತಸಾಹಿತ್ಯ (ನಾ). ದುಃಖಾಂತದ ವಸ್ತುವನ್ನುಳ್ಳ ವಾಜ್ಮಯ : 
ದುರಂತಸಾಹಿತ್ಯವು . ಕನ್ನಡದಲ್ಲಿ ಹನ್ನೊಂದನೆಯ ಶತಮಾನದ 
ಪೂರ್ವದಲ್ಲಿಯೇ ಅಸ್ತಿತ ಓದಲ್ಲಿದ್ದಿ ತೆನ್ನುವುದು ತುಂಬಾ ಅಭಿಮಾನದ ಸಂಗತಿ 
(ಸಾಹಿಸ, ೧೦೭), ([ ದುರಂತ + ಸಾಹಿತ್ಯ) 

ದುರಂತೋದ್ವೇಗ (ನಾ). ಕೊನೆಯಿಲ್ಲದ ತಳವಂಳ,- ಆ ತಂಕ: 
ತತ್ಲಿತೃದ್ವಂದ್ವದ ಮನಕೆ ಸಮಾಕಾರಸಂಪದ್ವರಾಲಾಭದು ರೆಂತೋ 
ದ್ವೇಗಮಂ ನೀಡಿದನತಿತರ ನಿರ್ಬಂಧದಿಂ ಪದ್ಮಸದ್ಮಂ (ಜಂದ್ರಭು. ೩-೯೭), 

[ ದುರಂತ + ಉದ್ವೇಗ] 

ದುರಕ್ಷರ (ನು). (ಆಲಂ) ಕೆಟ್ಟ ಹಣೆಯಂ ಬರಹ: ಸರಸಿರುಹಸಂಭವಕೃತ 
ದುರ[ಪಃಕಾ. ರಾ] ಕ್ಷರವಿನಿಯತ ನಿರಾಸಕವಂಹಾನಿರುಪಮಿತ ಮಹಿ 
ಮಾಢ್ಯನಂ ಪ್ರೌಢನನಮೌಢ್ಯನನು . * ಕೊಂಡಾಡಿ 

[ಸಂ.) 

ದುರಗಲಿ, ಧುರಗಲಿ (ನಾ). ಕಾಳಗದಲ್ಲಿ ಶೂರನಾದವನು ; ರಣಧೀರ: 
ದ:ರಗಲಿ ಕಂಸನುದ್ಧ ತಸಾಹಸವ ಕೇಳಿ ಹರಿವ ಹಾವುರಿವ ಕಿಚ್ಚುಗಳ 
ಭರದಿಂದಡಗುವುವು (ನೇವಿಂಸಂ, ೧೪-೮): ದುರಗಲಿಯೆಯೆನ್ನ ಪ್ರೀತಿಯ 
ಸಲಿಸು ನೀನೆಂದು ವಿರಹದಿಂದೂರ್ವಶಿಯು ನುಡಿಯೆ (ಪ್ರಥುಪು. ೩-೮೭) ; 
ದುರಗಲಿ ಕಂಠೀರವ ನರಸೇಂದ್ರ ಭೂವರನೊಪ್ಪಿರನು ಸೊಬಗಿಂದ (ಕಂನವಿ. 
೮-೪೬), ಧುರಗಲಿ : ಎತ್ತಾನುವಿ[ರ್ದುಮಿಜ೨ವಂ]ದೋಡಿಟ್‌ವ ಧುರ 
ಗಲಿಗಳುಮಂ . , . ನೋಡಿ [ವಿಸ್ಮಯಂಬಟ್ಟು) (ಗದಾಯಂು, ೯-೩೪ ಬ); 
ಧಾರಗಲಿ ಚೋಳನ ಪಟ್ಟದ ಕರಿವರನಾ ನೀಲಗಿರಿಯ ನಿರ್ದುರಜಲದಂತಿರಿ 
ಗಂಡಯುಗಳದಿಂದಂ ಪರಿವ ಮದಾಂಬುಗಳಿನೆಸೆದುದದನೇವೊಗಳ್ವೆಂ 
(ತ್ರಿ ಪುವಿ, ೨೨-೧೬); ಗರ್ಜನಕ್ಕಿಳೆ ನಡುಗೆ ಮಹಾಹವಮನೆಸಗಿದರ್‌ ಧುರಗಲಿ 
[ಪಾಾ|9. ದುರಗಲಿ, ಧುರಕಲಿ]ಗಳ್‌ (ಕಬರಂ. 9-೭೭). [ ದುರ ಕಲ್ಕಿ) 

ದುರಗಲಿತನ (ನಾ). ಯುದ್ಧದಲ್ಲಿ ತೋರುವ ಪರಾಕ್ರಮ ಶೌರ್ಯ : 
ಆತನ ದಳಪತಿ ಮನ್ನೆಯರುಗಳ ದುರಗಲಿತನವ ವೇಳಿದನು (ಕಂಸವಿ. 
೧೧-೭೨); ಆತನ ಸೆ ೈನಿಕರು ದುರಗಲಿತನದಿಂದ ಹೋರಾಡಿ . . . ತುರುಕರ 
ಸೈನ್ಯವನ್ನು ತರಿದು ತೂರಿದರು (ಕವೀರ ೧೦೪). 1 ದುರಗಲಿ * - ತನ) 


- 
೦ 


ಶಾ 
ಲಾ 


(ಬಸಪು, ೪೬-೭೧). 


ದುರಗುಟ್ಟು 


ದುರಗುಟ್ಟು "ದಂರುಗುಟ್ಟು' ನೋ. 

ದುರಗೆ (ನಾ), ಒಂದು ಬಗೆಯ ಸಸ್ಯ ; (ಮೈಔಗಿ. ೭೭-೧2೮4), " [?] 

ದುರಘ (ನಾ). ಮಹಾ ಪಾಪ,-ಪಾತಕ; ದಂಷ್ಯವರ್ಣ: ಜಾನಕಿ ಮೂರ್ಛಿತೆ 
ಯಾಗೆ ದಶಾನನನನುಕಂಪೆ ಪುಟ್ಟಿ ಕರುಣಿಸಿ ತನ್ನಂ ತಾನೆ ಪಬ್‌ದುಲಟ್‌ದು 
ಕರ್ಮಾಧೀನ ಸಮುತ್ಛನ್ನೆದುರಘದುಷ್ಟರಿಣತಿಯಂ (ಪಂರಾಮಾ, ೧೪-೧೧೦) ; 
ದುರಘವಿಷವೃಕ್ಷಮೂಲೋತ್ಯರಮಂ ಕೀಲ್ವಂತೆ ಕಿಟ್ರಿಂ . . ಕುಟಳ 
ಕುಂತಳಕುಳಮಂ (ನೀಮಿಫು. ೦೩-೩೬), [ಸಂ.] 

ದುರತ್ಕಯ (ಗು). ೧. ಅಧೀನಮಾಡಿಕೊಳ್ಳಲು ಕಷ್ಟವಾದ ; ಅಜೇಯ 
ವಾದ (ನಾ). ೨. ಅಧೀನಮಾಡಿಕೊಳ್ಳಲು ಕಷ್ಟವಾದುದು; 
ಅಜೇಯವಾದಂದಂ : ಗೋಪಿಯರೀಕ್ಷಿಸೆ ಕೃಷ್ಣನಾರ್ದು ತಳ ಶಬ್ದ 
ದುರತ್ಕಯನಸುರವೃಷಂಗಭಿಮುಖತೆಯಿನೆಯ್ದಿ ದ೦ (ಜಗವಿ. ೫-೩೬೭) ; ಈ 
ಪಥವು ಕ್ಷುರಧಾರೆಯಂತೆ ನಿಶಿತವೆಂದೂ ದುರತ್ಕಯ ಎಂದರೆ 'ಅಡಿಯಿಡು 
ವದು ತುಂಬ ಕಷ್ಟಕರವೆಂದೂ ವರ್ಣಿಸಲ್ಪಟ್ಟಿದೆ (ಮಹ3ಯೋ. ೭೯). 

[ಸಂ.) 

ದುರದುರ, "ದುರಂ' ಪರಾ. 

ದುರದುರ, (ನಾ). ಮುಂಚ್ಚುವಂರೆ: ಈ ಬಂಧುಗಳಿಬ್ಬರೂ ಇಂದಿನ ಕಾಲದ 
ಹುಡುಗರು. ಯಾವ ಮಾತುಗಳೂ ಅವರ ಬುಯ ಲ್ಲಿ ಬರುವಾಗ ದುರದುರೆ 
ಎಲ್ಲ, ಬಾಧೆ ಸಂಕೋಚ ಇಲ್ಲ (ಇಪ್ಪಳೆ. ೨೪೨). 

[ «ಹಿಂ. ದುರಾದುರೀ] 

ದುರದುರನೆ "ದಂರುದಂರನೆ' ನೋ, 

ದುರದೃಷ್ಟ (ನಾ). ಕೆಟ್ಟ ಅದೃಷ್ಟ ; ದಂರ್ದೈವ ; ದೌರ್ಭಾಗ್ಯ : ನನ್ನ 
ಹುಟ್ಟನ್ನು ಹಿಡಿದಂಟಿದ ದುರದೃಷ್ಟಕ್ಕೆ ನೊಂದೆನಲ್ಲದೆ ನಿಮಗಲ್ಲ (ವೀರಬಂ. 


೯೪); ಬರುವಾಗ ದುರದೃಷ್ಟ ಬೇಗನೆ ಬರುವುದು ಧಾವಿಸಿ ಕುದುರೆಯನೇರಿ. 


ಬೀಳ್ಕೊಂಡು ಹೋಹಾಗ ಮೆಲ್ಲನೆ ಹೋಹುದು ಹೋಹಂದು. ಅದು 
ಪಾದಚಾರಿ (ಇಂಜನ. ೧೭೨-೪೭). [ಸಂ,] 

ದುರದೃಷ್ಟಶಾಲಿ (ನಾ). ಹೀನ ಅದೃಷ್ಟವುಳ್ಳವನಂ ; ಭಾಗ್ಯಹೀನ : 
ಕೆಲವರು ಮಾತ್ರ ತನ್ನಂತಹ ದುರದೃಷ್ಟಶಾಲಿಗಳು (ಏಳಜೀ, ೧೭೪), 

[ ಸಂ. ದುರದೃಷ್ಟಶಾಲಿನ್‌ ] 

ದುರಧ್ವ (ನಾ). ೧. ಕೆಟ್ಟದಾರಿ:“ವೃಧ್ವಃ, ದುರಧ್ಭಃ, ವಿಪಥಃ, ಕದಧ್ವಾನ್‌, 
ಕಾಪಥಃ ೫ ಕೆಟ್ಟದಾರೀ; ಸೀಳುಹಂದಿ” (ಸಿದ್ಧಾಂತಿ. ೮೬). ೨. ಅಸಭ್ಯವಾದ 
ಮಾರ್ಗ ; ಗಾಂಭೀರ್ಯವಿಲ್ಲದ ರೀತಿ, [ ಸಂ.) 


ದುರನ್ನ (ನಾ). ದೋಷಪೂರ್ಣವಾದ ಆಹಾರ: ಸಲೆ ನಿಜವೃಶ್ರಿಯನುಳಿದು. 


ದುರನ್ನವ ನಲಿದುಂಡು ಹೊಟ್ಟೆ ಕೈಯ ಹೊರೆಯುತಲಿ (ಪುರಂದ, 8-೦೪೨-೨); 
ದುರನ್ನವೆಂದರೆ ಅನ್ನದ ಅಥವಾ ಪದಾರ್ಥದ ದೋಷದಿಂದಲೇ ತಿನ್ನಬಾರ 
ದಾದುದು. ಗಿಣ್ಣುಹಾಲು, ಫಲಕ್ಕೆ ಬಂದ ಹಸುವಿನ, ಎಮ್ಮೆಯ ಹಾಲು 
೬ ೬ ಇತ್ಯಾದಿಗಳು (ಆರ್ಯಧ, ೨೦೮). [ಸಂ.] 

ದುರಪದ, ಧ್ರುಪದ(ನಾ). ನರ್ತನಕ್ಕೆ ಹೊಂದಿಕೊಳ್ಳುವ ಒಂದು ಬಗೆಯ 
ಹಾಡು : ಅಡಿಗಡಿಗೆ ದುರಪದವನೊಯ್ಯನೆ ನುಡಿಸು ಲಿಂಗಾದೇವಿ 
ಕೊಳಲಂ ನುಡಿಸು ಚಂಗಳೆ ತಾಳಧರಿ ನೀನಾಗು ಭೋಗಾಯಿ (ಬಸಪು, 
93-93). ಧ್ರುಪದ : ಆದರೆ ನೀಳವಾದ ಜೋಲುಬಾಲ ಧ್ರುಪದಗಾನದ 
ಆಲಾಪದುತೆ ,.. ವಿಲಾಸಮಾಡುವುದು (ಗಾಳಿಪ. 6). "ದ್ರುಪದ' ಪರಾ. 

[ <ಸಂ. ಧ್ರುವಪದ./ತೆಲು. ದುರುಪದ ಎ ತ್ವರಿತಗತಿಯಿಂದ 
ವಹಿಡುವ ಪಾದವಿನ್ಮಾಸ ] 

ದುರಭರ (ಗು). ಸಹಿಸಲಂ ಕಷ್ಟವಾದ ; ತಾಳಲಾಗದ ; ಅತಿಶಯಂ 
ವಾದ : ದುರ[ಪಾಕಾಂ, ರು]ಛರದ ಜ ವ್ವ ನದಲ್ಲಿ ತೋರಣ 
ದೆ(ದ)ಲೆಯಂತೆ ಮಹಾಲಿಂಗ ಗಜೇಶ್ವರೆನ ನೆರೆವ ಭರದಿಂದ ಅಳಿಕವೃದ್ಧಿ 


೩೯೭೮ 


ದುರವಗಾಹ 


ಯಾಗಿದ್ದಳಲ್ಲಾ (ಸರ್ವವ, ೬೮-೩೭೦) ; ಭೂತ ಶರೀರೆದೊಳು ಬಿದ್ದು 
ಬೆಂಬೀಳುವನಲ್ಲ ದುರಭರದ[ಪಾಕಾಂ, ದುರಾಭವದ, ದುರುಬರದ, ಧುರಾ 
ಭರದ] ಕಾಮಕತ್ತಲೆಯ ಕಳಿದುಳಿದ ಕಲಿ ಪಿರಿದಪ್ಪ ವತಾಯೆಯ, ಗೆಲಿದ 
ನಿರೋಧವಿಲ್ಲದೆ (ಶಿವಗೀ. ೨೭-೦೦೮), [ ಸಂ. ದುರ್ಭರ] 
$| ದುರಭಿಪ್ರಾಯ (ನಾ). ೧. ಕೆಟ್ಟ ಉದ್ದೇಶ; ದಂಪ್ಟ ಆಶಯ,-ಭಾವನೆ: 
ಆದರಿಂದ. ಮಹಾಪ್ರಭುಗಳ ಬಗ್ಗೆ ಯಾವ ಬಗೆಯ ದುರಭಿಪ್ರುಯವೂ 
ಮೂಡಲಾರದು (ನಗೆಹೊ. ೨೩೮). ವಿ. ದುಷ್ಪ ತಬುದ್ಧಿ ಯುಳ್ಳವನು ನ 
ಕೆಟ್ಟವ್ಯಕ್ತಿ: ದುರಭಿಪ್ರಾಯನೆ ಖೇಚರಾನ್ವಯದ ಶುದ್ಧಾಚಾರಮಂ 
ಬಿಟ್ಟು . . . ಪರದಾರಪ್ರಿಯನಂದ ಪುತಕನೆ (ಪಂರಾಮಾ. ೧೪-೯೮), 
[ಸಂ.] 
ದುರಭಿಮತ (ನಾ). ೧. ೬ ದುರಭಿಪ್ರಾಯ. ೨. ಕೆಟ್ಟ ಅಭಿಪ್ರಾಯ 
ಉಳ್ಳವನು ; ನೀಚ ಮನಸ್ಸುಳ್ಳವನಂ: ದುರಭಿಮತದುಷ್ಬೂರ್ವರೆನ್ನ 
ನಿಮಾರರಭಿಧಾನ (ಕುವ್ಕಾಸ. ೧೫-೪೯). [ ಸಂ.} 
ದುರಭಿಮಾನ (ನಾ). ಕೆಟ್ಟ ಅಹಂಕಾರ ; ಒಣಹೆಮ್ಮೆ : ದುರಭಿವಾಾನಮಂ 
ಕೈಕೊಂಡಿರಲ್‌ ಪಸಿದು ಸಾವಾದಪುದು (ಪಂಡತಂ. 3೬೯-೧); ಗನ್ನಗತಕಂಗಳ 
ನೆಲೆಗಳಾ ದುರಭಿಮಾನೋನ್ನತಂಗಳು ವಾರೆಸತಿಗಳ ಮನಸುಗಳು (ಬಸಪು. 
೪೦-೬೬) ; ಎಷ್ಟೋ ಜನರು ದುರಭಿಮಾನದಿಂದ , ಎರಡನೆಯವರ 
ಅಪರಾಧಗಳನ್ನು ಕ್ಷಮಿಸುವುದಿಲ್ಲ (ಮುಂಬಯಿ, ೪-೮೫), [ಸಂ.] 
ದುರಭಿಮಾನಿ (ನಾ). ಒಣಹೆಮ್ಮೆಯಿಂದ ಕೂಡಿದವನು: “ಎದಗ್ವಂಮನ್ಯ 
ನವಂ ದುರಭಿಮಾನಿ ಮತ್ತಂ ಕ್ಷೀಬಂ” (ವಸ್ತುಕೋ, ೧೦೦-೦೧೪). 
[ ಸಂ. ದುರಭಿಮಾನಿನ್‌) 
ದುರಭಿಸಂಧಿ (ನಾ). ಕೆಟ್ಟ ಅಭಿಪ್ರಾಯ, -ಉದ್ದೇಶ ; ದುರುದ್ದೇಶ, 
ಕ್ರೋಧಮೂರ್ಛಿತನಾಗುತಾರೋಪಣಂಗೆಯ್ಯೆ ನೀಂ ಭ್ರಾತ ೈವತ್ನಲ ಭರತ 
ನಿಗೆ ದುರೆಭಿಸಂಧಿಯಂ (ಶ್ರೀರಾಮಾ. ೧೩೯-೦೮೭); ಯುಧಿಷ್ಠಿರನು ದುರ್ಯೋ 
ಧನನ ದುರಭಿಸಂಧಿಯನ್ನು ತಿಳಿದಿದ್ದರೂ... ಆ ಮನೆಯಲ್ಲಿ ಇಳಿದು ಜೋಕೆ 
ಯಿಂದಿದ್ದನು (ಛೀಷ್ಮಠ, ೭೪) ; ತನ್ನನ್ನೆ ರಂಜನಾಗಿರೆಂದು ಬೇಡಿಕೊಳ್ಳು 
ಶ್ತಿರುವಂಥ ಜನರ, ದುರಭಿಸಂಧಿ ಅರ್ಥವಾಗುತ್ತದೆ (ಸುವರ್ಣ. ೧೮೮) ; 
ಅವನ ಹೃದಯದ ನಿಗೂಢ ದುರಭಿಸಂಧಿ, ಅಷ್ಟು ಶೀಘ್ರವಾಗಿ 
ಕೈಗೂಡುತ್ತದೆ ಎಂದು ಅವನು ಭಾವಿಸಿರಲಿಲ್ಲ (ಮಲೆಮ. ೬೯೩೫) [ ಸಂ.] 
30| ದುರಭಿಹಿತ (ನಾ). ಇಷ್ಟವಾಗದ ಹೇಳಿಕೆ ; ಹಿತವನ್ನುಂಟುಮಾಡದ 
ನಂಡಿ : ದೂತನ ದುರಭಿಹಿತಂಗಳಂ ಭೂಪಾಲನೇಳಿಲಂಗೇಳ್ದು ಮಂದಸ್ಮಿತ 
ಮುಖಸರೋಜಂ ಯುವರಾಜನಂ ನಿರೀಕ್ಷಿಪುದುಂ (ಜಂದ್ರಪು. ೯-೦೦೭ ವ), 
[ ಸಂ.] 
ದುರಭ್ಯಾಸ (ನಾ), ಕೆಟ್ಟ ಚಟ, - ಅಭ್ಯಾಸ : ಶ್ವೇತವರ್ಣೀಯರು ನಮ್ಮ 
ಮೇಲೆ ಅಪಪ್ರಚಾರ ಮಾಡುವ ದುರಭ್ಮಾಸ ಇಟ್ಟುಕೊಂಡಿದ್ದಾರೆ 
(ನಾಡಿಗೇ. ೧೭೩) ; ತರಕಾರಿ ಇಂತಹುದೆ ಎಂದು ಹೇಳುವುದು ಕಷ್ಟ 
ವಾಗುವ ಮಟ್ಟಿಗೆ ಬಣ್ಣ. ವಾಸನೆಗಳನ್ನು ರೂಪುಂತರೆ ಮಾಡುತ್ತಿರುವ 
ದುರಭ್ಯಾಸ ಹೋಗಬೇಕು (ತರಜಿ. ೬೧). [ಸಂ.] 
ದುರಭ್ಯಾಸಿ (ನಾ). ಕೆಟ್ಟಚಟವುಳ್ಳವನು ; ದುಷ್ಪಚಾಳಿಯ.ಳೈವನು : 
ವಿದ್ಯಾರ್ಥಿಗಳೆಲ್ಲ . .. ಸಿಗರೇಟು ಸೇದುವ ದುರಭ್ಯ್ಕೂ:ಃಗಳಾಗಿದ್ದಾರೆ 
(ರಂಗರೋ. ೧೨೫), [ ಸಂ. ದುರಭ್ಕೂಸಿನ್‌] 
ದುರವಗಾಹ (ಗು). ೧. ಅಳೆಯಲು ಅಸಾಧ್ಯವಾದ ; ಆಳವನ್ನು 
ಅಳೆಯಲಾಗದ. (ನಾ). ೨. ತಿಳಿಯಲು ಕಷ್ಟವಾದುದಂ ; ಕಷ್ಟ 
ಗ್ರಾಹ್ಯವಾದಂದು: ಇಷ್ಟ ಬಂದಂತೆ ಪದಕಲ್ಪನೆಗಳನ್ನು ಮಾಡಿಕೊಳ್ಳುತ್ತಾ 
ಬರಲು ಅವು ಇತರ ಮರಾಂಡಲಿಕರಿಗೆ ದುರೆವಗಾಹಗಳೂದಂತೆ (ಕಸಾಪ. 1, 
[ಸಂ.7 


20 


16 


36 


40 


೫೯-೧೯೦೯). 


ದುರವಗಾಹ್ಯ 


ದುರದಗಾಹ್ಯ (ನಾ). ತಿಳಿಯಂಲಂ ಕಷ್ಟವಾದಂದು; ವ್ಯಾಪ್ತವಾದ ಅರ್ಥ 
ವುಳ್ಳುದಂ: ಸೌಂದರ್ಯ, ಸೌಂದರ್ಯಾನುಭವ ಎನ್ನುವುದು ತುಂಬ ದುರವ 
ಗಾಹ್ಶ (4568801) -ವಾದ ಸಂಗತಿ (ಸಿಇಂದಸೆ. ೧ ಮೊದಲ ಮಾತು). [ ೫0.) 


ದುರವಸ್ಥೆ (ನಾ). ೧. ದುಸ್ಥಿತಿ ; ಸಹ್ಮವಲ್ಲದ ಸಂದರ್ಭ ; ಹೀಸಸ್ಥಿತಿ : 


ಮೊದಲೇ ಕೋತಿಯು. ಹೆಂಡಮಂ ಹುಳಿತುದಂ ತಾನೀಂಟಿರಲ್‌ ಬಾಲದಾ` 


ತುದಿಯಂ ತಾಗಿಸೆ ಚೇಳು ಮೇಣ್‌ ಪಿಡಿದಿರಲ್‌ ದುಷ್ಟಗ್ರಹಂ ಮತ್ತದಂ 
ಒದಗಿರ್ಪಾ ದುರವಸ್ಥೆಯಂ ವಿವರಿಸಲೈೆಂತಪ್ಪುದೈ (ನೀಸಾರಾ. ೭೫-೪೨) ; 
ತಾನು ಶಾನುಭೋಗರ ಮಗನಾಗಿಯಾ ಈ ದುರವಸ್ಥೆ ಬಂದದ್ದು ವಿಚಿತ್ರ 
ವೆಂದವನಿಗೆ ಅನ್ನಿಸಹತ್ತಿತ್ತು (ಕಂಗರೋ. ೧೮೨) ; ಒಡನೆ ಆತನ... 
ತಂಗಿಯ ಹಾಸಿನ ಬಳಿಗೆ ಹೋಗಿ ಆಕೆಯ ದುರವಸ್ಥೆಯನ್ನು ಕಂಡನು 
(ಕಾಲೂರ, ೧೨ ಕಥಾಸಾರ), ವ. ಅವ್ಯವಸ್ಥೆ ; ಚೆಲ್ಲಾಪಿಲ್ಲಿಯಾಗುವಿಕೆ. 
[ ಸಂ. ದುರವಸ್ಥಾ J. 

ದುರವಾಪ (ನಾ). ಹೊಂದಲು ಅಶಕ್ಕವಾದಂದು; ಪಡೆಯಲು 
ಅಸಾಧ್ಯವಾದುದು : ಹರಿಣಧರನೊಳ ವಿಷಂ ಮಲಯರುಹದೊಳನ 
ಲಾರ್ಚಿ ನಿನ್ನ ವದನೋದರದೊಳ್‌ ಪರುಷತರವಚನಮಪ್ಪುದು ದುರವಾಪಂ 
(ಕವಿರಾ. ೩-೭೯. [ಸಂ.] 

ದುರವಾರ್ತೆ (ನಾ). ಕೆಟ್ಟವರ ಸಂದ್ದಿ; ದಂರ್ಜನರ ಸಹವಾಸ; 
ಶ್ರೀವಿಜಯವಿಕ್ಕಲ ಎನಗೆ ಸಜ್ಜನಸಂಗಯಿತ್ತು ದುರವಾರ್ತೆ ಬಡಿಸೊ 
(ಬೋಕ್ಷದೀ. ೩೦-೩). [ ಎಸೆ ದುರ್ವಾರ್ತಾ] 

ದುರಸು "ದಿರಸು' ನೋ. 

ದುರಸ್ತಿ: `ದಂರಸ್ತೂ'.ನೋ. 

ದುರಸ್ತಿಪಡಿಸು (ಕ್ರಿ). ೧. ಸರಿಮಾಡಿಸಂ ; ರಿಪೇರಿವಣಡಿಸು : ಮನೆಯ 
ಕೆಳಭಾಗದ ನಾಲ್ಕು ಸಂಸಾರಗಳನ್ನೂ ಬಿಡಿಸಿ ದುರಸ್ತಿಪಡಿಸಿ, ತಾವೆಲ್ಲಾ 
ಅಲ್ಲಿಯೇ ವಾಸವಾಗಬೇಕು (ಕಂಗವ. ೩೪). ೨. ಸರಿಮಾಡು ; ರಿಪೇರಿ 
ವಹಾಡಂ : ಅವಶೂ ರಸ್ತೆ ದುರಸ್ತಿಪಡಿಸುವವರ ತಂಡಕ್ಕೆ ಸೇರಿದವರು 
(ರಕ್ತರೂ, ೬೦). [ದುರಸ್ತಿ (<ಎದುರಸ್ತು) + ಪಡಿಸು] 

ದುರಸ್ಪ್ತು, ದುರಸ್ತಿ, ದುರಂಸ್ತಿ, ದುರುಸ್ತೊ (ಗಂ). ೧. ಸರಿಯಾಗಿರುವ; 
ಒಳ್ಳಿಯ ಸ್ಥಿತಿಯಲ್ಲಿರುವ. (ನಾ). ೨. ಸರಿಪಡಿಸುವಿಕೆ; ಸಂಧಾರಣೆ; 
ರಿಪೇರಿ; ಜೀರ್ಣೋದ್ಧಾರ :. ಈಶ್ವರ ಸಂ ॥ ಪುಷ್ಯ ಬ ೬ ಲ್ಲು ಬಾಗಲು 
ಕೋಟೆ ಸಹಾ ದುರಸ್ತು (ಎಕ, ೩೪1, ಮದ್ಮಗಿ, ೧೩೪-೪; ?) ; ಅವರ 
ಸಂತತ ಪ್ರಯತ್ನದಿಂದಲೇ ಊರಿನ ದೊಡ್ಡಕೆರೆ ದುರಸ್ತಾಗಿ, ಜನರು 
ಭತ್ತದ ಮುಖ ನೋಡುವಂತೆ ಆಯಿತು (ಊರುಕ. ೭೩): ಮೇಗ್ರಳ್ಳಿ 
ಹತ್ತಿರ ಹಳೇ ಹೆದ್ದಾರಿ ಇನ್ನೂ ದುರಸ್ತಾಗಿಕಲಿಲ್ಲ (ಮಲೆಮ, ೧೭೬); ಈ 
ಬೆತ್ತಲೆ ಶರೀರದ ಮನೆಗೆ ಆಗಬೇಕಾದ ದುರಸ್ತು ಬಹು ಕಡಮೆ (ಪ್ರವಾಇ. 
1, ೬೬), ದುರಸ್ತಿ : ೨. ಮೋಟರ ದುರಸ್ತಿ ಎಲ್ಲಿಗೆ ಬಂತು ನೋಡಿ ಬರತೀನಿ 
(ಎತ್ತಿಕ್ಕ. ೫೯). ದುರುಸ್ತಿ: ೨. ಮನೆಯ ದುರಸ್ತಿ ನಡೆಯುತ್ತಿತ್ತು 
(ನಾಚಿಕೆ. ೬). ದುರುಸ್ತು: ೨. ಈ ಎಲ್ಲ ನರಗಳು ಜೀರ್ಣವಾಗುವುದರಿಂದ, 
ಅವುಗಳ ದುರುಸ್ತಿಗೆ ರಕ್ತವು ಆಹಾರವನ್ನು ಕೊಂಡೊಯ್ದು ಒಪ್ಪಿಸ 
ಬೇಕಾಗುವುದು (ಛಾಲಪ್ರ. 1, ೩೪೮). 

ದುರಸ್ತು ಮಾಡಿಸು, ದುರಸ್ತಿ ಮಾಡಿಸು, ದುರಸ್ತಿ ಮಾಡಿಸು - ಸರಿ 

ಪಡಿಸಂ; ಜೀರ್ಣೋದ್ಧಾರ ಮಾಡಿಸಂ : ಮಾರ್ಗವನ್ನು . . . ದಂಡು 
ಸಾಗಿ ಬರುವ ಹಾಗೆ, ದುರೆಸ್ತು ಮಾಡಿಸಬೇಕು (ರಾಜೀಂದ್ರ. ೬೭) ; ಅಗಳಿ 
ಮುರಿದಿರಬೇಕೆಂದೂ ಎಷ್ಟು ನೆನಪು ಕೊಟ್ಟರೂ ಶಿವನು ಅದನ್ನು ದುರಸ್ತಿ 
ವಹಿಡಿಸಿರಲಿಕ್ಕಿಲ್ಲ (ಪ್ರಹಾರ. 9); ತಮ್ಮ ಹಳೆಯ ಮನೆಯನ್ನು ದುರಸ್ತಿ 
ಮಾಡಿಸಿದ್ದಾಗಿತ್ತು (ದಂಬನಾ. ೩೬) ; ನಾನು ಇದನ್ನು ದುರಸ್ತಿಮಾಡಿಸಲಿಕ್ಕೆ 
ಕೊಡತೀನಿ (ಕಳ್ತಛ್ವ. ೫೨), 


೩೯೭೯ 


15 


30 


35 


ದುರಾಗ್ರಹ 


ದುರಸ್ತು ಮಾಡು, ದುರಸ್ತಿ ಮಾಡು, ದುರುಸ್ತು ಮಾಡುಎಸುಧಾರಣೆ 
ಮಾಡು : ಕೆಟ್ಟುಹೋದುದನ್ನಲ ತಿದ್ದಿ ಸರಿಪಡಿಸು : ಹಳೆಯ ಪುಸ್ತಕ 
ಗಳನ್ನು ದುರಸ್ತು ಮಾಡುವುಗ ಅಂಚುಗಳನ್ನು ಕತ್ತರಿಸಬೇಕುಗುವುದು 
(ಮುದ್ರಕ, ೩೭) ; ಪೌರಸಭೆಯು ವಿಶಾಲರಸ್ತೆಗಳನ್ನು ದುರಸ್ಸು ಮಾಡುತ್ತ 
. ೬ . ನಗರ ರಕ್ಷಣೆಗಾಗಿ ಪೋಲೀಸ್‌ ಸ್ಟೇವನ್ನುಗಳನ್ನು ಏರ್ಪಡಿಸಿದ್ದಿತು 
(ಭಾರದ. ೧೦) ; ಏಳೆಂಟು ಸೈಕಲುಗಳು ಒಳಗಿದ್ದುವು. ಒಂದೆರಡನ್ನು 
ಹುಡುಗರು . . . ದುರಸ್ತಿ ಮಾಡುತ್ತಿದ್ದರು (ನಿಸುತ. ೧) : “ನೇರ್ಪಡಿಸು, 
ದುರುಸ್ತುಮಾಡು, ರಿಪೇರಿವಹಾಷು” (pr. ಪತ್ತಿನಿ, ೬೪) ; ನಿದ್ರೆಯ 
ರಕ್ತವು, ಸವೆದ ಅವಯವಗಳನ್ನೆಲ್ಲ ಅವುಗಳಿಗೆ ಬೇಕಾಗುವ ಪದಾರ್ಥ 
ಗಳನ್ನು ಪೂರೈಸಿ ದುರುಸ್ತುಮಾಡುತ್ತದೆ (ಮುಂಬಯಿ. ೫-೦೭೩), 
[ «ಹಾರ. ಹಿಂ. ಮರಾ. ದುರುಸ್ತ, ದುರುಸ್ತೀ ) 
ದುರಹಂಕಾರ (ನಾ). ಕೆಟ್ಟ ಗರ್ವ ; ಅನಂಚಿತವಾದ ಜಂಬ: ಸಂತತಾಘ 
ಸಹಾಯಿಗನನಶ್ರಾಂತ ದುರಹಂಕಾರಯುತನನಂತನಿರ್ವಕ್ರಾಪರಾಧಿಯನಧಿಕ 
ಕೋಪಿಯನು . . . ಸಲಹು ಮದಗರ್ವವಂ ಹರಿಸಿ (ಒಸಪು. ೨೨-೫೦) ; 
ದುರಹಂಕಾರವಿತ್ತು ಕರಿಯವ್ವನ ವಾಣಿಯಲ್ಲಿ (ಬರಹಾ. ೧೨೯). [ಸಂ.] 
ದುರಹಂಕಾರಿ (ಗು). ೧. ಅತಿಯಾದ ಹೆಮ್ಮೆಯಿಂದ ಕೂಡಿದ ; ಅನು 
ಚಿತವಾದ ಜಂಬವುಳ್ಳ : ನನ್ನ ದುರಹಂಕಾರಿ ಮನಸ್ಸಿಗೆ. . . ಉನ್ಮತ್ತ 
ಗ್ಲಾನಿಯಂತೆ ಆಗಿದ್ದಿತು (ಹೇಮಂತ. ೨೬೯). (ನಾ). ೨. ಬಹಳ ಸೊಕ್ಕಿನ 
ವ್ಯಕ್ತಿ ; ಅತಿ ಹೆಮ್ಮೆಯಿಂಂದ ಕೂಡಿದ ವ್ಯಕ್ತಿ: ಅವನೊಬ್ಬ ದುರಹಂಕಾರಿ 
(ರೂಢಿ). [ ಸಂ. ದುರಹಂಕಾರಿನ್‌ ] 
ದುರಹಂಕೃತ (ನಾ). ಬಹಳ ಸೊಕ್ಕಿನವನಂ ; ಅತಿ ಹೆಮ್ಮೆಯ ವ್ಯಕ್ತಿ: 
ದೃಢಭಕ್ತಿನಿಷ್ಠಾಹೀನನಂ  ದುರಹಂಕೃತನನಭಿವಾನಶೂನ್ಯನಂ 
ಅಪರಾಧದಶಶತನ ಎನ್ನನೇನಂ ಮಾಡಿಕೊಂಬೆನೊ (ಬಸಪು, ೬೦-೩೬). 
[ಸಂ.) 
ದುರಾಕೃತ (ನಾ). ದುಷ್ಕರ್ಪು ; ಪಾಪ: ಲತೆಗಳ್‌ ಪುಷ್ಪ ಫಲಂಗಳಂ 
ತಳೆವುದಂ ಮಾಣ್ಣಿರ್ಪವೋ ಮದ್ದುರಾಕೃತದಿಂದೆಂದು ತೊಳಲ್ವುದೆನ್ನಯ 
ಮನಂ ನಿರ್ಣೈಸದೇನೆೊಂದುಮಂ (ಶಾಕುಂತ. ೬೩-೧೦೯). [ಸಂ.] 
ದುರಾಕ್ರಮಣ (ನಾ). ನ್ಯಾಯಂವಲ್ಲದ ಮುತ್ತಿಗೆ ; ಅನ್ಯಾಯದಿಂದ 
ಮೇಲೆ ಬಿದಿ ದಾಳಿ ಮಾಡುವುದು : ಶತ್ರುದೂಳಿ;: ದುರಾಕ್ರಮಣ; 
ಅತಿಕ್ರಮಣ (107064. ಇಂಕನಿ). [ಸಂ.] 
ದುರಾಗತ (ನಾ). ೧. ಕೆಟ್ಟ ಉದ್ದೇಶ ; ಹೀನವಾದ ಅಪೇಕ್ಷೆ : ಪ್ರೀತಿಯಿಂ 
ಮನೆಗೆ ಕರೆದೊಯ್ದೆಲ್ಲರಂ ತೋಷಗೊಳಿಸಲೆಂದನುನಯದಿ ಪೇಳ್ದೆನಲ್ಲದೆ 
ದುರಾಗತಮಲ್ಲ ಪೇಳ್ದಪೆಂ ಕೇಳು ಸೊಲ್ಲ (ಬೆಂಕಾರಾ. ೨-೩೪-೧೨). 
೨. ಕೆಡಂಕಂ ; ಕೆಟ್ಟ ಕೆಲಸ; ಪಾಪ; ಹೀನಕಾರ್ಯ : ಅತ್ಮಹತ್ಕ 
ವನ್ನು ವಜಾಡಿಕೊಂಡರೆ , . . ಪರದಲ್ಲಿ ನರಕಪ್ರಾಪ್ತವಾಗುವುದು ಖಂಡಿತ 
ವೆಂದು ತಿಳಿ ; ದುರಾಗತಕ್ಕೆ ಪ್ರವೇಶಿಸಬೇಡ (ನೀತಿಚಿಂ, ೫117, ೬) ; ದುರ 
ದೃಷ್ಟಕ್ಕೆ ದುಷ್ಟರೊ ಇದ್ದಾರೆ. ದುರಂಗತವನ್ನೂ ಮಾಡುತ್ತಾರೆ, ಧರ್ಮವಚನ 
ವನ್ನೂ ದುರುಪಯೋಗಪಡಿಸುತ್ತಾರೆ (ಆರ್ಯಧ. ೧೬೪). ೩. ಅನ್ಯಾಯ 
ವಾಗಿ ಕಿತ್ತುಕೊಳ್ಳುವುದೇ ; ಅಪಹರಣ. ([ ಸಂ.) 
ದುರಾಗ್ರಹ (ನಾ). ೧. ಮೊಂಡಂತನದಿಂದ ಹಿಡಿದ ಪಟ್ಟನ್ನು ಬಿಡದಿರು 
ವುದಂ; ಅಭಿಪ್ರಾಯವನ್ನು ಬದಲಾಯಿಂಸದಿರಂವುದಂ; ಮೂರ್ಬತನ 
ದಿಂದ ಕೂಡಿದ ಹಟ; ಹಠವಮಾರಿತನ: ಇಂದಿವರ ದುರಾಗ್ರಹಮ 
ನಿಂತು ಮನ್ನಿಸಿ ಕಳೆವೆಂ (ಅನಂಪು, ೬-೩3) ; ನಿನಗಿನ್ನೀ ದುರಾಗ್ರಹ ಬೇಡ 
ನಿನಗಳಿವಾದೊಡೀ ಕುರುವಂಶವಳಿವುದು (ಕಂಎ್ಕಾಅ, ೨೧-೩೩) ; ಮಾರೀಚ 
ಮನದಲಿ ಘಸಣಿಗೊಳುತಿರ್ದನು ಕಣಾ" ರಾಕ್ಷಸಕುಲಾಧೀಶ್ವರನ ದುಶ್ವರಿತದ 
ದುರಾಗ್ರಹಕೆ (ತೊಕರಾ. 8-೮-೧) : “ನಾನು” ಎಂಬುದೊಂದು "'ಜ್ಞೇಯ 
32 


ದುರಾಗ್ರಹಿ 


ವಸ್ತು , . , ಎಂದು ಕೆಲವರ ಆಗ್ರಹ. ಇದು ದುರಾಗ್ರಹ (ಜೀವಾತ್ಮ. ೮); 
ಅಗ್ರಹಾರಕ್ಕೆ ಹೋದರೂ ದುರಾಗ್ರಹ ಬಿಡಲಿಲ್ಲ (ಗಾರ). ೨. ಹಠವಾದಿ ; 
ಮೊಂಡ: ಆಗ್ರಹದಿಂ ಬಾರಿಪುದು ದುರಾಗ್ರಹೆನನಕಾರ್ಯವನಾರ್ಗ 
'ಯುಕ್ತನಂ , , , ಸಚಿವಂ ನೈಪನಂ (ಪಂಕತಂ ೧೦೭-೩). ೩. ಅತಿಯಾದ 
ಕೋಪ : ಅವಳೇನೋ ವಕಾತನಾಡಬೇಕೆಂದು ಪ್ರಯತ್ನಿಸುತ್ತಿರುವಷ್ಟರಲ್ಲಿ 


ಆ ಮಾತುಗಳಿಗೆ ಕಿವಿಗೊಡದೆ ದುರಾಗ್ರಹಾವೇಶದಿಂದ , , , ಕೊಂದು 
ಹಾಕಿದನು (ಕವಿಕ. ೫೩). [ ಸಂ.) 

ದುರಾಗ್ರಹಿ (ನಾ). ಕೆಟ್ಟ ಹಕವುಳ್ಳವನು ; ಛಲವಾದಿ ; ಇನ್ನೊಬ್ಬರ 
ಅಭಿಪ್ರಾಖಂವನ್ನು ಒಪ್ಪದ ವ್ಯಕ್ತಿ; ಶತಮೊಂಡ: ಆ ದುರುಗ್ರಹಿ 


ಲೋಕಜನಪರಿವಾದಪದನಿರ್ಭೀತನ ಕ್ಷವಿನೋದತದ: ಮಮಗ್ನನೊಡ್ಡಿದನಾ 
ಧನಂಜಯನ (ಕುವ್ಮಾಸ. ೧೪-೧೮) ; ಆ ದುರಾಗ್ರಹಿಯಿಳಿದನಸುರಾಂತಕನ 
ಜಠರದಲಿ (ಕುವ್ಶಾಅ, ೧೪-3೮) ; ಆ ದುರಾಗ್ರಹಿ ಧಾಳಿಯಿಟ್ಟನು 
ಧೂರ್ಜಟಿಯ ಗಿರಿಗೆ (ತೊರರಾ. ೧-೮-೩೧). [ ಸಂ. ದುರಾಗ್ರಹಿನ್‌ ] 
ದುರಾಚರಣ (ನಾ). ೧. ಕೆಟ ನಡವಳಿಕೆ; ದಂಷ್ಟತನದ ವ್ಯವಹಾರ: 
ಕೆಲಕುಲಕ್ಕಾತನ ದುರಾಚರಣಕ್ಕುಂ ಕೊಕ್ಕರಿಸುತ್ತಿರೆ (ಕಾಂತಿಪು. ೬-೬3): 
೨. ಕೆಟ್ಟ ನಡವಳಿಕೆಯುಂಳೆ ವನು; ದಂಷ್ಟ : ಕುಂಭಕಾರತಟಕಮೆಂಬುದು 
ಪೊಟಲುಂಟಲ್ಲಿ ಚೆಂಡಕೌಶಿಕನೆಂಬೊಂ ಪಾರ್ವಂ ದುರಾಚರಣಂ ಆತನ 
ಭಾರ್ಯೆ ಸೋಮಶ್ರೀಯೆಂಬೊಳ್‌ (ಕಾಂತಿಪು. ೬-೨೩ ವ). (ಸಂ.) 
ದುರಾಚರಣೆ (ನಾ). ಎ ದಂರಾಚರಣ ೧. [ಸಂ. ದುಠಾಚರಣ) 
ದುರಾಚಾರ (ನಾ). ೧. ಕೆಟ್ಟ ನಡವಳಿಕೆ; ಕೆಟ್ಟಚಾಳಿ : ದಂರ್ವರ್ತನೆ ; 
ದುರಾಚಾರೆದಲ್ಲಿ ನಡೆವರು ಕನ್ನಡಿ ಎನಗೆ (ವಣಸಂ, ೬೦೨-೬) ; ಎಲ್ಲಿಯದು 
ಬಂದುದು ದುರಾಚಾರವೆಂದೆನುತೆ (ಕಣ್ಮರೆ, ದೇ. ೧೩೩-೨೩) ; ಯಮ 
ವೆಂದರೆ ಬಿಡತಕ್ಕದ್ದು ; ಅದು ಹಿಂಸೆ ಅಸತ್ಯ ಸ್ತೇಯ ದುರಾಚಾರ ಪರಿಗ್ರಹ 
ಎಂದು ಐದು ಪ್ರಕಾರೆ (ಹಿಂದಸಾ. ೧೦೫) ; ಅರೆಬ್ಬಿಯವರಲ್ಲಿ ಅನೇಕ ದುರಾ 
ಚಾರೆಗಳಿದ್ದವು (ಪೈಮಜೆ. ೧೦೯) ; ಮಾಡೋದು ದುರಾಚಾರೆ ಮನೇ ಮುಂದೆ 
ವೃಂದಾವನ (೧3ರ), ೨. ಕೆಟ್ಟ ನಡತೆಯವನಂ ; ದುರಾಚಾರಿ : 
“ದುರಾಚಾರನಂ ಶಿಶ್ವಿದಾನನೆಂಬುದು” (ಹಲಾಯು. ೬೭-೨೩೦). [ಸಂ.] 
ದುರಾಚಾರಿ (ಗು). ೧. ಕೆಟ್ಟ ನಡತೆಯ ; ನೀತಿಗೆಟ್ಟ ; ವಿಷಯ ಲಂಪಟ 
ನಾದ. (ನಾ). ೨. ಕೆಟ್ಟ ನಡತೆಯಂವನಂ ; ನೀತಿಗೆಟ್ಟವನ: : 
ಕ್ರೂರಾತ್ಮಂ ವಂಚಕನವಿಚಾರಿ ದುರಾಚಾರಿ ಬಗೆಯದುಯ್ದವಪನೆನ್ನಂ 
(ಪಂರಾಮಾ, ೬-೧೧೩) ; ದುರ್ವ್ವಸನಿ ದುರಾಚಾರಿಯೆಂದೆನಿಸದಿರಯ್ಯಾ ''ಎನ್ನ 
ಲಿಂಗವ್ಯಸನಿ ಜಂಗಮಪ್ರೇಮಿಯೆಂದೆನಿಸಯ್ಕಾ '(ಬಸವ. ೨೬೨); ದುರಾ 
ಚಾರಿಯು ಲೋಕದಲ್ಲಿ ನಿಂದಿತನೆನಿಸುತ್ತಾನೆ (ಛಾರದ, ೫೩). 8. ಶೆಟ್ಟ 
ನಡವಳಿಕೆಯುಳ್ಳುದು : ಕೃತಘ್ನನುಂ ದುರಾಚಾರಿಯುಮಪ್ಪಿದು ಮರಳಿ 
ನಾಯೆ ಅಕ್ಕು೦ (ಪಂಠತಂ. ೨೬೨-5೧ ಅಡಿ). [ ಸಂ. ದುರಾಚಾರಿನ್‌ ] 
ದುರಾಚಾರಿಣಿ (ನಾ). ಎ ದುರಾಚಾರೆ: ದುರಾಚಾರಿಣಿಯಾದ ನನ್ನನ್ನು 
ಕಂಡು ದೇವರಿಗೆ ಸಿಟ್ಟು ಬಂದಿತು (ಛಾಹಬೃ. ೧೭೪). 
[ ಸಂ. ದುರಾಚಾರಿಣೀ ] 
ದುರಾಚಾರೆ (ನು). ಕೆಟ್ಟ ನಡಪಳಿಕೆಯಂಳ್ಳವಳು : ವಿಷಯವಿಷವಲ್ಲಿಯಂ 
ಪೆರ್ಚಿಸುವ ಜಳಧಾರೆ ಸಾಧುತ್ವಮಂ ಕೆಡಸಿ ನ ಡಸುವ ದುರಾಟಾರೆ 
(ಕಾದಂಪೂ. 8೫೩);ಎಲೆ ದುರಾಚಾರೆಯೆಹ ಮೂರ್ಪೆಯಹೆ ಪಂಡಿತಸ್ತ್ರೀಯಹ 
ಸೂಚೀಮುಖಿ (ಪಂಡತಂ. 3೪೨-೧೯). [ಸಂ.ದುರಾಚಾರಾ? 
ದುರಾಜ್ಞೆ (ನಾ). ಕೆಟ್ಟ ಆಜ್ಞೆ ; ಅವಿವೇಕದ ಅಪ್ಪಣೆ : ಒಂದು ಹುಲಿಯು 
. . ಪ್ರಭುವಿನ ದುರಾಜ್ಞೆಯನ್ನು ನಡೆಯಿಸಿದ ತಪ್ಪಿಗೋಸುಗ ತಕ್ಕ 
ಶಿಕ್ಷೆಯನ್ನು ಮಾಡಿ ಹೋಯಿತು (ಕವಿಕ, ೮). ಸಂ. ದುರಾಜ್ಞಾ] 
ದುರಾಢ್ಯ (ನಾ). ಬಡವ ; ದರಿದ್ರ. "ಧನಾಢ್ಯ' ಪರಾ, [ಸಂ.] 


೩೯೮೦ 


1೩6 


80 


«0 


46 


ದುರಾರಾಧ್ಯೆ 


ದುರಾತ್ಮ (ನಾ). ನೀಚವ ವ್ಯಕ್ತಿ: ದಂರುಳ; ದಂಷ್ಟ: ದುರಾತ್ಮಾ ಎನ್ನನೊದೆದ 
ನಿನ್ನ ಕಾಲ್ಗಳಂ ಜನ್ಮಾಂತರದೊಳಂ ನಾಯುಂ ನರಿಯುವಾಗಿಯಪ್ಪೊಡಂ 
ಕೊಂದು ಮಕ್ಕಳ್ವೆರಸು ತಿಂಬೆಂ (ವಡ್ಮಾರಾ. ೮೧); ಪರಚಕ್ರಮೆ 
ಕಯ್ಗೆವರಲ್‌ ಕರೆಚಕ್ರಂ ಪೂಣ್ಣು ಪೋದ ಬೇಗದೊಳೆ ಪರೆಂಪರೆವೋದ 
ನಾತನಿನ್ನೆಂದಿರದಾನಂದಿತ ವಿಶಾಖನಂದಿ ದುರಾತ್ಮ೦ (ಇಉಂತಿಪು. ೭-೩೬) ; 
ಇಷ್ಟವಂಚಕನೇ ದುರಾತ್ಮನೆ ಕಷ್ಟನೇ ಕಾರ್ಪಣ್ಯಭಾವನೆ ಕಪಟಮಾನಸನೆ 
(ಬಸಪು. ೪8-೨೧) ; ದೊರೆಗಳೊಲಿದೀವ ಕಜ್ಜಂ ಸಮಾಪದ ದುರಾತ್ಮರಿಂ 
ಕಿಡದೆ ಮಾಣ್ಣ ಪುದೆ (ಕೈಮಿಛಾ. ೨೩-೨೩). [ ಸಂ. ದುರಾತ್ಮನ್‌] 

ದುರಾತ್ಮಕ (ನಾ). ಕೆಟ್ಟ ವಂನಸ್ಸುಳ್ಳೆ ವನಂ; ದಂರುಳ; ದುಷ ೈಃ ದುರಾತ್ಮಕ 


ರೆನ್ನನೆಳದೊಯ್ದು ಬೀಳಿಸುವರೆಗ್ನಿಯಲಿ (ಕುವ್ಯಾವಿ. ೩೨೯೯); ಈ 
ದುರಾತ್ಮಕನ ಶಿರವನರಿವೆನು (ಕುವ್ಮಾಳೆ. ೨೫-೩೬). [ ೫0.1 
ದುರಾಶ್ಮಿಕೆ (ನಾ). ಕೆಟ್ಟ ಮನಶ್ಸಿನವಳಂ ; ದುಷ್ಟೆ : ಎಲೆ ಎಲೆ ದೋಷ 


ದೂಷಿತೆ ದುರಾತ್ಮಿಕೆ. . . ಎನುತ್ತಲೆದುಲಿದಾಕೆಯಂ ನಿಳಯದಿಂ ಪೊಲಗಿಕ್ಕಿ 
ನಿರೀಕ್ಷಿಪಾಗಳ್‌ (ವೃಷವಿ, ೯-೫೭). [ ಸಂ. ದುರಾತ್ಮಿಕಾ) 
ದುರಾತ್ಮೆ (ನಾ).ಎದುರಾತ್ಮಿಕೆ: ದುರ್ವೃಸನೆ ದುರಾತ್ಮೆಯಪ್ಪ ವಧು ಸಜ್ಜನಮೇ 
(ಮದತಿ. ೯6-೭). [ಸಂ. ದುರಾತ್ಮಾ? 
ದುರಾದೃಷ್ಟ (ನಾ). ದಂರದೃಷ್ಟ ; ಹೀನ ಅದೃಷ್ಟ : ಅದು ನಮ್ಮ ದುರಾ 
ದೃಷ್ಟ (ದೇವಹೆಂ. ೨೦೦). - [ «ಸಂ. ದುರದೃಷ್ಟ) 
ದುರಾಧರ್ಷ (ಗು). ತಡೆಯಲು ಅಸಾಧ್ಯವಾದ; ಅಡಗಿಸಲು ಕಷ್ಟವಾದ: 
ಉದ್ದ ತದುರಾಧರ್ಷ ಹರ್ಷೊೋನ್ನತದೊಳಳಿನೀಲವೇಣಿ ಮುಂತಪ್ಪ ಕಜ್ಜವ 
ನೊಪ್ಪ ಮೆನಲುಸುರ್ದಳೇವೇಳ್ವೆನು (ಬೆಂಕಾಕಾ. ೨-೮-೪). [ಸಂ.] 
ದುರಾಪ (ಗಂ). ೧. ಜಯಿಸಲು ಕಷ್ಟವಾದ ; ಗೆಲ್ಲಲು ಸಾಧ್ಯವಾಗದ. 
೨. ಬಳಿ ಸಾರಲಂ ಕಷ್ಟವಾದ. (ನಾ). ೩. ಪಡೆಯಲು" ಕಷ್ಟಕರ 
ವಾದಂದಂ ; ಹೊಂದಲು ಅಸಾಧ್ಯವಾದಂದಂ : ಪಗೆವಂಗಂ ಕೆಳೆಯಂಗ 
ಮಾರ್ದ್ರಮತಿಯಂ ತ್ವನ್ಮೂರ್ತಿ ತೀರ್ಥೇಶ ಮಾಡುಗುವಸಾಳೋಚಿಸೆ ನಿನ್ನ 
ತತ್ವಮ[ವಿ]ಸಂವಾದಂ ದುರಾಪಂ ಗುಣಾಬ್ಬಿ ಗಭೀರಂ ಭವದೀಯಮೆಂದು 
. ಬಂದಿಸಿದನಾ ಪಾಪೇಭಕಂಠೀರೆವ೦ (ಶಾಂತಿಪು, 6-086). [ಸಂ.] 
ದುರಾಪಾಸ್ತ (ನಾ). ೧. ಪರಿಹರಿಸಲು ಅಶಕ್ಕವಾದಂದಂ. ೨. ಅಸಾಧ್ಯ 
ವಾದಂದು : ಉದರಂಭರಣವೆ ದುರಾಪಾಸ್ತವಾಗಿರಲು ಯಂತ್ರಗಳನ್ನು 
ಕೊಳ್ಳಲಿಕ್ಕೆ ದ್ರವ್ಯವೆಲ್ಲಿ? (ಕ್ಕೋತಿಕ್ಕ. ೨೦) ; ಸಾವಿರಾರು ರೂಪಾಯಿ 
ವೆಚ್ಚದ ಈ ಪರಿಹಾರಕಾರ್ಯವು ಖಾಸಗಿ ಜನರಿಗೆ ದುರಾಪಾಸ್ತವಾದದ್ದು 
(ಕರವೀ. ೧೦೩) ; ಸೇಕ್ಸಪೀಯರನ ವಾಣಿಗೆ ಚಲನೆಯನ್ನು ಕೊಟ್ಟಂಥ 
ಶಕ್ತಿಯನ್ನು ಸದ್ಯದ ಮಾನವ ಮನಸ್ಸು ದೊರಕಿಸುವುದೆಂದರೆ ದುರಾಪಾಸ್ತ 
ವಾದುದಾಗಿದೆ (ಪ್ರಬಂಧ. ೧೩೦) ; ಈ ರೀತಿ ಇವುಗಳ ತಳಕು ಬೀಳುವುದು 
ದುರಾಪೂಸ್ತವು, ತಳಕು ಬಿದ್ದ ಕ್ಷಣವೆ ಮುಕ್ತಿಯ ಕ್ಷಣ ಎನ್ನಬಹುದು 
ಯಾತ್ರಿಕ. ೭೭). [ಸಂ.] 
ದುರಾಭಿಮಾನ (ನಾ).ಎದಂರಭಿಮಾನ : ಅರ್ಜುನನು ನಿಜಸೂನು ಮಡಿಯೆ 
ುರಾಭಿಮಾನನೆಂದನು (ಕುವ್ಕಾದ್ರೋ. ೮-8೮), [< ಸಂ. ದುರಭಿವತಾನ] 
ದುರಾರಾಧ್ಯ (ಗಂ). ೧ ಒಲಿಸಲು ಸುಲಭವಲ್ಲದ; ಸಂತೋಷಪಡಿಸಲಂ 
ಕಷ್ಟವಾದ: ಈ ದುರಾರಾಧ್ಯ ದೇವತೆಯನ್ನು ಒಲಿಸಿಕೊಳ್ಳುವ ವಿನ್ಯಾಸದಲ್ಲಿ 
ಈ ಮಗನು ಬಹುಶಃ ಮುಂದಿನ ಜೀವನದ ಮೊದಲ ಪಾಠಗಳನ್ನು 
ಮೈಗೂಡಿಸಿಕೊಂಡಾನೊ ಏನೊ (ಗಾಳಿ. ೧0). (ನಾ). ೨. ಒಲಿಸಲು 
ಅಸಾಧ್ಯನಾದ ವ್ಯಕ್ತಿ [ಸಂ.) 
ದುರಾರಾಧ್ಯೆ (ನಾ). ಮೆಚ್ಚಿಸಲಂ ಅಸಾಧ್ಯವಾದವಳಂ ; ಸುಲಭವಾಗಿ 
ಒಲಿಯದವಳು : ತುಮಸಿ ದುರಾರಾಧೈಯಪಯಶಮದೇಂ ನೆನೆದೆ 
ಮನದಿ ಕುಲಗೇಡಿತನವ (ಪೆಂಕಾರಾ. ೨-೬-೪೫),  [ಸಂ. ದುರಾರಾಧ್ಯಾ) 


ದುರಾರೋಹ 


ದುರಾರೋಹ (ನಾ). ಹತ್ತಲು ಕಷ್ಟವಾದಂದು,- ಅಸಾಧ್ಯವಾದುದು : 
ಆ ಮರನಂ , . , ದುರಾರೋಹಮುವಹಿದೊಡಂ ಬಗೆಯದೆ ಬಳಸಿದ 
ಬಳ್ಳಿವಿಡಿದಡರ್ದೇಟ್‌ (ಕಾರಂಪೂ. ೧೭೭). [ಸಂ.] 
ದುರಾಲಂಭ (ನಾ). ಒಂದಂ ಬಗೆಯ ಸಸ್ಮ: “ತೊರೆಯಿಂಗುಳಂ ದುರಾಲಂಭ 
[ಪಾಾಂ/ ' ಬ] ಮೆನಿಸಿತ್ಕು (ಮಂಗರಾ. ೩೬-೧೬). [ ಸಂ. ದುರಾಲಂಭಾ) 
ದುರಾಲಭ್ಯ (ನಾ). ಎ ದುರಾಲಭೆ : ಭದ್ರಮುಸ್ತೆ, ದಿರಾಲಭ 
ಇವುಗಳ ಕಷಾಯವಿಕ್ಕಿ ಸೇವಿಸೆ ಪಿತ್ತಜ್ವರ ಪರಿಹಾರವುಗುವುದು 
(ಸಕವೈ. ೭೯), ಸಂ. ದುರಾಲಭಾ) 
ದುರಾಲಭ, (ಗು). ೧. ಹಿಡಿದುಕೊಳ್ಳಲು ಕಷ್ಟವಾದ ; ನಿರ್ವಹಿಸಲಂ 
ಅಶಕ್ಯವಾದ. ೨. ಮುಟ್ಟಲು ಯೋಗ್ಯವಲ್ಲದ. ೩. ಪಡೆಯಲು 
ಕಷ್ಟವಾದ. [ ಸೆಂ. ] 
ದುರಾಲಭೆ (ನಾ). ಒಂದಂ ಬಗೆಯ ಸಸ್ಯ ; ತೀಟಕಸಂಧಿ ; ತುರಂಚೆ: 
“ಕಪಿಕೆಚ್ಛು ದುರಾಲಭೆ ತುಜುಚೆ” (ವಸ್ತುಕೋ. ೩೬-3೧) ; ಜಳದಂ ಶುಂಠಿ 
ದುರಾಲಭೆ ಗುಳೂಚೆಯೆಂಬಿನಿತುಮಂ ಕಷಾಯಂಗೊಂಡಾಗಳೆ ಕುಡಿಯೆ 
ವಾತದೋಷಂ ಸಲೆ ವಿಷಮಜ್ವರಂ ದಿನತ್ರಯಕ್ಕುಪಶಮಿಕಂ೦ (ಲೋಕೋಪ. 
೯-೧೬). [ಸಂ.ದುರಾಲಭಾ] 
ದುರಾಲಾಪ (ನಾ). ೧. ಕೆಟ್ಟಮಾತು ; ನಿಂದೆ; ಬಯು ಳಂ; ದೂಷಣೆ: 
ಪಾಪಕರ್ಮೆವೆ ಧರ್ಮ ಉಲಿವ ಪ್ರಲಾಪನೆಯೆ ಜಪವಾಡುವ ದುರಾ 
ಲಾಪವೇ ಮಂತ್ರವು ನಿನಗೆ (ಬಸಪು. ೪೧-೯). ೨. ಶಪಿಸುವುದು ; ಶಾಪ. 
[ಸಂ.7 
ದುರಾಲೋಕನ (ಗು). ಕಣ್ಣು ಕುಕ್ಕುವ ; ಕಣ್ಣು ಕೋರೈಸಂವ : ಸನತ್ಕು 
ಮಾರಮಾಹೇಂದ್ರಪತಿಗಳಿಂದ್ರಾಯುಧೋಪಮಾನಪರಾರ್ಧ್ಯಮಣಿ ಮಯೂ 
ಖವಕಾಳಿಕಾದುರಾಲೋಕನನಕ್ಷತ್ರ ಮಾಳಾಕಳಾಪಕಕ್ಷಂಗಳಪ್ಪ ಪಕ್ಷಗಜಂಗಳ 
ನೇಜಿ , . . ಚಾಮರಂಗಳನಿಕ್ಕೆಯುಂ (ಕಾಂತಿಫು. ೧೦-೧೩ ವ). [ ಸೆಂ.] 
ದುರಾಲೋಚನೆ (ನಾ). ಕೆಟ್ಟ ಯೋಚನೆ; ದಂಷ್ಟ ವಿಚಾರ: ದುರಾ 
ಲೋಚನೆಯಲ್ಲ, ದೂರಾಲೋಚನೆ! (ನಟಸಾ. ೨೩೨) ; ನೀವು ದುರಾ 
ಲೋಚನೆಗಳನ್ನು ಮಾಡುತ್ತಿದ್ದೀರಿ (ವಣಛಾ. ೧೦೩). 
[ ಸಂ. ದುರಾಲೋಚನ] 
ದುರಾಲೋಚಿಸು (ಕ್ರಿ). ಕೆಟ್ಟ ಯೋಚನೆ ಮಾಡು ; ದುಷ್ಟ ವಿಚಾರ 
ಮಾಡಂ : ಆದರೆ ರೈತನು ದುರಾಲೋಚಿಸಿ ನಾನು ಇವರಿಗೆ ಈ ಗುಟ್ಟು 
ಹೇಳಿಬಿಟ್ಟರೆ ಇವರೇ ತಿಂದು ಹಾಕಿಬಿಡುತ್ತಾರೆ . . . ಎಂದುಕೊಂಡು 
(ಪಂತಾಮ್ಮ. ೭೯). [ ದುರಾಲೋಚನೆ 4 - ಇಸ್ಕು] 
ದುರಾಶೆ (ನಾ). ಕೆಟ್ಟ ಅಪೇಕ್ಷೆ ; ದಂಷ್ಟ ಬಯಕೆ; ಅತಿಯಾಸೆ: ಕಾರೆಯ 
ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ಪಿತವಲ್ಲದೆ ದುರಾಶೆ 
ಯಿಂದ ಬಂದುದು ಅನರ್ಪಿತ (ವಡಸಂ, ೨೬೨-೬೨): ದುರಾಶೆ[ಪಾಕಾಂ. 
ಸೆ]ಯಂ ಪೊತ್ತು . . . ಅಭವನಂ ಪೊಗಳದಳಿವರನೇನನೆಣಿಸುವೆನು (ಬಸಪು. 
೧-೩೬) ; ಇದು ಕೌರವರಿಗೆ ಅಂತ್ಯಕಾಲ . . .' ದುರಾಶೆ ಬೆಳೆಯುತ್ತಿದೆ 
(ವಕಛಾ. ೯೬). [ಸಂ. ದುರಾಶಾ] 
ದುರಾಶೆಗಾರ (ನಾ). ಕೆಟ್ಟ ಆಸೆಯನ್ನುಳ್ಳವನು : (8). 
[ ದುರಾಶೆ * - ಕಾರ್ಮ (ಆ. ಕಾಣ) 
ದುರಾಸದ (ಗಂ). ೧. ಜಯಿಸಲು ಅಶಕ್ಕವಾದ; ಗೆಲ್ಲಲಂ ಕಷ್ಟವಾದ 
(ನಾ). ೨. ಜಯಿಂಸಲು ಅಸಾಧ್ಯನಾದವನಂ ; ಸೋಲಿಸಲಂ ಆಗದ 
ವನು ;ಅಜೇಯ: ತುರಗಾಕೃತಿ ಕೃಷ್ಣಾಜಿನಪರೀವೃತಂ . . . ಮರಾಸದು 
ಸಿಂಹಮಧ್ಯದ್ರೇಕ್ಕಾಣಂ (ಜಾತತಿ. ೧೯-೧೪) ; ತಾಳವನದೊಳತಿದುರಾಸದ 
ನಾದ ಖರಾಕಾರನಾದ ಧೇನುಕಾಸುರೆನನ್ನು ಲೀಲೆಯಿಂದ ಮರ್ದಿಸಿ 
(ಕಗವಿ. ೭೭; ವಿಷ್ಠುಪು). [ಸಂ.] 


೩೯೮೧ 


6 


ದುರಿತಕ್ಷಮಿತ 


ದುರಾಸೆ (ನಾ). ಕೆಟ್ಟ ಬಯಂಕೆ ; ದುಷ್ಟ ಆಸೆ; ಅತಿಯಾಸೆ: ದುರಾಸೆ 
ಮುಂದುಗೊಂಡು . . . ಪರರೊಡವೆಯ ಅಪಹರಿಸುವ ಸೆಟ್ಟಿ ಮುಂತಾದ 
ಸಮಸ್ತ ಕಳ್ಳರ -ಮಕ್ಕಳ ಕಂಡಿ ಬೇಡಿ (ಮಡಮಾ. ೪೭-೬೪); ಮಕ್ಕಳು 
ಜಿಪುಣರಾಗಬಹುದು ; ದುರಾನೆಗೂ ತುತ್ತಾಗಬಹುದು (ಶಿಕ್ಷದ. ೭೩). 
[ ಆಸಂ. ದುರಾಶಾ) 
ದುರಾಹರ (ನಾ). ಕೆಟ್ಟ ಆಹಾರ ; ನಿಷಿದ್ಧ ವಾದ ಆಹಾರ : ಸದಾಚಾರೆವ 
ಬಿಟ್ಟು ಹೀನರೊಡನಾಡಿ ದುರಾಷರಗೊಂಡಿರುತ್ತನಾಚಾರಕೆ ಸಂದು ಶೂದ್ರಕ 
ನೆನಿಪ್ಪ ಪೆಸರ್‌ ನೆಲೆಗೊಂಡು ವೀರರೊಳ್‌ ಸೇರನೆ (ಕಜ್‌ಕಂ. ೭). 
[ ಆಸಂ. ದುರಾಹಾರ] 


10| ದುರಾಹವರಂಗ (ನಾ). ಕಾಳಗ ಮಾಡಲು ಕಷ್ಟವಾದ ಯುದ್ಧರಂಗ ; 


15| ದುರಿಂದ್ರಿಯಸುಖ 


ಪಾ 
೦ 


ಆ 


ಹೋರಾಡಲು ಅಸಾಧ್ಯವಾದ ಕಾಳಗದ ಕಣ: ಅರಿಗೆ ದುರಾಹವ 
ರಂಗಾಂತರದೊಳಭೀತಂ ನಿಜಾರಿಸಮಿತಿಗಳಿಂದಂ ನೆರೆದ ಜಯಂಗೊಂಡಾಗಡೆ 
ಸುರಾಂಗನಾಸುರತವಿಷಯಸುಖಮಂ ಕೊಟ್ಟಂ 
[ಸಂ.) 
(ನಾ). ಪಂಚೇಂದ್ರಿಯಂಗಳಿಂದ ಉಂಟಾಗುವ 
ಕೀಳಾದ ಸೌಖ್ಯ: ದುರಿಂದ್ರಿಯಸುಖಕೆ ಕೊಕ್ಕರಿಕೆ ಪುಟ್ಟಿ 
ನಿರ್ವೇಗದಿಂ ನಿರಿಂದ್ರಿಯಸುಖಕ್ಕೆ ನುಡೆ ಮನವಿಟ್ಟು (ಸುಕುಮಾ, ೧೦-೩೧). 
[ ಸಂ. 1 
ದುರಿಚ್ಛೆ (ನಾ). ಕೆಟ್ಟ ಬಯಕೆ, - ಅಪೇಕ್ಷೆ: ತನ್ನ ಸಂಗಡ ಎರಡನೇ ವ್ಯಕ್ತಿ 
ಯನ್ನು ಪಾಪಪರಶದಲ್ಲಿ ಎಳೆಯುವ ದುರಿಚ್ಛೆಯು ಉತ್ಪನ್ನವಾದ ಕೂಡಲೇ 
ಮಾತ್ರ ಅವಶ್ಯವಾಗಿ ಅಪಘಾತ ಮಾಡಿಕೊಳ್ಳಬೇಕು (ಬ್ರಹ್ಮಜೀ. ೯೪). 
[ಸಂ. ದುರಿಚ್ಛಾ ' 
ದುರಿತ (ನಾ). ೧. ಪಾಪ; ಪಾತಕ : “ದುರಿತದೊಳು ದುಃಖದೊಳು ಮತ್ತೆ 
ಭವಮಾಲೆಯೊಳಘಾಖ್ಯಮಕ್ಕುಂ” (ಮಂಗಾ. ೧೫೦-೫೧) ; ದುರಿತಘನ 
ತಿಮಿರದಶಶತಕಿರೆಣಮತಿಪ್ರೀತಿಕರೆಣಮಖಿಳವಿನೇಯೋದ್ಧರಣಂ (ಅದಿ ಪು. 
೧೪-೩೮) ; ಭವಬಂಧನ ದುರಿತಂಗಳ ಗೆಲುವೊಡೆ ಓಂ ನಮಃಶಿವಾಯ 
ಶರಣೆಂದೆ೧ಡೆ ಸಾಲದೆ (ಐಸವ. ೮೯) ; ಪರೆವುದು ದುರಿತತವಿಸ್ರಂ . . . 
ಯಶೋಧರಚರಿತಕಥಾಶ್ರವಣಮೆಂಬ ಚಂದ್ರೋದಯದೆೊಳ್‌ (ಯಶೋದ. 
೧-೨೬); ಅಗಡು ಮಾಡಿದ ನಿಮ್ಮ ಮಕ್ಕಳ ವಿಗಡತನಂಜಿದರೊ ದುರಿತದ 
` ಸೊಗಡಿಗಂಜಿದರೆ೧ ಪೃಥಾಸುತರೆಂದಳಿಂದುಮುಖಿ (ಕುವ್ಕಾಸ. ೧೫-೪೭) ; 
ಬಿರುದ ಗಳಿಸಲಿಕೆಸಪ, ಹೆಸರ ಪಸರಿಸಲೆಸಪ ದುರಿತಗಳ್ಗೆಣೆಯುಂಟೆ 
(ಮಂಕುಕ, ೬೩೭. ೨. ಕೇಡು; ಅಪಾಯ: ಶುಭಗ್ರಹಂ ಸಕಲ 
ದುರಿತಮಂ 'ಪರಿಹರಿಕುಂ (ಾತಕಿ. ೭-೧೪) : ಕಂಸ ನಿನ್ನ ಜಾಮಾತೃ 
ಗಳೆಂದೊಡಾವ ದುರಿತಂಗಳುಮೆಮ್ಮೊಳೆ ಪೊರ್ದಲಂಜುಗುಂ (ಜಗವಿ. ೬-೬೦); 
ಸದೆದಟ್ಟಿ . . . ಏಳ್ಗೆ 


(ಕವಿರಾ. ೩-೧೫೯). 


ನಿನ್ನಡಿಸೋಂಕಿನೊಳಖಿಲದುರಿತಗಳ ಸನ್ನಾಹವ 

ವೆತ್ತಿಹೆನು (ಹದಿಬ. ೧-೩೬). ೩. [ಗಣಿತ] ಎಂಟು ಎಂಬ ಸಂಖ್ಯೆಯ 
ಸಂಕೇತ : ದುರಿತ ವಾರಣಮಾರಯೆಯೆಂಟಕ್ಕೆ ನಾಮಮಿದು 
(ವ್ಯವಹಾ. ೯-೮) ಮದಹಸ್ತಿ ದುರಿತ ವಸು ಫಣಿ ನಾಗಂ . , , ಯೆಂಟರ 


ಪೆಸರು (ಧಾಸ್ಕರ. ೭೪-೩): ಓ ಎಂಟು ಎಂಬ ಈ ನಂಕೇತಾರ್ಥದ 
ವಿವರಣೆಗಳಲ್ಲಿ ಸ್ಪಷ್ಟತೆ ಕಂಡಂಬರುವುದಿಲ್ಲ. [ ಸಂ.) 
ದುರಿತಕಾರಿ (ನಾ). ಪಾಪಮಾಡುವವನು ; ಪಾತಕಿ: ಕರವಾಳಕದಿರದಿಹ 
ದುರಿತಕಾರಿಯ ಹೃದಯ ಕರುಣೆಯಿಂ ಕರೆಗಿತೊ (ಮಂಕೆ. ೨೯೬). 
[ ಸಂ. ದುರಿತಕಾರಿನ್‌] 
ದುರಿತಕ್ಷಮಿತ (ನಾ). ಪಾಪವನ್ನು ಕ್ಷವಿಂಸಂವವನಂ: ಮಂಗಳಚರಿತ 
ದುರಿತಕ್ಷಮಿತ ರಾಘವ ವಿಶ್ವಪೂಜಿತ . ರಕ್ಷಿಸು ನಮ್ಮನನವರತ 


(ಹರಿಸಾ. ೪). [ “0, ದುರಿತಕ್ಷಮಿತೃ ] 


ದುರಿತಘರಟ್ಟ 


ದುರಿತಘರಟ್ಟ (ನಾ). ಪಾಪವನ್ನು ಪುಡಿಮಾಡಂವವನು, -ನಾಶಮಾಡು 
ವವನು ; ಪಾಪನಾಶಕ : ಭಕ್ತರ ಮನಂಗಳ ಘಟ್ಟಯಂ ನೋಡಲ್ಕೆ 
ದುರಿತಘರಟ್ಟನುಂ ತಾಂ ಬಂದು ಬೇಡಿದನು (ಬಸಫು. ೨೩-೨೪). 
[ದುರಿತ + ಘರಟ್ಟ) 
ದುರಿತದಲ್ಲಣ (ನಾ). ಪಾತಕವನ್ನು ನಾಶಗೊಳಿಸಂವವನಂ: ದುರಿತದಲ್ಲಣ | ; 
ದುಷ್ಪಮರ್ದನ ಪರಮಸುಖದಿಂದತ್ತಲಿರೆ (ಳೌಶಿಂಾ. ೩೮-೧). 
[ದುರಿತ + ತಲ್ಲಣ (ಎತಲ್ಲಟ)] 
ದುರಿತದೂರ (ನಾ). ಪಾತಕಕ್ಕೆ ಹೊರತಾದವನು ; ಪಾಪವಿಲ್ಲದ 
ವನಂ : ಜಯ ಜಿನೇಂದ್ರ ನತಸುರೇಂದ್ರ ದುರಿತದೂರ ದಳಿತಮಾರೆ 
(ಅಜಿಪು. ೬-೧೫ ವ). [ದುರಿತ ದೂರ] 
ದುರಿತಬಂಧನ (ನಾ). ಪಾಪದ ಬಂಧನೆ,-ಸಂಬಂಧ : ದೇವಪೂಜೆಯ 
ವಾಟ ದುರಿತಬಂಧನದೋಟ , , . ಜಂಗಮಾರ್ಚನೆಯ ಮಾಟ ಕೂಡಲ 
ಸಂಗನ ಕೂಟ (ಬಸವ. ೧೭೭). [ದುರಿತ 4 ಬಂಧನ ] 
ದುರಿತಭಾಜನ (ನಾ), ಪಾಪಕ್ಕೆ ಆಶ್ರಯನಾದವನಂ ; ಪಾಪಿ: 
ನರಕಕರ್ಮವ ಮಾಡಿ ಇಹದೊಳು ದುರಿತಭಾಜನನಾಗಿ ಕಡೆಯಲಿ ಪರಕೆ 
ಬಾಹಿರನಾಗಿ ನಾನಾಯೋನಿಯೊಳು ಸುಳಿದು ಹೊರಳುವನುವನು ಕೃಷ್ಣ 
ದೇವನು ತರುಣಿಸಿದನೇ (ಕುಪ್ಕಾಛೀ. ೩-೨೯). [ದುರಿತ * ಭಾಜನ) 
ದುರಿತಯುತ (ಗಂ). ೧. ಪಾಪದಿಂದ ಕೂಡಿದ. (ನಾ). ೨. ಪಾಪದಿಂದ 
ಕೂಡಿದವನಂ ; ಪಾತಕಿ : ದುರಿಶಯುತನಾಗಿ ಗಮ್ಮನೆ ನರಕಕ್ಕಿಟೌಯಲ್ಕೆ 
ಬಗೆವ ಜೀವಾಳಿಗಮುರ್ವರೆಯೊಳ್‌ ಕುತತ್ತ್ವರುಚಿ ತಾಂ ದೊರೆಕೊಳ್ಳುಂ 
(ಛರ್ಮಾಮೃ. ೧೦-೯೧). [ದುರಿತ * ಯುತ] 
ದುರಿತವರ್ತಿ (ನಾ). ಪಾಪದಲ್ಲಿ ಸುತ್ತುವಂತಹುದಂ,- ತೊಳಲುವುದಂ : 
.ಚತುರಶೀತಿಲಕ್ಷಪ್ರವಾಣ ಯೋನಿಮುಖಂಗಳೊಳಾವರ್ತನ ಪರಿವರ್ತನದಿಂ 
ದುರಿತವರ್ತಿಯಾಗಿ ನಮೆವ ಸಂಸಾರಿ ಜೀವಕ್ಕೆ (ಸುಕುಮಾ. '೫-೩೨ ವ). 
[ ಸಂ. ದುರಿತವರ್ತಿನ*) 
ದುರಿತವಶ (ನಾ). ಪಾಪದ ಪ್ರಭಾವ: ದುರಿತವಶದಿಂದೆ ತಿಟ್ಣನೆ ತಿರಿಯದೆ 
ಸುಖನಿಳಯಮಪ್ಪ ಮುಕ್ತಿಶ್ರೀಯೊಳ್‌ ನೆರೆದಿರ್ಪೆನೆಂಬ ಭವ್ಯಂ 
(ಛಧರ್ಮಾಮೃ, ೦-೬೭). | ದುರಿತ ೪ ವಶ] 
ದುರಿತವಿಜಯ (ನಾ). ಪಾಪವನ್ನು ಗೆಲ್ಲುವಿಕೆ: ದಿವಿಜನಿಕಾಯದ 
ಜಯಜಯರವದಿಂದಂ ದುರಿತವಿಜಯಮಂ ತಮಗೆ ಮಹೋತ್ಸವದಿನಜಾ 
ಪುತ್ತುಮಿದಿರ್ಗೋೊಳ ಸ ಮೊಲೆಸೆದುದು ಸಮವಸರಣ ದುಂದುಭಿನಿನದಂ (ಅದಿಪು. 
[ದುರಿತ * ವಿಜಯ] 
ದುರಿತವಿನಾಶ (ನಾ). ಪಾಪದ ನಿವಾರಣೆ ; ಪಾಪನಾಶ: ಈ ಶರೀರ 
ದೊಳ್‌ ಘಾತ್ಯಘಾತಿ ದುರಿತವಿನುಶಮುಮನಂತಚತುಷ್ಟಯಮುಂ 
ಕೇವಲಲಬ್ಬಿ ಲಾಭಮುಮಪ್ಪುದನಜಅಂದು (ಕಾತಿಪು.೧೦-೧೨೧ ವ). 
[ ದುರಿತ 4 ವಿನಾಶ] 
ದುರಿತವಿಪಾಕ (ನಾ). ಪಾಪದ ಫಲ; ದಂಃಖ; ನೋವು: “ದುರಿತ 
ವಿಪಾಕಂ ಯಾತನೆ ಗುರುವೇದನೆ ದುಃಖವತಾರ್ತಿ ಪೀಡೆಯಸಾತಂ” 
(ವಸ್ತುಕೋ. ೨೦-೦೧), [ದುರಿತ + ವಿಪುಕ) 
ದುರಿತವ್ರಜ (ನಾ). ಪಾಪದ ಸವಂೂಹ; ಪಾತಕದ ರಾಶಿ,-ಗುಂಪು: | 


೧೪-೧೩೬). 


ದುರಿತವ್ರಜಮೊರ್ಮೆಯೆ ಬೆದಟಾ ಕೆದಟ ಕಿಡುಗುಮಮೋಘಂ (ಚಿನಾಲಿ. 
೪-೪). [ದುರಿತ ೬ ವ್ರಜ) 
ದುರಿತವ್ಯಾತ (ನಾ). ಇ ದುರಿತವ್ರಜ : ದುರಿತವ್ರಾತಲತಾಕೃಪಾಣಿ ವಿಸರ 
ದ್ವುರ್ಬೊೋಧ ರೋಧಸ್ವಿನೀತರಣದ್ರೋಣಿ(ಕಂದ್ರ ಪು.9-0೨); ದುರಿತವ್ರಾತದ 
ಮಾತು ಸಲ್ಲದಿರವೇಟತ್ತತ್ತ ಭವ್ಯರ್ಕಳಂ ಬರೆವೇಲಸ್ತಿಚ್ಚರೆಮಿತ್ತಲಿತ್ತ | 48 
ಲೆನುತುಂಕೈಸನ್ನೆಗೆಯ್ವಂತಿರೆ (ಅನಂಪು. ೧೦-೨೩). [ದುರಿತ 4 ವ್ರಾತ 


೩೯೮೨ 


ದುರ 


ದುರಿತಸಂಕುಳ (ನಾ).ಎದಂಿತವ್ರುಜ : ಶ್ರೀವಿಭೂತಿಯನೊಲಿದು ಧರಿಸಿರೇ 
ಭವವನು ಪಣಶವುದು ದುರಿತಸಂಕುಳವನೊರಸುವುದು (ಮುಹಾದೇ. ಬ, 
೯೩-೨೦೯). ದುರಿತ. ಸಂಕುಳ (ಎ ಸಂಕುಲ) 

ದುರಿತಸಂಹರಣ (ನಾ). ಪಾಪವನ್ನು ಪರಿಹಾರಮಾಡಂವುದು,-ನಾಶ 
ಮಾಡಂವುದಂ : ಇದು ಸದಾಯುಃಕೀರ್ಶಿವರ್ಧನ . . , ಪದುಮನಾಭನ 
ಚರಿತ ಪಾವನ ದುರಿತಸಂಹರಣ (ಉೌಶಿಕಾ. ೪೪-೩೮). 

[ ದುರಿತ + ಸಂಹರಣ ] 

ದುರಿತಹರ (ಗು). ೧. ಪಾಪವನ್ನು ನಿವಾರಣೆ ಮಾಡುವ; ಪಾತಕವನ್ನು 
ಪರಿಹರಿಸಂವ : ಇದು ಪುಣ್ಯಕ್ಷೇತ್ರಮಾ ಇರ್ದುದೆ ದುರಿತಹರಕ್ಷೇತ್ರವಿಾ 
ಮೆಯ್ಕೊಳೀ ತೋರ್ಪುದೆ ಸಿದ್ಧಕ್ಷೇತ್ರಮೆಂದಾದರದಿನಿವರ್ಗೆ ತೋರ್ಪಂತು 
ಟಾಗಿರ್ದುದು (ಸುಕುಮಾ, ೪-೪೬). (ನಾ). ೨. ಪಾಪವನ್ನು ಕಳೆಯಂಂ 
ವುದಂ,-ಪರಿಹರಿಸುವುದಂ : ನಿಜತತ್ತ್ವಂ ದುರಿತಹರೆಂ ನಿಜತತ್ತ್ವಮೆ 
ತಪ್ಪದಪ್ಪು ದಾರ್ಯಾಷಟ್ಕಂ (ಪಸಾರ. ೪೫೬). ೩. ಪಾಪವನ್ನು ನಿವಾರಣೆ 
ಮಾಡುವವನು, -ಪರಿಹರಿಸಂವವನಂ. ೪. ಶಿವ : ವರದ ಶಂಕರ ಭಕ್ತ 
ಶಂಕರ ದುರಿತಹರೆ ನಿಖಿಳ್ಳೆಕರಕ್ಷಣ . . . ಮಮ ರಕ್ಷ (ಬಸಪು. ೨-೧೭). 
೫. ಜಿನ: “ದುರಿತಹರನಕ್ಷಯಂ ವೀತರಾಗನರ್ಹಂ ಜಿನೇಶ್ನ ಶರಂ ತೀರ್ಥಕರೆಂ” 
(ವಸ್ತುಕೋ. ೨-೭) (ಸಂ.]) 

ದುರಿತಹರಣ (ನಾ). ೧. ಇ ದಂರಿತ ವಿನಾಶ: ಆ ಜಿನಪುರಾಣಮುಮ 
ನಮರೀಜನ ಮೃದುಮಧುರನಿನದಗೀತಮುಮಂ ರಾರಾಜಿ ತೆಮಂ 
ತ್ರಿಜಗಜ್ಜನಪೂಜಿತಮಂ ಪೇಲ್‌ ದುರಿತಹರಣಮುಮರಿದೇ (ಕಾಂತಿಪು. ೧-೧೩). 
೨. ಪಾಪವನ್ನು ನಾಶಮಾಡಂವವನು : ಬಗೆದಂದಮಪ್ಪ ತನು ಬಗೆವು 
ಗೆಯುಂ ಬಗೆದಂದಮಪ್ಪಕೆಯ್ತಂ ಚಿತ್ರಂಬುಗೆಯುಂ ಪ£ಪುಿಪ್ಪದ 
ದೇವರ್‌ ತೆಗೆದರ್‌ ಕಿಟ್‌ಕಿಜ್‌ದೆ ದುರಿತಹರಣನ ಬಗೆಯಂ (ಕಾಂತಿಪು. 
೧೦-೦೮). [ಸ0ಂ.) 

ದುರಿತಾತ್ಮಕ (ನಾ). ಪಾಪದಿಂದ ಕೂಡಿದವನು ; ಪಾತಕಿ; ಪಾಷಿಷ್ಠ : 
ಎಕಳ ಕುರುನೃಪರೊಳೆಗೆ ದುರಿತಾತ್ಮಕರ ಕಾಣೆನು ನಿನ್ನ ಸರಿಹೋಲಿಕೆಗೆ 
(ಕುವ್ಕಾಕ. ೧೭-೩). [ಸಂ.] 

ದುರಿತಾರಿ (ನಾ). ಪಾಪಕ್ಕೆ ಶತ್ರು, -ಹಗೆ: ಬಾಹೂರಬೊಮ್ಮಯನೆಂಬ 
ಭಕ್ತನು . . . ವಿಕಾರದೂರನು ಸಾರಭಕ್ತಶರೀರಿ ದುರಿತಾರಿ (ಬಸಪ್ಪ. 
೨೨-೨೩). [ ದುರಿತ + ಅರ್ಲಿ] 

ದುರಿತಾಸಹಿಷ್ಣು (ನಾ). ಪಾಪವನ್ನು ಸಹಿಸದಿರಂವವನಂ: ದುರಿತಾಸಹಿಷ್ಣು 
ಸುತಪಶ್ವರಿಷ್ಣು . . . ಗುಣಗಣಾಲಂಕರಿಷ್ಣುವೆನೆ ನೆಗಬ್ಬನುದಯಚಂದ್ರ 
ಮುನೀಂದ್ರಂ (ಚಂದ್ರಫು. ೧-೨೮). {ದುರಿತ + ಅಸಹಿಷ್ಣು) 

ದುರಿದೂಬಲು (ನಾ). (?): ವೊಳಗೆರೆ ಕೂಹೆಯ ಕಾಲ ಹಾಕಿಕೊಂಡು 
ಪಡುವಲಾಗಿ ತಿರಿಗಿದ್ದು ಬಡಗಲಾಗಿ ತಿರಿಗಿ ಪಡುವಲಾಗಿ ತಿರುಗಿ ಬಡಗಲಾಗಿ 
ತಿರುಗಿದ ದುರಿದೂಬಲಾಗಿ ಕರಿಯ ಕಲ್ಲ ಮೇಲೆ ಹಾದು (ಎಕ.111, ತಿರುಮ. 
೬೨-30೨; 1622). [ಐ ಇದು "ಉರಿದೂಬಲಾಗಿ' ಎಂಬುದರ ಅಪಲಿಖತ 
ವಿರಬಹಂದೇ 9] 

ದುರಿಯಶ "ದಂರಂಯಂಶ' ನೋ. 

ದಂರಿಸೆ (ನಾ). ಒಂದಂ ಬಗೆಯ ಹಕ್ಕಿ (?): ದುರಿಸೆ ಗಿಳಿ ಪರ್ದು ಮರವಂ 
ಮರೆಕುಟಿಗಂ ಪುಜಲೆ ಬುಜುಗಿ ಹಸುಬಂ ಪುಣಿವುಲ್‌. (ಸೂಕ್ತಿ ಸು. ೩-೧೪೬). 

(?] 
ದುರೀಷಣೆ (ನಾ). ೧. ಶಪಿಸಂವುದಂ ; ಶಾಪ. ೨. ಕೆಟ್ಟ ಕಣ್ಣು. 
[ ಸಂ. ದುರೀಷಣಾ ] 

ದುರು (ನಾ). ಕಣ್ಣಿನಿಂದ ವ್ಯಕ್ತವಾಗಂವ ಸಿಟ್ಟನ್ನಿ ಸೂಚಿಸಂವ 

ಒಂದು ಅನಂಕರಣ ಶಬ್ದ. "ದುರಂಗಂಟ್ಟೂ' ಪರಾ. 


ದುರು 


ದುರುದುರು, ದುರದುರ್ಯ (ದ್ವಿರಂಕ್ತಿ) : ಇವತ್ತು ದುರುದುರು 

ಉರಕೋತಾ ವಾರಿ ಗಂಟ ಹಾಕಿಕೊಂಡ ಹೊರೆಟರು (ಗಂಗಾಸಾ. ೮೪) ; 
ಕೋಪಗೊಂಡ ಅವನು ತಲೆಯನ್ನೆತ್ತಿ ಹೆಕ್ಕಿಯನ್ನು ದುರುದುರು ನೋಡು 
ತ್ತಲೇ . . . ಹಕ್ಕಿ ಬೆಂದು ಬಿತ್ತು (ನೀಗಟ್ಟು. ೩೦) ; ವೈದ್ಯನು ಮತ್ತೆ 
ಮೇಲೆದ್ದು, ತಲೆಯಲ್ಲಾಡಿಸಿ . . , ದುರುದುರು ದಿಟ್ಟಿಯ ನೀಲಿಗಣ್ಣು 
ಗಳನ್ನು ಮುಚ್ಚಿದನು (ಪುನರು, ೪96) ; ಈ ಮಾತನ್ನು ಕೇಳಿದ ಕೆಲ ಜನರು 
ಆ ಜ್ಞಾನಿಯ ದುರೆದುರ ನೋಡಿದರು (ಕವಿಸೋ. ೭.೩). 

ದುರ, (ನಾ). ದಟ್ಟವಾದುದಂ; ಅತಿಶಯವಾದಂದು ; ಹೆಚ್ಚಳ. 
"ದಂರುದುಂಡಗೆ', "ದುರುದುಂಬೈ' ಪರಾ. [ ಎತುಜುಗ್ಗು ] 

ದುರುಕ್ತ (ಗು). ೧. ತಪ್ಪಾಗಿ ಹೇಳಿದ ; ಯೋಗ್ಯವಲ್ಲದ ರೀತಿಯಲ್ಲಿ 
ಹೇಳಿದ. ೨. ಕಠಿಣವಾಗಿ ಆಡಿದ ; ಬಿರುಸಾಗಿ ಹೇಳಿದ. (ನಾ). 
೩. ಅಯೋಗ್ಯವಾದ ಮಾತು; ಅನಂಚಿತವಾದ ನುಡಿ; ಕೆಟ್ಟ 
ಮಾತು: ಸ್ಥಿರಮರ್ಥ ಶೂನ್ಯಮೆಂಬುದು ದುರುಕ್ತಮಿದನಿಂತು ಪೇಟಕ್ಜೊಡೆಲ್ಲಂ 
ಪೀನಂ ಮರುಳಂ ಮದಿರಾಪರವಶಶರೀರನುಂ ಪೇಲ್ಲುಮಜವನಾವಂ 
ಪೇಟ್ಲಿಂ (ಳವಿರಾ. ೧-೭೯); ದುರುಕ್ತಮತ್ಕಂತ ದೋಷಮಕ್ಕುಂ ಕೃತಿಯೊಳ್‌ 
(ಕಾವ್ಯಾವ. ೪೮3); ನೀಂ ನುಡಿವೈ ದುರುಕ್ತಮಂ (ಪಾರ್ಶೈಪು. ೨-೮೫). 
೪. ಕಠಿಣವಾದ ನುಡಿ; ಬಿರುಸಾದ ಮಾತು. ೫. ನಿಂದಾಸ್ತದ 
ವಾದುದು. [ಸಂ.) 

ದುರುಕ್ತಿ (ನಾ). ೧. ಕೆಡುನುಡಿ; ಕೆಟ್ಟ ಮಾತಂ: ಅಂತಾ ದುರಾತ್ಮನ 
ದುರುಕ್ತಿಗೆ ಜನಕಸುತೆ ಕಡುಮುಳಿದು (ಪಂರಾಮಾ. ೯-೧೮೦ ವ) ; ಬೇಗೆ 
ಯೊಳಗಣ ಮಿಡುಚೆಗಳ ತೆಅದಿ ವ್ಯಕ್ತ ಉರಿದೇ ಹೋಹಿರಲ್ಲದೆ ಶಕ್ತಿ 
ಯುಂಟೇ ನಿಲಲು ನಿಮ್ಮ ದುರುಕ್ತಿಗಳು ಬೇಡಿನ್ನು ಕೆಡುವಿರಿ . (ಬಸಪ. 
೫೬-೨೪). ೨. ತಿರಸ್ಕಾರದ ಮಾತು: ನಿಂದೆ; ತೆಗಳಿಕೆ ; ಬಯ್ಗುಳು : 
ಎನ್ನ ಮುಂತಣೆಂ ತೊಲಗಿ ಪೋಗೆಂದ ದಶಮುಖನ ದುರುಕ್ತಿಗೆ ವಿಭೀಷಣಂ 
ಕೋಪಾಗ್ರಹಾವೇಶಮನಪ್ಪುಕೆಯ್ದು (ಪಂಕಾಮಾ. ೦೪-೧೩ ವ). ೩. ಪರಂಷ 
ವಾದ ನಂಡಿ ; ಕಟಕಿ; ಕಠಿಣವಾದ ಮಾತು: ದನುಜಂ ದುರ್ಗಿಯ 

. . ಉಗ್ರದುರುಕ್ತಿಯಂ ನೆನೆದಿದೇನಾಶ್ಚರ್ಯಮೆಂದು (ಜಗವಿ, ೩-೧೮) ; 

ವಿರೋಧಿಯ ಶರಹತಿಗೆ ಬೆಂಡಾಗನಿವನ ದುರುಕ್ತಿಶರಹತಿಗೆ ಅರಸ ಬಳಲಿದನು 
(ಕುವ್ಮಾಳ, ೧೨-೩೦) ; ಕಟಕಿಯಿದೇಂ ಪುಳಿಂದ ಬಿಡು ನಿನ್ನ ದುರುಕ್ತಿಯಂ 
(ಕೆಬಶಂ. ೪-೩೩). [ಸಂ.] 

ದುರುಗಮುರುಗಿ, ದಂರಂಗುಮಂರುಗಿ (ನಾ). ದಂರ್ಗಾದೇವತೆಯ 
ಅಥವಾ ಮಾರಮ್ಮನ ಉಪಾಸಕರಲ್ಲಿ ಒಂದಂ ಬಗೆ; £ ಇವರು 
ದಪ್ಪವಾಗಿರುವ ಹಿಡಿಯುಳ್ಳ ವಂತ್ತು ಸಣ್ಣ ತುದಿಯುಳ್ಳ ಒಂದು 
ಬಗೆಯ ಚಾವಟಿಯಿಂದ ತಮ್ಮ ತೋಳುಗಳನ್ನು ಸುತ್ತುವಂತೆ 
ದೇಹಕ್ಕೆ ಹೊಡೆದುಕೊಳ್ಳುತ್ತಾರೆ : ನನ್ನ ಜೀವದ ಬೆನ್ನೇರಿ ಬಂತು 
ಹೊಳ್ಳೆಗಳ ದಂಡು , , , ಅಲ್ಲೊಮ್ಮೆ ಇಲ್ಲೊಮ್ಮೆ ಕೈ ಮೈ ಬಡಿದು 
ಕೊಳ್ಳುವುದಕಿ ಬಂತ ಪಚ್ಚಡವನ್ನೇ ಹಗ್ಗ ವಾಡಿ ದುರುಗಮುರುಗಿಯ ಹಾಗೆ 
ಪ್ರಯೊ ಗಿಸಲೆ (ನಡದಾ. 111, ೨೦೬೬). ದುರುಗುಮುರುಗಿ: 
ಹಾವಂಡಿಗರು, ಗೊಂದಲಿಗರು, ಡೊಂಬರು, ದುರುಗುಮುರುಗಿಗಳು. 
ಮಸಣದ ಹಲಗೆ ಕುಟ್ಟುವರು, ಎಲ್ಲರೊ ಸಂದಣಿಸಿ ಒಂದಾಗಿ ಇರುವವರ 
ತಾಳ್ಮೆಯ ಪರೀಕ್ಷೆಯನು ವತಾಡುವರೋ? (ಅರಳು. ೩೫೪-೧೧). 

[ ಆದುರ್ಗಿ, * ಎಮುರಿಗೆ?] 

ದುರುಗಿ "ದಂರ್ಗಿ' ನೋ. 

ದುರುಗುಟ್ಟು, ದುರಗುಟ್ಟು (ಕ್ರಿ). ನಟ್ಟ ಕಣ್ಣಿನಿಂದ ನೋಡು; 
ಕೆಕ್ಕರಿಸು; ದಿಟ್ಟಿಸಿ ನೋಡು: ಅವನು ತನ್ನ ಹೆಂಡತಿ 
ಯನ್ನೇ ನೆಟ್ಟನೋಟದಿಂದ ದುರುಗುಟ್ಟಿಕೊಂಡು ನೋಡುತ್ತಿದ್ದನು (ಪುನರು. 


೩೯೮೩ 


10 


[72 
ಛಾ 


ಲೊ. 
ಅ 


ದುರುದುರನೆ 


೧೮೧) ; ರಾಯರು ಸುಮ್ಮನೆ ದುರುಗಂಟ್ಟಿಕೊಂಡು ಸ್ವಲ್ಪ ಹೊತ್ತು ಆಕಾಶೆ 
ವನ್ನು ನೋಡಿದರು ' (ಉಯಕ. ೯೭) ; ದುರುಗುಟ್ಟುವ ಕಣ್ಣುಗಳಿಂದ 
ತಂದೆಯನ್ನೇ ನೋಡುತ್ತಾ, ಬಿದ್ದಿದ್ದ ತಂಗಿಯನ್ನು ಉಪಚರಿಸಲು ಆರಂಭಿಸಿದ 
(ವಾತ್ನಲ್ಯ. ೨೮೪) ; ತಗುಣೆಯದು ಹಾಗಲ್ಲ. ಇದರ ಸಂಸ್ಪರ್ಶವಾಯಿತೆಂದರೆ 
ಚರ್ಮಕ್ಕೆ ಕಾದ ಸೂಜಿ ಚುಚ್ಚಿದಂತಾಗುತ್ತದೆ . , . ದೇಹದ ಆ ಭಾಗ 
ದಲ್ಲೂ ಅದರೆ ಸುತ್ತಮುತ್ತಲೂ ಮರುಗುಟ್ಟುವ ಕೆಂಪುಬಣ್ಣ ಹೊಮ್ಮಿ 
ಊದಿಕೊಳ್ಳುತ್ತದೆ (ನಂಟರು. ೪9), ದುರಗುಟ್ಟು: ಒಳ್ಳೊಳ್ಳೆ 

ಉಡುಪನ್ನು ಉಡುವ ಯುವತಿಯರನ್ನು ನೀನೇಕೆ ದುರೆಗುಟ್ಟಿ ನೋಡು 
ವುದು? (ನವನೀ. 8) ; ಜಿರಗುಟ್ಟುವ ದುರಗುಟ್ಟುವ ಕತ್ತಲೋ ಕತ್ತಲೇ 
(ಅರಳು. ೩೭-೩). [ದುರು * ಕುಟ್ಟು) 

ದುರುಗುಮುರುಗಿ "ದುರಂಗಮುರಂಗಿ' ನೋ. 

ದುರುಡಿ (ನಾ). ಬಿದಿರಿನಿಂದ ತಯಾರಿಸಿದ ಬುಟ್ಟಿ : ಬೀಗುತೊಳ್ಳಾಕೆಂತ 
ಆಡಗಿಮನಿಯ ಕೊಟ್ಟೆ ಬಾನದ ದುರುಡಿ ಬಗಲಾಗ ಅವರಣ್ಣಾ ನೀಡಾ 
ಕಿಲ್ಲೆಂದು ಕಸಗೊಂಡ (ಲೋಳಗೀ. 8೩) ; ರೊಟ್ಟಿ ದುರುಡಿಯನ್ನು ನೆಲಕ್ಕೆ 
ಅಪ್ಪಳಿಸಿ ನುಡಿದಳು ರತ್ನ (ನಿಸರ್ಗ. 8೫); ಪಂದರದೊಳಗಿಂದ ಹೋಳಿಗೆಯ 
ದುರುಡಿಯನ್ನು ತಕ್ಕೊಂಡು ಹೋಗುತ್ತೆ ಹೆಂಗಸರಿಗೆ ಚಂದ್ರವ್ಹ ಹೇಳಿದಳು 
(ಅಶೋಕೆ, ೭). [?./ಮರಾ, ದುರೆಡೀ] 

ದುರುದುಂಡಗೆ (ಅ). ಪೂರ್ತಿ ಬೆತ್ತಲೆಯಾಗಿ: ಥೂ! ನೀ ಬೆತ್ತಲೆ 

- ಮಲಗ್ತೀಯೇನೆ . , . ದುರುದುಂಡಗೆ ? (ಮಲು. ೭೬೦). 
[ದುರು * ದುಂಡಗೆ] 

ದುರುದುಂಡಿ "ದಂಜಂದಂಂಡಿ' ನೋ. 

ದುರುದುಂಬಿ, "ದಂಜಂದಂಂಬಿ' ನೋ. 

ದುರುದುಂಬ್ಳಿ "ದುರಂದುಂಬೈ' ನೋ. 

ದುರುದುಂಬಿಗ "ದಂಟುದಂಂಬಿಗ' ನೋ. 

ದುರುದುಂಬಿತನ "ದಂಅಂದಂಂಬಿತನ' ನೋ. 

ದುರುದುಂಬಿಯಾಟ (ನಾ). ತಂಂಟಾಟ : ಅಂಬೆಗಾಲಿಡುವ ದುರುದುಂಬಿ 
ಯಾಟದಾನಂದದೊಳ್ನಿಜಮಾತೆ ನೋಡಿ ನಲಿಯಲು (ಜಿನಮು. ೪-೨), 

[ ದುರುದುಂಬಿ, (ಎದುಜುದುಂಬಿ) + ಆಟ) 

ದುರುದುಂಬೆ; (ನಾ). ಮೈತುಂಬಿಕೊಂಡಿರುವವಳು; ಸುಂದರಿ; ನವ 
ಯೌವನೆ : ರಥದಿಂದಾ ಕುಂಭಿನಿಗೆಯಿಳಿದರ್ಜುನಗೆ ದುರುದುಂಬೆಯರು 
ಆರತಿಯ ಬೆಳಗಿದ ಸಂಭ್ರಮವನೇವೇಳ್ವೆನು (ಜನಛಾ. ೪೬-೧೭). 

[ ದುರ್ಕು * ತುಂಬ್ಯು + - ವ್ಯ) 

ದುರುದುಂಜೈೆ, ದುರುದುಂಬ್ಳಿ (ನಾ). ಕೆಟ್ಟ ತುಂಬಿ; ದಂಪ್ಪ ಭ್ರಮರ: 
ಕರುಮಾಡದಲಿ ದುರುದುಂಬೆಯಂದದೊಳಾಡುತೆಸೆದರು ಪುರದ ಕಾಂತೆಯರು 
(ಜಿನಭಾ. ೪೬-೧೦) : ರಮಣನೈದಲು ಹೊಚ್ಚಿ ಪಡಿಗಳಿಗಮರಿಸಿದ ಜತು 
ಮುದ್ರೆಯೊಲು ಆಕ್ರಮಿಸಿದವು ದುರುದುಂಬೆ ಸಲೆ ಪದ್ಮಾಳಿಗಳಿಗೆಲ್ಲಾ 
(ಜರಾಮಾ. ೬೦೪-೮). ದುರುದುಂಬ್ಯಿ : ಈ ದುರುದುಂಬಿಯಿಂದ ಬಾಧೆ 
ಪಡುವ ನನ್ನನ್ನು ರಕ್ಷಿಸಿ (ಕಾಳುಂತ, ೦೧-೧೫), 

[ ಆದುರ್‌ + ದುಂಬೈ (ತುಂಬ್ಶಿ)) 

ದುರುದುರನೆ, ದುರದಂರನೆ (ಅ). ಕೋಪ ಹೊವಂಉ್ಮವ ಕಣ್ಣಿನ ನೋಟ 
ದಿಂದ ಕೂಡಿ ; ಕ್ರೋಧ ಸೂಸುವ ದೃಷ್ಟಿಯೊಡನೆ : ತನಗಲ್ಲದರ ಕಾಕು 
ಮಾಡುವರ್ನೋಡುಎರ್ದುರುದುರನೆ ಸತಿಯರನಘ(ಷತಿಲ. ೨-೬6);ಕೈಕೆಯು 
ಜನಪನನು ದುರುದುರನೆ ನಿಟ್ಟಿಸಿ ಕೆರಳಿಯುಸಿರಿದಳು (ರಾಮಾಸಂ. ೨-೨-5೫), 
ದುರದುರನೆ : ಕುಮಾರಿಯು ಅವನನ್ನು ದುರದುರನೆ ನೋಡುತ್ತಿರುವಳು 
(ಅರ್ಯಳೆ, ೬೬) ; ಅವನನ್ನು ದುರದುರನೆ ನೋಡುತ್ತ . . . ಮುಂದೆ 

| ಸಾಗಿದರು (ಕಕ ್ತರೂ. ೧೭), [ ಎದುರು, + - ಅನೆ] 


ದುರುದುರಿಸ್ಕು 


ದುರುದುರಿಸು, "ದುಟುದುಟೀಸು' ನೋ. 
ದರುದುರಿಸ್ಕು (ಕ್ರಿ). ದುರಂಗುಟ್ಟಿ .ನೋಡಂ ; ಚೆನ್ನಾಗಿ ದಿಟ್ಟಿಸಿ 
ನೋಡಂ : ನನ್ನವಳ ಸೂಜಿಗೆಲಸದ ಹೆಸುವ. ದುರುದುರಿಸಿ ಸಹಜದಲಿ 
ಹುಲಿಯೆಂತ ಹೇಳಬಹುದು ಅವಳ ಹಾಡನು ಕೇಳಿ ಹಿಟ್ಲರನ ಪಡೆ 
ಯೆಚ್ಚರೇ ತಪ್ಪಿ ಬೀಳಬಹುದು (ಪಲಾನ. ೪೦-0). 
[ ಎದುರು * - ಇಸ್ಕು] 
ದುರುದ್ದೇಶ (ನಾ). ಕೆಟ್ಟ ಗಂರಿ,-ಹಂಚಿಕೆ; ಹೀನ ಬಯಕೆ: 
ಪ್ರಾಣಾಪಹರಣದ ದುರುದ್ದೇಶದಿಂದ ಅವಳು ಪ್ರೇರಿತಳಾಗಿದ್ದಳೆಂಬುದಕ್ಕೆ 
ಸಾಕಷ್ಟು ರುಜುವಾಶಿಲ್ಲ (ಪುನರು. ೨೦೪). ಸಂ.) 
ದುರುಧುರಾಯೋಗ (ನಾ). [ಜ್ಯೋತಿ] ಜನನಕಾಲದಲ್ಲಿ ಸೂರ್ಯನ 
ಹೊರತಂ ಇತರ ಎಲ್ಲಾ ಗ್ರಹಗಳೂ ಚಂದ್ರನಿಗೆ ದ್ವಿತೀಯ ಮತ್ತು 
ದ್ವಾದಶಸ್ಥಾನದಲ್ಲಿರಂವುದರಿಂದ ಉಂಟಾಗಂವ ಒಂದು ಯೋಗ: 
ಇನವರ್ಜ್ಯಂ ' ಕ್ಷಿತಿಜಾದಿಗಳಿ ಹಿಮಮಯೂಖಂಗಂತ್ಯದೊಳ್‌ ಕೂಡಿದಂ 
ದನಘಾಯೋಗಮದಕ್ಕುಂ ... ಅನಂತರಂ ದುರುಧುರಾಯೋಗಂ (ಜಾತತಿ, 
೧೪-೧).. [ಸಂ. ) 
ದುರುಪಯೋಗ (ನಾ). ೧. ತಪ್ಪು ಉದ್ದೇಶಕ್ಕೆ ಬಳಸಂವುದಂ ; ಕೆಟ್ಟ 
ಉದ್ದೆ ೇೀಶಕ್ಕೆ ಉಪಯೋಗಿಸಂವುದು : ಭಾಷೆ ಕಲಿತ ಮಾನವವ್ಯಕ್ತಿ 
ಬರಿಯ ಮಾತಿನ ದುರುಪಯೋಗದಿಂದಲೇ ಇನ್ನೊಬ್ಬರ. ಮನಸ್ಸನ್ನು 
ಎಷ್ಟೊಂದು ಕೆಡಿಸಬಲ್ಲದು? (ಮೂರುದಾ. ೧೨೯) ; ಅಧಿಕಾರದ ದುರುಪ 
ಯೋಗ . . . ಜನರೆ ದುಃಖದಾರಿದ್ರ್ಯಗಳನ್ನು ಕುರಿತು ಅವರು ಮಾತಾಡು 
ತ್ತಿದ್ದರು (ಪುನರು. ೩೮೨). ೨. (ಮತ್ತೊಬ್ಬರ ಹಣವನ್ನು) ಸ್ವಂತಕ್ಕೆ 
ಉಪಯೋಗಿಸುವುದಂ : ಹಿಂಗ ಸಾರ್ವಜನಿಕ ಹಣದ ದುರುಪಯೋಗ 
ಮಾಡಿಕೊಂಡ (ಅಪನಾ. ೩). [ಸಂ.] 
ದುರುಬುದ್ಧಿ (ನಾ). ಕೆಟ್ಟ ಬಂದ್ದಿ; ದುಷ್ಟತನ: ದುರುಬುದ್ಧಿಗಳನೆಲ್ಲ ಬಿಡಿಸೊ 
ನಿನ್ನ ಕರುಣಕವಚವೆನ್ನ ಹರಣಕ್ಕೆ ತೊಡಿಸೊ (ಪುರಂದ. ೧-೯-೧). 
[ಆ ಸಂ. ದುರ್ಬುದ್ಧಿ ) 
ದುರುಮತಿ, ದಂಮ್ಮತಿ (ನಾ). ಕೆಟ್ಟ ಬಂದ್ಧಿ ; ಕುಮತಿ: ಪರಮಾದರದಲಿ 
ಕರುಣ ಎನ್ನ ಮೇಲೆ ಹರಹಿ ದುರುಮತಿಯ ಪರಿಹರಿಸುವುದು (ವಿದಾಕ್ಮ. ೬೭ 
ಅನುಪಲ್ಲವಿ). ದುಮ್ಮತಿ : “ದುಮ್ಮತಿ- ದುರ್ಮತಿ” (ತದೈಕೋ. ೨೦). 
[ ಆಸಂ. ದುರ್ಮತಿ 
ದುರುಮದ (ನಾ). ಕೆಟ್ಟ ಗರ್ವ,_ ಸೊಕ್ಕು: ಕಣ್ಣಲ್ಲಿ ಕಂಡ ಸರುವೆ ವಿಷಯ 
ಗಳಿಗೆ ಹರಿಯುತೆ ದುರುಮದದೆ ಸೊಕ್ಕಿ . . . ಬರಿದೆ ಕೆಡುವೆನಯ್ಯ (ಕೈಳವ 
೦-೦೬-೩). [ ಸಂ. ದುರ್ಮದ] 
ದುರುಯಶ, ದಂರಿಯಶ (ನಾ). ಅಪಕೀರ್ತಿ ; ದುಷ್ಕೀರ್ತಿ ; ಕೆಟ್ಟ 
ಹೆಸರು: ಮುಟ್‌ದುದಿದು ಗಂಧರ್ವಬಲ ... ಬಜಿಯ ದುರುಯಶವುಳಿದು 
ದರಸಂಗೆ (ಕುವ್ಯಾಆ. ೧೮-೪೨). ದುರಿಯಶ : ಲಜ್ಜೆಗೆ ನೆಲೆಯ ಮಾಡಿದೆ 
ಹೂಡಿದೈ ದುರಿಯಶೆವನೆನಗೆಂದ (ಕುಪ್ಶಾಛೀ. ೬-೩೯). 
[ಆಸಂ. ದುರ್ಯಶಸ್‌ ] 
ದುರುವಚನ (ನಾ). ಕೆಟ್ಟ ಮಾತಂ; ಹೊಲಸು ನುಡಿ: ಮದಿರಾಪಾನಮದ 
ವಿಷ್ವಲರು ದುರುವಚನಂ[ಪಾಕಾ. ದುರ್ವಚನಂ]ಗಳಲಿ -.ಶಮ್ಮೊಳಗೆ 
ಬೈದಾಡಿದರು (ನಿಧಾಗೆ. ೩-೨-೪೮). [-ಸಂ. ದುರ್ವಚನ)] 
ದುರುವೆ "ದೂವ್ಯೆ' ನೋ. 
ದುರುಸ್ಕು, ತುರುಸು, ದುಖುಸು (ನಾ). ೧. ರಭಸ; ವೇಗ; ತೀವ್ರತೆ: 
(ಸ್ಕಾಂಡರ್‌). ೨. “ಕೆಲಸದ ಭಾರವನ್ನು ಚುರಂಕಾಗಿ ನೀಗಿಸುವುದು” 
(ಜಾನಕೋ, ೭). ೩. ಪೈಪೋಟಿ; ಸ್ಪರ್ಧೆ. "ದಂರಂಸುವಾತು' ಪರಾ. 
ತುರುಸು: ೧. ಒಮ್ಮೊಮ್ಮೆ ಈ ಹರಟೆ ಒಳ್ಳೆ ತುರುಸಿನದಾಗಿರುತ್ತಿತ್ತು 


ರ್ತಿ೮೪ 


20 


30 


45 


ದುರುಳತನ 


(ಸ್ಮರ್ಗದಾ. ೭) ; ಇದರೆ ಗುಣ ದೋಷಗಳನ್ನು ಕುರಿತು ಪಂಡಿತವಲಯದಲ್ಲಿ 
ತುರುಸಿನ. ಚರ್ಚೆ ಇಂದಿಗೂ ಮುಂದುವರೆದಿದೆ (ಗ್ರಂಧಾಲ. ೫೯) ; ಹೆಣ್ಣಿನ 
ಸ್ಥಾನಮಾನಗಳನ್ನು ಕುರಿತು ಮೂವರಲ್ಲಿಯೂ ಒಳ್ಳೆ .ತುರುಸಿನ ಚರ್ಚೆ 
ಯಾಗಿತ್ತು (ಕಮನೆ। ೭). ಹಿ. ಅವಳಿಗಾಗಿ ಯಾರು ಯಾರಲ್ಲಿ ತುರುಸು 
ಬಿದ್ದಿದೆಯೋ (ಅಕೋಕೆ, ೧೨೩) ; ವ್ಯಾಪಾರಸ್ಥರು ತಮ್ಮ ತಮ್ಮೊಳಗಿನ 
ತುರುಸನ್ನು ತಡೆಯಲು . .. ಗುತ್ತಿಗೆಗಳನ್ನು ಮಾಡಿಕೊಳ್ಳುತ್ತಾರೆ (ತಕ್ಕಡಿ. 
೧೧೭). ಸಿ ದುಜಿಸು: ೪. ಬಿಗಿ: ದೃಢತೆ: ಆಲಿಸಿ ಚಿಕದೇವಕ್ಷ್ಮಾ ಪಾಲನ 
ರಾಯಸದ ದುಃಉಖಸನಹಿತಮಹೀಪರ್‌ ಸೋಲದೆ ತಮ್ಮಯೆ ರಾಣಿಯ 
ರೋಲೆಗಳಂ ಕಳುಪಿ ಬಲಿತರೆಂದಿನ ತೆಜದೊಳ೯್‌ (ಅಪ್ರತಿ. ೭೯-೮೯). 
[ ದೇ.॥ ತಮಿ, ತುರುಚು; ತೆಲು. ದುರುಸು] 
ದುಠುಸ್ಕು (ನಾ). (ಕರಾ). ಒಂದಂ ಬಗೆಯ ಸಿಡಿಮದ್ದೂ 
1 ತುಳು. ದುರುಸು, ದುರ್ಸು) 

ದುರುಸುವಾತು (ನು). ಪೈಪೋಟಿಯ ಮಾತು; ಸ್ಪರ್ಧೆಯ ನುಡಿ 
ನಗೆವಾತು ನಲ್ವಾತು ದುಗವಾತು ದುರುಸುವಾತುಗಳೆ ಸೊಗಸುವಾತರೆವಾತು 
ಸೊಗವಾತುಗಳಿಂದ ಸೊಗಸ ಕಿವಿಗೆ ಸೂಸುವುದು (ಜಿಳನಿ, ೬-೫೬ ಸಾಂಗತ್ಯ)- 

[ದುರುಸ್ಕು * ವರಾತು,1 

ದುರುಸ್ತಿ 'ದಂರಸ್ತೂ' ನೋ. 

ದುರುಸ್ತು "ದುರಸ್ತು' ನೋ. 

ದುರುಹಿಕೆ (ನಾ). ಮೋಸ; ದ್ರೋಹ. “ಸ್ವಾಮಿದಂರಂಹಿಕೆ' ಪರಾ. 

 ಆದೋಹ 4 -ಣಕೆ] 

ದುರುಳ (ಗಂ). ೧. ದಂಷ್ಟವಾದ ; ಕ್ರೂರಮುದ : ಗಿರಿಯ ಶಿಖರವನೇಜೌ 
ಕೆಡೆವೆನೊ ದುರುಳ ಮದಕರಿಗುಂತು ಮಡಿವೆನೊ (ಬಸಪು. ೬೦-೫8೮); 
ದುರುಳ ಹಿರಣ್ಮಕನ ಸೀಳ್ದೆ ' (ಪುರಂದ" ೪-೧೬೦-೧೯). ೨. ತೀಕ್ಷ್ಣವಾದ ನ 
ಉಗ್ರವಾದ. "ದಂರಂಳಗರಳ' ಪರಾ. (ನಾ). ೩. ದಂಷ್ಟ; 
ಕೆಟ್ಟವನು : ದುರುಳರು ದೌಷ್ಟ್ಯದಿ ಮರುಳರು ಮೌಢ್ಯದಿ ನಯಗೆಡೆ, 
ಹದ್ದಿನೊಳಿಡಲಾಯ್ತು (ಅಹಲೈ. ೩೦-೭). ೪. ಮೋಸಗಾರ; ಧೂರ್ತ ; 
ಕಪಟಿ: “ದುರುಳರೆನಲ್ಮೂರ್ತರೆಂಬರು” (ಕತುನಿ, 6೪); ದುರುಳರನೊಕ್ಕಲಿಕ್ಕಿ 
ಮಲಿ*ವೊಕ್ಯ್ಕರ ರಕ್ಷಿಸಿ. . . ಶಾಸನಂಗಳಂ ಬರೆಸಿ ಬುಧರ್ಗೆ ಬಿತ್ತರಿಸಿದಂ 
ಜಸಮಂ ಯುವರಾಜಚಂದ್ರಮಂ (ಕಾದಂಪೂ, ೬೧೩೫ ; ನೆರವಿಗಳೆಲೇ 
ಮಿಂಡಗೊರವ ಹೋಹರೆ ಕಂಡು ಅಕ್ಕುವಳೆ ಪತಿಹಿತವೆ ನಿನಗೆಲೆ ಮರುಳ್ತರಳ 
ಚಿಕ್ಕನೆ ದು[ಪಾಕಾಂ. ಮ]ರುಳ ನಿನ್ನ ವಶವಲ್ಲವೆಲೆ ಮರುಳ (ಇಹರ, ದೇ. 
೩೮-೧೦); ದುರುಳರಾಡುವ ಹೊಳ್ಳುನುಡಿಗಳು ಗರುವರಭಿಮತವಲ್ಲ(ಕುವಾಉ. 
೫-೧೭); ದುರುಳರಿಬ್ಬರಿಗಿತ್ತರತಿನಿಷ್ಠುರದ ಶೂಪವನು (ತೊರರಾ. ೧-೮-೧೮); 
ವರಕೃತಿಯುಕ್ತಿಯನಅಸಿಯದ ದುರುಳಂಗಂ ಜಜಕದು ಮೆಜಕಿವುದುಚಿತಂ 
ನಿಚಿತಂ (ಹಮ್ಮಿರ, ೧-೧೭). ೫, (ಆಲಂ) ಹೋರಾಟಗಾರ : ಕರೆಕರೆದು 
ಮೂದಲಿಸಿ ಕಡುಹಿನ ದುರುಳರುಬ್ಬಿನ ಮೇಲೆ ಹೊಕ್ಕಬ್ಬರಿಸಿ ಹೊಯಿದರು 
(ಕುವ್ಕಾಭೀ.. ೪-೨೮). [ದೇ.8 ತುಳು, ದುರುಳ./ಮರಾ, ದುರಳ ] 

ದುರುಳಗರಳ (ನಾ). ತೀಕ್ಷ್ಣವಾದ ವಿಷ: ತಂಯಿಯುಳ್ಳಡೆ ದುರುಳಗರಳವ 
ನೇಕೆ ಸುತನಂ ಕುಡಿಯಲೀಸುವಳು' (ಬಸಪು. ೧೩-೮). 

[ ದುರುಳ + ಗರಳ (= ಗರಲ) 

ದುರುಳತನ (ನಾ). ೧. ದುಷ್ಟತನ; ನೀಚತನ: ಆರುವನೊಲ್ಲೆನೆಂದು 
ಅರಣ್ಯಕ್ಕೆ ಹೋಹುದು ಕಾರ್ಯವಲ್ಲ ದುರುಳ [ಪಾಕಾಂ.ಳು]ತೆನ (ಸಮಾವ, 
೧೪-೫೨) ; ದುರುಳತನದಲಿ ಜೈನರೆಲ್ಲರು ನೆರೆದು ನಮ್ಮೂರೊಳು ವಂಹೇಶನೆ 
ಗೊರೆವನಿರ್ದಹನೊರ್ಬನಂ ತಗುಳ್ವೆಂದವೆಂದೆನುತ " (ಬಸೆಪು. ' ೫೦-೩೪) ; 
ದುರುಳತನವಿದು ಬೇಡ ಖುಲ್ಲರ ನೆರವಿಯೊಳಗಾಡಿದೊಡೆ ತಪ್ಪದು ನರಕ 


(ಕುವ್ಕಾಉ, ೯-೫0); ತಮ್ಮ ಕೇಳೀ ದು[ಪಾಉಾಂ. ಮ]ರುಳತನ ಬೇಡ 


ದುರುಳತ್ವ 


(ತೊರರಾ, 3-8-೩೦). ೨. ಮೋಸಗಾರಿಕೆ ; ವಂಚಕಶನ : ನಿನ್ನ ಮಕ್ಕಳ 
ದುರುಳತನಕಂಜುವನೆ ಮುರರಿಪುಯೆಂದನಾ ವಿದುರ (ಕುವ್ಯಾಉ. ೯-೩೨) ; 
ದರ್ವೀಕರುರಿವಾಹನನೆ ಪಿತೆನಾಗಿಯುಂ ಕರ್ವುವಿಲ್ಲಂ ಕಪರ್ದಿಯ 
ಕಣ್ಗಳಿಂದುರಿದುದಿಲ್ಲವೇ ದುರುಳತನದಿ (ಸಮೃಳಇ. ೧೦-೪) ; ಇತ್ತ ತನ್ನ 


ಮನೆಗೆ ಮರಳಿದ ಊರ್ವಶಿ ಚಿತ್ರಸೇನನನ್ನು ಕರಸಿ ಪಾರ್ಥ ಮಾಡಿದ | 


ದುರುಳತನವನ್ನು ವಿವರಿಸಿ ದೂರಿದಳು (ಥಾಮಣಿ, ೦೨೭). ೩. ಕೆಡಂಕು ; 
ಕೇಡು : ಅರಸ ಮೃತಸಂಜೀವಿನಿಯ ಬಲುಹಿರಲು ಬಹಳವ್ಯಾಧಿ ಮಾಡುವ 
ದುರುಳತನ ತಾನೇನು (ಕುವ್ಕಾರ್ರೋ. ೧೦-೪೪). ೪. ತುಂಟಾಟ: ದುರುಳ 
ತೆನವುಳ್ಳ ಈ ಬಾಲಕನಲ್ಲಿ ನನ್ನ ಮನಸ್ಸು ಆಸೆಪಡುವುದು (ಶಾಕುಂತ. 
೧೦೫-೦೪). [ದುರುಳ * - ತನ) 
ದುರುಳತ್ವ (ನಾ). ಹೋರಾಟಮಾಡುವಿಕೆ; ಸೆಣಸಾಟ."ರಣದಂರಂಳತ್ವ' 
ಪರಾ. [ದುರುಳ - ತ್ವ?) 
ದುರುಳು (ನು). ಕೆಡುಕು : ದುರುಳ ನುಡಿದನ ನಾಲಗೆಯ ನಿಡುಸೆರೆಯ 
ಬಿಡಿಸುವೆ (ಕುವ್ಶಾಳ, ೦೨-೩೦) ; ಇದಾವ ಕುಚೋದ್ಯಕ್ಕೆ ದುರುಳಿಗೆ 
ಹೋದೆಯೆ, ಪುನಃ? (ಜಿಟ್ಮಅ. ೦೪-೧೯). [ದುರುಳ -ಉ್ಮ) 
ದುರುಳುತನ (ನಾ). ದುಷ್ಟತನ ; ನೀಚತನ: ಕೆರಳಿದರೆ ಕಾಳಹ ದು 
ಭೀಮನ ದುರುಳು [ಪಃಕಾಂ. ದುರುಳು, ದುರುಳ]ತನವೀ ಕೌರವೇಂದ್ರನ 
ಹುರುಳು [ಪಾಕ9ಾಂ. ಡು] ಹುರಿಯೇಜುವುದು ಮತವಲ್ಲೆಂದನಂಧನೃಪ 
(ಕುವ್ಯಾಅ. ೧೭-೨೨) ; ಯಾರಾದರೂ ಸೈನಿಕರು ದುರುಳುತನದಿಂದ ಅಗ್ರ 
ಹಾರದ ನಿವಾಸಿಗಳ ಮೇಲೆ ಕೈವಾಾಡಿದರೆ ... ಶಿರಚ್ಛೇದ ಮಾಡಿಸುತ್ತಿದ್ದನು 
(ಶ್ರೀಕಾಯ, ೩೯). [ದುರುಳು+ - ತನ] 
ದುರುಳೆ (ನಾ). ಕೆಟ್ಟ ಹೆಂಗಸು; ಕೆಡುಕಿ; ದುಷ್ಟೆ: ದುರುಳೆಯರು 
ಕಷ್ಟೆಯರು ವಂಚಕಿಯರು ಜಗಳಗಂಟಿಯರು (ಬಸಪು. ೪೦-83) ; ದುರುಳೆ 
ಭವಾನಿಯ ಬಿರುದೆಂದು ಕವಡೆಯ ಸರ ಕಂಠದಲಿ ಕಟ್ಟೆ (ಪುರಂದೆ. ೪-೫೦-೬). 
[ದುರುಳ + - ಎ] 
ದುರೂಪೆ (ನಾ). ಕಂಠೂಪಿ ; ಅಂದಗೇಡಿಯಾದವಳು : ನೀಳನೆಂಬ 
ಮಾದೆಗಂಗಂ ಕೇಶಿಯೆಂಬ ವಪಾದೆಗಿಗಂ ಮಗಳ್‌ ದುರೂಪೆ ದುರ್ವರ್ಣೆ 
ದುರ್ಗಂಧೆ . . . ಫೊಲತಿಯಾಗಿ ಪುಟ್ಟಿ (ವಡ್ಮಾರಾ. ೯-೬). 
[ಸಂ. ದುರೂಪಾ) 
ದುರೂಹ (ಗು). ೧. ಕಲ್ಪಿಸಲು ಕಷ್ಟವಾದ, ಕ್ಲಿಷ್ಟವಾದ ; ಗಹನ 
ವಾದ ; ಪ್ರಪಂಚದ ಅನೇಕ ದುರೂಹಸಮಸ್ಯೆಗಳನ್ನು ವಿಚಾರಮಾಡಲು 
ಪ್ರಯತ್ನಿಸುತ್ತಿದ್ದೆ (ನಿಬಂಧ. 11, ೫೧). ೨. ಕಲ್ಪಕತೆಯಿಲ್ಲದ ; ಕಲ್ಪನಾ 
ಸೌಂದರ್ಯವಿಲ್ಲದ: ಈ ಎರಡು ಕವಿತೆಗಳಲ್ಲಿ ಯಾವ ಗುಣವೂ ಇಲ್ಲ; 
ಇವು ನೀರಸ, ದುರೊಹ ಮತ್ತು ಬಾಲಕಸುಲಭವಾದ, ಅಸಾರವೂದ, 
ಮಾತುಗಳಿಂದ ತುಂಬಿವೆ (ಬಂಕಿಮ. ೩4). (ನಾ). ೩. ಕ್ಲಿಷ್ಟವಾದುದು ; 
ಒಂದು ಮಾತ್ರ ಉಪುಯವುಂಟು. ಅದು ಅತ್ಯಂತ ದುರೊಹ (ಇಪೃಳ. ೧೫೭) 
[ಸಂ. ) 
ದುರೂಹತೆ (ನಾ). ಜಟಿಲತೆ ; ಕ್ಲಿಷ್ಠ ತೆ : ಅವನು ಎಷ್ಟು ಸುಲಭವಾದ 
ಸಾಧನವನ್ನು ಅವಲಂಬಿಸುವುದಕ್ಕೆ ಹೋಗುತ್ತಾನೋ ಅಷ್ಟೂ ಅಷ್ಟು 
ದುರೂಹತೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ (ನಿಬಂಧ, 11, ೪೨೪). 
[ ಸಂ. ದುರೂಹತಾ] 
ದುರೂಹೆ (ನಾ). ಸರಿಯಲ್ಲದ ಅನುಮಾನ; ಕುತರ್ಕ; ತಪ್ಪಾಗಿ 
ಊಹಿಸಂವುದಂ : ಈ ನಾಣ್ಯಗಳನ್ನು ನಾನೇಕೆ ಉಳಿಸಿಕೊಂಡೆ ಎಂಬುದು 
ನನ್ನ ಮಿತ್ರರಿಗೊಂದು ಸಮಸ್ಯೆಯಾಗಿದೆ ಯಾರಿಗೂ ದಾಟಿಸಲಾರದೆ 
ಹೀಗೆ ಉಳಿಸಿರಬೇಕೆಂಬ ದುರೂಹೆಯನ್ನು ಅವರು ಮಾಡಿಕೊಂಡಿರಬೇಕು 


(ಗಾಳಿಪ, ೦೫೧). (ಸಂ. ದುರೂಹ) 


೩೯೮೫ 


36 


40 


46 


ದೂರ್ಗಂಧ 


ದುರೂಹ್ಯ (ಗು). ಕಲ್ಪನೆಗೆ-ಅಸಾಧ್ಯವಾದ ; ಭಾವಿಸಲಾಗದ ; “ಗಣಿಸ 
ಲಾಗದಷ್ಟು (ಅತಿದೊಡ್ಡದಾದ) ಅಗಣ್ಯ ; ಮೊದಲೇ ಗಣಿಸಲು, ಎಣಿಸಲು, 
ಸಾಧ್ಯವಾಗದ ; ದುರೂಹ್ಮ” (100೩1001816. ಇಂಳನಿ), [ ಸಂ. ] 

ದುರೇಷಣೆ (ನಾ). ೧. ಶಾಪ; ಶಪಿಸುವುದಂ. ೨. ಕೆಟ್ಟ ಕಣ್ಣು. 

[ ಸಂ. ದುರೇಷಣಾ] 

ದುರೋದರ (ನಾ). ೧. ಜೂಜು; ದ್ಕೂತೆ: ಆ ದುರೋದರವ್ಯತಿಕರ 
. ದೊಳ್ಳರಾಭವಿಸಿ ಕೃಷ್ಣೆಯನುಯ್ದ ಪರಾಧಿಯೆಲ್ಲಿದಂ ಕೃತಕಸಭುಪ್ರವೇಶ 
ಕರೆನೆಲ್ಲಿದನೋ ಸುಯೋಧನಂ (ಗದಾಯು. ೬-೩). ೨. ಜೂಜಿನ ಪಣ; 
ಬಾಜಿ : “ದ್ಯೂತಕರಂ ದ್ಯೂತಪಣಂ ದ್ಯೂತಮೆನಿಪ್ಪುವು ದುರೋದರೋಪಾ 
ಖ್ಯಾನಂ” (ವಸ್ತುಕೋ. ೧೩೨-೮೮). ೩, ಜೂಜಂಗಾರ. [ಸಂ.] 

ದುರೋದರಕ್ರೀಡೆ (ನಾ). ಜೂಜಾಟ: ದುರೋದರಕ್ರೀಡಾರಾಗಿಣಿಯರುಂ 
ಚಿತ್ರಕರ್ಮಚತುರೆಯರುಂ ಸುಭಾಷಿತಪಠನಪರಿಣತೆಯರುಮೆನಿಸಿದ ಕನ್ನಿಕೆಯ 
ರೊಡನೆ ... ಬಿಜಯಂಗೆಯ್ದಂ (ಕಾರಂಉ, ೭೫). [ ದುರೋದರ + ಕ್ರೀಡೆ] 

ದುರೌಷಧ (ನಾ). ಕೆಟ್ಟ ಔಷಧ ; ದಂಷ್ಟ್ಪರಿಣಾವಂವನ್ನಂಟಂಮಾಡುವ 
ವಂದ್ದು : ಪತಿ ಬಸದಕ್ಕುಮಿನ್ತು ತಮಗೆಂದು ದುರೌಷಧಮಂ ಪ್ರಯೋಗಿಪ 
ಕ್ರಿತಕೆಯರ (ಸೌಇಇ. ಸಸ, ೨೪೮-೪೫; 1225). [X0.] 

ದುರ್ಗ (ಗು). ೧. ಸೇರಲು ಅಸಾಧ್ಯವಾದ ; ಪ್ರವೇಶಿಸಲು ಅಶಕ್ಕ 
ವಾದ; ದಂರ್ಗಮವಾದ. (ನಾ). ೨. ಪ್ರವೇಶಿಸಲು ಅಶಕ್ಕವಾದಂದಂ; 
ದಂರ್ಗಮವಾದಂದು : ಕಾಲಿಡುವಡಿದು ದುರ್ಗವೆನುತಾ ಸಾಲ ಬಿಟ ನು 
(ಕುವ್ಶಾಕ, ೧೧-3೪). ೩. ಏಳಂ ರಾಜ್ಯಾಂಗಗಳಲ್ಲಿ ಒಂದು ; ಕೋಟೆ: 
ದುರ್ಗಂಗಳಂ ಪಾಟಕ್ಗೊಳಿಸುತಮಟವೀವ್ರಾತಮಂ ಚೂರ್ಣಿಸುತ್ತಂ , . 
ಆತ್ಮೀಯ ಸೈನ್ಕೋತ್ಕರದಿಂದಂ ರಾಜವರ್ಗಂ ಬೆರೆಸಿರೆ ಪೊಜಮಟ್ಟಂ ಮಹೀ 
ಭೃನ್ಮಹೇಂದ್ರಂ (ಇ9ದಂಪೂ. ೬೦೨) ; ಇಂತಷ್ಟವಿಧಮಪ್ಪ ದುರ್ಗಂಗಳೊಳಂ 
ನಮ್ಮಾ ಶ್ರಯಿಸಿದ ದುರ್ಗಕ್ಕೆ ದುರ್ಗಗುಣಮಿಲ್ಲ (ಪಂಡತಂ, ೨೧೬-೪); 
ಜನಪಂ ತನ್ನ ಭುಜಪ್ರತಾಪದಿಂ , , . ಭಂಡಾರದಿಂ ದುರ್ಗದಿಂ ಘನ 
ಸಪ್ತಾಂಗವಿಳಾಸಮಂ ಪಡೆದು (ದಕಕು. ೧-೪೯) ; ದುರ್ಗದಿಂದ ತಪ್ಪಿಸಿ 
ಕೊಂಡು ಹೋಗುವ ಆಲೋಚನೆಗಳೆಲ್ಲವೂ ನಡೆದಿವೆಯೆ? (ರಾವಿಜ. ೨೦) ; 
ದುರ್ಗದಲ್ಲಿರುವವನಿಗೆ. ಮಾರ್ಗದ ಗೊಡವೆ ಯಾಕೆ? (ಗಾರ). "ದುರ್ಗ 
ಪಂಚಕ', “ಸಪ್ತಾಂಗ' ಪರಾ. ೪. (ನಡೆದಾಡಲು ಅಸಾಧ್ಯವಾದ) 
'ಅಡವಿ,-ಕಾಡಂ : “ದುರ್ಗಂ ದುರ್ಗಮ ವಿಪಿನಂ” (ವಸ್ತುಕೋ, ೧೨೩-೪೨); 
“ಕಾನನಂ ದುರ್ಗ ಮೆಂದೆನೆ ಸತ್ರಮೆಂದೆನಲಡವಿಗಭಿಧಾನಮಕ್ಕು” 
(ಮಂಗರಾ. ೪೫-೪೯), ೫. ಪಟ್ಟಣ, ನಗರ: “ದುರ್ಗಮೆನೆ ನಗರಮೆನೆ 
ಪಟ್ಟಣಂ” (ಮಂಗರಾ. ೫೬-೩). ೬. ಬೆಟ್ಟ; ಗಂಡ್ಡ. *ದಂರ್ಗಾಗ್ರ' 
ಪರಾ: ೭. ಕನ್ನಡದ ಒಬ್ಬ ಕವಿ; ದಂರ್ಗಸಿಂಹ : ವಸುಧೆಯೊಳಗೆ 
ಸತ್ಪುರುಷನೆನಿಸಿ ಮೆಅಕವಂ ದುರ್ಗಂ (ಪಂಶತಂ, ೩೧೧-೮). [ ಸಂ. 

ದುರ್ಗಂಧ (ಗು). ೧. ಕೆಟ್ಟ ವಾಸನೆಯಂಳ್ಳ ; ದುರ್ವಾಸನೆಯಂನ್ನ 
ಹೊಂದಿದ. (ನಾ). ೨. ಕೆಟ್ಟವಾಸನೆ ; ದುರ್ನಾತ ; ದುರ್ವಾಸನೆ : 
ಮುನೀಂದ್ರನಾಕೆಯೊಡಲೀ ದುರ್ಗಂಧವೋಪಂತೆ ಯೋ ಜಜನಗಂಧಿತ್ವ 
ಮನಿತ್ತು (ಪಂಪಥಾ, ೧-೬೯) ; ಸುಗಂಧ ದುರ್ಗಂಧವ ಕಳೆದು ಧೂಪೂರತಿಯ 
ಮಾಡುವೆನಯ್ಯಾ (ಅಂಬಿವ, ೪೦೩-೧೦೫) ; ನೆತ್ತರು ಸತ್ತ ತೊಗಲ ನರಂಗಳತಿ 
ದುರ್ಗಂಧವಾಗಳು ನಾರ್ವ ಬಾತೊಡಲ . , , ಹೇಸಿಕೆಯು ನಾತವಧಿಕ 
ಭಯಂಕರವು (ಬಸಪು. ೪೬-೫೮) ; ಕೊಜಿಕಿದ ಕದಪ್ರಗಳ ವ್ರಣದ ದುರ್ಗಂಧದ 
ಮಹಾಭೀಷಣದ ರಕ್ಕಸಿ ಬಂದಳಾ ರಾವಣನ ರಚಿತ ಸಭಾಂತರಾಳಕೆ 
(ತೊರೆರಾ. ೩-೭-೧೨). ೩. ಕೆಟ್ಟವಾಸನೆ ಬರಂವ ವಸ್ತು. ೪. ಈರುಳ್ಳಿ. 
೫. ಮಾವಿನ ಮರ. ೬. ಒಂದು ಬಗೆಯ ಸಸ್ಯ : *ಪೂತಿಕಂದ-ಇಂಗುಳ, 
ವಾಕುಚೆ, ದುರ್ಗಂಧ" (ಓಷಧಿ. ೧೦೧). [ಸಂ.] 


ದುರ್ಗೆಂಧವಾಸ 


ದುರ್ಗಂಧವಾಸ (ನಾ). ಒಂದಂ ನರಕದ ಹೆಸರಂ : ಮತ್ತಂ ತುಷಾಗ್ಗಿ 
ಕ್ರಿಮಿಸಂಘ ಅಮೇಧ್ಯಪ್ರತಿಷ್ಠೆ ಮೂತ್ರಕೂಪ ದುರ್ಗಂಧವಾಸಗಳಿಂಬೈದು 
ಮಂತ್ರಿನರಕಗಳೆ (ವಿವೇಕ. ೧೯೩), [ ದುರ್ಗಂಧ * ವುಸ್ಯ) 

ದುರ್ಗಂಧೆ (ನಾ). (ದೇಹದಲ್ಲಿ) ಕೆಟ್ಟವಾಸನೆಯಂಳ್ಳವಳು.- ದುರ್ವಾಸನೆ 
ಯುಳ್ಳವಳು : ದುರೊಪೆ ದುರ್ವರ್ಣೆ ದುರ್ಗಂಧೆ . . . ಪೊಲತಿಯಾಗಿ 
ಪಟ್ಟಿ (ವಡ್ಮಾರಾ, ೯-೬) ; ದುರ್ಗಂಧೆ ದುರ್ವರ್ಣೆ ಜಾತ್ಮಂಧಕಿ, , . 
ಎನಿಸಿದ ಪುಪಕ್ಕೆ ಪಕ್ಕಾಗಿ (ಸುಕುಮೂ. 2-೨೧). (ಸಂ. ದುರ್ಗಂಧಾ) 

ದುರ್ಗಗುಣ (ನಾ). ಕೋಟೆಗೆ ಇರಬೇಕಾದ ಲಕ್ಷಣ ; ದಂರ್ಗಕ್ಕಿರ 
ಬೇಕಾದ ಗುಣ; p ಅಂತರ್ದ್ವೀಪ, ಮಹಾಸ್ಥಳ (ಜಲದಂರ್ಗದ 
ಭೇದ), ಗಂಹ್ಯ, ಪ್ರಸ್ತರ (ಗಿರಿದಂರ್ಗದ ಭೇದ), ಉದಕಸ್ತಂಭ, 
ವೈರಿಣಿ (ಸ್ಥಳದಂರ್ಗದ ಭೇದ), ಕರ್ದಮೋದಕ, ಸ್ತಂಭನಗಹನ 
(ವನದಂರ್ಗದ ಭೇದ) ಇವು ದುರ್ಗಕ್ಕಿರಬೇಕಾದ ಎಂಟು ಬಗೆಯ 
ಲಕ್ಷಣಗಳಂ : ಇಂತಪ್ಪವಿಧಮಪ್ಪ ದುರ್ಗಂಗಳೊಳಂ ನವಸ್ಮಾಶ್ರಯಿಸಿದ 
ದುರ್ಗಕ್ಕೆ ದುರ್ಗಗುಣಮಿಲ್ಲ (ಪಂಶತಂ. 3೧೬-೪). " ದಂರ್ಗಪಂಚಕ ' 
ಪರಾ. [ದುರ್ಗ ಗುಣ) 

ದುರ್ಗತ (ಗು). ೧. ಬಡತನದ ; ದಾರಿದ್ರ್ಯ್ಯವುಳ್ಳ. ೨. ಭಾಗ್ಯಹೀನ 
ವಾದ; ಹೀನ ಅದೃಷ್ಟವುಳ್ಳ. ೩. ವೃಥೆಗೊಂಡ ; ದಂ॥ಖಗೊಂಡ ; 
ದಂಃಖಪೂರಿತವಾದ. ೪, ಕಷ್ಟದಲ್ಲಿ ಸಿಲುಕಿದ ; ತೊಂದರೆಗೀಡಾದ. 
(ನಾ). ೫. ಬಡವ ; ದರಿದ್ರ : “ಕ್ಷುದ್ರಃ, ದರಿದ್ರಃ, ಅಕಿಂಚನಃ, 
ದುರ್ವಿಧಃ, ದುಸ್ಮಃ, ದುರ್ಗತಃ- ಈ ೬ ಬಡವಂ” (ಹೆಲಾಯು. ೫೭-೧೯೩). 
೬. ದುಸ್ಥಿತಿಯಲ್ಲಿರುವವನು. [ಸಂ.) 

ದುರ್ಗತಿ (ನಾ). ೧. ಕೆಟ್ಟ ಅವಸ್ಥೆ ; ದಂರ್ದೆಶೆ ; ಕಷ್ಟ: ಪಾಪದಿಂದಿನಿತು 
ನಿಕೃಷ್ಟ ದುರ್ಗತಿಗಳೊಳ್‌ ಬಲವಂದುದನೀಗಳಾಗಿಯುಂ ನೆನೆದು ನಿರಾತುಳಂ 
ಬಗೆದು ಭಾವಿಸು ನಿನ್ನ ಭವಾಂತರಂಗಳೆಂ (ಸುಕುವೂ. ೫-೨೯) ; ಬ್ರಹ್ಮ 
ಹೆತ್ಯ ಭ್ರೂಣಹತ್ಯ ವೈತರಣಿ ದುರ್ಗತಿ ಪಂಚಮಹಾಪಾತಕದಿಂದಧಿಕ 
ನೋಡಾ ಅಳುಪಿ ಭವಿಯೊಡನುಂಡರೆ ಭಕ್ತನಲ್ಲಾ (ಬಸವ. ೬೬೦), ವಿ. 
ದಾರಿದ್ರ್ಯ : ಬಡತನ. "ದುರ್ಗೆತಿಕ' ಪರಾ. ೩, ದುರದೃಷ್ಟ; 
ದೌರ್ಭಾಗ್ಯ. ೪. ನರಕ: “ನಿರಯಂ ಶ್ವಭ್ರಂ ದುರ್ಗತಿ ನರಕಂ” 
(ವಸ್ತುಕೋ.೨೦-೧೦) ; “ಓತು ದುರ್ಗತಿ ನಿರೆಯಮೆನೆ ನರೆಕಮಕ್ಕುಂ” 
(ಮಂಗಾ. ೧೧೬-೧) ; ಆಸೆ ಮೋಹವು ದುರ್ಗತಿಗಳ ನಿವಾಸವೆಂಬುದನೇಖಿ 
ಯಲಾ (ಬಸಪು. ೪೦-೪೭); ನಿರಪರಾಧಿಯನ್ನು ದೂರಿದರೆ ತನ್ನ ಶ್ರೇಯಸ್ಸು 
ಹಾಳಾಗುವುದಲ್ಲದೆ ದುರ್ಗತಿ ಬರುತ್ತದೆ ! (ವಕಥಾ, ೭೯). [೫0.7 

ದುರ್ಗತಿಕ (ನಾ). ಬಡವ ; ದರಿದ್ರ; “ಅಧನಂ ದುರ್ಗತಿಕಂ ದುರ್ವಿಧ 
ನೆಂದಟ್‌ಗಿಲ್ಲದಂ ದರಿದ್ರಂ ನಿಸ್ವಂ” (ವಸ್ತುಕೋ. ೬೩-೬೬). [ಸಂ.) 

ದುರ್ಗತಿವಡೆ (ಕ್ರಿ). ೧. ದುರ್ದೆಶೆಯನ್ನು ಪಡೆ. ೨. ನರಕವನ್ನು ಪಡೆ: 
ಪುರುಷನೊಳು ಶಿವಭಕ್ತಿಯಿಲ್ಲದೆ ತೆರುಣಿ ಶಿವಭಕ್ತಿಯೊಳಿರುತ ತತ್‌ಪುರುಷನಂ 
ಮಾಟದ ತರುಣಿ ದುರ್ಗತಿವಡೆಯಳೆಂದು (ಬಸಪು. 8೨-೨೪). 

[ ದುರ್ಗತಿ ೪ ಪಡೆ] 

ದುರ್ಗತಿವೋಗು (ಕ್ರಿ). ೧. ಅನಿಷ್ಟಕ್ಕೆ ಗುರಿಯಾಗಂ ; ದರರ್ಗತಿಗೆ 
ಈಡಾಗು : ಎಲೆ ಗಾಂಪ ಸಮಸ್ತ ನಂಟರೆಂ ಮಡದಿಯನಿಷ್ಟರಂ ಕಿಡಿಸಿ 
ದುರ್ಗಶಿವೋಗದೆ ಬರ್ಪುದೆಂದು ನಿಗ್ಗೆಡಿತನದಿಂ ಸಬಾಂಧವಜನಂ 
ತೆಗೆದಬ್ಬದರಾ ಮುನೀಂದ್ರನಂ (ಧರ್ಮಾಮ್ಮ, ೮-೮೮). ೨, ನರಕವನ್ನು 
ಸೇರಂ. [ದುರ್ಗತಿ * ಪೋಗು,] 

ದುರ್ಗನೈಲ್‌ (ನಾ). ಒಂದಂ ಕೆರೆಯ ಹೆಸರಂ: ಪ್ರಥಮರ್ಮ ದುರ್ಗ್ಗನಕೆಅಕಿ 
ಮೂಡೈ ಕಡೆಗೋಡೆ ಎ ಸಂಗವೋಯರಾ ಕೆಆ್‌ (ವ್ಯಾಅರಿ. ೧೯೧೪, 


೧೨-೧೬ ; 839). [ ದುರ್ಗ * ಕೆಅಿ) 


15 


20 


80 


40 


೩೯೮೬ 


ದುರ್ಗೆಮ 


ದುರ್ಗಪಂಚಕ (ನಾ). ಐದು ಬಗೆಯ ದಂರ್ಗಗಳು,-ಆಕ್ರಮಿಸಲು 
ಕಷ್ಟಸಾಧ್ಯವಾದ ಸ್ಥಳೆಗಳು ; ಜಲದುರ್ಗ, ಗಿರಿದಂರ್ಗ, ವನದುರ್ಗ, 
ಸ್ಥ ಳದುರ್ಗ ಮತ್ತು ಈರಿಣದಂರ್ಗ. ಎಂಬ ಐದಂ ದಂರ್ಗಗಳು : 
ಅವಯವದಿಂದಬ್‌ಗುಂ ಪಂಚವಿಧಾಹಿತವರ್ಗದುರ್ಗಪಂಚೆಕಮಂ ಶಾತ್ರವ 
ಮಂತ್ರಪಂಚೆಕಮನೊಪ್ಪುವ ತತ್ತ್ರುಭುಮಂತ್ರಶಕ್ತಿಗಳ ತೀವ್ರಂಗಳ್‌ 
(ಕಾಂತಿಪು. ೨-೪೭) ; ಪೃಥ್ವೀಪ:ಲ ಭೂಪಾಲಂ . , . ಪಡ್ಬಲಬಲಿಷ್ಠನುಂ 
ಮರ್ಗಪಂಚಕ ಸಮಗ್ರನುಂ , . . ಆಗಿರ್ಪ೦ (ಜಂದ್ರಪು. ೯-೧೧೭ ವ). 
"ದುರ್ಗಗುಣ'.ಪರಾ. ಐ ದಂರ್ಗಗಳು ಎಷ್ಟು ಬಗೆಯವು ಎಂಬುದರ 
ಬಗ್ಗೆ ನಿರ್ದಿಷ್ಟವಾದ ಸಂಖ್ಯೆಯಿಲ್ಲ. ' ಉಪಲಬ್ಧವಾದ ವಿವರಗಳಂ 
ಈ ರೀತಿಯಿಂವೆ, “ದುರ್ಗ-೪; ಜಲದುರ್ಗ (ಜಾಲಕಂ), ಗಿರಿ 
“ದುರ್ಗ (ಪಾರ್ವತಂ), ಸ್ಮಳದಂರ್ಗ (ಧಾನ್ವನಂ), ವನದಂರ್ಗ 
(ವನಜಂ) (ಪಂಚತಂ. ೧೬೯ ಶ್ಲೋ). ದುರ್ಗ-೫: ಉದಕ. 
ಪರ್ವತ, ವೃಕ್ಷ. ಈರಿಣ, ಧನ್ವ (ಬೃಹಸ್ಪತಿ ಭಾಗ-೪-೧೮-೩೦ 
ವ್ಯಾ). ದಂರ್ಗ-೬: ಧನ್ವದುರ್ಗ, ಮಹೀ-, ಗಿರಿ, ಮನುಷ್ಯ-. 
ಮೃದ್‌-, ವನ-(ವಂಹಾಭಾ. ರಾಜಧರ್ಮ-ಶಕದ್ರು. 71], ೧೮೬; 
ಆಪ್ಟೆ), ದಂರ್ಗ-೭: (ಅ). ಜಲದುರ್ಗ, ವನ. ಗಿರಿ ಕೃತಕಾ 
ವನೀ. , ಸಾಲ-, ಸೇನಾ-, ವಂಂತ್ರ. (ವಿಚಿಂ. ೨೪೪). (ಆ). ಗಿರಿ, 
ವನ, ಜಲ, ರಥ, ದೇವ, ಪಂಕ, ವಿಂಶ್ರೆ (ಭಾರಸಂ. ೨೮೪). 
ದುರ್ಗ-೮: ಅಂತರ್ದ್ವೀಪ, ಮಹಾಸ್ಥಳೆ-ಈಯೆರಡು ಜಲದಂರ್ಗ 
ಭೇದ; ಗಂಹ್ಯಾಖ್ಯ, ಪ್ರಸ್ತರ-ಈ ಯೆರಡಂ ಗಿರಿದಂರ್ಗಭೇದ ; 
ಉದಕಸ್ತಂಭ, ವೈರಿಣಿ- ಈಯೆರಡಂ ಸ್ಥಲ ದುರ್ಗಭೇದ; ಕರ್ದ 
ಮೋದಕ, ಸ್ತಂಭನಗಹನ-ಈ ಯೆರಡು ವನದುರ್ಗಭೇದ 
(ಪಂಚತಂ. ಪು. ೨೧೫)”. (ಶ್ರೀವತ್ತ. 30). [ದುರ್ಗ * ಪಂಚಕ] 

ದುರ್ಗಪ್ರಾಕಾರ (ನಾ). ಇ ದುರ್ಗಪ್ರಾಚೀರ : ದುರ್ನಪ್ರುಕಾರದ ಗೋಡೆ 

ಮೂರ್ಬಿತನಾಗಿ ಬೀಳುತ್ತಿರುವನು :ಸುಗುಗಂ. ೧೨೧-೬). 
[ ದುರ್ಗ + ಪ್ರುಕಾರ] 

ದುರ್ಗಪ್ರಾಚೀರ (ನಾ). ಕೋಟೆಯ ಗೋಡೆ,-ಪ್ರಾಕಾರ,-ಪೌಳಿ ; 
ದುರ್ಗಪ್ರಾಚೀರದ ಈ, ದಿಕ್ಕಿನಲ್ಲಿಯೂ ದೌ ೯ಲ್ಯ ಕಂಡುಬರಲಿಲ್ಲ 
(ಇಪ್ಶಕ, ೩೬೯). [ದುರ್ಗ * ಪ್ರಾಚೀರ)] 

ದುರ್ಗಭೂಮಿ (ನಾ). ದುರ್ಗವಿರಂವ ಪ್ರದೇಶ ; ಕೋಟೆಯ ಜಾಗ : 
ಮೂಜುಕೋಟಿ ಗೋಮಂಡಳಂಗಳಿಂದಮಿಪ್ಪತ್ತೆಣ್ಳಾಸಿರ ದುರ್ಗಭೂವಿ 
ಗಳಿಂದಂ ನೂಣು ಕುಕ್ಷಿನಿವಾಸಂಗಳಿಂದಂ (ಕಾಂತಿಪು. ೧೧-೮೪ ವ). 

[ ದುರ್ಗ ೬ ಭೂಮಿ) 

ದುರ್ಗಮ (ಗು). ೧. ಸಂಚರಿಸಲಂ ಅಶಕ್ಕವಾದ, ಕಷ್ಟವಾದ ; 
ಪ್ರವೇಶಿಸಲಾಗದ ; ಹಾದಂ ಹೋಗಲಾರದ: ಆಗಳಾ ಪರ್ವತಮ 
ನೇಆಟ್‌ ದುರ್ಗ ದುರ್ಗಮುವಕಾರ್ಗಮಂ ನೋಟಸ್ತಿನೆಂದು ಬಗೆದು (ಹಂದ್ರ ಪು. 
8-೬೮ ವ್ರ; ಸುಗ್ರೀವನಿಹನೈ, ಗುಹಾವಾಸಿ ತಾನಾಗಿ... ದುರ್ಗಮ 
ಯಶ್ಯಮೂಕದಲಿ (ಶ್ರೀರಾಮಾ, ೨೭೭-೩೭೩). ೨. ತಿಳಿಯಲು ಅಶಕ್ಕ 
ವಾದ,-ಅಸಾಧ್ಯವಾದ. ' ೩. ಹೊಂದಲಾಗದ; ಪಡೆಯಲಾಗದ. 
೪. ಗೆಲ್ಲಲು ಅಸಾಧ್ಯವಾದ : ದುರ್ಗಮವೈರಿಜಯಕ್ಕಿದು ವಹರ್ಗಂ 
ನಿಜಮೆಂದು ವತಾನಸಾರನೃಪೂಲಂ . ಅರಣ್ಯ ದೊಳಿರ್ದಂ 
(ಡಕಕು. ೧-೬೫). (ನಾ). ೫, ಸಂಚರಿಸಲು ಅಶಕ್ಕವಾದುದು:: 
ದುರ್ಗಮಮಪ್ಪಾ ಪಥದೊರ್ಳ ನಿರ್ಗಹನದಿನಂದು ಪೋಗಿ ಕಂಡು 
(ನೇಮಿಪು. ೪-೧೦೦). ೬. ಕಷ್ಟವಾದುದು; ಅಸಾಧ್ಯವಾದುದು: 
ಮಹಾಭೋಗಂ ಪೊಕ್ಕಂ ಪುರಮನದೇ ಗಹನಮೊ ಪವನಜಂಗೆ ದುರ್ಗಮ 

[.ಸಂ.] 


ಯನ್ನು ಸೇರಿ... 


ಮುಂಟೇ (ಪಂರಾಮಾ, ೧೧-೭೬). 


ದುರ್ಗರತ 


ದುರ್ಗರತ (ನಾ). ಅರಣ್ಯದಲ್ಲಿರುವವನಂ : ಇರೆ ಧಾತ್ರೀತನಯಂ0 ದಿನೇಶ 
ಗೃಹೆದೊಳ* ಸ್ವಲ್ಪಾಂಗನಾಸೂನು ದುರ್ಗರೆತಂ ಕ್ಲೇಶಸಹಿಷ್ಣು ನಿಸ್ವನೆನಿಕ್ಕುಂ 
(ಜಾತತಿ. ೧೬-೨೦). [ದುರ್ಗ * ರತ] 

ದುರ್ಗಸಂಚರ (ನಾ). ೧. ಸಂಚರಿಸಲು ಕಷ್ಟವಾದುದು ; ಇಕ್ಕಟ್ಟಾದ 
ದಾರಿ. ೨. ನದಿ, ಕಂದಕ, ಬೆಟ್ಟ, ಕೋಟೆ ಮೊದಲಾದಂವನ್ನು 
ದಾಟಲು ಮಾಡಿರಂವ ಕಟ್ಟೆ, ಸೇತುವೆ ಮುಂತಾದುವು; ಹಾಯ್ಗಡ: 
“ಸಂಕ್ರಮಃ, ದುರ್ಗಸಂಚರಃ-೨ ಹೊಳೆ, ಕಂದಕ, ಬೆಟ್ಟ ಮುಂತಾದ ದುರ್ಗ 
ಗಳನ್ನು ಸುಲಭವಾಗಿ ದಾಟುವ ಕಟ್ಟೆ, ಸೇತುವೇ ಮುಂತಾದ ಗಮನ 
ಸಾಧನದ ಪೆಸರು” (ಸಿದ್ಧಾಂತಿ. ೩೬೪). [ದುರ್ಗ ಸಂಚರ] 

ದುರ್ಗಸೌರಣೆ (ನಾ). ಕೋಟೆಯನ್ನು ಸಜ್ಜುಮಾಡಂವುದು, -ಸಿದ್ಧ 
ಗೊಳಿಸಂವುದು : ದಳವಾಡ ಸಹಿತ ಬೈಚಪ್ಪ ದುರ್ಗವ ಹೊಕ್ಕು , . . 
ನೋಡಿ ದುರ್ಗಸೌರಣೆಯನಂದಲಸದೆ ಮಿಗೆ ಮಾಡಿಸಿದನು (ಕುರಾಸಾಂ. 
೩೭-೫೦). ದುರ್ಗ * ಸೌರಣೆ (ಎಸಂವರೆಣೆ) ] 

ದುರ್ಗಾಗ್ರ (ನಾ). ಬೆಟ್ಟದ ತಂದಿ,-ಶಿಖರ; ಕೋಕಸಸ್‌ ಬಟ್‌ಯಾ 
ದುರ್ಗಾಗ್ರದ ಮೇಲ್‌ ನಿನ್ನಟಪಾಡಿಗೆ ನರಲ್ವರೆವರೆಂ (ಬದಪ್ರ. ೨೩-೪೮೧). 

[ ದುರ್ಗ + ಅಗ್ರ, 

ದುರ್ಗಾಶ್ರಯವಿಗ್ರಹ (ನಾ). ೧. ಕೋಟೆಯ ಆಶ್ರಯದಿಂದ ಯಂದ್ಧ 
ಮಾಡುವವನಂ. ೨: ಪಾರ್ವತಿಗೆ ಆಶ್ರಯವಾದ ದೇಹವುಳ ವನು, 
೧, ೨, ಅಧಿಗತಸ್ವಾಮಿ ಸಂಪತ್ಸಮೋದಿತನಾಗಿಯುಂ ದುರ್ಗಾಶ್ರಯ 
ವಿಗ್ರಹನಲ್ಲದ ವಿಭೂತಿಭೂಷಿತನುಂ ಸಮವರ್ತಿಯಾಗಿಯುಂ 
ಕೃತಾಂತನಲ್ಲದ ಧರ್ಮರಾಜನುಂ . . . ಎನಿಸಿ ದೇವತುಸ್ವರೊಪನಾದಂ 
(ಪುಶ್ಕಪು. ೩-೨೧ ವ). 
[ ಸಂ. (ದುರ್ಗ + ಆಶ್ರೆಯ * ವಿಗ್ರಹ; ದುರ್ಗಾ + ಆಶ್ರಯ + ವಿಗ್ರಹ) 

ದುರ್ಗಾಷ್ಟಮಿ (ನಾ). ಆಶ್ವಯುಜಮಾಸದ ಶುಕ್ಲಪಕ್ಷದ ಎಂಟನೆಯ 
ದಿನ; ನವರಾತ್ರಿಯಲ್ಲಿ ನಡೆಯುವ ವಿಶೇಷವಾದ ದಂರ್ಗಾ 
ಪೂಜೆಯ ದಿನ ಮತ್ತು ಉತ್ಸವ: ಓಬಲ, ನಾಳೆ ದುರ್ಗಾಷ್ಟಮಿ 
(ಸುಗುಗೆಂ. ೭೮-೧) ; ಎಂಟನೆಯ ದಿವಸ ದುರ್ಗಾಷ್ಟವಿ (ಧಾಹಲ್ಯ. ೧೩೨). 

[ ಸಂ. ದುರ್ಗಾಷ್ಟಮಾ] 

ದುರ್ಗಾಸ್ತವ (ನಾ). ಕಾಳಿಕಾದೇವಿಯ ಸ್ತೋತ್ರ,-ಸ್ತುತಿ: ದುರ್ಗಾಸ್ತವವ 
ಜಪಿಸಿದ ವರೆಫ ತೋದನನವರೆಧಿರವಹಂಸೋಪಹಾರಂಗಳೆಲಿ ಪೂಜಿಸಿದ 
(ಕುವ್ಕಾದ್ರೋ. ೯-೨), (ಸಂ.] 

ದುರ್ಗಿ,, ದಂಗ್ಲಿ. ದಂಗ್ಗೆ, ದುರಂಗಿ (ನಾ). ೧. ಪಾರ್ವತಿಯ ಹೆಸರು 
ಗಳಲ್ಲಿ ಒಂದು ; ದಂರ್ಗಾದೇವತೆ : “ಗಿರಿಜೆ ರುದ್ರಾಣಿ. , . ದುರ್ಗಿ 
ಚಾಮುಂಡಿ ಶರ್ವಾಣಿ ಶಿವೆಯುಮೆಯೆನಲು ಗೌರಿಯಕ್ಕುಂ” (ಮಂಗರಾ. 
೪-೧೨) ; ಭಗವತಿಯುಂ ಚಂಡಿಯುಂ ದುರ್ಗಿಯು೨ ... ಎನಿಸುಗೆ 
ಪೂಜಿಕ್ಕೆ ಮಾಂಸಾದಿ ನಾನಾಬಲಿಯಿಂ ದೇವರ್‌ ನರರ್‌ ತ್ವಚ್ಛರಣ 
ಕಮಲಮಂ ಶ್ರೀಜಯಶ್ರೀನಿಮಿತ್ತಂ ವಹಿನಸಾರ 
ನೃಪಾಲಂ ದುರ್ಗಿಯನುಪಾಸ್ತಿಗೆಯ್ಯುತ್ತ 
(ದಕಕು, ೧-೭೫) ; ರೆಕ್ತಿಬೀಜಾಸುರನಂ ಭಕ್ಷಿಸುವುದಕ್ಕೆ ಬುಯ್ದೆ ಅಕಿದಿರ್ದಾ 
ವರೆದುರ್ಗಿಯ ಪಲ್ಲ ಳವೊಲ್‌ ಪಿರಿದುಪ್ಪರೆಗೋಂಟೆದೆನೆಗಳೊಪ್ಪಿದವು 
(ಹೆಮ್ಮರ. ೧-೬೧). ವಿ. ಜನಸಾಮಾನ್ಯರು ಗ್ರಾಮದೇವತೆಯೆಂದು 
ಪೂಜಿಸುವ ಒಂದು ಕ್ಷುದ್ರದೇವತೆ : ದುರ್ಗಿ ಮಾರಿಯು ಚಂಡಿಯಗ್ಗದ 
ಶಕ್ತಿಗಳು ಸದ್ಗುಣ ಸತ್ಯ ಮುಸುಕಿಹರೆ ಮುಟ್ಟವು (ಸರ್ವಜ್ಞ. ೯೦). 
ದುಗ್ಗಿ : ೧. ಅಗ್ಲಿಗಣ್‌ ಚೆಲ್ವ ನೊಸಲೊಳಗೆ ಥಳಥಳಿಸುತಿರೆ ದುಗ್ಗಿಗರೆ 
ಮೆಯ್ಯನೊಲವಿಂ ನಲಿವುಶ್ತಿತ್ತೆಂ (ಜೀರಮ. ೭-೩೯). ದುಗ್ಗೆ : ೧. “ದುಗ್ಗೆ 
(ದುಗ್ಗಿ) -ದುರ್ಗಾ” (ತಡಕೋ. ೨೨)- ದುರುಗಿ: ೧. `ರಣದಂರುಗಿ' ಪರಾ. 


(ಜಗವಿ. ೨-೫೮) ; 


ಅರಣ ದೊ ಳಿರ್ದಂ- 


೩೯೮೭ 


1೩6 


40 


46 


ದುರ್ಗ್ರಹ 


ದುರ್ಗವ್ವ, .ದುರಗವ್ವ 7 ದಂರ್ಗಾದೇವಿ : ದುರ್ಗವ್ವನ ಗುಡಿಯಲ್ಲಿ 
ಕೇರಿಯವರೆಲ್ಲ ಸೇರಿ ಭಜನೆ ಮಾಡಿದ ತರುವಾಯ ಮಾದನ 
ಮೈಯಲ್ಲಿ ದೇವಿಯ . ಸಂಚಾರವಾಯಿತು (ನೀನಮು. ೬೦); 
“ದುರಗವ್ವ -ದುಗ್ಗಾ೯ದೇ ವತೆ; ತಂಬೆಳಗಮ್ಮ, ಗ್ರಾಮದೇವತೆ” 
(ತಾನಕೋ, ೭), ದುರ್ಗಿಬೇನೆ, ದುರ್ಗವ್ವನ ಬೇನೆೊಕಾಲರಾ ರೋಗ: (3). 
[ ಆಸಂ. ದುರ್ಗಾ) 
ದುರ್ಗಿ, (ನಾ). ಒಂದು ಬಗೆಯ ಚಿನ್ನದ ನಾಣ್ಯ : ಇತರ ಬಂಗಾರದ 
ನಾಣ್ಯಗಳು ವಿಶೇಷವಾಗಿದ್ದವು. ಯಾವವೆಂದರೆ:-೧ ಗಬರು. , . ೧ 
ದುರ್ಗಿ, ೧ ಇಕ್ಕೇರಿ (ಜಿತ್ರಪಾ. ೧೦೪): ಮಲಾಪಹಾರಿಯ ದಕ್ಷಿಣದಲ್ಲಿ. 
೧೮. ಪ್ರಕಾರದ ವರಹಗಳು ಅಥವಾ ಹೊನ್ನುಗಳು ನಡಿಯುತ್ತಿದ್ದವು, 
ಅವುಗಳ ವಿವರ-೧ ಗಜಪತಿ. , , ೬ ದುರ್ಗಿ, ೭ ಜಮಶೇರೀ (ಕಾಗೆ. 
೨೮೦). 
ದುರ್ಗೀವರಹ - ದುರ್ಗಿ; : ಎರಡು ಲಕ್ಷದ ನಾಲ್ವತ್ತೆಂಟು .ಸಹಸ್ರದ 
ಮುನ್ನೂರ ಅರುವತ್ತುನಾಲ್ಕು ದುರ್ಗೀವರಹಗಳ ಲೆಕ್ಕವು ಮಹಾಸ್ವಾಮಿ 
ಯವರಿಗೆ ಅಳವುಗೊಟ್ಟು ನಿರ್ಧಾರಿತವಾಗಿದೆ (ವಿಗಡ. ೧೮-೧೩).[ ದುರ್ಗ) 
ದುರ್ಗುಣ (ನಾ). ಕೆಟ್ಟ ಗುಣ.: ದುಷ್ಟ ಸ್ವಭಾವ : ದೇವ ಎನ್ನೊಳ್ಳು 
ದುರ್ಗುಣಂಗಳು ಸಾವಿರವೊಳವು ಮನ್ನಿಸು (ಬಸಪು. ೩೮-೨೬); ದುರ್ಗುಣಂ 
ಗಳ ನಾನು ಮಲಕಮಿಡಿಕೊಂಡು ಶರಣನೆಂದು ವಚನಂಗಳ ಹಾಡಿದರೆ 
ತಿಂಗಳ ಬೆಳಕಿನ ಸಿರಿಯಂ ಕಂಡು ನಾಯಿ ಹರುಷಂಗೊಂಡು ಬಳ್ಳಿಟ್ಟು 
ಬೊಗುಳಿದಂತಾಯಿತು (ಘನವ. ೩೬-೨೮); ಕೇವಲ ಆಡಿಯ ಕೆಳಗೆ 
ಇರುವುದರಿಂದಲೆ ಮೆಟ್ಟಿಗೆ ಈ ಮರ್ಯಾದೆ ಬಂದಿತೆ? ಹಾಗೆನಿಸುವುದಿಲ್ಲ. 
ಅದಕ್ಕೊಂದು ದುರ್ಗುಣವಿದೆ (ದೇಳನೈ. ೧೯೬) ; ಅಜ್ಞಾನವೇ ದುರ್ಗುಣ 
(ಮುಂಬಯಿ. ೪-೧೮೨). [ ಸಂ.) 
ದುರ್ಗುಣವತಿ (ನಾ). ಕೆಟ್ಟಗುಣವುಳ್ಳೆ ವಳು ; ದಂಷ್ಟೆ : ನಾನು ಕ್ರೂರ 
ಸ್ವಭಾವದವಳೆಂದೂ ದುರ್ಗುಣವತಿಯೆಂದೂ .. . ನಿನ್ನ ಹೆಂಡತಿಯು 
ಪ್ರಪಂಚವನ್ನೆಲ್ಲಾ ಸಾರುತ್ತಿರುವಳು (ಲಕ್ಷ್ಮೀಪ್ರ. ೧೨೭). 
[ ಸಂ. ದುರ್ಗುಣವತೀ] 
ದುರ್ಗುಣಿ (ನಾ). ದಂಷ್ಪಗುಣವುಳ್ಳ ವ್ಯಕ್ತಿ; ಕೆಟ್ಟ ಗುಣವನ್ನು ಹೊಂದಿದ 
ವ್ಯಕ್ತಿ: ದುರ್ಗುಣಿ ದುರಾಚಾರಿಯಯ್ಯ ನಾನು (ಅಐಂಡೇ. ೯೬-೧೪). 
[ ಸಂ. ದುರ್ಗುಣಿನ"] 
ದುರ್ಗೆ (ನಾ). ಪಾರ್ವತಿಯ ಹೆಸರಂಗಳಲ್ಲಿ ಒಂದಂ; ದಂರ್ಗಾದೇವತೆ: 
“ಉಮೆ ಪಾರ್ವತಿ ಕಾತ್ಮಾಯನಿ ಹಿಮವತ್ಸುತೆ ಚಂಡಿ ದುರ್ಗೆ... 
ಕಾಳಿಯೆಂಬಿವಂಬಿಕೆಯ ಪೆಸರ್‌” (ವಸ್ಮುಕೋ. ನಿಂದಳಗಣಿತ 
ನುಮರೊಪಗಳಿಂದ ಭಕುತರಿಗಿಷ್ಠ ಓಸಿದ್ಧಿಯನಂದೊಲಿದು ಕರುಣಿಸುತ 
ಮರ್ಗೆ ದುರಂತಗುಣದುರ್ಗೆ. (ನಿಭಾಗ. ೧೦-೪-೨೬). ೨. ಒಂದಂ ವಂತ್ರದ 
ಹೆಸರಂ : ಸಪ್ತಮಾತೃಕಾ ದುರ್ಗಾ ಕುಳೀ ಬಗಳಾ ಬಾಲಾ ಲಲಿತಾ 
ಶೂಲಿನ್ಯಾದಿ ಮಹಾಮಂತ್ರಂಗಳಂ . . . ತಿಳಿದಿರೆಲಕ್ಕೂಂ (ವಿವೇಕ. ೮೧). 
[ ಸಂ. ದುರ್ಗಾ) 
ದುರ್ಗೇಶ್ವರ (ನಾ). ಕೋಟೆಯಂ ಅಧಿಪತಿ, -ಒಡೆಯ : ರಾಜ್ಯದ ಕ್ಷೇಮಾ 
ಭ್ಯುದಯಗಳನ್ನು ಬೆಸಗೊಳ್ಳುವಂತೆ ನಮ್ಮ ಮರ್ಗೇಶ್ವರನು ಆಣತಿ 
ಮಾಡಿದ್ದಾನೆ (ಸುಗುಗು. ೧೬-೪). ಓ ದುರ್ಗ ಈಶ್ವರ ] 
| ದುರ್ಗ್ರಹ (ಗು). ೧. ಹಿಡಿಯಲು ಕಷ್ಟವಾದ: ಅತುಳೋತ್ಪಾಲ ಶಿಮಿಂಗಿಳ 
ಪ್ರಬಳಪಕ್ಷೋದ್ಭ್ಫೂತವಾತಪ್ರಕಂಪಿತ ಕುಶ್ಕೀಲ ಸಮಗ್ರದುರ್ಗ್ರಹಘನ 
ಗ್ರಾಸಗ್ರಹವ್ಯಗ್ರವಿಸ್ತೃತ ವಕ್ರೋದರಭಾಗ ಭೊರಿ ಕಮಠ ಪ್ರಕ್ಷ:ಬೃಳಲೋಲ 
ಕಲ್ಪಿತಕೋಲಾಹಲಕಲ್ಪಕಾಲರಭಸ ಪ್ರಸ್ಪರ್ಧಿಯಂ ವಾರ್ಧಿಯಂ (ಕಾವೈಸಾ. 
೬೫). ೨. ತಿಳಿಯಲು ಕಷ್ಟವಾದ. ೩. ಹೊಂದಲು ಅಶಕ್ಕವಾದ. 


೩-೧೬) ; 


ರುರ್ಫಟ 


(ನಾ). ೪. ಕೆಟ್ಟ ಗ್ರಹ ; `ಕ್ರೂರಗ್ರಹ : ` ಇದರ ಜೊತೆಗೆ, ನನ್ನ 
ದುರ್ಗ್ರಹವು . . . ಎತ್ತಿ ಕಟ್ಟಿದೆ (ನಿಬಂಧ. 11, a). [ಸಂ.] 
ದುರ್ಫಟ (ಗು). ೧. ಸೇರಿಸಲು ಅಶಕ್ಕವಾದ. ೨. ಕ್ರೂರವಾದ; 
ಕಠೋರವಾದ ; ಆ. ಘಟದೊಳಗೆ ಕೈದುಡುಕಿ ಪಟುದುರ್ಫಟ ಗರಳ 
ಧರನಂ ಪಿಡಿಪಿಡಿದು ತೆಗೆವ ಸಮಯದಲಿ (ಬಸಪು. ೫೦-೬೧). (ನಾ). 
೩. ಸೇರಿಸಲಂ ಅಶಕ್ಕವಾದಂದಂ ; ಹೊಂದಿಸಲಂ ಕಷ್ಟವಾದಂದಂ : 
ದುರ್ಫಟವೆನಿಪ ಮೋಹರದ ಬಲುಸಂಘಟನೆಯನು ತೋಟುವೆನು ಚೆಂತಿಸ 
ಬೇಡ ನೀನೆಂದ (ಕುಪ್ಕಾದ್ರೋ. 6-೬೫). ೪. ಸಂಚರಿಸಲು ಕಷ್ಟ 
ವಾದಂದಂ : ಅಟವಿಯ ಮಹಾಘೋರಗಹ್ವರಂ ಮುಂದೆ ದುರ್ಫಟಮಾಗೆ 
ನಡನಡುಗಿ ಭೀತಿಯಿಂ ಸೀತೆ ಸಂಕಟದಿಂದೆ ರಾಮನಾಮಂಗಳಂ ಜಪಿಸುತ 
(ಜೈಮಿಭಾ. ೧೯-೧೦); ಈ ದುರ್ಫ್ಧಟಮಾದ ಕಾರೆಡವಿಯೊಳ್‌ ಖುಷಿಗಳ 
ಫುಣ್ಮಾಶ್ರಮಮುಂಟೆ ! (ರಾಮಾಕ್ಕ, ೩೪-೪) ; ಅದನ್ನು ಪ್ರವೇಶಿಸುವದು 
ಆತ್ಮಂತ ದುರ್ಫಟವಾಗಿತ್ತು (ತುಳಸೀ. ೨೬೫). ೫. ಕಷ್ಟಕರವಾದಂದಂ ; 
ಕಠಿಣವಾದುದಂ : ನುಡಿವನತಿದುರ್ಫಟದ ಭಾಷೆಯನೊಡನೆ ತದ್ಭಾಷೆಯ 
ಕೊಟತೆ ನೆಜಕಿಯಿಸುವನೀಗಳ್ಳೆ (ಬಸಪು. ೩೬-೧೩). ೬. ಮಾಡಲಂ ಅಸಾಧ್ಯ 
ವಾದಂದು; ಸಾಧಿಸಲಂ ಕಷ ಕೈವಾದಂದಂ, -ಅಶಕ್ಕವಾದುದಂ ; 
ಆರಯೆ ದುರ್ಫಟವೆನ್ನ ಮನೋರಥವೆಂದಲಸಗಮನೆ ಮನದೊಳ್‌ ಪಿರಿದುಂ 
ದೂಟ್‌ಸಲ್‌ (ಕಂದ್ರಪು. ೩-೬೭) ; ತಾಂ ಕೊಂಡ ಬೆಲೆ ಪಲ್ಲಟಿಸಿ ಮರಳಿದ 
ಛಂದದಲಿ ದುರ್ಫಟವೆನಿಪ ಗುರುಭಕ್ತಿಯಿಂತಹದು (ಬಸಪು. ೩೯-೦೮) ; 
ಎಂಥ ದುರ್ಫಟವಾದರೂ ಮನ್ಮಥನ ಕೈಯಲ್ಲಿ ಆಗದ ಕಾರ್ಯವಿಲ್ಲ 
(ವಕ, 3೯). ೭. ಕ್ರೂರವಾದಂದಂ : : ನಮ್ಮ ಬನದಲಿ ದಾನವರ 
ದುರ್ಫಟದ ದುರ್ನಯವಲ್ಲಲಾಯೆನುತ ಆ ನರೇಂದ್ರ . . . ಬೆಸಗೊಂಡ 
ನವರುಗಳ (ಕುಪ್ಕಾಅ. 3೨-34), [ಸಂ.] 
ದುರ್ಫ್ಥಟನೆ (ನಾ). ೧. ಕೆಟ್ಟ ಪ್ರಸಂಗ; ಕೆಟ್ಟ ಸನ್ನಿವೇಶ: ಒಂದು 
ದೊಡ್ಡ ದುರ್ಫಟನೆಯೇ ಆಗಿಹೋಯಿತು (ಭಾರತಿ. ೭೭); ಓದಿನ ದಿನದೊಳು 
ನಡೆದ ದುರ್ಫಟನೆಯ ಬಣ್ಣಿಪೆ (ಇಂಕಾಪ. ೩೦-೩೭). ವಿ. ಅನಾಹುತ; 
ವಿಪತ್ತು : ನೀನು ಮಲಗುತ್ತಲೆ ನಿದ್ದೆ ವಖಡಿಬಿಡುತ್ತಿ. ಆಗ ನಿನಗೊಂದು 
ದುರ್ಫಟನೆ ಅಥವಾ ಆಪ್ತರ ವಂರಣ ಇತ್ಮಾದಿಗಳೇನಾದರೂ ಕೇಳಿ ಬಂದರೆ 
ಆಗ ನಿನ್ನ ಅವಸ್ಥೆ ಯೇನು? (ಜೀವಾತ್ಮ. ೧೩೮). [ ಸಂ. ದುರ್ಥಟನಾ 
ದುರ್ಜನ (ಗಂ). ೧. ಕೆಟ್ಟ ; ಅಧಮ; ನೀಚ. «ದಂರ್ಜನಸಂಗ' 
ಪರಾ. (ನಾ). ೨. ಕೆಟ್ಟ ವಂನಂಷ್ಯ; ನೀಚ ; ದುರುಳ : “ಖಳನುಗ್ರಂ 
ಪಾಪಿ ದುಷ್ಬಾತ್ಮಕ (ನವನೆ) ಶೆಠಂ ದುರ್ಜನಂ ತಾನನಾರ್ಯರ” (ವಸ್ತುಳೋ. 
೧೦೦-೦೧) ; ಮೇದಿನಿಯಂ ಕೆಯ್ಕೊಳ್‌" ಪದನಾದುದು ಜಿನದೀಕ್ಷೆಗೆನಗೆ 
ಮಗನೇ ಎನೆ ನಿಮ್ಮಾದುದನಪ್ಪೆಂ ದುರ್ಜನನಾದುದನಪ್ಪಂತು ಕಲ್ಪೆನೇ 
ಜಿನಮತೆಮಂ (ಕಾಂತಿಫು. ೭-೩೮) ; ದುರ್ಜನರೆ ಸಂಗ ಬೇಡವಯ್ಯಾ 
(ಬಸವ, ೧೦೯) ; ಪುಟ್ಟಿಸಿದ[ನದೇ]ಕೆಯೊ ಬದಿ ನಿಟ್ಟುರದಿಂ ಲೋಕದೊಳಗೆ 
ದುರ್ಜನನ೦ (ಪುಷೃಪು. ೧-೫೧); ಗುಣಮಂ ಕಂಡೊಡೆ ದುರ್ಜನಂ 
ಬಗೆವನಲ್ಲಂ ದೋಷಮಂ ಕಂಡ ಸದ್ಗುಣಿವೊಲ್‌ (ಸೊಕ್ತಿಸು. ೧-೬೩) ; 
ಮುಂದೆ ದುರ್ಜನ ಮಿತ್ರನುದುದಅೌಿಂದ ಸಜ್ಜನರೊಡನೆ ಹಗೆ ಲೇಸೆಂದು 
ದಿಲ್ಲಾ (ಬಸಪು. ೫೯-೫೧). ೩. ನಿಂದಕ: ಮುನಿದೊಡೆ ರಾಗದಿಂದೊಸೆ 
ದೊಡಂ ಕಡುಪೊಲ್ಲದಟಂದಮಂಜಿ ದುರ್ಜನಪರೆಮೇಶ್ವರರ್ಗಜೀದ್ದ 
ಕೈಮಾಗಿವೆಂ ಬಲಗೊಂಡು ಭಕ್ತಿಯಿಂ (ಧರ್ಮಾಮ್ಮ. ೧-೫೦). 
"ದಂರ್ಜನಿಸಂ' ಪರಾ. ([ ಸಂ.) 
ದುರ್ಜನತೆ (ನಾ). ಕೆಟ್ಟತನ ; ದೌರ್ಜನ್ಯ; ಹೀನವಾದ ನಡವಳಿಕೆ: 
ದುರ್ಜನತೆಯಿಂದೆ ಪಡೆದು ದುರ್ಜನನಂ ಕಮಲಗರ್ಭಂ (ಸೂಕ್ಮಿಸು, ೦-೪೦)- 
{ ಸಂ. `ದುರ್ಜನತಾ] 


೩೯೮೮ 


ದುರ್ಣಯ 


ದುರ್ಜನಸಂಗ (ನಾ). ಕೆಟ್ಟ ಸಹವಾಸ, _ಒಡನಾಟ: ದುಗ್ಗಾಣಿ ಎಂಬುದು 


ದುರ್ಜನಸಂಗ (ಪುರಂದ, ೪-೦೧೨ ಪಲ್ಲವಿ), [ದುರ್ಜನ * ಸಂಗ್ಯ) 


ದುರ್ಜನಿಕ್ಕೆ (ನಾ), ೬ ದಂರ್ಜನತೆ: ಕೈಯೆತ್ತಿ ದುರ್ಜನಿಕ್ಕೆಗೆ ಪೊಯ್ಯದೆ 


ದುರ್ಜನರೊಳಮ್ಮ ಕೂಡಿರವೇಡ (ಧರ್ಮಾಮ್ಮ. ೨-೧೨). 
[ ದುರ್ಜನ ಎ ಇಕ್ಕೆ (ಆ -ಇಕೆ)] 


ದುರ್ಜನಿಸು (ಕ್ರಿ). ಕೆಟ್ಟವನೆಂದು ಹೇಳು ; ನಿಂದಿಸು; ದೂಷಿಸಂ: 


ಪಂಚೇಂದ್ರಿಯಮನತಿನಿಗ್ರಹಂ ಮಾಡಿದಾ ಮುನಿಗಳೀ ಕಾಲಕ್ಕಪೂರ್ವ 
ಮಂತವರ ದುರ್ಜನಿಸಿದೊಡೆ ಜನ್ಮಜನ್ಮಾಂತರಕೆ ದೋಷ ಸಂಜನಿಸದೇ 
ಬಿಡದು (ಸಮ್ಮ ಕಾ, ೧೧-೫೨). [ದುರ್ಜನ + - ಇಸ್ಕು] 


10| ದುರ್ಜಯ (ಗಂ). ೧, ಗೆಲ್ಲಲಾಗದ ; ಅಜೇಯಂ; ಅಜಿಂಕ್ಯ. (ನಾ). 


30 


46 


ವಿ. ಅಜೇಯಂವಾದಂದಂ: ಅರ್ಜುನ ಶರವಿದ್ಯೆ ವಿವರಿಸೆ ದುರ್ಜಯವಲಾ 
ಗರುವತನದಲಿ ಗರ್ಜಿಸಿದೊಡೇನಹುದು .(ಕುವ್ಯಾವಿ. ೦-೪೨). ೩. ಅಜೇಯಂ 
ನಾದವನಂ : ಬಂದನೀತಂ ಪೆಅನಲ್ಲಂ ದುರ್ಜಯಂ ಕೌರವಕುಳನಳಿನೀ 
ಕುಂಜರಂ ಭೀಮಸೇನಂ (ಪಂಪಭಾ. ೧೩-೭೭) ; ಧುರದೊಳ* ದುರ್ಜಯ 
ನಾರ್ಗಮೆನ್ನನುಜಂ (ಪಂರಾಮಾ. ೯-೯೮); ದುರ್ಜಯನಿವಂ ನಿನಗೆ ಸಾಧ್ಯ 
ನಲ್ಲೆಂದು ಹರಿ ಗರ್ಜಿಸಿದನಾ ಪಾರ್ಥನಂ (ಕೈಮಿಥಾ. ೦೩-೩೦); ಕಾಲನೇಮಿಗೆ 
ಮಕ್ಕಳಾಗಿಯೂ ದುರ್ಜಯರಾಗಿಯೂ ಇರುವ ರಾಕ್ಷಸರುಂಟಷ್ಟೆ 
(ಕಾಕುಂತ, ೯೭-೧೩). ೪. ಧೃತರಾಷ್ಟ್ರನ ವಂಕ್ಕಳಲ್ಲಿ ಒಬ್ಬ. [ಸಂ. 1 


ದುರ್ಜಾತ (ಗಂ). ೧. ಕೆಟ್ಟ ಮುಹೂರ್ತದಲ್ಲಿ ಹುಟ್ಟಿದ. ೨. ದಂಃಖ 


ಭರಿತ; ಗೋಳಿನ; ಸಂಕಟಕ್ಕೀಡಾದ. ೩. ಕೆಟ್ಟ; ದಂಷ್ಟತನದ. (ನಾ). 
೪. ನೀಚ; ಅಸಭ್ಯ : ಓತು ತನ್ನಯ ಪೊರೆಯೊಳಿಹ ಕಾಮಾತುರಾಂಧನ 
ನಧಿಕಪಾಪಸಮೇತನಂ ದುರ್ಜಾತನಂ ತತ್‌ಶೆ ಕ್ಷೇತನಂ ನೋಡಿ ಆ ತರುಣಿ 
. ೬ ೬ ಚೆಂತಾಜಾತಚೇತಸೆಯಾಗೆ (ಬಸಪು. ೪-೪). [0,7 


ದುರ್ಜೇಯ (ಗು). ೧, ಜಯಿಸಲಂ ಕಷ್ಟವಾದ ; ಗೆಲ್ಲಲಾಗದ. (ನಾ). 


೨. ಜಯಿಂಸಲಂ ಕಷ್ಟವಾದಂದು: ಅತ್ಮಂತ ದುರ್ಜೇಯವಾದ ವಜ್ರಾ 
ವರ್ತ, ಸಾಗರಾವರ್ತ ಎಂಬ ಎರಡು ಬಿಲ್ಲುಗಳಲ್ಲೊಂದನ್ನು ರಾಮನು 
ಎತ್ತಿ ಮುರಿಯಬಲ್ಲನಾದರೆ, ರಾಮನಿಗೆ ಸೀತೆಯನ್ನು ಕೊಡಬಹುದು 


(ಸಾಹಿಸ: ೮೮), [ಸಂ.]) 


ದುಜ್ಲೆೇಯ (ಗಂ). ೧. ತಿಳಿಯಲು ಅಶಕ್ಕವಾದ; ಗ್ರಹಿಸಲು ಕಷ್ಟವಾದ: 


ಆ `ಪ್ರಯತ್ನಮಿಂತಾದುದಯ್‌ ದುರ್ವಾರ ದುರ್ಚ್ಸೇಯ ದುರ್ವಿಧಿಯ 
ಲೀಲೆಯಿಂ (ಶ್ರೀರಾಮಾ. ೧೦೯-೨೪೬). (ನಾ). ಪಿ. ತಿಳಿಯಲಶಕ್ಕ 
ವಾದಂದು ; ಗ್ರಹಿಸಲು ಕಷ್ಟವಾದಂದ9 : ಪರಮೇಶನ ಗಲಾಗೆ 
ಗಟ*ಗೆಯ ಪೊಸತೆನಿಪ್ಪ ಲೀಲೆ ಎಮ್ಮನ್ನರ್ಗೆ ದುರ್ಜೇಯಂ ಅಂತಿರೆಯುಂ 
ಬಲ್ಲಂತೊರೆವೆಂ ಕೇಳ" (ರಾಮೂರ್ಕ. ೧೧೯೯-೨೨). ೩. ತಿಳಿಯಲು ಅಶಕ್ಕ 
ವಾದ ವ್ಯಕ್ತಿ: ಕಾದಂಬಿನಿಯು ದಿನದಿನಕ್ಕೆ ದುರ್ಜ್ಶೇಯಳಾಗುತ್ತ 
ಹೊರಟಂತೆ, ಯೋಗವಕಾಯೆ ಅವಳ. ಮೇಲೆ ಅಷ್ಟಷ್ಟು ಕುಪಿತಳಾಗ 
ಹತ್ತಿದಳು (ಇಪ್ಪಳ. ೨೩). [ಸಂ.] 


ದುರ್ಣಯ (ನಾ). ೧. ದಂರ್ನೀತಿ ; ಕೆಟ್ಟ ನೀತಿ: ನಯಮಂ ನಂಬು 


ವೊಡೆನ್ನ ಪೇಟ್ವಿ ಸತಿಯಂ ಕೈಕೊಂಡನಂತಲ್ಲ ದುರ್ಣಯಮಂ ನಚ್ಚುವೊಡೆನ್ನ 
ನುಗ್ರರಣದೊಳ* ' ಮೇಣ್‌ ವಿಸಾಆ್‌ ಮಾರ್ಕೊೋಂಡಂ (ಪಂಪಳಾ. ೦-೭೭). 
೨. ಕೇಡು ; ಕೆಡುಕು: ನಿನ್ನ ದುರಾಗ್ರಹದಿಂದೇನಾನುಮೊಂದು ದುರ್ಣಯ 
ಮಾಗದಿರದು (ಪಂಕತಂ. 4೩-58), ೩. [ಜೈನ] ದೋಷಯುಕ್ತವಾದ 
ವಾದ ; ವಸ್ತುವಿನ ಏಕದೇಶವನ್ನೂ ಮಾತ್ರ ಗ್ರಹಿಸುವಿಕೆ: ಪ್ರಮಾಣ 
ನಯಗಳ ಮೂಲಕ ವ್ಯವಹಾರವನ್ನೂ ವಾದವನ್ನೂ ಮಾಡಬೇಕೆಂದು 
ಉಪದೇಶ. ಘಟೋಸ್ತ್ಕೇವ ಎಂದು ಹೇಳಬಾರದು, ದುರ್ಣಯವಾಗುತ್ತದೆ 
(ಹಿಂದಸಾ. ೭೬), "ದುರ್ನಯಂ'. ಪರಾ, [ಸಂ.] 


ದುರ್ದಮ 


ದುರ್ದಮ 


(ಗಂ). ನಿಯಂತ್ರಿಸಲು ಅಶಕ್ಕವಾದ ; ಹತೋಟಿಗೆ 
ತರಲಂ ಕಷ್ಟವಾದ : ನಿಜೈಕಂ ದೋರ್ಬಳಂ ಶತ್ರುದುರ್ದಮಚಾತುರ್ಬಳ 
ನಾಶಮಂ ಪಡೆಯೆ ಚಾರಿತ್ರಂ ನಯಂ ಶೌರ್ಯಮಾದಮೆ ತನ್ನೊಳ್‌ 
ದಳವೇಟ್‌ದತ್ತೆನಿಸಿದಂ ಶಕ್ತಿ ತ್ರಯಾಧೀಶ್ವರಂ (ಕಂದ್ರಫು. ೨-೯): ದುರ್ದಮ 
ನಿಯಂತೃ ವಿಧಿ ತಾಂ ತಂದೊಡ್ಡಿದ ಮಹತ್‌ಕ್ಲೇಶಮಂ ಬುದ್ಧಿಯಿಂ| 8 
ಐರಿಹಂಸೆ ಯತ್ನಗೈ (ಶ್ರೀಕಾಮಾ, ೦೧೭-೧೩೪). [ಸಂ.] 
ದುರ್ದಮತೆ (ನಾ). ನಿಗ್ರಹಿಸಲಾಗದಿರುವಿಕೆ: ಜಯಿಸಲಾಗದಿರಂವಿಕೆ : 
ಬಯ್ತಿಟ್ಟ ವಿಶೋಧಿ ದುರ್ದಮತೆಯಿಂ ಮೋಹಾಧಿರಾಜಂಗನಾದರನಾದಂ 
ದೊರೆಯಲ್ಲರೆಂದು ಮುಳಿದರ್ಕೋಪಕ್ಕಘಧ್ವಂಸಿಯಾ (ಶಾಂತಿಪು, ೮-೦೦೭) : 
ಪಿಂತೆ ನಾಮೆನಿತೊ ಸೂಳ್‌" ಕಂಡಿರ್ಪೆವಾತನ ಚಂಡವಿಕ್ರಮದ 
ದುರ್ದಮತೆಯಂ (ಶ್ರೀರಾಮಾ. ೨೯೬-೩೦೦). [ ಸಂ. ದುರ್ದಮತಾ) 
ದುರ್ದಮನೀಯ (ಗಂ). ನಿಗ್ರಹಿಸಲಂ ಅಶಕ್ಕವಾದ; ಅಧೀನಗೊಳಿಸಲು 
ಅಸಾಧ್ಯವಾದ ; ಅವನಿಗೆ ಅವಳಲ್ಲಿ ದುರ್ದಮನೀಯವಾದ ಪ್ರಣಯ 
ಉಂಟಾಯಿತು (ಬಂಕಿಮ, ೧೩೨). [ಸಂ.] 
ದುರ್ದಮ್ಯ (ಗಂ). ೧. ಎ ದುರ್ದಮನೀಯ : ಗಣಪತಿರಾಯರಿಗೂ ಕೃಷ್ಣ 
ರಾಯರಿಗೊ ಇದೊಂದು ದೈವದ ದುರ್ದಮ್ಮ ದುರ್ಫಟನೆಯೆಂದು ಬಲವಾಗಿ 
ಎನಿಸಿದ್ದಿತು (ಸಜುಜೀ, ೧೧೪೧); ಪರಿವಾರೆದಾ ಸಂಸಾರಭಾರಬಂಧನವಿಹುದೆ 
ದುರ್ದರ್ಮ್ಯ, ನಿಸ್ಸೀಮ ಕವಿ ವೈನತೇಯನ ಮಹಾಪಕ್ಷ 
ವಿಸ್ಸಾಲನೆಗೆ ? (ಶ್ರೀರಾಮಾ. ೧೨೬-೨೪). (ನಾ). ೨. ಅಧೀನಗೊಳಿಸಲು 
ಅಸಾಧ್ಯವಾದಂದು : ಶಿಷ್ಟಾಚಾರವನ್ನು ಪಾಲಿಸುವ ಹಂಬಲವು ಅವನಲ್ಲಿ 
ದುರ್ದಮ್ಯವಾಗಿತ್ತು (ಸಮಜೀ, ೭೯೬). [ಸಂ.) 
ದುರ್ದರ್ಶ (ಗು). ೧. ನೋಡಲು ಅಸಹ್ಯವಾದ; ಜಂಗುಪ್ಸೆಯಂನ್ನ್ನಂಟು 
ಮಾಡಂವ : ವೃಷಭನ ಅನಿಮಿತ್ತರೋಷಾವೇಶ ವಿಷಮತೆಗಮಾ ಜರಾ 
ದುರ್ಬಲ ಬಲೀವರ್ದ ದುರ್ದರ್ಶಮರಣಾಯಾಸ ಪರಿಣತಿಗಂ ವಿಸ್ಮಯಂ 
ಬಟ್ಟು (ಚಂದ್ರಫು, ೨-೨೯ ವ); ಅಯ್ಯೋ ಈ ದುರ್ದರ್ಶ ಸಂಕಟಾಕೃತಿ 
ಯೇಕೆ ? (ಶ್ರೀರಾಮಾ. ೧೬೪-೩೪೦). (ನಾ). ೨. ಕಾಣಲಂ ಕಷ್ಟ 
ವಾದಂದಂ; ಅಸಹ್ಯವಾದಂದಂ: ಅಂತರೆಂಗವನೆಲ್ಲ ಬಿಚ್ಚಿ ತೋರಿಪನಾರು 
. . * ಗಂಶಿಗಳು ಗಂಟುಗಳು ಮಡಿಪುಮಡಿಪುಗಳಲ್ಲಿ ಸ್ವಂತಕೇ ದುರ್ದರ್ಶ 
(ಮಂಕುಳ. ೧೯೪). ೩. ನೋಡೆಲಂ ಆಗದಂದಂ; ಕಣ್ಣು ಕೋರೈಸು 
ವಂತಹುದಂ : ನಿಷ್ಠುರಗರಳರಸಾರ್ದ್ರಸ್ಫುರಜಿಹ್ವದರ್ವೀಕರದುರ್ದರ್ಶಂ' 
1 ಮನಕ್ಕದ್ಭುತರಸದೊದವಂ ತಂದುದಂದೊಂದಗೇಂದ್ರಂ (ಡಂದ್ರಪು. 
8-೬೬). ೪. ಘೋರವಾದ ಆಕೃತಿಯಂಳ್ಳ ವ್ಯಕ್ತಿ: ಇನ್ನುಮಿವರಲ್ಲದೆ 
ಮಹಾಬ್ರಹ್ಮರಾಕ್ಷಸರ್ಮುನ್ನಿನ ಯುಗಂಗಳವರಿರ್ದಪರ್ಪಿರಿಯರ್ಸಮುನ್ನತ 
ವಟದ್ರುಮನಿವಾಸಿಗಳನೇಕಪುರುಷಾದಕರ್ದುರ್ದರ್ಶರು (ಜೈಮಿಥಾ.0೬-೨೯). 
[ ಸಂ.] 

ದುರ್ದಶೆ (ನಾ). ಕೆಟ್ಟ ಸ್ಥಿತಿ; ದುರವಸ್ಥೆ ; ದುರ್ದೈವ : ಭರತಖಂಡದ 
ಸಾಮಾಜಿಕ ಸ್ಥಿತಿ ಬಹಳ ದುರ್ದಶೆ ಹೊಂದಿತು (ಖುಕ್ಕಾರ. ೧೧೪ ಪೀರೆ) ; 
ಬೀರನಿಗೆ ಮಾತ್ರ ದುರ್ದಶೆ ಹಿಡಿದಿತ್ತು (ಮುಂಗಾಮು. ೬೧) : ಸ್ವಾತಂತ್ರ್ಯ 
ದೊರೆಯುವುದಕ್ಕೆ ಮುಂಚೆ ನಮ್ಮ ದೇಶದ ದುರ್ದಶೆಯನ್ನು ಕುರಿತು 
ವಿಪುಲವಾಗಿ ಹುಟ್ಟಿದ ಕವನಗಳನ್ನು ತೆಗೆದುಕೊಳ್ಳಿ (ವಕು. ೧೦). 

[ ಸಂ. ದುರ್ದಶಾ] 
ದುರ್ದಾಂತ (ಗಂ). ೧. ಅಡಗಿಸಲಾಗದ ; ಪಳಗಿಸಲಾಗದ ; ಹಠಮಾರಿ 
“ಯಾದ: ಈ ದೊಡ್ಡ ದುರ್ದಾಂತ ಪ್ರಾಣಿಪಿಂಡ ಸೊಂಡಲೆತ್ತಿಕೊಂಡು 
ಫೀಳಿಡುತ್ತ ಬರುವುದನ್ನು ನೋಡಿಯೂ (ನಿಬಂಧ. 11, ೨೧೪), (ನಾ). 
೨. ಅಡಗಿಸಲಾಗದಂದು : ಈ ಅನ್ಮಾಯದ ಸೇಡು ತೀರಿಸಿಕೊಳ್ಳಬೇಕೆಂಬ | «5 
ದುರ್ದಾಂತವಾದ ರೊಚ್ಚು ಅಸಹಾಯವಾಗಿ . . , ನನ್ನ ಎದೆಯ ಒಳಗಿನ 


40 


೩೯೮೯ 


ದುರ್ದಿನ 


ಯಾವುದೋ ಒಂದು ಪಾರ್ಶ್ವದಲ್ಲಿ ಭುಸುಗುಟ್ಟುತ್ತ ಕುಂತ್ತಿತ್ತೆಂದು 
ಕಾಣುತ್ತದೆ (ಗಾಳಿಪ, ೬೪). ೩. ಸೊಕ್ಕಿನವನು; ದಂರಹಂಕಾರದ ವ್ಯಕ್ತಿ: 
ಈ ದುರ್ದಾಂತನಾದ ವೈದ್ಯನು ನನಗಿತಲೂ ಉಚ್ಚ ತರಗತಿಯ ಪಿಶಾಚ 
ನಾಗಿರಬೇಕು (ಜಿನ್ನಜೇ. ೨೫) ; ಅವರು ತೋರಿಸಿದ ಕಳೆಂಕರಹಿತವಾದ 
ವೀರತ್ವವನ್ನು ದುರ್ದಾಂತರಾದ ಪಠಾನರಾಗಲಿ ಜಿಗೀಷುಗಳುದ ಮೊಗಲ 
ರಾಗಲಿ ತೋರಿಸಲಾರದೆ. ಹೋದರು (ಅರ್ಯಕೀ, 59) ; ಹರೆಲಾಲನು 
ತುಂಬ ದುರ್ದಾಂತ ; ತಂದೆಗೆ ಅವಿಧೇಯ (ಬಂಕಿಮ. ೭೫). ಗ[ಸಂ.] 
ದುರ್ದಾನ (ನಾ). ೧. ಸ್ವೀಕರಿಸಲು ಯೋಗ್ಯವಲ್ಲದ ದಾನ ; £ ಮರಣ 
ಮಂಂತಾದ ಅಶುಭಸವಂಯಗಳಲ್ಲಿ ತೆಗೆದಂಕೊಳ್ಳುವ ತಿಲ, ಎಣ್ಣೆ 
ಹತ್ತಿ, ಕುಂಬಳ, ಕಬ್ಬಿಣ, ಎಮ್ಮೆ ಇತ್ಯಾದಿ ದಾನ. “ತಿಲ, ತೈಲಘಟ, 
ಕಾರ್ಪಾಸ, ಲೋಹದಂಡ, ಕೂಷ್ಮಾಂಡ” (ಶ್ರೀವಕ್ಕ. ೨೦೩); ಹೀನತ್ವ 
ದಿಂದ ತುಚ್ಛರೆ ಕೈಲಿ ಹಿಡಿದ ದುರ್ದಾನದ ಪಾಪಂಗಳು ಭಾನುಬಿಂಬವ ಕಂಡ 
ಮದಂತೆ ತೊಲಗುವ ಆನಂದವುತಕೆ ಸರಿಯೆನ್ನಬಹುದೆ (ಪುರಂದ. 
೫-೧೪೭-೧); ಒಂದು ಕ್ಷಣ ತೀಕ್ಷ್ಣವಾಗಿ ನೋಡಿ ದುರ್ದಾನ ತೆಗೆದುಕೊಂಡವ 
ರಂತೆ ಆಚೆಗೆ ಹೊರಟುಹೋದರು (ಕೀಲುಗೊಂ. ೨೦6) ; ದುರ್ದಾನ 
ಹಿಡಿದ ಬ್ರುಹ್ಮಣನಂತೆ ನಿಂತಲ್ಲಿಂದ ಕಂಬಿಕೀಳುತ್ತಾನೆ (ನಾಡಿಗೇ. ೬೫) : 
ಶ್ಯಾಮಲೆಯು ದುರ್ದಾನ ಹಿಡಿದವಳಂತೆ ಬಂದು ನನಗೆ ನಮಸ್ಕಾರ ಮಾಡಿ 
(ಚಿತ್ರಕೂ. ೧೧೬). ೨. ಇಷ್ಟವಿಲ್ಲದೆ ಕೊಟ್ಟ ಕೊಡುಗೆ: ನೀನೊಬ್ಬ 
ಕೇಳೆಂದೊಡಾಂ ಕೇಳ್ವೆನರ೯, ನಿನ್ನ ಗೋಳಿಡುವುದಂ ಕಂಡು ಕೊಳ್ಳೆಂದೆನಾ 
ದುದಾಃ ನಮಂ (ಶ್ರೀರಾಮಾ, ೭೩-೫೨೧), [ ಸಂ.) 
ದುರ್ದಾಹ (ನಾ). ಅನಗತ್ಯವಾದಂದನ್ನು ಪಡೆಯಂಬೇಕೆಂಬಾಸೆ ; 
ಅತಿಯಾಸೆ : ಕೆಲವರು ಕೊನೆ ಮೊದಲೇ ಇಲ್ಲದ ದುರ್ದಾಹಕ್ಕೊಳಗಾಗಿ 
ಅತಿಯಾಗಿ ಸಂಗ್ರಹವನ್ನು ಮಾಡುತ್ತಾ ಹೋದರೆ . . . ಹೀನರು 
ದುರದೃಷ್ಟದವರೂ ಆದ ಜೀವಿಗಳ ಜೀವಿಕೆಯನ್ನು ಅಪಹರಿಸಿಕೊಂಡಂತಾಗು 
ವುದು (ಆರ್ಯಧ. ೮%). [ಸಂ.] 
ದುರ್ದಿನ (ನಾ). ೧. ಕೆಟ್ಟ ದಿನ; ಕಷ್ಟದ ದಿವಸ: ಬಾಳಿದೆವು ಬಹು 
ಕಾಲ ಇಲ್ಲಿ, ಹೊಳೆವ ಸಿರಿದಿನಗಳಲಿ, ದುರ್ದಿನಗಳಲ್ಲಿ (ಇಂಗೀತ. ೯೬-೬) ; 
ದೇಶಕ್ಕೇ ಎಂತಹ ದುರ್ದಿನವಿದು (ಕಾತಲಾ. ೩೦೨). ವ. ಮೋಡ 
ಮಚ್ಚಿ ಕೊಂಡಿರುವುದರಿಂದ ಸೂಯರ೯ನಂ ಕಾಣದ ದಿವಸ; 
ಮೋಡದಿಂದ ವಂಚ್ಛಿದ ದಿನ ; ಮಳೆಗಾಲದ ದಿನ ; “ಓರಂತೆ ಮುಚ್ಚಿ 
ಮುಸುಕಿದ ಧಾರಾಧರವಹಾದ ದುರ್ದಿನಂ ಘನತಿಮಿರಂ” (ವಸ್ತು ಕೋ. 
೧೦-೬೧) ; ಮತ್ತಕೋಕಿಲೋಲ್ಲಾಸಿತಶೀಕರೋದ್ಧಾಮದುರ್ದಿನ ವನ 
ಮನೆಯ್ದೆ ವಂದು (ಪಂಪಛಾ. ೫-೧೦ ವು; ಕೋಗಿಲೆಗಳೆಡೆವಿಡದುಗುರ 
ಮೊನೆಯೊಳಳ್ಳಿಟ್‌ಯೆ ಸುರಿವ ಸಹಕುರಫಲರೆಸದ ಸೋನೆಗಳಿಂ ದುರ್ದಿನಂ 
ಮಸಗಿದಂತೆಯೂಂ (ಕಾದಂಪೂ. ದುರ್ದಿನಮಡಂಗೆ ಸುದಿನೆಂ 
ಪೊರ್ದಲ್ಯಕುಬಂಬರಾವನೀತಳಮೆಲ್ಲಂ ತಾಳ್ಗುದೊ ವಿಮಲತೆಯಂ (ಉದ್ಯಟ 
೧೦-೪); ದುರ್ದಿನಂ ದ್ರವರೊಪಿಯಾಗಿ ಕರೆಕರೆಯ ಕರೆದುದನಿಶಂ ದೂರ 
ಮಾದುದು ದಿನಪದರ್ಶನಂ (ಶ್ರೀರಾಮಾ. ೩೪೨-೫೦). ೩. ಮೋಡ; 
ವೆಂಘ : “ದುರ್ದಿನವಧ್ರತಿಮಿರಮೆನೆ ಮೋಡಮೆಂದೆನಿಸಿಕ್ಕು” (ಮಂಗರಾ: 
೧೩-೪). ೪. ಮಳೆ ; ವರ್ಷ : ಇಂದುಬಿಂಬವಿಗಳದಮೃತಬಿಂದು ದುರ್ದಿ 
ನಾರ್ದ್ರಚಂದನಾನ್ವಿತಮುಂ (ಪಂಪಭಾ. ೪-೧೮ ವ); ರೂಪಿನ ವಿಲಾಸದ 
ಚೆಲ್ವಿನ ವೈಶ್ಯರಾಜಗೇಹಾಂಗಣಮೊಪ್ಪುಗುಂ ಕರಿಮದೋತ್ಕಟಕರ್ದಮ 
ದುರ್ದಿನಾಂಗಣಂ (ಸುಕುಮಾ. ೧೦-೫೪). ೫, ಕಗ್ಗತ್ತಲೆ ; ಅಂಧಕಾರ: 
ಅನವರತಗಳನ್ಮ ದದುರ್ದಿನಾನನಂ ವರ್ಷಜಳಸಮನ್ವಿತಮಂಭೋದನಿನಾದಂ 
ಭದ್ರಮನಂ ಮನೋಜವಂ ಚತುರಶೀಶಿಲಕ್ಷಪ್ರಮಿತಂ (ಅದಿಪು, ೧೧-೨೫೯), 
[ ಸಂ.] 


೦೦೦೦) ; 


ದುರ್ದೀಪ 


ದುರ್ದೀಪ್ತ (ನಾ). ಒಂದು ನರಕದ ಹೆಸರಂ : ಮಂತ್ರಿನರಕಂಗಳಿಂ 
ಕ್ರೂರೆವಹಗಿ ದುರ್ದೀಪ್ತವೆಂಬರಸುನರಕವಿಹುದು (ವಿಷೇಳ. ೦೯೪). 
[ ಸಂ. ] 
ದುರ್ದುಂಡಿ "ದಂಜುದಂಂಡಿ' ನೋ. 
ದುರ್ಜೆಶೆ "ದಂರ್ದೆಸೆ' ನೋ. 
ದುರ್ದೆಸೆ, ದುರ್ದೆಶೆ (ನಾ). ೬ ದಂರ್ದಶೆ : ನಿನ್ನದು ಇಷ್ಟು ದುರ್ದೆಸೆ 
ಅಗಿರುವದು ಎಂಬ ಆಭಾಸವನ್ನು 'ಕೂಡ' ಸ್ವಲ್ಪವೂ ಪ್ರಕಟಪಡಿಸಿರಲಿಲ್ಲ 
(ಪಕ. ೨೭೦). ದುರ್ದೆಶೆ: ರಾಮನಿಂದ ಇಂಥ ದುರ್ದೆಶೆಯು ಪ್ರಾಪ್ತ 
ವಾಯಿತಲ್ಲವೆ (ಗವಿ. ೧೦೯ ಉರಾಡ): ಜೀವನದ ದುರ್ದೆಶೆಯು ಲಲ್ಲಿ 
ತಾಂಡವವಾಡುತ್ತಿತ್ತೆ (ಮಣ್ಮೆಮು, ೦೫೧). [ ಎ ಸಂ. ದುರ್ದಶಾ] 
ದುರ್ದೇವತೆ (ನಾ]. ಕೆಟ್ಟ ದೈವ ; ಕ್ಷಂದ್ರದೇವತೆ : ಅಮಳಕಮಲವನ್ನು 
ಕೆಂಗಣಿಗಲೆಯ ಹೊಗಳೊಡನೆ ಬೆರಸಿ ದುಶ್ಚೇವತೆಗಳಿಗೆ ಪೂಜೆ ವತಾಡಿದೆ 
ನೀನು! (ಜಿಟ್ಮಅ. ೦೩-೦೯). [ ಸಂ. ದುರ್ದೇವತಾ'] 
ದುರ್ದೈನ್ಯ (ನಾ). ಕನಿಕರ ತೋರಿಸಲಂ ಅರ್ಹವಾದ ಹೀನ ಪರಿಸ್ಥಿತಿ ; 
ಅತಿದೀನವಾದ ಅವಸ್ಥೆ : ಜಯಂತನ ದುರ್ದೈನ್ಯದ ರೂಪವನ್ನು ನೋಡಿ 
ಕಪಿಲಾ ಮರೆಮರ ಮರುಗಿದಳು (ಜಯಂತ. ೨೩೫).  [ ಸಂ.) 
ದುರ್ದೈವ (ನಾ). ದಂರದೃಷ್ಟ ; ದೌರ್ಭಾಗ್ಯ; ದುರ್ವಿಧಿ: ದುರ್ದೈವ 
ದಿಂದೊಮ್ಮೆ ದುಸ್ತರಕೂಪಕೆ ಸಿಂಹವು ಬಿದ್ದರು ಭರದೆ ಮದಗಜಕುಂಭ 
ವಿದಾರಣಕಾರ್ಯಕೆ ಮನವಿಡುವುದನು ಮಾಣುವುದೆ (ಇಂಕಾಪ. ೭೨-೪೮) ; 
ನಮ್ಮ ದುರ್ದೈವಕ್ಕೆ ನಮಗೆ ಯಾರೂ ಇಲ್ಲದೆ ಹೋದರೆಲ್ಲ (ಕಾಂತಲಾ. ೩೪೮); 
ಶಕುಂತಲೆಯ ದುರ್ದೈವದ ಪರಮಾವಧಿಯನ್ನು ಕಾಣಲು ನಾವು ಐದನೆಯ 
ಅಂಕಕ್ಕೆ ಹೋಗಬೇಕು (ಧರ್ಮಸಾ. ೬೦). [ಸಂ.] 
ದುರ್ದೈವಿ (ನಾ). ಅದೃಷ್ಟಹೀನ ವ್ಯಕ್ತಿ; ಭಾಗ್ಯಹೀನ ವ್ಯಕ್ತಿ: ಒಬ್ಬ 
ದುರ್ದೈವಿಯಾದ ತರುಣನು ಅಮರೆಪುರೆದ ರಾಜಧಾನಿಯ ಸವಿಸಪಕ್ಕೆ 
ಪೂರ್ವದಿಕ್ಕಿನಿಂದ ಬಂದನು (ಮಂಜುಕ. ೩) ; ದುರ್ದೈವಿಯಾದ ನನ್ನನ್ನು 
ಹಾಗೆಯೇ ಮುಕ್ತಳಾಗಲು ಬಿಡದೆ ತಾವು ಬಂದು ಜೀವದಾನ ಮಾಡಿದಿರಿ 
(ಕಮಕು. 900). [ ಸಂ. ದುರ್ದೈವಿನ್‌ 
ದುರ್ದೋಷ. (ನಾ). ತೀವ್ರವಾದ ಪಾಪ, - ಪಾತಕ: ದುರ್ದೋಷ 
-ಕಾನನಾನಲರೂಪಸುಕ್ಷೀರೆ ವಾರ್ಧಿನಿಷಂಗ ಮಹೇಶ ಸಲಹು 
(ನವಮೋ. ೮-೧). [ಸಂ.], 
ದುರ್ಧರ (ಗಂ). ೧. ಹೊರಲಂ ಅಶಕ್ಕವಾದ ; ಅನುಭವಿಸಲು ಕಷ್ಟ 
ವಾದ ; ಭರಿಸಲಾಗದ. ೨. ನಿರ್ವಹಿಸಲು ಕಷ್ಟವಾದ ; ಸಾಧಿಸಲಂ 
ಅಶಕ್ಕವಾದ ; ಪೂರೈಸಲು ಅಸಾಧ್ಯವಾದ: ಸ್ಟುರದಾಶಾಜ್ವಳನಂ 
ದುರ್ಧರಸುತಪಸ್ತೀರ್ಥವಾರಿಪರಿಷೇಕದಿನೆಂತಿರೆ ಕಿಡುಗುಂ ಭೋಗಾ 
ಜ್ಯೋತ್ಕರಪಾತದಿನೆಂತುಮಂತದೇಂ ಮುಬಿ್ಸಿಗುಮೇ (ಕಂದ್ರಪು. ೨-೪೩) ; 
ಅರಸಿ ಕೀರ್ತಿಸುತಡಿಗಡಿಗೆ ತನ್ನರೆಸನೊಡನಿಂತೆಂದಳತಿದುರ್ಧರತಪಃಪರಿ 
ಪೂರ್ತಿಯಾಗಲು ಸಲಿಸಿ ಭಕ್ತಿಯಲಿ (ಬಸಪ. ೪೪-೪೨). ೩. ಹತೋಟಿಗೆ 
ತರಲು ಆಗದ ; ಅಂಕೆಯಲ್ಲಿಡಲು ಅಸಾಧ್ಯವಾದ. ೪. ಜರುಗಲು 
ಕಠಿಣವಾದ ; ಕಾರ್ಯಸಾಧ್ಯವಲ್ಲದ ; ಸಂಭವಿಸೆಲಂ ಕಷ್ಟವಾದ. 
೫. ಸ್ವೀಕರಿಸಲು ಯೋಗ್ಯವಲ್ಲದ : ಸಂವೇಗವ್ಯತ್ವನ್ನೆಯಂ ದುರ್ಧರ 
ಕುಮತ ನಗೋದ್ಬಿನ್ನೆಯಂ . , . ನಾಗಶ್ರೀ ಕನ್ನೆಯಂ (ಸುಕುಮಾ. ೭-೪೮), 
೬. ಉಗ್ರವಾದ; ದಾರುಣವಾದ : ನಿರುಪವಾಸ್ತಪ್ರೌಢಿಯನು 
ದುರ್ಧರಶಿಳೀಮುಖಸರ್ಗಬಂಧಸ್ಟುರಣವನು ಹಿಂದೀಸುದಿನ ಕಾಣೆನು 
ರಣಾಗ್ರದಲಿ (ಕುವ್ಕಾಕ. ೨-೪೮). ಪ. ಅಪಾಯಕಾರಿಯಾದ : ಚಂಡ 
ರುಚಿಯೆಂಬೊಂ ದೈ ತ್ಯನತ್ಯಂತೆ ದುರ್ಧರ ಜನ್ಮಾಂತರವೈರದಾರುಣವ 
(ಮತ್ತಿನಂ... ಕಂಡಂ ಶನಿ ಕಾಣ್ಣವೊಲ್‌ ಕುವರನಂ (ಜಂದ್ರಪು. ೩-೪). 


ಕ ೩೯೯೦ 


49 


ದುರ್ನಯ 


೮. ಎದುರಿಸಲಾಗದ ; ಪ್ರತಿಭಟಿಸಲು ಕಷ್ಟವಾದ : ದುರ್ಧರೆ 
ವಿಕ್ರಮನುರುತರೆದೋರ್ದಂಡಸಹಾಯನಿರ್ಪುದೆಂದುಮಜೇಯಂ 
ಸಿಂಗಂ (ಪಂಠತಂ, ೮೭-೦೯) ; ಅದಟನತಿಪ್ರಚಂಡಬಲನೆನ್ನದೆ ದುರ್ಧರ 
ೂೀಸ್ಗೆಹಾಯದಿಂ ಕದನಧುರೀಣಂ . . . ಜವನಂತೆ ನಿಂದಂ (ಪಂರಾಮಾ. 
6-5೩) : ದುರ್ಧರಸಮರಜಯಪ್ರೌಢಿತಾರೂಢದೋಶ್ಕೌರ್ಯದೆ ಶೂರಾ 
ರಾತಿಸಂದೋಹಮನೆಜಗಿಸಿ ನಿತ್ಯೋದಯವಶಾನಹೃತ್ಸ ಮ್ಮದನಿರ್ದಂ ಸೌಖ್ಯ 
ಸೀಮಂ (ಕಂದ್ರಪು. ೫-೧೩೯): (ನಾ). ೯. ಉಗ್ರವಾದಂದಂ ; ದಾರುಣ 
ಇದುದು : ಹರಿಯ ಕೈಯಲು ಹೋಗದಿಹ ದುರ್ಧರದ ಕುಷ್ಪವನಂತಪ 

ಹರಿಸಿ ಪೊರೆಯನೇ ದಂಡಿಯನುಮೇಶನು (ಬಸಪು. 29-೭೦). ೧೦. ಪೀಡೆ; 
ಹಿಂಸೆ: ಮಾರಿಯ ಮೂರಿಯಾಟದೆಡೆಯೆಂಬಾಗಳೆಂತು ಜೀವಿಪರಕಟ 
ಮನೆಯವರ ದುರ್ಧರೆದೊಳವನಿಪನ ಸತಿ ಪುತ್ರರು (ಹಕಕಾ. ೦೨-೨). 
೧೧. ಪ್ರತಿಭಟಿಸಲು ಆಗದವನು ; ಪರಾಕ್ರವಿಂ: ಬಿರುದಿನದಟನಂ 
ಗೇನೂಳಾಬರ್ಮ್ಮ್ಮನಂ ದುರ್ದ್ಶೃರನಂ ಕೊನ್ನಂಗಧರ್ಮಮತಿಭುಜವಿಜಯ 
ಶ್ರೀಕನೋ ಲೋಕಭೂಪರಿ (ಕಇಅ. ೯-೩-೨೯೪ ; 1002); ಇಸೆ ಪೊಯ್ಕೆ 
ತಳ್ತಿಆ್‌ಯೆ ತಳ್ತೇಸಾಡಿದಂ. , .' ಧನುರ್ಧರಧುರೀಣಂ ದುರ್ಧರಂ 
ಲಕ್ಷ್ಮಣಂ (ಪಂರಾಮಾ. ೧೪-೧೬೭) ; ಹೆದಿನಾಜುಸಾವಿರ ವರೆಮಹಾರೆಥ 
ರೊಗ್ಗಿನಲಿ `ದುರ್ಧರ ಸುಶರ್ಮನು ಧಾಳಿಯಿಟ್ಟನು ತೆಂಕದೆಸೆಗಾಗಿ 
(ಕುವ್ಮಾವಿ. ೪-೩೫). [ ಸಂ.] 

ದುರ್ಧರುಪ (ಗಂ). ೧. ಎದುರಿಸಲಾಗದ ; . ಪ್ರತಿಭಟಿಸಲಾಗದ : 
ಮುರಮಥನ ಕೆಲ್ಲೈಸಿ ನೋಡಿದನುರುಭಯಂಕರಚಕ್ರವನು ದುರ್ಧರುಷ 
ಧಾರಾಲೂಯವನಾನ ನಿಶಾತಚಕ್ರವನು (ಕುವ್ಕಾಳೀ. ೬-೩೦). ೨. ಭಯಾನಕ 
ವಾದ ; ಭಯಂಕರವಾದ: ಈ ಮಹಾ ದುರ್ಧರುಷ ದೈತ್ಯಸ್ತೋಮ 
ವಳಿದುದು ಕಂಸ ಕೇಳುದ್ದಾಮ ಬಾಲಕ್ರೀಒಯಿಂದವೆ ಕೊಂದರೆವರೆಂದ 
(ನಿಧ*ಿಗ. ೧೦-೩೧-೧೨). [ ಸಂ. ದುರ್ಧರ್ಷ) 

ದುರ್ಧರ್ಷ (ಗು). ೧. ಎದುರಿಸಲಾಗದ ; ಆಕ್ರಮಣ ಮಾಡಲು ಕಷ್ಟ 
ವಾದ ; ಪ್ರತಿಭಟೆಸಲಾಗದ. ೨. ಭಯಂಕರವಾದ ; ಘೋರವಾದ: 
ತಮ್ಮ ಅಮಿತ ಪರಾಕ್ರಮವನ್ನು ಕೇಳಿ ರಾಜಪುತಾನ ಮಹಾರಾಷ್ಟ್ರ ದೇಶ 
ಗಳಲ್ಲಿರುವ ದುರ್ಧರ್ಷ ಹಿಂದೂರಾಕ್ಷಸರು ಭಯದಿಂದಲೂ ವಿಷಾದ 
ದಿಂದಲೂ ಮ್ಯುತೆಪ್ರಾಯರಾಗಿದ್ದೂರೆ (ಕೋಹಿನೂ. ೩೫). ೩. ಉದ್ದ ತ; 
ಸೊಕ್ಕಿನಿಂದ ಕೂಡಿದ. ೪. ಅಪಾಯಕಾರಿಯಾದ. ೫. ತಡೆಯ 
ಲಾಗದ ; ಸಹಿಸಲಸಾಧ್ಯವಾದ. (ನಾ). `ಓ. ಎದಂರಿಸಲಂ ಅಸಾಧ್ಯ 
ನಾದವನು: ದುರ್ಧರ್ಷನೇ . ,'. ಆಶೀರ್ವಾದ ಮಾಡು ಎಂದು ಬೇಡಿ 
ದನು (ಳೀಷ್ಮಡ. ೧೬೯). [ ಸಂ.) 

ದುರ್ನಡತೆ (ನಾ). ಕೆಟ್ಟ ವ್ಯವಹಾರ, ನಡವಳಿಕೆ ; ದುರ್ವರ್ತನೆ : 
ಇಂಥ ದುರ್ನಡತೆಯನ್ನು ಮನಸ್ಸಿನಲ್ಲಿ ಇರಿಸಲಾಗದು ಎಂದು ಆತನಿಗೂ 
ಹೇಳಿ (ಏತ್ತೀಪು. 80) ; ಅನಂತ ದುರ್ನಡತೆಗಳಿಂದ ನಡೆಯುತ್ತ ..- ಕೆಲವು 
ಅದ್ವೈತಿಗಳು ಅನಾಚಾರಿಗಳಾಗಿ ವರ್ತಿಸುವರೆ (ಕ ಒಪ್ಪ. ೨೬೭); ನಿಮ್ಮ 
ದುರ್ನಡತೆ ಅಸಹನೀಯವಾಗುತ್ತಿದೆ (ನಟಿಸಾ. ೭೩೩). [ದುರ + ನಡತೆ] 

ದುರ್ನಡೆ (ನಾ). - ದಂರ್ನಡತೆ : ಅವನಿಗೆ ಯಾತಕೀ ದುರ್ನಡೆಯು ಬೇಡೆ 
ನಲ್‌ (ಕೆದಂಪು. ೦೫-೩೫). [ ದುರ್‌ ೬ ನಡೆ] 

ದುರ್ನಯ (ನಾ). ೧. ಕೆಟ್ಟ ನಡತೆ ; ದುರಾಚಾರ : ಯುಹಿಜನಂಗಳಿಗೇನ 
ಪಾಯಪೊ ನಮ್ಮ ಬನದಲಿ ದಾನವರ ದುರ್ಫಟದ ದುರ್ನಯವಲ್ಲಲಾ 
(ಕುವ್ಮಾಅ. ೨೨-೨೩) ; ಭಯಭಕ್ತಿಸ್ಟ ಎಹೆವೆತ್ತು ನೋಳ್ತ ನಯನಂ ರೋಷ 
ರುಣುವೇಶ ದುರ್ನ[ಪಾರಾ. ರ್ಣ]ಯಕಿಂಬಾಯ್ತ ಪದಾಬ್ಜಪೂಜನಕೆ 

ಪಕ್ಕಾಗಿರ್ದ ಕೆಯ ಕೆಯ್ದುವಂ ರೆಯದಿಂ ತಾಳ್ಮಿದಿರಾಂತುದು (ಕಲಕ. 

೨. ಅಶುಭಸೂಚನೆ ; ಅಪಶಕುನ ; ದಂರ್ನಿವಿಂತ್ತ : 


೪-೧೩೩), 


ದುರ್ನಯವರ್ತಿ 


ಪುಟ್ಟಿದುದಾ ಸತಿಗೆ ದಕ್ಷಿಣುಕ್ಷಿಸ್ಟಂದಂ , , , ಆಗಳಾ ದುರ್ನಯಕೆ ಸೀತೆ 
ಭಯಸ್ಥೆಯಾಗಿ (ಪಂರಾಮಾ. ೧೫-೬೩ ವ); ಅನೇಕ ವೈಹಾಯಸೋತ್ಪಾತಂಗ 
ಳಾಗೆ ಕಂಡು ಜಯಮನೆಮಗರಿಗೆ ಪಿರಿದುಂ-ಭಯಮಂ ಪೇಟ್ವಿ ಪುವಿವೆಂದು 
ನಡೆದಂ , , , ದುರ್ನಯಮೆ ಸುನಯಮೆನಿಸುಗುಮೆ. ವಲಂ (ಶಂದ್ರಪು. 
೬-೦೭). ಹಿ, ಅನೀತಿ: ಅಲರ್ವೋದ ಲತೆಗಂಡ . -ವಿರಹಿವೊಲಂದುದು 
ದುರ್ನಯದ ಕಾಣ್ಮೆಗೆನ್ನಯ ಜಿತ್ತ೦ (ಯಕೋಣ. 4-00). ೪. ಕುವಂತ; 
ದುಷ್ಟಮತ: ನೆಜವಂ ತಾಳ್ವಿದಪಂಸ್ತ ದುರ್ನಯ ತಮೋಬಂಧಂ 
ಶ್ರುತಸ್ಕಂಧವಹಾದಟ್‌ವಿಂದಂ ಗಣನಾಯಕರ್ಸಮಚಕಿ ಭವ್ಯಶ್ರೇಣಿಗವ್ಯೂಜ 
ದಿಂದಟ್‌ಯಲ್ಲಾಲ್ಲನುಯೋಗವರಾದುದು (ಆದಿಪು. ೦-೩೪). ೫. ದಂಷ್ಟ 
ಕೃತ್ಯ,_ಕಾಯರ೯ : ಪೊಯ್ದಂ ಕೋಪದಿನೈದುಂ 
ದುರ್ನಯಕ್ಕೆ ದೆಡೆಯನುರುಗದಾದಂಡದಿಂ ಭೀಮಸೇನಂ  (ಗೆದಾಯಾ. 
೪-99). "ದುರ್ಣಯಂ' ಪರಾ. [ಸಂ.] 

ದುರ್ನಯವರ್ತಿ (ನಾ). ಕೆಟ್ಟ ನಡತೆಯಯಳ್ಳವನು ; ದಂರಾಚಾರಿ : 
ಅಯಶೋಮೂರ್ತಿಗಳತಿ ದುರ್ನಯವರ್ತಿಗಳನೂನ ಸಪ್ತವ್ಯಸನಾಶ್ರಯರ್‌ 
(ಸುಕುಮಾ. ೨-೨೨). [ ಸಂ. ದುರ್ನಯವರ್ತಿನ್‌ ] 

ದುರ್ನಯೋಕ್ತಿ. (ನಾ). ಅನೀತಿಯ ಮಾತಂ : ಸ್ಮಯಮೆರ್ದೆವುಗೆ ಕಿಎವುಗೆ 
ದುರ್ನಯೋಕ್ತಿ ಕೊಲೆಗೆಯ್ದೆ ತನ್ನ ಬಗೆಯಿಂ ತತ್ಕಾಂತೆಯೊಳಳುಪಿ ನೆರೆ 
'ದೊಡೇಂ _ಕಯ್ದೆಯುಣ್ಬರಂ ರಸಮೆ ಬಾರಿಕುಂ ಕೆಮ್ಮನಿರಿಂ (ಕಾತಿಪು. 
೬೨೭೭), [ದುರ್ನಯ * ಉಕ್ತಿ ] 

ದುರ್ನರ (ನಾ). ಕೆಟ್ಟ ವ್ಯಕ್ತಿ : ಪರಮಗುರುಪದಮಂ -೬ಡಿದು ದುರ್ನರಗ 
ಕಾಲ್ಗ ಳಿಗೆಜಗುವಂಗತಿನರಕವಲ್ಲಾ ಪೊರ್ವಭವಸಂಸ್ಕಾರರಹಿತಂಗೆ (ಬಸಪು. 
೩-೪೬); ಧರ್ಮವಂ ದುರ್ನರರು ತಪ್ಪುವರಲ್ಲದೇ ಶಂಕರನ -ಭಕ್ತರು 
ತಪ್ಪುವರೆ (ಬಸಖ್ರಿ. ೨೮-೩೪). [ಸಂ.] 

ದುರ್ನಾತ (ನಾ). ಕೆಟ್ಟ ವಾಸನೆ; ದುರ್ಗಂಧ: ಅದರೆ ದುರ್ನಾತ 
ಅಸಾಧ್ಯವಾಗಿ, ಪಾತ್ರೆ ದೆಳಗುತ್ತಿರುವವರ ಮೇಲೆಯೂ ಸ್ಥಾನಮಾಡುದ 
ವರ ಮೇಲೆಯೂ ಬರುತ್ತದೆ (ಜಿಸ್ತಕ, ೦೧): ನನಗೆ ಮಾತ್ರ ಆ ದುರ್ನಾತ 
ವನ್ನು ಸಹಿಸಲಾಗುತ್ತಿರಲಿಲ್ಲ (ಪಾತಕ. ೭೩೨). [ದುರ್‌ ನಾತ) 

ದುರ್ನಾಮ (ನಾ). ೧. ಕೆಟ್ಟ ಹೆಸರಂ; ಅಪಕೀರ್ತಿ ; ಅಪಖ್ಯಾತಿ: 
ಪರಿಟಿತರಾದವರೇ ಆಡಿಕೊಳ್ಳುತ್ತಾರೆಂದು ಅಪರಿಚಿತರಾದವರು ಕೂಡ 
ನಂಬಿಕೊಂಡು ದುರನ್ನಾಮವನ್ನು ಎಲ್ಲೆಲ್ಲಿಯೂ ಬಿತ್ತರಿಸುವರು 
(ಬೆನ್ನಬೇ. ೩೦). ವಿ. ದೊಡ್ಡ ಜಾತಿಯ ಜಿಗಣೆ : “ದುರ್ನಾಮಾ, ದೀರ್ಫ 
ಕೋಶಿಕಾ-೨ ಅನೆಗಳ ರಕ್ತವನ್ನು ಹೀರಲುಳ್ಳ ದೊಡ್ಡ ಜಿಗಣೆ ಪೆಸರುಗಳು. 
ಅಂದರೆ ಹೆಜ್ಜಿ ಗಣೆ” (ಸಿದ್ಧಾಂತಿ. ೮೪). ಹಿ, ವಂಲವ್ಯಾಧಿ. 

[ ಸಂ. ದುರ್ನಾಮನ*)7 

ದುರ್ನಾಮಕ (ಗು). ೧. ಕೆಟ್ಟ ಹೆಸರನ್ನು ಹೊಂದಿದ. (ನಾ). ೨. ವಲ 
ವ್ಯಾಧಿ. [ಸಂ.] 

ದುರ್ನಾಲಗೆ, ದಂರ್ನಾಲಿಗೆ (ನಾ). ಕೆಟ್ಟ ಮಾತನಾಡಂವ ನಾಲಿಗೆ : 
ದುರ್ನಾಲಗೆಯಿಂದ ಹೊರಡುವುದೆಲ್ಲಾ ಬರಿಯ ಕೆಟ್ಟ ಮಾತುಗಳೇ (ರೂಢಿ): 
ದುರ್ನಾಲಿಗೆ : ಅವರೆ ದುರ್ನಾಲಿಗೆಗೆ ಹೆದರಿ ಸುಮ್ಮನಾಗಬೇಕು (ಕೂ9). 

[ದುರ್‌ + ನಾಲಗೆ] 

ದುರ್ನಾಲಿಗೆ "ದಂರ್ನಾಲಗೆ' ನೋ. 

ದುರ್ನಿಮಿತ್ತ (ನಾ). ೧. ಅನಿಷ್ಟದ ಸೂಚನೆ ; ಕೆಡುಕಿನ ಸೂಚನೆ ; 
ಅಪಶಕುನ : ಭಯಮಂ ಚಿತ್ತಕೊದವಿಸಿ ಬಲಗಣ್‌ ಕೆತ್ತಲ್‌ ಮೊದಲಿ 
ಕ್ಕಿತು ದುರ್ನಿಮಿತ್ತಸೂಚಕವರಾಗಳಿ್‌ (ಕಾದಂಪೂ. ೮೮೮) ; ಮೇಲೆ ನೆಗಳುವ 
ದುರ್ನಿಮಿತ್ತವನಾಲಿಸಿದರು. (ಕುವ್ಯಾಸ. ೦೩-೧); ನೋಡು ಲಕ್ಷ್ಮಣ 
ದುರ್ನಿಮಿತ್ತಂಗಳಂ ಪಥದೊಳು ಡಿಳ್ಳಮಾದಪುದೀಗಳೆನ್ನ ಮನಂ (ಜೈಮಿಭಾ. 


೩೯೯೧ 


ದುರ್ನೀತಿ 


೧೯-೩); ಇಂತೆಡೆವಿಡದೆ ತಲೆದೋಜುವ ದುರ್ನಿಮಿತ್ತಂಗಳ್ಲಿ ರಾಜಂ 
ಪಿರಿದುಂ ಕೊರೆಗಿ , . . ಬನದೊಳ್‌* ಚರಿಸುತಿರೆ (ರಾಮಾಕ್ಕ. ೬೬-೧೧): 
೨. ಸಲ್ಲದ ನೆಪ; ಸುಳ್ಳು ಸಬೂಬು. [ಸಂ.] 

ದುರ್ನಿರೀಕ್ಷಣ (ನಾ). ನೋಡಲು ಕಷ್ಟವಾದುದಂ ; ಕಣ್ಣು 
ಕೋರೈಸುವುದಂ : ಅಂತರದೊಳತಿ ದುರ್ನಿರೀಕ್ಷಣದಿಂ ತಿರುಗುವ ಪುರ 
ತ್ರಯವನು . . . ಸುಟ್ಟನಲಾ (ಬಸಪು. 89-89) ; ದುರ್ನಿರೀಕ್ಷಣಮಾದು 
ದರಸ ಕೇಳದನೆನಗೆ ವರ್ಣಿಸುವೊಡರಿದು ಕೂರಂಬುಗಳ್ಗಂಬರೆದೊಳಿಂಬಿಲ್ಲ 
ಮೆಂಬೊಲಾಯತ್ರಿ (ಕೈಮಿಛಾ. ೭-೬೦) : ಮಿಂಚಿನ ಪೊಗರ್ನಭೋಮಂಡಲ 
ವನೆಂಡಲೆಯಲಾಕ್ಷಣಂ ದುರ್ನಿರೀಕ್ಷಣವಪಾಗಲ್‌ (ಜೈಮಿಛಾ. ೦೨-೦೪). [ಸಂ.7 


10| ದುರ್ನಿರೀಕ್ಷ್ಯ (ಗಂ). ೧. ನೋಡಲಂ ಕಷ್ಟವಾದ; ಕಣ್ಣು ಕೋರೈಸುವ: 


185 


30 


40 


ಸಂಧ್ಯಾರಾಗಸನ್ನಿಕಾಶದುರ್ನಿರೀಕ್ಷ್ಯ ಕಟ್ನಾಕ್ಷವಿಕ್ಷೇಪಲಕ್ಷಿತನುಂ 
(ಗೆದಾಯು. ೩-೨೬ ವ). (ನಾ). ೨. ನೋಡಲು ಕಷ್ಟವಾದಂದಂ; ಕಣ್ಣು 
ಕೋರೈಸುವಂತಹಂದಂ : ಇದು. ಪಗೆವರುಳ್ಳುದಂ ತೋಣಾದಪುದು 
ನಿನಗರಿನೃಪರ್ಕಳಿಲ್ಲದೊಡಿಂತಿರ್ಪುದೆ ದುರ್ನಿರೀಕ್ಷ್ಯಮಿನಜಂಬದಂತೆ ಪಜ್ಜಳಿಸಿ 
ಬಾಗಿಲೊಳ್‌ ಪುರವರದಾ (ಅದಿಪು. ೧೪-೦೩). [ಸಂ.] 

ದುರ್ನಿವಾರ (ನಾ). ದಮನ ಮಾಡಲು ಆಗದಂದಂ ; ಹತ್ತಿಕ್ಕಲಂ ಕಷ್ಟ 
ವಾದುದಂ; ನಿವಾರಿಸಲಾಗದಂದಂ: ಆಗಲಾ ದುರ್ನಿವಾರವಾದ ಈಟೆಯು 
ತನ್ನ ಮಗನ ಮೇಲೆ ಬಂದ ಮಾತ್ರವೇ (ಮಂಬಯಿ. ೬-೦೦೦) ; ಹೆರೆವರೆ 
ಕೈಯಲ್ಲಿಯ ವಸ್ತುವನ್ನು ಪಡೆದುಕೊಂಡು ಪರೀಕ್ಷಿಸುವ ಇಚ್ಛೆ _ ಇವರಿಗೆ 
ದುರ್ನಿವಾರವಾಗುತ್ತದೆ (ಗಾಳಿ. ೩೨); “ಮತ್ತ” ಎನ್ನುವಾಗ “ಮತ್ತರಂತೆ 
ಅಸಮಂಜಸಕಾರಿಗಳು, ದುರ್ನಿವಾರಗಳು” ಎಂದು ಮುಂತಾಗಿ ವ್ಯಂಗ್ಯಾರ್ಥ 
ಪರಂಪರೆ (ಧೃನ್ಯಾಳೋ: ೫೭). [ಸಂ.] 

ದುರ್ನಿವಾರ್ಯ (ನಾ). ಇ ದುರ್ನಿವಾರ : ಅತಿಮಾನುಷವಾದ ದುರ್ನಿ 
ವಾರ್ಯವಾದ ದುರ್ವಾಸಶಾಪವೆಂಬ ಬಾಹ್ಮಯಂತ್ರಸಾಧನದಿಂದ ಕವಿ 
ತನ್ನ ಕೆಲಸ ಮಾಡಿಸಿಕೊಳ್ಳಬೇಕಾಯಿತು (ಸಂಸಾಟಿ. ೦೩೨). [೫0.1 

ದುರ್ನಿಶೆ (ನಾ). ೧. ಕೆಟ್ಟ ರಾತ್ರಿ; ಕಷ್ಟಕರವಾದ ರಾತ್ರಿ; ೨. ಮಳೆ 
ಸಂರಿಯಂವ ರಾತ್ರಿ : ಮಳೆ ಮೊದಲಿನಂತೆ ಜೋರಾಗಿ ಸುರಿಯದಿದ್ದರೊ 
ನಿಂತು ನಿಂತು ಸುರಿಯುತ್ತಾ ರಾಶ್ರಿಯನ್ನು ದುರ್ನಿಶೆಯನ್ನಾಗಿ ಮಾಡಿತ್ತು 
(ಮಲೆಮ, ೯೯೩). [ಸಂ. ದುರ್ನಿಶಾ] 

ದುರ್ನೀತ (ಗಂ). ೧. ಕೆಟ್ಟ ನಡತೆಯಂಳ್ಳ ; ದುರ್ವರ್ತನೆಯಂಳ್ಳ. 
೨. ಅಶಿಕ್ಷಿತವಾದ.(ನಾ).೩. ದಂರಾಚಾರ; ಕೆಟ್ಟನಡತೆ; ದುರ್ವರ್ತನೆ. 
೪. ಕೆಟ್ಟ ನಡತೆಯಉಳ್ಳವನಂ ; ಅನ್ಯಾಯದ ನಡವಳಿಕೆಯುಳ್ಳವನಂ: 
ಜಾತರೂಪವ ತೊಟ್ಟು ಭೂತೇಶನಾಗಿ ದುರ್ನೀತನ ಗೆಲಬೇಕೆಂದು ಆತುರ 
ದಿಂದ ಕಾತುಕವಹ ಬಲವನು ಜಾತರೂಪನು ಕೂಡಿಸಿದನು (ತ್ರಿ ಪುಸಾಂ. 
೧೦-೧೦೬) ; ಕಡುದುರುಳರಂ ಧೂರ್ತರಂ ಬಗ್ಗಡೆಯರಂ ದುರ್ನೀತರಂ 
ನಾಣ್ಣೆಡಿಕರೆಂ . . . ವ್ಯಾಕುಳರನಶಿಕೃಪೆವೆತ್ತು ಕಾಯ್‌ (ಬಸಪು. ೩೮-೭೦). 

[ಸಂ.) 

ದುರ್ನೀತಿ (ನಾ). ೧. ಕೆಟ್ಟ ನಡತೆ; ದುರಾಚಾರ: ದುರ್ನೀತಿಯ ಹಕ್ಕೆ 
ಹಾಸ್ಯದ ಹೊಲಂ ಮರುಳಾಟದ ಮಂದಿರೆಂ. . . ನೋಡಲೆಸೆದತ್ತು ಸದಾ 
ಗಣಿಕಾಪ್ರತೋಳಿ ತಾಂ (ಹಮ್ಮಾಕ. ೨-೯೨) ; ದುರ್ಬುದ್ಧಿ ದುರ್ನೀತಿ 
ಯುಳ್ಳವನೆಯ್ಯ ನಾನು (ಅಖಂಡೇ. ೯೬-೦೪) : ಮಲೆತು ದುರ್ನೀತಿಯಲಿ 
ನಿನ್ನ ರಾಜರು ಕೆಟ್ಟು, ಹಿಡಿದು. ಸಂಕಲೆಯಟ್ಟು ಜಗ್ಗಿಸಲು ಬರಲು 
(ಇಂಗೀತೆ. ೨೮-೧೩). ವಿ. ಅನೀತಿ; ಅನ್ಯಾಯಂ: ಅವನಾಳ್ಡ ಭುವನದೊಳೆಗೆ 
- . . ದುರ್ನೀತಿ ದುಸ್ಸಂಗ ದುಸ್ಥಿತಿ ದುರಾಚಾರವಿಲ್ಲ (ಹಕಕಾ. ೨-೦೦) ; 
ದುರ್ನೀತಿಯಲಿ ವಧಿಸುವರೆ ನೀನೀ ಬ್ರಾಹ್ಮಣೋತ್ತಮನ (ಬಸಪು. ೩೩-೪೩). 

[ಸಂ.7 


ದುರ್ನೇವ 


ದುರ್ನೆವ (ನಾ). ಸಂಳ್ಳು ಸಬೂಬಂ; ಸಲ್ಲದ ಸೆವ: (8). 
[ದುರ್‌ + ನೆವ] 

ದುರ್ನೋಟ (ನಾ). ಕೆಟ್ಟ ದೃಷ್ಟಿ,-ನೋಟ. : [ದುರ್‌ ೬ ನೋಟ] 

ದುರ್ಬಲ (ಗಂ). ೧. ಬಲಹೀನವಾದ; ಚೈತನ್ಯಎಲ್ಲದ; ತ್ರಾಣವಿಲ್ಲದ. 
(ನಾ). ೨. ಬಲಹೀನನಾದವನಂ ; ಶಕ್ತಿಯಿಲ್ಲದವನು: ತನ್ನ 
ಮೈಯೊಳ್‌ ಬಲನೆನಿಪ್ಪರಸು . . , ಮಹಾವೀರೆಸೈನ್ನ್ಮಂ ನಿಜಪ್ರಿಯಂ 
ಕೂಡಿ ಸಪ್ತಾಂಗಸಂಪನ್ನನೆನಿಸುವ ರಾಜನಕ್ಕುಮಿನಿತಿಲ್ಲದಿಹ ರಾಜ ದುರ್ಬಲ 
ನೆನಿಕ್ಕುಂ (ವಾಂಗರಾ. 60-00). ೩. ಬಲಹೀನವಾದಂದಂ: ಒಂದು ಪ್ರಾಣಿ 
ಯಿಂದ ಮತ್ತೊಂದು ಪ್ರಾಣಿಗೆ ಜೀವನ. ದುರ್ಬಲವು ಸಬಲಕ್ಕೆ ಆಹಾರ 
(ವಡಧಾ. ೩೨೪). [ಸಂ.] 

ದುರ್ಬಲಗೊಳ್‌ (ಕ್ರಿ). ಶಕ್ತಿಹೀನವಾಗಂ; ಸತ್ವವಿಲ್ಲದಂತಾಗಂ. 
"ದಂರ್ಬಲಗೊಳಿಸು' ಪರಾ. (ದುರ್ಬಲ * ಕೊಳ, ) 

ದುರ್ಬಲಗೊಳಿಸು (ಕ್ರಿ). ಶಕ್ತಿಹೀನವಾಗಂವಂತೆ ಮಾಡು ; ಶಿಥಿಲ 
ಗೊಳಿಸಂ : ಆಮ್ಲಗಳು ಹಶ್ತಿಯ ಬಟ್ಟೆಗಳನ್ನು ದುರ್ಬಲಗೊಳಿಸುವುದು 
(ಗೈಹವಿ. ೬೨). [ದುರ್ಬಲಗೊಳ್‌ + - ಇಸ್ಕು ] 

ದುರ್ಬಲತೆ (ನಾ). ಶಕ್ತಿಹೀನತೆ ; ದೌರ್ಬಲ್ಯ : “ಡಿ' ಜೀವಾತಿನ ಕೊರತೆ 
ಯಿರುವ ಮಕ್ಕಳು . , . ಯಾವಾಗಲೂ ಸಂಕಟ, ನರಗಳ ದುರ್ಬಲತೆ, 
ಅತಿನಿದ್ರೆಗಳಿಗೊಳಗಾಗುತ್ತಾರೆ (ಅಡುಸಾ. ೬೫). [ ಸಂ. ದುರ್ಬಲತಾ] 

ದುರ್ಬಲಿ (ನಾ). ಶಕ್ತಿಹೀನನಾದವನಂ ; ದುರ್ಬಲನಾದವನೆಂ: ಸೋತ 
ದುರ್ಬಲಿಗೆ ಸಲ್ಲುವುದು ನಮ್ಮನುಕಂಪೆ ನೀತಿ ನಿಂದೆಯೊಳಿರದು (ಮಂಕುಕ. 
೨೮೦). [ ಸಂ. ದುರ್ಬಲಿನ್‌] 

ದುರ್ಬಹ (ನಾ). ಹೊರಲಂ ಕಷ್ಟವಾದಂದಂ; ಬಹಳ ಭಾರವಾದಂದಂ: 
ವರೆ ಕೂರ್ಮಂಗವಹೀಶ್ವರಂಗವಖಳಾಶಾದಂತಿಗಂ ದುರ್ಬ್ಬಹಂ ಪಿರಿದು 
ಭೂಭಾರಮೆಂದು ತನ್ನ ಭುಜದೊಳ* ತಾಳ್ಗಿದರ್ನ (ಎಕೆ. 7, 
ಕಡೂರು. ೧೨೫೯-೧೮ ; 1818). -[ ಆಸಂ. ದುರ್ವಹ] 

ದುರ್ಬಾಯಿ (ನಾ). ಕೆಟ್ಟ ಮಾತನಾಡಂವ ಬಾಯಿ. 

[ದುರ್‌ + ಬಾಯ್ಕಿ (ಎಬಾಯ್‌)] 

ದುರ್ಬಿಣಿ "ದುರ್ಬೀನಂ' ನೋ. 

ದುರ್ಬಿನೀತ (ನಾ). ಒಬ್ಬಾತನ ಹೆಸರು: ನೊಟ್‌ಪಯ್ಯನ ಮಗಂ 
ಅಜ್ಕಯ್ಯನ ಬೆಸದಲ್‌ ದುರ್ಬ್ಬಿನೀತನ ಮುನ್ತೆ ಕಾದಿ ಸತ್ತು 
ಸ್ವರ್ಗ್ಗ್ಗದಲಿಟ್ಲೂ (ಎಳ. ೩11, ಮದ್ಮಗಿ, ೨೭-೦೪; ಸು. 950). 

[ «ಸಂ. ದುರ್ವಿನೀತ ] 
ದುರ್ಬೀಜ (ನಾ), ೧. ಕೆಟ್ಟ ಬೀಜ. ೨. ವ್ಯಭಿಚಾರಕ್ಕೆ ಹಂಟ್ವಿದವನು. 
[ ಸಂ.) 

ದುರ್ಬೀನಿ "ದಂರ್ಬೀನಂ”' ನೋ. 

ದುರ್ಬೀನು, ದುರ್ಬಿಣಿ, ದಂರ್ಬೀನಿ (ನಾ). ದೂರದ ವಸ್ತೂಗಳು 
ಹತ್ತಿರದಲ್ಲಿದ್ದಂತೆ ಮತ್ತು ಹೆಚ್ಚು ಗಾತ್ರವಾಗಿ ಕಾಣುವಂತೆ 
ಮಾಡಂವ ಒಂದಂ ಬಗೆಯ ಸಲಕರಣೆ ; ದೂರದರ್ಶಕಯಂತ್ರ : 
ಗ್ಯಾಲಿಲಿಯೊನು . . , ದುರ್ಬೀನು ಎಂಬ ಯಂತ್ರವನ್ನು ರಚಿಸಿ, ಅದರಿಂದ 
ಆಕಾಶದೊಳಗಿನ ಗ್ರಹ ನಕ್ಷತ್ರಗಳನ್ನು ನೋಡಹತ್ತಿದನು (ಮುಂಬಯಿ. 
8-೨೨೪) ; ಹೈದರನು ದುರ್ಬೀನು ಹಾಕಿ ನೋಡಿ . . . ಮಲ್ಲಾಪುರದ 
ಬಳಿ ಡೇರೆ ಹಾಕಿಸಿಕೊಂಡು ನಿಂತನು. (ಚತ್ರಪಾ. ೮೨); ಎಲ, ಎನಗಿಡುತಿಹೆ 
ದುರ್ಬೀನ ಎನ್ನೆ ನುಡಿಸೆ ನಿನಗಿಲ್ಲ ಸಮಾನ (ಗಣೇಶ. ೩-೦೪೩). ದುರ್ಬಿಣಿ: 
ಆ ದೋಣಿಯನ್ನು ಪರೀಕ್ಷಿಸುವುದಕ್ಕೋಸ್ಕರ ಅವನು ದುರ್ಬಿಣಿ ಹಚ್ಚಿ 
ನೋಡಲಾಗಿ (ಮುಂಬಯಿ. ೬-೦೩೨) ; ಬೆಟ್ಟ ಗುಡ್ಡಗಳು ಇದ್ದಲ್ಲಿ ಅಂತಹ 
ಪ್ರದೇಶವನ್ನು ಅಳೆಯುವಾಗ ... ಧಿಅಡೋಲೈಟ೯ ಎಂಬ ದ:ರ್ಬಿಣಿ ಇವು 


ಸ 


೩೯೯೨ 


10 


20 


40 


45 


ದುರ್ಬೊಧನೆ 


ಗಳನ್ನು ಉಪಯೋಗಿಸಬೇಕಾಗ:ವುದು (ಭೂಮಿಂ. ೧೩) ; ತುಳಸಿ ತನ್ನ 
ಹೃದಯದ. ಕಣ್ಣಿನ ದುರ್ಬಿಣಿ ಹಿಡಿದು , ನಿಂತಿದ್ದಾಳೆ (ದೀಪಹ. 11, 
೩೯೯). ದುರ್ಬಿೀನಿ: ನೀನು ಎಂದಾದರೂ ದುರ್ಬೀನಿಯನ್ನು ನೋಡಿದ್ದೀಯಾ 
(ಮುಂಬಯಿ. ೩-೧೪೫). 

[ «ಮರಾ. ದುರಬೀನ, ದುರಬೀಣ, ದುರ್ಬಿಣ, ದುರ್ಬೀಣ, 
ದುರ್ಬೀನ ; ಹಿಂ. ದುರಬೀನ್‌, ದೂರೆಬೀನ್‌ ; ಪಾರ. ದೂರ್ಬೀನ್‌ ) 
ದುರ್ಬುತನ (ನಾ). ಮೂರ್ಹತನ ; ಮೌಢ್ಯ; ಅಜ್ಞಾನ (?): ಕೌರವಾ 
ಧೀಶೆ ಮುಂದಅಯದೇ ದುರ್ಬುತನದಿಂದ ಕೆಟ್ಟು ಹೋದಂದಮಾಯ್ತಲ್ಲಾ 
ಎನುತ್ತ ಬಿಸುಸುಯ್ದು ಬಳಿಕಿಂತು ಬಿನ್ನಪಗೆಯ್ದನು (ಸಮ್ಮಳೌ. ೮-೨೩). 
[ದುರ್ಬು? + - ತನ] 
ದುರ್ಬುದ್ಧಿ (ನಾ). ೧. ಕೆಟ್ಟ ಬುದ್ಧಿ; ದಂಷ್ಪವಂನಸ್ಸು : ಬಡು 
ದುರ್ಬುದ್ಧಿಯನು (ವಿಷ್ಠುಪು. ೦-೫-೪೩) ;-ದುರ್ಬುದ್ಧಿಯಂ ನಿನಗದಾರ್‌ 
ಪೇಳ್ಮೆರೀ ಕುಲಕೆ ಹಾಲಾಹಲವನೆರೆವ ಮತಿಯಂ (ಶ್ರೀರಾಮಾ. ೭೧-೦). 
೨. ವ%ರ್ಹ್ಷತನ ; ಅವಿವೇಕ : ಮೋಹಧನಮಂ ಮುಂದಿಟ್ಟು ದಲ್‌ 
ತೃಷ್ಣೆ ಲಂಪಟೆ ಬೆನ್ನಿ ೦ ಬಿಡದೊಲ್ಲೆಮೊಲ್ಲೆಮೆನೆಯುಂ ದೂದಟ್ಟಿ 
ದುರ್ಬುದ್ಧಿಯಂ (ಕಾಂತಿಪು. ೭-೬೭); ನೀವು ಬೆಸಸಿದ ಪರಿಯೊಳೆಮ್ಮ 
ಮನಂಗಳೊಳಗಾವರಿಸಿದತಿ ದುರ್ಬುದ್ಧಿ ಫಲವಿಲ್ಲ (ಬಸಪು. ೩೪-೧೦). ಹ. 
ಕೆಟ್ಟ ಹಂಚಿಕೆ, - ಉಪಾಯ: ಹರಿಶ್ಚಂದ್ರರಾಯನುನ್ನತಿಯನಳಿವಾರ್ಪುಳ್ಳ 
ದೊಂದು ದುರ್ಬುದ್ಧಿಯಂ ನೆನೆದನು (ಹಣಳಾ. ೩-೦೦). ೪. ಕೆಟ್ಟ } ಬಂದ್ಧಿ 
ಯುಳ್ಳವನಂ: ಆಲಸ್ಕಂ ದುರ್ಬುದ್ಧಿ ಕುಶೀಲಂ ; ಎನಿಪ್ಪವನೆ 

ನೀಲಲೇಶ್ಕೆಯ ಜೀವಂ (ಪಸಾರ. ೪೧೪). 
ದುರ್ಬುದ್ಧಿಯಾಗು - ಅವಿವೇಕಿಯಾಗಂ : ಒಬ್ಬರಿಗೂ ಹುಟ್ಟ ದೆ 
ಅಯೋನಿಯಲ್ಲಿ ಬಂದು ದುರ್ಬುದ್ಧಿಯಾದವಳನೇನೆಂಬೆನಣ್ಣಾ (ವಡಸಂ. 
8೭೩-೧). [Xo.) 
ದುರ್ಬಾಧ (ಗಂ). ೧. ವಂರ್ಹತನದ ; ದಡ್ಡತನದ. ೨. ಕೆಟ್ಟಬಂದ್ಳಿ 
ಖಿಂಂದ ಕೂಡಿದ. (ನಾ). ೩. ಮೂರ್ಪ; ದಡ್ಡ ; ದುರ್ಬುಧರಿಗೆಯಾಪ್ತ 
ದಾಲೋಚನೆಯ ಪೇಳ್ವನೆ ಮೂರ್ಯಿನು (ಸವಮೋ. ೧೨-೨೪). ೪. ತಪ್ಪು 
- ಹಂಡುಕುವವನಂ ; ದೋಷಾನ್ವೇಷಕ ; ಛಿದ್ರಾನ್ವೇಷಿ ; ಕುಕವಿ: 


ಪರಿಕಿಪೊಡವಿಚಾರಿ ಸಿತೇತರೆಗತಿಯಾದಂ ಪ್ರಭಂಜನಪ್ರಿಯನತಿನಿಷ್ಮುರೆ 
ಜಿಹ್ವನುಷರ್ಬುಧನಂತಿರೆ ದುರ್ಬುಧನಾರೊಳೊಂದಿ ಪಡೆಯಂ ನೋವಂ 
. (ತಂದ್ರು. ೧-೪೨. [ಸಂ.) 


ದುರ್ಬೆಸನಿ (ನಾ). ಕೆಟ್ಟ ಬಯಂಕೆಯಂಳ್ಳವನು : ಲಂಪಟ : ಒಸಗೆಗ 
ಮುತ್ಸಾಹಕ್ಕಂ ಸಸಿಯುದಯಂ ರಂಜಿಪಂತೆ ಕಳ್ಳಂಗಂ ದುರ್ಬೆಸನಿಗಮಾ 
ತೆಅದಿಂ ರಂಜಿಸಲತ್ಕು ಮೆ (ಧರ್ಮಾಮ್ಮ. ೪-3೯). [ದುರ + ಬೆಸನಿ] 

ದುರ್ಬೋಧ (ನಾ). ೧. ಐ ದಂರ್ಬೊಧನೆ. ೨. ಕೆಟ್ಟ ಉಪದೇಶವನ್ನು 
ಮಾಡಂವವನಂ : ದುರ್ಬೊೋಧರಂ ಕೂಡಿಕೊಂಡು ಸುತ್ತ ಸುಳಿದು 
(ಬಂಡೋರ. ಹ. ೩0೨-೨೪). (ಸಂ.] 

ದುರ್ಬೋಧಕ (ನಾ). ೧. ಅನೀತಿಯನ್ನು ಬೋಧಿಸಂವವನಂ ; ಚುಚ್ಚಿ 
ಕೊಡಂವವನಂ : ಇದಿರುಗಾಣದೆ ಕೊಲೆಗೆ ನಿರ್ಬಂಧದಲಿ ಬೆಸಸುವ 
ಕ ಓಷ್ಣನಕಟಾ ಮದಮೂಖನೊ ದುರ್ಬೋಧಕನೊ ವಂಚಕನೊ (ಕುವ್ಕಾಛೀ. 
೩-೨೮). ವಿ. ದಡ್ಡ; ಅವಿವೇಕಿ: ಏನುವನಟ್‌ಯದ ಕಾಕು ದುರ್ಬೋಧಕಂ 
ಕವಿಯೆನಿಸೆ ಕುಂದೇ ಮಹಾಕವಿಗೆ (ಹಡಳಾ. ೧-9೪). [ ಸಂ.) 

ದುರ್ಬೊನನೆ (ನಾ). ವಂಚನೆ ಮಾಡಬೇಕೆಂದು ತಿಳಿಸಂವಿಕೆ ; ಕೆಟ್ಟ 
ಉಪದೇಶ ; ದುಷ್ಟ ಸಲಹೆ : ಪರಿಪರಿಯ ಕುಹಕಮಂ ಪಣಿದು 
ದುರ್ಬೋಧನೆಯನೆರೆದಳೇಕಾಂತದೊಳ* (ವೇಳಾರಾ. ೨-2-0). 

[ ಸಂ. ದುರ್ಬೋಧನ] 


ದುರ್ಬೊೋಧೆ 


ದುರ್ಬೋಧೆ (ನಾ). - ದಂರ್ಬೊೋಧನೆ : ದುರ್ಬೊೋಧೆಯಂ ಬೇಲ್‌ 
ಪುಟ್ಟಿಸುಗುಂ (ಮಲ್ಲಪು:. ೦-೨೬) ; ನಿಗಮವಿರಹಿತಶೂನೈದುರ್ಬೊಧೆಗಳಿ 
ಗೊಲಿದು , . ಭಸಿತವಂ ಪೂಸಲೊಲ್ಲದ ಪಾಪಚಿತ್ತರಿರಾ (ಬಸಪು. 
8೦-೪೮); ದುರ್ಬೋಧೆಗಳ ನಾನಾಚಂದದಲಿ ಬೋಧಿಸಿ. . .ಸುಯೋ 
ಧನಂಗಾನಂದವೆನಿಸಿ ಕಳಿಂಗಲೋಕವ ಕೊಂದನೈ (ಕುವ್ಕಾಆ, ೮-೫೪); 
ದುರ್ಬೊಧೆಗೊಳಗಾಗಿ ನೀಂ ಕುಲಗೇಡಿಯಾಗದಿರ್‌ (ಶ್ರೀರಾಮಾ. ೭೦-೧೦). 

[:ಸಂ. ದುರ್ಬೋಧ] 

ದುರ್ಬೊೋಧ್ಯ (ನಾ). . ತಿಳಿಯಲು ಅಸಾಧ್ಯನಾದವನಂ ; ಅರಿಯಲು 
ದಂಸಾಧ್ಯನಾದವನಂ ; "ಮೊದಮೊದಲಿಗೆ ಶಶಿಭೂಷಣನಾದರೂ ಅದೇ 
`ಬಗೆಯಾಗಿ ' ದುರ್ಬೊಧ್ಯನಾಗಿದ್ದನು (ಇಪೃಳ. ೮೬). [ಸಂ.] 

ದುರ್ಭಂಗ (ನಾ), ಅಧಿಕವಾದ ಕೇಡಂ ; ಗರ್ಭಗಳ ಸೀಳ್ಮವರ ಕೊಬ್ಬುಗಳ 
ಕೊರಕೊರದು ದುರ್ಭಂಗವನು ವಸಳ್ಳೆ ಹಬ್ಬಗಳ ನಾನು (ಕರಿಕ.. ೩೦-೦೧). 

[ಸಂ.] 

ದುರ್ಭಗ (ಗು)..೧. ಅದೃಷ್ಟಹೀನವಾದ; ದಂರದೃಷ್ಟದ. ೨. ಕುರೂಪಿ 
ಯಾದ ; ಅವಲಕ್ಷಣದ. (ನಾ). ೩. ದುರದೃಷ್ಟ; ದುರ್ದೈವ : 
ದಾರಿದ್ರ ದುರ್ಭಗಾಪಗತಿತಾಪತ್ರಯಾದ್ಯೋರುಭೀತಿಗಳಂ ಕೆಡಿಸಿ (ಪದ್ಮರಾ. 
೨0-6೬). ೪. ಸಹಿಸಲು ಆಗದಂದು ; ತಾಳಲು ಕಷ್ಟವಾದಂದಂ; 
ಅಹಿತವಾದಂದು; ಹೇಮಂತಮಿಷ್ಟಯತು ತಾನೈಸೆ 
ಸುಭಗನಗ್ನಿ ದುರ್ಭಗಮೈಸೆ ನೆಳಲ ನೀರ್‌ಗಳೆರಡುಂ (ಶ್ರೀರಾಮಾ. 
೨೦೦-೦೯೮, ೫. ದುರದೃಷ್ಟಶಾಲಿ : ನಗುವರಟ್‌ಯದ ದುರ್ಭಗರು 
ಯೋಗಿಗಳ ಕುಲದೇವತೆಯ ನಿಜಲೀಲೆಗಳ ವೀಕ್ಷಿಸೆ (ನಿಧಾಗ, ೩-೩-೦೦). 
ಓ, [ಜೈನ] ಎಪ್ಪತ್ತೆರಡು ಬಗೆಯ ನಾಮಪ್ರಕೃತಿಗಳಲ್ಲಿ ಒಂದು ; 
P “ ಈ ಕರ್ಮೋದಯದಿಂದ ಒಬ್ಬನಲ್ಲಿ ರೂಪ ಲಾವಣ್ಯವಿದ್ದರೂ 
ಇತರೆರ ಮನಸ್ಸಿನಲ್ಲಿ ಆತನ ವಿಷಯವಾಗಿ ಅಪ್ರೀತಿ ಉಂಟಾಗಂ 
ತ್ತದೆ” (ಅದಿಪು. ಕೋಶ) :: ಸುಭಗದುರ್ಭಗಪ್ರತ್ಯೇತಶರೀರಾಯಶಸ್ಕೀರ್ತ್ಯ 
ನಾದೇಯನಿರ್ಮಾಣಪರ್ಯಾಪ್ತಿನೀಚೈರ್ಗೊೋತ್ರಂಗಳೆಂಬ ದ್ವಿಸಪ್ತತಿ 
ಪ್ರಕೃತಿಗಳಂ ನಿರೆವಶೇಷಂ ಕಿಡಿಸಿ (ಅದಿಫು. ೦೬-೪೯ ವು); ಅಸ್ಮಿರ ಶುಭ 
ಸುಭಗದುರ್ಭಗ ಸುಸ್ವರ , . . ತೀರ್ಥಕರೆನಾಮಮೆಂದಿಂತಲ್ಲಿ ಗತಿನಾಮ 
ಕರ್ಮಂ ಚತುರ್ವಿಧಮಕ್ಕುಂ (ಗೊಮ್ಮಸಾ. ೩-೭). "ನಾಮಕರ್ವ`ಪ್ರಕೃತಿ' 
ಪರಾ. ಸಂ] 

ದುರ್ಭಗತ್ವ (ನಾ). ದಂರದೃಷ್ಟ ; ದುರ್ದೈವ ; ದಾರಿದ್ರ್ಯ: ಸಮವಾಯಂ 
ಮನುಜತ್ಮಮಾದೊಡಮಘವ್ಯಾಪಾರದಿಂ - ಅಲ್ಪಾಯುಷ್ಯಮುಂ 
ದುರ್ಭಗತ್ವಮುಮಾತಂಕಕಳೆಂಕಮುಂ ಸಮನಿಕುಂ ಸಂಸಾರಿಗವ್ಯಾಕುಲಂ 
(ಸುಳುಮಾ. ೫.೩೫). (ಸಂ.] 

ದುರ್ಭಗನಾಮಕರ್ಮ (ನಾ). ಎ ದಂರ್ಭಗ ೬: ದುರ್ಭಗನಾಮಕರ್ಮ : 
ರೂಪಾದಿ ಗುಣಗಳು ಚೆನ್ನಾಗಿ ಇದ್ದರೂ ಕೂಡ ಅನ್ಕರಿಂದ ಪ್ರೀತಿಸಲ್ಪಡ 
ದಂತೆ ಆಗುವ ಅರ್ಥಾತ್‌ ದ್ರೋಹಕ್ಕೆ ಕಾರಣವಾಗುವ ದೇಹನಿರ್ಮಿತಿಯು 
ಈ ಕರ್ಮಪ್ರಕೃತಿಯಿಂದ ಉಂಟಾಗುವುದು (ಜೈನಪ. ೩೭೬). 

[ ದುರ್ಭಗ + ನಾಮಕರ್ಮ ] 

ದುರ್ಭಗವನಿತೆ (ನಾ). ಎ ದುರ್ಭಗೆ ೧ : ಅನುಭವಿಸುವ ಜನಮಂ ನೆಟ್ಟನೆ 
ಪಡೆಯದೆ ಬಟಿದೆ ಕಿಡುವ ವಿವಿಧ ಫಲಂಗಳ್‌ ನೆನೆಯಿಸಿದುವಲ್ಲಿ ದುರ್ಭಗ 
ವನಿತೆಯ ರಮಣೇಯರೂಪಯೌವನದೊದವಂ (ಪುಷ್ಪಪು. ೩-೮೮). 

[ ದುರ್ಭಗ + ವನಿತೆ] 

ದುರ್ಭಗೆ (ನಾ). ೧. ಪತಿಗೆ ಇಷ್ಟವಿಲ್ಲದವಳಂ; ಗಂಡನಿಗೆ ಬೇಡವಾದ 
ವಳು: ದುಶ್ಚರಿತೆ ದುರ್ಭಗೆ ದುರ್ಮತಿ ದುಷ್ಟೆ . . . ದುರಾತ್ಮೆಯಪ್ಪ ವಧು 
ಸಜ್ಜನಮೇ (ಮದಿ. 6-೭, ೨. ಅದೃಷ್ಟಹೀನಳಾದ ಹೆಂಗಸು; ಭಾಗ್ಯ 


೩೯೯೩ 


5 


ದುರ್ಭಾವತ್ರಯ 


ಹೀನೆ : ರೋಮಶಮಲ್ಪತರಂ ಭಗಮಾದೊಡಾಕೆ ದುರ್ಭಗೆಯಕ್ಕುಂ 
(ಲೋಕೋಪ. ೧೧-೫೩). ೩. ಸಿಡಂಕಿ:; ಕೋಪಿಷ್ಯೆ ; ಮುಂಗೋಪಿ. 
೪. ಗಂಡನನ್ನೂ ಕಳೆದಂಕೊಂಡವಳಂ ; ವಿಧವೆ. [ಸಂ. ದುರ್ಭಗಾ) 

ದುರ್ಭಯ (ನಾ). ಕಳ್ಳರಿಂದ ಅಥವಾ ದಂಷ್ಟಮೃಗಗಳಿಂದ ಉಂಟಾ 
ಗುವ ಹೆದರಿಕೆ, _ಭೀತಿ : ಕೆಡಿಸಿದೆಯಲಾ ತಮ್ಮ ದುರ್ಭಯ (ಪಾಕಾಂ. 
ದುರ್ಧರ, ದುರ್ಭರ] ದಡವಿಯಲಿ ಭಯಭರಿತವನಿತೆಯ ಬಿಡುವರೇ 
ಯಕಟಕಟ (ತೊರೆ. 8-೦೦-೬). [ಸಂ.) 

ದುರ್ಭರ (ಗಂ). ೧. ತಾಳಲಾಗದ ; ತ್ರಾಸದಾಯಂಕವಾದ : ಚಟುಲ 
ದುರ್ಭರ [ಪಾಠಾ. ವ) ಭೂರಿಕರ್ಮೋತ್ಯಟಘಟವಹಿತ್ರವನಳವಡಿಸಿ 
ಪಟುಭವಾಂಬುಧಿಯೊಳು ತಿರುಗಿಸುವ ವೈಶ್ಯನುಂ ತಾನೆ (ಬಸಫು. ೨೧-೨೬) ; 
ಹರವೀರ್ಯವಸ್ನಿ ಮುಖದಿಂದ ಹರಿಮುಖ್ಯರುಂ ಧರಿಸಿ ದುರ್ಭರಪುರುಷ 
ಗರ್ಭಬಾಧೆಯನು ಶಂಕರನಿರೊಪಂಬಡೆದು ಸರೆವಣದೊಳುದ್ಗೂ ರಿಸಲ್‌ 
ಕಂದನುದಯವಾಗೆ (ಗುರುಜಾ. ೪-೩೨) ; ದೇವದೇವರೆ ನೋಡೆ ಹಿಂಜರಿ 
ವಂಥ ಚೆಲುವಿನ ಓಜದೊೊಳ* - ಬಲೀತಪದ ದುರ್ಭರ ತೇಜದೊಳ್‌ 
(ಅಹಲ್ಕೆ. ೧೦೭೬-೧೦). ವಿ. ತುಂಬಲು ಕಷ್ಟವಾದ ; ಭರ್ತಿಮಾಡಲು 
ಅಸಾಧ್ಯವಾದ. ೩. ಸಲಹಲು ಅಶಕ್ಕವಾದ ; ಸಂರಕ್ಷಣೆ ಮಾಡಲು 
ಕಷ್ಟವಾದ. (ನಾ). ೪. ಹೊರಲಾಗದುದಂ ; ಅತಿ ಭಾರವಾದಂದಂ: 
ಇಂದು ದುರ್ಭರವೆನಿಸಿದರ್ಭಕನಿಂದೆ ಧರಿಸಲ್ಪಟ್ಟ ಗರ್ಭವು ಮಂದಕಕ್ಕಟಿ 
ಗರ್ಭವಾಯಿತು - (ಬಸಪು. ೩-೧೬). 

ದುರ್ಭರವಾಗು ೬ ತ್ರಾಸದಾಯಂಕವಾಗು : ಬಾಗಿಲಿಗೆ ಬೀಗ ಜಡಿದು 

ನಾನು ಏಕಾಕಿಯಾದಾಗ ನನ್ನ ಮನೋಯಾತನೆ ದುರ್ಭರವಾಯಿತು 
(ಪುನರು. ೩೦೯). [ಸೇ.] 

ದುರ್ಭವ (ನಾ). ಕೆಟ್ಟ ಜನ್ಮ ; ನೀಚವಾದ ಹಂಟಬ್ಬ : ದುರ್ಭವ ಕ್ಷಯಕರೆ 
ನಗರ್ಭಾವಿರ್ಭವಂ ನಿರ್ಭಿನ್ನಭಾವಂ ನಿರ್ಭರಾಶಾಪಾಶಮೋಚನ ಕರ್ಮ 
ಕರ್ಮಠನು (ಬಸಪು. ೩೩-೩) ; ಶ್ರೀ `ಗುರುವೆಯೆನ್ನ ದುರ್ಭವದ ಭೀತಿಯ 
ನೆಲ್ಲ ನೀಗಿ ನಿಜಸುಖದ ಸಾವ್ರಾಜ್ಯಪೆದವಿಯನಿತ್ತೆ (ನವಮೋ. ೦-೫), 

[:ಸಂ. 

ದುರ್ಭಾಗ್ಯ (ನಾ). ದುರ್ದೈವ ; ದುರದೃಷ್ಟ: ದುರ್ಭಾಗ್ಯವಶತಃ, 
ಅವಳು. ಸರ್ವಾಂಗಸುಂದರಿಯಾಗಿರಲಿಲ್ಲವಾಗಿ ನಾವು ತಟಸ್ಥ ರಾದೆವು 
(ಳಪಾಳುಂ. ೪೩). [ಸಂ.) 

ದುರ್ಭಾವ (ನಾ). ಕೆಟ್ಟ ಆಲೋಚನೆ ; ದುಷ್ಟ ಯೋಚನೆ : ಅದನೆಂತು 
ಬಣ್ಣಿಪೆಂ ದುರ್ಭಾವ ವಿಸರಮಂ (ಏಂಡೋಕ. ಹೆ. ೩೫೦೩-೦೦) ; ಭೂವರಂ 
ಭವಿಯೊಡನೆ ಸುಬ್ರತಶೈವನಂ ಸರಿಮಾಡುವುದು ದುರ್ಭಾವವೆನ್ನದೆ ಮದಿಸಿ 
ಕೊಲಲೆಂದವನ ಹೆಣನೊಡನೆ ಧರೆಣಿಪಾಲಕನಾಗ ಕಳುಹಿದಡೆ (ಬಸಪು. 
8೩-೪೫) ; ಮಾನಸದೊಳವಳು ಚಿಂತಿಸುತಿರೆಲ್ಕದ ಕಂಡು .ದಾನವನ 
ದುರ್ಭಾವಕಂ ಮುನಿದು ಪೋಪಂತೆ ಭಾನು ಪಶ್ಚಿಮದಿಯಸ್ತಮಿಸಲು 
(ನಪಮೋ. ೯-೨೦); ಕಸ ಕಡ್ಡಿ ಅಡ್ಡಿ ಬಂದೊಳಚರಂಡಿಯ ನೀರು ಮೇಲಕೆ 
ಉಕ್ಕುವವೋಲೆ ಹಳೆಯ ದುರ್ಭಾವಗಳೊತ್ತಡದೊಳು ನೂರು ಕೊಳೆ 
ಕಾಂತೆ ಬಂದಿವೆ ಮೇಲೆ (ಇಂಜಾಪ. ೦೮೩-೪). [ಸಂ.] 

ದುರ್ಭಾವಚಾರಿ (ನಾ). ಕೆಟ್ಟ ಭಾವದಿಂದ ಕೂಡಿದವನು; ದಂಷ್ಟತನದ 
ನಡವಳಿಕೆಯುಳ್ಳವನಂ : ವೈಕುಂಠನಂ ಕಂಡು ಬೊಮ್ಮನಂತಾಗಳಾಲೋ 
ಕಿಸುತ್ತುಗ್ರದಿಂ ನುಡಿದನತಿಶೆಯದಹಂಕಾರಿ ದುರ್ಭಾವಚಾರಿ (ವೀಕೈಪು. 
೬-೦-೧೨). (ಸೆಂ. ದುರ್ಭಾವಚಾರಿನ್‌) 

ದುರ್ಭಾವತ್ರಯ (ನಾ). (ವೀಶೈ] ಭಾವತ್ರಯಕ್ಕೆ ವರಂದ್ಧವಾದ 
ಜ್ಞಾನವಿಕೃತಿ, ವರ್ತನವಿಕೃತಿ ವಂತ್ತು ಮೋಹನವಿಕೃತಿಗಳೆಂಬ 
ಮೂರಂ ದಂರ್ಭಾವಗಳು : ಭಾವತ್ರಯಂಗಳ ಬಣ್ಣಗೆಡಿಸಿ ದುರ್ಭಾವ 


ದುರ್ಭಾವನೆ 


ತ್ರೆಯಂಗಳ ದೂರ ಮಾಡಿ ಮನತ್ರಯಂಗಳ ಮರ್ದನ ವರಾಡಿ (ಅಬಂಡೇ. 
೧೯೪-೦೪); ಜ್ಞಾನವಿಕೃತಿಭಾವ, ವರ್ತನವಿಕ ೈತಿಭಾವ, ಮೋಹನವಿಕೃತಿಭಾವ 
ಇಂತಿವು ದುರ್ಭಾವತ್ರಯಂಗಳು (ವಶಕಾ.. 1, ೧೨೪). 
[ದುರ್ಭಾವ + ತ್ರಯ 

ದುರ್ಭಾವನೆ (ನಾ). ಕೆಟ್ಟ ಆಲೋಚನೆ; ದಂಷ್ಟ ಭಾವನೆ: ಪಾಣ್‌ೀಟ್‌ 
ದುರ್ಭಾವನೆ ಲಕ್ಷ್ಮೀವಲ್ಲಭಂ ಪೊಲ್ಲದು ತಡೆದೊಡದಕ್ಕಿನ್ನೆಗಂ ಕೆಮ್ಮಗಿರ್ದಂ 
ದನವದ್ಯೋದ್ಯೋಗನಾಗಳ ಪಿಡಿದು ದೃಢರಥಂಗೆಂದನಾ ರಾಜರಾಜಂ 
(ಕಾಂತಿಪು. ೯-೧೦೩). [ಸಂ. ದುರ್ಭಾವನಾ? . 

ದುರ್ಭಾಷಣ (ನಾ). ಎ ದುರ್ಭಾಷೆ ; ಇಂತೆಂದ ದೂತನ ದುರ್ಭಾಷಣಮಂ 
ಕೇಳ್ದು (ಲಾಧಪು, ೧೩-೦೯ ವ್ರ; ಮೇಘವತಿಯ ದುರ್ಭಾಷಣಗಳನ್ನು 
ಸುಮ್ಮನೇ ಸಹನ ಮಾಡಿಕೊಳ್ಳುತ್ತಿದ್ದಳು (ಮಂಜುಳ. ೧೨೯). [ ಸಂ.) 

ದುರ್ಭಾಪೆ (ನಾ). ಕೆಟ್ಟ ಮಾತು; ಕಠಿಣವಾದ ನುಡಿ; ದೂಷಣೆ: 
ನುಡಿದಹನು ದುರ್ಭಾಷೆಗಳನಡಿಗಡಿಗೆ ಶಿವನಿಂದೆಯನುಸುರ್ವ ಬಗ್ಗಡೆಯನಂ 
ಕೊಲಲಹುದು (ಅಸಪ್ರ. ೫೭-೨೯). ಸಂ. ದುರ್ಭಾಷಾ ) 

ದುರ್ಭಿಕ್ಷ (ನಾ). ೧. ಬರ; ಕ್ಷಾಮ: ವೈರಾಗ್ಯ ಅಗ್ನಿ . . . ದುರ್ಭಿಕ್ಷ 
`ಅತಿವೃಷ್ಟಿ ಅನಾವೃಷ್ಟಿಗಳೆಂಬೆಂಟುಂ ಪೀಡನಮೆಂಬುದಕ್ಕು೦ (ಪಂಡತಂ. 
60-೯) ; ದುರ್ಭಿಕ್ಷದೊಳು ಚಾರಿತ್ರಕ್ಕೆ ಶಿಧಿಲತ್ವವನಾದೊೊಡೆ (ಪಸಾರ, ೪೦೪); 
ದುರ್ಭಿಕ್ಷದಲಿ ಸಲಹಿದನ ಜಲದೊಳಾಳ್ವನನೆತ್ತಿದನ ... ಮಜದವನಿಳಿವನೈ 
ಕುಲಕೋಟಸಹಿತ ಮಹಾಂಧನರೆಕದಲಿ (ಕುವ್ಮಾಉ. ೩-೪೨) ; ವರವುಂಟರಸ 
ಕೇಳ್‌ ದುರ್ಭಿಕ್ಷ ಡಾಮರ ಬಾಧೆ ಖೇದಗಳು ಇರೆದವೊಲು ತನ್ಮುನಿಪನಿರ್ದೂ 
ರ್ವರೆಯೊಳು (ತೊರರಾ. ೧-೩-೨೪); ದೇಶದಲ್ಲಿ ಕ್ಷೋಭೆ ದುರ್ಭಿಕ್ಷಗಳುಂಟಾಗಿ, 
ಪ್ರಜೆಗಳೂ ಧರ್ಮಬಾಹಿರರಾಗುತ್ತಾರೆ (ಕಾಂತಾ. ೨೦೦). ಪಿ. ಕೊರತೆ ; 
ಅಭಾವ : ದುರ್ಭಿಕ್ಷದಲ್ಲಿ ಅಧಿಕವಹಿಸ (ಗಾದೆ). 

ದುರ್ಭಿಕ್ಷ ಬೀಳು2ಬರಗಾಲವಾಗಂ; ಕ್ಷಾಮವುಂಟಾಗು: ದೇಶದೊಳಗೆ 
ದುರ್ಭಿಕ್ಷ ಬಿದ್ದು ಕಾಳು ಬಹಳ ತುಟ್ಟಿಯಾದವು (ಮುಂಬಯಿ, ೪-೭೫). 
[ಸಂ.). 

ದುರ್ಭೇದ (ಗು). ೧. ವಿಭಾಗಿಸಲು ಕಷ್ಟವಾದ; ಬೇರೆ ಮಾಡಲು ಕಷ್ಟ 
ವಾದ. (ನಾ). ೨. ಭೇದಿಸಲಾಗದಂದು ; ಒಡೆಯಲಾಗದಂದಂ : 
ಕಾದಲೆನ್ನಳವಲ್ಲ ಬಲ ದುರ್ಭೇದವಿದು (ಕುವ್ಕಾಬ್ರೋ. ೪-೩೨). ಹ. ತಿಳಿ 
ಯಂಲಂ ಕಷ ಕೈವಾದಂದಂ : ಆದುದೇ ನೆಲೆ ಕುರುಪತಿಗೆ ದುರ್ಭೇದವಿದು 
ಮೆಚ್ಚುಂಟು ನಿಮಗೆನಲಾ ದುರಾತ್ಮಕರೆಣುಹಿದರು (ಕುವ್ಕಾಗ. ೪-30). 
೪. ಭೇದೋಪಾಯಂ ; ದುಷ್ಟ ಉಪಾಯ ; ಕುತಂತ್ರ : ಮೇದಿನೀಶಂ 
ಸಮಯಿಗಳ ದುರ್ಭೇದದಿಂ ತಾನಾಗಳತಿಕುಪಿತೋದಿತಾನನನಾಗುತಂ 
ಬಾಚಯ್ಯಗಿಂತೆಂದ (ಐಸಪು. ೩೩-೭೫). [ ಸಂ.) 

ದುರ್ಭೇದ್ಯ (ಗಂ). ಒಡೆಯಲು ಕಷ್ಟವಾದ ; ದೃಢವಾದ : ವೃಂದಾವನ 
ತಟದೊಳ  ಗೋವೃಂದಾವನವಾಂಛೆಯಿಂದೆ ಮನೆಗಟ್ಟಿದನಾ ನಂದಂ 
ಕೃತಗೋಪಜನಾನಂದಂ ದುರ್ಭೆೇದ್ಯಕಟಕರುಚಿ ರುಜಿಪಿನ೦ (ಆಗವಿ. ೩-೬೬). 

[ಸಂ.] 

ದುರ್ಭೋಜನ (ನಾ). ಸುಶ್ವಿಕವಲ್ಲದ ಆಹಾರದ ಭೋಜನ,-ಊಟ : 
'ದುರ್ಭೊೋಜನ ಮಾಡಿದವರೆ ದೌರ್ಮನಸ್ಯದಂತೆ ಏನೋ ದುಗುಡ ಎಲ್ಲೆಲ್ಲೂ 
ದುಮದುಮಗುಟ್ಟುತ್ತಿದೆ (ಮಹಾ. ೨೯೫). [ಸಂ.) 

ದುರ್ಮಂತ್ರ (ನಾ). ೧. ಕೆಟ್ಟ ಸಲಹೆ,-ಉಪದೇಶ : ಸಾಂಗವಹುದೇ ಕಡೆಗೆ 
ದುರ್ಮಂತ್ರೆಗಳಿನುತೈಸಅಲಿ ಸರ್ವಜನಗಳಚ್ಚರಿವಟ್ಟು ನೋಡಲು (ಬಸಪು. 
80-೪೦) ; ಯತಿ ಕೆಡುಗು ದುಸ್ಸಂಗದಲಿ ಭೂಪತಿ ಕೆಡುಗು ದುರ್ಮಂತ್ರದಲಿ 
[ಪಾಕಾಂ. ಕ್ರಿಯಲಿ] (ಕುವ್ಶಾಉ. ೩-೦೮೯). ವಿ. ಅನಿಷ್ಟಕಾರಕವಾದ 
ವಂಂತ್ರ ; ಕೆಡುಕನ್ನ್ನಂಟಂಮಾಡಂವ ವಂಂತ್ರ : ಆಜನೆಯ ಮಂತ್ರಮೆಂ 


೩೯೯೪ 


30 


48 


'ದುರ್ಮತಿ 


ಬುದು ಪಂಚವಿಧಮಕ್ಕುಮವಣಜಕೊಳ . ಉಟ್‌ದವೆಲ್ಲಂ ಪ್ರಾಣಿ 
ಮಾರಣಹೇತುಗಳ್‌ ದುರ್ವ೯ಂತ್ರಂಗಳೆಂದಣಿಕಿಗೆ (ಜಾವುಂಪು. ೨೨೦). 
೩. ದಂಷ್ಟ ಯುಕ್ತಿ, ಉಪಾಯಂ : ಹೊಲತಿಯರಾಗಿ ಕೆಲಸಾರಿ ನಿಂದು 
ಬೆಸನಾವುದೆನಲು ಜನಪತಿ ಹರಿಶ್ಚಂದ್ರ ಬಂದು ನಮ್ಮಯ ತಪೋವನ 
ದೊಳ್ಳೆದನೆ ಹೋಗಿ ಸರ್ವಬುದ್ಧಿಗಳೊಳಾತನ ಮರುಳುವತಾಡುತಿರಿ ಹೋಗಿ 
ಯೆಂದಟ್ಟಿದಂ ದುರ್ಮಂತ್ರ ಬಲವಂತನು (ಹಠಕಾ. ೭-೨). [ಸಂ] 

ದುರ್ಮಂತ್ರಿ (ನಾ). ೧. ಕೆಟ್ಟ ಸಚಿವ; ದುಷ್ಪನಾದ ವಂಂತ್ರಿ: 
ದುರ್ಮಷಣನೆಂಬ ದುರ್ಮಂತ್ರಿ ನೀನಿರೆ ಕನ್ಯಾರೆತ್ನಂ ಪೆಆರ ಕೈಗೆ ಪೊಗಲು 
ತಕ್ಕುದಲ್ಲೆನೆ (ಜಾವುಂಪು. ೩೬) ; ನಿನ್ನಂತಪ್ಪ ದುರ್ಮಂತ್ರಿಯ ಕಾರಣದಿಂ 
ಪಿಂಗಳಕಂಗೆ ಧರ್ಮ ಹಾನಿಯುಂ . , , ಪ್ರಾಣಹಾನಿಯುವಪಾಗಲಿರ್ದುದು 
(ಪಂಜತಂ. ೧೬೮-೦) ; ಯತಿ ಕೆಡುಗು ದುಸ್ಸಂಗದಲಿ ಭೂಪತಿ ಕೆಡುಗು 
ದುರ್ಮಂತ್ರಿಯಲಿ [ಪಾಕಾಂ. ತ್ರದಲಿ] (ಕುವ್ಕಾಉ. ೩-೦೦೯). ವಿ. ಚುಚ್ಚಿ 
ಕೊಡಂವವನು ; ದುಷ್ಪಬೋಧನೆ ಮಾಡಂವವನಂ : ಉರಗನಲಿ 
ನದಿಯಲಿ ಸಖಯರಾತುರಿಯದಲಿ ದುರ್ಮಂತ್ರಿಯಲಿ ದುಶ್ಚರಿತನಲಿ 
ವಿಶ್ವಾಸಿಸೆಯಲೇ ಭೂಪ ಕೇಳೆಂದ (ಕುವ್ಕಾಸ. ೧-೩೯), 

[ ಸಂ. ದುರ್ಮಂತ್ರಿನ್‌ ] 

ದುರ್ಮತ (ಗಂ). ೧. ಕೆಟ್ಟ ಅಭಿಪ್ರಾಯದ ; ದಂಷ್ಟತನದ. (ನಾ). 
ಪಿ. ಅಯೋಗ್ಯವಾದ ವಂತ, ತತ್ವ; ದೃಷ್ಟಸಿದ್ಧಾಂತ : ನಿಗುರುವ 
ದ್ವೈತಕ್ರಿಯಾಮಾಯೆಗಳ ದುರ್ಮತದಿಂದ ಸದ್ವಿದೈಗೆ : ಪರಶಿವನ ಭಜನೆ 
ಯಿಲ್ಲದನಾಮಿಕರುಗಳಿರಾ (ಬಸಪು. 8೦-೪೮) ; ದುರ್ಮುತಾಂಬುಜಮತ್ತ, 
ವಾರಣ ಕಿನ್ನರೇಶಾ . . . ಎಂದು ಪಲುಂಬಿ ಪಳೆಯಿಸಿ (ಬೃಷವಿ. ೨೪-೦೩). 

[ಸಂ.) 

ದುರ್ಮತಿ (ಗು). ೧. ಕೆಟ್ಟ ಬಂದ್ಧಿಯ ; ದಂಷ್ಪಬಂದ್ಧಿಯಂನ್ನೂಳ್ಳ. 
೨. ಮೂರ್ಪತನದ ; ಅಜ್ಞಾನದ ; ದಡ್ಡತನವನ್ನುಳ್ಳ. (ನಾ). 
೩. ಕೆಟ್ಟ ಬಂದ್ಧಿ : ಬಗೆಯೊಳ್‌ ತನಗಹಿತಮನಾರ* ಬಗೆದೊಡವೂಗಳೆ 
ಕೃತಾಸ್ತ್ರನವರಿದಿರೊಳ* ತೊಟ್ಟಗೆ ನಿಂದು ಕೆಡಿಸುಗುಂ ಪ್ರಜೆ ಬಗೆ ಕಿಡೆ 
ದುರ್ಮತಿಯಿ£ ಯ ನಿಂತು ಪಿರಿಯರುಮೊಳರೆ (ಜಾತಿಪು. ೫-೦೨೩) ; 
ದುರ್ಮತಿಯಿಂ ದುರ್ಜನೆದೊಳ್‌ ದುರಾಚರಿತರೊಳೀ ನಿರ್ಧರ್ಮರೊಳ್‌ 
ಕೂಡಿ ಸನ್ಮತಮಂ ಬಿಟ್ಟು (ಛರ್ಮಾಮೃ. ೦೩-೦೫೩) ; ಕರ್ಮತಾರಕ ಕಾಣೊ 
ನಿಶ್ಚಯವೀ ಮಾತು ದುರ್ಮತಿಯನು ಬಿಟ್ಟು ಮರ್ಮುವನೆಜತರೆ (ಪುರಂದ, 
೪-೧೯೮ ಅನುಪಲ್ಲವಿ). ೪. ಕೆಟ್ಟ ಬುದ್ಧಿ ಯುಳ್ಳ ವ್ಯಕ್ತಿ ದಂಷ್ಪವ್ಯಕ್ತಿ : 
ದುರ್ಭಗೆ ದುರ್ಮತಿ . . . ದುರಾತ್ಮೆಯಪ್ಪ ವಧು ಸಜ್ಜನಮೇ (ಮಡತಿ. 
೮೨೭) ; ದುರ್ಮತಿ ಧಾತ್ರನಿಂ ನಿನಗೆ ದುಸ್ಥಿತಿ ಸಾರ್ದುದು (ಪೂರಾಮಾ. 
೧೪-೧೯೩) ; ಥಳೆಥಳಿಪ ಪದಾರ್ಥವನೇಂ ಗಳೆ ಕಾಣ್ಬನೆ ದೋಷದೃಪ್ಪಿ 
ದುರ್ಮತಿ ಗಡದೇಂ ತಿಳಿವನೆ ಗುಣಸಂತತಿಯಂ (ಪ್ರಪೃಪು. ೧-೪೭); 
ಕಾಯಿರೇ ಸರ್ವಾಪರಾಧಿಗಳ ಪಿಸುಣರಂ ದುರ್ಮತಿಗಳಂ ಸೈರಿಸಿ ಸುಕೃತರಂ 
ಮಾಡಿ ಎಮ್ಮುವನಸಮಮಹಿಮೋದ್ಧಾ ರಸೂರಸುಧೀಜನಾಧಾರೆ (ಬಸಪ್ಪ 
೩೨-೬೨):  ದುರ್ಲಭನಾರು ದುಸ್ಸಹನಾರು ದುರ್ಮತಿ ಯಾರು 
ಧರ್ಮಜ ತಿಳಿಯ ಹೇಳೆಂದ (ಕುವ್ಮಾಅ. ೧೩-೩೭). ೫. ವಂರ್ಷತನ ; 
ಅವಿವೇಕ. ೬. ವರೂರ್ಮತನವುಳ್ಳವನಂ ; ಅವಿವೇಕಿ : ಜರೆ ಯೌವನ 
ಕೃಮಭಿಘಾತಮೆನುತ್ತಿರೆ ಕಂಡು ಕೇಳ್ದುಂ ಗಡ ಪರಿವರ್ತಿಸರಾತ್ಮಹಿತದೊಳತಿ 
ದುಮ ತಿಗಳ (ಚಂದ್ರಪು. ೨-೩೭) ; ಕರ್ಮಕಿಂಕರರಾದ ಕಾಮ್ಯಫಲಾಭಿ 
ಲಾಷರಿಗೆ ಬ್ರಹ್ಮವಿದ್ಯಾಭ್ಕಾಸದಲಿ ಮನ ನೆಮ್ಮದದಜ್‌ಂದಾತ್ಮಸುಖವದ್ದು 
ದುರ್ಮತಿಗಳಿಗೆ ದೂರವಾಗಿಹುದಜಿಸಿ ನೋಡಿದರೆ (ಅಮ್ಮತ. ೧-೪೪). 
೭. ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ ; ದಂರ್ಯೋಧನನ ತಮ್ಮ: 
ದುರ್ಯೋಧನನಂ ಮುಂತಿಟ್ಟು ಯುಯುತ್ಸು ದುಶ್ಶಾಸನ . .. ದುರ್ಮಕಿ 


ದುರ್ಮದ 


. . . ಮೊದಲಾಗಿ ನೂರ್ವರುಂ ಬಂದು (ಪಂಪಥಾ. ೨-೭೦ ವ). ಲೆ. ಅರು 
ವತ್ತು ಸಂವತ್ಸರಗಳಲ್ಲಿ ಐವತ್ತನೆಯಂದಂ : ಮಾರಲಿ ಪೆಮ್ಮಣ್ಣನವರು 
ದುರ್ಮ್ಮ್ಮತಿಸಂವತ್ಸೈರದ ವೈಶಾಖ ಬಹುಳ ಪಂಚಮಿ ಆದಿತ್ಯ ಮಗ ಮಾದಿ 
ಗವುಡಂಗೆ ಧರ್ಮ್ಮ ಸಲುವಂತಾಗಿ ಕೊಟ್ಟ ಕೊಡಗೆ (ಎಕ. 111, ಮಳವ. 


ರೀ 


ದುರ್ಮಾರಿ 


ದುರ್ಮರ್ಷಣ (ಗೂ). ೧. ಸಹಿಸಿಕೊಳ್ಳಲು ಅಶಕ್ಕವಾದ,-ಅಸಾಧ್ಯ 


ವಾದ; ಹತೋಟಿಯಂಲ್ಲಿಡಲಾಗದ; ಅಂಕೆಯಲ್ಲಿಡಲಂ ಅಸಾಧ್ಯವಾದ. 
(ನಾ). ೨. ಹತೋಟಿಯಲ್ಲಿಡಲಾಗದವನು. ೩. ಧೃತರಾಷ್ಟ್ರನ . 
ವಂಕ್ಕಳಲ್ಲಿ ಒಬ್ಬ; ದುರ್ಯೋಧನನ ತಮ್ಮ: ಕುರುನರೇಂದ್ರ 


೧೦೬-೩; 1327) ; ಮತ್ತೆಮಾ ವರುಷವೇ ಪ್ರಭವ ವಿಭವ ,..| 6 
ದುರ್ಮತಿ ಮಂದುಭಿ ರುಧಿರೋದ್ಧಾರಿ ರಕ್ತಾಕ್ಷಿ ಕ್ರೋಧನ ಅಕ್ಷಯವೆಂ 
ದಟಿವತ್ತು ತೆಅನಾಗಿಹುದು (ವಿವೇಕ. ೩೨೧). ([ಸಂ.] 

ದುರ್ಮದ (ಗಂ). ೧. ಅವಂಲೇರಿದ ; ಉನ್ಮತ್ತವಾದ ; ಮದಿಸಿದ. 


ದುರ್ಮರ್ಷಣನೇಂ ನುಡಿಯಿಸುವನೊ ದುಷ್ಕರ್ಣಂ ನುಡಿಯಿಸುವನೊ 

ನೀನುಮ ಸರದಿರ್ಪುದೆ ಮಗನೇ (ಗದಾಯೂ. ೩-೮೧). [ ಸಂ.) 
ದುರ್ಮಲ (ಗಂ). ೧. ಅಶಂದ್ಧವಾದ ; ಹೊಲಸಾದ: ಕೇರಿ 

ಕೇರಿಯೊಳಿರುವ ದುರ್ಮಲವಾರಿಯೊಳು ಶುಚಿಗೈಸಿ (ಬಿಜ್ಜಪು. ೧೦೩-೯೯). 


(ನಾ). ೨. ದಂರಹಂಕಾರ ; ಕೆಟ್ಟ ಹೆಮ್ಮೆ,-ಹಮ್ಮು : ಅದಣೊರ 
ಸಾಮ್ರಾಜ್ಯಸೌಖ್ಕೋಲ್ಲಸಿತಹೃದಯನಿರ್ಪಂ ಧರಾಧೀಶ್ವರಂ ದುರ್ಮದ 
ಭೂಭೃತ್ತಾತಿಖಡ್ಗಾಶನಿವಿಳಸನಮೇಘಾಗಮಂ (ಹೆಂದ್ರಪು. ೧-೦೩೨); 
ಬಾಧಿಸುವ ಹೃಷೀಕಸಂಚೆಯವನಳ್ಳಿಸಿ ದುರ್ಮದಮೆಂಟನಿಕ್ಕಿ ಬಂಧಿಸಿ 
ಭಕ್ತಿಯೊಳಾಂ ಪಿಡಿವೆಂ ಮೃಡಾಂಫ್ರ)ಯಂ (ಶಬಶಂ. 3-೯೦); 
ದುರ್ಜನದ ದುರ್ಮದವ ಮುರಿಯಿರೇಳಿ (ವಿಸೀಗೀ. ೪೨-೨೬) ; ಅವನ 
ದುರ್ಮದ ಯಾವ ನಯಕ್ಕೂ ಬಗ್ಗದಿರಲು ಕೃಷ್ಣನು . , . ಶಾಪವನ್ನು 
ಕೊಟ್ಟ ಕಥೆ ಈ ನಾಟಕದ ಕಥಾವಸ್ತು (ಆಗ್ರಹ. ೪ ಮುನ್ನುಡಿ). 
೩. ಉನ್ಮತ್ತನಾದವನಂ ; ವಂದಿಸಿದವನಂ; ದುರಹಂಕಾರಿ. 
ವಿದ್ಧಿಷದಿಭರದನಸ್ತಂಭಲೀ ಲಾಸಮುತ್ಸಾಟನಕಾಂಕ್ಷೂದುರ್ಮುದಂ ದುರ್ಜ 
ಯರಿಪುನೃಪಶೌರ್ಯೊೋನ್ನಮನ್ಮಸ್ತಕಾವರ್ಜನವಾಂಛಾದುರ್ಧರಂ (ಅದಿಪು. 
೧೪-೦೯); x x x ಧರೆಗೆ ವಕ್ವಂ ವಚಶ್ರೀಯಂ ಬಣ್ಣಾರದ 
ಸದ್ಮಂ ತಂನ » » » ಬೆನಲು ದುರ್ಮ್ಶದರೊಳು ಕಾಳೇಯ ದಣ್ಣಾಧಿಪಂ 
(ಸಿಇಇಇ. XX. ೧೦೭-೨೫ ; 1198). ೪. ಧೃತರಾಷ್ಟ್ರನ ಮಕ್ಕಳಲ್ಲಿ ಒಬ್ಬ; 
ದುರ್ಯೋಧನನ ತಮ್ಮ : ಈತ ದುರ್ಯೋಧನ ಮಹೀಶ್ವರನು . . , 
ಈತ ದುರ್ಮದನೀತೆ ಚಿತ್ರಕನೀತಗಳು ಕುರುವಂಶದಲಿ ವಿಖ್ಯಾತರು 
(ಕುವ್ಯಾಆ. ೦೩-೫೧). [ಸಂ.] 
ದುರ್ಮನ (ನಾ). ೧. ಕ್ಷೋಭೆಗೊಂಡ ಮನಸ್ಸೂ; ವಂನಸ್ತಾಪ : 
ಮನಸಿಜ ಕೇಳಣ್ಣ ನಿನಗೆನಗಿಂದು ದುರ್ಮನದಿಂದ ಜಗಳವಪ್ಪುದಕೆ 
ಘನವೇನು ಹೇಳು (ಛರಶ. ೩೧-೭೦). ೨. ಕೆಟ್ಟ ಉದ್ದೇಶ ; ದಂಷ್ಸ 
ಬುದ್ಧಿ | ದಂರಂದ್ವೇಶ : ದುರ್ಮನದಿ ನೀವ್‌ ಬಾಳ್ವುದಲ್ಲದೆ ನಿರ್ಮಲರ 
ಮನ ಕಲಕಿ ದೋಷಕೆ ವರ್ಮಿಗರು ನೀವಂದಿರಿ (ಬಿಜಪು. ೦೦೬-೭೦). 
೩. ಕೆಟ್ಟ ಮನಸ್ಸನ್ನುಳ್ಳವನು ; ದುಷ್ಟ: ಹಿಡಿದು ಸತ್ಮಾಹಿಂಸೆಯಸ್ಟ್ರಗಳ 
ದುರ್ಮನರ ಕೆಡೆದ ಕದನಕಪಾಲಿ (ಅಮತಂ. ೩೯-೦೧೩). ೪. ಖನ್ನ 
ವಾದುದು; ದುಃಖಗೊಂಡಿರುವುದು : ತಿನುತುಂ ನಿಸ್ಸಾರಮಪ್ಪ 
ಕೊಳಿವುಲ್ಲಂ ದುರ್ಮನನಾಗಿ ಕೆದಟ? ಬಾಲಮನನವರತಂ ಕಿಳಿಅಿ ಪತಿಗೆ 
ಜಯಂಮಂ ಮಾಟ್ಕುಂ (ಅಕ್ಕಶಾ. ೪-88). [ ಸಂ. ದುರ್ಮನಸ್‌] 
ದುರ್ಮನೀಷಿ (ನಾ). ತಿಳಿಗೇಡಿ; ಬುದ್ಧಿಗೇಡಿ: ಕಾಪುರುಷ ಪೆಂಡತಿಯ 
ಪ್ರೇಮವಂ ಗಳಿಸುವರೆ ಸದ್ಗುಣಾರಾಮನಾ ರಾಮನಟ್ಟಿದ ದುರ್ಮನೀಷಿ 
ಬದುಕಿದನೆಂತು ಚಿರಕಾಲಮೆಂದು ಜನರು ಸೀಮೆಯೊಳಗಾಡದುಳಿದವರೆ 
(ಬೆಂಳಾರಾ. ೨-೬-೪೫), [ ಸಂ. ದುರ್ಮುನೀಷಿನ್‌ ] 
ದುರ್ಮರಣ (ನಾ). ಅಸ್ವಾಭಾವಿಕವಾದ ಸಾವು; ಹಿಂಸೆಗೊಳಗಾದ 
ಅವಸಾನ: ಈ ಪಾಪಕರ್ಮ್ವ್ಯನಪ್ಪ ದಂಷ್ಟುತ್ರನಿಂ ನಿನಗಿಂತಪ್ಪ 
ದುರ್ಮರಣಂ ಸಮನಿಸಿದುದು (ಪಂಡತಂ. ೧೭೮-೧) ; ದುರ್ಮರೆಣವಟ್ಟ 
ಶೂದ್ರನನು ಸಂಸ್ಕರಿಸುವವರಾವಲ್ಲ (ಹಕಕಾ. ೧೨-೨೦) ; ತರುಣಿ ನೀ 
ಹೆಸರಿಸಿದವಿವು ದಂರ್ಮರಣಸಾಧನವಮಲದರ್ಭಾಸ್ತರಣವಿದು ಪಾವನವಲಾ 
(ಕುವ್ಮಾಅ. ೨೧-೧೯) ; ಎಲೆ ಮಗಳೆ ನಿನ್ನಯ ದೂಸರಿಂದೆಮಗೆ ನೆಲಸಿತ್ತು 


ದುರ್ಮರಣ (ಕರ್ನಾಕ. ೭೧). (ಸಂ.] 


20 


(ನಾ). ೨. ಕೊಳಕು ; ಹೊಲಸು : ಏಕ ಪರಮಾನಂದಮೂರ್ತಿಗನೇಕ 
ದುರ್ಮಲ ದುಷ್ಟ ದುಷ್ಕರ್ಮಾಕೃತಿಗಳವರೇಂ ಸಮಾನವೆ ಆಗಮೋಕ್ತಿಯಲಿ 
(ಬಸಪು, ೫೪-೨೦) ; ತೇಲಿದನವನ್‌ ದುರ್ಮಲದ ಜಲಧಿಯಲಿ (ಶ್ರೀರಾಮಾ, 
೦೦೪-೧೧೩) ; ನಿನ್ನ ಸೌಂದರ್ಯದ ಮರೆಯಲ್ಲಿರುವ ವಿಷಯಾಸಕ್ತಿಯ 
ದುರ್ಮಲವನ್ನು ಬದಿಗಿರಿಸಿ ಸೌಂದರ್ಯವನ್ನು ಉಪಾಸಿಸುವ 
ಮಹಾಶಕ್ತಿಯನ್ನು ಶ್ರೀ ಗುರುವು ನನಗೆ ಅನುಗ್ರಹಿಸಿದ್ದಾನೆ (ಜಿತೆಸ, ೮೧). 
೩. [ವೀಶೈ] ಮಲತ್ರಯಂವುಳ್ಳವನಂ: ನಿರ್ಮಲಂ ನೀಂ ದುರ್ಮಲಂ 
ನಾಂ... ನೀಂ ಪಶುಪ ನಾಂ ಪಶುವು (ಬಸಪು. ೨೨-೬೦). [ಸಂ.) 


ದುರ್ಮಲತ್ರಯ (ನಾ). [ವೀಶೈ] ಆಣವ, ಮಾಯಾ ವಂತ್ರ್ತೂ ಕಾವಿಂ೯ಕ 


ವೆಂಬ ಮೂರು ವಿಧವಾದ ಮಲಗಳು : ಧಾರುಣಿಯೊಳಗೆ ದುರ್ಮುಲ 
ತ್ರಯದೂರರಾಗಿರುತಿಪ್ಪ ನಿರ್ಮಳಸಾರದೇಹಂ ನಿಜವಲಾ (ಬಸಪ್ಪ. 


8೭-೮೪), [ದುರ್ಮಲ+ ತ್ರಯ] 


ದುರ್ಮಲಿನ (ಗಂ). ತೀರ ಅಶುದ್ಧವಾದ ; ಕೊಳಕಾದ : ಸಹೆಜಭಕ್ತರ್ಗೆ 


ಒಲವಿನೆತ್ತುವ ಕೈಗಳಂ: ದುರ್ಮಲಿನ ಕರ್ಮಚರ ದ್ವಿಜಾತರ್ಗಲಸದೆತ್ತು 
ವದಧಮಜಾತರ್ಗಧಮಜಾತವಲಾ (ಬಸಪು, ೩-೪೭). [ಸಂ.] 


ದುರ್ಮಲ್ಲಿಕೆ (ನಾ). [ಕಾವ್ಯವಿಖಾ] ಹದಿನೆಂಟು ಬಗೆಯ ಉಪರೂಪಕ 


ಗಳಲ್ಲೊಂದಂ ; ಇದರಲ್ಲಿ ನಾಲ್ಕು ಅಂಕಗಳಂ. ಕೈಶಿಕೀ ಭಾರತೀ 
ವೃತ್ತಿಗಳು; ಗರ್ಭಸಂಧಿಯಿಂಲ್ಲ; ಕಥೆಯಲ್ಲಿ ಬರಂವ ಜನರಂ 
ನಾಗರಿಕರು; ಹೀನನಾಯಕ; ಮೊದಲನೆಯ ಅಂಕದಲ್ಲಿ ವಿಟಕ್ರೀಡೆ; 
ಇದಂ ಆರಂ ಗಳಿಗೆಯಾಗುತ್ತದೆ ; ಮೂರನೆಯ ಅಂಕದಲ್ಲಿ ಪೀಠ 
ಮರ್ದನವಿಲಾಸ; ಇದು ಹನ್ನೆರಡಂ ಗಳಿಗೆಯಾಗುತ್ತದೆ. ನಾಲ್ಕನೆಯ 
ದರಲ್ಲಿ ನಾಗರಿಕನ ಕ್ರೀಡೆ, ಇದು ಇಪ್ಪತ್ತು ಗಳಿಗೆಯಾಗುತ್ತದೆ ” 
(ಸಂನಾಟ ೩೫) : ೧. ನಾಟಿಕಾ. ೨. ತ್ರೋಟಕ. ೩. ಗೋಷ್ಠೀ. ೪. ಸಟ್ಟಕ. 
೫. ನಾಟ್ಕರಾಸಕ, ೬. ಪ್ರಸ್ಥಾನ, ೭. ಉಲ್ಲಾಪ್ಯ. ೮. ಕಾವ್ಯ. ೯. 
ಪ್ರೇಂಖಣ. ೧೦. ರಾಸಕ. ೧೧. ಸೆಂಲಾಪಕ. ೧೨. ಶ್ರೀಗದಿತ. ೧೩. 
ಶಿಲ್ಪಕ. ೧೪. ವಿಲಾಸಿಕಾ. ೧೫. ದುರ್ಮಲ್ಲಿಕಾ. ೧೬. ಪ್ರಕರಣೀ. ೧೭. 
ಹಲ್ಲೀಶ. ೧೮. ಭಾಣಿಕಾ - ಎಂದು ಉಪರೂಪಕಗಳು ಹದಿನೆಂಟು ವಿಧ 


(ಸಂನಾಟ, ೩೨). [ ಸಂ. ದುರ್ಮಲ್ಲಿಕಾ] 


ದುರ್ಮಾಂಸ (ನಾ). ದೇಹದಲ್ಲಿ ಅಸ್ವಾಭಾವಿಕವಾಗಿ ಬೆಳೆಯಂವ ಕೆಟ್ಟ ಕ 


ಮಾಂಸ : ದುರ್ಮಾಂಸದೋಷವೊ ನೀಲಿಗಣ್ಣೋ ಮಾಅವೆಯೊ ಕಣ್ಕು 
ಟಿಲವೋ ಅರಿಯೋ (ಬಸಪು. ೧೮.೬೬), [%೫೦.] 


| ದುರ್ಮಾಯ (ನಾ). ಒಂದಂ ಸ್ಥಳದ ಹೆಸರು: ದುರ್ಮ್ಮಾಯಗ್ರಾಮೇ 


46 


ಗೃಹವಸ್ತುನಾಸಾರ್ದ್ವಂ ಷಣ್ಣಿವರ್ತ್ತನೀ ಆಸನ್ನಿವಿಷಯೇ ಕಣ್ಣಗ್ರಾಮೇ 
ಚತುರ್ತೃವರ್ತ್ತನೀ (ಮೈಆರಿ. ೧೯೪೩, ೧-೪; ಸು, 500). "ದಂರ್ಮೆ' 
ಪರಾ. [?) 


ದುರ್ಮಾರಿ (ನಾ). ಕೆಟ್ಟ ದೇವತೆ ; ದುಷ್ಟಳಾದ ಮಾರಿ: ದೇಶವೆಲ್ಲ 


ಯುದ್ಧದ ದುರ್ಮೌರಿಯ ನಾಟ್ಯರಂಗವಾಗಿತ್ತು (ಘಾಟೀಮು, ೪೦). 
[ದುರ್‌ + ಮಾರಿ] 
32 


ದುರ್ಮಾರ್ಗ 


ದುರ್ಮಾರ್ಗ (ನಾ). ೧. ಸಂಗಮವಲ್ಲದ ದಾರಿ; ಕಠಿಣವಾದ ಹಾದಿ: 
ಹೆರಿಯ ಸೇವಕರ ಬರವಂ ಕಾಣುತಾ ವಿಂಧ್ಯಗಿರಿಯ ದುರ್ಮಾರ್ಗಮುಂ 
ಸನ್ಮಾರ್ಗಮಾಯ್ತು (ಕೈಮಿಥಾ. ೧೦-೯). ೨. ತಪ್ಪುಮಾರ್ಗ; ಸರಿಯಲ್ಲದ 
ರೀತಿ; ಧರೆಯೊಳಿದು ದುರ್ವಾರ್ಗವೆನಿಸದು ಹರನಿಮಿತ್ತವಿದೆಂಬ ಭಾವನೆ 
ಯಿರಲಧರ್ಮೊೋಧರ್ಮ ತಾನೆಂದುದಂ ಶಿವನ ವಾಕ್ಯ (ಬಸಪು. ೩೦-೨೪): 
ದುರ್ಮಾರ್ಗಂಗಳಲಿ ವರ್ತಿಸುವುದೆಲ್ಲಂ ಮಂಗಳಾಂಚಿತರತ್ನವಿರೆ ಗಾಜಂ 
ಧರಿಸುವಂತೆ (ಏಸಪು. ೬೦-೪೪). ೩. ಕೆಟ್ಟವನಂ ; ದುಷ್ಟಮಾರ್ಗದಲ್ಲಿ 
ನಡೆಯಂವವನು : ದುರ್ಮಾರ್ಗನಾದ ವನಬೀರಸಿಂಗನು . . , ಕೊಲ್ಲು 
ವುದಕ್ಕೆ ಬರುತಿದಾನೆ (ನೀತಿಜಿಂ. ೩೪, ಇ); ಆ ದುರ್ಮಾರ್ಗನ ಆಡಳಿತಕ್ಕೆ 
ಸಿಕ್ಕಿ. . . ಪ್ರಜೆಗಳೂ ಧರ್ಮಬಾಹಿರರಾಗುತ್ತಾರೆ (ಕಾಂತಲಾ. ೨೦೦). 
[ಸಂ.] 

ದುರ್ಮಾರ್ಗಿ. (ನಾ). ಕೆಟ್ಟ ಮಾರ್ಗ ಹಿಡಿದವನು ; ದಂರಾಚಾರಿ ; 
ದಂಷ್ಟ : ದುರ್ಮಾರ್ಗಿಗಳ ಕೊಲೆಗಡಿಕರಾ ವಿನಯದಿಂ ತನ್ನೆಡೆಯೊಳೊಲಿ 
ದಿರಿಸಿಕೊಂಡು (ವೀಕ್ಶ್ಕಿಪು. ೨-೬-೩೮) ; ಅಳಿಯ ದುರ್ಮಾರ್ಗಿಯಾಗಿ 
ನಿಮ್ಮ ವಂಗಳನ್ನು ನೀವೇ ಇಟ್ಟುಕೊಳ್ಳಿ - ಎಂದು ಮನೆಯಲ್ಲಿ ದೂಡಿ 


೩೯೯೬ 


ದುರ್ಮೋಹ 


ತಮ್ಮ: ದುರ್ಯೋಧನನಂ ಮುಂತಿಟ್ಟು. .. ದುರ್ಮುಖ ದುಷ್ಕರ್ಣ 
7 ಮೊದಲಾಗಿ ನೂರ್ವರುಂ ಬಂದು (ಪೂಪಧಾ. ೨-೬೦ ವ). 
೭. ಅರಂವತ್ತು ಸಂವತ್ಸರಗಳಲ್ಲಿ ಇಪ್ಪತ್ತೊಂಬತ್ತನೆಯಂದಂ. 

[ ಸಂ. ] 


5| ದುರ್ಮುಖಿ (ನಾ). ೧. ಕೆಟ್ಟ ವಂಂಖವುಳ್ಳವಳು ; ಕುರೂಪಿ. ೨. ಕಠಿಣ 


ವಾಗಿ ಮಾತನಾಡುವವಳು ; ನಿಂದಕಿ. ೩. ಎ ದಂವಂ೯ಖ ೭: 
ಮತ್ತಮಾ ವರುಷವೇ ಪ್ರಭವ ವಿಭವ . , , ಮನ್ಮಥ ದುರ್ಮುಖ... 
ಕ್ರೋಧನ ಅಕ್ಷಯವೆಂದಳವತ್ತು ತೆಜಿನಾಗಿಹುದು. (ವಿವೇಕ. ೩೨೧); 
ಪ್ರಾರಂಭವಾಗಿದೆ ದುರ್ಮುಖಿಯ ನಿರುತ್ಸಾಹದ ಕಾಲುಹಾದಿ (ಶಿರಾಲ, 
೪೫-3); ಸಂಸ್ಕೃತದಲ್ಲಿ; ಸಂವತ್ಸರವೆಂಬ ಅರ್ಥದಲ್ಲಿ "ದಂವರ್ಣಖಿ 
ಎಂಬ ರೂಪವಿಲ್ಲ. ಆದರೆ ವ್ಯವಹಾರದಲ್ಲಿ ಈ ಅರ್ಥದಲ್ಲಿ 
"ದುವರ್ಬಿಖಿ' ಎಂದೇ ಇದೆ. ೨, ಹಿ: ಮನೆ ಸಲೆ ಹೇವಿಳಂಬಿ ಸಹಕಾರಿ 
ವಿಕುರಿ . ನಿಜವಲ್ಲಭೆ ದಂರ್ಮುಖಿಯೆಂದೊಡೆ ಪೆಂಪಿನ ವಿಭವಂ 
ಪ್ಲವಂಗದವೊಲಾದುದು ವಂನ್ಮಥ ಚಿತ್ರಭಾನುವಿಂ (ಸೂಕ್ತಿ ಸು. ೮-೪೩೬), 
[ ಸಂ. ದುರ್ಮುಖೀ] 


ಬಿಟ್ಟು ಹೋಗ:ತ್ತಾನೋ - ಎಂಬ ಭಯಗಳೂ ಸಂಕಟಗಳೂ ಆಕೆಯನ್ನು 
ಕಾಡಿದುವು (ಮಹಾಗ. 8೨೦), [ ಸಂ. ದುವರ್ಕಾರ್ಗಿನ್‌] 

ದುರ್ಮಿಲ, ದಂರ್ವೀಳ (ನಾ). ೧. ದೊರೆಯಲು ಕಷ್ಟಸಾಧ್ಯವಾದಂದಂ; 
ದುರ್ಲಭ : ಬೋರಾನೆಂಬ ದುರ್ಮಿಲವಾದ ಅಧಾತುರೂಪ ಮೂಲ 


ದುರ್ಮುದ್ರೆ (ನಾ). ಕೆಟ್ಟ ಚಿಹ್ನೆ,-ವಂಂದ್ರೆ; ಅವಲಕ್ಷಣವಾದ ಲಾಂಛನ: 
ಚರ್ಮದುರ್ಮುದ್ರೆಗಳನೇ ಶಿವಧರ್ಮವರ್ಮಜ್ಞರ್ಗೆ ಧರಿಸುವುದುಚಿತವೇ 
ಹೇಳು (ಬಸಪು. ೩-೪೮). [ ಸಂ. ದುರ್ಮುದ್ರಾ] 

ದುರ್ಮುಹೂರ್ತ (ನಾ). ಕೆಟ್ಟ ಘಳಿಗೆ ; ಅಶುಭ ಸವಂಯ ; ಪ್ರಶಸ್ತ 


ತತ್ವದಿಂದ ಟಂಕಣಕಾರೆ (ಬಿಳೆಗಾರ) ಹುಟ್ಟುತ್ತದೆ (ಮುಂಬಯಿ. ೬-೦೫) ; 
ಕವಿತ್ವ ಹಾಗೂ ಚಿತ್ರಕಲೆಯ ಸಂಯೋಗವು ಬಹಳೇ ದುರ್ಮಿಲ (ಪ್ರಬಂಧ, 
903). ದುರ್ಮಿಳೆ: ೧. ಇಂಥ ದುರ್ಮಿಳವಾದ ರಾಜಕನ್ಯೆಯನ್ನು 
ಎರಡನೆಯವರ ಮನಸಿಗೆ ವೃಥೆಯನ್ನುಂಟುಮಾಡುವುದಕ್ಕಾಗಿಯೇ 
ಬ್ರಹ್ಮನು ನಿವೀಸಿರಬಹುದೆಂದು ಕಾಣುತ್ತದೆ (ಮಂಜುಕ. ೧ಬ. (ಗು). 
೨. ದುರ್ಲಭವಾದ ; ಅಪರೂಪವಾದ : ಎಂಥ ಮಹಾವೈದ್ಯನ ಬಹು 
ಬೆಲೆಯ ದುರ್ಮಿಳತೈಲಕ್ಕೂ ಇವರೆ ರೋಗ ಹಿಮ್ಮೆಟ್ಟಲು ಹಿಂತೆಗೆಯುತ್ತದೆ 
(ಇಪ್ಪಕ. ೩೬೨) ; ಇದಕ್ಕೂ ಪೂರ್ವದಲ್ಲಿ ಇಂಥ ದುರ್ಮಿಳ ವಸ್ತುಗಳನ್ನು 
ನಾನೆಲ್ಲಿಯೂ ಕಂಡಿರಲಿಲ್ಲ (ಕಳ್ಮಕಾ. ೩೦). 
[ ಸಂ./ಹಿಂ. ದುರ್ಮಿಲ ; ಮರಾ. ದುರ್ಮಿಲ, ದುರ್ಮಿಳ ] 


ದುರ್ಮಿಳ "ದಂರ್ಮ್ವಿಲ' ನೋ. 


ದುರ್ಮುಖ (ಗಂ). ೧. ಅಸಹ್ಯವಾದ ವಂಖವುಳ್ಳ. ೨. ಕೆಟ್ಟ 
ಮಾತನಾಡುವ; ನಿಂದಿಸಂವ ; ತೆಗಳುವ. (ನಾ)..೩. ಅಪ್ರಿಯವಾಗಿ 
ಮಾತನಾಡುವವನಂ ; ದುರ್ಭಾಷೆಯನ್ನಾಡುವವನಂ ; ನಿಂದಕ: 
“ ದೋಷಗ್ರುಹಿ ಪುರೋಭುಗಿ ದುರ್ಮುಖಂ ಮುಖರನವಂ” 
(ವಸ್ತುಕೋ. ೧೦೦-೧೭): “ಕೆಡೆನುಡಿವವಂ ದುರ್ಮುಖಂ ಮುನಿಖರನೆನಿಸಿಕ್ಕು” 
(ಮಂಗಕಾ. ೭೧-೨೦): ದುಸ್ಸಹ ದುರ್ಮುಖ ದುರ್ವಿದಗ್ಭ ದುರ್ಜನ 
ನೆನಿಸಿರ್ದ ದುಷ್ಕೃತಿಗೆ ಭಕ್ತಿಯೊಳೆತ್ತುವೆನಗ್ರಪೂಜೆಯಂ (ಸೂಕ್ಲಿಸು. ೧-೨೪). 
೪. ಘೋರವಾದ ವಂಂಖವುಳ್ಳುದು ; ಅಸಹ್ಯವಾದ ಮುಖ 
ವುಳ್ಳುದು : ದಿವಸಾಂಧಂಗವಲಕ್ಷಣಂಗೆ ಅತಿದುರ್ಮುಖಂಗೆ 

ಈವುದೆ ಖಗೋದ್ಯಚ್ಚಕ್ರವರ್ಶಿತ್ವಮಂ (ಪಂಡತಂ. 35೬-೭). 
೩, ೪; ಕಾಳೋಗ್ರೋರೆಗನಂತೆ ದಾರುಣಮುಖರ್‌ : ದುಷ್ಟರ್‌' ಖಳರ 
ದುರ್ಮುಖರ್‌ ಏನಂ 'ಮಾಟ್ಬರೇಗೆಯ್ಕರೋ (?) (ಸುಕುಮಾ, 
೧-೪೭). ೫. (ಬೋಧನೆಗೆ) ಗವಂನ ಕೊಡದವನಂ ; (ಉಪದೇಶಕ್ಕೆ) 
ಸಂವಂಂಖನಲ್ಲದವನಂ : ನಿವಿಷ್ಮ ಕುವಸಾರರಪ್ಪೊಡೆ ಯೌವನಮದೋ 
ನ್ಮತ್ತರುಂ ದುರ್ಮೂಖರುಂ ಚಂಚಳಚಿತ್ತರುಮಾಗಿರ್ದಪರ್‌ (ಪಂಜತಂ, 
೦೭-೯೪), ೬. ಧೃತರಾಷ್ಟ್ರನ ಮಂಕ್ಕಳಲ್ಲಿ ಒಬ್ಬ ; ದುರ್ಯೋಧನನ 


20 


85 


40 


45 


ದುರ್ಮೋಹ (ನಾ). ೧. 


ವಲ್ಲದ ಕಾಲ: ಮಂಥರೆಯ ಕೈತವಕೆ ತುತ್ತಾದರೆಲ್ಲರುಂ. . . ನೀನಿಲ್ಲದಾ 
ದುರ್ಮೂಹೊರ್ತದಲಿ ! (ಶ್ರೀರಾಮಾ. ೧೧೬-೧೨೮); ಆ ದುರ್ಮುಹೂರ್ತ 
ಹತ್ತಿರವಾಗಿರೋದು (ವೀರಯೋ. ೪). [ಸಂ.] 


ದುರ್ಮೂತ್ರಗರ್ತ (ನಾ). ಒಂದು ನರಕದ ಹೆಸರಂ : ಪರ್ವತೆಯಂಗಳ 


ಘಟ್ಟನ ಪರ್ವತಕ್ಷುರಧಾರೆ ದುರ್ಮೂತ್ರಗರ್ತ ವಿಷ್ಠಾಗರ್ತ ಚಿತ್ರಹಿಂಸೆ 
ಯಂಬೈದು ಮಂತ್ರಿನರಕಂಗಳು ಇಹುದು (ವಿವೇಕ. 
[ ಸಂ.] 


೧೮೦೧). 


ದುರ್ಮೆ (ನಾ). ಒಂದಂ ಸ್ಥಳದ ಹೆಸರು : ಸೆಂಬನೂರ ನಾಗಣನ್ಮ 


ಏರಿಯಯ್ಯಂಗಳುಂ ದುರ್ಮೆಯ ನಾಗದೇವಭಟಾರರುಂ , . , 
(ಎಕ, ೩1, ಚಿತ್ರದು. ೭೪-೩೦ ; 968), "ದುರ್ಮಾಯು' ಪರಾ. 


ಸಾಕ್ಷಿ 


[?] 


ದುರ್ಮೇಧ (ನಾ). ಮಂದಬಂದ್ಳಿ ಯುಳ್ಳವನು ; ದಡ್ಡ ; ವರ್ಯ : 


ಸಾಧಿಸುವಡರಿದಾತ್ಮತತ್ವವಿಬೋಧಂ . . . ದುರ್ಮೆದರಿಗೆ ದುಷ್ಟರಿಗೆ 
(ನಿಭಾಗ. ೩-೧೪-೪೦) ; ಸಾರಿಪುತ್ರ ಮೌದ್ಗಲ್ಯಾಯನರನ್ನು ಕಂಡ ಕೂಡಲೇ 
ದುರ್ಮೇಧನಾದ ದೇವದತ್ತನು ಅವರು ಕೂಡ ಬುದ್ಧನ ಸಂಘವನ್ನು 
ತ್ಯಜಿಸಿ ತನ್ನ ಹಿಂದೆ ಬಂದರೆಂದೇ ಭ್ರಮಿಸಿದನು (ಹತ್ತುಮ, ೯೮). 

[ ಸಂ. ದುರ್ಮೆೇಧಸ್‌ ] 


ದುರ್ಮೆಧೆ (ನಾ). ಅವಿವೇಕಿಯಾದವಳಂ: ಅಮಿತವೈಭವದ ದುರ್ಮೇಧೆ 


ಸಿರಿಯಡಸೆ ಪರರನೆಂತು ಅರಿದಪಳೆ (ಬೆಂಳಾರಾ. ೨-೯-೭). 

[ ದುರ್ಮೇಧ * _ ವ್ಯ) 
ಕೆಡುಕನ್ನುಂಟುಮಾಡುವ ಮಾಯೆ, 
ಅಜ್ಞಾನ; ವಂೂರ್ಹತನ : ಸರ್ವೋತ್ತಮರ್ಸರ್ವಸಾಧುಗಳೋರಂತೆ 
ಕಲಲ್ವು' ಗೆಮ್ಮ ಮನದಿಂ ದುರ್ಮೋಹಸಂದೋಹಮಂ (ಅದಿಪು. ೧-೫) ; 
ಕಿಡಿಸಿ ದುರ್ಮೋಹಮಂ ಪೋಗಿ ಧರ್ಮಪ್ರಿಯರೆಂಬಾಚಾರ್ಯರಂ ಬಂದಿಸಿ 
ಗಳಿತಮದಂ ದೀಕ್ಷೆಗೊಂಡೆಯ್ದಿ . .. ಅಘಮಂ ಗೆಲ್ಮು ನಿರ್ಮೋಹನಾದಂ 
(ಶಾಂತಿಪು. ದುರ್ಮೋಹದಿಂ ಸಜ್ಮನೋಪಾಲಂಭಾವಿಳನಾಗಿ 
ನಿಲ್ಲದೊಡಲಂ ನಂಬಲ್ಮನಂದರ್ಪದೇ (ಮಲ್ಲಪು. ೯-೬೦) ; ದುರ್ಮೋಹ 
ಮಹಾತಿವಿರಗತರ್‌ . . , ನರಕಗತಿಯಂ ಪಡೆವರ್‌ (ಶಾಂತೀಶ್ಶೆ. ೯-೮೧). 


೯-೧೪) ; 


ದುರ್ಮೊೋಹಿ ೩೯೯೭ ದುರ್ಲಭ 


೨. ಎಚ್ಚರ ತಪ್ಪುವಿಕೆ; ವಂೂರ್ಛೆ. ೩. ಅತಿಯಾಗಿ ಮರುಳಾಗು 
ವುದು,-ಮಾರು ಹೋಗುವುದಂ : ಎನಗೀ ದುರ್ಮೋಹದುದ್ಯೋಗ 
ವಮಿಂತೇನಾನೊಂದನೊಡರ್ಚಿತಿಂತಿದು (ಕಾರಂಪೂ. ೬೨೪), ೪. ಅವಸರ ; 
ಆತಂರ.  “ ಮೂರ್ಛೆಯೊಳ್‌ ಮೋಹದಲ್ಲಿ ಮುಸಂಕಿದಜ್ಞಾನದೊಳ* 
ದುರ್ಮೋಹಮೆಂದೆನಿಕು” (ಮಂಗರಾ. ೧೪೮-೨೪) ; “ಮೋಹಮೂರ|್ಛಾ 
ವೇಗಂ ಕಡುಮೂರ್ಹಮಜ್ಞತೆಗಳುಂ ದುರ್ಮೋಹಮಕ್ಕುಂ" (ನಾನಾರ. 
ost), [ ಸಂ.) 
ದುರ್ಮೊಹಿ (ನಾ). ೧. ಕೆಟ್ಟದ್ದಕ್ಕೆ ಮರುಳಾಗುವವನು ; ದುರಾಶೆ 
ಯುಳ್ಳವನಂು : ದುರ್ಮೋಹಿ ವಿಶ್ವಾಮಿತ್ರ ಪಾಪಿ ಇನ್ನಾದೊಡಂ ಸತಿಯ 
ಕೊಲೆಯಂ ನಿಲಿಸಲು ಹೋಹುದೇನೆಂದೋವಿ ಬೇಡಿಕೊಳಂತುಂ (ಹಚಕಾ. 
೧೩-೧೩). ೨. ವಿಷಯಲಂಪಟ ; ದುರ್ಬುದ್ಧಿಯಾದ ಒಬ್ಬ ದುರ್ಮೊೋಹಿ 
ಯಂಂದ ಇನ್ನೂ ಅರಳದ ಮೊಗ್ಗಿನಂತಿದ್ದ ಎರಡು ಜೀವ ಬಾಡಿ ಹೋಯಿ 
ತಲ್ಲ! (ಕಲ್ಲಿ. ೧೨೨). [ಸಂ. ದುರ್ಮೋಹಿನ ) 
ದುರ್ಯಶ (ನಾ). ಅಪಯಶಸ್ಸು; ಅಪಕೀರ್ತಿ: ಕೆಟ್ಟ ಹೆಸರಂ: ಶುಭಚರಿತ 
ತದೀಯಾನೂನ ವಂಶಾಧಿಪತ್ಯಪ್ರಭವನೆಯದಣಿಂದೀ ದುರ್ಯಶಕ್ಕೆಂತು 
ನೊ ೦0ತೈ (ಕಾಂತಿಪು, ೩-೭೬): ದೊರೆಯಾದುದು ದುರ್ಯಶದೊಳ್‌ 
ಪೊರೆಯದ ಚರಿತಂ ಪುರಾಣಪುರುಷಚರಿತದೊಳ್‌ (ಗರಾಯು. ೧-೦೬) ; 
ಕಾಮವ್ಯಾಮೋಹದಿನಾಶಾಮುಖಮಂ ಪುದಿಯೆ ದುರ್ಯಶಃಪಟಹರವಂ 
(ಪಂರಾಮಾ. ೧೪-೧೦೬) ; ಕುಲದೊಳೊಬ್ಬನು ಜನಿಸಿ ವಂಶವನಳಿದನಕಟ 
ಕಟೆಂಬ ದುರ್ಯಶವುಳಿವುದಲ್ಲದೆ ಲೇಸಗಾಣೆನು (ಕುವ್ಕಾವಿ. ೨-೩೨). 
[ಸಂ. ದುರ್ಯೆಶಸ್‌ ] 

ದುರ್ಯಶಸ್ಸು (ನಾ). ಎ ದುರ್ಯಶ: ಧರ್ಮನಂದನಂ ದುರ್ಯೋಧನನ 
ದುರ್ಯಶಸ್ಲಿಗೆ ತಲೆವಾಗಿ (ಗಡಾಯು. ೬-೪೦ ವ), [ ಸಂ. ದುರ್ಯಶಸ್‌] 
ದುರ್ಯೋಗ (ನಾ). ೧. ಕೆಟ್ಟ ಸನ್ನಿವೇಶ; ಅಶಂಭಸಮಯ : ಇಂಥ 
ಘೋರತರ ದಂಯೋಗದ ಆ ಸಮರಾತ್ರಿಯಲ್ಲಿ ಒಬ್ಬ ಹದಿನೈದು 
ಹದಿನಾರು ವರ್ಷ ವಯಸ್ಸಿನ ಕುಮಾರಿಕೆಯು . . , ಓಡುತ್ತೋಡುತ್ತ 
ಸಾಗಿದ್ದಳು (ಅದಿಕ. ೩). ೨. [ಜ್ಯೋತಿ] ಜಾತಕನಿಗೆ ಕಷ್ಟವನ್ನುಂಟು 
ಮಾಡುವ ತಿಥಿ, ವಾರ, ನಕ್ಷತ್ರ, ಗ್ರಹಾದಿಗಳ ಸೇರುವಿಕೆ -ಕೆಟ್ಟ 
ತಿಥಿ ವಾರಾದಿಗಳ ಮಿಲನ : ಈ ಮಗು ದುರ್ಯೋಗದಲ್ಲಿ ಹುಟ್ಟಿದೆ, 
ಶಾಂತಿ ವಠಾಡಿಸಿ (ರೂಢಿ). [ಸಂ.] 
ದುರ್ಯೋಧನ (ನಾ). ೧. ಯುದ್ಧದಲ್ಲಿ ಎದುರಿಸಲಾಗದವನು ; 
ಅಜೇಯನಾದವನು. ೨. ಕೌರವರಲ್ಲಿ ಹಿರಿಯವನಂ ; ಧೃತರಾಷ್ಟ್ರನ 
ಹಿರಿಯ ವಂಗ : ಚಲದೊಳ ದುರ್ಯೋಧನಂ ನನ್ನಿಯೊಳಿನತನಯಂ 
ಗಂಡಿನೊಳ್‌ ಭೀಮಸೇನಂ . . . ಧರ್ಮದೊಳ್‌ ನಿರ್ಮಲಚಿತ್ತಂ ಧರ್ಮ 
ಪುತ್ರಂ ಮಿಗಿಲಿವರ್ಗಳಿನೀ ಭಾರತಂ ಲೋಕಪೂಜ್ಯಂ (ಪಂಪಥಾ, ೧೪-೬೪); 
ದೆಸೆದೇವತೆಗಳ್ಳೆ ಜಪಾಪ್ರಸೂನಮಂ ರಕ್ತಬಲಿಯುಮಂ ತಾಮೆ ಕುಡು 
ವಂತೆಸೆದಿರ್ದರೊ ಕಡೆಗಣ್ಣೊಳ್‌ ಪಸರಿಸೆ ಕಡುಗೆಂಪು ಭೀಮದುರ್ಯೋ 
ಧನರಾ (ಗಡಾಯು. 6-8) ; ಭೀಮದರ್ಯೋಧನರ ಸೆಣಸಿನ ತಾಮಸಿಕೆ 
ಹೆಚ್ಚಿದುದು (ಕುವ್ಯಾಆ. ೬ ಸೂಡನೆ). "ಸುಯೋಧನ' ಪರಾ.೧, ೨: 
ಕಿಲಿ ಯಂದಂದಿತ್ತ ದುರ್ಯೋಧನನೆನಿಸಿದ ವಿಕ್ರಾಂತಮೇನಾದುದು 
(ಪಂಪಥಾ, ೧೩-೭೭) ; ಜಳೆದೊಳ್ಳೀನಿರ್ಪವೊಲ್ಲೀಂ ಕೊಳದೊಳೆ ಮುಲುಗಿ 
ರ್ದಕ್ಕಟು ಕೋಡ ಸೇಡಿಂಗೊಳಗಾದೈ ನಿನ್ನ ದುರ್ಯೋಧನವೆಸರ್ಗಿದು 
ಲಜ್ಞಾಕರಂ (ಗದಾಯು, ೭-೧೩4). [ಸಂ.] 
ದುರ್ಲಂಘ್ಯ (ಗು). ೧. ದಾಟಲು ಅಶಕ್ಯವಾದ,- ಅಸಾಧ್ಯವಾದ : 
ಅಭ್ರಂಕಷಶಿಖರಿಶಿಖರದುರ್ಲಂಘ್ಯಮಪ್ಪ ಗಿರಿದುರ್ಗದ ಪೆಂಪ್ರಮಂ 

ಒಳಕೊಂಡು (ಅದಿಪು. ೧೩-೫೬ ವ). (ನಾ). ೨. ದಾಟಲಂ 


ಅಸಾಧ್ಯವಾದಂದಂ : ಲಂಕೆಯಂ ಸುತ್ತಿದೆ ಮಹಾಶರಧಿ ; ದುರ್ಲಂಘ್ಯ 
ಮಾರ್ಗೆಯುಂ (ಶ್ರೀರಾಮಾ, ೩೨೫-೧೬೦). ೩. ಒಂದು ಊರಿನ ಹೆಸರು ; 
ನಳಕೂಬರನ ರಾಜಧಾನಿ: ನಿನಗಮೆನಗಂ ದುರ್ಲಂಘ್ಯಪುರದೊಳ್‌ 
ಕೂಟಮಪ್ಪಂತು ಮಾಡೆನೆ (ಪಂರಾಮಾ. ೧೦-೧೯೨ ವ). [ ಸಂ. 


5| ದುರ್ಲಕ್ಷ (ನಾ). ಅಲಕ್ಷ್ಯ ; ಗಮನಕೊಡದಿರುವಿಕೆ ; ಕಡೆಗಣಿಸುವುದಂ: 


- 
ಐಎ 


45 


ಬುದ್ಧಿಮಂದರು ಯಾವ ಭಾಷೆಯೇನು ಎಂಬ ದುರ್ಲಕ್ಷದಲ್ಲಿರುತ್ತಾರೆ 
(ವಿಜಾಮಂ. ೧೮). [ಸಂ.] 
ದುರ್ಲಕ್ಷಣ (ಗಂ). ೧. ಕೆಟ್ಟ ಚಿಹ್ನೆಯನ್ನುಳ್ಳ. (ನಾ). ೨. ಕೆಟ್ಟ ಚಿಹ್ನೆ,- 
ಲಾಂಛನ. ೩. ಕೆಟ್ಟ ನಡತೆ; ದುಷ್ಟ ನಡವಳಿಕೆ. ೪. [ಕಾವ್ಯಮಿಾ] 
ಹದಿನೆಂಟಂ ಬಗೆಯ ಕಾವ್ಯದೋಷಗಳಲ್ಲಿ ಒಂದು ; ಅಗತ್ಯವಾದ 
ನಣಗಳಿಲ್ಲದಿರುವುದು, -ಲಕ್ಷಣವಿಲ್ಲದಿರುವಿಕೆ ; ನ ಅನದರ್ಥ, 
ಎಪರೀತಕಲ್ಪನೆ, ಅಭವ್ಯ, ದುಷ್ಕರ, ಗ್ರಾಮ್ಯ, ನೀರಸ, ಅಪ್ರೌಢಕೆ, 
ಅಪ್ರತೀತಿವಚನ, ದಂಸ್ಸಂಧಿ, ವಿಶ್ಲೇಷ, ನಷ್ಟ ಸಮಾಸ, ನಯನಾಶ, 
ರೀತಿವಿಫಲ, ದುರ್ಲಕ್ಷಣ, ಹಾಸ್ಯವಾಕ್‌, ವಿಷಮ, ಅಸೌವ್ಯೂ 
ವಂತ್ತು ಅನೋಜೆ ಎಂಬುವು ಕಾವ್ಯದಲ್ಲಿ ಅಷ್ಟಾದಶ ದೋಷ: 
ಅಸದರ್ಥಂ ... ದುರ್ಲಕ್ಷಣಂ ಹಾಸ್ಕವಾಗ್ವಿಷಮಾಸೌಮ್ಮ 
ಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾದಶಂ  (ಛದೋಂಬು. 
೧-೪೬ ಆಡಿಪದ್ದ). ೫. [ಕಾವ್ಯಮಾ] ದೋಷಪೂರ್ಣವಾದ ಕಾವ್ಯ: 
ಅಷ್ಟುದಶಸ್ಥಳವಿವರ್ಣನಂ ಕೇಳಿಸಿ [ದಿ] ನಿತುಳ್ಳ ಕೃತಿ ನವ್ಯಕಾವ್ಯಮೆನಿಕ್ಕ 
ವಿಲ್ಲದಿರೆ ದುರ್ಲಕ್ಷಣಂ (ಮಂಗರಾ, ೧೦೬-೧೭). [ಸಂ.] 
ದುರ್ಲಕ್ಷಿಸು (ಕ್ರಿ). ಕಡೆಗಣಿಸು ; ಅಲಕ್ಷ್ಯಮಾಡು ; ಲೆಕ್ಕಿಸದಿರು : 
ದೇಹವನ್ನು ದುರ್ಲಕ್ಷಿಸಿದರೆ ಅಭ್ಯಾಸ ಹಾಳಾಗುತ್ತದೆ (ರಂಗರೋ. ೧೯೫). 
[ ದುರ್ಲಕ್ಷ + - ಇಸ್ಕು) 
ದುರ್ಲಕ್ಷ್ಯ (ಗಂ).೧. ನೋಡಲು ಕಷ್ಟವಾದ; ಕಾಣಲಾಗದ: ಸರ್ವಾಂಗೀಣ 
ಮಾಕ್ರೀಕಾಭರಣಕಿರಣಾಕೀರ್ಣ ಸುವರ್ಣದುರ್ಲಕ್ಷ್ಯ [ಪಾಕಾಂ. ಕ್ಷ] ಹರಿಚಂದ 
ನಾಂಗರಾಗೆಯುಂ . , , ಆಗಿ (ಅದಿಪು. ೭-೨೬ ವ). (ನಾ). ೨. ಉದಾ 
ಸೀನತೆ ; ಅಲಕ್ಷ್ಯ. ೩. ಕೆಟ್ಟ ಗುರಿ, ಉದ್ದೇಶ. [ಸಂ.] 
ಡುರ್ಲಭ (ಗು). ೧. ಹೊಂದಲು ಅಶಕ್ಕವಾದ ; ಪಡೆಯಲು ಅಸಾಧ್ಯ 
ವಾದ. ೨. ವಿರಳವಾದ ; ಅಪರೂಪವಾದ ; ಅಪೂರ್ವವಾದ: 
ಆ ಮಹಿಪಂ ಪೊಜವ.:ಟ್ಟನಂತೆ ಸತ್ಪುರುಷ7ದೇಕೆ ಬಂಜೆವಡಿಪರ” ಗಡ 
ದುರ್ಲಭಕಾಲಲಜ್ಭಿಯಂ (ಶಂದ್ರಪು. ೨-೫೭), ೩. ಉತ್ತಮವಾದ; 
ಶ್ರೇಷ್ಠವಾದ ; ಪ್ರಶಸ್ತವಾದ. (ನಾ). ೪. ಕಷ್ಟವಾದುದು ; ಕಠಿಣ 
ವಾದಂದಂ: ಸೊಲ್ಲಲಭಿವಹನಂ ಗೃಹಿತಮನನಲ್ಲದಾ ತತ್ವವನಆ್‌ಯಲಿದು 
ದುರ್ಲಭವು (ಬಸಪು. ೨೯-೦೩) ; ಕಟು ಬಲುಮೆಯ ಮೇಲೆ ವಿಷಯವನ್ನು 
ಅವರೆ ಮೇಲೆ ಹೇರಿದಂತಾಗಿ ಅವರಿಗೆ ಜಿಗುಪ್ಸೆ ಹುಟ್ಟುತ್ತದೆ. ಕಲಿವು 
ದುರ್ಲಭವಾಗುತ್ತದೆ (ಶಿಕ್ಷರ. ೨೧೪), ೫. ಅಪರೂಪವಾದುದು ; ವಿರಳ 
ವಾದುದು : ಭೋಂಕನೆ ಪೇಟ್ವಿ ಜೋಯಿಸಮದಾರ್ಗಂ ಮರ್ತ್ಯರೊಳ್‌ 
ದುರ್ಲಭಂ (ಸುಕುಮಾ, ೩-೨೦); ತರುಣತ್ವದುರ್ಲಭಂಗಳ* ಪರಿಣತಿಸುಖ 
ದಂಗಳಿನಿಪ ಸತ್ಕಿ)ಯೆಗಳನಾ ಧರಣೀಶಸುತಂ ಪಲಿತಾಂಕುರಮಿಲ್ಲದ 
ವೃದ್ಧನಂದದಿಂದಾಚರಿಪಂ (ಜಂದ್ರಪು ೨-೨೦) ; ಸುಖ ಸಂಲಭ, ಅದರ ಹದ 
ದುರ್ಲಭವು ಎನುವ ರೀತಿಯು ರಮ್ಯ (ಉಯ್ಕಾಳೆ, ೨೩-೯): ೬. ಅಪರೂಪ 
ನಾದವನು ; ಸಾಮಾನ್ಯವಾಗಿ ಲಭಿಸದಿರುವವನಂ : ಅಲ್ಲಮಪುಭು 
ವೆಂಬ ಸಂಯಮಿವಲ್ಲಭಂ ಲೋಕಪ್ರಪಂಚಕೆ ದಂರ್ಲಭಂ (ಬಸಫು. ೮-೧); 
ದುರ್ಲಭನಾರು ದುಸ್ಸಹನಾರು ದುರ್ಮುತಿಯಾರು ಧರ್ಮಜ ತಿಳಿಯ 
' ಹೇಳೆಂದ (ಕುವ್ಮಾಅ. ೦೩-೩೫೭): ದುರ್ಲಭನೀಶನಂತವನನೆಂತುಂ ಕಾಣ್ಟೆ 
ನೆಂದಿರ್ಪೆ ನೀಂ ಗೆಡ (ಕಬಶೆಂ. ೨-೮೫). [ಸಂ.] 


ದುರ್ಲಲಿತ 


ದುರ್ಲಲಿತ (ಗು). ಸರಳವಲ್ಲದ : ಏಕೆ ಬೆಸಗೊಳ್ಳಬಲೆ ಸುತರವಿವೇಕ 
ವಿಷಮಗ್ರಹವಿಕಾರವ್ಯಾಕರಣದುರ್ಲಲಿತದುಷ್ಕೃತವೀ ಪ್ರಳಾಪವಿದು 
(ಕುವ್ಕಾಸ, ೧೬-೧೨). [ಸಂ.] 

ದುರ್ಲವ (ನಾ). ಒಂದು ಬಗೆಯ 
(ಮೊಗ. ೪-೩೯). [7] 

ದುರ್ಲಿಖಿತ (ನಾ). ಕೆಟ್ಟ ಬರಹ; ಕಷ್ಟವನ್ನು ಸೂಚಿಸುವ ಲಿಪಿ: ಹಣೆಯಂ 
ದುರ್ಲಿಖಿತವನಾಕ್ಷಣಕೆೊರಸಿ  (ಗುರುಜೋ. ಎನ್ನ ಹಣೆಯ 
ದುರ್ಲಿಖಿತವ ತೊಡೆದು ಶಿವಮಂತ್ರವ ಸಂಬಂಧಿಸಿದ ಶ್ರೀಗುರುವಿಂಗೆ 
ನಮೋ ನಮಃ ಎಂಬೆನಯ್ಕ (ಅಖಂಡೇ. ೧೮-೫). [ಸಂ.) 

ದುರ್ಲಿಪಿ (ನಾ). ೬ ದುರ್ಲಿಖಿತ : ನಳಿನಸಂಭವಲಿಖಿತ ದುರ್ಲಿಪಿಗಳನೊರಸಿ 
ಶಿವತೀರ್ಥಕಳಶಾಮಳಜಲವನೆಟ್‌ದಮಳ ಶಿವಸಂಸ್ಕಾರಿಯಂ ಮಾಡಿ 
(ಬಸಪು, ೪೬-೮೨). [ಸಂ.] 

ದುರ್ವಚನ (ನಾ), ಕೆಟ್ಟ ಮಾತಂ; ಬಯ್ಗುಳು; ನಿಂದೆ: ದುರ್ವಚನಮಂ 
ನುಡಿಯದಶಿಥಿಗಳ ಕೆಡೆನುಡಿಯದುರ್ವಧನಮಂ ಕೂಡಿ ಗೋರಕ್ಷಣಂ 
ಮಾಳ್ಪ ದುರ್ವರೆಯೊಳಿದು ಕೀರ್ತಿ ವೈಶ್ಯಂಗೆ (ಜೈಮಿಭಾ. ೩-೫೦) ; ಕಡೆಗೆ 
ಕೈ ಹಿಡಿದಿರುವ ಮಡದಿಯು ದುಡ:ಕಿ ದುರ್ವಚನಗಳ ನುಡಿವಳು (ನೀಸಾರಾ. 

[ಸಂ.) 

ದುರ್ವರ್ಣ (ಗಂ). ೧. ಕೆಟ್ಟ ಬಣ್ಣವುಳ್ಳ. ೨. ಕೆಟ್ಟ ಅಥವಾ ಕೀಳಂ 
ಜಾತಿಯಂ. (ನಾ). ೩. ಕೆಟ್ಟ ಬಣ್ಣ : ನಿಸಿತಖಡ್ಗದ ಮೈಯ ರಕ್ತವ 
ದಜತೊಳು ಸಂಗಮಿಸೆ ಜಲಂ ದುರ್ವರ್ಣವಾಗೆ . ಸ್ನಾನಪಾನಂ 
ಮಾಡಲನುವಲ್ಲೆನಲು (ಸೋಮಜ, ೫-೬೩). ೪. ಬೆಳ್ಳಿ: “ದುರ್ವರ್ಣಂ, 
ರಜತಂ, ರೂಪ್ಯಂ, ಖರ್ಜೂರಂ, ಶ್ವೇತಂ - ೫ ಬೆಳ್ಳಿಯ ಹೆಸರುಗಳು” 

[ಸಂ.7 

ದುರ್ವರ್ಣೆ (ನಾ). ಕೆಟ್ಟ ಬಣ್ಣದ ದೇಹವುಳ್ಳವಳು ; ಕುರೂಪಿ ; ಕಾಂತಿ 
ಹೀನೆ: ದುರೂಪೆ ದುರ್ವರ್ಣೆ ದುರ್ಗಂಧೆ ದುಸ್ಸರೆ ಪುಟ್ಟುಂಗುರುಡಿ 
ಪೊಲತಿಯಾಗಿ ಪುಟ್ಟಿ (ವಡ್ಮಾರಾ. ೯-೬) : ದುರ್ಗಂಧೆ ದುರ್ವರ್ಣೆ ಜಾತ್ಯಂ 
ಧಕಿ . . . ಎನಿಸಿದ ಪಾಪಕ್ಕೆ ಪಕ್ಕಾಗಿ ದುಃಖಾಧಿಕೆಯಿಂ ಸಂಸಾರಕೂಪಾರ 
ದೊಳನವರೆತಂ ನೀಡುಮೋಲಾಡುತಿರ್ದಳ್‌ (ಸುಕುಮಾ, 2-೨೦). 

[ ಸಂ. ದುರ್ವರ್ಣಾ ] 

ದುರ್ವರ್ತನೆ (ನಾ). ಕೆಟ್ಟ ನಡವಳಿಕೆ ; ಭ್ರಷ್ಟಾಚರಣ ; ದುರಾಚಾರ: 
ಮೇಲಂ ಕೀಳುಗಳ ಭುವನೆ ಅವರ ಈ ದುರ್ವರ್ತನೆಯ ತಳಹದಿಯಾಗಿತ್ತು 
(ರಂಗಳೋ. ೮4); ತನ್ನ ತಾಯ ಬಳಿಗೆ ಹೋಗಿ ರಾಣಿಯ ದುರ್ವರ್ತನೆ 
ಯನ್ನು ಒಂದು ಕನಸಿನ ನೆವದಿಂದ ಸೂಚಿಸಲು (ಕಾವೈಸ, ೬೨); ಚಿತ್ತವಿಕೃತಿ 
ಅಪರಾಧ ಅಥವಾ ದುರ್ವರ್ತನೆ ಅಥವಾ ಕಾನೂನುವಿರುದ್ಧ ವರ್ತನೆ 
(ಭಾಧಾನ. ೧೯೨). ([ ಸಂ. ದುರ್ವರ್ತನ 

ದುರ್ವಲ (ನಾ). ಶಕ್ತಿಹೀನನಾದವನು ; ದುರ್ಬಲ : ಕಲಿತನ ಬಲಮಳ್ಳ 
ನಿಗಲ್ಲದೆ ಕೈದು ಫಲಿಸದು ದುರ್ವಲಗೆಂದು ಕಲಿಸಿದರಾಚಾರ್ಯರಾ ಕುವರಗೆ 
ಖಡ್ಗಕಾಲಸಾಧನೆಯನೆಲ್ಲವನು (ಕುರಾಸಾ. ೮-6೬), [<ಸಂ. ದುರ್ಬಲ] 

ದುರ್ವಹ (ಗು). ೧. ಹೊರಲಾಗದ; ಬಹಳ ಭಾರವಾದ; ಭರಿಸಲಾಗದ: 
ಧರಣೀಭರಮಂ ತ್ವದೀಯದೋಃಪರಿಘದಿನಾಂತು ಪಿಂಗಿಪುದು ನಂದನ 
ದುರ್ವಹಭಾರಖೇದಮಂ (ಜಂದ್ರಪು. ೨-೩೨, ೨. ತಡೆಯಲಾಗದ ; 
ಸಹಿಸಲಾಗದ ; ಸುಹುತಂ ಕೌರವೃಕ್ರವೃಹವ್ಯದಿಂದೆನ್ನ ಕೋಪಹವ್ಯವಹಂ 
ದುರ್ವಹದುರ್ಯೋಧನ ದೇಹಪ್ರಹರಣಲೋಹಿತದಿನಾದುದವಭೃಥಸವನಂ 
(ಗಿದಾಯು. ೩. ಕೆಟ್ಟ ಪ್ರವಾಹದಿಂದ ಕೂಡಿರುವ ; 
ನಾಶಕರವಾದ ಪೂರದಿಂದ ಕೂಡಿರುವ :. ಆ ನದಿಯ ಲಹರಿಗೆ 
ಮೂಡಣಿಂ ಪಡುವಣಿಂದೆರಡು ದುರ್ವಹ ನದಿ ಕೂಡಿರ್ದುವು (ರಕಕ. 


ಸಸ್ಯ : ಬಳ್ಳಿದುರುಬ, ದುರ್ಲವ 


೨-೨೫೮) ; 


೨೯-೧೬೮), 


(ಸಿದ್ಧಾಂತಿ. ೩೦೪). 


0 


೮-೪೭). 


ರ್ಕೀ೮ 


ದುರ್ವಾರ 


೩೩-೭೫). (ನಾ). ೪. ಹೊರಲಾಗದುದು : ಲಲನೆಯರ್ಗಂಗರಾಗಮದು 
ದುರ್ವಹಮಂಶುಕಭೂರವಂಗಸಂಚಲತೆಗೆ ಕಾರಣಂ (ಕಾದಂಪೂ, ೧೦೦೩), 
೫. ನಿರ್ವಹಿಸಲು ಕಷ್ಟವಾದಂದು : ದುರ್ವಹೆಮಪ್ಪ. ರಾಜ್ಮಭರದಿಂ 
ನೆಟ್‌ ಪಿಂಗಿಸಿ ಮತ್ತಮೆವನ್ಮನಾ ನಿರ್ವೃತಿಸೌಖ್ಯಮಂ ಪಡೆವ ಮಾರ್ಗ 
ಮನೆಯ್ದಿಸಿ. . . ಪುತ್ರ ನೀಂ ಮುದದೆ ಮಾಡು ಮದೀಯ ಮನಃ 
ಪ್ರಮೋದಮಂ (ಕಾಂತೀಶ್ಶ. ೪-೧೭೪); ಈರ್ವರೊಳಗಾವನಾದೊಡಂ ವಾದ 
ಮುಖದಿಂ ಸೋಲ್ತವಂ , . ಒರ್ವಂಗೆ ಶಿಷ್ಕನಾಗದೆ ಪೋಗಬಾರದೀ 
ದುರ್ವಹದ ಭಾುಷೆಯಂ ಬರೆಯಿಸುಭಯಾನುಮತಪೂರ್ವಕದಿನೆನೆ (ಪದ್ಮರಾ. 


೧೦-೩). [ಸಂ.) 


10| ದುರ್ವಾಕ್ಯ (ನಾ). ಕೆಟ್ಟ ಮಾತು ;ಬಯ್ಗುಳು ; ನಿಂದೆ: ಕರ್ತೃ ಭೃತ್ಯನ 


ವಾಸಕ್ಕೆ ಐದಿದಲ್ಲಿ. . . ಆತನಲ್ಲಿ ದುರ್ವಾಕ್ಕ ದುಶ್ಚರಿತ್ರ ಪರಿಹಾಸಕಗಳಂ 
ಬೀಜದೆ (ವಶಸಂ, ೧೯೧-೩೪) ; ದುರ್ಬುದ್ಧಿ ದುರ್ವಾಕ್ಕ ಮಜ್‌ದೆ ಸಾಧು 
ಸಜ್ಜನರ ಸಂಗ ನಿನ್ನಿಂದ ಬೆರೆದೆ (ಪುರಂದ. ೪-೧೬೦-೧೫), [ಸಂ.] 

ದುರ್ವಾದ (ನಾ). ೧. ಅಸಮಂಜಸವಾದ ಮಾತಂ; ಸರಿಯಲ್ಲದ 
ವಾದ; ಕುತರ್ಕ ; ವಿತಂಡವಾದ : ದುರ್ವಾದದಿಂದಿನ್ನೆಗಂ ಭೇದಂ 
ಬಟ್ಟೆರ್ದೆಗೆಟ್ಟು ಕೆಟ್ಟೆನಿನಿತುಂ ಕಾಲಂಗಳೇಂ ಕರ್ಮವೋ (ಸುಕುಮಾ, ೩-೪೩); 
ಇಂತಹ ಸ್ಥಿತಿಯ:ಲ್ಲಿ ನಮಗೆ ಜ್ಞಾನವಿಲ್ಲದಿದ್ದ ಮಾತ್ರಕ್ಕೆ ವಸ್ತುವೂ ಇಲ್ಲವೆಂಬ 
ದುರ್ವಾದವೇಕೆ? (ಜೀವಾತ್ಮ. ೧೮). ೨. ಅಪವಾದ: ಕೆಲವು ದುರಾತ್ಮರು 
ಸ್ವೇಚ್ಛಾಚಾರಕುತುಕರಾಗಿ ದುರ್ವಾದಗಳನ್ನೂ ಗ್ರಂಥಗಳನ್ನೂ ಹರಡು 
ತ್ರಿರುವರು (ಹಿಂದಸಾ. ೨೮೭). [ಸಂ.) 

ದುರ್ವಾದಿ (ನಾ). ಸಲ್ಲದ ತರ್ಕ ಮಾಡುವವನಂ ; ಅಯೋಗ್ಯವಾದ 
ಪೂರ್ವಪಕ್ಷವನ್ನು ಹೂಡುವವನು: ದುರ್ವಾದಿಯ ವಾದದೊಳ್‌ ಗೆಲಿದೆ 
(ಅಮಶ. 8೨) ; ದುರ್ವಾದಿಗಳನ್ನೊಖ್ಬಸುವ ದೃಷ್ಟಿಯಿಂದ ಹೇಳಿದ್ದೇನೆ 
(ಧೃನ್ಮಾಲೋ, 8೦). [ಸಂ.ದುರ್ವಾದಿನ್‌] 

ದುರ್ವಾಪಣ (ನಾ). ಎಳೆಗಳನ್ನು ಬಿಡಿಸಲಾಗದಂತೆ ನೆಯ್ದಿ ರುವುದಂ ; 
ಚಿನ್ನುಗಿ ಬಿಡಿಸದಂತೆ ಒಡಗೂಡುವಿಕೆ, -ಕೂಡಿಕೊಳ್ಳುವಿಕೆ (?) : 
ಫಣರತ್ನಜ್ಕೋತಿಯಿಂ ಕಾಳಿಯನನಆಸಿ ಕಂಡೆಯ್ದಿ ಗೋಪಾಳಚೂಡಾಮಣಿ 
ಜೀವಂಬೆತ್ತ ಗಾರುತ್ಮತಮಣಿಯವೊಲಂಗಪ್ರಭಾಮಾಲೆ ದುರ್ವಾಪಣಮಂ 
ಕಾಳಿಂದಿಯೊಳ್‌* ಪುಟ್ಟಿಸಿ (ಅರ್ಧನೇ, ೮-೪೮), [ ಆಸಂ. ದುರ್ವಾಪನ ) 

ದುರ್ವಾರ (ಗು). ೧. ತಡೆಯಲು ಅಶಕ್ಕವಾದ ; ಸಹಿಸಲಾಗದ ; 
ದಂರ್ಭರವಾದ : ವನವಾಸದೊಳರ್ಪೆನೆಂದು ದುರ್ವಾರಪರಾಕ್ರಮಂ 
ತಳರೆ (ಪುಪಛಾ. ೧-೧೧೪) ; ಆ ಜಯಂತ ವಿಜಯರ್ಕಳಿರ್ವರುಂ ದುರ್ವಾರೆ 
ತಪೋಭಾರನಿರ್ವಾಣದಿಂ ತದಚ್ಕುತಕಲ್ಪದೊಳ್‌ ಸಾವಹಿನಿಕದೇವರಾಗಿ 
ಪುಟ್ಟಿ (ಕಾಂತಿಪು. ೯-೫೫ ವ): ಚಂಡಾಲರ ಕೆಯ್ಕೊಳ್‌ ಬೀಟ್ವ ತೋಲ 
ಪಂಜರದ ಪಡಿಕೆಯೊಳ್‌ ನಿಲ್ವ ದುರ್ವಾರದಃಖೋತ್ಕರವೆಂಲ್ಲಂ ನೋಡಲೆ 
ನ್ನಿಂದ್ರಿಯನಿವಹದ ದೋಷಂ (ಳಾದಂಉ ೭೫೨), ವಿ. ನಿವಾರಿಸಲು 
ಕಷ್ಟವಾದ ; ನಿವಾರಣೆ ಮಾಡಲಾಗದ: ಮಾಜುವನ್ನರಾರೆನ್ನೀ 
ದುರ್ವಾರಭುಜಬಲಮಂ (ಪಂರಾಮಾ. ೯-೧೯೩); ಆ ಪ್ರಯತ್ನಮಿಂತಾದು 
ದಯ್‌ ದುರ್ವಾರ ದುರ್ಜ್ಕೇಯ ದುರ್ವಿಧಿಯ ಲೀಲೆಯಿಂ (ಶ್ರೀರಾಮಾ. 
00೯-5೪೬). ೩. ದಾಟಲಾಗದ : ದುರ್ವಾರ ಸಂಸಾರವಿಚ್ಛೇದೋಪಾಯ 
ನಿಯಂಕ್ತಸೂಕ್ತಿ ವೃಷಮಾರ್ಗಾಗ್ರೇಸರಂ . , , ದಯೆಗೆಯ್ವನಕ್ಕೆಮಗೆ 
ಮುಕ್ತಿಶ್ರೀಸುಪಾವಾಪ್ತಿಯಂ (ಅದಿಪು, ೧-0) ; ವಸ:ದೇವಂ ಮುಂದುಗೆಟ್ಟಲ್ಲಿ 
ಕಮ್ಮುರಿವಾಯ್ಜಂತಿರೆ ಪೊಕ್ಕಡಂಗೆ ತನಗಾ ತೀವಿರ್ದ ಕಾಳಿಂದಿ ಚೆಚ್ಚರ 
ವಕಾಗಳ್‌ ನೆಲೆಯಾಗೆ ದಾಂಟಿ ನಡೆದಂ ಇದೇಂ ಚಿತ್ರಮೇ 
(ಜಗವಿ, ೩-೧೦). ೪. ಅತಿಶಯವಾದ ; ಪ್ರಚಂಡವಾದ § ಮದವದ್ವೈರಿ 
ನರೇಂದ್ರಮಣ್ಣಿಳಿಕ ಸೇನಾಭಂಜನಂ ವೀರನೀರದದುರ್ವ್ವಾರಸವಿಸಾರಣಂ 


ದುರ್ವಾರ್ತೆ 


(ಎಕೆ. ೪11, ಶಿಕಾರಿ. ೧೩೬-೨೩; 1068) : (ಸುಕುಮೂ. ಪರಿ. ೧-೦೮ ನೋ) ; 
ಉಗ್ರ ಕಾಲೋರಗಾವಲಿ ಭೂತಾವಲಿ ರೌದ್ರಸತ ಸ ನಿವಹಂ ಲೋಕಾದ್ಭುತಂ 
ನಾಡೆ ನೋಡಲಗುರ್ವಾದುದು ತದ್ವಿಭೀಷಣಕೃತಂ ದುರ್ವಾರ ವೈಕುರ್ವಣಂ 
(ಪಂರಾಮಾ. ೧೧-೬೭) ; ದುರ್ವ್ವಾರಾರಿ ಧೆರಾಧರೇಂದ್ರಕುಳಿಶಂ ಶ್ರೀವಿಷ್ಣು 
ಭೂಪಾಳಂ (ಎಕ. ೪1, ಚಿಕ್ಕಮ. ೧೦೪-೧೩; 1202), (ನಾ). ೫. ಅತಿಶಯಂ 
ವಾದುದಂ ; ಅಧಿಕವಾದಂದು : ದುರ್ವಾರಂ ವಿಫುಳಾಂಧಕಾರಮನಯಾ 
ಧಾರಂ ಮಹಾಘೋರಮಂತುರ್ವೀವ್ಯೋಮದಿಶಾಂಬುಧಿಪ್ರಕರ ನಾನಾ 
ವಸ್ತುವಿಸ್ತಾರಮಂ ಪರ್ವುತ್ತಳ್ಳಿಸುತುರ್ವಿಯಾ ಜಗಮುಮಂ ಕೃಷ್ಣತ್ವದಿಂ 
ಕೂಡೆ (ಪಾರ್ಶ್ವೃಪು. ೧೦-೦೬). [ ೫0.) 

ದುರ್ವಾರ್ತೆ (ನಾ). ಕೆಟ್ಟ ಸುದ್ದಿ,-ವರ್ತಮಾನ: ಪೇಳ್ವಿನಿದೊ ದುರ್ವಾರ್ತೆ 
ಯಂ (ಶ್ರೀರಾಮಾ. ೬೧-೧೯೯) : ದುರ್ವಾರ್ತೆಯನ್ನು ತಂದ ಮಂದಭಾಗ್ಯ 
ನಾನು (ಗುರುತೆ, ೧೦೧). ಸಂ. ದುರ್ವಾರ್ತಾ] i 

ದುರ್ವಾಸ (ನಾ). ೧. ದುರ್ವಾಸನೆ ; ನಾತ. ೨. (ಆಲಂ) ಸುಳಿವು; 
ಸೂಚನೆ : ಇವರೆ ಗಳಿಕೆಯ ದುರ್ವಾಸ ನನಗೆ ಬರೆಸತ್ತಿತು. ಇವರಿಗೆ ಹಣ 
ಎಲ್ಲಿಂದ ಬರುವದೆಂದೇ ನನಗೆ ಗೂಢವಾಗಿತ್ತ್ತು (ರಕ್ತರೃ. ೨೯೩). [ಸಂ.) 

ದುರ್ವಾಸನೆ (ನಾ). ೧. ಕೆಟ್ಟವಾಸನೆ ; ನಾತ: ವಿದ್ಯುಚ್ಛಕ್ತಿಯ ಒಲೆಯ 
ಅನುಕೂಲತೆಗಳು : ದುರ್ವಾಸನೆ ಕೊಡುವುದಿಲ್ಲ. ಬೂದಿ ಅಥಮ ಹೊಗೆ 
ಉಂಟಾಗುವುದಿಲ್ಲ (ಅಡುಸೌ. ೦0). ೨. ಹಿಂದಿನ ಜನ್ಮಗಳ ಕೆಟ್ಟ ಸಂಸ್ಕಾರ. 
೩. ಕೆಟ್ಟ ಆಸೆ; ಕೀಳು ಆಕಾಂಕ್ಷೆ: ನೆನೆವುತ್ತಿದೆ ಮನ ದುರ್ವಾಸನೆಗೆ 
(ವಡಸಂ, ೬೩೬-೧೦೦) ; ತತ್ತ್ವಜ್ಞಾನಚಿಂತೆಯ ಘನತೆ ದೊರಕುವದೆಂತು 
ಮಾಯಾಜನಿತ ದುರ್ವಾಸನೆಯಲೊಂದಿಹ ಮರುಳು ಮಾನವಗೆ (ಅಮ್ಮತ. 
೧-೩೩). (ಸಂ. ದುರ್ವಾಸನಾ 

ದುರ್ವಿಕಾರ (ಗು). ೧. ಕೆಟ್ಟ ಭಾವನೆಯ ; ಕೀಳು ಆಲೋಚನೆಯ : 
ಸ್ವಪ್ನಾವಸ್ಥೆಯಲ್ಲಿ ಬ್ರಹ್ಮಾಂಡದೊಳಗುಳ್ಳ ಕಡೆ ಮೊದಲಿಲ್ಲದ ದುರ್ವಿಕಾರ 
ಸ್ವಪ್ನದಲ್ಲಿ ಹರಿದಾಡುವ ಜೀವಂಗೆ ಪ್ರಾಣಲಿಂಗದ ಪೂಜೆ ಎಲ್ಲಿಯದೋ 
(ಘನವ, ೩೩-೨೮). (ನಾ). ೨. ಕೆಟ್ಟ ಭಾವನೆ; ಕೀಳು ಆಲೋಚನೆ : 
ದುರ್ವಿಕಾರಂ ಮನವನೆತ್ತಿಕ್ಕೆ ಪರಿಪರಿದು ದುರ್ಬೋಧರಂ ಕೂಡಿಕೊಂಡು 
ಸುತ್ತಂ ಸುಳಿದು (ಏಂಡೋರ. ಹ. ೫೦೨-೨4). [ಸಂ.] 

ದುರ್ವಿಜ್ಞಾನಶಕ್ತಿ (ನಾ). ಕೆಡುಕನ್ನುಂಟಂಮಾಡಂವ ವಿಶೇಷ ಜ್ಞಾನ,- 
ಅಧಿಕವಾದ ತಿಳಿವಳಿಕೆ: ಕುಳ್ತನಾ ದೈತ್ಯದುರ್ಮಂತ್ರತಾಂತ್ರಿಕವರೇಣ್ಮಂ 
ದುರ್ವಿಜ್ಞಾನಶಕ್ರಿಯಾಹ್ವಾನದೀಕ್ಷಿತನಾಗಿ (ಶ್ರೀರಾಮಾ, ೭೧೬-೧೯೩) [ಸಂ.] 

ದುರ್ವಿಟ (ನಾ). ಅತಿ ಕೀಳಾದ ಕಾವಂಕ : ತನ್ನುವಂ ಹೊಂದಿದ 
ಸುಖಂಗಳಂ , . , ಶಿವಂಗೀವ ಹದನನಣಃದೊಡೆ ಸಾಕು ಶ್ರುತಿವಾಕ್ಯದಲಿ 
ದುರ್ವಿಟನಲ್ಲ ಶಮೆ ದಮೆ ಹೃದಯದಿಂದಲಿ ಉತ್ತಮ ವಿದ್ವಾಂಸರಟ್‌ತಿರಲು 
(ಬಸೆಪು, ೪೦-೧೦). (ಸಂ.] 

ದುರ್ವಿದ (ನಾ). ವರ್ಷ; ತಿಳಿಗೇಡಿ: ನೀಳಾದಿ ಪಾಷಾಣಸಂಕುಲದೊಳ್‌ 


೩೯೯೯ 


20 


ದುರ್ವಿದರೆಂತು ಪೋಲಿಸುವೆನೇ ರೂಪಂ ಯಶೋಭದ್ರೆಯಾ (ಸುಳುವೂ. |. 


[ ಸಂ.] 

ದುರ್ವಿದಗ್ರ (ಗು). ೧. ತಿಳಿಗೇಡಿಯಾದ ; ಚಾತುರ್ಯವಿಲ್ಲದ ; 
ಪರಿಣತಿಯಿಲ್ಲದ; ಅವಿವೇಕಿಯಾದ : ನಿನ್ನಂತಪ್ಪ ಪುರುಷನಂ ದೊರೆ 
ಕೊಳಿಸಿ ಕಳಿಂಚು ಮಾಡಿ ಕಳೆದ ದುರ್ವಿದಗ್ಮ ವಿಧಾತ್ರಂಗೆ ಮುನಿವೆನಾಂ 
(ಅರ್ಧನೇ. ತತಿಪೆಂ... ತತಗರ್ವೋದ್ಧತ ದುರ್ವಿದಗ್ಮ 
ಜನ ತಾಹೃ ದ್ಭಿ €ಮನಂ ಭೀಮನಂ (ರಾಜಶೇ, ೧-೧೮); ದುರ್ವಿದಗ್ಮ 
ಮೂಢನಿಗೆ ಇದು ಅತ್ಯಂತ ಕಠಿಣ ಕೆಲಸವೇ (ಇಪ್ಮಕ. ೨೭೯). (ನಾ). ೨. 
ಅವಿವೇಕಿಯಾದಂದಂ: ಇಂತಪ್ಪವಸ್ಥೆಯಿಂದಿವಳಿಂತಿರೆಯುಂ ದುರ್ವಿದಗ್ಧ 
ವೆನ್ನ ಮನಂ ಮತ್ತೆಂತುಂ ನಂಬಿದುದಿಲ್ಲ (ಕಾದಂಉ. ೨೪೨). ೩. ಅವಿವೇಕಿ; 


೯-೯೪). 


&-೨೮ ವ); 


40 


45 


ದುರ್ವಿನೀತೆ 


ವಂೂರ್ಬ ; ತಿಳಿಗೇಡಿ: ಯಕ್ಷೋ ಯಾದೃಶಸ್ತಾದೃಶೋ ಬಲಿಯೆಂ 
ಬುಕ್ತಿಗೆ ದುರ್ವಿದಗ್ಮರೆ ವಲಂ ನೋಂತರ* ಪೆಜಿರ್‌ ನೋಂತರೇ (ಲೀಲಾವ. 
೧-೪೦) ; (ಸೊಕ್ತಿಸು, ೧-೪೯ ನೋ) ; ಜಾಣುವೆಗಳಿಂದೋದಿ ಕಲಿತಿಹ 
ವಾಣಿ ಚತುರತಯಿಂದ ಗರ್ವದ ಕೇಣಿವಿಡಿದಿಹ ದುರ್ವಿದಗ್ಮರಿಗುಸುರಲರಿದ 
ಪರೇ (ಗಗತಾ. ೧೨-೮೪); ಈ ದುರ್ವಿದಗ್ಮರಿಗೆ, ಅವಿನೀತರಿಗೆ ಏನು ಗೊತ್ತು? 
(ರಾಮಾನೆ, ೮೩): ಅವರನ್ನು ಉದ್ರೇಕಗೊಳಿಸುವ ಯುವಯುವತಿಯರೂ 
ದುರ್ವಿದಗ್ಧ ದುರ್ವಿನೀತರೂ ಪಿಶುನ ಪುರೋಭಾಗಿಗಳೂ ಇದ್ದಾರೆ 
(ಆರ್ಯಧ. ೧೨೪). ೪. ದುರಹಂಕಾರಿ ; ಗರ್ವದಿಂದ ಕೂಡಿರುವವನಾು : 
ವಾಸವ ದುರ್ದಂತರೆಂಬರನೇಕ ಕ್ಷುದ್ರೆ ವಿದ್ಯಾಗರ್ವದುರ್ವಿದಗೃರುಮಳೀಕ 
ವಿಚಕ್ಷಣರುಮಪ್ಪದಜ್‌ಂದಮದನನುಮಾನದಿಂದಮಜಾದು (ಆದಿ ಫು. 
೩-೮೭ ವು; ಜ್ಞಾನಿಗಳನೊಡಬಡಿಸಬಹುದಜ್ಞಾನಿಗಳನಹುದೆನಿಸಬಹುದು 
ಜ್ಞಾನಲವವನು ಕೂಡಿಕೊಂಡಿಹ ದುರ್ವಿದಗ್ಗರನು ಏನ ತಿಳುಹಲು 
ಬಹುದು (ಕುವಾ,ಉ. ೪-೨೪). [ ಸಂ.) 

ದುರ್ವಿದಗೈೆ (ನಾ). ಅವಿವೇಕಿಯಾದವಳು. [ ಸಂ. ದುರ್ವಿದಗ್ಳಾ ] 

ದುರ್ವಿಧ (ಗಂ). ೧. ಕೆಟ್ಟ ನಡತೆಯಂಳ್ಳೆ ; ನೀಚವಾದ. ೨. ಬಡತನದ; 
ದರಿದ್ರನಾದ. (ನಾ). ೩. ದರಿದ್ರ; ಬಡವ: “ಅಧನಂ ದುರ್ಗತಿಕಂ 
ದುರ್ವಿಧನೆಂದಟ್‌ಗಿಲ್ಲದಂ ದರಿದ್ರಂ ನಿಸ್ವಂ” (ವಸ್ತುಕೋ. 
ಲ್ಸ ದಡ್ಡ ; ತಿಳಿಗೇಡಿ. [ ಸಂ. 

ದುರ್ವಿಧಿ (ನಾ). ದುರದೃಷ್ಟ : ದಂಷ್ಟ ವಿಧಿ : ಮೋಸವೋ? ದುರ್ವಿಧಿಯ 
ಚೆಲ್ಲ ಟವೋ (ಸುಗುಗಂ. ೮೩-೭); ಬಂತಾಕೆಗೆ ಹರೆಯದವರ, _ ದುರ್ವಿಧಿ 
ಎಳೆಯರೆದೆಗೆ ವುಡುವ ವಹಟ (ನಲ್ಮೆ. ೧೦-೨) ; ನಿನ್ನ ಉದ್ಭ್ಧತಭಾಷಣವು 
ನನಗೆ ದುರ್ವಿಧಿಯು ನಿನ್ನಿಂದ ಕೂಗಿಸಿದ ಅಳಲಿನ ಕೂಗಿನಂತಿದೆ 
(ಘಾಟೀಮು. ೪೦). ಸಂ.) 

ದುರ್ವಿನಿಯೋಗ (ನಾ). ಕೆಟ್ಟ ರೀತಿಯಲ್ಲಿ ವೃಯಮಾಡುವುದು ; ಸಲ್ಲದ 
ರೀತಿಯಲ್ಲಿ ವಿನಿಯೋಗ ಮಾಡಂವುದಂ ; ಇದನ್ನು ಆದಷ್ಟು ರಹಸ್ಯ 
ವಾಗಿಡಿ. ದುರ್ವಿನಿಯೋಗ ಮಾಡುವ ಅನಧಿಕಾರಿಗೆ ಹೇಳಬೇಡಿ (ಮಹಾಣ. 
೪೪). [ಸಂ.] 

ದುರ್ವಿನೀತ (ಗಂ). ೧. ಒರಟು ರೀತಿಯಂ. ೨. ದಂಪ್ಸತನದ. ೩. ಹಠ 
ಮಾರಿತನದ ; ಮೊಂಡುತನದ. (ನಾ). ೪. ಅವಿಧೇಯ ; ವಿನಯಂ 
ವಿಲ್ಲದವನಂ ; ಉದ್ಧಟ : ಅವರನ್ನು ಉದ್ರೇಕಗೊಳಿಸುವ ಯಬವ 
ಯುವತಿಯರೂ ದುರ್ವಿದಗ್ಧ ದುರ್ವಿನೀತೆರೂ ಪಿಶುನ ಪುರೋಗಾಮಿ 
ಗಳೂ ಇದ್ದಾರೆ (ಆರ್ಯಧ. ೧೬೪). ೫. ಪಳಗಿಸದ ಕುದಂರೆ. ೬, ಗಂಗ 
ವಂಶದ ಒಬ್ಬ ಅರಸನ ಹೆಸರಂ : ದುರ್ವಿನೀತ ಅರಸರಾ ದಣ್ಣ 
ನಾಯಕನು . , . ಮಹಾಜನಕ್ಕೆ ಧರ್ಮ್ಮನಿಮಿತ್ತ ಕೊಟ್ಟ ಸ್ಥಿತಿಯ ಕ್ರಮ 
(ಎಕ. ೫೪1, ತುಮಕೂ. ೮-೮ ; 908). ಹಿ. ಕನ್ನಡದ ಒಬ್ಬ ಕವಿಯ 
ಹೆಸರಂ : ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿ 
ನೀತಾದಿಗಳೀ ಕ್ರಮದೊಳ್‌ ನೆಗಟ್ತಾ ಗದ್ಯಾಶ್ರಮದ ಗುರುತಾಪ್ರತೀತಿಯಂ 
ಕೆಯ್ಕೊಂಡರ್‌ (ಕವಿರಾ. ೦-೨೯). [ಸಂ.] 

ದುರ್ವಿನೀತತೆ (ನಾ). ಅವಿಧೇಯನಾಗಿರಂವಿಕೆ : ಉರ್ವಿಪತಿ ನೇಮಿಸಿದ 
ಡಾಗದು ಸರ್ವಥಾ ತನಗೆಂದನನುವಿನ ದುರ್ವಿನೀತತೆಯನೂ ನಿರೀಕ್ಷಿಸಿ 
ಪೂರುವಿಂಗೆಂದ (ನಿಛಾಗ. ೯-೨೦-೪೨). [ಸಂ. ದುರ್ವಿನೀತತಾ ] 

ದುರ್ವಿನೀತೆ (ನಾ). ವಿನಯವಿಲ್ಲದವಳು ; ಅವಿಧೇಯಳಾದವಳಂ : 
ದುರ್ವಿನೀತೆ ವಿನಯಂಗೆಟ್ಟೆಯೆಂದಾಚುರಮೆ ತನ್ನಂ ಜಡಿವಂತೆಯುಂ 
೬ * . ನಿನಗೆ ತರಳತೆಯಿದೆತ್ತಣಿಂ ಬಂದುದೆಂದು ಧೈರ್ಯಮೆ ಧಿಕ್ಕರಿಸು 
ವಂತೆಯುಂ ಅತಿಲಜ್ಜಿತೆಯಕಾಗಿ ತನ್ನೊಳಿಂತೆಂದಳ್‌ (ಉದಂಉ. ೭೫). 

[ ಸಂ. ದುರ್ವಿನೀತಾ] 


೬೩-೬೬). 


ದುರ್ವಿಪತ್ತಿ 


ದುರ್ವಿಪತ್ತಿ (ನಾ). ಘೋರವಾದ ವಿಪತ್ತೂ,-ಅಪಾಯಂ : ದುರ್ವಿಪತ್ತಿಗಂ 
ವಾರಿಯನಿತ್ತು (ಅಮಶೆ, ೩೬). [ಸಂ.] 

ದುರ್ವಿಪಾಕ (ನಾ). ೧. ಕೆಟ್ಟ ಫಲಿತಾಂಶ ; ಹದಗೆಡಂವುದಂ : ಪುದಿದ 
ಶಿಥಿಲಪರಿಣಾಮದೊಳೊದವಿದ ದುರಿತಾನುಗತಮದನಂಭಾಗಮೆನಿಪ್ಪುದು 
ಶರ್ಕರಾದಿಕಿಂಪಾಕದುರ್ವಿಪಾಕ ಪ್ರಭಾವಶಕ್ತಿಪ್ರತಿಮಂ (ಸುಳುಮೂ. ೮-೩೦). 
೨. ಪೂರ್ವಕರ್ಮಗಳ ದುಷ್ಪ ಪರಿಣಾವಂ. «ದೈವದಂರ್ವಿಪಾಕ' 
ಪರಾ. [ಸಂ.] 

ದುರ್ವಿಮೋಹ (ನಾ). ಕೆಟ್ಟ ಆಸೆ; ದಂಷ್ಸ ಇಚ್ಛೆ: ಹುಟ್ಟದ ಯೋನಿ 
ಮೆಟ್ಟದ ನೆಲಂ ನೆಟ್‌ ಕೊಳ್ಳದ ಕಾಲಮೊಮ್ಮೆಯುಂ ಮುಟ್ಟದ ಭಾವ 
ಮೊಂದದ ಭವಂ ಪೆಚಿತಿಲ್ಲೆನೆ ದುರ್ವಿಮೋಹದಿಂ ತಿಟ್ಟನೆ ಬಂಜೆ ನೀ 
ತಿಳಿಯದೆ (ಕಾಸ್ಮಸಾರ. ಕಿ) ; (ಪ್ರಾಕ್ಕಾವೃಮಾಲಿಕೆ. ೧೨೫೪ ನೋ). [ಸಂ.] 

ದುರ್ವಿಲಸಿತ (ನಾ). ಕೆಟ್ಟ ಕೆಲಸ; ದಂಷ್ಪ ಕಾರ್ಯ ; ದಂಷ್ಕರ್ಮ: 
ದಶವದನ ಮನೋಭಂಗಮನೊಳಕೊಂಡೇಕೆ ಜಪಂಗೆಯ್ದ್ಥಪೆ ನೆನೆಯ ನಿನ್ನ 
ದುರ್ವಿಲಸಿತಮಂ (ಪಂರಾಮೂ. ೧೪.೯೭). [9.7 

ದುರ್ವಿಷಯ (ನಾ). ೧. ಕೆಟ್ಟ ವಿಚಾರ ; ದುಷ್ಪ ಸಂಗತಿ: ಮನದೊಳೆ 
ನಿನ್ನ ಚಿಂತನೆಯನಲ್ಲದೆ ... ಕಾಯದಲ್ಲಿ ನಿನ್ನನಘಪದಾಬ್ದ ಸೇವನೆಯನಲ್ಲದೆ 
ನಚ್ಚಿರೆವಾಗಳುಂ ಕೃಪಾವನನಿಧಿ ಮಿಕ್ಕ ದುರ್ವಿಷಯಮಂ ತಿಳಿದಿರ್ದವೆ 
ನೀನಿದೆಲ್ಲಮಂ (ಕಲಶಂ. ೨-೧೧೦). ೨. ಹೀನವಾದ ಇಂದ್ರಿಯಸುಖ, - 
ವಿಷಯಂ : ದೇಹದಿಚ್ಛೆಗೆ ಹ೦ಿದು ಕೆಮ್ಮನೆ ಕೆಡಬೇಡ ದುರ್ವಿಷಯವ ಬಿಡು 
ಬೇಗ ಗುರುಪದವ ನಂಬು (ಗಣಛಾ. ೫೮-೦); ಅತಿಕಾಂಕ್ಷೆಯಿಂದ ದುರ್ವಿಷಯ 
ಬಲಿದು ... ನೀಕೆಡಬೇಡ ಮನುಜ (ಪುರಂದ. ೧-೨೬-೨): ದುರ್ವಿಷಯ 
ವಶನಾಗಿ ಪ್ರತಿಭೆ ಪೋಗಿ ಅಂಬುಜಾಂಬಕಿ ಕೈಕೆಗಾಳಾದನೆನ್ನುತ ವಿಡಂಬನಂ 
ಗೆಯ್ಕೆದುಳಿದಪರೆ (ವೆಂಕಾರಾ. ೨-೬-೪೩). [ಸಂ.] 

ದುರ್ವಿಳಸನ (ನಾ). ದಂರ್ವಿಲಸಿತ ; ಕೆಟ್ಟ ಕೆಲಸ; ದಂಷ್ಟಕಾರ್ಯ ; 
ನೀಚಕೆಲಸ : ಅವಧರಿಸದೆ ನಿನ್ನೊಳ್‌ ಪಿರಿದವಿನಯಮಂ ನೆಗಲ್ಹ 
ದೋಷಮಂ ತಪದೊಳ್‌ ನೀಗುವೆನಸದಾಗ್ರಹಮಂ ಬಿಸುಡುವುದೊರ್ಮೆಗೆ 
ಮಣಕಿವುದೆನ್ನ ದುರ್ವಿಳಸನಮಂ (ಅದಿಪು. ೧೪-೧೩೧) ; ಗರ್ವಿತ ನೃಪಾಲ 
ಕಾಧಮ ದುರ್ವಿಳಸನಜನಿತ ಭೂರಿಭಾರದೊಳೆನಸುಂ ನಿರ್ವಿಣ್ಣೆಯಾಗಿ 
ಭೂವಧು ಗೀರ್ವಾಣಾವೃತವಿರಿಂಚಿಸಭೆಯಂ ಪೊಕ್ಕಳ* (ಅಗವಿ. ೦-೨೭). 

[ ಸಂ. ದುರ್ವಿಲಸನ] 

ದುರ್ವೀರ್ಯ (ನಾ). ದಂಷ್ಪತನವುಳ್ಳವನ ವೀರ್ಯ; ಕೇಡಿಗನ ಶೂಕ್ಲ,.. 
ರೇತಸಲ್ಲ್ಸ : ದುರ್ವೀರ್ಯವಾದುದರಿಂದ ಅದು ದುಷ್ಟನಾಗಿ ಲೋಕಕಂಟಕ 
ವಾಗುವುದು (ಮಹಾಣ. ೧೪೮). [ಸಂ.] 

ದುರ್ವೃತ್ತ (ಗಂ). ೧. ಕೆಡುಕನ್ನಿಂಟುಮಾಡಂವ ; ದಂಪ್ಸತನದ ; ಕೆಟ್ಟ 
ನಡತೆಯುಳ್ಳ : ಎತ್ತ ನೋಡುವಡತ್ತ ಬಲ ದುರ್ವೃತ್ತ ಸುಭಟರ ಬಲ 
ಶರೌಘದ ಕತ್ತಲೆಗೆ ಹದನೇನೆನುತ ದೈತ್ಯಾರಿ ಚಿಂತಿಸಿದ " (ಕುಪ್ಶಾದ್ರೋ. 
೧೦-೬೦). (ನಾ). ೨. ದಂರಾಚಾರ ; ಕೆಟ್ಟ ನಡವಳಿಕೆ ; ದಂಷ್ಕವ್ಫ೯ ; 
ಕುಳಪುಳನಮೆಂಬುದು ಕುಲಧರ್ಮಮುಮಂ ಪರಿದುಂ ಪ್ರಯತ್ನದಿಂ 
ಪ್ರತಿಪಾಲಿಸುವುದುಂ ಅಲ್ಲದಂದು ಕುಲಂ ದುಃಕುಲ ದುರ್ವೃತ್ತ ದೂಷಿತ 
ಮಕ್ಕುಂ (ಜಾವೂಪು. ೨೨೦) ; ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಸ್ತೇಯವು . . 
ಆತ್ಮೋದ್ಧಾರಕ್ಕೂ, ಸ್ವಶ್ರೇಯಸ್ಸಿಗೂ ಹಾನಿಕರವಾದ ದುರ್ವ್ವೃತ್ತವು 
(ಆರ್ಯಧ. 3೯). ೩. ಅವಿನೀತ ; ದಂರಾಚಾರಿ; ಕೆಟ್ಟ ನಡವಳಿಕೆ 

ಂಳ್ಳವನಂ: “ಅನಾಚಾರಿ ದುರ್ವೃತ್ತನುದಾಸೀನನಕ್ಕೂ” (ಮಂಗಲ. 

೭೩-೬); ಉತ್ತಮರುಗಳ ನಿಂದಿಸುತ ದುರ್ವ್ಯತ್ತನಾಗಿ . . . ಜಗಕ್ಕೆ 
ಜಡಾತ್ಮರಾಗಿಹ ವೇದಬಾಹರ ಮೃತ್ಯುದೇವತೆ ಮುಟ್‌ದು ಮೋದದೆ 
ಬಿಡುವಳೇಯೆಂದ (ಕುವ್ಯಾಉ. ೪-೧೦೧). [೫0.1 


೪೦೦೦ 


ದುರ್ವ್ಯಸನಿ 


ದುರ್ವೃತ್ತತನ (ನಾ). ಕೆಟ್ಟ ನಡತೆ ; ದುರಾಚಾರ: ರಘುಪತಿಯ ಒತ್ತ 
ಬರದಾಹವಕೆ ತನುವನು ತೆತ್ತು ನಿಲುವವರಾರು ನೆಣ ದುರ್ವೃತ್ತತನವಿದು 
ನಮ್ಮದೆಂದಂತರಿಸಿದನು ಹನುಮ (ತೊರರಾ. ೩-೨-೪೯). 
[ ದುರ್ವೃತ್ತ + - ತನ] 

5] ದುರ್ವೃತ್ತಿ (ನಾ). ೧. ದುರಾಚಾರ ; ಕೆಟ್ಟ ನಡವಳಿಕೆ: ಮುನ್ನ ಹುಟ್ಟಿ 
ದುದು ಮೊದಲಿದುವೆ ಕಡೆ ಮುಂಗೆಟ್ಟು ದುರ್ವೃತ್ತಿಯಲಿ ಪುಣ್ಯದ ಬಟ್ಟೆ 
ಯೆಂತಹೆದೆಂದಟ್‌ಯೆ (ಬಸಫು. ೪೧-೮) ; ದುರ್ವೃತ್ತಿಗಳು ಮೇನ ಮಾರುತ್ತ 
ನಡೆದುವು (ಚತಸ. ೧೦ಬ. ವಿ. ಕೆಟ್ಟ ಪರಿಸ್ಥಿ ತಿ; ದಂಸ್ಥಿತಿ. ೩. ದಂರಾ 
ಚಾರಿ; ಕೆಟ್ಟ ನಡತೆಯಂಳ್ಳವನು: ಕಠಿಣಾತ್ಮರಂ ದುರ್ವ್ಯತ್ತಿಗಳನಘ 
ನಿಳಯರಂ ವ್ಯಾಕುಳರನಶಿಕೃಪೆವೆತ್ತು ಕಾಯ್ಕಾಯೆಮ್ಮುವಂ ನೀ 
(ಬಸಪು. ೩೮-೭೧). [೫೦.7 

ದುರ್ವೇಶ (ನಾ). ಒಳಗೆ ಹೋಗಲು ಆಗದಂದು ; ಪ್ರವೇಶಿಸಲು 
ಅಸಾಧ್ಯವಾದಂದಂ: ಸಮುತ್ಯಂಟಕವಿಟಪಿಲತಾವೀರುದತ್ಕಂತವೃತ್ಯುತ್ಕರ 
ದುರ್ವೇಶಂ ಮನಕ್ಕದ್ಭುತರಸದೊದವಂ ತಂದುದಂದೊಂದಗೇಂದ್ರಂ 
(ಚಂದ್ರಪು. ೫-೬೬). [ಸಂ.] 

ದುರ್ವಯ (ನಾ). ವೃಥಾ ಖರ್ಚೂ ; ಅಪವ್ಯಯ. [ಸಂ.) 

ದುರ್ವವಸಾಯ (ನಾ). ಕೆಟ್ಟ ಕೆಲಸ; ದುಷ್ಟ ವ್ಯವಹಾರ : ದುಷ್ಟ 
ಬುದ್ಧಿ ಯು ತನ್ನ ದುರ್ವ್ವವಸಾಯವು ವ್ಯರ್ಥವಾಗಿ ಹೋಯಿತೆಂದರಿತು 
*- , . ನುಡಿದನು (ಕವಿಕ. ೧೯). [ಸಂ.] 

'ದುರ್ವ್ಯವಸ್ಥೆ (ನಾ). ಕೆಟ್ಟ ವ್ಯವಸ್ಥೆ ; ಸರಿಯಾದ ಸ್ಥಿತಿ ಇಲ್ಲ 
ದಿರಂವಿಕೆ : ಕುಕಲ್ಪಿತವಾದ ಆರ್ಥಿಕ ದುರ್ವ್ವವಸ್ಥೆಯಿಂದ ನಿರ್ಮಿಸಲ್ಪಟ್ಟ 
ಒಂದು ಚಕ್ರಬಿಮ್ಮನ ಕೋಟೆ ಇಂದು ನಾವು ಬಾಳುತ್ತಿರುವ ಸಮಾಜ 
(ದಾಸಕೂ. ೩೩). [ಸಂ. ದುರ್ವ್ವವಸ್ಥಾ ] 

ದುರ್ವ್ವಸನ (ನಾ). ಕೆಟ್ಟ ಗೀಳಂ; ದುಶ್ಚಟ; ಇಂದ್ರಿಯಭೋಗದಲ್ಲಿ 
ಅತ್ಯಾಸಕ್ತಿ : ಪುಸಿಬಸನಮೆಂದು ಕೆಲಬರ್‌ ಕುಸಿವರ್‌ ನಾಲಗೆಯವಿಕ್ಕು 
ಳ್‌ ಪರವಧುದುರ್ಮಸನಂ ನಿನಗೆಂದಮರ್ದಪ್ಪಿಸುವರ್‌ ಕೆಂಪೆಸೆಯೆ 
ಕಾಯ್ದ ಯಃಪುತ್ರಿಕೆಯಂ (ಅದಿಪು. ೫-೮೭): ತನ್ನ ಗಂಡನಪ್ಪ ಕ್ರಕಚನಂ 
ಬರಿಸಿ ನೀನಿಂತಪ್ಪ ದುರ್ವ್ಯಸನಮಂ ಕಲ್ತೆಯೆಂದು ಬಾರಿಸಿ ಮತ್ತಮಿಂತೆಂ 
ದಳ್‌ (ಪಂಕತಂ. ೨೭೮-೦); ಸದ್ಗತಿ ಕೆಡುಗು ದುಶ್ಚರಿತದಲಿ ನಿಜಸತಿ ಕೆಡುಗು 
ದುರ್ವ್ಯಸನದಲಿ (ಕುವ್ಮಾಉ. ೩-೦೧೯) : ಐಸಿರಿಯನೆಲ್ಲಮಂ ದುರ್ವ್ಯಸನ 
ದೊೊಳ್‌ ಕಳೆದು ಕಡುದರಿದ್ರತೆವೆತ್ತು . . . ಹಸಿವಿಂದೆ ನಿದ್ರಿಪಗೆ ಬೀಳ್ವುದು 
ಕನಸು (ಶ್ರೀರಾಮಾ. ೬೪-೨೭೧). [ಸಂ.]) 

ದುರ್ವೃಸನಲಂಪಟ (ನಾ). ದಂಶ್ಚಟಗಳುಳ್ಳವನು ; ವಿಷಯಾಸಕ್ತ ; 
ದುರ್ವ್ಯಸನಲಂಪಟರಿಗಾಚಾರಿಯರು ಖಳರಿಗೆ ನಿಮ್ಮೊಳುಪದೇಶ 
ಗುಣವಿಹೀನರು ಶಲ್ಕ ನೀವೆಂದ (ಕುವ್ಮಾಳ. ೯-೨೨). 

[ ದುರ್ವೃಸನೆ + ಲಂಪಟ] 

ದುರ್ವೃಸನಿ (ಗಂ). ೧. ಕೆಟ್ಟ ಚಟವುಳ್ಳ ; ದಂರಭ್ಯಾಸದ. (ನಾ). 
೨. ಕೆಟ್ಟ ಚಟವುಳ್ಳವನು ; ಕೆಟ್ಟ ವ್ಯಸನಗಳಲ್ಲಿ ನಿರತನಾದವನಂ : 
ಪುಸಿಯ ಪರಾಂಗನಾರತದ ಮದ್ಯದ ಮಾಂಸದ ಮೆಯ್ಗೊಜಲ್ಹ ದುರ್ವ್ವ 
ಸನಿಯ ಮಾಡಿದೋದೆ ನಿಮಗಾಗಮವಾಾಗಿರಸತ್ಯವಾದವಮಂ ಪೊಸಯಿಸಿ 
, . ೬ ಕೆಸೆಕಳಿಯಂತು ನಾಲಗೆ ಪೊರಳ್ಳುದು (ಆದಿಪು. ೨-೧೧) ; ರಸನೇಚ್ಛೆ 

ಯೊಳಾಡುವ ದುರ್ವ್ಮ್ಯಸನಿಗಳುಂ ತಮಗೆ ಧರ್ಮಮುಂಟೆಂದೆಂಬರ್‌ (ಜನಾಲೆ. 

೨೪-೨೮) ; ಅನುಜಾತನಂ ವಿನೀತನನಅಕಿಯಟ್ಟಿ ದುರ್ವ್ಯಸನಿಯೆಂ ಕಟಾದೆಂ 

(ಪಂರಾಮಾ. ೧೪-೧೦೭) ; ದುರ್ವ್ಯಸನಿ ದುರಾಚಾರಿಯೆಂದೆನಿಸದಿರೆಯ್ಕಾ 

ಎನ್ನೆ (ಬಸವ. ೨೬೨ ; ದಾಯಗರು ದುರ್ವ್ವೃಸನಿಗಳು ದುಸ್ಸಹವು 

ನಿವ ಭ್ಕುದಯವಹಿತರಿಗೆ (ಕುವ್ಠಾಸ. ೧೧-೧೮). [ ಸಂ. ದುರ್ವ್ಯಸನಿನ್‌ ] 


10 


18 


ದುರ್ವೃಸನಿಗ 


ದುರ್ಯಸನಿಗ (ನಾ). ಕೆಟ್ಟ ಗೀಳಂಳೃವನಂ : ದುರ್ವೃಸನಿಗರು ದುಷ್ಟರ 
ನೆರವನಾಶ್ರಯಿಸುವರು (ಬಿಜ ಪು. ೭೦-೩೩), [ ದುರ್ಶೃಸನ 4 - ಇಗ] 
ದುರ್ವೃಸನೆ (ನಾ). ಕೆಟ್ಟ ಚಟವುಳ್ಳವಳು ; ದುರಾಚಾರವುಳ್ಳೆವಳೆಂ ; 
ದಂರಭ್ಯಾಸದಿಂದ ಕೂಡಿದವಳಂ : ದುರ್ಮತಿ ದುರ್ವ್ಯಸನೆ 
ದುರಾತ್ಮೆಯಪ್ಪ ವಧು ಸಜ್ಜನಮೇ (ಮದತಿ. ೮-೭); ಚಪಳೆಯರು 
ದುರ್ವ್ಯಸನೆಯರು ಜನಮೋಹಪಾಶೆಯರು . . , ಕಳ್ಳೆಯರು ಚಿಳ್ಳೆಯರು 
(ಬಸಪು. ೪೦-೩೪). [ಸಂ. ದುರ್ವ್ವಸನಾ] 
ದುರ್ವಾಪಾರ (ನಾ). ದಂರಾಚಾರ ; ದುಷ್ಪ ವ್ಯವಹಾರ; ಕೆಟ್ಟ 
ನಡವಳಿಕೆ : ವೇದವೇದಾಂತಾದಿಕಥನಾಪಾದಿತೋಪರಿತತ್ವ ನಿಶ್ಚಯವಾದಿ 
ಘನಸಂಸಾರ ದುರ್ವ್ಯಾಪಾರ ಸಂಹಾರಿ (ಬಸಪು: ೧೯-3). [ಸಂ.] 
ದುರ್ವಾಪಾರಿ (ನಾ). ಕೆಟ್ಟ ಕೆಲಸದಲ್ಲಿ ವಂಗ್ನನಾದವನು ; ದುಷ್ಟ 
ವ್ಯವಹಾರದಲ್ಲಿ ತೊಡಗಿದವನಂ : (8), [ ಸಂ. ದುರ್ವ್ಮಾಪಾರಿನ್‌] 
ದುರ್ವಾಹಾರಿಸು (ಕ್ರಿ). ಕೆಟ್ಟ ನಡತೆಗೆ ಬೀಳು; ದುರಾಚಾರದಲ್ಲಿ 
ವ್ಯವಹರಿಸು; ಕೆಟ್ಟ ಕೆಲಸ ಮಾಡು: ಜನನೀಜನಕರಾಜ್ಞೆಯನು 
ಮಾಟದೆ ಕುಲಾಚಾರದಲಿ ನಡೆದಾಚುವರ್ಗವನೊಂದಿ ದುರ್ಮ್ವಾಪಾರಿಸದೆ 
ನಡೆದವನು ತಾ ಸತ್ತು ರುಷನವನಿಯಲಿ (ಜೀವೆಂಡ. ೫-೭೭). 
[ ದುರ್ವ್ಮಾಪಾರ + - ಇಸ್ಕು] 
ದುರ್ವ್ಯಾಮೋಹ (ನಾ). ಕೆಟ್ಟ ವಿಷಯಂದಲ್ಲಿ ಒಲವು ; ದಂಪ್ಸ ಕಾರ್ಯ 
ದಲ್ಲಿ ಆಸಕ್ತಿ. (ಸಂ.] 
ದುರ್ವ್ಯಾಲ, ದುರ್ವ್ಯಾಳ (ನಾ). ಕೆಟ್ಟ ಹಾವು: ದುಮ್ಮಾನದಿಂ ತಮ 
ತಮಗೆ ನಿಖಳಸರ್ಪಾಳಿ ಚಿಂತಿಸೆ ಬಳಿಕ ಧೃತರಾಷ್ಟ್ರನೆಂಬ ದುರ್ವ್ಮಾಲ 
[ಪಾಕಾಂ. ೪]ಪತಿ ನುಡಿದನು (ಕೈಮಿಭಾ, ೨೪-೨೦), ದುರ್ವ್ಯಾಳ : ವೆಂಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಸಂ.] 
ದುರ್ವ್ಯಾಳ "ದುರ್ವ್ಯಾಲ' ನೋ. 
ದುರ್ವಣ (ನಾ). ಕೆಟ್ಟ ಹುಣ್ಣು ; ಹುಳಿತ ಹಂಣ್ಣು : ಕೊಳಕು ನಾಟುವ 
ದುರ್ವೃಣಂಗಳು ತೊಳಲುವರಿವರ್ಗಕೆ ತವರ್ಮನೆ (ಬಸಪು, 9೦-೬೯) ; 
ಮದ್ದನು ಗಿಡಿವ ಜೇವಣಿಗೆಯೊಳು ಸಪ್ರುಣಿಸುವ ದುರ್ವೃಣವ ತೊಡೆದು 
ಕಟ್ಟುವ ಹಸ್ತಿವೈದ್ಯರೆ ಗಡಣವುಭಯದೊಳೆಸೆವವು (ಕುವ್ಯಾಭೀ. ೩-೪೦) ; 
ಬುಡಬುಡಿಸುವೇಟ್‌ನಲಿ ದುರ್ವ್ವಣದೊಡನೆ ಸೂಸುವ ಬಸೆಯ ನಾಟುವ 
ಮೊಡೆವೆಣನ ಮಿಗೆ ಬೀಗಿ ಬಿದ್ದಿರ್ದಿಭಘಟಾವಳಿಯ . ಕಂಡು 
(ತೊರರಾ, ೩-೮-೪) ; ದುರ್ವುಣಕ್ಕೆ . . . ಸೆಕ್ಕೆ, ನವುಲಾಡಿಸೆಕ್ಕೆ 
ಗಿದ್ದನದೊಳಗೆ ಕಾಸಿ ಕದಡಿ ಕುಡಿಗೆಯೊಳು ಇಕ್ಕಿಕೊಂಬುದು. ಶಜ್ಜಿಗೆ 
ತೊಡೆದು ಹಾಕುವುದು (ವಿವೈವಿ. ೧೭೫). [ಸಂ.] 
ದುರ್ವಯ (ನಾ). ಎ ದುರ್ವೃ್ವಯಂ: (೪. [ ಸಂ. ದುರ್ಶಯ? 
ದುರ್ಹೃದ (ನಾ). ಕೆಟ್ಟ ಹೃದಯಂವನ್ನುಳ್ಳವನಂ ; ಹಗೆ; “ಶತ್ರು” 
(ಗಂಗಾಮ. ೦೬೮). [ಸ0. ದುರ್ಹೃದ*] 
ದುಲಿ (ನಾ). ೧. ಹೆಣ್ಣು ಅವೆಂ, ೨. ಸಣ್ಣ ಆಮೆ. [ಸಂ.] 
ದುಲ್ಲಟೆ (ನಾ). ಭಿಕ್ಷಾಪಾತ್ರೆ (?): ತನ್ನ ಕೆಲದೊಳಿರ್ದ ತಿರಿದುಂಬ 
ದುಲ್ಲಟೆಯಂ ಕೊಂಡು ಗಜಮನಜಮನಿಡುವಂತೆ ಭಯಮಿಲ್ಲದಿಡುವುದುಂ 
ಕರಿ ನರಿಯಂತೆ ಕೀಟಿಟ್ಟಾಅಟ ಭಯದಿಂದಿದಿರಾಗಿ ಬರಲಣ್ಮದೆ ಮಗುಟ್ಟು 
ತನ್ನ ನೆಲೆಗೆ ಪೋಯಿತು (ಛರ್ಮಾಮ್ಮ. ೧೩-೭೭), [?] | 
ದುಲ್ಲಹ (ಗು). ಪಡೆಯಲಂ ಅಸಾಧ್ಯವಾದ ; ಅಸಾಮಾನ್ಯವಾದ : 
ಕಂಸಂ ಪಂದಿಗೆಅಗಿದ ನಾಯಂ ಹೆಕ್ಕಳಿಸುವಂತೆ ತೊಡೆಯನಪ್ಪಳಿಸಿ ದುಲ್ಲಹ 
ಮಲ್ಲರೊಳಫಟಶೂರಚಾಣೂರವಿಕ್ರಮದಿಂ ಸ ಮಕರ್ತರಿಯನೆ ನ್ನಯ್ಯಂ 
ಕೊಂಡನೆಂದು ಪಡಿಗೆಯಿಸಲು (ಅರ್ಥನೇ. ೮-೦೦೬ ವ). 
[ ಆಪ್ರಾ. ದುಲ್ಲಹೆ./ಸಂ. ದುರ್ಲಭ] 


೪೦೦೧ 


ದುವೆಟ್ಟಗೆ 


ದುವಂಗುಲ (ನಾ). ಎರಡು ಅಂಗುಲ: ಚೌವಂಗುಲ ದುವಂಗುಲಕೊಡೆ 
ಮುರಿವ ಪಟ್ಟಸಕೆ ಚಾಚುವ ರುಡಿತೆಗೊದಗುವ ಭಟರು ಹೆಣಗಿದರರಸ 
ಕೇಳೆಂದ (ಕುವ್ಮಾಸ. ೨-೯೭). [ದು + ಅಂಗುಲ) 

ದುವಟ "ದುಪ್ಪಟಿ' ನೋ. 


5| ದುವಟ್ಟಿಗೆ, ದೂವಟ್ಟಿಗೆ, ದೂವಡಿಗೆ (ನಾ). ಎರಡು ವಂಡಿಕೆಯ ಬಟ್ಟೆ: 


80 


86 


40 


46 


“ದುವಟ್ಟಿಗೆ (ದೂವಟ್ಟಿಗೆ) - ದ್ವಿಪಟ್ಟಿಕಾ” (ತದೃಳೋ, ೨೦); ದುಗೆ- 
ದ್ವಿಗುಣ - ದುಗುಣ ; ದ್ವಿಪಟ್ಟಿಕಾ - ದುವಟ್ಟಿಗೆ, ದೂವಟ್ಟಿಗೆ (ಕನುದ. 
೨೯೦ ಪ್ರಯೋ). ದೂವಟ್ಟಿಗೆ: ಪದದಾದಿಯ ದೀರ್ಫಕ್ಕೆ - ಅಮರ - 
ಆವರೆ ದ್ವಿಪಟ್ಟಿಕಾ- ದೂವಟ್ಟಿಗೆ (ಕಮದ. ೨೬೭ ಪ್ರಯೋ). 
ದೂವಡಿಗೆ: ಸೀತ ವಾತಗಳ ನಿವಾರಿಸಲೆಂದು ಮಾಡಿದ ಹೊದಿಕೆಯಲ್ಲಿ 
ನಿಶಾರೆಯೆನಿಸುಗು. ದೂವಡಿಗೆ (ನಾಚಿರಾ. ೧೨೪). 
[ ಆಸಂ. ದ್ವಿಪಟ್ಟಿಕಾ ] 

ದುವಯಿ (ನಾ). [ಛಂದ] ಎರಡಂ ಪಾದಗಳಂಳ್ಳ ಒಂದಂ ಛಂದಸ್ಸಿನ 
ಹೆಸರು; ದ್ವಿಪದಿ: ಕಂದಕ್ಕಾರ್ಯೆಗೆ .. . ದುವಯಿಗೆ [ಪಾಕಾಂ. 
ದುವಡಿಗೆ] ಮಾತ್ರಾವೃಂದವುುಮಂ ಗಣವಿವರಣೆಯಂದಮುವಮಂ ತಿಳಿಯೆ 
ವೇಟಿಸಿ೦ (ಛಂದೋಂಬು, ೪-೨೨೭) ; ಮೊದಲೊಳೆ ಮಾತ್ರೆಗಳಾಅಪ್ಪುದು ಪದ 
ವೆರಡಅಕೊಳಮಂತೆ ಕಂದದ ಗಣಮೆಯ್ದುದಯಿಸಿ ಗುರುವೆರಸಿರ್ಕಂತ್ಯದಿ 
ನಿರ್ಪತ್ತೆಂಟು ಮಾತ್ರೆ ದುವಯಿಗೆ ನಿಯಮಂ (ಛಂದೋಂಬು. ೪- ೨೩೫). 

[ ಇಪ್ರಾ.ದುವಈ./ಸಂ. ದ್ವಿಪದೀ] 

ದುವಲ (ನಾ). ಒಂದಂ ತೂಕ,-ಅಳತೆ; ಎರಡಂ ಪಲ: ಧರಣ 
ಬೇಳೆ ಖಂಡಗದ ಹದಿನೈದು ಕೊಳೆಗದವೊಬ್ಬಳಕ್ಕಂ ಗದ್ಯಾಣ ಏಳು ಚೌಲ 
ದಂವಲ ಬೆಲ್ಲ ಸಾವಿರದೆಂಬತ್ತಕ್ಕಂ ಗದ್ಯಾಣ ಹೆತ್ತು (ಎಕ. ಸ1, ಮೊಳಕಾ, 
೩೧-೧೨ ; 1886), [ದು * ಪಲ್ಯ) 

ದುವಲಿ (ನಾ). (?): » ಪಬಾಳೆದವರು ಬಂದು ಅವರ ಬಾಗೆರತಿ ತಾಕೆ ಬಂದು 
ಗಂಡುಮೊಗ ಅದಂ ಪರಿಹರಿಶಿ ಕರೆವು ಆ ಹೆಂಣುಮಗುವು ಅರೆಡೆಂಟು 
ಬಳಿಯಿಸಮುಬದ ಕೇಳಿ ಬಾಗಿರತಿ ಗಂಡುಮಗುವಾಗೊಲ ಹೊಟೆ ಆಕೆಗು 
ಹೆಂಣುಮಗ ದುವಲಿ ಕೊಟಿರಿ ತಂದುವುಂ ಕೊಂಡರು (ಎಕ, ೩೪]. 
ಗುಬ್ಬಿ. ೨೦-೨೦ 1). [? 

ದುವಲಿನಾಯಕ (ನಾ). ಒಬ್ಬಾತನ ಹೆಸರಂ : ೬ ತಂಡಿಯ ಮಹಾಜನಕ್ಕೆ 
ಧರ್ಮ್ಮನಿಮಿತ್ತ ಕೊಟ್ಟ ಸ್ಥಿತಿಯ ಕ್ರಮ ಆವುದೆನ್ಹಡೆ ಅರಸರಾ ದುವಲಿ 

' ನಾಯಕನಾಳ್ವನ್‌ ದುದ್ದ ಅ ಅರಸರಾಳ್ವ ಬನ್ನಾರ್ನ್ನಾಯಕರ್ಗ್ಗೆ ಸೊಲ್ಲಗೆ 

ಕೀಟಿಳ್ಲಿ ಕೂಟುವುಣ » » » ಯ ಕುಡುವೊರ್‌ (ಎಳ, ೫91, ತುಮಳೂ, 
೮೧-೧೦ ; 908). [ದುವಲಿ? ೬ ನಾಯಕ] 

ದುವಾಡ (ನಾ). ಒಂದಂ ಬಗೆಯ ದೇಶೀನೃತ್ಯ: ಬಲು ದುವಾಡಕ್ಕೆ 
ವಂನವಿಟ್ಟು ಗುಂಡಾಲ ಮೊದಲಾದವಂ ' ತೋಟಾ ನರ್ತಿಸಿದಳಾ ಬಾಲೆ 
(ಸೌಂದಪು. ೮-೧೦) ; ಪಲವಂದದ ದುವಾಡಮುಂ . . . ಲೇಸುವಡೆಯೆ 
ತಾಂಡವವಂನಾಡುಶಿರ್ದಳೀಶ್ವರನ ಸಮ್ಮುಖದೊಳು (ರೇವಣ. ೩೨-೪೮). 

[ ಆಸಂ. ಧ್ವಾಡ) 

ದುವಾಡಿಸು "ದುವ್ವಾಳಿಸಂ' ನೋ. 

ದುವಾಳ್‌ (ನಾ). (?) : ಮಾಯೆಯ ಮನೆಯ ದುವಾಳಿಂದೆ ನಿರ್ಮಾಯ 
ನಿತ್ಯೋಜ್ಜ್ವಳ ನಿಸ್ರೆ ಗುಣ್ಯ ಪಂಪುಪುರದರಸ ವಿರ ಎಪಾಕ್ಷ ರಕ್ಷಿಪ್ಪುದೆನ್ನಂ 
(ಕಕ್ತಾಕ. ೩೪): “ಪ್ರಾಬಲ್ಯ” (ರಕ್ನಾಶೆ. ಕೋಕ). 1?) 

ದುವೆಟ್ಟಗೆ (ನಾ). ಒಂದಂ ಪ್ರದೇಶದ ಹೆಸರು (?) : ಪೆರಿಯ ಆಲ 
x x ೬ ವಾರಿ ಮರಳ್ಳುಣುಸ ಪೆರಿ ೫ ೬ ೫ ತೊಜಿಕೆಯು ಆಲರೆ ಮೇರೆ 
ದುವೆಟ್ಟಗೆ ನಿಜುಕಲ್ಲು ಕೊವಳ್ಳದಾ ಪೆರಿಯ ಎಲವು ಅಲ್ಲಿಂ ಕೂಡಿತ್ತು 

[?] 


(ಎಕ. 11, ೩೫-೬; ಸು, 800), 


ದುವ್ವಟ ೪೦೦೨ 


ದುವ್ವಟ "ದಂಪ್ಪಟಿ' ನೋ. 

ದುವ್ವಟಗಾಸೆ (ನಾ). ೧. ರೇಷ್ಮೆಬಟ್ಟೆ ಯ ಕಚ್ಚೆ: ರಂಜಿಸುವ 
ದಿವ್ಮಾಂಗಸುಂದರದ ಹೊಸ ದುವ್ವಟಗಾಸೆಯ ಮಲೆಯಾಳದ ಶಶಿ 
ಮುಖಿಯರು ರಂಜಿಸಿದರು (ಕಂನವಿ. ೨೧-೮)೫, ೨. ವಂಡಿಕೆಯಿಂದ 
ಕೂಡಿರುವ ಕಚ್ಚೆ. [ ದುವ್ವಟ (-ದುಪ್ಪಟಿ) + ಕುಸ್ಕೆ 1] 

ದುವ್ವಟ್ಟ "ದುಪ್ಪಟಿ' ನೋ. 

ದುವ್ವಳಿ "ದುವ್ವಾಳಿ' ನೋ. 

ದುವ್ವಳಿಸು "ದಂವ್ನಾ ಳಿಸಂ' ನೋ. 

ದುವ್ವಾಳಿ, ದಂವ್ವಳಿ, ದೂವಾಳಿ (ನಾ). ೧. ತೀವ್ರಗತಿ ; ವೇಗವಾದ 
ನಡೆ; ಓಟಿ: ಸಾಲು ಗೋವಳಿಗಟ್ಟಿಗೆಯ ಕುಂತಾಳಿಗಳ ತೂಗಾಟ ಮಿಗೆ 
ದುವ್ಧಾಳಿಗಳ ದೆಖ್ಬಾಳ ಗಜರಥತುರಗಸೇನೆಯಲಿ (ಕುವ್ಯಾದ್ರೋ. 
೦೨-೨೭) ; ಅಂಗವಣೆ ಮನದಲ್ಲಿ ಪದದಲಿ ಮುಂಗುಡಿಯ ದುವ್ಮಾಳಿ 
ಕಯ್ಯಲಿ ಸಿಂಗದಾಯತ ಸವೆಯದೆರಡೊಡ್ಡಿ ನಲಿ ಸುಭಟರಿಗೆ (ಕುವ್ಮಾದ್ರೋ. 
೧೬-೩); ನಭಕುಪ್ಪರಿಸಲೈ ನಿಲ್ಲದಲ್ಲಾಡಿತು ಪದಿನಾಲ್ಕು ಲೋಕ ಕೋಡಿ 
ಬಿದ್ದುವು ಸಪ್ತಶರಧಿ ದುವ್ವಾಳಿಯ ಮಾಡಿದ ಗರುಡ ವೇಗದಲಿ (ಮೋಹತ. 
೪೨-೭). ೨. ದಾಳಿ; ವರುಶ್ತಿಗೆ ; ಆಕ್ರಮಣ: ಕೆಲ ಕಡೆಯ ಕೆಳದಿಯರ 
ಕಂಗಳ ಹೊಳಹು ದುವ್ಯಾಳಿಯಲಿ ಸುಮತಿಸ ಕಲಿತ ಕೆಂಧೂಳಿಯಲಿ ವಹಿಸಿತು 
ಮನದ ಮಡಿವರ್ಗ (ಕುವ್ಮಾಅ. ೧೩-೪೬); ದಳಪತಿಯ ದುವ್ವಾಳಿ ಪಾಂಡವ 
ಬಲವ ಕೆದಜಕಿತು ಕಲ್ಪಮೇಘದ ಹೊಲಿಗೆ ಹಜ್‌ದವೊಲಾಯ್ತು 
ಮಾದ್ರೇಶ್ವರನ ಶರೆಜಾಲ (ಕುವ್ಮಾಕ. ೨-೩೭) ; ರಕ್ಕಸರು ನೂಕಿದರು 
ಹಯಗಳ ದಕ್ಕಡೆಯ ದುವ್ವಾ[ಪಾಕಾ. ದೂವಾ]ಳಿಯಲಿ ಕೈಯಿಕ್ಕಿದುದು 
ಕಾಲಾಳು ಖಳಫಳಯೆನಲು ಕೈದುಗಳೆ (ತೊರರಾ. 8-೬-೧೩) ; ಹೊಗೆಯ 
ಹೊರಳಿಯ ಧಳ್ಳುರಿಯ ಹೆಚ್ಚುಗೆಯ ದುವ್ವಾಳಿಯಲಿ ಮೃಗಜಾಲಗಳ 
ಮುಸುಕಿಕೊಳುತ್ತ ಬಂದುದು ಘೋರದವದಹನ (ಕಿಮ್ಮಶ್ರೆ, ೪-೩೨), 
೩. ಕಂದಂರೆಯ ಗತಿಯಲ್ಲಿ ಒಂದಂ ಬಗೆ: ಬವರಿಯ ಬಿಡೆಯ ದುವ್ವಾಳಿಗಳ 


ಸೂಟಿಯ ಸರಳ ಸೋಹಿನಲಿ ಕಡುಗಲಿಗಳೇಜಂಟದಲಿ ಮಿಗೆ ರುಡಿ ಪವಾಡ 


ದೃಢಾಯತಿಕೆಗಿದು ಪಡಿಯ ನಳ ರೇವಂತರೆಂದುದು ರಾವತಿಕೆಗಳಲಿ (ಕುವ್ಮಾಆ. 
೭-೫. ೪. ಪ್ರಸರಣ ; ವ್ಯಾಪಿಸಂವಿಕೆ : ಮುಗುದೆಯರಂ ಮನುಮಥನ 
ಮೊನೆಯಾಳುಗಳು ಮುಸುಕಿತು ವಖನಿನಿಯ ದಂಡಿಗೆಯ ಮೈಕಾಂತಿಗಳ 
ದುವ್ವಾಳಿ[ತಾಕಾ. ದುವಾಳಿ]ಗಳ ಲಹರಿಯಲಿ (ಕಾವ್ಯಾಆ. ೮-೭). 
೫. ತೂಗಾಟ; ಓಲಾಟ. "ದುವ್ವಾಳಿಸು' ಪರಾ. ದುವ್ವಳಿ. 
“ದುವ್ವಳಿಸು' ಪರಾ. ದೂವಾಳಿ ; ೧. ಹೊಳಹು ದೂವಾಳಿಯಲಿ 
ಪಾರ್ಥನ ಕೆಲಕೆ ಬಿಟ್ಟನು ರಥವ ನಿಲು ನಿಲ್ಲೆಲವೋ ಹೋಗದಿರೆನುತ 
ಬೆಂಬತ್ತಿದನು ಕಲಿಕರ್ಣ (ಕುಖ್ಮಾಕ, ೧೪-೩2) ; ಚಂಚಲಾಕ್ಷಿಯರ ಥಳಥಳಿಪ 
ಕಡೆಗಣ್ಣ ಕುಡಿಮಿಂಚವರಡರ್ದ ತೇಜಿಗಳ ದೂವಾಳಿಯಂ ಮುಂಚಿದುವು 
(ಜೈಮಿಛಾ. ೦೬-೭೬), [ ದೇ.8 ತೆಲು. ದುವ್ವಾಳಿ, ದುವಾಳ, ದುವಾಳಿ ] 

ದುವ್ವಾಳಿಗ (ನಾ). ಆಕ್ರವಂಣ ಮಾಡುವವನಂ ; ದಾಳಿಕಾರ : ರಭಡಿವ 
ಬೊಬ್ಬೆಯ ಜಾನುಜಂಘೆಯ ದೃಢಗತಿಯ ದುವ್ವಾಳಿಗರು ಬಂದಡಸಿ 
ಮಂತ್ತಿದರಿಂದ್ರಪ್ರತ್ರನ ಪುರವನಗಲದಲಿ (ತೊರರಾ. ೪-೪-೩). 

[ ದುವ್ವಾಳಿ * -ಗ್ಯ 

ದುವ್ವಾಳಿಸು, ದುವಾಡಿಸಂ, ದುವ್ಯಳಿಸಂ. ದೂವಾಳಿಸಂ (ಕ್ರಿ). 
೧. ವೇಗವಾಗಿ ಓಡಿಸು; ವಜುನ್ನುಗ್ಗಿಸು: ಸೌರಾಷ್ಟ್ರದರಸನೈತಂದ 
ಸುದ್ದಿಯನಾದಿಮಯ್ಯಂಗೆ ಬೇಗದಿಂ ಮುಂದೆ ಪರಿದಜುಪುವಂತೆರಳೆಯಂ 
ದುವ್ವಾಳಿ[ಪಾಕಾಂ. ದೂವಾಳಿ]ಸುತೆ ಚಂದ್ರಮಂ ಬಂದನು (ಸೋಮದ. 
೪-೨೬); ವಾಘೆಯ ಕೊಂಡು ರಥವನು ಮುಂದೆ ದುವ್ವಾಳಿಸಿದನು (ಕುವ್ಮಾಅ. 
33-೨೮) ; ಹೊಳೆದ ಕುದುರೆಯ ಹಿಂಡಿನೊಳು ತಾನಂದು ಕತ್ತಳನ 


40 


ದುವ್ವಾಳಿಸು 


ದುವ್ವಾಳಿಸಿ ಬಂದು ಕಲಹರಿದೇಶದ ರಾಯಕ್ಕೆ ಗ ಮುಗಿದೊಯ್ಯನೊಲೆದೊಂದು 
ದೆಸೆಯೊಳು ನಿಂದ (ಭರಣ. ೨೨-೨೫) ; ಬಿಸಿಲುಗುದುರೆಯೇಟ ಬೇಸಗೆ 
ಇಜನಂದೆಸಗಿ ದುವ್ಯಾಳಿಸಲಾಗ ಮಿಸುಗುವ ಖುರೂಧಳಿಯೆಂಬೊಲು 
ಸುಳಿಗಾಳಿ ಪಸರಿಸಿತು ಕಾಲದೊಳಗೆ (ಕಂನವಿ, ೯-೧೨) ; ಬಿಜ್ಜಳನ ಮೇಳ 
ದೊಳು ತೇಜಿ ದುವಾ ಉಳಿಸಲ್ಕೊಡನೆಯ್ದೆ ಕನಕದಂಡದ ಚಾಮರ ಬೀಳೆ 
ನೃಪ ಕಂಡು (ಗುರುಣಾ. ೭-೨೦); ಅರೆಲಕ್ಷ ದಳಗಳಿಂ ರಥವ 
ಎವ್ವಾಳಿಸುತೆ ಪರಿತಂದನು (ತುರಂಗ. ೭೩-೩೨), ಪಿ. ರಭಸದಿಂದ 
ಮುನ್ನುಗ್ಗು; ವೇಗವಾಗಿ ಹೋಗಂ; ಧಾವಿಸು: ಬಳಸಿ ದುವ್ವಾಳಿಸುವ 
ತುರಗಕುಲಮಂ ಪೋಲು ನೆರೆದ ರಥನಿಕರಮಂ ನುಚ್ಚುನೂಣಿಂ ಮಾಡಿ 
(ವೀರರ, ಹ. ೪೯೪-೨) ; ಕಾಯಸೌಖ್ಯಕೆ ಕಾಮಸುಖದ ವಿಡಾಯ ತತುವಕೆ 
ವೇಡೆಗೊಂಡು ನವಾಯಿಯಲಿ ದುರ್ಗತಿಗೆ ದುವ್ಯಾಳಿಸುವನಲ್ಲೆಂದ 
(ಕುವ್ಕಾಅ,' ೮-೩೧) ; ಪಗೆಯ ಏಳಿಸುವೆನದಟರಂ ಸೀಳಿಸುವೆನಂಗವಂಂ 
ಬೇಳಿಸುವೆನಗ್ಗಿಯೊಳ್‌ ತಾಳಿ ಸುರರೆಂದು ದುವ್ಧಾಳಿಸುತೆ ವಂದಿರವದೋಳಿ 
ಸುತ್ತಲ ಮುಸುಕೆ ತೂಳೆದಂ ಹರಿ ನಡೆದನು (ಜಿಬಪು. ೩೬೦-೩೫೩). 
೩. ಆಕ್ರಮಣಮಾಡಂ : ಕಾಲಕೇಯರ ನಗರಿಯಲಿ ದುವ್ವಾಳಿಸಿತಲೇ 
ಮೃತ್ಯು (ಕುವ್ಯಾಅ. ೧೨-೩೫); ಲಸತ್ಪಾ )ಗ್ವಂಶವನು ದು[ಪಾಕಾ. ಧು) 
ವ್ವಾಳಿಸಿದರೊರಸಿದರು ಪತ್ನೀಶಾಲೆಯನು (ನಿಧಾಗ. ೪-೨-೨೦), 
೪, ಹೋಗಲಾಡಿಸು ; ನಿವಾರಿಸು: ಎಳೆನಗೆಗಳಲಿ ವೇದಪಾಠರ ಕಲಕಿ 
ಮಿಗೆ ವೇದಾಂತನಿಷ್ಠರ ಹೊಳಸಿ ದುವ್ವಾಳಿಸುವೆವೆಮಗಿದಿರುರು ಲೋಕದಲಿ 
(ಕುವ್ಮಾಅ. ೧೮-೦೪); ದೆಸೆದೆಸೆಯ ದುರಿತವನು ದುವ್ವಾಳಿಸುವ ವೀಣಾರವದ 
ಅಸಮವೈಷ್ಣ ವಮಾರ್ಗಮಾನವ್ಮಸನಿಗಳ ದೇವನನು ಕಾಣುತ 

(ನಿಧಾಗೆ. ೪-೬-೧೦). ೫. ಹೋಗು ; ನಿವಾರಣೆಯಾಗಂ ; ದೂರದಲಿ 
ದಂವ್ವಾಳಿಸಿದ ಭೀತಿಯಲಿ ಕಪಿ ಮೈಯಿತ್ಕ್ಯುತೈತಂದ (ತೊರರಾ, ೪-೭-೧). 
೬. ಕುದಂರೆಯಂನಲ್ನ ಒಂದಂ ವಿಶಿಷ್ಟರೀಶಿಯಂಲ್ಲಿ ನಡೆಸು: ಇರ್ವರುಂ 
ವಾರುವಂಗಳನೇಟ ರಾವುತತನದ ಬಿನ್ನಣಮಂ ಮೆಟ್‌ಯಲ್ಲಡೆಯಿವುದುಂ 
ದುವಾ ಳಿಪುದುಂ ತಟುಬುವೆದುಂ ಎಂಬಿವು ಮೊದಲಾದ 
ಗತಿಭೇದಂಗಳಿಂದಿನಿಸುಂ ಪೊಟ್ಟುಗಳೆಯುತ್ತಿರ್ಪಿನಂ (ಚಿಕವಂ. ೧೨-೦). 
೬. ತಂಂಬಿಕೊಳ್ಳು; ವ್ಯಾಪಿಸು: ಬೆಸಸಿದನು ಚಕ್ರವನು ... ದೆಸೆದೆಸೆಗೆ 
ದುವ್ವಾಳಿಸುವ ಬೆಳಗೆಸೆಯೆ ಬಂದು ಸುನೀತಕಂಠದ ಬೆಸುಗೆ ಬಿಡಲೆಜಗಿದುದು 
ಹಾಯ್ತುದು ತಲೆ ನಭಸ್ಮಳಕೆ (ಉುಪ್ಕಾಸ. ೦೦-೭೭) ; ಹೊಡೆವ ನಿರ್ಜರ 
ದುಂದುಭಿಧ್ವನಿ ' ಘುಡುಘುಡಿಪ ಬರಸಿಡಿಲ ಗರ್ಜನೆ ನುಡಿವ ಬಿರುಸಿನ 
ಕಹಳೆ ದುವ್ವಾಳಿಪ ಮಹಾಹವಕೆ (ದೇವೀಮ. ೨-೩೨). ರೆ. ತೂಗಾಡಿಸಂ ; 
ಬೀಸು : ಪತಾಕಾವಳಿಯ ಸೂಳಆ್‌ದು ಮಸಗಿ ದುವ್ವಾಳಿಸುವ ಗೋವಳ 
ಗಟ್ಟಿಗೆಯ ಗೊಂದಣಂಗೂಡಿ ಗಗನಂ ಕವಿದಂತೆ... ತೆಕ್ಕನೆ ತೀವಿದ 
ಪದಾತಿಬಲದೊಳಂ (ಗಿರಿಕ, ೬-೫೫ ವ) ; ಹಿಗ್ಗಿದವನ್ಮಾಯುಧಿಷ್ಠಿರನೃಪತಿ 
ಭೀಮ ಕೈನೆಗ್ಗಿದಂ ಗದೆಯ ದುವ್ವಾಳಿಸುತ (ತುರಂಗ. ೭೩-೧೪). 
ದುವಾಡಿಸು: ೧. ನಾನು ತೇಜಿಯ ದುವಾಡಿಸಿದ ಮೇಲ್ಮಾಳಿಗೆಯೊಳು 
ಊರ್ವಶಿಯೊ .. . ಮಂಜುಘೋಷೆಯೋ ಪಾರ್ವತೀಶನೆ ಬಲ್ಲನವಳ 
ಕಂಡೆನ್ನ ಜೀವನ ಕಾವನೆಸುಗೆಯೊಳಗಂ ನೋವುತಿರ್ದಪೆನು (ಪ್ರಛುಪು. 
೮-೨೬), ದುವ್ಹಳಿಸು : ೧. ರಥಮಂ ದುವ್ವಳಿಸುತಲೇ ಬಳಿಕಂ (ಕರ್ಡಾಳಾ. 
೨೮). ೨. ಮೈಸೂರ ಬಲವು ಸಾಗಿ ಭೂರಿ ದುಮ್ಮಿಟ್ಟು ದುವ್ವಳಿಸಿ (ಸಾಂದಳಾ. 
೭೨೩೮). ದೂವಾಳಿಸು : ೧. ತೂಳಿಸಿದರಾನೆಯಂ ಜೋದರುರೆವಣೀಸಿ 
ದೂವಾಳಿಸಿದರುಬ್ಬೆದ್ದು ರಾವುತರ್ತೇಜಿಯ೦ (ಜೈ ಮಿಛಾ. ೨೨-೭). 
೨. ತೀವಿದ ಶಸ್ತ್ರಾಸ್ತ್ರದ ದೊಣೆಗಳ ಹಳವಿಗೆಗಳ ದೂವಾಳಿಪ ತುರಗದ 
ಪಕ್ಕರಿಕೆಯ . . . ಜೀತ್ಯೃತಿಯೆಣ್ಣೆಸೆ ಬಸವಳಿಯೆ (ವೀರೇಶ, ೨-೩೦) ; 
ಪವನವೇಗವ ಕೀಳ್ಪಡಿಸಿ ದೂವಾಳಿಪ ಜವಗಾತಿಯ ಬೆನ್ನೊಳಿರ್ದು ಕುವರ 


ದುವ್ವೆ ೪೦೦೩ ದುಶ್ಚೇಪ್ಪೆ 
ದುಶ್ಚರಿತೆ (ನಾ). ಕೆಟ್ಟ ನಡವಳಿಕೆಯುಳ್ಳವಳು : ದುಶ್ಚರಿತೆ ದುರ್ಭಗೆ 
. - . ದುರಾತ್ಮೆಯಪ್ಪೆ ವಧು ಸಜ್ಜನಮೇ (ಮದತಿ, 6-೭). 
[ಸಂ. ದುಶ್ಚರಿತಾ | 
ದುಶ್ಚರಿತ್ರ (ನಾ). ೧. ಕೆಟ್ಟ ನಡವಳಿಕೆ,- ನಡತೆ; ಕೆಟ್ಟ ವ್ಯವಹಾರ: 
ಪುರುಳಿಲ್ಲದಂಗೆ ಜೈನಂ ದೊರೆಕೊಂಡುಂ ದುಶ್ಚರಿತ್ರಮಂ ಬಿಡದು (ಸಮಪ. 
೪-೩೯) ; ಪುರುದೇವಂ ಮೊದಲಾಗಿರೆ ದೊರೆವೆತ್ತಿ ಕ್ಷಾಕಂವಂಶದವನೀಶ 
ರೊಳಾಂಬರಮಿಲ್ಲ ದುಶ್ಚರಿತ್ರಂ ದೊರೆಕೊಂಡಂದೆನ್ನ ಪೌರುಷಂ ದೊರೆ 
ಗಿಡದೇ (ಪಂರಾಮಾ, ೦೫-೭೦) ; ಆತ ಕೊಟ್ಟುದ ತಾ ಮುಟ್ಟದೆ ಆತನಲ್ಲಿ 
ದುರ್ವಾಕ್ಕ ದ-ಶ್ವರಿತ್ರ ಪರಿಹಾಸಕಂಗಳಂ ಬೀಜದೆ (ವಹಸಂ, ೧೯೧-೩೪) ; 
ಆಮೇಲೆ ದುಶ್ಚರಿತ್ರ ಕಡಿಮೆಯಾಗುತ್ತದೆ: ಲೋಭವಿರುವುದಿಲ್ಲ (ಬಂಕಿಮ. 
೬೭). ೨. ಕೆಟ್ಟ ನಡತೆಯ ವ್ಯಕ್ತಿ : ಮೃಣಾಳಿನಿಯಂ ದುಶ್ಚರಿತ್ರಳೆಂದು 
ಕೇಳಿ ಅವನಿಗೆ ದುಃಖವೂ ಕೋಪವೂ ಉಂಟಾದುವು (ಬಂಕಿಮ. ೧೮೧). 
[ಸಂ.] 
ದುಶ್ಚರಿತ್ರೆ (ನಾ). ಕೆಟ್ಟ ನಡತೆಯಂಳ್ಳವಳು ; ದಂಷ್ಟೆ : ರೋಹಿಣಿಯು 
ಮೊದಲು ದುಶ್ಚರಿತ್ರೆ, ಲೋಭಿ (ಬಂಕಿಮ. ೬೭). [ಸಂ. ದುಶ್ಚರಿತ್ರಾ ) 
ದುಶ್ಚರ್ಮ (ಗು). ೧. ಚರ್ವುರೋಗದಿಂದ ಕೂಡಿದ,-ಪೀಡೆಗೊಂಡ; 


ಕಂಗೆಟ್ಟು ಬಿದ್ದಪೆನೆಂದು ತಕ್ಕೆಗೊಂಡು (ಮೋಹತ, ೩೦-೨೭) ; ಅಯೋಧ್ಯಾ 
ಪುರಿಗೆ ದೂವಾಳಿಸಿದನಮಲಮುಣಿಪು್ರಷ್ಟಕದ ಮೇಲೆ ಭರತನಂ ಪಾಲಿಸಲ್ಕೆ 
(ಜೈಮಿಳಾ. ೧೮-೮). ಓ. ಸೂಕಳಾಶ್ವಂಗಳಂ , , , ಕಡಂಗಿ ನಡೆಯಿಪ 
ಪೊಳಯಿಪ ದೂವಾಳಿಪ , . . ಘೋಳಾಯಿಲರ್‌ ನೆರೆದು. (ರಾಜಶೇ. 
೬೨೦೧ ವ). ೯. ಅಟ್ಟು ; ಓಡಿಸು : ಎತ್ತ ದೂವಾಳಿಸುವಡಾಲಿಗಳತ್ತ | 8 
ಲಾನೆಯ ಥಟ್ಟು (ಕುವ್ಠಾವಿ. ೯-೧೦). [ದುವ್ವಾಳಿ * -ಸು;] 

ದುವ್ವೆ "ದೂವೈ' ನೋ. 

ದುವ್ಹೋಜ (ನಾ). ಒಬ್ಬಾತನ ಹೆಸರಂ: ಮಾತಿಳ ಚಾವೋಜಂ ಎಡವ 
ಗೇತೋಜಂ ಅಯ್ಯಾವೊಳೆ' ಗೇತೋಜಂ ಬನದ ದೇವಿಯ ದಾಸಿ 
ದು[ವ್ವೋ]ಜಂ (ಸೌಇಇ. ೫1-1, ೫೭-೨೭ ; 1010). 20 

[ ದುವ್ವ? + ಓಜ (<ಒವರು)] 

ದುಶ್ಚಟ (ನಾ). ಕೆಟ್ಟ ಗೀಳಂ, ಕೆಟ್ಟ ಚಾಳಿ; ದಂರಭ್ಯಾಸ: ಹಗಲುಗನಸು 
ಕಾಣುವ ಈ ದುಶ್ಚಟ ನನಗೆ ಹತ್ತಿದ್ದು ಸೋದರತ್ತೆಯ ಮನೆಗೆ ಹೋದ 
ಮೇಲೆ (ಮೂರುದಾ. ೨9೨); ಹೆಂಡುಗರಲ್ಲಿರುವ ದುಶ್ಚಟಗಳನ್ನು ಕಂಡೂ 
ಕಾಣದ ಹಾಗಿರುವ ನಿವ್ಮೂ ಶಿಕ್ಷಣಕ್ಕೇನೆನ್ನಬೇಕರಿ ' (ರಂಗರೋ, ೦೨೫) : | 35 
ತನ್ನ ದೃಢವಾದ ದುಶ್ಚಟಗಳಿಂದ ಬಿಡುಗಡೆ ಮಾಡಿಕೊಳ್ಳುವುದು ಸಾಧಕನಿಗೆ 


ಒಂದು ಪ್ರಚಂಡವಾದ ಕೆಲಸವಾಗುವುದು (ಪರಪ. ೨೬೩): ಈ ದುಶ್ಚಟವನ್ನು 
ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಬೇಕು (ಮನೋನಂ. ೯೩). 

[P ಇದು ಸಂಸ್ಕೃತದಲ್ಲಿರುವ "ದುಶ್ಚರಿತ', "ದುಶ್ಚರಿತ್ರ' ಮುಂತಾದ ಶಬ್ದ 
ಗಳ ಸಾದೃಶ್ಯದಿಂದ ಕನ್ನಡದಲ್ಲಿ ಮಾಡಿಕೊಂಡಿರುವ ರೂಪ] 

ದುಶ್ಚರ (ಗು). ೧. ಆಚರಿಸಲು ಕಷ್ಟವಾದ,- ಕಠಿಣವಾದ,- 
ಘೋರವಾದ : ಯಮಧರಗುರುಗಳ ಪಾದಮೂಲದೆೊಳ್‌ ದುಶ್ಚರ 
ತಪಶ್ಚರಣಪರಾಯಣಂ ಜೀವಿತಾಂತ್ಯದೆೊಳ್‌ ಸಮಾಹಿತಚಿತ್ತನಾಗಿ ಪೆಡೆದಂ 
ಬ್ರಹ್ಮೇಂದ್ರತೆಯಂ (ಅದಿಪು. ೫-೯೬ ವ); ಸಹಸ್ರಾಯುಧಂ ಜಿನೇಶ್ವರ 
ರೂಪಮಂ ತಾಳ್ದಿ ದುಶ್ಚ ರತಪಶ್ಚರಣಪರಿಣತನಿಹಿತವಿಹಾರನಾಗಿ ಫೆ 
ನೆಗಟುತ್ತಿರೆ (ಕಾಂತಿಪು. ೯-೨೯ ವ). (ನಾ). ೨. [ಜೈನ] ಸತ್ಪಣೀತ, 
ಸಮಾನ, ನಿರೂಪವಾನ, ನಿರನ್ವೇಷ, ದುಶ್ಚರ, ಪ್ರರೂಢ, 


ಕುಷ್ಮರೋಗವುಳ್ಳ. (ನಾ). ೨. ಕುಷ್ಠರೋಗ : ಗಣಜಿಲೆಯ ಬೇರಂ 
- . - ಅಮರದವಳ್ಳಿ ಎಂಬಿವಂ ಗೋಮೂತ್ರದಲ್ಲಿ ಕಾಯಿಸಿದುದಂ ಗುಗ್ಗುಳ 
ಬೆರಸಿ ಕುಡಿಯಲು ದುಶ್ಚರ್ವ... ಉದರಶೋಷೆ, ಶ್ಲೇಷ್ಮಾದಿಗಳೆಲ್ಲವೂ 
ಮಾಣುವುವು (ವಿವ್ಮವಿ, ೦೯). ೩. ಶಿಶ್ನದ ಮುಂಭಾಗದಲ್ಲಿ ಚರ್ಮದ 
ವೋಲ:ಪದರವಿಲ್ಲದವನು. (ಸಂ. ದುಶ್ಚರ್ಮನ೯ ] 


ದುಶ್ಚಾರಿತ್ರ (ನಾ). ಎ ದುಶ್ಚರಿತ್ರ ೧: ಆನೆನ್ನ ಪಿಂದಣ ದುಶ್ಚಾರಿತ್ರಮಂ 


ನೆನೆನೆನೆದು ವಿಷಣ್ಣೆಯಾಗಿರಲ್‌ (ಪುಣ್ಮಾಸ್ತ. ೧೦-೦೭ ವ), [ಸಂ.] 


ದುಶ್ಚಿಂತೆ (ನಾ). ಕೆಟ್ಟ ಯೋಚನೆ ; ದಂಷ್ಟ ಆಲೋಚನೆ : ಕೊನೆಗೆ ತನ್ನ 


ಮನಸ್ಸಿನ ದುಶ್ಚಿಂತೆಯನ್ನೂ ಈ ಎಲ್ಲ ಅಪ್ರೀತಿಕರ ಆಲೋಚನೆಯನ್ನೂ 
ದೂರ ತಳ್ಳುವುದಕ್ಕೋಸ್ಕರ ಭೂಪತಿಯು ಟೇಬಲ್ಲಿನಿಂದ ಒಂದು ಪುಸ್ತಕ 
ಎತ್ತಿಕೊಂಡು ಅಂದನು (ಇಪೃಕ. ೨೬೦). [ಸಂ. ದುಶ್ಚಿಂತಾ 1 


ಅಹಿಂಸಾಸ್ತ್ರ ಮತ್ತು ಫಳವಂತವೆಂಬ ಎಂಟಂ ಬಗೆಯಂ ಧರ್ಮಗಳಲ್ಲಿ 
ಒಂದು; ಆಚರಿಸಲಂ ಕಷ್ಟವಾದ ಧರ್ಮ: ದುಶ್ಚರಮೆಂಬುದು ಬಾಲ 
ವೃದ್ಧರೋಗಾರ್ತರೇಂ ಕಾಪುರುಷರಿನೊಂದುದಿವಸಮಪ್ಪೊಡಂ ನೆಗಟಲಶಕ್ಕ | 80 
ಮಪ್ಪ ಧರ್ಮಂ (ಕಾವೂಪು. ೭). [ಸಂ.] 

ದುಶ್ಚರಿತ (ಗಂ). ಕೆಟ್ಟ ನಡತೆಯ ; ದಂಷ್ಟ ನಡವಳಿಕೆಯಂಳ್ಳ. (ನಾ). 


ದುಶ್ಚಿಕ್ಕ (ನಾ). [ಜ್ಯೋತಿ] ಲಗ್ನದಿಂದ ಮೂರನೆಯ ರಾಶಿ: ದುಶ್ಚಿಕ್ಕ 
ಸಂಜ್ಞಂ ತೃತೀಯವೆ ದಲ್‌ , . . ಛಿದ್ರಮದು ಲಗ್ಗಕಷ್ಠ ಕೈಮಸ್ಥಾನಕಂ 
(ಜಾತತಿ. ೧-೩೩). [ಸಂ.] 

ದುಶ್ಚಿತ್ತ (ನಾ). ೧. ಕೆಟ್ಟ ಭಾವನೆ, ಅಭಿಪ್ರಾಯ : ಚಿತ್ತದಲ್ಲಿ ಖಯ 


೨. ಕೆಟ್ಟ ನಡತೆ; ದಂಷ್ಟತನ : ಅಕ್ಕ . . . ನಿನಗಾನುಕ್ಕಿ ಮನವಿಟ್ಟೆನ್ನ 
ದುಶ್ಚರಿತಕ್ಕೆ ವಿಧಿಯುಂಟೆ (ಬಸಪು. ೪೭-೯). ಹಿ. ಕೆಟ್ಟ ಕಾರ್ಯ, ಪಾಪದ 
ಕೆಲಸ ; ದಂಷ್ಯರ್ವೂ : “ದುರಿತಂ , . . ದುಶ್ಚರಿತಂ , . , ಅಶುಭಂ 
ನಾರಕಂ ಮಳಂ ದುಷ್ಯರ್ಮಂ” (ವಸ್ತು ಕೋ. ೨೦-೦೨); ಭವಬದ್ಧ ವೈರದಿಂ 
ಕಾದು ವಿದೇಹಿಯ ಗರ್ಭಮಂ ನಿಶಾಚರನಿರ್ದಂ ವಿವಿಧೋಪಸರ್ಗಮಂ 
ಪಡೆಯವೆ ಮಂಳಿಸಂ ಪಡೆವ ಮುಳಿವ ದುಶ್ಮರಿತಂಗಳ್‌ (ಪಂರಾಮಾ. ೪-೫): 
ಮತಿ ಕೆಡುಗು ಮಧುಪಾನದಲಿ ಸದ ತಿ ಕೆಡಂಗು ದುಶ್ವರಿತದಲಿ (ಕುವ್ಮಾಉ. 
೩-೧೦೯) ; ಮಾರೀಚ ಮನದಲಿ ಘಸಣಿಗೊಳುತಿರ್ದನು ಕಣಾ ರಾಕ್ಷಸ 
ಕುಲಾಧೀಶ್ವರನ ದುಶ್ಚರಿತದ ದುರಾಗ್ರಹೆಕೆ (ತೂರರಾ. ೩-೮-೦). ೪. ಕೆಟ್ಟ 
ನಡತೆಯುಳ್ಳವನಂ ; ದಂರಾಚಾರಿ : ಅಕುಲೀನಪ್ರಾಪ್ತರೊಳ್‌ ದುಶ್ಚರಿತ 
ರೆನಿಪ ಮಾತಂಗರೊಳ್‌ ಪುಟ್ಟಿ . .. ದುಃಖಾಧಿಕೆಯಿಂ (ಯಾ ಸಂಸಾರ 
ಕೂಪಾರದೊಳನವರತಂ ನೀಡುಮೋಲಾಡುತಿರ್ದಳ್‌ (ಸುಕುಮಾ. ೩-೨೧) : 
ತರುಣಿಯಲಿ ಹಗೆಗಳಲಿ .. . ದುರ್ಮಂತ್ರಿಯಲಿ ದುಶ್ವರಿತನಲಿ ವಿಶ್ವಾಸಿಸೆ 
ಯಲೇ ಭೂಪ ಕೇಳೆಂದ (ಕುವ್ಕಾಸ, ೧-೩೯). [ಸಂ.] 


36 


46 


46 


ಖೋಡಿ ಬೇಡೆಲೆ ಸತ್ಯಶೀಲನೆ ನಿಮ್ಮೆಡೆಗೆ ದುಶ್ಚಿತ್ತವೆಮುಗಿಲ್ಲ (ಕೋಗಯ, 
೨೭೬-6೩). ೨. ಕೊರಗು ; ದುಃಖ. ೩. ದುಃಖಿಸಂವವನಂ ; ದುಃಖಿ: 
ಹೆತ್ತ ತಾಯ್‌ ಗಾಂಧಾರಿಸಶಿ ನಾವಿತ್ತಡಿಗಳಕಟಕಟ ನೀ ದುಶ್ಚಿತ್ತನಾಗದಿ 
ರೆಂದು ನುಡಿದನು ನೃಪತಿ ಕೌರವಗೆ (ಕುವ್ಶಾಆ, 3೧-೧), [ಸಂ.] 


ದುಶ್ಚೇತ (ನಾ). ೬ ದುಶ್ಚಿತ್ತ ೩: ಒಣಲುತಂ ಸಂಘಾತಿಗಳು ಹೋದರೆ 


ಅಕಟ ದುಶ್ಚೇತನಾದೆನೆನುತ್ತಿರಲು (ಬಸಪು, ೫೭-೧೦). 
[ಸಂ. ದುಸ್ವೇತಸ್‌ ] 


ದುಶ್ಚೇಷ್ಟಿತ (ನಾ). ಕೆಟ್ಟ ಕೆಲಸ; ಅಯೋಗ್ಯವಾದ ಕಾರ್ಯ ; ತಪ್ಪು: 


“ಮತ್ತೆ ಹೀಗೆಯೆ ಮಾಡಲಾಗದು” ಎಂಬ ಗದ್ಗದನುಡಿಯಲಿ ಅವನ 
ದುಶ್ಚೇಷ್ಟಿತವ ಸೂಚಿಸಿ , . . ಕಂಂತನ ಹೊಡೆವಳಳುವಾ ಕಂಂತೆಯಂ 
(ಛೃನ್ಯಾಲೋ. ೮೬).  [ ಸಂ.] 


ದುಶ್ಚೇಷ್ಟೆ (ನಾ). ೧. ತುಂಟತನ ; ಕೀಟಲೆ: (4). ೨. ನಾಶಕಾರಕವಾದ 


ಕೆಲಸ: ಹಲಧರನ ಮಸಕವನು ಪಾಂಡವಬಲದ ದುಶ್ಚೇಷ್ಟೆಯನು , . 
ಬಲಿಮಥನನೀಕ್ಷಿಸುತ . . . ಅಳುಕದಿದಿರೆಲಿ ನಿಂದ: ಹಿಡಿದನು ಬಲನ 
ಬಲಗಯ್ಯ (ಕುವ್ಯಾಗೆ. ೮-೨೮), [ಸಂ. ಮಶ್ಚೇಷ್ಟಾ ] 


ದುಶ್ಚವನ 


ದುಶ್ಚ್ಯವನ (ಗು). ೧. ಕದಲಿಸಲಂ ಕಷ್ಟವಾದ ; ದೃಢವಾದ. (ನಾ). ೨. 
ಇಂದ್ರ; “ಪುರುಹೂತನಿಂದ್ರಂ ... ದುಶ್ಚವನಂ. ... ಸುತ್ರಾಮನಕ್ಕುಂ” 
(ಮಂಗರಾ. ೧೨-೧) ; ಸಂರೆಯಿಂ ಸೊರ್ಕಂ . , , ಮುಗ್ಧ ದೋಷಾಕರನಿಂ 
ವಕ್ರತ್ವವಂಂ ದುಶ್ವ್ಯವನನ ಹೆಯದಿಂ ವೇಗಮಂ ತಾಳ್ವಿ ನೀರಾಕರ 
ದಿಂದೇಟ್ವಂದಳಂತೂ ಸಿರಿ ಸಹಭವರಂ ಪೋಲ್ಡ್ವುದೇಂ ಚೋದ್ಮಮಾಯ್ತೆ 
(೪ದಂಪೂ. 89೬) ; ತಲೆ ಬೆಳೆದು ಪರ್ವುತಾಕಾಶವನೇಜದ ಮುಗಿಲ ನೀರ 
ಸೇದೆಯಂ ವಿಗೆ ದುಶ್ಚ್ಯವನಂ ಬಿಡಿಸುವ ಘನಶಸ್ವ್ರವಣಂ ಪೊಳೆವಂತೆ 
ಮಿಂಚು ವಿಂಂಚೆತ್ತಾಗಳಿ" (ಮಲ್ಲಕಾ. ೦೦-೧೪೦). [ಸಂ.] 

ದುಶ್ಯಕುನ (ನಾ). ಅವಂಂಗಳಕರವಾದ ಸೂಚನೆ: ಅಪಶಕುನ : ಕಂಡೆಯೈ 
ದಶಕಂಠ ತಾನಿದು ಖಂಡಿತದ ದುಶ್ಶಕುನಫಲವಿದನುಂಡು ತೇಗುವ ಬೇಗ 
ನಡೆ (ತೊರರಾ. ೩-೮-೨); ಪಂಚವಟಿ ಧರೆಯೆಲ್ಲವುಂ ಪರ್ವಿರಲ್ಕದರ 
ದುಶ್ಶಕುನ ಸೂಚಿತ ಬೃಹಚ್ಛ್ರಾಯೆ (ಶ್ರೀರಾಮಾ, ೨೩೦-೬೧). [ಸಂ.] 

ದುಶ್ಶಠಣೆ (ನಾ). ಅಧಿಕವಾದ ದೌರ್ಜನ್ಯ : ರಾವಣಂ . . . ಬಳಿಕೆದ್ದು 
ಕೂಲಮಂ ಸಾರಿ ದುಶ್ಶಠಣೆಯಿಂದಬ್ಬರಿಸುತರುಪಿದಂ ಮುಳಿದು ಶುಕ 
ಸಾರಣರ್ಗೆ (ಪರಶು. ೦೨-೨6), [ ಸಂ. ದುಶ್ಮಠನ] 

ದುಶ್ಕಾಲು (ನಾ). ಎರಡಂ ಶಾಲು; ಜೋಡಿ ಶಾಲಂ: ೧೦೦ ವರಹಗಳ 
ಸಂಬಳವನ್ನು ತೆಗೆದುಕೊಳ್ಳುತ್ತಾ, ದುಶ್ಶಾಲು ಸಹಾ ಇನಾಮಾಗಿ ಸಕಲ 
ಕಾರ್ಯಗಳಿಗೂ ಇವರೇ ಓಡಾಡುತಿದ್ದರು (ಜಾಮವಂ. ೨೨೦). 

[ ಮರಾ. ದುಶಾಲ', ದುಶಾಲಾ ; ಹಿಂ. ದುಶಾಲಾ] 

ದುಶ್ಶಾಸನ (ಗಂ). ೧. ಪಳಗಿಸಲಾಗದ; ಅಂಕೆಯಲ್ಲಿಡಲಾಗದ. (ನಾ). 
ಪಿ. ಧೃತರಾಷ್ಟ್ರನ ಎರಡನೆಯ ವಂಗನ ಹೆಸರು; ದಂರ್ಯೊೋಧನನ 
ತವ್ಮೂ: ಕುಡಿವೆಂ ದುಶ್ಕಾಸನೋರಸ್ಥಳಮನಗಲೆ ಪೋಟಯ್ವಾರ್ದು 
ಕೆನ್ನೆತ್ತರಂ ಪೊಕ್ಯಡಿವೆಂ ಪಿಂಗಾಕ್ಷನೂರುದ್ವಯವಂನುರುಗದಾಘಾತದಿಂ 
(ನಂಪಭಾ. ದುಶ್ಶಾಸನೋರಸ್ಸ್ಮ್ಸಳ [ಕ್ಷರೆದೆಸ್ರಾಂ] ಬುವ 
ನಾರ್ದು ಪೀರ್ದ ಮುುಳಿಸಿಂಗಂ ,ಮೂಟಿಂಗೊಳ್‌ (ಗಡಾಯು. ೮-೧5) ; 
ದುಶ್ಶಾಸನನು ಜಗದೂಳಿಗದ ದುಃುದುಂಬಿ ಕುರುಪತಿ ಮೇಲೆ:ನೇಮಿಸ 
ಲುಚಿತಗೈವನೆ (ಕುವ್ಮಾಸ. ೦೪-೬೧). [ ೫0.) 

ದುಶ್ಶೀಲ (ಗಂ). ೧. ಕೆಟ್ಟ ನಡತೆಯಂಳ್ಳ ; ದಂಪ್ಪ ಸ್ವಭಾವದ : 
ಪಾಲೊಳ್ಳುಳಿಯ ಪಿಂಡಿ ಕಲಕಿದಂದದಲಿ ದುಶ್ಮೀಲವಂಂತ್ರದಿ ಸೈಂಧ 
ವಾಧಿಪನ ಪುತ್ರಿಯ ಹೃದಾಲಯವ ವಿಕಳಗೊಳಿಸಲೈ . . .. ಯತ್ನಮಂ 
ಯೋಜಿಸುತ (ವೆಂಕಾರಾ, ೨- ೫-೮). (ನಾ). ೨. ಕೆಟ್ಟ ನಡವಳಿಕೆ: ಆಡಳಿತ 
ಕಳ್ಳತನ ಮಾಡಿದರೆ . ದುಶ್ಮೀಲವನ್ನು ಪುಸಾರಮಾಡಿದರೆ, ಕ್ಷೇತ್ರ 
ಬೇರೆಯೆಂದು ಧರ್ಮ ಸಂವ್ಮನಿರಬೇಕೆ? (ಸಣ್ಮಕ. ೪111, ೩೦); ಬಾಲ 
ವಿಲ್ಲದ ನರರು ಸೃಷ್ಟಿಯನ್ನಾಳುವರು ಬಾಲದುದಿ ಸುಟ್ಟ ಕಪಿ 
ಹನುಮ ಗುಡಿದೇವನೈ 1 ಬಾಲವೇ ದುಶ್ಕೀಲ! ನರಿಕುಲಕೆ ಕಾಲ (ಕಎಪು. 
೪೩-೪).. ಹಿ. ಕೆಟ್ಟ ನಡವಳಿಕೆಯಂಳ್ಳವನಂ ; ದಂರಾಚಾರಿ : ದುಶ್ಮೀಲರ 
ಎನಗೊಮ್ಮೆ ತೋಜದಿರು (ವಡಸಂ. ೩೫೪-೧೧೦) ; ಮಹಾದುಸ್ಸಹನ 
ದುಶ್ಮೀಲನ ಕೈವಿಡಿದೆತ್ತಬೇಕೆಲೆ ದೇವ ನೀನೆಂದ ` (ತೊರರಾ- 
೪-೪-೫೭). [ಸಂ,] 

ದುಶ್ಶೀಲವಂತ (ನಾ). ಕೆಟ್ಟ ಗುಣವುಳ್ಳವನಂ ; ದುಷ್ಟಸ್ಹಭಾವದವನಂ : 
ಒಬ್ಬರನೊಬ್ಬರು ಹಳಿದಾಡುವ ದುಶ್ಮೀಲ[ಪಾಕಾಂ. ದುಃಶೀಲ]ವಂತರ 
ಮೆಚ್ಚುವನೆ ನಮ್ಮ ಅಖಂಡೇಶ್ವರ (ಅಖಂಡೇ. ೨೯೩-೬೨). 

[ ಸಂ. ದುಶ್ಮೀಲವತ್‌ ] 

ದುಶ್ಮೀಲೆ (ನಾ). ಒಳ್ಳೆಯ ನಡವಳಿಕೆಯಂಲ್ಲದವಳಂ ; ಕಂಲಟಿ: 
ಪುರುಳಳಿದ ಮೆಯ್ಕಾದೊಡಂ ಬೇಳಿ ಬೆಲೆಯಿತ್ತೊಡವನಂ ಕಾಮನೆಂಬ 
ದುಶ್ಮೀಲೆಯರು ಕಣ್ಣೆ ಸೆದರು (ಹಡಳಾ. ೪-೪೪). [ ಸಂ. ದುಶ್ಮೀಲಾ] 


೭-೧೩); 


೪೦೦೪ 


ದುಷಮದುಷಮ 


ದುಶ್ಮ್ರವ (ನಾ). ಕೇಳಲು ಕಷ್ಟವಾದುದಂ ; ಕರ್ಣಕಠೋರೆವಾದುದಂ: 
ಮತ್ತೆಯುಂ ಕೇಳಿಸಲ್ಕ್ಯನುಗೆಯ್ದಪ್ಲೆನಿದೊಂದು ದುಶ್ಯ)ವಮುಮಂ 
ರಾಜಾಧಿರಾಜಾತ್ಮಜಂ (ಕಾದಂಉ. ೫೪೩). [ಸಂ.] 

ದುಶ್ಶ್ಯಾವ (ನಾ). ಎ ದುಶ್ಶ್ರವ: ಶರಭಗ್ರಸ್ತೋತ್ಥ ಕಂಠೀರವ ಕಟು 
ರಟನೋತ್ಸ ಪ್ರತಿಧ್ವಾನವದ್ಗಹ್ವರ ದುಶಾ, ೪ವಶ್ರವಂ (ಕಂದ್ರಪು. ೩-೬೬). 

[ ಸಂ. ] 

ದುಶ್ಶಾ,ವ್ಯ (ಗಂ). ಕೇಳಲು ಕಷ್ಟವಾದ ; ಕರ್ಣಕಠೋರವಾದ : 
“ದುಶ್ಕಾ ವ್ಯ; ಅಪಸ್ವನ; ಅಪಸ್ವರ; ಅಸಂಬದ್ಧ ; ಅಸಂಗತ” (&॥508821, 
ಇಂಕನಿ). [ಸಂ.) 


10| ದುಶ್ಶು,ತಿ (ನಾ). ಕೆಟ್ಟ ಮಾತಂ ; ಅಪಕೀರ್ತಿ ; ದಂಷ್ಕೀರ್ಶಿ : ಕೃತ 


25 


35 


45 


ಮಟಯದನೆಂಬೀ ದುಶ್ಕು ತಿ ಪರೆಗುಮಸತ್ಯದೋಷಮಕ್ಕುಂ ಮುಳಿಗುಂ 
ಪ್ರತಿಪನ್ನಿಕೆಗಿಡೆ ದಶರಥಸುತನಾ ವಿಭು ಮುಳಿದವಂಗೆ ಜವನುಂ ಮುಳಿಗುಂ 
(ಪಂಠಾವೆೊ. ೧೦-೪೭). [ಸಂ.] 

ದುಶ್ಕ್ಯಾಪದ (ನಾ). ದಂಷ್ಟ ಪ್ರಾಣಿ; ಕ್ರೊರಮೃಗ : ನಾನಾಗುಲ್ಮ 
ಲತಾಂಘ್ರಿಪಪ್ರಕರದಿಂ ತೀವಿರ್ದ ದುಶ್ಶ್ಯಾಪದಧ್ವಾನಾಭೀಳಮನೇನುಮಂ 
ಬಗೆಯದೆ , , . ಭೂನಾಥಂ ನಡೆದ (ನಳಹಂ. ೫೧೩). [೫0.1] 

ದುಷಮ (ನಾ). [ಜೈನ] ಅವಸರ್ಪಿಣೀಕಾಲದ ಒಂದಂ ವಿಭಾಗ: 
ಕೆಟ್ಟ ಕಾಲ; ಬರಿಯ ದುಃಖವೇ ತಂಂಬಿರುವ ಕಾಲ: ಒಂದರೊಳ 
ಗಾರಾರು ಕಾಲವು ಸಂದು ಸುಷಸುಷ ಸುಷಮಸಂಷದುಷದಿಂದ ದುಷಸುಷ 
ದುಷಮವಂತಿದುಷಮೆಂಬ ಕಾಲಗಳು (ಬಿಜೃಪು. ೮-೩೨); ಈಗೆ ನಡೆಯುತ್ತಿರು 
ವುದು ಅವಸರ್ಪಿಣಿ ಕಾಲ. ಇದನ್ನು ಈ ಕೆಳಗೆ ಕಂಡಂತೆ ಆರು ವಿಭಾಗಗಳ 
ನ್ನಾಗಿ ವಿಂಗಡಿಸಲಾಗಿದೆ, (೧) ಅತಿಸುಖವುಳ್ಳುದು ... (೫) ದುಃಖವುಳ್ಳದು 
(ದುಷಮ) (ಭಾರದ. ೧೭೧) ; FP ಜೈನಧರ್ಮದ ಪ್ರಕಾರ ಕಾಲವನ್ನೂ 
ಎರಡು ಭಾಗಗಳಾಗಿ ವಿಂಗಡಿಸಿದ್ದಾರೆ. ೧. ಉತ್ಸರ್ಷಿಣೀಕಾಲ. 
೨. ಅವಸರ್ಪಿಣೀ ಕಾಲ. ಉತ್ಸರ್ಪಿಣಿ: ಎಂದರೆ ಮನಂಷ್ಯ ಮತ್ತೂ 
ತಿರ|್ಯಗ್ಚ ೦ತಂಗಳ ದೇಹಪ್ರಮಾಣ, ಶರೀರಬಲ, ಆಯಂ ಸ್ಸು, ಸುಖ 
ಇತ್ಯಾದಿಗಳು ಕ್ರವಂವಾಗಿ ಏರುವ ಕಾಲ. ಅವಸರ್ಪಿಣಿ ಎಂದರೆ 
ಅವು ಕ್ರಮವಾಗಿ ಕುಗ್ಗುವ ಕಾಲ. ಉತ್ಸರ್ಪಿಣೀಕಾಲದಲ್ಲಿ ಈ 
ಕೆಳಗೆ ಸೂಚಿಸಿದ ಹೆಸರಿನ ಭಾಗಗಳು ಕ್ರವಂ ವಾಗಿ ಮೂಡಿ 
ಬರಂವುವು. ಅದರಲ್ಲಿ ೬ ವಿಭಾಗಗಳಿವೆ. ೧. ದುಷ್ಟವಂ ದಂಷ್ಸವಂ, 
ಅತಿ ದುಃಖವುಳ್ಳು ದಂ. ೨. ದುಷ್ನವಂ, ದಂಃಖವುಳ್ಳೂದಂ. 
೩. ದಂಷ್ಪಮ ಸಂಷವಂ, ಹೆಚ್ಚು ದಂಃಖ ವಂತ ಕಡಿಮೆ ಸಂಖ 
ವುಳ್ಳುದಂ. ೪. ಸುಷಮ ದುಷ್ಪವಂ, ಹೆಚ್ಚು ಸುಖ ಮತ್ತು ಕಡಿವೆಂ 
ದುಃಖವುಳ್ಳುದಂ. ೫. ಸುಷಮ, ಸಂಖವುಳು ದಂ. ೬. ಸಂಷಮ 
ಸುಷವಂ, ಅತಿ ಸಂಖವುಳ್ಳುದಂ. ಅವಸರ್ಷಿಣೀಕಾಲದಲ್ಲಿ ಈ ಕೆಳಗೆ 
ಸೂಚಿಸಿದ ಹೆಸರಿನ ಭಾಗಗಳಂ ಕ್ರಮವಾಗಿ ಮೂಡಿ ಬರುವುವು. 
ಅದರಲ್ಲಿ ೬ ವಿಭಾಗಗಳಿವೆ. 

೧. ಸಂಷವಂ ಸುಷಮ, ಆತಿಸುಖವುಳ್ಳುದಂ. ೨. ಸುಷವಂ, 
ಸಂಖವುಳ್ಳುದಂ. ೩. ಸುಹವಂದಂಪ್ಸವಂ, ಹೆಚ್ಚು ಸುಖ ವಂತ್ತು 
ಕಡಿವೆಂ ದುಃಖವುಳ್ಳುದು. ೪. ದಂಷ್ಸಮಸುಷವಂ, ಹೆಚ್ಚು ದುಃಖ 
ಮತ್ತು ಕಡಿವೆಂ ಸಂಖವುಳ್ಳುದು. ೫. ದಂಷಮ, ದಂಃಖವುಳ್ಳಾದು. 
೬. ದಂಷ್ಟಮದಂಷ್ಟಮ, ಅತಿದುಃಖವುಳ್ಳುದಂ. 

[ «ಸಂ. ದುಷ್ಪಮ) 
ದುಷಮದುಪಮ (ನಾ). [ಜೈನ] ಅವಸರ್ಪಿಣೀಕಾಲದ ಒಂದಂ 
ವಿಭಾಗ ; ಅತಿ ಹೆಚ್ಚು ದಂಃಖವುಳ್ಳ ಕಾಲ: ಈಗ ನಡೆಯುತ್ತಿರುವುದು 
ಅವಸರ್ಪಿಣಿ ಕಾಲ. ಇದನ್ನು ಈ ಕೆಳಗೆ ಕಂಡಂತೆ ಆರು ವಿಭಾಗಗಳನ್ನಾಗಿ 


ದುಷಮಸುಷಮ 


ವಿಂಗಡಿಸಲಾಗಿದೆ :-- (೧) ಅತಿಸುಖವುಳ್ಳುದು . . . (೬) ಅತಿ ದುಃಖ 
ವುಳ್ಳುದು (ದುಷಮದುಷಮ) (ಛಾರದ. ೧೭). "ದುಷವಂ' ಪರಾ. 
[ ದುಷಮ + ದುಷಮ ] 
ದುಷಮಸುಷಮ (ನಾ). [ಜೈನ] ಅವಸರ್ಪಿಣೀಕಾಲದ ಒಂದಂ 
ವಿಭಾಗ ; ಹೆಚ್ಚು ದುಃಖ ಮತ್ತು ಸ ಓಲ್ಬ ಸಂಖ ಕೂಡಿರುವ ಕಾಲ. 
ಈಗ ನಡೆಯುತ್ತಿರುವುದು ಅವಸರ್ಪಿಣಿ ಕಾಲ. ಇದನ್ನು ಈ ಕೆಳಗೆ ಕಂಡಂತೆ 
ಅರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ; (೧) ಅತಿಸುಖವುಳ್ಳುದು 
, ೨.೬. (೪) ದುಃಖ - ಸುಖವುಳ್ಳುದು (ದುಷಮಸುಷವು) (ಭಾರ. 
೧೬೦). "ದಂಷಮ' ಪರಾ, (ದುಷಮ + ಸುಷಮ) 
ದುಷಸುಷ (ನಾ). ಎ ದುಷಮಸಂಷವಂ : ಒಂದರೊಳಗಾರಾರು ಕಾಲವು 
ಸಂದು. , , ಸುಷಮಸುಷದುಷದಿಂದ ದುಷಸುಷ ದುಷಮಮತಿದುಷ 
ಮೆಂಬ ಕಾಲಗಳು (ಬಿಜ್ಮಪು. 6-89). "ದಂಷವಂ' ಪರಾ. 
[ ಇದುಷಮಸುಷಮ 
ದುಷ್ಕಂಟಕ (ನಾ). ಪರಿಹರಿಸಲು ಕಷ್ಟವಾದ ಅಡ್ಡಿ ; ನಿವಾರಿಸಲಾಗದ 
ಆಪತ್ತು : ಪುಷ್ಕರೆ ಗದಾಶಂಖಚಕ್ರಶೋಭಿತ ಕರಚತುಷ್ಕದಿಂ . . . 
ರಾಮಣೀಯಕ ವಪುಷ್ಕಾಂತಿಯಿಂದೆಸೆವ ನಿನ್ನ ರೂಪೆರ್ದೆಯೊಳಿರೆ 
ದುಷ್ಕಂಟಕದ ಭೀತಿಯೆನಗದೇಕಿಲೆ ದೇವ (ಜೈಮಿಭಾ. ೧೩-೩೬). [ ಸಂ. 
ದುಷ್ಕರ (ಗಂ), ೧. ಮಾಡಲು ಕಠಿಣವಾದ, - ಕಷ್ಟಕರವಾದ, - ಕಷ್ಟ 
ಸಾಧ್ಯವಾದ : ದೇವವ್ರತನ ದುಷ್ಕರ ಪ್ರತಿಜ್ಞೆಯನ್ನು ಹೊಗಳುತ್ತ 
. ಎಲ್ಲರೊ ಅವನನ್ನು ಭೀಷ್ಮನೆಂದು ಕರೆಯಲಾರಂಭಿಸಿದರು 
(ಭೀಷ್ಮಕ. ೪). ೨. ದಂಷ್ಪತನದ ; ಕೆಟ್ಟ; ಹಿಂಸೆ ಕೊಡುವ: ತ್ರಾಸ 
ದಾಯಕವಾದ : ಜನ್ಮದುಷ್ಯರೆ ರೋಗಾಳಿಯೊಳೊಂದಿ ನೊಂದುವನಿಶಂ 
ದ್ಯೂತಾದಿಯಿಂ ಕೆಟ್ಟ ಭೂವರರಂ ಬಣ್ಣಿಪರೇಕೆ. ಮೂಢಕವಿಗಳ್‌ (ಹಮ್ಮಾರ. 
೦-೨೬. (ನಾ). ೩. ಕಷ್ಟ; ಸಂಲಭವಲ್ಲದಂದು; ದುರ್ಫಟ 
ವಾದಂದು: ಅಂತು ದುರ್ಯಶಃಪದಮುಂ ದುಷ್ಕರಮುಂ ದುಸ್ಸಾಧ್ಯಮುಂ 
ದುರ್ಭಟಮುಮೆವಿಪೆಡೆಯೊಳರ್ದೆಗೆಟ ಿದೊಂದವಜ್ಞೆ ಯಿಂದೆಸಗಿದಪಂ ವಿಷ 
ಮಾಸಂ (ಉದಂಪೂ- ೮೫೭) ; ಆಸಮಾಸದೊಳಂದೊರೆವೆತ್ತ ಸಮಾಸದೊಳಂ 
ಣಕಾರದಿಂ ಪರದೊಳ್‌ ಸಂದಿಸಿದ ನಕಾರಂ ಣತ್ವಂ ಪ್ರಸಿದ್ಧಮುಚ್ಚರಿ 
ಸುವರ್ಗೆ ದುಷ್ಕರಮದುವುಂ (ಕಮದ. ೦೩೮) ; ನಾಟಕದ ನಿಯಮಗಳನ್ನೂ 
ಮಾನದಂಡಗಳನ್ನೂ ಕಂಡುಹಿಡಿದು, ಸೂತ್ರೀಕರಿಸುವುದು ಸುಲಭ; ಆದರೆ 
ಕಾದಂಬರಿಯ ವಿಷಯದಲ್ಲಿ ಆ ಕಾರ್ಯ ಬಹು ದುಷ್ಕರ (ಸಾಹಿಪ್ರ. ೧೨೧). 
೪. ಕೆಡುಕು ; ದುಷ್ಟತನ: ಘನದುರಿತಾತ್ಮನಪ್ಪ ಶನಿಘೋಷನ ದುಷ್ಕರ 
ದೊಂದು ಸೊಂಕಿನಿಂ ಜನಿಸಿದ ಪಾಪಮುಂ ಪಟ್‌ಯುಮಿಂತೆರಡುಂ ತಪ 
ದಿಂದಮಲ್ಲದಿನ್ನೆನಗೆ ಸಮಂತು ಪಿಂಗದು (೫ಾಂತೀಕ್ಕ. ೬-೧೩೦). 
೫, ಯಂದ್ಮದಲ್ಲಿ ಒಂದಂ ವರಸೆ (?): ಒಳಗಂ ದಕ್ಷಿಣ ಸುಕರ 
ದುಷ್ಕರೆಮಂ ಪೊಜಗಣ ಸುಕರದುಷ್ಕರ ಭೇದಮಂ ಒಳಗೆ ವಾವಂದ 
ವಿಷಮಮನಲ್ಲಿಯ ವಿಷಮದುಷ್ಕರೆಮನಿನ್ನದಜ ಪೊಣಗಗ್ಗಳಿಕೆಯೆನಿಪತಿ 
ವಿಷಮಮನದಜಿತಿವಿಷಮ ದುಪ್ಕರಮೆಂಬ ದುಷ್ಕರೆಮಂ ಎಳೆಯೊಳೊ 
ರ್ವ್ವನೆ ಚಾರಿಸಲ" ಬಲ್ಲಂ ನಾಲ್ಕುಪ್ರಕರಣಮುಮನಿನ್ನ ರಾಜಂ (ಎಕ. 
71, ೦೩೩-೮೨; 959), ಓ. [ಕಾವ್ಯಮಾ] ಹದಿನೆಂಟಂ ಬಗೆಯ ಕಾವ್ಯ 
ದೋಷಗಳಲ್ಲಿ ಒಂದು; ತಿಳಿಯ ಲಂ ಕಷ್ಟವಾಗಿರಂವಿಕೆ; ಪರಿ 
ಗೀತಾರ್ಥಂ ಪೂರ್ವಾಪರದೋೊಳ್‌ ಬಗೆವಾಗಳಿಂದುಮೊಂದಟ್‌ೂೊಳೊಂದುಂ 
ದೊರೆಕೊಂಡೊಂದದೆ೧ಡದು ದುಷ್ಕರಮೆ ವಿರುದ್ಧಾರ್ಥಮೆಂಬುದಾದಂ 
ದೋಷಂ (ಕವಿರಾ. ೧-೮0) ; ಅಸದರ್ಥಂ ... ಅಭವ್ಯಂ ದುಷ್ಕರಂ 
. ಇನಿತುಂ ದೋಷಂಗಳಷ್ಟಾದಶಂ (ಛಂದೋಂಬು. ೧-೪೬ ಅಡಿಟ). 
"ದುರ್ಲಕ್ಷಣ' ಪರಾ. ೭. ಎ ದುಷ್ಕರಕಾವ್ಯ : ಬವಕಾರಂಗಳ 


೪೦೦೫ 


40 


46 


ದುಷ್ಕಾಮ 
ಪಹವರ್ಣ ವೆರಡುಮವಿಭೇದದಿಂದೆ. ಸಲ್ಲುಂ ಸಂಯೋಗವಿಶಿಷ್ಟಮುಂ 
ಸ್ವರೂಪಮುಮವಿಕಲ್ಪದೊಳೊಂದಿ ನೆಗಟ್ಲು ಮವು ದುಷ್ಕರದೊಳ್‌ 
(ಕಾವ್ಕಾವ. ೫೩೧). [ಸಂ.] 


ದುಷ್ಕರಕಾವ್ಯ (ನಾ). ೧. [ಕಾವ್ಯಮಾ] ಕಠಿಣವಾದ ಕಾವ್ಯ; ರಚಿಸು 
ವುದಕ್ಕೆ ಅಥವಾ ಅರ್ಥೈಸುವುದಕ್ಕೆ ಕಷ್ಟಕರವಾದ ಕಾವ್ಯ: 
[ಗೋಮೂತಿಕಂ] ಸಯಮಕಂ ಪ್ರೇಮದಿಂ ಗೋಪಿತಕ್ರಿಯಂ ಶ್ರೀಮದರ್ಧ 
ಭ್ರಮಂ ಚಕ್ರನಾಮಂ ಮುರಜಬಂಧಕಂ ಇವು ದುಷ್ಯರಕಾವ್ಯಂಗಳ್‌ 
(ಕವಿಕಾ. ೨-೧೧೩). ಪಿ. ಚಿತ್ರಕಾವ್ಯ ; ವ್ಯಂಗ್ಯಾರ್ಥರಹಿತವಾದ ಕಾವ್ಯ 
ರಚನೆ : ಕಾವ್ಯದ ಎಲ್ಲಾ ಅಂಶಗಳಲ್ಲಿಯೂ ಕಂಡುಬರುವ "ಧ್ವನಿ'ಯನ್ನು 
ಆನಂದವರ್ಧನನು ಬಿಡಿಸಿ, ತೋರಿಸಿ, ಅದರ ಪ್ರಾಧಾನ್ಯದ ಮೇಲೆ ಕಾವ್ಯದ 
ಯೋಗ್ಯತೆಯು ಹೆಚ್ಚು ಕಡಿಮೆಯಾಗುವುದೆಂದು ಹೇಳಿದನು: ಅದೇ 
ಪ್ರಧಾನವಾಗಿರುವುದು ಉತ್ತಮಕಾವ್ಯ, ಅಪ್ರಧಾನವಾಗಿರುವುದು ಮಧ್ಯಮ 
ಕಾವ್ಯ. ಇಲ್ಲದೆಯೇ ಇರುವುದು - "ದುಷ್ಕರ' ಕಾವ್ಯಗಳು - ಅಧಮಕಾವ್ಯ 
(ಧೃನ್ಯಾಲೋ. ೩ ಮಾನ್ಮುಡಿ). [ ದುಷ್ಕರ + ಕಾವ್ಯ] 

ದುಷ್ಕರ್ಮ (ನಾ). ೧. ಕೆಟ್ಟ ಕೆಲಸ; ಪಾಪಕಾರ್ಯ ; ಪಾತಕ: 
“ದುರಿತಂ ಪಾಪಮಧರ್ಮಸ್ವರೂಪಂ . , . ಅಶುಭೆಂ ನಾರೆಕಂ ಮಳಂ 
ದುಷ್ಯರ್ಮಂ” (ವಸ್ತುಕೋ. ೨೦-೧೨); ಸಂಭಿನ್ನಮಹಾಮತಿಗಳ*. . . 
ದುಃಖಾಂಭೋಧಿಯ ಕಡೆಗಾಣದೆ ಜೃಂಭಿತದುಷ್ಯರ್ಮದಿಂದೆ ನಮೆದಪ 
ರಿನ್ನುಂ (ಅದಿಪು. ೫-೭೬) ಎನ್ನ ದುಷ್ಕರ್ಮವಶದಿಂದಾದ ಕರ್ಮ 
ವೆಂದಿನ್ನೆಗಂ ಬಗೆದೆನಾನಿಂದುತನಕಂ (ಹಜಕಾ. ೧೩-೧೮); ಭವಭವದೊಳ 
ಕಟ್ಟಿದನೇಕವಿಧದ ದುಷ್ಕರ್ಮಮಂ ಕಟಲ್ವಲ್‌ ಪುಣ್ಯುಸ್ರವದೊಳ್‌ ನೆರೆ 
ಯಲ್‌ ಭವ್ಯರ್ಗಿವೆ' ದಿವಸಂ (ಪುಷ್ಪಫು. &-೧೨೪) ; ತೊಟ್ಟನೆ ಪಶುಗಳಂ 
ಕೊಲುವ ಮೆಲುವ ಕುಮನದ ಪಶುಕರ್ಮಿಗಳ ದುಷ್ಕರ್ಮಂ [ಪಾಕಾಂ. 
ದುಃಕರ್ಮಂ]ಗಳೊಳಗಿರಲು (ಬಸಪು. ೬೦-೪೦) ; ಪೂರ್ವ ದುಷ್ಕರ್ಮವು 
ಒಟ್ಟೈಸಿ ಮೂಡಿದೆ ಅಲ್ಲದೊಡಾವುದೀ ಪೆಟ್ಟು (ಇಂಜಾಸ, ೪೫-೧೧). 
೨. ಕಷ್ಟದ ಕೆಲಸ ; ತ್ರಾಸದಾಯಕವಾದ ಕಾರು. ೩. ಕೀಳಂ 
ಜಾತಿಯವನು ; ಚಂಡಾಲ: “ನಿಷಾದಂ ಜನಂಗಮನು ದುಷ್ಕರ್ಮನೆನೆ 
ಹೊಲೆಯನಾ ಚಂಡಾಲನೆಂದೆನಲು ಡೋಹಂಗೆ ನಾಮಮಕ್ಕುಂ” (ಮಂಗರಾ. 
೧೦೨-೬). [ ಸಂ. ದುಷ್ಕರ್ಮನ್‌ ] 

ದುಷ್ಕರ್ಮಿ (ಗಂ). ೧. ಪಾಪದಿಂದ ಕೂಡಿದ ; ದಂಷ್ಟತನದ. (ನಾ). 
೨. ಪಾಪಕರ್ಮವನ್ನು ಮಾಡುವವನಂ , ದಂಷ್ಟ : ನಿಃಕರ್ಮಿ ನೀಂ 
ದುಷ್ಕರ್ಮಿ ನಾಂ ನೀಂ ಪಶುಪನಾ೦ ಪಶುವು (ಬಸಪು. ೨೨-೬೦) ; 
ನಿಮ್ಮ ನಿಂದಿಸುವವರುಗಳು ದುಷ್ಕರ್ಮಿಗಳು (ಕುವ್ಕಾಅ. ೬-೧೦೪) ; 
ಪಾತಕಿಯಾದರೇನು . . . ನೀತಿಯ ಬಿಟ್ಟು ದುಷ್ಕರ್ಮಿಯಾದರೇನು 
(ಪುರಂದ. ೧-೧೪೩-೨). [ಸಂ. ದುಷ್ಕರ್ಮಿನ್‌] 

ದುಷ್ಕವಿ (ನಾ). ಕೆಟ್ಟ ಕವಿ; ಕುಕವಿ ; ಗರ್ವದಿಂ ಬೆಣ್‌ತು ಬಿಲ್ಕನೆ ಬೀಗಿ 
ಸರಸ್ವತೀಶಿರೋವ್ಮಥೆಯನದೇಕೆ ಮಾಡು ವರೊ ದುಷ್ಕವಿಗಳ್ಳೆಲರೀ 
ಧರಿತ್ರಿಯೊಳ್‌ (ಕ್ಮಂಗಾರ. ೧-೭). [ಸಂ.] 

ದುಷ್ಕವಿತೆ (ನಾ). ಕೆಟ್ಟಕವಿತೆ,: ಓದಿದೊಡೆ ಕಲ್ಲಮಾಲೆಯನಾದಂ ಕರ್ಬೊನ್ನ 
ಕಡಲೆ ವಾದಿಸೆ ರಸಮಂ ಸೋದಿಸೆಯುರ್ಕಿನ ಪುಡಿಯೆನಿಪಾ ದುಷ್ಕವಿತೆಗಳ 
ನೆಣಿಸಲೇಕೀ ಕೃತಿಯೊಳ್‌ (ಗಿರಿಕ. ೦-೨೨). [ ಸಂ. ದುಷ್ಕವಿತಾ) 

ದುಷ್ಕಾಮ (ನಾ). ಕೆಟ್ಟ ಬಯಕೆ; ಕೀಳಂ ಆಸೆ; ತುಚ್ಛವಾದ ಭೋಗಾಭಿ 
ಲಾಷೆ: ಆಡುವ ದುರಾಲಾಪವೇ ಮಂತ್ರವು ನಿನಗೆ ದುಷ್ಕಾಮವೇ ನೇಮ 
(ಬಸಪು. ೪೦-೯): ಅಂತೇ ಅಮೃತಮತಿ ಎರೆಡು ಶಕ್ತಿಗಳ ಸುಂಟರಗಾಳಿಯಲ್ಲಿ 
ಸಿಕ್ಕಿದ ತರಗೆಲೆಯಾದಳು. ಆಮೇಲೆ ಅವಳ ದಂಷ್ಯಾಮವೇ ಅವಳ 
ತರ್ಕವಾಯಿತು (ಕಸಾಜ. ೨೦೩). [ಸಂ,] 


ದುಷ್ಕಾಮಿ 


ದುಷ್ಕಾಮಿ (ನಾ). ದುರಾಸೆಯಂಳ್ಳೆವನಂ; ದುಷ್ಟ ಅಪೇಕ್ಷೆಯಂಳ್ಳವನಂ: 
ಹುಟ್ಟಿರುವುದು ನೀ , , . ನೆಟ್ಟನೆ ಕೆಲಸವ ಗೈವುದು ನೀ; ಅಶ್ಟಿರೆ 
ದುಷ್ಕಾಮಿಗೆ ಕೇಡಾಳಿಗೆ ಇಷ್ಟೇಶಕೆ ನೀ ಬೆದರುವುದು (ಕಎಪು. ೪೯-೪)" 

[ ಸಂ. ದುಷ್ಕೂವಿನ್‌ ] 

ದುಷ್ಕಾಲ, ದಂಷ್ಕಾಳ (ನಾ). (ಪಾಪ, ಕ್ಷಾಮ, ರೋಗರಂಜಿನ 
ಮುಂತಾದವುಗಳಿಂದ ಉಂಟಾದ) ಕೆಟ್ಟ ಕಾಲ; ಕಷ್ಟದ ಕಾಲ: 
ಅಂತಹ ದುಷ್ಕುಲ ಬಂದರೆ ಆಗ ನನ್ನನ್ನು ನಾನು ರಕ್ಷಿಸಿಕೊಳ್ಳುವೆನು 
(ಮಹಾ. ೧೭); ಹಣಮಾಡುವ ದಾರಿ ತಿಳಿದವರಿಗೆ, ಈ ಇಂಥ ದುಷ್ಕಾಲ 
ದಲ್ಲೂ ಪೆಟ್ರೊಮೇಕ್ಸ್‌ ಉರಿಸುವುದಕ್ಕೆ ಸಾಧ್ಯವಿದೆ (ಜಾರುದಾ. ೧೭೩). 
ದುಷ್ಕಾಳ: ಈ ಸಾರೆ ದುಷ್ಕಾಳದ ಸುದ್ದಿ ತಿಳಿಸಿ ತಿರುಗಿ ಬರಬೇಕು 
(ಅನ್ನ. ೬೪); ದುಷ್ಕಾಳಪೀಡಿತರಾಗಿ ಹೊಟ್ಟೆ ಹೊರೆದುಕೊಳ್ಳಲು ಗುಳೆ 
ಎತ್ತಿ ಬಂದ ದುರ್ದೈವಿಗಳು (ಮಣ್ಮಿಮ. ೧೬೩). (ಸಂ.] 

ದುಷ್ಕಾಳ “ದಂಷ್ಕಾಲ' ನೋ. 

ದುಷ್ಕೀರ್ಶಿ (ನಾ). ಅಪಯಂಶಸ್ಸು ; ಅಪಕೀರ್ತಿ: ಬುದ ದಕ್ಷಿಣೆ ಮೃಷ್ಟ 
ಭೋಜನದಿಂದ "ತಂಪ ರು ನಾವು ನಮಗಿದಟಂದ ಬಹ ದುಷ್ಕೀರ್ತಿ 
ಬರಲೆಂದುದು ಬುಧವ್ರಾತ (ಕುವ್ಯಾಆ. ೦೩-೩) ; ಬಳಸುತಿದೆ ದುಷ್ಕೀರ್ಶಿ 
ಕೀರ್ತಿಯನೆಲೆ ರಘುಕ್ಷಿತಿನಾಥ ಬಿಡಿಸೈ (ಹೂರಣ. ೩-00-೨). (ಸಂ.] 

ದುಷ್ಕುಲ (ನಾ). ಕೆಟ್ಟ ವಂಶ; ಹೀನವಾದ ಕುಲ: ಶಾಪದಿಂದಾದ 
ದುಷ್ಕುಲಂ ಸತ್ಕುಲಜ ಭೂಪ ನಿನ್ನಯ ಸಂಗದಿಂ ಶುದ್ಧವಪ್ಪುದೆಂಬಾ 
ಪೇಕ್ಷೆಯಿಂ ಬಂದೆವು (ಹಶಕಾ. ೭-೨೨). [ಸಂ.] 

ದುಷ್ಕುಲೀನ (ನಾ). ಹೀನಕುಲದಲ್ಲಿ ಹುಟ್ಟಿದವನು : ವ್ಮಾಧರುಂ 
ದುಷ್ಕುಲೀನರುಮರಸುಗಳಾಗಿ . . . ಅನ್ಮಾಯದೊಳು ಪ್ರವರ್ತಿಸುವರು 
(ಐಾವುಪು. ೩4). [ಸಂ.] 

ದುಷ್ಕೃತ (ನಾ). ೧. ಕೆಟ್ಟ ಕೆಲಸ; ಪಾಪ; ಪಾತಕ: ನೀಚಕಾರ್ಯ : 
ನಾನಾಯೋನಿಗಳೊಳ್‌ ಸುಲ್‌ದೇಸಾನುಂ ದುಷ್ಕೃತಂ ಸಡಿಲ್ಲೊಡೆ ಪಡೆದುಂ 
ಮಾನುಷ್ಯಮನತಿದಾರುಣಮಾನಸಶಾರೀರದುಃಖಪೀಡಿತನಕ್ಕುಂ (ಅದಿ ಪು. 
೯-೪೮) ; ಕವಿಕುಳಸೇವ್ಯಮಾನ ಕವಿತಾಕಳಹಂಸೆಗೆ ಕೇಳಿಲೀಲೆ ಸಂಭವಿಪೊಡ 
ನಾಮಲಂ ಜಿನಕಥಾರಸಮಾನಸದಲ್ಲಿ ಕೂಡೆ ಸಂಭವಿಕುಮದಲ್ಲದಂತೆ ದೊರೆ 
ಕೊಳ್ಳು ಮೆ ದುಷ್ಕೃತಸೈರಿಭಪ್ರಜಾವಿವರಮೆನಿಪ್ಪ ರಾಜವಿಟಚೋರ 
ಕಥೋಲ್ಬಣಪಲ್ವಲಂಗಳೊಳ*(ಕಂದ್ರ ಫು. ೦-8೦); ಒ೦ದು ದುಷೃತ ಕಾರ್ಯ 
ಕಾರಣದಿಂದವಿಂತಹೆ ಶಾಪವಾಯಿತು (ಬಸು. ೩೪-೦೮) ; ದುಷೃತವನೆಸಗು 
ವರು ಫಲದಲಿ ಕಕ್ಕುಲಿಸುವರು (ಕುವ್ಯಾಉ. 9-೯೬). ೨. ಪಾಪಿ; 
ಪಾತಕಿ : ದುಷ್ಕತನಾ ಖಚರೇಂದ್ರಂ ನಿಷ್ಕಪೆಯಿಂ ಬಿಸುಟು ಪೋಗೆಯುಂ 
ವೇಣುವಂ (ಕಾಂತೀಶೈ. ೯-೦೭) ; ಕಪಟನಂ ದುಷ್ಕೃತನನನೃತನನಿನ್ನು ಸೈರಿಸಿ 
ತಪ್ಪುಗಳನೆನ್ನ ಅತಿಕರುಣದಲಿ ನೋಡಿ ಸಮುದ್ಧರಿಸು (ಬಸಪ್ಪ. 
೨೩-೪೦). [Xo.] 

ದುಷ್ಕೃತಕಾರಿ (ನಾ). ಪಾಪಿ; ಪಾತಕಿ: ನಾರಿ ನರಕಕೆ ದಾರಿ. 
ಬೋಹನಕಾರಿ ದುಷ್ಕೃತಕಾರಿ (ಕೌಶಿರಾ. ೨೩-೨೮). [ಸಂ. ದುಷ್ಕತಕಾರಿನ್‌) 

ದುಷ್ಕೃತಘರಟ್ಟ (ನಾ). ಪಾಪವನ್ನು ನಾಶಮಾಡಂವವನು ; ಕೆಡುಕು 
ಗಳನ್ನು ಹೋಗಲಾಡಿಸಂವವನಂ; ದಿಟ್ಟಿಗುತ್ತಮದ ವಸ್ತ್ರಂಗಳಂ 
ದುಷ್ಕತಘರಟ್ಟಂಗೆ ಭಕ್ತಿಯಿಂದರ್ಪ್ಷಿಸಲ್ಪೇಕು (ವೀಕ್ಕಿಪು. ೭-೦೦-೩). 

ಲ [ ದುಷ್ಕತ + ಘರಟ್ಟ 

ದುಷ್ಕೃತಿ (ನಾ). ೧. ಕೆಟ್ಟ ಕೆಲಸ ; ದಂಪೃತ್ಯ : ದುಷ್ಕೃತಿಯ ಕುಹಕದಿಂ 
ಬೈದು ಭಂಗಿಸಿ ಜಟಿ್‌ದನಾತ್ಮಜನನರ್ಜುನಂ (ಜೈಮಿಧಾ. ೦೭-೩೫). 
೨. ದಂಪ್ಸ; ನೀಚ: ದುರ್ಜನನೆನಿಸಿರ್ದ ದುಪೃತಿಗೆ ಭಕ್ತಿಯೊಳೆತ್ತುವೆನಗ್ರ 
ಪೂಜೆಯಂ (ಸೂಕ್ತಿಸು. ೦-೨೮). [ಸಂ.] 


೪೦೦೬ 


36 


ದುಷ್ಟ 
ದುಪ್ಕೃತ 


ತ್ಯೆ (ನಾ). ಕೆಟ್ಟ ಕೆಲಸ; ಪಾಪಕಾರ್ಯ ; “ಕಾಟ್‌ ಯ್ತಮೆನೆ 

ಮಷೃತ್ಯ” (ಶಬ್ಧಮಂ. ೩೩); ಜ್ಞಾನವುಸದೇಶದಲಿ ದೊರೆತಿರೆ ಮಾನವನು 
ದುಷ್ಕೃತ್ಕವೆಸಗುವ ನೋಡಿ (ನೀಸಾರಾ. ೨೩-೦೩೨) ; ತನ್ನಿಂದ ಯಾವುದೋ 
ದುಷ್ಕತ್ಕವನ್ನು ಮಾಡಿಸಲು ಅವನು ಒಲೆನಿನ್‌ ತನಗೆ ಹೀಗೆ ಲಂಚ 
ಕೊಟ್ಟಿರಬೇಕು ಎಂದು ಯೋಚಿಸಿದನು (ಮಲೆನಾ. ೦೨೬). [ಸಂ.] 

ದುಷ್ಕೃಮ (ಗಂ). ೧. ಕ್ರಮಬದ್ಧವಲ್ಲದ ; ಅಕ್ರವಂವಾದ. (ನಾ). 
೨. ನಡೆದಂ ಸೇರಲಾಗದುದು; ನಡಗೆಯಿಂದ ಬಳಿಸಾರಲಾಗದುದಂ; 
ನುಡಿವರೆ ಕಾಣೆನಾಪ್ತರನು ನೋಡುವರುತ್ತಮವೆಣ್ಣಳಿಲ್ಲ ನಿನ್ನಡಿಗಳ 
ಕಂಡು ಸೈರಿಪಡೆ ನೀನಿಹ ಊರತಿದೂರೆ ದುಷ್ಕ)ಮಂ (ಮಲ್ಗಕಾ. ೧೩-೦೯೧). 
೩. [ಕಾವ್ಯಮಾ] ಅರ್ಥದೋಷಗಳಲ್ಲಿ ಒಂದಂ ; ಕ್ರಮಕ್ಕೆ ವಿರೋಧ 
ವಾದಂದು: ದುಷ್ಯ$ಮ - ಲೋಕಶಾಸ್ತ್ರಾದಿಗಳಿಗೆ ವಿರುದ್ಧವಾದ 
ಕ್ರಮದಲ್ಲಿ ಹೇಳಿರುವುದು (ಕೈಏಡಿ. ೨೨೯). [ಸಂ.] 

ದುಷ್ಪಲ (ನಾ). ವಂಹಾದುಷ್ಟ : ಪಾವಾಡಿಗನುರೆ ನಾಗಸರವನ್ನೂದೆ 
ಚಿಂತೆಯ ತಿರಸ್ಕರಿಸಿ ಪೆಡೆಯೆತ್ತಿ ನಲಿದು ಕೇಳ್ವಂತೆ ದುಷ್ಪಲಸಮೂಹಂ 
ಪಿಂತೆ ಗಳಹುತ್ತಿರಲ್ಯಾ ಖುಲ್ಲರೆಂಬ ಫಣಿಮಂತಣಂ ಶ್ರುತಿಪುಟಕ್ಕೆ ಕಾವ್ಯ 
ನಾಗಸರದಂತಪ್ಪುದಾಗಿ ತಲೆವೆಡೆಯೆತ್ತಿ ಕೇಳ್ವರೀ ಕೃತಿಯ ವಚನಾಮೃತ 
ವನು (ಏಳೋಪು. ೧-೪೦). [೫೦.) 

ದುಷ್ಪ (ಗು). ೧. ಕೆಟ್ಟ ಗುಣವುಳ್ಳ ; ಕೆಟ್ಟ ಸ್ವಭಾವವುಳ್ಳ ು; ಕೆಡುಕು 
ಮಾಡಂವ : ಭಾಲಾಂಬಕಾ ದುಷ್ಪಕಾಲಾರಿ ಖಡ್ಲಾದಿ ಶೊಲಾಯುಧ 
ತ್ರಿಪುರಕೋಲಾಹಲ (ವೀಶೈಪು. ೮-೧೩-೧); ದುಷ್ಪರಾಜನ ಮಾತನವನ 
ರಾಜ್ಯದೊಳಿರುವಷ್ಟು ದಿವಸ ಕೇಳ್ವರಂತೆ (ಥರಕ- ೪-೯೭) ೨. ಕೆಟ್ಟು 
ಹೋದ ; ಹಾಳಾದ ; ಭ್ರಷ್ಟವಾದ ; ಕಲಂಷಿತವಾದ. ೩. ದೋಷ 
ಯುಕ್ತವಾದ ; ದೋಷಿಯಾದ. (ನಾ). ೪. ಕೆಟ್ಟವನು; ನೀಚೆ ; 
ಅಧಮ : “ದುಟ್ಟಂ ತಾಂ ದುಷ್ಪನಕ್ಕು” (ಕವಿಕ- ೨೨6); ದುಷ್ಪರನೊಳ 
ಕೊಂಡು ಕೆಟ್ಟರ ಕಥೆಗಳಂ ಪೇಟಕ್ಕೆ೦ (ಪಂಕತಂ. ೦೨೨-೧೨): ಇಂತಪ್ಪ 
ದುಷ್ಪರೆಮ್ಮೂರೊಳಗೆ ತಾನಿಲ್ಲ (ನಂಬಿರ, ೭-೨೫) ; ದುಷ್ಟ ದುಜುದುಂಬಿ 
ನಂಜುಂಡರಾಜ . ಮಲೆತಿರ್ದನಾಗ (ಕಂನವಿ. ೦೮-೨೦) ; ದುಷ್ವರಲಿ 
ಶಿಷ್ಟರಲಿ , , . ಸಿದ್ಧಿ ಹೊಂದುತಲಿರಲು ನಿನ್ನಮೃತನೀತಿ ಶ್ರದ್ಧೆಯಿಹ 
ಧೃತಿಗಿಹುದೆ ಹೇಳ್‌ ಅಶಿವಭೀತಿ? (ಅನಿಕೇ. ೩೭-೯). ೫. ಪಾಪ; ಅಪ 
ರಾಧ: ಹುಟ್ಟು ಹೊಂದುಗಳಿಲ್ಲ ಕಷ್ಟ ದುಷ್ಪಗಳಿಲ್ಲ ಮುಟ್ಟಿದ ಹಗೆ ಕೆಳೆಯಿಲ್ಲ 
(ಶ್ರೀಪಾಲ. ೧೪-೮೩). ೬. ದೋಷ; ಕಳಂಕ. ೭. ದೋಷಯಂಕ್ತವಾದ 
ಮರಕತದ ಜಾತಿಯಲ್ಲಿ ಒಂದು ಬಗೆ; ಕಣಿಗಿಲೆಯ ಎಲೆಯ ಬಣ್ಣದ 
ಮರಕತ : ದೋಷಲೇಶಂನ್ವಿತಂ ದುಷ್ಟಂ ದೋಷಮೂರ|್ಛಿತಂ 
ದೋ [ಷಲೇಶಂ] ಮಂದದೋಷಮೆಂದಿಂತೀ ಪಂಚವಿಧಮಾದ ಸದೋಷ 
ಜಾತಿ ಮರಕತಮಂ ಪೇಳ್ವೆನೆಂತೆನೆ ... ನಾಡೆ ಪಡ್ನಳಿಯಚ್ಚಪತ್ರದ ಕಾಂತಿ 
ಯಾದುದೆ ದುಷ್ಟಂ (ಹಾರಾಸ್ಮ. ೨-0-66 ವ). ೮. ಕಾವಂ, ಕ್ರೋಧ, 
ಲೋಭ, ಮೋಹ, ವಂದ ವಂತ್ತು ಮಾತ್ಸರ್ಯಗಳಿಂಬ ಅರಿಷಡ್ವರ್ಗ. 
೯. (ಉತ್ತವಂಲೋಹದ ಜೊತೆಗೆ ಬೆರೆತಿರುವ) ಕೀಳಂ ಲೋಹ; 
ಅವಲೋಹ. ೧೦. ಹಾವು; ಸರ್ಪ. ೧೧. ಕುದುರೆ; ಅಶ್ವ. 
೧೨. ಮದವೇರಿದ ಆನೆಯ ಗಂಡಸ್ಕಲದಿಂದ ಸುರಿಯಂವ ದ್ರವ; 
ವಂದೋದಕ : “ಅವಲೋಹ ವಾಜಿ ದುರ್ಜನ ಷಡುವರ್ಗ ಸರ್ಪ 
ಗಜದಾನಗಳಿಂತಿವು ದುಷ್ಟಶಬ್ದ” (ನಾನಾರ. ೫೨). ೧೩. [ಕಾವ್ಯಮಾ] 
ಎಂಟು ಬಗೆಯ ವಾಕ್ಕದೋಷಗಳಲ್ಲಿ ಒಂದು ; ವ್ಯಾಕರಣದೋಷ 
ಗಳಿಂದ ಕೂಡಿರಂವುದು : ಖಂಡಿತ, ವೃಸ್ತಸಂಬಂಧ, ಅಸಮ್ಮತ, 
ಅಪಕ್ರಮ, ಅಪಛಂದಸ್ಸು , ಯತಿಭ್ರಷ್ಟ, ದುಷ್ಟ, ಅಸತ್ಕಿ ,ಯೆಯೆಂಬೆಂಟು 
ವಾಕ್ಕದೋಷಮಿಲ್ಲದೆ (ವಿವೇಕ. ೧೮೦). 


ದುಷ್ಪಕರ್ಮ 


ದುಷ್ಪಮನ್ನೆಯ ಪ್ರಳಯಕಾಳಎಕೆಟ್ಟವನಾದ ಸಾವಂಂತನಿಗೆ ಪ್ರಳಯ 
ಕಾಲದ ಯಮನಂತಿರಂವವನು ; ಒಂದು ಬಿರುದಂ: ಅಸಹಾಯ 
ಸಿಂಹಂ ತಗಟಳ್ಳ ಬಡಿವಂ ದುಷ್ಪ ಮನ್ನೆಯಪ್ರಳಯಕಾಳಂ 
ಶ್ರೀಮತ್ಪೆರ್ಗ್ಗಡೆ ಮಾದಿ[ವು]ಯ್ಯಂ (ಸಾಣಇ. ೫೫, 3೪-೬; 1090). 
ದುಪ್ಪರಂಕುಸವದುಪ್ಪರಿಗೆ ಅಂಕುಶದಂತಿರುವವನು; ಒಂದು ಬಿರುದು: 
ರಿಪುಮಂಡಳಿಕಕುಮರೆಗಳಗಂಣ್ಡ ಗತ್ತರಿ ದುಷ್ಟರಂಕುಸ ಶ್ರೀಮ 
ತ್ರಿಭುವನ ಮಲ್ಲದೇವಂ (ಕಇಆ. ೧೦೪೮-೦೪-೧೬; 1080). ದುಷ್ಪರ್ಗೆ ಧೂರ್ತ 
ಕೆಟ್ಟವರ ಪಾಲಿಗೆ ಧೂರ್ತನಂತಿರುವವನಂ; ಒಂದಂ ಬಿರುದು 
ಕಲಿಯುಗ ಪಾರ್ತ್ನೃ ದುಷ್ಪರ್ಗ್ಗೆ ಧೂರ್ತ ಸಂಗ್ರಾಮರಾಮ (ಎಕ. 11, 
೦೪೩-೩೩; 1181). ದುಷ್ಟ ಶಿರಃಕತ್ತರಿ ದುಷ್ಟರ 'ಶಿರಕ್ಕೆ ಕತ್ತರಿಯಂತಿರು 
ವವನಂ ; ಒಂದಂ ಬಿರುದು : ಅರಿಘಟಾಕೇಸರಿ ದುಷ್ಟಶಿರಃಕ[ತ್ರ]ರಿ 

ಸಮಸ್ತಪ್ರಶಸ್ತಿಸಹಿತ ಶ್ರೀಮನುಮಹಾಪ್ರಧಾನ ಕಡಿತವೆರ್ಗ್ಗಡೆ 

- . « ಮಧುವರಸರು (ಕಇಆ. ೦೪-೪-೧೩೦೧ ; 1098). [ ಸಂ. 

ದುಷ್ಪಕರ್ಮ (ನಾ). ಕೆಟ್ಟ' ಕೆಲಸ ; ಹೀನಕೃತ್ಯ : ಭ್ರಷ್ಟಜನ್ಮದಲ್ಲಿ ಬಂದು 
ದುಷ್ಟಕರ್ಮಂಗಳನೆ ಮಾಡಿ (ಪುರಂದ. ೪-೧೨-೭). [ದುಷ ಲ + ಕರ್ಮ] 

ದುಪ್ಪಗೋಷ್ಠಿ (ನಾ). ಕೆಟ್ಟ ಜನರ ಸಹವಾಸ. [ದುಷ್ಟ 4 ಗೋಷ್ಠಿ? 

ದುಷ್ಪಗ್ರಹ (ನಾ). ಕೆಡುಕನ್ನುಂಟಂವಾಾಡುವ ಗ್ರಹ ; ಅನಿಷ್ಟವನ್ನುಂಟು 
ಮಾಡುವ ಗ್ರಹ : ಎಲವೊ ದುಷ್ಟಗ್ರಹದ ಬಾಧೆಯ ನಿಲಿಸಲಟ್‌ಯರೆ 
ಮಂತ್ರವಾದಿಗಳು (ಕುವ್ಕಾದ್ರೋ. ೧೩-೦೦). ! ದುಷ್ಟ + ಗ್ರಹ] 

ದುಷ್ಟಚತುಪ್ಪಯ (ನಾ). ೧. ನಾಲ್ವರಂ ಕೆಡುಕರ ಗುಂಪು. ಪಿ. ಕೌರವರ 
ಪಕ್ಷದಲ್ಲಿ ಸದಾ ಕೆಡುಕನ್ನು ಆಲೋಚಿಸುತ್ತಿದ್ದ ನಾಲು ಜನರ 
ಗುಂಪು; ದುರ್ಯೋಧನ, ಕರ್ಣ, ದುಶ್ಶಾಸನ ವಂತ್ತಿ ಶಕುನಿ. 
೩. (ವಿಶೇಷವಾಗಿ) ದಂರ್ಯೋಧನನ ರಾಜ್ಯಭಾರದಲ್ಲಿ ಅವನಿಗೆ 
ತಿಳಿವಳಿಕೆ ನೀಡುತ್ತಿದ್ದ ನಾಲ್ಕು ಜನರು ; ದಂಶ್ಕಾಸನ, ಕರ್ಣ, 
ಶಕುನಿ ಮತ್ತು ಸೈಂಧವ : ದುಶ್ಯಾಸನ ಕರ್ಣ ಶಕುನಿ ಸೈಂಧವರೆಂಬ 
ದುಷ್ಟಚತುಷ್ಟಯದೊಳ್‌ ಮಂತಣವಿರ್ದು . . , ಇನ್ನಾವ ಮಾಟ್ಕ್‌ 
ಯೊಳ್‌ ಪಗೆಯಂ ಕೆಯ್ದೆ ವಪಾಡುವಂ ಪೇಟ್‌ ಮೆನೆ (ಪಂಪಳಾ. ೬-೬೭ ವ). 

[ದುಷ್ಟ + ಚತುಷ್ಟಯ 

ದುಷ್ಪಜನ (ನಾ). ಕೆಟ್ಟ ಜನ ; ಕೆಡುಕನ್ನುಂಟು ಮಾಡುವ ವಂದಿ: 
ದುಷ ಜನರು ಈ ಸೃಷಿ ಿಯೊಳಿದ್ದ ರೆ ಶಿಷ್ಟಜನರಿಗೆಲ್ಲ ಕೀರ್ತಿಗಳು (ಪುಕಂದ. 
೪-೧೨೩-೨) ; ದುಷ್ಟಜನರು ಇಲ್ಲದ ಸಲ್ಲದ ಕಾರಣಗಳನ್ನು ಕಲ್ಪಿಸಿ ಹರಟ 
ಬಹುದು (ಶಾಂತಲಾ. ೨೩೧). [ದುಷ + ಜನ] 

ದುಷ್ಪತನ (ನಾ). ೧. ಕೆಟ್ಟತನ ; ನೀಚತನ : ಸೌಂದರಸೆಟ್ಟೆಯುಂ ಸೋಮ 
ಶರ್ಮನುಮೇಗೆಯ್ದುಂ ದುಷ್ಟತನಮಂ ನಿವಾರಿಸಲಾಆದೆ (ಛರ್ಮಾಮ್ಮ. 
೨-೦೬೧) ; ಶಿಸ್ತನ್ನು ಉಲ್ಲಂಘಿಸಿದವನು ಆ ನೀತಿ ನಿಯಮಗಳನ್ನು 
ಮುರಿಯುತ್ತಾನೆ. ಅದು ದುಷ್ಟತನ (ಶಿಕ್ಷರ. ೩೦೩). ೨. ತುಂಟತನ: 
ದುಷ್ಟತನ ಮಾಡಬೇಡವಯ್ಯಾ ಎನ್ನೆ ಕಷ್ಟವೇನೆನುತಲಿ ಮುದ್ದಿಟ್ಟು ಓಡಿದ 
(ಪುರಂದ. 8-೮೯-೧). [ದುಷ್ಟ - ತನ] 

ದುಷ್ಪತೆ (ನಾ). ಕೆಟ್ಟತನ : ಖಲನೆನಿತು ಪಟ್‌ಯನಾದೊಡಮಿಲೇಶ್ವರೆಂ 
ಗಟ್‌ ವನೊಡರಿಕುಂ ದುಷ್ಪತೆಯಿಂ (ಪಂಡತಂ. ೦೦೬-೨೦); ಸೃಷ್ಟಿಸಮಯ 
ದೊಳಿದರ್ಕಿದು ಚೇಪ್ಟಿತಮೆಂದಖಿಳಜಾತಿಯೊಳ್‌ ಕಲ್ಪಿಸೆ ನೀಂ ದುಷ್ಟತೆ 
ನಿಸರ್ಗಮಾಯ್ತೆನೆ ದುಷ್ಪವಿಷೋರಗನೆ ನಿನ್ನ ಮಾಡಿದ ಮಾಟಂ (ಜಗನಿ. 
೩-೦೦೨). [ಸಂ. ದುಷ್ಪತಾ] 

ದುಪ್ಪನಿಗ್ರಹ (ನಾ). ೧. ನೀಚರನ್ನು ಶಿಕ್ಷಿಸಂವುದು ; ಕೆಟ್ಟಿವರನ್ನು 
ದಂಡಿಸುವುದು: ಮಷ್ಟನಿಗ್ರಹ ಶಿಷ್ಟಪ್ರತಿಪಾಲನದಿಂ ... . ರಾಜ್ಯವೃತ್ತಿ 
ಯನನಾಲಸ್ಕದಿಂ ಪಾಲಿಸಿದಂದು ಯಶೋಲಾಭಮುಂ ಅಕ್ಕುಂ 


೪೦೦೭ 


೩6 


30 


86 


ದುಷ್ಪಮೃಗ 


(ಡಾಪುಂಪು. ೨೧೯) ; ದುಷ್ಟನಿಗ್ರಹ ಶಿಷ್ಟೆಪ್ರತಿಪಾಲನಾರ್ಥಮೆನ್ನವತಾರಂ 
(ಅಗವಿ. ಕುಮಾರೆನಾರಸಿಂಗದಣ್ಮಾಯಕರು ಹೆಜುಹೆ 
ಮೂನೂಜುಮಂ ದುಷ್ಟನಿಗ್ರಹ ಶಿಷ್ಟಪ್ರತಿಪಾಳನಂಗೆಯ್ದು (ಎಕ. ಸ11, 
ಗುಬ್ಬಿ, ೧೦-೩೫ ; 1226) ; ವಿಹಿತಂ ಕ್ಷತ್ರಿಯನಂದನಂಗೆ ದಿಟಮೆಂತುಂ 
ನೀತಿಯೊಳ್‌ ದುಷ್ಟನಿಗ್ರಹ ಶಿಷ್ಟಪ್ರತಿಪಾಲನಂಗಳ್ಳ (ಪುಷ್ಪಪು. ೫-೫): 
೨. ಕೆಟ್ಟವರನ್ನು ದಂಡಿಸುವವನಂ ; ದಂಷ್ಟರನ್ನೂ ಶಿಕ್ಷಿಸಂವವನಂ ; 
ನೀಚರನ್ನು ನಿಗ್ರಹಿಸುವವನು : ದುಷ್ಟನಿಗ್ರಹ ಶಿಷ್ಟಪರಿಪಾಲಕ ನಮ್ಮ 
ಕೂಡಲಸಂಗಮದೇವ (ಬಸವ. 8೪೦) ; ಶಿವಂ ಸರ್ವಥಾ ದುಷ್ಟನಿಗ್ರಹ 
ಶಿಷ್ಟಪಾಲಕಂ ನೀಂ ತಿಳಿದುಕೊಳ್ಳೆಂದನು (ಜೆಬಪು. ೪೭-೨೭). 
[ ದುಷ್ಟ + ನಿಗ್ರಹ] 

ದುಷ್ಪ ಪರಿವಾರ (ನಾ). ಕೆಟ್ಟ ಜನರ ಸವಂಹ ; ದಂಪ್ಸತನದಿಂದ 
ಕೂಡಿದ ಪರಿಜನ: ದುಷ್ಟಪರಿವಾರವೇಷ್ಟಿತನಪ್ಪರಸಂ ನಮಗೇನಂ 
ಬಗೆವನೆಂಬುದನೆಂತಅಕಿವೆವು (ಪಂಡತಂ. ೨೬-೬). [ದುಷ್ಟ + ಪರಿವಾರ] 

ದುಷ್ಪಪಾಠ (ನಾ). (ಗ್ರಂಥಸಂಪಾದನೆಯಲ್ಲಿ) ನ್ಯಾಯಂವಾಗಿರಬೇಕಾದ 
ಪಾಠಕ್ಕೆ ಬದಲಾಗಿ ಇರಂವ ತಪ್ಪಾದ ಪಾಠ, - ಕೆಟ್ಟಪಾಠ 
೧. ಅತ್ಯುತ್ಕೃಷ್ಟವಾದ ಪಾಠಯೋಜನೆ . . . ೪. ಯಾವ ದೃಷ್ಟಿ 
ಯಿಂದಲೂ ಸಮರ್ಪಕವಾಗಿಲ್ಲ ಅಸಹನೀಯವಾದ ಒಂದು ಪಾಠ 
ಯೋಜನೆ (1850162819). ಇವುಗಳಲ್ಲಿ ಮೊದಲನೆಯದನ್ನು ಕವಿಪಾಠ 
ವೆಂದೇ ಸ್ವೀಕರಿಸಬಹುದು ; ಕೊನೆಯದು ತುಂಬ ಹದಗೆಟ್ಟಿರುವ 
ದುಷ್ಟವಾಠವೆಂದು ತಿಳಿಯಬೇಕು (ಕನ್ನಸಂ. ೧೬೨). "ಅಪಪಾಠ' ಪರಾ. 

[ ದುಷ್ಪ + ಪಾಠ್ಯ) 
ದುಷ್ಪಪೀಡೆ (ನಾ). ಕೆಟ್ಟ ಜನರಿಂದಾಗಂವ ಬಾಧ,-ಉಪದ್ರವ : ಉಪ 


೩-೮೨) ; 


ಶಮಿಸುಗೆ ಸಕಲೋರ್ವಿಯೊಳುಪದ್ರವಂ ಡಿಂಬಮನಯಂಮುಪಲಿಂಗಂ 
ಮಿಕ್ಕುಪಸರ್ಗಮರಿಷ್ಟಂ ದುಷ್ಪಪೀಡೆ ಡಾಮರಮಜನ್ಮಮಾತಿಪ್ರಕರಂ 
(ವಸ್ತುಕೋ. ೯೬-೧). [ದುಷ್ಟ ಪೀಡೆ] 


ದುಷ್ಟಬುದ್ಧಿ (ನಾ). ೧. ನೀಚ ಗುಣ; ಕೆಟ್ಟ ಬುದ್ಧಿ. ೨. ಚಂದ್ರಹಾಸನ 
ಕಥೆಯಲ್ಲಿ ಬರಂವ ಒಬ್ಬ ವಂಂತ್ರಿಯ ಹೆಸರು: ದುಷ್ಪಬುದ್ಧಿಯೆಂಬ 
ಕುಂತಳೇಂದ್ರನ ಮಂತ್ರಿ ತನ್ನ ಮನೆಯೊಳ್ಳಿಪ್ರಸಂತರ್ಪಣಂಗೈಯ* 
(ಜೈಮಿಭಾ. ೨೮-೨೫). [ದುಷ್ಟ * ಬುದ್ಧಿ] 

ದುಷ್ಪಭಾವನೆ (ನಾ). ಕೆಟ್ಟ ಭಾವನೆ,-ಆಶಯ ; ಕೆಡುಕಿನಿಂದ ಕೂಡಿದ 
ಆಲೋಚನೆ : ನನ್ನ ದುಷ್ಪಭಾವನೆಗಳನ್ನು ಕರಗಿಸಲು ನಿಮ್ಮ ಕಳ್ಳೀರಸವೇ 
ಬೇಕಾಗಿತ್ತು (ಕಾಲಹು. ೨೨). [ದುಷ್ಪ + ಭಾವನೆ] 

ದುಷ್ಪಮನ (ನಾ). ೧. ಕೆಟ್ಟ ವಂನಸ್ಸು. ೨. ಕೆಟ್ಟ ವಂನಸ್ಸುಳ್ಳವನಂ : 
ಅಮಲಯಂದುವಂಶನಿರೆ ದುಷ್ಟ ವಂ ನ ಮಹಾವಂಶನೆಂದೂ ನೀನೇತೆಆ 
ನಗ್ಗಮೊ ಕಲ್ಪವೃಕ್ಷಮಿರೆ ಕಳ್ಳಿ ಮಹಾವೃಕ್ಷಂ ಗಡನಿತಜಂದದು ಪಿರಿದೇ 
(ಜಗವಿ. ೧೭-೨೮). [ ದುಷ್ಟ * ಮನ] 

ದುಪ್ಪಮರ್ದನ (ನಾ). ಕೆಟ್ಟವರನ್ನು ನಾಶಮಾಡುವ ವನು : ದುರಿತದಲ್ಲಣ 
ದುಷ್ಟಮರ್ದನ ಪರಮಸುಖದಿಂದತ್ತಲಿರೆ (ಇಾಶಿರಾ. ೩೮-೦). 

[ ದುಷ್ಟ + ಮರ್ದನ] 


40| ದುಷ್ಪಮೃಗ (ನಾ). ಕಾಡುಪ್ರಾಣಿ ; ಕ್ರೂರ ಮೃಗ: ದುಷ್ಟಮೃಗ ನಿರಾ 


46 


ಕರಣೋಪಾಯಮನಟ್‌ಪಿದಾತನಿಂ ಬಟ್‌ಯಂ ಸೀಮಂಕರನೆಂಬೊನಯ್ದ 

ನೆಯ ಕುಲಧರಂ ... ಕಮಳಪ್ರಮಾಣಾಯುಷ್ಯನುಮಾಗಿ (ಜಾವುಂಪು. ೦೦); 

ದುಷ್ಪಮೃಗಸಮಿಶಿ ನೋಡಲವಷ್ಟಂಭಿಸಿ ಮಚ್ಚರೀರಮಾಂಸಾಶನದಿಂ 

ತುಷಪ್ಪಿಯನೆಯ್ದೂವುದು (ನಳಡಂ. 896) ; ನೆನ್ನಂ ವ್ಯಾಘ್ರ ಮೊದಲಾದ 

ದುಷ್ಟಮೃಗಗಳು ಅಪೇಕ್ಷಿಸುತ್ತಲಿವೆಯಾದ ಕಾರಣ (ಕಗವಿ. ೧೦೯ ಉರಾಕ). 
[ ದುಷ್ಟ * ಮೃಗ] 


ದುಷ್ಪವಚನ ೪೦೦೮ ದುಷ್ಟೆ 


ದುಷ್ಟವಚನ (ನಾ). ಕೆಟ್ಟಮಾತಂ ; ಕೆಡುನಂಡಿ : ಮತ್ತಂ . . . ಹಲಂಬ | | ದುಷ್ಟಾನುಮಾನ (ನಾ). [ನ್ಯಾಯ] ಸುಳ್ಳನ್ನೂ ನಿಜದಂತೆ ಹೇಳಂವ 


ರೊಂದಾಗಿ ಗಳ ಬಳಿಸುವ ಪುರಿಪ್ಲವಮುಮಸಂಯಮಮುಂಂ ದುಷ್ಪ ತಿ ; ಅಸತ್ಯವನ್ನು ಸತ್ಯದಂತೆ ನಿರೂಪಿಸಂವುದಂ ; ಐ ಸರಿಯಾದ 
ವಚನಮುಮೆಂದಿವಂ ಭೋಜನಕಾಲದೊಳು ವರ್ಜಿಸುವುದು (ಪಸಾರ. ಹೇತು ಮೊದಲಾದುವನ್ನು ಹೇಳದೆ, ಅತಿವ್ಯಾಪ್ತಿ, ಅವ್ಯಾಪ್ತಿ 
೩೦೯). [ ದುಷ್ಟ * ವಚನ] ಮೊದಲಾದ ದೋಷಗಳಿಂದ ಕೂಡಿ ಮಾಡಂವ ಅನುಮಾನ 
ದುಷ್ಟವನಿತೆ (ನಾ). ಕೆಟ್ಟ ಹೆಂಗಸಂ ; ದಂಷ್ಪಳಾದ ಸ್ತ್ರೀ; ಕುಲಟಿ:| 8| ಪ್ರಮಾಣ; ಸಲ್ಲದ ಹೇ ತುವಿನಿಂದ ಸಾಧ್ಯವನ್ನು ಸಾಧಿಸಲು 
ಹಲಸಿಯ ತಾಮ್ರಶಾಸನದಲ್ಲಿ ಶಾಂತಿವರವರ್ಮನು ದುಷ್ಟವನಿತೆಯಂತೆ ಹೊರಡುವುದು : ನಾವು ಕಾಲಿಬನ್‌, ರಾವಣಾದಿಗಳನ್ನು ಅಂಗೀಕರಿಸು 
ಶತ್ರುಗೃಹದಲ್ಲಿ ಅಡಗಿದ್ದ ರಾಜ್ಯಲಕ್ಷ್ಮಿಯನ್ನು ಸೆಳೆದು ತಂದನೆಂದು ಬರೆದಿದೆ ಶ್ತೇವೆ. ಅವರಂಶಿರುವ ವ್ಯಕ್ತಿಗಳಿರುವುದು ಸಾಧ್ಯವೇ ಎಂದು ಕೂಡ 
(ಕರ್ಣಾಅ. ೨೪). [ ದುಷ್ಟ *- ವನಿತೆ] ಯೋಚಿಸುವುದಿಲ್ಲ. ಏಕೆಂದರೆ ಕವಿಯು ಉಪಯೋಗಿಸಿರುವ ದುಷ್ಟಾನು 
ದುಪ್ಪವಾಸನೆ (ನಾ). ಕೆಟ್ಟ ಬಯಕೆ ; ದುಷ್ಟ ಆಸೆ : ಆ ದುಷ್ಟವಾಸನೆ ಮಾನದ ಕೌಶಲದಿಂದ ಅವರು “ಸಾಧ್ಯ” ವಾಗಿ ತೋರುತ್ತಾರೆ 
ಗಳಿಂದಲೆ ಪ್ರೇರಿತರಾಗಿ ಇಂದು ಅವರು ನೆಲ್ಲುಹಳ್ಳಿಗೆ ಬಂದಿದ್ದರು |0| (ಅರಿಕಾ. ೦೨೯); ಸುಳ್ಳುಸಂಗತಿಗಳನ್ನು ಸೂಕ್ತರೀತಿಯಲ್ಲಿ ಹೇಳುವ ಕೌಶಲ 
(ಕಾನೂರು. ೪೩೦). [ದುಷ್ಪ + ವಾಸನೆ] ವನ್ನು ಬೇರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ಹೊೋಮುರನು ನಮಗೆ ಕಲಿಸಿದ್ದಾನೆ. 
ದುಷ್ಪವಿಧಿ (ನಾ). ಕೆಟ್ಟವಿಧಿ; ದಂರ್ವಿಧಿ : ದುಷ್ಟವಿಧಿಯಂ ನರಕವನ್ನು ಎಂದರೆ ದುಷ್ಟಾನುಮಾನದ (2೩:೩10818೫) ಪ್ರಯೋಗವನ್ನು ಎಂದು 
ಮನುಷ್ಯಾಕಾರದಲ್ಲಿ ಸೃಷ್ಟಿಸಿ, ಅದಕ್ಕೆ ಹೆಣ್ಣು ಎಂದು ಹೆಸರಿಟ್ಟನೋ 1 ನನ್ನ ಅರ್ಥ (ಅರಿಕಾ. ೧೩೫). [ದುಷ್ಪ + ಅನುಮಾನ] 
(ಸುಗುಗಂ, ೭೦-೦೪). [ದುಷ್ಟ + ವಿಧಿ] ದುಷ್ಟಾನ್ನ (ನಾ). ೧. ಕೆಟ್ಟವನು ಕೊಟ್ಟ ಆಹಾರ : ಇದೆಲ್ಲಾ -ದುಷ್ಟುನ್ನ; 
ದುಷ್ಪವ್ರಣ (ನಾ). ಕೆಟ್ಟ ಹುಣ್ಣು ; ದುರ್ವೃಣ: ಏಲಕ್ಕಿ, ಚಿತ್ರಮೂಲ, | 18|  ಆದ್ದರಿಂದ್ದ ತಿನ್ನಲು ಯೋಗ್ಯವಲ್ಲ (ವಕಛಾ. ೨೩೦). ೨. ದೋಷಪೂರ್ಣ 
ಗರುಗ, ಎಕ್ಕ, ಕೊಡಸಿಗೆಯ ತಿಗಡು, ಇವುಗಳ ಕಷಾಯದೊಳು . . . ವಾದ ಆಹಾರ; ಅಯೋಗ್ಯವಾದ ಆಹಾರ. [ದುಷ್ಟ ಅನ್ನೆ] 
ಎಣ್ಣೆಯನ್ನರೆದು ತೈಲವನಟ್ಟು ಪೂಸಿದರೆ . . . ತೊನ್ನು ಮುಂತಾದ | | ದುಷ್ಟಾಭಿರುಚಿ (ನಾ). ಹೀನವಾದಂದರಲ್ಲಿ ಸ್ವಾರಸ್ಯವನ್ನು ಕಾಣಂ 
ದುಷ್ಕವುಣಗಳು, ಕರಕು, ಇವೆಲ್ಲವನ್ನೂ ಕೆಡಿಸುಗುಂ (ವಿವೈವಿ. ೦೫೯) ; ವುದಂ; ಕೀಳಾದುದರಲ್ಲಿ ಆಸಕ್ತಿ; ಉತ್ತವಂವಾದ ಮಟ್ಟವನ್ನೂ 
ಪಂಚವಿಂಶತಿಗುಗ್ಗುಳಚೂರ್ಣಂ . . . ತೆಗೆದುಕೊಳ್ಳಲು ಕಾಸ, ಶ್ವಾಸ ವಂಟ್ಟಿರದ ಅಭಿರಂಚಿ: ಸಾಹಿತ್ಯವಿಮರ್ಶೆಯಲ್ಲಿನ ದೋಷವೊಂದು 
. * ಜ್ವರ, ದುಷ್ಪವ್ರಣ, ಕುಷ್ಠ, ಎಂಬತ್ತು ವಿಧ ವಾತಗಳೂ ಸಹ|20 ಪರಿಮಿತಾಭಿರುಚಿಯಿಂದಾಗಲೀ ಅಥವಾ ದಂಷ್ಪುಭಿರುಚಿಯಿಂದಾಗಲೀ 
ಮಾಣುವುವು (ಸಕವೈ. ೪೩೭). [ ದುಷ್ಟ ವ್ರಣ] ಒದಗಬಹುದು . . . ನವ್ಮಕಾವ್ಯಪ್ರೆವಿಂಗಳು ಪ್ರಚಲಿತ ನವ್ಯಕಾವ್ಯ 
ದುಪೃಶಿಕ್ಷ (ನಾ). ಕೆಟ್ಟವರನ್ನು ದಂಡಿಸುವವನು, - ಶಿಕ್ಷಿಸುವವನಂ : ಗಳಲ್ಲಿಯೇ ಉತ್ತಮಗುಣದವುಗಳ ಬದಲು ಹೀನಗುಣದವನ್ನು ವೆಂಚ್ವೆದರೆ 
ದುಷ್ಟಶಿಕ್ಷನ ಸುಜನರಕ್ಷಕನ ರಾಯರಾಮನ. , . ತೊರವೆಯ ರಾಯನನು ಅಲ್ಲಿನ ದೋಷ ದುಷ್ಟ್ಬುಭಿರುಚಿಯದಂ (ಅರಿಕಾ. ೪೭) ; 
ಕರೆಕರೆದು ಮೊಲಿ!ಯಿಡುತಿರ್ದಳಾ ಸೀತೆ (ತೊರರಾ. ೩-೯-೪೩). [ ದುಷ್ಟ + ಆಭಿರುಚಿ] 
[ಸಂ.] 25| ದುಷ್ಟಾರ್ದನ (ನಾ). = ದಂಷ್ಟಮರ್ದನ : ಶಿಷ್ಟಾಪಾಲ ದುಪ್ಪಾರ್ದನಂ 
ದುಷ್ಪಶಿಕ್ಷಕ (ನಾ). - ದಂಪ್ಸಶಿಕ್ಷ: ದುಷ್ಟಶಿಕ್ಷಕನಾದ ನೀನು ತಾನೇ ಇದನ್ನು . - ಜಯತು ನಿತ್ಯಾನಂದಮೌನೀಂದ್ರ ಹೃದ್ಧಾವಂ೦ (ಹಮ್ಮಾರ. ೧-೧). 
ಅಟ್ಟುವುದಕ್ಕೆ ಸಮರ್ಥನಂ (ಕಾಕುಂತ. ೯೦-೦೯). ₹ ದುಷ್ಟ + ಶಿಕ್ಷಕ] [ಸಂ.] 
ದುಷ್ಪಶಿಕ್ಷಣ (ನಾ). ಕೆಟ್ಟವರನ್ನ ಶಿಕ್ಷಿಸುವುದು : ದುಷ್ಟಶಿಕ್ಷಣ ದೀಕ್ಷಿತರ | | ದುಹ್ಟಾಲೋಚನೆ (ನಾ). ಕೆಟ್ಟ ಆಲೋಚನೆ,-ವಿಚಾರ : ಅವನ ಮನಸ್ಸು 
ರಾಮಲಕ್ಷ್ಮಣರ ಕೋದಂಡಶಂಕಾರಮಂತ್ರಚಿಚ್ಛಕ್ತಿಯ ಶೆರಾಫಾತಕಳಿದನ್‌ ದುಷ್ಬಾಲೋಚನೆಗಳ ನರಕವಾಗಿತ್ತು (ಪುನರು. ೩೮೩). 
ಸುಬಾಹು' (ಶ್ರೀರಾಮಾ. ೩೩-೦೮೯): ನಾವು. , . ದಂಷ್ಟಶಿಕ್ಷಣ, ಶಿಷ್ಟ |89 . [ದುಷ್ಟ * ಆಲೋಚನೆ] 
ರಕ್ಷಣೆಯ ವ್ರತ ತೊಟ್ಟವರು (ರಾಜ್ಕೋದ. ೧೩೮). [ ದುಷ್ಟ + ಶಿಕ್ಷಣ] ದುಷ್ಟಾಶ್ಚ (ನಾ), ತುಂಟ ಕುದಂರೆ ; ಪಳಗದ ಅಶ್ವ; ಅಗಡು ಕಂದಂರೆ : 
ದುಷ್ಟತಶಿಕ್ಷೆ (ನಾ). ಎ ದುಷ್ಟಶಿಕ್ಷಣ : ರಾಜ್ಯವಾಳುವವರಿಗೆ ದುಷ್ಟಶಿಕ್ಷೆ, “ಸೂಕಳಾಹ್ವೆಯಂ ದುಷ್ಟಾಶ್ಚಂ” (ವಸ್ತುಳೋ. 6೬-೨೫); ಜಯಲಕ್ಷ್ಮೀ 
ಶಿಷ್ಟರಕ್ಷೆ ಇವೆರಡೂ ಗುಣಿಗಳಾಗಿರಬೇಕು (ರೂಢಿ). , [ದುಷ್ಠ + ಶಿಕ್ಷೆ] ಕುನ್ತಂ ದುಷ ಶ್ವೈಚಯಂಕಿದಾನೆನ್ನನರೇವನ್ತಂ ವಿದ್ವಿಟ್‌ನ್ರಿಪತಿಕ್ರಿತಾನ್ತಂ 
ದುಷ್ಟಸಂಗತಿ (ನಾ). ಕೆಟ್ಟ ಸಹವಾಸ: ದಾನಮಿತ್ರನು ರಾಜ್ಯವ ಬಿಟ್ಟು ಸುಖದಿನ್ನ ವಿಂಟ್ಲು ಜಯಕೇಶಿನ್ರಿಪ೦ಿ (ಸಾಇಇ. ಸಸ, ೪೭-೨೬ ; 1074)- 
ದುಷ್ಪಸಂಗತಿಯಲ್ಲಿರಬಾರದೆಂದು ವನಕ್ಕೆ ಪೋದವನಾಗಲು (ಅರ್ಕಮಾ. ೯೩). | 38 [ ದುಷ್ಟ + ಅಶ್ವ] 
[ ದುಷ್ಪ + ಸಂಗತಿ] ದುಷ್ಟು (ನಾ). ದುಷ್ಟತನ : ನೀನತಿಧೂರ್ತನೆ ದುಷ್ಟಿಂದೇನಾನಂಮನೆನ್ನ 
ದುಷ್ಬಾತ್ಮ (ನಾ). ದಂರ್ಜನ ; ಕೆಡಂಕ ; ದುಪ್ಪಾತ್ಮರಂ . . , ಕೆಟ್ಟ ಮುಂದೆ ಮುನಿಪುಂಗವನಂ ಹೀನವಚನಂಗಳಿಂದಭಿಮಾನಂಗಿಡೆ ನಂಡಿದೆಯಾ 
ಭೂವರರಂ ಬಣ್ಣಿಪರೇಕೆ ಮೂಢಕವಿಗಳ (ಹಮ್ಮಿರ. ೦-೨೬). ದೊಡೆ (ಧರ್ಮಾಮೃ. ೯-೧೩೪). 
[ ಸಂ. ದಂಷ್ಠಾತ್ಮನ್‌ ] ದುಷ್ಟ ಮಾಡು -ಕೆಟ್ಟ ಕೆಲಸವನ್ನು ಮಾಡು ; ದಂಪ್ಸತನವನ್ನು 
ದುಷ್ಟಾತ್ಮಕ (ನಾ). ಕೆಟ್ಟ ಸ್ಹಭಾವದವನಂ ; ನೀಚ: “ಖಳನುಗ್ರಂ ಪಾಪಿ |46 ತೋರು: ದುಷ್ಟ ದುಶ್ಶಾಸನನು ತನ್ನ ನಾಚಿಕೆಯ ಕೊಳ್ಳನೆಂದು ದುಷ್ಟ 
ದುಷ್ಬಾತ್ಮಕ(ನವನೆ) ಶಠಂ ದುರ್ಜನಂ ತಾನನಾರ್ಯಂ” (ವಸ್ತುಕೋ. ಮಾಡುವನು ಎಂದು ಬಳಲಿ ದ್ರೌಪದಿ. , . ಸಭೆಗೆ ನಡೆದಳು (ಜಗೀತೆ. 
೦೦೦-೧೦೦). [Xo.] ೪೩). [ ದುಷ್ಟ +- ಉಳು) 
ದುಷ್ಬಾನುಕೂಲ (ನಾ). ಕೆಟ್ಟಕೆಲಸ ಮಾಡುವವನಿಗೆ ಸಹಾಯ| |ದುಷ್ಟೆ (ನಾ). ೧. ಎ ದಂಷ್ಪವನಿತೆ: ದುರ್ಮತಿ ದುಷ್ಟೆ . , . ದುರಾತ್ಮೆ 
ವನ್ನೊದಗಿಸುವವನು ; ದುಷ್ಕುರ್ಯದಲ್ಲಿ ಅಥವಾ ದುಷ್ಕಾರ್ಯ ಯಪ್ಪ. ವಧು ಸಜ್ಜನಮೇ (ಮದತಿ. ೮-೭) ; ಅವಳಂತಹ ದುಷ್ಟೆ ಇರ 


ಮಾಡ:ವವನಿಗೆ ನೆರವಾಗು, ಒತ್ತಾಸೆ ಕೊಡು ಅಥವಾ ಒಪ್ಪಿಗೆ ಕೊಡು ; | 48 ಲಾರಳು ಎಂದೇ ಅನಿಸಿತು (ಕುಡಿಕೂ. ೨೫೩), ೨. ಸೂಳೆ; ವೇಶ್ಯೆ. 
ದುಷ್ಬಾನುಕೂಲನಾಗು (೬೬. ಇಂಕನಿ). [ ದುಷ್ಟ + ಅನುಕೂಲ] [ ಸಂ. ದುಷ್ಟಾ] 


ದುಷ್ಟೋರಗ 


ದುಷ್ಟೋರಗ (ನಾ). ಕೆಟ್ಟ ಹಾವು; ಕ್ರೂರ ಸರ್ಪ: ದುಷ್ಟೋರಗನಂ 
ತೆಗುಳ್ವಿಂ ಶಿಷ್ಟಜನಂ ಸೇವಿಪಂತು ಮಾಡುವೆನಿದನುತ್ಕೃಷ್ಟಮೆನೆ ದುಷ್ಟ 
ನಿಗ್ರಹ ಶಿಷ್ಟಪ್ರತಿಪಾಲನಾರ್ಥವೆಂನ್ನ ವತಾರಂ (ಗವಿ. ೩-೮೩). 

[ ದುಷ್ಟ + ಉರಗ] 

ದುಷ್ಮು (ಗಂ). ೧. ಕಷ್ಟದ ದೆಸೆಯಲ್ಲಿರುವ ; ಕೆಟ್ಟ ಸ್ಥಿತಿಯಲ್ಲಿರುವ. 
೨. ಕೆಟ್ಟ; ದುಷ್ಟತನದ. ೩. ತಪ್ಪಾದ ; ಸರಿಯಲ್ಲದ. "ಸಂಷ್ಕು' 
ಪರಾ. [ಸಂ.] 

ದುಷ್ಪಕ್ವ (ನಾ). ಸರಿಯಾಗಿ ಬೆಂದಿಲ್ಲದಿರಂವುದಂ : ಅಪಕ್ವಂ ಅತಿಪಕ್ವಂ 


ದುಷ್ಪಕ್ವ . , . ಎಂದಿವು ದ್ರವ್ಯವಿಶೇಷಂಗಳು (ಪಸಾರ. ೩೧೮). [ಸಂ. 
ದುಪ್ಪತ್ರ (ನಾ). ಒಂದು ಬಗೆಯ. ಪರಿವಂಳದ ಸಸ್ಯ; ಕರಿಯ 


ಕಚೋರ ; “ರಾಕ್ಷಸೀ, ಚಂಡಾ, ಧನಹರೀ, ಕ್ಷೇಮಃ, ದುಷ್ಪತಃ, ಗಣ 
ಹಾಸಕಃ _ ೬ ಕರೀಕಚೋರ” (ಸಿದ್ಧಾಂತಿ. ೧೪೦). [ಸಂ. 

ದುಷ್ಪರಿಣತಿ (ನಾ). ಕೆಟ್ಟ ಫಲ,_ ಪರಿಣಾಮ : ಜಾನಕಿ ಮೂರ್ಛಿತೆಯಾಗೆ 
ದಶಾನನನನುಕಂಪೆ ಪುಟ್ಟೆ ಕರಂಣಿಸಿ ತನ್ನಂ ತಾನೆ ಪಟ್‌ದುಟ್‌ದು ಕರ್ಮಾ 
ಧೀನಸಮುತ್ತನ್ನದುರಫದಂಷ್ಪರಿಣತಿಯಂ (ಪಂರಿಮಾ. ೧೪-೦೦೦). [ ಸಂ. ] 

ದುಪ್ಪರಿಣಾಮ (ನಾ). ೧. ಕಷ್ಟ; ತೊಂದರೆ. ೨. ಕೆಟ್ಟಪ್ಪ ್ರೈಭಾವ ; 
'ಎ' ಜೀವಾತು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲವಾದರೆ ಚರ್ಮ ಮತ್ತು 
ಕಣ್ಣುಗಳ _ ಮೇಲೆ ದಂಷ್ಪರಿಣಾವಂಗಳಾಗಬಹುದು (ಆಡುಸೌ. ೬೦) ; 
ಮಕ್ಕಳ ಎಳೆಯ ವಯಸ್ಸಿನಲ್ಲಿ ಅಂಥ ಚರಿತ್ರೆಯಂ ಬೋಧನೆಯಿಂದ 
ಮುಂದಿನ ಜನಾಂಗದ ಮೇಲೆ ಆಗುವ ದುಷ್ಪರಿಣಾಮ ಅಷ್ಟಿಷ್ಟಲ್ಲ (ಶಿಕ್ಷರ. 
೨೬೭). ೩. ಕೆಟ್ಟ ಫಲ,-ಫಲಿತಾಂಶ. ೪. ಕೆಟ್ಟ ಆಲೋಚನೆ : ಪೆಣ 
ತೇನುಮಂ ಬಗೆಯದೆ ನಳಕೂಬರನೊಳ್‌ ಕೂಡಿ ಸುಖಮಿರೆಂದಾಕೆಯ 
ದುಷ್ಪರಿಣಾವಂಮಂ ಪತ್ತುವಿಡಿಸಿ (ಪೂರಾಮಾ. ೧೦-೦೯೫ ವ). [ ಸಂ.] 

ದುಷ್ಟುತ್ರ (ನಾ). ಕೆಟ್ಟ ವಂಗ; ದಂಷ್ಟನಾದ ಮಗ: ಈ ಪಾಪಕರ್ಮನಪ್ಪ 
ದುಷ್ಟುತ್ರನಿಂ ನಿನಗಿಂತಪ್ಪ ದುರ್ಮರಣಂ ಸಮನಿಸಿದುದು (ಪಂಕಕಂ. 
01೮-0). [ಸ0.] 

ದುಷಪ್ಪ್ರತಿಕಾರ (ಗಂ). ಎದಂರಿಸಲಂ ಅಸಾಧ್ಯವಾದ: ಆರು ನಿಲಿಸುವರಕಟ 
ದುಪ್ಪತಿಕಾರ ಶರವಿದು (ಕುವ್ಯಾಕ. ೨೫-೨೫). [ಸಂ. 7 

ದುಪ್ಪುತೀತಿ (ನಾ). ೧. ಕೆಟ್ಟ ಹೆಸರು ; ಅಪಯಶಸ್ಸು ; ಅಪಕೀರ್ತಿ. 
೨. ಕೆಟ್ಟ ಅಥವಾ ಅಶ್ಲೀಲವಾದ ಅರ್ಥ : ಎರಡು ಪದಂಗಳ ನಡಂವೆ 
ಬೇಟ್‌ೊಂದು ದುಪ್ಪತೀತಿ ಪುಟ್ಟುವೊಡೆ ಸಂಧಿಯಂ ಮಾಡಲಾಗದು 
(ಶ್ರಮದ. ೬೨ ವೃತ್ತಿ). [ಸಂ.] 

ದುಷ್ಟೃಭಾವ (ನಾ). ಕೆಟ್ಟ ಪ್ರೇರಣೆ; ದಂಪ್ಸವರ್ಚಸ್ಸು : ದುಷ್ಟಭಾವ 
ನಿರುದ್ಮೋಗಗಳಿಂದ ಮೊದಲೇ ದಾರಿ ತಪ್ಪಿದ ವ್ಯಕ್ತಿಯನ್ನು ಜೈಲಿಗೆ 
ನೂಕುವುದರಲ್ಲೇನು ಅರ್ಥವಿದೆ ? (ಪುನಕು. ೪೯) ; ಗ್ರೀಕರ ಅಪೂರ್ಣ 
ಜ್ಞಾನದ ಮತತ್ತಿ ಸಂಕುಚಿತ ಮನೋವೃತ್ತಿಯ ದುಷ್ಟಭಾವ ನಿಜವಾದ 
ತತ್ವಜ್ಞಾನದ ಮುನ್ನಡೆಗೆ ತಡೆಯಾಯಿತು (ಜುಳ್ಳಾರ. ೬ ಹೀಕಿಕೆ). [ ಸಂ.) 

ದುಪ್ಪ್ರವೃತ್ತಿ (ನಾ). ಕೆಟ್ಟ ಸ್ವಭಾವ; ನೀಚ ನಡವಳಿಕೆ : ಹೀಗೆ ಸತ್ಛವೃತ್ತಿ 
ಮತ್ತು ದುಷ್ಟ ವೃತ್ತಿಗಳ ಸಂಘರ್ಷದ ಮಧ್ಯೆ ಮಹಾಭಾರತದಲ್ಲಿ ಇನ್ನೊಂದು 
ಭಾಗವತತತ್ವವನ್ನ ವಲಂಬಿಸಿದ ಭಾವನಾಪರಂಪರೆಯೂ ಬೆಳೆದು ಬಂದಿದೆ 
(ಛಾರದ. ೯೮) ; ಅಂದಿನ ಕಾಲಮಾನಕ್ಕನುಸರಿಸಿ, ಸುತ್ತಣ ಸನ್ನಿವೇಶದ 
ಆಘಾತದಿಂದ ಮನಸ್ಸು ದುಷ್ಟವೃತ್ತಿಗಿಳಿದರೆ? (ಚಿತಸ. ೭೦). [ಸಂ.] 

ದುಪ್ಪುವೇಶ್ಯ (ನಾ). ಒಳಗೆ ಹೋಗಲು ಅಶಕ್ಕವಾದಂದು ; ಪ್ರವೇಶಿ 
ಸಲು ಕಷ್ಟವಾದಂದಂ: ಉದಗ್ರತರುಗಹನದುಷ್ಟವೇಶ £ ಶ್ಯ] ಮಪ್ಪ 
ವನದುರ್ಗದುನ್ನ ಶಿಯಂಮನೊಳಕೊಂಡು (ಅದಿಫು. ೦೩-೩೭ ವ); ಆದರೆ 
ಅಂತಃಪುರ ಇನ್ನು ದಾಷ್ಟ್ರವೇಶ್ಯವಾಗಿಯೇ ಇತ್ತು (ನಗೆಹೊ. ೨೨೮). [ಸಂ.] 


೪೦೦೯ 


ದುಷ್ನಮ 


ದುಪ್ಪಶ್ನೆ (ನಾ). ಅಸಂಬದ್ಧವಾದ ಪ್ರಶ್ನೆ: ಎಲ್ಲಿಯದು ದುಷ್ಪಶ್ನೆ ಮಜಂ 
ಮಾತೆಲ್ಲಿಯದು (ಕುವ್ಕಾಸ. ೧೪-೬೫). [ಸಂ. ದುಷ್ಪಶ್ನ] 
ದಂಪ್ಪ್ವಾಪ (ಗು). ಹೊಂದಲು ಅಶಕ್ಯವಾದ,-ಕಷ್ಟಸಾಧ್ಯವಾದ : 
ತಳ್ತು ಕಾದಿದನಾದಂ ಪದ್ಮರಾಜನರಿದುಷ್ಟ್ರಾ ಪಪ್ರತಾಪೋದಯಂಂ 
5 (ಪದ್ಮರಾ. ೩-೧೮). [ಸಂ.] | 
ದುಷ್ಟಾಾಪ್ಯ (ನಾ). ಪಡೆಯಲು ಅಸಾಧ್ಯವಾದಂದಂ ; ಹೊಂದಲು 
ಅಶಕ್ಕವಾದಂದಂ : ಹೃದಯಂದೊಳಗಿದ್ದೇನು ಫಲ ದುರ್ಹೃದಯರಿಗೆ 
ದುಷ್ಟ್ರಾಪ್ಯವಲ್ಲಾ ಪದವಿದಮಳಾತ್ಮರಿಗೆ ತೋರ್ಪದು ವಿಶ್ವಮಯವಂಗಿ 
(ನಿಭಾಗ. ೩-೫-೪೩). [ಸಂ.] 
ದುಷ್ಪಾರಬ್ಧ (ನಾ). ಕೆಟ್ಟ ಹಣೆಯ ಬರಹ; ದಂರದೃಷ್ಟ; ದಂರ್ದೈವ : 
ಮಟಕಿದೆನಾಗಳೆ ವಿಗಡವಿಧಿಯೆಚ್ಚಕಸಿದರೆ ಹರಿಭಕ್ತಿ ಮುಖದಲಿ ಮೂಜಶದುದೆ 
ಮ್ಮಯ ಪೂರ್ವದುಷ್ಟ್ರಾರಬ್ಧ ಕರ್ಮಫಲ (ಕುವ್ಮಾಸ. ೦೫-೬೫). [%0.) 
ದುಷ್ಟ್ರೇಕ್ಷ (ಗು). ೧. ನೋಡಲು ಕಷ್ಟವಾದ ; ಕಣ್ಣು ಕೋರೈಸಂವ. 
(ನಾ). ೨. ನೋಡಲು ಭಯಂಂಕರನಾದವನು: ಯಮ ಸಮಕಕ್ಷನೆನಿಪ 
ದುಷ್ಟೇಕ್ಷನುಂ ರಿಪಘಟಾವಿಘಟನಮೃಗೇಂದ್ರಂ ಪ್ರಿಯ 
ವಿಗ್ರಹನುಂ ಮೊದಲಾಗೆ ಸಿಂಹರಥವಂನೇಅ್‌ ಸಂಗರಾಂಗಣಕ್ಕೆ ನಡೆದರ್‌ 
(ಪಂರಾಮಾ. ೦೩-೨೯ ವ). [ಸಂ.] 
ದುಷ್ಟೇರಣೆ (ನಾ). ಕೆಟ್ಟ ಪ್ರೇರಣೆ,- ಉತ್ತೇಜನ: ಸಂಚಿತ ಪೂರ್ವಕರ್ಮ 
ದುಷ್ಟೇರಣೆ ನೇರಿತಂ ನಡೆಯಲೀಗುಮೆ (ಪಂರಾಮಾ, ೧೦-೧೭೬). 
[ ಸಂ. ದುಷ್ಟೇರಣಾ 
ದುಷ್ಪಲ (ನಾ). ಕೆಟ್ಟ ಫಲ,- ಫಲಿತಾಂಶ ; ದಂಷ್ಟರಿಣಾವಂ. [ಸಂ.] 
ದುಷ್ಮನ್‌, ದಂಷ್ಮಾನ್‌, ದುಷ್ಮಾನ, ದಂಸಂಮಾನ, ದುಸ್ಮಾನ (ನಾ). 
ಹಗೆ; ವೈರಿ; ಶತ್ಪ್ರಿ: ದುಷ್ಮನ್‌ ಸತ್ತ ; ಮಹಾರಾಜ ನಮ್ಮ ವೈರಿಯಾದ 
ಔರಂಗಜೇಬ ಬಾದಶಹೆ ಮಡಿದ (ಹಂಸಾ. ೦೭೬). ದುಷ್ಮಾನ್‌ : ಕಂಪನಿ 
ಸರಕಾರದ ಜಯಪ್ರದದ ಲಷ್ಕರಂ ದೊಡ್ಡ ದುಷ್ಮೂನ್‌ ಟೀಪುಸತಲ್ರಾನರ 
ಸಂಗಡ ಲಡಾಯ ಮಾಡುವ ಬಗೆ ಇದೇ ಕೊಡಗಿನ ಸೀವೆಂಯ ಮಾರ್ಗ 
ವಾಗಿ ಬರುತ್ತಾ ಇದೆ (ಕಾಜೀಂದ್ರ, ೬೮): ಬನ್ನೂರೇನು, ದುಷ್ಮಾನ್‌ 
ಪಾಳ್ಯಪಟ್ಟೇ? (ಕಲನೆ. ೨೦೦). ದುಷ್ಮಾನ : ಘಟ್ಟ ಇಳಿದು ಹೋಗುವ 
ಮಾರ್ಗಗಳ ಕಟ್ಟಿ, ದುಷ್ಮಾನನ ಲಷ್ಕರಿನ ಸಂಗಡ ಲಡಾಯ ಮಾಡುವ 
ಬಗ್ಗೆ ದಾರಿ ನೋಡುತ್ತ ಇದ್ದಲ್ಲಿ (ರಾಜೇಂದ್ರ. ೪೦); ಎರಡು ಜನ 
ದುಷ್ಮಾನರು ಬಂದಲ್ಲಿ, ಪಹರೆದವರು ಅಟಕಾಯಿಸಂವಾಗ್ಯೆ, ದುಷ್ಮಾನರು 
ಪಹರೆದವರ ಮೋಲೆ ಗುಂಡು ಹಾರಿಸಿದಲ್ಲಿ, ಒಂದು ಗುಂಡಂ ಹಾರಿ, . 
ಗೋಡೆಗೆ ಬಡೀತು (ಉಣೇಂದ್ರ. ೨೬೬); ನಾನೂ ಹಿಂದೆ ಹೇಳಿದ್ದನ್ನು ಈಗ 
ನನಗೇ ತಿರುಗಿ ಒಪ್ಪಿಸುತ್ತೀಯಾ -: ದುಷ್ಮಾನ? (ಮೂರುದಾ. ೪೯). 
ದುಸುಮಾನ : ಮಗನಿಗೆ ಪತ್ರ ಬರೆದಾನಪ್ಪ ತಂದೆ ದುಸುಮಾನಾ 
(ನಾಪದ. ೩೯) ; ಬಸವನೇರಿ ಮೇಲೆ ಬಸುಮವ ಹುಯಿಕೊಂಡಂ ಸಸಿಮಾವಿ 
ನೊಳಗೆ ಬರುವೋರು ನಂಜಪ್ಪಗೆ ದುಸುವರಾನರೆಲ್ಲ ಅರುಗಾಗಿ (ನಾಪದ. 
00೨). ದುಸ್ಮಾನ ; ಅಶ್ವಪತಿ ಗಜಪಶಿಯು ವಿಶ್ವನುತ ಹಂಪೆಯಲಿ 
ದುಸ್ಮಾನರೊಡನೆ ಹೊಡೆದಾಡೆ (ಸರ್ವಜ್ಞ. ೦೦೭೩) ; ಹಸುಮಗಳನೊಯಂ್ಣು 
ಮುದುಕಾಗ ಕೊಟ್ಟಾರ ದುಸ್ಮಾನರವರು ತವರವರು (ಗರತಿ. ೭೫). 
[ «ಪಾರ. ಹಿಂ, ದುಶ್ಮನ್‌ ; ಮರಾ. ದುಶಮನ್‌, ದುಶ್ಮನ್‌, 
ದುಸ್ಮನ್‌, ದುಸ್ಮಾನ್‌] 
ದುಷ್ಮಾನ್‌ "ದಂಷ್ಮನ್‌' ನೋ. 
ದುಷ್ಮಾನ "ದಂಷ್ಮನ್‌' ನೋ. 
45|ದುಪ್ಪಮ (ಗಂ). ೧. ವಿಷಮ; ವ್ಯತ್ಯಾಸ ಹೊಂದಂವ. ೨. ಸರಿ 
ಯಂಲ್ಲದ; ತಪ್ಪಾದ, ೩. ಕೆಟ್ಟದಾದ ; ನೀಚವಾದ. "ದಂಷ್ಟವಂಗತಿ' 


ದುಷ್ಪಮಕಾಲ 


ಪರಾ. (ನಾ). ೪. ಎ ದುಷಮ : ಉತ್ಸರ್ಪಿಣಿಯವಸರ್ಪಿಣಿ ನಾಮಮಂ 
ಪಡೆದುದದೊಂದು ಪತ್ತುಕೋಟಿಕೋಟಿಸಾಗರೋಪಮ ಸಂಖ್ಯೆಯಂ 
ತಾಳ್ಗಿ ಸುಷಮಸುಷಮಂ ಸುಷಮಂ ಸುಷಮ ದುಷ್ಟಮಂ ದುಷ್ಪಮ 
ಸುಷವಂಂ ದುಷ್ಪಮಮತಿದುಷ್ಟಮಮೆಂದೊಂದೊಂದು ಷಡ್ಫೇದ ಭಿನ್ನ 
ವಚಾದುದಲ್ಲಿ (ಆದಿಪು. ೬-೪೮ ವ): ಅನುಸಂಧಾನಂಗಿಡದೈದನೆಯದು 
ದುಷ್ನಮಮೆನಿಪ್ಪ ಕಾಲಂ ಬಳಿಕಾಜಿನೆಯದತಿದುಷ್ಟಮಂ(ಪಂರಾಮಾ. ೧-೩೮). 
“ಸುಷಮ' ಪರಾ. ([ಸಂ.1 

ದುಪ್ಪಮಕಾಲ (ನಾ). - ದಂಷಮ : ಮುಸುಜ್‌ದ ಮುಗಿಲ್ಲಳಿಂದಣಮೆಸೆ 
ಯದೆ ನಿಂದರ್ಕಬಿಂಬಮು ಕಂಡುದಅಕಿಂದೆಸೆಯದು ದುಷ್ಪಮಕಾಲದೊಳಸ 
ದೃಶ ಕೈವಲ್ಕಬೋಧದಿನಕರಬಿಂಬಂ (ಆದಿಪು. ೧೫-೩೦). 

[ ದುಷ್ಪಮ + ಕಾಲ) 

ದುಷ್ಪಮಗತಿ (ನಾ). ಕೆಟ್ಟ ಸ್ಥಿತಿ; ದುರ್ಗತಿ: ನಮ್ಮ ಸಮಾಜದ 
ದುಷ್ಪಮಗತಿ "ಅತಿ ಸರ್ವತ್ರ ವರ್ಜಯೇತ್‌” ಎಂಬ ನಾಣ್ಣುಡಿಯನ್ನು 
ಮರೆತು ನಾವೆಲ್ಲರೂ ಅತಿ ಮತೀಯರಾದ್ಧರಿಂದ ಎಂದು ಹೇಳಬಹು 
ದಲ್ಲವೇ? (ಕ೭ಸಾ. ೫೩111 ೦೪). [ದುಷ್ನಮ+ಗತಶಿ] 

ದುಷ್ಪಮಸುಷಮ (ನಾ). ಎ ದಂಷವಂಸುಷಮ : ಉತ್ಸರ್ಪಿಣಿಯವಸರ್ಪಿಣಿ 
ನಾಮಮಂ ಪಡೆದುದದೊಂದು ಪತ್ತುಕೋಟಿಕೋಟಿಸಾಗರೋಪಮ 
ಸಂಖ್ಯೆಯಂ ತಾಳ್ವಿ ಸುಷಮಸುಷಮಂ ದುಷ್ನಮಸುಷಮಂ 
ದುಷ್ಪಮಮತಿದುಷ್ಟಮಮೆಂದೊಂದು ಷಡ್ಫೇದ ಭಿನ್ನಮಾದುದು (ಅದಿಪು. 
೬-೪೮ ವ); ಕೋಟಿ ಕೋಟಿಸಾಗರೋಪಮ ಸ್ಥಿತಿಯಪ್ಪ ದುಷ್ಪಮಸುಷಮ 
ವೆಂಬ ನಾಲ್ಕನೆಯ ಕಾಲದೊಳ್‌ (ಜಾವುಂಪ. ೪09) ; ಎರಡನೆಯ ಸುಷಮ 
ಕಾಲದ ಪೊರೆಯೊಳ್‌ ಮೂಜನೆಯ ಸುಷಮದುಷ್ಟಮಕಾಲಂ ಚರಿಯಿಸುಗುಂ 
ನಾಲ್ಕನೆಯದು ಪರಿವಿಡಿಯಿಂದಪ್ಪುದಲ್ತೆ ದುಷ್ಪಮಸುಷವನಿಂ (ಪಂರಾಮಾ. 
9-8೬). "ದುಷಮ' ಪರಾ. ([ ದುಷ್ಪಮ + ಸುಷಮ ] 

ದುಷ್ಟಮೆ (ನಾ). ಎ ದುಷಮ: ಅವಜಕೊಳವಸರ್ಪಿಣಿಯಕಾಲಂ ಸುಷಮ 
ಸುಷಮೆಯುಂ . . . ದುಷ್ಪಮೆಯುಮತಿದುಷ್ದಮೆಯುಮೆಂದು ಷಡ್ವಿಧ 
ಮಕ್ಕುಂ (ಅಚಿಪು. 4-0೬). [ ಸಂ. ದುಷ್ಪಮ) 

ದುಸರೆ, (ನಾ). ಎರಡು ಬಾಣ; “ದುಸರ-ದ್ವಿಶರ” (ತದ್ಯಕೋ. ೨೦) ; 
ದ್ವಿಶರ _ದುಸರ.; ದ್ವಿಹಸ್ತ-ದೂಹತ, ದೂಹತ್ತ (ಕಮದ. ೨೯೦ ಪ್ರಯೋ). 
[ «ಸಂ. ದ್ವಿಶರ] 

ದುಸರ, (ನಾ). ೧. ಎರಡೆಳೆಯ ಹಾರ; ಜೋಡೆಳೆ ಸರ: ಮುಕುಟಂ 
ಕೇಯೂರಂ ಕರ್ಣಕುಂಡಲಂ ಕೊಪ್ಪು ಸರಿಗೆ ದುಸರೆಂ ಮಣಿಮಂದ್ರಿಕೆ 
ಕ್ರಿಸರೆಮೆಂಬ ಭೂಷೂನಿಕರಮನಾ ಭೂಷಣಾಂಗತೆರು ಕುಡುತಿರ್ಕುಂ 
(ಅದಿಪು. 8-88) ; ಮನೋಹರಪುಷ್ಪಗಳ ಎಕ್ಕಸರ ದುಸರ ಪಲಸರ ದಂಡೆ 
ಬಾಸಿಗೆ ವಿವಿಧಮಾಲಾಬನ್ಮಗಳು (ಜಿಟ್ಮಅ. 63-00). ೨. ಎರಡನೆಯ 
ಎಳೆ ; ಇನ್ನೊಂದಂ ಹಾರ : ದುಸರಮದಾಗೆ ಭಾರತಿಗೆ ಹಾರೆ ಮನೋ 
ಯರಮಾಗೆ ಕೋದವೋಲೆಸೆವಿನಮಕ್ಕರಂ ಕರೆಯುಗಂಗಳೊಳಂ ಬರೆವಂ 
(ಎಳ. ೪, ಡನ್ನರಾ. ೨೦೩-೩೦; 1223); ಆತ್ಮೇಶ್ವರನಿಕ್ಕೆದಂ ಕುಚ 
ದೊಳೊಂದಂ ಹಾರಮಂ ಕಾದಲಳ್‌ ನಡುಗುತ್ತೆಕ್ಕಸರಕ್ಕೆ ತಾಂ ದುಸರಮಗ 
ಬಾಷ್ಟಾಂಬುವಿಂದಿಕ್ಕಿದಳ್‌ (ಅನಂಪು. ೮-೫). [ದು * ಸರ್ಯ) 

ದುಸರ್ಕಾ (ಗು). ಎರಡನೆಯ ; ಅನ್ಯ; ಮರು: ಹರಾಜಿನಲ್ಲಿ ಪಡೆದು 
ಕ್ಕೊಂಡೆವನು ಹರಾಜು ಹಣ ಕೊಡದೆ ತಪ್ಪಿದಲ್ಲಿ ಆ ಸ್ವತ್ತುಗಳನ್ನು ಪುನಃ 
ದುಸರಾ ಹರಾಜು ಮಾಡಿ ಹರಾಜಿನಲ್ಲಿ ಕಡವೆ) ಬಂದ ನಷ್ಟಮೊಬಲಗನ್ನು 
.« . ಕೊಡಲು ಬದ್ಧ ನಾಗಿರುವನು (ಗ್ರಾಮಾಕ. ೭೭). 

[ «ಹಿಂ. ದುಸರಾ, ದೂಸರಾ ; ಮರಾ, ದುಸರಾ) 
ದುಸರಿ (ನಾ). (ಪೊದೆಯಾಗಿರಂವ) ಒಂದಂ ಬಗೆಯ ಬಳ್ಳಿ: (8). 


೪೦೧೦ 


ದುಸ್ತರಾವಸೆ 


ದುಸರಿ ಬಳ್ಳಿ ಎ ದುಸರಿ : ಧಗಡಿಬಳ್ಳಿ, ದುಸರಿ ಬಳ್ಳಿ, ಆಡಂಬುಬಳ್ಳಿ, 
ಯಡಾನಿಬಳ್ಳಿ, ಕಾಗೆಮಾರಿ (ಮೈಔಗಿ. ೨೩-೪೨೪). 
[ದೇ.॥ ತೆಲು. ದೂಸರಿ - ಒಂದು ಬಗೆಯ ಹುಲ್ಲು] 
ದುಸಿ (ನಾ). (?) : ಗುಣ್ನ್ಣಕನ್ಹರ್ಪ ಪರಬಳಸರ್ಪ್ಪ ಪಗೆಯಂ ಬೆಂಕೊಳ್ವ 
ಕ| ದುಸಿಗಟ್ಕೆ ಪೇಸುವಂ ವಹಾಕ್ಕೋಲ ಭೈ[ರ]ವಂ (ಎಳ. ೪1, ಜಿಕ್ಕಮ. 
೭೬-೧೫; ಸು. 1060 7). 
[Pp ಇದು "ಪುಸಿ' ಎಂಬುದರ ಅಪಲಿಖತವಿರಬಹುದು ) 
ದುಸುಮಾನ "ದಂಷ್ಮನ್‌' ನೋ. 
ದುಸುಮಾನಗಿತ್ತಿ (ನಾ). ಹಗೆಯಾದವಳು : ಶತಂ್ರವಾದವಳು : ಹಸು 


10,  ಗೂಸನೊಯ್ದು ವಂದುಕಾಗೆ ಕೊಟ್ಟಾರೆ ದುಸುವಹಿನಗಿತ್ತಿ ಹಡೆದಮ್ಮ 


(ಹಳ್ಳಿಯ. ೧೨೪). [ದುಸುಮಾನ (ಆದುಷ್ಮಃ) + -ಗಿತ್ತಿ] 
ದುಸುಮುಖ (ನಾ). (?) : ಹಸುರುವಂಂಡಾಸದವನೇ ದುಸುಮುಖ 
ಸರಜಪ್ಪನಾಯ್ಕ ಹೆಸರನೀ ರೀತಿ ಪಡೆದಲ್ಲೋ ಲೋಕದ ಮೇಲೆ 


(ನಾಪದ. ೧೩೦). [7] 
18 ದುಸುಮುಸಿ "ಧಂಸಂಮುಂಸು' ನೋ. 
ದುಸುಮುಸು "ಧಂಸುಮಂಸು' ನೋ. 
ದುಸ್ತಮ (ನಾ). ೧. ಕಗ್ಗತ್ತಲೆ; ದಟ್ಟವಾದ ಅಂಧಕಾರ : ಚಕ್ರಸಹಾಯ 
ನಾಕ್ರಮಿಸಿದಂ ಭೂಚಕ್ರಮಂ ಪಾದದಿಂ ರಸೆಗಾಗಳ್‌ ಬಲಿ ದುಸ್ತಮಂ 
ತಳರ್ವಿನಂ (ಪುಷೃಪು. ೪-೨ಐ. ೨. ಅತಿಯಾದ ಅಜ್ಞಾ ನ. [ಸಂ.) 
೩0| ದುಸ್ತರ (ಗಂ). ೧. ದಾಟಲಾಗದ ; ಹಾದು ಹೋಗಲಾಗದ : ಚಾರಿತ್ರ 
ಸಂಶುದ್ಧರೀ ದುಸ್ತರ ಸಂಸಾರಾಬ್ಧಿಯಿಂದಂ ಪೊಣಮಡಿಸುಗೆ ಸದ್ಮರ್ಮರಾ 
ಚಾರ್ಯರೆಂದುಂ (ಸುಕುಮಾ. ೧-೩). ೨. ನಿವಾರಿಸಲಾಗದ ; ಪರಿಹರಿಸ 
ಲಾಗದ : ಎಲೆ ತಾಯೆಯಾ ದುಸ್ತರ ಮಹಾಪಾತಕವನೆಂತುತ್ತರಿಸುವೆನು 
ಮುಂದೆ (ಬಸಪು. ೪8-೨೫). ೩. ಗೆಲ್ಲಲಾಗದ ; ಅಜೇಯ ; ನಿಗ್ರಹಿಸ 
ಲಾಗದ ; ಮಾರಿಸಲಾಗದ. (ನಾ). ೪. ದಾಟಲಾಗದಂದು; ಹಾದು 
ಹೋಗಲಾಗದುದಂ: ನೋಟಕ್ಟೊಡಿಂತಿದು ದುಸ್ತರಂ ನರಕಂ (ರಾಮಾಕ್ಕ. 
೧೦೬-೨೦) ; ಅದರ ನಿಜವಾದ ಅಂತರೆವು ಗುಣಿಸಿ ನೋಡಿದ ಹೊರತು 
ವ್ಯಕ್ತವಾಗದು ; ಆದು ನಮ್ಮ ಭಾಗಕ್ಕೆ ದುಸ್ತರವಾದೊಂದು ಮಹಾಬಿಲ 
(ಜ್ಯೋತಿರ್ವಿ. ೨೫೬). ೫. ಅನುಭವಿಸಲಾಗದುದು ; ಸಹಿಸಲಸಾಧ್ಯ 
ವಾದಂದು ; ಅಸಹನೀಯವಾದಂದು: ಪಿತೃವಿಯೋಗಮೇಂ 
ದುಸ್ತರಮೋ(ಕಂದ್ರಪು.೨-೬೦).೬. ಅಸಾಧ್ಯವಾದಂದು; ಕಷ್ಟವಾದಂದಂ; 
ಅವನ ತಾಯಂನಾಡಿನಲ್ಲಿ ಶ:ಭ್ರವಾದ ಆಕಾಶವನ್ನು ನೋಡುವುದೇ 
ದುಸ್ತರವಾಗಿತ್ತು (ಶಿಲ್ಪನಾ. ೧೦೪) ; ಮಧ್ಯಾಹ್ನದ ಊಟವಾದ ಕೂಡಲೇ 
ಅಲ್ಲಿರುವುದು ಕೂಡ ಅವನಿಗೆ ದುಸ್ತರವಾಯಿತು (ಮುಗಿವ. 0೪); 
ಅನುವಾದಭಾಗ ಶಾಸ್ತ್ರಪರಿಚಯವಿಲ್ಲದವರಿಗೆ ಸಮಗ್ರಾರ್ಥವನ್ನು ಮಾಡಿ 
ಕೊಡುವುದು ದುಸ್ತರ (ಧೃನ್ಮಾಳೋ. ೫111 ಅರಿಕೆ); ಸಂಸಾರೆಪರಿತ್ಯಾಗ 
ಮಾಡಿ, ಕಾಡನ್ನು ಸೇರಿದ ಯೋಗಿಗಿಂತ ಸಂಸಾರದಲ್ಲಿದ್ದು ವಿರೆಕ್ತರಾಗು 
ವುದು ಹೆಚ್ಚು ದುಸ್ತರೆ (ಧರ್ಮಸಾ, ೧೩೪). [0.1 
ದುಸ್ತರತೆ (ನಾ). ದಾಟಲಾಗದುದು ; ಮಾರಲಾಗದಂದು : ಇದು 
ಯಥಾರ್ಥದ ವಾಕ್ಕವದು ತಪ್ಪದು ವಿಚಾರಿಸಲುಳಿದವರಿಗಾದುದು ಮಹಾ 
ದುಸ್ತರತೆ (ಪ್ರಥುಲೀ, ೨-೩೯) ; ಶರಧಿಯೊಲು ದುಸ್ತರತೆಯಲಿ ದುರ್ಧರು 
ಷತೆಯಲಗ್ನಿಯೊಲು ವಿಕ್ರಮಸಿರಿಯಲಾ ಸಿಂಹದವೊಲು (ನಿಛಾಗೆ. ೧-೮-೧೦). 
( ಸೆಂ. ದುಸ್ತರತಾ) 
ದುಸ್ತರಾವಸ್ಥೆ (ನಾ). ಸರಿಸವಂನಾಗಿರದ ಸ್ಥಿತಿ; ಕಠಿಣವಾದ ಅವಸ್ಥೆ : 
ಇಂತಪ್ಪ ದುಸ್ತರಾವಸ್ಥೆಯೊಳ್‌ ಕಾದುವುದು ಕಜ್ಜಮಲ್ಲ (ಪಂಚತಂ. 
[ ದುಸ್ತರ + ಅವಸ್ಥೆ ] 


40 


46 
೨೦೭-೧). 


ದುಸ್ತರ್ಕ 


ದುಸ್ತರ್ಕ (ನಾ). ಸರಿಯಲ್ಲದ ವಾದ ; ಕಂತರ್ಕ : ವಾದಿಗಳ ದುಸ್ತರ್ಕ 
ನಸಿದುದು (ಕುವ್ಕಾಸ. ೯-೩೩) ; ಶುಸ್ತ್ರಕ್ಕೆ ಪ್ರತಿಕೂಲವಾಗಿರುವ ತರ್ಕ 
ದುಸ್ತರ್ಕ (ಹಿಂದಸಾ. ೧೦೫). [೦.1 

ದುಸ್ತರ್ಕ್ಯ (ಗು). ಊಹಿಸಲು ಸಾಧ್ಯವಿಲ್ಲದ ; ಅತರ್ಕ್ಯ: ನಿನ್ನಿಂದ 
ಲೇಸನಾರ್ಜಿಪೆನೆನ್ನುವಾಸೆಯಿಂದಿರೆ ಬಂದುದೀ ಸಮ ಯದೊಳಗತುಳ 

ದುಸ್ತರ್ಕ್ಯ ವಿಘ್ನಮನ್ನೇನೆಂಬೆ ಕೃತಕೃತ್ಯಮಂ (ವೆಂಕಾರಾ. ೨-೯-4). [ ೫ಂ.] 

ದುಸ್ತಾಪಚತ್ವ (ನಾ). ಒಂದು ಬಗೆಯ ಸಸ್ಯ: ದುಸ್ತಾಪಚತ್ವ, ಕರ್ಕುಟ 
ಶೈಂಗಿ (ಮೈಔಗಿ. ೬3-0೨81). ?] 

ದುಸ್ತಾಮಸ (ನಾ). ಅಧಿಕವಾದ ಅಜ್ಞಾನ.- ಅವಿವೇಕ : ಕ್ಷಾತ್ರ 
ದುಸ್ತಾಮಸಮಡಸಿದವಂಗಕ್ಕುಮೇ ಸದ್ವಿವೇಕಂ (ಕಬಕಂ.: ೪-೩೫): ದುಸ್ತ್ರಾ 
ಮಸದ ದುಸ್ಸಂಗ, ದುಸ್ಸಂಧಾನದ ಸಹಗಮನ, ನಿರ್ಗತಿಕನ ನಿರ್ಗಮನ ! 
(ನವ್ಯಕಾ. ೩8). [ ಸಂ.) 

ದುಸ್ತಾರ (ಗಂ). ೧. ಹಾದು ಹೋಗಲಾರದ; ದುಸ್ತರವಾದ : ಅಲ್ಲಿಂದ 
ಪೊರಮಟ್ಟು ದುಸ್ತಾರವತಾದ ಕಾನನವ ಪೊಕ್ಕು ಪೋಗುತಿರಲು (ನವಮೋ. 
೬-೪೭). ೨. ನಿವಾರಿಸಲಾಗದ ; ಸೈರಿಸಲಾಗದ : ಕರವಾರಿಜದಿ ಸುರಿವ 
ರಕ್ತವನೊರಸಿಕೊಂಡು ದುಸ್ತಾರಕೋಪದಿಮ್ಮಾರನೆಡಕರದ ಚಾಪಮಂನಿ 
ಖಂಡಿಸಲು (ನವಮೋ. ೧೨-೭೯). [ಸಂ.) 

ದುಸ್ತು (ನಾ). ಉಡಂಪು; ಉಡಂಗೆ: ಅಂಗಡಿಯಲ್ಲಿ ದುಸ್ತುಗಳ ಹೊಲಿವುತ 
[ಪಾಕಾಂ. ಯೊಳು ಕುಳಿತು ವಖರುತಲಿಹ] ಚಿಪ್ಪಿಗರಿರ್ದರೊಂದೆಸೆಯ 
(ಅಲಲ. ೩-೯೦) ; ಮೋಸಕರವಾಗಿ ಸರಕಾರದ. ದುಸ್ತನ್ನು ಧರಿಸಿದರೆ 
೩ ತಿಂಗಳ ಬರೀ ಖೈದು ಅಥವಾ ೧೦೦೦ ರೂಪಾಯಿ ಜುವರ್ಕಾನೆ 
(ಗ್ರಾಮಾಕೆ. ೧೮೧); ಒಳ್ಳೆಯ ದುಸ್ತಿನಲ್ಲಿ ಭುಜಂಗನು ಪ್ರವೇಶಿಸುವನು 
(ಡೇಕಧು.. ೪೯); ಬೇಡೇಕರರು ದುಸ್ತು ಮಾಡಿಕೊಂಡು ಅವರನ್ನು ಸಂಧಿಸು 
ವಾಗಲೇ ಹೊತ್ತಾಗಿತ್ತು (ಕಾರುದಾ. ೧೯). "ದಿರಸು' ಪರಾ. 

[ ಮರಾ. ದುಸ್ತ್‌./ತುಳು. ತೆಲು. ದುಸ್ತು] 

ದುಸ್ತ್ರೀ (ನಾ). ಕೆಟ್ಟ ಹೆಂಗಸು; ದಂಪ್ಟೆ: ಪತಿಯುತೆಯರಲ್ಲದಾ ಪಟ್ಟಣ 
ದೊಳಿಲ್ಲ ದುಸ್ತ್ರೀಯರೆಲೆ ಕಂಬಂಕಂಠೀ (ನವಮೋ. 3೨-೩೩). [ಸಂ.] 

ದುಸ್ಥಿತಿ (ನಾ). ಹೀನಸ್ಥಿತಿ ; ದಂರವಸ್ಥೆ : -ಅವನುಳ್ವ. ಭುವನದೊಳಡನೃತ 
* . * ದುರ್ನೀತಿ ದುಸ್ಸಂಗ ದುಸ್ಥಿತಿ ದುರಾಚಾರವಿಲ್ಲ (ಹದಳ. ೨-೦೦): 
ಎಲೆ ಯುಧಿಷ್ಮರನೃಪಕುಮಾರ ಪ್ರಳಯದಾಪತ್ತಾಯ್ತೆ . . . ದುಸ್ಥಿತಿ 
ಯಾಯ್ತೆ ನಕುಲಂಗೆ (ಕುವ್ಕಾದ್ರೋ. ೭-೨೨). [ಸಂ.] 

ದುಸ್ಥಿ ತೆ (ಗಂ). ಕೆಟ್ಕ ಸ್ಥಿ ತಿಯಲ್ಲಿರಂವ.; ದರಿದ್ರವಾದ : ದುಸ್ಮಿತೆ. ಲೋಕ 
ಕಲ್ಪತರುವೆಂಬುದು , . . ಸವಂಸ್ತಮಹೀಜನಮಿಂದ್ರರಾಜನಂ (ಎಕೆ. 11, 
೧೩೩-೩೭ ; 982). 

[ ಐ ಇದು “ದುಸ್ಥಿತ' ಎಂಬುದರ ಅಪಲಿಖಿತವಿರಬಹುದು] 

ದುಸೈ (ನಾ). ದಂಷ್ಟತನದಿಂದ ವರ್ತಿಸುವವಳು ; ನೀಚ ಹೆಂಗಸು: 
ದುರ್ಮತಿ ದುಷ್ಟೆ ದುಸ್ಮೆ ದುವಸನೆ ದುರಾತ್ಮೆಯಪ್ಪ ವಧು ಸಜ್ಜನಮೇ 
(ಮದತಿ. ೪-೭). [ ಸಂ. ದುಸ್ಮೂ] 

ದುಸ್ಚರ್ಶ (ನಾ). ೧. ವಂಟ್ಟಲಾಗದಂದು, ೨. ತೀಟಕಸಂಧಿ ; ತಂರಂಚೆ : 
“ದುಸ್ಪರ್ಶ [ಪಾಕಾಂ. ದುಃಸ್ಪರ್ಶ] ಮೆನೆ ತುಜುಚೆಯಕ್ಕುಂ” (ಮಂಗರಾ. 
೪೪-೪೪) ; “ದುಸ್ಪರ್ಶಃ - ಬಳ್ಳಿದುಲುಚೆ” (ಓಷಧಿ. ೬೭), ೩. ಹೆಗ್ಗುಳ್ಳ, 

[ಸಂ.] 

ದುಸ್ಚರ್ಶೆ (ನಾ). ಮುಳ್ಳುಬದನೆ ; ಹೆಗ್ಗುಳ್ಳ : “ನಿದಿಗ್ತಿಕಾ, ಸ್ಪೃಶೀ. 
ವ್ಯಾಘ್ರ, ಬೃಹತೀ ದುಸ್ಪರ್ಶಾ ರಾಷ್ಟ್ರಿಕಾ-೧೦ ಹೆಗ್ಗುಳ್ಳದ 
ಹೆಸರುಗಳು. ಮುಳ್ಳುಳ್ಳ ಚಿರುಗುಳ (ಸಿದ್ಧಾಂತಿ, ೦೩೩). 

[ ಸಂ. ದುಸ್ಪರ್ಶ) 


೪೦೧೧ 


ದುಸ್ಸರಣಿ 


ಕ್‌ 


[ದುಸ್ಮಾನ "ದುಷ್ಮನ್‌' ನೋ. 

ದುಸ್ತಪ್ನ (ನಾ). ಕೆಟ್ಟ ಕನಸು: ಮತ್ತೊಂದು ದಿವಸಂ ನಿಶುವಸ್ರಾನ ಸಮಯ 
ದೊಳು ದುಸ್ವಪ್ನಂಗಳಂ ಕಂಡು (ಜಾವೂಪು. 89) ; ದುಸ್ವಪ್ನದಿಂ ಮರಣ 
ಸೂಚನೆ (ವಿವೇಕ. 309). [ಸಂ.] 

8 [ದುಸ್ಚರ (ನಾ). ೧. ಕೆಟ್ಟ ಸ್ವರ; ಅಪಸ್ವರ. "ದಂಸ್ವರಗೈ' ಪರಾ. 
ಪ. [ಜೈನ] ಎಪ್ಪತ್ತೆರಡು ಬಗೆಯ ನಾಮಕರ್ವವಪ್ರಕೃತಿಗಳಲ್ಲಿ 
ಒಂದು ; ದುಷ್ಪಸ್ವರ ಹೊರಡಲು ಕಾರಣವಾದ ಕರ್ಮ: ಸುಸ್ವರ 
ದುಸ್ವರ ಸುಭಗ ದುರ್ಭಗ ನೀಚೈರ್ಗೊೋತ್ರಂಗಳಿಂಬ ದ್ವಿಸಪ್ತತಿ 
ಪ್ರಕೃತಿಗಳಂ ನಿಧವಶೇಷಂ ಕಿಡಿಸಿ (ಆಪು. ೧೬-೪೪ ವ). [ಸಂ] 

ದುಸ್ವರಗೈ (ಕ್ರಿ). ಕೆಟ್ಟ ಸ್ವರವನ್ನುಂಟು. ಮಾಡು; ಅಹಿತವಾದ ಧ್ವನಿ 
ಯನ್ನು. ಹೊರಡಿಸಂ : ತಮ್ಮೊಳು ತಾವು ಮಧಿಸುವೊಲು ಮಿಸುಪ 
ದುಸ್ವರಗೈವ ಶುಕ ವಾಯಸ ಗರುಡ ಮೊದಲಾದ ಪಕ್ಕಿಗಳಿಸೆದಿಹವು ಬನ 
ಬನದ ತಾಣದಲಿ (ಕೋಗಯ. ೧೪-೧೦). [ ದುಸ್ವರ* ಗೈ (ಆ`ಕೆಯ್‌,)) 

ದುಸ್ಸಂಗ (ನಾ). ೧. ಕೆಟ್ಟ ಸಹವಾಸ ; ಸರಿಯಲ್ಲದ ಜೊತೆ: ಸತತಂ 
ಸದ್ಧರ್ಮಗುಣಂಗಳಸ್ವ್ರತತಿಗಳ* ನಿಸ್ಕ್ರಿಂಶಧಾನುಷ್ಯಸಂಗತಿಯಿಂದಂ 
ಪರಮರ್ಮಭೇದಿಗಳೆನಲ್‌ ತೀಕ್ಷ್ಣಂಗಳುಂ. ಮಾಂಸಲೋಹಿತವಕ್ವಂಗಳು 
ಮಾದುವೆನ್ನರುಮನೇಂ ದುಸ್ಸಂಗಮೇಗೆಯ್ಕದೋ (ಪಂರಾವಾ. ೧೩-೫೦) ; 
ಲಿಂಗವಂತೆನ ಸನ್ನಿಧಿಯಿಂದ ಹಿಂದಣ ದುಸ್ಸಂಗ ಕೆಡುವುದು (ಬಸವ. ೦೫೦); 
ಅವನಾಳ್ವ ಭುವನದೊಳಗನೃತ . . . ದುರ್ನೀತಿ ದುಸ್ಸಂಗ ದುಸ್ಥಿತಿ 
ದುರಾಚಾರವಿಲ್ಲ (ಹಕಳಾ. ೨-೧) ; ಯತಿ ಕೆಡುಗು ದುಸ್ಸಂಗದಲಿ ಭೂಪತಿ 
ಕೆಡುಗು ದುರ್ಮಂತ್ರದಲಿ (ಕುವ್ಕಾಉ. ೩-ಗಿ೧೪); ಭಾವ ಭಾವ ಏಕಾರ್ಥ 
ವಾಗದವರ ಸಂಗವದೇತರ ಸಂಗ ದುಸ್ಸಂಗವಲ್ಲದೆ (ಅಖಂಡ. ೧೨೯-೯೪). 
ಶಿ. ಕೆಟ್ಟ ಮನಸ್ಸು ; ದಂಷ್ಟ ಪ್ರವೃತ್ತಿ: (೪. [ಸಂ] 

ದುಸ್ಸಂಗಿ (ನಾ). ಕೆಟ್ಟ ಸಹವಾಸದಲ್ಲಿರುವವನು ; ದುಸ್ಸಂಗಿಗಳ ಸಂಗ 

ದೋಷಕ್ಕೆ ಈಡು ಮುಕ್ತಿಯ ಕೇಡು (ಅಖಂಡೇ. ೦೯-೯೪), 
[ ಸಂ, ದುಸ್ಸಂಗಿನ್‌) 

ದುಸ್ಸಂತತಿ (ನಾ). ೧. ಕೆಟ್ಟ ಸಂತತಿ ; ದಂಷ್ಟ ಸಂತತಿ. ೨. ಹಾದರಕ್ಕೆ 
ಹುಟ್ಟಿದಂದಂ. (ಸಂ.] 

ದುಸ್ಸಂಧಾನ (ನಾ). ೧. ಒಟ್ಟಿಗೆ ಸೇರಲು ಕಷ್ಟವಾದಂದು ; ಕೂಡಲು 
ಅಸಾಧ್ಯವಾದರಿದಂ. ೨. ಕೆಟ್ಟ ಸಂಧಾನ,- ಸಂಚು. ೩. ಹಾದರ: 

[ ಸಂ.] 

ದುಸ್ನಂಧಿ-(ನಾ). [ವ್ಯಾಕ].ಒಂದಂ ಬಗೆಯ ಸಂಧಿದೋಷ ; ಅಪಾರ್ಥ 
ವನ್ನೂ ಕೊಡಂವ-ಅಥವಾ ಶ್ರುತಿಕಷ್ಟವಾದ ಸಂಧಿ: ಅಸದರ್ಥಂ . : . 
ಅಪ್ರೌಢತೆಯಪುತೀತಿವಚನಂ ದಃಶಿಸ್ಸಂಧಿ ವಿಶ್ಲೇಷನಷ ೈಸವಳಾಸಂ ಹ 
ಇನಿತುಂ ದೋಷಂಗಳಷ್ಟುದಶಂ (ಛಂದೋಂಟರಿ. ೦-೪೬ ಆಡಿಟ); ದುಸ್ಸಂಧಿಯ 
ನಿಬದ್ಧಂ ಎರುದ್ಧಾರ್ಥ ನೀರಸಂ ಶೈಧಿಲ್ಯವರ್ಣಂ ಕಾರಕವಿ ರಹಿತಂ 
ಕ್ರಿಯಾಳಂಕಾರಹೀನವೆನಿಪ್ಪ ಪೊಳ್ಳಂ ತೂಟ್‌ ಕಳೆದಿಂತು . . . ರಚಿಸುವೆಂ 
ಕೃತಿಯ (ಬಸಪು. 9-೧6). “ದಂರ್ಲಕ್ಷಣ' ಪರಾ. ([ ಸಂ. 

ದುಸ್ಸರ (ನಾ). ಖಡ್ಗಯುದ್ಧದಲ್ಲಿ ಒಂದು ವರಸೆ : ನುತಚೌಪಟಂ , . . 
ಪಂಚಾಯಿತಮೆನಿಪ್ಪಯಿದು ' ನಿಣಿಗೆಗಾಯತ ಮಂಡಿ ದುವಾಡವೆಕ್ಕಸರೆ 
ಎಸರವುಲ್ಲಾಸ ದುಸ್ಸರೆ , , , ಸಿಂಹಾನಕ ಚಟಿಯೆಂಬ ಚತುರ ಠಾಣದ 
ತರಹರದೊಳು ಹಲಗೆಯ ವಂಗ್ಗುಲೊಳು ಖಡ್ಗವಂ ಜಡಿದರು (ಸೋಮಶ. 
೩-೧೪). [?) 

ದುಸ್ತರಣಿ (ನಾ). ಕಠಿಣವಾದ ಮಾರ್ಗ : ದರಿಗಳೊಳು ದುಸ್ಸರಣಿಯೊಳು 
ಡೊಂಗರಗಳೊಳು . ಅಗಲಕೆ ಹರಿದು ಹೊ ೀರಟೆಗುಟ್ಟಿದನಂ 
ಹೊಮ್ಮಜ್‌ಯ ಬೆನ್ನಿನಲಿ (ತೂರರಾ. ೩-0-೩೭). ಸಂ.) 


ಕಿಂ 


88 


40 


46 


34 


ದುಸ್ಸಹ 


ದುಸ್ಸಹ (ಗಂ). ೧. ಸಹಿಸಲಂ ಕಷ್ಟವಾದ; ತಾಳಲಾರದ; ಸೈರಿಸಲಾಗದ; | 


ತನ್ನ ಪಿರಿಯ ಮಗನಂ ಕರೆದು ತನ್ನ: ದುಸ್ಸಹಾವಸ್ಮಾಂತರಮನಜ'ಪಿ 
(ಆದಿಪು. ೨-೧೪ ವ); ಅತಿ ದುಸ್ಸಹವಾರ್ತಾವಿಷಲತೆಯಂ ನಾಂಟಿಸಲಿದಲ್ವೆ 


ಕಂಸಶೋತ್ರಕ್ಷಿತಿಖನನಪವಿಶಲಾಕಾತತಿಯೆನೆ ದಶನಾಂತು ನಿಮಿರೆ ವಂನಿ. 


ಯಿಂತೆಂದಂ (ಜಗವಿ. ೨-೪೩); ಇತ್ತ ಹೆತ್ತ ತಾಯಿ. ದುಸ್ಸಹೆ' ಸಮಾಚಾರ 
ವನ್ನು ಕೇಳಿ ಪ್ರಾಣಬಿಟ್ಟರ (ಶಾಂತಲಾ. ೧೭೦), (ನಾ). ೨. ಸಹಿಸ 
ಲಾಗದಂದಂ; ತಾಳಲಾಗದಂದಂ: ಆ ಕಾಮಬಾಣಾಗ್ನಿಯಿಂ ಸರ್ಪ 
ಮುಖಕ್ಷ್ವೇಡಾಗ್ನಿಯೇಂ ದುಸ್ಸಹಮೆ (೪ಗವಿ. ೩-೫); ದುಸ್ಸಹವು 
ನಿಮ್ಮಭ್ಯುದಯವಡಿತರಿಗೆ (ಕುಫ್ಯಾಸ. ೧೧-೦೮); ತೆರಳಲ್ಮಿಷ್ಟರ್‌ ದೇಶಾಂತರ 
ಕಬಲಾಜನದ ಚಿಂತೆ ದುಸ್ಸಹಮಲ್ತೇ (ಕಾಕುಂತ. ೪೮-೪); ಅವಮಾನವನ್ನು 
ಸಹಿಸಲು ಯುವಕರಿಗೆ ದುಸ್ಸಹ (ಶಿಕ್ಷರ. ೧೧೫). ೩. ಸಹಿಸಿಕೊಳ್ಳಲಂ 
ಆಗದವನು: ದುರ್ಲಭನಾರು ದುಸ್ಸಹನಾರು ದುರ್ಮತಿ ಯಾರು ಧರ್ಮಜ 
ತಿಳಿಯಹೇಳೆಂದ (ಕುವ್ಯಾಅ. ೧೩-೩೭): ವಂಹಾದುಸ್ಸಹನ ದುಶ್ಮೀಲನ 
ದುರಾಚುರನ ... 
ದುಸ್ಸಹರಜೇಯರಪ್ರತಿಸಮರಥರ್ಸಾಹಸಿಗಳಿರ್ವರುಂ ಗಗನಗಮನದ 
ವೀರರು (ತೈಮಿಭಾ, ೨೨-೩0). [ಸಂ.) 

ದುಸ್ಸಹವಾಸ (ನಾ). ಕೆಟ್ಟ ಸಹವಾಸ ; ದುಸ್ಸಂಗ : ದುಸ್ಸಹವಾಸವು 
ದುರ್ಗತಿಯನ್ನು ಕೊಡುವದಾಗುವದು (ಅರ್ಕಮಾ. ೬೪). [ ಸಂ.) 

ದುಸ್ಸಹಸ (ನಾ). ಅಸಾಮಾನ್ಯವಾದ ಸಾಹಸ ; ಅತ್ಯಂತ ಸಾಹಸ: 
ಹುದ:ಗಿದಗ್ಗದ ಸತ್ವ ದುಸ್ಸಹಸದ ನಿರೂಢಿಯ ಸೋಸೆಮಯ [ಪಾಕಾ- 
ದುತ್ಸಾಹದ ನಿರೂಢಶ್ವಾಸದಲಿ]ಗಜುಗದಿತ ಕಂಠದ , , , ಗುರುವಾಯಳಿದ 
ಭೀಮನ ಕಂಡನಾ ಭೂಪ: (ಕುಪ್ಶಾಅ. ೧೩-೩೮). 1 «ಸಂ. ದುಸ್ಸಾಹಸ) 

ದುಸ್ಸಾಧ್ಯ (ನಾ). ಕಾರ್ಯಗೊಳಿಸಲು ಅಸಾಧ್ಯವಾದಂದಂ. ಕಷ್ಟಸಾಧ್ಯ 
ವಾದುದು : ವಿದ್ಯಾವಂತರು . . ,. ಉತ್ತಮಮಟ್ಟದ ಜೀವನ ನಡೆಸ 
ಬೇಕೆಂದು ಹಾರೈಸುಪುದು ಸಹಜವಾದ್ದು. 
ದುಸ್ಸಾಧ್ಯ ವೆನಿಸಬಹುದು (ಶಿಕ್ಷರ. ೬೬೮). [ಸಂ.7 

ದುಸ್ಸಾಹಸಿಕ. (ನಾ). ಗಂಡಾಂತರವನ್ನು ಎದುರಿಸಂವ ಅಶಿಯಾದ 
ಸಾಹಸ : ತನ್ನ ಪ್ರಾಧಾನ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ದುಸ್ಲಾ 
ಹಸಿಕವಾದೊಂದು ಸಂಕಲ್ಪವನ್ನು ಮಾಡಿದಳು (ಕಪಾಕುಂ. ೬೫. [ ಸಂ.) 

ದುಸ್ಸ್ಯಲ, ದಂಸ್ಕೃಳ (ನಾ). ೧. ಕೆಟ್ಟ ಸ್ಥಳ ; ಅನಂಕೂಲವಲ್ಲದ ಜಾಗ. 
ದುಸ್ಸೃಳ : ೨. ಇಕ್ಕಟ್ಟಾದ ಮಾರ್ಗ, -ಸ್ಥಳ : ದುಸ್ಥೃಳಮುದಯಾಚಳ 
ಧಾತುಸ್ಥಳಿಯಂ. ಬೇಗಮಡರ್ವ ದಿನನಾಥರಥಪ್ರಸ್ಥಾನಪಾಂಸುವೆನಿಸಿ 
ದಿಶಾಸ್ಕಗಿತಂ ರಂಜಿಸಿತ್ತೂ ಸಂಧ್ಯಾರಾಗಂ (ಮಳ್ಳಿಫು. ೭-೦೦೫). 

[ಸಂ.] 

ದುಸ್ಸೃಳ-ದಂಸ್ಕೃಲ' ನೋ. 

ದುಸ್ಸೃಪ್ನ (ನಾ). - ದಂಸ್ಚಪ್ನ : ದುಸ್ಸೃ ಪ್ನಕೆ ಬೆಚ್ಚುತಲೆಚ್ಚತ್ತಂತೆ ನಾವೆ 
ದ್ದೆವು ನಲ್ತಿಳಿವಿಗೆ (ಅಹಲೈ: ೧೦೩-೧೦). [ಸಂ.] 

ದುಸ್ಸೃಭಾವ (ನಾ). ಕೆಟ್ಟ ಸ್ವಭಾವ; ದಂಷ್ಟ ಗಂಣ. [ಸಂ.] 

ದುಸ್ಸ್ವರ (ನಾ). -'ದುಸ್ವರ ೧: ಕಾಗೆ ಬಂದು ಪಾಯ್ದೂಂ ದುಸ್ಲ್ವರದಿಂ 
ಕರೆವುದುಂ (ಪಂಠತಂ. ೨೨೪-೧೧). ₹£ಸಂ.] 

ದುಸ್ಪರೆ (ನಾ). ಕೆಟ್ಟ' ಧ್ವನಿಯಂಳೈವಳಂ ; ದುರ್ಗಂಧೆ ದುಸ್ಸ್ವರೆ ಪುಟ್ಟುಂ 
ಗುರುಡಿ ಪೊಲತಿಯಾಗಿ ಪುಟ್ಟಿ (ವಣ್ಮಾರಾ- ೯-೬)... [ಸ0, 'ದುಸ್ಸ್ವರಾ) 

ದುಹತ್ತ, ದೂಹತ್ತ (ನಾ). ಎರಡು ಕೈ: “ದುಹತ್ತ (ದಂಹತ್ತ) 
ದ್ವಿಹಸ್ತ,ಐ ಹಸ್ತಯುಗ್ಮ” (ತದೃಳೋ. ೨೦) ; 'ದುಗೆ- ದ್ವಿಗುಣ - ದುಗುಣ 
. . . ದ್ವಿಹಸ್ತ - ದುಹತ್ತ; ದೂಹತ್ತ (ಕಮದ. ೨೯೦ ಪ್ರಯೋ). ದೂಹತ್ತ: 
ವೆಂಲಿನ ಪ್ರಯೋಗಗಳನ್ನು ನೋಡಿ. [ದು ಹತ್ತ] 


ಕೈವಿಡಿದೆತ್ತಬೇಕೆಲೆ ದೇವ (ತೊರರಾ. ೪-೪-೩೭); | 


ಆದರೆ ಅನೇಕರಿಗೆ ಅದು || 


೪೦೧೨ 


49 


66 


ದುಖ 


ದುಹಾರ (ನಾ). (?) : ಕಂಗಳೋರೆಯ ಢಾಳಿಸುವ ಹಾಸಂಗಿಗಳ ಬಿಗುಹಿನ 
ದುಹಾರದ ಭಂಗಿಗಳ ಬಲುವಿಟರ ಕರಣದ ಸಾರಿಗಳ ಸೆರೆಯ ಮುಂಗುಡಿಯ 
ನಿಜನಾರಿಯರ ಕವಿವಂಗವಣಿಗಳ ಜೂಜುಗಾತಿಯರಂಗನೆಯ ದಂಡಿಗೆಯ 
ಬಳಿವಿಡಿದರು ವಿದಗ್ಗೆಯರು (ಕುವ್ಮಾಆ. ೧೩-೪೨); ಕೆಲಬಲನ ಭಿತ್ತಿಯ 
ಕಂಬ ಕಂಬದ ನಡುವೆ ಭಿತ್ತಿಗಳು ಹೊಳಹನೇ ಕಂಡೆನು ವಿವೇಕದ ಕಳಿವು 
ಚಿತ್ತದ ಸೆಆ್‌ ದುಹಾರದೊಳಿ (ಪಾಕಾಂ. ಳು] ೪ದವಕ್ಷಿಗಳಿಂತು ಸೋತೆನು 
(ಕುವ್ಯಾಸ. ೧೨-೩೬) ; ದುಗನ ಹಾಯಿಕು ತನಗೆ ಹಾಯ್ಯಿತ್ತಿಗನವೆಂಬಬ್ಬರದ 
'ಹಾಸಂಗಿಗಳ ಬೊಬ್ಬೆಯ ಸಾರಿಗಳ ಮಣಿಖಟಿಲನಿಸ್ವನವ ಉಗಿವ ಸೆರೆಗಳ 
ಬಳಿ ದುಹಾರದ ಬಿಗುಹುಗಳ ಬೀದಿಗಳ ತಳಿಸಾರಿಗಳ ಧಾಳಾಧೂಳಿ 
ಮಸಗಿತು (ಕುವ್ಯಾಸ. ೧೩-೫೦) ; ನಿಮ್ಮಣ್ಣ ನಾಡಿ ದುಹಾರದಲಿ ಸೆಕ 
ಯೋದನಾತನ ಹರಿಬವೇ ನಿಮಗೆ (ಕುವ್ಕಾಕ, ೨೦-೧೩). [ ?) 

ದುಹಿ (ನಾ). ದ್ವೇಷ ; ವಿರೋಧ: ದುಹೀ ಮಾಡುವವ. ಅಹೀ ಹಾಗೆ 
(ಣಾದೆ): ದುಹೀ ಮಾಡುವವ ಅಹಿಗಿಂತ ಕಡೆ (ಗಾದೆ). 

[ ಮರಾ. ದುಹೀ, ದುಈ 

ದುಹಿತಾರ "ದಂಹಿತೆ' ನೋ. 

ದುಹಿತೃ. (ನಾ). ೧. ಮಂಗಳಂ; ಪುತ್ರಿ : “ಪೆಣ್‌ ದುಹಿತೃ ನಂದನೆ ಪತ್ರಿ 
ತೆನೂಜೆ ಸೂತಿ ತಾನೆನಿಕುಂ” (ವಸ್ತುಕೋ. ೫೪-೧೭) ; ಅಹಹ ನರ್ತಕಿಯಲು 
ಗಂಧರ್ವನಾಯಕನ ದುಹಿತೃವಲ್ಲಾ ನಿನ್ನ ಮಾತೆ (ಜೈಮಿಛಾ. ೧೭-೫೫) , 
ಅಂತರಿಕ್ಷದಲ್ಲಿ ಆದಿತ್ಯನು ತನ್ನ ದುಹಿತೃವಾದ (ಪುತ್ರಿ) ಪೃಥ್ವಿಯ ಗರ್ಭ 
ರೂಪವಾದ ಉದಕವನ್ನು ಧರಿಸಿದ್ದಾನೆ (ಯಳ್ಕಾರ. ೨೭೬). ವ. ಹಾಲು 
ಕರೆಯಂವವಳಂ ; ಗೌಳಿಗಿತ್ತಿ : (8).. [ಸಂ.] 

ದುಹಿತೆ, ದುಹಿತಾರ (ನಾ). ವಂಗಳಂ ; ಪುತ್ರಿ: “ದುಹಿತೆ - ದುಹಿತೃ = 
ಮಗಳಂ” (ತದೃಕೋ. ೨೦) ; ಆದಿಶಿವಭಕ್ತಂಗೆ ಮದುವೆಯನುದರದಿ ನಾ 
ಮಾಳ್ಸೆನಲ್ಲದೆ ಈ ದುಹಿತೆಯಂ ಭವಿಗೆ ಕೊಡೆನು (ಬಸಪು. ೩-೮೭); 
ದುಹಿತೆಯಳ ಹೆರಿರಾಯನರಮನೆಗೆ ವಿಜಯದಿಂ ಕಳುಹಲ್ಕೆ ತೆರೆಳಿ ಬಂದಂ 
(ಗುರುಣಾ. ೩-೧೧). ದುಹಿತಾರ : ಆರಾದೇಶಕ್ಕೆ -ಸವಿತಾರ, ಕರ್ತಾರ .... 
'ದುಹಿತಾರ (ಕಮದ. ೮೩ ಪ್ರಯೋ). [ ಸಂ. ದುಹಿತೃ] 

ದುಹಿಸು (ಕ್ರಿ). (ಹಾಲಿನಂತೆ) ಕರೆ; ಸುರಿಸು; ನೀಡು: ಸ್ತನದೆ ಸರ 
ಸಾಮೃತವ ಕರೆಯುವ ಜನರ ಕಾಮನೆಯನ್ನು ದುಹಿಸುವ ಮುನಿಯ 
ಹೋಮದ ಧೇನುವನಂ ತನ್ನೆದುರಿನಲಿ ಕಂಡ (ರಘುವಂ. ೨-೬೧). 

[ದುಹ್ಮ (ಬ .-ಆ ಸಂ. ದುಹ್‌) + - ಇಸ್ಕು]. 

ದುಹೇರ, ದಂಹೇರಿ (ಗು). ೧. ಇಮ್ಮಡಿ ; ದ್ವಿಗಂಣಿತ (೪. ದುಹೇರಿ: 
೨. ಪ್ರತಿ; ಸಮಾನವಾದ ಗಂಣವುಳ್ಳೆ : ಸ್ವಾತಂತ್ರ್ಯಚಳುವಳಿಯ ಕಾಲ 
ದಲ್ಲಿ ದುಹೇರಿ ಕಾರುಭಾರು ನಡೆಯುತ್ತಿತ್ತು (ರೂಢಿ). 

[ «ಮರಾ. ದುಹೇರಾ, ದುಹೇರೀ, ದುಹಿರೀ ) 

ದುಹೇರಿ "ದಂಹೇರ' ನೋ. 

ದುಳಿರವಟ (ನಾ). ಒಂದು ಬಗೆಯ ತೆರಿಗೆ: ಯಾ ಗ್ರಾಮದ ಚತುಸ್ಲೀಮೆಗೆ 
ಸಲುವ ನಂಜೆ ಪುಂಜೆ . . . ಕುಳವಡೆ ಸಾರಡೆ ದುಳಿರವಟ ಕಟಳೆವಟ ಏರಿ 
ವಿಸನ ಬೆಲೆ ಸಂತೆ ಉಂಟಾದ ಹಲ ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟಿವಾಗಿ 
(Mau. 1-11, ೪೬೩-೮ ; 1470). [?) 

ಸದುಜ "ದಂರ್ಕ' ನೋ. 

ದುಜದುಲ್‌ಸು "ದಂಟುದಂಟೀಸು' ನೋ. 

ದುಃ, ಜಂಜ (ಕ್ರಿ). ಹೊರಚಲ್ಲಂ; ಹೊರಸೂಸು : ಇಜ್‌ದ ನೆಲಂಗಳಾಂ 
ತವರ ನೆತ್ತರನರ್ಕೀಸಲಾಆಸ್ತೀಗಳುಂ . ದುಅಕಿತೊರೆಯುತ್ತಮಿರ್ದ್ದಪುವು 
ತೀಂಬ ಕಟಂಗಳನೆಂಟುವಾನೆಗಳುಂ ತಅತಣನಪ್ಪಿನಂ ಜಯದ ಲಚ್ಚಣಗಂಬ 
ದೊಳುದ್ದಿಣೆೊಳುವುವು (ಎಕ. ೪, ರೇಲೂರು. ೧೭೦-೧೫; ಸು. 1160). 


ದುಖಿದುಂಬಿ ೪೦೧೩ ದುಃಖದುಚ*ಿಸು 


ಜುಜಿ್‌; ಮುರಾರಿ ಮು[0) ಖರನಂ ಸೆಜ್ಜನೆ ಸೀಟ್ಹಾ ಜದ ಮುನಿಸಿಂದೊಗೆ 
ದಾಜ್‌ ಪರಪೆ ಧಾತು ನಿರ್ಗುರದಂತಶ್ರು[ಜ]ಳಮೊಟಕ್‌ತು ಜುಜಿಿಯುತ್ತು 
ಮಿರ್ಪ ಧಾತ್ರಿಯಪ್ಪುದುಂ (ಅರ್ಥನೇ. ೮-೨೨ ವ) ; ತಟದ ಕುಲಗಳ ಹಂದಿ 
ಯಡಗಿನ ಜುಟತ ರಕುತದ ಮೊಲನ ಖಂಡದ... ಹಜದೆಜಕೆಗಳ 
ಕಂಡಬಲೆ ಹೊಗಳಿದಳಡಬಳದ ವಂನೆಯ (ಕುಪ್ಕಾವಿ. ೩-೩೭). 'ತೊರೆಃ',| 5 
"ಸಂರ್ಮಿ' ಪರಾ. 

ದುಟ್‌ದುಂಬಿ "ದಂಜಂದುಂಬಿ' ನೋ. 

ದುಳು- (ಉಪ). ಕೆಟ್ಟದ್ದ ನ್ನು ಸೂಚಿಸುವ ಒಂದಂ ಉಪಸರ್ಗ. 
"ದಂಟಂದಂಂಡಿ', "ದಂಮಿದಂಂಬಿ' ಪರಾ. ( <ಎದುರ್‌-] 

ದುಣುದುಂಡಿ, ದಂರುದುಂಡಿ, ದಂರ್ದುಂಡಿ (ನಾ). ೧. ಕೆಟ್ಟ ವ್ಯಕ್ತಿ; 
ಕೆಡಂಕು ಮಾಡಂವವಳು ; ದಂಪ್ಟೆ: ಪಂಚಪೃಥ್ವಿಯ' ಮಧ್ಯದಲ್ಲಿ ಒಂದು 
ಉಡುವರದ ಗಿಡ ಹುಟ್ಟಿತ್ತು ಆ ಗಿಡುವನೊಡದು ಒಬ್ಬ ದುಉುದುಂಡಿ 
ಹುಟ್ಟಿದಳು (ಕೆಪೀಲಶಾಂ. ೨೨-೮) ; ತನುಮಧ್ಯದಲ್ಲಿ ಅಜ್ಞಾನಸ್ವರೂಪಿಣಿ 
ಯಾದ ವಹಯೆಯೆಂಬ ದುರ್ವಿಕಾರಿ ಹುಟ್ಟಿ ಆ ತೆನುಮಧ್ಯದಲ್ಲಿ 
ಇರುತ್ತಿಹಳೆಂಬುದೀಗ , . . ಮಟುದುಂಡಿ ಹುಟ್ಟಿದಳು ಎಂಬ ಶಬ್ದಕ್ಕರ್ಥ 
(ಕೋಲಿಶಾಂ. ೨3-೮ ಟೀಕು). ದುರುದುಂಡಿ: ೧. ಅನಿತರೊಳು ದುರು 
ದುಂಡಿಯ್ಯೈತಂದು ಪೂಜೆಗೈದಾ ಮಹಾಕಾಳಿಯಂ (ಪೇಂಕಾರಾ. ೬-೪೮-೪೮). 
ದುರ್ದುಂಡಿ : ೨. ಬಜಾರಿ; ಗಂಡುಬೀರಿ: ಈ ದುರ್ದುಂಡಿಯನ್ನು 
ಮದುವೆಯಾಗಲಾರೆ (ಸೀತಾರ. ೧೦) ; ಒಮ್ಮೊಮ್ಮೆ ಆಕೆಯನ್ನು ದುರ್ದುಂಡಿ 


ದುಉುದುಂಬಿಗ, ದುರುದಂಂಬಿಗ (ನಂ). ದಂಪ್ಪ ; ನೀಚ ; ಕೆಟ್ಟವನು; 
ಪುಂಡ : ನೋಟಕರು ನಿರ್ಭಯರು ಕೊನಬಿಗಳಾಟವಿಕ ಡುಟುದುಂಬಿಗರು 
[೫ಂ. ಗಳು] . . . ಖಳರು ಕೂಡಿತು ಕೋಟಿಸಂಖೆಯಲಿ (ತೊರರಾ. 
೫-೫-೧೩) ; ಡಂಬಕನು ಡೌಳಿಯ ವೃಥಾ ದುಃಖದುಂಬಿಗಂ , .. ಎಂದಿರದೆ 
ಬಂದೆ. ನಂಬಿ ನೆಆ್‌ ಪಕ್ಕಾದಿರಕ್ಕಟ ದುಃಖದುರಿಗೆಂದ (ಮದೇಪು. ೩-೨೬). 
ದುರುದುಂಬಿಗ : ಪೆರರ ಪಡಿಮಾತನಾಡುವ ದುರುದುಂಬಿಗನೆಕ್ಕಸಿಕ್ಕನಂ 
(ನೀತಾ. ೮೫೮). '[ದುಜುದುಂಬಿ + - ಗೃ] 

ದುಜುದುಂಬಿತನ, ದಂರಂದಂಂಬಿತನ (ನಾ). ೧. ಕೆಟ್ಟ ನಡವಳಿಕೆ ; 
ದಂಷ್ಟತನ ; ' ನೀಚತನ : ತಾನಿಲ್ಲದುದ ನೆವವನಿಕ್ಕಿ ದುಣುದುಂಬಿತನದಿ 
ನಿವನಂ ಕೊಲಿಸಿ (ಸಮ್ಮಳಿ. ೨-೯೫) : ರಾಮನ ಕೆೊಅಚಾಟದಿಂ ಕೊಲಿಸು 
ವುದು ದುಉದುಂಬಿತನವಲ್ಲವಿದು ರಾಜಕಾರ್ಯದ ಹೊಟ್‌ಾಗೆಯಲ್ಲೆಂದು 
ಪೇಳಿದನು (ಕುಂ8ಸಾಂ. ೩೫-೩೦) ; ಆತನೊಳ್‌ ನೆಲೆಗೊಂಡ ದೈವದೊಲ 
ವುಮಂ, ಪಾರ್ವರ ಪಕಕೆಗಳುಮನಟಿಯದೆ ದುಜುದುಂಚಿತನದಿಂ ಕೆಣಕು 
ಜಗಳಂ ತೆಗೆವುದುಂ (ಚಿಳವಂ. ೧೩-೦). ೨. ತುಂಟತನ: ಮಿಸುವ ಕರ 
ವೀರದ ಕಡುಗೆೊರ್ಬಿದ ಬಿರಿಮುಗುಳ್ಗಳಂ ವಂತಸುಂಕಿ ಮುತ್ತಿ -ಮುಸಂರ 
ಲೆಂದು ಮುಂಕೊಂಡು 'ರೋಂಕಛಿಸುತ್ತ ದುಲುದುಂಬಿತನದಿಂ ಬಂದು 
ಮಣ್ಣದುಂಬಿಗೆ ಚಂಪಕಕೋರಕ ಭ್ರಾಂತಿಗೊಟ್ಟು ತೊಟ್ಟನೆ ಮಗುಳ್ಹಿಯುಂ 
(ಕಾಜಕೀ. ೧೨-೩೯ ವ). ಹಿ. ಅವಿವೇಕ ; ದಂಡುಕುತನ : ಜುರುಳ ನೀ 
ದುಃುದುಂಬಿತನದಲಿ ನಿನ್ನ ಹೊಗಳಿದೊಡೆ ಗರುವ ಮಾನ್ಯರು ಮೆಚ್ಚುವರೆ 


ಎಂಶಲೂ ಕರೆಯುತ್ತಿದ್ದರು (ನನ್ನೂರು. ೪). [ದುಜು * ದುಂಡ್ಕಿ) |86| (ಕುಪಕ್ಕವಿ. ೭-೦೮6): ದುಜುದುಂಬಿತನದಿ ಧುರಮಂ ಮಾಳ್ಪೆ ನೆಂದೂರ 
ದುಜಾದುಂಬ (ನಾ). ಕೆಟ್ಟವನು; ನೀಚ : ದುಣದುಂಬ ಪೊಡವಿಯಮರರ ಪೊಅಮಟ್ಟು ತನ್ನ ಸೇನೆಯನು ಪರಬಲಕೆ ಕುಯ್ಲುಜ್‌ ಮಾಡಿ ನಾಡು 
ಬಸಿಲೊಳೊಗೆದು ಸುಗತಿಯ ಸೊಂಪುವಡೆಯದತ್ಕಂತ ಪಾತಕಿಯಾದೆ ಬೀಡಂ`ಕೆಡಿಸಿಕೊಂಡನಲ್ಲಾ ನಮ್ಮ ನೃಪತಿ (ಸಮ್ಮಳಿ. ೮-೩೪) ; ಇದು 
(ಕೊಟ್ಕೊಬ. ೪-೦೩೨). ([ ಎದುಜುದುಂಬಿ] ಮೆದು ಪೊಕ್ಕು -ವೊಲಮಣಬಲ್ಲ ಅಟ್‌ಕೆಯಧಟರಿರ್ದಂತೆ ದುಃಖದುಂಬಿ 
ದುಃಖದುಂಬಿ, ದುರಂದಂಂಬ್ಲಿ, ದಂಜಕಿದುಂಬಿ (ನಾ). ೧. ಕೆಟ್ಟ ಗುಣ ತನದೊಳಂತಿದನೆಣಿಸುವರೇ ಕಿಚುವರೆಯದೊಳೆಲೆ ಮಗನೇ (ಸೇಮಿಸಂ. 
ವುಳ್ಳ ವ್ಯಕ್ತಿ; ನೀಚ ವ್ಯಕ್ತಿ: ನಾಡ ದುಜುದುಂಬಿಯರೆಂದುದನೆಂದ | 85 | ೨೮-೩೦). ದುರುದುಂಬಿತನ : ೧. ಬರಿದೆ ದುರಂದುಂಬಿತನದ ಮುನಿನಿಯ 


ವಂದಿಕೊಳ್‌ ನೆಆ್‌ದೊಡಗೂಡಿ ಕಳ್ಗುಡಿವ ಡಂಬಗಿದೊತ್ತಿರನಾರಂ ಬಾರಿ 
ಪರ್‌ -(ಪಸಾರ. ೪೬೬) ; ಪರಿಣತರ ನುಡಿಗಳನು ಕಿವಿಯೋಕರಿಸಿದವು ದುಜು 
ದುಂಬಿಗಳ ಬಾಹಿರರ ನುಡಿಗಳನಡಿಗಡಿಗೆ ಕುಡಿದು ತೇಗಿದವು (ವ್ಯಾಸ. 
೧೦-೩) ;: ಪಿರಿಯಪಟ್ಟಣದ ರಾಜ್ಯವಾಳುವ ದುಷ್ಟ ದುಜುದುಂಬಿ 
ನಂಜುಂಡರಾಜ . . . ಮಲೆತಿರ್ದನಾಗ (ಕಂನವಿ. ೧೮-೨೦) : ಮುಂಬಗಲ 
ನೆಳಲವೋಲ* ದುಣುದುಂಬಿಗಳೊಳ* 'ವಾಳ್ಟೆ ಮೈತ್ರಿ ಕುಂದುಗುಂ 
(ನೀತಿಮಂ. 1, ೨. ತಂಂಟತನವುಳಂ ದರ : ನಿನ್ನಯ ಸುಟ್‌ 
ಗುರುಳಲ್ಲವಿವೆನ್ನಯ ಮಜಾ್‌ಯೆಂದು ಬಂದು ತಲೆವಿಡಿದವೊಲಾ ಚೆನ್ನೆಯ 
ತಲೆವಿಡಿದಿರ್ದುದು ತಾಂ ನಆಂಗಂಪಿಗೆ ತುಂಬಿ ದುಜುದುಂಬಿ ಕರಂ 
(ಪಂದ್ರಪು. ೭-೦೦೨). ೩. ತಂಂಟ: ಮಣಕಿಯೊಳು ಬಂದು ಮಕ್ಕಳ ಗರ್ದು 
ಗವ ಹಾಲುಪಟ್‌ಯೆಂದು ಬಾಚಿ ಹಿಡಿಯಲು ಹೆಜನೂಂಕಿ ಬಳಿಕ ಕೈಯಿಂದ 


೨೨೯). 


ವಳ್‌ ಕುಲನಾಶಿನಿ (ಕುಳ್ಮಾಂಗ. ೬-೫೭) ; ಅವರು ಮಕ್ಕಳ ದುರುದುಂಜಿ 
ತನಕ್ಕೆ ಎಡೆಕೊಟ್ಟು ಕುಟುಂಬವಿನಾಶಕ್ಕೆ ಕಾರಣರಾಗುತ್ತಾರೆ (ಕಸಾಕ. ೨೩೭); 
ಸಚ ಕಾಮತೃಷೆ, ಹಿಡಿಹೊನ್ನಾಶೆ ಈ ಗೋ :ಡೆಗಳಾಚೆ ಮಾನವ 
ದೃಷ್ಟಿಯು ಇನ್ನೂ ಹರಿದಿಲ್ಲ (ರೂಮಮ. ೧೮): ಜೈಲುಗಳಲ್ಲಿ ತಾಂಡವ 
ವಾಡುತ್ತಿದ್ದ ಘೋರದುಷ್ಕರ್ಮವನ್ನೂ ದುಷ್ಕರ್ಮಪ್ರವರ್ತಕರ ದುರು 
ಡುಂಬಿತನವನ್ನೂ ಅವನು ಕಣ್ಣಾರೆ ಕಂಡಿದ್ದರು (ಪುನರು. ೫೯೧). ೪. ವಂದ; 
ಸೊಕ್ಕು ;; ಅಹಂಕಾರ : ರಾಮನನ್ನು ಬಗ್ಗು ಬಡಿಯುತ್ತೇನೆಂಬ ದುರು 
ದುಂಬಿತನದಿಂದ ರುದ್ರ ಕರ್ನಾಟಕ ರಾಜ್ಯದ ಮೇಲೆ ಧಾಳಿ ನಡೆಸಿದನು 
(ನಂಜುಂಡ. ೪೪) : ಆದರೆ, ನಾನೀಗ ದುರುದುಂಬಿತನದ ಗಂಗನನ್ನು ಹದ 

ಗೊಳಿಸಲಾಗಿ ಅವನೆ ರಾಜ್ಯದೊಳಗೇ ನುಗ್ಗುತ್ತೇನೆ (ವೀರಬಂ. ೬3). 

[ ದುಟುದುಂಬಿ + - ತನ) 


ಸುಲಿವನಾವ ದುಟುದುಂಬಿಯಾ ಬಾಲವಿಷ್ಣು (ನೇಮಿಸಂ. ೧೫-೧೦೮). ದುಜುದುಂಬಿನಿ (ನಾ). ದಂಷ್ಟೆ ; `ಕೆಟ್ಟವಳು : ಕೇಡಿಯೊ ಕುಂಟಣಿಯೊ 
(ಗಂ). ೪. ಕೆಟ್ಟಗಂಣವುಳ್ಳ ; ಭಂಡತನದ : ಕೆಲಬರ್ದುಣುಹುಂಬಿ ಕುಬ್ಬೆಯೊ ನಾಡೆ ದುರ್ಗಂಧಿನಿಯೊ ದುಂದಂಕಿಟನಿಯೆಕ ದುರ್ಜನಿಯೊ 
ಮುಂಡೆಯರ್ಮನೆಯೆ ೧ಳಗುಳ್ಳುದಂ ತವಿಸಿ ಗಂಡರನೇಂ ಕುಆ್‌ಮಾಡಿ (ಮದೇಪು. ೬-೨೧). [ ಆ ದಾಜುದುಂಬಿ] 


ತಿಂದಪರ* (ಸಮ್ಮಪ. ೯-೧೦೩) ; ಸಂದುಗೊಂದಿನೊಳಡಂಗಿರ್ದು ಬಟೌವೋಕರೆ 
ಕೊಲ್ವ ಕಳ್ವ ದುಜುದುಂಬಿ ಕೊಲೆಗಂಗೆ (ಉಮಾಕ್ಕ. ೭೪-೨). ದುರುದುಂಬ್ಮಿ; 
೧. ಶಿಶುಪಾಲನು ವಂಹಾ ದುರುದುಂಬಿ (ಕಾಜಸೂ, ೧೧). ೪. ಈ ದುರು 
ದುಂಬಿ ತುಂಬಿಯು ಪೂಜ್ಕಳಾದ ಈಕೆಯ ಮುಖಕ್ಕೆ ಎರಗುವುದು 
(ಕಾಕುಂತ. ೯೦-೦೭). ದುಚದುಂಬಿ: ೫. ದಂರಭಿಮಾನದ; 
ಹೆಮ್ಮೆಯ : -ತೆಅಪಿಲ್ಲದಿರೆ ಮುನ್ನಿನೊಂದು ದುಟ್‌ದುಂಬಿ ಲಿಪಿಯನುಜ್ಞಿಸಿ 
ಬರೆಸಿದೆನು (ಭರತ. ೫೪-೪೩. [ದುಃಖ`ಿ* ತುಂಟು2* -ಇ್ಯ) 


«| ದುಜುದುಜನೆ (ಅ). ವೇಗವಾಗಿ : ದಂರುದಂರಂ ಎಂಬ ಶಬ್ದದೊಡನೆ: 
ಇಟಾದೆಚ್ಚು ಕಡಿವಲ್ಲಿ ಹೊಡವಲ್ಲಿ ಸೀಳ್ವಲ್ಲಿ ದುಜುದುಜನೆ ನೆತ್ತರುಗೆ 
(ವೀಕೈಪು. ೨-೧೮-5). "ದಕಿರೆಂದುರನೆ' ಪರಾ 

[ ದುಜುದುಜು + - ಅಸ್ಕೆ) 

ದುಃಖದುಜ*ಿಸು, ಜುಜಿಂಜಂಜಿಕಿಸಂ, ದಂರುದಂರಿಸು,, ದಂಜದುಜಸು 
(ಕ್ರಿ). (ನೊರೆ ಸಹಿತವಾಗಿ) ಧಾರೆಯಾಗಿ ಸಂರಿ ; ಒಂದೇ ಸವಂನೆ 
ಸ್ರವಿಸು; ಬಳಬಳನೆ ಸುರಿ: ಕೋಣನ ಮುಜ್‌ದಲೆಯ ಪಿಸಸಲಿನ 


45 


ದುಟುದುಟು 


ರಕುತದ ದುಃುದುಜೌಪದಂಡೆಯಲಿ ಕಲಸಿದ ಕೂಳ ಮುದ್ದೆಗಳ ಣುನ್ಮಾಕ. 
೪-೪) ; ಡುಜುದುಟ್‌ಪ ನೆತ್ತರ ನಿಹಾರದ ಮೈಯ ಸಡಲಿದ ಕೈಯ 
ಬಿಲುಸರಳೆ ಅರಸಸನು ಕಂಡಳಲಿದರು (ಕುವ್ಕಾಳ. ೧೧-೩೫): ದ ಟುದುಟ್‌ಪ 
ತಲೆ ವಿ:ದುಳ ಹಜಾಗರುಳ ನೆಣವಸೆಯ ಮೂಳೆಯ ಮುಟುಕುಗಳ 
ಕಡಿಐಂಡಮುಯವಂಂಯ್ತ ಖಳಚತುರಂಗ (ಕುವ್ಶಾದ್ರೋ,೧೮ ೩೩); ಮುಟ್‌ದ 
ಮೂಳೆಗಳಿಂ ಸುಭಟರೆ ದುಜುದುಜ್‌ಸುವ ಗುಯಗಳಿಂದಾ ರಣ ಮೆಲ್‌ 
ದುದು ಭೀಕರವಡೆದು (ಕುಕಾಸಾಂ. ೧೨-೮೦). ಜುಜುಜುಜಿಸು: ಆ ಕುವರಾರ 
ಶೆರಾಭಿವರುಷದಲಿ ಜುಣಜುಜುಲೌ*ಪ ಕರುಳಗಳ ಖಂಡದ ಹಣ್‌ದೊಗಲ 
ತೊಡೆ ತೋಳ್ಗಳಲಿ ಹೆದ್ಮೊಟೌಗಳಾದವು (ನಿಭಾಗ. ೧೦-೮೬-೮) ; ಜುಲು 
ಜುಟ್‌ಪ ಕೀವು ನೆತ್ತರ್ಗೆಟಗುತೆ ರುುಮ್ಮೆಂದು ಮೊರೆವ ನೊಳವಿಗೆ (ವೃ ಷವಿ, 
೩೮-೧೨೪). ದುರುದುರಿಸ್ಕ್ಮು ; ಗುರುಗುರಿಸುವ ಜೀವದೊಡಲೊಳು 
ದುರುದುರಿಸುತಿಹ ರಕುತಮಯದಿಂ ಮೆರದುದೈ ರಣಭೂವಿು (ದೇವೀಮ. 
4-೧೪); ದುಜಿದುಟಿಶಿಸು : ದುಜಟದ:ಟ್‌ವ ರಕುತದ ಕಾಲುವೆಯೊಳುಜಕ 
ತೇಲಿದುವು ಹಯರಾವ್ತರಟ್ಟೆಗಳು (ಮೈಕಾಳಾ. ೪-೪೯); ದುಜದುಜಿಪ 
ನೆತ್ತರಿನ ಕೋಡಿಯಿರದೊತ್ತರಿಸಿ ಸುತ್ತುವರಿಯೌ ... , ಬೆಂಬತ್ತಿದರ್‌ 
ದಾನವರನೆತ್ತಿದಾಯುಧಗಳಿಂದೆ (ಅಲಪು. ೪೪-೪೦). 
[ದುಆ ದುಜು + - ಇಸ್ಮು] 

ದುಃಖದುಜು (ನಾ). (ದ್ರವಪದಾರ್ಥಗಳು ಸಂರಿಯುವುದನ್ನು 
ಸೂಚಿಸುವ) ಒಂದು ಅನುಕರಣ ಶಬ್ದ: ದುಃದುಅಕ್ಕಿಂದು ಫೆತ್ತರುಲ* 
ಶಾಕಿನಿಗಳಲ್ಲಿ ಬಾಯ್ಗಳನೊಡ್ಡಿ ಬಿಸಿನೆತ್ತರ ಜುಣಕ್ಕಿಂದು ಪೀರಿಯಾನಂದಿಸತ 
ನಲಿದು ಘಜಘಲಕ್ಜಿಂದು ತೇಗಿದ ವು (ಕೀರಮ. ೪-೧೫); ದುಜುದ.ಜ್‌ಂದು) 
ನೆತ್ತರುಗೆ ಕುಕಿಲಿರಿದು ಭೂತಂಗಳೆಯ್ದೆ ಬಾಯೊಡ್ಡಿ ನಲಿದು. 
ಘಲಕ್ಕಿಂದು ತೇಗಿ ಪರಸಿದವು ಶಿವದೂತರಂ (ವೀಕೈಪು. ೨-೭-೪೦). 

ದುಳುದುಟುದಿನ್‌ "ತಂಜುತುಟುತಿನ್‌' ನೋ. 

ಡಿ ದುಜುಸು "ದುರಂಸು' ನೋ. 


ದೂ "ದು' ನೋ. 
ದೂಂಟಿಕ್ಕು, ದೂಟಿಕ್ಕು (ಕ್ರಿ). ೧. ಮೇಲಕ್ಕೆ ನೆಗೆ; ಜಿಗಿ: ಭರದಿಂ 
ಬಂದೆನ್ನ ಮೇಗಾಲ್ಗಳನಮಳಡಿಯಿಂ ಮೆಟ್ಟಿ ದೂಂಟಿಕ್ಕಿ . .. -ತಾಮಾ 


ಧಂಮಂ ತತ್ಕಾಂತೆ ಪೆಂಪಂ ಮಗುಟ್ಟು ಮಗುಟ್ಡವಳ್‌ ಚುಂಬನಂ 
ಗೆಯ್ಮೆಳಾಗಳ' (ದಕಳು. ೦೦-9೬); ಮರಳಿ ಕುಂಟುತ್ತೆ ದೂ 0ಟಿಕ್ಕಿ 
ನಡೆಯುತ್ತೊವೆತ್ಮಿ ಕರದೊಳಗೆ. ಲೇಖ್ಯಮಂ ಪಿಡಿದೆತ್ತಿಕೊಂಡು (ಆರಾಕ. 
೬-೦೭). ದೂಟಕ್ಕು : ೧. ಉರದೊಳ೯* ಪೆರ್ಮೊಲೆ ನಿಂದು ಮಿಳ್ಳಿಸೆ 
ಭುಜಾಮೂಲಂಗಳ ಸ್ಥಾನದೊಳ್‌ ಬೆರಸಲ್‌ ಪೆರ್ದೊಡೆ ನೀಳ್ದು ಕೂಡೆ 
ನಿಮಿರಲ* ದೂಟಿಕ್ಕೆ ತುಂ ನೀಳ್ಕಿ ಸೌಂದರಿಯೊರ್ವಳ್‌ ಕಡುನೀಡಿ ಮೇಲೆ 
ನಳಿತೋಳಂ ಚಂಚಳಂಬೆತ್ತ ನುಣ್ಣೆರಳಿಂ ಪೂದಿಅಕಿವುತ್ತ ವಿ:ರ್ದಳೊಲವಿಂ 
ದೊಂದುಚ್ಚಶಾಖಾಗ್ರದೊಳ" (ಜಾರಪು. ೧೪-೮೩). ೨. ತಳ್ಳು ಲ: ದೂಡಂ; 
ಸರಿಸು: ತರಳತನದಲಿ ತಾನು ಮಾಡಿದ ದ:ರುಳತೆಯ ದೂಟಿಕ್ಕಿ ನಿಮ್ಮಯ 
ಹಿರಿಯತನವಸು ಮೆಆ್‌ವುದು (ತೊರರಾ. ೬.೨೪-೩೭) ; ನಿಸ್ನ ನಂದನಂ 
ದುರುಳತನದಿಂ ನಿಮ್ಮ ದೂಟಿಕ್ಕಿ ಹಿರಿಯರಂ ಕುರುಡನಂ ನಂಬಿ 
ಕುರುಡಂಅಡವಿಯಂ ಪೊಕ್ಕವೊಲಾದ (ತುಕೂಗ. ೭೦-೭); ಗುರು ಭೀಷ್ಮ 
ವಿದುರಾದಿಗಳ್ನುಡಿಯ ದೂಟಿಕ್ಕಿ ದುರುಳರ ಕುಯುಕ್ತಿಗಂ ಮೈಗೊಟ್ಟು 
ಕೆಟ್ಟು ಪೊರದೆಗೆದು ಪೋಪಾಗಳೀಗಾರುಂಟಃ (ತುರಂಗ. ೭೩-೩೪) ; ನಮ್ಮ 
ಪುಂಡವರೆಂಬ ಪ್ರೀತಿಯ ಸೊಮ್ಮು ನಾವು ಸುರಿದರೆ ಕೌರವ ಕರ್ಮಿಗ:ಚಿತವ 
ನೆನವನೆಂದೇ ಹೊರೆಗೆ ದೂಟಿಕ್ಕಿ ನಮ್ಮ ಪ್ರೀಶಿಗೆ ಮುನಿದರರಿಯದೆ 
ಹೆಮ್ಮೆ ಯ.೦ದವರೊಡನೆ ನೆರವಿಗಧರ್ಮವಿಡಿದೈತಂದ ಕೌರವನೆಲ್ಲಿ ತೋರೆಂದ 
(ಳೃಷ್ಮುಳ, ೨೪-೯೦). [ದೂಂಟು, * ಇಕ್ಕು] 


೪೦೧೪ 


ದೂಂಟ್ಮು 


ದೂಂಟಿಸು, ದೂಟಿಸಂ, ದೂಡಿಸಂ (ಕ್ರಿ). ೧. ಹಾರಂವಂತೆ ಮಾಡು; 


ಜಿಗಿಸು ; ಚಿವಿ್ಮಿಸು : ಎಂಟು ಶಿರವನೀವೆನೆಂಟೊಡಲಂತಂಗೆಂದಂಟಿ 
ಮಾನಸದಿ ಮಂತ್ರವನೂ ದೂಂಟಿಸ:ತವೆ ತನ್ನ ಕಂಠವರಿಯ:ಲು ಶ್ರೀ ಕಂಠ 
ಹೋ ಪುರೆ ಸಾಕು ನಿಲ್ಲು ಎನುತ (ಕೈರವೇ. ೧-೨೭೮). ದೂಟಿಸು ; ೧. 
ಉಚ್ಚದಿರ: ದೋರ್ವಳತಟಾಕದ ಮುಚ್ಚುದೂಂಬನು ನಮ್ಮ ಮುಂದೆನು 
ತೆಚ್ಚು ಗಗನಕೆ ದೂಟಿಸಿದ[ಪಾಣಂ. ದನು] ದೂಷಣನ ಮನಸ್ತಕವ (ತೊಂರಾ. 
೩-೬-೧೮). ೨. ನಾಶಮಾಡು ; ಇಲ್ಲವಾಗಿಸು: ಭಕ್ತಜನ ಹೃದಯಾಂಧ 
ಕಾರಮಂ ದೂಟಿಸಲು ಬಲದ ಕೈಯೊಳಗೆ ಚಕ್ರಾದಿತ್ಮನಂ ಧರಿಸಿ ರಂಜಿಸ:ತಿಹೆ 
(ಅರ್ಶಾವಿ. ೧-೮೫8) ; ತಂಟಿಕಿಯಾಟಮಂ ಕಣೆಯೊಂದರಿಂದ ದೂಟಸಿದನು 
ರಾಮ (ಸಂರಾಣಂ. ೧೭). ದೂಡಿಸು : ೩. ವಂಂದಕ್ಕೆ ಬರು; ಚಾಚಂ: 
ದೂಡಿಪ ಬೆಳಗಾಯಿ ಬೊಗರಿಮೊಲೆಯ ಚೆಲ್ವ ಗುಡಿಕಾತಿಯರೈದಿದರು 
(ಕಂನವಿ. ೯-೮0) ; ಓಡಿತು ತವ:ದೊಡ್ಡು ಪಾಡಿದೊ ಕೋಗಿಲೆ ದೂಡಿಸಿ 
ಅಂಬುಜವರೆಳ್ಲೊ (ಪೂಟ್ಕಜ. ೭). 

ದೂಡಿಸಿಕೊಳ್ಳು - ನೂಕಿಸಿಕೊಳ್ಳು ; ಹೊರಗೆ ಹಾಕಿಸಿಕೊಳ್ಳು : 
ದೂಡಿಸಿಕೊಂಡ ಮನುಷ್ಯ ಹೇಡಿಗಿಂತ ಕಡೆ (ಗಾದೆ); ದೂಡಿಸಿಕೊಂಡವನಿಗೆ 
ನಾಡಿನ ಗೊಡವೆ ಯಾಕೆ? (ಗಾರ). [ದೂಂಟುೂ, + - ಇಸ್ಕು) 


ದೂಂಟ್ಮು, ದೂಟ್ಲು, ದೂಡು (ಕ್ರಿ). ೧. ಒಂದೇ ಕಾಲಿನಿಂದ ನಡೆ; 


40 


48 


ಒಂಟಿಕಾಲಿನಲ್ಲಿ ನಡೆ ; ಕುಂಟಿನಡೆ ; ಕುಂಟಂ : “ದೂಂಟು - ಏಕಪಾದ 
ಗತೌ” (ಶಮಧಾ) ; ನಿತ್ಯಬಿಂದುಗೆ- ಬೆಡಂಗು, ಕಡಂಗು . . . ದಾಂಟು, 
ದೂಂಟು (ಕಮದ. ೩೬ ಪ್ರಯೋ) ; ದಾಂಟು, ದೂಂಟು (ಕಬ್ಮಾನು. ೮೦ 
ಪ್ರಯೋ) ೨. ಹಾರಾಡು; ಗಾಳಿಯಲ್ಲಿ ತೇಲಾಡು, - ಸಂತ್ತಾಡಂ : 
ನವಸಹಕಾರನೊಳ್‌ ನೆರೆದ ಮಲ್ಲಿಗೆ ನಲ್ಲಳ ತಾರಹಾರದಂತೆವೊಲಿರೆ ಮೊಲ್ಲೆ 
ಮೊಗ್ಗರಿಸೆ ಕಂಪನಲಂಪಿನೊಳೀಂಟಿ ದೂಂಟ:ವುಡುವ ಮಟ್‌ದುಂಬಿ 
ಮಾಲೆ ತಳಿರೊಳ್‌ ತಡವಾೂಯ್ಕೆರ್ದೆ ರುಂಕೃತಂ ತುಳುಂಕುವ ನೆವದಿಂದೆ 
ಜೇವೊಡೆದು ನೋಡಿದನಂಗಜನಿಕ್ಷ:ಚಾಪಮಂ (ಅನು. ೭-೯). ದೂಟ್ಮು: 
೩. ಹಾರಂ ; ಚಿಮ್ಮ : ದೂಟ ಬಿದ್ದವು ಸೀಸಕವು ಶತಕೋಟಿ ಘಾಯದ 
ಘಟನೆಯೊಳು ಶತಕೋಟಿ ಘಾಯಕಿ ಸಿಡಿದ ಹೇಮಾಚಳದ ತುದಿಯಂತೆ 
(ಕೂವ್ಯಾಗ. ೭-೧3). ೪. ಹಾರಿಸು; ಚಿವ್ಮಿಸು : ದೂಟೆ ಮಸ್ತಕವಭ್ರ 
ಕಿಟ್ಟುದು ಕೂಟದಲಿ (ತೊರರಾ. ೩-೬-೧೯). ೫. ನೂಕು; ದಬ್ಬು; ತಳ್ಳು. 
೬, ನಿವಾರಿಸಂ ; ದೂರಮಾಡಂ : ಪದಧೂಳಿಯಲಿ ದೂಟಿದನಹಲ್ಮಾ 
ಸತಿಯ ದುಷ್ಕೃತವ `(ತೂರಂ. ೦-೨-೨೦); ದೂಡಿದಳು ಲಜ್ಜೆಯನು 
ಮೂರ್ಛೆಯ ಧಾಟಿಯಲಿ ಧೃತಿಗೆಟ್ಟಳು . ೬೬ ತೆರಳಾಕ್ಷಿ (ನಿಛಾಗ. ೧೦- 
8೮-೨೪). ೭. ಆಲುಗಾಡು; ಕಂಪಿಸು; ತೂಗಾಡಂ; ಏರುಪೇರಾಗು: 
ಕೋಟಿಸಂಖ್ಯೆಯ ಬವ ಮಿಕ್ಕಿನ ಕೋಟಿಸಂಖೈಯ ಯೂಧವರು ಧರೆ 


_ದೂಟಲಂಬುಧಿ ಮಾಟಲು . . . ತೋಜಾಸಿದರೀ ಪರಿಪಾಟಿಯಲಿ , , , 


ಗಣನೆಯಿಲ್ಲದ ರಾಮಸೆನಿಕವ (ತೂರರಾ. ೪-೭-೨೩), ದೂಡು; 
೫. ತೊಟ್ಟಗೆ ವಿಭು ಸಾಯೆ ಪೊಯನು ಕಿವಿಯಂ ಪಿಂಡಿ ದೂಡಲೊಡರ್ಚಿ 
ಬಂದನೇ (ಸುಕುಮಾ. ೨-೬೩) ; ದಶಕಂಠ. . , ದೂಡಿಬಿಟ್ಟನು ತಮ್ಮ 
ವಿಭೀಷಣನ (ಿಶಿಂಃ. ೧೪ ಪಲ್ಲವಿ) ; ಚೇದಿಭೂಪತಿ ದಂತವಕ್ವರು ವಿಪ್ರ 
ಶಾಪದಲಿ ಆದರೀ ಪರಿ ವಿಷ್ಣುಪದದಿಂ ದೂಡಿದುದು ನಿಜಕವರ್ನಗತಿ (ನಿಧಾಗ. 
೭-೦-೨೫); ಈ ಸಣ್ಣ ಮಗುವ ದೂಡುವರಲ್ಲೆ ಯುದ್ಧಕ್ಕೆ (ಅಭಿಕಾ. ೮): 
ಬಳಿಕಿತ್ತ, ಮಲ್ಲಮ್ಮನಂ ದೂಡಿ ತಾವುಣ್ಣಲೆಳಸುತೊಳಪೊಕ್ಕು ನೋಡಲ್‌ 
ಬೋನ ಕಜ್ಜಾಯ ಉಳಿಯದೆಲ್ಲವಡಂಗಿ ಪೋಗಿತ್ತೆ (ಮಲ್ಲಕ. ೭-೨) ; 
ಬೆಳಕು ಕತ್ತಲೆಯ ಎರಡು ಗೋಲಗಳು ಒಂದನೊಂದು ದೂಡೆ (ಅರಳು. 
೨೨೮-೨೦) ; ಎರಡು ಗಂಟೆ ಕಾಲ ನಿದ್ದೆಮಾಡದೆ ಅತ್ತಿತ್ತ ಹೊರಳಿ ಸಮಯ 
ದೂಡಿದರು (ಕಾವೇರಿ. ೧೭೦); ಕಂಡವರ ಮಕ್ಕಳನ್ನು ಓಗಾವೀಲಿ 


ದೂಂಟ್ಕು 


ದೂಡಿ, ಆಳಾ ನೋಡಿದ ಹಾಗೆ (ಗಾದೆ). ೬. ಸಖಿ, ಮುನ್ನಿನ ಸಖ್ಯವು 
ಸಾರ್ಥಕವೆ ಸುಖಕೂಲದಿ ಸಖಿಯರ ದೂಡುವರೆ (ವಿಸೀಗೀ. ೭೮-೪). 
೮. (ಹಳ್ಳಿ, ಜಾತಿ ವಂಯಂತಾದಂವುಗಳಿಂದ) ಹೊರಗೆ ಹಾಕ್ಕು- 
ಬಹಿಷ್ಯರಿಸು : “ದೂಡು-ಹೊರಗೆ ಹಾಕು” (ಜಾನಕೋ. ಬ. 
[ದೇ.॥ ತವಾ. ತೂಣ್ಣು ; ತುಳು, ದೂಡು ; ಕೊಡ. 
ದುಡ್‌, ದುಡಿ; ತೆಲು. ದೂಂಟು] 
ದೂಂಟ್ಯು, ದೂಟಂ (ನಾ). ಹೆಜ್ಜೆ; ಅಡಿ (?): ಎಡೆಯೆೊಳ್‌ ದೋಟಿಂದೆ 
ದೂಂಟಿಂಗೆ ಪೆರ್ವಣಕಯಂ ಪೊಯ್ಲಿ ಕೆಲಕ್ಕೆ ನಾಣ್ಣಿ ತಲೆಗುತ್ತಿರ್ಪಾಕೆಯೇಂ 


ಜೋಡೆಯೇ (ಪಂಪಧಾ. 9-೮೨). ದೂಟ್ಯು : ದೂಟಿಂದೆ ದೂಟಿಂಗೆ' 


ಮರವಟ್ಟುಮಾ ಮುದುಕಿ ತೊಟ್ಟ ನೋಂಪಿಯ ಬಲ್ಮೆಯೂರೆಗೋಲಂ 
ನೆಮ್ಮಿ ಸಂಚಲಿಸಿದಳೊ ರಾಮನಂ ಕರೆದೊರಲಿ, ಕರೆದು ಕೂಗಿ (ಶ್ರೀರಾಮಾ. 
೧33-3೯9); ಔ ಇದಂ "ದಾಂಟಿಂದೆ ದಾಂಟಿಂಗೆ' ಎಂಬಂದರ 
ಅಪಲಿಖಿತವಿರಬಹುದೆ? ([ ಎದೊಂಟು,] 

ದೂಂಡು (ನಾ). ವಂನಸ್ಸಿನ ಅನಿರ್ಧಾರ (?):' ಮನಮೊಸೆದಿತ್ತು 
ದೂಣ್ಣಿರದೆ ಭೂಮಿಯವನಿತ್ತು (ಬೊಂಕಕಾ. ೧೯೪೩, ಬಂಕಾಪುರ. ೧೧-೩೩; ?). 

[ ಆದೂಂಟ್ಮು?] 

ದೂಕೀಲ (ನಾ). ಒಂದಂ ಬಗೆಯ ಅಭರಣ (2): ಮಣಿಹಾರ ಕಾಣ್ಕೆ 
ಯನಿಟ್ಟುಯಿಟ್ಟು ದೂ ಕೇ ಲ ನೀವಾರಿಗಳನಿಟ್ಟನಾಗಮನೆಲೆಯನರಿದು 
ಕೈಗೋಣ್ಗಳೆತ್ತಿ ಸಾರಿದರೆ (ಜಿನಮಂ, 8-8). [? 

ದೂಕು, ದೂಗು (ಕ್ರಿ). ದೂಡು; ದಬ್ಬು ; ತಳರ್ಫಿ : ಸಾವಿತ್ರಿ ಎರಡು 
ತಿಂಗಳ ಕಾಲ ಕುಮ:ದಮ್ಮ ರಂಗಮ್ಮ ಇವರನ್ನು ಆಶ್ರಯಿಸಿ ಬಾಳು 
ದೂಕಬೇಕಾಯಿತು (ತಾಯಿಕ. ೧೫೦). ದೂಗು: ತನ್ನ ತಾನೆ ದುಂಬುಲ 
ಬಿದ್ದ ಕವಿನೆರಳ ದೂಗು ನೂಗು (ಅರಳು. ೩೩೩-೧೦). "ನೂಂಕ್ಕು' ಪರಾ. 

[ ದೇ. 8ತೆಲು. ದೂಂಕು- ಹಾರು, ನೆಗೆ] 
ದೂಗ "ದುಗ' ನೋ. 


ದೂಗರುವ (ನಾ). ಇಮ್ಮಡಿ ಪರಾಕ್ರಮವುಳ್ಳೆವನು (?) : ಪರಿಪರಿಹಾ: 


ಶಸ್ತ್ರಾಸ್ತ್ರ ಕೌಶಲಗಳ ದೂಗರುವ ತೋರಿದಂ (ತುರಂಗ. ೧೦-೩೮). 
[ದೂ (ಆದು) + ಗರುವ್ಯ) 

ದೂಗಿಸು (ಕ್ರಿ). ದಬ್ಬು ; ತಳ್ಳು ; ನಂಗ್ಲಿಸು : ಮಧ್ಯಮರು ಪುಢಾರಿತನದ 
ಯಜ್ಞದಲ್ಲಿ ಯಾರನ್ನೋ ದೂಗಿಸಿ ಕಪಟಸಾಕ್ಷಿತ್ವದ ತುಟಸ್ಕ್ಮದಿಂದ 
ಅವರು ಮೈಮರೆಸಿಕೊಳ್ಳುವುದು . ... ವಾಡಿಕೆಯದೇ ಆಗಿದೆ (ಪಂಜಪಂ. ೬ 
ಮುನ್ನುಡಿ). "ನೂಂಕಿಸು' ಪರಾ. [ ದೂಗು (--ದೂಕು) + -ಇಸ್ಕು) 

ದೂಗು "ದೂಕು' ನೋ. 

ದೂಜಾವ "ದುಜಾವ' ನೋ. 

ದೂಟಾಡು (ಕ್ರಿ). ಅಲುಗೂಡು.; ಅಲ್ಲಾಡು. "ದೂಟಾಡಿಸಂ' ಪರಾ. 

[ ದೂಟ್ಕು (<ದೂಂಟೂ,) + ಆಡು) 

ದೂಟಾಡಿಸು (ಕ್ರಿ). ೧. “ಹಾರಾಡಿಸಂ; ಚಿಮ್ಮಾಡು” (ಪ್ರಠಣ್ಮ)- 
ವಿ. ಆಲುಗಾಡಿಸು ; ಅಲ್ಲಾಡಿಸು ; ತೂಗಾಡಿಸು ; ಮೇರುಶೈಲಮಂ 
ದೂಟಾಡಿಸಿತು ರಾಶಿ ತಾರಾಗ್ರಹಂಗಳಂ ತಾಟಾಡಿಸಿತು ಹನ:ಮನಬ್ಬರಣೆ 
(ಹೈಮಿಭಾ. ೦೩-೪೩) ; ಮರುತನೆಡೆಯಾಟವೇಂ ಗಿರಿವರನ ದೂಟಾಡಿಸಲು 
ಬಲ್ಲುದೆ (ದಿಲೀಕ. ಬುಡ ದೂಟಾಡಿಸಿ, ತಲೆ ತಾಟಾಡಿಸಿ, 
ಗುಡಿಸಿಲ ಮಾಡನು ಹುಲುಹುಲುವಡಾಡಿಸಿ ಬಂತೆ | ಬಂತೈ(ಕಎಪು. ೨೮-೩೫). 

[ ದೂಟಾಡು + - ಇಸ್ಕು 

ದೂಟಿಕ್ಕು "ದೂಂಟಿಕ್ಕು' ನೋ. 

ದೂಟಿಸು "ದೂಂಟಿಸಂ' ನೋ. 

ದೂಟ್ಮು "ದೂಂಟಂ,' ನೋ. 


3-೩೩); 


೪೦೧೫ 


49 


ದೂತಮುಖ್ಯ 


ದೂಟ್ಮು "ದೂಂಟ್ಕು'? ನೋ. 

ದೂಡಿಸು "ದೂಂಟಿಸು' ನೋ. 

ದೂಡು "ದೂಂಟಂ,' ನ್ನೂ 

ದೂಡುಗಾಡಿ (ನಾ). ತಳಂಬಂಡಿ; ತಳ್ಳುಗಾಡಿ; “ವಂಕ್ಕಳನ್ನೂ ಕಂಳ್ಳಿರಿಸಿ 
ದೂಡಂತ್ತಾ ಒಯರ್ಯವ ಗಾಡಿ” (ಕಸ್ತೂಕೋ. ೪೯೪). 

[ ದೂಡು (<ದೂೋಟು,) + ಗಾಡ್ಮಿ? 

ದೂತ (ನಾ). ೧. ಸುದ್ದಿ ಅಥವಾ ಸಂದೇಶವನ್ನು ಒಯಯ್ಯವವನಂ ; 
ಓಲೆಕಾರ : “ಲೇಖವಾಹಂ ದೂತಂ” (ವಸ್ತುಳೋ. ೬೦-೫೮); “ದೂತೆನೆನೆ 
ಪೋಗಿ 'ಪೇಟಿವನೆನಿಕ್ಕಿ” (ಮಂಗರಾ. ೭೩-೨೪); -ದೂತಂ ದಪ್ಪನ 
ವಾರ್ತೆಯಂ ನುಡಿದು ಮೇಗಂ ನೋಟ್‌್ಲಡಿಲ್ಲೆಂಗೆ ತದ್ದೂತೆಂ ನಿಶ್ಚಯ 
ಕಾರ್ಯಮಂ ನ:ಡಿಯುತುಂ ತನ್ನೆಂಗಮಂ ಮುಟ್ಟಿದಂತಾ 'ತಾಣಂ ಫಣಿ 
ದಷ್ಟಮೆಂಗೆ (ಲೋಳೋಪ. ೧೦-೬); ಉಳಿದ ಚತುರಾಂಬುಧಿವೃತಾ 
ಭೂತಳದ ಭೂಪಾಲರಿಗೆ ದೂತರೆ ಕಳುಹಿದನು (ತೊರರಾ. ೧-೭-೧೦). 
೨. ರಾಯಭಾರಿ ; ನಿಯೋಗಿ; ಇನಿತೊಂದು ನುಡಿದ ಬಲ್ಮೆಯೆ ನಿನಗಿಲ್ಲ 
ದೊಡೇಕೆ ನಿನ್ನನಾಳ್ಬ 9 ನಿನ್ನಂ ಮನವೊಲ್ಲು ನಚ್ಚಿಯಟ್ಟದನನಾಕುಳಂ 
ದೊತನಿಂತು ನುಡಿಯಲ್ವೇಟ್ಯುಂ (ಆದಿಪು. ೧೪-೬೫); ಎಲಕಟ್ಟೊ (ಗು 
ದೂತನಪ್ಪನ ಬೆಟ್ಟನ ನುಡಿಗೇಳ೯೩ು ಮಂಳಿಯಲಾಗದಂ (ಪಂಪಾ. 
೯-೩೮) ; ದೂತನನಟ್ಟುವುದೆಂತುಂ ನೀತಿಯೆ (ಪಂಠಾಮಾ, ೧೧-೨೪); 
ದೂತಂಗೋಲಗದೊಳ್‌ ಪೆರ್ಮಾತಂ ವಂಗನಿಂದೆ: ನುಡಿಯಿವೆಡೆಯಲ್ಲಿದಂ 
(ಹಂದ್ರಪು. ೮೦-೧೨೧); ದೂತಂ ಸಂಗರಮೆಂ ನಿರೊಪಿಸೆ (ಪಾರ್ಕ್ಕೃಪು. ೨-೯೦); 
ಎರಹಕ್ಕಂ ಸಲ್ವಂತಿರೆ ನರನಾಥಂಗುಸಿರ್ಗೆ ಸೆಂಧಿವಿಗ್ರಹಿನುಡಿಯಂ 
ಸರಿಯಪ್ಪೆ ದನೆರಡೆಕ್ಕಂ ಪರಿಣತೆಪಂತಿ ದೂತನಿಂತಂ: ನುಡಿಯಲೆವೇಟ್ಕುಂ 
(ಸೂಕ್ತಿ ಸು. ೧೬-೮೩); ಬಂದ ದೂತನ ಕೊಲೂವನರೆಸೇ ... .. ತಾನೊಂದು 
ಹುಲುಗಪಿ ವೀರನನು ಬೇಹಿಂಗೆ ಕಳುಹುವರೇ (೪3ಶಿಂಃ. ೦೧-೫೩). 
೩. ಸಂಧಾನೆ: ಸಾಡಂಪವನು; ವಂಧ್ಯಸ್ಥ. ೪. ಸೇವಕ ; ಆಳು ' 
ಮನೋಜ ವಸಂತೆರಾ ಖಳನೆ ಬೆಸನ ಮಾಡಂವ ದೂತರೀ ರವಿ 
ಶಶಿಗಳೊಪ್ಪುವ ದೀವಟಿಗರು (ತೂಕಯ. ೧-೮-೬೩) ;: ನಿನ್ನೆ ಬಳಿ ಓಬ್ಬ 
ಸಿಪಾಯಿ ದೂತ 'ಇರುವನಲ್ಲವೇ? (ಮಲನಾ. ೬೪). [ಸಂ.] 

ದೂತಕಾರ್ಯ (ನಾ). ರಾಯಂಭಾರಿಯ ಕೆಲಸ : ಮುರಾಂತಕನಂತಪ್ಪವಂ 
ಯುಧಿಷ್ಕಿರಂ- ದೂತಕಾರ್ಯಕೃಟ್ಟಿದಂ (ಹಂಚತಂ. ೨೬೮-೮): 

[ ದೂತೆ ೬ ಕಾರ್ಯ] 

ದೂತಕಿ (ನಾ). ಸೇವಕಿ: ಇತ್ತು ಪ್ರತ್ರೋದಯದ ಶುಭವಾರ್ತೆಯಾ 
ಬಂದೋರ್ವ ದೂತಕೆಯು ಶ್ರೀಕೃಷ್ಣರಾಯಂಗೆ ವೊಂದಿಸುತ ನಂದು 
ಸೂಚಿಸೆ (ನವಪೋ. ೦೦-೨೨) ; ಶ್ರೀವೃಷಾದೇವಿಯರುಯಿದನರಿದು ತಳಿತೆ 
ಭೂಜದ ನೆಳಲೊಳಂ ನಿಂತು ದೂತಕಿಯರಂ ಕಳುಹೆ (ನವಮೋ. ೨೪-೩೯). 

[.ಆಸಂ. ದೂತಿಕಾ] 

ದೂತಟ್ಟು "ದೂದಟ್ಟು ನೋ. 

ದೂತತನ (ನಾ). - ದೂತತ್ವಿ :. 8). [ದೂತ + _ ತನ] 

ದೂತತ್ವ (ನಾ). ರಾಯಂಭಾರ ಮಾಡುವಿಕೆ ; ದೂತ್ಮ : ಸಾಂಗವಾದುದು 
ನರಪತಿಯ ದೂತತ್ವವಿನ್ನೀಶ್ವರನು ಪಾಡಲ್ಲೆನಗೆನುತ ಹಿಗ್ಗಿದನು 
ಹರುಷದಲಿ (ತೊರರಾ. ೫-೩-೨೭); ಮೆಲ್ಲಗೆ ಕಿವಿಯಲ್ಲಿ “ನಿನ್ನ ತಂಗಿಯನ್ನ 
ಬರುವಂತೆ ಹೇಳು' ಎಂದನು. -ದೂಶತ್ವವು ಹಿದ್ದಿಸಿಕು (ಮರಮ. ೨೬೮). 

[ಸ0.) 

ದೂತಮುಖ್ಯ (ನಾ). 'ರಾಯಭಾರಿಗಳಲ್ಲಿ ಶೆ ಕ್ರೀಷ್ಠನಾದವನಂ,-ಪ ್ರೈವಂಂಖ 
ನಾದವನಂ : ಚತುರವಚನೆರಟೆನಾಪ್ರಪಂಚೆಕಂಚುಕಿತ ರೋಮಾಂಚಚುಂಚೆ 
'ಸಭಾಜನಶರೀರನುಮಪ್ತ ದೂತಮುಖ್ಯನನಟ್ಟಿ (ಕಾಂತಿಪು. ೨-೩೦ ವ); 


ಸೌ 


ದೂತಯ 


ನೀತಿನಿರತನುವಪಾಕಾರವಂತನುಂ ವಚನಚತುರನುಮಪ್ಪದ್ಧವನೆಂಬ ದೂತ. 


ಮುಖ್ಯನನಟ್ಟಿದೊಡೆ (ಹಂದ್ರಫು. ೬-೧೮ ನ); ದೃಷ್ಟಂ ವರವಕ್ರೋಕ್ತಿ 
ವಿಶಿಷ್ಟಂ ನಿಶ್ಶಂಕನನ್ವಿತಂ ನಯನಿಪುಣಂ ಸ್ಪಷ್ಟ ಪರಚಿತ್ರವೃತ್ತಿಸೃಷ್ಟಾರ್ಥ 
ನೆನಿಪ್ಪ ದೂತಮುಖ್ಯನನಾಗಳ್‌ ಕರೆದು (ಪಾರ್ಶ್ಮಪು. ೨.೫೦). 
[ ದೂತ * ಮುಖ್ಯ ] 

ದೂತಯ "ದುತೆಯ' ನೋ. 

ದೂತಲಕ್ಷಣ (ನಾ). ರಾಯಂಭಾರಿಯು ಹೊಂದಿರಬೇಕಾದ ಲಕ್ಷಣ, 
ವಿಶಿಷ್ಟ ಗುಣ : (8). "ದೂತಾಂಗ' ಪರಾ, (ದೂತ ಲಕ್ಷಣ) 

ದೂತವಚನ (ನಾ).ರಾಯಂಭಾರಿಯ ಮಾತಂ; ದೂತನ ನಂಡಿ: ಬಾಹುಬಲಿ 
ಕುಮಾರಂ ದೂತವಚನಾಕರ್ಣನೋದೀರ್ಣ ಕ್ರೋಧೋದ್ಧಚ್ಛದಚ್ಚೇದ ಜಳ 
ಸ್ವೇದಧಾರಾಸಾರಭೀಕರಾಲೋಹಿತ ಕಪೋಳೆತಳಮುಂ ... ಭೀಷಣಾರುಣ 
ಗಂಡಸ್ಮಳವಂಮಪ್ಪ ಗಂಧಸಿಂಧುರೇಂದ್ರುಮನನುಕರಿಸಿ (ಆದಿಪು.೧೪-೬೩ ವ). 

[ ದೂತ * ವಚನ] 

ದೂತಸಂಪ್ರೇಷಣ (ನಾ). ವಾರ್ತಾವಾಹಕನನ್ನು ಕಳಂಹಿಸುವುದು ; 
ದೂತನನ್ನು ಕಳಂಹಿಸಂವುದು : ಆಕೆ ನಿನಗನುರಕ್ತೆ ವಿರಕ್ತೆಯೆಂಬುದಂ 
ದೂತಸಂಪ್ರೇಷಣದಿನಜ್‌ದನುರಕ್ತೆ ಯಪ್ಪೊ ಡೇಸಾನುಮೊಂದು ಪಾಯದಿಂ 
ತಪ್ಪುದು ವಿರಕ್ಷೆಯಪ್ಪೊಡಾಕೆಯಂ ಬಲ್ಲಾಳ್ತನದಿಂ ತಫ್ಪುದುಮೆನೆ 
(ದಾವುಂಪು, ೩೦೨), {ಸಂ.] 

ದೂತಾಂಗ (ನಾ). [ಕಾವ್ಯವ] ದೂತಲಕ್ಷಣವನ್ನು ತಿಳಿಸಂವ ಭಾಗ; 
ರಾಯಂಭಾರಿಯಂ ಹೊಂದಿರಬೇಕಾದ ಲಕ್ಷಣಗಳ ವಿವರಣೆ ; ಅಷ್ಟಾ 
ದಶ ವರ್ಣನೆಗಳಲ್ಲಿ ಒಂದು : ಸ್ಮಿರನಾದೇಯಸ್ವರೂಪಂ ಪರನೃಪ 
ವಸುಧಾಂತಾಕುಳಜ್ಞಂ ಸವೃಷ್ಟುಂತರವಾಕ್ಕಂ ಸಾವಂಭೇದಾದೃತಿಶಯ 
ವಿದನಗ್ರಾಮ್ಯವೇಷಂ ಸಭಾಭ್ಮಂತರ: ನಿಶ್ಶಂಕಂ ಪರಾಶೇಂಗಿತವಿದನೆನಿಪಂ 
ದೂತನೆಂದಿಂತು ಧಾತ್ರೀಶ್ವರ ಕಾರ್ಯೋದ್ಯೋಗಿಗಳ್‌ ಬಿತ್ತರಿಪ ಕವಿಗಳಿಂ 
ಖ್ಯಾತ ದೊತಾಂಗವಂಕ್ಕುಂ (ಸೂಕ್ತಿಸು ೧-೧); . P ರಾಯಭಾರಿಗಳ 
ಕಾರ್ಯಗಳನ್ನು ಕಂರಿತ ವಿವರಣೆ ; : ರಾಯಭಾರಿಯಲ್ಲಿರಬೇಕಾದ 
ಸ್ಥಿರತೆ, ಔದಾರ್ಯ, ಶತ್ರಾರಾಜ್ಯದ ಒಳಗಿನ ತೊಂದರೆಗಳನ್ನು 
ತಿಳಿಯಂವಿಕೆ ದೃಷ್ಟಾಂತಸಹಿತವಾಗಿ ಭಾಷಣ ಮಾಡುವ 
ಚಾತಂರ್ಯ, ಚತುರೋಪಾಯಡಗಳ ಆಳವಾದ ನ; ಷಾಗರಿಕ 
ವಾದ ವೇಷಭೂಷಣ, ವಂಹಾಸಭೆಗಳ ನಡುವೆ ನಿಶ್ಚಂಚಲವಾದ 
ಅಭಿಪ್ರಾಯಂವನ್ನು ಹೊಂದಿರಂವಿಕೆ, ಇತರ ರಾಜರ ಅಂತರಂಗದ 
ಉದ್ದೇಶಗ್ರಹಣಶಕ್ತಿ, ಸಹಜಪ್ರಜ್ಞೆ. ಅತೇಕ ಭಾಷೆಗಳ ಜ್ಞಾನ, 
ದಕ್ಷತೆ, ನೋಟದಿಂದಲೇ ಇತರರನ್ನೂ ಗೆಲ್ಲಬಲ್ಲ ಶಕ್ತಿ, ಕೋಪ 
ರಾಹಿಕ್ಯ ಮುಂತಾದಂಪೆಲ್ಲ ಇದ್ದರೆ ಅಂತಹವನನ್ನು ನಿಜವಾದ 
ಧೂತನೆಂದು ಕರೆಯಂತ್ರಾರೆ, ಕಾವ್ಯಗಳಲ್ಲಿ ಬರಬೇಕಾದ ಹದಿನೆಂಟು 
ಪರ್ಣನೆಗಳಲ್ಲಿ ಇವುಗಳನ್ನು ಕುರಿತ ವರ್ಣನೆಯೂ ಒಂದಂ. ಅದನ್ನು 
ದೂತಾಂಗವೆಂದು ಕರೆಯುತ್ತಾರೆ. [ ದೂತ * ಅಂಗ್ಯ) 

ದೂತಾವಾಸ (ನಾ). ರಾಯಭಾರಿಯ ವಾಸಸ್ಥಾನ ; ನಿಯೋಗಿಯ 
ವಂನೆ : ಮಾಸ್ಕೋದಲ್ಲಿರುವ ಅಮೆರಿಕ ದೂತಾವಾಸದ ಮುಂಗಡೆ ಮತ 
ಪ್ರದರ್ಶನ (ಬಿನೆಂಕ. ೧೧-೨-೬೩; ೩-೭). [ ದೂತ * ಆವಾಸ] 

ದೂತಿ (ನಾ). ೧. ಸೇವಕಿ ; ಗೌಡಿತಿ. ೨. [ಕಾವ್ಯವ] ಶೃಂಗಾರ ಸನ್ನಿ 
ವೇಶಗಳ ನಿರೂಪಣೆಯಲ್ಲಿ ಕವಿಗಳು. ಹೇಳುವ ನಾಲ್ಕು ಬಗೆಯ 
ಪರಿಚಾರಿಕೆಯರಲ್ಲಿ ಒಂದು ಬಗೆ ; (ಅಂತರಂಗದ ವಿಷಯಗಳನ್ನು 
ಹೇಳಬಹುದಾದ) ಸಖಿ ಗೆಳತಿ; “ಸಂಚಾರಿಯೆನೆ ದೂಶಿಯಕ್ಕಾೂಂ” 
*ಮಂಗರಾ. ೯೦-೫) ; ನವಪಲ್ಲಪಗಳಂತೆ ಸರಾಗಂಗಳಾದ ಹೂತೀವಚನಂಗಳ 
ಕಾಂತಾಜನಕ್ಕೆ ಕರ್ಣಪೂರಂಗಳಾಗೆಯು೦ (ಕಾದಂಪೂ. ೫೧೩) ; ದೂತೀ 


೪೦೧೬ 


10 


ದೂದಟು ಕ 


ಪ್ರೇಷಣಕೃತ ಸಂಕೇತಾದಿಗಳೊಂದುಮಿಲ್ಲ (ಲೀಲಾವ. ೧೦-೩೮) ; ಬಳಿಕ 
ಅಭಿಸಾರಿಕೆ ಚತುರಿಕೆ ಸಹಸಂಚಾರಿಕೆ ದೂತಿಯಂರೆಂಬ ಚತುರ್ವಿಧ ಸಖಿಯರಿಂ 
(ವಿವೇಕ. ೨೨೯೪); ಯಾಮವು ಕಳೆದರು ಬರಲಿಲ್ಲವಾತನು ದೂತಿಯೆ 
ಹೋಗೋಣ ಏಳು (ಇಂಡಾಪ. ೧೬೭-೨೨), ಹಿ. ಸಮಾಚಾರವನ್ನು 
ತಲಂಪಿಸುವ ಹೆಂಗಸು: “ದೂತೀ, ಸಂಚಾರಿಕಾ - ಈ ೨ ದೂದವಿ” 
(ಹಲಾಯು. ೮೧-೩೨೭). ೪. ತಲೆಹಿಡುಕಿ; ಕುಂಟಣಿ: ನೆರೆಯ ಮಂದುಕಿ 
ಕನ್ನೆದೊತ್ತು . . . ಕುಂಟಿಯೆಂಬ ಪೆಣ್ಗಳರಸಿ ಕೇಳು ದೂತಿಯರ್ಕಳಪ್ಪುದೇ 
ದಿಟಂ (ಜನವ. .೧೩-೨). (ಸಂ. ದೂತೀ) 

ದೂತಿಕೆ (ನಾ). ದೂತಿ; ದೂದವಿ: “ಡೂತೀ, ಸಂಚಾರಿಕಾ-೨ ದೂಶಿಕೆಯ 
ಹೆಸರುಗಳು” (ಸಿದ್ಕಾಂತಿ. ೧೭೨). [ ಸಂ. ದೂತಿಕಾ) 

ದೂತೀಜಲ್ಪ (ನಾ). ದೂತಿಯ ನಂಡಿ : ಕಿವಿವುಗೆ ನುಡಿದೊಡಂಗೊಂಡು 
ಪೋಪುದುಂ ದಕ್ಷಿಣನವಳ ದೂತೀಜಲ್ಬಂ ([ಪಾಕಾಂ. ದೂತಿಕಾಕಲ್ಲಂ] 
ವಿಸೃಷ್ಟಾರ್ಥಮಾದುದೆಂದುವಲ್ಲಿಂ ತಳರ್ದು ರಾಜಭವನಾಭಿಮುಖನಾಗಿ 
(ಹಂದ್ರಪು. ೮-೯೦'ವ). [ ಸಂ.) 


151 ದೂತೀಯ "ದಂತೀಯ' ನೋ. 


ದೂತು "ದೂದು' ನೋ. 

ದೂತ್ಯೃತ (ನಾ). [ಕಾಮಶಾ] ರತಿಕ್ರೀಡೆಯ ಒಂದಂ ಧ್ವನಿ: ಸೀತೃತಂ 
ಹೂಂಕೃತಂ . , . ದೂ[ಪಾಕಾಂ. ಹೊ]ತೃತಂ ಶ್ವಸಿತಮಾರುರಾತೃುತಂ 
ಎನಿಪೀ ಚಮತೃತಿಯನಣಶದು ರವಿಸುವನೆ ಚದುರ೦ (ಜನವ. ೮-೩೦). 

[ಸಂ.) 

ದೂತ್ಯ (ನಾ). ೧. ರಾಯಭಾರಿಯ ಉದ್ಯೋಗ,- ಸ್ಥಾನ; ನಿಯೋಗಿಯ 
ಅಧಿಕಾರ. ೨. ದೂತನ ಕೆಲಸ ; ರಾಯಭಾರ : “ದೂತ್ಯಂ,(ದೌತ್ಯಂ) 
ತದ್ಭಾವಕರ್ಮಣೋಃ, ದೂತಭಾವಕ್ಕೂ ದೂತಕೃತ್ಯಕ್ಕೂ ಹೆಸರು, 
ದೂತನಾಗುವಿಕೆ, ದೂತನು ಮಾಡತಕ್ಕೆ ಕೆಲಸ, ಇವುಗಳು” (ಸಿದ್ಧಾಂತಿ. ೨೩೯). 
೩. ಸುದ್ದಿ; ವರ್ತಮಾನ; ಸಮಾಚಾರ. "ದೌತ್ಯ' ಪರಾ. [ xe. ] 

ದೂದ (ನಾ). ಸಂದಿಯನ್ನು ಒಯ್ಯುವವನಂ ; ವಾರ್ತಾವಾಹಕ ; 
ದೂತ : ಇನಿಯನಟ್ಟಿದ ದೂದರೆ ಸೀಯನಪ್ಪ ಮಾತಿನ ರೆಸದೊಳ್‌ 
ಕೊನರ್ವುದು ತಳಿರ್ವದು . . . ನಲ್ಮೆಯೆಂಬ ನಂದನವನಮೋಪರೊಳ್‌ 
(ಪಂಪಭ3. ೪-೦೦೨); ತೆಂಗಾಳಿಯೆಂಬ ದೂದನಂ ಕರೆದು... . ನಮ್ಮ 
ಪೆಅಕಿಯಂ ತಡೆಯದೆ ಬಿಡಿಸಿಕೊಂಡು ಬಾಯೆಂದೊಡೆ (ಕಲಿಕಾ. ೧೩೦). 

[ ಆಸಂ. ದೂತ) 

ದೂದಗ, ದೂದವ (ನಾ). ದೂತ ; ಕುಂಟಣಿಗ : 'ಬೋಳ್ಳಿಸಿ ತೆತ್ತು 
ಕಾವನ ಕೇಳಿಯೊಳನುವೆತ್ತು ಪೊರೆವ ಪುರುಳಿಗನಂ ತಾಂ ಮೇಳೈಸುವ 
ದೂದ[ಪಾಕಾ. ದು]ಗನಿಂ ಸೂಳೆಗಮವರಬ್ಬೆಯರ್ಗಮಪು ಒದು ಪಬ್ಬಂ: 
(ಚಿಕವಿ. ೬-0೧೬). ದೂದವ : “ಸೂಟ್ಲರೆವನೆನಲೈ ದೂದವಂ [ಪಾಕಾ. 
ದೂದಂ)" (ಕತುನಿ. ಕಿ, 1, ೪೫; ಓತು ಮಾತಡಕಲೊಂದಿದ ದೂದವರಿಲ್ಲ 
ನೆಟ್ಟನಪ್ಪುದಅೌನದಿಂತರಣ್ಯರುದಿತಂ ವಲವೆನ್ನೊಲವಿಂದುವಕ್ಕೆಯಾ 
(ಪಂಪಧಾ. ೪-೩೯); ತಪ್ಪುದು ಮಾ[ತು] ದೂದವರ ಕೆಯ್ಕೊಳಿ ಕುಲ್ವಿಡಿದಟ್ಟಿ 
ಕಣ್ಣ ನೀರ್‌ ತಪ್ಪುವು (ಪಂಪಛಾ. ೪-೯೯). [ ಆಸಂ. ದೂತಕ] 


«| ದೂದಟ್ಟು, ದೂತಟ್ಟು (ಕ್ರಿ). ೧. ಸಮಾಚಾರವನ್ನು ಕಳಂಹಿಸಂ ; 


ಸಂದಿಯನ್ನು ತಿಳಿಸಂ: ಸುವಸ್ತುವಾಹನವ ಸಡಗರದಿ ತೆಗೆಕೊಂಡು 
- .. ಮೇಘಕೂಟದ ಕಡೆವೊಳಲ ಹೊಕ್ಕಿರ್ದು ದೂದಟ್ಟಿ ದನು ಪುರವರ್ಗೆ 
(ಸಾಳ್ಮೈೆ ಛಾ, ೩೭-೫೦). ೨. ರಾಯಭಾರವನ್ನು ಮಾಡಲು ಕಳುಹಿಸು : 
ಆ ನಾರದನನೆ ದಿವಿಜಾರಾಜಂಗೆ ದೂದಟ್ಟಿ (ಜಗವಿ. ೧೩-೩೨ ವ] ; ಬಹು 
ಶಾಖದಶೋಕಾನೋಕಹಮೆಸೆದುದು ಮುನಿಯ ಪೆಣಿಗೆ ನೆಟಲಾಗೆ 
ಮನಸ್ಮಹೆಯಿಂದಷ್ಟಮಹಾಪ್ರಾತಿಹಾರ್ಯತರನೆರೆಯಲೆಂದು ದೂದಟ್ಟಿದ 


ದೂದಪೇಡಾ 


ವೊಲ್‌ (ಅನಂಪು. ೨-೪೬); ಪುದುವಾಟ್ವರೊಳ*" ಪಗೆಯಂ ದೂದಟ್ಟೆಯುಂ, 
ತಾಂ ಪಿಡಿದಿರ್ಪರೊಳ್‌ ಕಾವನಂ ಕಾವಲ್ಮೂಡಿಯುಂ ನೋಟಮಾಟಂಗಳ್ಗೆ 
ತೋಜದನಲ್ಲೆ, | (ರಾಮೂಕ್ಕ. ೪೩-೮). ೩. ಕಂಂಟಣಿಯ ಕೆಲಸಕ್ಕೆ 
ಕಳುಹಿಸು : ಮೋಹಧನಮಂ ಮುಂದಿಟ್ಟು ದಲ್‌ ತೃಷ್ಣೆ ಲಂಪಟೆ ಬೆನ್ನಿಂ 
ಬಿಡದೊಲ್ಲೆ ವೆೊಲ್ಲೆ ಮೆನೆಯಂಂ ದೂದಟ್ಟಿ ದುರ್ಬುದ್ಧಿಯಂ. (ಕಾಂತಿಪು. 
೭-೬೭೮) ; ನೃಪಂ ಬೆಂಬಿಟ್ಟು ೦ ದೂದಟ್ಟಿಯುಂ ಬಾರಂ (ಕಮದ. ೨೩೮ 
ಪ್ರಯೋ) : ವೇದಾಗಮವನೊರೆದ ವಾವುದೇವನನೆ. ಬೆಲೆವೆಣ್ಣೆಡೆಗೆ 
ದೂದಟ್ಟಿ ತನ್ನ ಭಕ್ತಿಯ ಬಲ್ಮೆಯ ಭೂಮಿಯೊಳ್ಳಕಟಿಸಿದ ಕಡುನೀಆಿಂ 
(ಸೌಂದಪು. ೨-೩೫); ನಂಬಿ ದೂದಟ್ಟಿ ಕಾ ಳೆ ಲಸಂಗೈಸಿದನ ಯ್ಕೊ 
ದೇಸಿಗನಿವಂ ತಾಯುಳ್ಳೊಡಿಂತಪ್ಪನೇ (ವೃಷವಿ. ೯-00೬): ದೂತಟ್ಟು: 
೨. ವುಜುಜೂಜಂ ಕುಡುವೇಟ್ಸುದಾಂ ರವಣಮಂ ಬೇಟ್ಟಂತುಟಂ ತಂದೆ 
ನೆಂದಟ್‌ಪಲ್ಕೊರ್ವ ಕರೋರವಾಕ್ಕಮುಖನಂ ದೂತಟ್ಟೆ (ಹಳಡಂ. ೭೫೪). 
[ ದೂದು ೬ ಅಟ್ಟು 

ದೂದಪೇಡಾ (ನಾ). ಹಾಲಿನಿಂದ ತಯಾರಿಸಿದ ಒಂದು ಬಗೆಯ 
ಸಿಹಿತಿಂಡಿ: ಪರೀಕ್ಷೆಯಲ್ಲಿ ಮೊದಲನೇ ದರ್ಜೆಯಲ್ಲಿ ತೇರ್ಗಡೆಯಾದುದರಿಂದ | 
ಅವಳು ತನ್ನ ಗೆಳತಿಯರಿಗೆಲ್ಲಾ ದೂದಪೇಡಾ ಹಂಚಿದಳು (ರೂಢಿ). 

[ ಮರಾ. ದೂಧ್‌ಪೇಢಾ] 

ದೂದಫೇಣಿ (ನಾ). ಹಾಲಿನಲ್ಲಿ ಬೇಯಿಂಸಿ ತಯಾರಿಸಿದ ಒಂದು ಬಗೆಯ 
ಸಿಹಿತಿಂಡಿ,-ಫೇಣಿ : (ಸ್ಕಾಂಡಂ). [ ಹಿಂ. ದೂಧ್‌ಫೇನೀ] 

ದೂದವ 'ದೂದಗ' ನೋ. 

ದೂದವಿ (ನಾ): ೧. ದೂತಿ; ಸಮಾಚಾರವನ್ನು ತಿಳಿಸಂವವಳಂ,- 
ತಲುಪಿಸಂವವಳಂ: ಪಿಂದಾಂ ಬಂದಪೆನೆಂಬಿದಂ- ನರರ್ಗೆ ನೀಂ ಪೇಟಕಿಂದು 
ಮೂರ್ಪಾಂತಕಂ ನಿಂದ್ಮಾಂಗಂ ಜರೆಯೆಂಬ ದೂದವಿಯುಮಂ ಮುಂದಟ್ಟಿ 
(ಲಾರಪು. 8-೩8). ೨. ತಿಲೆಹಿಡಂಕಿ ; ಕಂಂಟಣಿ: “ಸಂಚಾರಿಕೆ ತಾಂ 
ದೂದವಿಯಭಿಸಾರಿಕೆ ಸಂಕೇತನಕ್ಕೆ ಪೋಪವಳಕ್ಕುಂ” (ವಸ್ತುಳೋ. ೩೩-೭); 
ಒರ್ವಳ್‌ ತನ್ನ ನಲ್ಲನಲ್ಲಿಗೆ ದೂದುವೋಗಿ ಬಂದ ದೂದವಿಗೇಗೆಯ್ವ 
ತೆಅನುಮನಣ್‌ಯದೆ ಪದೆದು. ಪಡೆಮಾತಂ ಬೆಸಗೊ[ಳ್ವುದಂ ಕಂಡು 
(ಪಂಪಳಾ. ೪-೧೦೦ ಐ); ಬರೆ ಪಾರದೆ ದೂದವಿಯರ ಹಂಸದೆ . ,.. 
ಮನವೊಲ್ಲಾ ಗಳ್ಲೆರೆಯಂಲ್ಲೊ ರೆಕೆೊಳ್ಳ ರತಮೆ ಸಂಕಲ್ಪರೆತಂ (ಕಾದಂ. 
೩೧೮) ; ಅನ್ನೆಗಂ ನೆರೆವಂನೆಯ ನಾವಿದನ ಪೆಂಡತಿಯಪ್ಪ ದೂದವಿ: 
ಪಾದರಿಗನಂ ಸಂಕೇತಸ್ಥ್ಮಾನದೊಳಿರಿಸಿ ಪರಿತಂದು (ಪಂಠತಂ. ೭೩-೨) ; 
ಆವರ ದೊದವಿಯರ ಲಲ್ಲಿವೆರೆಸಿದ ಮೆಲ್ನುಡಿಯೆ ಕರ್ಣಪೂರಮಾಗೆಯುಂ 
(ಮಲ್ಲಪು. ೩-೪೨ ವ) ; ಅವನ ಕಾದಲಳ ದೂದವಿ ಬಂದು ಪೊಡೆಮಟ್ಟು 
ಪೊರ್ದಿ ಕುಳ್ಳಿರ್ದು (ಜಂದ್ರಪು. ೮-೮೨ ವು; ಮುದುಗರಡಿಯ ಮಜ 
ದೊವಲಂದದೆ ಕರಿಯಂ . . , ಎಂದೊಡೆ ದೂದವಿಗವಳಿತೆಂದಳ್‌ 
(ಯಶೋಕ. ೨-೪೦); ಪಾರದೆ ಬರ್ಪ ದೂದವಿಯರಂ ತವಕಂ ತವೆ ಮಿಕ್ಕು 
ನೀವಿಯೊಳ್‌ ಚಾರುಕಳಾಪವಂಂ ನಿಲಿಸುತುಂ ದೆಸೆಯಂ ನಡೆ ನೋಡುತುಂ 

« « ಜಾರೆಯರೆಯ್ದುತಿರ್ದರುಪಕಾಂತರನೆಂದು ಮಹಾಂಧಕಾರದೊಳ್‌ 
(ಕುಸುಮಾ. ೪-೩೫) ; ಉನ್ನತಪ್ರೌಢನಂಗನೆಗೆ ವಿತ್ತಂಗುಡದೆ ಚೆನ್ನನುಡಿ 
ಗೂಟಂಗಳಿಂದೆ ಕಾಲಂ ಕಳೆವುದನ್ನೋಡಿ ಕಾಯ್ದು ದೂದವಿ . 
ಇಂತೆಂದಳು (ಧಾವಜಿಂ. ೬-೨೪) ; ಬಯಂಸಿದ ನರರೊಳವರ ತಂದು ನೆರೆಯಿ 
ಸುವರು ಗೂದವಿಯರು (ಕುರಾಸ0. 3೯-೦೦೦). 
[ ದೂದವ (ಇದೂದಗ) + - ಇ] 

ದೂದವಿಗೆಲಸ (ನಾ). ದೂತಿಯ ಕಾರ್ಯ ; ಕಂಂಟಣಿಯ ಕೆಲಸ: 
ಶಿವಶಂಭುಶಂಕರನ ದೂದವಿಗೆಲಸಕೆ ತೆರಳಿಚಿದ ದುಷ್ಕರ್ಮಿ (ಸೀದು. 

[ ದೂದವಿ + ಕೆಲಸ] 


೦೬-೨೮), 


೪೦೧೭ 


ದೂದೈದು 


ದೂದಿ, (ನಾ). ೧. (ಶಂದ್ಧಿ ಮಾಡಿದ) ಹತ್ತಿ ; ಅರೆಳೆ : “ದೂದಿ-ತೂಲೀ 
ಎಪತ್ತಿ” (ತದೃಕೋ. ೨೦), ೨. (ಬೆಂಕಿಯನ್ನೂ ಹೊತ್ತಿಸಲು ಉಪ 
ಯೋಗಿಸಂವ) ಬೂರಗದ ಹತ್ತಿ ಮತ್ತು ಅದರೆ ವಂರ "“ದೂದಿಎ 
ತೀವ್ರವಾಗಿ ಬೆಂಕಿ ಹತ್ತುವದೊಂದು ಪದಾರ್ಥ” (ಗೆಂಗಾಮು. ೩೫೬) ) 
“ದೂದಿ_ಕಿಡಿ ಹಿಡಿಯುವ ಹಿಂಜರ ; ಅರಳೆ” (ಜಾನಕೋ. ೭); ಕೆಂಡ 
ದೊಡಿಗೆಗೆಳಸುವ ದೂದಿಯೊಟ್ಟಿಲಂತೆ (ವೀಕೈಪು. ೩-೨-೧೦). 
[ದೇ.॥ ತೆಲು. ದೂದಿ] 
“ದೂದಿ, (ನಾ). ಸಮಾಚಾರವನ್ನು ತಿಳಿಸಂವವಳೆಂ; ದೂದವಿ ; ದೂತಿ: 
ತಕಾರಕ್ಕೆ ದಕಾರಂ-ಕೈತವ-ಕೈದವ , , , ದೂತಿ-ದೂದಿ (ಕಮದ ೨೫೫. 
ಪ್ರಯೋ) ; ದೂತಿ, ದೂದಿ; ಕೈತವ, ಕೈದವ (ಕಬ್ಮಾನು. ೦೮೩ ಪ್ರಯೋ). 
[ ಆಸಂ. ದೂಶೀ 
ದೂದಿಚೋಯ (ನಾ). ಒಬ್ಬಾತನ ಹೆಸರು: ದೂದಿಬೋಯಸ್ಕ ಕೌಣ್ಣಿಲ್ಕ 
ಗೋತ್ರ ಗಬೋತಶರ್ಮ್ಮಣ ಏಕಂಶಃ (ಇಆ. ೫18, ೧೮೮-೩೭ ; 668). 
[ದೂದಿ? + ಬೋಯ)] 
ದೂದು, ದೂತಂ (ನಾ). ೧. ಸಮಾಚಾರ ; ಸುದ್ದಿ. "ದೂದಂವೋಗಂ' 
ಪರಾ. ೨. ರಾಯಭಾರ; ನಿಯೋಗ: “ದೂಡು , , . ದೌತ್ಯ” 
(ಕಧೈಕೋ. ೨೦). "ದೂದೈದಂ' ಪರಾ. ದೂತು: ೨. ಏನೇನು ವಿಸ್ಮಯವ 
ನಾಂಗೈದೆ ನಿಷ್ಮುರವ ನೀನಾಡ ಸಲ್ಲದಾದಿಯಲಿ ನಿಮ್ಮಯ್ಯಗೆ ನಿಧಾನದಿಂ 
ದೂತಿತ್ತೈ ಬಂದೆಯೆನಲೊಪ್ಪಿ ಪಿತವಾಕ್ಕವೆ ವಿವಾಹವೆನುತೆ (೦ಕ್ಷ್ಮಳಾ. 
೧-೨೦-೪೪). :[ದೂದ +೬ - ಉ್ಮ) 
“ದೊದುಗಾಕ "ದೂದುಗಾಅ' ನೋ. | 
ದೂದುಗಾಜ, ದೂದುಗಾರ (ನಾ). ಸುದ್ದಿಯನ್ನು ಒಯ್ಯುವವನಂ ; 
ದೂತ : ಆ `ನುಡಿಗೊಪ್ಪಿ ದೂದುಗಾಲನಲ್ಲಿಂ ತಳರ್ದು ... ಮೆಲ್ಲಮೆಲ್ಲನೆ 
ತವಸಿಯ ಪೊರೆಗೈತಂದಂ (ರಾವೂಶ್ಯ. ೫೭-೨೬). ದೂದುಗಾರ : ರಾಯ 
ಸಮಂ ಬರೆದೊರ್ವ ಪಟುಭಟನ ಕರದೊಳಿಟ್ಟು ಕಳಿಪಲೊಡಮಾ ದೂದಂ 
ಗಾರಂ , , ; ಬಂದಾಸ್ಥಾ ನಮಂ ಪೊಕ್ಕು (ಕಂದ್ರಭ್ಮು. ೩-೦೦). 
[ ದೂದು * - ಕಾಣ) 
ದೂದುನಡೆ (ಕ್ರಿ). ರಾಯಭಾರಕ್ಕಾಗಿ ಹೋಗು; ದೂತಕುರ್ಯಕ್ಕೆಂದಂ 
ಹೋಗು : ಅಂದು ಪಾಂಡವರ ಪಾಳೆಯದಿಂ ಕುರುನಗರಿಗೆ ದೂದುನೆಡೆದ 
ಬಟಲೈಗಳೆಯಲೆಂದು ಒಯ್ಯನೊತ್ತುವ ಸಿರಿಪೊಡವಿಯರ ಮೆಲ್ಕ್ಫೈ 
ಸೋಂಕಿಗೆ ನವಿರುಣ್ಮುವ ಕಿಜುದೊಡೆಗಳಂ (ಚಿಳವಂ, ೩೪-೮). 
[ ದೂದು + ನಡೆ] 
ದೂದುಪೋಗು "ದೂದುವೋಗಂ' ನೋ. 
ದೂದುವೋಗು, ದೂದುಪೋಗು (ಕ್ರಿ). ವರ್ತಮಾನ ಕೊಡಲು 
ಹೋಗಂ; ಸಂದ್ದಿ ತಿಳಿಸಲು ಹೋಗಂ : ತನ್ನ ನಲ್ಲನಲ್ಲಿಗೆ ದೂದುವೋಗಿ 
ಬಂದ ದೂದವಿಗೇಗೆಯ್ವ ತೆಅನುಮನಆ್‌ಯದೆ ಪದೆದು ಪಡೆಮಾತಂ 
ಬೆಸಗೊ[ಳ್ಕೂದಂ] ಕಂಡು (ಪಂಪಛಾ. 9-೧00 ವು. ದೂದುಪೋಗು : 
ಬೇಟದ ಸೂಡಿಂ ಬಾಡಿ ಬಸಂಗೆಟ್ಟುದನಿಂದು ನಿಂದು ಕಾಂತೆಗಟಾಪಿ 
ಬಟ್‌ಯಟ್ಟುವೆವನಿತೊಂದು ಪೊಟ್ಟು ಸೈತಿರ್ಪದೆಂದು ಸಂತಯಿಸಿ ದೂದು 
ಪೋಪವೆನೆ ಮುಯ್ಕೀರಡಿಗಳೋಡೆ (ರಾಮಾಶ್ಮ. ೨೨-೧೩). 
( ದೂದು 4 ಪೋಗು,] 
ದೂದೈದು (ಕ್ರಿ). ರಾಯಭಾರ ಮಾಡಲಂ ಹೋಗಂ,-ಪ್ರಯಾಣ 
ಮಾಡು. : ಅಂತಪ್ಪುದಂಮಾಗಳುರ್ಕಿನ ಸೊರ್ಕಾಳ್ತನದಿಂ ನೀಳ್ದಂಗದಂ 
ಗದನಂದಿನ ರಾವಣನೆಡೆಗೆಂತಂತು ಕಡುಸಡಗರದಿಂ ದೂದೈದಿವಂದು 
ಸಮುಚಿತಾಸನದೆ೪್‌ ಕುಳ್ಳಿರ್ಪದಂಂ (ರಾಮಾಕ್ಕ. ೦೪೨-೬). 
[ ದೂದು + ಐದ್ದು, (ಆಎಯನ್ನು) 7 


ದೂನ 


ದೂನ (ಗು.) ೧. ಸಂತಾಪ ಹೊಂದಿದ ; ನೋವಾದ ; ಪೀಡೆಗೊಳ 
ಗಾದ: ಆ ಲೇಖವಾಹಕಂ೦* , , . .ಆ ವೃತ್ತಾಂತಮಂ ತ್ವರಿತಗತಿ 
ಬಿನ್ನವಿಸಿದಪ್ಪನೆನ:ತ್ತಂ। ವಿಷಣ್ಣದೂನವದನರಾಗಿರ್ಪುದುಂ (ಕಾದಂಉ. 
೬೩೯). ೨. ಬಳಲಿದ ; ಆಯಾಸಗೊಂಡ. "ದೂನಿಸು' ಪರಾ. 
೩. ಸಂಟ್ಟ ; ಕಾಯಿಸಿದ ; ತಪ್ಪ. [ಸಂ] 

ದೂನಿಕಿ (ನು). ಒಂದು ಬಗೆಯ ಆಭರಣ (?) : ಪಟ್ಟಸರವು: ದೂನಿಕಿಗಳ 
ಚಿನ್ನದ ದಾರಿ ಕಟ್ಟಾಣಿ ಪೊನ್ನ ದಾರಿಗಳ (ದೇವಾಪು, ೫-೧೦೬). ?) 

ದೂನಿಸು (ಕ್ರಿ). ೧. ದುಃಖಸು ; ಶೋಕಪಡು ; ಸಂತಾಪ ಹೊಂದಂ : 
ದೂನಿಸಿ ಜಾನಿಸಿ ನಿಟ್ಟಿಸುತಿರ್ದಂ ತಾನದು ಕಾರಣದಿಂ ನಸುನಗೆ ಮಿಗೆ 
ಯೊಗೆದುದೆನಗೆಯೆನಲು (ಉದೃ್ಭದೇ. &-೬೨);: ಸುತೆರು ಸುಮ್ಮಾನ 
ದೊಳೆಯ್ದ ರುತಿರಲು ದೂನಿಸುತಿದ್ದಿರಿ ನೀವೆಮಗಿದಆ ಸಂಧಾನಗುಣಿ 
ಸದಾಡಿರೆಂದ (ಕರಣೆ, ೪೫-೪೫); ದೂನಿಸುತಿರೆ ನಿಮ್ಮ ಸಗಿಸಚೇಕಾಗಿ 
ಹಾಸ್ಕಾನುವಾದದಿ ನಗಿಸಿದನ್‌ಾ ಆನುದರದಿ ಶೋಕವಿಲ್ಲದೆ ಶಾಳ್ವೆನೌ 
ಏನಹುದಿನ್ನಳಲಿದರೆ (ಛಕಕ. ೭೧-೧೦೪). ೨. ಬಳಲು; ಆಯಾಸ 
ಹೊಂದು: ಬೆಚ್ಚುತ್ತ ಬೆದಟುತ್ತ ದೂನಿಸುತ ಓಡಿದರು 
(ಸೌಂದಪು, ೧೬-೪೩).  [ದೂನ4 _- ಇಸ್ಮು] - 

ದೂಪ (ನಾ). ೧. ಸುಟ್ಟಾಗ ಸುವಾಸನೆಯನ್ನು ಬೀರುವ (ಹಾಲು 
ಮಡ್ಡಿ, ಸಾಂಬ್ರಾಣಿ ವಂಂತಾದ) ಪರಿಮಳಪದಾರ್ಥ : (9. 
೨. ಸಾಂಬ್ರಾಣಿ ಮೊದಲಾದ. ಸುವಾಸನೆಯ ಪದಾರ್ಥಗಳಿಂದ 
ಹೊರಡುವ ಹೊಗೆ: ಧಕಾರಕ್ಕೆ ದಕಾರಂ-ಔಷಧ-ಔಸದ 


೪೦೧೮ 


ಧೂಪ-ದೂಪ (ಕಮದ. ೨೩೫ ಪ್ರಯೋ). ೩..ಓ೦ದಂ. ಬಗೆಯ ವರಿರೊ' 


ಧೂಪದ ವಂರ: ಕೆಲವು ಕಡೆಗಳಲ್ಲಿ ತೇಗ, ನಂದಿ, ಹೆಬ್ಬಲಸು, -ಟಲಿಗೆ, 
ದೂಪ, ಜಂಭೆ , . . ಮುಂತಾದ ಗಗೆನಚುಂಬಿತ ವೃಕ್ಷಗಳಿದ್ದರೆ ಕೆಲವು 
ಕಡೆಗಳಲ್ಲಿ ಗರೆಗಿ, ಬಿದಿರು. . . ಮುಂತಾದ ಗಿಡೆ ಬಳಿ ಡೆ ಪೊದೆಗಳಿದ್ದವು 
(ಪಂಜಪಂ. ೨). 
ದೂಪದ ಕಡ್ಡಿ ಧೂಪಕ್ಕಾಗಿ ಸಂಗಂಧವಸ್ತುಗಳಿಂದ ತಯಾರಿಸಿದ 

ಕಡ್ಡಿ ; ಊದುಕಡ್ಡಿ : (8. ದೂಪ ಹಾಕು ೧. ಸಂಗಂಧದ್ರವ್ಯ 
ಗಳಿಂದ ಹೊಗೆ ಹಾಕು ; ಧೂಪ ಹಾಕು : ದೂಪ ಹಾಕಿದರೆ ಪಾಪ 
ಹೋದೀತೆ ? (ಗಾದ). ೨. (ಆಲಂ) ಕೆರಳಿಸು; ಉದ್ರೇಕವನ್ನುಂಟು 
ಮಾಡಂ : ಅಣ್ಣ ತಮ್ಮಂದಿರಲ್ಲಿ ಜಗಳ ತರಲು ಮಾವನು ಕಿರಿಯವನಿಗೆ 
ಆಗಿಂದಾಗ ದೂಪ ಹಾಕುತ್ತಲಿದ್ದಾನೆ (ರೂಂ). [ ಸಂ. ಧೂಪ) 

ದೂಪಟ "ದುಪ್ಪಟಿ' ನೋ. 

ದೂಪಾರತಿ(ನಾ). ೧. ಧೂಪದಿಂದ ಮಾಡುವ ಆರತಿ: ಅರ್ಚಕರು ದೇವರಿಗೆ 
ದೂಪಾರತಿಯೆನ್ನು ಮಾಡುತ್ತಿದ್ದಾರೆ. (ರೂಂ). ವಿ. ಸಂಗಂಧ ವಸ್ತು 
ಗಳಿಂದ ಆರತಿ ಎತ್ತುವುದಕ್ಕೆ ಉಪಯೋಗಿಸುವ ಸಾಧನ; 
ಧೂಪಾರತಿಯನ್ನು ಮಾಡಂವ ಪಾತ್ರೆ, ಉಪಕರಣ : ಸ್ವಸ್ತಿಶ್ರೀ 
ನಗರೇಶ್ವರೆದೇವರಿಗೆ , , . ಸೊಣ್ಣಪ್ಪನು ಕೊಟ್ಟ: ಉಪಕರಣ ಹೆರಿಯಾಣ 
ಅಡ್ಡಣಿಗೆ ಗಂಪಿನವಾರತಿ ದೂಪಾರತಿ ಬಟ್ಟಲು ಶಂಕು (ಎಕ. 7೫, ಬೆಂಗಳೂ. 
೯೦-೧೦; ಸು, 1400) ; ದೂಪಾರತಿಯು ಘಂಟೆಯುಮನುಯೈನೂರನಾ 
ಪದ್ಮವದನೆಯರು ತಂದಿಡರೆ) ( ಲು ವಲವಿನಿಂ ತೂ ಪಿಡಿದು (ನವವೋ. 
೨೧-೨೭. “ಧೂಪಾರತಿ” ಪರಾ. [ದೂಪ ಆರತಿ] 

ದೂಪಿಸ್ಲು, ಧೂಪಿಸಂ, (ಕ್ರಿ). ೧. ಬಾಯಾರು; ನೀರಡಿಸು :-ಯಯಾತಿ 
ಬೇಂಟೆಯ ನೆವದಿ ಸೇನೆಸಹಿತಾರೆಣ್ಮದೊಳ್‌' ಬಳಲಿ ದೂಷಿಸಿ ಕೊಳದಿ 
ನೀರನೀಂಟಿ (ಲಕ್ಷ್ಮ. ೦೩-೮): -ವಿಪಿನದೊಳು ಮೃಗಹರಣಕೇಳಿಗಂ 
ನಡೆತಂದು ಸಂಚರಿಸಿ ದೂಪಿಸಿದರು (ತುರಂಗ. ೧೬-೧೯). '3. ಸಂತಾಪ 
ಹೊಂದಂ; ಸಂಕಟಪಡು: ಹಸಿವು ತೃಷೆ ಬಳಲಿಕೆಗಳಲಿ ದೂ[ಪಾಕಾಂ.ಧೂ) 


35 


ದೊರ 


ಪಿಸುತ ಬಂದಳು ಮಾಯೆ ತಾನಲ್ಲಮನನಆಸುತಲಿ (ಪ್ರಥುಲೀ. ೭-೪೪) ; 
ಶರತಾಪದಿಂ ದೂಪಿಸುತ ಕೇಳಿದಳ್‌ (ಜನಮ. ೪೧-೧೪). ೩. ವಂರ್ಛೆ 
ಹೊಂದು : ಶೋಕಪ್ರಳಾಪದಿಂ ನರನಳಲುತಿರಲತ್ತ ಕರ್ಣಸುತನಟ್ಟೆ 
ಬಂದಪ್ಪಳಿಸಲು ದೂ[ವಾಕಾಂ. ಧೂ]ಪಸಿ ಧರೆಗೆ ಬಿದ್ದು (ಜೃವಿಭಾ. ೨೩-೩೦). 
ಧೂಪಿಸು; : ೧. ನಡೆದು ಪಡೆ ಧೂಪಿಸಿತು ಬಿಂಜದಿ ಕುಡಿಯೆ ನೀರನು 
ಕಾಣದಸವಳಿದು (ಶಿರಾ. ೯-೩೪); ಶರಹತಿಯಲುಜ್‌ ನೊಂದು ಧೂಪಿಸಿ 
ತರೆಹರಿಸುವಶ್ವಾಳಿ (ಕುವ್ಕಾಕ. ೨೩-೨೯); ಮನುಮಥನ ಶರೆಹತಿಗೆ 
ಧೂಪಿಸುತ ಮೈಮಣಕ್‌ದರು (ನಿಧಾಗ. ೧೦-೮೦-೩೯). 
[ -ತೆಲು. ದೂಪಿಂಚಂ] 

ದೂಷಿಸ್ಯು (ಕ್ರಿ). (ಸುಗಂಧ ದ್ರವ್ಯಗಳಿಂದ ಹೊಗೆ ಹಾಕಿ) ಪರಿವಂಳಿಸಂ 
ವಂತೆ ಮಾಡು,-ಸುವಾಸನೆ ಬೀರಂವಂತೆ ಮಾಡು: ದೂಪಿಸಿದ ಬಿಳಿ 
ದುಗುಳನುಟ | ನುಲೇಪನಂಗಳ ಹೂಸಿ ಇದಿರಾಯ್ತು ನೃಪಕಟಕ 
(ಕುವ್ಕಾಗೆ. ೧-೨೬). [ದೂಪ + - ಇಸ್ಕು] 

ದೂಪೆ 'ದೂವೈ' ನೋ. 

ದೂಬರದಿಂಡಿ (ನಾ). ದುಂದುವೆಚ್ಚ ಮಾಡುವವಳಂ ; “ದುಂದುಗಾರತಿ” 
(ಜಾನಕೋ. ೭)- ['ದೇ.8 ತಮಿ. ತೊಪ್ಪರತಣ್ಣಿ ; ತೆಲು. ದೂಬಟದಿಂಡಿ] 

ದೂಮರ "ತೂಪರು' ನೋ. 

ದೂಮುಕ "ದಂಮಂಕ' ನೋ. 

ದೂಮುಧಾಮು (ನು). ಹಾಳಂಮಾಡುವಿಕೆ ; ಪೋಲುಮಾಡುವಿಕೆ : 
(ಸ್ಕಾಂಡರ್‌). "ಧಾಮಧೂಮುಂ' ಪರಾ. 

[ *-ಮರಾ. ಓಂ. ಧೂಮಧಾಮ್‌] 

ದೂಯಂ "ದುಯ್ಕಾಂ' ನೋ. 

ದೂರ್‌ "ದೂಜ್ಮು' ನೋ. 

ದೂರ (ಗು). ೧. ಸಮಿಪವಲ್ಲದ ; ಹತ್ತಿರವಲ್ಲದ. ೨. ದೀರ್ಫವಾದ ; 
ನಿಡಿದಾದ : ಅಂತು ದೂರಾಯುಸ್ಸಾಗರಪಾರಗನಾಗಲೊಡಂ (ಡಂದ್ರ ಫು. 
೯-೩೬ ವ). (ನಾ). ೩. (ಕಾಲ, ಸ್ಥಳ ವಂಂಂತಾದಂವುಗಳಲ್ಲಿ) ಹತ್ತಿರ 
ವಲ್ಲದುದಂ ; ಸಮಿಾಪವಲ್ಲದಂದು : “ಗೆಂಟು ವಿಪ್ರಕೃಷ್ಟಂ ದೂರಂ” 
(ವಸ್ತುಳೋ. ೦೦೯೯-೬೮) ; ತಂದೆ ಕಲಿದಬಲ ಬೇಗೆಯೊಳಂ ದೂರದೆ 
ಬಿರ್ದದೊಂದು ಕಡುಸೇದೆಯೊಳೆಂ ಬಂದೆನ್ನಂ ಪರವಶತೆಯೊಳೊಂದಿಸಿ 
ದತ್ತಾಗಳಾ ಪಿಪಾಸೋದ್ರೇಕಂ (ಕಾದಂಪೂ. ೧೮೯); ಅಯ್ಯ ದೂರದಥ್ದಿರ್ದಹೆ 
ಯೆಂದು ಬಾಯಾಜ್‌ ಬಳಲುತ್ತಿದ್ದೆನಯ್ಯ ನಾನು (ಮಹಾದೇ. ಬ. 
೩೮-೮೧) ; ದೂರದೊಳೆ ನೋಡಿ ಕರಿಡು ಪುರೂರವನಿದಪೂರ್ವಮೃಗಮೆ 
ನುತ್ತಿಸಲಂಬಂ ನಾರಿಯೊಳಿಟ್ಟಂ (ವರ್ಧಪು. ೧೦-೩೧); ದೂರದಿಂ ಪರ್ವ್ವತಂ 
ರಮ್ಮಂ (ಎಕ. ೪£, ತರೀಕೆ. ೪೫-೬೪; 1196); ತೇರನೆಚ್ಚನು ಕುದುರೆಕಾಅರ 
ದೂರದಲಿ ಖಂಡಿಸಿದನು (ಕುವ್ಕಾಕ. ೨೦-೨೨) ; ಇರಂಳು ಕತ್ತಲೆಯ ಗವಿ; 
ಮನೆ ದೂರ ; ಕನಿಕರಿಸಿ, ಕೈಹಿಡಿದು ನಡಸೆನ್ನನು (ಇಂಗೀತ. ೯೭-೩) ; 
ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ (ಗಾದ). ೪. ಸೇರದಂದು ; ಹೊರತಾ 
ದುದರಿ ; ಎರವಾದುದಂ : ತನ್ನ ತಾನಟ್‌ದೆನೆಂಬಹಂಕಾರವುಳ್ಳರೆ ನಿಮ್ಮ 
ವರಿಗೆ ದೂರೆ (ಬಸವ. ೭8೯) ; ಈ ಗುಣ ಸಂಗನಬಸವಣ್ಣಂಗೆ ದೂರ 
(ಸರ್ವಜನ. ೧೨೦-೬೧೪). ೫. ಎರಡು ಸ್ಥಳಗಳ ನಡುವಿನ ಅಂತರ: 
ಮಕ್ಕಳ ಮೇಲೆ ಗಮನವಿದ್ದುದರಿಂದ ಕುಂತಿಗೆ ದೂರವೇ ಕಾಣಲಿಲ್ಲ 
(ವಡಭೂ. ೧೩). 

ದೂರದೂರ (ದ್ವಿರಂಕ್ತಿ): ದೂರದೂರೋಪವಿಷ್ಟಮೂಕಮುಖಕುಬ್ಬ 

ವಾವಂನಕಿರಾತೆವರ್ಷಧರೆಕಂಚುಕಿಪ್ರುಪಂಚೆಯ:ಮಾಗಿರ್ಪಿನೆಗಂ (ಜಂದ್ರಪು. 
8-8೧ ವ); ನಿಮ್ಮ್ಮ ನಿರ್ಮಳರೂಪಮಂ ಕಂಡವರುಗಳ ಬಹು 
ಪಾಪಸಂಕುಳವಳಿದುಹೋಗವೆ ದೂರದೂರದಲಿ.- (ಬಸಪು. ೪೬-೬೩).; ದೂರೆ 


ದೂರ 


ದೂರದಿಂದ ಜನರು ಬರುತ್ತಾರೆ (ಮುಂಬಯಿ. ೪-೧೪೨, ದೊರಣ ಎ 
೧. ಸಮಾಾಪವಲ್ಲದ ; ದೂರದ : ದೂರಣ ದೇಶದಿಂ ಬಂದವನೀಶಕು 
ಮಾರರು ನೆರೆದು ನೋಡುತಿದೆ ಮಾರನ ಮದದಾನೆ ನೋಡೇಳು (ಕುರಾಸಾಂ. 
೨೧-೩೦); ನೋಡೆಂದು ಸಖಿಜನರು ಕರವೆತ್ತಿ ದೂರಣಿಂ ತೋರೆ ವೀಕ್ಷಿಸಲು 
(ನವಮೋ. ೭-೯). ವಿ. ಬಹುಕಾಲದಿಂದ ನಡೆದು ಬಂದ; ಬಹಳ 
.-ದೀರ್ಫವಾದ : ಚಿರಕಾಲದಿಂ ದೂರಣ ಸ್ನೇಹವೆಮಗೆಂದು ತರಣಿ 
ತಾಮರೆಯೆಡೆಗೆಯ್ದಿ ಹರುಷದೊಳೊಪ್ಪಿತೆಂದೆನೆ ಚತ್ರವರನಾ ಕರಕಮಲ 
ದೊಳೊಪ್ಪಿದುದು (ಶ್ರೀಪಾಲ. 03-98); ಓ ಇದಂ ಅತ್ತಣ, ಇತ್ತಣ, 
ಪಡಂವಣ, ನಡುವಣ ಎಂಬ ಕನ್ನಡ ಶಬ್ದಗಳ ಸಾದೃಶ್ಯದ ಮೇಲೆ 
ಮಾಡಿಕೊಂಡ ರೂಪವಿರಬಹುದಂ. ದೂರದ ನಂಟ, ದೂರದ ನೆಂಟ ಎ 
ಹತ್ತಿರದ ಬಂಧುವಲ್ಲದವನಂ ; ದೂರದ ನೆಂಟಸ್ತಿಕೆಯುಳ್ಳವನು : 
ದೂರದ ನಂಟರಂ ಕಂಡರಂತೆ ಸಂಶಯವನಾಗದೆ (ಧರಾಮ್ಮ. ೯-೧೯೩) ; 
ನಾವು ನಿನ್ನ ಮನೆಯಲ್ಲಿ ಯಾರೊ ದೂರದ ನೆಂಟ . . . ಅಂತ ತಗ್ಗಿ 
ನಡೆಯೋದು ನನ್ನಿಂದಾಗೋದಿಲ್ಲವಲ್ಲ | (ಸಣ್ಮಳ. 14, £೬). ದೂರದ 
ಬಳಗ. ಎ ಹತ್ತಿರವಲ್ಲದ ಸಂಬಂಧ, -ನೆಂಟಸ್ತಿಕೆ : ಅಲ್ಲಿರೋದು ದೂರೆದ 
ಬಳಗ ಅವರು ಹೋಗು ಅಂದಾಗ ಹೊರಟುಬರ್ತಿನಿ (ಬನಶಂ. ೧೯೦). 
ದೂರದ ಸಂಬಂಧ ಎ ದೂರದ ಬಳಗ: ಓಬಯ್ಯ ಯಾವುದೋ ಭೂಗತ 
ವಾಗಿದ್ದ ದೂರದ ಸಂಬಂಧವೊಂದನ್ನು ಸಂಶೋಧನೆಯಿಂದ ಕಂಡುಹಿಡಿದು 
ಅವಳನ್ನು "ತಂಗಿ' ಎಂದು ಕರೆಯತೊಡಗಿದ್ದನು (ಕಾನೂರು, ೧೩೦). ದೂರ 
ಪಡಿಸು ಎ ಪರಿಹರಿಸಂ; ಇಲ್ಲವಾಗಿಸಂ : ಇದನ್ನೆಲ್ಲಾ ದೂರಪಡಿಸುವುದರಲ್ಲಿ 
ಕಾವೇರಿ ಸಾಯ:ವುದು ಮೇಲು (ಕಾವೇರಿ. ೨3೧೩). ದೂರಪಾರ, ದೂರ 
ಬಾರ - ಹತ್ತಿರವಲ್ಲದುದಂ ; ದೂರ : ನಾವು ನೋಡಿಕೊಂಡು ಬರುವ 
ದೂರಪಾರ ಏನಿಲ್ಲ (ಸ್ಥಪ್ಮಜೊ. ೨) ; ಮಗಳನ್ನು ದೂರಬಾರ ಕೊಟ್ಟರೆ 
ಹೋಗಿಬರುವುದು ಕಷ ವಾಗುತ್ತೆ, (ಕೂ). ದೂರಮಾಗು, ದೂರವಾಗು, 
ದೂರಾಗು - ೧. ಹತ್ತಿ ಶಿರದಲ್ಲಿರದಿರು ; ಹೆಚ್ಚು ಅಂತರ ಹೊಂದು ; 
ತೊಲಗಂ; ಸಾಮಂತಸಂದೋಹಮವಸರಭೀತಿಯಿರ ತೊಲಗಿ ಪೋಗೆಯುಂ 
ನಿಜನಿಯತಪ್ರದೇಶದಿಂ ಪ್ರತೀಹಾರರತಿದೂರವಾಗೆಯುಂ (ಮಲ್ಲಿಪು. 
೪-೭೪ ವ); ತನುಮುಟ್ಟಿ ಮನಮಂಟ್ಟದೆ ದೂರವಾದರೆಯ್ಯಾ ಬೆಲೆವೆಣ್ಣಿ ನಂತೆ 
(ವಸು. ೩೧೭-೯೦) ; ಸದ್ಭಕ್ತಂಗೆ ಜನನ ಮರಣಂಗಳು ದೂರವಾಗಿರ್ಪು 
, ವಯ್ಕ್ಮಾ ಸಾತ್ವಿಕಸದುಭಕುತಿಯನಟ್‌ಯದವರ 
ಸಂಗದಿಂದ ಕೈಲಾಸಕ್ಕೆ ದೂರಾಗಿಪ್ಪರು (ಸಮಾವ. ೨-೭) ; ಈ ಕರ್ನಾಟಕ 
ಭಾಗವು ಸಹ್ಕೂದ್ರಿಯಿಂದ ಪೂರ್ವಕ್ಕೆ ಹೆಚ್ಚು ಹೆಚ್ಚು ದೂರಾಗುತ್ತ ಹೋಗು 
ತ್ತದೆ (ಕಛಾಗಿ. ೪). ೨. ಅಗಲು ; ಎರವಾಗು; ಸಂಬಂಧವನ್ನು ಕಳೆದು 
ಕೊಳ್ಳು : ಎಲ್ಲ ತೆಜದಿಂ ನಿಮಗೆ ದೂರವಪ್ಪೆಂ ದೇವ (ಬಸರ. ೧-೭೪) ; 
ಇಂದಿರೇಶನ ಅರ್ಚಿಸದಜ್‌ಂದ ಬಹು ನೊಂದು ದೂರಾದೆ ಸದ್ಗತಿಯಿಂದ 
(ಪುರಂದ. ೧-೦೭೭-೬). ೩. ನಿವಾರಣೆಯಾಗು : ನಾನು ಪತ್ರಿಕೆಯನ್ನು 
ಉತ್ತಮವಾಗಿ ನಡೆಸಿಕೊಂಡು ಹೋದರೆ ಆರ್ಥಿಕ ಕೊರತೆ ತಾನೇ ದೂರಾ 
ಗುವದು (ಅಪನಾ. ೨೬). ದೂರವಿರಿಸು - ಹತ್ತಿರ ಬರದಂತೆ ಮಾಡು ; 
ಅಂತರವಿರಂವಂತೆ ಮಾಡು : ಸಾಲವೆಂಬುದು ಭಯ:ಂಕರಪಿಶಾಚಿ. 
ಅದನ್ನು ಆದಷ್ಟು ದೂರವಿರಿಸಬೇಕು (ಅಡುಸೌ. ೧೨೪). ದೂರ ಸರಿ ಎ 
ಹತ್ತಿರದಲ್ಲಿರದಿರಂ ; ಅಂತರವನ್ನು ಹೆಚ್ಚಿಸಂ: ಬುದ್ಧಿಯ ಸೆಣಸಾಟ 
ಮೇಲುಗೈ ಆಗಿ ವಾಸ್ತವಿಕ ನಿಲುವಿನಿಂದ ದೂರ ಸರಿಯುವರು (ದ್ರಾವಿವಿ. 
೭6). ದೂರ ಸಾರು ಎ ದೂರಸರಿ : ಕೈಕಟ್ಟಿ ಲಕ್ಷಿಸದೆ ದೂರ ಸುರಿದೆಯಾ? 
ಕೈಕೊಟ್ಟು ಬರಹೇಳಿ ಸಾಸಮಾಡಿದೆಯಾ? (ಕಎಫು. ೩೭-೬). ದೂರಾ 
ದ್ದೂರ ಎ ಸಮಾಪವಲ್ಲದುದು: ಹೆಚ್ಚು ಅಂತರವಿರುವುದು : ದೂರಾ 
ದ್ಮೂರದ ನೆಲನಾವುದುಯಿದು (ಬದ್ಮಪ್ಪ, ೩೦-೬೪೮). [ಸಂ.] 


(ಅಖಂಡೇ, ೧೬೧-೨೩) ; 


೪೦೧೯ 


1% 


20 


28 


40 


48 


ದೂರಂಬೋಗು, ದೂರಪೋಗು, ದೂರಹೋರಂ 


ದೂರಂಮಾಡು, ದೂರಮಾಡು (ಕ್ರಿ). 


ದೂರಗತ (ಗಂ). ದೂರ ಹೊರಟುಹೋದ: 


ದೂರತೋಪಾಸ್ತ (ನಾ). ದಂಸ್ತರವಾದಂದು ; 


ದೂರತೋಪಾಸ್ತ 


(ಕ್ರಿ). ಸಮಾಪದಲ್ಲಿರ 
ದಿರು ; ತೊಲಗು : "ಕಟಕಿದಂ - ಸತ್ತಂ; ದೂರಂಬೋದಂ ; ಕಯ್ಮಾ 
ಅರಿದಂ” (ಕಮದ. ಪರಿ. ೦), ದೂರಪೋಗು ;: “ತೂಜಲ್‌ - ದೂರ 
ಪೋದುದು” (ಶತುನಿ.$. 1, ೭೬). ದೂರಹೋಗು: ದೂರಹೋದವರಿಂದು 
ಬರುವರೆ, ಎಂದು ಬರುವ ನಿರೀಕ್ಷೆಯು? (ನೆಲಮು. ೦೧-೮): ಅವಳು 
ದೂರಹೋದುದು ಒಳ್ಳೆಯದಾಯಿತು (ಹೂಹಣ್ಮು. 
[ದೂರ + ಪೋಗ್ಗು,] 
೧. ದೂರಹೋಗುವಂತೆ 
ಮಾಡು; ಹತ್ತಿರವಿರದಂತೆ ಮಾಡು; ತ್ಯಜಿಸು : ಪೂರ್ವಾರ್ಜಿತ 
ಪ್ರಾಪ್ತಿಯಿಂ ದಾರಿದ್ರ್ಯಂ ಧನಮೆಂಬೆರಳ್ಗೆ ಮನಿಕುಂ ಮತ್ತೇಕೆ ಧೀರೆತ್ವವುಂ 
ದೂರಂಮಾಡಿ ಮನಂ ಸದಾ ಕುದಿವುದೋ (ಕತ್ಕಾಕ. ೪೭). ದೂರಮಾಡು: 
೨. ಇಲ್ಲದಂತೆ ಮಾಡು ; ನಿವಾರಿಸು ; ಕಳೆ: ಪರಿಹರಿಸಂ : ನನ್ನ ಕಷ್ಟ 
ವನ್ನು ದೂರಮಾಡ:ವುದಕ್ಕಾಗಿ (ಮುಂಬಯಿ. 9-೧0೭) ; ಆದ ತಪ್ಪು 
ತಿಳಿವಳಿಕೆಯನ್ನು ದೂರಮಾಡಿ ಸರಿಯಾದ ವಿಚಾರಸರಣಿಯೊಂದಕ್ಕೆ ಎರಡೂ 
ಪಕ್ಷಗಳು ಬರಬಹ:ದು (ಅಪನಾ. [ ದೂರ * ಮಾಡ್ಕು] 


೦೯೩). 


೧೩೨). 


ದೂರಗ (ಗು). ೧. ಸಮಾಪವಲ್ಲದ ; ಹತ್ತಿರವಲ್ಲದ. (ನಾ). ೨. ದೂರ 


ಹೋಗಂವಂಥದಂ. ([ಸಂ.] 
ಕೃಷ್ಣವರ್ಣದ ಅವಳ 


ಮಾಲುಗಣ್ಣುಗಳು ಕ್ಷಣ ಮಾತ್ರ ಅವನ ಮುಖದಲ್ಲಿ ನಾಟಿದ್ದು, ಅನಂತರ 


`ದೂರಗತವಾದುವು (ಪುನರು. ೩33). [ಸಂ.) 

ದೂರಗತೆ (ನಾ). ಸಮಿಾಪವರ್ತಿಯಲ್ಲದವಳಂ ; ಹತ್ತಿರವಿಲ್ಲದವಳಂ; 
ಇನ್ನು ಮೇಲೆ ನಿನಗೆ ನಾನು ದೂರಗತೆಯಾಗುವೆನಲ್ಲವೆ? (ಕಾಕುಂತ. 
೩೪-೧೯). [ಸಂ. ದೂರಗತಾ] 


ದೂರಗಾಮಿ (ನಾ). ೧. ದೂರ ಹೋಗುವವನು : ಊರಿನಿಂದ ದೂರ 


ಗಾಮಿಯಾಗುವ ನನಗೆ ಈ ವ್ಯವಹಾರವೆಲ್ಲ ಏಕೆ? (ಊಂ).. ೨. ದೂರ 
ಹೋಗುವುದು,-ಚಲಿಸಂವ್ರದು : ಮನುಷ್ಯನ ಕಣ್ಣೂ ಕಿವಿಯೂ 
ಸಮಾನವಾದ ದೂರಗಾಮಿಯಾಗಿದ್ದ ರೆ ಮನುಷ್ಯ ನ ಹಸರ ಕ್ರವಾಹವು 
ಹೆಚ್ಚುತ್ತಿದ್ದಿತೋ, ಕಡಿಮೆಯಾಗುತ್ತಿದ್ದಿತೋ ಅದನ್ನಾರು ಹೇಳಬಲ್ಲರು ? 
(ಕಪಾಕುಂ. ೦೨೨), ೩. ಬಾಣ; ಶರ. [ಸಂ. ದೂರಗಾವಿನ್‌ ] 


ದೂರಗೆಯ್ಯು "ದೂರಗೈ' ನೋ. 
ದೂರಗೈ, ದೂರಗೆಯ್ಯು (ಕ್ರಿ). ೧. ಬಿಡಂ; ತ್ಯಜಿಸಂ : 


ಕೆಟ್ಟ ಅಭ್ಯಾಸ 
ಗಳನ್ನು ದೂರಗೈಯದಿದ್ದರೆ ಬಾಳು ಸಂತೋಷವಾಗಿರುವುದಿಲ್ಲ (ರೂಢಿ). 
೨. ಪರಿಹರಿಸಂ; ಕಳೆ; ನಿವಾರಿಸು: ಸಜ ಸ್ನ ನಸಂಗವು ತೋರಿ ಸುಗತಿಯನು 

ದೂರಗೈವುದು ಕುಮತಿಯನು (ಇಂಡಾಪ. ೭೪-೬೦). ದೂರಗೆಯ್ಯು : 
೧. ಸಣ್ಣಪುಟ್ಟ ಮಾತಿಗೆ ಸ್ನೇಹಿತರನ್ನು ದೂರಗೆಯ್ಯುವುದು ಸರಿಯಲ್ಲ 
(ಕೂ). [ದೂರ * ಗೈ (ಎಕೆಯ್‌,)] 


ದೂರಘ್ರಾಣ (ನು). [ಜೈನ] ಹದಿನೆಂಟು ಬಗೆಯ ಬುದ್ಧಿಖಂದ್ಧಿಗಳಲ್ಲಿ 


ಒಂದು : ಆವುದೊಂದು ದೂರದಿಂ ಬಂದ ಗಂಧಮನಿಂತುಟೆಂದಟ್‌ವುದು 
ದೂರಘ್ರಾಣಮೆಂಬುದು (ಪಸಾಕಳೆ. [ ದೂರ * ಘ್ರಾಣ) 
ಅಸಾಧ್ಯವಾದಂದಂ ; 
ನೀವು ಕನ್ಶಕುಬ್ಬದ ಸಾರ್ವಭೌಮನನ್ನು ಪರಾಭವಗೊಳಿಸಿದ ಹೊರೆತು, ಆ 
ದೇಶಗಳು ನಿಮ್ಮ ವಣಂಡಲಿಕತ್ವವನ್ನು ವಹಿಸುವುದು ದೂರತೋಪಾಸ್ತ 
ವಿರುವದೆು (ಈಶಸಂ, ೧೪): ಇನ್ನು ಉಪಾಯಾಂತರಗಳಿಂದ ಹಿಡಿಯುವ 
ದಂತೂ ದೂರತೋಪಾಸ್ತವೇ ಸರಿ (ಕಳ್ಳಕಾ. ೪೭); P "ದೂರತಃ* 
ಆಪಾಸ್ತ' ಎಂದು ಬಿಡಿಸಬಹುದಾದ ಸಂಸ್ಕೃತಶಬ್ದಕ್ಕೆ "ದೂರ 
ದಿಂದಲೇ ತಳ್ಳಲಾದುದಂ' ಎಂಬ ಅರ್ಥವಿದೆ. ₹?] 


೩೮೬). 


ದೂರದರ್ಶಕ ೪೦೨೦ ದೂರಪ್ರಿಯ 


ದೂರದರ್ಶಕ (ಗು). ೧. ದೂರದಲ್ಲಿರಂವುದನ್ನು ತೋರಿಸುವ,-ಕಾಣಂ 
ವಂತೆ ಮಾಡುವ. "ದೂರದರ್ಶಕಯಂತ್ರ' ಪರಾ. (ನಾ). ೨. 
ದೂರದ ವಸ್ತುಗಳು ಹತ್ತಿರದಲ್ಲಿದ್ದಂತೆಯೂ, ಹೆಚ್ಚು ಗಾತ್ರ 
ದಲ್ಲಿಯೂ ಕಾಣುವಂತೆ ಮಾಡಂವ ಸಲಕರಣೆ, -ಯಂತ್ರ ; 
ದುರ್ಬೀನಂ ; ದೂರದರ್ಶಕ ; ದುರ್ಬೀನು (Telescope, ಪತ್ರಿನಿ. ೮೨) ; | 8 
ದೂರದರ್ಶಕವನ್ನು ಅಂತರಿಕ್ಷಕ್ಕೆ ತಿರುಗಿಸಿದುದರಿಂದ ಅದುವರೆಗೂ ಕೇವಲ 
ಕಲ್ಪನಾವಲಾಸದಿಂದ ಸೃಷ್ಟಿಸಲ್ಪಟ್ಟಿದ್ದ ಹಲವಾರು . . . ಕಟ್ಟುಕಥೆಗಳೂ 
ಆಧಾರರಹಿತವಾದುವು (ಹುಕ್ಕಾರ. ೧೮ ಪೀಠಿಕೆ) ; ದೂರದರ್ಶಕದ 
(7619860)0) ಮೂಲಕ ಶನಿಗ್ರಹದ ಬಳೆಗಳನ್ನು ಕೆಲವು ಪಂಡಿತರಿಗೆ 
ತೋರಿಸಿದಾಗ ಅವರಲ್ಲೊಬ್ಬರು, “ಹೀಗೆ ಬಳೆಗಳು ಕಾಣುವುದು ದೃಷ್ಟಿ |10 
ದೋಷವೋ, ಈ ದೂರದರ್ಶಕದ ಗಾಜಿನ ಹೋಷವೋ?” ಎಂದು 
ಕೇಳಿದರು (ಛಾತವಿ. ೨0). [ದೂರ + ದರ್ಶಕ] 

ದೂರದರ್ಶಕಯಂತ್ರ (ನಾ). ಎ ದೂರದರ್ಶಕ ೨ : ದೂರದರ್ಶಕಯಂತ್ರ 
ದಕ್ಷಿಯೊಳ" ಕಣ್ಣಿಟ್ಟು. ಗಗನವಿಜ್ಞಾನಿ ತಾಂ ರಾತ್ರಿಯಾಕಾಶದಲಿ 
ಕಾಣ್ಪೊಂದು ತಾರಾಗರ್ಭದಂತೆ (ಶ್ರೀರಾಮಾ. ೧೧೦-೨೭೩) ಗೆಲೀಲಿಯೊ ತನ್ನ | 15 
ಪ್ರಖ್ಯಾತವಾದ ದೂರದರ್ಶಕಯಂತ್ರ ಅಥವಾ ದ:ರ್ಬೀನನ್ನು (Telescope) 
ತಯಾರಿಸಿದನು: (ಗತಿಡ. ೦೦೨) ; ಆಕಾಶವನ್ನು ನೋಡುವುದಕ್ಕೆ ಒಂದು 
ಸರಳವಾದ ದೂರದರ್ಶಕ (7616860096) ಯಂತ್ರವನ್ನು ತಯಾರಿಸಿದ 
(ಆಕಾಶ. ಇ). [ ದೂರದರ್ಶಕ ೬ ಯಂತ್ರ ] 

ದೂರದರ್ಶನ (ನಾ). ೧. ದೂರದಿಂದ ನೋಡುವಿಕೆ; ದೂರದಿಂದ |20 
ಕಾಣುವುದಂ. ೨. ತಡೆಗಳಿಂದ ಅಥವಾ ಹೆಚ್ಚು ಅಂತರದಿಂದ 
ಮರೆಯಾಗಿರುವ ವಸ್ತುಗಳನ್ನು ಅಥವಾ ದೇಶಾಂತರಗಳಲ್ಲಿ ನಡೆ 
ಯುವ ಸಂಗತಿಗಳನ್ನೂ ನಿಸ್ತಂತು ತರಂಗಗಳ ಅಥವಾ ಇತರ 
ವೈಜ್ಞಾ ನಿಕ ಸಾಧನೆಗಳ ಸಹಾಯಂದಿಂದ ನೋಡುವುದಂ ; ಟೆಲಿ 
ವಿಷನ್ನು ದೂರ(ವಸ್ತು)ದರ್ಶನ; ಪರೋಕ್ಷವೀಕ್ಷಣ (7616915108. | 25 
ಇಂಕನಿ). ೩. ಮಂಂದಾಲೋಚನೆ ; ದೀರ್ಫದೃಷ್ಟಿ. ೪. ಪಂಡಿತ: 
ವಿದ್ವಾಂಸ. ೫. ಹದ್ದು. ೬. [ಜೈನ] ಹದಿನೆಂಟಂ ಬಗೆಯ ಬುದ್ಧಿಖಂದ್ದಿ 
ಗಳಲ್ಲಿ ಒಂದು : ಅಯ್ದುವರ್ಣಂಗಳೊಳಾವುದೊಂದು ದೂರದಿಂ ಬಂದ 
ವರ್ಣಮನಿಂತುಟೆಂದೆಟಿವುದು ದೂರದರ್ಶನಮೆಂಬುದು (ಪಸಾರ, ೩೮೬). 
“ಬುದ್ಧಿಯದ್ಧಿ' ಪರಾ. ([ ದೂರ * ದರ್ಶನ) 80 

ದೂರದರ್ಶಿ (ಗಂ). ೧. ದೂರದೃಷ್ಟಿಯಂಳ್ಳೆ ; ವಂಂದಾಲೋಚನೆ 
ಯನ್ನು ಮಾಡಂವ; ವಿವೇಕವುಳ್ಳ. (ನಾ). ೨. ದೂರದರ್ಶಕಯಂತ್ರ: 


ದೂರದರ್ಶಿನಿಯ ನೋಟಕ್ಕೆ ಎಲ್ಲ ಜ್ಯೋತಿರ್ಮೇಘಗಳೂ ಬಹು ಸುಂದರ 
(ನಕ್ಷತ್ರ. 8) ; ದೂರದರ್ಶಿನಿಯಿಂದ ನೋಡುವೆನಾ ಅನಂತದ ಆಂಚನು 
(ಶಿಲಾಲ. ೩೭-೧೩). [ ಸಂ. ದೂರದರ್ಶಿನೀ) 

ದೂರದೃಷ್ಟಿ (ನಾ). ೧. ದೂರದ ನೋಟ. ೨: ಎ ದೂರದರ್ಶಿತ್ವ: 
ಸಾವನನುಗಳನ್ನು ಕೊಂಡುಕೊಳು ವಾಗ ನೀವು ಕೊಡುವ ಬೆಲೆಗೆ ಸರಿಯಾದ 
ಪ್ರತಿಫಲ ಸಿಗಬೇಕೆಂದರೆ ಕೊಂಡುಕೊಳ್ಳುವವನಲ್ಲಿ ದೂರದೃಷ್ಟಿಯಿರಬೇಕು 
(ಅಡುಸೌ. ೦೩೪). ೩. ಅರುವತ್ತು ನಾಲ್ಕು ವಿದ್ಯೆಗಳಲ್ಲಿ ಒಂದಂ; 
ಮುಂದಾಗುವುದನ್ನು ತಿಳಿಯಯವುದು : ಅಕ್ಷರ ಲೆಕ್ಕ ದೂರ 
ದೃಷ್ಟಿ ದೂರಶ್ರವಣ . , . ಮಂತ್ರ ತಂತ್ರಸಿದ್ಧಿ ಇವೆಲ್ಲವ ಕಲಿತಡೇನೋ 
(ವಜಸಂ. ೧೩-೪೨); ಓ ಪರಂಪರಾಗತವಾದ ಅರುವತ್ತು ನಾಲ್ಕೂ ವಿದ್ಯೆ 
ಗಳಲ್ಲಿ ಇದರ ಉಲ್ಲೇಖವಿಲ್ಲ. ೪. ದೃಷ್ಟಿಯ ದೋಷಗಳಲ್ಲಿ ಒಂದು; 
ದೂರದ ವಸ್ತುಗಳು ಮಾತ್ರ ಸ್ಫುಟವಾಗಿ ಕಾಣುವ ಕಣ್ಣಿನ ಕುಂದಂ: 
ದೂರದೃಷ್ಟಿಯುಳ್ಳ ಕಣ್ಣು ಅದೇ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ 
ನೋಡಬೇ ಕಾಗಿದ್ದರೆ ಹೆಚ್ಚು ತ್ರಾಸಪಡಬೇಕು (ನಿಮ್ಮದೃ- ೬೪). 
"ಚಾಳೀಸಂ' ಪರಾ. (ದೂರ 4 ದೃಷ್ಟಿ] 

ದೂರದೆಸೆ (ನಾ). (ಒಂದು ಪ್ರದೇಶದಿಂದ) ಅಂತರ ಅಧಿಕವಾಗಿರುವ 
ಪ್ರದೇಶ,-ಸ್ಮಳ; ಕದಡುಬಗೆ ತಿಳಿಯಾಗಿ, ದೂರದೆಸೆ ಬಳಿಯಾಗಿ, 
, . . ನುಡಿದಳವಳಂದು (ಹೊಂಗಳು. ೧೨-೨೨), [ದೂರ ದೆಸೆ] 

ದೂರದೇಶ (ನಾ). ಬಹಳ.ಅಂತರವಿರಂವ ನಾಡಂ,-ಸೀವೆಂ : ದೂರ 
ದೇಶದೊಳಿರ್ದ್ದ ಬರಿದೆಂ (ಧರ್ಮಾಮ್ಮ. ೧೩-೪೦). [ದೂರ + ದೇಶ) 

ದೂರನಿರ್ದೇಶನ (ನಾ). ಅಧಿಕವಾದ ಅಂತರದಲ್ಲಿದ್ದೂ ಯಂತ್ರಗಳ 
ಕಾರ್ಯವನ್ನು ಮಾರ್ಗದರ್ಶನ ಮಾಡಬಲ್ಲ ಶಕ್ತಿ, -ತಿಳಿವು: ಬಿಲ್ಲು 
ಬಾಣಗಳಿಂದ ಯುದ್ಧ ಮಾಡುತ್ತಿದ್ದ ಕಾಲಕ್ಕೂ ಅಣುಬಾಂಬುಗಳನ್ನು 
ದೂರನಿರ್ದೇಶನದಿಂದ ಹಾರಿಸುವ ಈಗಿನ ಕಾಲಕ್ಕೂ ಇರುವ ವ್ಯತ್ಯಾಸವೇ 
ಅನ್ನಿ (ಮನೋನಂ. ೦೩೪). [ದೂರ + ನಿರ್ದೇಶನ] 

ದೂರಪಥ (ನಾ). ಬಹಳ ಅಂತರವುಳ್ಳ ಮಾರ್ಗದ ಸ್ಥಳ ; ಹೆತ್ತಿರ 
ವಲ್ಲದ ಜಾಗ: ದೂರಪಥಕ್ಕೆ ಪೋಪೆನೆನುತುಂ ಪ್ರಿಯಳಲ್ಲಿಗೆ ಬಂದು 
ಕೇಳಲ್‌ (ಮಲ್ಲಕಾ. ೧೩-೨೦೩). [ದೂರ * ಪಥ) 

ದೂರಪಾತಂ (ಅ). ದೂರದಿಂದ ಗುರಿಯಿಟ್ಟು : ಒರ್ವನನೆ ಲಕ್ಷ್ಯಂಮಾಡಿ 
ಶರುಸಾರದಿಂ ದೂರಪಾತಮಿಸುವುದುಂ (ಕಾಂತಿಪು. ೪-6 ವ). [ಸಂ.] 

ದೂರಪೋಗು "ದೂರಂಬೋಗಂ' ನೋ. 

ದೂರಪ್ರತಿ (ನಾ). (ಕಾಲ ಕಳೆದ ಕಾರಣದಿಂದ ಅಥವಾ ಅನೇಕ ಸಲ 


ದೂರದರ್ಶಿಯಂ (ಗelescope) ಹಾಲೆಂಡಿನಲ್ಲಿ ೧೬೪೫ರಲ್ಲಿ ತಯಾರಾಯಿತು 
(ಶಿಲ್ಪನಾ. ೦೩೨) ; ನಮ್ಮ ದೃಷ್ಟಿಯ ಶಕ್ತಿಯನ್ನು ದೂರದರ್ಶಿಗಳು ಇನ್ನೂ 
ಹೆಚ್ಚಿಸಿವೆ. (ಜಾಲಪ್ರ. 1, 8೫. ೩. ದೂರಾಲೋಚನೆಯಂಳ್ಳವನು ; 
ವಿವೇಕಿ ; ಪಂಡಿತ : “ದೂರದರ್ಶಿ, ದೀರ್ಭದರ್ಶೀ - ಈ ೨ ದೂರವಾದ 


ಹಿಂದುಮುಂದು ಯೋಚನೆಯಂಳ್ಳವನ ಹೆಸರು” (ಸಿದ್ಧಾಂತಿ. ೨೧೩). 


ಪ್ರತಿಮಾಡಿದ ಪರಿಣಾವಂವಾಗಿ) ಬಹಳ: ವ್ಯತ್ಯಾಸಹೊಂದಿದ 
ನಕಲು,- ಪ್ರತಿ : ಹಸ್ತಪ್ರತಿಸಂಗ್ರಹಗಳಲ್ಲಿ ನಮಗೆ ಇಂದು ಕಾಣ 
ಸಿಗುತ್ತಿರುವ ಪ್ರತಿಗಳು, ಸ್ವಹಸ್ತಪ್ರತಿಗಳಿಂದ ಇಲ್ಲವೆ ಅವುಗಳ ಸದ್ಯಪ್ರತಿ 
(1mmedlate Copy) ಅಥವಾ ದೂರಪ್ರತಿ(216680೬ 0097) ಗಳಿಂದ ಎಂಥ 
ಇವು ಕೇವಲ ಊಹಿಸ 


ಪರಿಸ್ಥಿ ತಿಯಲ್ಲಿ ನಕಲುಗೊಂಡವು ಎಂಬುದನ್ನು 
ಬೇಕಷ್ಟೆ! (ಧಾರಪ. ೨೮). [ದೂರ ಪ್ರತಿ] 

ದೂರಪ್ರಾಚ್ಯ (ಗು). ೧. ತೀರ ಪೂರ್ವದಲ್ಲಿರುವ : ದೂರಪ್ರಾಚ್ಮ ದೇಶ 
ಗಳಿಗೆ ಹೋಗಿ ಇದೇ ತರಹದ ಸಂಶೋಧನೆ ಮಾಡಿ ಆ ವಿವರಗಳನ್ನೂ 
ತಮ್ಮ ಪುಸ್ತಕಕ್ಕೆ ಸೇರಿಸುವುದಾಗಿ ಹೇಳಿದರು (ಮಾರ್ಗದ. ೧೫೫). (ನ). 
೨. ಜಪಾನ್‌ ಮೊದಲಾದ ತೀರ ಪೂರ್ವ ದೇಶ. [ದೂರ ಪ್ರಾಚ್ಯ? 

ದೂರಪ್ರಿಯ: (ನಾ). ದಕ್ಕದ ಪ್ರಿಯ ;, ದೊರಕದ ನಲ್ಲ: ನೀರೇಜಿನಿ 

ದೂರದರ್ಶಿನಿ (ನಾ). ೧. ಮುಂದಾಲೋಚನೆ ಮಾಡಂವವಳಂ ; ಯೆನಿತಲರ್ದೇಂ ಸಾರದೆ ಪೋದಂ ದಿನೇಶನಂತೆನಗಂ ನೀಂ ದೂರ 
ವಿವೇಕಿ : ಆಗ ದೂರದರ್ಶಿನಿಯಾದ ನಿದಾನಬುದ್ಧಿಯ ಹಿರಿಯ ಹೆಂಗುಸು | «6 ಪ್ರಿಯನಾದ ಸಂಸಾರಂವ ಥೆಯಾದುದೆಂದು ಬೆಚ್ಚ ನೆಸುಯ್ತುಳ್‌ (ಅರ್ಥನೇ: 
ಎಂದರೆ ವಿನುತೆಯೇ (ರೂರೆಸ. ೧೫). ೨. ದೂರದರ್ಶಕಯಂತ್ರ : ೩-೨೭). [ದೂರ ಪ್ರಿಯ] 


( ಸೆಂ. ದೂರದರ್ಶಿನ್‌) 
ದೂರದರ್ಶಿತ್ವ (ನಾ). ದೂರದೃಷ್ಟಿ ; ವಯಂದಾಲೋಚನೆ ; ವಿವೇಕ : 
ಬಹುಶ್ರುತನ ಮಂತ್ರನಿಶ್ಚಯಮುವೂಂ ದೂರೆದರ್ಶಿತ್ವಮುವಂ0 ಪ್ರತಿಭಾ | 40 
ಗುಣವರಮಿಮಂ . . , ಸಚಿವಸಮೂಹಂ ಮಚ್ಚಿ (ಕಾಂತಿಪು. ೨-೭೦ ವ); 
ಸರ್‌. ಎಂ. ವಿಶ್ವೇಶ್ವರಯ್ಯನವರ ದೂರದರ್ಶಿತ್ವದಿಂದಲೂ .. . ದೇಶವು 
ಹೊಸರೂಪವನ್ನೇ ತಾಳಿತು (ಮೈವಾಸ್ತು. ೨೦). [ಸಂ.] 


ದೂರಫಲ 


ದೂರಫಲ (ನಾ). ೧. ಬಹಳ ಕಾಲದ ಬಳಿಕ ಆಗಂವ ಪರಿಣಾಮ; 
ತುಂಬ ತಡವಾಗಿ ಬಂದೊದಗುವ ಫಲ: ಇವು ದೂರಫಲಂಗಳ್‌ 
ಸ್ವವಪ್ನವಿಶೇಷಂಗಳ್‌ (ಅದಿಪು. ೧೩-೪೪). ೨. ಹೆಚ್ಚು ಅಂಶರವಿರಂವ 
ಸಂತತಿ, _ ಸಂತಾನ : ತಮ್ಮನು ಅಣ್ಣನಿಂದ ಹದಿನೈದು ವರ್ಷಗಳಷ್ಟು 
ಅಂತರದಲ್ಲಿ ಹುಟ್ಟಿದ ದೂರಫಲವಾಗಿದ್ದ ನು (ಕೂ9). [ದೂರ.ಫಲ್ಯ) 

ದೂರಭವ್ಯ (ನಾ). [ಜೈನ] ಸಮ್ಯಾಕ್ತ ಕ್ಕ ಇನ್ನೂ ದೂಶವಾಗಿರಂವ 
ವನು ; ಸಿದ್ಧಿಯನ್ನು ಸಾಧಿಸದಿರುವವನಂ : ಆತನತ್ಕುನ್ನತಬೋಧೆ 
ನೀಂ ಬೆಸಸಭವ್ಯನೋ ಭವ್ಯನೋ ದೂರಭವ್ಯನೋ (ಆದಿಫ್ರು. ೨-೩೪) ; 
ಎಮ್ಮರಸಂಗಾನೆನಿತು ಧರ್ಮಶ್ರವಣಂಗೆಯ್ದೊಡಂ ಭೋಗಂಗಳ್ಗೆ ವಿಮುಖ 
ನಾಗಂ ಆತನಭವ್ಯನೊ ಭವ್ಯನೊ ಮೂರಭವ್ಯನೊ ನಿಮ್ಮಡಿಗಳೆ ತಿಳಿಯೆ 
ಬೆಸಸಿಂ (ಜಾಪುಂಪು. ೧3) ; ವಾಯುಭೂತಿಚರನಪ್ಪೂ ಜೀವನೀಗಳಭವ್ಯನೋ 
ಭವ್ಯನೊ ಮತ್ತಂ ದೂರಭವ್ಯನೋ ಬೆಸಸಿಮಿದ೦ (ಸುಕುಮಾ. ೩-೨೨) ; 
ಕಣ್ಣೇನೆ ಮುಣ್ಣಂದು ಕಾಣ್ಬಕ್ಷಿರೋಗಿಯಂತೆ ದೂರಭವ್ಯಂ ಕರ್ಮೋಪಶಮ 
ಮಾದಾಗಳಿಿಗುಂ (ಶಸಾರ. 11, ೪8೨). "ಭವ್ಯ' ಪರಾ. 

[ ದೂರ + ಭವ್ಯ) 

ದೂರೆಮಾಡಿಸು (ಕ್ರಿ). ದೂರವಾಗುವಂತೆ ಮಾಡಂ ; ನಿವಾರಿಸು ; 
ಪರಿಹರಿಸಂ : ನೆರೆಯವರ ಕಷ್ಟಗಳನ್ನು ದೂರೆಮಾಡಿಸಿದನು (ಮುಂಬಯಿ. 
೩-೨0೬). [ ದೂರೆಮುಡು (<ಎದೂರೆಂಮಾಡು) + - ಇಸ್ಕು ] 

ದೂರಮಾಡು "ದೂರಂಮಾಡು' ನೋ. 

ದೂರಮಾಪಕ (ನೂ). ಒಂದು ಪ್ರದೇಶ ಅಥವಾ ವಶ್ಚುವಿನೊಂದಿಗೆ 
ಇರುವ ಅಂತರವನ್ನೂ ಅಳೆಯಂವ ಯಂತ್ರಸಾಧನ : ದೂರದಲ್ಲಿರ:ವ 
ಯಂತ್ರಸಲಕರಣೆಯ ಅಳತೆ ಸಂಖ್ಯೆಗಳನ್ನು ಎನ್ಮುತ್ಸವಾಹದ ಸಹಾಯ 
ದಿಂದ ದಾಖಲಿಡುವ ಸಲಕರಣೆ ; (ಮೋಜಣಿ, ಫಿರಂಗಿ ಅಭ್ಯಾಸ, 
ಮೊ.ಗಳಲ್ಲಿ) ದೂರಗಳನ್ನೆ ಗೊತ್ತುಮಾಡಲು ಉಪಯೋಗಿಸುಪ ಸಲ 
ಕರಣೆ; ದೂರವಹಿಪಕ (70೫6೧೦೫೯. ಇಂಕನಿ). [ದೂರ + ಮಾಪಕ 

ದೂರಮುದ್ರಕ (ನಾ). ಯಾಂತ್ರಿಕ ನಿರ್ದೇಶನದಿಂದ ಹತ್ತಿರವಿರದ 
ಪ್ರದೇಶಕ್ಕೆ ಕಳುಹಿಸಿದ ವರ್ತಮಾನ, ಸೂಚನೆ, ನಿರೂಪಣೆ 
ಮಂಂತಾದುವನ್ನು ಮುದ್ರಿಸಂವ ಸಾಧನ : *ದೂರಮುದ್ರಕ; ಟೆಲಿ 
ಪ್ರಿಂಟರ್‌” (Tele-Printer, ಪತ್ರಿನಿ. ೮೨). [ ದೂರ * ಮುಡ್ರಕ] 

ದೂರಮುದ್ರಣ (ನಾ). = ದೂರಮುದ್ರಕ : (Tele-Type. ಪತ್ರಿನಿ. ೮೨). 

[ದೂರ * ಮಂದ್ರಣ] 

ದೂರಲೇಖ (ನಾ). ವಿದ್ಯುಚ್ಛಕ್ತಿಯ ಸಹಾಯದಿಂದ ವರ್ತಮಾನ 
ಗಳನ್ನೂ ಸಂಕೇತಗಳ ವಕ ಹಶ್ತಿರದಲ್ಲಿರಂವವರಿಗೆ ತಿಳಿಸುವ 
ಯಾಂತ್ರಿಕ ಸಾಧನ : ಸಮಾಚಾರ ಕಳುಹಿಸಲು ಉಪಯೋಗಿಸುವ 
ದೂರಲೇಖದ 1ಟೆಲಿಗ್ರಾಫೇ)ಭಾಗ (೦೦೫೫೦710೩೬೦೭. ಇಂಕನಿ). 

[ದೂರ * ಲೇಖ] 
ದೂರವಂದೆ (ನಾ). ತಂಂಬ ಪುಕ್ಕಲ ; ತೀರ ಅಂಜುಕುಳಿಯಾದ ವ್ಯಕ್ತಿ; 


ಮಹಾಭೀತ : ಶ್ರುತವಿಲ್ಲದ ಲಿಂಗಿಯಂತೆ ಮೂರ್ಯನಾಗದೆ ದೂರವಂದೆ 
ಯಂತೆ ತಲ್ಲಣಿಸದೆ [ ಧರ್ಮದೆೊಳ್‌ ನಿಶ್ಶಂಕನುಮಪ್ಪುದು 
(ಧರ್ಮಾಮೃ. ೪-೪೬). [ದೂರ ಪಂದೆ] 


ದೂರವಾಣಿ (ನಾ). ವಿದ್ಯುಚ್ಛಕ್ತಿಯ ಮೂಲಕ ಧ್ವನಿಯನ್ನು, ಮಂಖ್ಯ 
ವಾಗಿ ಮಾತುಗಳನ್ನು ಸಾಗಿಸುವ ಸಲಕರಣೆ; ಟೆಲಿಫೋನಂ : ಮೊದಲು 
ದೂರವಾಣಿಯ ಮುಂದೆ ಕುಳಿತು ವಿಮಾನಕ್ಷೇತ್ರದ ಅಧಿಕಾರಿಯನ್ನು 
ವಿಚಾರಿಸಿದೆ (ನಂಟರು. ೧೦೩) ; ಟಪಾಲು ಮತ್ತು ತಂತಿ, ದೂರವಾಣಿ 
ನಿಸ್ತಂತುವಾರ್ತೆ ಮತ್ತು ಪ್ರಸಾರಣ ಮತ್ತೂ ಇತರ ಅದೇ ರೊಪದ 
ಸಮಾಚಾರ ಸಾಧನ (ಭಾಧಾನ. ೨6೦). [ದೂರವಾಣಿ] 


೪೦೨೧ 


15 


20 


40 


46 


ದೂರಸ್ತ 


ದೂರವಾರ್ತಾವ್ಯವಸ್ಥೆ (ನಾ). ದೂರದೂರದ ಪ್ರದೇಶಗಳಿಗೆ (ದೂರ 
ಲೇಖ, ದೂರವಾಣಿ ವಂಂತಾದುವುಗಳ ಮೂಲಕ) ಸಮಾಚಾರ 
ಗಳನ್ನು ತಲುಪಿಸಲು ಮಾಡಿರುವ ವ್ಯವಸ್ಥೆ: ಇಂತಹ ಸಂಕ್ಷೋಭಗಳಿಂದ 
ಟೆಲಿಗ್ರಾಫ್‌, ಟೆಲಿಫೋನ್‌, ರೇಡಿಯೋ ಮುಂತಾದ ದೂರವಾರ್ತಾ 
ವ್ಯವಸ್ಥೆ ಗಳಿಗೆಲ್ಲಾ ಅಡಚಣೆಯುಂಟಾಗುವುದು (ಥಾತವಿ. ೩೨೨). 

[ ಸಂ. ದೂರವಾರ್ತಾವ್ಯವಸ್ಥಾ ] 

ದೂರವೀಕ್ಷಣ (ನಾ). ೧. ದೂರದಲ್ಲಿರಂವ ವಸ್ತುಗಳನ್ನು ನೋಡು 
ವುದಂ. "ದೂರವೀಕ್ಷಣಯಂತ್ರ' ಪರಾ. ೨. ಕಣ್ಣಿಗೆ ಕಾಣದ ವಿಷಯ 
ಗಳನ್ನು ಪ್ರತ್ಯಕ್ಷವಾಗಿ ಕಂಡಂತೆ ವಂನಸ್ಸಿನಲ್ಲಿ ಗ್ರಹಿಸಂವುದಂ ; 
ಅತೀಂದ್ರಿಯ ದೃಷ್ಟಿ: ಅವಧಿಜ್ಞಾನ ಆಧುನಿಕ ಮನಶ್ಕಾಸ್ತ್ರದಲ್ಲಿ ದೂರ 
ವೀಕ್ಷಣ (C॥atrvoyance) ವೆಂದು ಕರೆದಿರುವ ಶಕ್ತಿಯನ್ನು ಹೋಲುತ್ತದೆ. 
ದೂರದಲ್ಲಿ ನಡೆದಿರುವ ಅಥವಾ ಗತಕಾಲದಲ್ಲಿ ನಡೆದಿರುವ ಸಂದರ್ಭಗಳನ್ನು 
ಕುಳಿತ ಕಡೆಯಿಂಡಲೇ, ಕಣ್ಣಿನ ಸಹಾಯವಿಲ್ಲದೆಯೇ ಒಂದು ದೃಶ್ಯದಂತೆ 
ನೋಡುವುದು. ದೂರವೀಕ್ಷಣಶಕ್ತಿಯಿಂದ ಸಾಧ್ಯ (ತತ್ತಪ್ಪಾ. 

[ ದೂರ + ವೇಕ್ಷಣ] 

ದೂರವೀಕ್ಷಣಯಂತ್ರ (ನಾ). ದೂರದರ್ಶಕಯಂಂತ್ರ : ಇದು ದೂರ 
ವೀಕ್ಷಣಯಂತ್ರೆ (Telescope) ಇರಬಹುದೇ ಎಂಬ ಸಂಶಯ ಬರುತ್ತದೆ 
(ಮೈವಾಸ್ತು. ೧೦೯). [ದೂರವೀಕ್ಷಣ * ಯಂತ್ರ) 

ದೂರವುಳಿ (ಕ್ರಿ). ಹತ್ತಿರದಲ್ಲಿರದಿರಂ; ದೂರವಿರು; ಸಂಬಂಧಿಕರು 
ಅವರ ನಡವಳಿಕೆಯನ್ನು ನೋಡಿ ದೂರವುಳಿದರು (ರೂಢಿ). 

[ದೂರ + ಉಳ್ಳಿ; (ಉಟ) 1] 

ದೂರಶುವಣ (ನಾ). ೧. ಅರುವತ್ತುನಾಲ್ಯು "ವಿದ್ಯೆಗಳಲ್ಲಿ. ಒಂದಂ ; 
ಹೆಚ್ಚು ಅಂತರದಲ್ಲಿಯ ಧ್ವನಿಯನ್ನೂ ಕೇಳಂವುದಂ : ಅಕ್ಷರ ಲೆಕ್ಕ... 
ದೂರದೃಷ್ಟಿ ದೂರಶ್ರವಣ . .. ಮಂತ್ರ ತಂತ್ರಸಿದ್ಧಿ ಇವೆಲ್ಲವ ಕಲಿತಡೇನೋ 
(ವಹಸ. ೧೩-೪೨), ಓ ಪರಂಪರಾಗತವಾದ ಅರಂವತ್ತುನಾಲ್ಕು 
ವಿದ್ಯೆಗಳಲ್ಲಿ ಇದರ ಉಲ್ಲೇಖವಿಲ್ಲ. ೨. - ದೂರಶ್ರವಣತ್ವ : ರಾಜಸದ 
ದಶಸಿದ್ಧಿಯಿದ್ದಿಹವು . . . ಕೇಳನೂರ್ಮಿಯು ಒಂದು ಮತ್ತೆಯು ಕೇಳು 
ದೂರಶ್ರವಣ ಎರಡದು (ಜ್ಞಾನಸಿಂ. ೨೦-೫೩). ೩. [ಜೈನ] ಹದಿನೆಂಟು 
ಬಗೆಯಂ ಬುದ್ಧಿ ಖಂದ್ಧಿಗಳಲ್ಲಿ ಒಂದಂ : ದೂರದಿಂ ಬಂದ ಶಬ್ದ್ಧಮನಿಂತು 
ಟಿಂದಟ್‌ವುದು ದೂರಶ್ರವಣಮೆಂಬುದು (ಪಸಾರ. ೩೮೬). "ಬುದ್ಧಿ 
ಯದ್ಧಿ' ಪರಾ. [ ದೂರ * ಶ್ರವಣ] 

ದೂರಶ್ರವಣತ್ವ (ನಾ). [ಯೋಗ] ರಾಜಸಯೋಗದ ಹತ್ತು ಬಗೆಯಂ 
ಸಿದ್ದಿ ಗಳಲ್ಲಿ oR ಇರಂವ ಕಡೆಬಿಂಂದಲೇ ದೂರದ ಧ್ವ ನಿಯನ್ನು 


೧೪೮). 


ಕೇಳಬಲ್ಲ ಶಕ್ತಿ: ಅನೂರ್ಮಿಮತ್ವ, ದೂರಶ್ರವಣತ್ವ, ದೂರದರ್ಶಿತ್ವ. 
ಕಾಮರೂಪತ್ವ, ಪರಕಾಯಪ್ರವೇಶಿತ್ವ. ಸ್ವಚ್ಛಂದಮೃತ್ಯುತ್ವ, ದೇವತೆಗಳ 


ಮತ್ತು ದೇವಕನ್ಕೆಯರ ಸಹಕ್ರೀಡೆಯನ್ನು "ನೋಡುವಿಕೆ, ಯಥಾಸಂಕಜ್ಟ 
ಸಿದ್ಧಿ, ಅಪ್ರತಿಹತವಾದ ಅಜ್ಞಾಶಕ್ತಿ (ಶ್ರೀವತೃ. "ದಶಸಿದ್ಧಿ' 
ಪರಾ. [ಸಂ.] 
ದೂರಸಂಪರ್ಕ (ನು). ದೂರದಲ್ಲಿರಂವವರೊಡನೆ ಸಂಭಾಷಿಸಲಂ 
ಸಹಾಯ ಮಾಡಂವ ಸಾಧನ: (zee- Communication. ಪತ್ರಿನಿ. ೮೧), 
[ದೂರ + ಸಂಪರ್ಕ] 
ದೂರಸ್ತ (ನಾ). ೧. ಹತ್ತಿರಕ್ಕೆ ಬರದವನು ; ದೂರವೇ ಉಳಿಯಂ 
ವವನು. ೨. (ಆಲಂ) ಎರವಾದವನಂ; ದೂರವಾದವನಂ : ಇವರಲ್ಲಿ 
ನಾವು ಯಾರಾದರೂ ಕಾಣಿಕೆ ತೆಗದುಕೊಂಡರೆ ನಮ್ಮ ಸ್ರೀಸೈಲದ ಸೂರ್ಯ 
ಸಿಂಹಾಸನಕೆ ದ ಇರಸ್ತರು. (ಎಳ. ೪1, ಜಿಕ್ಕಮ. ೦೧೦-೨೩; 1705). 
[ «ಸಂ. ದೂರಸ್ಥ] 


, ೪೮೯). 


ದೂರಸ್ಥ 


ದೂರಸ್ಥ (ಗಂ). ೧. ಹೆಚ್ಚು ಅಂತರದಲ್ಲಿರಂವ ; ಹತ್ತಿರವಲ್ಲದ. (ನಾ). 
೨, ಹೆಚ್ಚು ಅಂತರದಲ್ಲಿರುವುದಂ ; ಸವಿಸಾಪವಲ್ಲದಂದಂ : ಜನತತ್ವಂ 
ಸ್ಮರತತ್ವಮೆಂಬಿವೆರಡುಂ ದೂರಸ್ಮಂ (ಕಾಂತಿಪು. ೦-೦೬). ೩. (ಯಾವು 
ದಾದರೊಂದಂ ಸ್ಥಿತಿಯನ್ನು) ವಿಾಾರಿದವನಂ,-ಅತೀತನಾದವನಂ : 
ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೆ ಅಯ್ಯ ನೀನು ಬಹಿರಂಗ ವ್ಯವಹಾರ 
ದೂರಸ್ಕನು (ಮಹಾದೇ. ಬ. ೧೩-೧೦). ' [ಸಂ.] 

ದೂರಸ್ಪರ್ಶನ (ನಾ). [ಜೈನ] ಹದಿನೆಂಟು ಬಗೆಯ ಬುದ್ಧಿಯದ್ಧಿಗಳಲ್ಲಿ 
ಒಂದ; ದೂರದಿಂದಲೇ ಸ್ಪರ್ಶಜ್ಞಾನವನ್ನು ಪಡೆಯಂವುದಂ : 
ಎಂಟು ಸ್ಪರ್ಶಂಗಳೊಳಾವುದೊಂದು ದೂರದಿಂ ಬಂದ ಸ್ಪರ್ಶನ 
ಮನಿಂತುಟೆಂದಟ್‌ವುದು ದೂರಸ್ಪರ್ಶನಮೆಂಬುದು (ಪಸಾರ. 
"ಬಂದ್ಧಿಖಂದ್ದಿ” ಪರಾ. [ ದೂರ ಸ್ಪರ್ಶನ) 

ದೂರಹೋಗು "ದೂರಂಬೋಗು'- ನೋ. 

ದೂರಾನ್ವಯ (ನಾ). ೧. ಹತ್ತಿರವಲ್ಲದ ಸಂಬಂಧ: ವೈಜ್ಞಾನಿಕ 
ಪ್ರಭಾವದ ದೂರಾನ್ಹ್ನಯ ಅಲ್ಲಿದೆ. ಎಂದು ಒಪ್ಪಿಕೊಳ್ಳಬಹುದು 
(ಸುವರ್ಣ. ೨೦೮). ೨. [ವ್ಯಾಕ] ಕಾವ್ಯದಲ್ಲಿ ಶಬ್ದಗಳು ಹತ್ತಿರವಿರದೆ 
ಇರಂವುದರಿಂದ ಅರ್ಥವನ್ನು ಸ್ಪಷ್ಟಗೊಳಿಸಲಾಗದಿರಂವಿಕೆ; ದೂರದ 
ಶಬ್ದವನ್ನ್ನ ಅನ್ವಯಂಕ್ಕಾಗಿ ಹತ್ತಿರಕ್ಕೆ ತರುವುದು ; ೯ ಇದು ಒಂದು 
ದೋಷ. ನೇಯಂದ ದೋಷ ಎಂದಂ ಕರೆಯಂತ್ತಾರೆ. 

[ ದೂದ + ಅನ್ವಯ] 

ದೂರಾನ್ವಿತ (ನಾ). ಹತ್ತಿರದ ಸಂಬಂಧವಿಲ್ಲದುದು; ಹೊಂದಿಕೆ 
ಯಾಗದಂದು : ವಿರುದ್ಧರಸದ ವಿಭಾವಾದಿಗಳನ್ನು ವರ್ಣಿಸುವುದು 
ದೂರಾನ್ವಿತವಾದ ವಸ್ತುವಾವುದೋ ಒಂದನ್ನು ಬೆಳೆಸುವುದು - 
ಇವೆಲ್ಲವೂ ರಸದ ವಿರೋಧಕ್ಕೆ ಕಾರಣಗಳಾಗುತ್ತವೆ (ಧೃನಿಕ್ಕಿಲೋ. ೦೬೩). 

[ ದೂರ + ಅನಿ ತ] 

ದೂರಾರಿಷ್ಟ (ನಾ). ವಂಂಂದೆ ಉಂಟಾಗಂವ ಅಶುಭ,-ಕೇಡಂ : ಅಂತು 
ಭರತೇಶ ರಂ . . . ಓಂದುದಿವಸಂ ತ್ರಿಯಾಮಾವಿರಾವ:ದೊಳ್‌ ಆತ್ಮ. ರ್ಯ 
ಭೂತಂಗಳುಂ ದೂರಾರಿ[ಪಾಕಾಂ. ನಿ)ಷ್ಟಫಲಸೂಚಕಂಗಳುಮಪ್ಪ ಸ್ವಪ್ನಂ 
ಗಳಂ ಕಂಡು (ಆದಿಫು. ೧೫.೨೦ ವ), [ ದೂರ ಅರಿಷ್ಟ] 

ದೂರಾರ್ಥ (ನಾ). ೧. ಹತ್ತಿರವಿರದ ವಸ್ತು, - ಪದಾರ್ಥ: (೪). 
೨. [ಕಾವ್ಯಮಾ] ಪವಗಳಿಂದ ಸಹಜವಾಗಿ ಹೊರಡದ ಅರ್ಥ; 
ಊಹಿಸಲು ಕಷ್ಟವಾಗಂವ ಅರ್ಥ. [ ದೂರ + ಅರ್ಥ) 

ದೂರಾಲೋಚನೆ (ನಾ). ಮಂಂದಿನದನ್ನೂ ಯೋಚಿಸಬಲ್ಲ ಶಕ್ತಿ,- 
ವಿವೇಕ ; ವಂಂದಾಲೋಚನೆ : ಈ ಪ್ರಕಾರವಾಗಿ ದೂರಾಲೋಚನೆ 
ಯಿಂದ, ಪರಿಣಾಮ ಪರಿಜ್ಞಾನವನ್ನು ಅರಿತು... ಸದಾ ವಾಕ್ಕಿಗೆ 
ಸಂಸ್ಕಾರವನ್ನು ಮಾಡಿಕೊಳ್ಳುತ್ತಿರಬೇಕು (ಆರ್ಯಧ. ೩೩). 

[ದೂರ + ಆಲೋಚನೆ] 
ದೂರಾಸ್ಟಾದ (ನಾ). [ಜೈನ] ಹದಿನೆಂಟಂ ಬಗೆಯ ಬಂದ್ಧ್ಮಿಯದ್ದಿಗಳಲ್ಲಿ 


೩೮೬). 


ಒಂದಂ : ಪಂಚರಸಂಗಳೊಳಾವುದೊಂದು ದೂರದಿಂ ಬಂದ ರಸಮನಿಂತು 
ಟೆಂದಟ್‌ವುದು ದೂರಾಸ್ವಾದಮೆಂಬುದು (ಪಸಾರ, ೩೮೬). “ಬುದ್ಧಿ 


ಖಯದ್ಧಿ' ಪರಾ. [ದೂರ ೬ ಆಸ್ವಾದ] 
ದೂರಾಸ್ವಾದನ (ನು). ಎ ದೂರಾಸ್ಟಾದ : ಪಂಚರಸಂಗಳೊಳೊಂದೊಂದು 
ರಸಂ ದೂರದಿಂ ಬಂದುದು ಇಂತುಂಟೆದಜ್‌ವುದು ದೂರಾಸ್ವಾದನಮೆ:ಂದಟ 
ವುದು (ಶ್ರಾವಳಾ- ೯೩-4). “ಬುದ್ಧಿಯಂದ್ದಿ' ಪರಾ. [ ದೂರ + ಆಸ್ವಾದನೆ) 
ದೂರಾಳಿ (ನಾ). ನಿಂದಿಸುವ ಸ್ವಭಾವದ ವ್ಯಕ್ತಿ ; ಹೀಯಾಳಿಸಂವುದೇ 
ಸ್ವಭಾವವಾದ ವ್ಯಕ್ತಿ: ಕನ್ನಡದ ದೂರಾಳಿಗಳನ್ನು ಎರಡು ಪಂಗಡ 
ಮಾಡಬಹುದು (ಕನ್ನನು. 1, ೧೫೦). [ದೂರ್ಕು (ಎದೂಲ್ಲು)+ -ಆಳ್ಕಿ) 


೪೦೨೨ 


10 


14 


40 


ದೂರು 


ದೂರಿ, (ನಾ). ಬಂಡಿಯ ಎರಡು ಚಕ್ರಗಳನ್ನೂ ಕೂಡಿಸಂವ ಸಾಧನ; 

ಅಚ್ಚುಮರ : ರಥಕ್ಕೆ ಸೇರಿಸತಕ್ಕ ದೂರಿ ವೊದಲಾದ ಸಾಮಗ್ರಿಗಳನ್ನೂ 
ಇಡಿಯ ಎರಡು ಚಕ್ರಗಳನ್ನೂ ಮಧ್ಯದ ದೂರಿ 
ನದಿಯ ತೀರದ ಮರಳಿನಲ್ಲಿ 


(ಕೃವಾಉ. ೨೪೪) ; 
ಯೊಂದಿಗೆ ಹೊತ್ತುಕೊಂಡು ಹೋಗಿ , . , 
ಹೂಳಿದವರುಂಟು (ಜಿಸ್ತಕ, ೩೬). 

[+ ಹಿಂ. ಮರಾ. ಧುರೀ, ಧುರಾ./ಪ್ರಾ. ಧುರೀ./ಸಂ. ಧುರ್‌] 
ದೂರಿ (ನಾ). ಎಳೆಯ ವಂಕ್ಕಳನ್ನು ಆಡಿಸುವಾಗ ಉಪಯೋಗಿಸಂವ 
.- ಓಂದಂ ಪದ ದೂರಿ ದೂರಿ ದುಗ್ಗ ಲಮ್ಮ (ಕೂಢಿ). [?) 
ದೂರಿತ (ನಾ). ದೂರ ಉಳಿಯುವವನಂ : ದೂರದೊಳಿರ್ಪೆಯೇಕೆನಲ್‌ 

ದೂರಿತರಲ್ವೆ ಪುಷ್ಪವತಿಯಾದಳ ಕಂಡರೆ ನೀತಿಮಾರ್ಗದರ* (ಮಲ್ಗಕಾ- 

೪-೬೮೮). [ ಸಂ. 
ದೂರಿಸು, "ದೂಟ್‌ಸು' ನೋ. 
ದೂರಿಸ್ಕು, ದೂರೈಸಂ (ಕ್ರಿ). ನಿವಾರಿಸಂ; ಪರಿಹರಿಸು: ದೂರಿಸದೆ 

ನೆನೆದು ಕೂಳಂ ` ನೀರುಮನಜ್ಞಾ ನದಿಂದವಿರುಳುಂ ಪಗಲುಂ ಸಾರತರ 

ಪರಮಸೌಖ್ಯಸುಧಾರಸಭರಿತಾತ್ಮತತ್ತ್ವಮಂ ನೆನೆ ಮನದೊಳ್‌ (ಉಸಾರ. 


೪೪-೨೬೦): (ಪಸಾರ. ೩೭೦ ನೋ) ;: ತಾಂ ವರಸತಿಯ ಸಂಭೋಗ 
ದೊಳಮಲಾತ್ಮಸಂವರೆಪೂಾರ್ವಕಮಾಗಿ ' ಪುಂವೇದನೀಯ ಕರ್ಮವನು 
ದೂರಿಸಿದನದೇಂ ವೀತರಾಗನೊ ಭೋಗಿ (ಧರಣ. ೧೦-೧೨೫); ಆರ 


ಮೇಲೆಸುಗೆ ದೇವರಿಗೆ ಹೆಂಗಳ ಮೇಲೊ ದೂರಿಸುವಾಳ್ಗಳ ಮೇಲೊ 
(ಭರದ. ೩೦-೨೩). ದೂರೈ: ಹು: ನನ್ನಯ ಚಿಂತೆಯನ್ನು ದೂರ ೈಸಲಿಚ್ಛಿಸಿ 
ಕಾಂತೆ ಪ್ರಾಣಿಗಳಲ್ಲಿ ಸ್ಥಿರವಾಗಿರಿಸಿ ಪ್ರೇಮದಲಿ ಅಂತವನ್ನೈದಿದರು 
ನನ್ನಯ ಸ್ವಾಂತರಂಗಕೆ ಸುಖವು ತೋರದು (ರಘುವಂ. ೪೪-೬೦). 
[ದೂರ + - ಇಸ್ಮು] 

ದೂರೀಕರಿಸು (ಕ್ರಿ). ತ್ಯಜಿಸಂ; ಬಿಟ್ಟಬಿಡಂ : ಆರಿವನೊತ್ತಿಗನೇಕೆಂದು 
ನೀನೆನ್ನ ದೂರೀಕರಿಸಬೇಡಮ್ಮ (ಕುರಾಸಾಂ. ೦-೨೪) : ದೇವರನ್ನು ದೂರೀ 
ಕರಿಸಿ ಮಿಲ್ಫಿಯವರನ್ನು ದೇವರೆಂದು ತಿಳಿದುಕೊಂಡಂತೆ ಕಾಣುವದು 
(ಅಮಗಾಂ. ತ ; ಜಾತಿ ಅಥವಾ ವರ್ಗಭೇದ ಭಾವನೆಗಳನ್ನು ದೂರೀಕರಿಸಿ 
ಬಡವರೂ ಶ್ರೀಮಂತರೂ, ಹಿರಿಯರೂ-ಕಿರಿಯರೂ ಒಂದಾಗಿ ಸೇರುತ್ತಾರೆ 
(ಭಾರಜಾ. ೪೭) ; ಅವನನ್ನು ದೂರೀಕರಿಸಲು ಆಗ ಅವರಿಗೆ ಇನ್ನೊಂದು 
ಕಾರಣವೂ ಉದ್ಭವವಾಯಿತು (ನಿಸುತ. ೪೮) ; ಹೊಸಗನ್ನಡಕ್ಕೆ ಸೇರುವುದಿಲ್ಲ 
ವೆಂದು ದೂರೀಕರಿಸಬೇಕಾದ ಯಾವ ಪ್ರಯೋಗವೂ ಈ ಪದ್ಮಪಂಕ್ತಿ 
ಗಳಲ್ಲಿಲ್ಲ (ಸಮಾಲೋ. ೦೫). [ ದೂರೀಕರಣ್ಯ + - ಇಸ] 

ದೂರೀಕೃತ (ಗು). ೧. ನಿವಾರಿಸಿದ ; ದೂರಗೊಳಿಸಿದ : [ತಾರಪತಿ 
ವತ್ಮೀರ್ತಿವಿಹಾರಾ . . ಪ್ರಭಯಾನಿಜತನುಪೂರಾ ಪೊರಾಶ್ರಿತಹೈ ತ್ಕ್ಲೇಶ 
ವಿದೂರಾ ದೊರೀಕೃತಬಲವಿಸ್ತಾರಾ (ಕವಿಂ. ೩-೨೩೫); ಅತಿವಿಶದ 
ಮಣಿಪ್ರದೀಪಿಕೋದ್ಕೋತದೂರೀಕೃತತಮಸ್ತವ:ದೊಳನೇಕರತ್ನರಚಿತ ಪ್ರತಿ 
ಪಾದುಕವಿನ್ಮಸ್ತಕಾಂಚನಮಂಚೋಪಶೋಭಿತದೊಳಿ್‌ . . . ಆ 
ದಂಪತಿಗಳ ನಿದ್ರಾರಸವಶಗತರಾದರ್‌ (ಅದಿಪು. 8-೨೨ ವ); 

ದೂರೀಕೃತಾರಿಷಡ್ವರ್ಗನುಂ. ನವಿಸಾಕೃತಸಾಮಂತವರ್ಗನುಮಾಗಿ 

(ಡೆಂದ್ರಫು. ೪-56 ವ); ದೂರೀಕೃ ತಾಘಂ ಮಹಿತಜೀವನ್ಮುಕ್ತವಾನಸನು 
(ಬಸಪು. 3೯-೨). ೨. -ಬೇರ್ಪಡಿಸಿದ ; ಪ್ರತ್ಯೇಕಪಡಿಸಿದ. [ಸಂ.] 

ದೂರೀಭೂತ (ನಾ). ಪ್ರತ್ಯೇಕವಾದಂದು;. ಬೇರೆಯಾದಂದಂ: 
ವ್ಯಂಗ್ಯಾರ್ಥವು ವಾಚ್ಯಾರ್ಥದೊಡನೆ ಕೂಡಿಯೇ ಅನುಭವಕ್ಕೆ ಬರುತ್ತದೆ. 
ಆದುದರಿಂದಲೇ ವೃಂಗ್ಯ ಪರಾಮರ್ಶಕಾಲದಲ್ಲಿ ವಾಚ್ಮಬುದ್ಧಿಯು 
ದೂರೀಭೂತವಾಗುವುದಿಲ್ಲ (ಧ್ಮನ್ಕಾಲೋ. ೨೫). [ಸಂ.] 

ದೂರು, "ದೂಟ್ಲು? ನೋ. 


ದೂಡು ೪೦೨೩ 


ದೂರ್ಕು "ತೂರ್ಮು' ನೋ. 
ದೂರ್ಕು "ದೂಜ್ಮು' ನೋ. 
ದೂರಂ, (ನಾ). ಹತ್ತಿರವಲ್ಲದಂದು; ದೂರ: ದೂರಿಂದ ಕಾಣಿಸುವ 
ಗ್ರಾಮಗಳು ಸುಟ್ಟಂತೆ ತೋರುತ್ತವೆ (ಕಛಾಗೆ. ೬); ಆಗ್ಗೆ ದೂರಿನಿಂದ 
ಪೈಜಣ. ರುಳಿ, ಗೆಜ್ಜೆ ಸಪ್ಪಳವಾಯಿತು (ವಿಜಯ. ೧೪೯) ; ಮಾದರ ಚಿನ್ನಪ್ಪ 
ದೂರಿನಲ್ಲಿ ಕೂಗಿಕೊಂಡನು (ಹಲ್ಕಲ. 9). [ ಸಂ. ದೂರ] 
ದೂರುಗ "ದೂಟುಗ' ನೋ. 
ದೂರೈಸು "ದೂರಿಸ' ನೋ. 
ದೂರೋತ್ಸಾರಿತ (ಗು). ಬಹಂ ಅಂತರದಲ್ಲಿ ಬಿಟ್ಟ; ದೂರದಲ್ಲಿ 
ನಿಲ್ಲಿಸಿದ: ಓರ್ವಂ ರಾಜಕುಮಾರೆಂ ದೂರೋತ್ಸಾರಿತವಾಹನಂ 
ಸಸಂಭ್ರಮೋಪಗತಪರಿಚಾರಕಸ್ಮಂಧವಿನ್ಮಸ್ತವಾವಂಹಸ್ತನಾಗಿ (ಆದಿ ಪು. 
೩-೯೦ ವ); ಸಪ್ತಾನೀಕಸಮೇತರಾಗಿ ಗಗನತಳಮನಲಂಕರಿಸಿ ಬಂದು 
ದೂರೋತ್ಸಾರಿತವಾಹನರಾಗಿ ಸೂರ್ಯ ಮಿತ್ರಜಿನೇಂದ್ರನಂ ತ್ರಿಃಪ್ರದಕ್ಷಿಣಂ 
ಗೆಯನ್ಹಿ (ಸುಕುಮಾ, ೮-೬೬ ಪ); ದೂರೋತ್ಸಾರಿತ ವಿಚಿತ್ರಾತಪತ್ರ ವಿವಿಧ 
ವಾಹನಂ ಬಸದಿಯಂ ಬಲಗೊಂಡು . . . ಬಂದು (ಪಂಕಾಮಾ. ೭-೬೯ ವ), 
[ದೂರ + ಉತ್ಸಾರಿತ] 
ದೊರ್ತ (ಗು). ೧. ಮೋಸದ ; ವಂಚನೆಯ. (ನಾ). ೨. ಮೋಸಗಾರ; 
ವಂಚಕ : ದೂರ್ತರ್‌ ಮಾರ್ತಾಂಡನಂ ಕಂಡ. ಮಂಜಿನಂತೆ ಪರಿಯೆ 
(ಧರ್ಮಾಮ್ಮ. ೨-೬೯). "ದೂರ್ತವಡೆ' ಪರಾ. ೩. ಕಾವಂಂಕ ; “ಎಟ” 
(ಸಾಜಿರಾ. ೬). [ ಸಂ. ಧೂರ್ತ] 
ದೂರ್ತವಡೆ (ನಾ). ಮೋಸಗಾರರೆ ಗುಂಪು: ವಂಚಕರ ಸಮೂಹ: 
ಸರ್ವಸ್ವಾಪಹರಣಂ ಮಾಡಿ ತನ್ನೊಡನಿರ್ದ ಕಸವಿಂಗಂ ಕಳುಚಿಂಗಂ 
ಡಸಿಕಿಂಗಂ ದೂರ್ತವಡೆಗಮತಿಚಪಳರ್ಗಂ . . . ಕುಡುವನುರ್ಕಿ ಕುಮಾರಂ 
(ಛರ್ಮಾಮೃ. ೨-೭೦). [ ದೂರ್ತ + ಪಡ್ಕೆ) 
ದೂರ್ತು (ನಾ). ೧. ಮೋಸ ಮಾಡಿಯೂ ನಾಚಿಕೆ ಪಡದಿರಂವುದಂ,- 
ಸಂಕೋಚಪಡದಿರಂವುದಂ. ೨. ವಂಚಕತನ ; ದುಷ್ಟತೆ ; ಮೋಸ 
ಗಾರಿಕೆ: ದೂರುಂ ದೂರ್ತುಂ [ಪಾಕಾಂ. ರ್ಕುಂ] ದುಷ್ಟುಂ ನೂಟುಂಟು 
(ಮದತಿ. ೧೦-೩); ಉಣ್ಬ ರ ಬಾಯೊಳ್‌ ತಿಣ್ಣನೆ ಕಿರ್ಚಂ ಪುಡಿಯೆಂ ಮಣ್ಣಂ 
ಪೊಯ್ದಿಂತು ಮಾಡಿದೈಯ ದೂರ್ತಿಂದಂ (ಧರ್ಮಾಮ್ಮ. ೯-೧೩೬); ಕೊಲೆ 
ಗೆಯ್ದುವ ದೂರ್ತುಗಳಂ ಪಲವನವರ್‌ ಚಲದೆ ಮಾಡಿ ನೆಲನಂ ಬಿಸುಟೀ 
ಕುಲಪತಿಗೆ ಮಲೆದು (ನೇಮಿಪು. ೦೦-೪೭) ; ದ್ವಿಗುಣಮಾಗದೆ ಮಾಣ್ಬುದೆ 
ನಿನ್ನ ಧೂpದೂ] ರ್ತು (ದಶಳು, ೦೦-೧೦೪). ಶಿ. ವಿಟವೃತ್ತಿ ; 
ಕಾಮಂಕತೆ; ಲಂಪಟತೆ: ಅವಳೆಂದಳಿಂತಿನಿತಂ ಧೂ£ದೂ/ರ್ತಿ 
ನೊಳಿಂತಿರುತೇನೊ ನಾಣ್ಮೆಯೊ ಎನೆ (ನೇಮಿಪು. ೩-೦೪೮), 
[ ದೂರ್ತ + - ಉ್ಮ) 
ದೂರ್ತೆ (ನಾ). ವಂಚಕಿ ; ಕಪಟಿ ; ಮೋಸಗಾರ್ತಿ : (4). 
[ ದೂರ್ತ * -ಎ್ಯ) 
ದೂರ್ವ (ನಾ). ಗರಿಕೆ: ಅನುರೂಪಂ ಸ್ಥಟಿಕಾಬ್ದ್ಬದೊಳ್‌ ದಧಿ ಸುವರ್ಣ 
ಕ್ರೌಂಚದೊಳ್‌ ರೋಚನಂ ಘನಹಾರೀತಕಹೆಂಸಿಯೊಳ್‌ ಹರಿತ ದೂರ್ವಂ 
ಮಾಣಿಕೃಭಾಜನದೊಳ್‌ ಕುಂಕುಮಪಂಕಮೇಂ ಮೆಟ್‌ದುವೋ 
ವಣಂಗಲ್ಮಸಾಕಲ್ಕಮಂ (ಪಂರಾಮಾ, 8-೦೨೫). [ಸಂ. ದೂರ್ವಾ] 
ದೂರ್ವಾಂಕುರ (ನಾ). ಗರಿಕೆಯ ಚೆಗಂರಂ; ಎಳೆಗರಿಕೆ: ಆ ದೂರ್ವಾಂಕುರ 
ವರ್ಣದೊಳಾದವೆ.ಡಂಬಟ್ಟ ಕನಕಕವಚಂ . . . ಕ[ ಣ್ಗಾದ]ಮೆ ಬರೆ 
ಬಂದು ಮುಂದೆ ನಿಂದಂ ಹರಿಗಂ (ಶಂಪಥಾ. ೨-೭೪): ಉಜ್ಜ್ವಲದಂತಂ 
ಪರಿವೃತ್ತ ಮೌಕ್ತಿಕಸಮಂ , , , ತನುರೋಮರಾಜಿ ವಿಲಸದ್ದೂರ್ವಾಂ 
ಕಂರಾಭಂ ಮನಂಗೊಳೆ ಚಂಚನ್ನಿಜಪಂಚವರ್ಣೆ ಪಡೆಗುಂ ಚಿತ್ರಾಂಗನಾ 


ದೂವಟಿ 


ಶಂಕೆಯಂ (ಅಜಿಪು. ೨-೪೪); ರಂಚಿರಮರಕತಶ್ಯಾವಂ ದೂರ್ವಾಂಕುರಗ್ರಾಸ 
ದೊಳಂ ಅತಿಸ್ವಚ್ಛಸ್ಥ್ವಾದು ಸಲಿಲಪಾನದೊಳಂ ವೆಂಲ್ಲವೆಂಲ್ಲನೆ ಮೆಲ್ಕಾಡಿ 
(ಪಂಜಕಂ. 3೪-೧೨); ವೆ.ಆ್‌ವ ದೊರ್ವಾಂಕುರ೦ದೆ ಮಾಲೆಯಿಂದರಿದಾದ 
ಮಾಕ್ಷಿಕದ ಮಾಲೆ ... ಸ್ಹ್ತಂಭದಿಂದೆಸೆವುದರಿ (ಕತುಪು. ೬-೧-೩೭). [ಸಂ.] 


5| ದೂರ್ವಾಂಚಿತ (ನಾ). ಗರಿಕೆಯಿಂದ ತುಂಬಿ ಅಲಂಕಾರ ಮಾಡಿದಂದು : 


10 


ಪಂಚರತ್ನ ಸಮಸ್ತೌಷಧಿ ಗರ್ಭಮಕ್ಷತಯುತಂ ದೂರ್ವಾಂಚಿತಂ ಸರ್ವ 
ಧಾನ್ಮಸಮುತ್ತಂಭಿತಪೂರ್ಣಕುಂಭಮೆಸೆದತ್ತಾ ವೇದಿಕಾಮಧ್ಯದೊಳ್‌ 
(ಪಂರಾಮಾ. ೩-೧೨೪). [ಸಂ.] 


ದೂರ್ವಾಕಿಸಲಯ (ನಾ). ಎದೂರ್ವಾಂಕಂರೆ: ಅಷ್ಟರಲ್ಲಿ ನಾನೂ ಶಕುಂತಳೆ 


ಗೋಸ್ಕರ ಗೋರೋಚನ, ತೀರ್ಥಮೃತ್ತಿಕೆ, ದೂರ್ವಾಕಿಸಲಯಗಳ 
ಮಂಗಳಾನುಲೇಪಗಳನ್ನು ಮಾಡುವೆನರಿ (ಕಾಕುಂತ. ೪೯-೨೧). [ಸಂ.] 


ದೂರ್ವಾಪ್ರವಾಲ (ನಾ). ಎ ದೂರ್ವಾಂಕುರ : ಅಪೂರ್ವ ದೂರ್ವಾ 


ಪ್ರವಾಲಾಲಂಕೃತ ಕರ್ಣಪೂರನುಂ , , , ಪುಣ್ಕಾಶೀರ್ವಚನ ನಿರ್ಫೋಷ 
ದತ್ತಕರ್ಣನುಂ ಆಗಿರ್ದು (ಆದಿಫ್ರೆ. ೧೦-೦೦ ವ). [ಸಂ.] 


ದೂರ್ವಾಸಕ್ತಿ (ನಾ). ಗರಿಕೆಯಲ್ಲಿ ಆಸಕ್ತಿ ; ಹಂಲ್ಲನ್ನ ಶಿನ್ನಿವ ಆಸೆ: 


ಘನ ದೂರ್ವಾಸಕ್ತಿಯಂ ಗಾರುಡವಃಣಿರುಚಿಯೊಳ್‌ ದಾವವಿಭ್ರಾಂತಿಯಂ 
ಕಾಂಚನಭಿತ್ತಿವ್ರಾತದೊಳ್‌ . . . ವಾನೇಚರಸ್ವ್ರೀಭ್ರಮಮನತುಳ 
ನೀಳಾಶ್ಮಪಾಂಚಾಳಿಕಾದರ್ಶನದೊಳ್‌ ತಾಳುತ್ತುಮೆತ್ತಂ ಸುಲಾವುದು 
ಮಹೀಭೃದ್ಧೇಹೆದೇಣೀಸಮೂಹಂ (ಕಂದ್ರಪು. ೦-೧೪೭). [ಸಂ.7 


ದೂರ್ವಿಜ ? (ನಾ). ಬ್ರಹ್ಮ (?): ಮೂವರೆನ್ನ ಸುತರಾಗಿಯೆನೆ 


ಶಶಿಧರಂ ಯಜ್ಞಕರ ದೂರ್ವಿಜಂ ದೂರ್ವಾಸವೆಸರಾದವೊಲಂ ಬಸವತೃಣಕೆ 
ಪೆಸರಿಟ್ಟವನ ಚರಣಾಂಬುಜಕ್ಕೆ ಶರಣು (ಅಶಿಜೆಂ. ೩೩-೩೩). ₹7? 


ದೂರ್ವೆ (ನಾ). ಒಂದಂ ಬಗೆಯ ಹುಲ್ಲಂ; ಗರಿಕೆ: “ಹರಿತಾಲೀ, ದೂರ್ವಾ. 


40 


ಇವೆರಡುಂ ಕಣುಂಕೆ” (ಹಂಾಯು. ೩೨-೩೮) : “ದೂರ್ವೆ ಹೆರಿತಾಳಿಯೆನೆ 
ಕಜುಕೆಯೆನಿಸಿಕ್ಕು” (ಮಂಗರಾ. ೩೩-೭); ಏಳಿಸೆ ಪುರ್ವ ದೂರ್ವೆಯಂನು 
ರೋರುಹಮುಜ್ಞ್ವಲಕುಂಭಶೋಭೆಯಿಂ ಪಾಳಿಸೆ (ಡಂದ್ರಪು, ೦೦-೩); 
ಆ ಕ್ಷಣ ದೂರ್ವೆ ದಧಿಗಳನಂ ತರಿಸಿದನು (ಳಾಶಿರಾ. 8-೩೦) ; ದೂರ್ವೆಯ. 
ದಳವ ಮೇಯ ಬಂದ ಮೊಲನ ಉರ್ವಿಯಂ ಕರಡಿ ತೊಡರಿಕೊಂಡಿಪ್ಪು 
ದಯ್ಯ (ಸಿದೆ ವ. ೦೯೩-೫೯9) ; ದೂರ್ವೆಯಿಂ ಕಡೆಗಾದ ವಸ್ತುಗಳುರ್ವಿ 
ಯೊಳಗಿಲ್ಲೆಂಬರೆಲ್ಲರು . , . ದೂರ್ವೆಯಿ9 ಕಡೆ ಬೇಡಿ ಬಾಳುವ 
ಮನಃುಜನು (ಶಂಕದಾ. ೭-೨೦), [ ಸಂ. ದೂರ್ವಾ) 


ದೂಲ, ಧೂಲ (ನಾ). ಉದ್ದವೂ ದಪ್ಪವೂ ಆದ ವಂರದ ತೊಲೆ, 


ಮರಮುಟ್ಟಿ ; ನೀಲಮಯ ಬೋದಿಗೆ ಪಚ್ಚೆಯ ಚೆಲ್ವ ದೂಲಗಳ 
. - * ಮೃಗನಾಭಿಯ ಸುತ್ತುಭಿತ್ತಿ ಬಾವನ್ನದಿನರ್ಥಿಯಿಂದೆ ಮೆಜಕಿಗುಂ 
ಧರಣೀಶನ ಮಂತಣಾಗೃಹಂ (ಮಲ್ಲ್ಗಳಾ. ೫-೫); ನಾರಾಯಣಶಾಸ್ತ್ರಿಗಳು 
ಮನೆಯ ಒಂದಂಕಣವನ್ನು ಕೀಳಿಸಿ ಹೊಸದಾಗಿ ಕಟ್ಟಬೇಕೆಂದು ಒಂದಷ್ಟಿ 
ತೊಲೆ ದೂಲ ತರಿಸಿಹಾಕಿಕೊಂಡಿದ್ದರು (ಸಾಲ್ಕುಳ. ೯) ; ಆನೆಗಳ ಎಳೆತಕ್ಕೆ 
ಶಕಟದ ಮರದ ದೂಲಗಳು ಕಿತ್ತುಬಂದಂವು (ಶಾಂತಲಾ. 39೬) ; ಅಲ್ಲಿ 
ಹಿಂದಿನ ದಿನದಂತೆ ದೊಡ್ಡ ದೊಡ್ಡ ದೂಲದಂತಿದ್ದ ಕಟ್ಟಿಗೆಯ ರಾಶಿಯಲ್ಲಿ 
ಬೆಂಕಿಯು ಉರಿಯಂತ್ತಿತ್ತು (ಳಪಾಕುಂ. ೨೫); ಅಂತರಿಕ್ಷಕ್ಕೆ ದೂಲವಿಲ್ಲ 
(ಭಾತತ್ತ್ವ. ೨೩). ಧೂಲ: ನಾರಾಚ ಸಲಾಕಿ ಕೊಂಡಿ ಸಹ ೧ ಮರದ ರಥದ 
ಗಾಲಿಚಕ್ರಗಳು ಧೂಲ ೨ ಸಹ .., ಯಾ ಸಾಮಾನು ಲೆಕ್ಟ ಬರ 
ಬರದಿರುವ ತಾಂಬ್ರದ ತಗಡು (ಎಕೆ. ೫1೪, ನಂಜನ. 3೯೪, ಪುಟ ೧೪೪; 
1862). 'ತೊಲ್ಕೆ' ಪರಾ. (?./ತಮಿ. ತೂಲ; ತೆಲು. ದೂಲ] 


45 |ದೂವಟ "ದುಪ್ಪಟಿ' ನೋ. 


ದೂವಟಿ "ದಂಪ್ಪಟಿ' ನೋ. 


ದೂವಟ್ಟಗೆ 


ದೂವಟ್ಟಿಗೆ "ದುವಟ್ಟಿ ಗೆ? ನೋ. 

ದೂವಡಿಗೆ “ದಂವಟಿ ಗೆ" ನೋ. 

ದೂವಾಟ "ದಂಪ್ಪಟಿ' ನೋ. 

ದೂವಾರಿ (ನಾ). ಹೊರಂವವನು : ಹೊಂದಂಡಿಗೆಯ ದೂವಾರಿಗಳು 
ವೆಂಠಣಿಸಿದರು (ಕುವ್ಮಾದ್ರೋ. 6-88). [ ಸಂ. ಧೌರೇಯ 

ದೂವಾಳಿ "ದಂವ್ಚಾಳಿ' ನೋ. 

ದೂವಾಳಿಸು "ದಂವಾ _ಳಿಸಂ' ನೋ. 

ದೂವೆ,, ದಂವ್ಚೆ, ದೂಪೆ. ದೂಹೆ (ನಾ). ೧. ಹೊಗೆ ; ಧೂಮ: 
ಬಟ್ಟೆಯ ದೂಳಿದೂವೆ.ಮೊದಲಾದುದು (ಕಾದಂಪೂ. ೧೯೭); ಧೂಮ- 
ದೂವೆ  (ಕಜ್ಮಾನು. ೧೬೦ ಪ್ರಯೋ) , ತಳಿರ್ಗಳೆ ದಳ್ಳುರಿಯಲರಿಂ 
ಬೆಳೆದಲರ್ವಡಿ ದೂವೆ' (ಪಾಠಾ. ದೂನೆ, ಧೂಮ]. ಮಂತ್ರಘೋಷಂ 
ಪಕಸಂಕುಳರವಮೆನೆ ಚೂತಂ ಕಣ್ಣೊಳಿಪುದು ಹೋಮಾಗ್ನಿಯಂತೆ 
ಕಾಮಾಧ್ವರಿಯಾ (ಕಲಕಂ. ೨-೪೮). ವಿ. ಆವಗೆ : ದೂವೆಯೊಳ್‌ ಪೊಕ್ಕ 
ಪಾವಿನಂತೆ ಚೆದಬೆದ ಚೆಂದು (ಲೀಲಾವ: ೦೦-೭೦ ವ); ಪೊಗೆಯಂಡಂಗೆಗವಿದ 
ದೂವೆಯಂತಿರೆ ಬರುಂಟಿದೊಡೆ ಬಿಸಿಯನುಗುಟ್ವ ಕಪ್ಪುರದ. ನಹ್ಮಾಳಲ 
ಜಗಲಿಯುಂ (ವರ್ಧಪು. 8-೬೩ ವ); ದೂವೆ `[ಖಾಕಾಂ.. ದಾವಿ]ಯೊಳ್‌ 
ಪೊಕ್ಕುರಗಿಯಂತೆ ಬೆದಬೆದನೆ ಬೆಂದು. (ಕಬಪು. ೦೯-೪೩). ೩. ಹೆಣವನ್ನು 
ಸುಡಂವ ಜಾಗ; ಚಿತೆ: ಪಂದಲೆಯೋಳಿದೋರಣದ ಸೀಯದರಂ 
ಪೊಸದೂವೆ ದೂಪ ತೂಗುಂದಲೆ ಬಾಲಕ್ವಿಣಂ. ವೊಡರೆ ಬಳ್ಳುವ ಸಮ್ಮನ 
ಸೂಲಂ (ಉಾವ್ಯಾವ. ೩೬) ; ಪರೇತವನದೊಳಗೆ ಪೊಸದೂವೆಯ ಕೆಲದೊಳ್‌ 
ಕಳೆದೊಟ್ಟಿದ ತೊಡವುಗಳುಮಂ ಮರದ. ಕೊಂಬಿನೊಳ್‌ ಬರೆದು ಕಟ್ಟಿದ 
ಕಪ್ಪಡಮ:ಮಿರ್ದಪ್ಪದೆಂದು ಪಿತೃವನಪಾಳಕಂ . , . ಬಿನ್ನವಿಸಿ (ಅರ್ಥನೇ. 
8-೪೦ ವ); ಭೂನುತಕುಮಾರನಂ ದಹಿಸಿ ದೂವೆಯ ಕೆಲಬೊಳೀ ನರಕಿ 
ವನಿತೆಯನನಾಮಿಕನ ಕಯ್ಕೊಳನುಮಾನವಿಲ್ಲದೆ ಕೊಲಿಸಂಿ (ಹಹಳಾ. ೧೩-೯); 
ತ ರಿತದೆ ಪುಟ್ಟಿ ಬಿರ್ರೆನುತಮಾ ಕ್ಷಣದಿಂ ಮೊಗೆದೆತ್ತಿ ದೂವೆಯಂತಿರೆ 
ಕಡುಗಾಯ್ದ ಭೂರೆಜಮಂ . , . ಅಂಬರಮನೆ ಚುಂಬಿಸುತ್ತಿರದೆ 
ಸುಟ್ಟುರೆಗಳ್‌ ನೆಗೆದತ್ತುವೆತ್ತಲು೦ (ಕುಸುಮಾ, ೦-೧೨೨): ಅಸಿಯ 
ಗಸಣಿಯುಂ ದೂವೆಯ ಟೀವಸಮುಂ . . . - ಕನಸಿನೊಳಂ ಇಲ್ಲೆನಿಸಿ 
(ಎಕ. 21, ಮೊಳಕಾ. ೨೦-೪೦; 28781). ದುವ್ವೆ: ೪. ಬೆಂಕಿ; ಅಗ್ನಿ; ಕೆಂಡ: 
ಕುಂದೆ. ನದೀಜಲಂ ಪರಿಯೆ ನಾಲ್ಡೆಸೆಯೊಳ್‌ ಮೃಗತೃಷ್ಣೆ . . . ದುವ್ವೆ 
ವೊಲಾಗೆ ಧೂಳಿ ಕಾಮಂ ದಯೆಗೆಟ್ಟು ಕಾಮುಕರನರ್ದಿಸಿ ನೋಡಲುದಗ್ರ 
ತೇಜದಿಂ ಬಂದುದು ಚೈತ್ರಮಾಸಂ (ನಳಕು. ೫೬). ದೂಪೆ: 
೩. ಉರಿಯು ಹ್ಕುಲ ದೂವೆಯಂ ಸತ್ತರ ಕರುಳ್ಗಳನವರ ತಲೆಯ ತೋರಣ 
ದಿಂದಂ ಕರವ /ಸುರದಿರ್ಪಾಲ[ದ)] ಮರದಿಂ ಭರದಿಂದ ಮಾಟ್ಟ ಬ[ ಳ್ಳಿ ]ನ 
ಸರದಿಂ . . . ಅಗುರ್ವಾಗಿರೆ (ಬಂಹರಿ. ೨-೧೧). ೫. ಸಮಾಧಿ: ಇನ್ನೊಮ್ಮೆ 
ಮೂರರೊಳೀ ದೂಪೆಯಿಂದಳಲಾಯ್ತು ಹನ್ನೊಂದರೊಳ್‌ ನೆರವಿಯಿಂ 
ಬಳಗವೆರೆದು ಚೆನ್ನೆಯಂ ಪೆಸರೆತ್ತಿ ತಣಿದುಂಡು ಮರೆಯಾಯ, (ಕಾಲೂರ. 
೧೮೩-೪೨೦): ದೂಖೆ : ೩. "ದೂಹೆಗಾಡು' ಪರಾ. 

ದೂವೆ ಮಾಡು ಎ ಸಮಾಧಿಮಾಡಂ : ನೆನ್ನೆ ಸತ್ತವನನ್ನು ಈಗ ದೂವೆ 

ಮಾಡಿ ಬಂದರು (ಕೂಡಿ). : [ «ಶಂ. ಧೂಮ./ತುಳು. ದೂಪೆ] 

ದೂವೆ,, ದಂರಂವೆ (ನಾ). ಹಂಲ್ಲು: ಗರಿಕೆ: ಹಟ್ಸು.ಎ.ದೂವೆಯೊಳ್‌ 
ತಟಿಲಂ ಪೂಬ್ಜ ಕ್ರಿಯೆ (ಕಮದ. ಪರಿ. ೧) ; ಕೆಸಚಕಹೊಳಾಗದ ಬಸಿಜ್‌ ಳೀ 
ಪುಟ್ಟದಾಣಿಮುತ್ತುಗಳಿಂ ಬಿಗಿದು ದೂವೆಯ ಕಂಸುಜಾಂ ಪುದಿದು. . . 
ತಾವರೆಯ ಕೋಶದಂತಿರೆಸವ ಜೋಳದ ಪಾಟಕಿಯಂ (ರಾಮಾಶ್ಮ, 
೦೦೧-೨೫). "ದೂವೆದೊಟ್ರ' ಪರಾ. ದುರುವೆ: ಮೊಸರು ಅಕ್ಷತೆ 
ಕಲಸಿಯೆಸಳು ದುರುವೆ ಮಂಡಿಸಿ (ಕಣಾಗೀ. 0೨8): [ ಸಂ. ದೂರ್ವಾ] 


೪೦೨೪ 


ದೂಹಷಣ 


' ದೂವೆಕಿಚ್ಚು “ದೂವೆಗಿಚ್ಚು 'ನೋ. 

ದೂವೆಗಿಚ್ಚು, ದೂವೆಕಿಚ್ಚು, ದೂವೆಗಿರ್ಚು (ನಾ). ೧. ಬಹಳ ಶಾಖ 
ವನ್ನೂ ಹೊಮ್ಮಿಸಂವ ಬೆಂಕಿ ; ನಿಗಿನಿಗಿಯಾದ ಬೆಂಕಿ : ಕೆಂಡದ ಮಲ 
ಕೊಂಡಪ್ಪದಜಾಂಡದಿನಿಳೆ ದೂವೆಗಿಚ್ಚನುಗುಟ್ಟ ಪ್ಲುಡು (ಪುಷ್ಕಪು.. ೮-೭೫). 
ದೂವೆಕಿಚ್ಚು : ೨. ಆವಗೆಯಂ ಬೆಂಕಿ: ಪುಲ್ಲ ಕಿಚ್ಚಿನಂತೆ ಪುಂವೇದಂ 
ದೂವೆಕಿಚ್ಚಿನಂತೆ ಸ್ತ್ರೀವೇದಂ ಇಟ್ಟಿಗೆಯ ಕಿಚ್ಚಿನಂತೆ (ನ ಪುಂಸಕವೇದಂ 
(ಕಾಸ್ಕಲೀ. ೧೧೯-೫). ಸಿ ದೂವೆಗಿರ್ಚು : ೨. ಕಿಂತೊರ್ವರನೊರ್ವರ್‌ 
ಕರಗಸದಿಂ 'ಸೀಳ್ವ ದೂವೆಗಿರ್ಚಿ[ಪಾಕಾಂ. ಗಿಚ್ಚಿ]ನೊಳ್‌ `ಪೂಟ್ಹ 
ತತ್ತಆದಟ್‌ವ ಪಲ ತೆಅದ ದಂಡನೆಗಳುಂ (ವರ್ಧಭ್ರ. ೧೧-೪೭ ವ). 

[ ದೂವೈ + ಕಿಚ್ಚು] 

೩ ದೂವೆಗಿರ್ಚು "ದೂವೆಗಿಚ್ಚು' ನೋ. 

ದೂದೆದೊಟಬ್ತು (ನಾ). (ಆಲಂ) ಕೀಳಾದ ದಾಸಿ; ಹಂಲಂದಾಸಿ: ಸಿರಿವೆಣ್ಣಂ 
ದೂವೆದೊಲ್ತಾಂಗೆಣೆಯೆನೆ ಬಗೆದಂ ಮತ್ತಮಾ ವಿಶ್ವವಿಶ್ವಂಭರೆಯಂ 
ಮೃಶ್ಟಿಂಡಮುತ್ರಾಕೃತಿಯೆನೆ ಬಗೆದಂ (ಚಂದ್ರ ಪು. ೧೦-೦೨೮). 

[ದೂವೈ * ತೊಟ್ಟು ] 

ದೂವೆಯಿಡು (ಕ್ರಿ). ಹೊಗೆಯಾಡು ; ಹೊಗೆಯೇಳು: ಮೆಟ್ಟಿದೊಡೆ 
ದೂವೆಯಿಡುವುದು . . . ಮುಟ್ಟಿದೊಡೆ ಹೊತ್ತಿ ಹೊಗೆವುದು ಕಟ್ಪಿಗ್ರಂ 
ವಿರಹತಾಪವಂಗಜಕೋಪ೦ (ನಳತೆಂ. ೦೬೬) [ದಾವೆ 4 ಇಡ್ಕು7 

ದೂವ್ವಾಡ (ನಾ). ಖಡ್ಗಯುದ್ಧದ ಒಂದು ವರಸೆ: ನುತಚೌಪಟಂ. . . 
ಪಂಚಾಯಿತಮೆನಿಪ್ಪಯಿದು ನಿಟ್‌ಗೆಗಾಯತ ಮಂಡಿ ದೂವ್ವಾಡ 
[ಪಾಕಾಂ. ದುವಾಡ, ದೂವಾಡ]ವೆಕ್ಕಸರೆ , . , ಚಟಿಯೆಂಬ ಚತುರ 
ಠಾಣದ ತರಹರದೊಳು ಹಲಗೆಯ ಮಗ್ಗುಲೊಳು ಖಡ್ಗವಂ ಜಡಿದರು 
(ಸೋಮಠ. 8-೦೪). [?) 

ದೂಷಕ (ಗಂ). ೧. ಬಯಂ್ಯವ ; ನಿಂದಿಸುವ ; ತೆಗಳುವ: ದೀಪಿಸಲು 
ಶಿವಭಕ್ತಿಸತ್ಛಭೆ ಪಾಪಸಂಕುಳವಳಿಯೆ ದೂಷಕ ತಾಪಸರು ತಾವೈಸಿಂ 
ಸಾಷಸ್ಟಿಂಗದಿಂ.. ನಮಿಸಿ (ಬಸಪ. ೪೪-೩೪). ವಿ. ಕೆಟ್ಟದ್ದನ್ನು ಮಾಡುವ ; 
ಕೆಡುಕನ್ನುಂಟಂಮಾಡಂವ ; ದುಷ್ಟತನದ. ೩. ಹಾಳಂಮಾಡಂವ ; 
ಅಪಮಾನಗೊಳಿಸುವ ; ಭ್ರಷ್ಟಗೊಳಿಸಂವ. (ನಾ). ೪. ನಿಂದಿಸಂ 
ವವನಂ ;: ದೋಷಾರೋಪಣೆ ಮಾಡಂವವನು : ತೆಗಳಂವವನಂ ; 
ನಿಂದಕ : ಜಂಗಮಪ್ರಸಾದ ದೂಷಕರ ಭಂಜಿಸುತ ಯಮನಧಿಕನಾರಕ 
ಪುಂಜದಲಿ ಕೆಡಹುವನು(ಲಸಪು. 8೬-೨೨): ದೂಪಕಸಂಕುಳಶರನಿಧಿಶೋಷಣ 
ಕಳಜೆತ್ತಿಯಾಂಡಭಕ್ತರಿಗತಿಸಂತೋಷದಿ ಗಣಪದವಿಶ್ರಹಿಭೂಷ ಶಿವಂ 
(ತ್ರಿ ಪುವಿ. ೪೩-೧೨). ೫. ದಂಪ್ಮ ; ನೀಚ: ದೂಷಕನವನೊಬ್ಬ ದೇಶವ 
ಕೊಟ್ಟರೆ ಆಸೆಮಾಡಿಯವನ ಹೊರೆಯಲಿರಬೇಡ (ಬಸನ. ೦೩೬); ದಾಸೋಹ 
ವನಟಆ್‌ಯದ ದೂಷಕನರಿ ನಾನಯ್ಯ (ಉರಿವ. ೩೪-೪೨). ೬. ಹಾಳಂ 
ಮಾಡುವವನಂ; ನಾಶಮಾಡಂವವನಂ : ಪಾತಕನು ಪತಿತನು . , 
ದೂಷಕನು ದುರ್ಜನನಪ್ರಯೋಜಕನು ನೀತಿಹೀನನಂ (ಳುವ್ಯಾಉ ೪-೪೧). 


20 


80 


[ಸಂ.] 
ದೂಹಣ (ನಾ). ೧. ನಿಂದೆ ; ತೆಗಳಿಕೆ ; ಖಂಡಿಸುವುದು: ಪಟಃ-ವಸ್ತ್ರ 
40 ವಿಶೇಷಂ; ದೂಷಣಂ; ನಾಯ ಸೋವುವುದು; ಲೋಹದ ಘಟ್ಟಿ 


(ಕಮದ. ಪರಿ: ಎ). ೨. ಅವಮಾನ ; ಅವಮರ್ಯಾದೆ : ನಿಮ್ಮ ಮಗ 
ಕುಲಭೂಷಣನಲಾ ಧರ್ಮಸುತನಾತನಲಿ ಹುರುಡಿಸುವ ಕೋಷವುಂಟೇ 
ತನಗೆ ನಿಮಗಿದು ದೂಷಣವೆ ತಾನಲ್ಲ(ಕುವ್ಮಾಅ. ೨೦-೩೭) ; ಅನುಜನಂಗನೆ 
ಗಳುಪಿ ವೈರವ ಕೊನರಿಸಿದೆಯಾತನಲಿ ತಾನಿದು ನಿನಗೆ 'ದೂಷಣವಲ್ಲವೆ: 
(ತೊರರಾ. ೪-೪-೧೦}: ಶಿವಶಿವಾ ದೂಷಣಕೆ ಬೆದಜ್‌್‌ ಮಾಡಿದಿರಿ ಕೈತವ 
ಜಾರವಿದೈಗಳ (ಕೃಮಿಭಾ. ೨-೬೧). ೩. ಕೆಡಿಸುವುದು; ದಂರಂಪೆಯೋಗ 


45 


ದೂಷಣಿಕ 


ಪಡಿಸಂವುದಂ : ಅದು ಸಾಧನ ದೂಷಣ ಪ್ರಯೋಗಾನ್ಶಥಾನುಪತ್ತಿಯಿಂ | 
ಬಹಿರರ್ಥಸಿದ್ಧಿ ಯಕ್ಕುಂ (ಅರಿಪು. ೨-೧೦ ವ), ೪. ನಿಂದಕ; ಖಂಡಿಸು 
ವವನು : ಶಿವಗುಣದೂಷಣಾಹಿತಕಾರ ಜಂಗಮತೋಷಣಾಚಾರ . 

ಬಸವಕುಮಾರ ಮಾಂ ತ್ರಾಹಿ (ಬಸಪು. ೨೦-೩೮). ೫. ದೋಷ; ತಪು ಹ 


೪೦೨೫ 


ದೂಸ ೩ 


ಅನ್ಮಾಯಂ ಮಾಡಂ : ಭರತ ಬಂದವ ಬಂದ ಹದನೇನಆ್‌ಯಬಾರದ: 
ಜೀಯ ಧರೆಯ ದೂಷಿಸಿ ಕೊಂಡುದಲ್ಲದೆ ಧುರಕೆ ಬಹುದಿದು 
ಗುಣವೆಯೆಂದುಬ್ಬರದ ರೋಷಾವೇಶದಲಿ ಸೌಮಿತ್ರಿ ಗರ್ಜಿಸಿದ (ತೊರರಾ- 


೨-೬-೨೦). [ ದೂಷಣ * - ಇಸ್ಕು) 


ವರಯತಿಗೆ ಭಂಗಮಂ ತಾರದೆ ನಿಜಾನ್ವಯಕ್ರಿಯೆಗಳ್ಲಿ ದೂಷಣಂ ಬಾರದೆ | | ದೂಷ್ಯ (ಗು)- ೧. ಕೆಡಂವ ; ಕೆಟ್ಟುಹೋಗಬಹಂದಾದ. ೨. ದೂಷಣೆಗೆ 


ಕಾವ್ಯಪ್ರಬಂಧಮಂ ಶಾರದೆಯ ಕರುಣದಿಂ ಪೇಳ್ವೆ (ಜೈಮಿಧಾ. | 

ಇದು ಭೂಷಣವೊ: ದೂಷಣಮೋ ಈ ಬಿನದಿಗೆ ಕುಹಕವೆ 
ತೋಷಣವೋ (ಗಣೇಶ. ೨-೯೩). ೬. ಪಾತಕ ; ಪಾಪ. ೭. ರಾಮನಿಂದ 
ಹತನಾದ ಒಬ್ಬ ರಾಕ್ಷಸನ ಹೆಸರು: ಎಚ್ಚು ಗಗನಕೆ ದೂಟಿಸಿದ 
ದೂಷಣನ ಮಸ್ತಕವ (ತೊರರಾ. ೩-೬-೧೮). [ಸಂ.] 

ದೂಪಣಿಕ (ಗಂ). ಹೀಯಾಳಿಸುವ ; ನಿಂದಿಸಂವ: ದೋಷರಾ ಕಥೆಯಲ್ಲ 
ದೂಷಣಿಕಕಥೆಯಲ್ಲ ಭಾಸುರೋಜ್ನಲ ಜಗದೀಶನ ಕೃತಿಯು (ಅದಿಪ. ೨-೫). 

[ಸಂ.] 

ದೂಷಣೆ (ನಾ). ೧. ನಿಂದಿಸಂವುದು ; ತೆಗಳಿಕೆ; ಪರರೆ ದೂಷಣೆಯಿಂದ 
ಇಂಥಾ ಅವಸ್ಥೆಯು ನಿನಗೆ ಬಂದ ಹಾಗೆ ಕಾಣುತಿದೆ (ನೀತಿಚಿಂ. ೪1, ೧೯); 
ದೋಷ ಮಾಡಿದವನಿಗೆ ದೂಷಣೆ ತಪ್ಪದು (ಗಾದೆ). ೨. ಅಪವಾದ ; 
ದೋಷಾರೋಪಣೆ: ನಮ್ಮ ಲಂಕಸಾನಿ ಮಾಡಿದಿರಿ ಅಂತ ನಮಗೆ ದೂಷಣೆ 
ಕೊಡುತ್ತಾರೆ (ಮುಂಬವ್ಯಾ. ೩೦ ಪ್ರಸ್ತಾವನೆ). [ ಸಂ. ದೂಷಣ] 

ದೂಷಿ "ದೂಸಿ' ನೋ. 

ದೂಷಿಕೆ (ನಾ). ಕಣ್ಣಿನೊಳಗಿರಂವ ಕೊಳೆ ; ಪಿಸಂರಂ ; ಗೀಜಂ. 

[ ಸಂ. ದೂಷಿಕಾ] 

ದೂಷಿತ (ಗು). ೧.`ನಿಂದೆಗೊಳಗಾದ. ೨. ಹಾಳಾದ ; ಭಗ್ನವಾದ. 
೩. ಕೆಟ್ಟುಹೋದ ; ಭ್ರಷ್ಟವಾದ, (ನಾ). ೪. ದೋಷವುಳ್ಳುದು ; 
ದೋಷಯಂಕ್ತವಾದಂದಂ ; ಕಪೋಲಕ್ಕೆ ಉಪಮಾನ ಕೊಡುವುದಾದರೆ 

ಅದಕ್ಕಿಂತ ಎಷ್ಟೋ ಹೀನವಾದ, ಕಲಂಕದಿಂದ ದೂಷಿತವಾದ 


೦-೬) : 


ಚಂದ್ರಬಿಂಬವನ್ನು ಹೇಳಿದರೆ ಸರಿಯೆ? (ಧೃನ್ಯಾಲೋ. ೧೧೯ ಅಡಿಬಿ), 
೫. ಪಾಪ ; ಪಾತಕ; "“ಕಿಲ್ಪಿಷಂ.. . . ದೂಷಿತಮಘಮೆನಲ್‌ ... 
ಪಾಪಮಕ್ಕುಂ” (ಮಂಗರಾ ೧೧೬-೨). [ಸಂ.] 


ದೂಷಿತಾನ್ನ (ನಾ). ಬೇರೊಂದಂ ವಸ್ತುವಿನ ಸಂಪರ್ಕದಿಂದ ಕೆಟ್ಟ 
ಹೋದ ಆಹಾರ ; ಮಲಿನವಾದ ಆಹಾರ: ದೂಷಿತಾನ್ನವೆಂದರೆ 
ಶುದ್ಧವಾದ ಆಹಾರಕ್ಕೆ ಶುದ್ಧಪಾದ ಮತೆ 2್ತಂದು ವಸ್ತುಸಂಪರ್ಕವಾಗಲೀ 
ಅಶುದ್ಧವಾದುದರ ಸಂಪರ್ಕವಾಗಲೀ ಆಗುವುದು, ಹಾಲಿಗೆ ಹುಳಿ, 
ಪಾಯಸಕ್ಕೆ ಉಪ್ಪು ಬೆರೆದರೆ, ಹುಳಿ ಉಪ್ಪ ್ಲಿ.ಎರಡೂ ತಿನ್ನುವ ಪದಾರ್ಥವೇ 
ಆದರೊ ಹಾಲೂ ಪಾಯಸವೂ ದೂಷಿತವಾಗುವುವು (ಆರ್ಯಧ. ೨೧೮). 

[ ದೂಹಿತ + ಅನ್ನ] 

ದೂಷಿತೆ (ನಾ). ೧. ದೂರಂ ಹೊತ್ತವಳಂ; ಅಪವಾದವನ್ನು ಹೊಂದಿ 
ದವಳಂ: ಅಪವಂದಂ ಪೊರ್ದಿದಿಂ ಬಟ್‌ಯಂ ದೂಷತೆಯಾದೀ ಮಡದಿಯಂ 
ಬಿಟ್ಟಲ್ಲದೆ ಮಾಣೆಂ (ಕಾಮುಶ್ಶ. ೨೩-೧೧). ೨. ಪಾಪ ಮಾಡಿದವಳು; 
ಪಾಪಿಷ್ಮೆ. "ದೋಷದೂಹಿತೆ' ಪರಾ. [ಸ6. ದೂಷಿತಾ] 

ದೂಷಿಸ- (ಕ್ರಿ). ೧. ನಿಂದಿಸು; ತೆಗಳು : ಮಹಾಪುರುಷರು ನಿರ್ವಹಿಸಂವ 
ಮೂಲೋತ್ತರ ಗುಣಂಗಳಂ ತದ್ಬಲಹೀನರುಮಲ್ಪಸತ್ವರುಂ ನಿರ್ವಹಿಸ 
ಲಾಜದೆ ಗುರುಕುಳಮಂ ದೂಷಿಸುವರು (ಜಾವೂಪು. ೫೩) ; ಹಾರಂ ಕಣ್ಬನಿ 
ಯಿಂದಾದತ್ತೂಟ್‌ದ ಭೂಷೆಯಂ ದೂಷಿಪವೊಲ್‌ (ಕಂದ್ರ'ಪು. 8-೧೨೮) ; 
ದೂಷಿಸಿದಡಾ ವೀರಭದ್ರನು ಪೂಷನೆಂಬನ ಹಲ್ಲನುದುರ್ಚನೆ (ಬಸಪು- 

ಈ ತೆಜದಿಂ ದುರ್ಜನರಂ ದೂಷಿಸಿ ನೀತಿನಿಪುಣರೆನಿಸುವ 

ಸಜ್ಜನರಂ ಪ್ರೀತಿ ಮಿಗಿಲು ತುತಿಯಿಸಿ (ಜಯಳಾ. ೧-೨೩). ೨. ವಂಚಿಸಂ ; 


೫೪-೫೨) ; 


10 


38 


45 


ಅರ್ಹವಾದ ; ಖಂಡನೆಗೆ ಯೋಗ್ಯವಾದ ; ನಿಂದ್ಯ : ಸಮಚಿತಕೃತಿ 
ದೋಷದೂಷ್ಯಮಾರ್ಗಕ್ರಮಪರಿಭಾವಿತಚಿತ್ತವ ೈತ್ತ್ರಿಯಪ್ಪೊಂಗಮಳಿನ ಕವಿತಾ 
ಗುಣೋದಯಶ್ರೀ ಸಮನಿಸುಗುಂ ಸತತಾಭಿಯೋಗದಿಂದಂ (ಕಾವ್ಯಾನ. 
೪೯೬). ೩, ಕೆಟ್ಟ; ದುಷ್ಟತನದ, (ನಾ). ೪, ನಿಂದೆ; ತೆಗಳಿಕೆ: 
ಜನರೆ ಪರಿಪರಿ ದೂಷ್ಕ ಭೂಷ್ಯ್ಮವ ನೆನೆವೆನೇ ತಮ್ಮಡಿಯ ಸಂಭಾವನದ 
ಬಲಂಹಿರಲಾವ ಭಯಮೇಕೆಂದು ಕೈಮುಗಿದ (ಗೆಗತಾ. ೦೭-೬೪). ೫. ನಿಂದ್ಯ 
ವಾದಂದಂ; ತೆಗಳಿಕೆಗೆ ತಕಕ್ಕದು : ನಿರುಪಮಗಂಧರ್ವಗತಿಸ್ವರಾದಿಕ 
ಕಳಾಗುಣಂ ಚತುಃಷಷ್ಟಿವಿಧಂ ದೊರೆಕೊಳ್ಳದುದೆಲ್ಲಿ ಕಳಾವಿರುದ್ಧದೋಷಂ 
ವಿಶಿಷ್ಟಜನತಾದೂಷ್ಯಂ  (ಕವಿಕಾ, ೦-೦೦೬) ; ಧುರದೊಳ್ಳಲಿಮಟಾ 
ಯಾಡುವ ತೆಅದಿಂದುಣದಿಆ್‌ದನೆಂ ಬ ನಿಯಮಂ ದೂಷ್ಯಂ (ಕಮದ, ೧೯ 


ಸ್ರಯೋ) ; ಲೌಕಿಕಕ್ಕಿದು . ದೂಷ್ಕವೆಂದವರುಗಳನೊಡಬಡಿಸಿ (ತೊರರಾ. 
೨-8-೬). ೬. ಬಟ್ಟೆ; ವಸ್ತ್ರ. ೭. ಹತ್ತಿ, ೮. ಗಂಡಾರ; ಡೇರೆ: 
“ದೂಷ್ಯಂ, ಸ್ಕೂಳಂ ಕೇಳಿಕಾ-ಈ ೫ ಗುಡಿ” (ಹರಾಯು. 


೭೪-೨೪೭); “ಚಿತ್ರಕುಟಿ . ದೂಷ್ಯಮೆನೆ ಗುಡಿಯಕ್ಕು” (ಮಂಗರಾ. 
೩೫-೨೭). ೫, ೮: ನಡೆದು ಬಟ್‌ಯಂ ಕ್ರೋಶದ್ವಿತಯ ಮಾತ್ರದೊಳ್‌ 
ಪ್ರಸಿದ್ಧ ದೂಷ್ಯ ಮಾಗಿಯುವು ದೂಷ್ಯಮುಂ ... ವಿಶಾಲಪರಿಧಿಯಾಗಿಯುಂ 
ಅವಿಶಾಲಪರಿಧಿಯೆನಿಸಿ ಗೃಹೆಮೆಹತ್ತರಂ ಮುನ್ನೆಮೆ .ಸಮೆದುದಂ 
ಪ್ರಸ್ಥಾನಶಿಬಿರಮಂ ಪೊಕ್ಕು (ಕಂದ್ರಫು. ೧೦-೦೭ ವು. [ಸಂ.] 

ದೂಸ (ನಾ). ಕಾಡುಬತ್ತ ; ನೀವಾರ : “ದೂಸಂ ತೃಣಧಾನ್ಮ(ವಂ0) 
ಮಟವೀಸಂಭವಮದೆ ಗವೇಧುಕಂ ನೀವಾರಂ” (ವಸ್ತುಕೋ. ೯೩-೦೯). 

[ «ತೆಲು. ದೂಸ] 

ದೂಸ್ಯ, ದೂಸು (ನಾ). ೧. ಬಟ್ಟೆ; ಅರಿವೆ : “ದೂಸ (ಸು) - ದೂಷ್ಯ ಎ 
ವಸ್ತ್ರಭೇದ” (8ದೃಕೋ- ೨೦). "ದೂಸಿಗ' ಪರಾ. ೨. ಗುಡಾರ; ಡೇರೆ 
ಪುದಿಯೆ ಕವಿಲ್ಲ ಕೇಸರದ ದೂಸಮಶೋಕೆಯ ವೀಣೆಯಂ ಪ್ರಿಯಾಳದ 
ಗಂಡಿ. . . ಒಪ್ಪಿ ತೋಟ್‌ದುವು ಮನೋಜರಾಜಶಿಬಿರಂಗಳಿವೆಂಬಿನೆಗಂ 
ವನಾಳಿಗಳ್‌ (ಜಂದ್ರಪು. ೭.೬೨) ; ದೇಶಾಧಿಪರ ಬೆಳ್ಗೊಡೆಗಳು ನಕ್ಷತ್ರ 
ರಾಶಿಯಂತೆಸೆಯೆ ಮಧ್ಯದಲಿ ಕೇಶವರಾಯನ ದೂಸ ರೋಹಿಣಿಯ 
ಪ್ರಾಣೇಶನೆಂಬಂತೆ ರೆಂಜಿಸಿತು (ಮೋಹತ, ೨೬-೬೮): ಹಳದಿ ಬಿಳಿಯ 
ಮುಂತಾದ ಪಟ್ಟಿಗಳಿಂದ ಚಲುವೆತ್ತ ದೂಸವನು ಬಿಗಿಸಿ (ಜಿನರಾ. ೬-೫೮). 
ದೂಸು : ೨. ಕಟ್ಟಕಡೆಗಳೊಳು ಜಯವಿಜಯರ ದೂಸು ಕಟ್ಟಾಯತ 
ದೊಳೆತ್ತಿದುವು (ನಾಗಕು. ೦೩-೦೦೩೫): ಧೊರೆ ಮಂದರ ತನ್ನ ದೂಸ 
ತೊರೆಯೊತ್ತಿಲಿ ಹುಯಿಸೆ ದೊರೆದೊರೆಗಳ ದೂಸು ಇರದೆ ಸುತ್ತಲು 
ಹೊಯಿದವಾಗ ಪಡುವ ದಿಕ್ಕಿಲಿ ದಳವಾಯಿಯಕಂಪನ ಕಡು ದೊಡ್ಡ 
ದೂಸು ತಾನೆತ್ತುಬಿಡದಾ ದೂಸ ಬಳಸಿ ಗುರಿಕಾಜರ ಗಡಣ ಗುಮ್ಮತಿಗಳೆ 
ದ್ಹಾವು (ಜ್ಞಾನಡ. ೧೨-೯೭) ; ಬಿಟ್ಟ ಬೀಡಿನ ನಡುವೆ ಗಗನವ ಮಂಟ್ಟ 
ಲೆಸೆದಿಹ ದೂಸಿನೊಳು ವಲವಿಟ್ಟು ಕುಳಿತಿಹನು (ಜಿನಭಾ. ೪೭-೨೧) ; 
ದೂಸಿಗತಿಸಂತೋಷದಲಿ ಪ್ರಾಣೇಶನನು ಕರವಿಡಿದು ಗುಣವಾರಾಶಿ ನಡೆ 
ತಂದಮಲತರ ಸಿಂಹಾಸನದ ಮೇಲೆ , , , ಕುಳಿತಳೆು (ಜನಭಧಾ, ೪೯-೦೦) : 
ಇಂತು ಮರಾಟರೊಳ್‌ ಪ್ರಸಿದ್ಧರಾಗಿರ್ದ . . . ಮಹಾಶೂರರಂ ಕಡಿದವ 
ರಾನೆ ಕುದುರೆ ಜೊಕ್ಕಸ ದೂಸು ದುಮಾನ ಬಿರುದು ಮುಂತಾದವಂ 
ಕೊಂಡು (ಸಕವೈ. ೩ ಪ್ರಸ್ತಾವನೆ). [ ಪ್ರಾ. ದೂಸ./ಸಂ. ದೂಷ್ಯ] 


ದೂಸಕ 


ದೂಸಕ (ನಾ). ೧. ನಿಂದಿಸುವವನು ; ತೆಗಳಂವವನಂ ; ದೂಷಕ : 
ದೂಸಕರ ದೂಜುಗೇಳ್ನುಂ ಸಾಸಿಗನೆನ್ನಳವನಟ೨ದುಮಲಯದೆ ಪಿರಿದುಂ 
ದೋಸಿಗನಾದೆೊಡೆ ಕೊಲ್ಲಂ ಪೇಸುವನಲ್ಲಂ ಸಮುದ್ರವಿಜಯನಜೇಯಂ 
(ಅರ್ಥನೇ, ೩-೧೩); ಇನ್ನುಣಲಿ ತಾವು ಮಾಡಿತನೆಂದು ಭರವಸದೊಳಾ 
ದೂಸಕರು ತಮ್ಮ ನಿಳಯಕ್ಕೆ ತಿರುಗಿದರು (ಸೌಂದಪು. ೧೨-೬೦); ದೋಷಿ 
ಯಲ್ಲದನೆನ್ನನು ದೋಷಿಯೆಂಬಾ ದೂಸಕರಾ ದೂಟುಗೇಳಿ . . , ಸೆಲಕಿವನೆ 
ಯೊಳಿಕ್ಕಿದಿರಿ (ನೇಮಿಸಂ. 6-೧೧೪) ; ಬಿಟ್ಟು ರಸವನುಜ* ಕಸವ ಪಿಡಿವ 
ಧಾರೆವಟ್ಟಲ ಪೋಲ್ವ ದೂಸಕರು ಮಿಟ್ಟನೆ ಮಿಡುಕದಾಲಿಸಿದೊಡೀ ಕೃತಿ 
ರುಮ್ಮುದಟ್ಟದೆ ಕಲ್ಲೆರ್ದೆಗವರ (ನಾಗಕು. ೧-೭೧). ೨. ತೆಗಳಿಕೆ ; ನಿಂದೆ: 
ಒಡೆಯನೆ ಬಂದ ಸೌಜನ್ಯವ ಮೆಜವುದು ಬಿಡುವುದು ವಾಸಿ ದೂಸಕವ 
(ವರ್ಧಕ. ೬-೬೩). ([ಎಸಂ. ದೂಷಕ] 

ದೂಸಗ (ನಾ). ೬ ದೂಸಿಗ: “ವಸ್ವಕ್ರೀತನೊಳು ದೂಸಗನುವಂಕ್ಕು” 
(ಕಕರ. ೩೧) ; ಬಿಳಿದುಪ್ಪಟ ರಾವಣಮೆಚ್ಚು ಗಜಾವಳಿ ಮಂಡೋದರಿ 
ಮೆಚ್ಚಿನೆ ಸೀರೆಯ ಮಳಿಗೆಗಳಂ ಬಳ್ಳಳನೆ ಬಳಸಿದುದು ದೂಸಗರಾಸುರ 
ದಿಂದೋಸರಿಸೆ (ಕುಮುರಾ. ೧೪-೩೮). [ದೂಸ್ಯ * - ಗೃ 

ದೂಸಣ, ದೂಸಣೆ (ನಾ). ನಿಂದೆ; ತೆಗಳಿಕೆ; ದೂಷಣೆ: ದೂಷಣ, 
ದೂಸಣ; ಅನಿಮಿಷ, ಅನಿಮಿಸ (ಶಜ್ಮಾನು. ೧೩೮ ಪ್ರಯೋ). ದೂಸಣೆ ; 
ಷಕಾರಕ್ಕೆ ಆಮಿಷ _ಆಮಿಸ . ದೂಷಣ-ದೂಸಣೆ (ಶವದ. ೨೩೩ 
ಪ್ರಯೋ). [ ಸಂ. ದೂಷಣ) 

ದೂಸಣೆ "ದೂಸಣ' ನೋ. 

ದೂಸರ್‌ "ದೂಸಣು' ನೋ. 

ದೂಸರ (ನಾ). ೧. ಬೂದಂಬಣ್ಣ ; ಕಂದಂಬಣ್ಣ ; ಮಾಸಲಂಬಣ್ಣ ; 
ನಸುಬಿಳಿದು : “ದೂಸರೆ_ಧೂಸರ್ಗ ಜ ಬೂದುಬಣ್ಣ” (ತದೃಕೋ. ೨೦) ; 
ನವಸುರಭಿಕುಸುಮ ಪಾದಪಪ್ರಸೂನಮಂಜರೀರಜಃಪ್ರಸರೆದೂಸರೋಪ 
ಕಂಠದೆೊಳ್‌: (ವರ್ಧಮಾ. ೩-೬೨ ವು; ಧಕಾರಕ್ಕೆ ದಕಾರಂ- ಔಷಧ- ಔಸದ 

ಧೂಸರ-ದೂಸರೆ (ಕಮದ. ೨೫೩ ಪ್ರಯೋ). ವಿ. ಮಲಿನತೆ; 
ಕೊಳಕು; ಮಾಲಿನ್ಯ : ಕುಂದಣದ ಪುತ್ಥಳಿಯ ದೂಸರ ಕೆಡಲೆಂದು ಪುಳಿ 
ದೊಳೆವಂದದಿಂದವೆ ಕೋಮಲೆಯರು ಜಳಕವ ಮಾಡಿಸಲೆಸಗಿದರು(ಶ್ರೀಪಾಲ. 
3-೪೯); ಜಗದೊಳಗೆ ದೂಸರವು ಪರಿಕಿಸಿ ನಗೆನಗೆಯೊಳೆಮುಗೈದಿ ಕುಂದಿತು 
ಜಗಳದಲಿ ಭುಜಶೌರ್ಯ ಪ್ರಾಣಕ್ಕೊದಗಿತುಪಹತಿಯು (ಅಂಬಿಕಾ. ೪೪-೧೦). 

ದೂಸರಮಂಗೆಯ್‌ - ಮಲಿನಗೊಳಿಸಂ : ಪೂಸರಲನ ಜಸಮಂ 
ದೂಸರಮಂಗೆಯ್ದನ » ೬ ೬ ಮುತಿಸಿದನವನಭವನ (ಉದೃದೇ. ೭-೧೪). 
ದೂಸರಮಾಗು ಎ ಬೂದಂಬಣ್ಣದಿಂದ ಕೂಡು: ಆಗಳ್‌ ದೂಸರ 
ವಾದುದು ಗಗನಂ (ಲಾವ. ೬-೦೦೬); ತುಂಬಿಗಳಚ್ಚವೂಗಳಿಂ ದೂಸರ 
ಮಾದ ಚೊಲ್ಲೆಯದ ಕಂಪಿನೊಳೋಕಂಳಿಯಾಡೆ ಸಿಂಗರಂ ದೇಸೆಯೊಳೊಂದಿ 
ತೋಯ ತಳರ್ದಂ ನನೆಯಂಬನದೊಂದು ಚೆಲ್ವಿನಿಂ (ಕಲಿಕಾ. ೯೦); ಆ 
ಪೊಳ್ತಿಗೆ ವಾಸರ ದೂಸರಮಾಯ್ತು (ಉದೃದೇ. ೩-೭೩). 
[ ಆಸಂ. ಧೊಸರ] 

ದೂಸರಂದಾಳ್‌ (ಕ್ರಿ). ಮಂಕಾಗಂ ; ಬಣ್ಣಗೆಡಂ: ಪುದಿದು.ಕಂದಿನೊಳೊಂದಿ 
ಚಂದಂಗೆಡುತ್ತೆ ಮುಗಿವುದು ಮಾಸಿ ದೂಸರಂದಾಳ್ನು ಮುನ್ನಾಡೆ ನಾಣ್ವದೆ 
ಕೊಅತೆವಡೆದಮುರ್ದುಗಯ್ಯ್ಕನಂ ಪೊಂದಾವರೆಯನಮಳಮಣಿಮುಕುರಮಂ 
ಪದಪಿನಿಂದೇಳಿಪ್ಪ ಟಾಳಿಪ್ಪ ಜಾಳಿಪೊಂದದಟಿನಿಂದೇಳಿಸಿತು ಸುದತಿಯಾ 
ಮಿಜುಮಿನುಪ ವದನ (ಉದೃದೇ. 3-88). [ ದೂಸರ 4 ತಾಳ್‌, 

ದೂಸರಿಗ (ನಾ). ಕಾರಣನಾದವನು ; ನಿವಿಂತ್ತನಾದವನು : “ಹೆಯನ್‌, 
ಹಯಾನಃ . . . ಹೇತ್ರಾ ಈ ೬ ದೂಸರಿಗಂ” (ಕಾಶಕ್ಕ. ೨೦೭). 

[ದೂಸರ್‌ ( ಆದೂಸಜು) * - ಇಗ) 


೪೦೨೬ 


16 


18 


35 


48 


ದೂಸಿಗ 


ದೂಸರು “ದೂಸಜಂ' ನೋ, 

ದೂಸಜು, ದೂಸರ್‌, ದೂಸರಂ (ನಾ). ೧: ಕಾರಣ; ನಿವಿಂತ್ತ ; ನೆಪ; 
ನೆವ : “ದೂಸಟಕಿಂದು ತನ್ನ ದೆಸೆ” (ಳರಸಾ. ೨೮-೬೦೨) ; ಧೂಳೀಧೂಸರ 
ವರರತ್ನಾಳಿಗಳಂ ಕಂಡ ದೂಸಲ್‌ಂದಂ ಧರಣೀಪಾಳಕಮುನಿಪರ್‌ 
ಪಂಚಮಕಾಳದೊಳಣಮಾಗರಲ್ತೆ ಯದ್ಧಿ ಪ್ರಾಪ್ತರ್‌ (ಆದಿಪು. ೦೫-೩೮) ; 
ಎನ್ನಯ ದೂಸಲ್‌ನೆನ್ನ ಕರ್ಮದಿಂ ಪಗೆವರಿನಕ್ಕಟಾ ನಿಮಗಮಾಯಿರ 
ವಾದುದೆ ಕುಂಭಸಂಭವಾ (ಪಂಪಭಾ. ೧೩-೫೬); ಲೋಕಾನುಗ್ರಹಂಗೆಯ್ವ 
ದೂಸಲ್‌ನಾಂ ಬಂದುದಯಂಗೆಯುತ್ತವಿರಲ್‌ (*9ದಂಉ. ೬೧೦) ; 
ಪೊಡೆವಡೆ ಪರಸದೆ , , , ಮುಂದೆ ನಿಂದರಂ ಕಾಣದೆ ತಕ್ಕೆಡೆಯೊಳ್‌ 
ಕಡೆಗಣಿಸುವ ನೃಪವಿಡಂಬಮಿವು ಲಕ್ಷ್ಮಿ ನಿನ್ನ ದೂಸಣನಲ್ತೇ (ಗಲಾಯು. 
೯-೦); ಜಾನಕಿಯ ದೂಸಟ್‌ಂ ಲಂಕಾನಾಥಂ ದಾಶರಥಿಯ ಕೈಯೊಳ್‌ 
ಮಡಿಗುಂ (ಪಂರಾಮೂ. ೩-3೩); ಭಕ್ತನಂ ಭವಿಯೆಂದ ದೂಸಜಕಿಂದಪ್ಪುದಿದು 
(ಮದೇರ. 9-೧೨೭) ; ಎನಗೆ ನಿಮ್ಮಯ ದೂಸಟ್‌ಂದಾಯ್ತಿನಿತು ಸಭೆಯಲಿ 
ಮಾನಹಾನಿ (ಕುವ್ಮಾಉ. ೧೧-೬) : ನಂದಿಸು ನಂದಿಸು ನಿನ್ನಯ ಕರುಣದ 
ನಂದನನಾಸಅ ಬೇಸಅ ದೂಸಜನೀಸರ ಮೇಲುಆದೆ (ಉದ್ಯದೇ. ೩-೨6) : 
೨. ಅಪವಾದ; ನಿಂದೆ; ತೆಗಳಿಕೆ: ಹುಲುಮನುಜ ರಜಕನಾಡಿದ ದೂಸಜಂ 
ನೆನೆದು ಕುಲಪತ್ನಿಯಂ ಬಿಡುವ ಹದನಾವುದಕಟ (ಕೃಮಿಭಾ. ೧೮-೫೩). 
೩. ದಿಕ್ಕು; ದೆಸೆ: “ ದೆಸೆಯೆಂದೆನ್ನಲ್‌ ದೂಸಲದು ” (ಕವಿಳಂ. ೨೩೩) ; 
ಆ ಸಮಯದಿ ಮೂಡ ಪಡುವಣ ಖಂಡದ ದೂಸಟ್‌ಾಂದಿಬ್ಬರೆಯ್ದಂದು 
ಆ ಸೀಮೆ ವಶವಾದುವೆಂದು ತಂದೋಲೆಯ ಭೂಸುದತೀಶಗಿಕ್ಕಿದರು 
(ಭರಣೆ. ೩೬-೬೪). ೪. ಸ್ಥಿತಿ; ಇರುವಿಕೆ : ದೂಸಅದೆತ್ತಣಿನಾಯ್ತು 
(ಉಾಮಾಕ. ೨೦-೧೩). ದೂಸರ್‌: ೧. “ಕಾರಣಂ ಎ ದೂಸರ” 
(ಕಾರಕ. ೨೪೦) ; ಚೆನ್ನಲ್ಪದೆಂದು ಕೆಲರೈದಿದರ್‌ ಬಿದ್ದಿನರ್‌ ಬಿನ್ನನೆಯ 
ದೂಸರ್ಗಳೊಂದೊಂದ ನುಡಿದು (ಕಾಲೂರ. ೧೮೦-೪೦೬). ದೂಸರು: 
ದಿ. ತರುಣೇ ನಿನ್ನಯ ದೂಸರಿನುರುಪುವ ಮದನಾಗ್ಗಿಕೀಲದಿಂ. ಸೀದುರೆ 
ಸೀಕರಿವೋದ ವರುಣನೆನ್ನಂ ಕರುಣದೆ ನೀಂ ವರಿಸಿ ತಂಪಿಸೆಂದೊರೆಯೆಂದಂ 

೩-೧೬೭ ; ಬೀಳೇಳುಗಳಿಗನುವೊ ಗೆಯ್ಮೆಯೋ ದೂಸರೇಂ 
(ಕಾಲರ. 8೮-೯೪). [ದೇ.8 ತೆಲು. ದೂಸರಿ] 

ದೂಸಿ, ದೂಷಿ (ನಾ). [ನಾಟ್ಯ] ನರ್ತನದ ಒಂದಂ ಭಂಗಿ: ದೂಸಿಯುಂ 
ವಿಷಮದೂಷಿಯುಮೆನಿಸುವಡಹುಗಳನು . ತುಳಿಲೆನಿಪ್ಪಪು ಲೇಸು 
ವಡೆಯೆ ತಾಂಡವಮನಾಡುತಿರ್ದಳು (ರೀವ. ೩-೪೮). ದೂಷಿ: ಲಾಗನು 
ಲಾಗು ಬೀಸುಗಾಲು ದೂಷಿ ವಿಷಮದೂಷಿ . .. ಮೊದಲಾದವಗಡ 
ದಡವುಗಳನಳವಡಿಸಿ (ವಿಕೂಪಾ. ೮೭ ವ). ([ ಎಸಂ. ಧೂಸೀ) 

ದೂಸಿಗ (ನಾ). ಬಟ್ಟೆಯ ವ್ಯಾಪಾರಿ; ಜವಳಿ ವ್ಯಾಪಾರಿ: “ದೂಸಿಗನೆನಲ್‌ 
ಸೀರೆವರದಂಗೆ ನಾವಂಂ” (ಕಬ್ಳಿಳ್ಕೆ. ೩೪); ಬಚ್ಚರ ದೂಸಿಗರ ನಿಯೋಗಿಗಳ 
ಅಗ್ಗ ಯಿಲೆಯರಪ್ಪ ಸೂಳೆಯರ ಸಾಮಂತರ ಕಸವರಂಗಳೆಲ್ಲಮಂ ಕಳು 
(ವಡ್ಮಾರಾ. ೦೨೩-೪) ; ದೇವಕಾರ್ಯ್ಯಮಂ ದೂಸಿಗ ಕೇತಿಸೆಟ್ಟಿ ಬಿಂನ್ನವಿಸೆ 
(ಇ. 1, ೧೭-೨೭; 1056) ; ದೂಸಿಗರಂಗಡಿಯಂ ಪೊಕ್ಕು . . . ವಸ್ತ್ರ 
ನಿಕರಮನೋಸರಿಸದೆ ಸೂಟ್‌ಗೆೊಂಡು (ಧರ್ಮಾಮ್ಮ. ೨-೩೩) ; ಹಿಪ್ಪಿದರಲ್ಲಿ 
ದೂಸಿಗರ್ದೇಸಿವೆತ್ತು (ಪದ್ಮರಾ, ೮-೭೬) ; ಚಿನ್ನವರದ೦* ಸೂಸಿಗರ್‌ 
ಮುತ್ತುಮಾಣಿಕದ ಪರದರ್‌ ವಣಿಗ್ವರರ್‌ . ಜೂಜುಗಾಅರ್‌ 
ಮುಖ್ಯರೊದಗಿ ಬರುತಿರ್ದರೇಂ ವಣ್ಣಿಸುವೆನು (ಜಬಪು. ೪೭-೪೦). 

ದೂಸಿಗವರದ ಎ ಬಟ್ಟೆಯ ವ್ಯಾಪಾರಿ; ಜವಳಿವರ್ತಕ: ಮಿಸುನಿ 
ಗಚ್ಚಿನ ಬಣ್ಣಸೀರೆಯ ದೂಸಿಗವರದರ ಮಟೀಗೆಯಿಂ , .. ಕಮ್ಮಾಅರ 
ಮುಂಗುಡಿಯಿಂ ಪುರಂ ಕಣ್ಣಿಂಬಾದುದು (ರಾಮಾಕ್ಕ. ೧೦೩-೦೩). 
[ ದೂಸ್ಯ +೬ - ಇಗ) 


(ದಮಸ್ಕ. 


ದೂಸಿಗವಸರ 


ದೂಸಿಗವಸರ (ನಾ). ಜವಳಿ ವ್ಯಾಪಾರಿಗಳ ಅಂಗಡಿ ; ಜವಳಿ ಅಂಗಡಿ; 
ಬಟ್ಟೆ ಅಂಗಡಿ ; “ದೂಸಿಗವಸರಮೆನಿಪ್ಪದೇ ಸೀರೆಯ ಪಸರವು” 
(ಕಕುನಿ. ೬೨): ತೊಳಗಿದುವು . , . ಪಟು 'ವಳಿಯ ದುಕೂಲದ ಚೀನದ 
ತಳಿರ್ವಟ್ಟೆಯ ಪಟ್‌ಯವಟ್‌ಯ ದೂಸಿಗವಸರಂ (ಲೀಲಾವ. ೭-೧೯); 
ದಿವ್ಕಾಂಬರಂಗಳಿಂದೆಸೆವುವಲ್ಲಿ ದೂಸಿಗವಸರಂ (ಗವಿ. ೯-೧೧೧); ಪವಣಿಸಿ 
ಪಡ್ವರ್ಗಂಗಳನವನುದೃವಿಸಿದ ವಿರಂಚಿಗಚ್ಚರಿಯಂ ಬೀಜುವ ಬಹುವರ್ಣಂ 
ಗಳ ವಸ್ತ್ರ ವಿತಾನವೆನಿಪ್ಪು ದೊಪ್ಪಿ ದೂಸಿಗವಸರಂ (ಕುಸುಮಾ. ೨-೧೦೭): 
ತೀವಿರ್ವಶ್ವಾವಳಿಯ ಗಜಾವಳಿಯ ನರಾವಳಿಗಳ ವಿಕ್ರಯದಿಂದಂ ಭಾವಿಸೆ 
ದೂಸಿಗವಸರಂ ಮೂವರ್‌ ರಾಯರನೆ ಮಾಅುಮತೆಸೆದಿರ್ಕುಂ. (ಗಿರಿಳ. 
೨-೯೪). 1 ದೂಸಿಗ + ಪಸರ] 

ದೂಸಿಗವ್ಯವಹಾರಿ (ನಾ). ಬಟ್ಟೆಯ ವ್ಯಾಪಾರಿ: ಎರಡು ಸ್ಥಳದ ದೂಸಿಗ 
ವ್ಯವಹಾರಿಗಳಲುಂ ನಾನಾದೇಶಿ ದೂಸಿಗವ್ಯವಹಾರಿಗಳಲುಂ ಪೊಂಗೆ 
ಕಾಣಿ ಎರಡು (ಎಳ. ೪11, ಶಿಳಾರಿ. ೦೧೮-೩೯ ; 1150). 

[ ದೂಸಿಗ + ವೈವಹಾರಿ] 

ದೂಸಿಸು (ಕ್ರಿ). ದೋಷವನ್ನುಂಟಂಮಾಡು ; ಕೆಡಂಕನ್ನುಂಟುಮಾಡು : 
ಒಂದೆ ಬೆರಲೆನಿತನಿತೆ ನೀಳ್ನೊಂದಳವಿಗಳೂರ್ಧ್ವರೇಖೆ ತೋರ್ಪೊಡಂ 
ಮಖಿಗಂತೊಂದು ವರಿಸದೊಳೆ ಮಂಖರೋಗಂ ದೂಸಿಸೆ ಮರೆಣಮಕ್ಕುಂ 
(ಅಶ್ಮಕಾ. 8-9). [ ಆದೂಷಿಸು) 

ದೂಸು "ದೂಸ್ಮ' ನೋ. 

ದೂಸೆಯಕ್ಕಿ (ನಾ). ಅರ್ಧ ಕುಟ್ಟಿದ ಕೊಟ್ಟಣದ ಅಕ್ಕಿ; ಹೊಟ್ಟೆ ರುವ 
ಆಕ್ಕಿ : ಉಂಛಷಡ್ಭಾಗ ಪ್ರದಾನೇನ ಎ ಭತ್ತಮಂ ಮಿದಿವಲ್ಲಿ ಪಿಡಿಯಕ್ಕಿಯ 
[ಪಾ9ಂ, ಸಿಡಿಯಕ್ಕಿಯ]ನಾಯ್ಡುಕೊಳ್ಳಲ್ಲಿನಿತು ಭಿಕ್ಷೆಯಾಅನೆಯ 
ಭಾಗಮಂ ಅಥವಾ ದೂಸೆಯಕ್ಕಿಯಾಜನೆಯ ಭಾಗಮಂ (ಪ್ರದಾನೇನ) 
ಕುಡುವುದಟ್‌ಂದಂ (ನೀತಿವಾ. ೬-೨೬). [ದೂಸ್ಯೆ + ಅಕ್ಕಿ,) 

ದೂಹತಿ "ದೂಹತ್ತಿ' ನೋ. 

ದೂಹತ್ತ "ದಂಹತ್ತ' ನೋ, 

ದೂಹತ್ತಿ, ದೂಹತಿ (ನಾ). ಒಂದಂ ಬಗೆಯ ಉದ್ದವಾದ ಕತ್ತಿ: 
ರಾಹುತರು ನಿಲ್ಲದೆ ದೂಹತ್ತಿಯ ಕೆೊಂಡಾಡುತ್ತೆಲ್ಲರುಮೆಯ್ದಿ ಮುಳಿದು 
ಮೂವಳಿಸಲ್ಪಲ್ಲಳಿಸದೆ ನಸುನಗುತಂ ನೋಡಿದನಂದು .ಲಕ್ಷ್ಮಣಂ ಬಲವ 
(ಕುಮುರಾ. ೮-8೩) ; ಇಳಿದು ಗಜವನು ಕೈದುಗಳ ನೆಲಕಿಳುಹಿ ಜೋಧರು 
ವಾರುವದಿನಿಳಿಗಿಳಿದು ರಾವ್ವರು ಹಾಯ್ಕಿದರು ದೂಹತ್ತಿ ಲೌಡಿಗಳ 
(ಳುವ್ಶಾಅ. ೧೯-೫೩) ; ತೆತ್ತಿಸಿದವಂಬುರವಣಿಸಿ ದೂಹತ್ತಿ ಹೊಳೆದವು 
ಸಮರದಲಿ (ಕುವ್ಯಾಗ. ೨-೦೭) ; ಬರೆಬರೆ ದೂರದಲಿ ದೂಹತ್ತಿಯಲಿ 
ಕಡಿವಡೆದ ಸೀತೆಯ ಕಂಡನಜಸೂನು (ತೊರರಾ. ೬-೪೦-೪). ದೂಹತಿ : 
೧. ಅವನ ಮಂತ್ರಿಗಳು ಮತವಿದಲ್ಲಿಂದಡ್ಡವಿಸಿ ದೂಹತಿಯ ಹಸ್ತವ 
ಹಿಡಿದು ರಣನಿಷ್ಕೃಶಿಗೆ ರಂಜಕವಾವುದಿನಿತಜಕೊಳೆಂದರವರಂದು (ತೊರರಾ. 
೬-೪5-೩೨). ೨. “ಎರಡು ಅಲಗುಳ್ಳ ಖಡ್ಗ ” (ಪ್ರಥ೯್ಮ). 

[ ಸಂ. ದ್ವಿಹಸ್ತೀ] 

ದೂಹಸ್ತಿ (ನಾ). ಎ ದೂಹಶ್ತಿ: ಪದದಾದಿಯ ದೀರ್ಫಕ್ಕೆ - ಅಮರ - 
ಆವರೆ , , , ದ್ವಿಹೆಸ್ತಿ - ದೂಹೆಸ್ತಿ; ನವಮಿ - ನಾಮಿ (ಕಮದ. ೨೬೭ 
ಪ್ರಯೋ). [ಭ ಇದು "ದೂಹಶ್ವಿ" ಎಂಬುದರ ಅಪಲಿಖಿತವಿರಬಹುದು ] 

ದೂಹೆ 'ದೂವ್ಮೆ' ನೋ. 

ದೂಹೆಗಾಡು (ನಾ). ಶ್ಮಶಾನ ; ಸಂಡಂಗಾಡು : ಕನ್ನವಿಕ್ಕಿದವರನು . , . 
ಕಡಿಯೆಂದು ಕಳುಹಿದರೆ ಚೆನ್ನಾಗಿ ಮೆಅ'ಸುತ್ತ ತಂದವರ ದೂಹೆಗಾಡಿ 
ನೊಳು ತಲೆಗಳ ಹೊಡೆಯಲು (ಸಿಂಗಿರಾ. ೨೩-೦೦). 

[ ದೂಹೆ (ಆದೂವೈ) + ಕಾಡ್ಕು 


೪೦೨೭ 


ದೂಳಿ 


ದೂಳ್‌ "ದೂಳಿ' ನೋ. 

ದೂಳ (ನಾ . ಒಂದಂ ಬಗೆಯ ಮರ ; ದೂಳ, ದೇವದಾರಿ, (ಪಬ್ಬ).- 
ಕಾನಡಾಜಿಲ್ಲಿಯ ಅತ್ಯುನ್ನತವೃಕ್ಷಗಳಲ್ಲಿ ವೊಂದು ... ಕಟ್ಟಿಗೆ ಯಾವತ್ತು 
ಕೆಲಸಕ್ಕೆ ಬರುವುದು (ಕಥಾಗೆ. ೪3). (?] 


| ದೂಳಕ್ಕರ (ನಾ). ಬರೆಯುವುದನ್ನು ಕಲಿಯುವಾಗ ವಂರಳಿನ ಮೇಲೆ 


10 


46 


ಬರೆಯದ ಅಕ್ಷರ: ದೂಳಕ್ಕರ ಗಜತುರಗದೇಆಾಟವು ಬಾಲಕೇಳಿಗಳಾದಿ 
ಯಾಗಿ ಮೇಳದೊಳಿಹ ಪ್ರಾಣಸಖ ಪ್ರಹಸಿತನೊಳು ವೇಟದ ತನ್ನ 
ದುಸ್ಥಿತಿಯಂ (ಅಂಜದ, 8-೫೭); ಕನಕದಾಸನ ವಡನೆ ಹರಿ ಮುನ್ನ ಪೇಳಿಸಿದ 
ನಾನು ದೂಳಕ್ಕರಮನರಿಯೆನೆನ್ನಿಂದ ಪೇಳಿಸುವ ಹರಿಹರರ ಮಹಿಮೆಯನು 
ಯಾರ್ಬಲ್ಲರಭವಾ (ನವಮೋ. ೦-೯). [ದೂಳು (ಎದೂಳಿ) + ಅಕ್ಕರ್ಯ) 
ದೂಳಕ್ಷರ (ನಾ). ಎ ದೂಳಕ್ಕರ: (೪. ದೂಳು (<ದೂಳಿ) *ಅಕ್ಷರ) 
ದೂಳಾಟ, ಧೂಳಾಟ (ನಾ). ವಂಣ್ಣಿನಲ್ಲಿ ಆಡುವ ಆಟ ; ಧೂಳಿನಲ್ಲಿ 
ಆಡುವುದಂ ; ಮಣ್ಣಾಟ : ಕೊಳನ ಹೊಂದೆರೆಯೆತ್ತಿ ಮಿಂದೇಳೆಲೆಯ 
ವಾಳೆಯ ಕರ್ಪುರದ ದೂ[ಪಾಣ. ದೂ]ಳಾಟಗಳನಾಡಿ . . . ನಂದನ 
ದೊಳಗೆ ಸುಳಿದಾಡುವುದು ಬಾಲಕನಂದದೊಂದೆಲರು (ಸಾಳ್ಕಛಾ. ೨-8) ; 
ಓರಗೆಮಕ್ಕಳೊಡನೆ ದೂಳಾಟ ಮೊದಲಾದ ಲೀಲೆಗಳ ಪರಿವಿಡಿಯಿಂದೆಸೆವ 
ಕುಮಾರರ್ಗೆ ಮುನಿಪತಿ ಚೌಲಕರ್ಮಂಗಳಂ ಮಾಡಿಸಿ (ಜೈಮಿಧಾ. ೦೯-೫೦). 
ಧೂಳಾಟ : ಭೀಷ್ಮನ ತೋಳ ತೊಟ್ಟಿಲಿನೊಳಗೆ ಬೆಳೆದೆವು ಸಲಹಿದನು 
ಧೂಳಾಟ ಮೊದಲಾಗಿ (ಕುವ್ಕಾಭೀ. ೭-೨); ಸೊಕ್ಕಿದ ರದನಿಗಳ ಧೂಳಾಟ 
ವೊಪ್ಪಿ ದವವರ ಯುದ್ಧದಲಿ (ಸಾಕ್ಕಥಾ. ೨೨-೭೦) ; ತೊದಲುನಂಡಿಗಳಂಬೆ 
ಗಾಲು ದಟ್ಟಡಿ ಮುದವೊದವಿದ ಧೂಳಾಟದಿಂದ ಪದುಳದೆ ಬಾಲಲೀಲೆಯ 
ತೋಟ ಸಕಲರ್ಗೆ ಚದುರಕುವಹಿರರೊಪ್ಪಿ ದರು (ಕಂನವಿ, ೪-6೦) ; 
ಇಬ್ಬರೂ ಬಾಲ್ಕದಲ್ಲಿ ಒಟ್ಟಿಗೆ ಧೂಳಾಟವಾಡಿದ ಜೊತೆ ಗಾರರು 
(ಕಾವೃಸ, ೬೩), [ದೂಳು (ಎಧೂಳಿ) + ಆಟ | 
ದೂಳಿ, ದೂಳ್‌ ದೂಳು, ಧೂಳ್‌, ಧೂಳು (ನಾ). ೧. , ಮಣ್ಣಿನ 
- ಹುಡಿ; ಪೂಂಸಂ; ರಜ : “ದೂಳಿ - ರಜಸ್‌, ಪಾಂಸು” (ನಾಚರಾ. ಕಿ): 
ಬಟ್ಟೆಯ ದೂಳಿ ದೂವೆ ಮೊದಲಾದುದು (ಳಾರಂಪೂ. ೧೯೭) ; ದೂಳಿಯ 
ಪಚ್ಚೆಯಂತೆ . .. ಬೂದಿಯ ಬೊಟ್ಟಿನಂತೆ ಮಾಗೆಯ ಪೊತ್ತಿನಂತೆ 
ತೋಟಿ ಪಾಣುವಾಯುಷ್ಕ ಮಂ (ಛರ್ಮಾಮ್ಮ. ೯-೨೩ ಅಡಿ); 
ದೂಳಿಯೊಳೆಟಲ್ವ ಮೇಲುದಿನ ದುಗುಲದ ಸೆಜಂಗಿನೊಳೆಂ (ವರ್ಧಪು. 
೯-೬೦ ವ): ಒತ್ತರಿಸಿ ಫಲುಗುಣನ ಸೂನುವಂ ಭಾನುವಂ ಮುತಿ,ದುದೆಂ 
ಚಾತುರಂಗಾಳಿಯುಂ ದೂ[ಪಾಕಾಂ. ಧೂ]ಳಿಯುಂ . .. ಘೋರತರ 
ಸಂಗರದೊಳು (ಜ್ಯಮಿಳಾ. ೨3-8೬) ; ದೊಳಿಯಿಂದ ಮಾಳಿಗೆ ಆದೀತೇ ? 
(ಗಾದ). ೨. ಪುಡಿ; ಚೂರ್ಣ; ಹಿಟ್ಟು: ಮನೋಭಾಸುರಮಪ್ಪ 
ಕಪ್ಪುರದ ದೂ[ಶಾಕಾಂ. ಧೂ]ಳಿಯನಲ್ಲದೆ ದೂ[ಪಾಳಾಂ. ಧೂ)ಳಿಯಂ 
ನಿಜಾವಾಸದೊಳೆಂತುಟೆಂದಆಯನಿಂತುಟು ಪುಣ್ಣಮಗಣ್ಯಮಾ ತನಾ 
(ಸುಕುಮಾ, ೦೦-೧೦೭), ೩, ಹೂವಿನಲ್ಲಿರುವ ಪುಡಿ; ಪರಾಗ: ಸೊಂದಿ 
ಗೋಡಗಂಗಳ ಕಾಲಾಟದಿನಲ್ಲೊಕ್ಕಲರಿನುದಿರ್ದ ದೂಳಿಗಳನಮರ್ಚಿಯುಂ 
(ಕಲಿಕಾ. ೩೩ ವ); ಶಿಳಿಗೊಳಂಗಳೊಳಲರ್ದ ಪೊಚ್ಚ ಪೊಂದಾವರೆಗಳ 
ದೂ[ಖಕಾಂ. ಧೂ) ಶನಿಗಂಪನುಂಡು ಮಿಂಡೆದ್ದ ಭೃಂಗಾಳಿಗಳ ಬಳಗಂ 
ಪರಿಯಲು (ಕಮಿಧಾ- 8-6). ದೂಳ್‌ : ೧. ಮಸಗಿದುರಿ ಪೊಗೆ 
ಸಿಡಿಲ್ಮಿಂಚು ಕತ್ತಲೆ ಗಾಳಿ ಮಂಗಿಲೊಡ್ಡು ದೂಳ್ಳಳಿಂದೆ ದೆಕಿಗೆಡಿಸುತೆ 
ಲಕ್ಷ್ಮಣಂ . . . ಎಂದುಮಗಲ 
ಪೊರಳ್ವ ಸೀತೆಯ ಕಡೆಗೆ 
೧೯-೨೯) ; ದೊರೆಗಳ ದೊರೆ 
ಈಗಳದನು ದುಡಂಕುಹೆವೆಷ್ಠಿ 
35 


* ೬» ಮೆಸಗಿದು (ಕೈಮಿಭಾ. ೧೬-೩೭): 
ದಣ್ಣನ ಕಡೆಗೆ ದೂಳ್ಳಾಯದೊಳ್ಳತ್ತಿ 
ತೂಗುಯ್ಯಲೆವೊಲಾದನು (ಜ್ಯಮಿಧಾ. 
ಚಕ್ರಿಯೆನಿಸಿ ದರ್ಯವುಷನು ಮೆರೆದನು: 


ದೂಳಿಕಡವ ೪೦೨೮ ದೂಳು 


ದೂಳ್ನೊದೆದುದೊ ಅರಿಯೆನು (ಪಾರಸಿ. ೯-೧೮೭). ದೂಳು: ೧. ಶರ್ಕರೆಯ 
ಬುದ್ಧಿಯಲಿ ದೂಳನು ತಿಂಬಬುಧರಂತೆ ದುಃಖದಳಿವನು ಪಡೆಯದೇ 
ಸುಖಸೌಖ್ಯವಲ್ಲದೆ ಬಳಲುವುದು ತಾವತ್ಮಧಿಕಬುದ್ಧಿಯಲಿ (ನಿಧಾಗ. 
೦೧-೫-೪); ಗಾಳಿಯಿಂದ ದೂಳು ಹಾರಿದರೆ ಕೋಳೀ ಹೊಟ್ಟೆ ತುಂಬೀತೆ? 
(ಗಾದೆ) ; ದೊಳಲ್ಲಿ ಬಿದ್ದವ ಮೂಳನಿಂದ ಕಡೆ (ಗಾರ). ಹಿ. “ಪರಾಗ, 
ಸುಮನೋರಜ ಎ ಹೂವಿನ ದೂಳು” (ನಾಚಿರಾ. ಕ) ; “ಪರಾಗಃ, ಸುಮ 
ನೋರಜ। -೨ ಹೂವ್ವಿನೊಳಗಿರುವ ದೂ[ಪಾಕಾ. ಧೂ]ಳು, ಪೂದೂಳಿ, 
ಅಲರ ಪುಡಿ” (ಸಿದ್ಧಾಂತಿ ೧೦೦). ಧೂಳ್‌ : ೧, ಅಜಟುನೀರ್ವಳ್ಳಂ 
ನೆಚಿಲ್ಲುಂದಿದ ತರುನಿಚಯಂ ಧೂಳಡರ್ದುರ್ಬಿ ನಿಚ್ಚಂ ಪಣಿಗೆಟ್ಟಿರ್ಪಾಸೆ 
»..ಸರ್ವೋರ್ವಿಯೊಳ್‌ ಕೂಡೆ ನೋಡಲ್‌ ಬಅನಾಗಲ್‌ (ದಶಕು. ೩-೧೨). 
ಧೂಳು : ೧. ಸೃಷ್ಟಿಯಲಿ ಅಣುವಿನಣುವಿನ ಮೈಯ ಧೂಳಿನಲೊಂದು 
ಕಣ ನೀನು (ಕಗದ್ಯ. ೧೪೦) ; ಎರಡೂ ಕೈಗಳನ್ನು ಬಡಿದು ಧೂಳನ್ನು 
ಜಾಡಿಸಿ (ಕಮ್ಮಟ. ೨). ೨. “ಹುಡಿ ಎ ಧೂಳು”. (ಕಾಶಕ್ಕ. ೩೭), 
ದೂಳ ಅಡರಿಸು ಎ (ಉಕ) ತರಾಟೆಗೆ ತೆಗೆದುಕೊಳ್ಳ : ನಾನಂ 

ಚೆನ್ನಾಗಿ ದೂಳ ಅಡರಿಸಿದೆ. ಕೊನೆಗೆ ನನ್ನ ಸೂಚನೆ ಮಾನ್ಯವಾಯಿತು 
(ಬ್ರೀಮಾಕ್ತ, ೨೬೭), ಧೂಳಸಂಜೆ ಎ: ಸಾಯಂಕಾಲದ ಮಂಬ್ಬುಗತ್ತಲೆ : 
ಭೂತ ಪಿಶಾಚಿಗಳು. . , ಅಡ್ಡಾಡುವ ಕಾಲವೆಂದರೆ ಧೂಳ ಸಂಜೆ ಅಥವಾ 
ದೊಡ್ಡ ನಸುಕು (ಕನ್ನಜಾ. ೨0). ಧೂಳಾಗು - ೧. ಹೊಲಸಾಗಂ ; 
ಕೊಳೆಯಾಗು ; ಮಣ್ಣಿನಲ್ಲಿ ಕೆಲಸಮಾಡಿ ಆತನ ಬಟ್ಟೆಯೆಲ್ಲಾ ಧೂಳಾಗಿದೆ 
(ರೂಢಿ). ೨. ವಂಣ್ಗುಪಾಲಾಗಂ ; ನಾಶವಾಗಂ ; ಹಾಳಾಗಂ : ದ್ರೋಹಿ 
ಗಳು ಧೊಳಾಯ್ತಿ ಬಳಿಕಿನೊಳೀ ಹದನು ಬಂದಿದೆ ಜಗತ್ರಯ ರೂಹು 
ಗೆಡುತಿದೆ (ಕುವ್ಯಾಕ, ೭-98). ದೂಳು ಧುಮಸ ಎ ಮಣ್ಣು , ಕಸೆ ಇತ್ಯಾದಿ: 
ಇದು ಧೊಳುಧುಮಸವೆನ್ನೆದೆ ಅಂಗಳ ನಡುವೆ ಮಣ್ಣಲ್ಲಿ ಕುಳಿತು 
ಕುಟ್ಟುವುದು (ಕನ್ನಜಾ, ೩). ( ಎಸಂ. ಧೂಲಿ) 

ದೂಳಿಕಡವ "ದೂಳಿಗಡವ' ನೋ. 

ದೂಳಿಗಡವ, ದೂಳಿಕಡವ, ಧೂಳಿಕಡವ, ಧೂಳಿಗಡವ (ನಾ). ಒಂದು 
ಬಗೆಯ ಸಸ್ಯ: “ರೇಣುಕದಂಬಕಃ - ದೂಳಿಗಡವ” (ಓಷಧಿ. ೧೪೦). 
ದೂಳಿಕಡವ ; “ಮಕರಂದವಾಸಃ - ದೂಳಿ6ಡವ, ಕರ್ಕಟಕ, ಹಿಪ್ಪಲಿ, 
ಉತ್ತರಣೆ” (ಓಷಧಿ. ೧೨೩). ಧೂಳಿಕಡವ : “ಬಲಭದ್ರಸಂಜ್ಞಕಃ - ಧೂಳಿ 
ಕಡವ” (ಓಷಧಿ. ೦೦೭), ಧೂಳಿಗಡವ : “ಕ್ರಮುಕಪ್ರಸೂನಃ - ಧೂಳಿ 
ಗಡವ” (ಓಷಧಿ. ೨೮). [ದೂಳಿ + ಕಡವ, (ಆ ಕಡಂಬ) ) 

ದೂಳಿಗಟ್ತಿಲೆ (ನಾ). ಧೂಳಿನಿಂದ ಉಂಟಾದ ವಂಬ್ಬೂ, - ಕತ್ತಲೆ; 
ಆಗಳಾಗಸಕ್ಕೆ ನೆಗೆದು ಪರ್ವಿದ ದೂಳಿಗಟ್ಟಲೆಯೊಳ್‌ . , . ಕಾದಿ 
(ಕಲ್ಮಿಕಾ. ೨೬೬). [ದೂಳಿ+ ಕಟ್ಟಲೆ 

ದೂಳಿಗೋಂಟೆ, ದೂಳಿಗೋಟೆ, ದೂಳ್ಗೋಂಟೆ, ಧೂಳ್ಗೋಂಟೆ (ನಾ). 
೧. ನಾಶಕ್ಕೆ ಒಳಗಾದ ಕೋಟೆ,-ದಂರ್ಗ: ಚಲಂ ನೆಲೆಗಿಡೆ, ಬಲಂ 
ಬಯಲ್ವೂಗೆ, ಕೊಂಚೆಗೋಂಟೆ ದೂಳಿಗೋಂಟೆಯಪ್ಪುದುಂ (ರಾಮಾಶ್ಶೈ. 
೪೭-೨೦). ದೂಳಿಗೋಟೆ : ೨. ವಶಪಡಿಸಿಕೊಂಡ ಕೋಟೆ ; ಅಧೀನ 
ಕ್ಕೊಳಗಾದ ದಂರ್ಗ : ಇಕ್ಕೇರಿಯ ಭೂಪ . . . ಪೊಕ್ಕ ಮಲೆಯ 
ನಾಕ್ಷಣ ದೂಳಿಗೋಟೆಯ ಗಕ್ಕನೆ ಕೊಂಡರೇವೇಳ್ವೈ (ಕಂನವಿ. ೧೦-೫). 
ದೂಳ್ಗೊ 60ಟೆ. ಧೂಳ್ಗೋಂಟೆ : 

ದೂಳಿಗೋಂಟೆಯ ಕೊಳ್‌, ದೂಳಿಗೋಟೆಯ ಕೊಳ್‌, ದೂಳಿ 

ಗೋಟೆಯಂ ಕೊಳ್‌, ದೂಳ್ಳೋಂಟೆಯಂ ಕೊಳ್‌, ಧೂಳ್ಗೋಟೆಯಂ 
ಕೊಳ್‌ ಎ ಕೋಟೆಯಂನ್ನು ನಿರ್ನಾವಂ ಮಾಡು ; ದುರ್ಗವನ್ನು ಧೂಳು 
ಧೂಳಾಗುವಂತೆ ಮಾಡಂ : ಇಕ್ಕಿ ನಿಚ್ಚಣಿಗೆಯಂ ದೂಳಿಗೋಂಟೆಯ 
ಕೊಳ್ಳಬೇಕೆಂಬ ಪಡಿಯಲರ ಕಲಕಲಂ ಕರೆಮೊಪ್ಪಿತು (ಸಮ್ಮಕ್‌. ೮-೩೦): 


ಸುಯೋಧನಾದಿಗಳೂರನುರವಣಿಸಿ ದೂ[ಖಾಕಾ. ಧೂ]49ಗೋಟಿಯ 
ಕೊಂಡಿವರು ರಾಜಾಲಯಕೆ ಬರೆ (ಕುವ್ಯಾಆ. ೭-೬೪) ; ಉರವಣಿಸಿ ದೂ 
[ಪಾಠಾ. ಧೂ]ಳಗೋಟೆಯ? ಕೊಂಡ ರಘುವೀರೆನಂದು (ಜೈಮಿಧಾ. 
೦೮-೭) ; ಶ್ರಿಪುರಮಂ ಪರಿದೈದಿ ಮುತ್ತಿ ದೂಳ್ಳೋಂಟೆಯಂ ಕೊಂಬುದೆನೆ 

$| ಹರುಷದಿಂ ತಂತಮ್ಮ ಚಾತುರ್ಬಲಂವೆರಸಿ ನಡೆದರತಿಸಂಭ್ರಮದೆೊಳು 
(ಹೆಬಪು. ೪೨-೨೩) ; ಧೂಳ್ಳೋಂಟೆಯಂ ಕೊಂಡು ನೆಲಸರಿತಮಂ 
ಮಾಡುತಿರಲು (ಕಪು. ೪೮-೮). "ಧೂಳೀಗೋಂಟೆ' ಪರಾ. 

[ದೂಳಿ + ಕೋಟೆ] 
ದೂಳಿಗೋಟೆ "ದೂಳಿಗೋಂಟೆ' ನೋ. 

10| ದೊಳಿಚಿತು (ನಾ). ಬಣ್ಣಬಣ್ಣದ ಪುಡಿಗಳಿಂದ ರಚಿಸಿದ ಚಿತ್ರ - ರಂಗ 
ವಲ್ಲಿ: ಮಳಯಜದ ಮೊಲೆಯ ಕುಂಕುಮದಳಕದ ಕತ್ತುರಿಯ ಬಣ್ಣ 
ವಣ್ಣಿಗೆ ಕೊಳದೊಳ್ತಳರ್ದಿರೆ ಜಳರುಹಮುಖಿಯರ್‌ ಜಳಕೇಳಿಯ ನೆವದಿ 
ದೂಳಿಚಿತ್ರಂ ಬರೆದರ್‌ (ಯಶೋಶ. 9-6). "ಧೂಳೀಚಿತ್ರ' ಪರಾ.. 

[ದೂಳಿ + ಚಿತ್ರ] 

36 | ದೊಳಿಡಂ (ಕ್ರಿ). ದೂಳನ್ನು ಎಬ್ಬಿಸು, - ಹರಡಂ, - ಎರಚೆಂ: ಜಡಿವ 
ಕಲ್ಲುಂಡು ದೂಳಿಡುವ ಬಿಹುಗಿಳಿ ಕಂಗೆಡಿಪ ಕತ್ತಲೆ (ಜೈಮಿಥಾ. ೪-೨೩) ; 
ಊರ್ಧ್ವಮುಖಮಾಗಿ ಸೂಸುವ ರಜದ ಸೋನೆಯೆ:ನೆ ದೂಳಿಡೆ , . . 
ಗುಹೆ ದೋಣಿ ಮೊರಡಿ ಪಳ್ಳ ಕೊಳ್ಳ ಜನ ಸರಿ ಜಲುಗು ಗಹನ ಗಹ್ವರದ 
ವೀೀಧ್ಯೂದ್ರಿಯಂ ಫಲಗುಣನ ಸೇನೆ ತುಳಿದಸಿಯರೆದುದು (ಜೈಮಿಧಾ. 

30 ೧೦-೮) ; ಪಡಲಿಡು, ಪೊಡಮಡು . . . ದೂಳಿಡು, ಮಾಳಿಡು (ಕಬ್ಗಾನು. 
೪೮6 ಪ್ರಯೋ). [ದೂಳು (ಆದೂಳಿ) + ಇಡ್ಕು) 

ದೂಳಿತ (ನಾ). ಭಸ್ಮ; ವಿಭೂತಿ : ಆ ಮಹಾತ್ಮರು . ... ತಿಮ್ಮಣ್ಣ 
ನಾಯಕನಿಗೆ ದೆಸೆಗಟ್ಟಿನ ದೂಳಿತ, ಸಿದ್ಧಮೂಲಿಕೆ, ಕೈಅಂಬು ಇವುಗಳನ್ನು 
ಕೊಟ್ಟು . . . ಹೊರೆಟುಹೋದರಂತೆ (ಜಿತ್ರಪಾ. ೭). 
25 [ <ಸಂ. ಧೂಲಿತ] 
ದೂಳಿದರ್ಶನ (ನಾ). ಮೊದಲಸಲದ ನೋಟ, - ದರ್ಶನ: ದೊಡ್ಡ 
ದರಬಾರು ಮಾಡಿ ದೂಳಿದರ್ಶನದಲ್ಲೇ ಅಂದರೆ ಮೊದಲನೇ ಸರ್ತಿ ಕಾಣು 
ವುದರಲ್ಲೇ ಮಂತ್ರಿಬುದ್ಧಿಯನ್ನರಿಯಬೇಕು. (ಕಥಾಮಂ. .1೪, ೩೨): 
Pp ಪ್ರಯಾಣದಲ್ಲಿ ಮೈಮೇಲೆ ಬಿದ್ದ ಧೂಳಂಸಹಿತವಾಗಿ ಎಂದರೆ 
868, ಬಂದ ಕೂಡಲೆ ಮಾಡುವ ದೇವರ ಅಥವಾ ಹಿರಿಯರ ದರ್ಶನ. 
[ದೂಳಿ + ದರ್ಶನ] 
ದೊಳಿಸು (ಕಿ )). ೧. ಹುಡಿ ಹರಡು,- ವ್ಯಾಪಿಸು : ಚಾರಂತರಮಖ 
ವೆರಡರೆಮಳಾಗಾರೆಮಂಟಸವಳಯದಲಿ ಕರ್ಪೂರ ದೂ(ಪಾಕಾ. ಧೂ) 
೪ಸಿತು (ತೊರರಾ. ೦-೭-೦೩). ೨. ಲೇಪಿಸಂ ; ಪೂಸು: ಪಳಿಮಂಜಳೆಣ್ಣೆ 
88| ಯಂ ದೊಡ್ಡಂಗೆ ದೂಳಿಸಿದರೆಳೆವೆಣ್ಣಳೊಸಗೆಯಿಂ (ಕಾಲೂರ. 
` 0೪೭-೩೨೧). [ದೂಳಿ * _ ಇಸ್ಕು 
ದೂಳಿಸೆಜ್ಜರ (ನಾ). ಧೂಳಾಟವಾಡುವ ಜಾಗ ; ಕ್ರೀಡಾಸ್ಕಾನ : `ಪದೆಪಿಂ 
ಮೇಳಿಸೆ ದೂ[ಪಾಕಾ. ಧೂ)ಉಸೆಜ್ಜ ರವಿದೆಂದಾಶಾಗಜಂ ಭೀತಿಯೊಂದಿದು 
ನೂಆಳೊಂದೆನಿಸಿರ್ದ ಕೇತುವೆರಸೀಗಳ್‌ ರಾಹು ಮೇಲೆತ್ತಿ ಬಂದುದೆನುತ್ತುಂ 

«| ರವಿಮಂಡಳಂ ನಡುಗೆ. . . ಪರ್ಬಿತ್ತುರ್ಬಿ ಸೇನಾರಜ೦ (ಮಲ್ಲಿಪು. 5-೦೪೩); 
ಆ ಸಮಯದೊಳ್‌ ದೂಳಿಸೆಜ್ಜರಕ್ಕುಜ್ಜುಗಿಸಿ ಕಾಡಾನೆಗಳ ಕೋಡ 
ಮೊನೆಯಿನೀಡಿಅೌವ ಗಿರಿಯ ದರಿಯ ಗೈರಿಕಪರಾಗಮಂ ಸಂಧ್ಯಾರಾಗ 
ಮಿಷದಿನಾಗಸಕ್ಕೆ ಪಸರಿಸಿಯು೦ (ಜಂದ್ರಪು. 6-೪ ವ); ಕಪ್ಪುರದೊಪ್ಪುವ 
ಜಗಲಿ ದೂ[ಪಾಕಾಂ. ಧೂ]ಳಿಸೆಜ್ಜರಮೆನಿಸೆ (ಪಾರ್ಶ್ವಪು. ೯-೩೦ ವ). “ಧೂಳಿ 

48 ಸೆಜ್ಜರ' ಪರಾ. [ದೂಳಿ + ಸೆಜ್ಜರ (ಎಸೆಜ್ಮಾರ)] 

ದೂಳು "ದೂಳಿ' ನೋ. 


ದೂಳುಗೆದಜು 


ದೂಳುಗೆದಟು (ಕ್ರಿ). ೧. ಪುಡಿಪುಡಿಯಾಗಿ ಬೀಳು; ಧೂಳಾಗಿ 
ಹೋಗಂ: ಸೊಗಸಿನ ಗೋಪುರಂಗಳು ಕಾಲುಗುರದಾಗಿನಲಿ ಸಿಡಿಲೊಡೆದದ್ರಿ 
ಯಂದದಲಿ ದೂಳು[ಶಾ೫99. ದೂಳಿ, ಧೂಳಿ]ಗೆದಜ್‌ದವು (ತೊರರಾ. 
೬-೦೦-೨೬). ವಿ. ಧೂಳು ತುಂಬಿರಂ : ಆಲಿ ಮರಳಿದ ಮುಸುಡ 
ಮುಸುಕಿನ ದೂಳುಗೆದಆದ ತಲೆಯ ತೇರಿನ ಮೇಲೆ ತಂದಿಳುಹಿದನು 
(ತೊರರಾ. ೬-೪೩-೧೦). [ ದೂಳು (ಆದೂಳಿ) 4 ಕೆದಜ್ಮು (ಎಕೆದಆ*,)] 

ದೂಳುಪಾವಡ (ನಾ). (ವೀಶೈ] ಸೆಜ್ಜಿಯಲ್ಲಿ ಈಶ್ವರಲಿಂಗದ ಮೇಲೆ 
ಧೂಳು ಬೀಳದಂತೆ ಮುಚ್ಚು ವ ಬಟ್ಟೆ, - ವಸ್ತ್ರ: ದೂಳುಪಾವಡ 
ಕಂಠಪಾವಡ ಸರ್ವಾಂಗಪಾವಡ ಇಂತೀ ತ್ರಿವಿಧಶೀಲ ನಡೆಸುವಲ್ಲಿ ದೂಳು 
ಪಾವಡವಾದಲ್ಲಿ ಆತ ನೀರನು ಹಾಯಬಹುದು (ಏಲೇಶ್ಕೆ. 8೪); ಕಂಠ 
ಪಾವಡ ಧೂಳ ( ದೂಳು ಪಾವಡ ಸರ್ವಾಂಗಪಾವಡ ಉಂಟೆಂಬ ಮಹಾ 
ಪಾತಕರಿಗೆ , ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ (ಜನ್ಮವ. ಕ. ೨೨೪-೪೯೭). 
ಧೂಳ ಪಾವಡದವರು - ಲಿಂಗಾಯತ ಜಾತಿಯಲ್ಲಿ ಒಂದು ಪಂಗಡ : 
ಲಿಂಗಾಯತರಲ್ಲಿ ಒಟ್ಟಿಗೆ ೩೧ ಒಳಭೇದಗಳು. ಧೂಳಪಾವಡದವರು, 
ಶೀಲವಂತರು . , , ಇವರೇ ಮೇಲಾದ ಲಿಂಗಾಯತರು (ಕಥಾಗೆ. ೯೧). 

[ ದೂಳು (ಎದೂಳಿ) + ಪಾವಡ್ಕ 

ದೂಳುವಡೆ (ಕ್ರಿ). ಪುಡಿಯಾಗಂ ; ಧೂಳಾಗು : “ಗುಂಡಿತ. ರೂಪಿತ: 
ದೂಳುವಡೆದುದು” (ನಾಜಿರಾ. ಕಿ). [ದೂಳು (ಎದೂಳಿ) + ಪಡೆ] 

ದೂಳೆಯ (ನಾ). ಕೈಗೆ ತೊಡುವ ಮುತ್ತಿನ ಆಭರಣ : ಹೇಮಶೃಂಖಳಿ 
ಮಣಿವಹಿಳೆ ದೂಳಿ[ಪಾಕಾಂ. ವೆ]ಯದ ಕಂಕಣಮಿಟ ಎ... ಕೇರ್ತಿಪತಾಕೆ 
ತನ್ನೊಳೊಳ್ಳಳವಡೆ ಬಂದನಂದು ಗಜಭಟ್ಟನೆನಿಪ್ಪ೦ (ಲೀರಾವ. ೯-೫೩). 

[ನಿ ಇದು "ಜೂಳೆಯ' ಎಂಬುದರೆ ಅಪಲಿಖತವಿರಬಹುದೆ? ] 

ದೂಳ್ಗೋಂಟೆ "ದೂಳಿಗೋಂಟೆ' ನೋ. 

ದೂಳ್ವಡಿಸು (ಕ್ರಿ). ಧೂಳಾಗುವಂತೆ ಮಾಡು; ಧೂಳಂ ಏಳಂವಂತೆ 
ಮಾಡು; ಪುಡಿಪುಡಿ ಮಾಡು: ನಡೆದತ್ತಾ ರಾಜರಾಜೇಂದ್ರನ ಬಲಮದು 
* « « ವಲ್ಲದಶ್ವೋತ್ಕರಖ:ರಹತಿಯಿಂ ಬೆಟ್ಟುವೆಟ್ಟಿಲ್ಲವುಂ ದೂಳ್ವಡಿ 
ಸುತ್ತುಂ (ಶಾಂತೀಶ್ಶ. ೧೫-೦೦೭). [ದೂಳ್‌ (ಎದೂಳಿ) * ಪಡಿಸು] 

ದೂಟು್‌ "ದೂಜ್ಯಾ' ನೋ. 

ದೂಟ್‌ಡು (ಕ್ರಿ). ೧. ಅಪಮದ ಹೊರಿಸು; ತಪ್ಪು ಹೊರಿಸು: 
ಪಟ್‌ವನ್ಮಾಯವ ನೋಡದನ್ಮರೆೊಳೆ ದೂಟ್‌ಟ್ವೆಲ್ಲರಂ ಬಾಧಿಪಾ ತಳವಾಅಂ 
ಬೆಳವುಅನೈ (ಸೋಮೇಶ. ೬೬). ೨. ವರದಿ ಮಾಡು; ಹೆಃಳು: 
ದೊರೆಯಲ್ಲಿಗೈದಿದನೊಬ್ಬ ದೂಟ್‌ಡಲು (ಉಶಿರಾ. ೩೨-೨೭). 

( ದೂಜ್ಮು + ಇಡ್ಕು) 

ದೂಟ್‌ಸು, ದೂರಿಸ್ಕು (ಕ್ರಿ). ೧. ನಿಂದಿಸು; ತೆಗಳಂ; ಟೀಕಿಸು : 
ಸರಸತಿಯಂ ಮನೋಮುದದೆ ತಾಳ್ವಿದನೆನ್ನನವಜ್ಞೆಗೆಯ್ದನಾನಿರೆನವಳಿರ್ಕೆ 
ಚಿಃ ಸವತಿಯೊಳ್ಳುದುವಾಳ್ಕುದು ಕಷ್ಟಮೆಂದು ನಿಷ್ಮುರವಚನಂಗಳಂ 
ನುಡಿದು ದಿಕ್ಕರಿಯಂ ಪರಿದೇಜ ಕೀರ್ತ್ತಿ ತಾಂ ಪುರುಡಿಸಿ ದೂಟ್‌ಪಳ್‌ 
ವರತಪೋನಿಧಿಯಂ ನಯಸೇನಸೂರಿಯಂ (ಎಇ. X೪1, ೬೦-೩೧; 1081) ; 
(ಕಾಪಮಂ.೦೪ ನೋ); ದೂಟೀಸದಿರೆಬೇಕು ದೂಟಆ್‌ಗಳುಕಬೇಕು (ಕುರಾಸಾಂ. 
೨೪-೨೦). ವಿ. ಚಿಂಶಿಸು; ಕಳವಳಪಡಂ ; ವ್ಯಥೆಪಡು ; ದುಃಖಿಸು: 
“ದೂಖಿಪುದೆಂದು ಜಿಂತಿಪುದು” (ಕಶಸಾ.. ೧೨-೨೨೮); ಆಕೆಯ ದೂಟ್‌ಸಿ 
ಸುಯ್ದ ಸುಯ್ಕೊಳಚ್ಚಳಿಸಿದುದಾ ಸರೋಜದಳನೇತ್ರೆಯ ನಲ್ಮೆಯೊಳತ್ತ 
ಕಣ್ಣ ನೀರ್ಗಳ ಪೊನಲಿಂದೆ ಕರ್ಚಿ ಕಳೆದಂತಿರೆ ಪೋದುದು ಕೋಪಮೋಪನಾ 
(ಆದಿಪು. ೧೨-೦೩) ; ನಿಮ್ಮನೆ ನೆನೆದು ದೂಟ್‌ಪಂ ರಘುವೀರಂ (ಪಂಠರಾಮಾ. 
೦೦-೬೪) ; ನೀರದವಿಟಂಗೆ ವಿದ್ಯುನ್ನಾರಿಯ ವಿರಹಂ ಪೊಣರ್ಚೆ ಬಡವಾಗಿ 
ಕರಂ ದೂಟೀಸಿ ಬೆಳರ್ತ ತೆಜದಿಂ ಶಾರದಜಳಧರೆದ ತುಣುಗಲೊಗೆದುವು 


೪೦೨೯ 


ದೊಯು, 


ನಭದೊಳ್‌ (ಲೀಲಾವ. ೫-೨೪) ; ಕಲುವಂ ದೂಟಾಸಿ ಮೆಲ್ಕನೊಕ್ಕು 
ತುಜುವಂ ತಾಯ್ಲಾಡಿನೊಳ್ಳಿಟ್ಟು : ಮುಂದುಜುವಾಯ್ತರ್ಪೆಳಗಂದಿಗಳ್‌ 
(ಲೀರಾವ. ೫-೯೬) ; ಮನದೊಳ* ಪಿರಿದುಂ ದೂಟಿಾಸಲದೇಕೆ ಬಿದಿ 
ಕೈವುರಿಸಿದೊಡೆ ತೀರದಿರ್ಪುದಾವುದುಮುಂಟೇ (ಅಂದ್ರಪು. ೩-೬೭); ಮರುಳು 
ಮಗನೇನಾದನೋ ಎನುತ್ತೆ ಬಳವಳಿದು ದೂಟ?ಸುತ್ತಿದಿರಾಗಿ ಬರುತ 
ಮಕ್ಕಳ ನಡುವೆ ಬಪ್ಪ ಸಿದ್ಧೇಶ್ವರನನತಿದೂರದೊಳು ಕಂಡು (ಸಿದ್ಮರಾ, 
೨-೦೮) ; ಬಸಂತಂ ತಳಿರ್ವನೆಯೊಳ್‌ ನಲ್ಲನಂ ನೆನೆದು ದೂಜೀಸುಶಿರ್ಪಿಚ್ಚೆ 
ಗಾರ್ತಿಗಾ ತೆಅನೆಲ್ಲಮಂ ಬಿನ್ನಪಂಗೆಯ್ದು (ಕವಿ. ೩3೧);ದೂರದೊಳಿರ್ದ 
ಕಾವಿನಿಯನಾಸೆವಡುತ್ತತಿತಾಪದೇಳ್ಗೆಯಿಂ ದೂಜಾಸಿ ಸುಯ್ಕಲೇಕೆ ವಿರಹ 
ವ್ಯಧೆಯಿಂದಂ (ನಳಪಂ. ೬೨) ; ಮೊದಲೆಳೆಯರ್ಕಳಿಲ್ಲದುಆ್‌ ದೂಲೀಸಿ 
ಮದ್ದ್ಗುರುವಿತ್ತ ಮಂತ್ರದಿಂ ಪದಪಿನೊಳೀತನಂ ಪಡೆದು , . , ಯೌವ 
ನೋದಯವಿಳಾಸಮನೀಕ್ಷಿಪ ಕಾಲಕಿಂತು ಬಂದು ದೆ ಮೃತಿಯೆಂದು 
ಚಿಂತಿಸದಿರ್‌ (ರಾಜಕೇ. ೦೪-೩೪). ೩. ಚಿಂತೆಗೆ ಒಳಗುಮಾಡು ; .ವ್ಯಥೆಗೆ 
ಒಳಪಡಿಸು: ಸ್ವೈರದಿನಾಂ ಪೋಗುತ್ತಿರೆ ತಾರಾಪಥದೊಳ್‌ ಪಳಂಚಿದುದು 
ಕಿವಿ ಯಂ ಹಾಹಾರವಮುರಿಯೆಣ್ಣೆಯವೋಲ್‌ ದೂಟಾಸೆ ಬಗೆಬಗೆ 
ಯೊಳೊಗೆಯೆ ಕಾರುಣ್ಯರಸಂ (ಪಂರಾಮಾ. ೦೦-೩೭); ತನ್ನೆ ತಾನೇ ದೂಜೀಸಿ 
ದೊಡಾನೇನ ಮಾಡುವೆನೆಂದನಲ್ಲಮನು (ಪ್ರಭುಲೀ. ೭-೩೦). ದೂರಿಸ್ಕು : 
೧. ಮನಮಂ ದುರ್ವ,ಸನಕ್ಕೆ ತಂದು , , , ಲೋಕದಪವಾದಕ್ಕಾವಗಂ 
ಬನ್ನು ದುರ್ಮ್ಮನದಿಂ ದೂರಿಸುತಿರ್ಪ್ವ ತಾಪಸ ನಿಕೃಷ್ಟರ್ಜ್ಗ್ಲಾನಶಕ್ತಿ 
ಬ್ರತೀಂದ್ರನನೇಮ್ಟೋಲ್ವರೆ (ಸಸಇಇ. 21-11, ೧೩೨-೩೩; 1103). 
[ ದೂಜ್ಯು * -ಇಸ್ತು] 

ದೂಜ್ಮು, ದೂರ್‌, ದೂರ್ಯು (ಕ್ರಿ). ೧. ನಿಂದಿಸು ; ತೆಗಳಂ ; ಬಯ್ಯ; 

--ಟೀಕಿಸು: ಇತ್ತ ಸರ್ವದಯಿತೆ ಗರ್ಭಮಂ ತಾಳೆ ಸಾಗರದತ್ತಂ ಕಂಡು 
ದುಶ್ಚರಿತೆಯೆಂದು ದೂಲ್‌ (ಜಾವುಂಪು. 60); ಫೆಜರವಗುಣಮಂ ಕಂಡೊಡೆ 
ಯಜಿಕಿಯಟ್ಟಿ ತಗುಳ್ಣು ದೂಟಿವೇಡ (ಛರ್ಮಾಮ್ಮ. ೫-೦೦೨) ; ಲಿಂಗವಾ 
ರೋಗಣೆಯ ಮಾಡಿವನೆಂಬರು ತಾವುಂಡು ನಿಮ್ಮ ದೂಟುವರು (ಅವಕಂ. 
೩೭-೧೬೨) ; ಕಸವಮಂತ್ರಿಗಳು . ದೂಅ್‌ದರು ಬಸವಣದಂಡ 
ನಾಯಕನ (ಬಸಪು. ೧೦-೪) ; ದೂಜುವವರಾವಲ್ಲವೆಂದನು ಭಾನುಸುತ 
ನಗುತ (ಕುವ್ಮಾಳ. ೦-೨೪); ಸರೆಸರಿಸಿ ಬಳಿಕಾ ಮುನೀಂದ್ರರು ಸರಸಿಜಾಕ್ಷನ 
ಸಂದರುಶನಕೆ ಬರಲು ಬಳಿಯಲಿ ಬಂದು ದೂಅ್‌ದರವರು ಮುನಿವರರ 
(ತೊರರಾ. ೦-೮-೧೪) ; ಸಾರಿ ದೂಟ್‌ ಹೇಳುತೇನೆ ಕೆಟ್ಟೆ ಕಂಡ್ಯ ಬಡ್ಡಿ 
ಮನವೆ (ಕನಕ. ೩೨ ಪಲ್ಲವಿ). ೨. ಚಾಡಿಹೆ:ಳು ;: “ದೂಜು-ಪೈಶುನ್ಯೇ 
(ದೂಟು ಹೇಳು)” (ಕಮಧಾ); ಮಂದರೋದ್ಧರ ಧರೆಣಿಪಾಲಕನೆಂದು 
ನಿಂದಿಹ ತಾಗಿ ಭರಣಿಯ ನಿಂದು ಕದ್ದರೆ ಕಮಲಸಂಭವ ದೂಟುವನು ಹರಿಗೆ 
(ಸುರಪ. ೭-೨೮); ಮೆಲ್ಲಮೆಲ್ಲನೆ ಬೆಮರ:ಣ್ಮೆ ಜಾಣ್ಮೆಯೊಳವಂ ಮಖಸುತ್ತಿರೆ 
ದೂಜ್‌ದತ್ತು ಕಂಪನೆಕೃತಕಂಕಣಸ್ವನಮುವಮಾಸ್ಯವಿಕಾಸಮುಮಾತ್ಮ 
ರಾಗಮಂ (ರಾಜಕೀ. ೮-೭೪). ೩. ಅಪವಾದ ಹೊರಿಸು; ಅನ್ಯಾಯ 
ವಾದ ಆರೋಪಣೆಯನ್ನು ಮಾಡು: ನೆರೆಯಳ್‌ ತಾನೀಯಳಿಮ್ಮಂ 
ಸವತಿತನಕೆ ಶೀತಾಂಶುವಂ ರೋಹಿಣಿ:ಸೌಂದರಿಯೆಂದೆಟ್ಟಿಂದು ದೂಜಲೈಜ 
ಗಿದಮಳತಾರಾಳಿಯೋ (ಕುಸುವೂ: ೦೩-೭೬) ; ದನುಜನೊಯ್ದಾ ಸತಿಯ 
ರಾಘವ ಮನದ ಮೋಹದಿ ಕೂಡಿಕೊಂಡನುಯೆನುತ ಲೋಕವು ದೂಜು 
ಗೆಂದಾನಿನಿತು ಕಾಡಿದೆನು (ಕಾಶಿರಾ. ೪೩-೫೨). ೪. ಮೊರೆಹೊಗಂ ; 
ತೋಡಿಕೊಂಡು ಸಹಾಯವನ್ನೂ ಕೋರಂ : ಎನಗಾದದೊಂದು 
ಪರಿಭವಮನಾರ್ಗೆ ದೂಟ್‌ದಪೆನಾರ್ಗೆ ವೇಟ್ಟಿಪೆಂ (ಕೌದಂಉ. ೨೯೮); 
ಕೂರ್ಪವರಿಂ ಪೇಟ್ವುದು ಬುದ್ಧಿಯನೆಂದು ದೂಜುತಿರ್ಪರ್‌ ಪೆಂಡಿರ್‌ 
(ಸಮಪ. 8-೯೮). ೫. ಸುದ್ದಿವಂಟ್ಟಿಸಂ; .ಹೇಳಂ; ನಿವೇದಿಸು ; 


ದೂಜ್ಯು 


ಅರಿಕೆಮಾಡಂ: ಬಂದನಾ ಗುರು ಮತ್ತೆ ಗಂಗೆಯ ಮಿಂದು ಬಳಿಕಲ್ಲೊಬ್ಬ 
ಸೂತೆಜಗೆಂದನೆಲವೋ ನೀನು ಹೆಸ್ತಿನಪುರಕೆ ದೊಟುವುದು ಇಂದು ಭಾರ 
ದ್ವಾಜನನು ತಾನೊಂದು ನೆಗಳ್ಳೆತಂದು ನುಂಗಿತದೆಂದು (40ಥಪ. ೧೮-3೩) ; 
ಗಂಡಗೆ ದೂಲಬೇಕೆನುತಡಅ*ದಳು 
೩-೮-೨೬), ೬. ಅಪಶಕುನ ನುಡಿ: ದೂಟ್‌ತು ಬಲದ ಭಾಗದೆ ಪಲ್ಲಿ 
ಮುಂಗಟ್ಟೆ ಪಾಟ್‌ತು ವಾಸುಗಿವಕ್ಕಿ (ಮೋಹತ. ೬-೨೫). ದೂರ್‌: 
೧. ಲಿಂಗ ಚಂದಯರೆಲ್ಲ ವಾಚಯ್ಕರಲ್ಲಿ ದೂರ್ದರು ಶರಣು ಶರಣಾರ್ಥಿ 
(ಮಡಿಥ. ೦೬). ೨. ಗುರುವಿನೆಡೆಗೈದಿ ನೀಂ ದೂರ್ದುದೇಂ (ವೇಂಳಾರಾ. 
8-೨೦-೨೯). ದೊರೈ: ೧. ಅವನನ್ನು ದೂರುವ ಹಾಗಿಲ್ಲ (ಕಾವೃಸ, ೮೦); 
ನಾನೇನೂ ಅವನನ್ನು ದೂರಲಿಲ್ಲ (ಕಾಮ, ೧೯೦) ; ಬಲಾತ್ಯರಿಸಿ ನಿನ್ನನ್ನು 


೪೦೩೦ 


ಸೋಪಾನಪಂಕ್ತಿಗಳ (ತೂ ರರಾ.| 


ತಂದೆನೆಂದು ದೂರುತ್ತಾರೆ (ರೌಲತ್‌. ೩೦೦). ೨. ಈ ರೊಹಿನಿಂದಮಾನಿರ್ದ |. 


ಡೆಯು ರಕ್ಕಸರು ದೂರದಿರರಸುರಪತಿ ಕೇಳ್ನರೆ ಕುತೂಹಲಂ ತೋರುತೆನ್ನಂ 
ಹಿಡಿದರು (ವೆಂಕಾರಾ. 8-5-00) : ಪೊಂದೊಡಿಗೆಯಂ ತೋರಲೆಂದು. .. 
ಕಾಮಗೆ ದೂರಲೆಂದು ಕಾಮುಕಿಯರೈತಂದು ಬೀದಿಯ ನಡುವೆ ನಿಂದು 
ಬೆರೆಗುಗಿರ್ದರು (ತುರಂಗ. ೭-೨೩). ೪. ಕಾಡ ಕಾಪಿನವರ್ಗೆ ದೂರಿದೊಡೆ 
ಬಾಳ್ತೆಯೇಂ (ಉಲೂರ. ೪೯-೭೨). 

ದೂಟ್‌ಕೊಳ್ಳು ಎ ನಿಂದಿಸು; ಅವಹೇಳನ ಮಾಡೂ; ಬಯ್ಯು : 
ಕೊಟ್ಟಡೆ ಕೊಂಡಾಡಿ ಕೊಡದಿರ್ದರೆ ದೂಲ್‌ಕೊಂಡು ಹೋಹಾತ 
ಜಂಗಮವೆಲ್ಲ (ಅವಹಂ. ೨೨೩-೦೦೦೯). 
(ದೇ. ತಮಿ, ತೊಟಿ, ತೂಲ್ಮ್ಮುಿ; ಮಲ. ತೂಲು; ತುಳು. ದೂರು; 

ತೆಲು. ದೂಟು ] 


30 


ದೂಜ್ಯು, ದೂರು, ದೂಜ* (ನಾ). ೧. ನಿಂದೆ, ತೆಗಳಿಕೆ; ಟೀಕೆ: | 


ದೂಟ್‌ದು ತಮ್ಮಯ ಚಿತ್ತಕ್ಕೇಆದ ದಿವಸದೊಳೆ ಪೊಲ್ಲಕೆಯ್ದೆಂ (ಅರ್ಥನೇ. 
೩-೪೪) ; ಪ್ರಿಯಾನನಮನೀಕ್ಷಿಸಲುದ್ಯತೆಯಾಗಿ ತಾನೆ ಲಜ್ಜಿಸಿ ತಲೆವುಗಿ 
ಕಂಡು ಮಣಿಕುಟ್ಟಿಮದೊಳ್‌ ನೆಚಕಿ ನೋಡಿ ಮತ್ತೆ ವಸಾನಸದೊಳ 
ಗಿಟ್ಟೊಡಂ ನವಸುಖಾನುಭವಕ್ಕರೆಮುಚ್ಚಿ ಕಣ್ಗಳಂ ಪಸರಿಪ ಹೆಮ 
ಧೂಮತತಿಗೆಂದು ಶಶಿಪ್ರಭೆ ದೂಅನೇಲ್‌ಪಳ್‌ (ಹಂದ್ರಪು. ೬-೭೬); ಬಸವನ 
ದೂಟ್‌ಗೊಳಗ: ದೆನೆಯೆಸುತ ತಲೆದೋಟಜದತ್ತಲೆ ಸರಿವುತಿರೆ (ಬಸಪ್ಪ, 
೯-೩0): ಅನ್ಯಥಾ ದೂಟು ಪುಟ್ಟಿತು (ರದ್ಮಾನು. ೮3 ವ್ಯಾಪ್ಯಾ), ೨. ಕೆಟ್ಟ 
ಹೆಸರಂ; ಅಪವಾದ: “ಗಾರಣಂ-ದೂಲಿ” (ಕಮದ. ಪರಿ. 3); 
ಅವರೆನಾ ಮಾಬಕ್ಯಿಯೊಳೆ ನಡೆಯಲೀಯದೆ ವಡಿ ಕಿಡಿಸಿದೊಡೆ ನಿನಗೆ 
ಪಿರಿದುಂ ದೂಆಕ್ಕುಂ (ಆದಿಬು. ೦೫-3೨೫ ವ) ; ಕಾಮಾಂಧಂ ಕೀಚಕನಾಟಿಸಿ 
ಗೆಂಧರ್ವರಿನಟಾದನೆನಗೆ ದೂಜಿಪ್ಪಿನೆಗಂ (ಪಂಪಛಾ. ೮-೭೯) ; ಪರಪುರುಷಾ 
ಕುಳಕೆಯಿನನ್ವಯಕ್ಕೆ ದೂಅಂ ತಂದಳ್‌ (ಕಾಂತಿಪು. 8-68) ; ಸುರಭಿ 
ಪ್ರಾಲೇಯತೋಯಂಗಳಂ ಯಂವವಾಂಥರ್ಗೆಟ್‌ವಲ್ಲಿ ತಮ್ಮ ಲಲಿತಾಂ 
ಗೋಪಾಂಗಶೃಂಗಾರಗೌರವಮುಂ ಬೀಜುವರೆಂಬ ದೂಣನೆಸಗುತ್ತಿರ್ಪರ್‌ 
ಪ್ರಪಾಕಾಂತೆಯರ?. (ಪುಶೃಪು. ೨-೨೨) ; ದೂಲು ಮಣವೊಳ್ನುಡಿ ವಂಚನೆ 
ಯೆಂಬುಪಾಯಮಂ ಪಾಜ್‌ಸಿ ಧರ್ಮಮಂ ನಿಟ್‌ಸಿ ಪಾಲಿಸವೇಟ್ಟುದು 
ದೇಶಮಂ ನೃಪಂ (ಸೂಕ್ಲಿಸು. ೧೬-೮): ತನ್ನಿಂದ ತೋಜಕಿತು ದೂಟು 
ದುರ್ಭಯ ಸಂದಿಸದಲೇ ತಾಯನೆನುತಳವಳಿದನಾ ಹನುಮ (ತೊರರಾ. 
8-6-5೭). ೩. ಮೊರೆ; ಇತರರಲ್ಲಿ ತೋಡಿಕೊಳ್ಳುವಿಕೆ; ಅಹವಾಲು; 
ರಕ್ಷಣೆಗಾಗಿ ಮಾಡಿಕೊಳ್ಳುವ ಬೇಡಿಕೆ: ದೇವರಿಗೆ ದೂಜಕ್ಕಿದಲೆಂ 
ದೊಟಲಿದಳು ಲಲಿತಾಂಗಿ (ಕುವ್ಕಾಸೆ. ೦೫-೨೮) ; ಅಖಿಳ ಸುರಾಳಿಗಳ 
ದೊಟಾ್‌ನಲಿ ಲಕ್ಷ್ಮೀಲೆ ಲ ನಿನ್ನುದರದಲಿ ಜನಿಸುವನು (ತೊರರಾ. ೦-೫-೭). 
೪. ಸುದ್ದಿ; ಸಮಾಚಾರ ; ವರದಿ. ದೂಜಂಗಾಣಿ' ಪರಾ. ೫. 
ನಿರೂಪ ; ಅಪ್ಪಣೆ; ಸೂಚನೆ: ಬೇಅ' ಬೇಜವನೀಶರಿಗೆ ಪಡಿಹಾಅವನಂ 


25 


30 


38 


45 


ದೂಜ್ಯು 


ಕಳುಹಿದರು ಕೃಷ್ಣನ ದೂಜು ಬರಲಳವಡಿಸಿದರು ಸಂಗ್ರಾಮಸಾಧನವ 
(ಕುವ್ಶಾಉ. ೦೧-೧೦). ೬. ಚಿಂತೆ: ವ್ಯಸನ ; ಕಾಳಜಿ: ಬೇಲ ಮತವೇ 
ನೆಮಗೆ ಲೋಕದ ದೂಜು ನಿಮ್ಮದು [ಶಾಕಾಂ. ಬೇಆ್‌ ಮತವೆಮಗೇನು 
ಬೊಪ್ಪನ ಚಾರಿ ನಿಮ್ಮದು] ನೀವು ಬೊಪ್ಪನ ನೂಟುಮಡಿಯೆಮಗೊಳ್ಳಿ 
ದರು ಬೇಜನ್ನು ಹಿತರುಂಟೆ (ಕುವ್ಶಾಆ. ೮-೭೩) ; ಬಟೀೌದೆ ಕಾಡದಿರೇಳು 
ಮನದಲಿ ಮಣಟ್‌ದೆವಾಗಳಿ ಕೌರವನು ಮುಂದಜ್‌ಯದವಗಡಿಸಿದನು 
ಹೋಗಲಿ ನಿಮ್ಮ ದೂಚಕೀಕೆ (ಕುವ್ಶಾಉ. ೧೮-೧). ಪಿ. ವೇದನೆ; 
ಬಾಧೆ: ಆಡಾಗಿ ಸಾಯರೆ ದೂಟಂಗೆಡೆಯಾಗಿ ಬೇಯರೆ ಪರಸ್ವ್ರೀಗಾಸೆ 
ಗೆಯ್ದಿರ್ಪವರ್‌ (ಧರ್ಮಾಮೃ. ೧೩-೧೩೨) ; ಮೊದಲೆನ್ನ ಹಸಿವಿನ ದೂಜಿ 
ನೀ ದಿಟ ನಿಲಿಸಬಲ್ಲೊಡೆ ಮಾಜುಮಾತುಗಳೇನು ಕಾರಣ (ಪ್ರಥುಲೀ. 
೨೩-೧೨). ದೂರು : ೩, ಪುರಂದರನ ಸವಿಸಪವನ್ನೈದಿ ದೂರುಗಳ ಪೇಳಿ 
ಕೊಳಲೋಸುಗ ಅಮರಾವತೀಪುರಲಕ್ಷ್ಮಿಯೆ ಬರುವಳೊ ಎಂಬಂತೆ 
(ಸೌಗಂಧಿ. ಕಷ್ಟದಲ್ಲಿರುವವರ ದೂರನ್ನು ನ್ಯಾಯವಾಗಿ 
ವಕಾಲತ್ತು ವಹಿಸಿ ನ್ಯಾಯಾಲಯದಲ್ಲಿ ವಾದಿಸುವ ನ್ಯಾಯವಾದಿಗಳಿಗೇ 
ವಕೀಲರು ಎಂದು ಹೆಸರು (ಪ್ರತಾಪ. ೯೨) ; ವಿವಾದದಲ್ಲಿ ಅಥವಾ 
ದೂರಿನಲ್ಲಿ ನ್ಯಾಯನಿರ್ಣಯ ಮಾಡುವುದಕ್ಕೆ , . . ಅವಕಾಶವನ್ನು ಕಲ್ಪಿಸ 
ಬಹುದು (ಛಾಧಾನೆ. ೧೪೮); ದೂರು ನನ್ನೆ ಹತ್ತಿರವೂ ಬಂತು 
(ಕೊಪಸಂ. ೧೩) ; ದೊರೆಯ ತನಕ ದೂರಂ, ಹೊಳೆಯ ತನಕ ಓಟ (ಗಾದೆ). 
೮. ಚಾಡಿ: ಇತರರ ಮೇಲೆ ದೂರನ್ನು ಹೇಳುವುದೇ ಅವನ ಸ್ವಭಾವ 
(ಕೂ). ದೂರ್‌; ೨. ದನುಜಾರಾತಿ ಸ್ಮಮಂತರತ್ನವ ನೃಪಂ 
ಗೀಯಲೈ ದೂಜು್‌ ಪೋದುದೇ (ಸೋಮೇಕ. ೮೩), ೯. (?): ಪೊಡವಿಪಕಿ 
ಗೊರೆವೆನೆನೆ ಬೇಟ್ಟಡೆಯದುವದೆಕರಿಸಿ ಕಬ್ಬಿಗರ್ದೂಟ್‌ನೆಯಂಂ ಹೆಡುವಸು 
ಮಲ್‌ಸೆಟ್ಟಿಸುಗೆಮ್ಮುಡಿಯೊಳಮಾರ್ಗೆಂದು ನುಡಿವ ಪಟಗನ್ನಡವಮಂ 
(ಕವಿರಾ. ೦-೪೯). 

ದೂರು ಹೇಳಿಕೊಳ್ಳು ಎ ಮೊರೆಯಿಂಡು : ಬಿನ್ನವಿಸಿಕೊಳ್ಳು : 
ಮಲ್ಲವ್ವನು ಆ ಊರ ದೊರೆಯ ಬಳಿಗೆ ಹೋಗಿ ದೂರು ಹೇಳಿಕೊಂಡಳು 
(ನೀತಿಜಂ. 1, ೩೦). ದೂರು ಹೇಳುಎ೧ಿ. (ತನಗಾದ ತೊಂದರೆಯನ್ನು 
ಕಂರಿತು) ಬಿನ್ನವಿಸಂ; ಮೊರೆಯಿಡು : ಮೃಗಗಳ ಬಾಧೆಗೆ ಸೈರಿಸ 
ಲಾರದೆ ಬಂದು ಧೊರೆಯಾದ ಸುಚರಿಕ್ರರಾಯನಿಗೆ ದೂರು ಹೇಳಲಾಗಿ 
(ಸೌಗಂಧಿ. ೨೪-೪). ವಿ. ಚಾಡಿ ಹೇಳು: ಆಪಾದನೆಮಾಡು : 
ತಂಬಟೆ ಹೋಗಿ ಭೇರಿಗೆ ದೂರು ಹೇಳಿದ ಹಾಗೆ (ಣದ). ದೂರು 
ಹೊರಿಸು ಎ ನಿಷ್ಕಾರಣವಾಗಿ ಆರೋಪಿಸಂ: ನನ್ನ ತಂಗಿಯ ಮೇಲೆ 
ದೂರು ಹೊರಿಸುವುದು ನನ್ನ ವೃತ್ತಿಯೆ? (ವಾತ್ಮಲ್ಕ. ೧೦೮). ದೊು ತರು, 
ದೂರು ತರು ಎ ೧. ಅಪವಾದ ಬರಂವಂತೆ ಮಾಡು; ಕೆಟ್ಟ ಹೆಸರಂ 
ತರು: ಹೆತ್ತಮನೆಗೆ ದೂರುತರ ಬೇಡವೆಂದು ಹೆಣ್ಣುಮಕ್ಕಳಿಗೆ ಬುದ್ಧಿವಾದ 
ಹೇಳುವುದು ಸಂಪ್ರದಾಯ (ಕೂ). ೨. ಚಾಡಿ ಹೇಳು : ಕುಂದು ನಿಂದೆ 
ಬಂದರೆ ದೂಜು ತಂದು ಕೊಡುವರು ಲಕ್ಷ್ಮೀರಮಣ (ಪು6ಂದ. ೪-೯-೨). 
ದೂಜು ಮಾಡು, ದೂರು ಮಾಡು ಎ ಅಪವಾದವನ್ನು 
ಹೊರಿಸಂ ; ಆರೋಪಣೆ ಮಾಡಂ: ದೂಜುಮಾಡುವರೇನೆ ರಂಗಯ್ಯನ 
ದೂಜುಮಾಡುವರೇನೆ (ಪುರುದ. ೦-೯೪ ಪಲ್ಲವಿ); ಬ್ರಹ್ಮಾನಂದನೂ ಅವಳು 
ರೋಹಿಣಿಯನ್ನು ಊರು ತುಂಬ ದೂರುಮಾಡಿರುವುದುಗಿ ಬರೆದನು 
(ಬಂಕಿಮ. ೬೦). ದೂಜು ಮುಟ್ಟು - ಅಪವಾದ ಬರು; ಆರೋಪಕ್ಕೆ 
ಗುರಿಯಾಗು: ಮೊಟ್‌ಯಿಟ್ಟೆ ಕಾಯದಿರೆ ದೂಜು ಮುಟ್ಟುವುದು ಶ್ರೀ 
ಲಕ್ಷ್ಮೀರಮಣ (ಪುರಂದ. ೪-೯-೦). ದೊಟು ಹೊಣು, ದೂರು ಹೊರು ಎ 
೧. ನಿಂದೆ ಬರು; ತೆಗಳಿಕೆ ಅಂಟಿಕೊಳ್ಳು: ಕೆಡೆದು ದನುಜರು ಕೇಣವಿಲ್ಲದೆ 
ತೊಡಗಿದಾಹೆವದೊಳೆಗೆ ಕೊಂದವ ಕೊಡನ ಮಗನೋ ದೂಜು 


೪೮೦-೨೦) ; 


ದೂಹುಿಕಾಣಿ 


ಹೊತ್ತುದ: ಬಾದೆ ಹಗೆಗಳಿಗೆ (ಕುವ್ಕಾದ್ರೋ. ೧೨-೩೩). ೨. ಅಪವಾದಕ್ಕೆ 
ಈಡಾಗಂ; ಆರೋಪಕ್ಕೆ ಪಕ್ಕಾಗು: ದೂರು ಹೊರೋಕಿಂತ ಮಾರಿ 
ಹೊರೋದುತ್ತವು (ಗಾಜಿ). 
[ ಆದೂಜ್ಯು,/ತಮಿ, ತೂಟು ; ಮಲ. ತುಳು. ದೂರು ; 
ಕೊಡ. ದೂರೀ ; ತೆಲು. ದೂಜು) 
ದೂಳುಕಾಅ "ದೂಟ ಗಾಜಿ” ನೋ. 
ದೂಜುಗ, ದೂರುಗ (ನಾ). ೧. ವರ್ತಮಾನ ಒಯ್ಯ್ಯವವನಂ ; ವರದಿ 
ಒಪ್ಪಿಸುವವನು ; ದೂತ; ಸೇವಕ: ಪರಾತ್ಸರವಸ್ತು ನಸುನಗುತ 
ತೋಟ್‌ದನು ಬಳಿಕುಮೆಗೆ ರಾಮನ ದೂಜಟುಗರ ನೋಡಿವರನೆನೆ ಹೊರೆ 
ಯೇಆ್‌ ಹೊಂಪುಳಿಯೋದಳುಮೆ ಮಹಿಮೆಗೆ ಮಧುದ್ವಿಷನ (ತೊರರಾ. 
೪-೯-೩೨), ದೂರುಗ : ೨. ಅಪವಾದ ಹೊರಿಸುವವನಂ; ಆರೋಪ 
ಮಾಡುವವನು : ಅದು ಇಲ್ಲದಿದ್ದರೆ ವ್ಯಕ್ತಿಯಲ್ಲಿ ಉಡಾಳತನ ಬೇರೂರಿದೆ 
ಎಂದು ದೂರುಗರಿಗೆ ಅವಕಾಶ ಸಿಕ್ಕಂತಾಗುವುದು (ಗೋಯಾತ್ರೆ. ೩೩). 
[ ದೂಜ್ಯು * -ಗ್ವ) 
ದೂಟುಗಣ್‌ (ನಾ). ದೈನ್ಯವನ್ನು ಸೂಚಿಸುವ ಕಣ್ಣು ; ಮೊರೆಯಿಂಡುವ 
ಕಣ್ಣು ಗ ಜಾಅದುಬ್ಬಿನ ಹೊತ್ತ ದುಗುಡದ ಮೋಜಃಗಳ ಮೋನದ 
ನಿಹರದ ದೂಟುಗಂಗಳ ದೇವನಿಕರವ ಕಂಡು ಕರುಣದಲಿ. . . ಶಿವ 
ತೋಣಜಿ? ನುಡಿದನು ಪಾಶುಪತ್ಯದ ಸಾರಸಂಗತಿಯ (ಕುವ್ಕಾಕ, ೬-೨೩), 
[ ದೂಜ್ಯು + ಕಣ್‌] 
ದೂಟುಗಾಅ, ದೂಯಿಕಾಅ (ನಾ). ೧. ಸಮಾಚಾರವನ್ನು ತಿಳಿಸುವ 
ವನಂ; ದೂತ : ಜವನ ದೂಣಯು[ಶಾಕಾಂ- ದೂದು]ಗಾಚರ ಜಂಗುಳಿ 
.. ಕೊಡಲಿಯ ಕೂರ್ವಾಳ ಪರುಟವಣೆಯ ಸಡಗರದ ದಚಜವುಬದಿಂ ಬಂದು 
ಮುತ್ತಿ ಮುತ್ತಿ ಅಜಿಗುಲಿ ಜೀವಾತ್ಮನಂ ಸೆಜ್‌ವಿಡಿದತ್ತು (ರಾಮಾಶೃ. 
೭೯-೨೦). ದೊಟಿಕಾಜ: ೨. ಮೊರೆಯಿಡುವವನು : ನಗರ ಮೂಜಜ 
ದೂಜುಕಾಣರ ದುಗುಡವನು ಪರಿಹರಿಸಿ ಕರುಣಾಳುಗಳರಸ ಶಿವ ಸಂತ 
ವಿಟ್ಟನು ಸುರಕದಂಬಕವ (ಕುವ್ಮಾಕ. 6 ಸೂಶನೆ) ; ಕೇಳಿದನು ಕಡು 
ದೂಯುಕಾಜರ ನಾಲಿಗೆಯ ರಚಿತೋಕ್ತಿಯನು ಕರುಣಾಳುಗಳ ಬಲ್ಲಹನು 
ನಿದ್ರಾಯೋಗವ:ದ್ರೆಯ-ಲಿ (ತೊರರಾ. ೦-೮-೩೪). 
[ ದೂಜ್ಯು + - ಕಾಜಿ] 
ದೂಟುಗೇಳ್‌ (ಕ್ರಿ). ನಿಂದೆಯಂನ್ನು ಕೇಳಂ ; ನಿಂದೆಗೆ ಕಿವಿಗೊಡಂ : 
ದೂಸಕರ ದೂಟುಗೇಳ್ಸುಂ ಕೊಲ್ಲುಂ ಪೇಸುವನಲ್ಲಂ ಸವಂದ್ರವಿಜಯಂ 
(ಅರ್ಧನೇ. 8-೦೪). [ದೂಲ್ಲು + ಕೇಳ್‌] 
ದೃಕ್ಕು (ನಾ). ೧. ಕಣ್ಣು; ನೇತ್ರ: “ದೃಕ್ಕೆಂಬುದಂ ಕಣ್ಣೆನಲ್ಕಕ್ಕು” 
(ಕಲಿಕೆ. ೬3) ; ವಿಭವಕ್ಕೆ ಬಾಹೈದಲ್ಲಿ ಮುಟ್ಟಿ ನೋಡಿಹೆನೆಂದಣೆ ಚಿತ್ತ 
ಶುದ್ಧನಲ್ಲದ ಕಾರಣ ದೃಕ್ಕಿಂಗೆ ತೋಟ ಸರ್ವಾಂಗದಲ್ಲಿ ಲಕ್ಷ್ಯವಾಗ 
ದೆಂಬುದಕ್ಕೆ ಸೂಚನೆ (ಮೋಳಿಮಾ. ೯೮-೩೮೬) ; ಲಿಂಗದೃಷ್ಟಿ ಪರಿಪೂರ್ಣ 
ವಾದಲ್ಲಿ ದೃಕ್ಕಿಂಗೆ ತೋಟುವುದೆಲ್ಲವೂ ಲಿಂಗಮಯವಾಗಿ (ಮದೇವ. 
೨೮೭-೬೭) ; ಭಾವದ ದೃಕ್ಕಿನಿಂದ ನವಲಿಂಗಂಗಳ ನೋಡಿ ಪೂಜಿಸಿ 
(ಅಖಂಡೇ. 3೨೩೧-೮೩). ೨. [ಗಣಿತ] ಎರಡು ಎಂಬ ಸಂಖ್ಯೆಯ 
ಸಂಕೇತ. [ಸಂ. ದೃಶ್‌] 
ದೃಕ್ಕುಬೊಂಬೆ (ನಾ). ಕಣ್ಣಿನ ಪಾಪೆ; ಕಣ್ಣು ಗೊಂಬೆ : ಇಂತೀ ಉಭಯ 
ಬಿನ್ನವಾದಲ್ಲಿ ಎನ್ನ ಮಲವೆಯೇ ನಿನ್ನ ಕೇಡು ನಿನ್ನ ಮಲ ಎನ್ನ ಕೇಡು 
ಅದು ದೃಕ್ಕುಬೊಂಬೆಯಂತೆ ನಿಶ್ಚಯವಾದಲ್ಲಿ ನೀನೇ ನಿಃಕಳಂಕ 
ಮಲ್ಲಿಕಾರ್ಜುನಾ (ಮೋಳಿಮಾ- ೩೬-೦೪೯). [ದೃಕ್ಕು * ಬೊಂಬೆ) 


೪೦೩೧ 


ಶಾ 


9 


[3 


ಶ್‌ 


38 


40 


ದೃಕ್ಕುಸ್ಥಿತಿ (ನಾ). [ಯೋಗ] ರಾಜಯೋಗದ ಹದಿನೈದು ಬಗೆಯ | 


ಯೋಗಾಂಗಗಳಾದ ಯಮ, ನಿಯಮ, ತ್ಯಾಗ, ಮೌನ, ದೇಶ, 


ದೃಗಂತರ 


ಕಾಲ, ಆಸನ, ಮೂಲಾಬಂಧ, ದೇಹಸಾಮ್ಯ. ದೃಕ್ಕು ಸ್ಥಿತಿ, 

ಪ್ರಾಣಾಯಾಮ, ಪ್ರತ್ಕಾಹಾರ, ಧಾರಣೆ, ಧ್ಯಾನ ವಂತ್ತೂ ಸಮಾಧಿ 

ಎಂಬವುಗಳಲ್ಲಿ ಹತ್ತನೆಯದಂ : ದೃಕ್ಕು ದೃಶ್ಯವು ನಶ್ಶ ಮೂರನು 

ದೃಷ್ಟಿಸಿಯೆ ನೋಡ್ವಾವವಸ್ತುವು ದೃಷ್ಟದಿಂ ಅದು ತುನೆಯೆಂದೇ ಅದುವೆ 

ತಾನಾಗಿ ದೃಷ್ಟಿಸಿಯೆ ತಾ ನೋಡುತಿಹುದೇ ಶಿಷ್ಟ ದೃಕ್ಕುಸ್ಥಿತಿಯಿದೆಂದು 

ಯಥೇಷ್ಟದಿಂ ಯೋಗಿಗಳಂ ಹೊಗಳ ರೆ ದೃಕ್ಯುಸ್ಥಿ ಶಿಯೆಂದು (ಜ್ಯಾನಸಿಂ. 

[ ದೃಕ್ಕು * ಸ್ಥಿತಿ] 

ದೃಕ್ಕೋಣ (ನಾ). ನೋಡುವ ರೀತಿ ; ದೃಷ್ಟಿಕೋನ : ಕೇವಲ ಕರ್ಮಠ 
ಭಾವದಿಂದ, ಪಾಪ ಪುಣ್ಯಗಳ ದೃಕ್ಕೋಣದಿಂದ ನೋಡಿದರೊ ಅರ್ಜುನನಂ 
ಯಾರಿಗಾಗಿ ಎಂದರೆ ಯಾವ ಶತ್ರುಗಳಿಗಾಗಿ ಅಳಬಾರದೋ ಅಂಥವರಿಗಾಗಿ 
ಅಳುತ್ತಿದ್ದಾನೆ (ಭಾರದ. ೧೦೩). [ ಸಂ. 

ದೃಕ್ಕಿ,ಯಾತ್ಮಕ (ನಾ). [ಯೋಗ] ದರ್ಶನ ಮತ್ತು ಕರ್ಮ 
ಇವೆರಡನ್ನೂ ಕೂಡಿಕೊಂಡಿರುವುದಂ  ಜ್ಞಾನಯೋಗಿಯಾದವನು 
ಕರ್ಮಯೋಗಿಯೂ ಆಗಬೇಕು; ಐಕೆಂಒರೆ ಯೋಗ ದೃಕ್ಕಿಯಾತ್ಮಕ 
ವಾದದ್ದು (ಭಾರದ, ೦೦೫). [ ಸಂ. 

ದೃಕ್ಟುತಿ (ನಾ). ಕಣ್ಣೇ ಕಿವಿಯಾಗಿರುವ ಪ್ರಾಣಿ; ಹಾವು; ಸರ್ಪ: 
“ವಿಷಧರಃ, ದಂದಶೂಕಃ . . . ದೃಕ್ಟ್ರುತಿಃ, ಭುಜಂಗಮ। - ಈ ೨೫ 
ಪಾವಿನ ಪೆಸರ್‌” (ಹರಾಯು. ೧೦೫-೧೮). [ಸಂ.) 

ದೃಕ್ಟಥ (ನಾ). ಎ ದೃಗುಪಥ : ಭರತಗೆ ರಾಜ್ಯಸಿರಿಯನಿತ್ತಾದೊಡಂ ತಪ್ಪ 
ದಿಂದೆನ್ನ ದೃಕ್ಟಥವನಗಲದೆ ಸುಖದೊಳಿಪ್ಪುದುಚಿತವು (ವೆಂಕಾರಾ. 
೨-೯-೩೨). [೫ಂ.) 

ದೃಕ್ಚರಿಧಿ (ನಾ). ನೋಟದ ಮೇರೆ; ದೃಷ್ಟಿಯ ಎಲ್ಲೆ: ಎತ್ತಣಿನೊ 
ದೃಕ್ಟರಿಧಿಯಾಚೆಯಿಂದಲನಂತಸತ್ತ «a ತೆರೆತೆರೆಯಾಗಿ ಬೀಸಿ ಗೂಢದಲಿ 
ಬಿತ್ತರಿಸುತಿಹುದು ಹೊಸಹೊಸತನವನೆಡೆಬಿಡದೆ (ಮಂಕುಕ. ೯3). [ಸಂ.] 

ದೃಕ್ಟ್ರಭೆ (ನಾ). ಕಣ್ಣಿನ ಕಾಂತಿ,-ಪ್ರಕಾಶ; ನೇತ್ರದ ಹೊಳವು : ದಿಕ್ಮಕ್ರ 
ಮನಚ್ಚಜೊನ್ನಮೆಳಸಿತ್ತೆಂಬನ್ನೆಗಂ ತುಂಬೆ ದೃಕೃಭೆ . . . ಬಂದಳ್‌ 
ಕುಡುತುಂ ಶಶಿಪ್ರಭೆ ಜನಾಕ್ಷೀಂದೀವರಾನಂದಮಂ (ಶಂದ್ರಪು. ೬-೬೯). 

[ಸಂ.ದ ೈಕ್ಟಭೂ] 

ದೃಕ್ಸಹಸ್ರ (ನಾ). ಸಾವಿರ ಕಣ್ಣುಗಳು : ದೇವಗಣಿಕಾತತಿಯಾತನ ಗೀತಮಂ 
ನಿಜಾನಂದದೆ ಪಾಡೆ ಕೇಳಲೆರಡುಂ ಕಿವಿಯೆಯ್ದುದೆ ತನ್ನೆ ದೃಕ್ಸಹಸ್ರಂ 
ದಿಟದಿಂದೆ ಕರ್ಣಚಯವಮಾಗದೆ ನಿಷ್ಠ ಲಮಾದುದೆಂದು ಸಂಕ್ರಂದನನೆಯ್ದೆ 
ಕಣ್ಣೆ ಕಿಸುಗಣ್ಣು ವನಾತ್ಮಸಭಾಂತರಾಳದೊಳ್‌ (ಡಂದ್ರಫು. ೦೦-೮೩೭). 

[ಸಂ.1 

ದೃಕ್ಸಿದ್ಧಾಂತ (ನಾ). [ಜ್ಯೋತಿ] (ಆಧಂನಿಕ ಯಂತ್ರ ಸಹಾಯದಿಂದ) 
ಗ್ರಹಗಳ ಸ್ಥಿತಿಯನ್ನು ಪ್ರತ್ಯಕ್ಷವಾಗಿ ಕಂಡುಕೊಂಡಂ ನಿರ್ಣಯಿಸಂವ 
ಖಗೋಳ ವಿಜ್ಞಾನ: ಜ್ಯೋತಿರ್ವಿಜ್ಞಾನ. "ದೃಗ್ಗಣಿತ' ಪರಾ [ಸಂ.] 

ದೃಕ್ಸೌಮ್ಯ (ಗು). ಕಣ್ಣಿಗೆ ಹಿತವನ್ನುಂಟುಮಾಡಂವ ; ನೇತ್ರಾನಂದಕರ 
ವಾದ: ಸ್ರಕ್ಸುಭಗೋರಸ್ಸಳನಂ ದೃಕ್ಸ್‌ಮೃಶರೀರನಂ ಸವೇಣುಸ್ವನನಂ 
ವಾಕ್ಲಾರನನಾ ಬಳವಿಷ್ವಕ್ಸೇನರ್‌ ಗೋಪಬಂಧುಗೆತ್ತರ್‌ ಖಳನಂ (ಆಗವಿ. 
೪-೫೦). [ಸಂ.] 

ದೃಗಂತ (ನಾ). ಕಣ್ಣಿನ ಕೊನೆ ; ಅಪಾಂಗ ; ಕಟಾಕ್ಷ: ತನ್ನ ದೃಗಂತದಿಂದೀ 
ಕ್ಷೆಸುತ ಪ್ರಿಯೆ ಪೋಗೆ ಬಂದುದೀ ಬೇಗೆ (ಶಾಕುಂತ. ೦೮ ಅಡಿಪದೃ). 

(ಸಂ.] 

ದೃಗಂತರ (ನಾ). ಕಣ್ಣಿ. ನ ಒಳಗು,-ಒಳಭಾಗ : ಚರಣಾಲಕ್ಕಕಲಾಂಛನೆಂ 
ನಿಟಿಲದೊಳ್‌ . . - ತಾಂಬೂಲರಾಗಂ ದೃಗಂತರದೊಳ್‌ ಪುಷ್ಪರಜಃ 
ಪ್ರಲೇಪಮುರದೊಳ್‌ ತಳ್ಳೊಯ್ಕೆ (ಕಾವ್ಯಸಾ. ೬೩೫). [ಸಂ.) 


೦೭-೨೮). 


ದೃಗಂಬು 


ನಂ (ನಾ). ಕಣ್ಣೀರು ; ಕಂಬನಿ; ಅಶ್ರು : ವೃಗನಯನೆಯ ಮನದ 
ಖೇದವ7ಂ ಪಚ್ಚುಗೊಳಲ್‌ ಬಗೆದಂತಾಕುಳಚಿತ್ತಂ ದೃಗಂಬ:ವಂ ತೊಡೆದು 
ಮೆಲ್ಲನಂದಿಂತೆಂದಂ (ಚಂದ್ರಪು. ೩-೩೩). [ ಸಂ.) 

ದೃಗು (ನಾ). ೧. ಎ ದೈಕ್ಫ ೧: ಮೊಗಸದಾದವು ನೋಡಲಮರರ ದೃಗು 
ಗಳಸುರರ ಸುಪ್ರತಾಪದ ಸೆಗಳಿಕೆಯ ಶಿಖಿಯಂಬ್ಬರದ ಸಂತಾಪಲಹರಿಯಲಿ 
(ತೊರೆರಾ. ೬-೨೦-೫೨). ೨. ಎ ದೃಶ್ಯು ೨; ನಯನ, . , ದೃಗು 
ಯಮಳ ಲೋಚನ ದಂಪತಿ ಇಂತಿನಿತುಂ ೨ಕ್ಕೆ ಹೆಸರು (ವೃವಹಾ. 
೧೦-೦೩). [ ಸಂ. ದೃಶ್‌ 

ದೃಗುಜಲ (ನಾ), ಇ ದೃಗಂಬು : ಅಂದು ಭಂಗಿಸುವಲ್ಲಿ ದೃಗುಜಲಬಿಂದು 
ವೊಂದುಂ 'ಹೊಜವಡದು , . . ಇಂದದೇನು ನಿಮಿತ್ತಂ ಸಲಿಲಂ ನಿನ್ನ 
ನಯನದಲಿ (ಬಸಪು. ೧೮-೫೩) : ಕೊರಳ ಸೆರೆ ಹಿಗ್ಗಿದವು ದೃಗುಜಲ 
ಉರವಣಿಸಿ ಕಡುನೊಂದನಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನೆ 
ಮನದೊಳಗೆ (ಕುವ್ಶಾಉ. ೧೦-೦೧) : ಮಗನ ಮರಣದಲೆಂತು ಜೀವವ 
ಬಗೆವಳಕಟ ಸುಭದ್ರೆಯೆ:ನುತವೆ ದೃಗುಜಲವ ಬೆರಳಿಂದ ಮಿಡಿದರು ಗೌರಿ 
ದೇವಿಯರು(ಕುವ್ಯಾದ್ರೋ. ೬-೯೪); ದೃನುಜಲಗಳೊಅತೆಗಳ ತೋಳಪ್ಪುಗೆಯ 
ವಿಗ ತೋತ್ಸವದ ಸಮರದ ನಗಮಹೀರುಹ ಮುಕ್ತಹೆಸ್ತರ ನೋಡುತೈ 
ತರೆಲು (ತೂರರಾ. ೬-೪೧-೪೩). [ದೃಗು * ಜಲ್ಯ 

ದೃಗುದೀಧಿತಿ (ನಾ). ಕಣ್ಣಿನ ಕಾಂತಿ : ಶತದಳಾಯತಲೋಲ ದೃಗುದೀಧಿತಿ 
ಗಳಲ್ಲಿಯೆ ಸಿಕ್ಕಿ ಕಾಲಿಡಲಜಟ್‌ಯದೋರಂತೆ ರತಿಪನೆಸ:ವ ನಿಶಾತಮಾರ್ಗಣ 
'ಹತಿಗೆ ಗುಜಿಯಾದೆನು (ಬಸಪು. ೪೦-೭). [ದೃಗು ೬ದೀಧಿತಿ] 

ದೃಗುಪಥ (ನಾ). ದೃಷ್ಟಿಯ ಹರಹು; ಕಣ್ಣಳತೆ; ನೋಟ: ನೆಗಹ 
ಬೀಸುವ ಚೌರಿಗಳ ಸನ್ನೆಗೆ ಚತುರ್ಬಲವೆಲ್ಲ ದ್ರೋಣನ ದೃಗುಪಥಕೆ 
ತೋಜಃದರು ತಂತಮ್ಮಾಳು ಕುದುರೆಗಳ (ಕುವ್ಮಾಜ್ರೋ ೯-೦೭). 

[ ದೃಗು * ಪಥ) 

ದೃಗುಮಧ್ಯ (ನಾ). ಕಣ್ಣಿನ ಗುಡ್ಡೆ ನ ಕಣ್ಣಾಲಿ: ನಗ ಮರುತಂ ಯಕ್ಷ 
ಮುಕ್ತಾಫಲಂಗಳ್‌ ದೃಗುಮಧ್ಯಂ . . . ಶುಭ್ರಾದಿಗಳ್‌ ತಾರೆಶಬ್ದಂ 
(ನಾನಾರ. ೪೦). [ದೃಗು + ಮಧ್ಯ) 

ದೃಗುಯುಗ (ನಾ). ಎರಡು ಕಣ್ಣುಗಳೆಂ : ಬಿಚ್ಚಿದ ಕೇಶಪಾಶದ ಮುಗಿದ 
ಸರಸಿಜದಂತೆ ದೃಗುಯುಗದೊರೆತ ಕಂಬನಿಯ ಒಗುವಪಾಂಗದ . . 
ಬಿಗಿದ ದಾಳಿಂಬವನು ಹೋಲುವ ಬಂಯ ಬಿಡುತಿರಲು (ಶಿಲಾ. ೦೦-೫೪); 
ನಗೆಮೊಗದ ಮಿಂಚುಗಳ ದೃಗುಯುಗದ ಕಾಂತಿಗಳ , , . ವಿಗಡೆ 
ಯರ್ನೆರೆದು ಕಾಳೆಗಳೆ ಮುಂಕೊಳುತಿರ್ದರು (ಕೈಮಿಥಾ. ೦೬-೪). 

[ದ ಗು + ಯುಗ] 

ದೃಗುಯುಗಳ (ನಾ). ೬ ದೃಗಂಯಂಗ : ದೃಗುಯುಗಳ ಜಲಬಿಂದುಗಳಿಗಾ 
ಜಲಬಿಂದು ಸುರಿವಂತೆ ಒಗುವ ಖಂಡಿತಹಾರ ಮುಕ್ತಾಳಿಗಳು ಮೆಟ?ದವು 
(ಕಾವ್ಠಾಸೆ. ೦೪-೭೦) ; ಯುಗದ ಪರಿಯವಸಾನದುದಯದಲಗಧರನು 
ಲೀಲೆಯಲಿ ಮನುವಿನ ದೃಗುಯುಗಳ `ಗೋಚರಕೆ ಸುಳಿದನು ಮತ್ಸ್ಯ 
ರೊಪದಲ್ಲಿ (ನಿಧಾಗ. 3-೩-3); ಬಿಗಿದ ಪದ್ಮಾಸನ ನಾಸಿಕಾಗ್ರದ ದೃಗು 
ಯುಗಳ 'ಸಂಚಲಿಸದ ಚಿತ್ತ ಬಗೆದೋಲುತಿಹ ರಾಮನಾಮವ ಜಾನಿಪ 
ಜಗದೆಅಕಿಯನ ಕಾವ ಕಂಡ (ಮೋಹತ. ೭-೩೪). 

[ದೃಗು + ಯುಗಳ (ಎ ಯುಗಲ) ] 

ದೃಗುವಿಹೀನ (ನಾ). ಕಣ್ಣುಗಳಿಲ್ಲದವನು ; ಕಂರಂಡ : ದೃಗುವಿಹೀನರ 
ಬಾಳಿಕೆಯ ಸುಡಲೆನುತ ತನ್ನೊಳು ಹಿರಿದು ಚಿಂತಿಸಿದ (ಕುವ ಛೀ. ೧-೫೪); 
ದೃಗುವಿಹೀನನು ಕತ್ತಲೆಯ ಮೊಗೆಮೊಗೆದು ಕಡೆಗಾಣದವೊಲರಿಸಂಯುಗಕ 
ಸರಣಿಯ ಕಾಣದುಸುರಿಡುತಿರ್ವನಸುರೇಂದ್ರ (ತೂರರಾ. ೬-೪೦-೩). 

[ ದೃಗು * ವಿಹೀನ] 


೪೦೩೨ 


26 


20 


96 


40 


46 


ದೃಢ 


ದೃಗುಶಿಖ (ನಾ). ಕಣ್ಣಿನ ಬೆಂಕಿ; ನೇತ್ರಾಗ್ಗಿ: ದೃಗುಶಿಖ ಕಿಡಿಗಳೊಗೆ 
ಭುಗಿಭುಗಿಲು ಛಿಟಿಛಿಟಿಲೆನುತ ಮಿಗೆ ನೆಗೆಯೆ (ಬಸಪು. ೦೭-೧೯) ; ಸಗರಸುತ 
ಚರಿತವನು ಕಪಿಲನ ದೃಗುಶಿಖಿಯಲುರಿದುದನು ಬಳಿಕವರಿಗೆ ಭಗೀರಥ 
ನಿಳುಹಿದವ:ರನದೀಕಥಾಂತರವ ಮುನಿಪ ವರ್ಣಿಸಿದ (ಕುವ್ಕಾಅ. 
೯-೦೩. [ದೃಗು + ಶಿಖೆ) 

ದೃಗುಸನ್ನೆ (ನಾ). ಕಣ್ಣಿನಿಂದ ಮಾಡುವ ಸೂಚನೆ.-ಸಂಕೇತ; ಕಣ್ಣುಸನ್ನೆ: 
ಇಂಚರದಮರಿಯರೊಡನಾಡುವ ನೇತ್ರಲಂಂಛನಗುಜ ಮೇಘವೆ ಣ್ಣು 
ಸಂಚಲದೃಗುಸನ್ನೆಯ ಮಾಡಿದಂದದಿ ಮಿಂಚಡರಿತು ನಭಸ್ಮಲದಿ (ಮೋಹತ. 
೪-೩೩, [ದೃುಗು* ಸನ್ನೆ] 

ದೃಗ್ಗಣಿತ (ನಾ). [ಜ್ಯೋತಿ] ಗ ಹ, ನಕ್ಷತ್ರ ಮುಂತಾದುವುಗಳನ್ನು 
ಪ್ರತ್ಯಕ್ಷವಾಗಿ ಪರಿಶೀಲಿಸಿ ತಯಾರಿಸಿದ ಲೆಕ್ಕ ; ಜ್ಯೋತಿರ್ಗಣಿತ. 
“ದೃಕ್ಲಿದ್ಮಾಂತ' ಪರಾ. (ಸಂ.] 

ದೃಗ್ಗೋಚರ (ನಾ). ಕಣ್ಣಿಗೆ ಕಾಣಿಸುವಂಥದಂ; ದೃಷ್ಟಿಗೆ ಗೋಚರ 
ವಾಗುವಂಥೆದು: ಕಣಾದನ ವೈಶೇಷಿಕದರ್ಶನ ಅಣುಗಳ ಸಂಯೋಗ 
ವಿಯೋಗವಿಶೇಷವೇ ದೃಗ್ಲೋಚರವಾಗುತ್ತಿರುವ ಜಗತ್ತೆಂದಿತು (ಛಾರದ. 
೧೨೨) : ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಮ್ಮೆದುರು ಮೂರೇ ಮೂರು 
ಜೀವನ ತತ್ತ್ವಗಳು ದೃಗ್ಲೋಚರವಾಗುತ್ತವೆ (ಧರ್ಮಸಾ. ೩). [ಸಂ.] 

ದೃಗ್ದೀಷ್ತಿ (ನಾ). = ದೃಕ್ಟಭೆ : ಮುಗಿಲೊಡ್ಡಂ ಕುಡುಮಿಂಚನಬ್ಬರವಮಂ 
ಶಕ್ರಾಸ್ತ್ರಮಂ ತಂದಲಂ ನಗಭಿದ್ಗೋಪಕಳಾಪಮಂ ಕಚಭರಂ ದೃಗ್ಲೀಪ್ತಿ 
ಕಾಂಚೀರವಂ ಸೊಗಯಿಪ್ಪಾಭರಣಾಂಶು ದೇಹರುಚಿ ಕೆಂಬಾಯ್‌ ಪೋಲೆ 
(ಪುಷ್ಪ ಪು. ೧೪-೪೭). [ಸಂ.] 

ದೃಗ್ಯುಗ (ನಾ). ಇ ದೃಗುಯುಗ : ಹರಿಯಾತನೇ ದೃಗ್ಯುಗಕೆ ಗೋಚರ 
ನಾದನು (ಕುವ್ಕಾಅ. ೧೪-೨೦). [ಸಂ.) 

ದೃಗ್ಯುಗಳ (ನಾ). -ದೃಗುಯಂಗ: ನಗುವಂತಿರ್ದಪ್ಪದಿಂತೀ ವದನಮುರುಳಿ 
ಗೊಂಡಿರ್ಪುದೀ ಕೇಶವಿತಾ ದೃಗ್ಯುಗಳಂ ಕನ್ನೆಯ್ದಿಲಂತಿರ್ದಪುದು (ಕಾದಂಉ. 
೬೩೨); ಕೇಳಿಯವರೆ ಸಂವಾದವ ತಿದ್ದಲು ಕಾಳಿ ನಿರ್ವಾಣದುಕೃತಿಯ 
ತಾಳಿ ಬಂದಿದಿರಾಗಿ ನಿಲಲಚ್ಕುತ ನೋಡಿ ಹೂಳಿದ ದೃಗ್ಯುಗಳವನು 
(ಮೋಹತ. ೩೮-೨೪). *ದೃಗುಯುಗಳ' ಪರಾ. (ಸಂ. ದೃಗ್ಯುಗಲ] 

ದೃಜ್ಮೂಲ (ನಾ). ಕಣ್ಣಿನ ಕುಣಿಕೆ; ಕಣ್ಣಿನ ತುದಿ: ದೃಜ್ಮೂಲದೊಳೆ 
ಮಂದಶ್ರುವೊಗೆಯೆ ಕರಯುಗ್ಮಂಗಳ ಮುಗಿದು (ಉದ್ಮದೇ. ೩-೬೦). (ಸಂ. 

ದೃಢ (ಗು). ೧. ಭದ ಶ್ರೈವಾದ ; ಮಜಬೂತಾದ ; ಬಿಗಿಯಾದ ; ಗಾಢ 
ವಾದ. ೨. ಬಲವಾದ ಶಕ್ತಿಯುಳೆ ಕೈ ಬಲಿಷ್ಠ . "ದೃಢಾಯ್ಲ]) 
ಪರಾ. ೩. ಸ್ಥಿರವಾದ ; ಅಚಲವಾದ: “ಸ್ಥಿರ, ಸ್ಥಾಯಿ, ದೃಢ, ನಿತ್ಯ” 
(06866821. ಪಾರಿನಿ. 3೧). ೪. ಕಠಿನವಾದ; ಗಟ್ಟಿಯಾದ. ೫. ನಿಶ್ಚಯ 
ವಾದ; ದಿಟವಾದ ; ಸ್ಥಿರಪಡಿಸಿದ : ಹಿಂದಿರುಗಿ ಬರಬೇಕಾಗಿದ್ದ 
ಹೊತ್ತು ಬಹಳ ಮಾರಿಹೋದುದರಿಂದ ಅವರ ಅನುಮಾನವು ದೃಢ 
ಸಿದ್ಧಾಂತವಾಯಿತು (ಕಪಾಕುಂ. ಲ. ಓ. ಉತ್ಕಟವಾದ; ತೀವ್ರವಾದ. 
೭. ಅಧಿಕವಾದ; ಹೆಚ್ಚಾದ. (ನಾ). ೮. ಗಟ್ಟಿಯಾದಂದು ; ಬಲ 
ವಾದಂದು ; ಬಿಗಿಯಾದಂದು: ಗೋಪಿ ದಾವಿನ್ನಡುವಂ ತೊಡರ್ಚಿ 
ದೃಢವಾಗಲುಲೂಖಲದಲ್ಲಿ ಕಟ್ಟೆ (ಜಗವಿ. ೩-೩೬). ೯. ಸ್ಥಿರತೆ ; ಅಚಲ 
ವಾಗಿರುವಿಕೆ : ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯಾ ಮನದಲ್ಲಿ ದೃಢ 
ವಿಲ್ಲದನ್ನಕ್ಕ (ಬಸವ. ೯೯) ; ಕಡೆಗೆ ಮಾಡದ ಭಕ್ತಿ ದೃಢವಿಲ್ಲದಾಳುತನ 
ಮೃಡನೊಲಿಯ ಹೇಳಿದರೆ ಎಂತೊಲಿವನಯ್ಯ (ಮಹಾದೇ. ಬ. ೪೩-೧೦೫) ; 
ಅಮೃತದಲಿ ಬಟುಹಿನಲಿ , , , ದೃಢದಲ್ಲಿ ಮೇಣ್‌ ವೃತ್ತನಾಮಮೆನಿಕು 
(ಮಂಗರಾ. ೧೫೪-೬೫); ಕರ್ಣನ ದೃಢವ ಕಂಡನು ಮನದೊಳುತ್ಸಾಹಿಸಿದನು 
(ಕುವ್ಶಾಉ. ೦೦-೨೦). ೧೦. ದಟ್ಟವಾಗಿರಂವಿಕೆ ನ ಸಾಂದ್ರತೆ: “ನಿಬಿಡಂ, 


ದೃಢಕಾಯ 


ನಿಬಿರೀಸಂ, ದೃಢಂ, ಗಾಢಂ-ಈ ೪ ತೆಅಪಿಲ್ಲದುದು” (ಹಲಾಯು, ೦೧೯-೩೩). 

೧೧. ನಿರ್ಧಾರ; ನಿಶ್ಚಯ: ತಾ ನುಡಿದ ನುಡಿಯನು ಸಲಿಸುವುದು 

ನೆಆ್ಕಿ ದೃಢವೆ ದೃಢವೆಂದಿತ್ತನಟಯದೆ ಸತಿಗೆ ನಂಬುಗೆಯ (ತೊರರಾ. 

ಪಾಂಡಿತ್ಯ ವೆನುವುದು ಅನುಮಾನಕಿನ್ನೊಂದು ಹೆಸರೆಂದು 
ದೃಢವಾಯಿತೆನಗೆ (ಇಂಜಾಶ,. ೨೩೭-೬3). ೧೨. ಕಠಿನತೆ ; ಕಾಠಿನ್ಯ; 
“ಖರಃ, ಕಠೋರಃ, ಕಠಿನಃ .. . ದೃಢಃ-ಈ ೬ ಬೆಟ್ಟಿದು” (ಹಲಾಯು. 
8೭-೦೮೭). ೧೩. ಸತ್ಯವಾದುದು ; ದಿಟವಾದುದು :ನಡೆಯೊಳೆಚ್ಚ 
ಅವ ಬಿಡದಿರು ಪರವಶದಿ ದೃಢವನಗಲದಿರೆು (ಸರ್ವಜ್ಞ. ೩೦೦). [ ಸಂ. 

ದೃಢಕಾಯ (ನಾ). ೧. ಬಲಿಷ್ಕವಾದದೇಹ; ಗಟ್ಟಿಮುಟ್ಟಾದ ಶರೀರ: 
ಆದರೆ ಎಲ್ಲಕ್ಕಿಂತ ಮಿಗಿಲಾಗಿ ಮುಕ್ತತಾಪತ್ರಯದ ಅರೋಗದೃಢಕಾಯ 
ಸಂಪನ್ನತೆಯ ಆತ್ಮಸಂತೋಷ (ಪುನರು. 330), ವಿ. ಗಟ್ಟಿಮುಟ್ಟಾದ 
ದೇಹವುಳ್ಳವನು; ಬಲಿಷ್ಠ: ದೃಢಕಾಯರಾದ ಯುವಕರು ಶಾಲೆಗಳಿಂದ 
ಹೊರಬರಬೇಕು (ಶಿಕ್ಷದ. ೩೮೩); ಬಲಿಷ್ಠನೂ ಅರೋಗದೃಢಕಾಯನೂ 
ಎಂಬುದು ಆತನ ಚಲನೆಯ ವೈಖರಿಯಿಂದ ತಿಳಿದುಬರುತ್ತಿತ್ತು 
(ಕಾನೂರು. 0). [ದೃಢ * ಕಾಯ) 

ದೃಢಗಲಿ (ನಾ). ಅತಿಶಯವಾದ ಪರಾಕ್ರಮವುಳ್ಳವನು; ಮಹಾ 
ಪರಾಕ್ರಮಿ : ದೃಢಗಲಿ ಖಳನುರಸ್ತಲದೆ ಕಠಾರಿಯ `ಬುಡಮುಟ್ಟಿ ಚಿಂಚಿ 
ಬೊಬ್ಬಿಅಕದ (ಮೋಹತ. ೧೨-೬೭) ; ದೃಢಗಲಿಯಹುದೆಂದು ಮಗನ 
ಮಸ್ತಕವ ಮೆಯ್ದಡಹಿ ತಕ್ಕೆಯೊಳಿಟ್ಟುಕೊಂಡು (ಮೋಹತ. ೧೩-೩೦). 

[ ದೃಢ + ಕಲ್ಮಿ) 

ದೃಢಗುಣ (ನಾ). ಅಚಲವಾದ ಗುಣ; ಸ್ಥಿರವಾದ ಗುಣ: ಅತಿ ಸೂಕ್ಷ್ಮ 
ತತ್ತ್ವಮಂ ಕಾಣ್ಬತನುವನೊಟ್ಟಿಯಿಸಿ ಕಟ್ಟುವೀ ದರ್ಶನಶುದ್ಧತೆಗಂ 
ದೃಢಗುಣಸುಸಮರ್ಥತೆಗಂ ಸಲೆ ದೇವಚಂದ್ರಯತಿಪತಿ ನೋಂತಂ 
(ಕಂದ್ರಫು. ೧-೩೩). [ದೃಢ * ಗುಣ) 

ದೃಢಗೊಳ್ಳು (ಕ್ರಿ). ಸ್ಥಿರವಾಗು ; ಅಚಲವಾಗು ; ಭದ್ರವಾಗಂ 

[ ದೃಢ * ಕೊಳ್ಳು, (ಕೊಳ್ಳ) 

ದೃಢಚರ್ಯ (ನಾ). ೧. ಬಿಡದೆ ಆಚರಿಸಂವುದಂ ; ಸ್ಥಿರದಾಗಿ ಆಚರಿಸು 
ವುದು. ೨. [ಜೈನ] ಜೈನವಂತದ ಧರ್ಮಗ್ರಂಥಗಳನ್ನು ವ್ಯಾಸಂಗ 
ಮಾಡಿ ಜ್ಞಾನಾಭಿವೃದ್ಧಿಗೆ ಸಹಾಯಕವಾದ ಇತರ ಗ್ರಂಥಗಳನ್ನು 
ವ್ಯಾಸಂಗ ಮಾಡುವುದು: ಮತ್ತಮವತಾರವೃತ್ತಿಲೋಭಗ್ರಹಣಪೂಜಾ 
ರಾಧ್ಮ ಪುಣ್ಯ ಯ ಜ್ಞ ದೃಢಚರ್ಯೋಪಯೋಗತ್ವಮೆಂಬೆಂಟುಂಬೆರಸು 
(ಆದಿಪು. ೦೩-೧೬ ವ) ; ಧೃಢಚರ್ಯಮುಂ ಉಪಯೋಗಿತ್ವಮೆಂಬೆಂಟು 
ಗರ್ಭಾನ್ವಿತಕ್ರಿಯೆಯೊಳು (ಣಾವೂಪು. ೨೩೦); ಅ೦ಥಾ ಪುಣ್ಯಯಜ್ಞ 
ವನ್ನುಳ್ಳವನು ಜೈನಾಗಮಶಾಸ್ತ್ರಂಗಳಂ ಓದಿ ಪೂರೈಸಿ ಅನ್ಯಮತ 
ಗ್ರಂಥಾರ್ಥಗಳಂ ಸಹ ತಿಳಿದುಕೊಳ್ಳುವುದೇ ದೃಢಚರ್ಯವೆಂಬ ೭ನೇ 
ಕರ್ಮವು (ಫುರುಕ. ೨೦೭). "ದೀಕ್ಷಾನ್ವಯಂಕ್ರಿಯೆ' ಪರಾ. 

[ದೃಢ * ಚರ್ಯ) 

ದೃಢಚಿತ್ತ (ನಾ). ೧. ಚಂಚಲವಾಗದ ಮಂನಸ್ಸು ; ಗಟ್ಟಿಮನಸ್ಸು ; 
ಅಚಲವಾದ ಚಿತ್ತ. "ದೃಢಚಿತ್ತವಿಡಿ' ಪರಾ. ೨. ಗಟ್ಟಿಮನಸ್ಸುಳ್ಳ 
ವನು; ಚಂಚಲನಲ್ಲದವನು : “ಶಂಸಿತನಾ ಸುನಿಶ್ಚಿತಂ ದೃಢಚಿತ್ತ ನೆಂದೆ 
ನಿಕ್ಕುಂ” (ಮಂಗರಾ. ೭೫-೫); ದೃಢಚಿತ್ತಂ ಗುಣನಿಳಯಂ ಕಡುಗಲಿ... 
ಭವ್ಯವನಜವನಕಳಹಂಸಂ (ಧರ್ಮಾಮ್ಮ. ೭-೦೩). [ದೃಢ + ಚಿತ್ತ] 

ದೃಢಚಿತ್ತವಿಡಿ (ಕ್ರಿ). ದೃಢಮನಸ್ಸಿನಿಂದ ಕೂಡಿರು; ಸ್ಥಿರವಾಗಿರು: 
ದೃಢಚಿತ್ತವಿಡಿದು ಭೋಗಿಭೂಷಣ ಕೋಪವ ತಾಳಿ ಕಿಡಿಕಿಡಿಯೋಗಿ 
ಕೆಂಗಿಡಿಗಣ್ಣ ತೆಆ್‌ದ (ಮೋಹತ. ೭-೩೮). ([ ದೃಢಚಿತ್ತ ೬ ಪಿಡ್ಮಿ? 

ದೃಢತೆ (ನಾ). ಸ್ಥಿರತೆ; ನಿಶ್ವಲತೆ. [ ಸಂ. ದೃಢತಾ] 


೨-೨-೬) ; 


೪೦೩೩ 


1% 


45 


ದೃಢಮೂಲ 


ದೃಢತ್ವ (ನಾ). ಚಂಚಲವಾಗದಿರುವಿಕೆ ; ಸ್ಕಿರವಾಗಿರುವಿಕೆ : “ಗಲ್ಭ- 
ಅಧಾರ್ಪ್ಪ್ಮೈೇ, ದೃಢತ್ವದೊಳ್‌" (ಕಾಕಕ್ಕ. ೧೦೬). [ಸಂ.] 
ದೃಢನಿರ್ಧಾರ (ನಾ). ಅಚಲವಾದ ನಿರ್ಣಯ ; ಸ್ಥಿರವಾದ ನಿರ್ಧಾರ: 
ಆ ಬಗ್ಗೆ 'ಅವನ ಮನಸ್ಸಿನಲ್ಲಿ ದೃಢನಿರ್ಧಾರೆ ಬಲಿತಿರಲಿಲ್ಲ (ಪುನರು. ೪೩೬). 
[ ದೃಢ * ನಿರ್ಧಾರ] 
ದೃಢನಿಶ್ಚಯ (ನಾ). ಎ ದೃಢನಿರ್ಧಾರ: ಸುಲಭವಾಗಿ ಸಡಿಲದ ದೃಢ 
ನಿಶ್ಚಯ ಅವನ ಹುಟ್ಟುಗುಣವಾಗಿತ್ತು (ಪುನರು. ೩೩೨). 
[ದೃಢ + ನಿಶ್ಚಯ ] 
ದೃಢಪಡಿಸು (ಕ್ರಿ). ನಿಶ್ಚಿತಗೊಳಿಸು ; ಖಚಿತಪಡಿಸಂ ; ಬಲಪಡಿಸೆಂ: 
ಅನಂತಕವಿಯ ಗ್ರಂಥದ ಮೇರೆಗೆ ., , ಕೂಷ್ಮುಂಡಿಯೇ ಮುಖ್ಯ 
ಪ್ರೇರಕಳೆಂಬುದನ್ನು ದೃಢಪಡಿಸುತ್ತದೆ (ಸಮಾಲೋ. ೨೬೦). 
[ ದೃಢಪಡು + - ಇಸ್ಕು) 
ದೃಢಪಡು (ಕ್ರಿ). ನಿಶ್ಚಿತವಾಗಂ ; ಸ್ಥಿರವಾಗು. "ದೃಢಪಡಿಸು' ಪರಾ. 
[ ದೃಢ * ಪಡು 
ದೃಢಪತಿವ್ರತೆ (ನಂ). ಗಂಡನನ್ನು ಕುರಿತ ವಿಶ್ವಾಸ ವಂತ್ತು ಭಕ್ತಿಗಳಲ್ಲಿ 
ಸ್ಥಿರವಾದ ನಡವಳಿಕೆಯುಳ್ಳವಳು'; ವಂಹಾಪಶಿವ್ರತೆ: ಇಂದು 
ಜಯವಧು ದೃಢಪತಿವ್ರತೆಯೆಂದು ಬಗೆದೈ ಭೂಪ ಹುಸಿ ಹೋಗೆಂದು 
ಗುರುಸುತ ನಗುತ ಹೋದನು ತನ್ನ ಮೋಹರಕೆ (ಕುವ್ಯಾಕ. ೨೪-೨೨). 
[ ದೃಢ + ಪತಿವ್ರತೆ ] 
ದೃಢಪ್ರತ್ಯಯ (ನಾ). ಸ್ಥಿರವಾದ ವಿಶ್ವಾಸ,-ನಂಬುಗೆ; ದೃಢನಿಶ್ಚಯ. 
[ ದೃಢ + ಪ್ರತ್ಯಯ? 
ದೃಢಬುದ್ಧಿ (ನಾ). ಅಚಲವಾದ ಬುದ್ಧಿ ; ಗಟ್ಟಿಮನಸ್ಸು : ದೃಢಬುದ್ಧಿ 
ಯಿಲ್ಲದವ ಕಡುಮೂರ್ಹ (ಗಾದೆ). [ದೃಢ ಬುದ್ಧಿ] 
ದೃಢಬ್ರತ (ನಾ). » ದೃಢವ್ರತ : (8). [ದೃಢ * ಬ್ರತ] 
ದೃಢಬ್ರತೆ (ನಾ). ಸ್ಥಿರವಾದ ಪ್ರತಿಜ್ಞೆ ಯಂನ್ನುಳ್ಳವಳು ; ಸ್ಥಿರಸಂಕಲ್ಪ 
ದಿಂದ ಕೂಡಿರುವವಳಂ : ಈಯಯು್ವಿ ಮಣುಬ್ರತಮಂ ಕೈಕೊಂಡು 
ದೃಢಬ್ರತೆಯಹಾಗು ಸುವ್ರತೆಯಾಗು ಮಗಳೆ (ವಡ್ಮಾರಾ. ೨೨-೨೦). 
[ ಆಸಂ. ದೃಢವ್ರತಾ] 
ದೃಢಭಕ್ತ (ನಾ). ನಿಶ್ಚಲವಾದ ಭಕ್ತಿಯನ್ನು ಉಳ್ಳವನು: ನಡೆದದ್ದೆಲ್ಲವು 
ಲಕ್ಷ ಪ್ರದಕ್ಷಿಣೆ ನುಡಿದದ್ದೆಲ್ಲವು ಗಾಯಶ್ರಿಮುಂತ್ರಗಳು . ದೃಢ 
ಭಕ್ತರೇನು ಮಾಡಿದರದೇ ಮರಿಯಾದೆ (ಪುರದ. ೩-೧೦೬-೨). 
[ ದೃಢ * ಭಕ್ತ] 
ದೃಢಭಕ್ತಿ (ನಾ). ನಿಶ್ಚಲವಾದ ಭಕ್ತಿ : ದೃಢಭಕ್ತಿ ನಿನ್ನಲಿ ಬೆಡಿ ನಾನಡಿ 
ಗೆಅಗುವೆನಯ್ಯ ಅನುದಿನ ಪಾಡಿ (ಪುರಂದ. ೦-೯-೨), [ ದೃಢ 4 ಭಕ್ಷಿ] 
ದೃಢಮನಸ್ಸು (ನಾ). ಎ ದೃಢಬುದ್ಧಿ ; ದೃಢಮನಸ್ಸು ಮಾಡಿಕೊಂಡು 
ಕೆಲವು ಕಾಲ ಮನಃಕ್ಲೇಶವನ್ನು ಸಹಿಸಿಕೊಳ್ಳಬೇಕು (ಸಾವಿತ್ರಿ. ೩). 
[ ದೃಢ * ಮನಸ್ಸು ] 
ದೃಢಮುಷ್ಟಿ (ನಾ). ೧. ಬಲವಾದ ಹಿಡಿ ; ಶಕ್ತಿಯುತವಾದ ಮುಷ್ಠಿ : 
ಒತ್ತಿ ದೃಢಮುಷ್ಟಿಯಲಿ ಶಿವಿದರು ಸತ್ವವುಳ್ಳವರೆರಡು ಬದಿಯನು (ಕಾಶಿರಾ, 
೨೪-೬). ೨. ಅಚಲವಾದ ನಿರ್ಧಾರ ; ಹಿಡಿದ ಪಟ್ಟು ಬಿಡದಿರುವಿಕೆ : 
ದೃಢಮುಷ್ಟಿಯರಸನ್‌, ಆರ್ಗಮೊಳಗಲ್ಲದೋನ್‌ ಸ್ವರ್ಗದಲ್ಲಾಳ್ಜಪನ್‌ 
(ಬದ್ಮಪ್ಪ. ೦೮-೩೬೮). ೩. ಕತ್ತಿ; ಖಡ್ಗ: ೪. ಜಿಪುಣ; ಲೋಭಿ; ಜೀನ. 
"ಕವಿಮುಖ್ಬ' ಪರಾ. [ ದೃಢ * ಮುಷ್ಟಿ) 
ದೃಢಮೂಲ (ನಾ). ಬಲವಾಗಿ ಬೇರೂರಿದಂದು; ಸ್ಥಿರವಾಗಿರಂವುದಂ: 
ಭವಾನೀಚರಣನ ಮನದಲ್ಲಿ ಒಂದು ವಿಧದ ಭರವಸೆ ದೃಢಮೂಲವಾಗಿ 
ಹೋಯಿತು (ಇಪ್ಪಕ. ೩3೮). [ದೃಢ * ಮೂಲ) 


ದೃಢಮೈತ್ರಿ ೪೦೩೪ ದೃಪ್ತ 


ದೃಢಮೈತ್ರಿ (ನಾ). ಗಾಢವಾವ ಸ್ನೇಹ: “ಗಾಢಸ್ನೇಹೆ, ದೃಢಮೈತ್ರಿ” 
(Fast Friendship. ಪತ್ರಿನಿ. ೩೭). [ದೃಢ+ ಮೈತ್ರಿ) 

ದೃಢವಾಕ್ಕ (ನಾ). ೧. ಅಚಲವಾದ ಮಾತು,-ನುಡಿ ; ಗಟ್ಟಿಮಾತು: 
ಚಂಡನೊಳುದ್ದಂಡ ದಂಡಕ್ರಮಂ ಯೋಗ್ಯಮೆಂದು ದೃಢವಾಕ್ಕಮಂ 
ನುಡಿದು (ಹಮ್ಮಿರ. ೩-೨೨ ವ). ವಿ. ನಿರ್ಧಾರವಾದ ಮಾತುಳ್ಳವನಂ. 


ದೃಢಾಯ್ಲ (ನಾ). ಅಚಲಶಕ್ತಿಯುಳ ವನು ; ದೃಢತೆಯುಳ್ಳವನಂ ; 

ಗಟ್ಟಿಗೆ: ದೃಢಾಯ್ಲರಪ್ಪಳಿಸಿದರು ಪದಘಟ್ಟಣೆಗೆ ನೆಲ ಕುಸಿಯೆ (ಕುವ್ಕಾಸ- 
3-0೦೮). [ ದೃಢ * - ಆಯ್ಲೆ (ಆ -ಆಯಿಲ್ಯ)] 

ದೃಢೀಕರಣ (ನಾ). ನಿಶ್ಚಿತಪಡಿಸುವಿಕೆ; ಖಾತ್ರಿಮಾಡುವುದು : 

5 ಉಪಾಹಾರ ರಕ್ಕಸ ದೃಢೀಕರಣ ವರ್ಧನೆಗಳೊಳ್‌ ಬಲಿಯು (ಕಬ್ಮಮಂ- 


[ ದೃಢ + ವಾಕ್ಕ) ೦೦೯). [ಸಂ.] 
ದೃಢವಾಣಿ (ನಾ). ಸ್ಪಷ್ಟವಾದ ಧ್ವನಿ: ತ್ರಿಜಟೆ ಧೈರ್ಯನುಂ ಕರೆವ | | ದೃಢೀಕರಿಸು (ಕ್ರಿ). ಎ ದೃಢಪಡಿಸು : ಭಾರತ, ರಾಮಾಯಣವೆಂಬೆರಡೇ 
ದೃಢವಾಣಿಯಿಂ . . . ಒರೆದಳಿಂತು (ಶ್ರೀರಾಮಾ. ೪೯೬-೨೭೫). ವ್ಯಾಸ ವಾಲ್ಮೀಕಿಗಳಿಂ ಪ್ರಣೀತಮಾದ ಇತಿಹಾಸಂಗಳವಲಲ್ಲಿ . . . ವೈದಿಕ 


[ ದೃಢ * ವಾಣಿ,] 
ದೃಢವಿಡಿ (ಕ್ರಿ). ಬಲವಾದ ಆಧಾರವೆಂದು ನಂಬು; ಗಟ್ಟಿ ಮನಸ್ಸು 
' ಮಾಡು: ಪುಡುಕುತ್ತ ಪೋಗು ದೊರಕುವನೆನಲು ನಂಬಿ ನಾಂ ದೃಢ 

ವಿಡಿದುಮಾರಣ್ಮದೊಳು ತೊಳಲಿ ಬಳಲಿದೆನು (ನವಮೋ. ೯-೩೭). 

[ ದೃಢ + ಪಿಡ್ಕಿ) 
ದೃಢವ್ರತ (ನಾ). ೧. ಕಟ್ಟುನಿಟ್ಟಾಗಿ ಧಾರ್ಮಿಕ ವಿಧಿಗಳನ್ನು ಪಾಲಿಸು 
ವಿಕೆ ; ನಿಯವಂಪಾಲನೆ;: ನಾಭಿನಂದನನಂದನನವರ ದೃಢವ್ರತಕ್ಕೆ ಮೆಚ್ಚಿ 
, . . ಪವಿತ್ರಗಾತ್ರರ್‌ ಮಾಡಿ (ಅದಿಪು. ೧೫-೦೦ ಎ); ಉಪ್ಪು ಬಿಟ್ಟು ಸಪ್ಪೆಯ 
ನುಂಡರೆ ಆದು ಮನದ ಹೇಸಿಕೆಯಲ್ಲದೆ ದೃಢವ್ರತವಲ್ಲ (ಮಡಿಮಾ. ೧೮-೨೩). 
೨. ದೃಢವಾದ ಪ್ರತಿಜ್ಞೆ ಯಂನ್ನು ಹೊಂದಿರುವವನಂ; ಸ್ಥಿರಸಂಕಲ್ಪ 
ವುಳ್ಳವನು: “ಸಂಶಿತಃ, ಸುನಿಶ್ಚಿತಃ - ಈ ೨ ದೃಢವ್ರತಂ” (ಹಲಾಯು. 
೬೭-೨೪೮): ಈ ಪರಿ ಗದಗದಿಸಬಹುದೇ ದೃಢವ್ರತ ಸದಮಳದ ಸತ್ತುರುಷ 
ರೆಂದಳು ಕೌಸಲಾದೇವಿ (ತೂರರಾ. ೨-೩-೭); ಆ ಬಾಣವು . , . ನನ್ನನ್ನು 


ಧರ್ಮಾದಿಗಳಂ ದೃಢೀಕರಿಸುತ್ತಿರ್ಕುಂ (ವಿವೇಕ. ೮): ಈ ಅನುಮಾನವನ್ನು 
10| ದೃಢೀಕರಿಸುವ ವಿಷಯಗಳಿವೆಯೇ ಎಂದು ನೇರ ಪ್ರಶ್ನೆಗಳನ್ನು ಕೇಳಿದೆ 
(ಮನೋನಂ. ೯೩೫. [ದೃಢೀಕರಣ + - ಇಸ್ಕು] 
ದೃಢೀಕೃತ (ಗಂ). ಬಲಪಡಿಸಿದ ; ಗಟ್ಟೆಮಾಡಿದ ; ಸ್ಥಿ ರಗೊಳಿಸಿದ ; 
ದೂರೀಕೃತಾರಿಷಡ್ವರ್ಗನುಂ  ಸಮಾಕೃತತ್ರಿವರ್ಗನುಂ ದೃಢೀಕೃತ 
ತಳವರ್ಗನುಂ ನಮಾಕೃತಸಾಮಂತವರ್ಗನುಮಾಗಿ (ಜಂದ್ರಪು. ೪-೨೮ ವ). 
36 [ಸಂ.) 
ದೃತಿ (ನಾ). ೧. ದ್ರವಪದಾರ್ಥಗಳನ್ನು ಇಡುವ ತೊಗಲಿನ ಚೀಲ. 
೨. ಗಾಳಿಯನ್ನು ತುಂಬುವ ಚರ್ಮದ ಚೀಲ; ತಿದಿ; “ದೃತಿ ಚರ್ಮ 
ಸೇವನಮೆನಲೈ ತಿದಿಯಕ್ಕು” (ಮಂಗರಾ. : ೧೩೩ ೩೦). ೩. ಮಾನಂ. 
೪. ಗಂಗೆದೊಗಲು. ೫. ಚರ್ಮ. ([ಸಂ.) ಶೆ 
20| ದೃಪ್ತ (ಗು). ೧. ಸೊಕ್ಕಿನ; ಗರ್ವದ: ಅನಂತವೀರ್ಯನ ದೃಪ್ತೋದಾತ್ವ 
ಕರ್ಣಕಟುಕವಚೋನಿಚಯನಿಶಿತಾಸ್ತ್ರಂಗಳ್‌ ನೆಆನನುರ್ಚೆ (ಇಂತಿಪು. 


ಪನಃ ಬಿಡು ಎಂದು ಕೇಳಿಕೊಂಡಿತು . . . ಆದರೂ ದೃಢವ್ರತನಾದ ೪-೩೨ ವ); ದೃಪ್ತಮನಸಿಜನನಜನಿಪದೀಪ್ರಮಹಾಘೋರತಪ್ತತಪ 
ಕರ್ಣನು ಇದನ್ನು ತಿರಸ್ಕರಿಸಿದನು (ನೀತಿಜಿಂ, ೫೪, ೨೪). ಮೆಸೆಯೆ ಶಮವ್ಮಾಪ್ರಂ ಪ್ರತಿವನಾಯೋಗದೆ ಸಪ್ತದಿನಂಬರೆಗಮಿರೆ 
[ದೃಢ * ವ್ರತ) ಮುನೀಶ್ವರತಿಳಕಂ (ಪಾರ್ಶ್ವಪು. ೧೩-೪೮) ; ಸತ್ತುದು ನಾಯಿ ಕೇಡಿಗನು 


೩6| ಗೋದೆಯ ತಡಿಯೊಳು ಹೊದೆಯೊಳಗಿರುವೊದು ದೃಪ್ತಕೇಸರಿ ಕೊಂದು 
ದದನು (ಗಾಥಾಸ. ೨-೭೫). (ನಾ). ೨. ಹೆಮ್ಮೆ ಪಡುವವನು; 
ಗರ್ವಿಷ್ಠ : ದ್ವಿಷನ್ನೈಪರನೇಕುಕ್ಷೌಹಿಣೀಸೇನೆಯಂ ನೆಅೌವಂ ದೋರ್ಬಲ 
ದೃಷ್ತನಪ್ರತಿಹತಂ ರಾಮಾನುಜಂ ಲಕ್ಷ್ಮಣ೦ (ಪಂರಾಮಾ, ೯-೦೮೩). 
೩. [ವಿಶಿಷ್ಟಾ] ಕರ್ಮಫಲವನ್ನು ಅನುಭವಿಸಲು ಸಿದ್ಧನಾಗಿರು 
30| ವವನು: ಪರಮೇಕಾಂತಿಗಳು ದೃಪ್ತರೆಂದೂ ಆರ್ತರೆಂದೂ ಎರಡು ವಿಧ. 
ಪ್ರಾರಬ್ಧ ಕರ್ಮವನ್ನು ಅವಶ್ಮಕವಾಗಿ ಅನುಭವಿಸಬೇಕೆಂದು ತಿಳಿದು 
ದೇಹಾವಸಾನವನ್ನು ನಿರೀಕ್ಷಿಸುವವರು ದೃಪ್ತರು. ಸಂಸಾರಸ್ಥಿತಿಯು 
ಒಹಳ ದುಸ್ಸಹವೆಂದು ತಿಳಿದು ಉತ್ತರಕ್ಷಣದಲ್ಲಿಯೇ ಮೋಕ್ಷವಾಗಲಿ 
ಎಂದು ಅಪೇಕ್ಷಿಸುವವರು ಆರ್ತರು (ಥಾತತ್ತ್ಮ. ೭೭೦). ೪. [ನಾಟ್ಯ) 
s5| ವಂೂವತ್ತಾರು ಬಗೆಯ ದೃಷಿ ಶಚಲನಗಳಲ್ಲಿ ಒಂದು; p ಉಪಾಂಗ 
ಗಳಲ್ಲಿ ಕಣ್ಣಿನ ೩೬ ದೃಷ್ಟಿಚಲನೆಗಳು ಮುಖ್ಕವಾದಂವುಗಳಂ. 
ಮೊದಲನೆಯ ೮ ಚಲನೆಗಳು ರಸಯುಕ್ತ ನೋಟಗಳಂ: ೧. ಕಾಂತ, 
೨. ಭಯಾನಕ, ೩. ಹಾಸ್ಯ, ೪. ಕರುಣ, ೫. ಅದ್ಭೂತ, ೬. ರೌದ್ರ, 
೭. ವೀರ, ೮. ಬೀಭತ್ಸ. ಮತ್ತೆ ಬರುವ ೮ ಚಲನೆಗಳಂ ಸ್ಥಾಯಿ 
40 ಭಾವ ನೋಟಗಳಂ: ೧. ಸ್ನಿಗ್ದ, ೨. ಹೃಷ್ಟ, ೩. ದೀನ, ೪. ಕ್ರುದ್ಧ, 
೫, ದೃಪ್ತ, ೬. ಭಯಾನ್ವಿತ, ೭. ಜುಗುಪ್ಲಿತ, ೮. ವಿಸ್ಮಿತ. ಉಳಿದ 
೨೦ ನೋಟಗಳು ವ್ಯಭಿಚಾರಿ ಭಾವಯುಕ್ತವಾದಂವುಗಳಂ: ೧. 
ಶೂನ್ಯ, ೨. ಮಲಿನ, ೩. ಶ್ರಾಂತ, ೪. ಲಜ್ಜಿತ, ೫. ಗ್ಲಾನ, ೬. 
ಶಂಕಿತ, ೭. ವಿಷಣ್ಣ, ೮. ಮುಕುಳ, ೯. ಕುಂಚಿತ, ೧೦. ಅಭಿತಪ್ತ, 
«| ೧೧. ಜಿಹ್ಮೆ, ೧೨. ಲಲಿತ, ೧೩. ವಿತರ್ಕಿತ, ೧೪. ಅರ್ಧಮಂಕಂಳ, 
೧೫. ವಿಭ್ರಾಂತ, ೧೬. ವಿಪ್ಲುತ, ೧೭. ಆಕೇಕರ. ೧೮. ವಿಕೋಶ, 


ದೃಢಸಂಕಲ್ಪ (ನಾ). ಮಾಡಿದ ನಿಶ್ಚಯವನ್ನು ವೃತ್ಕಾಸಮಾಡದಿರಂದಿಕೆ; 
ಸ್ಥಿರವಾದ ಸಂಕಲ್ಪ : ಬಂಧುಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೆ ಇಳಿಸು 
ವುದಕ್ಕಾಗಿಯೂ ದೃಢಸಂಕಲ್ಪವಾಾಡಿದವರಾಗಿ , . . ಆತ್ಮಾರ್ಪಿತ ವಹಿ 
ಕೊಂಡಿದ್ದೇವೆ (ಭಾಧಾನ. 0) ; ಅವನು ನೀತಿಯ ದೃಢಸಂಕಲ್ಪವುಳ್ಳವನಾಗಿ 
ಶಕ್ತನಾಗಿ ಸುಖಿಯಾಗಿ ಹಿಂದಿರುಗುತ್ತಿದ್ದನು (ಮಲೆನಾ. ೧೨೮). 
[ ದೃಢ + ಸಂಕಲ್ಪ] 
ದೃಢಸಂಧಿ (ನಾ). (ಬಿಡಿಸಲಾರದಂತೆ) ಗಟ್ಟಿಯಾಗಿ ಸೇರಿಕೊಂಡಿರಂ 
ವುದು: “ದೃಢಸಂಧಿಃ, ಸಂಹತಃ - ದೃಢವಾದ ಕೀಲು ಉಳ್ಳದ್ದು . . . 
ಗಟ್ಟಿಯಾಗಿ ಬೆಸಿಗೆಗೊಂಡಿರುವುದು” (ಸಿದ್ಧಾಂತಿ. ೩೪4). [ದೃಢ * ಸಂಧಿ) 
ದೃಢಾಂಗ (ನಾ). ಬಲವಾದ ದೇಹವುಳ್ಳವನು ; ಬಲಿಷ್ಠ : ದೃಢಾಂಗ 
ರಾದ ಬೋಯಿಗಳನ್ನು . . . ಬೇಗ ಬರುವಂತೆ ಹೇಳಿದ್ದರು (ಕಾಂತಲಾ. 
೩೭೨).' [ ದೃಢ + ಅಂಗ್ಯ) 
ದೃಢಾನುರಾಗ (ನಾ). ೧. ಸ್ಥಿರವಾದ ಪ್ರೀತಿ. ೨. ಸ್ಥಿರವಾದ ಪ್ರೀತಿ 
ಯಂಳ ೈವನು : “ನೀಲೀರಾಗಂ ದೃಢಾನುರಾಗಂ” (ವಸ್ತುಕೋ. ೬೪-೭೬). 
[ ದೃಢ + ಅನುರಾಗ] 
ಢಾಯ (ನಾ). ಸ್ಥಿರವಾದ ರೀತಿ,-ಕ್ರವಂ, -ಸ್ಥಿತಿ: ದ್ವಾಪರದಲಿ 
ದೃಢಾಯದಲಿ ತಾ ಧರ್ಮವೆರಡಡಿ ಬೀಯವಾದುದು ನಿಂದ.ದೆನಿಸಿತು 
ನಿನ್ನ ದೆಸೆಯಿಂದ (ಕುವ್ಮಾಅ. ೧೪-೩೭). [ ದೃಢ * ಆಯ್ಕ] 
ದೃಢಾಯತಿಕೆ (ನಾ). ಅಚಲವಾದ ನಿರ್ಧಾರ; ಸ್ಥಿರವಾದ ನಿಶ್ಚಯ : 
ಕಡುಗಲಿಗಳೇಣಾಟದಲಿ ಮಿಗೆ ರುಡಿ ಪವಾಡ ದೃಡಾಯತಿಕೆಗಿದು ಪಡಿಯ 
ನಳರೇವಂತರೆಂದುದು ರಾವುತಿಕೆಗಳಲಿ (ಕುವ್ಕಾಆ. ೭-೨). 
[ ದೃಢ + ಆಯತಿಕೆ (ಆಆಯತಿಕ್ಕೆ) 


ದ್ಧ 


ಲ 


ದೃಪ್ತದೃಷ್ಟಿ 


೧೯. ತ್ರಸ್ತ, ೨೦. ಮದಿರ. ಕಣ್ಣು ಆಲಿಗಳ ೮ ಚಲನೆಗಳಿವೆ. ಅವು 
ಯಾವುವೆಂದರೆ-೧. ಸಮ, ೨. ಸಾಚಿ, ೩. ಅನುವೃತ್ತ, ೪. 
ಆಲೋಕಿತ, ೫. ವಿಲೋಕಿತ, ೬. ಪ್ರವಿಲೋಕಿತ, ೭. ಉಲ್ಲೋಕಿತ, 
೮. ಅವಲೋಕಿತ : “ದೃಪ್ತ -ಕಣ್ಣನ್ನು ಅರಳಿಸಿ, ಗರ್ವ ಮತ್ತು 
ಸಂತೋಷಗಳಿಂದ ಕೂಡಿ ಸ್ಥಿರದೃಪ್ಟಿಯಿಂದ ನೋಡುವುದು” (ರಾಸ್ಕರು. 
3೬೮ ಗದ್ಯಾನುವಾದ). "ದೃಪ್ತದೃಷ್ಟಿ' ಪರಾ. (ಸಂ.] 
ದೃಪ್ತದೃಷ್ಟಿ (ನಾ). - ದೃಪ್ತ ೪ : ಸಂಚಖಮಿಲ್ಲವೆ ಕಣ್ಮಲರ್ದುಂ ಚಲ್ಲದೆ 
ಗರ್ವಭಾವದಿಂದಂ ಬೆಅಗಿಂದಂ ಚಂದದೊಳು(ಆ3]ವೆತ್ತುಂ ಮಿಂಚುವ 
ಕಣ್‌ ಮೂಡೆ ದೃಪ್ತದೃಷ್ಟಿಯೆನಿಕ್ಕುಂ (ಲಾಸ್ಕರಂ, ೩-೨೨). 
[ ದೃಪ್ತ * ದೃಷ್ಟಿ] 
ದೃಪ್ಯದ್ವಳ (ನಾ). ೧. ದರ್ಪವುಳ್ಳ ಸೈನ್ಯ. ೨. ದರ್ಪದಿಂದ ಕೂಡಿದ 
ಸೈನ್ಮವುಳ್ಳವನಂ: ದೆಸೆಯಂ ಖಡ್ಗಾಂಶುಜಾಲಂ ಬೆಳಗೆ , , . ದಿಗ್ವೇ 
ತಂಡಮಂ ಡಿಂಡಿಮರುತಿ ಚಕಿತಂ ಮಾಡೆ ದೃಪ್ಯದ್ಧಳಂ ಮಾಮಸಕಂ 
ಗೆ೧ಂಡೆತ್ತಿ ಬಂದಂ ಬಗೆಯದೆ ಪೃಧಿದೀಪಾಲನುಗ್ರುಜಿಲೋಲರ (ಜಂದ್ರಪು. 
೦೦-೫೮). [ Xo. ದೃಪ್ಯದ್ವಲ] 
ದೃಬ್ಧ (ಗು). 0. ಕಟ್ಟಿದ ; ಪೋಣಿಸಿದ ; ಜೋಡಿಸಿದ: “ಗ್ರಥಿತಂ, 
ಗ್ರಂಥಿತಂ, ದೃಬ್ಧಂ- ೨ ಕಟ್ಟಲ್ಪಟ್ಟ ಅಥವಾ ಪೋಣಿಸಲ್ಪಟ್ಟ ಪುಷ್ಪಮಾಲಾ 
ದಿಗಳ ಹೆಸರುಗಳು” (ಸಿದ್ಕಾಂತಿ. ೩೪೬). ೨. ಹೆದರಿದ; ಭಯಗೊಂಡ. 
[ ಸಂ.] 
ದೃಶ್ಯ (ಗು). ೧. ಕಣ್ಣಿಗೆ ಕಾಣುವ ; ದೃಷ್ಟಿಗೆ ಗೋಚರವಾಗಂವ. 
ಪಿ. ನೋಡಬಹುದಾದ ; ನೋಡಲು ಯೋಗ್ಯವಾದ. ೩. ಸುಂದರ 
ವಾದ; ರಮಣೀಯವಾದ; ಮನೋಹರವಾದ, (ನಾ). ೪. ಕಣ್ಣಿಗೆ 
ಕಾಣುವಂತಹುದು ; ಗೋಚರವಾಗುವುದು ; ಜನಜೀವನದಲ್ಲಿ 
ಕಾಣುವ ಯಾವುದಾದರೊಂದು ಘಟನೆ : ದೃಶ್ಯ ಜಡಸಂಧಾನವೆನಿಸುವ 
ನಶ್ಚರದ ಮನ ನೇತ್ರ ವಾಗಾದಿಸ್ವಚೆ:ಪ್ಸಾದುರ್ಬಲಗಳಿಂತಾವನೊಬ್ಬನನು 
ಆಶ್ರಯಿಸಿ (ಅಮ್ಮತ. ೩-೭೮) ; ಜೀವಾತ್ಮನಿಗೆ ಹಿಂದೆ ಹೇಳಿದ ಬುದ್ಧಿಯನ್ನು 
ನೋಡುತ್ತಿರುವ ಸ್ವಭಾವ ಎಂದರೆ ಸಾಕ್ಷಿತ್ವವು ಇರುವುದರಿಂದ ಇವನು 
ದ್ರಷ್ಟಾ, ಇತರ ವಸ್ತುಗಳು ದೃಶ್ಯ (ಹಿಂದಸಾ. 8೯). ೫. ಕಾಣೈ; ನೋಟ: 
ವಿ್ರಮಾದಿತ್ಯನ ತಲಮಂಚಿಶಾಸನದ ಕಾಲವು ಅವನ ಆಳಿಕೆಯ ೬ನೆಯ 
ವರ್ಷದಲ್ಲಿ ಬಂದ ಶ್ರಾವಣವಹಿಸದ ಸೂರ್ಯಗ್ರಹಣವು ಕ್ರಿ. ಶ. ೬೬೦, 
ಜುಲೈ ೧೩ ಸೋಮವಾರದಂದು ಬಾದಾಮಿಯಲ್ಲಿ ದೃಶ್ಯವಿತ್ತು (ಕರ್ಣಾಅ. 
೬3), ೬. ನೋಡಲು ತಕ್ಕುದು ; ನೋಟಕ್ಕೆ ಯೋಗ್ಯವಾದಂದು : 
ಅದಂ ಕಂಡವನಿಪಾಳನಿವಳುವಿತಾ ಜಳಮುಂ ದೃಶ್ಯಮಲ್ಲದೆ ಪರಿಸ್ಪೃಶ್ಯ 
ಮಲ್ಲೆಂದಲ್ಲಿಂ ತಳರ್ದು ನಡೆಯೆ (ಲೀಉವ. ೬-೪೩ ವ). ೭. [ಕಾವ್ಯಮಾ] 
ಅಭಿನಯದ ಸಹಾಯದಿಂದ ಪ್ರದರ್ಶನವಾಗಬಹುದಾದ ಕಾವ್ಯ ; 
ದೃಶ್ಯಕಾವ್ಯ; ನಾಟಕ ; ರೂಪಕ: ದೃಶ್ಯ ಶ್ರವ್ಯ ದೃಢಮಾತ್ರಾದಿಪ್ರಯೋ 
ಗಂಗಳೊಳಂ ನಾನಾವಿಧ ವಾದ್ಯಂಗಳೊಳಂ ಆಂಗಿಕಾಭಿನಯಂಗಳೊಳ ಮೆಸೆಯೆ 
* . » ರಂಗಂಬೊಕ್ಕು (ಆದಿಪು. ೭-೦೧೪ ವ): ದೃಶ್ಯಕ್ಕೆ "ಅಭಿನೇಯ" ವೆಂದೂ 
ಹೆಸರು, ನಾಟಕಾದಿ ರೂಪಕಗಳು 'ದೃಶ್ಯ' ವೆನಿಸುತ್ತವೆ (ಕೈಪಿಡಿ. ೧೮೦). 
೮. ನೋಟಕ್ಕೆ ಆನಂದವನ್ನುಂಟುಮಾಡುವ ರಂಗದ ಏರ್ಪಾಡು, 
ರಂಗಸಜ್ಜಿಕೆ: ಪ್ರತಿಯೊಂದು ರುದ್ರನಾಟಕದಲ್ಲಿಯೂ ಅರಿಸ್ಪಾಟಲನು 
ಆರು ಅಂಗಗಳನ್ನು ನಿರ್ದೇಶಿಸ:ತ್ತಾನೆ. ಅವು ದೃಶ್ಯೆ (8860ಟಂ1), ಗೀತ 
(8098), ವಸ್ತು (Plot) ೯. ನಾಟಕದ ಒಂದು 
ಸನ್ನಿವೇಶ, - ಘಟನೆ ; ಅಂಕದ ಒಂದು ಭಾಗ: ಈ ಗ್ರೀಕ್‌ 
ಪ್ರಹಸನದ ದೃಶ್ಯ ತುಳುವದೇಶದ ಸಮುದ್ರತೀರದ್ದೇ ಇರಬೇಕೆಂದೂ 
. * ೬ ವಿದ್ವಾಂಸರು ಊಹಿಸಿದ್ದಾರೆ (ದ್ರಾವಿವಿ, ೭). ೧೦. ಘಟನೆ ನಡೆ 


(ಅರಿಕಾ, ೨೮), 


೪೦೩೫ 


ದ ೈಶ್ಶಾನುವಿದ್ಧ 


ಯುವ ಸ್ಥಳ: ಬಳಿಕ ದೃಶ್ಯವು ದಂಡಕಾರಣ್ಯಕ್ಕೆ ವರ್ಗವಾಗಿ. ಅಲ್ಲಿಯ 
ಖುಷಿಗಳ ಶುಂತಜೀವನದ ಪ್ರಕರಣವು ತೆರೆಯಂತ್ತೆದೆ(ಭಾರದ. ೮6). [ಸಂ.] 
ದೃಶ್ಯಕಲಾಕೃತಿ (ನಾ). ನೋಟದ ಮೂಲಕ ಸಂತೋಷವನ್ನೂಂಟು 
ಮಾಡುವ ಚಿತ್ರ, ಶಿಲ್ಪ ಮುಂತಾದ ಕಲಾವಿದನ ನಿರ್ಮಾಣ : 
8| ಕ್ಲೈವಬೆಲ್‌, . . ದೃಶ್ಯಕಲಾಕೃತಿ (೪161೩1 ೩೬) ಗಳಲ್ಲಿ ಇರುವ ಈ 
ಗುಣವನ್ನು "ಸಿಗ್ನಿಫಿಕೆಂಟ್‌ ಫಾರಂ' ಎಂದು ಕರೆಯುತ್ತಾನೆ (ಸಇಂದಸೆ, ೭೫). 
[ ದೃಶ್ಯ + ಕಲಾಕೃತಿ] 
ದೃಶ್ಯಕಾವ್ಯ (ನಾ). [ಕಾವ್ಯವಿಸಾ] ಅಭಿನಯದ ಸಹಾಯದಿಂದ ಪ್ರದ 
ರ್ಶಿಸಬಹುದಾದ ಕಾವ್ಯ; ರೂಪಕ; ನಾಟಕ: ಸಂಸ್ಕೃತದಲ್ಲಿ ದೃಶ್ಯ 
ಕಾವ್ಯಕ್ಕೆ "ರೂಪಕ' ಎಂಬುದು ಸಾಮಾನ್ಯವಾದ ಹೆಸರು(ಛಾಕಮಾ. ೬ ಅಡಿಟ). 
[ದೃಶ್ಯ * ಕಾವ್ಯ] 
ದೃಶ್ಯತೆ (ನು), ಪ್ರದರ್ಶನಕ್ಕೆ ಯೋಗ್ಯವಾಗಿರುವಿಕೆ ಪ್ರದರ್ಶನ 
ಸಾಧ್ಯತೆ : ನಾಟಕದ ಈ ದೃಶ್ಯತೆ ಹಾಗು ಶ್ರುವ್ಯತೆಗಳಲ್ಲಿ ಒಂದು ಪ್ರಕಾರದ 
ವಿರೋಧವು ನಿರ್ಮಾಣವಾದುದು ಕಂಡುಬರುತ್ತದೆ (ಪ್ರಬಂಧ. ೩೭), 
[ ಸಂ. ದೃಶ್ಯತಾ] 
ದೃಶ್ಯತೆವಡೆ (ಕ್ರಿ). ಕಾಣುವಂತಾಗು ; ವ್ಯಕ್ತವಾಗು : ಟಿಂಬಾವುಡೆಯುಡಿ 
ವಸನವು ತೊಯ್ದು ನಿತಂಬವು ದೃಶ್ಯತೆವಡೆದು... ಮೆಕೆಯೆ ಪೀತಾಂಬರ 
ನೋಡಿ ಹಿಗ್ಗಿದನು (ವೋಹತ. ೦೪-೩೮), [ ದೃಶ್ಶತೆ + ಪಡೆ] 
ದೃಶ್ಕಾದ್ಭುತ (ನಾ). ನೋಡಲು ಅದ್ಭುತವಾದುದು ; ನೋಟಕ್ಕೆ 
ಆಶ್ಚರ್ಯವನ್ನುಂಟುಮಾಡುವುದು : ದಿಟಂ ರಾಕ್ಷಸವ್ಯಾಯಾಮರಂಗ 
ಮಿರವೇಳ್ಕುಮಾ ದೃಶ್ಯಾದ್ಭುತಂ | (ಶ್ರೀರಾಮಾ. ೪೩೩-೨೬೯). 
[ ದೃಶ್ಯ * ಅದ್ಭುತ] 
ದೃಶ್ಯಾಧಾರ (ನಾ). ಪತ್ರದಲ್ಲಿ ತೋರಿಸಿರುವ, ಆದರೆ ಸ್ವಾಧೀನಕ್ಕೆ 
ಒಪ್ಪಿಸದಿರುವ ಒತ್ತೆ ; ತೋರ್ವೊತ್ತೆ : (ವ್ಮಾಗಿಜಿ. ೪, ೭೬೮). 
[ ದೃಶ್ಯ * ಆಧಾರ) 
ದೃಶ್ಯಾನುವಿದ್ಧ (ನಾ). [ಯೋಗ] ದೃಶ್ಯಾನಂವಿದ್ಧ, ಶಬ್ದಾನಂವಿದ್ದ, 
ನಿಃಸಂಕಲ್ಪ, ನಿರ್ವಿಕಲ್ಪ, ನಿವೃತ್ತಿಕ, ನಿರ್ವಾಸನ ಎಂಬ ಆರು 
ಬಗೆಯ ಸಮಾಧಿಗಳಲ್ಲಿ ಒಂದು: ದೃಶ್ಯದಿಂದ ಕೂಡಿದ ಸವಿಕಲ್ಪ 
ಸಮಾಧಿ: ಘಟಾದಿ ವಿಷಯ ಜಾತದೋೊಳ್‌ ಆವುದಾನೊಂದನಾದರೂ 
ಕುಜ್‌ತು ಅದಟಿ ನಾಮ ರೂಪುಗಳೆಂಬ ವಾಾಯಾಂಶಗಳೆರಡನೂ ಮಟ್‌ತು 
ಅಸ್ತಿ ಭಾತಿ ಪ್ರಿಯಮೆಂಬ ಸಚ್ಚಿದಾನಂದ ಬ್ರಹ್ಮಾಂಶತ್ರಯವನನುಸಂಧಾ 
ನಂಗೈವುದೇ ಬಾಹ್ಮದ ದೃಶ್ಯನುವಿದ್ಧವೆಂಬ ಸವಿಕಲ್ಪಕಸವಣಧಿಯೆನಿಸು 
ವುದು (ವಿವೇಕ. ೫೭) ; ಧನ್ಕಿನಿಸಲು ಸವಿಕಲ್ಪಕವೆ ದೃಶ್ಯಾನುವಿದ್ಧವದೇ 
ಮಗುಳೆ ಶಬ್ದಾನುವಿದ್ಧವಿವೆರಡು ಬಾಹ್ಮಾಭ್ಮಂತರಗಳಿಂದ (ಅಮ್ಮತ. 
೬-88) ; “ದೃಶ್ಯದಿಂದ ಕೂಡಿದ್ದು” (ಅಮ್ಮತ, ಅಡಿಏ) ; ಒಳಗೆ ಕರಣಂ 
ಗಳನು ಕುಜುಹಿಟ್ಟಳವಡಲು ದೃಶ್ಯತ್ವದಿಂ ತಾ ತಿಳಿಯುತವನೊಂದೊಂದ 
ನಿದಿರಿಟ್ಟಟೌದು ತಾನದಕೆ ತಳೆದು ಸಾಕ್ಷಿತ್ವ ವನು ಬೇಜಾಗುಳಿವುದೇ 
ದೃಶ್ಯಾನುವಿದ್ಧವು ಬಳಕೆಯ ಸಮಾಧಿಯು (ಅಮೃತ, ೬-೩೬) ; ಆವನಿದ 
ಕೇಳುವನು ಕಾಣುವನಾವನಾಸ್ಕಾದಿಸುವ ಗಂಧವನಾಘಾಣಿಸುವ 
ಶೀತೋಷ್ಣಗಳನ ಅುಹಿಸುವ ಆ ವಿಭುವೆ ತಾನೆನ್ನು ತರ್ಲಿ ತಾನೀ ವಿಷಯಗಳ 
ಕುಜೀತು ಕುಲುಹನು ಭಾವಿಸಲು ದೃಶ್ಶಾನುವಿದ್ಧವು (ಅಮೃತ. ೬-೫೭) ; 
ಮನಕೆ ವಚನಕೆ ಕಣ್ಗಗೋಚರೆನೆನಿಸುವಾತ್ಮನನಾವ ಪರಿಯಲಿ ನೆನೆಯ 
ಬಹುದೆಂದೆನಲು ಕೇಳು ತಟಸ್ಥ ಲಕ್ಷಣವ ಅನುವಿನಿಂ ಶುಖಾಗ್ರದಲಿ ಚಂದ್ರ 
ನನು ಸಾಧಿಸುವಂತೆ ಕರಣಗಳನಿತುವನು ಕುಜುಹಿಟ್ಟಅೌಯೆ ದೃಶ್ಯಾನುವಿದ್ಧ 
ವದು (ಅಮ್ಮತ. ೬-೩೮). "ನಿರ್ವಿಕಲ್ಪ ಸಮಾಧಿ', "ಸವಿಕಲ್ಪಸವಸಾಧಿ' 
ಪರಾ. ( ದೃಶ್ಯ * ಅನುವಿದ್ಧ ] 


1೩0 


16 


20 


40 


ದೃಶ್ಯಾವಳಿ 


ದೃಶ್ಯಾವಳಿ (ನಾ). (ನಾಟಕ, ಕಥೆ ವಂಂತಾದಂವುಗಳ) ದೃಶ್ಯಗಳ 
ಸಾಲು, - ಮಾಲೆ: ಅನಂತರೆ ಕಥೆಯ ದೃಶ್ಯಾವಳಿಯಲ್ಲಿ ಇನ್ನೊಂದು 
ಹೊಸದಾದ ವಿಸ್ತಾರವಾದ ದೃಶ್ಯವು ತೆರೆಯುತ್ತದೆ (ಛಾರದ. ೮೮). 
[ ದೃಶ್ಯ + ಆವಳಿ, (ಎಆವಲಿ) ] 
`' ದೃಶ್ಯೋಪಮಾನ (ನಾ). (ಚಿತ್ರಕಲೆಯಲ್ಲಿ) ಒಂದು ಗೊತ್ತಾದ 
ಸ್ಥಾನದಿಂದ ಒಂದು ಘನವಸ್ತುವನ್ನು ನೋಡಿದರೆ ಹೇಗೆ ಅದು 
ಕಾಣುವುದೋ, ಅದೇ ಪರಸ್ಪರ ಸಂಬಂಧವುಳ್ಳ ಸ್ಥಾನ, ಪ್ರಮಾಣ 
ಇತ್ಯಾದಿಗಳಲ್ಲಿ ಕಾಣುವಂತೆ, ಆ ವಸ್ತ್ರವನ್ನು ಸವಂತಲದ ಮೇಲೆ 
ನಿರೂಪಿಸಂವುದು ; ಯಥಾರೋಪಣ ; ಉತ್ತಮರೀತಿಯಲ್ಲಿ ವರ್ಣ 
ಪ್ರಭಾವ (001%: 80೬) ಛಾಯಾತೇಜ, ದೃಶ್ಯೋಪಮಾನ 
26880608110) ಇವೆಲ್ಲವುಗಳ ಬಲದಿಂದ ಕಣ್ಣಿಗೆ ಸೊಗಸಾಗುವಂತೆ ಮಾಡಿ 
ದರೆ... ಅದೇ ಕಲೆಯೆಂದು ತಿಳಿಯುತ್ತಿರುವೆವು (ಧಾಚತ್ರ. ೧೨). 
[ ದೃಶ್ಯ * ಉಪಮಾನ ] 
ದೃಷದ (ನಾ). ಕಲ್ಲು; ಶಿಲೆ: ಶಮ್ಯವುಲೂಖಲಂಗಳು ದೃಷಜ ದ] 
ಕೃಷ್ಣಾಜಿನ ಜುಹು ಸ್ರುವೆ ದರ್ವಿಯುತೆ ಕುಂಭಯೆಸೆಯಲು (ಜಾಶಿರಾ. 
0-೫೯). [ ಸಂ. ದೃಷದ್‌] 
ದೃಷದವದಾರಿಣಿ (ನಾ). ಕಲ್ಲು ಕಡೆಯುವ ಉಳಿ; ಕಲ್ಲಂಳಿ; ಟಂಕ ; 


“ದೃಷದವಧರಣಿ £ದಾರಿಣಿ] ಪೆಸರ್ಗೊಳ್ಳು ದಂತದ ಕ್ಕು ಂ ಟಂಕಂ” 


(ವಸ್ತುಕೋ. ೩೧-೩೬), [ ಸಂ. ದೃಷದವದಾರಿಣೀ 

ದೃಷದಾಶನ (ನಾ). ಕಲ್ಲು ಹರಳು ತಿನ್ನುವ ಪಕ್ಷಿ; ಪಾರಿವಾಳ: 
“ದೃಷದಾಶೆನಂ ಪ)ರಿವಮೆನಿಕ್ಕು” (ಮಂಗರಾ. 83-56). [ಸಂ.] 

ದೃಷ್ಟ (ಗು). ೧. ನೋಡಿದ ; ಈಕ್ಷಿಸಿದ; ಕಂಡ. ೨. ಗಮನಿಸಿದ ; 
ಲಕ್ಷ್ಮಕೊಟ್ಟ. ೩. ತಿಳಿದಂಕೊಂಡ ; ಗ್ರಹಿಸಿದ. ೪. ನಿಶ್ಚಯಿಸಿದ ; 
ನಿರ್ಧಾರ ಮಾಡಿದ. ೫, ಅನುಭವಸಿದ. (ನಾ). ೬. ನೋಟ; ದರ್ಶನ: 
ಸಾಕಾರರೊಪನೆ ತಾಳಿ ಬಿಜ್ಜಳಗೆ ಬೇಕಾದ ದೃಷ್ಟವನು ತೋಟದ ಗುರುವೆ 
(ಶಿವಗೀ. ೬೬-೩೧೭). ೭. ಕಣ್ಣಿಗೆ ಕಾಣಿಸಿಕೊಳ್ಳೂವುದು ; ಗೋಚರ 
ವಾಗುವುದು: ಬಯಲು ಮೊಳಗಿ ಮಳೆ ಸೃಜಿಸಿ ಆ ಬಯಲು ಆ ಮಳೆಯ 
ನೊಡಗೂಡಿ ದೃಷ್ಟವಪ್ಪ 'ವಾರಿಕಲ್ಲಾಗಿ ತೋಅಿದಂತೆ ನಿನ್ನ ನೆನಹೆ ನಿನಗೆ 
ಶಕ್ತಿಯಾಯಿತ್ತಲ್ಲಾ (ವಹಸಂ. ೨೫-೮೭); ದೃಷ್ಟಿಯ ದೃಷ್ಟದಿಂದ ಮೋಹದ 
ಲವಲವಿಕೆ (ವಜಸಂ. ೩೦೬-೮೮). ಲೆ. ಕಾಣಬಹುದಾದಂದಂ : ಮರಳು 
ಕೌರವ ಜಂಗಮ ಸ್ಥಾವರದ ದೇಹಕೆ ನೆಳಲಹುದು ದಿನಕರನ ದೇಹಕೆ 
ನೆಳಲು ಶ್ರುತವೋ ದೃಷ್ಟವೋ ನಿನಗೆ (ಕುವ್ಕಾದ್ರೋ. ೦೫-೩೪) ; ಇದನ್ನು 
ದೃಷ್ಟವೆಂದೂ ಶ್ರುತವೆಂದೂ ಉಪಾಸನೆ ಮಾಡಬೇಕು (ಬ್ರ ಹ್ಮಭಾ. 1, ೨೧೫). 
೯. ಪ್ರತ್ಯಕ್ಷ; ಸಾಕ್ಷಾತ್ಕಾರ : ನಿಮ್ಮ ನಂಬಿದೆ ಮತ್ತೊಂದನಣಯೆ 
ನಿತ್ಕಸ್ವತಂತ್ರನು ನೀನೆ ದೃಷ್ಟ ಲಿಂಗ ಜಂಗಮ ಒಂದೆ ಎಂದಿಪ್ಪೆನು ಪರಮ 
ಪ್ರಭ.ವೆ (ಬಸವ. 6೩೦); ಸಾಕಾರ ನಷ್ಟ ನಿರಾಕಾರ ದೃಷ್ಟವೆಂಬುದು 
ಭಾವದ ಬಳಲಿಕೆ (ಅವಡಂ, ೨೧೦-೯೫೦) ; ನಿಷ್ಠೆಯಿಲ್ಲದ ಪೂಜೆ ಎಷ್ಟು ಕಾಲ 
ಮಾಡಿದರು ನಷ್ಟವಲ್ಲದೆ ದೃಷ್ಟವುಂಟೆ (ಶಿವಗೀ. ೧೬೦-೮೦೦ ವ). 
೧೦. ಗುರುತಂ; ಕುರಂಹು : ಲಿಂಗಕ್ಕೆ ಮಜ್ಜನವ ಮಾಡುವಲ್ಲಿ ಮಂಡೆಯ 
ಕುಜುಹನಆ್‌ಯೆ , , . ಇನ್ನಾರಿಗೆ ಹೇಳುವೆ ಕೊಟ್ಟ ಗುರು ದೃಷ್ಟವ 
ಹೇಳಿದುದಿಲ್ಲ (ಮೋಳಿಮಾ. ೦೬೫-೬೧೩). ೧೧. ಉದಾಹರಣೆ ; ನಿದರ್ಶನ; 
ದೃಷ್ಟಾಂತ ; ಇಂತಪ್ಪ ಇಷ್ಟಲಿಂಗವ ದೃಷ್ಟದಲ್ಲಿ ಹಿಡಿದುದಕೆ ಇದೇ 
ದೃಷ್ಟ (ಮೋಳಿಮಾ. ೬೦-೨೫೧) ; ಎಮ್ಮ ವಚನವೆ ಮೃದುತರಯೋಗವೇ 
ಪರಿಯಂಕಶೂಲವಿದಕ್ಕೆ ದೃಷ್ಟವಲಾ (ಒಸಪು. ೨೯-೧) ; ಒರ್ವರಿಗೆ ಹುಟ್ಟಿ 
ಮತ್ತೊರ್ವರೆ ಅಪ್ಪ ಎಂಬ ನಾಣ್ಣುಡಿಯ ದೃಷ್ಟ ಎನಗಾಯಿತ್ತಯ್ಯ ಗುರುವೆ 
(ಘನವ. ೬-೪) ; ನಿಷ್ಠೆಯಿಂದಿರುವಂಥ ಸತಿಯು ಭ್ರಷ್ಟಳಾಗುವುದಿಲ್ಲವಿದನು 


೪೦೩೬ 


30 


ದೃಷ್ಟಾಂತ 


ನೀನರಿತಿರು ದೃಷ್ಟವು ದಮಯಂತಿಕಥೆಯು (ಇಂಡಾಪ. ೧೦೦-೮೮). 
೧೨. ಸಾಕ್ಷಿ; ಪುರಾವೆ. *ವಾಗ್ದಷ್ಟ' ಪರಾ. ೧೩. ಒರೆಗಲ್ಲು: 
“ದೃಷ್ಟಮೆನೆ ಮಚ್ಚಮಕ್ಕುಂ” (ಮಂಗರಾ. ೧೦೩-0೪). ೧೪. [ವೀಶೈ] 
ದರ್ಶನದಿಂದ ಸಾಧ್ಯಮಾಡಿಕೊಂಡ ಅಲೌಕಿಕ ಭಾವ, - ವಸ್ತು, 
ಪರಬ್ರಹ್ಮ. "ದೃಷ್ಟಪೂಜೆ' ಪರಾ. [ಸಂ.] 

ದೃಷ್ಟನಷ್ಟ (ನಾ). ಕಣ್ಣಿಗೆ ಕಾಣಿಸಿ ಮಾಯವಾಗುವುದು ; ದೃಷ್ಟಿಗೆ 
ಗೋಚರವಾಗಿ ಅದೃಶ್ಯವಾಗುವುದು ; ನಶ್ಚರವಾದಂದು : ತನ್ನ 
ಕಲ್ಪಿತದ ಉತ್ಸತ್ತಿಯನಆಯದೆ ಸತ್ತಿಹೆನೆಂಬ ಭ್ರಾಂತಿಯಿಂದ ನಿಜವಸ್ತುವ 
ಮುಟ್ಟದೆ ಹೋಯಿತ್ತೆಂಬುದಕ್ಕೆ ಸೂಚನೆ ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗವು 
ದೃಷ್ಟನಷ್ಟ ಭಾವಿಯಾದ ಕಾರಣ (ಮೋಳಿಮಾ. ೧೭೮-೬೭೦) ; ಮನೆ ಮಠ 
, « ಮೊದಲಾದ ಸಕಲವಸ್ತುಗಳು ನೋಡುತ್ತಿರುವಾಗಲೇ ನಾಶವಾಗಿ; 

ಸ್ತುಗಳು ಇದ್ದದ್ದಕ್ಕೂ ಇಲ್ಲದಿದ್ದಕ್ಕೂ ವ್ಯತ್ಯಾಸವಿಲ್ಲದೆ ವಷಾಯಾಪ್ರುಯ 
ವಾಗಿರುವುದೆಂದು ಲೋಕಾನ .ಭವದಲ್ಲಿದೆ. ಇದಕ್ಕೆ ದೃಷ್ಟನಷ್ಟವೆಂದು 
ಹೆಸರು. ಎಂದರೆ ಕಣ್ಣಿಗೆ ಕಾಣಿಸಿ ಮಾಯವಾಗ.ವುದೆಂದು ಅಥ ೯ವು 
(ಹಿಂದಸಾ. ೪೪). [ ದೃಷ್ಟ + ನಷ್ಟ ] 

ದೃಷ್ಟಪೂಜೆ (ನಾ). [ವೀಶೈ] ಕಾಣುವ ಪರವಸ್ತೂವಿಗೆ ಮಾಡುವ 
ಪೂಜೆ : ಇಂತಿದು ಇಷ್ಟಲಿಂಗದ ದೃಷ್ಟಪೂಜೆ, ದೃಷ್ಟಯೋಗ (ಮೋಳಿಮಾ. 
೧೦೬ ಪ್ರಸ್ತಾವನೆ). [ದೃಷ್ಟ * ಪೂಜೆ,] 

ದೃಷ್ಟಾಂತ (ನಾ). ೧. ಪ್ರತ್ಯಕ್ಷವಾಗಿ ಕಂಡುದಂ : ಶಾಸ್ತ್ರವ್ಯವಹಾರದಲ್ಲಿ 
ಅಂತ ಪದಕ್ಕೆ ಕೊನೆಯೆಂದರ್ಥದ ಮೇಲೆ ನಿರ್ಣಯವೆಂದರ್ಥ ಪ್ರಸಿದ್ಧ, 
ದೃಷ್ಟಾಂತ, ಸಿದ್ಧಾಂತ, ವೇದಾಂತ ಈ ಮೂರು ಪದಗಳಲ್ಲಿ ದೃಷ್ಟಾಂತ 
ಪದವು ನೋಡಿ ಬಂದ ನಿರ್ಣಯವೆಂದರ್ಥದಲ್ಲಿರ:ವುದು (ಹಿಂದಸಾ. ೦೮೦). 
೨. ಉದಾಹರಣೆ; ನಿದರ್ಶನ : ಎಂತಾನುಂ ಪಲವುಂ ದೃಷ್ಟಾಂತಮನೆನಿತಾ 
ನುಮುಪಮೆಯಂ ತದ್ದಿವಿಜರ್‌ ಮುಂ ತೋಟ ತೋಟಾ ಚಿತ್ತಭ್ರಾಂತಿ 
ಯುಮಂ . . . ಪಿಂಗಿಸಿದರ್‌ (ಪಂರಾಮಾ. ೧೬-೩೬) ; ಕೃಷ್ಣನ ಜಯಮನೀ 
ಗಳಆ೨ಯ:ರೆ ಕಡುಕೆಯ್ದಾ ಕೇಶಿ ಧೇನುಕರ್ಕಳನೇಕಾಂಗದೆ ಗೆಲ್ಹುದಲ್ಲವೇ 
ದೃಷ್ಟುಂತಂ (ಜಗವಿ. ೩.೮೯) ; ಆವ ಮಾರ್ಗದೊಳಾದಡಾತನ ನಾವು 
ಕೆಡಿಸಿದಡಲ್ಲದಾಗದು ಭಾವಿಸಲು ದೃಷ್ಟಾಂತವಿಸಾಗಳೆ ದೃಷ್ಟವಹುದು 
(ಬಸಪು, ೫೧-೫೬) ; ಮಾಸಲಿನ ಮಾನಿನಿಯರಲಿ ಮನದಾಸೆ ಮನುಜರ 
ಮ:ಟ್‌ವುದಕೆ ನಾನೈಸಲೇ ದೃಷ್ಟಾಂತವೆಂದನು ನಹ:ಷ (ಕುವ್ಯಾಅ. ೧೩-೬೬); 
ಪದವಿ ತಪ್ಪಿದ ಮೇಲೆ ನಂಟರಿಷ್ಟರೆ ನಮಗೆ ಕಟ್ಟಿಟ್ಟ ಹಗೆ ಕಾಣ ಕೊನೆಗೆ 
ದೃಷ್ಟಾಂತವನು ಕೇಳು ಕೆರೆ ಬತ್ತಿ ಬರಿದಾಗೆ ಆಪ್ತನೆ ವೈರಿ ತಾವರೆಗೆ 
(ಇಂದಾಪ. ೯೨-೩೦). ಜಿ.ಸ್ಟ ಕಷ್ಟವಾದ ಗುರುತಂ,-ಚಿಹ್ನೆ: ತ್ರಿದಶಾರಿ 
ಧೂಮಕೇತುವನುದರದೆೊೊಳೀ ದೇವಿ ತಳೆದುದರ್ಕಿದೆ ದೃಷ್ಟಾ ತದ ಧೂಮ 
ಲೇಖೆಯನೆ ಕರ್ಪೊದವಿದ ರೋಮಾಳಿ ರಂಜಿಕುಂ ದೇವಕಿಯಾ (ಜಗವಿ. 
೨-೯೧), ೪. ಸಾಯುವುದಂ ; ಮರಣ. ೫. [ಕಾವ್ಯಮಾ]ಎದೃಷ್ಟಾಂತಾ 
ಲಂಕಾರ : ಎಂತ:ಟು ಮುನ್ನಂ ಪೇಟ್ಬರ್ಥಾಂತರಮಂತುಟನೆ ಬಲಾಕೆ 
ತೋಟುವುದದು. ದೃಷ್ಟಾಂತಂ (ಕಾವ್ಕಾಪ. ೭೦೪). ೬. [ನ್ಯಾಯ] 
ಹದಿನಾರು ಪದಾರ್ಥಗಳಲ್ಲಿ ಒಂದು : ಗೌತಮೋಕ್ತನ್ಯಾಯವು ಪ್ರಮಾಣ 
ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ ಸಿದ್ಧಾಂತ ಅವಯವ ತರ್ಕ 
ನಿರ್ಣಯ ವಾದ ಜಲ್ಪ ವಿತಂಡಾ ಹೇತ್ವಾಭಾಸ ಛಲ ಜಾತಿ ನಿಗ್ರಹೆಸ್ಮಾನಂಗ 
ಳೆಂಬ ಷೋಡಶ ಪದಾರ್ಥಂಗಳಂ ನಿರೂಪಿಸುತ್ತ (ವಿವೇಕ. ೦೦) ; ನ್ಯಾಯ 
ದರ್ಶನದಲ್ಲಿ ಪ್ರಮಾಣ, ಪ್ರಮೇಯ ಸಂಶಯ ಪ್ರಯೋಜನ ದೃಷ್ಟಾಂತ 
ಸಿದ್ಧಾಂತ ಅವಯವ ತರ್ಕ ನಿರ್ಣಯ ವಾದ ಜಲ್ಪ ಎತಂಡಾ ಹೇತ್ಕಾ ಭಾಸ 
ಛಲ ಜಾತಿ ನಿಗ್ರಹಸ್ಥಾನ ಎಂದು ಹದಿನಾರು ಪದಾರ್ಥಗಳನ್ನು ನಿರೂಪಿ 


ಸಿರುವರು (ಹಿಂದಸಾ. ೦೦೨): "ಪದಾರ್ಥ' ಪರಾ; ಐ "ಕಾರ್ಯ' 


ದೃಷ್ಟಾಂತಕಥೆ 


ವೆನಿಸುವುದಕ್ಕೆಲ್ಲ ಒಬ್ಬ ಕತೃ ಇದ್ದೇ ತೀರಬೇಕು, ಗಡಿಗೆ ಎಂಬ 
ಕಾರ್ಯಕ್ಕೆ ಕರ್ತೃವಾಗಿ ಕುಂಬಾರನೊಬ್ಬನು ಇರುವಂತೆ. ಹಾಗೆಯೇ 
ಪ್ರಪಂಚೆವೂ ಒಂದಂ ಕಾರ್ಯ. ಆದ್ದರಿಂದ ಅದಕ್ಕೂ ಒಬ್ಬ ಕರ್ತೃ 
ಇದ್ದಾನೆ. ಅವನೇ ಈಶ್ವರ. ನ್ಯಾಯ ಪ್ರಯೋಗದಲ್ಲಿ ಹೀಗೆ ಉದಾ 
ಹರಣೆಗಳನ್ನು ನೀಡುವುದೇ ದೃಷ್ಟಾಂತ. ೭. (ಉಕ) ಸ್ಪಪ್ನದಲ್ಲಿ 
ಕಾಣುವ ಸೂಚೆನೆ : ನಮಗಾದರೂ ಎಲ್ಲಿ ತಿಳಿದಿತ್ತು? ಹಳೇ ಕಾಲ 
ಆಗಿದ್ದರ ದೃಷ್ಟಾಂತ ಆಗೇದ ಅಂತ ಬಂದು ಹೇಳಬೇಕು, ಅಂಥಾ 
ಚಮತ್ಕಾರ ಆಗೇದ (ಹೊಸಂಸಾ. ೨೩). [ಸಂ.] 

ದೃಷ್ಟಾಂತಕಥೆ (ನು). ನೀತಿಬೋಧನೆಗಾಗಿ ಅಥವಾ ಅಭಿಪ್ರಾಯ 
ನಿರೂಪಣೆಗಾಗಿ ನಿರೂಪಿಸುವ ಕಥೆ ; ಮಕ್ಕಳ ಮನಸ್ಸಿಗೆ ಹಿಡಿಯು 
ವಂತೆ ದೃಷ್ಟಾಂತಕಥೆಗಳನ್ನು ಹೇಳುವುದರಿಂದ ಎಷ್ಟೋ ಗಹನವಾದ 
ವಿಷಯಗಳನ್ನು ಸುಲಭವಾಗಿ ಗ್ರಹಿಸುತ್ತಾರೆ (ಕೂರಿ). 

[ ದೃಷ್ಟಾಂತ + ಕಥೆ] 
ದೃಷ್ಟಾಂತಾಲಂಕಾರ, ದೃಷ್ಟಾಂತಾಳಂಕಾರ (ನಾ). [ಕಾವ್ಯಮಾ] 
ಅರ್ಥಾಲಂಕಾರದ ಒಂದಂ ಭೇದ: ಎರಡುಂ ವಾಕೃಂಗಳ್ಳೇ ಅಗಿ 
ಯೊಂದರ್ಕೊಂದು ಸಾದೃಶ್ಯದಿಂ ಪ್ರತಿಬಿಂಬದಂತೆ ತೋಟ ಯದು 
ದೃಷ್ಟಾಂತಾಲಂಕಾರಂ (ಅಪ್ರತಿ, ೬೦); ಎರಡು ಬೇರೆ ಬೇರೆ ವಾಕ್ಯಗಳು 
ಪರೆಸ್ಪರ ಅರ್ಥಸಾದೃಶ್ನದಿಂದ, ಒಂದರ ಪ್ರತಿಬಿಂಬ ಮತ್ತೊಂದು ಎಂದು 
ತೋರುವಂತಿದ್ದರೆ, ಅದು ದೃಷಸ್ತಿಂತಾಲಂಕಾರೆ. ಲಕ್ಷ್ಮ-ನಿಂದಿಸುವರ್‌ 
ದುರ್ಜನರೆಂಬೊಂದುೂ ಭಯಂಬೆತ್ತು ಸುಕವಿ ರಚಿಸನೆ ಕೃತಿಯಂ 
ಮಂದೇಹರಭಯದಿಂದರವಿಂದಸಖಂ ನಿಜಮಯೂಖಮಂ ಪಸರಿಸನೇ 
(ಕೈಏಡಿ. ೨೬೫). ದೃಷ್ಟಾಂತಾಳಂಕಾರ : ಇಂತುದಿತ ಭೇದಮಂ 
ದೈಷ್ಟುಂತಾಳಂಕಾರಮಾರ್ಗಮಂ  ಕನ್ನೆಡದೊಳ್‌ ಸಂತೆತಗುಣಮಂ 
ಕೈಕೆ ಇಳ್ವಂತಾಗಿರೆ ಬಗೆದು ಪೇಟಕ್ಲಿ ಪರಮಕವೀಶರ್‌" (ಕವಿರಾ. ೩-೧೩೩). 
[ ದೃಷ್ಟಾಂತ * ಅಲಂಕಾರ] 

ದೃಷ್ಟಾಂತಾಳಂಕಾರ "ದೃಷ್ಟಾಂತಾಲಂಕಾರ' ನೋ. 

ದೃಷ್ಟಾದೃಷ್ಟ (ಗು). ೧. ಕಣ್ಣಿಗೆ ಕಾಣಿಸುವ ವಂತ್ತು ಕಾಣಿಸದಿರುವ. 
೨. ಈಗಿರುವ ಹಾಗೂ ಮುಂದಿನ ಜಿ:ವನದ ಬಗ್ಗೆ ಸಂಬಂಧಪಟ್ಟ: 
ದೃಷ್ಟಾದೃಷ್ಟಗುಣವಿಸ್ಪಷ್ಟ ಬಸವೇಶ (ಬಸಪು. ೪೮-೩೫). ೩. ತಿಳಿದ 
ವುತ್ತು ತಿಳಿಯದಿರುವ: ಪಂಚವಿಧ ಭೂತಭೌತಿಕ ವಸ್ತುಗಳಿಗೂ 
ಪುರುಷನೆಂಬ ಆತ್ಮನಿಗೂ ದೃಗ್ಹೃಶ್ಶ ಸಂಬುಧವು ಸಾಕ್ಷಾತ್ತಾಗಿ ಸಹಜವಾಗಿ 
ಇದ್ದರೆ... ದೃಷ್ಟಾದೃಷ್ಟ ವ್ಯವಸ್ಥೆಯು ಇರಲಾರದು ಎಂದರೆ, 
ಪುರುಷನಿಗೆ ಒಂದು ಕಾಲದಲ್ಲಿ ಒಂದು ವಸ್ತುವು ತಿಳಿಯಿತು ಅಥವಾ 
ತಿಳಿಯಲಿಲ್ಲ ಎಂಬ ವ್ಯವಸ್ಥೆಯ (ಹಿಂದಸಾ. ೫೬). (ನಾ). ೪. ಕಂಡು 
ಕಾಣದಿರಂವ ವಸ್ತು ಅಥವಾ ವೃತ್ತಿ : ಶರಣ ದೃಷ್ಟುದೃಷ್ಟ ಕಾಣಯ್ಯಾ 
ಮುಟ್ಟದೆ ಮುಟ್ಟವ ಕಾಣಯ್ಯಾ (ಕನ್ನವ. ಕೆ. ೫೮೨-೧೨೯೭) ; ಈ 
ಪ್ರಮಾಣಂಗಳೋರಂತೆ ಮೆಆ್‌ವ ದೃಷ್ಟಾದೃಷ್ಟದುಭಯ ವಿಷಯಮು 


ಬೆಲಟ 

ಮಾಗೆ ಶಬ್ದ ಪ್ರಮಾಣೋರುತರವೆಂತೆಂದು ಬೆಸಗೊಂಬಡಂ (ವೀಕ್ಶಿಪು. 
೫-೦೦-೩೦). [ಸಂ.] 
ಪ್ಪಾದೃಷ್ಟಿ (ನಾ). ನೋಟಗಳು. ಪರಸ್ಪರ ಸೆ:ರುವಿಕೆ, - ದರ್ಶನ : 
ಅವ್ಚನೊಡನೆ.  ದೃಷ್ಟುದೃಷ್ಟಿಯಾಗುತ್ತಲೆ. ಅವಳು ಚೆಂದುಟಿಗಳಲ್ಲಿ 
ಬೆಳ್ನಗೆಯನ್ನು ಅರಳಿಸಿ ಆನಂದದ ನಿರ್ರುರಿಯನ್ನು ಹರಿಸಿದಳು 
(ಎರಸೆ.೧೭). [ ಮರಾ. ದೃಷ್ಟಾದೃಷ್ಟ) 

ದೃಷ್ಟಾದೃಷ್ಟಿಯೋಗ (ನಾ). ಎ ದೃಷ್ಟಾದೃಷ್ಟಿ : ಚೆಲುವಕ್ಕೆ ನಲಿವಕ್ಕೆ 


ಬಲವು ಒಲವುಗಳಕ್ಕೆ ಶುಭಮಕ್ಕೆ ನಮ್ಮ ದ ೈಷ್ಟಾದೃಷ್ಠಿ ಯೋಗಕ್ಕೆ (ಹೃ ದಸ- 
[ ದೃಷ್ಟುದೃಷ್ಟಿ * ಯೋಗ] 


2೬-೧೨). 


೪೦೩೭ 


48 


ದೃಷ್ಟಾದೇವಿಕಂದಲು (ನಾ). 


ದೃಷ್ಟಿ 


ದೃಷ್ಟಿ 


ಗೌರಿಯೆಂದಂ ಪೂಜೆ ಸಲ್ಲಿಸಂವ ಒಂದು 
ಬಗೆಯ ಪೂಜಾ ಪಾತ್ರೆ ; ಅಮ್ಮನ ಕಂದಲಂ : ಹಳೆಯ ಸಂಪ್ರದಾಯದ 
ಅವರ ಮನೆಯಲ್ಲಿ ಇಂದಿಗೂ ಗೌರಿಯ ಪೆಟ್ಟಿಗೆಯ ಬಳಿ ದೃಷ್ಟಾದೇವಿ 
ಕಂದಲು ಇಟ್ಟು ಪೂಜಿಸುತ್ತಾರೆ (ರೂಢಿ). 

[ ದೃಷ್ಟುದೇವಿ? + ಕಂದಲು (ಎಕಂದಲ್‌])]' 


ದೃಷ್ಟಾನುಭಾವ (ನಾ). ಪ್ರತ್ಯಕ್ಷವಾದ ಅನುಭಾವ : ಗಿಡು ಗಿಡುವಿಗೆ 


ಕ:ಜುಹಲ್ಲದೆ ಗಂಧ ಗಂಧ ಕೂಡಿ ದ್ವಂದ್ವವಾಗಿ ಬೆರದಲ್ಲಿ ಕದಂಬಗಂಧವಲ್ಲದೆ 

ಒಂದಅ ಗಂಧವೆಂದು ಸಂದಿಸಿ ತೆಗೆಯಲಿಲ್ಲ. ಅವರು ನಿಂದ ನಿಂದ ಸ್ಮಲಕ್ಕೆ 

ಸಂಬಂಧವಾಗಿಪ್ಪರು. ಇದು ದ ಓಷ್ಟಾನುಭಾವಸಿದ್ಧಿ (ಮದೇವ. ೨೮೩-೬೦). 
[ದೃಷ್ಟ * ಅನುಭಾವ] 


ದೃಷ್ಟಾನುಮಾನ (ನಾ). “ಪ್ರತ್ಯಕ್ಷಕ್ಕೆ ಅರ್ಹರಾದ ವಸ್ತುವಿನ ಜ್ಞಾನ 


ವನ್ನು ಹಂಟ್ಟಿಸುವ ಅನಂಮಾನವು ದೃಷ್ಟಾನಂವನಾನ, ಉದಾ :- 
ಧೂಮಾನಂಮಾನವು ಪ್ರತ್ಯಕ್ಷಕ್ಕೆ ಯೋಗ್ಯವಾದ ಅಗ್ನಿಯ ಜ್ಞಾನ 
ವನ್ನು ಹುಟ್ಟಿ ಸುವುದು” (ಭಾತತ್ತ್ಯ- ೮9೨). [ದೃಷ್ಟ 4+ ಅನುಮಾನ] 


ದೃಷ್ಟಾರ್ಥಾಪತ್ತಿ (ನಾ). [ತತ್ತ್ವಶಾ] ವಿೋಾಮಾಯಕರೇ ಮೊದಲಾದ 


ದಾರ್ಶನಿಕರು ಅಂಗೀಕರಿಸಿರಂವ ಅರ್ಥಾಪಶ್ರಿ ಎಂಬ ಪ್ರಮಾಣ 
ದಲ್ಲಿ ಒಂದು ವಿಧ ; ಇದು ಕಣ್ಣಾರೆ ಕಂಡ ಅಂಶದಲ್ಲಿ ಪ್ರವರ್ತಿಸುವ 
ಅರ್ಥಾಪತ್ತಿ: ಐ ವಿನಾಮಾಂಸಕರು ವೇದಾಂತಿಗಳೇ ಮೊದಲಾನವರು 
ಪ್ರತ್ಯಕ್ಷ, ಅನುದಾನ, ಉಪಮಾನ, ಆಗಮ, ಅರ್ಥಾಪತ್ತಿ, 
ಅನುಪಲಬ್ಧಿ ಎಂಬ ಆರಂ ಪ್ರಮಾಣಗಳನ್ನು ಅಂಗೀಕರಿಸಿದ್ದಾರೆ. 
ಒಂದು ಅಂಶದಿಂದ ಮತ್ತೊಂದು ಅಂಶವನ್ನು ಕಲ್ಪಿಸುವುದಂ 
ಅಂದರೆ ಉಪಪಾದ್ಯ (ಕಾರ್ಯ) ವಾದ ಅಂಶದಿಂದ ಉಪಪಾದ 
(ಕಾರಣ)ವನ್ನು ಕಲ್ಪಿ ಸುವುದಂ ಆರ್ಥಾಪತ್ತಿಪ್ರಮಾಣ. 
ನೈಯಾಯಿಕರು ಈ ಪ್ರಮಾಣವನ್ನು ಪ್ರತ್ಯೇಕವಾಗಿ ಒಪ್ಪದೆ 
ಅನುಮಾನ ಪ್ರಮಾಣದಲ್ಲಿ ಸೇರಿಸುತ್ತಾರೆ. ಇದರಲ್ಲಿ ದೃಷ್ಟಾರ್ಥಾ 
ಪತ್ತಿ, ಶ್ರುತಾರ್ಥಾಪತ್ತಿ ಎಂದು ಎರಡು ಬಗೆ: ಪಗಲುಣ್ಣದ ದೇವ 
ದತ್ತನ ದೇಹದ ಪೀನತ್ವವ:0 ಕಂಡು ದೃಷ್ಟಮಾದ ಪೀನತ್ವದಿಂ ತತ್ಕಾರಣ 
ಮಾದ ರಾತ್ರಿಭೋಜನವಂ ಕಲ್ಪಿಸುವದೇ ದೃಷ್ಟಾರ್ಥಾಪತ್ತಿಯಕ್ಕುಂ 
(ವಿವೇಕ. ೧೯) ; ಅರ್ಥುಪತ್ತಿಯು ದೃಷ್ಟಾರ್ಥಾಪತ್ತಿ ಮತ್ತು ಶ್ರುತಾರ್ಥಾ 
ಷತ್ತಿ ಎಂದು ಎರಡು ವಿಧ (ಭಾತತ್ತ,. ೬೦೨). 
ಕ ದೃಷ್ಟ + ಅರ್ಥಾಪತ್ತಿ ] 

ಷ್ಟಿ (ನಾ). ೧. ನೋಡುವುದು; ಈಕ್ಷಿಸುವುದಂ ; ಅವಲೋಕನ. 
೨. ಕಣ್ಣಿನ ನೋಟ: “ನಿಭಾಳನಂ . .. ದರ್ಶನಂ. ದೃಷ್ಟಿಃ, ದ್ಯೋತನಂ- 
ಈ ೮ ನೋಟಂ” (ಹರಾಯು. ೯೩-೪೦೨) ; ಮುಖದ ಕಾಮಕಾರ್ಪಣ್ಯ 
ಮುಮಂ ದೃಷ್ಟಿಯ ದೈನ್ಯಮುಮನಜ್‌ದು , , , ತುಂಬುರನಿಂತೆಂದಂ 
(ನಂಬಿರೆ. ೪-೧೨) : ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ. . . ಎನ್ನ 
ಗುಟ್ಟು ಅಭಿಮಾನಗಳ ಕಾಯೊ ನೀನು (ಪುರಂದ, ೧ ೩೬ ಪಲ್ಲವಿ]; 
ಐತರೇಯೋಪನಿಷತ್ತಿನಲ್ಲಿ ಸಂಜ್ಣಾನ (ಚೇತನಭಾವ) . . , ದೃಷ್ಟಿ, ಧೃತಿ 
, * . ವಶ ಈ ಹದಿನಾರು ಮನಸ್ಸಿನ -ವಿಕಾರಗಳೆಂದಿರುವವು (ಅಮೃತ. 
೬-೨೬ ಟೀಕು). ೩. ಕಣ್ಣು ; ನೇತ್ರ: “ದೃಕ್‌, ದೃಷ್ಟಿಃ... ಈಕ್ಷಣಂ, 
ಅಕ್ಷಿ - ಈ ೯ ಕಣ್‌” (ಹಲಾಯು. ೮೬-೩೬) ; “ಚಕ್ಷುನೇತ್ರಂ ನಯನ 
ಮಂಬಕಂ ದೃಗ್ಹ ಜಿ - ಕಣ್ಣ್ಗಳೆನಿಸಿಕ್ಕು” (ಮಂಗರಾ. ೯೩-೨); ರವಿ 
ಲೋಕತ್ರಯ.ಕೆಲ್ಲ ದೃಷ್ಟಿ (ಸೋಮೇಶ. ೮೬): ಪಾಡುವರಂ ಕೆಲರಲ್ಲಿ 
ಹರಿಯನು ನೋಡುವರು ನಿಜದೃಷ್ಟಿ ದಣೆಯಲು (ಕೌಶಿರಾ. ೪೪-೧೩). 
೪. ಆಲೋಚನೆ ; ವಿಚಾರ : “ದೃಷ್ಟಿವಿಳೋಚನ ವಿಚಾರ ದರ್ಶನ 
ವಚನಂ” (ವಸ್ತುಳೋ. ೧೩೦-೭೨). ೫. ಅರಿವು; ಜ್ಞಾನ; ವಿವೇಕ; 


ದೃಷ್ಟಿ 


ಜಡ ಮರ್ತೈರಿಗೆ ನಿಶ್ಚಯವಂಟೆ ದೃಷ್ಟಿವಿನಷ್ಟಮಾತ್ರರಿಗೆ (ನಿಧಾಗೆ. ೨-೦-೩. 
೬. ಅಭಿಪ್ರಾಯ; ಧೋರಣೆ : ನಾನು ಆ ದೃಷ್ಟಿಯಿಂದ ಮಾತನಾಡ 
ಲಿಲ್ಲ (ರೂಂ). "ದೃಷ್ಟಿಕೋನ' ಪರಾ. ೭. [ಜೈನ] ಸಮ್ಯಗ್ಹರ್ಶನ. 
"ದೃಷ್ಟಿಮೋಹ', "ದೃಷ್ಟಿವಿಭವ' ಪರಾ. ೮. [ನಾಟ್ಯ] ಕಣ್ಣಿನ 
ಚಲನೆಯಲ್ಲಿ ಒಂದು ಬಗೆ: ಛತ್ತೀಸದೃಷ್ಟಿ ಚೌಷಖ್ಟಿ ಹಸ್ತಂಗಳಂ 
ಬಿತ್ತರಿಸುವುದು ಕೋಪೆನಿಕ್ಕು (ಮಂಗಂ. ೨೬-೯). ೯. [ಜ್ಯೋತಿ] ಗ್ರಹ 
ಗಳಂ ತಾವಿರುವ ರಾಶಿಯಿಂದ ಇತರ ರಾಶಿಗಳನ್ನೂ ಅಲ್ಲಿರಂವ 
ಗ್ರಹಗಳನ್ನೂ ನೋಡಂವುದು : ನವಗ್ರಹೆಗಳಲ್ಲಿ ದೃಷ್ಟಿಯು ವಾಮದಕ್ಷಿಣ 
ಸಂಮುಖಗಳೆಂಬ ಭೇದದಿಂದ ಮೂರು ಬಗೆಯೆಂದು ತಿಳಿಯತಕ್ಕದ್ದು 
(ಅರ್ಕಮಾ, ೩೯). 

ದೃಷ್ಟಿಇಡು ಎ ಕಣ್ಣಿಡು ; ಗವಂನಿಸಂ; ನಿಗಾ ವಹಿಸು: ಕೆಲವರೆ: 
ಆಳುಗಳ ಕೆಲಸದ ಮೇಲೆ ದೃಷ್ಟಿಇಡುತ್ತಾರೆ (ಮುಂಬಯಿ. ೩-೨೯೩). ದೃಷ್ಟಿ 
ಕೊಡು ಎ ಗವಂನಿಸಂ ; ಕಾಳಜಿ ವಹಿಸು: ಸಂಬಳದ ಮೇಲೆ ದೃಷ್ಟಿ 
ಕೊಡದೆ (ಮುಂಬಯಿ. 8-೨೯೫). ದೃಷ್ಟಿಗೆ ಬೀಳು ಎ ಕಣ್ಣಿಗೆ ಬೀಳು; 
ಗೋಚರವಾಗು; ಕಾಣು: ದೈವಯೋಗದಿಂದ ಅಲ್ಲೇ ಸಮಾಪದಲ್ಲಿ 
ಒಂದು ಮರದ ಟೊಂಗೆಯು , . . ಅವನ ದೃಷ್ಟಿಗೆ ಬಿತ್ತು (ಮುಂಬಯಿ. 
೪-೩೮) ; ನಾನು ಅಂಗಳದಲ್ಲಿ ದೃಷ್ಟಿಗೆ ಬೀಳುತ್ತಲೇ . , . ನನ್ನ ಚಿಕ್ಕ 
ತಮ್ಮ ಜಯಜಯಕಾರ ಮಾಡುತ್ತ ಓಡಿ ಬಂದು ನನ್ನ ಮೈ ಅಡರಿದ 
(ಕಮತಾ. ೧೩೩). ದೃಷ್ಟಿಚೆಕ್ಕೆ ಎ ದೃಷ್ಟಿಯ ಬಟ್ಟು: ದೃಷ್ಟಿಚುಕ್ಕೆಯ 
ದೊಂದನಲ್ಲ ಚೆಂದಂಗಳ್ಳ ಮಿಟ್ಟಹನು ಪರಮೇಷ್ಠಿ, ಶಶಿಗೆ ಮಶಿಯವೊಲು 
(ಮಂಕುಕ. ೪೭). ದೃಷ್ಟಿ ತಗಲು ಎಕಣ್ಣೆಂಜಲಾಗಂ ; ಕೆಟ್ಟ ಕಣ್ಣು ತಗಲು: 
ಮಗುವಿಗೆ ದೃಷ್ಟಿ ತಗಲುವಂತೆ ಅಲಂಕಾರ ಮಾಡಿದ್ದರು (ರೂಢ). ದೃಷ್ಟಿ 
ತಪ್ಪಿಸು - ಕಣ್ಣಿಗೆ ಬೀಳದಂತಿರು; ಮರೆಯಾಗಿರು : ಈಚೀ ಗೆ ಅವನು 
ದೃಷ್ಟಿ ತಪ್ಪಿಸಿ ಓಡಾಡಲು ಪ್ರಾರಂಭಿಸಿದ್ದಾನೆ. (ರೂಢಿ). ದೃಷ್ಟಿ 
ತಾಗು ಎ ದೃಷ್ಟಿ ತಗಲು: ದೃಷ್ಟಿ ತಾಗಿತೆ ನಮ್ಮ ಕ ಓಷ್ಣರಾಯಗೆ (ಪುರಂದ. 
ತಿ-೧೭೨ ಪಲ್ಲವಿ); ದೃಷ್ಟಿ ತಾಗಿತೆ ನಿನಗೆ ರಂಗಯ್ಯ (ಪುರೆಂದ. ೩-೦೦-೧). 
ದೃಷ್ಟಿ ತೆಗೆಎಇಳಿ ತೆಗೆ; ದೃಷ್ಟಿದೋಷವನ್ನು ಪರಿಹರಿಸು : ಕಾಮಾಕ್ಷಿಗೂ 
ಗಿರಿಜಳ ಪ್ರೇತ ಏನೋ ಕೀಟಲೆ ಮಾಡಿರಬೇಕು. ಇರು, ದೃಷ್ಟಿತೆಗೆಯುತ್ತೇನೆ 
ಎನ್ನುತ್ತ ವೆಂಕಮ್ಮ ಒಳನಡೆದರು (ಪದ್ಮಸ. ೮8). ದೃಷ್ಟಿ ನಿವಾಳಿಸು ಐ ದೃಷ್ಟಿ 
ತೆಗೆ: ಶಾಮರಾಯ ಬಂದು ವಂಡೆಯ ಬಾಗಿಲಲ್ಲಿಳಿದಾಗ ರಾಧಾಕಕ್ಕಿ 
ಮಗನಿಗೆ ದೃಷ್ಠಿ ಕ್ರ ನಿವಾಳಿಸಿ ಒಗೆದರು (ದೀಪಹೆ. 1, 33). ದೃಷ್ಟಿ ಬಡಿ ಎ 
ದೃಷ್ಟಿತಗಲು ; ಮದುಮಕ್ಕಳು ದೃಷ್ಟಿ ಬಡಿಯಂವಂತಿದ್ದರು (ರೂಢಿ). 
ದೃಷ್ಟಿ ಬೀಳು ಎ ದೃಷ್ಟಿ ತಗಲು: ಕೆಟ್ಟವರ ದೃಷ್ಟಿ ಬೀಳದಿರಲಿ ಎಂದೇ 
ವನಜ ಮುಂಜಾಗ್ರತೆ ವಹಿಸಿದ್ದಳು (ದೇವಹೆಂ. ೦೦೭) ; ಮಗುವಿಗೆ ದೃಷ್ಟಿ 
ಬಿದ್ದಿರಬೇಕು. ನೆನ್ನೆಯಿಂದ ಒಂದೇ ಸಮನೆ ರಚ್ಚೆ ಹಿಡಿದಿದೆ (ರೂಢಿ). 
ದೃಷ್ಟಿ ಮುರಿ ಎ ದೃಷ್ಟಿ ತೆಗೆ: ತೊಟ್ಟಿಗೊಳಗಿನ ಕಂದ ತೋಳು ಬೀಸುವ 
ಚಂದ ರಟ್ಟಿ ನೊಂದಾವು ಎಲೆ ಕಂದ ನಿಮ್ಮವ್ವ ದೃಷ್ಟಿ ಮುರಿಲಾಕ ತಿಳಿ 
ಯಾಳು (ಹಳ್ಳಿಯ. ೬೪). ದೃಷ್ಟಿಯ ಬಟ್ಟು, ದೃಷ್ಟಿಯಬೊಟ್ಟು ಎ ಕಣ್ಣೆಂಜ 
ಲಾಗದಂತೆ (ಹಣೆ, ಗಲ್ಲಗಳ ಮೇಲೆ ಇಡುವ ಕಪ್ಪು ಬೊಟ್ಟು: 
ಕೌರವೇಂದ್ರನ ವುರುಹಿ ಭಸ್ಮವ ಮಾಡಿ ದೃಷ್ಟಿಯ ಬಟ್ಟ ನೊಸಲಲ್ಲಿ 
ಇರಿಸುವೆನು (ಜಿನಭಾ. ೬೪-೪೩): ಮಗುವಿಗೆ ಕಣ್ಣೆಂಜಲು ತಾಕದಂತೆ 
ದೃಷ್ಟಿಯ ಬೊೊಟ್ಟನ್ನಿಟ್ಟಿದ್ದರು (ಕೂರಿ). ದೃಷ್ಟಿಯಾಗು - ಕೆಟ್ಟ ಕಣ್ಣು 
ತಗುಲು ; ಕಣ್ಣೆಂಜಲಾಗು ; ದೃಷ್ಟಿ ತಾಗು; ದೃಷ್ಟಿಯಾಯ್ದೆಲಿಲೆ 
ಉಪ್ಪಾರತಿಯನೆತ್ತು (ಬಸರ. ೭-೦೩೨) ; ಯಾರಿಗಾದರೂ ದೃಷ್ಟಿಯಾದರೆ, 
ನಮ್ಮ ಅಜ್ಜಿ, ., ತುಸು ಬೂದಿಯನ್ನು ತಂದು, ಮಂತ್ರವನ್ನು 
ಹೇಳುತ್ತ ಆದನ್ನು ತಿಕ್ಕುತ್ತಿದ್ದಳು (ಕಾಮತಾ. ೧೩೫), ದೃಷ್ಟಿಯಾರೆ ಎ 


೪೦೩೮ 


ದೃಷ್ಟಿದೋಷ 


ಕಣ್ಣು ತುಂಬುವಂತೆ ; ತೃಪ್ತಿಯಾಗುವಂತೆ ; ಕಣ್ಣಾರೆ : ಕಟ್ಟಿದಿರಿನಲ್ಲಿ 
ಶಿವಭಕ್ತನ ಕಂಡು ದೃಷ್ಟಿ[ಯಾ]ರೆ ಶರಣಿಂದೊಡೆ . . . ಪಾಪ ಬಿಟ್ಟು 
ಹಿಂಗುವುದು ನೋಡಾ (ಬಸವ- ೧೪೦); ಹೊತ್ತಾಜ್‌ ಎದ್ದು ಶಿವಲಿಂಗ 
ದೇವನ ದೃಷ್ಟಿ[ಯಾ]ರೆ ನೋಡದವನ ಸಂಸಾರವೇನವನ (ಬಸವ. ೦೩೭)- 
ದೃಷ್ಟಿಯೆತ್ತು ಎ ದೃಷ್ಟಿತೆಗೆ ; ಆರತಿಗೆ ಬಂದಿದ್ದವರು ಹೊರಟ ನಂತರ 
ಮಗುವಿಗೆ ದೃಷ್ಟಿಯೆತ್ತಿದರು (9). ದೃಷ್ಟಿ ಹರಿಸು- ನೋಡು; 
ಈಕ್ಷಿಸು : ಬೀದಿಯಲ್ಲಿ ನಡೆದು ಬರುತ್ತಿದ್ದ ವ್ಯಕ್ತಿಯ ಕಡೆಗೆ ಕುತೂಹಲ 
ದಿಂದ ದೃಷ್ಟಿ ಹರಿಸಿದರು (ಪುನರು. ೨೭೬). [ಸಂ.] 


ದೃಷ್ಟಿಕೋಣ (ನಾ). ೧. - ದೃಷ್ಟಿಕೋನ ೧ : ವಿವಿಧ ದೃಷ್ಟಿಕೋಣದಿಂದ 


10 


15 


ದೃ 


ನೋಡಬಯಸಿ ಬಂದ ಜನರಿಗೆ ತೃಪ್ತಿ - ಸಮಾಧಾನಗಳನ್ನು ತಂದು 
ಕೊಡಲು ಸಾಧನವುದ ದೇವಾಲಯವು... ಆಧ್ಯಾತ್ಮಿಕಮಾರ್ಗಾ 
ನ್ವೇಷಣೆಮಾಡಲು ಪ್ರೇರಿಸುವಂತಾಯಿತು (ಧಾರದ. ೮೧). ೨. ಎ ದೃಷ್ಟಿ 
ಕೋನ ೨: ಅನೇಕ ಮಂದಿ ಆಚಾರ್ಯರು ತಮ್ಮ ತಮ್ಮ ದೃಷ್ಟಿಕೋಣ 
ಗಳಿಂದ ಭಾಷ್ಕಗಳನ್ನು ಬರೆದಿದ್ದಾರೆ (ಧಾರದ. ೪೭). [ದ ಷ್ಟಿ + ಕೋಣ್ಯ) 
ಪ್ಟಿಕೋನ (ನಾ). ೧, ನೋಡುವ ರೀತಿ; ನೋಟದ ನಿಟ್ಟು: ಆದರೂ 
ನೋಡುವ ದೃಷ್ಟಿಕೋನ ಹೊಸದಾಗಿದೆ (ಕರ್ನಾಕ. ೪9೩) ; ಕವಿಯೊಬ್ಬ 
ನನ್ನು ಕುರಿತು, ಅವನ ಸಮಗ್ರಕೃತಿಗಳನ್ನು ತೆಗೆದುಕೊಂಡು ನಾನಾ 
ದೃಷ್ಟಿಕೋನಗಳಿಂದ ಅವುಗಳನ್ನು ವೀಕ್ಷಿಸಿ (ಬಂಕಿಮ, ೦೦ ಮುನ್ನುಡಿ). 
ಪಿ. ವಿಚಾರದ ಸರಣಿ; ಧೋರಣೆ; ಆಲೋಚನೆಯ ಮಾರ್ಗ: 
ನಮ್ಮ ಶಿಕ್ಷಣಸಂಸ್ಥೆಗಳು ಮೂರು ಮುಖ್ಯವಾದ ದಿಕ್ಚಥಗಳಲ್ಲಿ ತಮ್ಮ 
ದೃಷ್ಟಿಕೋನವನ್ನು ಬದಲಾಯಿ ಸಿಕೊಳ್ಳಬೇಕು (ಶಿಕ್ಷರ. ೦೮). 
[ದೃಷ್ಟಿ - ಕೋನ (ಎಕೋಣ್‌)] 


ದೃಷ್ಟಿಗೋಚರ (ನಾ). ೧. ಕಣ್ಣಿಗೆ ಕಾಣುವಂಥದಂ ; ಗೋಚೆರವಾಗು 


ವಂಥದು : ಸೊಡ್ಮಳದೇವನೆಲ್ಲರ ದೃಷ್ಟಿಗೋಚರದಾಗಲಲ್ಲಿಗೆ ಬಹನು 
(ಬಸಪು.- 8೩-೦೫), ೨. ನೋಟದ ಪಥ. ಹರವು. 
[ದೃಷ್ಟಿ * ಗೋಚರ ] 


ದೃಷ್ಟಿಗ್ರಾಹ್ಮ (ನಾ). ಕಂಡು ತಿಳಿಯಬೇಕುದುದಂ; ಕಣ್ಣಿನ ಮೂಲಕ 


ತಿಳಿಯುವುದು : ಧ್ಯಾನದರ್ಶಿತ ದೇವತೆಗಳ ಈ ವರ್ಣನೆಯೇ ಮುಂದಿನ 
ಶಿಲ್ಪಕಲಾಚಾರ್ಯರ ಪರಿಭಾವನೆಯ ವಸ್ತುಗಳಾಗಿ, ಭಾರತೀಯ ದೇವ 
ದೇವತಾವಿಗ್ರಹೆಗಳ ಮಾದರಿಗಳೂ ಆದುವೆನ್ನುವುದು ಗಮನಾರ್ಹವಾದ 
ಸಂಗತಿ. ಈ ಎಲ್ಲ ವೈವಿಧ್ಯಮಯವಾದ ರೂಪಗಳೆಲ್ಲವೂ ದೃಷ್ಟಿಗ್ರಾಹ್ಮವೇ 
ಹೊರತು ಮುಷ್ಟಿಗ್ರುಹ್ಯವಲ್ಲ (ಸೌಂದಸ, ೯೯), [ ದೃಷ್ಟಿ * ಗ್ರಾಹ್ಯ) 


ದೃಷ್ಟಿದಾನ (ನಾ). ಕುರುಡನಿಗೆ ನೋಡುವ ಶಕ್ತಿಯನ್ನುಂಟುಮಾಡು 


36 


ವುದು; ಅಂಧತ್ವವನ್ನು ತಪ್ಪಿಸುವುದು: ಡಾಕ್ಟರ್‌ ಮೋದಿಯವರು 
ನಾಡಿನಲ್ಲೆಲ್ಲಾ ಸುತ್ತಾಡಿ ಅನೇಕ ಕುರುಡರಿಗೆ ದೃಷ್ಟಿದಾನ ಮಾಡಿದ್ದಾರೆ 
(ಕೂಡ). [ ದೃಷ್ಟಿ * ದಾನ] 


ದೃಷ್ಟಿದೋಷ (ನಾ). ೧. ನೋಟದಲ್ಲಿರುವ ದೌರ್ಬಲ್ಯ. - ನ್ಯೂನತೆ ; 


40 


46 


ಕಣ್ಣಿನ ಐಬು: ನೀವು ತುಂಬಾ ಇಳಿದು ಹೋಗಿದ್ದೀರಿ , . . ಹಾಗೇನಿಲ್ಲ. 
ಅದು ನಿಮ್ಮ ದೃಷ್ಟಿದೋಷವಿರಬೇಕು (ಕುಸುಸಂ, ೨೧೦) ; ನಮ್ಮ ಕಣ್ಣಿಗೆ 
ಅಧಿಕಕಾಂತಿಯ ನಕ್ಷತ್ರಗಳು ಕ್ಷೀಣಕಾಂತಿಯವುಗಳಿಗಿಂತ ದೊಡ್ಡದಾಗಿ 
ಕಾಣುವುದಕ್ಕೆ ಕಣ್ಣಿನ ದೃಷ್ಟಿದೋಷವೇ ಕಾರಣ (ನಕ್ಷತ್ರ. 3): ಮೆಳ್ಳೆ 
ಗಣ್ಣು ಮಾಡುವುದು . . . ಪದೇ ಪದೇ ಕಣ್ಣುಜ್ಜುವುದು, ಕಾರಣವಿಲ್ಲದೆ 
ರೇಗ.ವುದು ಮುಂತಾದ ಚಿಹ್ನೆಗಳು ದೃಷ್ಟಿದೋಷವಿದ್ದಲ್ಲಿ ಕಾಣಿಸಿಕೊಳ್ಳು 
ವುದು (ನಿಮ್ಮದ್ಧ. ೩3). ವಿ. ಕ ಣ್ಣ ಸರಿನಿಂದ ಆಗುವ ಕೆಡುಕು; 
ಕಣ್ಣೆಂಜಲು : “ಕಣ್ಣೆಂಜಲೆನೆ ದೃಷ್ಟಿದೋಷವು” (ಶಬ್ಮವಂ. ೬೪). 
[ ದೃಷ್ಟಿ * ದೋಷ 


ದೃಷ್ಟಿ ಶದ್ರವಣ 


ದೃಷ್ಟಿದ್ರವಣ (ನಾ). [ಕಾವಂಶಾ] ನೋಟ ಮಾತ್ರದಿಂದಲೇ ರೇತಸ್ಸು 
ಸ್ಪಲನವಾಗುವುದಂ ; ನೋಟದಿಂದ ಉಂಟಾಗುವ ಶುಕ್ಲದ್ರವಣ : 
ಪೋಗಲಾಆದೆಯನಿಮಿಷತೆವಡೆದಿರಲ್ಕವಳ ನಾಗಭೂಷಣ ನಿ ಟ್ಟಿಸಲ್‌ 
ನೋಟನೋಟವೊಂದಾಗೆ ದೃಷ್ಟಿದ್ರವಣವಾಗಿ ಕುಳ್ಳಿರ್ದು ತಲೆವಾಗಿ 
ಲಜ್ಜಿತೆಯಾದಳು (ಛಿಕ್ನಾಕ. ೨-೩೬). [ದೃಷ್ಟಿ * ದ್ರವಣ) 

ದೃಷ್ಟಿದ್ರಾವಣ (ನಾ). ಕಣ್ಣು ಸೋರುವಿಕೆ; ಸೋರಂಗಣ್ಣಿನ ರೋಗ : 
ದೃಷ್ಟಿದ್ರಾವಣಕ್ಕೆ : -ಬಿದುರೆಲೆ, ಹೊನ್ನೆ, ಕೆಂಪಿನ ಅಗಸೆಯ ಹೂ, 
ನಾಂಗುಲಿಕೆ, ಪಾದರಸ ಇವನ್ನು ಕೂಡಿ ಮರ್ದಿಸಿ ತಿಲಕವಿಡಲು ದೃಷ್ಟಿ 
ದ್ರಾವಣ ಮಾಣ್ಣುಂ (ವಿವೈವಿ, ೨00). [ದೃಷ್ಟಿ * ದ್ರಾವಣ] 

ದೃಷ್ಠಿ ಪಟಲ (ನಾ). ಕಣ್ಣುಗುಡ್ಡೆ ಯ ಹಿಂಭಾಗದಲ್ಲಿರುವ, ಬೆಳಕಿನ 
ಸಹಾಯದಿಂದ ಬಿಂಬಗಳನ್ನು ಗುರಂತಿಸುವ ಪೊರೆ: ಕಾಶಿಬಿಂದುವಿನ 
ಹಿಂಬದಿಯಲ್ಲಿ ಗಾಜಿನಂತಿರುವ ಲೆನ್ಸ್‌ ಇರುತ್ತದೆ... ಈ ಲೆನ್ಸ್‌ನ 
ಹಿಂದುಗಡೆಯಲ್ಲಿ ದೃಷ್ಟಿಪಟಲ ಇರುತ್ತದೆ (ನಿಮ್ಮದ್ಯ. ೧೦೫). 

[ ದೃಷ್ಟಿ * ಪಟಲ್ಯ) 

ದೃಷ್ಟಿಪಥ (ನಾ). ಕಣ್ಣಿಗೆ ಕಾಣುವಷ್ಟು ಪ್ರದೇಶ ; ಕಣ್ಣಿನ ದೃಷ್ಟಿ 
ಹೋಗುವಷ್ಟು ದೂರ : ಎಷ್ಟು ಹೊತ್ತು ಕಾದು ನೋಡಿದರೂ ಅವನು 
ಬರುವುದು ದೃಷ್ಟಿಪಥಕ್ಕೆ ಬೀಳಲೇ ಇಲ್ಲ (ರೂಢಿ). [ದೃಷ್ಟಿ * ಪಥ] 

ದೃಷ್ಟಿಪಾಟವ (ನಾ). ನೋಟದ ಶಕ್ತಿ,-ಪರಿಪಾಟಿ ; ಕಣ್ಣಿನ ಚೈತನ್ಯ : 
ದೃಷ್ಟಿಪಾಟವ ಕುಗ್ಗಿದಾಗ ವೈದ್ಯರ ಸಲಹೆಯನ್ನು ಪಡೆಯುವುದು ಒಳ್ಳೆ 
ಯುದು (ಕೂಂ). [ ದೃಷ್ಟಿ + ಪಾಟವ] 

ದೃಷ್ಟಿಪಾತ (ನಾ). ನೋಡುವಿಕೆ ; ನೋಟ: ನಿನ್ನ ಲೀಲಾಲಸದ್ಮೃಪ್ಪಿ 
ಪಾತಮೆರ್ದೆಯೊಳ" ನೆಲಸಿರ್ದುವು (ಆದಿಪು. ೩-೨೪) ; ಅನಂತರಮಾಬದ್ಧ 
ಮಂಡಲಾಸೀನನಾಗಿರ್ದು. ಸಚಿವಮುಖವಂನತಿಪ್ರಸನ್ನದೃಷ್ಟಿಪಾತದಿನಭಿ 
ಮುಖಂ ಮಾಡಿ (ಕಂದ್ರಪು. ೯-೧೧೪ ವ); ಪರಮಪುರುಷನ ದೃಷಿ ಶಪಾತದಿ 
ನಿರದೆ ಸಂಚಿತಸಕಲ ದುಪೃತ ಹೆರೆದುದಿಸಿದಳು ಶಿಲೆಯ ಮಧ್ಯದೊಳಬಲೆ 
ಗೌತಮನ . (ತೊರರಾ. ೧-೧೨-೧೯) ; ಖೈದಿಗಳ ನೂರಾರು ದೃಷ್ಟಿಗಳು 
ತನ್ನಲ್ಲಿಯೇ ನಾಟಿದ್ದಂತೆ ಅವನಿಗೆ ಭಾಸವಾಗುತ್ತಿತ್ತು. ಆ ದೃಷ್ಟಿಪಾತವನ್ನು 
ನೋಡಿದರೆ ಎರಡು ಕಡೆಯಿಂದಲೂ ತಾನು ಹೊಡೆತಕ್ಕೆ ಸಿಕ್ಕಿದಂತೆ ಆವನಿಗೆ 
ಅನುಭವವಾಗುತ್ತಿತ್ತು (ಪುನರು, ೨೩೫). [ ದೃಷ್ಟಿ * ಪಾತ] 

ದೃಷ್ಟಿಪುಪ್ಪ (ನಾ). ಕಣ್ಣುಗುಡ್ಡೆಯ ಮೇಲೆ ಉಂಟಾಗುವ ಬೆಳ್ಳನೆಯ 
ಮಚ್ಚೆ ; ಕಣ್ಣಿನಲ್ಲಿ ಬೆಳೆಯುವ ಹೊವು: ದೃಷ್ಟಿಪುಷ್ಟ ದ್ವಿತೀಯ 
ಪ್ರಕಾರ :-ಟಂಕಣವನ್ನು ಗಂಧಕದೊಳಗೆ ತೇದು ಹೂವಿನ ಮೇಲೆ ಚಿಮ್ಮಿ 
ಹೂವನ್ನು ಕಟ್ಟಾಗಿ ಕಟ್ಟಿ. . . ೧ ಘಳಿಗೆ ಪಚಿಸುವುದು (ವಿವೈವಿ. ೦೮೨). 

[ ದೃಷ್ಟಿ * ಪಪ್ಪ] 

ದೃಷ್ಟಿಭರ್ತ್ಸನೆ (ನಾ). ಕಣ್ಣಿನಿಂದ ಸೂಚಿಸಂವ ತಿರಸ್ಕಾರ,-ಹೀಯಾಳಿಕೆ, 
-ನಿಂದೆ: ದೇವಿ ... ನೋಡಿದಳ* ನೇರಮಸುರನಂ, ದೃಷ್ಟಿಭರ್ತ್ಸನೆಗಳ್ಳಿ 
ಸೆಡೆತುದೆನಲಳಿಯಾಸೆ ತಾಂ ರಕ್ಕಸಗೆ |! (ಶ್ರೀರಾಮಾ. ೩೩೪-೮೬), 

[ ದೃಷ್ಟಿ * ಭರ್ತ್ಸನೆ ) 

ದೃಷ್ಟಿಭೇದ (ನಾ). ೧. ಆಲೋಚನೆಯಲ್ಲಿರುವ ಭೇದ ; ವಿಚಾರದಲ್ಲಿ 
ರುವ ವ್ಯತ್ಕಾಸ : ಕೆಲವು ಎಿಲುಯಿಶಿ ವಿದ್ವಾಂಸರು ಬಹುಶ್ರುತರಾದರೂ 
ಅವರಿಗೆ ಭಾರತೀಯ ಲಲಿತಕಲೆಗಳ ಪೂರ್ಣರೂಪ ಕಂಡುಬಂದಿಲ್ಲ, ಇದಕ್ಕೆ 
ದೃಷ್ಟಿಭೇದವೇ ಕಾರಣವೆನ್ನಬಹುದು (ಥಾರದ. 9೭೬). ವಿ. [ನಾಟ್ಯ] 
ಕಣ್ಣಾಲಿಯನ್ನು ತಿರುಗಿಸುವ ರೀತಿ,-ಕ್ರಮ; pಇದಂ ಮೂವತ್ತಾರಂ 
ಬಗೆ. ಪ್ರಮುಖವಾಗಿ ಇದನ್ನು ವರಂ ವಿಭಾಗ ಮಾಡಬಹುದು 
೧. ಸರಸದೃಷ್ಟಿ, ೨. ಸ್ಥಾ ಯಿದೃಷ್ಟಿ. ೩. ಸಂಚಾರಿದೃಷ್ಟಿ. ಸರಸ 
ದೃಷ್ಟಿಯಲ್ಲಿ ಎಂಟು ಭೇದಗಳಿವೆ. ೧. ಕಾಂತ (ನೋಡುವ ವಸ್ತು 


೪೦೩೯ 


ಕಾ 


0 


460 


«5 


ದೃಷ್ಟಿಭೇದ 


ವನ್ನು ಹೀರುವಂತೆ ಕಣ್ಣನ್ನು ಅರಳಿಸಿ ಅನುರಾಗ ಹೆಚ್ಚುವಂತೆ 
ಹುಬ್ಬನ್ನು ಚಲಿಸಿ ಕಡೆಗಣ್ಣಿನಿಂದ ನೋಡುವುದಂ). ಪಿ. ಹಾಸ್ಯ 
(ಕರೀಗುಡ್ಡೆಯನ್ನ್ನ ಸ್ವಲ್ಪ ಒಳಕ್ಕೆ ಮಾಡಿ ವಿಚಿತ್ರವಾಗಿ ಸುತ್ತಿಸಿ 
ಮೆಲ್ಲನೆ ಸಂಮಾರಾಗಿ ಮತ್ತು ಜಾಗ್ರತೆಯಾಗಿ ಕಣ್ಣನ್ನು ಮಿಟುಕಿಸು 
ವುದು). ೩. ಕರುಣ (ಕಲಕಿದ ವಂನಸ್ಸಿನಿಂದ ಕಣ್ಣೀರು ತಂಂಬಿಸಿ 
ರೆಪ್ಪೆ ಬಡಿಯುತ್ತ ವಂಗಿನ ತಂದಿಯನ್ನು ನೋಡುವುದು). 
೪, ರೌದ್ರ (ಹಂಬ್ಟನಲ್ನ ಗಂಟಿಕ್ಕಿ, ಕಣ್ಣನ್ನ ಕೆಂಪಗೆ ಮಾಡಿ ರೆಪ್ಪೆ 
ಬಡಿಯದೆ ನಟ್ಟ ದೃಷ್ಟಿಯಲ್ಲಿ ಆತುರದಿಂದ ನೋಡುವುದು). 
೫, ವೀರ (ಪ್ರಜ್ವಲಿಸುವ ಕಡೆಗಣ್ಣ ನಟ್ಟ ಸಮಾರ್ಧ ದೃಷ್ಟಿಯಲ್ಲಿ 
ಗಾಂಭೀರ್ಯದಿದ ನೋಡುವುದು). ೬. ಭಯ (ರೆಪ್ಪೆಯನ್ನಗಲಿ 
ಮೇಲಕ್ಕೆತ್ತಿ ಹೆದರಿಕೆಯಿಂದ ಆಲಿಯನ್ನು ಹೆಚ್ಚಾಗಿ ತಿರುಗಿಸು 
ವುದು). ೭. ಬೀಭತ್ಸ (ಆಲಿಯನ್ನೂ ರೆಪ್ಪೆಯನ್ನೂ ಚಲಿಸಿ ರೆಪ್ಪೆ 
ಯನ್ನು ಅರ್ಧ ಮುಚ್ಚಿ ಕಡೆಗಣ್ಣಿನಿಂದ ನೋಡುವುದಂ). 
೮. ಅದ್ಭುತ (ರೆಪ್ಪೆಯನ್ನು ಸ್ವಲ್ಪ ಮುಚ್ಚಿ ಪ್ರಸನ್ನತೆಯಿಂದ ಕೂಡಿ 
ಬಿಳೀಗುಡ್ಡೆ ಮಾತ್ರ ಕಾಣುವಂತೆ ಕರೀ ಗಂಡ್ನೆಯನ್ನು ಒಂದು ಕಡೆಗೆ 
ತರುವುದು). ಸ್ಥಾಯಿದೃಷ್ಟಿಯಲ್ಲಿ ಎಂಟು ಭೇದಗಳಿವೆ. ೧. ಸ್ನಿಗ್ಧ 
(ಹೆಚ್ಚು ಬಯಕೆಯನ್ನು ಸೂಚಿಸುತ್ತ ಹುಬ್ಬನ್ನು ನೆಟ್ಟಗೆ ಮಾಡಿ 
ಪ್ರಸನ್ನತೆ, ಮಾಧುರ್ಯ ಇವುಗಳಿಂದ ಕೂಡಿ ಕಡೆಗಣ್ಣಿಂದ ನೋಡಂ 
ವುದು). ೨. ಹೃಷ್ಟ (ಗಡ್ಡವನ್ನರಳಿಸಿ ರೆಪ್ಪೆಯನ್ನು ಸ್ಪಲ್ಪ ಮುಚ್ಚಿ 
ತೃಪ್ತಿಯನ್ನುಹೊಂದಿ ಹಸನ್ಮುಖವಾಗಿ ಕೋವಂಅ ದೃಷ್ಟಿಯಿಂದ 
ನೋಡುವುದಂ). ೩. ದೀನ (ಕಣ್ಣೀರಿನಿಂದ ಕೂಡಿ ಕಣ್ಣನ್ನು ಅರ್ಧ 
ಮುಚ್ಚಿ ನಿಧಾನವಾಗಿ ದೃಷ್ಟಿಯನ್ನು ಚಲಿಸುವುದು). ೪. ಕ್ರುದ್ಧ 
(ಸ್ಥಿರವಾಗಿ ರೆಪ್ಪೆಯಂನ್ನು ಉಬ್ಬಿಸಿ ಹುಬ್ಬನ್ನು ಗಂಟಿಕ್ಕಿ ಕರೀಗುಡ್ಡೆ 
ಯನ್ನು ಸ್ವಲ್ಪ ಚಲಿಸುತ್ತ ಬಿರುಸಾಗಿ ನೋಡುವುದು). ೫. ದೃಪ್ತ 
(ಕಣ್ಣನ್ನು ಅರಳಿಸಿ, ಗರ್ವ ಮತ್ತು ಸಂತೋಷಗಳಿಂದ ಕೂಡಿ ಸ್ಥಿರ 
ದೃಷ್ಟಿಯಿಂದ ನೋಡುವುದು). ೬. ಭಯ (ಸಡಗರದಿಂದ ಕೂಡಿ 
ಹೆದರುತ್ತ ಕಣ್ಣನ್ನ ಪುನಃ ಪುನಃ ಮುಚ್ಚಿ ತೆರೆದು ಆಲಿಗಳು ಕೆಳಕ್ಕೆ 
ಬೀಳಂವುವೋ ಎನ್ನುವಂತೆ ದೃಷ್ಟಿ ಯನ್ನು ಚಲಿಸಂವುದಂ). 
೭. ಜುಗುಪ್ಲಿತ (ರೆಪ್ಪೆಗಳನ್ನು ಸಂಕುಚಿಸಿ ಕರೀಗುಡ್ಡೆಗಳನ್ನು ಒಳಕ್ಕೆ 
ಮಾಡಿ ಸುಳ್ಳುನೋಟದಿಂದ ಕಂಡೂ ಕಾಣದಂತೆ ಬೇಸರದಿ:ದ 
ನೋಡಂವುದಂ). ೮. ವಿಸ್ಮಿತ (ಪ್ರೀತಿಯಿಂದ ಕೂಡಿ ಕಣ್ಣನ್ನು 
ತೆರೆದು ರೆಪ್ಪೆ ಬಡಿಯದೆ ವ್ಲೇಲ್ನೋಟದಿಂದ ದೃಷ್ಟಿಸಿ ನೋಡಂ 
ವುದಂ). ಸಂಚಾರಿದೃಷಿ ಸಿಯಲ್ಲಿ ಇಪ್ಪತ್ತು ಭೇದಗಳಿವೆ. ೧. ಶೂನ್ಯ 
(ಚಲಿಸದೆ, ನೋಡುವ ಪದಾರ್ಥದ ಅರಿವಿಲ್ಲದಂತೆ ಮಬ್ಬಾದ ಸಮ 
ದೃಷ್ಟಿಯಿಂದ ನೋಡುವುದು). ೨. ಮಲಿನ (ದೃಷ್ಟಿಸಿ ನೋಡಿ 
ರೆಪ್ಪೆಗಳನ್ನು ಅರ್ಧ ಮುಚ್ಚಿ ಪುನಃ ರೆಪ್ಪೆಯ ರೋಮಗಳನ್ನು ಅದಿರಿ 
ಸಂತ ಕಡೆಗಣ್ಣನ್ನು ಕೆಂಪಗೆ (ಮಬ್ಬು) ಮಾಡಿ ನೋಡಂವುದು). 
೩. ಶ್ರಾಂತ (ದೃಷ್ಟಿಯನ್ನು ಬಹಳ ದೂರ ಪ್ರಸರಿಸದೆ ಸ್ವಲ್ಪ ಮೇಲು 
ದೃಷ್ಟಿ ಮಾಡಿ ರೆಪ್ಪೆಯ ರೋಮಗಳನ್ನು ಸೇರಿ$ ಕರೀಗುಡ್ಡೆ ಬೀಳಂ 
ವುದೋ ಎನ್ನುವಂತೆ ಕಡೆಗಣ್ಣಿನಿಂದ ನೋಡಂವುದು). ೪. ಲಜ್ಜಿತ 
(ರೆಪ್ಪೆಗಳನ್ನು ಮೇಲಕ್ಕೂ ಕೆಳಕ್ಕೂ ಚಲಿಸಂತ್ತಾ ಕೆಳಗೆ ನೋಡು 
ವುದು). ೫. ಶಂಕಿತ (ಚಂಚಲ ಮತ್ತು ಸ್ಥಿರದೃಷ್ಟಿಗಳಿಂದ ಪಕ್ಕವನ್ನು 
ಮತ್ತೆ ಮತ್ತೆ ನೋಡಿ ಜಾಗ್ರತೆ ಶಿರುಗುವುದಂ). ೬, ಮುಕುಳ 
(ಆಲಿಗಳನ್ನು ಚಲಿಸದೆ ರೆಪ್ಪೆಗಳನ್ನು ಮುಚ್ಚುವುದು). ೭. ಅರ್ಧ 
ವಂಕುಳ (ರೆಪ್ಪೆಗಳನ್ನು ಅರ್ಧ ಮುಚ್ಚಿ ಆಲಿಗಳನ್ನು ವೆಂಲ್ಲಗೆ 
ತಿರುಗಿಸುವುದು). ೮. ಗ್ಲಾನ (ಕರೀಗುಡ್ಡೆಗಳನ್ನು ಒಳಕ್ಕೆ ಮಾಡಿ 


ದ ೈಷ್ಟಿಮಾಂದ್ಕ 


ಆಲಸ್ಯದಿಂದ ಕೂಡಿ ನಿಧಾನವಾಗಿ ಕಿರುಗಿಸುವುದಂ). ೯. ಜಿಹ್ಮೆ 
(ಆಲಿಗಳು ಕೆಳಕ್ಕೆ ಬೀಳುವುವೋ ಎನ್ನುವಂತೆ ಅರೆಗಣ್ಣಿನಿಂದ ಪಕ್ಕೆ 
ವನ್ನು ನೋಡುವುದು). ೧೦. ಕುಂಚಿತ (ಆಲಿಗಳನ್ನು ಒಳಕ್ಕೆ ಮಾಡಿ 
ರೆಪ್ಪೆಗಳನ್ನು ಸ್ವಲ್ಪ ಮುಚ್ಚಿ ನೋಡುವುದು). ೧೧. ವಿತರ್ಕಿತ 
(ರೆಪ್ಪೆಗಳನ್ನೂ ಮತ್ತು ಆಲಿಗಳನ್ನೂ ಜಾಗ್ರತೆ ತಿರಂಗಿಸುವುದು). 
೧೨. ಅಭಿತಪ್ಪ (ರೆಪ್ಪೆಗಳನ್ನು ಚಲಿಸುತ್ತ ವೆಂ; ನೆ ನೋಡಂವುದು). 
೧೩. ವಿಷಣ್ಣ (ರೆಪ್ಪೆಗಳನ್ನು ಬಡಿಯುತ್ತ ಅರಳಿಸಿ ಆಲಿಗಳನ್ನು 
ಚಲಿಸದೆ ನೋಡುವುದಂ). ೧೪. ಲಲಿತ (ಮುಗುಳ್ನಗೆಯಿಂದ ಕೂಡಿ 
ಅನುರಾಗ ಹೆಚ್ಚುವಂತೆ ಹುಬ್ಬು ಹಾರಿಸುತ್ತ ಕಡೆಗಣ್ಣಿ .೦ದ ನೆಲ 
ವನ್ನು ನೋಡುವುದು). ೧೫. ಆಕೇಕರ. (ಇನ್ನೊಂದನ್ನು ನೋಡು 
ವಾಗ ರೆಪ್ಪೆಯನ್ನು ಅರ್ಧ ಮುಚ್ಚಿ ಕಡೆಗಣ್ಣನಿಂದ ಆಲಿಗಳನ್ನು 
ಪುನಃ ಪುನಃ ಚಲಿಸುವುದಂ). ೧೬. ವಿಕೋಶ (ರೆಪ್ಪೆಗಳನ್ನರಳಿಸಿ 
ಬಡಿಯದೆ ಆಲಿಗಳನ್ನು ತಿರುಗಿಸುವುದು). ೧೩. ವಿಭ್ರಾಂತ (ಕಣ್ಣು 
ಗುಡ್ಡೆಯನ್ನು ಅರಳಿಸಿ ಚಂಚಲ ದೃಷ್ಟಿಯಿಂದ ನೋಡುವುದು). 
೧೮. ವಿಪ್ಲುತ (ರೆಪ್ಪೆಗಳನ್ನು ಅದಿರಿಸುತ್ತ ಚಂಚಲದೃಷ್ಟಿಯಿಂದ 
ಅರೆಗಣ್ಣಲ್ಲಿ ನೋಡಂವುದು). ೧೯. ತ್ರಸ್ತ (ಕಣ್ಣನ್ನರಳಿಸಿ ಹೆದರಿ 
ದಂತೆ ರೆಪ್ಪೆಗಳನ್ನು ಸುತ್ತಿಸುವುದು). ೨೦, ಮದಿರೆ: ಇದು ಮೂರು 
ಬಗೆ. ಅ, ತರುಣ (ಕಣ್ಣನ್ನರಳಿಸಿ ಕಡೆಗಣ್ಣಿನಿಂದ ಕಂಡೂ ಕಾಣದಂತೆ 
ಆಲಿಯನ್ನ ಸುತ್ತಿಸಂತ್ರ ನೋಡುವುದಂ). ಆ, ಮಧ್ಯವಂ (ರೆಪ್ಪೆ 
ಗಳನ್ನು ಸ್ವಲ್ಪ ಬಗ್ಗಿಸಿ ಗಾಬರಿಯಿಂದ ನೋಡಿ ತಾರೆಯನ್ನು 
ಸುತ್ತಿಸಿ ಕಣ್ಣಗುಡ್ಡೆಯ ವಂಧ್ಯದಲ್ಲಿ ನಿಲ್ಲೆಸುವುದಂ). ಇ. ತೀವ್ರ 
ಹೊರಕ್ಕೆ ಕಾಣದಂತೆ ಆಲಿಗಳನ್ನು ಸ್ವಲ್ಪ ಒಳಕ್ಕೆ ಮಾಡಿ ಕೆಳಗಡೆ 
ನೋಡಿ ರೆಪ್ಪೆಗಳನ್ನು ಬಡಿಯದೇ ಇರುವುದು ಅಥವಾ ರೆಪ್ಪೆಗಳನ್ನು 
ಬಡಿಯುತ್ತಲೇ ಇರುವುದಂ: ಉರುವಿಘ್ಲುತಮುಂ ತ್ರಸ್ತಂ ಸರಸಿಜ 
ಮುಖಿ ಮದಿರೆಯೆಂದು ತೋರ್ಪಿಪ್ಪತ್ತುಂ ಪರಿ ಸಂಚಾರಿಗಳುಂ ಕೇಳ್‌ 
ತರುಣೀ ಮೇಣ್‌ ದೃಷ್ಟಿಭೇದ ಮೂವತ್ತಾಟಿಂ (ರಾಸ್ಕರಂ. ೩-೮); ವಿಲಸಿತ 
: ಕರಭೇದ ದೃಷ್ಟಿಭೇದವು ನೆೆಯೊಲವುದೋಟುವ ಶಿರಭೇದ ... 
ಚುರಿಯ ಭೇದದಲಿ ಭಾವಗಳ ತೋಟ್‌ದರಂ (ಕಂನವಿ. ೮-೬೨), 

[ ದೃಷ್ಟಿ * ಭೇದ] 
ದೃಷ್ಟಿಮಾಂದ್ಯ (ನಾ). ಕಣ್ಣಿನ ಶಕ್ತಿ ಕುಗ್ಗುವಿಕೆ; ಒಂದಂ ಬಗೆಯ 
ಕಣ್ಣುರೋಗ : “ಕಣನಂ, ಕಣನೀಯಂ ಈ ೨ ದೃಷ್ಟಿಮಾಂದ್ಯಂ” 
(ಕಾಕಕ. ೨೭೫) ; ವಯಸ್ಕರಲ್ಲಿ ಬರುವ ಕಣ್ಣೊಳಗಿನ ಅಂತರದ್ರವದ 
ಒತ್ತಡದ ಹೆಚ್ಚಿ ನಲ್ಲಿ (Glaucoma) ದೃಷ್ಟಿಮಾಂದ್ಯವು ಮೊದಲಿನ ಚಿಹ್ನೆ 
(ನಿಮ್ಮದ್ಯ. ೮3) ; (ಕಣ್ಣಿನ ಮುಖ್ಯ ನರಕ್ಕೆ ಬೇನೆಯುಂಟಾದುದರಿಂದ) 
ದೃಷ್ಟಿಮಾಂದ್ಯ, ದೃಷ್ಟಿನಾಶ (& 7೩೬8೦616, ಇಂಕನಿ). 

[ ದೃಷ್ಟಿ + ಮಾಂದ್ಯ ] 
ದೃಷ್ಟಿಮಾಪಕ (ನಾ). ""ಕಣ್ಣಿನ ಕಿರಣವಕ್ರೀಕರಣಶಕ್ತಿಯನ್ನೂ ದೃಷ್ಟಿ 
ಪರಿ ಮಿತಿಯನ್ನೂ ಪರೀಕ್ಷಿಸ.ವ ಸಲಕರಣೆ; ಕಣ್ಣಿನ ಸ್ಪಷ್ಟ ದೃಷ್ಟಿಯ 
ದೂರವನ್ನಾಗಲೀ ಅಥವಾ ಅದರ ಹೊಂದಿಕೊಳ್ಳುವ ಪರಿವಿಂತಿ 
ಯನ್ನಾಗಲೀ ಅಳೆಯಂವ. ಸಲಕರಣೆ; ದೃಷ್ಟಿಮಾಪಕ'' (Optometer. 
ಇಂಕನಿ), [ ದೃಷ್ಟಿ * ಮಾಪಕ] 
ದೃಷ್ಟಿಮೋಹ (ನಾ). [ಜೈನ] ಸವ್ಯೂಗ್ಗರ್ಶನವನ್ನು ನಷ್ಟಗೊಳಿಸುವ 
ಕರ್ಮ: ಘನ ಮಿಥ್ಯಾತ್ವ ದವಾನಳಪಿನದ್ಧಜೀವಕ್ಕೆ ದೃಷ್ಟಿಮೋಹಪ್ರವಿನಾಶ 
ನಮಿಲ್ಲದಂದು ಪುಟ್ಟದು ಮನದೊಳ್‌ ಸ್ವರ್ಮೋಕ್ಷಸಾಧನಂ ಸಮ್ಮಕ್ತ್ವಂ 
(ಆದಿಫು. ೫-೩೨); "`ಸಮ್ಮಗ್‌ದರ್ಶನಕ್ಕೆ ದೃಷ್ಟಿಯೆನ್ನಾತ್ತಾರೆ. ಅದನ್ನ 
ಮೋಹಿತಗೊಳಿಸುವ ಅಥವಾ ನಷ್ಟಪಡಿಸುವ ಕರ್ಮಗಳಂ 


೪೦೪೦ 


ದೃಷ್ಟಿಯುದ್ಧ (ನಾ). ರೆಪ್ಪೆ ಬಡಿಯದೆ ಪರಸ್ಪರರ ಕಣ್ಣುಗಳನ್ನು 


ದೃಷ್ಟಿವಾಳ 


ದೃಷ್ಠಿ ಮೋಹಗಳು” (ಆದಿಪು. ಅನುಬಂಧ. ೨); ಪರಮಾತ್ಮಂ ಪರಮಾಗಮಂ 
ಪರಮ ಚಾತುರ್ವರ್ಣ್ಯವನಾರ್ಹಂತ್ಯವದ್ದುರಸದ್ಧೆ ರ್ಮಮಿವಂ ತಿರೆಸ್ಕರಿಸೆ 
ಸಾರ್ಗುದೃಷ್ಟಿಮೋಹಾಸ್ರವಂ (ಸುಕುವೂ. ೮-೦೯). [ ದೃಷ್ಠಿ ೨ * ಮೋಹ] 


ರೋಷದಿಂದ ನೋಡುವಿಕೆ ; ಒಬ್ಬರನ್ನೊಬ್ಬರು ಗಂರಿಯಿಟ್ಟು 
ನೋಡುವುದು; P ದ್ವಂದ್ವಯಂದ್ಧದಲ್ಲಿ ವ್ಯಕ್ತಿಯ ಸತ್ವವನ್ನು 
ಪರೀಕ್ಷಿಸುವ ಬಗೆಗಳಲ್ಲಿ ಒಂದಂ: ಒಬ್ಬರನ್ನೊಬ್ಬರು ದಂರುಗುಟ್ಟಿ 
ನೋಡಂವಾಗ ರೆಪ್ಪೆಬಡಿದವರು. ಸೋತರೆಂದಂ ತೀರ್ಮಾನ 
ವಾಗುತ್ತಿತ್ತು. ಭರತರಾಜಂ ಸೋಲ್ತಂ ಅಂತು ಬಾಹುಬಲಿಯ 
ತೇಜಃಪ್ರಂಜಮೆ ಕಣ್ಣೊಳುಳ್ಳುವಂತೆ ಸೈರಿಸದೆಮೆಯಿಕ್ಕಿ ದೃಷ್ಟಿಯುಿದ್ಧ 
ದೊಳ್‌ ಸೋಲೆ (ಅದಿಪು. ೧9-008 ವ) ; ಬಾಹುಬಲಿ ಭರತನಂ 
ದೃಷ್ಟಿಯುದ್ಧ ಜಲಯುದ್ಧ ದೊಳ್‌ ಗೆಲ್ಲು (ಜಾವುಂಪು. ೪೪) 
[ದೃಷ್ಟಿ * ಯುದ್ಧ] 


ದೃಷ್ಟಿಯುದ್ಧಂಗೆಯ್‌ (ಕ್ರಿ). ರೆಪ್ಪೆ ಬಡಿಯದೆ ಪರಸ್ಪರ ರೋಷದಿಂದ 


15 


ನೋಡಂ ; ಕಣ್ಣಿನ ನೋಟದಿಂದಲೇ ಕಾದಂ : ಭೀಕರ ಬದ್ಧಭ)ಕುಟಿ 
ಘಟಿತರದ್ಭುತರಟ್ಟಾಸುರರಧಿಕ ಕೋಪಪಾಟಳ ಪರುಷೇಕ್ಷಣರೆನಿಸಿ ದೃಷ್ಟಿ 
ಯುದ್ಧಂಗೆಯ್ದರ್‌ (ಗದಾಯು. ೮-೨), [ದೃಷ್ಟಿಯುದ್ಧ + ಕೆಯ) 


ದೃಷ್ಟಿರೋಷ (ನಾ). ಕಣ್ಣಿನಲ್ಲಿ ವ್ಯಕ್ತವಾಗುವ ಕೋಪ ; ನೋಟದಲ್ಲಿ 


20 


ಕಂಡ ಬರಂವ ಸಿಟ್ಟು: ಅವನೆ ದೃಷ್ಟಿದೋಷಕ್ಕೆ ಅಳುಕಿ ಮಾತನಾಡ 
ಲಂಜಿದ್ದ ಕಿಂಕರರ ಮೇಲೆ ರೇಗಿ (ಜಂದ್ರಸ, ೦08). [ದೃಷ್ಟಿ * ರೋಷ 


ದೃಷ್ಟಿವಲಯ (ನಾ). ನೋಟದ ಪಥ, -ಹರಹು: ಆ ಪರಮರೂಪ 


ನಮ್ಮ ದೃಷ್ಟಿವೆಲಯಕ್ಕೆ ಮಾರಿದುದು (ಸೌಂದಸ, ೦೦೦). [ದೃಷ್ಟಿಃ ವಲಯ] 


ದೃಷ್ಟಿವಾದ (ನಾ). [ಜೈನ] ಜೈನಾಗವ.ಗಳ ಹನ್ನೆರಡು ಅಂಗಗಳಲ್ಲಿ 


ದೃಷ್ಟಿವಾರಿ (ನಾ). (?) : ರಂಗಮಂಟಪದೊಳು ಕುಳ್ಳಿರ್ದ ದೃಷ್ಟಿವಾರಿಯ 


80 


ಒಂದಂ : ಆಚಾರ, ಸೂತ್ರಕೃತ . . . ಪ್ರಶ್ನವ್ಯಾಕರಣ, ವಿಪಾಕಸೂತ್ರ, 
ದೃಷ್ಟಿವಾದ ಎಂಬುವು ಹನ್ನೆರಡು ಅಂಗಗಳು (ಥಾತತ್ತ್ಮ್ಯ, ೨೨೮). 
"ದ್ವಾದಶಾಂಗ' ಪರಾ. [ದೃಷ್ಠಿ * ವಾದ್ಯ 


ದೃಢಚಿತ್ತಂಗೆ ಕರ್ಣದ್ವಯದ ಕಮನೀಯಂಗೆ . . . ಬಸವಣ್ಣಂ ಮೈಯಿಕ್ಕಿ 
ಕುಳ್ಳಿರ್ದು (ಬಸರ, ೪-೬೯) . “ತನಗೂ ದೇವರಿಗೂ ನಡುವೆ ಬಂದವ 
ರನ್ನು ಕತ್ತರಿಸುತ್ತೇನೆಂಬ ಪ್ರತಿಜ್ಞೆ” (ಬಸರ, ಕೋಕ). "ದಿಟ್ಟಿವಾರಿ' 
ಪರಾ. (ದೃಷ್ಟಿ ವಾರ್ಮಿ?) 


ದೃಷ್ಟಿವಾಳ (ನಾ). ೧. ದೃಷ್ಟಿಯ ಸೂಕ್ಷ್ಮತೆಯುಳ್ಳವನಂ: ಸೂಕ್ಷ್ಮ 


ನೋಟವುಳ್ಳವನಂ ; ಗುರಿಕಾರ : ತೋಟ್‌ದ ಭೇದವ ತೋಣ್‌ದಂತೆ 
ಕಂಡಾತನಲ್ಲದೆ ದೃಷ್ಟಿವಾಳ ತಾನಲ್ಲ (ಅವಣಂ. ೧೪೦-೬೪೪); ಬೆಲೆಯ 
ತಪ್ಪದೆ ಪೇಟ್ವ ದೃಷ್ಟಿವಾಳರೊಳ್‌ ಪೆಸರ್ವಡೆದಿರ್ಪ ರತ್ನದ ಪರೀಕ್ಷಕರಿರ್ದ 
ರನಂತಗೂಡಿಯಿಂ (ಮಲ್ಗಳಾ, ೪-೬೩೪). 2೨. ಗುರಿಯಿಡುವುದರಲ್ಲಿ 
ಪರಿಣತಿ ; ಸ್ಪಷ್ಟವಾದ ಗುರಿ ಹೊಂದಿರಂವುದು ; ಗುರಿಕಾರತನ : 
ಆವ ವಹಿಲದೊಳಂಬ ತೊಡಚುವನು . . . ಅದಾವ ನಿರುತದಲೊಡ್ಡು 
ವನು ಕೊರಳಿಂಗೆ ಕೋಲುಗಳ ಆವ ದೃಢತೆಯೊ ದೃಷ್ಟಿ [ಪಾ830. ಮುಷ್ಟಿ] 
ವಾಳವಿದಾವ ಗರುಡಿಶ್ರಮವೆನುತ ದಿವಿಜಾವಳಿಗಳುಲಿಯಲು ವಿಭಾಡಿ 
ಸಿದನು ರಿಪುವ್ರಜವ (ಕುವ್ಮಾದ್ರೋ. ೩-೬) ; ಕಡುಮನದ ಕೋಪಗಳ 
ಬಲಿದಿಟ್ಟೆಡೆಯ ಮುಷ್ಟಿಯ ದೃಷ್ಟಿವಾಳದ [ಪಾಕಾಂ. ಟ್ವಿಡಿಯ ದೃಷ್ಟಿಯ 
ಮುಷ್ಟಿವಾಳದ]ಸಡಿಪಡದ ಸೌರಂಭರೆಚ್ಚಾಡಿದರು ಸರಿಸದಲಿ (ತೊರರಾ. 
೬೨೨೮-೨೪) ; ಅಸಮಸಮ ಪಯಪಾಡಿನಲಿ ಬಾರಿಸಿದ ಮಂಷಿ ಹಯ ದೃಷ್ಟಿ 
ವಾಳದ ಕೊಸರಿಕೆಯ ಕೋಪದಲಿ ಕೈಕೊಂಡನು ಮಹಾಹವಕೆ (ತೊರರಾ. 


೬-೩೩-೦೩), ! ದೃಷ್ಟಿ * _- ವಾಳ್ಮ) 


ದೃಷ್ಟಿವಾಳತನ 


ದೃಷ್ಟಿವಾಳತನ (ನಾ). ಸ್ಪಷ್ಟವಾದ ಜ್ಞಾನವನ್ನು ಹೊಂದಿರುವಿಕೆ : 
ವಿವೇಕ; ವಿವೇಚನೆ : ಜಾತ್ಕಂಧರೈ ನೀವು ನಿಮಗೆಲ್ಲಿಯದು ದೃಷ್ಠಿ ವಾಳ 
ತನವು (ವೀಕ್ಕ ಫು. ೪-೪-೪೦). [ ದೃಷ್ಟಿವಾಳ + - ತನ] 

ದೃಷ್ಟಿವಾಳಿಕೆ (ನಾ). -ದೃಷ್ಟಿವಾಳತನ : ರತ್ನಪಾಷಾಣದ ತೇಜಕಾಂತಿ 
ಎಲ್ಲಾ ಪಾಷಾಣಗಳಿಗಿಲ್ಲದಂತೆ ಅಂತಪ್ಪ ರತ್ನಪಾಷಾಣದ ಜಾತಿಕಲೆಗಳ 
ನಿವ ದೃಷ್ಟಿವಾಳಿಕೆಯೂ ಒಬ್ಬಂಗಲ್ಲದೆ ಎಲ್ಲರಿಗೆಯೂ ಇಲ್ಲದಂತೆ (ವನು. 
೫೩೦-೭ ಬೀಕು)  ದೃಷ್ಟಿವಾಳ + - ಇಕೆ]. 

ದೃಷ್ಟಿವಿಕ್ಷೇಪ (ನಾ). ೧. ನೋಟವನ್ನು ಬೀರುವುದಂ. ೨. ಓರೆ 
ನೋಟ ; ಕಂಡಿನೋಟ. ( ದೃಷ್ಟಿ * ವಿಕ್ಷೇಪ] 

ದೃಷ್ಟಿವಿಭವ (ನಾ). [ಜೈನ] ಸಮ್ಯಗ್ಹರ್ಶನದ ಪ್ರಭಾವ,-ಮಜಿವೆಂ : 
ಭವಾಬ್ಧಿತಟಂ ಸಮಿಸಪಮಾಗಿರೆ ದೊರೆಕೊಂಡ ದೃಷ್ಟಿವಿಭವಂ ಕಳೆಗುಂ 
ಖಳಕರ್ಮಬಂಧಮಂ೦ (ಆದಿಪು. ೩-೩4), { ದೃಷ್ಟಿ + ವಿಭವ] 

ದೃಷ್ಟಿವಿಷ (ಗು). ೧. ಕಣ್ಣಿನಲ್ಲಿ ವಿಷವನ್ನು ಹೊಂದಿರಂವ. "ದೃಷ್ಟಿ 
ವಿಷಭಂಜಂಗ' ಪರಾ. (ನಾ). ೨. ನೋಟದಿಂದಾಗುವ ಕೆಡುಕು; 
ಕಣ್ಣೆಂಜಲು. ೩. ಕಣ್ಣಿನಿಂದ: ಹೊರಡುವ ವಿಷ; ವಿಷವಂಯವಾದ 
ನೋಟ: ನಾಗರಾಜಂ ಕಡುಮುನಿದು ... ತನ್ನ ದೃಷ್ಟಿವಿಷದಿಂದಜುವತ್ತು 
ಸಾಸಿರ್ವರುಮನೊರ್ಮೊದಲೆ ಭಸ್ಮಮಪ್ಪಂತು ಮಾಡಿ ಪೋದಂ (ಜೀವಸಂ. 
30-೩೭ವ). ೪. ಒಂದಂ ಬಗೆಯ ಹಾವು ; ಶಂಖಪಾಲ : ಎರಡು 
ಪದಂಗಳಪಭ್ರಂಶಕ್ಕೆ _ದೃಷ್ಟಿವಿಷ_ದಿಟ್ಟಿಬಿಸ, ದಿಟ್ಟಿವಿಸ (ಕಮದ, ೨೮೯ 
ಪ್ರಯೋ), [ದೃಷ್ಟಿ * ವಿಷ) 

ದೃಷ್ಟಿವಿಷತ್ವ (ನಾ). [ಜೈನ] ಆರು ಬಗೆಯ ರಸೆಖಂದ್ಧಿಗಳಲ್ಲಿ ಒಂದಂ ; 
ನೋಟವನ್ನು ಬೀರಿ ಸಾವನ್ನು ತರುವ ಸಿದ್ದಿ: ಆವನೋರ್ವನಂ 
ಮುನಿದು ನೋಟ್ಟಿರ್ನೋಡಿದಾಗಳೆ ಸಾವುದು ದೃಷ್ಟಿವಿಷತ್ವಮೆಂಬುದು 
(ಪಸಾರ; ೩೯೦). [ಸಂ.] 

ದೃಷ್ಟಿವಿಷಭುಜಂಗ (ನಾ). ನೋಟದಿಂದಲೇ ಕೊಲ್ಲುವ ಶಕ್ತಿಯುಳ್ಳ 
ಹಾವು: ಮಣಿಕೇತು ದೃಷ್ಟಿವಿಷಭುಜಂಗನಾಗಿ ಕೃತಕದೊಳವರಂ ಭಸ್ಮಂ 
ಮಾಡಿದೊಡೆ (ಜೀವಸಂ. ೨೦-೨೩ ಅಡಿಪಾಕ), [ ದೃಷ್ಟಿವಿಷ ೬ ಭುಜಂಗ] 

ದೃಷ್ಟಿವಿಷಭುಜಂಗಮ (ನಾ). - ದೃಷಿ ವಿಷಭಂಜಂಗ : ನಿಮ್ಮ ಬಲ್ಲಂದ 
ದೊಳಂ ಕಾಪಂ ಮಾಡಿಮೆಂದೊಡವರ್ಬಂದು ಕೈಲಾಸದ ಬಳಸಿಯು ವಳಗಂ 
ಮಾಡ.ವರಂ . ಮಣಿಕೇತು ದೃಷ್ಟಿವಿಷಭುಜಂಗಮ:ನಾಗಿಸಿ . . . ಅವರಂ 
ಭಸ್ಮಂ ಮಾಡಿದೊಡೆ (ಕಾವೂಪು. ೯೨). ([ದೃಷ್ಟಿವಿಷ +೬ ಭುಜಂಗಮ] 

ದೃಷ್ಟಿವಿಷಾಹಿ.(ನಂ).ದೃಷ್ಟಿವಿಷಭುಜಂಗ: ಇವೆ ದೃಷ್ಟಿ [ಪಾಕಾಂ. ದುಷ್ಪ) 
ವಿಷಾಹಿಗಳೀ ಕವಿತರ್ಪುವೆ ಜವನ ಬೆಸದಿನೆನೆ ನಿಮಿಷಕ್ಕೇಂ ತವೆ ಪೀರ್ದುವೊ 
ಖಚರಪ್ರಾಣವಾಯುವಂ ಕೃಷ್ಣನೆಚ್ಚ ನಾರಾಚಂಗಳ* (ಪಂರಾಮಾ, ೯-೬೩). 

[ ದೃಷ್ಟಿವಿಷ + ಆಹಿ] 

ದೃಷ್ಟಿವೈಶಾಲ್ಯ (ನಾ). (ಆಲಂ) ವಿಷಯಗಳನ್ನು ಕಂರಿತ ನೋಟದಲ್ಲಿಯ 
ವ್ಯಾಪಕತೆ; ಅರ್ಥಮಾಡಿಕೊಳ್ಳುವುದರಲ್ಲಿರುವ ಔದಾರ್ಯ; 
ಪರಿಶೀಲಿಸುವುದರಲ್ಲಿ ಸರ್ವತೋವಂಂಖತೆ : ದೃಷ್ಟಿವೈಶಾಲ್ಕವ ಗಳಿಸು 
(ಇಂಡಾಪ, ೮೦-೮೯) ; ವಸ್ತುವಿನ ಗುಣಾವಗುಣಗಳ ಪರೀಕ್ಷೆಯಲ್ಲಿ ದೃಷ್ಟಿ 
ವೈಶಾಲ, ಅಗತ್ಯ (ಕೂಢಿ). [ದೃಷ್ಟಿ + ವೈಶಾಲ್ಯ) 

ದೃಷ್ಟಿವ್ಯಪೇತ (ನಾ). ಕಣ್ಣಿಲ್ಲದವನು ; ಕುರಂಡ : “ಅಂಧಂ ದೃಷ್ಟಿವೃ 
ಪೇತನುಂ ತಾನುಕ್ಕುಂ” (ವಸ್ತುಕೋ. ೧೩೪-೯೯), [ ದೃಷ್ಟಿ ವ್ಯವೇತ] 

ದೃಷ್ಟಿಶಾಸ್ತ್ರ (ನಾ). “ದೃಷಿ ಶಹೇತಂವಾದ ಬೆಳಕಿನ ನಿಯಮಗಳನ್ನು 
ಕ.ರಿತ ಶಾಸ್ತ್ರ” (೦7೬12, ಇಂಕನಿ) ; ಬೆಳಕು ಸಂಚರಿಸುವ ರೀತಿ, ಗಾಜು 
ಗಳಲ್ಲಿ ವಕ್ರವಾಗುವ ಕ್ರಮ ತಿಳಿಸುವ ಶಾಸ್ತ್ರವನ್ನು ದೃಷ್ಟಿಶಾಸ್ತ್ರ 
ವೆಂದು ನಾನು ಕರೆದಿರುವೆನು (ವಿಜ್ಮಾಕ. ೨೪ ಅಡಿಟ), [ದೃಷ್ಟಿ * ಶುಸ್ತ್ರ) 


೪೦೪೧ 


5 


10 


15 


80 


40 


ದೆಖ್ಬಾದೆಖ್ಬಿ 


ದೃಷ್ಟಿಶೊನ್ಯೆ (ನಾ). ಕಣ್ಣಿಲ್ಲದವಳು ; ಕುರಂಡಿ: ಕಪಾಲಕುಂಡಲೆಯು 
ದೃಷ್ಟಿಶೂನೈಯಾದವಳಂತೆ ಮಾತಿಲ್ಲದೆ ಕಾಪಾಲಿಕನ ಹಿಂದೆ ಹೋದಳು 
(ಕಪಾಳುಂ. ೧೨೭), [ಸಂ. ದೃಷ್ಟಿಶೂನ್ಯಾ ) 

ದೃಷ್ಟಿಸಾಕಲ್ಯ (ನಾ). ವಿಚಾರದ ಸರ್ವತೋಮಂಖತೆ; ಸಮಗ್ರದೃ 
ವಿಚಾರದ ಬಹುವಂಂಖತೆ : ಅವರು ವಿಶ್ವಭಾರತಿಯನ್ನು ಸ್ಥಾಪಿಸಿದ್ದು 
ಈ ದೃಷ್ಟಿಸಾಕಲ್ಕವೂ ಈ ಸಂಪನ್ನತೆಯೂ ಬೆಳೆಯಲೆಂದೇ (ನಿಬಧ.1, 
೫17 ಮುನ್ನುಡಿ). [ ದೃಷ್ಟಿ * ಸಾಕಲ್ಕ] 

ದೃಷ್ಟಿಸು (ಕ್ರಿ). ೧. ನೋಡು; ನಿರೀಕ್ಷಿಸು: ದೃಷ್ಟಿಸನು ಮಾತಾಡ 
ಅವರೆ ನುಡಿ ಯಂ ಕೇಳಲೊ ಲ್ಲನು (ಬಸಪು. ೬೦-೦೪); ಸೃಷ್ಟಿ 
ಯೆಲ್ಲವನು ಮನಮುಟ್ಟುವದು ನಿಮಿಷದಲಿ ನೆಟ್ಟು ಭಾವಜೀವವಿಷ್ಟ 
ಮೂಲಿಕೊಂದೆಂದು ದೃಷ್ಟಿಪನೆ ಶ್ರೇಷ್ಠ (ಸರ್ವಜ್ಞ, ೦೬೦); ರಾಯನಂ 
ದೂರದಿಂ ದೃಷ್ಟಿಸಿ (ಸಾಗಂಧಿ, ೩೦೦-೦೩). ವಿ. ದಿಟ್ಟಿಸು ; ಎವೆಯಿಕ್ಕ 
ದಂತೆ ನೋಡು; ದುರುಗುಟ್ಟು: ಶಂಕರದಾಸಿ ಕಟ್ಟಾಸುರದಿ ದೃಷ್ಟಿಸಲು 

ತ ಸ್ಥೂಲವನಮಾಲಿಪ್ರತುಮೆ ನೆಆ್‌ ಹೋಳಿದಿಬ್ಬಗಿಯಾಗಿ ನೆಲದಲಿ 

ಧೂಳಿ ಪಟವಾಯ್ತು (ಐಸಪು. ೫೩-೭೦), ೩. ಗವಂನಿಸು; ಲಕ್ಷ್ಯ ಕೊಡು: 
ಸೂರೆಪ್ಟನವರ ಆ ದಿನದ ವರ್ತನೆಯನ್ನು ಅಪ್ಪಾಜಿಯು ದೃಷ್ಟಿಸಲಿಲ್ಲ 
(ಣೆಂಗಾಳ್ಕಿ. ೪೩. [ ದೃಷ್ಟಿ * -ಸ್ಮು) 

ದೃಷ್ಟಿಸೃಷ್ಟಿವಾದ (ನಾ). [ಅದ್ವೈತ] ಮಾಯಾವಾದದಲ್ಲಿ ಒಂದಂವಿಧ: 
ನಾವು ನೋಡಿದರೆ ಮಾತ್ರ ಆಗಲೆ ಜಗತ್ತಿನ ಸೃಷ್ಟಿಯಾಗುವದೆಂದೂ ನೋಡದೆ 
ಇದ್ದರೆ ಜಗತ್ತೇ ಇಲ್ಲವೆಂದೂ ಕೆಲವರು ಹೇಳುವರು. ಇದಕ್ಕೆ ದೃಷ್ಟಿಸೃಷ್ಟಿ 
ವಾದವೆಂದು ಹೆಸರೆ (ಅಮೃತ. ೩-೪೮ ಟೀಕು). "ಮಾಯಾವಾದ' 
ಪರಾ. [ದೃಷ್ಟಿ * ಸೃಷ್ಟಿ ವಾದ] 

ದೃಷ್ಟೃವಿಷ (ನಾ). [ಜೈನ] ಎಂಟಂ ಬಗೆಯ ಔಷಧ ಬಖಂದ್ಧಿಗಳಲ್ಲಿ 
ಒಂದಂ ; ದೃಷ್ಟಿಯಿಂದಾಗುವ ವಿಷವನ್ನು ಪರಿಹರಿಸುವ ಶಕ್ತಿ: 
ಆರ್ಕೆಲಂಬರ ನೋಟದಿಂದಮೆ ವಿಷಂ ನಿರ್ವಿಷಮಕ್ಕುಮದು ದೃಷ್ಟ್ಯವಿಷ 
ಮೆಂಬುದು (ಪಸಾರ. ೪೮೦). [ ಸಂ.) 

ದೆಂಗು (ಕ್ರಿ). ಹಡು; ಕೇಯಂಂ; ಸಂಭೋಗಿಸಂ. 1 ದೇ.8 ತೆಲು. ದೆಂಗು] 

ದೆಂಜಿ (ನಾ). (ಕರಾ) ನೀರಿರುವ ಬಳಿ ವಾಸಿಸುವ ಒಂದಂ ಬಗೆಯ 
ಚಿಕ್ಕ ಪ್ರಾಣಿ; ನಳ್ಳಿ ; ಏಡಿಕಾಯಿ : ತೋಡಿನ ಇಬ್ಬದಿಗಳಲ್ಲಿ ಮಣ್ಣು 
ಕೊರೆದು ಅಡಗಿದ ದೆಂಜಿಗಳನ್ನು ಹಿಡಿಯುವುದೂ ಇದೆ (ಐಾಳಿಗಿ. ೮೯). 

[ «ತುಳು. ದೆಂಜಿ, ಡೆಂಜಿ] 

ದೆಖ್ಬಾಣ "ದೆಖ್ಭಾಳ' ನೋ. 

ದೆಖ್ಬಾದೆಖ್ಬಿ (ನಾ). ೧. ಇಬ್ಬರು ಪರಸ್ಪರ ಹಂರುಡಿನಿಂದ ಮಾಡಂವ 
ಯುದ್ಧ; ಸ್ಪರ್ಧೆಯ ಕಾಳಗ: ದ್ವಂದ್ವಯುದ್ಧ : ಮುರಾರಿಯೊಳು 
ದೆಖ್ಬಾದೆಖ್ಬಿಯೊಳು ಕಾದಿ ತಳ್ತಿಟ್‌ದು ಗೆಲ್ಲು ತುರುಗದಳಮಂ ತಂದ 
ಪಗೆಮೆಚ್ಚೆಗಂಡ (ಸೌಇಇ, 2ಸ-1, ೩೪೩-೨೨; 1226): ಹೆಲ್ಲಾಹೆಲ್ಲಿ ದಾಲಣ 
ದಾಟ್‌, ದೆಖ್ಚುದೆಖ್ಲಿ . * * ಮಲ್ಲಾಮಲ್ಲಿ-ಇವು ತತ್ಸಮಂಗಳ್‌ (ಶೆಮದ. 
೧೮೩ ಪ್ರಯೋ); ಬಲನ ವಜ್ರನ ಕಾಲನೇಮಿಯ ಜಲರುಹಾಕ್ಷನ ರಾವಣನ 
ರಘುಕುಲನ ದೆಖ್ಸಾದೆಖ್ಬಿ ಜೋಡಿಸಿತಾತನೀತನಲಿ (ಕುಪ್ಕಾಕ. ೨೦-೨೨) ; 
ಬಿಡದೆ ದೆಖ್ಭಾದೆಖ್ಬಿಯಲಿ ಧೃತಿಗೆಡದೆ ದಾಳಾಧೂಳಿಯಲಿ ಬಲುಗಡಿಯ 
ಖಾಡಾಖಾಡಿಯಲಿ ಕಾದಿದರು ಕಡುಹಿನಲಿ (ತೊರರಾ. ೬-೪೬-೫೬). 
೨. ರಭಸ : ತೀಕ್ಷ್ಣತೆ; ಜೋರಂ : ತಾಗಿ ತಳ್ತಿಅೌದು ರಕ್ಕಸವಡೆಯೊಳ್‌ 
ಮಿಕ್ಕೂ ವಿಷಜುವ ದೇವರ್ಕಳ ದೆಖ್ಬಾದೆಖ್ಬಿಯ ಕಾಳೆಗಮಂ ಕಂಡು 
ಕಡುಮುಳಿದು (ಗರಿಕೆ. ೬-೭೪ ವ) ; ಕಳಕಳದ ಬಹುವಿಧದ ವಾದ್ಯದ ದಳದ 
ದೆಖ್ಯಾದೆಖ್ಬಿಯಲಿ ಕಲಿಕರ್ಣ ನಡೆತೆಂದ (ಕುವ್ಯಾಳೆ. ೦೦-೪೯). 

[ «ಮರಾ. ದೇಖೋದೇಖೀ) 


ದೆಖ್ಬಾಯ 


ದೆಖ್ಬಾಯ "ದೆಖ್ಭಾಯಿ' ನೋ. 

ದೆಖ್ಬಾಯಿ, ದೆಖ್ಬಾಯಂ (ನಾ). ಅತಿಶಯ; ವೇಗ; ರಭಸ; ನೆಟ್ಟನೈದುವ 
ಹಿಳುಕುಗಳ ತಟ್‌ ದೊಟ್ಟಿದನು ದೆಖ್ಬಾಯಿ [ಖಕಾ. ಯೆ]ಯಲಿ ಗಜ 
ಗಟ ತೀತನ ಖಾತಿ ಮೆಟ್‌ದುದು ಕೇಣವಿಲ್ಲೆನಿಸಿ (ಕುವ್ಕಾದ್ರೆೋ. ೦೮-೨೮), 
ದೆಬ್ಬಾಯ: ತವತವಗೆ ದೆಖ್ಬಾಯ ಮಿಗೆಯುತ್ಸವದಲುಜುಬಿದರವನಿ 
ಪಾಲನ ಗವಿಯ ಘಾಡಿಕೆ ಜೋಡಿಸಿತು ಗೀರ್ವಾಣರಾಲಿಗಳ (ಕುವ್ಕಾಕ. 
98-0೬). "ದಿಖಾವು' ಪರಾ; p ಮರಾಠಿ ಭಾಷೆಯಲ್ಲಿ ಭಾವನಾವಂ 
ಗಳನ್ನು ಮಾಡುವುದಕ್ಕೆ "-ಈ' ಎಂಬ ಪ್ರತ್ಯಯವನ್ನು ಹತ್ತಿಸ 
ಲಾಗುತ್ತದೆ "ನವಾಈ', ನವಾಯಾ ಎಂಬ ಪದದಲ್ಲಿರುವಂತೆ. 
ಇದರ ಸಾದೃಶ್ಯದ ಮೇಲೆ ಕಂಮಾರವ್ಮಾಸನು ಗರುವಾಯಿ, 
ದೆಖ್ಬಾಯಿ, ವಿಡಾಯಿ ಮುಂತಾದ ಶಬ್ದಗಳನ್ನು ಸೃಷ್ಟಿಸಿಕೊಂಡಿರ 
ಬಹುದು. [?] 

ದೆಖ್ಬಾಯ್ಲ (ನಾ). ರಭಸದಿಂದ ಕೂಡಿರಂವವನಂ ; ಜೋರಿನಿಂದ 
ಕೂಡಿಕೊಂಡಿರಂವವನು. "ದೆಖ್ಬಾಯ್ಲತನ' ಪರಾ. 

[ ದೆಪ್ಹುಯಿ + - ಆಯ್ದು («ಎ - ಆಯಿಲ್ಕ)] 
ದೆಖ್ಪಾಯ್ಲತನ (ನಾ). ತೀವ್ರತೆ; ಜೋರು: ಉಗ್ರವಾಗಿರುವಿಕೆ : 
ರಭಸ : ಅರಸ ಕೇಳ್ಳೆ ಕರ್ಣಭೀಮರ ಧರಧುರದ ದೆಖ್ಮಾಯ್ಲುತನ 
ಗಬ್ಬರಿಸಿತಾಹವಗರ್ವಿತರ ಗಾಢಾಯ್ಲ ಚೇತನವ (ಕುವ್ಮಾಕ. ೧೪-೩). 

[ ದೆಖ್ಬಾಯ್ಲ + - ತನ] 

ದೆಪ್ಬಾಳ್ಕ ದೆಖ್ಬಾಣ (ನಾ). ೧. ಹೆಚ್ಚಳ ; ಸಮೃದ್ಧಿ ; ಅತಿಶಯಂ; 
ಆಧಿಕ್ಕ: ಆ ಸುದೇಷ್ಠಾದೇವಿಯರ ನಿಡುಕೇಶವನು ಹಿಕ್ಕುವಳು ಮುದದಲಿ 
ವೋಸೆಮುಲ್ಲಿಗೆಯರೆಳ ದೆಖ್ಬಾಳವನು ಮುಡಿಸುವಳು (ಕುವ್ಕಾವಿ. ಓರಿಇ. ೨-೩): 
ದಳಪತಿ ಕುರುಬಲದ ದೆಖ್ಸಾಳವನು ನೋಡಿದನು ತೂಗಾಡಿದನು ಮಣಿ 
ಶಿರವ (ಕುವ್ಕಾರ. ೨-೩); ತುಂಬುರೆರ ನಾರದರ ದಿವಿಜನಿತಂಬಿನಿಯರ 
ಸುಗೀತ ರಚನಾಡಂಬರದ ದೆಖ್ಬಾಳೆ ಮಿಗೆ ರಂಜಿಸಿತು ಗಗನದಲಿ (ತೊರರಾ. 
೬೨೫೩-೪೮); ನೀನು ಮದನವ್ರತನಾಗಿ ರತಿರಾಗಿಣಿಯರತ್ತ ಬರ್ದು 
ಗೊಂಡಾಡುವ ನಸೆಯ ದಾಹದ ದೆಖ್ಬಾಳವು , . . ವಿದೂಷಕಲೀಲೆ 
ಯಾಗಿದೆ! (ಮಂತ್ರಕ. ೦-೮), ಪಿ. ವಿಲಾಸ; ವೈಭವ ; ಸಂಭ್ರಮ ; 
`ಉತ್ಸಾಹ : ಕಲಿತುರಗದೆಖ್ಬಾಳಕೇಳೀವಿಳಾಸನುಂ . . . ಉದ್ಭಟಕ್ಷಿತೀಂದ್ರ 
ಚಂದ್ರಮಂ ಪೇರೋಲಂಗಗೊಟ್ಟೆಸೆದಿರ್ಧಂ (ಉದ್ಯಟ, ೨-೬ ಪ) ; ನೀವು 
ನೋಟಕರೆಮಗೆ ರಣ ದೆಖ್ಸಾಳವೆಂದನು ಕರ್ಣ ಗುರುಸುತಗೆ (ಕುವ್ಮಾಳ. 
90-30); ಕಡಿತಲೆಯ ಸುರಗಿಯ ಕೊಂತದ ಸೂಳದ ಬಲ್ಲಣೆಯ 
ಮೂಡಿಗೆಯ ಭಟ: ದೆಖ್ಬಾಳಂ ನೇರಮಾಗೆ (ಕಾಮಾಕೃ. ೩೦-೭)- 
೩. ತೀಕ್ಷ್ಣತೆ ; ಉಗ್ರತೆ: ರಭಸ : ತಗ್ಗಿತು ರಥದ ಲಗ್ಗೆಯ ಧರಧುರದ 
ದೆಖ್ಬಾಳ (ಕುವ್ಮಾಳೀ: ೮-೦೯); ತ್ರೈಭುವನ ಕಂಪಿಸುತಿರ್ದುದೈ ರಣ 
ದವಕಿಗರ ದಕ್ಕಡದ ದೆಖ್ಬಾಳದ ಮಹಾಹನಕೆ (ತೊರರಾ. ೪-೩-೧೨). 
೪. ರಮಣೀಯತೆ; ಮನೋಹರತೆ: ಮತ್ತಮಾರಭಟಿಯೊಳ್‌ ದೆಖ್ಬಾಳಂ 
ಮಿಕ್ಕು ಸಾತ್ವತಿಯೊಳ್‌ ಪಜ್ಮಳಂಬೆತ್ತು ಭಾರೆಶಿಯೊಳ್‌ ಕಾಂತಿ 
ಕೆಯ್ಗಣ್ಮಿ . . . ಕುಳ್ಳಿರ್ಪ ಗಮಕಿಗಳ ತಂಡದೊಳೆಂ (ಗಿರಿಕ, ೨-೦೦೫ ವ). 
ದೆಖ್ಸಾಣ: ೧. “ದೆಖ್ಭಾಣ [ಖಾಾಂ. ೪) ಮೆನಲ್‌ ಹೆಚ್ಚುಗೆ” (ಛಾರನಿ, ೨೫): 
ವರ್ಗದ್ವಿತೀಯಾಕ್ಷರಂಗಳ್ಗೆ - ವಖ್ಬಾಣಂ, ದೆಖ್ಬಾಣಂ (ದೆ ಖ್ಬಾ ಳಂ) 
(ಕಮದ, ೧೩). 

[ «ಮರಾ. ದೇಖಣಾ, ದೇಖಣಾಊ = ಅಂದವಾದ] 
ದೆಖ್ಬಾಳಂಗುಡು (ಕ್ರಿ). ವಿಲಾಸವನ್ನುಂಟಂಮಾಡಂ; ವೈಭವವನ್ನೂಂಟು 
ಮಾಡು: ನಡುವಣ ರೆಂಗಮಂಟಪದೊಳ್ನರ್ತನಂಗುಡುವ ತಾಳದ 
ಗತಿಗುಡುವ ಮದ್ದಳೆಯ ಲಹಣಿಗುಡುವ ಆವುಜದ ದೆಖ್ಬಾಳಂಗುಡುವ 


ದೆಯ್ದ 


೪೦೪೨ ಸೆ 


ಕರಡೆಯ ಸವಿಗುಡುವ ವೀಣೆಯ ನಯಂಗೊಡುವ ಕಿನ್ನರಿಯ ಲಲ್ಲೆ 
ಗೊಡುವ ಕೌಸಳದ ಹಲ್ಲಣೆಗುಡುವ ವಾಸದ ಲಲ್ಲೆಗುಡುವ ಜೀವಣಿಗೆಯರ 
ಸಂಗೀತದ ಸಂದಣಿಯೊಳ್‌ (ಮಲುರ.ಹ. ೧೬೯-೧೦), 
[ ದೆಖ್ಬಾಳ + ಕುಡ್ಕು (ಎಕೊಡ್ಡು) ] 
$|ದೆಖ್ಬಾಳತನ (ನಾ). ತೀಕ್ಷ್ಣತೆ ; ಉಗ್ರತೆ: ಶಲ್ಕನ ಧರಧುರದ ದೆಖ್ಬಾಳೆ 
-ತನವನು ಕಂಡು ಖಾತಿಯಲಿ ಸರಳು ಹದಿನೈದಅಲಿ ಶಲ್ಯನ ಬರಿಯ 
ಕೆತ್ತಿದನು (ಕುವ್ಕಾದ್ಶೋ. 8-43). [ದೆಖ್ಚಾಳ * - ತನ] 
ದೆಖ್ಳಾಳಭೂಮಿ (ನಾ). ವಿಲಾಸಸ್ಕಾನ ; ಕ್ರೀಡಾಸ್ಕಳ; ಆಟ ದ 
ಬಯಲು; ವರವಸಂತನ ಬೀಡೊ ಮನ್ಮಥಧರಣಿಪನ ದೆಖ್ದಾಳ 
ಭೂವಿಂಯೊ , . , ಎನೆ ನೆಆ್‌ ಮೆಚಿಹದುದಾ ಭೂಮಿ (ತೊರರಾ. ೦-೬-೯). 
[ದೆಬ್ಮಾಳೆ * ಭೂಮಿ] 
ದೆಖ್ಬಾಳಿಸು (ಕ್ರಿ). ಹೆಚ್ಚಾಗು ; ಅತಿಶಯವಾಗಂ: ಬೇಳಿದರಂದು 
ಹೋಮವ ಮಂತ್ರರವ ದೆಖ್ಬಾಳಿಸೆ ಪಾರ್ವರು ಮದದಿಂದ (ಸೊಳಸೋ: 
a-v). [ ದೆಪ್ಪಾಳ + -ಇಸ್ಕು] 
36| ದೆಗ್ಗೆರಳೆ (ನಾ). ಹೆ:ರೀಳಿ ಜಾತಿಗೆ ಸೆ:ರಿದ ಒಂದು ಬಗೆಯ ಮರ 
ಮತ್ತೂ. ಅದರ ಹಣ್ಣು. "ದೊಡ್ಡೀಳೆ' ಪರಾ. 
[? + ಹೆರಳೆ (ಎಪೇರೀಳಿ) ] 
ದೆಬ್ಬೈ "ದಬ್ಬೈ' ನೋ. 
ದೆಬ್ಬೆ, ಡೆಬ್ಬೈ (ನಾ). ಏಟಂ ; ಹೊಡೆತ ; ಪೆಟ್ಟು: “ಹೊಡೆತ, ಏಟು, 
ಗುದ್ದು, ದೆಬ್ಬೆ, ಪೆಟ್ಟು” (Blow. ಇಂಕನಿ) ; ಅವಳು ಚೀರಿದಷ್ಟೂ 
ಹೆಬ್ಮಾಗಿಯೇ ದೆಚ್ಚೆಗಳು ಬೀಳತೊಡಗಿದವು (ಕಾನೂರು. ೯೨); ತಿರಿತಿರಿಗಿ 
ಗೋಕರ್ಣಕ್ಕೆ ಹೋಗಿ ತುರಂಕನಿಂದ ದೆಬ್ಬೆ ತಿಂದ (ಗಾ). ಡೆಬ್ಬೈ : (೪. 
"ದಬ್ಬೈ' ಪರಾ. [ ದೇ. ತಮಿ. ತಪ್ಪೈ, ತೆಪ್ಪಲ್‌ ; ತೆಲು. ದೆಬ್ಬ] 
ದೆಯಿಗಾವೆ (ನಾ). ಒಂದಂ ಗ್ರಾಮದ ಹೆಸರು; ಐ ಈಗಿನ ನಾಂದೇಡ್‌ 
ಜಿಲ್ಲೆಯ ದೇಗಾಂವ್‌ ಎಂಬ ಗ್ರಾಮ: ಕಲಿಚೋರರಸ ಕಳಶಾ 
ರೋಹಣಮಂ ಮಾಡಿಸಿ ಕೊಟ್ಟ ಗಾವುಡಗಾವೆ ೧ ದೆಯಿಗಾವೆಯಲು 
ಘಳೆಯ ಮತ್ತರು ೪೦ (ನಾಂದೇಡ್‌. ೦೦-೩ ; 088), 
[ <ದೇವ+ ಗಾವೆ (ಎಗಾವು)] 
ದೆಯ್ವ, ದಯ್ವಾ, ದೆವ್ವ (ನಾ). ೧. ದೇವತೆ; ದೇವರು: ದೆಯ್ವಂ 
ಬಂದಂತೆ ರಹೆಸ್ಕಂಗಳಂ ಮಡದಿ ಪೇಟ್ಲುಂ (ಮದತಿ. ೦೦-೯೭) ; ಮತ್ತಿನ 
ದೆಯ್ವಂ [ಪಾಠಾ ದೈವಂ)ಗಳ್ಗೆ ಕೊಟ್ಟರ್ಚನೆಯನೆ ಖಳರುಂ ದುಪ್ಪರುಂ 
ಕಷ್ಟರುಂ ದುರ್ಜನರುಂ ಸೇವಿಪ್ಪರಿ್‌ (ಸಮಪ. ೧-೦೨೧). ವಿ. ಭಾಗ್ಯ; 
ಅದೃಷ್ಟ : ಮಗನೆ ನಿನಗಪ್ಪೊಡೆ ದೆಯ್ವಂ ಪ್ರತಿಕೂಲಮೆಂತುಂ ಕಾದಿ 
ಗೆಲಲಾರ್ವೆಯಲ್ಲಿ (ಪಂಪಛಾ. ೦೩-೬೩ ವ). ೩. ಕಣ್ಣಿಗೆ ಕಾಣದಿದ್ದರೂ 
ವಂನಂಷ್ಯರಿಗೆ ಕೆಡುಕು ಮಾಡುತ್ತವೆ ಎಂದು ನಂಬಲಾದ ಭೂತ, 
ಪ್ರೇತ, ಪಿಶಾಚಿ ಮುಂತಾದುವು : ಕೋಗಳಿಯ ಬರ್ದಿನ ವೃತ್ತಿಯ 
ಮಾನ್ಯಕಾಟರುಂ ತೊಲಗಿಸುವ ಧರ್ಮಮಂ ಮಖಟಕಿದು ದೆಯ್ವಕೆ ಕಾಳು 
ಕುಟ್‌ಯಿಕ್ಕಿದವರ್ಪ್ಷ್ಸೊಲೆಯರವರ್ಗ್ಗೇ ವೃತ್ತಿಯಣಮಾಗದು (ಸೌಇಇ. 12-1, 
೦೦೭-೩೬ ; 1058). ದಯ್ದ್ವ : ವಿ. ಅವರವರೆ ದಯ್ವದಂದಮನವರವ 
ರಂಗಮದೊಳವರೆ ಕಥೆಗಳೊಳಂ ನೋಡುವಡವೆ ದೂಷಿಸಿದವುವೆ (ಸಮಪ. 
೮-೨೧೭). ದೆವ್ವ : ೩. ದೈವ-ದೆವ್ವ (ಕಬ್ಮಾನು. ೧೬೦ ವ್ಕಾಖ್ಯಾ); ದೇವರೊ 
ದೆವ್ವಮೊ ದಿಂಡರೊ ಲಂಡರೊ ಬಂಡರೊಯೆ ೦ದೆನುತ (ಹಾಸ್ಯ. 
೩-೧೦-೧೨); ನಾವು ದೆವ್ವಗಳನ್ನು ಕಂಡಿಲ್ಲ ಎಂದ ಮಾತ್ರಕ್ಕೇ ಅವುಗಳ 
ಅಸ್ತಿತ್ವವನ್ನು ಅಲ್ಲಗಳೆಯುವುದು ತರ್ಕಬದ್ಧವಾದ ಮಾತಲ್ಲ (ನಡದಾ. 111, 
೨೦೬೧) ; ದೇವ ದೈವಗಳಂತೆ ದೆವ್ವವೂ ನಮ್ಮ ಹಳ್ಳಿಗರನ್ನು ಹಿಡಿದಿದೆ 
(ಕನ್ನಜಾ. ೦೯); ತುಂಗ. .. ತೆಂಗಿನ ಮರದಷ್ಟು ಎತ್ತರದ ದೆವ್ವವನ್ನು 


10 


46 


ದೆಯ್ವದ ಮಂಟೂರ್‌ 


ಕಂಡು ಹೆದರಿಕೊಂಡ ವಿಚಾರ ಅವಳೇ ಹೇಳುತ್ತಾಳೆ (ಪದ್ಮಸ. ೨೭). 
೪, (ಆಲಂ) ಕೆಡುಕು ಮಾಡುವ ವ್ಯಕ್ತಿ: ತನ್ನ ರಾಜಕೀಯ ಪ್ರಭಾವ 
ದಿಂದ ಈ ವ್ಯಕ್ತಿ ಊರಿಗೆ ದೆವ್ವವಾಗಿದ್ದಾನೆ (ಊಂ). ೫. 
ಬೃಹದಾಕಾರವಾದುದು. 

ದೆಯ್ದ ದವನು ಎ ಭೂತ, ಪಿಶಾಚಿ ಮುಂತಾದುವನ್ನು ಬಿಡಿಸುವ 
ನೆಂದು ನಂಬಲಾಗಿರುವವನಂ : ಮಲೆನಾಡಿನ ಕೆಲವು ಕಡೆಗಳಲ್ಲಿ ದೆಯ್ವ 
ದವನ ಪ್ರಭಾವ ಹೆಚ್ಚಾಗಿ ಕಂಡುಬರುತ್ತದೆ (ಕೂರಿ). ದೆಯ್ವದವರು ಎ 
(ಉಕ) ಊರಿನಲ್ಲಿ ಗಣ್ಯರೆನಿಸಿಕೊಂಡವರಂ; ಹಿರಿಯರು; ಮಾನ್ಯರು: 
ದೆಯ ರವರು ಹೇಳಿದಂತೆ ಕೇಳಿದರೆ ಗ್ರಾಮಕ್ಕೆ ಅನುಕೂಲ (ರೂರ). 
ದೆವ್ವದ ಕಾಟ-ದೆವ್ವದ ಚೇಷ್ಟೆ : ಹಳ್ಳಿಯ ಹೆಣ್ಣುಮಕ್ಕಳಿಗಂತೂ ದೆವ್ವದ 
ಕಾಟ ಇದ್ದೇ ಇರುತ್ತದೆ (ಕನ್ನಜಾ. ೦೯) ; ರಂಗರಾಯರ ಮನೆಗೆ ನಿತ್ಯವೂ 
ರಾತ್ರಿ ಕಲ್ಲು ಎಸೆಯುವುದು ಯಾವುದೋ ದೆವ್ವದ ಕಾಟವೆಂದೇ ಅವನಂ 
ಮನಸ್ಸಿನಲ್ಲಿ ನಿರ್ಧರಿಸಿ ಬಿಟ್ಟಿದ್ದನು (ಸಂನ್ಕಾಳ. 60). ದೆವ್ವದ ಕುಣಿತ ಎ 
ಒಂದು ಬಗೆಯ ಜಾನಪದ ನೃತ್ಯ : ಸುಗ್ಗಿಯ ಕುಣಿತ, ದೆವ್ವದ ಕುಣಿತ 
» * * ಕೊಡಗರ ಕುಣಿತ-ಹೀಗೆ ಎಷ್ಟೋ ಬಗೆಯ ನೃತ್ಯಗಳು ಕರ್ಣಾಟಕ 
ದಲ್ಲಿಯೇ ಇನೆ (ಹುಕ್ಕುಮಿ, ೩೦೦. ದೆವ್ವದ ಚೇಷ್ಟೆ ಎ ಪಿಶಾಚಿಯ 
ಉಪಟಳ ; ಭೂತದ ಬಾಧೆ : ಆ ಮನೆಯಲ್ಲಿ ವಿಪರೀತ ದೆವ್ವದ ಚೇಷ್ಟೆ 
ಗಳಿಂದಾಗಿ ಇಟ್ಟ ವಸ್ತುಗಳೆಲ್ಲಾ ಚಿಲ್ಲಾಪಿಲ್ಲಿಯಾಗಿಬಿಡುತ್ತವೆ ಎಂದು 
ಹೇಳುತ್ತಾರೆ (ರಡ). ದೆವ್ವದ ಮನೆಎ ೧. ಪಿಶಾಚಿಯು ವಾಸಮಾಡುವು 
ದೆಂದಂ ನಂಬಲಾದ ವಂನೆ : ನಾನು ಬಾಡಿಗೆಗೆ ಹಿಡಿದ ಮನೆಯು ದೆವ್ವದ 
ಮನೆಯಂತೆ (ಜನಜೀ. ೬೦) ; ಆ ಮೂಲೆಮನೆಗೆ "ದೆವ್ವದ ಮನೆ'ಯೆಂದು 
ಆ ಬೀದಿಯವರೇ ಹೆಸರಿಟ್ಟು ಯಾರೂ ವಾಸಕ್ಕೆ ಬಾರದಂತೆ ಮಾಡು 
ತ್ತಿದ್ದಾರೆ. (ಕೂಡಿ, ೨. ಪಾತ್ರಿಯಂ ಮೈಮೇಲೆಭೂತವನ್ನು 
ಆವಾಹನೆ ಮಾಡಿಕೊಂಡು ಭವಿಷ್ಯವನ್ನು ಹೇಳಂವ ಸ್ಥಳ; ಪಾತ್ರಿಯು 
ಗಣ ಬರಿಸಿಕೊಳ್ಳುವ ಮನೆ : ಸರೋವರದ ದಕ್ಷಿಣಕ್ಕಿರುವ ಕಿರುದಾರಿ 
ಯಲ್ಲಿ: ಇಂದಿಗೂ ಎರಡು ಹಳೆಯ ಕಾಲದ ಹುಲ್ಲಿನ ಚಾವಣಿಯ : ದೆವ್ವದ 
ಮನೆಗಳಿವೆ (ಪದ್ಮಸ, ೨೬); ಅಂದು ಜನಸಂದಣಿ ದೆವ ಓದ ಮನೆಯಲ್ಲಿ 
ಸೇರಿತ್ತು. ನಮ್ಮೂರೆ ಜನಕ್ಕೆ ದೆವ್ವದ ಮನೆಯಲ್ಲಿ ತುಂಬಾ ವಿಶ್ವಾಸ 
(೧ನ. ೯8). ದೆವ್ವದುಡಿತ ಎ ಮನಂಷ್ಯನಿಗೆ ಅಸಾಧ್ಯವಾದ ಕೆಲಸ ; 
ಪಿಶಾಚಿಯ ಮಾತ್ರ ಮಾಡಬಹುದಾದಂಥ ಅತ್ಯಂತಶ್ರವಂದ ಕೆಲಸ: 
ದೊಡ್ಡೆ ಸಾಹೇಬನು ಅವನಿಗೆ ದೆವ್ವದುಡಿತ ಕೊಡತೊಡಗಿದನು (ಇಪೃಕ. 
೩೦೦). ದೆವ್ದ ಬಡಿ ಎ೧. ದೆವ್ವ ಹಿಡಿ: ದೆವ್ವ ಬಡಿದರೆ ಬಿಡಿಸುವ ಬಂಟರೂ 
ಇದ್ದಾರೆ ಹಳ್ಳಿಗಳಲ್ಲಿ (ಕನ್ನಜಾ. ೧೯). ೨. ಆವೇಶ ಬರು; ಉದ್ರೇಕ 
ವುಂಟಾಗಂ : ತುಳಸಿಗೆ ದೆವ್ವಬಡಿದಿತ್ತು (ಒಮಾನ್ನಾ. ೧4). ದೆವ್ವ ಹಿಡಿ ಎ 
ಭೂತ, ಪಿಶಾಚಿ ಮೆಟ್ಟಿಕೊಳ್ಳು : ಇದೇನಯ್ಯ ನಾಣಿ, ಹೀಗೆ 
ದೆವ್ವಹಿಡಿದವನಂತೆ ನಿಂತುಬಿಟ್ಟಿದ್ದೀಯ ? (ರಾಮಾನೆ. ೦೦೭). 

[ <ಎಪ್ರಾ. ದಇವ, ದೇವ್ವ./ಸಂ. ದೈವ] 

ದೆಯ್ದದ ಮಂಟೂರ್‌ (ನಾ). ಒಂದಂ ಊರಿನ ಹೆಸರು; p ಈಗಿನ 
ಬಿಜಾಪುರ ಜಿಲ್ಲೆಯ ಬೀಳಗಿ ತಾಲ್ಲೂಕಿನ ಮಂಟೂರು; ಯಮನಿಯಮ 
ಸ್ವಾಧ್ವಾಯಜಪಹೋವಹನುಷ್ಕಾನುಪರಾ x ಣರಪ್ಪ ದೆಯ್ವದಮಂಟೂ 
ರೊರೊಡೆಯ ಮಧುಸೂದನಯ್ಯ ಪ್ರ » ಖುಮಹಾಜನಂ (ಸೌಇ:. ೫-1, 
೭೪-೦೬ ; 1041. [? . ಊರ") 
ದೆಯ್ವಬಲ (ನಾ). ಅದೃಷ್ಟದ ಬಲ, -ಶಕ್ತಿ : ಕಾಯ್ವಟಲುಟ್‌ ಜತುಗೃಹ 
ದೊಳಗಯ್ವರುಮಂ ಮಂತ್ರಬಲದೆ ಸುಟ್ಟೊಡಮವರಂ ದೆಯ್ವಬಲ 
ಮೊಂದೆ ಕಾದುದು ದೆಯ್ವೈಮನಾರಯ್ಕ್ಮ ಮಾಜ ಬಾಟಲ್‌ ನೆಜಕಿವರ್‌ 


(ಪಂಪಛಾ. ೪-೩). [ದೆಯ್ವ * ಬಲ್ಯ) 


೪೦೪೩ 


36 


40 


ದೆವ್ವಬಿಡಿಸು (ಕ್ರಿ). ೧. 


ದೆವ್ವಬಿಡಿಸು 


ದೆವಸ (ನಾ). ೧. ಒಂದು ಹಗಲು ಮತ್ತೂ.ಒಂದು ರಾತ್ರಿಯಷ್ಟೂ 


ಕಾಲ; ಇಪ್ಪತ್ತುನಾಲ್ಕು ಗಂಟೆಗಳ ಕಾಲ; ದಿನ: “ದೆವಸಮೆಂದು 
ದಿವಸಂ” (ಕರಸಾ. ೧೩-೨೪೬) ; ಕೂಟಾ ತೊಣದು ಮೂವತ್ತು ಗಾವುದ 
೫೫೫ ದೆವಸದೊಳಯ್ದಿ ಅರಸನಂ ಜಾವಮಿಸಿ (ಸಾಇಇ. ೫131, ೦೦-೦6; 
465) : ಜಯದ್ರಥಂ ಸಿಗ್ಲಾಗಿ ಕೈಲಾಸದೊಳೀಶ್ವರಂಗೆ ತಪಂಗೆಯ್ಲೂ 
ಮೆಚ್ಚಿಸಿ ಪಾಂಡವರನೊಂದು ದೆವಸದನುವರದೊಳ್‌* ಗೆಲ್ವೆನಕ್ಕೆಂದು 
ಬರೆಂಬಡೆದು ಪೋದಂ. (ಪಂಪಳಾ. ೭೨೩೨ ವು; ತಾನೆ ಗಡ ಬರ್ಪ 
ನೆನಿಸುವೊಡಾ ನರನೆಯ್ದಾಟು ದೆವಸಮಂ ಬಬ್ಗನನೇ (ಕಾವ್ಶಾವ, ೧೩೪) : 
ಅಜವತ್ತುಘಳಿಗೆಗೊಂದು ದೆವಸೆಂ (ವ್ಯವಖಾ. ಅನುಬಂಧ. 1, ೩೦); 
ರೋಗದಿಂ ಪತ್ತೆಂಟು ದೆವಸಕಸುವೊಆ*ಯಾಗಿ ಬೇಗದಿಂ ರಜತಗಿರಿಗೈದಿದಂ 
ಸುಖಿಯಾಗಿ (ಬಸರ. 8-೧೪೯) ; ಸೌಂದರಗಣಾಧೀಶನಿರುತಲೊಂದಾನೊಂದು 
ದೆವಸದೊಳು . . . ಎನ್ನ ಪಾಲಿಸುವುದೆಂದು ಬಿನ್ನಹಮಾಡಿದ (ಸೌಂದಪು. 
೬-೨೫), ೨. ಬಾಳುವೆ ; ಜೀವಮಾನ ; ಆಯುಷ್ಯ : ಎನ್ನ ದೆವಸಮುಂ 
ಜವ್ವನಮುಮಡವಿಯೊಳಗೆ ಪೂತ ಪೂವಿನಂತೆ ಕಿಡಲೀಯದಾತನನೆನ್ನಂ 
ಪಾಣಿಗ್ರಹಣಂಗೆಯ್ವಿಂತು. ಮಾಡು (ಪಂಪಾ. ೦-೭೬ ಐ). 

ದೆವಸಲುಂ ಇ ನಿತ್ಯವೂ : ದೇಸಿಗ ಪ್ರವಾಸಿಗರಾಹಾರಸತ್ರಕ್ಕೆ ದೆವಸಲುಂ 
ಬ್ರಾಹೆಣರುಣ್ವಂತಾಗಿ (ಎಕ. ೪11, ಶಿಕಾರಿ. ೧೬-೨೧; 1085). [<ಸೆಂ. ದಿವಸ] 


ದೆವಸವಳ (ನಾ). ಪ್ರತಿದಿನದ ಸೇವೆ; ಪ್ರತಿನಿತ್ಯವೂ ವರ್ತನೆಯಾಗಿ 


ಮಾಡಬೇಕಾದ ಕಾರ್ಯ : ದೆವಸವಳ ಸ್ಕಳದಲೆರಡೆರಡು ಕಟ್ಟು 
ಹೂವನಿಕ್ಕಿ (ಸಾಂದೇಡ್‌. &೨-೨೫ ; 2189) ; ತೋಂಟದ ಕೆಯಿ ಮಡಿಯ 
ಮೇರೆ ಹೂಗಿಡುವ ದಾತುಠನಿಟ್ಟ ದೆವಸವಳೆ ಬಾಸಿಗ ದಂಡೆ ಹೂ 
ಏಕಾದಸಿಯ ದೆವಸ ತೋಂಟದ ಹೂವೆಲ್ಲವಂ ಪೂಜೆಯ ಕಟ್ಟಿ... 
ಏಕಾದಸಿಯಲು ತ[ಂ]ದು ಕುಡುವ ದೆವಸಪಳವೆರಡು ಕಟ್ಟು ಹೂವನಿಕ್ಕಿ 
೨೮೦ ಗಿಡು (ನಾಂದೇಡ್‌. ೩೨-೧೯ ; 1138); ದಂಡಿನೊಕ್ಕೆಲುಂ ತಳ 
ದೊಕ್ಕಲುಂ ದೆವಸವಳವೆಂಣಿಗಾಣದಲ್ಲಿ ಸೊಳಸವೆರಡು . (ಎಇ. ಸಸ, 
೨-೪೮ ; 1167), "ದೇವಸಬಳ', "ಸಬಳಗದ್ಕಾಣ' ಪರಾ. 
[ದೆವಸ * -ವಳೆ (ಎ -ವಾಳ;)) 


ದೆವೆಟಕ (ನಾ). ಒಬ್ಬಾತನ ಹೆಸರು: ಸಿರೆದ ದೆವೆಟೆಯರ ಮಗ 


ದಾವಣಗವುದದ ಮಹಾಜನಕೆ ಕೊಟ್ಟದು ಶಾಲೆ (ಎಕ. ೪1. ಶಿಕಾರಿ. 
[?) 


೪೩-೩೩ ; ಸು. 890). 


ದೆವ್ವ 'ದೆಯ್ವ' ನೋ. 
ದೆವ್ವಂಗುಣಿ (ಕ್ರಿ). 


ಪಿಶಾಚಿಯಂತೆ ವಿಚಿತ್ರವಾಗಿ ನೆಗೆದಾಡಂ,- 
ಹಾರಾಡು, -ಕುಣಿ ; ನರಳುಗಳ್‌, ವೀರಾಟ್ಪಹಾಸಗಳ್‌, ಕಟುವಿಕಟ 
ಚೀತ್ಕಾರಗಳಿ  ಪ್ರಳಯಶಂಕೆಯನೊಡರ್ಚುತ್ತೆ ದೆವ್ವಂಗುಣಿದುವಲ್ಲಿ ! 
(ಶ್ರೀರಾಮಾ. ೩೩೧-೪). [ದೆವ್ವ (ಆ ದೆಯ್ವ) * ಕುಣಿ] 


ದೆವ್ವದುಂಬೆ (ನಾ). ಕೇಸರಿಬಣ್ಣದ ದೊಡ್ಡ ಹೂವುಗಳನ್ನು ಬಿಡುವ 


ಒಂದು: ಬಗೆಯ ಕಾಡು ಗಿಡ : (8). "ದೇವದಂಂಬೆ' ಪರಾ. 
[ ದೆವ್ವ (ಎದೆಯ್ದ) + ತುಂಬೈ) 


ದೆವ್ವಬಾಳೆ, ದೇವಬಾಳೆ (ನಾ). (ಉಕ) ಒಂದು ಬಗೆಯ ಸಸ್ಯ; 


ಕತ್ತಾಳೆ. ದೇವಬಾಳೆ: ಸಣಬು, ದೇವಬಾಳೆ ಅಥವಾ ಹುಚ್ಚ 
ಕೇದಗಿನಾರು (ಮಂಂಬವ್ಯಾ. ೧೯). [ದೆವ್ವ (-ದೆಯ್ವ)*ಬಾಳ್ಕೆ (ಬಾಬ) 
(ನಂಬಿಕೆಯಲ್ಲಿರಂವಂತೆ ವಂಂತ್ರ, ತಂತ್ರ 
ಮೊದಲಾದ ಸಾಧನಗಳಿಂದ ವ್ಯಕ್ತಿಗೆ ಹಿಡಿದಿರುವ) ಪಿಶಾಚಿಯನ್ನೂ 
ಬಿಟ್ರಿ ಹೋಗುವಂತೆ ಮಾಡಂ : ನಮ್ಮೂರ ಜೋಗಿ ದೆವ್ವ ಬಿಡಿಸುತ್ತಾನೆ 
(ರೂಢಿ). ೨. (ಆಲಂ) ಚೆನ್ನಾಗಿ ಥಳಿಸಂ, -ಬಡಿ, ಹೊಡೆ : ಅವನಿಗೆ 
ಇವತ್ತು ದೆವ್ವಬಿಡಿಸುತ್ತೇನೆ (ರೂಢಿ). [ದೆವ್ವ (-ದೆಯ್ಯ) + ಬಿಡಿಸು] 
86 


ದೆವ್ವಹತ್ತಿ ೪೦೪೪ 


ದೆವ್ವಹತ್ತಿ (ನಾ). ಒಂದಂ ಬಗೆಯ ದೊಡ್ಡಹತ್ತಿ,- ಕಾಡುಹತ್ತಿ : 
(ಮೈಔಗಿ. ೧-೨). [ದೆವ್ವ (ಎದೆಯ್ಯ) + ಹತ್ತಿ (ಆಪಟ್ಟು) 

ದೆಶೆ; "ದಸೆ' ನೋ, 

ದೆಶೆ, "ದೆಸ್ಕೆ' ನೋ. 

ದೆಶೆಗೇಡಿ (ನಾ). ಅದೃಷ್ಟಹೀನ ; ದಂರದೃಷ್ಟಶಾಲಿ : ಈ ದೆಶೆಗೇಡಿ 
ಚಾರುದತ್ತನನ್ನು ಶೊಲಕ್ಕೆ ಹಾಕುವ ವೇಳೆಯಲ್ಲೆ (ಮುಂಬಯಿ. ೬-೨೧೫); 
ಇದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡು ಅವನು ಈಗ ದೆಶೆಗೇಡಿಯಂತೆ 
ಊರೂರು ಅಲೆಯುತ್ತಿದ್ದಾನೆ (ಕೂ9). [ದೆಶ್ಶೆ (ಆದಸೆ) * ಕೇಡಿ) 

ದೆಶೆಯಾನೆ' "ದೆಸೆಯಾನೆ' ನೋ. 

ದೆಸೆ, "ದಸೆ' ನೋ, 

ದೆಸ್ಕೆ, ದಿಸೆ, ದೆಶೆ (ನಾ). ೧. ದಿಕ್ಕು: “ಹರಿದಾಶಾದಿತ್ಯಕುಪ್ಯೂಷ್ಮೆಗಳೆನೆ 
ದೆಸೆಗಳಿ” (ವಸ್ತುಕೋ, ೯-80): “ಗೊಂಟುಂ ದೆಸೆಯುಂ ಕನ್ನಡದೆ 
ದಿಕ್ಯವೆಸರಹೆದು” (ಕೂನವಿ. ೩4); ದಕ್ಷಿಣಾದೆಸೆಗಲ್ಲಂ ತೊಲ್‌ಎ 
ಅನ್ನೆ ಬನ್ನು ° *« » ತುಟಿಸ್ತಿಲ್ಲಾಲೊಳ್ಳ್ಕೂಡಿತ್ತು (ಮರಿ. ೧೯೩೬, 
೩೩-೨೬ ; ಸು. 650); ದೆಸೆಗಳ್ಳಿಶಾಲವಜಾದುವು .,, ಶರೆದಾಗಮ 
ದೊಳ್‌ (ಕವಿ. ೨-೩8೯): ಕಾಲಮೇಘಸಮೂಹಂ ಬೆಸೆಯೆಲ್ಲಮಂ 
ಕವಿದು ದೋ ಗಂಧೇಭಚರ್ಮಂಗಳಂ ಪಸರಂಗೆಯ್ದನೊ ಶಂಭುವೆಂಬ 
ಬಗೆಯಿಂ , . . ಕವಿದತ್ತುದ್ಧಾಮಭೀಮಂ ತಮಂ (ಪಂಪಥಾ. ೪-೪೯); 
ತನ್ಮಧ್ಯದೊಳಿರ್ಪದು ರುಚೆವನ್ಮೇರುನಗೇಂದ್ರಮದೆಆ ಮೂಡಣ 
ದೆಸೆಯೊಳ್‌ (ಕಾಂತಿಪು. ೧-೩೭) ; ಇಕಾರಕ್ಕೆ ಎತ್ವಂ-ಇಳಾ-ಎಳೆ ; ದಿವಸ. 
ದೆವಸ ನ, ದಿಶಾ-ದೆಸೆ (ಕನುದ. ೨೭೦ ಪ್ರಯೋ) ; ಧರೆಗೆ ವನನಿಧಿ ಜನಕೆ 


ದೆಸೆಯೈಶ್ವರಿಯಕಿಂದ್ರನೆ . .. ವಿದ್ಯದಲಖಿಳಕಳೆಗಳ ಪರಿಣತತ್ವವದ 


ವಧಿಯಾ ನೃಪಗೆ (ಜೀವಂತ. 3-98); ದೆಸೆಗಳ ಹೊಲಿಗೆ ಹಣಿಯದೆ 
ಮಾಣವೆನೆ ಹೊಕ್ಕವು ರಥಾನೀಕ (ಕುವಾದ್ರೋ. ೧೨-೮) ; ದೆಸೆಗೆ ಬಿಟ್ಟಾ 
ರಾಯನೆ ಬಾಟ್ಕಲೆವಿಡಿದುಂ ಜಯಕಾಂತೆಗೆ ತೊಲ್ತರಂ ಮಾಡುತುಂ , . . 
ಕಪ್ಪ ಕಾಣ್ಮೆಗಳನೆಅ್‌ದು ತರ್ಪೆಂ (ರಾಮಾಕ್ಕ. ೪೯-೦೭). ೨. ಎಡೆ; ಸ್ಥಳ: 
ಜಾಗ: ತಮ್ಮಯ್ವರುಂ ಪಾಂಚಾಳಿವೆರಸು ಪೋದ ದೆಸೆಯನಾರುಮಅಶಯ 
ದಂತು ದ್ವೈತವನಮಂ ಪೊಜಮುಟ್ಟು ಸ (ಪಂಪಭಾ. ೮-೩೦ ವ) ; ಮಲಿನರನೆ 
ಪೊರ್ದುವಯ೯ ನಿರ್ಮಲರತ್ತಲ್‌ ಪೊರ್ದಲೊಲ್ಲೆ ನೀಂ ಕನ್ನಡಿಯೊಳ್‌ 
ಜಲಮಿರ್ಪ ದೆಸೆಯೊಳರ್ದಾ ಕಿಲುಂಬುಗೊಂಡಿರ್ದ ದೆಸೆಯೊಳಿರ್ದುದೆ 
ಪೇಟ್ಸುಂ (ಗದಾಯಂ. ೯-೦೦) ; ಒಂದು ದೆಸೆಯಲಿ ರಾಯನಿಪ್ಪತ್ತೊಂದು 
ಸಾವಿರೆ ರಥಸಹಿತುಫೇಯೆಂದು ಬಿಟ್ಟನು ಭೀಮಸೇನನ ರಥದ ಸಮ್ಮುಖಕೆ 
(ಕುಮ್ಮಾಳ. ೧೫-೧೯). ಡಿ, ಮಗ್ಗುಲಂ ; ಬಳಿ; ಹತ್ತಿರ: ವಿದ್ಯಾಧರ 
ಯರ್ಕಳ್‌ ಬರ್ಪಂತೆ ಬಂದು ಚಾಗಿಲ್ಮಾಡದ ಪೊಲಗಣ ದೆಸೆಯೊಳ್‌ 
ತಂತವ್ಮೂ ವಾಹನಂಗಳಿಂದಿಟ್‌ದು ಪೊಕ್ಕು ಬಸದಿಯಂ (ಪಡ್ಮಾರಾ. ೮೦-೦೪); 
ಅಪ್ರತಿರಥಂ ರಥಮನೇಜ* ಮನಃಪವನವೇಗದಿಂ ದ್ವಾರಾವತಿಯನೆಯ್ದಿ 

ಮಧುಮಧನನೆತ್ತಲಣ್ಮದೆ ಕಾಲ ದೆಸೆಯೊಳುಸಿರದೆ ಕುಳ್ಳಿರೆ 
(ಪಂಪಛಾ. ೯-೧೦ ವು: ರೆವಿ ಶಿಖಿ ಪವನಂ ವ್ಯೋಮಗಣಂ ಪ್ರಗಲಾಗದು 
ಸಾಮಾನ್ಮಂ ಕಾವ್ಯಗೀತವೆರಡಆ ದೆಸೆಗಂ (ಛಂದೋಂಬು. ೦-೪೪ ಅಡಿಓ) ; 


10 


20 


ತನ್ನಯ ಕಾಲ ದೆಸೆಯಲಿ ಕೆಡೆದ ಕೌರವಸುತರು ನೂರ್ವರಲಿ ಬಾಲಕನು | 40 


ಬಳಲಿದನು (ಕುವ್ಶಾದ್ರೋ, ೬-೬೦). ೪. ಕಾರಣ ; ನಿವಿಂತ್ತ : “ದೆಸೆಯೆಂ 
ದೆನ್ನೆಲ್‌ ದೂಸಜದು” (ಕವಿಕಂ. ೨4೩೩) ; ಸೀತಾದೇವಿಯನಾವನಾನು 
ಮೊರ್ವಂ ಮಾಯಾವಿ ಕಳು ಯಾ ಕಾನನದೊಳಿರ್ದಪನಾ ದೆಸೆಗಗ್ರಜಂ 
ವ್ಯಗ್ರನಾಗಿರ್ದಪ೦ (ಪಂಠಾಮಾ. ೯-೧೩೬ ವ); ಎನ್ನಯದೆಸೆಯ ಭಯ ಬೇಡ 
(ಕುವ್ಮಾದ್ರೋ. ೦-೨೭) ; ಅತಿಭಯಂಕರ ದಾನವರ ದೆಸೆಗೆ ದೆಸೆಗೆಟ್ಟು ಭೀತಿ 
ಯಿಂದಿರದೆ ಧನದಂ ಬಿನದವಂ ಬಿಟ್ಟನು (ಜಿಬಪ್ಪ-. ೪೦-೨೯), "೫. ಪಂಗಡ; 


ದೆಸ್ಕೆ 


ಪಕ್ಷ: ಎಸಲು ಭೀಮನ ಬಾಣವನು ಖಂಡಿಸಿದ ಮೂಅಂಬಿನಲಿ ರವಿಸುತ 
ನಸಮಸಾಹಸಿಯೆಚ್ಚಡೆಚ್ಚನು ಭೀಮ ಮಲುಗಣೆಯ ನಿಶಿತಶರವನು ಹತ್ತು , 
ಶರದಲಿ ಕುಸುರಿದಜ*ದನು ಕರ್ಣನಿಬ್ಬರ ದೆಸೆಗೆ ದೇವಾನೀಕ ಮೆಚ್ಚಿತು 
(ಕುವ್ಕಾದ್ರೋ. ೦೩-೨೪) ; ತಾಯತಂದೆಯ ದೆಸೆ ಗಂಡನ ದೆಸೆಯೆಂಬೀ 
ಯರಡಿರವಿನೊಳೆಸೆವ ಕಾಯಬಾಂಧವರೆ ಕಣ್ಣೆರೆಡೆಂದು ಕಾಂಬುದು (ಹದಿಲ. 
೪-೩೦) ; ಶಾನುಭೋಗನ ಸಂಬಳ ಸಂತೋ ಎಂದು ಕೇಳಬೇಡ ಹೆಂಡತಿ 
ದೆಸೆಯವರು ಉಂಡರೋ ಎಂದು ಕೇಳಬೇಡ (ಗಾದ). ೬. ರೀತಿ; ಕ್ರವಂ; 
ಬಗೆ : ಸರ್ವ್ವನಮಶ್ಶಂ ಕೊಟ್ಟ ಮತ್ತರ್‌ ನೂಜು ಅದಜ ಸೀಮೆಯ 
ದೆಸೆಯೆನ್ತಿನ್ನೊಡೆ(ಂ) ತೆಂಕಣಭಾಗಂ ಕಲಸ್ತಿಲೆವಾಡದ ಪೊಲಂ (ಸೌಇಇ. 
21-1, ೪೮-೧೨; 1002); ಈಯೊಟ್ಟೆಯಂ . , . ಕೊಲ್ವ ದೆಸೆಯಂ 
ಪೆ:ಟಕ್ಡೂಡೆ (ಪಂಠತಂ. ೧೪೨-೭). ೭. ಗೊಡವೆ; ಸಹವಾಸ ; ಸಂಬಂಧ; 
ಸಂಪರ್ಕ ; ಗೋಜಂ ; ದೋಷಂಗಳಿಶಿತು ಮಿಗೆ ಸಂಶ್ಲೇಷದೆೊಳಾದಂದಂ 
ಸಕಲವಿದ್ವತ್ಸಭೆಯೊಳ್‌ ದೂಷಿಸುಗುಂ ಕೃತಿವಧುವಂ ಭಾಷಾವಿದರದಲ 
ದೆಸೆಯನುಟ್‌ಗೀ ತೆಅದಿಂ [ಪಾಕಾಂ. ತೆಅನನುಟಕಿಗೀ ದೆಸೆಯಿಂ) (ಕವಿರಾ. 
೧-೯೯) ; ನಿಲಲಾಜಿದು ನೀರ ದೆಸೆಯನುಟ್‌ದಸ:ವಿನಿಸುಂ (ಧರ್ಮಾಮ್ಮ. 
೧-೧೬೧); ಪಿಸುಣರಹ ದುರ್ಜನರ ಕುಚಗಳ ದೆಸೆಗೆ ಹೋಹರೆ ಸಜ್ಜನರ್ಕಳು 
(ಬಸಪು. ೨೮-೩೮). ಲೆ. ವಿಚುರ ; ವಿಷಯಂ: ಪ್ರಿಯಸಖವಾರ್ತೆಯಂ 
ತಿಳಿಯೆ ಬಿನ್ನೆವಿಸನ್ನೆಗಮಿರ್ಕೆ ಪತ್ರಲೇಖೆಯ ದೆಸೆ (99ದಂಉ. ೩೩೬). 
ದಿಸೆ: ೧. ಮೂಡ ದಿಸೆಯೊಳ್‌ ಮೂಡ (ಎಇ. ೪11, ೨೦೧-೦೧೦ ; 865), 
೯. [ಗಣಿತ] ಎಂಟು ಎಂಬ ಸಂಖ್ಯೆಯ ಸಂಕೇತ: “ಅಷ್ಟ, ವಸು, 
ದಂತಿ, ದುರಿತ, ಕರ್ಮ, ದಿಸೆ... ದಿಗ್ನಂತಿ ಇಂತಿನಿತುಂ ೮ಕ್ಕೆ ಪೆಸರು” 
(ವ್ಯವಹಾ. ೧೦-೩೦). ದೆಶೆ: ೧. ಸುಲೋಚನೆಯುಂ ಸ್ವಯಂಬರಕ್ಕಗ್ರಣಿ 
ಯಕ್ಕುಮೆಂದೊಡದನಕಂಪನನೊಡಂಬಟ್ಟೆಲ್ಲಾ ದೆಶೆಗಳೊಳು ಭೂಚರ 
ಖೇಚರೆ ಕುಮಾರರ್ಕಳ್ಳಿ ಬಟೌಯನಟ್ಟಿರ್ಪನ್ನೆಗಂ (ಜಾವೂಪು. ೩೬). 

ದೆಸೆದೆಸೆ (ದ್ವಿರುಕ್ತಿ) : ಅಂತು ಕುರುಬಲದ ಕರಿಘಟೆಗಳಂ ನುಂಗುವಂತೆ 
ದೆಸೆದೆಸೆಗೆ ಮಿಳಿರ್ದು ಮಿಳ್ಳಿಸಿದ ಸಿಂಗದ ಪಬವಿಗೆಯುಂ(ಪಂಪಭಾ.೧೦-೯೭ ವ); 
ಉರದಡಕಿಲ್ವುಣ್ಣಂ ಕರ್ದುಕಿರದಧರದ ಪುಣ್ಣೆವಾಯ್ದ ಮಾಂಗಗಿದು 
ತಳೋದರಿ ದರಿಯನೆಯ್ದುವಿನಮಾ ಸರೋವರಂ ಕದಡೆ ಬೆರ್ಚಿ ದೆಸಿದೆಸೆ 
ವರಿದಳ" (ಶಾಂತಿಪು. ೮-೪೪); ದೆಸೆದೆಸೆಗೋಡಿದನ್ಯಕರಿ ದಿಕ್ಕರಿಯಾದುದ 
ರಾತಿಭೂಭುಜಪ್ರಸರಮೆ ದಿಕ್ಪತಿಪ್ರಸರಮಾದುದು (ಗೆದಾಯು. ೧-೫೩) ; 
ಕಯ್ಯ ಹುಲ್ಲಂ ನೆಗಪಿ ದೆಸದೆಸೆಗೆ ಸಿವದಿಡುತೆ (ತಿರುರ. ದೇ. ೦೪-೧೩) ; 
ಜಲವನರಿಭಟ ಸುಳಿದು ತುಳಿದನು ಹಿಳಿದು ಹಿಂಡಿದನು ಕೆಲರು ಕಂಪಿಸೆ 
ಕೆಲರು ಕಂಗೆಡೆ ಕೆಲರು ದೆಸೆದೆಸೆಗೋಡೆ (ಕಾಶಿರಾ. ೩-೧೭). ದೆಸೆಬಾಯಿ 
ಬಿಡು ಎ (ಉಕ) ಗಾಬರಿಯಿಂದ ಏದುಸಿರು ಬಿಡು : ದರಿಯಪ್ಪನೇ 
ರುವಹಲು ತೆಗೆದುಕೊಂಡು, ದೆಸೆಬಾಯಿಬಿಡುತ್ತ ಓಡಿ ಗೌಡರಿಗೆ ಮುಟ್ಟಿಸಿದ 
(ಗ್ರಾಮಾಯ. ೩3); ಭಟ್ಟ ದೆಸೆಬುಯಿಬಿಡುತ್ತ ಓಡಿ ಬಂದ (ಮೇದಿಮ. ೬) ; 
ಹೇಳತದ ತಡಿಯಲಾ ಆಷ್ಟ್ರಾಕ ದೆಸೆಬುಯಿಬಿಡತೀದಿ (ಅಮನಿ. ೪೩). 
ದೆಸೆಯವರು - (ನಾಲ್ಕು) ದಿಕ್ಕುಗಳಿಗೆ: ಸಂಬಂಧಪಟ್ಟವರು ; ದಿಕ್ಬಾಲ 
ಕರಂ: ದೆಸೆಯವರು ಮೂಲೆಗಳವರು ಮನ್ನಿಸುವರೇ (ಕುವ್ಯಾಅ. ೧೧-೨೬). 
ದೆಸೆಯಿಂ, ದೆಸೆಯಿಂದ, ದೆಸೆಯಿಂದಂ, ದೆಸಿಯಿಂದೆ. ದೆಸೆಯೊಳ್‌ 2 
ಪಂಚಮಿಸಾವಿಭಕ್ತಿಯಂ ಅತ್ತಣಿಂ ಎಂಬ ಪ್ರತ್ಯಯದ ಅರ್ಥದಲ್ಲಿ ಉಪ 
ಯೋಗಿಸುವ ಪ್ರತ್ಯಯ; £ ಪಂಚೆಮಾವಿಭಕ್ತಿಯ ಪ ್ರತ್ಯಯವಾದ; 
"ಅತ್ತಣಿಂ' ಎಂಬ ರೀತಿಯಲ್ಲಿ ಅವುಗಳಿಗೆ ಬದಲಾಗಿ ವಿಕಲ್ಪವಾಗಿ 
ದೆಸೆಯಿಂ, ದೆಸೆಯಿಂದ, ದೆಸೆಯಿಂದಂ, ದೆಸೆಯಿಂದೆ ಎಂದು ಉಪ 
ಯೋಗವಾಗುತ್ತವೆ : ಪರರ ದೆಸೆಯಿಂ ತನ್ನ ಮರ್ಮಸ್ಥಾನಂಗಳೆನತ್ಯಂತ 
ಸೂಕ್ಷ್ಮಮಾದೊಡಂ ಮಟಿಸುವಂ (ಪಂಜತಂ. ೦೦೪-೧೨); ಇವರೆ ದೆಸೆಯಿಂದ 


ದೆಸೆ 


ರಸ ಗಂಧ ರೂಪು ಶಬ್ದ ಸ್ಪರ್ಶನ ಜನಿಸಿತ್ತು (ಅದವ. ೨೮-೮೦); ಕಶ್ಯಪ 
ಮುನಿಯ ದೆಸೆಯಿಂದಾದುದೀ ಮೇದಿನಿಯ ವಿಸ್ತರವೆಂದು' ಮುನಿ 
ನುಡಿದನು (ತೊರರಾ. ೧-೩-೧೨) ; ವಿನಗಿನಿವಿರಿದು ಭಯಾವೇಶಮರಾರೆ ದೆಸೆ 
ಯಿಂದಮಾದುದು (ಇಂತಿಪು. ೬-೬೨.ವ) ; ಎಂದುಮಿವರ ದೆಸೆಯಿಂದಂ 
ನಿಮಗೊಂದುಂ ಭಯಮಿಲ್ಲಂ (ಡಾಪುಂಪು. ೦೩) : ಏಳ್ನೂಟು ಭೂತಮಾಶನ 
ಪುರಕ್ಕೈ ದಲುಳಿದೊಂದು ಭೂತಂ ಬಂದವಂ ಕಾಣದಳುತಿರೆ ಭೋಜನದಜ 
ದೆಸೆಯಿಂದೆ ವುಗುಳಾ ಗುರುವಿನಸ್ಥಿಗಳ ಪೊಗೆಯೊಳಗೆ ಚಂದದಿಂದಖಿಳಜನ 
ವೆರಸಿ , , . ಶಿವಪುರಕೈದಿದಂ (ಕಬಪು. 8೫-೪೬); ತನ್ನಾಳ್ಹನ ದೆಸೆಯೊಳ್‌ 
ಭೀತನುಮಪವಮಾನಿತನುಮಾಗಿರ್ದಂ (ಪಂಡತಂ, ೨೪೬-೦೯) ; ಬಸವನಿರವಂ 
ದ್ವಾರಪಾಲರ ದೆಸೆಯೊಳೆಟ್‌ದು . . , ಗಮನಿಸಲು (ಬಸಪು. ೩೫-೪೨). 
[ «ಸಂ. ದಿಶಾ] 

ದೆಸೆ (ನಾ). ಒಂದು ಬಗೆಯ ತೆರಿಗೆ (?) : ಈ ಧರ್ಮ್ಮದ ಸ್ಮಳದಲ್ಲಿ 
ಬಳ್ಳಾಳರಿಗೆ ಅನಾಯ ಸನಾಯ ಸಲ್ಲದು ಇಲ್ಲ ಆ ಸ್ಮಳ(ಗ)ದಲು ಇದ್ದ 
ವೊಕ್ಕಲಿಗೆ ಬಟ್ಟಿ ಬಿರಂಡ ಸಲ್ಲದು ಕಾಣಿಕೆ ದೆಸೆ ಅಪ್ಪಣೆ ಪಡೆದಲ್ಲಿಯೆತ್ತು 
ಸಲ್ಲದು (ಎಇ. Xx, ೯೪-೫೪ ; 1656). [7] 
ದೆಸೆಗಟ್ಟು (ನಾ). ದಿಗ್ಬಂಧನ: ಆ ಮಹಂತ್ಮರು . - . ತಿಮ್ಮಣ್ಣ 
ನಾಯಕನಿಗೆ ದೆಸೆಗಟ್ಟಿನ ದೂಳಿತ, ಸಿದ್ಧಮೂಲಿಕೆ, ಕೈಅಂಬು ಇವುಗಳನ್ನು 
ಕೊಟ್ಟು... ಬುದ್ಧಿ ಹೇಳಿ ಹೊರಟುಹೋದ ರಂತೆ (ಚಿತ್ರಪಾ. ೭); 
“ದೆಸೆಗಟ್ಟಿನ ಧೂಳಿತ ೬ ಸಣ್ಣಗಿರಂವ ಮಣ್ಣಿ ನ ಹುಡಿಗೆ ಧೂಳಂ 
ಎಂದಂ ಹೆಸರು . . , ರೂಢಿಯಲ್ಲಿ ದೇವರ ಪಾದದಲ್ಲಿರುವ: ಧೂಳು 
ಅಥವಾ ವಿಭೂತಿಗೆ ಈ ಹೆಸರು ಬಂದಿದೆ, ಇದಕ್ಕೆ ಪಾದರೇಣು 
ವೆಂದು ಸಹ ವಾಡಿಕೆ ಇದೆ” (ಜಿತ್ರಪಾ.ಅನುಬಂ. 3). 
[ ದೆಸ್ಕೆ * ಕಟ್ಟು. /ತೆಲು. ದೆಸೆಕಟ್ಟು ಎ ಕಳ್ಳತನಮಾಡುವಾಗ ಬಳಸುವ 

ಒಂದು ಬಗೆಯ ಸಾಧನ] 
ದೆಸೆಗಡೆ (ನಾ). ೧.ದಿಕ್ಕಿನ ತಂದಿ; ದಿಗಂತ : ಮೆಟ್ಟಿ ದುದುರಗಪುರವನಳಕೆ 
ಯನಜಕಿಯಟ್ಟಿದುದು ದೆಸೆಗಡೆಗೆ ಮುಟ್ಟಲೀಯದೆ ಮೇಲಕೆ ನೂಕಿದುದು 
ಸುರಪಟ್ಟಣವನು ಚೆಲ್ವಿನಿಂದ (ಕುರಾಸಾಂ. ೧೬-೭: ೨. ಮೂಲೆ; ಕೊನೆ: 
ಬಿಡದಿರೆ ಪರಮಪಾತಕಿಯನಿವಳ ದೆಸೆಗಡೆಗಿರದಿಟ್ಟು ಶು ಪೋಗುವೆನು 
(ಕುರಾಸಒ. 8೨-೧೨೦), [ದೆಸ್ಥೆ * ಕಡ್ಮೆ] 
ದೆಸೆಗಾಣ್‌ (ಕ್ರಿ). ದಿಕ್ಕನ್ನು ಕಾಣು; ದಿಕ್ಕು ತೋಚು; ಮುಂದುಗಾಣು: 
ಉರಿಕೊಳಿ. ದೆಸೆಗಾಣದೆ ದೆಸೆವರಿವರಿದು ಕುಜಂಗಳಂ ಪಡಲ್ವಡಿಸಿ ಭಯಂ 
ಬೆರಸೊಳಟ್‌ ನೆಗೆದುದಾ ವನಕನಿಶರಭಕಿಶೋರಕಂಠಗರ್ಜನೆ ಬನದೊಳ್‌ 
(ಪಂಪಛಾ. 8-೯೦) ; ಅದನಾಂ ಕೇಳ್ದೆರ್ದೆಗೆಟ್ಟು. . . ಕಣ್ಣೀರ ಪೂರದ 
ಗುರ್ವಿಂ ದೆಸೆಗಾಣದಂದೆಡಪುತಂ ತಾಗುತ್ತಂ (ಉದಂಪೂ. ೯೦) : ಬೆಳಗೆ 
ಕಿಗ್ನಕರಂ ದೆಸೆಗಾಣದಿರ್ಪ ಕೌಶಿಕನಯನಂಗಳಂ , . , ಏಕೆಯೊ ಮಾಡಿದ 
ನಬ್ಬವಿಷ್ಟರಂ (ಪಂರಾಮಾ. ೧-೩೦) ; ಅಗರುವ ಧೂಪಧೂಮದೊದವಿಂ 


೪೦೪೫ 


10 


೫೪೨; 


ದೆಸೆದಿರಿ 


ಅಆ್‌ವುಗೆಡಿಸುತ್ತುಮೆಲ್ಲಾ ತೆಅದಿರ ದೆಸೆಗೆಡಿಸದಿರದು ವಿಷಯಸಮೂಹೆ 
ಕೈಟಿಗಿ ಬಿಡದಂತೆ ಪತ್ತುವ ಮಜುಕಂ ದಿಬ್ಕೋಹದಂದದಿಂ ಮಾನಿಸರಂ 
(ಕಾದಂಪೂ, ೩೩೮) ; ಮಸುಳುವನು ಶೋಟುವನು ತೊಡೆವನು ದೆಸೆಗೆಡಿಸು 
ವನು ಬಳಿಕ ಮುಳಿಸಿನೊಳಾ ಮಹಾರಥರ (ಕುವ್ಮಾಕ. ೧೧-೩೭) ; ಎಸಲ 
ಲರ್ಗಣೆಗಳವಳ , , , ಕರಣಗಳ ದೆಸೆಗೆಡಿಸಿದವೆನಲವಳ ವಿರಹೆದೊಂ 
ದೆಸಕವನೇನ ಪೇಳುವೆನು (ಕುರಾಸಾಂ. ೩3-೮೯). ದೆಸೆಗಿಡಿಸು: ೧. ಒಸೆದು 
ಯಶೋದ್ಭ x ೫ ೬ ದೇವನಿದಿರಾಂತವರಂ ದೆಸೆಗಿಡಿಸಿ ವೀರಭೋಜ್ಯಾ 
ವಸುಂಧರಾ 2೬ ೬:೫ (ಎಕೆ ೪11 (3), ಸೊರಬ. 2೮೬-3೧; 1201) 
ಪ. ಓಡಿಸು; ನಿವಾರಿಸು; ನಾಶಪಡಿಸು ; ನೆಲ್ಲಿ. . . ಅಸಿತದಯಃ 
ಕಾಂತದ ಮದಮಂ ಒೆಸೆಗಿಡಿಸುಗುಮೆಂದೊಡಿಲ್ಲಿ. 'ಸಂದೆಯಮಂಂಟೇ 


(ಐದ. ೨-೬೯); [ದೆಸೆ + ಕೆಡಿಸು, 


ಬೆಸೆಗೆಡು, ದೆಸೆಗಿಡು (ಕ್ರಿ). ೧. ದಿಕ್ಕು ತೋಚದಿರು ; ಮುಂದುಗಾಣ 


ದಿರು ; ದಿಗ್ಸಾಂತಿಗೊಳ್ಳೂ : ದೆಸೆಯಂ.ಪೊತ್ತ ಮದೇಭರಾಜ ದೆಸೆ 
ಗೆಟ್ಟೋಡಲ್ತಗುಳ್ಳ ತ್ತು (ಪಂಪಠಾ. ೪-೯೪); ದೆಸೆಗೆಟ್ಟುದ್ಬಾಷ್ಟದಿಂದಂ 
೬... ೬ ಅಧೋಮುಖಿಯೆನಿಪ ಮಹಾಶ್ವೇತೆಯಂ ಕಂಡನಾಗಳ್‌ (ಊದಂಉ. 
ಭಯರಸದಿಂ. ದೆಸೆಗೆಟ್ಟರ್‌ ಕಂಡದೃಪ್ಪಪೂರ್ವಮನಾರ್ಯರ್‌ 
(ಪಂರಾಮಾ. ೦-೭೧): ಕಾಗೆಯಂ ಕಂಡ ಕೋಗಿಲೆಯಂತೆ ಮಾಲೆಗಾಆರ್ಬೆರ್ಚಿ 
ದೆಸೆಗೆಟ್ಟು ಪರಿಯೆ (ಧಮ್ಮಾಮ್ಮ, ೨-೨೩); ಬಿಸಿಲು ಮಳೆ ಬಿಜುಗಾಳಿಯೊಳು 
ಬಲು ದೆಸೆಗೆಟ್ಟಿ ತಿರುಗಿ ದೇಶದೇಶದೊಳು (ಪುರಂದ, ೧-೧೭೭-೨). 
೨. ಹಾಳಾಗು ; ನಾಶವಾಗು ; ನಿನ್ನ ಮೊಗಮಂಂ ತಲೆಯುಂ ಬಾತು 
ಪೋದಪುದು ಕಿಚ್ಚಲ್ಲ ಮಿಂಚುಂಬುಟು ನೀನಿದನೊದಿ ದೆಸೆಗೆಡವೇಡ 
(ಪಂಠತಂ- ೨೪೨-೬) ; ರಾಯನರನೆಲೆ ದೆಸೆಗೆಡಲು ಮೊಳಗಿದನು . ಪಾರ್ಥ 
ಕುಮಾರನಳವಿಯಲಿ (ಕುವ್ಕಾದ್ಲೋ. ೩-೧೫) ; ಬಸವನೆಂದರೆ ಪಾಪ ದೆಸೆ 
ಗೆಟ್ಟು ಹೋಗುವುದು (ಸರ್ವವ. 3೯೪). ದೆಸೆಗಿಡು ; « ೨. ನೀಂ ಸ್ತ್ರೀರೂಪ 
ದೊಳ್‌ ತೊಡರ್ದು ದೆಸೆಗಿಡಲ್ವೇಡ (ಡಾವೂಪು. ೪೦); ಕಲಿಕಾಲದೇಳ್ಗೆಯಂ 
ದೆಸಿಗಿಡೆ ತೂಳ್ಡಿ ತಾಳ್ಮಿ . . . ಸಿಬ್ನವಿಷ್ಟರವಂನೇಟ್‌ದನಾ ಜಯಸಿಜ್ಧ 
ವಲ್ಲಭಂ (ಎಕ. ೪1೭ ಶಿಕಾರಿ. ೧೨೫-೧೫; 1019): ಸುಖಮುಮಂ ಆಯುಷ್ಯ 
ಮಂಮಂ ಮಂತ್ರ [ತಂತ್ರ ವೈದ್ಯಂಗಳಿಂ]. ಪಡೆವೆನೆಂದು ದೆಸೆಗಿಡಲ್ವೇಡ 
(ರರ್ಮಾಮ. ೪-೩೫೦), 

ದೆಸೆಗೆಟ್ಟವಎದಿಕ್ಕುಗೆಟ್ಟವನು: “ನಷ್ಟಃ, ಗೃಹೀತದಿಕ್‌, ಕಾಂದಿಶೀಕಃ, 
ಭಯದ್ದು )ತಃ - ಈ ೪ ದೆಸೆಗೆಟ್ಟಿವಂ” (ಹಲಾಯು. ೩೯-೩೨೩). 

`[ದೆಸ್ಥೆ * ಕೆಡು,] 


ದೆಸೆಗೇಡಿ (ನಾ). ದಿಕ್ಕಿಲ್ಲದವನು ; ಆಶ್ರೆಯವಿಲ್ಲದವನಂ ; ನಿರಾಶ್ರಿತ: 


ಏತಕ್ಕೆ ಬಿಟ್ಟುಹೋದನು ನಿನ್ನನು ಮಾತೆ ಏತಕ್ಕೆ ಅವನತಿಗಳಿದ ಏತಕ್ಕೆ `ನಾ 
ದೆಸೆಗೇಡಿಯಾದೆನು ಎಂದು ಮಾಶೆಯನವ ಬೆಸಗೊಂಡ (ನಿಜಸಾಂ- ೪೨-೮): 
ನಾನೇ ದೆಸೆಗೇಡಿಯಾದ ಅಹಮ್ಮದನು (ವಖಂಲಯಿ. ೩-೦೨೨) ; ಹೊಟ್ಟೆಯ 


ದೆಸೆಗಾಣದೆ(ವರ್ಧಪು. ೧-೬೬). [ದೆಸ್ಕೆ * ಕಾಣ್‌] 
ದೆಸೆಗಾರ (ನಾ). ಅದೃಷ್ಟಶಾಲಿ ; ಪುಣ್ಯವಂತ ; ಭಾಗ್ಯಶಾಲಿ: ಅಡಕೆ 
ಬೆಳೆದವರು ಒಳ್ಳೆ ದೆಸೆಗಾರರಾಗಿ ಬದುಕಿ ಹೋದರು (ರೂ9). 
[ದೆಸೆ (ಎದಸೆ * _- ಗಾರ (ಆ -ಕಾಲ)] 40 
ದೆಸೆಗಿಡಿಸು "ದೆಸೆಗೆಡಿಸು' ನೋ. 
ದೆಸೆಗಿಡು "ದೆಸೆಗೆಡು' ನೋ. ॥ 
ದೆಸೆಗೂಡು (ಕ್ರಿ). ಗುಂಪನ್ನು ಸೇರಂ : ಶಿವಶಿವ ವಲಿಮುಖರ ದೆಸೆಗೂಡೆ 
ದಳಪತಿ ನೀಲ ಹರಿತಂದ (*ೌಶಿರಾ, 30-9೧). [ದೆಸ್ಯೆ * ಕೂಡ್ಮು) 
ದೆಸೆಗೆಡಿಸು, ದೆಸೆಗಿಡಿಸು (ಕ್ರಿ). ೧. ದಿಕ್ಕು ತೋರದಂತೆ ಮಾಡು ; |48 
ಮುಂದುಗಾಣದಂತೆ ಮಾಡು; ದಿಗ್ಭ,ವೆಂಯುಂಟುಮಾಡು : 


ಮಗನು ದೆಸೆಗೇಡಿಯಾದದ್ದರ ಅರಿವು ನಿಮಗೆ ಇಲ್ಲವೇ ಇಲ್ಲವೋ? 
(ತುಳಸೀ. ೧೦೬: [ದೆಸ್ಕೆ * ಕೇಡಿ) . 

ದೆಸೆದಪ್ಪು (ಕ್ರಿ).. ದಿಕ್ಕುತಪ್ಪು; ಆಶ್ರಯವಿಲ್ಲದಂತಾಗು: ಪ್ರಮುಖರಪ್ಪ 
ನಾಯಕರ ಪೆಂಡಿರುಂ ತಮ್ಮ ಗಂಡರಂ ಕೊಳಗುಳದೊಳಜಸಿ `ಕಾಣದೆ 
ಬಾಯಬ್‌ದು ಪಳಯಿಸುತ್ತುಂ ಯೂಧವಪತಿ ಕೆಡೆಯೆ ದೆಸೆದಪ್ಪಿದ ವನಕರಿ 
ಕರೇಣುಗಳುಮನಡರ್ಪಿಲ್ಲದೆ ಕಲ್ಪ-ದೃಕ್ಷಮುಡಿದು ಕೆಡೆಯೆ- ಬಂಬಲ ಬಾಡಿದ 
ವನಲತೆಗಳುಮಂ ಪೋಲ್ಲು (ಪಂಪಭಾ. ೧೪-೪ ವ). [ದೆಸ್ಥೆ * ತಪ್ಪು) 

ದೆಸೆದಿರಿ (ಕ್ರಿ). ದಿಕ್ಕುದಿಕ್ಕುಗಳಲ್ಲಿ ಅಲೆ, -ತಿರಂಗು : ಜನ್ನಗುದುರೆಯಂ 
ಕಾಣದಿರೆ . ದೆಸೆದಿರಿಯುತುಮಿರ್ಕೆಲನೊಳಜಸಂತಂ೦ (ಕಾಮಾಶ್ಮ. 

[ದೆಸ್ಕೆ * ತಿರಿ]. 


೦೧೦-೭). 


ದೆಸೆದೀವು 


ದೆಸೆದೀವು (ಕ್ರಿ). ದಿಕ್ಕುಗಳನ್ನು ತುಂಬು, - ವ್ಯುಪಿಸು : ದೆಸೆದೀವಿತ್ತು 
ಘೋರಾಂಧಕಾರಂ (ರಾಜರೇ. ೦೧-೧೪). [ದೆಸೆ + ಕೀವ್ರ) 

ದೆಸೆದೇವತೆ (ನಾ). ದಿಕ್ಕಿನ ದೇವತೆ : ಸಿಡಿಲೊಳೆ ತಳ್ತು ಪೋರ್ವ ಸಿಡಿಲಂತಿರೆ 
ಬಾಳೊಳ್‌ ಬಾಳ್‌ ಪಳಂಚಿ ಮಾರ್ಕಿಡಿವಿಡೆ ನೋಡಲಂಜಿ ದೆಸೆದೇವತೆಗಳ* 
ವೆಅಪಿಂಗೆ (ಪಂಪಧಾ. ೧೦-೪3): ದೆಸೆದೇವತೆಗಳ್ಳಿ ಜಪಾಪ್ರಸೂನಮಂ ರಕ್ತ 
ಬಲಿಯುಮಂ ತಾಮೆ 'ಕುಡುವಂತೆಸೆದಿರ್ದರೊ ಕಡೆಗಣ್ಣೊಳ್‌ ಪಸರಿಸೆ 
ಕಡುಗೆಂಪು ಭೀಮದುರ್ಯೊೋಧನರಾ (ಗಡಾಯು. ೪-0: ದೆಸೆದೇವತೆಯೆ 
ಕುಸುಂಬೆಯ ಕುಸುಮಂಗಳಿನಿಂಡೆಯಾಡುವಂತಿರೆ (ಅರ್ಥನೇ. ೭-೩೨). 

[ ದೆಸ್ಕೆ * ದೇವತೆ] 

ದೆಸೆಪಟದುಳಿ (ಕ್ರಿ). ದಿಕ್ಕಾಪಾಲಾಗಿ ಹೋಗುವಂತೆ ಮಾಡು; 
ಧೂಳೆಬ್ಬಿಸು ; ನಾಶಮಾಡಂ: ಸಂಗರಜಯದ ಮಡುವಿನಲಿ ಸಲೆ 
ಸೊಗಸಿ ತನಿಸೊಕ್ಕಿ ದೆಸೆಪಟದುಳಿದು ಸೌಭದ್ರೇಯಭೃಂಗನ ಬಿಲುದನಿಯ 
ಭರವಂಜಿಸಿತು ಜಯಯುವತಿವಿರಹಿಗಳ (ಕುಪ್ಶಾದ್ರೋ. ೬-೩೦). 

[ ದೆಸ್ಕೆ + ಪಟ್ಯ + ತುಳಿ, (ತುಟಿ) ) 


ದೆಸೆಬಿದ್ದಂ, ದೆಸೆವಿದ್ದಂ (ಅ). ೦. ಹೆಚ್ಚಾಗಿ ; ಅತಿಶಯವಾಗಿ : ಚಿತ್ತಜ | 


ನಾಜ್ಗೆ ಮುತ್ತೆ ದೆಸೆಬಿದ್ದಂ ಬೆರ್ಚಿ ಲಜ್ಜಾ ರಸಂ ಮನದಿಂ ಸೂಸಿದುದು 
(ಮಲ್ಲಪು. ೫-೭) ; ದೆಸೆಬಿದ್ದಂ ಕುಣಿವಂಗನಾಜನದ ಕಾಂಚೀಘಂಟಿಕಾಘೋಷ 
ಮೊಂದೆಸೆಯೊಳ್‌ . .. ಘೂರ್ಣಿಸೆ ಪೂರ್ಣಮಾಯ್ತೂ ಜನಜನ್ಮೋತ್ಸಾಹ 
ಕೋಳಾಹಳಂ (ಮಲ್ಲಪು. ೧೨-೦೨): ಪುಸಿವಡೆ ಪೋಲಲ್ಪಾಸಿವುದು 
ಪುಹಿಯಲ್ಕಜಾಯದೊಡೆ ಮಾಣ್ಣುದಂತಿರದೆ ಕರಂ ದೆಸೆಬಿದ್ದಂ ಪುಸಿವಡೆ 
ಬಾರಿಸ ಬಪ್ಪದೆ ಪುಸಿಯ ಬಸನಮಾಗಿಪ್ಪವರಂ (ಸಮಪ. ೧೦-೦೨); 
ಪಸರಿಸೆ ಪೂವಲಿಗಳ್‌ ಬಾಜಿಸೆ ಬದ್ಧವಣಂಗಳೊಡನೆ ಮಿಳ್ಳಿಸೆ ಗುಡಿಗಳ 
ದೆಸೆಜಿದ್ದವಾಡೆ ತರುಣಿಯರೊಸಗೆಯ ವೋಲೊಸಗೆಯಾದುದು 
(ಪಂರಾಮಾ, ೩-೦೩೪) ; ಬದ್ದೆವಣಂ ಬಾಜಿಸೆ ದೆಸೆಬಿದ್ದಂ ಕುಣಿದಾಡೆ 
ಗಣಿಕೆಯರ* . ... ಪರಿದತ್ತು ಹೆರ್ಷರಸಮಾ ಪುರದೊಳ್‌ (ಪಂಾಮಾ. 
೪-೨6). ೨. ಗುರಿಯೇ ಇಲ್ಲದಂತೆ ; ದಿಕ್ಕಾಪಾಲಾಗಿ; ಎಲ್ಲ ಕಡೆಗೂ: 
ಪ್ರವಂಥರಂಗೋಪಾಂಗಸಂಛನ್ನಸಾಯಕಪತ್ರಂಗಳೆಡಿಕಿಂಕೆಯಾಗೆ ದೆಸೆಬಿದ್ದಂ 
ಪಾಟದರ" ಬೇಗದಿಂ (ಜಗವಿ, 06-03) ; ನೀಂ ದೆಸೆಬಿದ್ದಂ ಮರೆಯಂತೆ 
ಪಾಯ್ತಂದೆಯಪ್ಪುದಟ್‌ಂ ಮರೆಯಾಗೆಂದು ಶಾಪಮಂ ಕುಡೆ (ಕೊಲ್ಮಾಕಾ. 
೧೫-೨೩: 1186.) ಎತ್ತಿಸಿ ತೋರ್ಪೆಂ ರಿಪುಬಳಮಂ ದೆಸೆಬಿದ್ದಂ ತೂಳ್ಡಿ 
ಜಯಪತಾಕಮನೀಗಳ* (ಜಂದ್ರಪು. 90-೮0), ದೆಸೆವಿದ್ದಂ : ೧. ದೆಸೆವಿದ್ದಂ 
ಸುರತೂರ್ಯಮುಣ್ಮೆ ಬರಲಂತಾಯ್ತಾ ಪ್ರತಿಧ್ವಾನಂ (ನೇಮಿಪು. ೮-0೨೬). 
[ಆಸಂ. ದಿಶಾವಿದ್ಧ ?] 

ಬೆಸೆಮಿಣಿ "ದೆಸೆವಿಳಿ' ನೋ. 

ದೆಸೆಮಿಳಿ, ದೆಸೆಮಿಣಿ (ನಾ). (ತೇರು ಮುಂತಾದ ಯಾವುದಾದರೂ 
ವಸ್ತುವಿನ) ಎರಡಂ ಮಗ್ಗುಲಂಗಳಿಗೆ ಕಟ್ಟಿ ಎಳೆಯುವ ಹಗ್ಗ : 
ದಬ್ಬುಕ ಪಾಳಾಸ ದೆಸೆಮಿಳಿ ಚೆಲ್ಲಹ ಕಬ್ಬಿ ತಾಪಣೆ ಮೇಲಕ್ಕೆ ಉಬ್ಬಲೀಯದ 
ಕಬ್ಬುನದ ಗುಂಡು ಪಾಡಿಗಳಬ್ಬರವಮಿರೆ ಸುವ್ಮೂನಿಪೌದು (ಕುಕಾಸಾಂ. 
೯-೩೭). ದೆಸೆಮಿಣಿ : ಹಿಡಿದರಾಗಳೆ ತೇರ ಮಿಣಿಯಂತೆ ಕಟಕದ ಕಡೆಮಟ್ಟ 
ನಿಡುಸರಪಣಿಯ ಎಡಬಲಕಲ್ಲಲ್ಲಿ ಕವಲಾಗಿ ಸರಪಣಿ ನಡೆದುವು ದೆಸೆಮಿಣಿ 
ಯಂತೆ (ಛರಣ, ೪೯-೦೦೯), [ದೆಸ್ಕೆ ವಿಳ] 

ದೆಸೆಮುಟ್ಟು; (ಕ್ರಿ). ದಿಕ್ಕಿನ ಗಡಿಯನ್ನು ಸೇರಂ; ದಿಗಂತವನ್ನು ತಲಪು; 
ಬಹಂದೂರ ವ್ಮಾಪಿಸಂ: ಮುಟ್ಟೆಂಬಂದರ್ಕೆ - ದೆಸೆಮುಟ್ಟೆ, ವಾರ್ಧಿ 
ಮುಟ್ಟಿ, ಅಂತಮಂಟ್ಟೆ (ಕಮದ, ೨೪6 ಪ್ರಯೋ); ಡೌಡೆಯ ಮವುರಿಯ 
ಭೇರಿಯ ಛಭೂರಿನಿನಾದಂ ದೆಸೆಮುಟ್ಟೆ ಪಳಂಚಲೆಯೆ (ರಾವಾಕೈ. ೫೦-೨). 

[ದೆಸೆ ಮ್ಬು] 


೪೦೪೬ 


10 


ಆ 
ಲಾ 


ದೆಸೆವಲಿಗುಡು 


ದೆಸೆಮುಟ್ಟ್ಯು (ನಾ). ದಿಕ್ಕನ್ನು ವಂಟ್ಟಿದಂದಂ; ದಿಗಂತವಿಶ್ರಾಂತ 
ವಾದುದಂ: ರಾವಣಂ ಮುಂತಪ್ಪ ದೆಸೆಮುಟ್ಟಿನ ಜಸದ ದೈತ್ಯರಂ ಆಪ್ಪ 
ಸೊಪ್ಪಿ ಸೋವಿದ ಶ್ರೀರಾಮರ ಬೇಳ್ವ ಜನ್ನದ ಹಸುವಂ ಕಳ್ಳುಯ್ಮುೂಂ 
ಬಾಟಕ್ಕಿನೆಂದು ಬಗೆವ ನೀನಾವೊಂ ? (ರಾಮಾಕ್ಕ. ೧೧೨-೨೦). 

[ ದೆಸೈ + ಮುಟ್ಟು] 

ದೆಸೆಮೂಲೆ (ನಾ). ದಿಕ್ಕುಗಳು ಸೇರಿರುವ ಸ್ಥಳ; ದಿಕ್ಕಿನ ಗೊಂಟಂ ; 
ದೆಸೆಮೂಲೆಗಳ್‌ ಪಳಂಚೆ ಮಾರ್ದನಿಗುಡುವಂತು . . . ಬೊಬ್ಬಿಅೌದಂ 
ಕಲಿಯಣುವಂ (ರವೂಶ್ಮ. ೧೩೧-೨೮), [ದೆಸ್ಕೆ « ಮೂಲೆ] 

ದೆಸೆಯಾಣ್ಮ (ನು). ದಿಕ್ಕಿನ ಅಧಿಪತಿ; ದಿಕ್ಬಾಲಕ : ಅಲರಂಬನಯ್ಯ 
ಬಿದಿಯಮರ್ದುಂಬರೆಅಕಿಯ ದೆಸೆಯಾಣ್ಮರೆಲರ್ವಟ್ಟಿಗರು . ಅಜು 
ಮೊಗನೊಡನೆ ಕಟಕಿಗೊರಲನೊಪ್ಪಿರ್ದನು (ಛಾವಚಂ. ೯-೪೬): ದೆಸೆ 
ಯಾಣ್ಮರ ಪುರವಿದಕೆಣೆಯಿಲ್ಲೆಂದು ನಸುನಗೆ ಪುರಲಕ್ಷ್ಮಿಯವಳ ದಶನಪಂಕ್ಷಿ 
ಗಳ ಚೆಲ್ವೆನೆ ಕೋಟಿಯಾ ಕಿನೆಯೆಸೆದುವು (ಕಂನವಿ. ೬-೫) ; ದೆಸೆಯಾಣ್ಮರುಂ 
ಸಂತಸಂಗೊಂಡು ಮಂಂತೆ ಆ ಪಿರಿಯ ರಕ್ಕಸನ ಕಡೆಯಂ ಕಾಯುತಿರ್ದರ್‌ 
(ಅದ್ಭುತ. ೪೭-೧೬), [ದೆಸ್ಮೆ 4 ಆಣ್ಮ (-ಆಆಳ್ಮ) 

ದೆಸೆಯಾನೆ, 'ದೆಶೆಯಾನೆ (ನಾ). ಎಂಟುದಿಕ್ಕುಗಳಲ್ಲಿಯೂ ಭೂಮಿ 
ಯನ್ನು ಹೊತ್ತಿರುವುದೆಂದು ನಂಬಲಾದ ಐರಾವತವೇ ಮೊದಲಾದ 
ಆನೆ ; ದಿಗ್ಗಜ: ದೆಸೆಯಾನೆಗಳಾನನದೊರಿ ಪಸರಿಸಿ ದುಗ್ಳೋದ 
ಬಿಂದು ಬೆಳ್ಳಸದನದಂತಿರ್ದುವಜಿತ ಸವನೋತ್ಸವ 
ದೊಳ್‌ (ಅಜಪು. ೪-೩೯) ; ಎಣ್ಣೆಸೆಯೊಳಿರ್ದ ದೆಸೆಯಾನೆಗಳಂ ಜಳಕೇಳಿಗೆ 
ಕರೆವಂತಿರೆ (ಮಲ್ಲಿಪು. ೨-೫೦); ಉಲಿದೆಂಟುಂ ದೆಸೆಯಾನೆಯಂ ಪಿಡಿದು 
ಕೋಡಂ ಕಿಬ್ತು ತಾರೆಂಬುದೇಂ .. . ಬೀರಮೇ (ಕಲ್ಮಕಾ. ೨೪೦) ; 
ಡೆಸೆಯಾನೆಗಳುಆ್‌ ಬೆರ್ಚೆ ಕಡಲು ತೆರೆಮೆಸಗಿ ಮೇರೆಯು ಮೀಟ್‌ ವೆರ್ಚೆ 
ಎಸೆದುದು ಜಯದುಂದುಭಿನಾದ (ಕುರಾಸಾಂ. ೦೦-೭೩). ದೆಶೆಯಾನೆ. 

ಡೆಕೆಯಾನೆಗಳ್ಳಎಒಂದಂ ಬಿರಂದಂ : ಮಹಾಮಂಡಲೇಶ್ವರನಯೋಧ್ಯ 
ಸಿಂಹಾಸನಂ [ಕೆಂ]ಬುಕುನ್ನೂರ್ಪುರವರೇಶ್ವರಂ ದೆಶೆಯಾನೆಗಳ್ಸೆನಳಂಪೂರ 
ಭುಜಂಗರಿಪು ಪಕ್ಷ[ಕ್ಷ]ಯಕಾರಣಂ (ಕಇಆ. ೪೦-೩೮-೧೦; 1087). 
[ ದೆಸೆ + ಆನೆ] 

ದೆಸೆವಂತ (ನಾ). ದೆಸೆಗಾರ: ದೆಸೆವಂತರಾಗಿ ಬದುಕ್ಕಾವೆ ರಾಯರು 
(ಜಗೀತೆ. 60), [ದೆಸ್ಕೆ (<ದಸೆ) ೬ - ವಂತ] 

ದೆಸೆವಡೆ (ಕ್ರಿ). ಅದೃಷ್ಟವನ್ನು ಹೊಂದು ; ಭಾಗ್ಯವನ್ನು ಪಡೆ ; ಭಾಗ್ಯ 
ಶಾಲಿಯಾಗಿರಂ : ದೆಸೆವಡೆದು ಕೆಲವುದಿನ ಬಸವನಿದ್ದಂತಿರ್ದು . . . 
ಬಸವ ರಸೆಯಲ್ಲಿ ಬಿದ್ದಳಿದುದೆಂಬ ಬಿಟುನುಡಿಗೇಳಿ (ಗುರುಜಾ. ೧೦-೮೫). 

[ ದೆಸ್ಕೆ ( ಆದಸೆ) * ಪಡೆ, ] 

ದೆಸೆವರಿ (ಕ್ರಿ). ದಿಕ್ಕುದಿಕ್ಕಿಗೆ ಓಡು ; ಗುರಿಯಿಲ್ಲದೆ ಚಲಿಸು ; ಸಿಕ್ಕಿದ 
ಕಡೆಗೆ ಹೋಗಂ : ಉರಿ ಕೊಳೆ ದೆಸೆಗಾಣದೆ ದೆಸೆವರಿವರಿದಂ ಕುಜಂಗಳಂ 
ಪಡಲ್ವಡಿಸಿ ಭಯುಂಬೆರಸೊಳಅ್‌ ನೆಗೆದುದಾ ವನಕರಿಶರಭಕಿಶೋರ 
ಕಂಠಗರ್ಜನೆ ಬನದೊಳ್‌ (ಪಂಪಥಾ. ೩-೯೧). [ದೆಸ್ಕೆ * ಪರಿ] 

ದೆಸೆವಲಿ (ನಾ). ೧. (ಶಾಂತಿಕರು ಮೊದಲಾದ ಸಂದರ್ಭಗಳಲ್ಲಿ) 
ದಿಗ್ದೇವತೆಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಕೊಡುವ, ಅನ್ನಾಹಾರಾದಿ. 
ವಸ್ತು: ದಿಗ್ಬಲಿ. ೨. (ಆಲಂ) ದೇಹವನ್ನು ತಂಂಡರಿಸಿ ದಿಕ್ಕಾ 
ಪಾಲಾಗಿ ಬಿಸಾಡುವಿಕೆ ; ಬಲಿಕೊಡುವಿಕೆ : ಏಡಿಖಣ್ಣ[0]ಗೊಣ್ಣು 
ದೆಸೆವಲಿಗೆಅಪೊಟ್ಟು (ಸೌಇಇ. ೫1-1, ೦೧-೨೦ ; 366) ; ಪೂರ್ವಪದಂ 
ತದ್ಭವಮಾದುದರ್ಕೆ - ಗ್ರಾಮರಸ-ಗಾವರೆಸ . . . ದಿಶಾಬಲಿ- ದೆಸೆವಲಿ 
(ಶಮದ. ೨೮೯ ಪ್ರಯೋ). "ದೆಸೆವಲಿಗೊಡು' ಪರಾ. ([ದೆಸ್ಕೆ * ಬಲಿ) 

ಬೆಸೆವಲಿಗುಡು "ದೆಸೆವಲಿಗೊಡಂ' ನೋ. 


ದೆಸೆವಲಿಗೆಯ3* 


ದೆಸೆವಲಿಗೆಯ (ಕ್ರಿ). ದಿಕ್ಕುಗಳಿಗೆ ಬಲಿಯಂನ್ನಾಗಿ ಮಾಡಂ ; ಕತ್ತರಿಸಿ 
ದಿಕ್ಕಾಪಾಲಾಗಿ ಎಸೆ: ಉದಿದಿರ್ಚಿದೊಡಾನಟ್‌ವೆಂ ನಿನ್ನನಿಲ್ಲಿ ದೆಸೆ 
ವಲಿಗೆಯ್ಯಲ* (ಪಂಪಧಾ. ೬-೩೭) ; ಕೆಲರಂ ದೆಸಿವಲಿಗೆಯ್ದಂ ಕೆಲರಂ 
ಭುಜಬಲದಿನಟಕದು ಶಿಲೆಯೊಳ್ಳೊಯ್ದಂ (ಗದಾಯು. ೩-೧೦); ಅನ್ಯಕಾಂತೆ 
ಗಾಟಿಸಿದ ದುರಾತ್ಮನಂ ರೆಣದೊಳಣ್ಮಿದನಪ್ಪೊಡಮೋಘಬಾಣದಿಂ ದೆಸೆ 
ವಲಿಗೆಯ್ವೆಂ (ಪಂರಾಮಾ, ೦೦-೩) : ನಾಳೆ ನಿನ್ನಂ ದೆಸೆವಲಿಗೆಯ್ದಲ್ಲದೆ 
ಮಾಣೆಂ (ಧರ್ಮಾಮ್ಮ. ೩-೦೦೦ ಅಡಿಪಾಕ) ; ಏಟುಂ ತೆಆದ ತಾಳವಟ್ಟದ 
ಪೊಯ್ಲೊಳಂ ನಾಲ್ವತ್ತುನಾಲ್ಕು ಗಾತ್ರಾಪರಪಾತದೊಳಂ ದೆಸೆವಲಿಗೆಯ್ದು 
. « « ಮಹಾವನಮಂ ವನಕೇಳಿಗಜಂ ಪೊಕ್ಕುದಂ ಕೇಳ್ದು (ಡಂದ್ರಪು. 
೯-೦೦೧ ವ). [ದೆಸೆವಲಿ ೬ ಕೆರ್ಯ,] 

ದೆಸಿವಲಿಗೊಡು, ದೆಸೆವಲಿಗುಡು (ಕ್ರೆ). = ದೆಸೆವಲಿಗೆಯ್‌ : ಈಕೆ . . , 
ರಕ್ಕಸರ ಬಳಗಮಂ ಸದೆದು ದೆಸೆವಲಿಗೊಟ್ಟು ನಿಮ್ಮಂ ಪೊರೆದ ಶ್ರೀರಘು 
ರಾಮನ ಪಟ್ಟದ ರಾಣಿ (ರಾಮಾಶ್ಕ. ೩೯-೩). ದೆಸೆವಲಿಗುಡು : ಅಂತು 
ಭಯ.ಬಲದ ಚಾತುರ್ದಂತಂ ಪೇಸೇಟಕ ಕಾದಿ ದೆಸೆವಲಿಗುಡಲ್‌ (ಪಂರಾಮಾ- 
೧೩-೯೬) ; ಬಿಸಸನದೊಳ೪* ದಶೆಮುಖನಂ ದೆಸೆವಲ್ಲಿಗುಡಲೆಂದು ಭರತ 
ಶತ್ರುಫ್ನರ್‌ , . . ಸನ್ನಾಹಭೇರಿಯಂ ಪೊಯಿಸುವುದುಂ (ಪಂರಾಮಾ. 

[ ದೆಸೆವಲಿ + ಕೊಡು, 7 

ದೆಸೆವಳ (ನಾ). ದಿಕ್ಕುಗಳ ಮೇಲೆ ಅಧಿಕಾರವುಳ್ಳ ವನಂ: ದಿಕ್ಟಾಲ: 
ಆಗಳ್‌ ಸೌವಿತ್ರಿ ಡೋಲಾಯಮಾನಮಾನಸನಾಗಿ ದೇವಿಯರಂ ಬಲವಂದು 
ಕೈಮುಗಿದು ದೆಸೆವಳರ್ಗೆ . . . ಕೇಳಿಸಿ (ರಾಮಾಶೈ. ೩೯-೨). 

[ ದೆಸ್ಕೆ* - ವಳ (ಆ _ ವಾಳ್ಮ) ] 

ದೆಸೆವಾನ (ನಾ). ಅದೃಷ್ಟಶಾಲಿ; ಭಾಗ್ಯವಂತ : ಬಹಳ ದೆಸೆವಾನ 

ಆಗುತವ್ರನಂತ ಅಣ್ಣ ಹೇಳೇ ಹೇಳುತ್ತಾನೆ (ದಾಕೂಟ. ೧೦೦). 
[ ಆ ಸಂ. ದಶಾವತ್‌ 

ದೆಸೆವಿದ್ದಂ "ದೆಸೆಬಿದ್ದಂ' ನೋ. 

ದೆಸೆವೆಟ್ಟು (ನಾ). ದಿಕ್ಕಿನ ಕೊನೆಯ ಬೆಟ್ಟಿ : ತೆಅಪುಗುಡದೆ ಸೂಚಿಸುವ 
ನಿಸ್ಸುಳದ ಬಲ್ಲರಕೆ ದೆಸೆವೆಟ್ಟುಗಳ್‌ ನಿಬ್ಬರಂ ಬಿರಿಯೆಯುಂ (ಕಬ್ಮಿಕಾ. 
೨೮೮). [ದೆಸೆ *. ಬೆಟ್ಟು) 

ದೆಸೆಹೊದ್ದು (ಕ್ರಿ). ಸಾನ್ನಿಧ್ಯವನ್ನು ಹೊಂದಂ; ಹತ್ತಿರದಲ್ಲಿರು : 
ಬಿಸರುಹಕುಸುಮಜನ ಕಪಾಲವ ಹಿಡಿದಾತನ ಕೈಯ:ಲ್ಲಿ ಗಸಣಿಗೊಳಗಾದರು 
ಆತ್ಮನ ರಸಿಕವನಟ*ಯದೆ ಈ ಹುಸಿತರ ನೋಡಿ ದೆಸೆಹೊದ್ದಿ ಹೆನೆಂದರೆ 
[ಪಾಕಾಂ. ಹೊದ್ದೆನೆಂದೆ] ಪಶುಪತಿ ದೂರ (ಮೋಳೆಮಾ. ೩೯-೨೪೩). 

-[ ದೆಸ್ಕೆ + ಹೊದ್ದು (<ಎಪೊರ್ದು,) ] 

ದೇಂಟು, ದೇಟು (ನಾ). ೧. ಮರ, ಗಿಡ ಮಂಂತಾದಂವುಗಳ ತಾಳು. - 
ಕಾಂಡ: ಕಲಂಬ- ೧. ಬಾಣ. ೨. ದೇಂಟು (ಗಂಗಾಮ. 
೨. ತೊಟ್ಟು ; ವೃಂತ ; ದಂಟು ; ತುಂಬು: ಅದರ ಎಲೆಗಳು... 
ದೇಂಟಿನ ಬುಡದಿಂದ ತ:ದಿಯ ತನಕ ಎರಡೆರಡರೆಂತೆ ಸಾಲುಗೊಂಡಿರುತ್ತವೆ 
(ಮುಂಬಯಿ, ೪-೫೪). ದೇಟು : ೨. ವೃಂತ 2 ಕಾವು, ದೇಟು, ತುಂಬು. 
(ಗಾಗಾಮ, 3೨೯೫) ; ಗೀತೆ ಕಲ್ಪತರುವಿನ ಒಂದು ಮೊಳಿಕೆಯೆಂದರೆ, 
ಜ್ಞಾನ, ಕರ್ಮಗಳು ಅದರ ಎರಡು ಎಲೆಗಳು, ಅದಕ್ಕೆ ಭಕ್ತಿಯೇ ದೇಟು 
(ಧರ್ಮಸಾ. ೧೦೮) ; ಎಲ್ಲಾ ಒಂದೇ ದೇಟಿನ ಮಾವುಗಳು ನಾವು ದೇವನ 
ದೇಟಿನ ಕಾಯಿಗಳು (ನನಣ್ಣ. ೧೩೨-೬) ; ಸರಳವಾಗಿ ಒಂದು ಹೂವಿನ 
ದೇಟಿನಂತೆ ಪ್ರವಿಸಾಲೆಯು ಬೆಳೆದಿದ್ದಳು (ಸಮಜೀ. 6೬೨) : ಅಲ್ಲಿ ದೇಟಿಗೆ 
ಅಂಟಿಕೊಂಡು ತೆಪ್ಪಗಿನ ಕಳ್ಳನಂತೆ ನುಸುಳುತ್ತಿರುವ ಆ ಹಸಿರು ಕೇಟ 
ವನ್ನು ಕಂಡಿರಾ ? (ಗಾಳಿಪ. ೦೦೭). 

[ದೇ.?8 ./ ಮರಾ. ದೇಂಟ್‌, ದೇಟ್‌] 


೧೪-೬3), 


೭೪). 


೪೦೪೭ 


ದೇಖರೇಖ 


ದೇಕಗಾವುಂಡ (ನಾ). ಒಬ್ಬಾತನ ಹೆಸರು: ತನ್ನ ತಮ್ಮಂ ದೇಕಗಾವುಣ್ನಂ 

ಮಾಡಿಸಿದ ಶಿವಾಲಯ (ಎಳ. ೪11, ಶಿಕಾರಿ. ೨೦-೧೨ ; 1082). 
[ ದೇಕ್ಕ * ಗಾವುಂಡ ( ಆಗಾಮುಂಡ) 

ದೇಕಬ್ಬೆ (ನಾ). ಒಬ್ಬಾಕೆಯ ಹೆಸರು : ಫೊನ್ನಬ್ಬೆಗಂ ರವಿಗಂಗಂ ಪುಟ್ಟಿದ 

ದೇಕಬ್ಬೆಯರಂ . . , ಏಚಂಗೀಯೆ (ಎಕ. 1೪, ಹೆಗ್ಗೆಡ. ೧೮-೧೭; 1057). 
[ ದೇಕ್ಕ + ಅಬ್ಬಿ] 

ದೇಕಾರ (ನಾ). ದಾನವಾಗಿ ದೊರೆತುದು : ಆಚಾರ್ಯರೇ ದಕ್ಷಿಣೆ, 

ದೇಕಾರಗಳು ಕೂಡಿ ತಲೆಗೆ ಎಷ್ಟೆಷ್ಟು ಸಿಕ್ಕಿತು ? (ನಲದ. ೩ಖ. 
[ + ಮರಾ. ದೇಕಾರ್‌ ] 


10| ದೇಕು, ಡೀಕು, ಡೇಕು, ಶೀಕು. ದೇಗು, ದೋಕು (ಕ್ರಿ). ೧. ತಗ್ಗಿ 


40 


ಮುಂದುವರಿ; ಕುಳಿತುಕೊಂಡು ಜರುಗು-ಸರಿ: ಗುಡಿಯೊಳಕ್ಕಿ 
ದೇಕಿಕೊಂಡು ಬರಬಹುದಾಗಿತ್ತು (ಗಲಿಪ್ರ. ೧೩). ೨. ಕಷ್ಟ: ಪಡು; ಏಗು; 
ಹೆಣಗು; ಮ್ಮಾಲೀನ ಓಣೀಯ ಮೂಗ ಸಂಪಗಿ ಹೆಣ್ಣ ದೇಕೂದ ಬಂತ 
ನಿನಗಾಗಿ (ಕನ್ನಜಾ. ೧೦) ; ನಾನು ಹೊರಗೆ ದುಡೀತಾ ಇದೇನೆ, ನೀನು 
ಒಳಗೆ ದೇಕುತಾ ಇದೀಯೆ (ಜಿಸಮ. 90). ೩. (ಗೋಲಿಯಾಟದಲ್ಲಿ 
ಸೋತವನು) ಕೈಯ ಗಿಣ್ಣಿನಿಂದ ಗೋಲಿಯನ್ನು ಮುಂದಕ್ಕೆ 
ನೂಕು,- ತಳ್ಳು: ಗೋಲಿಯಾಟ ಆಡಿ ಸೋತೂ ಕೂಡ ದೇಕದೆ 
ಹ್ಯೋಗುವ ಭಂಡರೂ ಇದ್ದಾರೆ (ರಡ). ಡೀಕು : ೨. ಬರಿಯ ಒಂದು 
ಎಷಯದಲ್ಲಿ ಸ್ವಲ್ಪ ಗುಣ ಕಡಿಮೆ ಜಿದ್ದು ನಪಾಸಾಗಬೇಕು; ಅದಕ್ಕಾಗಿ 
ಮತ್ತೆ ಆರು ತಿಂಗಳಾದರೂ ಡೀಕುವುದೆ? (ಧೂಮಿತಾ. ೦೦). ಹಿ. ವೆಂಕಟೇಶೆ 
ನನ್ನು ಸೋಲಿಸಿ ಡೀಕಲಿಕ್ಕೆ ಹಚ್ಚಿದ್ದಾಗ್ಗೆ ಅವನ ಕೈತೊಗಲೆಲ್ಲ ಸುಲಿದು 
- ಬಿಡುತ್ತಿತ್ತು (ಫಲಸಂ. ೨೬). ಡೇಕು: ೨. ಅವರೆಲ್ಲ ಗಾಣದೆತ್ತಿನಂತೆ 
ಬೆಳಗಿನಿಂದ ಸಂಜೆಯವರೆಗೆ "ಡೇಕು'ತ್ರಿರುವಾಗ ತಾನು ಹಾಯಾಗಿ ಕೆ ಚಲ್ಲಿ 
ಕುಳಿತುಕೊಂಡಿರಬೇಕೆ ? (ಕರೆಹಾ. ೨೪). ತೀಕು : ೩. ಗೋಲಿಯಾಟದಲ್ಲಿ 
ಸೋತು, ತೀಕಿ ವುಂಗೈಯನ್ನೆಲ್ಲಾ "ಗಾಯ ಮಾಡಿಕೊಂಡಿದ್ದನಂ (ರೂಢ). 
ದೇಗು: ೧. ಸರಸ ತಿ ಬಹಳ ಪ್ರಯಾಸದಿಂದಲೇ ದೇಗಿಕೊಂಡು ಬಂದು 
ಅವನನ್ನು ಸಮಾಪಿಸಿದಳು (ಹೇಮಳೂ, ೪೬). ದೋಕು : ೩. ದೋಕು 
ಬಾಮ್ಮ ಆನಂದು . .. ದೋಕೋಕ್ಕೆ ಹೆದರುತ್ತೇನೇನೋ ? (ನಡದಾ. 
1, 8೨೨). ೪. ಹುಲ್ಲನ್ನು ಕೆತ್ತು. "ಏಗ್ಗು', "ದೋಕರಿ' ಪರಾ. 
[ ದೇ.॥ ತುಳು. ದೋಗು ; ತೆಲು. ದೇಂಕು, ಡೇಂಕು] 

ದೇಕ್ಷಿ (ನಾ). ಅಡುಗೆಗೆ ಉಪಯೋಗಿಸುವ ಒಂದು ಬಗೆಯ ದೊಡ್ಡ 
ಪಾತ್ರೆ : ಹಿಡಿಪಾತ್ರೆಗಳು, ತಟ್ಟೆಗಳು, 'ಡಬ್ಬಗಳು, ಡಬರಿಗಳು, ದೇಕ್ಷಿ 
ಗಳು, ಹಾಲಿನ ಪಾತ್ರೆಗಳು ಮೊದಲಾದುವನ್ನು ಅಲ್ಕುಮಿನಿಯಂನಿಂದ 
ಮಾಡಲಾಗುತ್ತದೆ (ಗೈಹೆವಿ. ೦೭೬). 
[ + ಪಾರ. ಹಿಂ. ದೇಗಚೀ, ದೇಗಚಾ;ಮರಾ. ದೇಖಚಾ, ದೇಗಚಾ) 

ದೇಖಣೆ (ನಾ). ಪ್ರದರ್ಶನ : ಅದರಲ್ಲಿ ಸಾಕಷ್ಟನ್ನು ಮಾರಿಯೂ 
ಮಾರುತ್ತಾರೆ. ಆದರೆ ದೇಖಣೆಗೆ ಇರಿಸುವುದಿಲ್ಲ (ಸ್ಪಪ್ನಹೊ. ೪೬). 

[ ಮರಾ. ದೇಖಣೇ ಎ ನೋಡು] 

ದೇಖರಖಿ "ದೇಖರೇಖಿ' ನೋ. 

ದೇಖರೇಖಿ, ದೇಖರಖಿ (ನಾ). ಮೇಲ್ವಿಚಾರಣೆ; ಉಸ್ತುವಾರಿ; ನೋಡಿ 
ಕೊಳ್ಳುವುದು ; ರಕ್ಷಣೆ: ಗ್ಯುಂಗ ಮುಖ್ಯರು ತಮ್ಮ ಗ್ಯಾಂಗಿನ ದೇಖ 
ರೇಖಿ ಮಾಡುತ್ತ ಓಡಾಡಹತ್ತಿದರು (ಅನ್ನ. ೨0೩) ; ನಿನ್ನ "ದೇಖರೇಖ 
ಯಿದ್ದರೆ ಸಾಕು' ಎಂದು ಗಣಪೂನನ್ನು ಕಳಿಸಿದರು (ಮೂರುದಾ. ೭೦) ; 
ಅವರ ಹುಣಸೀಗಿಡದ ಹೊಲದಾಗ ಅಷ್ಟು ದೇಖರೇಖಿ ಮಾಡ 
ಬೇಕಾಗೇದ (ತಿಡುಗು. 90). ದೇಖರಖಿ: ಅದೆಲ್ಲದರ ದೇಖರಖಿ ರಾಜಪ್ಪನ 
ಕಡೆಗಿತ್ತು (ದೀಪಹ. 11, 0. [ «ಹಿಂ. ಮರಾ. ದೇಖರೇಖ್‌) 


ದೇಖಾವಳಿ 


ದೇಖಾವಳಿ (ನಾ): - ದೇಖರೇಖಿ :` ಆಸ್ತಿಪಾಸ್ತಿಯ ದೇಖಾವಳಿ (ಆರೈಕೆ) 
ನಡೆಯದಿರುವುದನ್ನು ಕಂಡು ಪದ್ಮನಾಭಭಟ್ಟರಿಗೆ ಬಲು ದುಗುಡವಾಯಿತು 
(ಭ್ರಾಂತಿಸು, ೮೭). [ “ಹಿಂ. ದೇಖಾಭಾಲಿ, ದೇಖಭಾಲ್‌ ] 

ದೇಖಾವೆ. (ನಾ). ನೋಡತಕ್ಕುದು ; ದೃಶ್ಯ ; (ನಾಟಕ, ಸಿನಿಮಾ 


ಮೊದಲಾದ) ಪ್ರದರ್ಶನ: ನಿಮ್ಮ ದೇಖಾವೆಯೇ ಅಲ್ಲಿಯ ದೊಡ್ಡ | 


ಆಕರ್ಷಣೆ (ಕೈಲಾಸ, 90); ಲಂಡನಿನಲ್ಲಿ ಆದಿತ್ಯವಾರ ಸಿನೆಮಾ 
ದೇಖಾವೆಗಳೂ ಇರುವುದಿಲ್ಲ (ಅಪೂಪ. ೪೧) ; ಒಂದೂವರೆ ತಾಸಿನ ಈ 
ದೇಖಾವೆಯಲ್ಲಿ ಅರುವತ್ತು ಎಪ್ಪತ್ತು ಮಂದಿ.ನಟರು ಬಂದು ಯುಗಾಂತರ 
ಭಾರತದ ಒಂದು ದೃಶ್ಯವನ್ನು ತೋರಿಸಿದರು (ಹುಮುಖ. ೨೦೪). 
[ ಹಿಂ. ದೇಖಾವ್‌ ; ಮಠಾ. ದೇಖಾವಾ 

ದೇಖೀಲು [ಅ).ಎಲ್ಲಾ ಸೇರಿ; ಒಟ್ಟಿನಲ್ಲಿ ; ಕೂಡಿ: ಬಿಡಾರದಲ್ಲಂತೂ 
ಆಳುಕಾಳು ದೇಖೀಲು ಇಪ್ಪತ್ತು ಜನಗಳ ಮೇಲೆ ಭೋಜನಕ್ಕೆ ಸೇರು 
ತ್ತಿದ್ದರು (ಕಲನೆ. ೨೩೨). [ ಮರಾ. ದೇಖೀಲ್‌'] 

ದೇಗು "ದೇಕು' ನೋ. 

ದೇಗುಲ, ದೇವಳ. ದೇವುಲ (ನಾ). ೧. ಗುಡಿ; ದೇವಸ್ಥಾನ ; 
ದೇವಾಲಯ: “ದೇಗುಲಂಗಳನೆ ` ಆಯತ(ನ) ವೆಂಬುದು” (ಹಲಾಯು. 
೪೯-೦೩೪) ; ಗಾಮುಣ್ಣ ಸ್ವಾಮಿಗಳ ಮಗನ್ನಾ ಗಮ್ಮಯ್ಯ ಕಲ್ಲ ದೇಗ.ಲ 
ಮವಷ್ಮುಡಿಸಿದಡೆ ಸಲಿಸಲ್ಲೆನ್ನು ಕೊಟ್ಟ, ಮಣ್ಣು ಒರ್ಕ್ಯ-ಣ್ಣುಗ (ಎಕ. 111, 
ಮಂಡ್ಯ. ೧೩-೯ ; 896) ; ನಿಜರಾಜರಾಜಧಾನಿ ಮೆಟುವಿಡುವಿನೆೊಳಿನ್ನ ) 
ವಿಮಾನಸಮಾನಮಪ್ಪ [ದೇಗು]ಲಮಂ ಮಾಡಿ (ಸಇಇಇ. ೫1-1, ೨೨-೯; 
887) : ಗೋವರಣ್ಮಿ ಬರೆ ಪಾಯಿಸಿ ಘೋಟಯಿಲರ್‌ ತಗುಳ್ಸು : ತತ್ತಆ 
ತಜಿದಿಕ್ಕಿ. ದೇಗುಲಕೆ ಪೆರ್ಮರನಂ ಕಡಿಮತಿ ಮಾಡಿದರ್‌ (ಪಂಪಭಾ. 
6-೯೩ ವು; ಸಾವಾಗ . ದೇಹವ ದೇಗುಲಕ್ಕೊಯ್ಕೆಂಬ ದೇವರಿಗೆ ಹೆಣ 
ಬಿಟ್ಟಿ ಹೇಳಿತ್ತೆ (ಬಸವ. ೨೨೨); ವಸುಧೆಯೊಳು ಪೊಡಮಡಲು ದೇಗುಲಂ 
ಬಿರ್ದ ನುಡಿ ಪಸರಿಸುವ ನಾಡಗುದೆಯ ತೆಅದಿ ನಿಮ್ಮ ಸೇವಿಸ ಬಂದು 
ನಮಗಾಯ್ತು ನರಕವು (ಸಿದ್ಧರಾ, ೦-೨೭) ; ಒಳಗಿದ್ದ ದೇವನ ಕಾಣದೆ 
ಹೊರಗೆ ದೇಗುಲವ _ ಪೂಜಿಸುವೆಗ್ಗನಂತೆ. (ಛರಣ. ೨-೫೫), ವಿ. ಹಾಳು 
ಬಿದ್ದ ಜಾಗ ; .ಪಾಳುಮನೆ : ಬಡವಾದಿರರಸ ಕಾಲೊಳ್‌ ನಡೆದಪಿರೊಡ 
ನಾರುಮಿಲ್ಲ ಕಡಲೆಗಳೇಂ ನಿಮ್ಮುಡಿಯೊಳಗೆ ಪಡುವ ದೇಗುಲದೆಡೆ 
ಯಾವುದು ಕುಡದ ನಿವುಗಮಾಯೆಡಲಯಾಯ್ತೆ (ಶಮದ. ೦೦೨ ಪ್ರಯೋ). 
ದೇವಳ, : ೧. ನನ್ನ: ಜೀವನಾವಸ್ಥೆಯ ವಿಚಾರದಲ್ಲಿಯೂ ಹೀಗೇನೆ! 
ದೇವಳದ ಪೂಜೆಭಟ್ಟನಾಗಿದ್ದೆನೆಂದು, ಹರಿಕತೆಯ ಹರಿದಾಸನಾಗಿದ್ದೆನೆಂದು 
ಏನೆಲ್ಲ ಹೇಳುತ್ತಿದ್ದಾರೆ (ರೂಪಸಂ, 3೯); ಸ್ಥ ನಿಕರಿಗೆ ಅನಾದಿಯಲ್ಲಿ 
ದೇವಳದ ಅರ್ಚಕತನವಿತ್ತು (ತುಳುನಾ, ೧0೬). ದೇವುಲ: ೧. ಬ(೧)ಮ್ಮಯ 
ನಾಯಕ » ೬ * ಯಂ ದೇವುಲದ ತನ್ನ ಪೂಜೆ ವ್ರಿತ್ತಿಯೊ » ೩ ೬ 
(Maga. 31-11, ೦೯೭-೭ ; 1121). 
[ <ಎಸಂ. ದೇವಕುಲ./ಪ್ರಾ. ದೇಉಲ. /ಮರಾ. ದೇಉಳ, ದೇವಳ] 

ದೇಗುಲಕಾಆ (ನಾ).. ೧. ಧೇವರ ಪೂಜೆ ಮಾಡುವ ಅರ್ಚಕ. 
೨. ದೇವಸ್ಥಾನದ ಪಾರುಪತ್ತೆಗಾರ,- ರಕ್ಷಕ: ಆ ದೇಗುಲಕಾಜ 
ರಂ್‌ಯದಂದದಿನೆಯ್ದ್ಹಿಯಾ ದೇವಿಯ ಬೆಂಗಡೆಯೊಳು ಭೇದಿಸದಂದದೊಳ 
ಡಗಿರ್ದು (ಪ್ರಛಂಆ. ೪-೩೧). [ ದೇಗುಲ * - ಕಾಲ] 

ದೇಗುಲದೋಂಟ (ನಾ). ಹೂವು, ತುಳಸಿ, ಬಿಲ್ವ ಮೊದಲಾದುವನ್ನು 
ಬೆಳೆಸುವ, ದೇವಸ್ಥಾನಕ್ಕೆ ಸರಿದ ಉದ್ಯಾನ ; ದೇಗುಲದೋಣ್ಣಂ 
ಪ ೬.೬-ವೆ ನೂಜು ಬತ್ತದ ಮಣ್ಣು ಯಾಜುಪಸುವಂ' ಮಾದೇವರ್ಗ್ಗ 
ಮಾಪಳ್ಳಿ ಗೊಣ್ಣದೇವಗಂ ನನ್ಮಾವೆಳಕಿಬ್‌ ಕೊಟ್ಟಂ (ಎಕ. 1೪, 
ಗುಂಡ್ಲು ಪೇ. ೯೩-38 ; 1049). [ದೇಗುಲ ತೋಂಟ] 


೪೦೪೮ ದೇಣೇದಾರ 


ದೇಗುಲವಣ* (ನಾ). ದೇವಾಲಯಗಳಲ್ಲಿ ಬಾರಿಸುವ ತಮಟೆ, ನಗಾರಿ 
ಮುಂತಾದ ಚರ್ಮವಾದ್ಯ : ಸನ್ನೆಯ ಘಂಟಾರವ ದೇಗುಲವಜಕ 
ರನ್ನಘಟದ ನಿರ್ಮಲಾಂಬು ದೇಗುಲವಟ್‌ಯ 
ಧ್ವನಿಗಳು? ಪೆರ್ಚಿದುವು (ಜಿಬಪು. ೩-3೦) ; ಮೊಳಗಿದುವಲ್ಲಲ್ಲಿ ದೇಗುಲ 
ವಟ್‌ಗಳು (ಕಂನವಿ. ೯.೦೬೭). [ ದೇಗುಲ ಪಚಕ್ಕಿ) 
ದೇಗುಲಿಗ (ನಾ). ದೇವಸ್ಥಾನದ ಸೇವಕ. ಪರಿಚಾರಕ : ಆಚರಣಕ್ಕೆ - 
ದೇಗುಲಿಗಂ, ಅಕ್ಕರಿಗಂ, ಚೆಂದಸಿಗಂ (ಕಮದ. ೧೯೭ ಪ್ರಯೋ). 
[ದೇಗುಲ + - ಇಗ./ಪ್ರಾ. ದೇಉಲಿಅ) 
ದೇಚಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀ ದೇಚಯ್ಕ (ಎಳ. 11, 
೪೬೧-೦: 2060), [ದೇಚ್ಛ * ಅಖ್ಕು;] 
ದೇಟಿ (ನಾ). ಒಂದು ಬಗೆಯ ವೀಳೆಯದೆಲೆಯ ಬಳ್ಳಿ ; ಕಾಡು 
ವೀಳೆಯದೆಲೆಯ ಬಳ್ಳಿ: ಕಾನಡಾ ಜಿಲ್ಲೆಯಲ್ಲಿ ದೇಟೀಯೆಲೆಯ 
ಬಳ್ಳಿಗಳು ಅಡವಿಯಲ್ಲಿ ತಮಗೆ ತಾವೇ ಬಿಳಿದು ಕೊಳೆತು ಕೆಡುತ್ತಿರುತ್ತವೆ 
(ಕಥಾಗೆ. ೨೭೬). [ *-ಮರಾ. ದೇಂಟೀ, ದೇಂಶೀ] 
ದೇಟು "ದೇಂಟು' ನೋ. 
ದೇಡ (ನಾ). ನೇಕಾರ; ನೆಯ್ಗೆಯವನು: ಬಡಗಿ ೧ ಕಂಮಾಅ ೧ ಸಂಮ 
ಗಾಜಿ ೧ ಅಸಗ ೧ ದೇಡ ಮಗ್ಗ ೬ » ಬ್ಹಿನಿತೆ ಗಾವಲಿ ೨... 
ಧಾರಾಪೂರ್ವ್ವಕಂ ಮಾಡಿಕೊಟ್ಟ ರು (ಸಇಇಇ. 2%, ೧೬೮-೪೬; 2392) 
ಬಡಗಿ ಕಂಮ್ಮಾಜ ಆಕ್ಕಸಾಲೆ ಅಸಗ ಸಂಮ್ಮಗಂಜ ದೇಡ ಹೊಲೆಯರ 
ಕೂಡೆವೊಳಗಾಗಿ ಪುರದ ಬೀರವಣವಂ ಬಿಟ್ಟರು (ಸೌಇ3. ಸಸ, ೨೯-೮೪: 
12ನೆಯ ಶತ); ಅಸಗ ಸಂಮ್ಮಗಾಜ ದೇಡ ಹೊಲೆಯರ ಕೂಂಟೆ (ಬೊಂಳೆಕಾ. 
೦೯೩೭, ಸಿಂದಗಿ. 8೯-೭; 1). [ ಆಜೇಡ) 
ದೇಡಸೀರೆ (ನಾ). ಒಂದು ಬಗೆಯ ಸೀರೆ : ಸೀರೆಗೆ ಪಾಗ ೧ ಮೊಟ್ಟೆಯ 
ಸೀರೆಗೆ ಪೊಂಗೆ ಪಣ ೧ ದೇಡಸೀರೆಗೆ ಪೊಂಗೆ ಪಣ ೧ (ನಾಂದೇಡ್‌. 
೩-೨3; 1047). [ದೇಡ 4 ಸೀರ್ಕೆ) 
ದೇಣಾಲೇಣ (ನಾ). ಹಣಕಾಸುಗಳನ್ನು ಬಡ್ಡಿಗೆ ಕೊಡುವುದು ಮತ್ತು 
ತೆಗೆದುಕೊಳ್ಳುವುದ ; ಲೇವಾದೇವಿ ವ್ಯವಹಾರ : (೪. 
[ ಹಿಂ. ದೇನಲೇನಾ; ಮರಾ, ದೇನ"ಲೇನ್‌] 
ದೇಣಿಗೆ (ನಾ). ೧- ಕೊಡುಗೆ; ದಾನ; ದತ್ತಿ: ನಮ್ಮ ಭೌತಿಕ ನಾಗರಿಕತೆಯ 
ಇಂದಿನ ಉನ್ನತದೆಸೆ ಕೇವಲ ವಿಜ್ಞಾನದ ದೇಣಿಗೆಯಾಗಿದೆ (ನಿರಕಾ. ೦) ; 
ನಿನ್ನಿಂದ ಯಾವುದಾದರೂಂದು ದೇಣಿಗೆಯನ್ನು ದೊರಕಿಸುವದಕ್ಕಾಗಿ 
ಯಾಗಲಿ . . . ಛತ್ರಸಾಲನು ನಿನ್ನೆ ದರ್ಬಾರಕ್ಕೆ ಬಂದಿರುವುದಿಲ್ಲ 
(ಧಾರ್ಮಿತೇ. ೨೪೬) ; ಮನುಷ್ಯರು ಎಷ್ಟು ಕೊಟ್ಟರೂ ಸಾಲದು. ದೇವರ 
ದೇಣಿಗೆ ಮಾತ್ರ ಅಖಂಡವಾಗಿರುತ್ತದೆ (ಸ್ಮೃತಿಜಿ, ೧೦). ೨. ಅನುಗ್ರಹ ; 
ವರ: ಜಗತ್ತಿನಲ್ಲಿ ಕಲೆಯಷ್ಟು ಪವಿತ್ರಮದದ್ದು ಬೇರೆ ಯಾವುದೂ ಇಲ್ಲ. 
ಇಂಥ ಪೂಜನೀಯ ದೇಣಿಗೆಯನ್ನು ಪಡೆದವರು ನಿಜಕ್ಕೂ ಧನ್ಯರು 
(ಗೆಂಗಾವ. ೧೩೯), [ “ಮರಾ. ದೇಣಗೀ, ದೇನಗೀ] 
ದೇಣೆ (ನಾ). ೧. ಸಾಲ; ಯಣ: ಶಿಎಲ್‌ಕೋರ್ಟಿನವರು ದೇಣೆಗಾರನ 
ದೇಣೆಗೋಸ್ಕರ ಹಕ್ಕು ಬಾಧ್ಯತೆಯನ್ನು ಹರಾಜು ಮಾಡಿದರೆ (ಗ್ರಾಮಾಳ. 
೭೯). ೨. ಕೊಡಬೇಕಾದ ಹಣ: ಬೊಂಬಾಯಿಯವರೆಷ್ಟೋ ಮಂದಿ 
ಕಾಗದ ಬರೆಯುತ್ತಿದ್ದಾರೆ, ಮೂರುಸಾವಿರ ದೇಣೆ ಕೊಡುತ್ತಾರೆಂದು 
ಬರೆದಿದ್ದಾರೆ (ಸನ್ಮಾಸಿ. ೮೬). [ «ಮರಾ. ದೇಣೇ) 
ದೇಣೇದಾರ (ನಾ). ಸಾಲವನ್ನು ತೆಗೆದುಕೊಂಡಿರುವವನು; ಸಾಲವನ್ನು 
ಹಿಂದಿರುಗಿಸಬೇಕಾಗಿರುವವನು: ಕೋರ್ಟಿನ ಡಿಕ್ರಿಯ ಅಮಲ್ನಾರಿಯಲ್ಲಿ 
ಜಡ್ಜ್‌ಮೆಂಟ್‌ ದೇಣೇದಾರನು ದಸ್ತಗಿರಿ ಮಾಡಲ್ಪಡಲೂ ಕೂಡದು 
(ಗ್ರಾಮಾಕ, ೩9). [ದೇಣೆ * _- ದಾರ್ಮೆ) 


(ಶ್ರೀಪಾಲ. ೧೦-೩೪) ; 


18 


80 


ದೇನಗವಳೆ 


ದೇನಗವಳೆ (ನಾ). ಒಂದಂ ಬಗೆಯ ಉತ್ತವಂು ಜಾತಿಯ ಬತ್ತ: 
ಮಾಧವೇಶ್ವರ ದೇವರ ದೇವತಾಪೂಜೆಗೆ . .. ನೈವೇದ್ಯಕ್ಕೆ ದೇನಗವಳೆ 
ನೆಲ್ಲು ಬಳ್ಳೆ ೨ (ಸಾಇಇ. ೩೪, ೨೪೧-೬೮; 1174). k 
[ ದೇನ್ಶ * ಕವಳ್ಳೆ (ಆಕಟವೆ)) 


ದೇಯ್ಯ (ನಾ). ಶರೀರ ; ದೇಹ : ಭಂಮನಾಯಗ ರಾಮನು ಹುಲಿಯ 


ಕಂದು ದೇಯ ಬಿಟ್ಟು ಫ ವಳಿಕಾ ಸ್ವಸ್ತನಾದನು (ಎಳ. ೪1, ತರೀಕೆ. ೧೬-೬; 
1193 ?; ದೇಯದ ನೀಲದುಂಗುರದ ಕಾಂತಿಗಳಿಂ ಕರಿದಾಗಿ ಶೋಭೆಯುಂ 
ಬೀಯದ ಪಾಣಿಶೋಣಮಣಿಕಂಕಣ ಸತ್ಯಿರಣಂಗಳಿಂದೆ ಕೆಂಪಾಯತವಣಾಗಿ 
ತೋಟ್‌ದೊಡೆ ಮಾನಸದೊಳೀ ಪುದಿಯಲ್ಕೆ ಕೌತುಕಂ ಮಾಯದ ಮದ್ಯ 


ಮೆಂದಬಳೆ ಪಿಂದೆ ನೋಡಿದಳೊಂದು ಜಾವಮುಂ (ಬಾರಪು. ೦೦-೦೩೪), | 


[ ಆಸಂ. ದೇಹ] 

ದೇಯ್ಯ (ಗು). ೧. ಕೊಡಬೇಕಾದ ; ದಾನ ಮಾಡಬೇಕಾದ. 
೨. ಕೊಡುವ; ದಾನಮಾಡುವ: ಸ್ವಸ್ಯ ದೇಯದ್ರವ್ಯದ, ಅತಿಸರ್ಗಃ- 
ಕೊಡುವುದು (ತತ್ತ ಪ್ರ. ೨೮೫). (ನಾ). ೩. ದಾನಕೊಡಬೇಕಾದ 
ಪದಾರ್ಥ... ವಸ್ತು; ದಾನಲಕ್ಷಣಮಪ್ಪಡೆ ದಾತೃವೆಂದುಂ ದೇಯವೆಂದುಂ 
ಪಂತ್ರಮೆಂದುಂ ತ್ರಿವಿಧಮಕ್ಕುಂ (ಶಾವೂಪು. ೨3೬); ಇದೇ ದೇಯಂ 
ಮತ್ತದೇಯಂ ಬಗೆವೊಡಿದು ದಲೆಂಬೀ ವಿಚಾರಕ್ಕಣಂ ಸಲ್ಲದೆ , . , 
ಕೊಟ್ಟು ದಾರಿದ್ರ್ಯದ ಮಾತಿಲ್ಲೆಲ್ಲಿಯಿ೦ ಬಾಟಕ್ಕಿಗಮಖಳಧರಾಚಕ್ರದೊಳ್‌ 
ತಾನೆನಿಪ್ಪಗ್ಗದ ಮಾತಂ ಮಾಡಿದಂ (ಕಂದ್ರಪು. ೬-೧೦೩). ೪. ದಾನವಾಗಿ 
ಕೊಟ್ಟುದು: ಪುರವರ್ಗ್ಗದ ಪನ್ನೆರಡು ಮನೆಯ ನೇಸಣಮುಮಂ 
ನೊನ್ನುಗಾಣಮುಮಂ ಬಿಟ್ಟರಿನ್ನೀ ದೇ[ಯ]ಮಂ ಮೇಲಾಳ್ಕೆಯರಸಿಂಗೆ 
(ಕ8, ೪, ೬-೧೪; 30881), "'ಆದೇಯ' ಪರಾ. [ಸಂ, 

ದೇಯಾರ್ಥಿ (ನಾ). ದಾನವನ್ನು ಬೇಡುವವನು ; ಯಾಚಕ ; ಭಿಕ್ಷಂಕ : 
ರಾಯನಂ ಕಾಣಲಾಗದೆ ಮಂತ್ರಿಯೆಡೆ ಸಾರ್ವ ದೇಯೂರ್ಥಿನೊಲೂ ನೀನು 
(ವುಂಕುಳೆ. ೦೪೪), [ದೇಯ್ಯ +೬ ಅರ್ಥ] 

ದೇಯಿ (ನಾ). (ಕರಾ) ಹೆಣ್ಣುದೆವ್ವಗಳಲ್ಲಿ ಒಂದಂ : *ದೈಯ್ಕೊಂ' (ಗಳು) 
= ದೈವ (ಗಳು) ಎನ್ನುತ್ತಾರೆ. ಅವುಗಳಲ್ಲಿ ಗಂಡುಭೂತಗಳೂ : .. ಇವೆ. 
ಹೆಣ ಭೂತಗಳೂ (ಉದಾ :-ಉಳ್ಳಾಳ್ಲಿ, ಜುಮಾದಿ, ಕಲ್ಲಾರ್ಡಿ, ದೇಯಿ, 
ಬೈದೈದಿ ಇತ್ಯಾದಿ) ಇವೆ (ತುಳುನಾ. .3೫೧). 

[ «ತುಳು. ದೇಯಿ./ಪ್ರಾ. ದೇಈ./ಸಂ. ದೇವೀ] 

ದೇಯಿಂಗೆಅಕ (ನಾ). ಒಂದಂ ಸ್ಥಳದ ಹೆಸರು: ಇನ್ತೀ ದಣ್ಮದೊಳಂ 
. - * ಪುಟ್ಟಿದ ದ್ರುವ್ಯಮಖುವಂ ಕಳೆಮದ್ದಳೆಯ ಪಣಮುಂ ದೇಯಿಂಗೆಟ್‌ಗೆ 
(ಎಇ, XX, ೬-೪೧ ; 1012). [ದೇಯಿ+ ಕೆಲಿ] 

ದೇಯಿಮಯ್ಯ (ನಾ). ಒಬ್ಬಾತನ ಹೆಸರು : ದಾತಾರಂ ದೇಯಿಮಯ್ಯ 
ಸೆಟ್ಟಿಯರ ೫ ಗಂ ಮುಟ್ಟಿಂ ನಲ್ಲಯ್ಕನುಂ . . . ತಿಲ್ಪಿ ಪೇಳೆ (ಸೌಇಇ. 
Xx, ೧೯-೬೯ ; 3016), [ ದೇಯಿ + ಅಮ (ಅಮ್ಮ) * ಅಯ್ಯ. 

ದೇವ (ಗು). ೧. ದೇವಲೋಕಕ್ಕೆ ಸೇರಿದ. «ದೇವನದಿ' ಪರಾ. 
೨. ಪ್ರಕಾಶಿಸುವ. (ನಾ). ೩. ದೇವಲೋಕದಲ್ಲಿ ವಾಸಿಸುವವನು ; 
ಸ್ವರ್ಗಲೋಕವಾಸಿ ; ದೇವತೆ; ದಿವಿಜ: “ದಿವಮೆಂದಿಂತಿದು ತಾ 
ನಮರ್ತ್ಯಭವನಂ ತದುದ ೈವ [ರ್ಕಳ್‌] ದಿವೌಕಸರ್‌" ದೇವರ್ಕಳ್‌ . 
ಪ್ರಿದಶರ್‌” (ವಸ್ತುಳೋ. ೬-೩೦) ; “ಆದಿತ್ಯಃ, ತ್ರಿದಶಃ, ಸುರಃ . . , 
ದೈವತಂ-ಈ ೨೧ ದೇವರ್ಕಳ ಪೆಸರ್‌” (ಹಲಾಯ. 3-೪) ; ದೇವರ 
ಪಣಗಳ ರವದೊಳ್‌ ದೇವರ ಸುರಿವರಲ ಸರಿಯ ಬೆಳ್ಗೆರಿಯೊಳ್‌ 
ತದ್ದೇವವಿಮಾನಾವಳಿಯೊಳ ತೀವಿದುದೊರ್ಮೊದಲೆ ಗಗನದಿಂ ಧರೆ 
ಮಧ್ಯಂ (ಪಂಪಥಾ. ೧-೧೪೭) ; ಜೀವಾತ್ಮೆರುಗಳಿಗೆ ಅವರವರ ಕರ್ಮಾಧೀನ 
ವಾಗಿ ಬರುವ ದೇಹವನ್ನು ದೇವ ಮನುಷ್ಯ ತಿರ್ಯಕ್‌ ಸ್ಥಾವರವೆಂದು 


೪೦೪೯ 


ಕಾಟ 


ದೇವಖುಣ 


» . ಎ ವಿಭಾಗಮಾಡಿರುತ್ತಾರೆ (ಹಿಂದೂ, ೧೪). ೪. ಜಗತ್ತಿನ ಸೃಷ್ಟಿ, 
ಸ್ಥಿತಿ, ಲಯಗಳಿಗೆ ಕಾರಣನಾದವನು ; ಪರಮಾತ್ಮ ಭಗವಂತ ; 
ಪರಬ್ರಹ್ಮ : ಜೀವನುಮಶುದ್ಧನು ದೇವನತಿಶುದ್ಧನು (ಬಸಪು, ೫೧-೨೯); 
ದೇವ ಬಂದ ನಮ್ಮ ಸ್ವಾಮಿ ಬಂದನೋ (ಪುರಂದ. ೧-೪೦ ಪಲ್ಲವಿ) ; ದೇವ 
ನಾರೆಂದೆನಲು ಬುದ್ಧಿ ಯ ಭಾವದಲಿ ಭಾವವನಟ್‌ವ ಸದ್ಭಾವರೂಪನುಃ 
ಸಾಕ್ಷಿಯಾತನೆ ದೇವನೆನಿಸುವನು (ಅಮೃತ, ೩-೧೪೭) ; ಆ ದೇವ ಈ ದೇವ 
ಮಾದೇವನೆನವೇಡ ಆ ದೇವರೆ ದೇವ ಭುವನದ ಪ್ರಾಣಿಗಳಿಗಾದವನೆ ದೇವ 
(ಸರ್ವಜ್ಮ, ೦೯೦) ; ಇಬ್ಬನಿಯಲಿ ಸುಖಿಸುವ ಹೃದಯವೆ ದೇವಗೆ ಗುಡಿ 
(ಅನಿಕೇ. ೩೪-೩). ೫. ಬ್ರಹ್ಮ : “ಸರಸಿರುಹಭವಂ ಬ್ರಹ್ಮಂ ಹಿರಣ್ಯಗರ್ಭಂ 
ವಿಧಾತ್ಮ ದೇವನಜಂ . . . ಚತುರಾಸ್ಕಂ” (ವಸ್ತುಕೋ, ೩-೦೧). ೬. 
ಗುರು, ದೊರೆ ಮಂಂಂತಾದ ಹಿರಿಯರನ್ನು ಕುರಿತು ಸಂಬೋಧಿಸು 
ವಾಗ ಬಳಸುವ ಗೌರವಸೂಚಕವಾದ ಮಾತು: ದೇವ ಬಿನ್ನಪ 
ಮಿಂದು ಖಾಂಡವಮಂ ಕೃಶಾನು ತಗುಳ್ತು ನಾನಾವಿಧಂ ಸುಡೆ... 
ದೇವರೆಂದಟ್‌ದಿರ್ದಂ (ಪಂಪಛಾ. ೫-೯೪): ದೇವ ಪೆಅತಾವುದವ್ಯಕ್ತಾವಯವ 
ದೊಳಂ ಕುವತಾರನುನ್ನತಿಕೆಯನುದ್ಧಾವಿಸುತಿರ್ದಪ್ಪು [ದಂ ಪರಿ] ಭಾವಿಸು 
ನೀಂ ಚೆಕ್ರವರ್ತಿಚಿಹ್ನೋತ್ಯರಮಂ (ಕ9ದಂಪೂ. ೪೪೯) ; ನೇವ ನಿಮಗಪ್ಪ 
ಪಿಶಿತಮನಾವೆಡೆಯೊಳಮಲಸಿ ಪಡೆದೆವಿಲ್ಲ (ಪಂಕತಂ. ೮೪೪-೨೧); ದೇವ 
ಕನಸಿದು ಕರಂ ದೋಷಾವಹಂ (ಯಕೋಕ. ೩-೦೩). ರಿ. ಪೂಜ್ಯ, 
ಮಹನೀಯ ಎಂಬರ್ಥದಲ್ಲಿ ಹೆಸರಿನ ಕೊನೆಯಲ್ಲಿ ಸೇರಿಸುವ ಮಾತು: 
*ಪಾಡಃ, ದೇವಃ, ಭಟ್ಟಾರಕಃ - ಈ ಮೂಯಿಂ ಪೆಸರ ಕಡೆಯೊಳ್‌ 
ಪೂಜಾವ[ಚೆ]ನಂ” (ಹೆರಾಯು, ೨೩-೦೫೪) ; “ಪೆಸ೦್‌ ಕಡೆಯಾಗುನುಡಿ 
ದೇವಮಕ್ಕು” (ಮಂಗರಾ. ೨೭-೭). ಲೆ. ವಿಹರಿಸುವವನು ; ಕ್ರೀಡಿಸು 
ವವನು: ದೇವ ಎಂದರೆ ಕ್ರೀಡಾಮಯ ಎಂದು ಮತ್ತೊಂದು ಅರ್ಥ 
(ಭಾತತ್ತ್ಮ. ೪೮೭), ೯. ದಡ್ಡ ; ಹೆಡ್ಡ. ೧೦. ಮಗು ; ಶಿಶು. 
೧೧. [ಛಂದ] ಒಂದಂ ಅಕ್ಷರ ಗಣದ ಹೆಸರು; ನಗಣ (ಲಲಲ): ನಗಣ 
೬ ೬೬. (ನಾಕ, ಇಂದ್ರನಿಲಯ, ದೇವ. ಇಂದ್ರ) (ಛಂದೊಂಲು. 4, ೧೨). 
೧೨. [ಜೈನ] ಲೋಕಾಂತಿಕ ದೇವತೆ: ದೇವರೊಳಂ ಗುರುಗಳೊಳ 
ಮಾಗಮದೊೊಳಂ ನೆ"ಬುಗೆಯಂ ನಲ್ಮೆಯುಂ ಭಕ್ತಿಯುಮನೂನಮಾಗೆ 
(ಸುಕುಮಾ. ೩-೪೬ ವೆ), 

ದೇವಾಂದೇವ - ದೇವರ ದೇವ ; ದೇವಾಧಿದೇವ; ಪರಮೇಶ್ವರ: 
ಕಿಟ್ಲಣೇಶ್ವರದಾ ದೇವರು ಪರವರಿಯೆ ಭತ್ತಮುಂ ಕವಿಲೆಯ ಪಾಲಂಂ 
ಎಟ್ಟುಂ x x ೫ ದೇವಾನ್ಹೇವನ ಪರಿಜನಮಲ್ಲಾಡೆ ಪೆಜನೊವ೯ನಾರು 
ಮುಂಣ್ಹೊಮೆಣ್ಣುಕಂ ಇನ್ನುಣ್ಣೋರುಂ ಉಣಿಯ ಕೊಡುವೋನುಂ 
»** ಪೂತಿ ಎನ್ವ ನರಗಕ್ಕೆ ಸಲ್ಗೆ (ಎಕೆ. ೪, ಕೊಪೈ. ೩೭-೪; ಸು. 4761). 

[ಸಂ.) 


ದೇವಂಗೆಯ್‌, (ಕ್ರಿ). ದೇವತ್ವವನ್ನು ಆರೋಪಿಸು ; ದೇವಂಗೆಯ್ದೂದು 


ಕಲ್ಲ ಮಣ್ಣ ಪರಿಜಂ ಚಿಹ್ನಂಗಳಂ ಶೂನ್ಶಮು೦ (ಸಂಸಪ, ೩-೨), 
[ ದೇವ + ಕೆಯ, ] 


ದೇವಂಗೆಯ್‌, (ನಾ). ದೇವರಿಗೆ ಸೇರಿದ: ಸಾಗುವಳಿ ಜಮಾನು : ತೆಂಕ 


« *(|40 


ದೇವಂಗೆಯ್ಕೆ ಮೇರೆ (ಎಇ. ೪11, ೨೦೦-೦೦ ; 866). 
[ದೇವ +. ಕೆಯ] 


ದೇವಂಗೇರಿ: (ನಾ). ಒಂದು ಸ್ಥಳದ ಹೆಸರು: ಶ್ರೀವುರದಾ ಬಡಗಣ 


ಪಡುವಣ ಕೋಣುಳ್ಸನ್ನೇವಂಗೇರಿ ಮದಮನೆ ಒಂದಂ (ಎಕ. 1೪, 


ನಾಗಮಂ. ೮೩-೬೯ ; 776). [ದೇವ 4 ಕೇರಿ] 


ಟ| ದೇವಯಣ (ನಾ). ದೇವ, ಯಷಿ ಮತ್ತು ಪಿತೃ ಎಂಬ ಖಂಣತ್ರಯ 


ದಲ್ಲಿ ಮೊದಲನೆಯದು ; ದೇವತೆಗಳು ತನಗೆ ಮಾಡಿರುವ ಉಪ 


ದೇವಖುಷಿ 


ಕಾರಕ್ಕಾಗಿ ಮನುಷ್ಯನು ಮಾಡಬೇಕಾದ ಕೃತಜ್ಞತೆಯ ಕಾರ್ಯ: 
ಏತೃಯುಣ, ಗುರುಯಣ, 'ದೇವಯಣ ಇತ್ಯಾದಿ ಎಲ್ಲ ಯಣದ ಭಾರವನ್ನು 
ನಿಮ್ಮೊಬ್ಬರ ತಲೆಯ ಮೇಲೆ ಹೊರಿಸಬೇಕಾಗುತ್ತದೆ (ಹೊಸಕ್ಷಿ. ೨೩೨). 
[ದೇವ « ಯಣ) 
ದೇವಖಷಿ (ನಾ). ಎ ದೇವರ್ಷಿ ೧ : ಪರಸಮಯದ ದೇವಯಷಿ 
ಸಮೂಹಕ್ಕಂ ವೆಂಡಿರು ವಂಕ್ಕಳುಮೊಳರಾಯ್ತಾಪ್ಪರಿಕ್ಕೆ : ಮುನಿಗಳ್ಗೆ ಸಲ್ಲ 
ಜಿನಶಾಸನದೊಳ್‌ (ಸಮಪ. ೮-3೦೬) ; ದೇವವೃಂದವು ಬೆರಸಿ ನಾನಾದೇವ 
ಹಯಷಿಯರು ಕೂಡಿ ಭೂಮಿದೇವಿಯನು ಸಂತೈಸಿ (ಸಂಫಪ. ೬-೬೨). 
[ದೇವ + ಯಷಿ) 
ದೇವಕಂಟಕ (ನಾ). ದೇವತೆಗಳಿಗೆ ಮುಳ್ಳಿನಂತಿರುವವನು ; ದೇವತೆ 
ಗಳನ್ನು ಕಾಡುವವನಂ ; ರಾಕ್ಷಸ: ದೇವ ಮಗನಳಲಿಂದ ಕಾಡಲು 
ದೇವಕಂಟಕ ಬಂದ ಮೇಲಿನ್ನಾವುದುಚಿತವು ನೀವೆ ಬಲ್ಲಿರಿ ಕಾಳಗದ ಪರಿಯ 
(ಕೌಶಿರಾ. ೩೬-೨4), [ದೇವ 4 ಕಂಟಕ] 
ದೇವಕಣಿಗಿಲೆ "ದೇವಗಣಿಗಿಲು' ನೋ. 
ದೇವಕಣಿಶ (ನಾ). ಒಂದು ಬಗೆಯ ಸಸ್ಯ ; ಪಚ್ಚೆತೆನೆ :. “ದೇವಕಣಿಶಂ 
ಪಚ್ಚೆಯಕ್ಕೂ” (ಮಂಗರಾ, ೪೦-೩೦), (ಸಂ.] 
ದೇವಕನ್ನಿಕೆ (ನಾ). ದೇವತಾಸ್ತ್ರೀ; ದೇವಕನೆ: ಗವುಡನು ಸೋಮ ೫೫% 
ತುಜುವ ಮರಳ್ಳಿಯರವಿ ೬ ೬ * ನು ದೇವಕಂನಿಕೆಯರು (ಎಕೆ. 2%], 
ಚಿಕ್ಕನಾ, ೧೦೦-೨; 1801). [ದೇವ 4« ಕನ್ನಿಕೆ, ) 
ದೇವಕನ್ಯೆ (ನಾ).ಎದೇವಕನ್ನಿಕೆ: ದೇವಕನ್ಮೆಯ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸಿ 
ಹತಾಶನಾದ ರಾಜಪುತ್ರನ ಕಥೆಯೊಂದಿದೆ (ದೇಕನೈೆ. 9). [ದೇವ ಕನ್ಯೆ] 
ದೇವಕಾಂಚನ (ನಾ). ಒಂದು ಬಗೆಯ ಮರ ; ಕೆಂಪು ಕಂಚಿವಾಳ. 
[ ಸಂ.] 
ದೇವಕಾಂತೆ (ನಾ). ಎ ದೇವಕನ್ನಿಕೆ: ಚಂದ್ರಮಂಡಲಂಗಳನೆಳಮಿಂಚು 
ತಾಳ್ವಿದವೊಲಡ್ಡಣದೊಡ್ಡಣಮೆಡ್ಡಮಾಗೆ ತಾವಳವಿಗೆ ಖಟ್ಗಿಧಾರೆಣಿಯ 
ರಾದರನಿಂದೆಗೆ ದೇವಕಾಂತೆಯರ" (ಅನಂಪು. ೪-60). 
[ದೇವ 4 ಕಾಂತೆ] 
ದೇವಕಾರ್ಯ (ನಾ). ೧. ದೇವರ ಅನುಗ್ರಹವನ್ನು ಬಯಸಿ ಮಾಡುವ 
ವ್ರತೋಪವಾಸಗಳು ಮುಂತಾದ ಕಾರ್ಯ: ದೇವಕಾರ್ಯಕೆ 
ನೆರೆದು . ನೆರೆಯೂರಿಂಗೆ ' ಪೋಪಂತೆ (ಐಸಪು. ೪೪-೭೨) ; ಮೊಸರುಹೆಡಿಗೆ 
ಶಿರದಲಿ ದೇವಕಾರ್ಯ ಮಾಸಲು (ಫುರಂದ: ೨-೨೦೪-೨); ಆತನಿಗೆ ಹಿಂದೂ 
ರಾಜ್ಯದ ಪುನರುದ್ಧಾರಕಾರ್ಯ, ದೇಶೋದ್ಧಾರಕಾರ್ಯ, ದೇವಕಾರ್ಯ 
ವಾಗಿತ್ತು (ಬಂಕಿಮ, 668), ವಿ. ಕೆಲವು ಪಂಗಡಗಳಲ್ಲಿ ಮದಂವೆಗೆ 
ಮಂಂಚೆ ಮಾಡುವ ಕುಲದೇವತೆಯ ಪೂಜೆ: ಈಗ ದನಿಗಳಿಗೆ ಅವಕಾಶ 
ವಿಲ್ಲ, ದೇವಕಾರ್ಯ ನಡೆದಿದೆ (ಇಮಿನ್ಮಾ. ೧೦. ೩. ಸಂಪ್ರದಾಯ 
ನಿಷ್ಕರ ಮನೆಗಳಲ್ಲಿ ವರ್ಷಂಪ್ರತಿ ಒಂದು ವಿಶಿಷ್ಟವಾದ ತಿಥಿಯಲ್ಲಿ 
ಆಯಾ ಮನೆದೇವತೆಯ ಪ್ರೀತ್ಯರ್ಥವಾಗಿ ನೆರವೇರಿಸುವ `ಒಂದು 


ಪವಿತ್ರಕಾರ್ಯ. [ದೇವ + ಕಾರ್ಯ) 

ದೇವಕುಜ (ನಾ). ದೇವಲೋಕದ ಮರ ; ಕಲ್ಪವೃಕ್ಷ: ಇದು ದಲ್‌ 
ಚೆಂದ್ರಮನಲ್ಲು . . . ತತ್ಕಂಠವಿಲಂಬಿ ದೇವಕುಜಪುಷ್ಟಸ್ರಗ್ರಜೋ 
ವಿಭ್ರಮಂ (ರಉಾಜಶೇ. ೧೩-೪೪). [.ದೇವ.4* ಕುಜ) 


ದೇವಕುರು (ನಾ). [ಜೈನ] ವಿದೇಹಕ್ಷೇತ್ರದಲ್ಲಿ ಮೇರುಪರ್ವತಕ್ಕೆ 
ದಕ್ಷಿಣದಲ್ಲಿರುವ ಒಂದು ಭೋಗಭೂಮಿ: ಕರುಮಾಡದೇಟನೆಯ 
ನೆಲೆಯೊಳಿರ್ದಲ್ಲಿ ಸಿಡಿಲ್‌ ಪೊಡೆಯೆ ಸತ್ತು ದೇವಕುರುವಿನೊಳ್‌ ಪುಟ್ಟಿ ದಂ 
(ಹಂರಾಮೂ. ೦೬-೪3 ವ); ಪುರಂ ವಿರಾಜಿಪುದು. ದೇವಕುರೆಪ್ರತಿಮಾನ 
ಮೆಂಬಿನಂ (ತಂದ್ರಪು. ೧೦-೬೨), [ದೇವ+ ಕುರ್ಕು) 


೪೦೫೦ 


36 


₹0 


48 


ದೇವಕೃತ 


ದೇವಕುಲ, ದೇವಕುಳ (ನಾ). ೧, ದೇವಾಲಯ ; ದೇವಸ್ಥಾನ : ಕುಲ 
ನಗಂಗಳೆನಿಪ ದೇವಕುಲದ ಭೋಗದಿಂ ಸರಾಗಮಾದ ರಾಗದಿಂ (ಪಂಪಭಾ. 
೧-೩೮ ರಗಳಿ); ಅಮರಾಪಗಾಪಯಃಪೂರಮನಾಂತ ಹೈಮನಗದಂತಿರೆ 
ದೇವಕುಲಂಗಳೊಪ್ಪುಗುಂ (ಕಾದಪೂ. ೨೯೬); ಕೈತೊಳೆದು ದೇವಕುಲ 
ಕೈತಂದು ವಿಘ್ನಶಾಂತಿಯ ಬೇಳ್ದು (ಪಾರಸಿ. ೦೦-೨೧೮), ವಿ, ದೇವತೆಗಳ 
ಗುಂಪು,- ಸಮೂಹ : “ದೇವಕುಲಕೆ ಬಿಜ್ಜೋದ:ರುವಮಚ್ಚ ರರುಮಕ್ಕು” 
(ಕಬ್ಬಿಕ್ಕೆ. ೧೦). ೧, ೨ : ಧನದನಿವಾಸದಿಂ ಮಣಿಮಯೋಜ್ವಳದೇವ 
ಕುಲಂಗಳಿಂದೆ ಪೌದನಪುರವೊಪ್ಪು ಶಿರ್ಪದವ:ರಾವಕಿಯಂತೆ 
(ಪಾರ್ಶೃಪು. ೧-೧೧೨). ದೇವಕುಳ : ೧. ದೇವಕುಳಂಗಳಿಂ [ವ] » ವಧೂ 
ಕುಳಹರ್ಮ್ಯ್ಯ್ಯಶತಂಗಳಿಂ ಮಹೀದೇವಗೃಹಂಗಳಿಂ ಧನಪತಿಪ್ರಭವೈಶ್ಯ 
ಕದಂಬಗೇಹದಿ೨ (ಎಇ. ೫೫, ೧೧೬-3೨೯: 1167): ತಾರಕಪ್ರತತಿಗಳಾರಯ 
ಲೃಡೆವ ದೇವಕುಳಂಗಳ ತಟಾಕಚಯಂಗಳ ವಪೆರ್ಮೆಯಿಂದ 
ಮೂರ್ಜಿತಮೆನಿಪಗ್ರಹಾರಮವು ವಿಷ್ಣನೃಪಾಳಕನಿತ್ತ ದತ್ತಿಗಳ (ಎಳ. 
¥I, ತರೀಕೆ. ೪೩-೨೯ ; 2196). [ದೇವ *. ಕುಲ) 

ದೇವಕುವರ, ದೇವಕೊಮಾರ (ನಾ). ೧. ದೇವರ ಮಗ; ಏಸುಕ್ರಿಸ್ತ: 
ದಿವಕಿಂದು ದೇವಕುವರಂ ಮರಳಿ ಬಹನೆಂಬ ಗೆಲುವಿಂದ ದೇವದೂತರೆ 
ಬಾರಿಸುವರೊ ಮಂಗಲವಾದ್ಯವೆನಲು (ಗೊರ್ಕೊಥಾ, ೦-ಬ. ದೇವ 
ಕೊಮಾರ : ೨. ಒಬ್ಬುತನ ಹೆಸರು: ಶ್ರೀವರಮತಿಸಾಗರಪಣ್ಮಿತ 
ಭಟಾರರ ಬೆಸದೊಳಣ್ಣಯ್ಕನುಂ ದೇವಕೊಮಾರಮಂ ಧೋರನುಮಿಟ್ಟು 
(ಎಕ. 111, ಶ್ರೀರಂಗ. ೧೪೮-೧೦ ; 904 ?). [ದೇವ + ಕುವರ] 

ದೇವಕುಸುಮ. (ನಾ). ಲವಂಗ : “ಲವಿ ಲವಂಗಂ ದೇವಕುಸುಮಮೆನೆ” 
(ಮಂಗರಾ. 9೩-೪೦) ; “ಲವಂಗಂ, ದೇವಕುಸುಮಂ, ಶ್ರೀಸಂಜ್ಞಂ-೩ 
ಲವಂಗದ ಹುವ್ಚ್ವ, ಲವಂಗ” (ಸಿದ್ಧಾಂತಿ. ೧೭೯). [ ದೇವ + ಕುಸುಮ] 

ದೇವಕುಳ "ದೇವಕುಲ' ನೋ. 

ದೇವಕೂಟ (ನಾ). ೧. ದೇವಾಲಯ. ೨. ದೇವಸ್ಥಾನದ ಭೋಜನ 
ಶಾಲೆ. ೩. ದೇವಸ್ಥಾನದ ಭೋಜನಶಾಲೆಯ ಮೇಲ್ವಿಚಾರಣೆ : 
ಅಧಿಕಾರವುಳ್ಳ ಸಂಸ್ಥೆ ಗಳು :—ಊರೆ೨ (ಊರವರು), ನಾಡು , . 
ಸರ್ವಾತಿಧ್ಯಕುಟುಂಬ, ದೇವಕೂಟ,  ಕ್ರಮಕುರಿಯ (ತುಳುನಾ. ೨೭೦). 

[ ದೇವ * ಕೂಟ] 

ದೇವಕೃಚ್ಛ್ರ (ನಾ). ಒಂದು ಬಗೆಯ ಪ್ರಾಯಶ್ಚಿತ್ತ ; ಹೆಚ್ಚಾದ ಕಾಯ 
ಕ್ಲೇಶದಿಂದ ನಿರ್ವಹಿಸಬೇಕಾದ ಒಂದು ಬಗೆಯ ತಪಸ್ಸು: 
ದೋಷಪರಿಹಾರಾರ್ಥಮಾಗಿ ಶರೀರಬಂಧಾತ್ಮಕತ್ವದಿಂ ಮಹತ್ಕಷ್ಟ 
ಸಾಧ್ಮಂಗಳಾದ ತಪ್ತಕೃಚ್ಛ ) ದೇವಕೃಚ್ಛ_, ಯಾವಕೃಛ್ರ ಮುಂತಾದುವುಗಳಿಂ 
ಪಕ್ಷ ಮಾಸಾದಿಕಂಗಳಲ್ಲಿ ಅನ್ನಮಂ ವೆರ್ಚಿಸಿ ತಗ್ಗಿಸಿಕೊಂಬುದು (ವಿವೇಕ: 
೧೩೧. [ಸಂ.) 

ದೇವಕೃತ' (ನು). ೧. ದೇವರಿಂದ ಆದುದು; ಮನುಷ್ಯಶಕ್ತಿಗೆ 
ಅಸಾಧ್ಯವಾಗಿದ್ದು ಕೇವಲ ಅದೃಷ್ಟದಿಂದ ಒದಗಿಬರುವುದು. 
೨. [ಜೈನ] ಮೂವತ್ತು ನಾಲ್ಕು ಅತಿಶಯಗಳಲ್ಲಿ ಒಂದು; 
Pp ಜೈನರ ಪ್ರಕಾರ ೩೪ ಅತಿಶಯಗಳಿವೆ. ಇವು ತೀರ್ಥಂಕರನಿಗೆ 
ಉಂಟಾಗುವ ಅತಿಶಯಗಳು. ಇವುಗಳನ್ನ ಸ್ವಾಭಾವಿಕ 
ಅತಿಶಯಗಳು, ಕರ್ಮಕ್ಷಯಜ ಅತಿಶಯಗಳು ಮತ್ತು ದೇವಕೃತ 
ಅತಿಶಯಗಳೆಂದು ' ಮೂರು ವಿಭಾಗ ಮಾಡಿದ್ದಾರೆ. ಸ್ವಾಭಾವಿಕ 


ಅತಿಶಯಗಳು-ಸ್ವೇದರಹಿತತ್ವ, ನಿರ್ಮಲಶರೀರ, ಹಾಲಿನಂತೆ 
ಬಿಳಿಯ ರಕ್ತ, ವಜ್ರವೃಷಭನುರಾಚಸಂಹನನ, ಸಮಚತುರಸ್ರ 
ಶರಿ:ರಸಂಸ್ಥಾನ, ಅನಂಪವಂರೂಪ, ಅತ್ಯಧಿಕಸುಗಂಧತ್ವ, 


೧೦೦೮ ಬಗೆಯ ಉತ್ತಮ ಲಕ್ಷಣಗಳನ್ನು ಹೊಂದಿರಂವಿಕೆ, ಅತ್ಯಧಿಕ 


ದೇವಕೊಮಾರ ೪೦೫೧ 


ವಾದ ಬಲ ಮತ್ತು ಹಿತಮಿತವಾದ ಭಾಷಣ ಎಂಬ ಹತ್ತು 
ವಿಧಗಳಂ. ಕರ್ಮಕ್ಷಯಜ ಅತಿಶಯಗಳು- ತನ್ನ ಸುತ್ತಲೂ ನಾಲ್ಕು 
ದಿಕ್ಕುಗಳಲ್ಲಿ ನೂರುಯೋಜನಗಳವರೆಗೆ ಸುಭಿಕ್ಷತೆ, ಆಕಾಶಗವಂನ. 
ಹಿಂಸೆಯ ಅಭಾವ, ಭೋಜನದ ಅಭಾವ, ಉಪಸರ್ಗಗಳ ಅಭಾವ, 
ನಾಲ್ಕೂ ಕಡೆಗೆ ಮುಖವಾಗಿರಂವ ಸ್ಥಿತಿ, ನೆಳಲು ಬೀಳದಿರುವಿಕೆ, 
ಎವೆ ಬಡಿಯದಿರುವಿಕೆ (ನಿರ್ನಿಮೇಷ ದೃಷ್ಟಿ), ಸಮಸ್ತವಿದೆಗಳಲ್ಲಿ 
ಪ್ರಭಂತ್ವ, ನಖ ಹಾಗು ರೋಮಗಳು ಸಮಾನವಾಗಿರುವಿಕೆ ಮತ್ತು 
ಹದಿನೆಂಟು ಭಾಷೆಗಳಲ್ಲಿಯೂ ಏಳುನೂರು ಕ್ಷುದ್ರಭಾಷೆಗಳಲ್ಲಿಯೂ 
(ಏಕಕಾಲಕ್ಕೆ) ಹೊರಡುವ ದಿವ್ಯಧ್ವನಿ ಎಂಬ ಹನ್ನೊಂದು ವಿಧಗಳು. 
ದೇವಕೃತ ಅತಿಶಯಗಳು-ತೀರ್ಥಕರ ಮಹಿಮೆಯಿಂದ ಯೋಜನಗಳ 
ವರೆಗಿನ ವನಗಳಲ್ಲಿ ಎಲೆ, ಹೂ, ಹಣ್ಣು ಗಳು ತುಂಬುವುದಂ, 
ಮುಳ್ಳು, ದೂಳು ಹೊರಟುಹೋಗಿ ಸುಖವಾದ ಗಾಳಿ ಬೀಸುವುದು, 
ಜೀವಗಳು ಪರಸ್ಪರ ವೈರಭಾವವನ್ನು ತ್ಯಜಿಸುವುದು, ಭೂಮಿ 
ಕನ್ನಡಿಯಂತೆ ಸ್ವಚ್ಛವೂ ರತ್ನಮಯಂವೂ ಆಗುವುದು, ಸೌಧ 
ರ್ಮೇಂದ್ರನ ಆಜ್ಞೆಯಿಂದ ಸುಗಂಧಜಲದ ವೃಷ್ಟಿ, ದೇವವಿಕ್ರಿಯೆ 
ಯಿಂದ ಸಸ್ಯಫಲಸಮೃದ್ಧಿ, ಎಲ್ಲ ಜೀವಗೆಳಿಗೂ ನಿತ್ಯ ಆನಂದ, 
ಶೀತಲವಾದ ಗಾಳಿ ಬೀಸುವಿಕೆ, ಬಾವಿ, ಕೆರೆ, ನದಿಗಳಲ್ಲಿ ನಿರ್ವಲ 
ವಾದ ನೀರು ತುಂಬುವಿಕೆ, ಆಕಾಶ ನಿವರ೯ಲವಾಗುವಿಕೆ, ಎಲ್ಲ 
ಜೀವಗಳೂ ರೋಗರಹಿತರಾಗಿರುವಿಕೆ, ನಾಲ್ಕು ದಿವ್ಯ ಧರ್ಮ 
ಚಕ್ರಗಳ ದರ್ಶನ ಮತ್ತೂ ತೀರ್ಥಕರನ ನಾಲ್ಕೂ ಮಗ್ಗುಲುಗಳಿಗೆ 
ಸಕಲ ಪೂಜಾದ್ರವ್ಯಗಳುಂಟಾಗುವಿಕೆ ಎಂಬ ಹದಿಮೂರು ವಿಧಗಳು: 
ಸ್ವಾಭಾವಿಕ ಕರ್ಮಕ್ಷಯಜ ದೇವಕೃತಂಗಳೆಂಬ ಮೂವತ್ತುನಾಲ್ಕು 
ಮತಿಶಯಂಗಳೊಳೊಂದುಗುಂದದಿರೆಯುಂ ಉ(ಶಾಂತಿಪು. ೧೨-೦೪ ವ); 
ದೇವಕೃತಂಗಳುಮಂ ಸ್ಥಾ ಿಭಾವಿಕಮುಮನಜಿತ ನೀನೆ ತಾಳ್ವಿದೆ (ಅಜಿಪು. 
6-03). [ದೇವ * ಕೃತ) 

ದೇವಕೊಮಾರ "ದೇವಕುವರೆ' ನೋ. 

ದೇವಕ್ರಿಯೆ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ : ದೇವಕ್ರಿಯೆ 
ತ್ರಿಣೇತ್ರಕ್ರಿಯೆ ಭೂತಾಳಕ್ರಿಯೆಯೆಂಬ ಮೂಟುಂ ಕೋಲಾಹಲರಾಗಕ್ಕು 
ಪಾಂಗಗಳು ( ವಿವೇಕ. 3೩೪). [ಸಂ. ದೇವಕ್ರಿಯಾ] 

ದೇವಖಾತ (ನಾ). ೧. ನೈಸರ್ಗಿಕವಾಗಿ ಉಂಟಾದ ಜಲಾಶಯ ; 
ಅಕೃತ್ರಿಮವಾದ ಸರೋವರ ಮೊದಲಾದ ಜಲಾಧಾರ: 
“ದೇವಖಾತಮಕ್ಕುಮಖಾತಂ” (ವಸ್ತುಕೋ, ೨3೪-3); “ಅಖಾತಮು 
ದೇವಖಾತಮೆನಲೈ” (ಮಂಗರಾ, ೦೨೩-೦೪) ; ತಾನಾಗಿ ನಿರ್ಮಿತವಾದ 
ಪುಷ್ಕರಿಣಿ ಮುಂತಾದವು ದೇವಖಾತವು (ಆರ್ಯಧ. ೦೭೬). ೨. ಕುರುಕ್ಷೇತ್ರ 
ದಲ್ಲಿದ್ದ ಒಂದು ಜಲಾಶಯದ ಹೆಸರು : ನಡುವಗಲಿಟ್‌ವಿನಂ ಕಾದಿ 
ಬಟಲ್ಲು ಕ:ದುರೆಗಳಂ ನೀರೊಳಿಕ್ಕಲೆಂದು ದೇವಖಾತಮೆಂಬ ಮಡುವಿಂಗೆ 
ಬರ್ಪುದುಂ (ಪಂಪಧಾ, ೦೧-೦೩೬ ವ). [ದೇವ * ಖಾತ್ಯ] 

ದೇವಗಂಗೆ (ನಾ). ದೇವಲೋಕದ ನದಿ : ಸುಜ್ಞಾನ ನಿರ್ಮಲ ದೇವಗಂಗೆ 
ಯಲಿ ಇಳಿದು ಸ್ನಾನಂಗೈದು (ಗಗತಾ. ೧೬-೧೯). [ದೇವಗಂಗೆ] 

ದೇವಗಂಟೆ (ನಾ). ಒಂದು ಬಗೆಯ ಔಷಧಿಸಸ್ಯ : ಹೊಟ್ಟೆ ನುಲಿಯು 
ವುದಕ್ಕೆ :- ದೇವಗಂಟೆಯ ರಸದಲ್ಲಿ ಉಳ್ಳಿ, ಮೆಣಸು ಅರೆದು ಆ ದೇವ 
ಗಂಟೆಯ ರಸದಲ್ಲಿ ಕದಡಿ ಮೂಜುದಿನ ಕೊಳ್ಳಲು ಹೊಟ್ಟೆ ಕಚ್ಚುವುದು 
ಮಾಣ್ಣುಂ (ವಿವೈವಿ, ೭೬) ; ನಾಲ್ಕುವರಹ ತೂಕ ದೇವಗಂಟಿ ಸೊಪ್ಪನೂ 
» « * ಓಂದು ಮಾನ ಹಸುವಿನ ತ.ಪ್ಪದಲ್ಲಿ ಹಾಕಿ ಕಾಸಿ ಹದದಲ್ಲಿ ತೆಗೆದು 
ನ ಸಿಕದಲ್ಲಿ ನಸ್ಮಮಂ ಮಾಡಿಸಲು ಅರೆದಲೆಬೇನೆ ಮಾಣುವುದು (ವೈದ್ಯಸಾ 
28, ೦೩೯). [ ಸಂ. ದೇವಘಂಟಾ] 


45 


ದೇವಗಣಿಕ್ಕೆ 


ದೇವಗಣ (ನಾ). ೧. ದೇವತೆಗಳ ಗುಂಪು ,-ಸಮೂಹ : ರುದ್ರನ ಹಾವುಗೆ 


ಉರಿಯಿತ್ತು ದೇವಗಣ: ಗಳು ನಿವಾತವಾದರು (ಬಸವ. ೯೩೦) ; ಭಯಮಂ 
ದೇವಗಣಕ್ಕೆ ಮಾಡಿ . , . ಅುದಿನ ಕಾಲನೇವಿ.ಯೆ ಕಂಸಾಸುರನಾಗಿ 
ಪುಟ್ಟಿದುದನಾಂ ಬಲ್ಲೆಂ (ಜಗವಿ. ೧-೬೮): ಮಾಲೆಗೊಂಡೆಯ್ತಪ್ಪ ದೇವಗಣ 
ತತಿಯೊಳಗೆ ಶಾಂತಾರ್ಕಕೋಟಿಪ್ರಭಾಪುಂಜದಿಂ ಬೆಳಗೆ ಮುಂತೆ ಶಿವ 
ವರೂರ್ತಿ (ನಂಬರ. ೭-೧೨೨); ಭುಸ್ವರಭಕ್ತಿಯಿಂದೆಣಗೆ ದೇವಗಣಂ 
(ಪುಷ್ಪಪು. ೧೦-೦೯). ವಿ [ಜ್ಯೋತಿ] ನಕ್ಷತ್ರಗಳ ಮೂರು ಗಣಗಳಲ್ಲಿ 
ಒಂದು ; ದೇವವರ್ಗಕ್ಕೆ ಸೇರಿದಂವೆಂದು ಭಾವಿಸಲಾದ ನಕ್ಷತ್ರಗಳ 
ಗುಂಪು; £ ೧. ಅಶ್ವಿನಿ. ಮೃಗಶಿರೆ, ಪುನರ್ವಸು, ಪುಷ್ಕ, ಹಸ್ತ, 
ಸ್ವಾತಿ, ಅನೂರಾಧೆ, ಶ್ರವಣ ಮತ್ತು ರೇವತಿ_ಇವು ಒಂಬತ್ತು 
ಸೇರಿ ದೇವಗಣ. ೨. ಭರಣಿ, ರೋಹಿಣಿ, ಆರ್ದ್ವೆ, 'ಪುಬ್ಬೆ, ಉತ್ತರೆ, 
ಪೂರ್ವಾಷಾಢ, ಉತ್ತರಾಷಾಢ, ಪೂರ್ವಾಭಾದ್ರೆ, ಉತ್ತರಾಭಾದ್ರ 
ಈ ಒಂಬತ್ತೂ ಸೇರಿ ಮನುಷ್ಯಗಣ. ೩. ಕೃತ್ತಿಕೆ, ಆಶ್ಲೇಷೆ, ಮಖೆ, 
ಚಿತ್ತೆ, ವಿಶಾಖೆ, ಜೇಷ್ಠ, ಮೂಲ, ಧನಿಷ್ಠೆ, ಶತಭಿಷೆ- ಇವು 
ಒಂಬತ್ತು ಸೇರಿ ರಾಕ್ಷಸಗಣ. ಒಬ್ಬ ಕನೈಗೆ ಮತ್ತು ಒಬ್ಬ ವರನಿಗೆ 
ಮದಂವೆ ಮಾಡಬಹುದೆ ಎಂಬ ವಿಷಯವನ್ನು ಪರಿಶೀಲಿಸಲು 
ಜ್ಯೋತಿಷ್ಯಶಾಸ್ತ್ರದಲ್ಲಿ ಹನ್ನೆರಡ:ಕೂಟಗಳನ್ನು ಹೇಳಿದ್ದಾರೆ. 
ಅವುಗಳಲ್ಲಿ ಗಣಕೂಟವೆಂಬುದೂ ಒಂದಂ. ಅದರಲ್ಲಿ ಕನ್ಯೆಯ 
ಮತ್ತು ವರನ ನಕ್ಷತ್ರಗಳು ಒಂದೇ ಗಣಕ್ಕೆ ಸೇರಿದ್ದರೆ ಪ್ರಶಸ್ತ. 


`ದೇವಗಣ: ಮನುಷ್ಯಗಣವಾದರೆ ಮಧ್ಯಮ. ದೇವಗಣ ರಾಕ್ಷಸ 


ಗಣವಾದರೆ ಅಧಮ. ಮನಂಷ್ಯಗಣ. ರಾಕ್ಷಸಗಣವಾದರೆ ನಿಷಿದ್ಧ : 
ದೆವ್ವ ಭೂತಗಳು . , , ದೇವಗಣದವರಿಗೆ ಕಾಣಿಸುವುದಿಲ್ಲ (ನಡೆದಾ- 
111, ೨೦೬೧) ; ಗಂಡಿನ ನಕ್ಷತ್ರ ದೇವಗಣ. ಹೆಣ್ಣಿನದು ಮನುಷ್ಯಗಣ, 
ಚೆನ್ನಾಗಿ ಕೂಡಿದೆ (ಕಂ). ೩. [ಛಂದ] ಕರ್ತವಿಗೂ ಅವನ 
ಒಡೆಯನಿಗೂ ಶುಭವನ್ನುಂಟಂಮಾಡುವ ಒಂದು ಬಗೆಯ ಗಣ: 
ಭಾಸ್ವದ್ದೇವಗಣಂಗಳಿ೨ದಟ್‌ಪಿದೆಂ ಪಂಕೇಜಪತ್ರೇಕ್ಷಣೇ (ಧಂದೋಂಬು, 
೬-೪೩); ತಾಳಮಾನಸರಿಸವನಆೌಯೆ ಓಜೆ ಬಜಾವಣಿಯ ಲೆಕ್ಕವನೆಬ್‌ಯೆ 
ಅಮೃತಗಣ ದೇವಗಣವನಟ್‌ಯೆ (ಬಸವ. ೪೯೪) ; ಭಾವಿಸೆ ಪದಪದ್ಮಂ 
ಗಳೊಳಾವಾವಂ ಗಣಮನಿಕ್ಕಲವುಮಿವುಮೆನ್ನದೆ ದೇವಗಣಮಿಟ್ಟು ಮುಂದ 
ಕ್ಕಾವ ಗಣಂ ಬಂದಡುತ್ತಮಂ (ಕವಿಜ. ೧೩೭); p "ನಗಣ'ಕ್ಕೆ ಅಧಿ 
ದೇವತೆಗಳು ದೇವತೆಗಳಂ, ಆದ್ದರಿಂದ ಕೆಲವರಂ "ನಗಣ'ವನ್ನೂ 
ಕೆಲವರು "ಮಗಣ' ವನ್ನೂ ದೇವಗಣವೆಂದು ಹೇಳಂತ್ತಾರೆ. ಅಮೃತ 
ಗಣ ಎಂಬ ಪದದ ವಿಚಾರ ಪಿಂಗಳಾಚಾರ್ಯನ ಛಂದಶ್ಶಾಸ್ತ್ರದಲ್ಲಿಲ್ಲ. 
ದೇವಗಣವು ಆಯಂರ್ವೃದ್ಧಿ ಮಾಡುವುದೆಂದೂ ರಾಕ್ಷಸಗಣವು 
ಕೆಡುಕನ್ನುಂಟುಮಾಡುವುದೆಂದೂ ನಂಬಿಕೆಯಿದೆ, [ ದೇವ. ಗಣ) 


ದೇವಗಣಿಕ್ಕೆ (ನಾ). ಒಂದಂ ಬಗೆಯ ಗಿಡ : “ಅಂಬಾಲಾ- ದೇವಗಣಿಕೆ” 


(ಕಾಶಕೃ. ೩೦). [ದೇವ 4 3ಣಿಕ್ಕೆ] 


ದೇವಗಣಿಕೆ: (ನಾ). ರಂಭೆ, ಊರ್ವಶಿ, ತಿಲೋತ್ತಮೆ, ಚಿತ್ರಲೇಖೆ, 


ವಂಂಜುಘೋಷೆ, ಮೇನಕೆ, ಸುಕೇಶಿ ಮತ್ತೂ ಫೃತಾಚಿ ಎಂಬ 
ಅಪ್ಸರಸ್ವೀಯರಲ್ಲಿ ಒಬ್ಬಳು: ಭೀಷ್ಮನ್‌ ಎಟ್ಟಂತೆ ನೆಲ ಮುಟ್ಟದೆ 
ಬಿಟಿಕ್ಟೋನಾನ್‌ ದೇವಗಣಿಕ್ಕಯರಾರ್ಗ್ಯವ್ಬಿಡಿದು ಬನ್ಹಿದಿರ್ಗ್ಗೊಣ್ಮುಯೆ 
ವೀರಲೋಕಕೆ ಸನ್ನೋನ್‌ (ಎಕ, ೪, ಸೊರಬ, ೧೦-೯ ; ಸು. 800) ; 
ದೇವಗಣಿಕೆಯರನೆ  ಪೋಲ್ವಯ್ದೂರ್ವರರಸಿಯರ್ಕಳಿಂದಂ (ವಡ್ಮಾರಾ. 
60-೬) : ರಂಭೆ ಊರ್ವಶಿ ತಿಲೋತ್ತಮೆ ಚಿತ್ರಲೇಖೆ ಮಂಜುಘೋಷೆ 
ಮೇನಕೆ ಸುಕೇಶಿ ಫೃತಾಚಿ ಮೊದಲಾದ ದೇವಗಣಿಕೆಯರುಂ (ವಿವೇಕ. 
೨3೮). [ದೇವ ೬ ಗಣಿಕೆ] 


ದೇವಗಣಿಗಿಲು 


ದೇವಗಣಿಗಿಲು, ದೇವಕಣಿಗಿಲೆ (ನಾ), ಸುತ್ತಲೂ ಬಿಳಿ, ಒಳಗೆ ನಸು 
ಹಳದಿಬಣ್ಣದ ದಪ್ಪರೇಕುಗಳಿಂದ ಕೂಡಿದ ಹೂವುಗಳನ್ನು 
ಬಿಡುವ ಒಂದು ಬಗೆಯ ಮರ ಮತ್ತು ಅದರ ಹೂವು: ಹಳ್ಳಿಗಳಲ್ಲಿ 
ಸಾಮಾನ್ಯವಾಗಿ ದೇವಾಲಯದ ಹತ್ತಿರವೇ ದೇವಗಣಿಗಿಲು ಮರಗಳಿರುತ್ತವೆ 
(ಕೊಂ), ದೇವಕಣಿಗಿಲೆ : ದೇವಕಣಿಗಿಲೆಯ ಮರದ ತುಂಬ ತುಂಬಿದ 
ಎಲೆಯ ಮಧ್ಯೆ ಕೊಂಬೆಕೊಂಬೆಯಲ್ಲಿ ಬೆಳ್ಳನೆ ಹೂತಿದ್ದಿತು (ಸಕ. 
೪21, 90). [ದೇವಃ ಗಣಿಗಿಲು (<ಕಣಗಿಲೆ,)] 

ದೇವಗತಿ (ನಾ). ೧. ದೇವತೆಯಾಗುವಿಕೆ; ದೇ ವತ್ವವನ್ನು ಪಡೆಯುವಿಕೆ; 
ಜೀವನಿಗೆ ಉಂಟಾಗಂವ ದೇವ, ಮಾನವ, ತಿರ್ಯಕ್‌ ಮತ್ತು 
ನಾರಕ ಎಂಬ ನಾಲ್ಕು ಗತಿಗಳಲ್ಲಿ ಮೊದಲನೆಯದು : ನಿಜದ್ವಿಚರಮ 
ಸಮಯದೊಳ್‌ : ಅನ್ಕತರ ವೇದನೀಯ ದೇವಗತಿ ತತ್ಪ್ರಯೋಗ್ಯಾನು 
ಪೂರ್ವ ಶರೀರಬಂಧನ ಸಂಘಾತ . , . ನೀಚೈರ್ಗೊತ್ರಗಳೆಂಬ ದ್ವಿಸಪ್ತತಿ 
ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ (ಆದಿಪು ೧೬-೪೯ ವು; ಮುನ್ನಿನ 
ತಿರ್ಯಗ್ಗತಿ ಬಟಕಂ ನೆರಪಿದ ದೇವಗತಿ ವಿನಿಷ್ಠಲಮಾದತ್ತು (ಪಾರ್ಕ ಪು. 
೬-೩೭) ; ಎಲ್ಲ ಪರಿಣಾಮಗಳಿಂದಲೂ ಯಾವ ಗತಿಯಲ್ಲಿ ಸುಖವುಂಟಾಗು 
ವುದೋ ಅದೇ ಇದೇವಗತಕಿಯು (ಜೈನಪ, ೨೯೩). ೨. ದೇವತೆಗಳಿಗೆ 
ದಿಕ್ಕಾಗಿರುವವನು ; ಶಿವ: ದೇವಗತಿ ದೇವಮತಿ ದೇವದುರ್ಲಭನೆಂಬ 
ಕರೆವ ಬಿರುದಿನ ಕಹಳೆಗಳ ಮಹಾರವದೊಳಗೆ ಧರೆ ನಡುಗೆ (ನಂಬಿರ, 
೭-೦೧೮). [ದೇವ * ಗತಿ] 

ದೇವಗತಿವಡೆ (ಕ್ರಿ). ದೇವತ್ವವನ್ನು ಹೊಂದು; ದೇವತೆಯಾಗು: 
ನಿಜಸ್ಮಾಮಿಯಪ್ಪ ಶಂಭುವಿನ ಕೈಯೊಳ್‌ ಕನ್ಯಾನಿಮಿತ್ತಂ ಸತ್ತು ದೇವಗತಿ 
ವಡೆದಲ್ಲಿಂ ಬಂದು (ಪಂರಾಮಾ. ೧೬-೩೮ ವ); ದೇವಗತಿವಡೆದು ಬಂದೀ 
ಭೂವಿಶ್ರು ತರಾದಿರಿಂತಿದಂ ಮಲ್‌ದಿರೆ ಪೇಟ್‌, ದೇವಿ (ನೇಮಿಪು. ೧೪-೩೭). 

[ ದೇವಗತಿ + ಪಡ್ಮೆ) 
ದೇವಗರಿಗೆ (ನಾ). ಒಂದು ಬಗೆಯ ವನಸ್ಪತಿ: ದೇವಗರಿಗೆ, ಹಿರೇಕಣಿಗಲು 
. * ಕಾಡುಜೀರಕ (ಮೈಔಗಿ, ೩6-೭8). [?) 

ದೇವಗಾಂಧಾರ (ನು). [ಸಂಗೀತ] ಒಂದಂ ರಾಗದ ಹೆಸರಂ: ಆ ರಂಭಾದಿ 
ವೇಶಿಯರು ದೇವಗಾಂಧಾರರಾಗದಿಂ ದೇವತಾಸಾರ್ವಭೌಮನಾದ 
ಇಂದ್ರನಂ ಸ್ತುತಿಸಿ (ಸೌಗಂಧಿ. ೩೦೩-೨). [ಸಂ.] 

ದೇವಗಾಂಧಾರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಸಮಸ್ತ 
ರಾಗಂಗಳೊಳಗೆ ರಾಮಕ್ರಿಯೆ , . , ದೇವಗಾಂಧಾರಿ ... ಮಧ್ಯವಠಾವತಿ 
ಯೆಂಬ  ಮೂವತ್ತಾಟುರಾಗಂಗಳೇ ಮುಖ್ಯವನಾಗಿ ಬಳಿಕೆಯಿಂದಧು 
ನಾತನರಲ್ಲಿ ಪ್ರಸಿದ್ಧಗೊಂಡಿರ್ಪವು (ವಿವೇಳ. ೨೩೪); ದೇವಗುಂಧಾರಿ , . . 
ಸೌರಾಷ್ಟ್ರವೆಂ ಬ ಪಾವನರಾಗದೊಳರುಹನನೊಲ್ಲು ಸಂಜೀವನವೆನಿಸಿ 
ಹಾಡಿದರು (ಫಂಠ. ೩-೩0) ; ದೇವಗಾಂಧಾರಿ ೨೯ನೇ ಮೇಳಕರ್ತ ಧೀರ 
ಶಂಕರಾಭರಣದಲ್ಲಿ ಜನ್ಮ (ಸಂಗೀಡಂ, ೧೪೯). [ಸಂ. ದೇ ವಗಾಂಧಾರೀ ] 

ದೇವಗಾಣ (ನಾ). ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಣ್ಣೆಯ ಗಾಣ: 
ಧಾರಾಪೂರ್ವಕಂ ಮಾಡಿಬಿಟ್ಟಾಯವೆಂತೆಂದಡೆ ದೇವಗಾಣ 
ದೊಕ್ಕಲಲ್ಲಿ ದೆವಸವಳವೆಂಣೆ ಸೊಳೆಸವೊಂದು (ಎಇ. ೩೩, ೦೨-೪೯; 1167). 

[ದೇವ ಗಾಣ] 

ದೇವಗಾತ್ರ (ನಾ). ದೇವತೆಗಳ ಶರೀರದಂತೆ ಶರೀರವುಳ್ಳವನು ; 
ಸುಂದರವಾದ ದೇಹವುಳ್ಳವನು : ಸಜ್ಜೆಯೆಡೆ ನಟ್ಟು ನಿಂತವಧರಿಸಿದಳ 
ದೇವಗಾತ್ರನಂ (ಶ್ರೀರಾಮಾ. ೨೭೩-೨೬೮). [ದೇವ 4 ಗಾತ್ರ 

ದೇವಗುಪ್ತ (ನಾ). [ಸಂಗೀತ] ಒಂದು ರಾಗದ ಹೆಸರು : ಸೈಂಧವಿ 
ಪಂಚಮ ಷಾಡವ ದೇವಗುಪ್ತ . . . ಎಂಬೆಂಟು ರಾಗಂಗಳುಂ ಷಟ್ಸ್ವರೆ 
ಜಾತೀಯಂಗಳು (ವಿವೇಕ. ೨೩೩). [ಸಂ.7 


೪೦೫೨ 


ದೇವಚ್ಛಂದ 


ದೇವಗುರು (ನಾ). ದೇವತೆಗಳ ಗಂರಂ ; ಬೃಹಸ್ಪತಿ : ದೇವಗುರು ಬೆಸಸೆ 
ಜನಕ ಭವಾವಳಿಯಂ ಕೇಳ್ದು ವಿನಯವಿನವಿ:ತನಾದೊಂ (ಕಾಂತಿಪು. ೭-೬೫); 
ಖಳನೆಡೆಗೆ ಮೆಲ್ಲನೆ ದೇವಗುರು ಬಿಡದಂಜುತೈತಂದ (ತೊರರಾ. ೬-೪೬-೪೦); 
ದೇವಗುರುದರ್ಶನದಿಂದಲೇ ಶಾಂತಿಯನ್ನು ಪಡೆದ ಆತನ ಮನಸ್ಸು 
, ೬ ೬ ನಿರ್ಮಲವಾಗಿತ್ತು (ಮಹಾಣ. ೧೦೦). [ ದೇವ * ಗುಡ್ಡು) 

ದೇವಗೃಹ (ನಾ). .ದೇವಾಲಯ; ದೇವಸ್ಥಾನ: ಇದು ರಮ್ಯವೆನಿಸಿ 
ದಲ್ಲಿಪ್ಪುದು ದಯ್ವಂ ದೇವಗೃಹದೊಳಿಪ್ಪುದು ಮೇಣೆನ್ನದೆ ಪೊಗೆವುತಮೊಲೆ 
ಯೊಳಗಿಪ್ಪುದು ಟೈವಮೆನಲೆ ಸಲ್ಲದಟ್‌ವುಳ್ಳೂ ತೆಂ (ಸಮಪ, ೮-೧೮೩), 

[ದೇವ + ಗೃಹ) 


10| ದೇವಗೃಹೋದ್ಧರಣ .(ನಾ). ದೇವಾಲಯದ ಜೀರ್ಣೋದ್ದಾರ ; 


15 


35 


ಹಳೆಯದಾಗಿ ಬಿದ್ದು ಹೋಗುವಂತಿರುವ ದೇವಸ್ಥಾನಗಳ 

ದುರಸ್ತು, - ರಿಪೇರಿ: ಶ್ರೀಮದಾಹವಮಲ್ಲದೇವ ಪಃದಪದ್ಮೋಪ 

ಜೀವಿಯಪ್ಪ ಪೆರ್ಗ್ಗಡೆ ಜೋಗಪಯ್ಯಂ ತದೀಯ ದೇವಗೃಹೋದ್ಮರಣ 

ಮುಮಂ , . . ವರಾಡಿ (ಕಇಆ. ೬೮-೨-೨೭; 1056). 
[ ದೇವಗೃಹ * ಉದ್ಧರಣ ] 

ದೇವಗೇಹ (ನಾ). ಗುಡಿ ; ದೇವಸ್ಥಾನ ; ದೇವಾಲಯ : “ಉಪನಂದನ 
ಕೈತವ ದೇವಗೇಹ ಕೇದಾರೆಮೆನಿಕ್ಕು” (ನಾನಾರ. ೩೯). 

[ ದೇವ * ಗೇಹ] 

ದೇವಗೊಳಗ (ನಾ). ಬೆಳೆದ ಧಾನ್ಯದಲ್ಲಿ ಮೊಟ್ಟ ಮೊದಲು ದೇವರಿಗೆ 
ವಿಖಾಸಲಾಗಿ ಕೊಳಗದಲ್ಲಿ ಅಳೆಯುವ ಧಾನ್ಯ : ಕೊಟ್ಟಾರದ ಕರಣಂ 
ದೇವರ್ಗ್ಗೆ ಪೂಜಿಸುವ ಪಣ ೫ . . . ದೇವಗೊಳೆಗಂ ಧರ್ಮ್ವಗೊಳಗಂ 
ವೊನ್ಹು (ಸೌಇಇ. 1X-1, ೧೦೦೭-೦೮ ; 1050); ಕೆಜಿಯ ಕೊರಲು ದೇವ 
ಗೊಳಗಂ ಧರ್ಮಗೊಳಗವೆರಡು (ಎಕ. ಸ1, ಕಳ್ಳಿಕೆ. 3೧-೨೩ ; 1087); 
ಶ್ರೀಮೂಲಸ್ಕಾನದೇವರ ಗೋಸಗೆಯುಪಹಾರಕ್ಕೆ ಕುಲಕೆ ವೊಕ್ಕುಳಾ 
ಭತ್ತ ದೇವಗೊಳಗವಾಗಿ ಕೊಟ್ಟರು (ಎಳ. ೪11, ಸೊರಬ, ೨೪೭-೯ ; 
1288), [ ದೇವ * ಕೊಳಗ] 

ದೇವಗ್ರಹ (ನಾ). ಸೂರ್ಯ, ಚಂದ್ರ ಮೊದಲಾದ ಗ್ರಹಗಳಿಂ 
ದುಂಟಾಗುವುದೆಂದು ನಂಬಲಾದ ಪೀಡೆ: ನಂನಾಶಸ್ತ್ರಧಾರಣೆ ಮಾಡು 
ವುದರಿಂದ . . . ದೇವಗ್ರಹ, ಗಂಧರ್ವಗ್ರಹ, ಯಕ್ಷಗ್ರಹೆ ಮುಂತಾದ 
ದುಷ್ಪಗ್ರಹಂಗಳನ್ನೂ ಶತ್ರುಗಳಿಂದುಂಟಾಗುವ ಹಾನಿಯನ್ನೂ ಕೆಡಿಸು 
ವುದು (ಸಕವೈ, 8೬), [ದೇವ * ಗ್ರಹ) 

ದೇವಚಾಪ (ನಾ). ಮಳೆಬಿಲ್ಲು ; ಕಾಮನ ಬಿಲ್ಲು; ಇಂದ್ರಚಾಪ: 
ಕಡೆಯೊಳ್‌ ತಗುಳ್ತ ರತ್ನದ ಬೆಡಂಗುವೆತ್ತೆಸೆವ ದೀಪ್ತಿವಲಯದ -ಚೆಲ್ವಂ 
ಪಡೆದು ಸಲೆ ದೇವಚಾಪದ ನಡುವಣ ಲಲಿತಾರ್ಧಚಂದ್ರನಿರ್ಪಂತಿರ್ಕುಂ 
(ಆದಿಪು. ೭-೭೩) : ದೇವಾನತಂಗಳ್‌" ಮೊಟಿಗೆ ಪಲವುಮಾ ಕಾಲದೊಳ್‌ 
ದೇವಚಾವಂ ಜ್ಯೋತಿರ್ಲೋಕಾಧಿಪುಲಾಭರಣಕಿರಣದಿಂದುರ್ವೀಯಂ 
ಪರ್ವೆ ಬಂದರ್‌ (ಕಾಂತಿಪು. 6-030), [ದೇವ + ಚಾಪ] 

ದೇವಚಿಕಿತ್ಸಕ (ನಾ). ೧. ದೇವತೆಗಳ ಫೈದ್ಯ ; ಧನ್ವಂತರಿ. ೨. ಅಶ್ವಿನೀ 
ದೇವತೆಗಳು: “ದೇವಚಿಕಿತ್ಸಕರಶ್ವಿನಿದೇವರ್‌” (ವಸ್ತುಕೋ. ೧೦-೩೩); 
“ನಾಸತ್ಕಾ, ಅಶ್ವಿನೌ, ದಸೌ, ದೇವಚಿಕಿತ್ಸಕಾ-ಈ ೪ ದೇವರ ವೈದ್ಯರ್‌” 
(ಹಲಾಯು. ೦೫-೮೪). [ದೇವ + ಚಿಕಿತ್ಸಕ] 

ದೇವಚೆನ್ನೆಲ್ಲಕೊಳ (ನಾ). ಒಂದು ಜಲಾಶಯದ ಹೆಸರು: ದಾಸ 
ನೂರೆಕ್ಕೂಟಸಂಧಿಯಲ್‌  ಉನ್ನತಭೂಮಿಯ ದೇವಚೆನ್ನೆಲ್ಲಕೊಳಮ್‌ 


(ಮೈಅರಿ. ೦೯೨೫, ೦೪೫-೪೮; 634). [7 +ಕೊಳ್ಳ] 


| ದೇವಚ್ಛಂದ (ನಾ). ೧. ಒಂದಂ ಬಗೆಯ ಮುತ್ತಿನ ಸರ; ಎಂಭತ್ತೊಂದಂ 


ಎಳೆಗಳಂಳೆ ip ಹಾರ: ವಿಜಯಚ್ಛಂದಹಾರ ದೇವಚ್ಛಂದಾರ್ಧಹಾರ , , . 


ದೇವಜಗ್ಳಕ 


ಮಾಣವಕಂಗಳೆಂಬ ಪನ್ನೊಂದು ನಾನಾರತ್ನಸುವರ್ಣಪದಳವಿರಚನಾದಿ 
ಭೇದದಿಂ (ಅದಿಪು. 6-89 ವ). ೨. ನೂರು ಎಳೆಗಳುಳ್ಳ ಮುತ್ತಿನ ಸರ: 
“ದೇವಚ್ಛಂದಂ ಯಷ್ಟಿಶತಾವಚ್ಛಿನ್ನಂ” (ವಸ್ತುಕೋ. ೭೩-೩): “ನೂಲು 
ಸರದ ಮುತ್ತು ದೇವಚ್ಛಂದ ಎಂಬುದು” (ಹಲಾಯು. ೯೨-9೦೮) ; “ನೂಲು 


ಸರ ಮುತ್ತು ದೇವ[ಪಾತಾಂ. ಹ]ಚೈಂದಮಕ್ಕುಂ” (ಮಂಗರಾ. ೧೦೦-೨೪): | 


£ ಈ ಹಾರದಲ್ಲಿರತಕ್ಕ ಎಳೆಗಳ ಸಂಖ್ಯೆಯ ಬಗ್ಗೆ ವಿವಿಧಾಭಿಪ್ರಾಯ 
ಗಳಿವೆ. [ಸಂ] 
ದೇವಜಗ್ಗಕ (ನಾ). ಒಂದು ಬಗೆಯ ಸುಗಂಧದ ಹುಲ್ಲಂ; ಕಾಚಿ 
ಹುಲ್ಲು: “ಕತ್ತೃಣಂ, ಪೌರಂ, ಸೌಗಂಧಿಕಂ, ಧ್ಯಾಮಂ, ದೇವಜಗ್ಮಕಂ, 
ರೌಹಿಷಂ-೬ ಕಾಚೀಹುಲ್ಲು, ಕಾಚೇಕಡ್ಡಿ, ಹಂಚಿ:ಕಡ್ಡಿ, ಬರಗುಕಡ್ಡಿ ಇವು 
ಗಳೆಲ್ಲಕ್ಕೂ ಪೆಸರುಗಳು” (ಸಿದ್ಧಾಂತಿ. ೧೩೧). [ಸಂ.] 
ದೇವಜನಿತ (ನಾ). ದೇವರಿಂದ ಉಂಟಾದುದಂ ; ಪರಮಾತ್ಮನಿಂದಾ 
ದುದು: ಲೋಕದಲ್ಲಿ ಪಾಪ, «ನ್ಯಾಯ, ನೀಚತನಗಳೂ ದೇವಜನಿತ 
ವೆಂದು ತಿಳಿಯಬೇಕೆ? (ಸಮಜೀ. ೩೦೬). [ದೇವ + ಜನಿತ] 
ದೇವಜಾತಿ (ನಾ). ದೇವತೆಗಳ ಕುಲ,-ಪಂಗಡ : “ಯಕ್ಷಃ . . . ಪೈಶಾಚ, 
ದೇವಯೋನಿಃ-ಇಂತಿವೆಲ್ಲಂ ದೇವಜಾತಿಯೆಂಬುದು” (ಹಲಾಯಾ. ೧೩-೮೭). 
[ ದೇವ + ಜಾತಿ] 
ದೇವಜ್ಯೇಷ್ಮ (ನಾ). ದೇವತೆಗಳಲ್ಲಿ ಹಿರಿಯವನು ; ಬ್ರಹ್ಮ: ದೇವ 
ಜ್ಯೇಷ್ಠನ ಬೆಸದಿಂ ರೈವತಕಂ ತಂದು ತನ್ನೆ ಮಗಳಂ ಕುಡಲ್‌ , , . 
ಬಲದೇವಂ ವೈವಾಹೋತ್ಸವದೆ ನೆರೆದು ಸುಖದಿಂದಿರ್ದಂ (ಜಗೆವಿ. ೧೦-೨). 
[ ದೇವ + ಜ್ಯೇಷ್ಠ) 
ವೇವಟ್ಮ (ನು). `ದೇವರ ಸ್ವತ್ತು, - ಆಸ್ತಿ: ಈ ದೇಗುಲವ ಮಡಿಸಿ ತೆರ 
ಗಾಲಂ ದೇವಟ್ಮ ಬಿಟ್ಟಳ್‌ (ಮೊಆರಿ. ೧೯೩೦, ೧೪-೧೦; ಸು. 882). 
[ ಆಸಂ. ದೇವಾರ್ಥ) 
ದೇವಡಿ, (ನಾ). ೧. ದೇವರ ಸೇವೆ ಮಾಡುವವನಂ ; ದೇವಾಲಯದ 
ಪೂಜಾರಿ,- ಅರ್ಚೆಕ : ಧರ್ಮಸ್ಥಳದ ಅಮ್ರುತಪಡಿಗೆ ದೇವಡಿಗಳಿಗೆ ಬಿಟ್ಟ 
ಬಾಳಿಗೆ ಅರ್ಥ್ಯ ಅರುವಾರ ಸಲ್ಲ (ಸಾಇ%. 13-11, ೪೭೦-೭೦ ; 3482). 
೨. ಒಬ್ಬುತನ ಹೆಸರು: ವಳಿರ್ಗ್ಗುಮೆಯರ ದಾಸಡಿಯುಂ ಅಮಲಿಯರೆ 
ದೇವಡಿಯು (ಎಳ. ೪೫1, ಶಿಕಾರಿ. ೦೩೪-೭: ಸು, 686) ; ಬಾಣಗುನ್ಹೂರಾ 
ದೇವಡಿಗಳುಂ ಕುನ್ನಡಿಗಳುಂ ಆಂಬ್ಬಲ್ಮಡಿಯ ಪೆರಮಸರೆಂ ಆಳಗೆವಿ 
ಯರುಂ , , , ಇ ಪೊಲನಂ ನಡೆಯಿಸಿದೋರ್‌ (ಎಕ. ೩೪1, ಗುಬ್ಬಿ. 
೭8-೫೭ ; 733), [ದೇವ ; ಅಡ್ಮಿ] 
ದೇವಡ್ಕಿ (ನಾ). ೧. ವಂಣಖಮಂಟಪ ; ಕೈಸಾಲೆ; ಮೊಗಸಾಲೆ: 
ಶ್ರೀಪ್ರಸಂನಕೇಶವದೆ:ವರ ಪೂಸಾರಿಗಂ್‌ ದೇವರ -ದೇವಡಿಗಳಂ ಕಟ್ಟಲು 
ಸದ್ಭಕ್ತಿಯಿ;ಂ ಕೊಟ್ಟರು (ಸೌಇಇ. ೩೪, ೩೪೩-೦೦ ; 1165): ಪಟ್ಟಣಕ್ಕೆ 
ಬಂದು ಕರ್ತರ ಅರಶಿನವರ ದೇವಡೀ ಬಳಿಯಿಂದ ಬಹದರರ ಬಳಿಗೆ. ಬಂದು 
(ಹೈದರ. ೧೦೦). ೨. ಮನೆಯ ಮಂದೆ ಇರುವ ಕಟ್ಟೆ; ಜಗಲಿ: 
ಪಶುಗಳ ಮುಂದೆ ನಡೆಯಂದ) ಘರ್ಜಿಸುತ ನಿಂದಿಹರು ದೇವಡಿಯೊಳು 
(ಕೃಷ್ಠವಿ. ೨-೧೦); ಪ್ರಘಣ - ಬಾಗಿಲ ಹೊರಗಿನ ದೇವಡಿ (ಗಂಗಾಮ, 
೨೦೯) ; ಇನ್ಸ್‌ ಪೆಕ್ಟರರು ಅಚ್ಚಕರೀಬಣ್ಣದ ಡ್ರೆಸ್ಸಿನಿಂದ ಸಜ್ಜಾಗಿ ದೇವಡಿಯ 
ಮೇಲೆ ಬಂದು ನಿಂತುಕೊಂಡಿದ್ದರು (ಕಳ್ಳಕಾ. ೨೪). ೩. ಮನೆಯ 
ಬಾಗಿಲಿನಲ್ಲಿ ಅಳವಡಿಸಿರಂವ ಬಾಗಿಲುವಾಡದ ಕೆಳವಂರ ; 
ಹೊಸ್ತಿಲು: (೪. 
(ಎಸಂ. ದೇಹಲೀ./ಹಿಂ. ದೇಹರೀ ; ಮೆರಾ. ದೇವಡೀ, ದೇವಢೀ. 
ದೇಹುಡೀ; ಗುಜ. ದೇವ್ರೀ; ಬಂಗಾಳಿ. ದೆಉರಿ, ದೆಹುರಿ ; 
ಒರಿಯಾ. ದೆಹುರಿ ) 


೪೦೫೩ 


ಶಾಟ 


0 


ಶಾ 


8 


20 


356 


46 


ದೇವತಾಂಶಕೆ 


ದೇವಡಿಗ (ನಾ). ದೇವಾಲಯದಲ್ಲಿ ದೇವರ ಪೂಜೆ ಮಾಡಿ ಜೀವಿಸಂವ 
ವನು; ಪೂಜಾರಿ; ಅರ್ಚಕ : ಆರಸಗವು x » ಮಕಲಸಮಭಟ್ಟನು 
ದೇವಡಿಗಗೆ ಕೊಟ್ಟಂ (ಎಕ. ೩1೪, ಶ್ರೀರಂಗ. ೩೪-೧೫; 1127); ಅಡಿಗ 
ಪ್ರತ್ಕಯಕ್ಕೆ- ದೇವಡಿಗಂ, ಪಾವಡಿಗಂ, ಪೂವಡಿಗಂ (ಕಮದ, ೨೦೩ ಪ್ರಯೋ): 
ಹಾವಡಿಗನು ದೇವಡಿಗನೆಣಳಗೆ ಅಡಗಲು ಹಾವೆತ್ತ ಹೋದವೋ ದೇವಾ 
(ಸಿದ್ದೇವ. ೧3೮-೩೮೨): ದೇವಡಿಗನು ದೇವಗೊಂದು ಪೂವನರ್ಪಿಸಲದು 
ದೇವಡಿಗನ ಹುಗೊ ದೇವನ ಮಹಿಮೆಯೊ ಸ್ವಾವಿರಿ (ಭರದ, ೫೩-೮೪) ; 
ದೇವರ ಪ್ರೂಜಿಸುವಂ ದೇವಡಿಗಂ (ಕಣ್ಮಾನು. 904 ವ್ಯಾಖ್ಯಾ) ; ದೇವಸ್ಥಾನದ 
ಸೇವಕರು ಅಂಬಲವಾಸಿ, ಬರಿಯ, ದೇವಡಿಗ, ದೇವಾಳಿ 
(ತುಳುನಾ. ೧೭೨). [ದೇವ * - ಅಡಿಗ್ಯ] 

ದೇವಡಿತಿ, ದೇವೆಡಿತ್ತಿ (ನಾ). ೧. ದೇವತಾಸ್ತ್ರೀ ; ಅಪ್ಸರೆ: ಸಗ್ಗಂ 
ಗಳೊಳಿರ್ಪ ದೇವಡಿತಿ ತೊಟಕ್ತಿರೊಳಟಿಕ್ಮಿಯನಾಗಲೀವೆನೇ (ಪಂಪಭಾ. 
೧೦-೪೩). ೨. ದೇವದಾಸಿ: ಪನ್ನೆರಡುಂ ಗಟ್ಸ್‌ ನೀರ್ಮಣ್ಣುಮಂ 
ಪದಿಂಬರ್‌ ದೇವಡಿತಿಯರ್ಗ್ಗಂ ತಮಗಂ ಮನೆಗಂ . , . ಧಾರೆಯನೆಅ'ದು 
ಬಿಟ್ಟು ಕೊಟ್ಟರ್‌ (ಎಕ. 1೪, ಜಾಮರಾ, ೧೮-೮; ಸು. 1000 7). 
ದೇವೆಡಿತ್ತಿ: ೨. ಇನ್ರುಣ್ಣೋರುಂ ಉಣಿಯ ಕೊಡುವೋನುಂ 
ದೇವೆಡಿತ್ತಿಯೆರಿನ್ನುಂ ಸಾಎರಿನ್ನುಂ ಅಭರಮೆತ್ತಿ ಆಯತಿಎ ಕೊಳ್ಳೋರುಂ 
೬ ೬ ನರಗಕ್ಕೆ ಸಲ್ಲೆ (ಎಕ. ೪1, ಕೊಪ್ಪ. ೩೭-೫; ಸು, 6767). 

[ ದೇವಡಿ, * - ಇತ್ಲಿ (ಆ - ಇತ್ತಿ) /ತಮಿ. ತೇವಟಿ] 

ದೇವಣ "ದೇವಣ್ಣ' ನೋ. 

ದೇವಣ್ಣ, ದೇವಣ (ನಾ). ಒಬ್ಬಾತನ ಹೆಸರು: ಕರಣಿಕ ದೇವಣ್ಣಗಳ 
ಬರಹ (ಎಕ. ೫1, ಜಿತ್ರದು. ೩-೩೩; 2856, 'ದೇವಣ್ಣಯ್ಯ' ಪರಾ. 
ದೇವಣ: ದೇವಣ ಕ್ರಮಯಿತ ಭಟ್ಟಪೌತ್ರಾಯ (ಇಆ, ೫೪, ೨೪-೬೩: 
1009). [ ದೇವ * ಅಣ್ಣ, 

ದೇವಣ್ಣಯ್ಮ (ನಾ), ಒಬ್ಬಾತನ ಹೆಸರಂ: ವಿಶಿಷ್ಟಜನಾಶ್ರಯನಪ್ಪ ಶ್ರೀ 
ಮದ್ದೇವಣ್ಣಯ್ಯ[0] (ae. XII, ೨೦೯-೧೮; 314); ಶ್ರೀಮದ್ದೇವಣ್ಣಯ್ಯಂ 
ಬೆಳ್ಳೊಲ ಮೂನೂಜಂಮನಾಳುತ್ತಂ' (ಎಇ. ೪11, ೨೦೬-೧೮ ; 866). 

[ ದೇವಣ್ಣ + ಅಯ್ಯ, ] 

ದೇವತನ (ನಾ). ದೇವತ್ವವನ್ನು ಹೋದಿರುವಿಕೆ : ದೇವನೆಂದೇ ನೀವು 
ಬಗೆವಿರಿ ದೇವತನ ನಮ್ಮಲ್ಲಿ ಲವವಿಲ್ಲ (ಉುವ್ಕಾಉ. ೦-೪೩) ; ದೇವತನಮಂ 
ಬಿಟ್ಟು ನರನಾದವಂಗೆ ಬಳಿಕಾವ ಗೌರವಮಿಹುದು (ಜೈಮಿಛಾ. ೬-೩೪) ; 
ಬ್ರಾಹ್ಮಣರಿಗೆ ದೇವತನ ಏತರಿಂದ? . ಬ್ರಾಹ್ಮಣರಿಗೆ ದೇವತನ 
ಅಧ್ಯಯನದಿಂದ (ವಡಭಾ. ೧೮೦). [ ದೇವ * _ ತನ) 

ದೇವತನು (ನಾ). ದೇವತೆಗಳಿಗೆ ಇರುವಂಥ ಶರೀರ: ದೇವತನುವೆರಸಿ 
ರೆಂತಂತಾ ವೈಶಂಪಾಯನಂ ಸುಖನಿಶ್ಚಯದಿಂ ಜೀವಿಸುತಿರ್ದಪಂ 
(ಕಾದಂಉ- ೪೩೮). [ ದೇವ ತನು] 

ದೇವತರು (ನಾ). ೧. ದೇವಲೋಕದ ಮರ ; ವಂಂದಾರ, ಪಾರಿಜಾತ, 
ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ ಎಂಬ ಐದಂ ವೃಕ್ಷಗಳಲ್ಲಿ 
ಒಂದಂ: “ಮಂದಾರಃ, ಪುರಿಜಾತಕಃ, - ಸಂತಾನಃ, ಕಲ್ಪವೃಕ್ಷಃ, ಹರಿ 
ಚಂದನಂ ೫ ಈದೆವತರವಃ - ದೇವತಾಕಲ್ಪವೃಕ್ಷಗಳ ಹೆಸರು 
ಗಳು” (ಸಿದ್ಧಾಂತಿ. ೨೨) ; ದೇವತರುವಿನ ಕುಸುಮವಮ್ಮಾ ನಾನು ಭಾವಜನ 
ಏತಗೆ ಕೊಂಡು ಬಂದಿದ್ದೆ ನಮ್ಮಾ (ಶ್ರೀಕ್ಕಪಾ. ೬). ಪ. ಅರಳಿಯ ಮಂರ ; 
ಅಶ್ವತ್ಥ. [ದೇವ * ತರ್ಯು7 

ದೇವತಾಂಶಕೆ (ನಾ). ಎ ದೇವತಾಧಿಷ್ಠಿತೆ : ರತಿಗೆಣೆಯೆನಿಸಿದ ಗುಣಸಂತತಿ 
'ಯುಳ್ಳಾಕೆ ದೇವತಾಂಶಕೆಯಂತಾ ಸತಿಯಂ ಕೊಂಡಾಡುಗೆ ತತ್ಪತಿಗಂ 
ಧರ್ಮಾರ್ಥಕಾಮಭೋಗ 0 ನೆಗಟ್ಲುಂ(ಮದತಿ. 6-೨), [ಸಂ. ದೇವತಾಂಶಕಾ] 


ದೇವತಾಡ 


ದೇವತಾಡ (ನಾ). ಎ ದೇವದಾಳಿ ; “ದೇವತಾಡಃ, . ದೇವತಾಳೇ 
ವೃಕ್ಷದ ಹೆಸರುಗಳು” (ಸಿದ್ಧಾಂತಿ. ೧೨೮). [ಸಂ.] 
ದೇವತಾಣ (ನಾ). ದೇವಸ್ಥಾನ; ದೇವಾಲಯ: ಕೇಣವಿಲ್ಲದೆ ಬೀದಿ 
ಬೀದಿಯೊಳಗೆ ದೇವತಾಣ ನೋಟಕರ ಸಂದೋಹ ಮಾಣದೆ ಮಣಿ 
ಸೊಡರ್ವೆಳಗಿನೊ ಳ್‌ ಕೃಷ್ಣ ದಿವಾಣದೊಳಿದ್ದನೋಲಗದಿ (ಮೋಹತ. 
೧೮-೮). [ ದೇವ * ತಾಣ./ಸಂ.ದೇವಸ್ಥಾನ ] 
ದೇವತಾತತ್ವ (ನಾ). ಜಗತ್ತಿನ ನದಿ, ಕಾಡು ಮೊದಲಾದ ಪ್ರತಿಯೊಂದಂ 
ಪ್ರಕೃತಿಸ್ವರೂಪಕ್ಕೂ ಒಬ್ಬೊಬ್ಬ ಅಧಿದೇವತೆಯುಂಟು ಎಂಬ 
ಸಿದ್ಧಾಂತ : ವೈದಿಕತತ್ವದಲ್ಲಿ ದೇವತಾತತ್ವ, ಈಶ್ವರತತ್ವ, ಆತ್ಮತತ್ವ 
ಎಂದು ಮೂರು ವಿಭಾಗಗಳಿವೆ (ಬಂಕಿಮ. ೨೦೯). ([ಸಂ.] 
ದೇವತಾತ್ಮ (ನಾ). ದೇವತಾಸ್ವರೂಪ: ದೇವತಾತ್ಮನಾದ, ನೀನು ನಮ್ಮ 
ಯಜ್ಞದಲ್ಲಿ ಸತ್ಸಲಗಳನ್ನು ಹಂಚುವವನಾಗು (ಹುಕ್ಕಾರ. ೧೭). 
[ ಸಂ. ದೇವತಾತ್ಮನ್‌] 
ದೇವತಾಧಿಷ್ಠಿತೆ (ನಾ). ದೇವಾಂಶದಿಂದ ಕೂಡಿಕೊಂಡಿರುವವಳು ; 
ದೇವಾಂಶಸಂಭೂತಳಂ : ಲಕ್ಷ್ಮೀಮತಿಯೆಲವೊ ದೇವತಾಧಿಷ್ಮಿತೆಯಲ್ಲದೆ 
ಕೇವಳಮನುಷ್ಕ್ಯಾಜ್ಞನೆಯೇ (ಎಕೆ. 11, ೧೦೨೮-೨೨ ; 
[ಸಂ. ದೇವತಾಧಿಷ್ಠಿತಾ] 
ದೇವತಾನಿಷ್ಮ (ನಾ). ದೇವರಲ್ಲಿ ನಿಷ್ಮೆಯುಳ್ಳವನಂ ; ಭಕ್ತ : ಪರಪ 
ಜಿನಪದಾಂಭೋಜಾತದೊಳ್‌ ಭೃಂಗಮಾಲಾಪರಿಕರಮೆನೆ ಕ ಣ್‌ 
- ಶುದ್ಧ ಚೈತನ್ಮರೂಪಂಗಿರಲೆಡೆಯೆನೆ ಚಿತ್ತಂ ದೇವತಾನಿಷ್ಠನಾದಂ 
(ಅನಂಪು. ೪-೩೫). [ಸಂ.] 
ದೇವತಾಪ್ರಸ್ತ (ನಾ). ಮದಂವೆಗೆ ಮೊದಲು ಕುಲದೇವತೆಯ ತೃಪ್ತಿ 
ಗಾಗಿ ಮಾಡಂವ ಭೋಜನ ಸಮಾರಂಭ; ದೇವರೂಟ: ಸುವಾಸಿನಿಯ 
ರೊಲವಿನಿಂ ಕಂಭಮನುಯರ್ಚಿಸಿ ದೇವಕಾಪ್ರಸ್ತವಾ ಲೇಸಿನಿಂ ತೀರ್ಚಿ 
(ನವಮೋ. ೧೩-೫೪). [5 ಸಂ. ದೇವತಾಪ್ರಸ ಹ?) 
ದೇವತಾಭಾವ (ನಾ). ತಾನಂ ದೇವರೆಂಬ ` *ಾವನೆ,- ತಿಳಿವಳಿಕೆ : 
ಸುಪ್ರೀತನಾದ ಯಜ್ಞೇಶ್ವರ ಪೂಜಾರ್ಹನಾದ ದೇವತಾಭಾವವನ್ನು ಬಿಟ್ಟು, 
ಮಿತ್ರಭಾವವನ್ನು ಧರಿಸಿದ (ಜಿತಂದಾ. ೪). [ಸಂ.] 
ದೇವತಾಮನುಷ, (ನಾ). ದೇವತೆಯ ಸ್ವಭಾವದ ವ ಕ್ತಿ ; ದೈವಿಕ ಗುಣ 
ವುಳ್ಳವನಂ : ದೊಡ್ಡ ರಾಯರು ಇನ್ನೂ ಇಪ್ಪತ್ತುವರ್ಷ ಸೀ ರೆ. 
ಅವರು ದೇವತಾಮನುಷ್ಯ (ವಾತ್ಮಲ್ಕ. 8) : ಅವಳು ದೇವತಾಮನುಷ್ಕಳು. 
ಎಲ್ಲರ ಪರಾಂಬರಿಕೆ ಮಾಡುತ್ತಾಳೆ (ಕ್ಯಾಮತಾ. ೪೦). "ದೇವಮಾನವ? 
ಪರಾ. [ಸಂ.] 
ದೇವತಾಮೂಢ (ನಾ). [ಜೈನ] ಲೋಕಮೂಢ, ದೇವತಾಮೂಢ 
ಮತ್ತು ಪಾಷಂಡಿ ಎಂಬ ವಂಢತ್ರಯಗಳಲ್ಲಿ ಒಂದಂ; ಗಿಡ, 
ಮರ, ಕಲ್ಲು ಮಂಂತಾದುವನ್ನೂ ಅಹವಿಂದ್ರ, ಪ್ರತೀಂದ್ರ, 
ಕ್ಷೇತ್ರಪಾಲ ಮೊದಲಾದ ದೇವತೆಗಳನ್ನೂ ಪೂಜಿಸುವುದು: ಜಿನನಲ್ಲ 
ದಾಪ್ತರಂ ಪಿಡಿದು ನಮೆವುದುಂ ಕಿಚ್ಚು ಕವಿಲೆ ಮರನಾಯುಧಮೆಂಬಿನಿತಕ್ಕಂ 
ಪೊಡವಡುವುದುಮನೇಕವಿವು ಬಗೆಯೆ ದೇವತಾಮೂಢಂಗಳ್‌ (ಸಮಪ. 
೯-೩); ಅಹಮಿಂದ್ರ ಪ್ರತೀಂದ್ರ ಲೋಕಪಾಲಾದ್ಕನೇಕ ಸ್ವರ್ಗಜಾಮರ 
ನಿಕಾಯಮಂ ನಿರ್ದೋಷಿದೇವರೆಂದಾರಾಧನೆಯಂ ಮಾಟ್ಬುದು ದೇವತಾ 
ಮೂಢವೆಂಂಬುದು (ಪಸಾರ. ೪೬೨). [ಸಂ.) 
ದೇವತಾಯಾತ್ರೆ (ನಾ). ದೇವರ ರಥೋತ್ಸವ ; ಜಾತ್ರೆ : ತಿರುವೆಂಗಳ 
ನಾಥನ ಧ್ವಜದ ಸೇವೆ ದೇವತಾಯಾತ್ರೆಯನೂ ಪ್ರತಿವರುಷವೂ ನಡಸುವ 
ಧರ್ಮ (ಎಕ. ೩೪1, ಪಾವುಗೆ. ೧೦೨-೩; 1641). 
[ ಸಂ. ದೇವತಾಯಾತ್ರಾ 1] 


1121). 


೪೦೫೪ 


ದೇವತಾಸ್ಕಳ 
ದೇವತಾರತಿ (ನಾ). ದೇವರುಗಳ ವಿಷಯದಲ್ಲಿರುವ ಪ್ರೀತಿ, ಭಕ್ತಿ : 


ದೇವತಾರತಿಯು ಭಾವವಾಗಿ ಉಳಿದುದು ಸಾಮಾಜಿಕಕಾರಣಕ್ಕಾಗಿ 
(ಸಾಹಿವಿ. ೨೪). [ಸಂ.] 
ದೇವತಾರೂಪ (ನಾ). ೧. ದೇವತೆಯ ಆಕಾರ,- ಸ್ವರೂಪ, 


8) ೨. ದೇವರಂ: ಈ ಹತಕಲ್ಮಷಂಗೆ ಮಾಶಾಪಿತೆ ೈಭಾವಮೆಂದು ನಿಮ 
ಗಾದುದು ನೀಮೆಮಗಂದು ದೇವತಾರೂಪಂ (ಕಾಂತಿಪು. ೦೯-೭೫). [ ಸಂ.) 

ದೇವತಾರ್ಚನೆ (ನಾ). ದೇವರ ಪೂಜೆ : ನಾವು ಬಲದಲು ನಮ್ಮ ಎಡದಲು 

"ವು ಕುಳ್ಳಿರ್ದತಿ ವಿಶೇಷದ ದೇವತಾರ್ಚನೆಯಂ ಸಲಿಸಿ (ಬಸಪು. ೨೪-೨೮); 
ಮಧ್ವರಾಯರ ದೇವತಾರ್ಚನೆಯ . ಮೂಲರಘುಪತಿ ಒಂದು 
ಮುದ್ದು ಜಾನಕಿ ಒಂದಂ (ಪುರಂದ. ೫-೧೦೬ ಪಲ್ಲವಿ). 
(ಸಂ. ದೇವತುರ್ಚನಾ] 

ದೇವತಾರ್ಪಣ (ನಾ). ದೆ:ವರಿಗೆ ಸವಂರ್ಪಿಸುವುದಂ. "ದೇವತಾರ್ಪಣಗೈ' 
ಪರಾ. [ಸಂ.] 

ದೇವತಾರ್ಪಣಗೈ (ಕ್ರಿ). ದೇವರಿಗೆ ಒಪ್ಪಿಸು: ಸುಜನೆಯರು . 
ನಿತ್ಯವಿಧಿಭಜನೆಯೆಲ್ಲವ ತೀರ್ಚಿಸಲು ಪರಿಪರಿ ಪಾಕದ್ರವ್ಯಮಂ ಗಡಣಿ 
ಸಿಡಲು ನೋಡುತ್ತೆ ದೇವತಾರ್ಪಣಗೈದು ಸವಿರುಚಿಯು ಮಾಡಿ ಸವಿಸವಿ 
ದುಂಡು ತೇಗಿ (ನವಮೋ. ೧೭-೦೮). [ದೇವತಾರ್ಪಣ- ಕೈ, (-ಆಕೆರ್ಯ,)) 

ದೇವತಾಲ, ದೇವತಾಳ (ನಾ). ಎ ದೇವದಾಳಿ: “ದೇವತಾಲ, ಜೀಮೂತ” 
(ನಾಜಿರಾ. ಕಿ). ದೇವತಾಳ : “ವೇಣೀ, ಗರುಗರೀ. ದೇವತಾಳಃ, 
ಜೀಮೂತಃ - ೪ ದೇವತಾಳೇವೃಕ್ಷದ ಹೆಸರುಗಳು” (ಸಿದ್ಧಾಂತಿ. ೧೨೭) ; 
“ದೇವತಾಳ - ದೇವತಾಳೆ” (ಓಷಧಿ. ೭೯). [0.1] 

ದೇವತಾಲಯ (ನಾ). ದೇವಾಲಯ ; ಗಂಡಿ : ಮಂಡಳಮಂ ನಿಜಮಂ 
ದ್ವಿಜಮಂಡಲಿಗಂ ದೇವತಾಲಯಕ್ಕಂ ಕೊಟ್ಟಂ ಖಂಡಯವೆತ್ತಳೆಯಂ 
ಪರಮಂಡಳಮಂ ವೀರವಿಷ್ಣುವರ್ಧನನಾಳ್ವಂ (ಎಕ. ಕಡೂರು. 
೧೦೩೯-೩೦ ; 3173). [ಸಂ.] 

ದೇವತಾವರಣ (ನಾ). ಜಪ, ಪೂಜೆ ಮೊದಲಾದ ಸಂದರ್ಭಗಳಲ್ಲಿ 
ಆರಾಧ್ಯದೇವತೆಯನ್ನು ಮಂತ್ರಪೂರ್ವಕವಾಗಿ ಆವಾಹನೆ ಮಾಡು 
ವುದಂ ; ಆರಾಧ್ಯದೇವತೆಯ ನಾಮಗ್ರಹಣಪೂರ್ವಕವಾಗಿ ಸಂಕಲ್ಪ 
ಮಾಡಂವುದು ; ಮಷಿಚಂದಮುಖ್ಯಾದಿ ದೇವತಾವರಣದಿಂ 
ಪರಿಶುದ್ಧಿಯೊಡೆದು (ನವಮೋ. 3೨-೩೬). [ಸಂ.] 

ದೇವತಾಸಾನ್ನಿಧ್ಯ (ನಾ). ೧. ದೇವತಾಮೂರ್ತಿಯ ಬಳಿಯಿರಂವುದು ; 
ದೇವರ ಸಾಮಿಪ್ಯ. ೨, ಶಾಸ್ಟ್ರೋಕ್ತವಾದ ಕ್ರಮದಿಂದ ಪ್ರತಿಷ್ಠೆ 
ಮಾಡಿದ ಪ್ರತಿಮೆಗಳಲ್ಲಿ ದೇವರು ನೆಲಸುವುದು ; ಆವಾಹನೆ 
ಮಾಡಿದ ಸ್ಥಳದಲ್ಲಿ ದೇವರ ಇರುವುದು: ಶಿಲಾ, ಮೃತ್‌, ದಾರಂ, 
ರತ್ನ, ಲೋಹಾದಿ ಮೂರ್ತಿಗಳಲ್ಲಿ ಯಾವ ಪರಿಮಿತಿಯಲ್ಲಿ, ಎಷ್ಟು ಕಾಲ 


೩0 


VI, 


95 


ಆಯಾಯ ದೇವತಾಸಾನ್ನಿಧ್ಯವು ನೆಲೆಗೊಳ್ಳುವುದೆಂಬುದೂ . . . ಆಗಮ 
ಶಾಸ್ತ್ರದಲ್ಲಿ ಉದಾಹೃತವಾಗಿವೆ (ಭಾರದ. 60). [ಸಂ.] 
ದೇವತಾಸಿದ್ಧಾಂತ (ನಾ). ದೇವತೆಗಳನ್ನು ಕುರಿತ ಸಿದ್ಧಾಂತ: 


ಹೋಮರನ ದೇವತಾಸಿದ್ಧಾಂತ (7ೀಂ1067)ವನ್ನು ಅನೈತಿಕವಾದ.ದೆಂದು 
ಖಂಡಿಸುವುದರಿಂದ ತೃಪ್ತರಾಗದೆ . . . ಅವನ ಮೇಲೆ ದೋಷಗಳ 
ಪರ್ವತವನ್ನೇ ಹೇರಲು ಅವರು ಶ್ರಮಿಸಿದರು (ಅರಿಕಾ. ೦೩೭ ಅಡಿಟಿ). 
"ದೇವತಾತತ್ವ' ಪರಾ. [0.7 
ದೇವತಾಸ್ಮಳ (ನಾ). (ಪ್ರಾಚೀನವಾದ) ದೇವಸ್ಥಾನಗಳು ಇರಂವ 
ಸ್ಥಳ: ಚೆ ನಿಯಮ ನಿಬಂಧನೆಗಳಂತೆ ನಿರ್ಮಿತವಾದ ದೇವತಾಸ್ಕ ಳಗಳು 
5 ಕ್ಷೇತ್ರಗಳಿಂದು ವಿಖ್ಯಾತಿ ಹೊಂದಿ . . . ಪ್ರಕಾಶಿಸುತ್ತವೆ (ಧಾರದ. ೮0). 
[ ಸಂ. ದೇವತಾಸ್ಮ್ರಲ 


ಭೂ 


ದೇವತಾಸ್ಥಾನ 


ದೇವತಾಸ್ಥಾನ (ನಾ). ದೇವತೆಗಳ ಪ್ರತಿಮೆಗಳನ್ನು ಪೂಜಿಸುವ ಸ್ಥಳ ; 

ದೇವಾಲಯ; ದೇವಸ್ಥಾನ: ದೇವತಾಸ್ಥಾನದಲಿ ವಿಪ್ರಸಭಾವಳಯದಲಿ 
ಉಪಹತಿಯ ಮಾಡುವುದಾವ ಗುಣ ಗರುವರಿಗೆ (ಕುವ್ಕಾಉ. 

4-೧೨೮). {Xo.] 

ದೇವತಾಳ "ದೇವತಾಲ' ನೋ. 

ದೇವತೂರ್ಯ (ನಾ). ದೇವತೆಗಳು `ನಂಡಿಸುವ ವಾದ್ಯ; ದೇವ 
ಲೋಕದ ವಾದ್ಯ: ಬೆಳ್ಗೊಡೆ ಸೊಗಯಿಪ ಭಾಮಂಡಳಂ ದೇವ 
ತೂರ್ಯೋದಿತನಾದಂ , . . ವಿಶ್ರುತಮಾಗಿರ್ಕುಂ ಸುರೇಂದ್ರೋಪಕೃತ 
ಮೆನಿಸಿ ನಿಮ್ಮೊಳ್‌ (ಸುಕುಮಾ, ೪-೩0). [ದೇವ * ತೂರ್ಯ್ಯ] 

ದೇವತೆ (ನಾ). ಸ್ವರ್ಗನಿವಾಸಿಯೆಂದಂ ಭಾವಿಸಲಾದ, ಅತಿಮಾನುಷ 
ಶಕ್ತಿಯುಳ್ಳ ಜೀವ; ದಿವಿಜ: ದೇವತೆ ನಿಂದಿದಂ ನುಡಿದಳಕ್ಕ ನೆಗಟ್ತಿಯ 
ಪುಷ್ಕರಾರ್ಧದೊಳ* (೧ಒತಿಪು. ೪-೯೨ ; ಕ್ಷೇಪುಮಂ ದಯವಾಡೆನು 
ತಲುದ್ದಾಮ ಶಿವಭಾವದಿ ಶರಣುವೊಗಲಾ ಮಹಿಮನಾ ದೇವತೆಗಳಂ 
ಕಾಯ್ದ ಸಲಹುತ್ತ (ಬಸಪು. ೨೩-೦೭); P ಈ ಶಬ್ದ ಪುಂ, ಸ್ತ್ರೀ, 
ನಪುಂಸಕ ಈ ಮೂರಂ ಲಿಂಗಗಳಲ್ಲಇ ಉಪಯೋಗವಾಗಂತತ್ತದೆ. 

[ಸಂ. ದೇವತಾ] 

ದೇವತೋಪದ್ರವ (ನಾ). ದೇವತೆಯಿಂದಂಂಟಾದ .ಕೇಡು,- ಅನಿಷ್ಠ ೈಃ 
ವಿಗತಜೀವಿತರಾಗಿರ್ದ ಮೂವರನುಜರುಮಂ ಕಂಡಿದು ಮನುಜರಿಂದಾದು 
ಪದ್ರವಮಲ್ಲಮೇನಾನುಮೊಂದು ದೇವತೋಪದ್ರವಮಾಗಲೆವೇಟ್ಕುಮೆಂದು 
(ಪಂಪಭಾ. ೮-೪೦ ವ). ಸಂ.) 

ದೇವತೋದ್ಯಾನವನ (ನಾ). ದೇವಾಲಯಕ್ಕೆ ಸೇರಿದ ತೋಟ : 
ಕಲ್ಕಟ್‌ಯಂತ್ತರದಿಶಾಭಾಗದ ದೇವಶೋದ್ಮಾನವನಮಧ್ಯಸ್ಥಿತ ಸರೋ 
ವರದ ಪಶ್ಚಿಮತಟದಲ್ಬೂರ್ಬ್ಬಾಭಿಮುಖಮಾಗಿಟ್ಟು ಶಿವಾಲಯಂ 
ಪ್ರದಕ್ಷಿಣಂ ಬಂದು (ಸೌಇ&. 1೫, 9೯-೪೮ ; ಸು. 1076). [ಸಂ.] 

ದೇವತೋಪಾಸನೆ (ನಾ). ದೇವರನ್ನು ಒಲಿಸಿಕೊಳ್ಳುವುದಕ್ಕಾಗಿ 
ಮಾಡುವ ಜಪ, ಪೂಜೆ ಮೊದಲಾದುವು: ಆಗಮೋಕ್ತ 
ಎಧಾನಗಳು ಹೊರತು ಬೇರೆ ಮಾರ್ಗಗಳು ಕಲಿಯುಗದಲ್ಲಿ 
ದೇವತೋಪಾಸನೆಗೆ ಪ್ರಶಸ್ತಗಳಲ್ಲ (ಛರದ. ೬೮6). [ಸಂ. ದೇವತೋಪಾಸನಾ] 

ದೇವತೋಪಾಸ್ತಿ (ನಾ). ಎ ದೇವತೋಪಾಸನೆ: ಆ ದೇವತೋಪಾಸ್ತಿ 
ಯಾತನೇ ಯೋಗಿಯೆನಲು (ವೀಕ್ಕೆಪು: 8-೧೭ ಸೂಕನಿ). [ಸಂ.] 

ದೇವತ್ತಿ (ನಾ). ಒಂದು ಬಗೆಯ ಮರ ಮತ್ತು ಅದರ ಹಣ್ಣು: 
ತರುವಾಟಗಳಿಂದೆಸೆವ ನಂದನಾದ್ಯಾರಾಮಂಗಳೊಳು ... , ಪನ್ನೇಜಳೆ 
ದೇವತ್ತಿ.. . ಸಾರ್ವರ್ತುಕವತಾದ ಫಲಂಗಳುಳ್ಳೆ ತರುನಿಕರಂಗಳುಂ 
(ವಿವೇಕ. ೨೦೦). [ದೇವ 4 ಅತ್ತಿ] 

ದೇವತ್ರಯ (ನಾ). ಬ್ರಹ್ಮ, ವಿಷ್ಣು, ವಂಹೇಶ್ವರ ಎಂಬ ಹೆಸರಿನಿಂದ 
ಪ್ರಸಿದ್ಧರಾದ ಮೂರು ದೇವತೆಗಳು; ಶ್ರಿವರೂರ್ತಿ: ದೇವತ್ರಯಾದ್ಕ 
ನಪ್ಪಾ ದೇವಜ್ಯೇಷ್ಕೆಂ ಸ್ವನಾಭಿಕಮಳಭವಂ ಮಾದೇವಂ ದ್ವಿತೀಯನೆನಿಪೀ 
ದೇವಂ ಶ್ರೀವಾಸುದೇವ ನರ್ಫ್ಯನಮೋಘಂ (ಗವಿ. ೧೭-೨೭); ದೇವತ್ರಯ 
ದೊಳ್‌ ಪಿರಿಯನದಾವಂ ಶಶಿಮೌಳಿಯೆಂಬ ತೆಅದಿಂದತುಳಾಜ್ಞಾವಿಭವದಿಂದೆ 
ಪಿರಿಯಂ 'ಭೂವಿನುತಂ ಚಿಕ್ಕರಾಜನೂರ್ಜಿತತೇಜಂ (ಕುಸುಮಾ. ೧-೦೩); 
ರುದ್ರ ವಿಷ್ಣು ಬ್ರಹ್ಮರೆಂಬ ದೇವತ್ರೆಯದೊಳು ಪ್ರೇರಿಪಾ ತ್ರಿಗಂಣಕ್ಕತೀತ 
ವಹ ಶಿವತತ್ವಕಾರಣದೊಳು (ವೀಕ್ಕಪು. ೦-೧-೩೨). 

[ದೇವ + ತ್ರಯ) 

ದೇವತ್ರಿತಯ (ನಾ). ಎ ದೇವತ್ರಯ: ತನಗೆ ದೇವಶ್ರಿತಯವಲ್ಲದೆ ದನುಜ 

ದಿವಿಜಾದಿ ತ್ರಿರೋಕದ ಜನವಿದಿರೆ ಮೆಚ್ಚಿ ಸಿತು ಮಗುವಿನ ದಿಟ್ಟ ಿತನವೆಂದ 


(ಕುವ್ಶಾಕ. ೨೦-೩೦). [ ದೇವ + ಶ್ರಿತಯ 


೪೦೫೫ 


ದೇವದಾಯ 


ದೇವತ್ವ (ನಾ). ೧. ದೇವತನ ; ದೇವತಾಸ್ವರೂಪ : ಆ ಪುಣ್ಯದಿಂ 
ಭೋಗಭೂತಳದೊಳ್‌ ಪುಟ್ಟಿ ಕಪಾಯಮಿಲ್ಲದುದಟಂ ದೇವತ್ವಮಂ ವೆತ್ತೆಂ 
(ಶಾಂತಿಫು. ೭-೨೦); ಕೆಲರಾ ಸಭೆಯೊಳಿರ್ದು ಕುಣಿದುಂ ದೇವತ್ವಕ್ಕಾಟಿಪರ್‌ 
(ಜನಾಳೆ. ೧೫-೦೩) ; ದೇವತ್ವವಿಹ ನರಂ ಪ್ರತಿಮೆ ತಾಂ ಚಿಂತೆಯಂ ವಿಕರಿಹೆ 
5| ನಿರಾಕೃಶಿಗೆ! (ಅಗ್ನಿಂಹ. ೫೫-೨). ೨. ದೇವತೆಯ ಪ್ರಭಾವ, -ಶಕ್ತಿ,- 
ವಂಹಿಮೆ: ನಾದಪ್ರಿಯ ನಂದಿಯನೇಆ೨ಕೊಂಡು ಅತೀತನ ಮೇಲೆ 
ಆನಂದಸಿಂಹಾಸನವಿಕ್ಕಿ ಕುಳ್ಳಿತ್ತು ಕೂಡಲಸಂಗಮದೇವರ ದೇವತ್ವ 
ಕೆಟ್ಟಿತ್ತು (ಬಸವ, ೯೩೦) ; ಆ ದೇವರಲ್ಲಿ ದೇವತ್ನ ಥ್ರ ಏನಾದರೂ ಇದ್ದ ಪಕ್ಷದಲ್ಲಿ 
,.. ನನ್ನ ಅದೃಷ್ಟ ಪರೀಕ್ಷೆಮಾಡ 2೨ ತಯಾರಾಗಿದ್ದೇನೆ (ವೀರಯೋ. ೩೩). 
[ ಸಂ.] 
ದೇವದತ್ತ (ಗು). ೧. ದೇವರು ಕೊಟ್ಟ ; ಅದೃಷ್ಟದಿಂದ ಉಂಟಾದ : 
ನಿನಗೆ ನಗದುಹಣವಿರದಿದ್ದರೂ ದೇವದತ್ತವಾದ ಮೋಹನರೂಪು ಇದೆ 
(ಹೇಮಂತ, ೧೦೨). (ನಾ). ೨. ಅರ್ಜುನನ ಶಂಖದ ಹೆಸರಂಇ ಇದ 
ನಿಂದ್ರನಟ್ಟಿದಂ ನಿನಗಿದಆ ವೆಸರ್‌ ದೇವದತ್ತಮೆಂಬುದು ನಿನಗಭ್ಮು 
ದಯಕರಂ ಶಂಖಂ (ಪಂಪಥಾ. ೬-೪) ; ದೇವದತ್ತದ ಧರಧುರದ ದೆಪ್ಬಾಳ 
ವಿದೆ ಗಾಂಡಿವದ ಬೊಬೈಯಿದೆ (ಕುವ್ಕೂವಿ. ೭-೪) ; ಈ ಸವೃಸಾಚಿತ್ವಮಾ 
ದೇವದತ್ತಶಂಖಂ ತನಗಿದೇಕೆ ನಿನ್ನಂ ಜಯಿಸದೆ (ಶೈಮಿಛಾ. ೧೩-೮); 
ಅರ್ಜುನನ ದೇವದತ್ತವೆಂಬ ಶಂಖವೂ ಬಂದದ್ದು ಈ ಮಯನಿಂದಲೇಯೆ 
(ವಡಧಾ. ೭೫). ಹ, ಶರೀರದಲ್ಲಿರುವ ಒಂದಂ ಬಗೆಯ ವಾಯಂ 
ವಿಶೇಷ; ಆಕಳಿಕೆ, ಓಕರಿಕೆ ವಂತ್ತು ಹೊಟ್ಟಿ ಕೈತೊಳಸಂ ಮೊದಲಾದು 
ವನ್ನು ಉಂಟುಮಾಡಂವ ವಾಯು; ಓಕರಿಕೆಯ ಮಾಡುವುದೊಂದು 
ದೇವದತ್ತವಾಯಂ (ಜನ್ಮವ. ಕ.೪೦೦-೮೬೯); ಮತ್ತಮಾ ಉಪವಾಯಂಗಳೊ 
ಳು ನಾಗವಾಯುವಿನಿಂ ಸೀನು ಕೆವಂಮ್ಚ ದೇವದತ್ತವಾಯುವಿನಿಂ ನಗೆನುಡಿ 
(ವಿವೇಕ. ೩9); ವಿಜೃಂಭಣರೂಪಕ್ರಿಯೆಯಂ ಮಾಡುವದರಿಂದ ದೇವದತ್ತ 
ಸಂಜ್ಞೆ ಯನ್ನೂ . ಪಡೆದುಕೊಂಡಿರುವುದು (ಮುಮುಕ್ಷು. ೩. 
೪. ಅನಿರ್ದಿಷ್ಟೆ ವ್ಯಕ್ತಿಯನ್ನು ಸೂಚಿಸುವಾಗ ಬಳಸುವ ಶಬ್ದ : 
ದೇವದತ್ತನ ಘಟದ ವಸಿಜಕ್ಕಿ, ದೇವದತ್ತನ ಇರವು (ಕಜ್ಮಾನು. ೨೨೬ 
ಪ್ರಯೋ). [ಸಂ.) 
ದೇವದತ್ತಿ (ನಾ). ದೇವಸ್ಥಾನ ಮೊದಲಾದ ಧರ್ಮಸಂಸ್ಥೆಗಾಗಿ 
ಕೊಡುವ ದಾನ,-ಉಂಬಳಿ. [ದೇವ ದತ್ತಿ? 
ದೇವದಲ್ಲಣ (ನಾ). (ತನ್ನ ಪರಾಕ್ರವಂದಿಂದ) ದೇವತೆಗಳಿಗೆ ಆತಂಕ 
ವನ್ನುಂಟಂಮಾಡುವವನು : ದೇವದಲ್ಲಣರೆನಿಪ ದೈತ್ಯರಿಗೋವಿ ಸುರೆಯ 
ನದೆಜೆದು ಸೊಕ್ಕಿಸಿ (ಸಂಭಪ. ೮-೯೦) ; ಕಪಿಗಳ ಕೆಣಕಿ ಚತುರಾಹವದ 
ಕೋವಿದ ದೇವದಲ್ಲಣನು ಅಣುವ ಮೊದಲಾದವರ ತೃಣವೆಂದೆಣಿಸಿ 
(ಉಶಿರಾ. ೩೬-೦೪); ರಾವಣಗೆ ಹುಟ್ಟಿಹನುಯೆಂಬರು ದೇವದಲ್ಲಣ 
ನಿಂದಕೀಯನು (ಮೂಲರಾ. ೦-೦). [ದೇವ * ತಲ್ಲಣ (ಎತಲ್ಲಟ)] 
ದೇವದಾನ (ನಾ). ದೇವಾಲಯಕ್ಕೆ ಕೊಡುವ ದಾನ,-ದತ್ತಿ- 
ಉಂಬಳಿ : ಕೂಲಿಗೊಳ್ಳಂ ನೋಡ ದೇವದಾನದ ಕೆಯ್ಲೆ ಕೂಲಿಗೊಳ್ಳಂ 
ನೋಡ ಮಿಕ್ಕ ಭವಿಗಳ ಕೆಯ್ದೆ (ಅರಿರ. ದೇ, ೧೭೪-೦೫) ; ದೇವದಾನದ 
ಗದ್ದೆ ಬೆದ್ದಲು ಸಹಿತ , . . ಕೊಳ್ಳಿವೆಂದು ಬಿಟ್ಟು (ಎಕ. 11, ೩೪೭-೬೨; 
ಸು. 3296). [ದೇವ * ದಾನ) 
ೇವದಾಯ (ನಾ): ಎ ದೇವದಾನ : ನಮ್ಮಯ ವೃತ್ತಿ ದೇವದಾಯಕೆ 
ಸಂದುದೆಂಬರೆಮ್ಮುಭಿಧಾನ ಭಾವಿಸಿ ವಿಶ್ವೇಶ್ವರರೆಂದು (ಕ್ರಿಭುತಿ. ೧೦-೦೧); 
ದೇವದಾಯಂಗೊಟ್ಟು ಅಜಂಗೆಯನ್ನು (ಜಿಕವಂ. ೪೯-೧೮); ಗುಮ್ಮಟನಾಥ 
ಸ್ವಾಮಿಯವರ ದೇವದಾಯಗಳನ್ನೂ . . . ಜೀರ್ಲೋದ್ಧಾರ ಮಾಡಿ 
“ದೇವದೇಯ' ಪರಾ. (ದೇವ + ದಾಯ್ಕ] 


20 


40 


46 
(ಬೆಟ್ಕ ಅ. ೪೦-೧೨). 


ದೇವದಾರಿ 


ದೇವದಾರಿ (ನಾ). ಓಂದಂ ಬಗೆಯ ತರಕಾರಿ ಗಿಡ : ದೇವದಾರಿ, ಗಂಧ 
ಗಿರಿ, ಗ್ಯಾದಾರಿ, ಚೆಂಬುಳುಕಾಯಿ (ಮೈಠಿಗಿ. ೩೫-೬೮೩) ; ಸೋಮವಾರ 
ಪ್ರತಿಯೊಬ್ಬರೂ ದೇವದಾರೀಪಲ್ಲೆ, ಅಕ್ಕರಿಕೆಪಲ್ಲೆ, ಚಿಗುರು 
ಮುಂತಾದುವನ್ನೇ ಶಿನ್ನತಕ್ಕದ್ದೆಂದು ತಾವು ಫರ್ಮಾನು ಹೊರಡಿಸಿಲ್ಲವೆ 
ಪಲ್ಲೆಪ್ರೇವಿಂ? (ಹನ್ಮೊಂದ. ೬೮). [?) 
ದೇವದಾರು (ನಾ). ಒಂದು ಬಗೆಯ ವಂರ: “ಶಕ್ರಪಾದಪಃ, ಪಾರಿ 
ಭದ್ರಕಃ, ಭದ್ರದಾರು, ದ್ರುಕಿಲಿಮಂ, ಪೀತದಾರು, ದಾರು, ಪೂತಿಕಾಷ್ಮಂ- 
ಈ ೭ ದೇವದಾರು” (ನಾಜರಾ. ೧೦೮): “ಚೊಪ್ಪಟೆಯೆನಲ್‌ ದೇವದಾರು 
ವಕ್ಕುಂ” (ಮಂಗರಾ. ೩೬-೦೬) ; ವನ್ಮಮಹೀರುಹಮಾದ ಕಲ್ಪನಂದನತರು 
ದೇವದಾರುಕುಜಮಾದ ನಮೇರುಕುಜಂ ಚರದ್ವನಗಜಮಾದ 
ದಿವ್ಯಗಜಮೆಂಬುದನಾ ನೆಲನುಂಟುಮಾಡುಗುಂ (ಶಾಂತಿಪು. ೯-೧೩೪): 
ಬೆಲ್ಲವತ್ತವು ದೇವದಾರು ಕಕ್ಕೆಯ ಕೊಅಡು . .. ಶಿವನಿಗರ್ಪಿಸುವಲ್ಲಿ 
(ಕತುಪು. ೬-೪-೩೭) ; ಮುಂದೆ ಕಾಣುವ ದೇವದಾರುವನಂದದಿಂ 
ಧೂರ್ಜಟಿಯು ತನ್ನಯ ಕಂದನಂತೆಯೆ ಮನ್ನಿಸಿದನು (ರಘುವಂ. ೧೮-೩೬); 
ನಮ್ಮ ವಸತಿಯ ಕೆಳಗಡೆ ಒಂದು ಕಣಿವೆಯಲ್ಲಿ ವಿಶಾಲವಾದ ದೇವದಾರು 
ವನವಿತ್ತು (ನಿಬಂಧ. 11, ೭೦). 

ದೇವದಾರು ಧೂಪ, ದೇವದಾರುವಿನ ಧೂಪ ದೇವದಾರುವುರದ 
ರಸದಿಂದ ಉಂಟಾಗುವ ಸುಗಂಧ ಪದಾರ್ಥ : “ಚಂಡಗಂಧಃ _-ದೇವ 
ದಾರುಧೂಪ” (ಓಷಧಿ. ೩೫): “ವಾಯಸಃ, ಶ್ರೀವಾಸಃ ... ಸರಳದ್ರವಃ- 
ಈ ೫ ದೇವದಾರುವಿನ ಧೂಪ” (ನಾಜಿರಾ. ೧೨೪). [ಸಂ ) 
ದೇವದಾವರೆ (ನಾ). ಒಂದು ಬಗೆಯ ಗಿಡ ವಂತ್ತು ಅದರ ಹೂವು: 
ದೇವದಾವರೆ, ಬೆಟ್ಟದಾವರೆ ಮೊದಲಾಗಿ ಭೂಧರೆದೊಳಗೆ ಒಬ್ಬಿಹವು 
(ಮಾದೇಸಾಂ. ೧-೩೩). [ದೇವ * ತಾವರೆ (ಆಶಾಮರೆ)) 
ದೇವದಾಸಿ (ನಾ). ೧. ದೇವರ ಸೇವೆಗಾಗಿ ತನ್ನ ಜೀವಮಾನವನ್ನು 
ಮುಡುಪಾಗಿಟ್ಟು ದೇವಾಲಯದಲ್ಲಿ ಸೇವೆ ಸಲ್ಲಿಸಂವ ಅವಿವಾಹಿತ 
ಮಹಿಳೆ. ೨. ದೇವಸ್ಥಾನದ ನರ್ತಕಿ: ಕಲುಕುಟಿಗ ಕಾಳೋಜ ದೇವ 
ದಾಸಿಗಳಿಗೆ ಬಿಟ್ಟ ಬೆದ್ದಲೆ (ಎಳೆ. ೫71: ಶಿವಮೊ. ೯೭-೫೫ ; 1113). 
೩. ನರ್ತನ ಮಾಡುವ ವೃತ್ತಿಯ ವೇಶ್ಯೆ: ಅವರ ಮದುವೆಯ ನಿಮಿತ್ತ 
ನಾಚಿಗಾಗಿ ಗೋವೆಯಿಂದ . ದೇವದಾಸಿಯರನ್ನು ಕರೆಯಿಸಲಾಗಿತ್ತು 
(ಸಮಜೀ. ೯೩೩) ; ನಾಲ್ಕು ಜನರ ಮುಂದೆ ಬಾಯಿ ತೆಗೆಯಲು ತಾನೇನ. 
ದೇವದಾಸಿಯಲ್ಲವೆಂದು ಶಾಂತಾ ಜುರಿಕೊಂಡಳು (ರಂಗೋ. ೧೧೧). 

ದೇವ * ದಾಸಿ ) 
ದೇವದಾಸಿಪದ್ಭತಿ (ನಾ). ಅವಿವಾಹಿತ ವಂಹಿಳೆಯು ದೇವರ ಸೇವೆಗಾಗಿ 
ತನ್ನ ಜೀವಮಾನವನ್ನು ಮಂಡುಪಾಗಿಡುವ ಪದ್ಧತಿ, ಸಂಪ್ರದಾಯ: 
ಒಮ್ಮೆ ದೇವದಾಸಿಪದ್ಧತಿಯು ಪ್ರಬಲವಾಗಿದ್ದಿತು (ಕರಾಅ. ೨೦೨) ; 
ಈಗಲೂ ಕೆಲವು ಕಡೆಗಳಲ್ಲಿ ದೇವದಾಸಿಪದ್ಧತಿ ರೂಢಿಯಲ್ಲಿದೆ (ರೂಢಿ). 
[ದೇವದಾಸಿ * ಪದ್ಧ ಕಿ] 

ದೇವದಾಸಿಸಂಪ್ರದಾಯ (ನಾ). ಎ ದೇವದಾಶಪದ್ಧತಿ : ಕರ್ಣುಟಕದಲ್ಲಿ 
ದೇವದಾಸಿಸಂಪ್ರದಾಯವು . . . ಇತ್ತೀಚೆಗೆ ಕಡಮೆಯಾಗುತ್ತಿದೆ (ಕರಾಅ. 
೧6೫). [ ದೇವದಾಸಿ * ಸಂಪ್ರದಾಯ) 
ದೇವದಾಳಿ (ನಾ). ಒಂದು ಬಗೆಯ ಗಿಡ; ದೇವತಾಳ ; “ವೇಣೀ, 
ಗರಾಗರೀ, ದೇವತಾಳಃ, ಜೀಮೂತಃ-ಈ ೪ ದೇವದಾಳಿ' 
೧೦6); “ಆ ದೇವದಾಳಿ ತಾಡಕಮಕ್ಕು” (ಮಂಗರಾ. ೪೦-೩೧): 
ದೇವದಾಳಿಬೇರು . . . ಪದ್ಮಕ, ಶ್ರೀಗಂಧ ಇವಿಷ್ಟನೂ ಪ್ರತ್ಯೇಕ ನಾಲ್ಕು 
ವರಹ ತೂಕವ ಸೇವಿಸಲು , . . ಬಿಕ್ಕುಳುನುಡಿ, ನೆನಹು ಇವೆಲ್ಲವೂ 
ಪರಿಹರವಹವು (ವೈದ್ಯಸಾ. 11, ೫೩). [ಸಂ. ದೇವದಾಲೀ) 


(ನಾಚಿರಾ. 


೪೦೫೬ 


0 


16 


46 


ದೇವಧುನಿ 


ದೇವದುಂದುಭಿ (ನಾ). ೧. ಸ್ವರ್ಗದಲ್ಲಿರಂವ ನಗಾರಿ; ದೇವಲೋಕದ 


ಭೇರಿ; ಐ ದೇವತೆಗಳು ಮಾನವರ ಹಿರಿಮೆಯನ್ನು ಕುರಿತು ತಮ್ಮ 
ಸಂತೋಷವನ್ನೂ ವ್ಯಕ್ತಪಡಿಸಲು ಬಾರಿಸುವರೆಂದು ಭಾವಿಸಲಾದ 
ಒಂದು ಬಗೆಯ ಚರ್ಮವಾದ್ಯ: ದಿಗ್ಫಿತ್ತಿಯೊಳ್‌ ದೇವದುಂದುಭಿನಾದಂ 

. * ಓಪ್ಪುತಿರೆ ಬಂದಂ ಲೋಕನಾಥಂ (ಕಾತಿಪು. ೧-60) ; ಮೇಘಸ್ವನದಿ 
ದೇವದುಂದುಭಿಯೊಳಂ ಮೃಡನಣುಗ ವೀರಭದ್ರಂ ನಡೆದಂ (ಅಶಿಜಿಂ. 
೧೮-3೫) ; ದೇವದುಂದುಭಿ ಮೊಳಗುತ್ತಿರೆ ಹರಿ ವಿಧಿ ಬಹುಮುನಿಗಣವ 
ರರುಂ ಜಯ ಜೀಯಯೆಂದು ಕೀರ್ತಿಸುತಿರೆ (ಹಮ್ಮಾರ. ೨-೧೨) ; ಮೊಳಗಿ 
ದುವು ದೇವದುಂದುಭಿಗಳ್‌ (ಕೈಮಿಛಾ. ೩೧-೭೪); ೨. ಒಂದಂ ಬಗೆಯ 
ಸಸ್ಯ;ಕೆಂಪು ತುಳಸಿ: “ಪಾಲಗಃ- ದೇವದುಂದುಭಿ ಹುಲ್ಲು” (ನಾಜರಾ, ೧೧೨); 
“ಛತ್ರಂ, ಅತಿಛತ್ರಂ, ಪಾಲಘ್ನಃ-ಈ ೩ ದೇವದುಂದುಭಿಯ ಹೆ.ಲ್ಲು” 


(ಓಷಧಿ. ೯೪). [ಸಂ,) 


ದೇವದುಂಬೆ (ನಾ). ಒಂದಂ ಬಗೆಯ ತುಂಬೆಗಿಡ ವಂತ್ತು ಅದರ 


ಹೂವು : ಅದಿದೆನ್ನದೆ ಲಾಂಗಲಿ ದೇವದುಂಬೆ ಸುರದಾಳಿಯೆಂಬಿವಂ 
ಕಟಿ೨ಯಿಂದಂ ಪೂಸಿದೊಡೆ , , , ಊತಿಯಂ ಮಟಕ್ಲಿಸುಗುಂ (ಕೋಳೋಪ. 
೯-೧೬೦), “ದೆವ್ವದುಂಬೆ' ಪರಾ, [ದೇವ + ತುಂಬೆ] 


ದೇವದುರ್ಲಭ (ನಾ). ದೇವತೆಗಳಿಗೂ ಸುಲಭವಾಗಿ ಒಲಿಯದವನಂ : 


ದೇವಗತಿ ದೇವಮತಿ ದೇವದುರ್ಲಭನೆಂಬ ಕರೆವ ಬಿರುದಿನ ಕಹಳೆಗಳ 
ಮಹಾರವದೊಳಗೆ ಧರೆ ನಡುಗೆ (ನಂಬಿರ. ೭-೧೧೮). 
[ ದೇವ * ದುರ್ಲಭ) 


ದೇವದೂತ (ನಾ). ದೇವರ ಆಳು; ದೇವಲೋಕದ ದೂತ: 


ದೇವಕುವರಂ ಮರಳಿ ಬಹನೆಂಬ ಗೆಲುವಿಂದ ದೇವದೂತರೆ ಬಾರಿಸುವರೊ 
ಮಂಗಲವಾದ್ಯವೆನಲು ಮುಂಬಕ್ಕಿಗಳ ಮೇಳವಂ ಮೊಳಗಾಡೆ (ಗೊಲ್ಲೊಳಾ. 
[ ದೇವ * ದೂತ) 


೧-೮). 


ದೇವದೇಯ (ನಾ). ದೇವರಿಗೆ ಕೊಡಬೇಕಾದುದು ; ದೇವಸ್ಥಾನಕ್ಕೆ 


ಸಲ್ಲತಕ್ಕುದಂ : ಆಸ್ಥಾನಕವಿಯಾದ ರವಿಕೀರ್ತಿ ಜೈನೇಂದ್ರಗೃಹವನ್ನು 
ಕಟ್ಟಿಸಿ ಕೆಲ ಗ್ರಾಮಗಳನ್ನು ದೆೇವದೇಯವಾಗಿ ಕೊಟ್ಟನು (ಕರ್ಹಾಅ. ೬೬). 
"ದೇವದಾಯ' ಪರಾ. [ದೇವ ದೇಯ] 


ದೇವದೇವ (ನಾ). ದೇವತೆಗಳಿಗೆ ಒಡೆಯನಾದವನು; ದೇವಾಧಿದೇವ: 


ಕರೆದಡೆ ಬೆಸನೇನೆಂಬ . . . ದೈನ್ಯಕ್ಕೆ ಲವೊ ತನುವನಾನೊಡ್ಡುವಂತಾದಿ 
ದೇವಂ ಫುರುದೇವಂ ದೇವದೇವಂ ಕುಡೆ ಪಡೆದ ನೆಲಕ್ಕಾರೊಳಂ ಪಂಥ 
ಮುಂಟೆ (ಆದಿಪು ೧೪-೭೭); ದೇವದೇವಂ ಸಂತಸದೊಳಂತೆಂದನು 
(ಬಸಪು, ೦-೬೦) ; ಪೊಕ್ಕುಳಲ್ಲಿ ಅಜನ ಪಡೆದ ದೇವದೇವನು ಚಿಕ್ಕ 
ಉಂಗುಷ್ಮದಲ್ಲಿ ಗಂಗೆಯ ಪಡೆದನು (ಪುರಂದ. ೨-೮೨-೩) : ಭುಜಗಧರನಂ 
, . . ದೇವದೇವನಂ ಭಜಿಸಿದಳಗಜೆ ಬನದೊಳು (ಜೈಮಿಭಾ. ೦೫-೨೩) ; 
ದೇವದೇವನ ಅಜ್ಞೆಗಾಗಿ ಕಾಯುತ್ತ . . . ಮಲಗಿಕೊಂಡಿದ್ದಾನೆ 


(ಬೆಳುಮು. ೫). [ದೇವ * ದೇವ) 


ದೇವದೌವಾರಿಕ (ನಾ). ದೇವಲೋಕದ ದ್ವಾರಪಾಲಕ : ದೇವದೌವಾರಿಕ 


ಕಳಕಳಕ್ವಣಿತಪ್ರತ್ಕುತ್ತರೋಚ್ಚಳಿತ ಕೇಳೀವನಮಾಲಾಕಲಕಂಠವಿಲಾಪೆಯುಂ 


(ಅನೇಪು. ೪-೯೪ ವ). [ ದೇವ ದೌವಾರಿಕ ) 


ದೇವದ್ವಿರದ (ನಾ). ದೇವಲೋಕದ ಆನೆ; ಐರಾವತ: ಶ್ವೇತಾಂಭೋಜಾತ 


ದೇವದ್ವಿರದ ಸುರನದೀದುಗ್ವ ಃವಾರಾಸಿಚಂದ್ರದ್ಯೋತಪ್ರಸ್ಪರ್ದಿ ಭಾಭಾ 
ಸುರವಿಶದಯಶಂ (ಎಕ. 1೪, ನಾ3ಗಮುಂ. ೭೦-೧೦: 1178). 
[ ದೇವ + ದ್ವಿರೆದ] 


| ದೇವಧುನಿ (ನಾ). - ದೇವನದಿ: ದೇವಧುನಿಯುಬ್ಬರಂ ಸೆಳದೊಯ್ಕೆ 


ಕಾಡುನಾಡಂ ಬಂಡೆಗಳ ಬಿಡದೆ? (ಹೆಜೈ6, 30-೦೦೮). [ದೇವ+ಧುನಿ] 


`'ದೇವಧೂಪ 


ದೇವಧೂಪ (ನಾ). ಒಂದಂ ಬಗೆಯ ಸುಗಂಧದ್ರವ್ಯ ; ಗುಗ್ಗುಳ : 

“ಮಹಾಕ್ಷಃ-ಗುಗ್ಗುಳ, ದೇವಧೂಪ” (ಓಷಧಿ. ೧೧೮). 
[ ದೇವ * ಧೂಪ) 

ದೇವಧೂಪತೈಲ (ನಾ), [ವೈದ್ಯಶಾ] ಒಂದಂ ಬಗೆಯಂ ತೈಲ; ದೇವ 
ಧೂಪತೈಲ-ಔಡಲಸೊಪ್ಪಿನ ರಸ, ಉಮ್ಮತ್ತಿಸೊಪ್ಪಿವ ರಸ . . . ಎಣ್ಣೆಯ 
ನಟ್ಟು ಚಿಕ್ಕಣಪಾಕದಲ್ಲಿಳುಹಿ ಆ ಎಣ್ಣೆಯನ್ನು ಸರ್ವಾಂಗಕ್ಕೆ ಲೇಪಿಸಲು 
ಸಕಲಜ್ವರಂ ಶೀರ್ಗುಂ (ಸಕವೈ. ೧೧೬). [ ದೇವಧೂಪ4 ತೈಲ) 

ದೇವನ (ನಾ). ೧. ಹೋಗಂವಿಕೆ ; ಗವಂನ. ೨. ಹುರುಡು ; ಸ್ಪರ್ಧೆ. 
೩. ವ್ಯವಹಾರ ; ಉದ್ಯೋಗ; ಕಸುಬು. ೪. ಪಗಡೆಯ ಕಾಯಿ. 
೫. ಆಟ; ಕ್ರೀಡೆ. ೬. ಪಗಡೆಯ ಆಟ. ೭. ಜೂಜಾಟ ; ಪಂದ್ಯ: 
ಪಣನಂ ಕುರುಪತಿ ಕುಡಲಾ. ಜನಪತಿಗಳ್‌ ದೇವನಕ್ಕೆ ಕುಳ್ಳಿರ್ದರ್‌ 
(ದಾಲಭಾ. ೭-೬೨). ೮. ದಂಃಖ: ಶೋಕ. ([ಸಂ.7 

ದೇವನಗ (ನಾ). ದೇವತೆಗಳ ಬೆಟ್ಟ; ಮೇರುಪರ್ವತ : ದೇವನಗಾಗ್ರ 
ದಿಂದಭಿಷವೋತ್ಸವದಿಂದಿಆೌತಂದು ಬೇಗದಿಂ ತೀವಿ ನಿಜಾಳವಾಳಕುಳೆಮಂ 
ತಣಿವಿತ್ತ ಸುಧಾಬಿಜ್ಜೀವನಂ (ಜಂದ್ರಪು, ೧೫-೬೭). [ ಸಂ.) 

ದೇವನಗರಿ (ನಾ). ೧. ದೇವತೆಗಳ ಪಟ್ಟಣ; ಅವಂರಾವತಿ. ೨. ಕನ್ನಡ 
ಕವಿ ಲಕ್ಷ್ಮೀಶನ ಜನ್ಮಸ್ಥಳವಾದ ದೇವನೂರು : ರಸಾತಿಶಯಮೆನೆ 
ಪಾಡುವರ್ದೇವನಗರೀನಿಕೇಶನ ಶ್ರೀಪತಿಯ ಚಾರಿತ್ರಮಪ್ಪ ರಾಮಾಯಣ 
ವನನುದಿನದೊಳು (ಕೈಮಿಭಾ. ೦೯-೩೫). [ದೇವ -. ನಗರಿ) 

ದೇವನಗರೀಶ (ನಾ). ೧. ಅಮರಾವತಿಯ ಒಡೆಯ, - ರಾಜ; 
ದೇವೇಂದ್ರ. ೨. ದೇವನೂರಿನಲ್ಲಿ ನೆಲಸಿದ ದೇವರಾದ ಶ್ರೀಕೃಷ್ಣ : 
ತಾನೆ ಸಲ್ಲಲಿತ ಹರಿಗಳಂ ಪಿಡಿದು ಕಟ್ಟಿದನಿಳಾವಲ್ಲಭರ ಮುಂದೆ 
ಕುರುಣ್ಯದಿಂ, ದೇವನಗರೀಶ ಲಕ್ಷ್ಮೀಕಾಂತನು (ಜೈಮಿಭಾ. ೩೨-೬೭), [ಸೆಂ.] 

ದೇವನದಿ (ನಾ). ದೇವಲೋಕದಿಂದ ಇಳಿದು ಬಂದ ನದಿ ; ಗಂಗಾನದಿ: 
“ತ್ರಿದಶಧುನಿ ವಿಷ್ಣುಪದಿ ಗಂಗೆ ಜಾಹ್ನವಿ ದೇವನದಿಯೆನಿಕು” (ಮಂಗರಾ. 
33-00) ; ದೇವನದಿ ಚಂದ್ರನನಲಾಕ್ಷಿ. .. ಒಪ್ಪಲ್‌ ಪಾವನ ಶಿವಾಪತಿ 
ನಿಜಾಕೃತಿಯೊಳಿರ್ದರ (ತ್ರಿ ಪ್ರವಿ. ೫೭-೦೪). [ ದೇವ ನದಿ) 

ದೇವನಹುಳಿ (ನಾ). ಒಂದಂ ಬಗೆಯ ವನಸ್ಪತಿ: ಕಣ್ಮುಟಗಲ್‌, ದೇವನ 
ಹುಳಿ, ಮಕ್ಕಿ, ಹರಲಂಗುಷ್ಟ, ರೇವಲ್‌ಚಿನ್ನಿ, ಅರಿಸಿನಗುರ್ಗಿ (ಮ್ಮಕಿಗಿ. 
೩ರ-ಓ೩೭), ([?] 

ದೇವನಾಗರಿಲಿಪಿ (ನಾ). ಒಂದಂ ಬಗೆಯ ಲಿಪಿ ; p ಸಾಮಾನ್ಯವಾಗಿ 
ಸಂಸ್ಕೃತ ಮತ್ತು ಕೆಲವು ಇಂಡೋಆರ್ಯನ್‌ ಭಾಷೆಗಳನ್ನು ಬರೆಯಲು 
ಉಪಯೋಗಿಸುವ ಲಿಪಿ: ಸಂಘದ ರಾಜಭಾಷೆಯು ದೇವನಾಗರಿ 
ಲಿಬಯಲ್ಲಿ ಹಿಂದಿ ಆಗಿರತಕ್ಕುದು (ಭಾಧಾನ. ೨೦೧). 

[ ಸಂ. ದೇವನಾಗರೀಲಿಪಿ ] 
ದೇವನಾದೋತ್ತರ (ನಾ). [ಸಂಗೀತ] ಒಂದು ರಾಗದ ಹೆಸರಂ: 


ನೀಲೋತ್ಚಲಿನಿ , , . ದೇವನಾದೋತ್ತರೆ . . , ವಸಂತಬಂಗಾಳ 
ಮೆಂಬಿಪ್ಪತ್ತೆರಡು ರಾಗಂಗಳುಂ ಕ್ರಿಯಾಂಗದಿಂದ ಪುಟ್ಟಿದವು (ವಿವೇಕ. ೨೩೪). 
[ಸಂ.) 


ದೇವನಾಲ, ದೇವನಾಳ (ನಾ). ಒಂದು ಬಗೆಯ ಹುಲ್ಲು; ಲಾಳದ 
ಕಡ್ಡಿ : (8). ದೇವನಾಳ : *“ನಡಃ, ಧಮನಃ, ಪೋಟಗಳಃ _- ಈ ೩ 
ದೇವನಾಳ” (ನಾಜಿರಾ. ನಡ್ವತ್‌, ನಡ್ವಲ ಇ ದೇವನಾಳಂ 
ಪಿರಿದಾಗಿರ್ಪ ಭೂವಿಂ (ನಾರಾ. ಕಿ). [ ದೇವ * ನಾಲ್ಕ) 

ದೇವನಾಳ "ದೇವನಾಲ' ನೋ. 

ದೇವನಿಕಾಯ (ನಾ). ದೇವತೆಗಳ ಸಮೂಹ,-ಗುಂಪು : ದೇವನಿಕಾಯ 
ಸಮೇತಂ ದೇವೇಂದ್ರಂ ತ್ರಿಭುವನೇಶಜನ್ಮೋತ್ಸವಮಂ ಭಾವಿಸಿ ಶಕ್ರನೆ 


೧೧೨) ; 


೪೦೫೭ 


ದೇವಪೂವು 


ಮಾಡಿದೆ ಡಾ ವಿ[ನು]ತವಿಳಾಸದಳವನೇನಂ ಪೇಟಕ್ವಿಂ (ಬಂಹರಿ, ೯-೧೨೦); 
ದೇವನಿಕಾಯಕಿರೀಟಕನದ್ರತ್ನೂವಳಿ ಸಂಜನಿತಾಂಶುವಜಸ್ರಂ ತೀವಿ 
ವಿಂಜಿಪ ದೇವಿಯ ಪಾದಕ್ಕಾ ವಸುಧಾಪತಿ ಪುದ್ಮಮನಿತ್ತಂ (ಉದೃಟ, 


೩-೧೧೪). [ ದೇವ 4 ನಿಕಾಯ) 


5| ದೇವನೂರು (ನಾ). ೧. ಒಂದು ಊರಿನ ಹೆಸರು: ಕಾರೆನಾಡ ದೇವನೂರ 


20 


25 


45 


ನುಳಗ್ಗೆ ಯರಕುಳದ ಮಧಿಗವುಡನ ಶುಪುತ್ರ ರಾಮಧೇವನು . . . ಮೆಚ್ಚು 
ಗೊಟ್ಟ ಭೂಮಿ (ಎಕ. ೪11, ಶಿಕಾರಿ, ೫೨-೧೦ ; 3577 ಕೃಶಾ). ಪಿ.ಐ 
ದೇವಪುರ ೨ ; ಲಕ್ಷ್ಮೀಶಕವಿ . . . ಅರಸೀಕೆರೆ ತಾಲ್ಲೂಕು ಬಾಣಾವರದ 
ಹೋಬಳಿಗೆ ಸೇರಿದ ದೇವನೂರು ಎಂಬ ಗ್ರಾಮದಲ್ಲಿ ಶ್ಯಾನುಭೋಗ 
(ಜೈಮಿಭಾ. 111 ಮುನ್ನುಡಿ), [ ಆದೇವ * ಊರ್ಕು (ಆಊರ$*) ) 

ದೇವಪಟಹ (ನಾ). ದೆಃವಲೋಕದ ಒಂದು ಬಗೆಯಂ ವಾದ್ಯ ವಿಶೇಷ ; 
ತಮಟೆಯಂಥ ಒಂದು ವಾದ್ಯ: ದೇವಪಟಹಂಗಳುಲಿಯಲ್‌ . . . 
ಅಮರಪುಪ್ಪಕಮಾ ಗೌರೀವರನಾಜ್ಞೆ ಯೊಳಾಗಳ* ಭೂವಳೆಯಕ್ಕಿರದೆ ಬಂದಂ 
ದತಿಸಂಭ್ರಮದಿಂ (ತ್ರಿ ಪುವಿ- 3೫-೩೯). [ದೇವ * ಪಟಹ] 

ದೇವಪತಿ (ನಾ). ದೇವತೆಗಳ ಅರಸಂ ; ದೇವೇಂದ್ರ : ದೇವಪತಿ ಪೇಟ 
ಧನದಂ ರೈವೃಷ್ಟಿಯನೆಸಗೆ ಮಾಡೆ ಪದ್ಮಾದಿಸರೋದೇವಿಯರುಂ 
ರುಚಕಂಚಳದೇವಿಯರುಂ ತಾಯ್ಗೆ ಗರ್ಭಸಂಶೋಧೆನಮಂ. (ಪಾರ್ಶ್ಮಪು- 
೧೩-೫೩). [ದೇವ * ಪತ್ಯಿ) 

ದೇವಪತ್ರ (ನಾ). ಒಂದು ಬಗೆಯಂ ಗಿಡ; ವಂಂಚಿಪತ್ರೆ : “ದೇವಪತ್ರಂ 
ಪಂಚಪತ್ರೆ ಗಾಂಧಾರಿಯದೆ)” (ಮಂಗರಾ. 90-80). [ದೇಟ * ಪತ್ರ] 

ದೇವಪಥ (ನಾ). ದೇವತೆಗಳ ಮಾರ್ಗ ; ಆಕಾಶ : ನಿರಂತರಾಟ್ಟಾಲಕ 
ಪ್ರತೋಲೀಂದ್ರಕೋಶ ದೇವಪಥ ಸನಾಧೆಂಗಳುಂ ಗಂಡಶೈಲಾಭೀಲಶಿಲಾ 
ಯಂತ್ರಭಯಂಕರಂಗಳುಂ . .. ಅಪ್ಪ ದುರ್ಗಂಗಳೊಳ್‌(ಆದಿಪು. ೧೩-೩೭ ವ). 

[ ದೇವ * ಪಥ] 

ದೇವಪುತ್ರಕ (ನಾ). ದೇವಸ್ಥಾನದ ಮೇಲ್ವಿಚಾರಕ" ದೇವರ ಅಂಗ 
ಭೋಗಕ್ಕೆ ಕಾಮಿಸೆಟ್ಟಿಯ ಗಾಣವಂ ಸರ್ಬಾಬಾಧಾಪರಿಹಾರ ಶ್ರೀಮಾನ್ಯ 
ವಾಗಿ ಆಚಂದ್ರಾರ್ಕ್ಯತಾರಂಬರಂ ದೇವಪತ್ರಕರು ಸಲಿಸ:ವರು (ಸೌಇಇ, 
XX, ೧೩೦-೦೦ ; 1197). [ಸಂ.7?] 

ದೇವಪುರ (ನಾ). ೧. ದೇವತೆಗಳ ಊರು ; ಅಮರಾವತಿ. ೨. ಲಕ್ಷ್ಮೀಶ 
ಕವಿಯಂ ಜನ್ಮಸ್ಥಳ ; ದೇವನೂರು : ದೇವಪುರ ಲಕ್ಷ್ಮೀರಮಣನಾಸ್ಕ 
ಚಂದ್ರನಾನಂದಮಂ ನಮಗೀಯಲಿ (ಕೃಮಿಛಾ. ೧-೦). [ದೇವ + ಪುರ] 

ದೇವಪೂಜೆ (ನಾ). ದೇವರಿಗೆ ಮಾಡುವ ಅರ್ಚನೆ : ದೇವತಾರ್ಚನೆ : 
“ಇಷ್ಟಂ, ಇಷ್ಟಿ ಃ ... ಯಾಜ್ಯಂ--ಈ ೧೦ ದೇವಪೂಜೆ” (ಕಾಶಕೈ. ೦೬೦); 
ಯಜ್ಞಶಬ್ದಂ ದಾನದೊಳಂ ದೇವಪೂಜೆಯೊಳಂ ಪ್ರವರ್ತಿಸ:ಗುಂ (ಡಾವ್ರಪು. 
೨೮೩) ; ದೇವಪೂಜೆಯ ವಾಟ ದುರಿತಬಂಧನದೋಟ ಶೆಂಧು ನಿಮ್ಮಯ 
ನೋಟ ಹಿಂಗದ ಕಣ್ಟೇಟಿ (ಬಸವ, ೧೭೭); ದೇವಪೂಜೆಯೆಂದುಂ ಗುರೂ 
ಪಾಸ್ತಿಯೆಂದುಂ ಸ್ವಾಧ್ವಾಯಮೆಂದುಂ ಸಂಯಮಮೆಂದುಂ ತಪಮೆಂದಂಂ 
ದಾನಮೆಂದುಂ ಗೃಹಸ್ಥಂಗೆ ಅಟುತೆಅದಿಂ ಧರ್ಮಸಂಗ್ರಹಮಕ್ಕುಂ 
(ಪುಣ್ಕಾಸ್ತ್ರ. ೧-೩೫ ವ); ದೇವಪೂಜೆಯ ಮಾಡಿ ದಿವ್ಮಾನ್ನಪಾನವ ಸೇವಿಸಿ 
ದರು ಲೀಲೆಯಿಂದ (ಭರಣ. ೨೩೪೯೦0); ದೇವಪೂಜೆಯಲ್ಲಿ ಆಸಕ್ತಿ 
ಯಾಳೃವಳೂ . ೬ ೬ ಸುಖಕರಳೂ ಆಗಿರು (ಹುಕ್ಕಾರ. ೩೦೧). 

[ದೇವ * ಪೂಜೆ; ] 

ದೇವಪೂವು (ನಾ). ಒಂದು ಸ್ಥಳದ ಹೆಸರು : ಮರಯ್ಯಸೆಟ್ಟಿಯ ಪೆಣ್ಣತಿ 
ಗುಣ್ಣಬ್ಬೆ ಮೂಲಸ್ಥಾನದೇವರ್ಗ್ಗೆ ದೇಗುಲವಂ ಮಾಡಿಸಿ ದೇವರ್ಗ್ಗೆ 
ದೇವಪೂವಿನ ಮಾದನೆವಯ್ಯ ತೆಅಕಪಟ್ಟಿಪಾಳಿಯ ಪೊನ್ನರ ಕೊಟ್ಟು 
ಮಣ್ಣರ ಕೊಣ್ಣು ಬಿಡಿಸಿದಡೆ (ಮಆರಿ. ೧೯೪೬, ೨೮-30: 1032). [?) 


ದೇವಹಿ ತ್ರಯ 


ದೇವಪ್ರಿಯ (ನಾ). ದೇವತೆಗಳ ಪ್ರೀತಿಗೆ ಪಾತ್ರನಾಗುವವನಂ : ದೇವ 
ಪ್ರಿಯನಾದವನು ಕಠಿಣಕಷ್ಟುಶ್ರಯನದಾವನಾ ಧರ್ಮಸುತ ಹೇಳೆಂದನಾ 
ಖಚರ (ಕುವ್ಕಾಅ. ೨೩-೪೦), [ದೇವ * ಪ್ರಿಯ 

ದೇವಬಾಭೂಳ (ನಾ). ಒಂದು ಬಗೆಯ ಸಸ್ಯ; ದೊಡ್ಡ ದೊಡ್ಡ 
ಮುಳ್ಳುಗಳುಳ್ಳ ಒಂದು ಬಗೆಯ ಗಿಡ; ಗೊಬ್ಬುಳಿ ; ಮುಳ್ಳು 
ಜಾಲಿ : ಜಾಲಿ, ಡೊಣ್ಣೆಮುಳ್ಳಿನ ದೇವಬಾಭೂಳಸಣ್ಣಗಿಡವು ಬೇಲಿಯ 
ಕೆಲಸಕ್ಕೂ ಗೂಟಗಳನ್ನು ಕೆತ್ತಲಿಕ್ಕೂ ಬರುತ್ತದೆ (ಕಛಾಗೆ. ೪೮). 

[ «ಮರಾ. ದೇವಬಾಭೂಳ ] 

ದೇವಬಾಳೆ "ದೆವ್ವಬಾಳೆ' ನೋ. 

ದೇವಬ್ರಾಹ್ಮಣ (ನಾ). ಯಾತ್ರೆ, ಮದುವೆ, ವಂಂಜಿ ಮೊದಲಾದ 
ಶುಭಕಾರ್ಯಗಳ ಮೊದಲು ದೇವತಾಪೂಜೆಯ ನಂತರ ಮಾಡುವ 
ಬ್ರಾಹ್ಮಣ ಸಂತರ್ಪಣೆ : ದೇವಬ್ರಾಹ್ಮಣವಾದ ಮೇಲೆ ಅತ್ಯಾಬಾಯಿಂ 
ಮತ್ತು ಜತೆಗೆ ಬಂದವರು ತಿರುಗಿ ಹೋದರು (ಸ್ಮೃತಿಜಿ. ೨೪೨). 

[ದೇವ + ಬ್ರಾಹ್ಮಣ) 

ದೇವಭಕ್ತ (ನಾ). ದೇವರಲ್ಲಿ ಭಕ್ತಿಯಿ.ಟ್ಟಿರುವವನು: ದೇವಭಕ್ತರಿಲ್ಲದೂರು 
ಸಿನೆ ಹಾಳು (ಬಸವ. ೮೭). [ದೇವ * ಭಕ್ತ] 

ದೇವಭಕ್ತಿ (ನಾ). ದೇವರ ಮೇಲಿನ ಪ್ರೀತಿ: ಎಂತೆಂಬ ದೇವಭಕ್ತಿಯ 
ದೆಂತೆಂಬಧಿಗಮದ ತೇಜಮೆಂತೆಂಬ ವಿನೋದಾಂತರಮೆನೆ ದೇವನನೆ ನಿರಂತರ 
ಮಮರಾಧಿರಾಜನಾರಾಧಿಸುವಂ (ಅಜಫು, ೫-೮೪). [ದೇವ * ಭಕ್ತಿ) 

ದೇವಭಾಗ (ನಾ). ದೇವಸ್ಥಾನಕ್ಕೆ ಕೊಟ್ಟ ಉಂಬಳಿ,-ದಾನ : ಈ ದೇವ 
ಭಾಗಮುವ 3೫೬ ೬ ನೆಗಳ್ಳವರವರದೇ (ಧರ್ಮ್ಮ] (ಸೌಇಇ. ೫%, 
3೩-೩೦; 1089). [ದೇವ * ಭಾಗ) 

ದೇವಭಾಷೆ (ನಾ). ೧. ದೇವತೆಗಳಾಡುವ ಭಾಷೆ: ಆಕಾಶ ಪುಸ್ತಕದ 
ಅತ್ಯನಿರ್ವಚನೀಯದೇವಭಾಷಾದ್ಮ ಶ್ಯಕಾವ್ಯಗಳ | (ಅಗ್ನಿಕು. ೬೨-೧೦೭). 
ಪಿ. ಸಂಸ್ಕೃತ ಭಾಷೆ : ಸಂಸ್ಸ್ಛತವನ್ನು ದೇವಭಾಷೆಯೆಂದೂ ಕರೆಯುತ್ತಾರೆ 
(ರೂ). (ಸಂ) 

ದೇವಭೂಮಿ (ನಾ). ದೇವತೆಗಳ ನೆಲೆ; ಸ್ವರ್ಗ ; ಭೋಗಭೂಮಿ : ಈ 
ದೇವಭೂವಿಯು ಮನುಷ್ಯರಿಗೆ ಗೋಚರವಾಗತಕ್ಕುದಲ್ಲವಲ್ಲಾ (ಕುಂತ. 
೦೬-೨೪೪). [ದೇವ * ಭೂಮಿ 

ದೇವಭೂಯ (ನಾ). ದೇವತ್ವ ; ದೇವಭಾವ; ದೇವರೊಂದಿಗೆ ಸೇರು 
ವುದು; ಸಾಯುಜ್ಯ; ಮುಕ್ತಿ: “ದೇವಭೂಯಮದು ದೇವತ್ವಂ” 
(ವಸ್ತುಕೋ. ೩೯-೪೬); ದೇವಭೂಯಂ, ದೇವತ್ವಂ, ದೇವಸಾಯುಜ್ಮಂ- 
೩ ದೇವಸ್ವರೂಪವಾಗುವಿಕೆ” (ಸಿದ್ಧಾಂತಿ. ೨೩೨). [ಸಂ.] 

ದೇವಭೂಷಣ (ನೂ). ದೇವರಿಗೆ ಅಲಂಕಾರಯೋಗ್ಯವಾದುದು : 
ಇರಲಾರು ಮೂಲೆ , . , ಕಾಕಪುದಗಳುಮಿರದಿರಲು ದೇವಭೂಷಣ 
ಮಪ್ಪುದಾ ವಜ್ರಮೆಂದಗಸ್ತ 65 ಪೇಳ್ದನು (ರತ್ಮಶಾ. ೪-೧೪). 

[ ದೇವ + ಭೂಷಣ) 

ದೇವಭೇಷಜ (ನಾ). ದೇವತೆಗಳ ವೈದ್ಯ: ದೇವಭೇಷಜರಾದ ಅಶ್ವಿನೀ 
ದೇವತೆಗಳನ್ನೇ ಕುರಿತು ಪ್ರಾರ್ಥಿಸಿ (ಬೆತಂಬಾ. ೧೬). [ದೇವ + ಒೀಷಜ] 

ದೇವಭೋಗ (ನಾ). ದೇವಸ್ಥಾನದ ಖರ್ಚು ವೆಚ್ಚಗಳಿಗಾಗಿ ಕೊಡುವ 
ಜವಿಸನು; ದೇವರಿಗಾಗಿ ಕೊಡುವ ಭೂಮಿ,- ಗ್ರುವಂ: 'ತಿರುವಯ್ಕನು 
ಆನೆಊರೊಳ್ಕೊಟ್ಟ ದೇ ವಭೋಗ ಕಣ್ಣುಗ ಗಟ್ಟೆಯು (ಎಕ. ಸ, 
ಟೆಂಠಾಮ. ೪೯-೦೦; 961); ಮಾಚೆರಸರ ಮಗಂ ಪುದಿಯಣ್ಣ ಗಂಗೇಶ್ವರಕ್ಕೆ 
ಬಿಟ್ಟ ದೇವಭೋಗದಿ ಗಟ್ಟಿ ಮೂಗಣ್ಣುಗಂ (ಎಳ. ೫, ಶ್ರೀನಿವಾ: ೧೭-೦೬: 
ಸು. 1015) ; ಚಕ್ರವರ್ತಿಯ ದಯೆಯಿಂ ದೇವಭೋಗಂ ಗುಡಿಗೆಆಿಯ 
ನಾಳುತ್ತವಮಿರೆ (ಸೌಇಂ, XX, ೪೭-೨೦ ; 3072), [ದೇವ + ಭೋಗ) 


೪೦೫೮ 


ದೇವಮಾತೆ 


ದೇವಭೋಳೆ (ಗಂ). ಮೋಸವನ್ನರಿಯದ; ನಿಷ್ಕಪಟಿಯಾದ; ಮುಗ್ಗ: 
ನಿಮ್ಮಂಥ ದೇವಭೋಳೇ ಜನರಿಗೆ ಹೀಂಗ ಆಗಬಾರದಾಗಿತ್ತು (ಗಂಗಾಸಾ. ೪); 
ಪಂಡಿತರು ದೇವಭೋಳಿೆ ಮನುಷ್ಯರು (ಸಮಜೀ, ೬೨೬) ; ಅತ್ಯಂತ ಸರಳ 
ದೇವಭೋಳೆ ಮತ್ತು ಪ್ರೇಮಳಸ್ವಭಾವದ ಒಬ್ಬ ಕ್ರಿಸ್ತೀಯಮಹಿಳೆ 
5 ಇರುತ್ತಿದ್ದಳು (ಸ್ಮೃತಿಚಿ. ೨೪೫). [ ಮರಾ. ದೇವಭೋಳಾ] 
ದೇವಮಂದಿರ (ನಾ). ದೇವಾಲಯ ; ಗುಡಿ : ದೇವಮಂದಿರದಲ್ಲಿ ಆರತಿಯ 
ಘಂಟಾರವ ಏಳುವದುಂಟು (ಇಪೃಳ. ೩೩೨); ಇಂದಿಗೂ ಆ ದೇವಮಂದಿರ 
ಒಳಕೋಟೆಯ ಕೊಂಬಿನಂತಿದೆ (ಕಳುವು. 8೩). ! ದೇವ * ಮಂದಿರ] 
ದೇವಮಣಿ (ನಾ). ೧. ಸವಯದ್ರಮಥಧನಕಾಲದಲ್ಲಿ ಕ್ಷೀರಸವಂದ್ರದಿಂದ 
ಹುಟ್ಟಿದುದೆಂದಂ ನಂಬಲಾದ ರತ್ನ; ಕೌಸ್ತುಭ: ದೇವಮ:ಣಿಗೂಡಿ 
ಜಳಧಿಯೊಳಾ ವಿಬ.ಧವರಾಶ್ವಮೊಗೆದಗಲ್ಪಿ ರ್ಪುದಮಾ ದೇವಮಣಿಗೂಡಿ 
ರಾಜಿಸುವೀ ವಿಪುಳತರಾಶ್ಶ್ಚಯುಗಕದೇಂ ಪಾಸಟಿಯೇ (ರಾಜಕೇ. ೦೨-೦೦೩). 
೨. ಬೇಡಿದುದನ್ನು ಕೊಡುವುದೆಂದಂ ನಂಬಲಾದ ಸ್ವರ್ಗಲೋಕದ 
ವಂಣಿ ; ಚಿಂತಾಮಣಿ: ಸುರರಿಗೀತನು ಕಲ್ಪತರು ಭೂಸುರರಿಗೀತನು 
ದೇವಮಣಿ (ತೊರರಾ. ೬-೮-೫೦). ಹಿ. ಕುದಂರೆಯ ಕೊರಳಲ್ಲಿರುವ ಶುಭ 
ಸೂಚಕವಾದ ಸಂಳಿ: “ನಡುಗೊರಲ ಸುಟ್‌ ದೇವಮಣಿ” (ಮಂಗರಾ, 
6೩-೨0) ; ಕೊರಲೊಳ್‌ ಕಣ್ಣೆ ಸೆದೊಪ್ಪೆ ದೇವಮಣಿ ಮೇಣ್‌ ರೋಚ 
ಮಾನಂ ಪೊದಟಕ್ದಿರೆ ಪೂರ್ವಾಂಗದ ದೋಷಮಂ . . ಪಿಂಗುಗುಂ 
(ಲೋಕೋಪ. ೧೧-೮೪); ಮಾರುತಂಗತಿ ವೇಗ ಪಂಚಕಲ್ಮಾಣವಿದೆ ದೇವಮಣಿ 
ದೊರೆ ಸುಳಿಗಳಿವೆಯ ಸುಲಕ್ಷಣವನಜೀವರಾರಂ (ಭಾವಜಿಂ. ೬-೧೭). 
[ದೇವ . ಮಣ್ಮಿ] 
ದೇವಮತಿ (ನಾ). ದೇವತೆಗಳಿಗೆ ಬುದ್ಧಿಯನ್ನು ಕೊಡುವವನು: 
ದೇವಗತಿ ದೇವಮತಿ ದೇವದುರ್ಲಭನೆಂದು ಕರೆವ ಬಿರುದಿನ ಕಹಳೆಗಳ 
ಮಹಾರವದೊಳಗೆ ಧರೆ ನಡಂಗೆ (ನಂಬಿಕ. ೭-೦೧೮). [ದೇವ ಮತಿ] 
25| ದೇವಮನೋಹರಿ (ನಾ). [ಸಂಗೀತ] ಒಂದು ರಾಗದ ಹೆಸರು : ದೇವ 
ಮನೋಹರಿ - ೩೩ನೇ ಮೇಳಕರ್ತ ಖರಹರಪ್ರಿಯದಲ್ಲಿ ಜನ್ಯ (ಸಂಗೀಕಂ. 
೧90). [ ಸಂ. ದೇವಮನೋಹರೀ] 
ದೇವಮನ್ಯ (ನಾ). ಎ ದೇವಮಾನ್ಯ ೧: ಆ ವನ್ನಿರ್ಮ್ಮತ್ತರ್ಕೆಯ್ಗ್ಸಂ 
ನಾಲ್ಕುಗೆಯ್ದು [ದೇವ]ಮನ್ಮ[ಗ್ಲೂ ಗಿ ಬಾಟ್ಕುದು (ಸಸಿಇಇ. 11-1, 
೩೪-೧೩ ; 925). [ ಆಸಂ. ದೇವವೂನ,] 
ದೇವಮಾತೃಕ (ನಾ). ಮಳೆಯ ನಿಃರಿನಿಂದಲೇ ಬೆಳೆಯನ್ನು ಬೆಳೆಯಂವ 
ಭೂಮಿ: “ಆವುದು ಬೆಳೆಗುಂ ವೃಷ್ಟಿಯಿನಾ ವಿಷಯಂ ದೇವಮಾತೃಕಂ 
ಸತತಂ” (ವಸ್ಮುಕೋ. 3೬-4): “ಮಟಕೆಯ ನೀರಿಂ ಬೆಳೆವ ಮಹಿ ದೇವ 
ಮಾತೃಕಂ” (ಮಂಗರಾ. ೨3೯-೪); ದೇವ [ಶಾಠಾಂ. ದೆಯ್ಯ]ಮಾತೃಕವೆನಿಪ್ಪ 
ಪೊಲಂ ನವಗಂಧಶಾಳಿಯಂ ಬೆಳೆವುದು .(ಪಂಪಛಾ. ೧-೩೪) : ಶಾಳಿವನೆಂ 
. ೬ ೬ ಸಿತೇಕ್ಷುರಸಪ್ರವಾಹಮತೃಕವೆ.ನೆ ಸಂತತಂ ಬೆಳೆಯೆ ಪೆರ್ಬೆಳಸಿಂ 
ಪುಸಿಯಾಯ್ತು ದೇವಮಾತೃಕವೆಸರೆನ್ನದಾ ನೆಲದ ಕೆಯ್ಯೊಲನಂ ಪೆಆತೇ 
ನೆಂಬುದೋ (ಮಲ್ಲಿಫು. ೨-೧೬) ; ನದೀಮಾತೃಕಮುಂ ದೇವಮಾತೃಕಮು 
ಮೆಂಬ ಭೇದಮಂ ಬೇರ್ಪಡಿಸಿ (ಪುಷೃಪು. ೨-೦೪ ವ) ; ದೇವಮಾತೃಕ 
ನದೀವತಾತೃಕಗಳ ಬಗೆಗೊಳದಾ ನಾಡೊಳು (ಕ್ರಿರುತಿ. 5-09). [ಸಂ.) 
ದೇವಮಾತೃಕೆ (ನಾ). ದೇವಮಾತೃಕ: ದೇವಮಾತೃಕೆ ನದೀವಹಿತೃಕೆಯಾದ 
ನಾನಾವಿಧ ಬೆಳೆಯ ಭೂಮಿಗಳು . . , ಧಾನ್ಯಸಂದೋಹಕಾವಾಸ 
ಮಾಗಿರುತಿಹುದು' (ನಾಗಳು. ೨-೧೮). [ ಸಂ. ದೇವಮಾತೃಕ ] 
ದೇವಮಾತೆ (ನಾ). ದೇವತೆಗಳ ತಾಯಿ; ಅದಿತಿ : ಮಿತ್ರಾ ವರುಣರನ್ನು 
ಸತ್ಯಸ್ವರೂಪಳೂ ದೇವಮಾತೆಯೂ ಅದ ಅದಿಶಿಯು . .. 
( ದೇವ + ಮಾತೆ) 


30 


30 


40 


46 °° 
ಹಡೆದಳು (ಹುಳ್ಕಾರ. ೧೩೧). 


ದೇವಮಾದಳ 


ದೇವಮಾದಳ (ನಾ). ಒಂದು ಬಗೆಯ ವಂರೆ ವಂತ್ತು ಅದರ ಹಣ್ಣು ; 
ದೊಡ್ಡಮಾದಳ : (8). [ದೇವ +4 ಮಾದಳ] 

ದೇವಮಾನ (ನಾ). ೧. ಒಂದು ಅಳತೆಯ ಪ್ರಮಾಣ : ಅನ್ನಿಲ್ಲಿಯ 
ಸಮಸ್ತ ಅಂಗಡಿಯ ಆವಟದಲು ಹೇಜಾಗೆ ಭತ್ತ ದೇವಮಾನ ೨ 
ಹೆಜ್ಮುಂಕ ಹೇಟಾಂಗೆ ಭತ್ತ ಬಳ್ಳ ೧ (ನಾಂದೇಡ್‌. ೩-೨೨ ವೆ; 1047); 
ಊರಲ್ಲಿ ಹರದರು ವತಾಜುಗೊಂಡ ಭತ್ತಕ್ಕೆ ಪೊಂಗೆ [ಹಾ]ಗವೊನ್ನುಮಂ 
ಹೇಟಾನಲ್ಲಿ ದೇವಮಾನವು ಧರ್ಮುವಿಚಾರದಲ್ಲಿ ಮುದ್ರಾಪಣವುಂ ಇನ್ರೀ 
ಧವರ್ಮ್ಮವಂ ಪ್ರತಿಪೂಳಿಸುವರ ಧರ್ವ್ವ (ಕಣಅ. ೪೬-೪-೨೪ ; ಸು. 1162). 
೨. ದೇವತೆಗಳ ಲೆಕ್ಕದಲ್ಲಿ ಕಾಲ ಅಥವಾ ಸ್ಮಳದ ಅಳತೆ. 

[ ದೇವ + ಮಾನ] 

ದೇವಮಾನವ (ನಾ). ದೇವತೆಯ ಸ್ವಭಾವದವನು : ಶ್ರೀರಾಮಕೃಷ್ಣ 
ಪರಮಹಂಸರನ್ನು ಈ ಯುಗದ ದೇವಮಾನವರೆಂದು ಕರೆಯಬಹುದು 
(ಕಠ). [ದೇವ + ಮಾನವ] 

ದೇವಮಾನ್ಯ (ನಾ). ೧. ದೇವತೆಗಳ ಗೌರವಕ್ಕೆ ಪಾತ್ರನಾದವನು; 
ವಂಹಾತ್ಮ : ಸಾಮಾನ್ಯನಂ ದೇವಮಾನ್ಯಂಗೆತ್ತುದಜ್ಜಿ, ನಿನ್ನಳ್ಯರೂಹೆ 1 
(ಶ್ರೀರಾಮಾ. ೨೭3-೨೩೨). ೨. ದೇವತೆಗಳು ಕೊಟ್ಟ ಕೊಡುಗೆ: ಇನ್‌ 
ನಿನ್ನ ದಿನಬಾಟ್‌ ಪುಟುಗಳ್ಳೆ. ಕಳ್ಳುಗುಡು ಪೋಗು ದೇವಮಾನ್ಯಂಗಳನ್‌ 
(ಬದ್ಮಪ್ರ. ೬-೧೦೩). ೩. ದೇವಾಲಯಗಳಿಗೆ ದಾನವಾಗಿ ಕೊಟ್ಟ 
ಜಮಾನು ; ಉಂಬಳಿ: ಇಂತೊಪ್ಪುವ ಕುಮಾರನುದಯೋತ್ಸವದಿಂ 
ದೇವಮಾನ್ಯ್ಕಾದಿಗಳಂ ಕೊಟ್ಟು ನಾಮಕರಣಂಗೆಯ್ದು (ಹಮ್ಮಾರ. ೨-೨೩ ವ). 

[ ದೇವ + ಮಾನ್ಯ ] 
ದೇವಮಾರ್ಗ (ನಾ). ದೇವತೆಗಳು ಸಂಚರಿಸುವ ದಾರಿ ; ಆಕಾಶೆ. 
[ದೇವ * ಮಾರ್ಗ] 

ದೇವಮುಖ (ನಾ). ದೇವತೆಗಳಿಗೆ ಬಾಯಿಯಂತಿರುವವನಂ ; .ಅಗ್ನಿ : 

ಸುರರ ಬಿನ್ನಹೆವನವಧರಿಸುತಂ ಗೌರೀಶ ಪರಮಸುಖದಾನಂದದಮೃತರಸ 


ವೀರ್ಯಮಂ ಧರಿಸುವಡೆ ಸಾಮರ್ಥ್ಯ ಹವಿಗಲ್ಲದಿಲ್ಲೆಂದು ದೇವಮು`ಖ 


ನಾನನದೊಳು ಕರುಣಿಸುತ (೦ಶಿಚಿಂ. ೧೬-೨೦. [ದೇವ * ಮುಖ) 

ದೇವಮುನಿ (ನಾ). ದೇವತೆಗಳ ಖಷಿ ; ನಾರದ : ಆಗಳಾ ಭೋಜರಾಜಂ 
ದೇವಮುನಿ ನುಡಿದೆ ನುಡಿಯಂ ಭಾವಿಸಿ (ಜಗವಿ. ೩-೩೭) ; ಇಳಿದು ಧರಣಿಗೆ 
ಸುಳಿದು ನೀತಿಸ್ಪಲಿತಜಡರನು ತಿದ್ದಿ ತಿಳುಹುವ ಸುಲಭತನದಲಿ ದೇವ 
ಮುನಿ ನಿನಗಾರು ಸರಿಯೆಂದ (ಕುವ್ಯಾಸ. ೦-09). ದೇವ ಮಂನ್ಯಿ] 

ದೇವಮುಳ್ಳು (ನಾ). ಒಂದು ಬಗೆಯ ವನಸ್ಪತಿ ; ಮೂತ್ರಕಲ್ಲಿಗೆ ಗುಳಿಗೆಯ 
ಮಾಡುವ: ಕ್ರಮ : -ಕೆಂಪಿನ . ಅಂಕೋಲಜೀರು, ಹುಳಿಸೊಪ್ಪು, ಗೇರು, 
ದೇವಮುಳ್ಳು, ಬಿಳಿಕಣಿಕೆಬೇರು . . . ಅಂಬಿಲದಲ್ಲಿ ಅರೆದು ಮೂತ್ರ 
ಕಲ್ಲಿಗೆ ಗುರುಗುಂಜಿಯ ಪ್ರಮಾಣಕ್ಕೆ ಕೊಡುವುದು (ವಿವೈವಿ. ೦೨೪). 

[ ದೇವ + ಮುಳ್ಳು (ಆವನುಳ್‌)) 

ದೇವಮೂಢತ್ವ (ನಾ).ಎದೇವತಾವಂಢ : ಕೇವಲಜ್ಞಾನದರ್ಶನಸುಖ 
ವೀರ್ಯದಿ ನಿಜಶುದ್ಧಗುಣಂಗಳಪ್ಪೆ » ನಿಜಶುದ್ಧಾತ್ಮನಂ ದೇವ 
ನೆಂಬುದು ಅಂತಪ್ಪ ನಿಜಶುದ್ಧಾತ್ಮದೇವನನಟ್‌ದು ನೆಂಬದುದೆ ದೇವ 
ಮೂಢತ್ವವೆಂಂಬುದು (ಪಸಾರ. ೪೬೧). [ ಸಂ. 

ದೇವಯಜನ (ನಾ). ಯಜ್ಞವೇದಿಕೆ : ಸರಯೂನದಿಯ ತೀರದಲ್ಲಿ ಭವ್ಯ 
ವಾದ ದೇವಯಜನವೊಂದು ಸಿದ್ಧವಾಗಿದೆ (ಮಹಾಣ. ೧೦೨) ; ಯಾಗಶಾಲೆಗೆ 
ದೇವಯಜನವೆಂದು ಹೆಸರು (ಮಹಾಜ. ೧೦೨ ಅಡ). [ಸಂ.] 

ದೇವಯಜ್ಞ (ನಾ). ದೇವತೆಗಳ ಪ್ರೀತ್ಯರ್ಥವಾಗಿ ಗೃಹಸ್ಥ ನು ಪ್ರತಿ 
ದಿನವೂ ಮಾಡಬೇಕಾದ ಪಂಚಯಜ್ಞ ಗಳಲ್ಲಿ ಒಂದು; ಅಗ್ನಿಯಲ್ಲಿ 
ಹೋವಂ ಮಾಡಬೇಕಾದ ಔಪಾಸನ ಮೊದಲಾದ ಕರ್ಮ : ಬಳಿಕ 


೪೦೫೯ 


10 


85 


40 


ದೇವಯು (ನಾ). ದೇವರಲ್ಲಿ ಭಕ್ತಿಯುಳ್ಳವನಂ.; 


ದೇವಯ್ಯ 


ದೇವಯಜ್ಞ ಪಿತೃಯಜ್ಞ ಮನುಷ್ಯಯಜ್ಞ ಭೂತಯಜ್ಞ ಬ್ರಹ್ಮೆಯಜ್ಞಾದಿ 
ಗಳಂ ಮಾಳ್ಬಾತನಾಗಿ (ವಿವೇಕ, ೧೩9) ; ದೇವಯಜ್ಞ ಮತ್ತು ಬ್ರಹ್ಮಯಜ್ಞ 
ಎಂಬ ದೈನಂದಿನೆದ ಕರ್ತವ್ಯನಿರ್ವಹಣದಿಂದ , ಗೃಹಸ್ಥನು ಲೋಕಸಂಗ್ರಹ 
ನಿರತನಾಗಿರಬೇಕು (ಖುಳ್ಳಾರ. ೯೦ ಹೀರಿಕೆ). "ಪಂಚಯಜ್ಞ ಪರಾ. 
[ ದೇವ * ಯಜ್ಞ] 
ದೇವಯಾನ (ನಾ). ೧. ದೇವತೆಗಳು ಸಂಚರಿಸಂವ ವಾಹನ,-ವಿಮಾನ 
ಮೊದಲಾದಂವು. ೨. ಹೆಣವನ್ನು ಹೊರಲಾ ಕಟ್ಟುವ ಸಾಧನ; 
ಚಟ್ಟ : ಒಳಗೆ ಬುದವರು ತಾವು ತಂದಿದ್ದ ದೇವಯಾನವನ್ನು ಕೆಳಗಿಟ್ಟು 
.- « ಗೋಣಿಯನ್ನು ಮಂಚದಿಂದೆತ್ತಿ. ಅದರ ಮೇಲಿಟ್ಟರು (ರಹಾಮ. 
೫೫). ೩. [ವೇದಾಂತ] ಪರಲೋಕದ ದಾರಿ; ಬ್ರಹ್ಮಲೋಕದ 
ಮಾರ್ಗ : ದೇವತೋಪಾಸಕರ ದೇವಯಾನ (ಇದಕ್ಕೆ ಶಂಕ್ಲಮಾರ್ಗವೆಂದೂ 
ಅರ್ಚಿರಾದಿಮಾರ್ಗವೆಂದೂ ಹೆಸರು) (ಅಮ್ಮತ. `ಒ-೨೨ ಅಡಿಟ) : ರಾಜನು 
ಆತನನ್ನು ದೇವಯಾನ, ಪಿತೃಯಾನ ಮಾರ್ಗಗಳ (ಮರಣಾನಂತರ ಆತ್ಮನ 
ಗತಿಗಳ) ಸಂಧನಗಳೇನೆಂಬುದನ್ನು ಬಲ್ಲೆಯಾ? ಎಂದು ಕೇಳಿದನು 
(ಭಾರದ. ೪0): ಔ ಮಂಕ್ತಿಸಾಧಕನಿಗೆ ಇರುವ ಪರಲೋಕಮಾರ್ಗವು 
ಎರಡು. ೧. ದೇವಯಾಸ. ೨. ಪಿತೃಯಾನ. "ದೇವಯಾನ' ದಿಂದ 
ಪ್ರಯಾಣಮಾಡುವವನು ಮತ್ತೆ ಭೂವಿಂಯಲ್ಲಿ ಹುಟ್ಟುವುದಿಲ್ಲ. 
ಬ್ರಹ್ಮಲೋಕವನ್ನು ಸೇರಿ. ಅಲ್ಲಿ ಜ್ಞಾ ನವಂಹಿಮೆಯಿಂದ ಮುಕ್ತಿ 
ಯನ್ನು ಪಡೆಯುತ್ತಾ ನೆ. ಇದಂ ಕ್ರೈವಂವಬಕ್ತಿ, ಮಾರ್ಗ. "ಪಿತೃ 
ಯಾನ'ದಿಂದ ಪ್ರಯಾಣ ಮಾಡುವವನು ತನ್ನ ಪುಣ್ಯವು ಮಂಗಿದ 
ಮೇಲೆ ವಂತೆ ಭೂಮಿಯಲ್ಲಿ ಹುಟ್ಟಬೇಕಾಗುತ್ತದೆ... ಜ್ಞಾನಿಗಳಂ 
ದೇವಯಾನದಿಂದಲೂ ಕರ್ಮಿಗಳಂ ಪಿತೃಯಾನದಿಂದಲೂ ಮರುಕ ಗೆ 
ಹೋಗುತ್ತಾರೆ. [ದೇವ ಯಾನ] 
ದೈವಧಕ್ಷ 
ದೇವಯಜನದಲ್ಲಿ ಈ ಕೊನೆಯಿಂದ ಆ ಕೊನೆಯವರೆಗೆ ಇದ್ದವರೆಲ್ಲರೂ 
ದೇವಯುಂಗಳಾಗಿ ಶ್ರದ್ಧಾಭಕ್ತಿನಮ್ರರಾಗಿ ಕಾದಿದ್ದಾರೆ (ಮಹಾ: ೦೦೪) ; 
ದೇವಯು.- ದೇವತೆಗಳು ಬೇಕು ಎನ್ನುವ ಶ್ರದ್ಧಾವಂತರು `(ಮಹೌಡ. ೧೦೪ 
ಆಡಿ). [ಸಂ.]: 
ದೇವಯುಗ (ನಾ). ವಂನುಷ್ಯರ ನಾಲ್ಕುಯಯಗಗಳ ಕಾಲ ; ಮನುಷ್ಯ 
ಲೋಕದ ೩೬೦ ವರ್ಷಗಳಿಗೆ ದೇವಲೋಕದ ಒಂದು ವರ್ಷವಾಗು 
ತ್ತೈದೆ, ಇಂಥ ದೇವವರ್ಷಗಳು ೪೮೦೦ ಆದರೆ ಕೃತಯಂಗು ೩೬೦೦ 
ಆದರೆ ತ್ರೇತಾಯುಗ, ೨೪೦೦: ಆದರೆ ದ್ವಾಪರಯುಗ ವಂತೂ 
"೧೨೦೦ ಆದರೆ ಕಲಿಯುಗ. ಒಟ್ಟು ೧೨೦೦೦ ವರ್ಷಗಳಾದರೆ ಒಂದು 
ದೇವಯುಗ ಅಥವಾ ಮನಂಷ್ಯರ ಚತಂರ್ಯುಗಗಳಾಗುತ್ತವೆ : ೭೧ 
ದೇವಯುಗಕ್ಕೆ.'ಮನ್ವಂತರ (ಸಿದ್ಧಾಂತಿ. ೩). [ ದೇವ * ಯುಗ] 
| ದೇವಯೋನಿ (ನಾ). ೧. ದೇವಜಾತಿಗೆಸೇರಿದವನಂ; ದೇವತೆ; ಗಂಧರ್ವ, 
ಕಿನ್ನರ: ವ0ಉಂತಾದವರಂ: .*ಖೇಚರೆ ಕಿನ್ನರ ಯಕ್ಷ ಪಿಶಾಚರ್‌ 
ಗಂಧರ್ವರಪ್ಪ್ಸರಃಪ್ರಕರಂ ದೋಷಾಚರರೆಂದದ್ಭು ತಗುಣಗೋಚರರ 
ವರೆಯ್ದೆ ದೇವಯೋನಿಗಳಿನಿಪರ್‌” (ವಸ್ಮುಕೋ. “ಕಿನ್ನರರು 
ಗಂಧರ್ವರಪ್ಸರರು . , , ದೇವಯೋನಿಗಳೆನಿಕ್ಕುಂ” (ಮಂಗರಾ. ೧೭-೧೭). 
೨. ಅಗ್ನಿಯನ್ನು ಉತ್ಪಾದಿಸುವ ವಂರದ ಸಾಧನ ; ಅರಣಿ. 
[ ದೇವ * ಯೋನಿ] 
ದೇವಯ್ಯ (ನಾ). ಒಬ್ಬಾತನ ಹೆಸರು: ದಣ್ಣನಾ[ ಯ']ಕ ದೇವಯ್ಮಂ 
ಊರನಾಳೆ (ಸೌಇಇ. ೫೫, `೧೫-೧೨ : 904); ಮೊಳಿಯನೂರ ದೇವಯ್ಯನುಂ 
. ಧರ್ಮ್ಮರಾಸಿ ಭಟಾರರ ಕಾಲಂ ಕರ್ಚಿ ಕೊಟ್ಟ ಸ್ಥಿತಿ (ಎಕ. ೫1, 
[ ದೇವ + ಅಯ (೩ ] 


೧೦-೫೪) ; 


ಚಿತ್ರದು. ೭೬-೨೦ ; 937). 


87 


ದೇವರ್‌ 


ದೇವರ್‌, ದೇವರೆಂ (ನಾ). ೧. ಪರಮಾತ್ಮ ; ಭಗವಂತ : ನಮ್ಮ ದೇವರ್‌ 
ಬಂದು ಕಾಯದಿರೆ, ಅವನ ಕಯ್‌ ತಡೆಯದಿರೆ : , , ಅದುವೆ ನಾಮ್‌ 
ನಾಯ್‌ಪಾಲ್‌ ಶೆವಂಗಳ್‌ 1 (ಅಶ್ಕತ್ಥಾ. ೪೨-೩). ವಿ. ರಾಜ, ಗಂರಂ, 
ಹಿರಿಯ ಮುಂತಾದವರನ್ನು ಕುರಿತು ಗೌರವದಿಂದ ಹೇಳುವ ಮಾತು 
(ತಾವು ಎಂಬಂತೆ) : ದೇವರ ಬಾಹುಬಳಮಜೇಯಮುಮಸಹಾಯ 
ವುಮಪ್ಪುದಾದೊಡಂ , . . ದೇವರ್‌ ನೆಗಟಿಲಾಗದೇನಂ ನೆಗಟಕ್ಟೊಡಂ 
ಕುರುಪಿತಾಮಹನೊಳಾಳೋಚಿಸಿ ನೆಗಟ್ಟುದಂ (ಪಂಪಛಾ. ೦೩-೩೦); ದೇವರೆ 
ಭಾಜನಂ ವಿದಿತ. ರತ್ನ ಚಯಕ್ಕೆ ದಲೆಂದು .ತನ್ನೆ ಸದ್ಭಾವದಿನೆನ್ನನಾಳ್ವನ 
ಮಗಳ್‌ ಪದಹಿಂದಮೆ ತಂದಳ್‌ (ಕಾದಂಪೂ. ೩೭) : ಅದು ಕಾರಣದಿನಾಕೆ 
ದಶಮಾವಸ್ಥೆಗೆ ಪಕ್ಕಾಗದನ್ನೆಗಮಿದಕ್ಕೆ. ತಕ್ಕುದಂ: ದೇವರ್‌ ಸಮಕಟ್ಟು 
ವುದು (ಜಂದ್ರಪು. ೩-೧೩೬ ವ). ದೇವರು: ೧. ತಾನೆ ದೇವರೆಂಬ ಅಸುರರ 
- -ಕಾನನವ ತಟ್‌ದೆೊಟ್ಟುವ . . . ವ್ಯಾಸರಾಯರಿರಲು (ಪುರಂದ. ೪-3-೨); 
ದೇವರಿಗೆ ಸೇರದ ದೇಶವಿಲ್ಲ, ದೇವರಿಗೆ ತಿಳಿಯದ ಭಾಷೆಯಿಲ್ಲ (ಜಕರಾ. 
೨೬೪) : ದೇವರು ಕೊಟ್ಟ ಶರೂ ಪೂಜಾರಿ ಕೊಡ (ಗಾರ). ೨. ಹೊತ್ತಿ ಹೊಗೆಪ 
ಪರಾಕ್ರಮಾಗ್ನಿಯ ತುತ್ತು ಪದ್ಮವ್ಯೂಹ :-ದೇವರು ಚಿತ್ತಯಿಸುವುದು 
- ಹೊತ್ತುಗಳೆಯದೆ ಎನ್ನೆ ಕಳುಹೆಂದ (ಕುವ್ಮಾದ್ರೋ. ೩-೪೩) ; ಸಿಟ್ಟು ಮಾಡ 
ಬೇಡಿ ದೇವರೆ (ರೇವಹೆಂ. ೧೯೩). ೩. ದೇವತಾವಿಗ್ರಹ : ದೇವರಿಲ್ಲದ 
ಗುಡಿಯು ಪಾಳು ಬಿದ್ದಂಗಡಿಯಂ೨ (ಕನಕ. 8೦-೧) ; ದೇವರಿಲ್ಲದ ಗುಡಿ 
ಯೆ ಅದರಲ್ಲಿ ಮಧಂವಿರೆಲಿಲ್ಲ (ಎಳೆಳ. ೫೯). 


ದೇವರ ಅನುಗ್ರಹ ಇ ದೇವರಿಂದಂಂಟಾಗುವ ದಯೆ, - ಕರಂಣೆ :. 


ದೇವರ ಅನುಗ್ರಹದಿಂದ ಯಾವ ತೊಂದರೆಯೂ ಆಗುವುದಿಲ್ಲ (ಪದ್ಮಸ.೦೨); 
ನಿಮ್ಮ ಪಾಲಿಗೆ ದೇವರ ಅನುಗ್ರಹವಿದೆ (ದೇವಹೆಂ. ೦6೫). ದೇವರ ಆಣೆ, 
ದೇವರಾಣೆ ಎ ಭಗವಂತನ ಹೆಸರಿನಲ್ಲಿ ಮಾಡುವ ಪ್ರಮಾಣ: ನೂರು 
ದೇವರ ಆಣೆ , , .'ನಾನಂ ಯಾವ ತಪ್ಪೆನ್ನು ಮಾಡಿಲ್ಲ (ಪದ್ಮಸ. ೩೭) ; 
ಅಡಿಗಡಿಗೆ ದೇವರಾಣೆ ಅಡಿಗಡಿಗೆ ಭಕ್ತರಾಣೆ :.. ಎಂಬ: ವಚನವೇ ಹೊಲ್ಲ 
(ಬಸವ. ೦೭೭) ; ದೇವರಾಣೆಗೂ ಇದು ನಟನೆಯಲ್ಲ (ಮುತ್ತಿ ಒದೆ. ೩೫). 
ದೇವರ ಒಕ್ಕಲು - ಒಂದು ದೇವತೆಯನ್ನು ತಮ್ಮ ಮನೆದೇವತೆ 
ಯಂನ್ನಾಗಿ ಪೂಜಿಸುವ ಮಂನೆತನ,- ವಂಶ: ಲಗ್ನ ಮೊದಲಾದ ಮಂಗಲ 
ಕಾರ್ಯಗಳಲ್ಲಿ ಈ ದೇವರ ಒಕ್ಕಲುಳ್ಳವರು ಗುಗ್ಗಳ ಹೊತ್ತಿಸಿ ನಂದಿಯ 
ಆಡುತ್ತಾರೆ (ಕನ್ನಜಾ. ೮). ದೇವರ ಒಡವೆ ೬ ದೇವತಾಮೂರ್ತಿಗೆ 
ತೊಡಿಸುವ ಆಭರಣ: ಕೋಟಿಐತಾಳರು ಅಲಂಕರಿಸಿದ್ದ ದೇವರ 
ಒಡವೆಗಳನ್ನು ಉಗ್ರಾಣದ ಪೆಟ್ಟಿಗೆಯ ಒಳಸೇರಿಸಿ . , , ಮನೆಗೆ ಬಂದರು 
(ೇವಣೆಂ. ೧೧). ದೇವರಂಗಡಿ ಎ ದೇವಾಲಯಕ್ಕೆ ಸೇರಿದ ಅಂಗಡಿ: 
ಮತ್ತವಂಗಡಿಯರೆಯಂಗಡಿ ದೇವರೆಂಗಡಿ ಮಾನ್ಯದಂಗಡಿಯೆಂನದುಡಿ 
ಸುರಿಯಂ ಕೊಂಡು (ಕಣ. 18, ೨೧-೨೩ ; 1147). ದೇವರ ಕಂಡಿ ಎ 
ದೇವರನ್ನಿಡುವ ಮಾಡ,-ಗೂಡು : ದೇವರ ಕಂಡಿಯಲ್ಲಿ ಪ್ರಸಾದ ಇದೆ 
(ದೇವಹೆಂ. ೧೩). ದೇವರ ಕರೆ ಬರು. ಎ ಸಾವು ಬರು; ಅವಸಾನಕಾಲ 
ವುಂಟಾಗು : ದೇವರ ಕರೆ ಬಂದದ್ದರಿಂದ ಅವಳು ಹೋದಳೆಂ (ಕ್ಯಾಮತಾ. 
೨೮೮). ದೇವರ ಕಲ್ಲು ಇ ದೇವರ ಆಕಾರಗಳನ್ನು ಕೆತ್ತಿರುವ ಕಲ್ಲು; 
ದೇವರೆಂದಂ ಭಾವಿಸಿರುವ ಕಲ್ಲು: ಅಲ್ಲಲ್ಲಿ ಸಣ್ಣ ಸಣ್ಣ ದೇವರೆ ಕಲ್ಲುಗಳಿವೆ 
(ಕಳ್ಕರೂ. ೬೦), ದೇವರ ಕಿರೀಟ ಎ ದೇವರಿಗೆ ತೊಡಿಸಿರಂವ ಕಿರೀಟ: 
ಯಾವುದೋ ಮತ್ತೇರಿದ ದೇವರ ಕಿರೀಟದಿಂದ ಉದುರಿದ ರತ್ನ (ಮನೆಆ. ೬೮): 
` ಮಂಗಳಾರೆತಿಯ ಬೆಳಕಿನಲ್ಲಿ ದೇವರ ಕಿರೀಟವು ಥಳಥಳನೆ ಹೊಳೆಯು 


- 'ಶ್ರಿತ್ರು (ಕಂ). ದೇವರ ಕೃಪೆ ಎ ದೇವರ ಅನುಗ್ರಹ : ಅಮ್ಮಾ, ದೇವರ 


ಕೃಪೆ. ಯಾವಾಗಲೂ ಇರುತ್ತದಲ್ಲವೇ ? (ಕ್ಕಾಮತಾ. 33೬) ; ದೇವರೆ ಕೃಪೆ 
ಇದ್ದರೆ ಎಲ್ಲಾ ಕೆಲಸ ಹೂವಿನ ಸರ ಎತ್ತಿದ ಹಾಗೆ. ಆಗುತ್ತೆ (ಕೂರಿ). 


೪೦೬೦ 


ದೇವರ್‌ 


ದೇವರ ಕೊಳಗೂದೇವಗೊಳಗ : (ಎಸಮ್ಮ. ಸ೪, ೩3). ದೇವರ ಕೋಣೆ 
ಮನೆಯಲ್ಲಿ ದೇವರನ್ನಿಡುವ ಕೊಠಡಿ ; ಪೂಜಾಗೃಹ : ಅಬೋಲೀನ 
ಮೆಲ್ಲನೆ ಎದ್ದು ಕೈಕಾಲು ತೊಳೆದು ದೇವರ ಕೋಣೆ ಹೊಕ್ಕು... 
ಪ್ರಾರ್ಥಿಸಹತ್ತಿದಳು (ಆರೋಲೀ. ೧); ತಾಯಿ ದೇವರ ಕೋಣೆಗೆ 
ಹೋಗಿ ದೇವರ ಮೊರೆ ಹೊಕ್ಕಳು (ಶ್ಕಾಮತಾ. ೧೩). ದೇವರ ಗಂಟು ಎ 
ದೇವರಿಗಾಗಿ ಸಂಗ್ರಹಿಸಿ, ವಿನಾಸಲಾಗಿಟ್ಟ ಹಣ: ದೇವರೆ ಗಂಟನ್ನು 
ಬಿಚ್ಚಿ ಹಣ ತೆಗೆದುಕೊಂಡು ಬಂಗಾರದ ಅಣಸುಗಳನ್ನು ಮಾಡಿಸಿತ್ತು 
(ಬಿಳುಮು. ೦೭೮). ದೇವರ ಗಂಡ: ದೇವರಿಗೆ ಒಡೆಯನಾದವನಂ; 
ದೇವಾಧಿದೇವ : ದೇವಾದಿದೇವ ದೇವರ ಗಂಡ ದೇವರಾದಿತ್ಯ . .. 
ಎಂಬ ಧ್ವನಿ ತೀವಿದ ಮೃದಂಗಭೇರೀರವಂಬೆರಸಿ ಹುಟ್ಟಿತ್ತು ಗಗನಾಂಗಣ 
ದೊಳು (ಸೋಮಶ. ೪-೨೮). '' ಎಲ್ಲಾ ದೇವರ ಗಂಡ... ಶಿವಬಿಲ್ಲ 
ಮುಟಾದ ಪ್ರಚಂಡ (ಪುರದ. ೧-೬೭-೯). ದೇವರ ಗುಡಿ - ದೇವಾಲಯ; 
ದೇವಸ್ಥಾನ : ದೇವರೆ ಗುಡಿ ಮಠ ಮನೆಯೆಲ್ಲ ಮಣ್ಣು ಆವಾಗ ಅಡುವ 
ಮಡಕೆಯು ತಾ ಮಣ್ಣು (ಪುರಂದ. 5-60-3) ; ಬಸವಣ್ಣ ದೇವರೆ ಗುಡಿಗೆ 
ಕರೆತರುತ್ತಿದ್ದರೆ ಅದನ್ನು ಬೆನ್ನಟ್ಟಿಕೊಂಡು ಬಂದರು ಜನ (ಬೆಳುವು. ೧೮೧). 
ದೇವರ ಗುಡ್ಡಿ ಎ ಕಳಸಪೂಜೆ ಮಾಡುವ ಸೇವೆಗಾಗಿ ಅವಿವಾಹಿತ 
ಳಾಗಿಯೇ ಉಳಿಯುವ ಹೆಂಗಸು : (ಎಸಮ್ಮ. 11, ೭). ದೇವರ ಗೂಳಿಎ 
ದೇವರ ಹೆಸರಿನಲ್ಲಿ ಬಿಟ್ಟೆ ಕರುವ ಹೋರಿ; ಬಸವ : ದೇವರ ಹೆಸರಿನಲ್ಲಿ 
ಗೂಳಿಯೊಂದನ್ನು ಬಿಡುವ ಸಂಪ್ರದಾಯವು ಹಿಂದೆಯೂ ಇದ್ದಿತು, ಈಗಲೂ 
ಇದೆ, ಆ ಗೂಳಿಯನ್ನು "ದೇವರ ಗೂಳಿ", "ದೇವರ ಎತ್ತು' ಎಂದು 
ಕರೆಯುವುದುಂಟು (ಕಕಾಅ. ೦೯೯). ದೇವರ ಫಟಿಗೆಯ ಮಾಣಿ ಇ 
ದೇವಾಲಯಗಳಲ್ಲಿ ದೇವರ ಅಭಿಷೇಕಕ್ಕೆ ನೀರನ್ನು ತರುವ ಹುಡುಗ: 
ದೇವರ ಘಟಿಗೆಯ ಮಾಣಿಗಳು ನಾಲ್ವರ್ಗ್ಗಂ ಮತ್ತರು ೫೦ (೫೩೮. 
೯-೩-೩೧೬ : 1076). ದೇವರ ಚೌಕಿ - ದೇವರನ್ನ ಇಡಂವ ನಾಲ್ಕು 
ಕಾಲಿನ ಪೀಠ; ವಂಂದಾಸನ : ಅಲ್ಲೇ ಶಾಲೆ. ಅದರ ಒಂದು 
ಮೂಲೆಯಲ್ಲೇ ಮಾವನವರು ದೇವರ ಚೌಕಿಯನ್ನಿಟ್ಟಿದ್ದರು (ಸ್ಮ ತಿಜಿ. ೩೫). 
ದೇವರ ತೀರ್ಥ - ದೇವರಿಗೆ ಅಭಿಷೇಕ ಮಾಡಿದ ಪವಿತ್ರಜಲ,. 
ಕೆಲವು , ಸಂಪ್ರದಾಯಸ್ಕರು ದಿನವೂ ದೇವರ ಪೂಜೆ ಮಾಡಿ ಮೊದಲು 
ದೇವರ ತೀರ್ಥವನ್ನು ಸಿ ಸ್ವೀಕರಿಸಿದ ನಂತರವೇ ಬೇರೆ ಆಹಾರವನ್ನು ತೆಗೆದು 
ಕೊಳ್ಳುತ್ತಾರೆ (ರೂಂ). ದೇವರ ತೇರು ಎ ದೇವರನ್ನು ಕೂರಿಸಿ ಮೆರ 
ವಣಿಗೆ ಮಾಡುವ ರಥ ಹಾಗೂ ಅಂದು ಆಚರಿಸುವ ಉತ್ಸವ: 
ದೇವರ ತೇರನ್ನು ನೋಡಲು ಹಳ್ಳಿಗೆ ಹಳ್ಳಿಯೇ ಸೇರಿದೆ (ರೂಡಿ). ದೇವರ 
ದಯ 2 ದೇವರ ಅನುಗ್ರಹ : ಇಷ್ಟರವರೆಗೆ ದೇವರ ದಯದಿಂದ ಏನೂ 
ಆಗಿಲ್ಲ (ದೇವಹೆಂ. ೧೯) ; ನಾವು ದೇವರ ದಯದಿಂದ ಅನುಕೂಲವಾಗಿದೀವಿ 
(ದೂಜಿಟ್ಕಿ. 6೩). ದೇವರ ದರ್ಶನ - ದೇವರನ್ನು ನೋಡುವುದಂ : 
ದೇವರ ದರ್ಶನವಾಗಬೇಕಿದ್ದರೆ ಹೇಳಿ. ಬಾಗಿಲು ತೆರೆಯುತ್ತೇನೆ 
(ದೇವಜೆಂ. ೦೬); ತುಸು ಹೊತ್ತು ಕುಳಿತು ದೇವರ ದರ್ಶನ ಮಾಡಿಕೊಂಡು 
ಹಿಂತಿರುಗುತ್ತಿದ್ದಳು (ಶ್ಕಾಮತಾ. ೯೬). ದೇವರ ದೀಪೂದೇವರ ಮಂದೆ 
ಹಚ್ಚಿಡಂವ ಸೊಡರಂ : ದೇವರ ದೀಪವೆಂದ ಮಾತ್ರಕ್ಕೆ ಅದರ ಬುಡಕ್ಕೆ 
ಕತ್ತಲೆ ಇರುವುದು ಸುಳ್ಳಲ್ಲವಷ್ಟೆ (ಮುತ್ತ ದೆ. ೮೭); ದೇವರ ದೀಪಕ್ಕೆ 
ಇನ್ನೆರಡು ಸವಟು ಎಣ್ಣೆ ಹಾಕಿ. . . ಕುಳಿತಳು (ನಿರಾರ. ೩6). ದೇವರ 
ನಾಮ - ಪುರಂದರದಾಸರೇ ಮೊದಲಾದವರಂ ಬರೆದಿರುವ ಭಕ್ತಿ 
ಪ್ರಧಾನವಾದ ಹಾಡು,-ಕೀರ್ತನೆ: ದೇವಿಕಾಮಾತೆಯು . . . ದೇವರ 
ನಾಮಗಳನ್ನೂ ಕೀರ್ತನೆಗಳನ್ನೂ ಹಾಡಬೇಕೆಂದು ವೈಷ್ಣವಿಯನ್ನು 
ಪ್ರಾರ್ಥನೆ ಮಾಡುತ್ತಿದ್ದಳು (ಶ್ರೀರಾಯ. ೧೦೫). ದೇವರ ನಿರ್ಮಾಲ್ಯ ಎ 
ದೇವರಿಗೆ ಪೂಜೆ ಮಾಡಿದ ನಂತರ, ವಂರುದಿನ ಪೂಜಿಸುವ ಮುಂಚೆ 


ದೇವರ್‌ 


ತೆಗೆದ ಬಾಡಿದ ಹೂವು: ದೇವಾಲಯದಲ್ಲಿ ಈ ದಿವಸ ದೇವರ 
ನಿರ್ಮಾಲ್ಕವೇ ನಾಲ್ಕು ಮಂಕರಿಯಪ್ಪಿತ್ತು (ರೂಂ). ದೇವರ ನೈವೇದ್ಯ ಎ 
ದೇವರಿಗೆ ಅರ್ಪಿಸಲು ಮಾಡಿದ ಅಡುಗೆ, ತಿಂಡಿ, ತಿನಿಸಂ 
ಮಂಂತಾದಂವು: ತಂದೆಯವರು ನಮ್ಮನ್ನು ಕರೆದು ದೇವರ ನೈವೇದ್ಯವನ್ನು 
ನಮಗೆ ಕೊಟ್ಟರು (ಕಾಮತಾ. ೦೫೬) ; ಪುರೋಹಿತರ ಮನೆಯಲ್ಲಿ ದೇವರ 
ನೈವೇದ್ಯವಾದ ಬಳಿಕವೇ ಮನೆಯಲ್ಲಿ ಎಲ್ಲರಿಗೂ ಊಟ (ಕೂ9). ದೇವರ 
ಪಾದ - ವಿಷ್ಣುವಿನ ಪಾದ; ದೇವರೆಂದು ಪೂಜಿಸುವ ವಿಷ್ಣು 
ಪಾದದ ಆಕೃತಿ ಅವರು ಯಾತ್ರೆ ಮಾಡಿದಾಗ ಪ್ರಯಾಗದಿಂದ ನಾಲ್ಕು 
ಜೊತೆ ದೇವರ ಪಾದಗಳನ್ನು ತಂದರು (ರೂಂ). ದೇವರ ಪಾದ ಸೇರು ಎ 
ಮರಣ ಹೊಂದು; ಸಾಯಂ; ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಆಕೆ 
ದೇವರ ಪಾದ ಸೇರಿಬಿಟ್ಟಳು (ರೂಂ): ದೇವರ ಪೀಠ ಎ ದೇವರನ್ನು 
ಕೂಡಿಸುವ ಆಸನ,-ಗದ್ದೂಗೆ : ದೇವರ ಪೀಠದಿಂದ ಧ್ವಜಕಟ್ಟೆಯ ತನಕ 
ಸಾಲಾಗಿ ಇಟ್ಟ ತೊಳೆದ ಹೊಳೆಯುವ ಹರಿವಾಣದಲ್ಲಿ ತುಂಬಿದ ಅರಳು 


ಪಂಚಕಜ್ಮಾಯದ ನೈವೇದ್ಯ (ದೇವಹೆ. 0). ದೇವರ ಪೂಜೆ ಎ ದೇವರಿಗೆ. 


ಮಾಡಂವ ಅರ್ಚನೆ,-ಆರಾಧನೆ : ಧೂಪಾರತಿಯ ನೋಡುವ ಬನ್ನಿ 
ನಮ್ಮ ಗೋಪಾಲಕೃಷ್ಣದೇವರ ಪೂಜೆಯ (ಪ್ರರಂದ. ೪-೪ ಪಬ್ಣಮಿ) ; ಗರಿಗೆ 
ದೇವರ ಪೂಜೆಗಾಗಿ ಹೂಗಳನ್ನು ಕೊಯ್ಯ್ಯುತ್ತಾಳೆ (ಕಪಪು. 27, ೧೫): 
ತಂದೆಯವರು. ದೇವರ ಪೂಜೆ ಮಾಡಿದರು (ಕ್ಕಾಮತಾ. ೦೫೬). ದೇವರು 
ಪೆಟ್ಟಿಗೆ - ದೇವರನ್ನಿಡಂವ ಸಂಪುಟ: ದೇವರೆ ಪೆಟ್ಟಿಗೆ ತೆಗೆದು ಶಾಲ 
ಗ್ರಾಮ ಸಾವಿರ ನುಂಗುವನೆ (ಪುರಂದ. ೨-೯೩-ಂ). ದೇವರ ಪ್ರದಕ್ಷಿಣೆ ಇ 


ದೇವರಿಗೆ ಭಕ್ತಿಯ ಸೂಚಕವಾಗಿ ಬಲಗಡೆಯಿಂದ ಸಂತ್ತುಹಾಕು' 


ವುದಂ : ದೇವಸ್ಥಾ ನವನ್ನು ಪ್ರವೇಶಿಸುವುದಕ್ಕೆ ಮುಂಚೆ ಪ್ರಾಕಾರದಲ್ಲಿ 
ದೇವರ ಪ್ರದಕ್ಷಿಣೆ ಮಾಡಬೇಕು (ರೂಡ). ದೇವರ ಪ್ರಸಾದ - ದೇವರಿಗೆ 
ಅರ್ಪಿಸಿ ತೆಗೆದಂಕೊಂಡ ನೈವೇದ್ಯ ಮುಂತಾದಂವು: ಎಷ್ಟು ಸಹಿ! 
ದೇವರ ಪ್ರಸಾದವನ್ನು ಬಿಟ್ಟರೆ ಇನ್ನಿಲ್ಲ! (ಕಾನೂರು. 800). ದೇವರ 
ಪ್ರಾರ್ಥನೆ ಎ ದೇವತಾಸ್ತುತಿ: ಜಾನಕಿ ದೇವರ ಪ್ರಾರ್ಥನೆ ಮಾಡುವಾಗ 


ಗಂಡನ ಮನೋಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಮಾಡತೊಡಗಿದಳು. 


(ಮುತ್ತೆ ದೆ. ೦೨೧). ದೇವರಭಿಷೇಕ ಎ ದೇವರಿಗೆ ಮಾಡಿಸಂವ ಮಂಗಳ 
ಸ್ನಾನ ; ಮಂಗಳಕರವಾದ ನೀರಂ, ಹಾಲು ಮಂಂತಾದ ದ್ರವವನ್ನು 
ದೇವರಿಗೆ ಎರೆಯುವುದಂ : ದೇವರಭಿಷೇಕದ ನೀರನ್ನೇ ತೀರ್ಥ ಎಂದು 


ಕರೆಯುತ್ತಾರೆ (ರೂಢಿ). ದೇವರ ಮಂಟಪ - ದೇವರ ಚೌಕಿ: ದೇವರ: 


ಮಂಟಪದ ಮುಂದೆ ಶೇಷಪ್ಪವಹಿಸ್ಟರರು ಕೈ ಜೋಡಿಸಿಕೊಂಡು ನಿಂತಿ 
ದ್ವರು (ಮುತ್ತೆ ದೆ. ೨೬೦) ; ಚಿನ್ನ, ಆಭರಣ, ದೇವರ ಮಂಟಪದ ಬೆಳ್ಳಿ 
» . - ಅವರ ಸಂಪತ್ತನ್ನು ಸಾರುತ್ತಿದ್ದವು. (ಕರುಳ. ೧೭೦). ದೇವರ 
ಮಕ್ಕಳು ಎ ಬೆಸ್ತರು: ಯಾ ಗ್ರಾಮಕ್ಕೆ ದೇವರ ಮಕ್ಕಳು ಕುಳಗಾರರಾಗಿ 
(ಮೈಆರಿ. ೧೯೨೯, ೧೮-೨೭; 1402). ದೇವರ ಮನೆ - ದೇವರ ಕೋಣೆ : 
ದೇವರ ಮನೆಯಲ್ಲಿ ಗಂಟೆಯ ಗಣಗಣ ಸಪ್ಪಳವಾಯಿತು(ಮುತ್ತೆ ಒದೆ. 3೬೦); 
ಕೈತಾನ . . . ದೇವರೆ ಮನೆಯಲ್ಲಿದ್ದ ಆಬೋಲೀನಳನ್ನು ಸವಿಖಾಪಿಸಿದ 
(ಅಭೋಲೀ. ೨೧). ದೇವರ ಮರ - ೧. ದೇವಲೋಕದ ಮರ; ಕಲ್ಪ 
ವೃಕ್ಷವೇ ಮೊದಲಾದಂವು : “ಮಂದಾರಃ, ಪಾರಿಜಾತಕಃ, ಹರಿಚಂದನಃ, 
ಕಲ್ಪವೃಕ್ಷಃ, ಸಂತಾನಃ_ಈ ೫ ದೇವರ ಮರಂಗಳ್‌” (ಹಲಾಯು: ೨೨-೦೩೫). 
೨. ಯಾವುದಾದರೊಂದು ದೇವರ ಹೆಸರಿನಲ್ಲಿ ಮಾಸಲಾಗಿಟ್ಟಿ ಕೈರಂವ 
ಫಲವೃಕ್ಷ. ದೇವರ. ಮಾಡ = ದೇವರ ಕಂಡಿ: ದೇವರ ಮಾಡದಲ್ಲಿ ಗಂಗಾ 
ಜಲವಿದೆ (ಮುತ್ತೈದೆ. ೪೯). ದೇವಠ ಮಾಡು, ದೇವರು ಮಾಡು ಎ 
೧. ದೇವರ ಅನಂಗ್ರಹ ಸಂಪಾದನೆಗಾಗಿ ಹಬ್ಬ, ಪೂಜೆ ಮೊದಲಾದ 
ಉತ್ಸವಗಳನ್ನು ನೆರವೇರಿಸು; ದೇವರ ಸೇವೆಯನ್ನೂ ಮಾಡು: 


೪೦೬೧ 


48 


ದೇವರ್‌ 


ಮದಕರಿನಾಯಕನಿಗೆ ಮಕ್ಕಳಿಲ್ಲದ ಕಾರಣ , . . ಉಚ್ಚಂಗಮ್ಮ ದೇವರ 
ಇದೆರೆತ್ತಿ ಸಕಲರೂ ದರ್ಶನ ಕಟ್ಟಿಕೊಂಡು ಬೇವನ್ನುಟ್ಟು `ದೇವರ ಮಾಡಿ 
ದರು (8ತ್ರಪಾ. 39). ೨. ದೇವತಾವಿಗ್ರಹಗಳನ್ನು:ಮಾಡು,-ಕೆತ್ತೂ : 
ಮಣ್ಣಿನ ದೇವರು ವಡಿ ಹುಡುಗರೇ ಹೊತ್ತುಕೊಂಡು ಕುಣಿಯುವುದು 
(ಸುವಸಂ. 3). - `ದೇವರ ಮೂರ್ತಿ ಎ ದೇವತಾವಿಗ್ರಹ: ದೇವರ 
ಮೂರ್ತಿಯ ಮುಂದೆ ಮೊಣಕಾಲೂರಿ ಪ್ರುಭಿಸುತ್ತಿದ್ದ ಆಬೋಲೀನಳಿಗೆ 
ಬ ಹೆಜ್ಜೆ ಯ ಸದ್ದು ತಸ ಡೆ ತಂದೆಯದೆಂದು ಗುರುಶಿಸಲು ಹೊತ್ತು ಹಿಡಿಯ 
ಲಿಲ್ಲ (ಆರೋಲೀ. 30). ದೇವರ ಮೇಲೆ ಭಾರ ಹಾಕು - ಸಂಪೂರ್ಣ 
ಜವಾಬ್ದಾರಿಯನ್ನು : ದೇವರ ಮೇಲೆ ಹೊರಿಸು : ದೇವರ ಮೇಲೆ 
ಭಾರ ಹಾಕಿ ಹೊರಡುವುದು. ಬೇರೆ ಮಾರ್ಗವಿಲ್ಲ (ದೇವಣೆಂ. ೨೧೦) : 
ಊರಿನಲ್ಲಿ ಇದ್ದವರು. , , ದೇವರ ಮೇಲೆ ಭಾರ ಹಾಕಿ ಧೈರ್ಯದಿಂದ 
ನಿಂತರು (ಊರುಕ. 4೬) ದೇವರೆ -ರಥೋತ್ಸವ --ದೇವರನ್ನು ತೇರಿನಲ್ಲಿ 
ಕೂರಿಸಿ ಮೆರವಣಿಗೆ ಮಾಡುವ ಉತ್ಸವ: ಈ ದೇವರ ರಥೋತ್ಸವ 
ದಲ್ಲಿ.ಜನರು ಕಿಚ್ಚು ಹಾಯುವರು (ಕನ್ನಜಾ. ೧೦). ದೇವರಲಂಕಾರ ಎ 
ಹಬ್ಬ.ಹರಿದಿನಗಳಲ್ಲಿ ದೇವತಾಮೂರ್ತಿಗೆ ಮಾಡುವ ವಿಶೇಷ ರೀತಿಯ 
ಉಡುಗೆ ತೊಡಂಗೆಗಳ ಸಿಂಗಾರ: ಈ ದಿನ ದೇವಸ್ಥಾನದಲ್ಲಿ ದೇವರ 
ಲಂಕಾರ `ಮನೋಹರವಾಗಿದ್ದಿತು (ರಂ). ದೇವರ ಲೋಕ --ದೇವ 
ಲೋಕ; ಸ್ವರ್ಗ : ಎಮಗೆ ದೇವರ ಲೋಕಮೇ ಲೋಕಮೆಮ್ಮೊಡನೆ 
ಬಪ್ಪುದೆಂದನುಜ್ಞೆಯಂ ದಯೆಗೆಯ್ಯಲ್ವೇಟ್ಕು ಮೆಂದಿಂತೆಂದರ್‌ (ಜಾರಪು. 
೧೬-೪೦ ವ). ದೇವರ ವ್ರತ ಎ.ದೇವರನ್ನು ಕುರಿತಂ ಮಾಡಂವ ನೇವಂ,- 
ನೋಂಪಿ: ಜಾನಕಿ ,. . ದೇವರ ವ್ರತಪನ್ನು ಆರಂಭಿಸಬೇಕೆಂದು 
ನಿಶ್ಚಯಿಸಿದಳು (ಮುತ್ತೆ ಒದೆ. ೬೭. ದೇವರ ಸಂಕಲ್ಪ ಎ ದೇವರ:ಉದ್ದೇಶ; 
ದೈವೇಚ್ಛೆ : ನಿಮ್ಮ ಹುಡುಗನಿಗೆ ನಮ್ಮ ಮೋನಕ್ಕನನ್ನು ತಂದುಕೊಳ್ಳುವ 
ಆಸೆಯಿದೆ-ದೇವರ: ಸಂಕಲ್ಪ, ಬ್ರಹ್ಮಬರಹ ` (ಮಾಮನೆ. ೦೬). ದೇವರ 
ಸಂತರ್ಪಣೆ ಎ ಮದಂವೆ, ಮುಂಜಿ ವಂಂತಾದ ಶುಭಕಾಯಂಗಗಳಿಗೆ 
ಮಂಂಚಿತವಾಗಿ ಮಾಡುವ ಕುಲದೇವರ ಪೂಜೆ ಹಾಗೂ ಭೋಜನ 
ಸಮಾರಂಭ : ಮಗನ ಮದುವೆಗೆ ದೇವರ ಸಂತಪಣಣೆಯ ದಿನವೇ ನೆಂಟರೆಲ್ಲ 
ಬಂದುಬಿಟ್ಟರು (ರೂಂ. ದೇವರ ಸಮಾರಾಧನೆ ಎ ದೇವರ 
ಸಂತರ್ಪಣೆ: ದೇವರ' ಸಮಾರಾಧನೆಯ ದಿನ ಇಷ್ಟಮಿತ್ರರೆಲ್ಲ 
ಬಂದಿದ್ದರು (ರೂಂ). ದೇವರ ಸಾನ್ನಿಧ್ಯ ಎ ದೇವರ ಬಳಿ,-ಸಾಮಿಸಾಪ್ಯ : 
ಆ ಒಂದು ದಿನ ವಿಧಿನಿಯಮಕ್ಕೆ ಶರಣುಬಂದು ದೇವರ ಸಾನ್ನಿಧ್ಯದಲ್ಲಿ 
ಗಿರಿಜಳಿರುವುದು ಅವಳಿಗೆ ಬೇಕಿತ್ತು (ದೇವಹೆಂ. ೯8). ದೇವರ ಸೇವೆಎ 
ದೇವರ ಪೂಜೆ : ದೇವರ ಸೇವೆಯಲ್ಲಿ ಲೋಪವಾಗಬಾರದ: (ದೇವಹೆಂ. 
೨೦6), ದೇವರ ಹಣ ಎ ದೇವರ ಗಂಟು : ದೇವರ ಹಣದಿಂದ ನಿಮಗೆ 
ಸಾಲವಾಗಿ ಕೊಟ್ಟಿದ್ದೇನೆ (ದೇವೀಜೌ. ೧೨೫). ದೇವರ ಹೆಂಡತಿ ಎ ವೇಶ್ಯೆ ; 
ದೇವದಾಸಿ : ನೀನೂ ಕೂಡಾ ದೇವರ ಹೆಂಡತಿಯಾಗಿ . .. ಮೈ 
ಮನಸ್ಸನ್ನು ಚೊಕ್ಕಟವಾಗಿಡುವುದಕ್ಕೆ ಎಷ್ಟು ಶ್ರಮಿಸಿದ್ದಿ ಎಂಬುದು 
ನನಗೆ ಗೊತ್ತು (ದೇವಹೆಂ. ೮೫). ದೇವರ ಹೊನ್ನು - ದೇವರ ಮೂರ್ತಿ 
ಯಂರಂವ ಚಿನ್ನದ ತಾಳಿ: ಭೂವಲ್ಲಭೆಯ ಕೊರಲ ದೇವರ : ಹೊನ್ನ 
ಭಾವವ ಪಡೆದುದಾ ನಗರಿ (ಶ್ರೀಪಾಲ. ೧-೬6). ದೇವರ ಹೊಲ ಇ ಗ್ರಾಪಂ 
ಗಳಲ್ಲಿ ದೇವರಿಗಾಗಿ ಬಿಟ್ಟಿ ರುವ ಹೊಲ, - ಜವಿಹಿನಂ: 
ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿಯೂ ದೇವರ ಹೊಲವನ್ನು 
ಜನ ಬಿಟ್ಟಿಯಾಗಿ ಉಳುತ್ತಾರೆ, ಬಿಟ್ಟಿ ಯಾಗಿ ಬೆಳೆ ಕೊಯ್ಯುತ್ತಾರೆ 
(ಕೂಢಿ). ದೇವರಿಗೆ ನಡೆಡುಕೊಳ್ಳು ದೇವರ ಹರಳೆ, ಪೂಜೆ ಮಂಂತಾ 
ದಂವುಗಳನ್ನು ಸಲ್ಲಿಸು: ಹಳ್ಳಿಯಲ್ಲಿ ಜೋಯಿಸರು ಹೇಳುವಂತೆ ನಮ್ಮ 
ಹಳ್ಳಿಗರು ಈ ದೇವರಿಗೆ ನಡೆದ;ಕೊಳಳ್ಳಿತ್ತಾರೆ (ಕನ್ನಜಾ. ೧೦). ದೇವರಿಚ್ಛೆ 


ದೇವರ 


ದೇವರ ಸಂಕಲ್ಪ : ದೇವರಿಚ್ಛೆ ಇರುಷವರೆಗೆ ಈ ಯಂತ್ರವು ನಡೆಯ 
ತಕ್ಕದ್ದೇ (ಕ್ಯಾಮತಾ, ೨೮೨) ; ಮನುಷ್ಯಪ್ರಯತ್ನವೆಲ್ಲಾ ಮಾಡಿದ್ದಾಯ್ತು. 
ಇನ್ನು ದೇವರಿಚ್ಛೆಯಿದ್ದ ಹಾಗಾಗಲಿ (ಊಂ). ದೇವರುಂಬಳಿ ಎ ದೇವರ 
ಹೊಲ ; ಮಹಾಜನಂ ಪ್ರಭುಗಳುಂಬಳಿಯುಮಂ ದೇವರುಂಬಳಿಯುವು 
ಸವ ರಬಾಧಾಪರಿಹಾರಮಾಗಿ 5ಂದೂಡುವರು (ನಾಂದೇಡ್‌. ೩-೨೨ ವ; 
1047). ದೇವರು ದಿಂಡರು- ದೇವರಂ ಮತ್ತು (ದೇವರಂತೆ ಸಾಮರ್ಥ್ಯ 
ವಿರುವ) ದೇವರ ಪರಿವಾರದವರು, - ಪರಿವಾರದೇವತೆಗಳಂ : 
ಅವನಿಗೆ ದೇವರು ದಿಂಡರು, ಧರ್ಮಕರ್ಮ, ಮತಗಿತ ಯಾವುದರಲ್ಲೂ 
ನಂಬಿಕೇನೇ ಇಲ್ಲಾಂತಾನೋ ? (ವೀರಯೋ, ೧೮); ದೇವರು ದಿಂಡರಿಗೆ 
ನಡಕೊಂಡದ್ದಾಯಿತು. ಏನೂ ಉಪಯೋಗವಾಗಲಿಲ್ಲ (ಹೊಸಕ್ಷಿ. ೦೮೪). 
ದೇವರುತ್ಸವ ಎ ದೇವರಿಗೆ ಮಾಡಂವ ಪೂಜೆ, ಹಬ್ಬ ವಯಂತಾದ ದಿವಸ 
ಗಳಲ್ಲಿ ನಡೆಯುವ ವೆಂರವಣಿಗೆ: ಸಂಜೆಗೆ ದೇವರುತ್ಸವ (ರೂಢಿ). 
ದೇವರು ಮೈಷೇಲೆ ಬರು ಎ ಆಪೇಶವುಂಟಾಗು : ಪೂಜೆಯಾದ ಮೇಲೆ 
ಪೂಜಾರಿಗೆ ದೇವರು ಮೈ ಮೇಲೆ ಬಂತು (ರೂಢಿ). ದೇವರೂಟ ಎ ದೇವರ 
ಸಂತರ್ಪಣೆ : ದೇವರೂಟದ ದಿನವೇ ತುಂಬಾ ನೆಂಟರು ಬಂದು ಸಂಭ್ರಮ 
ಅತಿಶಯವಾಗಿತ್ತು (ರೂಢಿ), ದೇವರೂಳಿಗ ಐ ದೇವಸ್ಥಾನದ `ಕೆಲಸ : 
ದೇವರೂಳಿಗದ ದೀವಟಿಗೆಯ ದಾಸಿಮನಿಗೆ . .. ದೇವಾದಾಯದ ಒಂದು 
ಪಾಲು ಸಂದಾಯವಾಗಬೇಕು (ಸವತಿ. ೧೬೬). ದೇವರೇ ಗತಿ-ವಂನಂಷ್ಯನು 
ತನ್ನ ಅಸಹಾಯಕತೆಯನ್ನು ಸೂಚಿಸಲು ಹೇಳುವ ಮಾತು: 
ಗಂಟಲು ಸರಿಯಿಲ್ಲದೇನೇ. ಇಷ್ಟೊಂದು ಹೊತ್ತು ಆರಚಂವೂಗ ಸರಿಯಿದ್ದರೆ 
ದೇವರೇ ಗತಿ (ಗೌರಳ, ಇ). 

[೧ "ದೇವ? ಎನ್ನುವ ಪದದ ಬಹುವೆಜನರೂಪವು ಕನ್ನಡದಲ್ಲಿ 

ವಿಶೇಷವಾಗಿ ಏಕವಚನದ ಅರ್ಥದಲ್ಲಿ ಪ್ರಯೋಗವಾಗುತ್ತದೆ] 
ದೇವರ (ನಾ). ೧. ಗಂಡನ ಒಡಹುಟ್ಟಿದವನಂ ; ಪತಿಯ ಸಹೋದರ; 
ಮೈದುನ ; £ ಗಂಡನ ತಮ್ಮಾನಿಗೆ ಮಾತ್ರ ಇದಂ ವಿಶೇಷವಾಗಿ 
ಬಳಕೆಯಾಗುತ್ತದೆ : “ದೇವರು . , . ಗಂಡನಿಗೆ ಒಡಹುಟ್ಟಿದ ಗಂಡುಸರ 
ಹೆಸರು. ಮೈದಂದರು, ಭಾವಂದರು? (ಸಿದ್ಧಾಂತಿ. ೦೫೩) ; ಕೇಳಿದೈ ಎಲೆ 
ದೇವರನೆ ದೇವೇಶನಿರವೆಂತೆದಳಬುಜಾಕ್ಷಿ (ವೆಂಕಾರಾ. ೩-೧೧-೩೯) ; 
ದೇವರಾ ನೋಡು ನೀನಾರ್ಯವಪುತ್ರರಿ ಕ್ಷೇಮದಿಂದಿರ್ದಪನೆ (ಶೇಷರಾ. 
೩-೬೩4) ; ದೇವರನಾಡಿದ ಪರುಷತರವಾಕ್ಕಮಾರ್ಗಣಂ ಕರ್ಣಕೋಟರವುಂ 
ನಾಂಟೆ (ರಾಮುಶ್ಶ. ೩೫-೬). ೨. ಹೆಂಡತಿಯ ಸಹೋದರ; ಭಾವ 
ಮೈದ ; ಶ್ಯಾಲಕ: “ಸತಿಯ ಸಹಜಾತನಕ್ಕುಂ ಪ್ರ[ತೀ]ಶಿಯಿಂ 
ಶ್ಯಾಲನಾಮನುಂ ದೇವರನುಂ” (ಪಸ್ತುಕೋ. ೩೫-೨೦); ಇ೦ದೆಮ್ಮ 
ದೇವರನೇಂ ಕ್ಷೇಮದೊಳಿರ್ದನೇ (ಅನಂಪು. ೨-೫೭); ಆ ತಪೋಧನನಾವ 
ನೆಂಬಭಿಶೆಂಕೆಯೇಕೆ ಜಗತ್ವ್ವಯಖ್ಯಾತನರ್ಜುನನಿಂದ್ರಸೂನು ಮುಕುಂದ 
ದೇವರನುಗ್ರಶೌರ್ಯಾತುಳ೦ (ಕಬಕೆಂ. ೨-೧೦೫). [ ಸಂ. 
ದೇವರಕೆಆಕಿ (ನಾ). ಒಂದು ಸ್ಥಳದ ಹೆಸರಂ : ದೇಗುಲಕೆ ಸಲ್ವುದು 
ದೇವರಕೆಜಕಿಯಾ ಮೂಡಣ ಕಡೆಗೋಡಿನಲಿ -ಪೆಗ್ಗಟಕ್ತಿ ಖಣ್ಣುಗ ಸಲ್ಹುದು 
(ಎಳೆ. 1೫, ಮಾಗಡಿ. ೭೩-೧೯; ೪6). [ ದೇವ * ಕೆಲಿ) 
ದೇವರಥ (ನಾ). ೧. ದೇವತಾಪ್ರತಿವೆಂಗಳನ್ನು ಕೂರಿಸಿ ವೆಂರವಣಿಗೆ 
ಯಲ್ಲಿ ಉತ್ಸವ. ಮಾಡುವ ರಥ: “ದೇವಾರ್ಥಮಪ್ಪುದಕ್ಕುಂ 
ದೇವರಥಂ” (ವಸ್ತುಕೋ. 6೬-೨೭). ೨. ದೇವತೆಗಳ ಯಾನ ; ಪುಷ್ಪಕ. 

[ದೇವ + ರಥ? 

ದೇವರದಾಸಯ್ಯ (ನಾ), ಒಬ್ಬಾತನ ಹೆಸರಂ: ದೇವರದಾಸಯ್ಯನ 
ಅಬ್ಬಿಗಳ್‌ . . . ಚಾಮಕಬ್ಬೆಗಳ ನಿಸಿಧಿಗೆ (ಎಳ. ೪, ಹೊಳಿನ. ೬೭-೫: 


ಸು. 950). [ದೇವ * ದಾಸಯ್ಯ) 


೪೦೬೨ ' 


ದೇವರಾಸಿ 


ೇವರಮ್ಯ (ನಾ). [ಛಂದ] ಒಂದಂ ವೃತ್ತದ ಹೆಸರಂ; ಅಕ್ಷರ 
ಛಂದಸ್ಸಿನಲ್ಲಿ ಪ್ರತಿಯೊಂದು ಪಾದದಲ್ಲಿ ನಾಲ್ಕಕ್ಷರಗಳಿರುವ ಒಂದು 
ವೃತ್ತ; ರಗಣ ವಂತ್ತು ಒಂದು ಗುರಂ ಇರುವ ವೃತ್ತ: ಪುವಕಾಗ್ರಂ 
ಭಾವನೀಯಂ ದೇವದೇವಂ ದೇವರಮ್ಮಂ (ಛಂದೋಂಬು. ೨-೬4). [ಸಂ.] 


5| ದೇವರಾಜ (ನಾ). ದೇವತೆಗಳ ರಾಜ; ಇಂದ್ರ: ವಾಸವಸ್ತ್ರೀಯರ 


15 


35 


45 


ವಂಖಾಬ್ದ್ಧಾಸವಸಂಬಧಿಗಳಪ್ಪ ಶೇಷಾಕ್ಷತಂಗಳನೀಶ್ವರೆನ[0] ಗೆಲ್ಮ 
ಗಲ್ಲಕ್ಕೆ ಸೇಸೆಗೊಳ್ಳಂತೆ ಸೇಸೆಗೊಳುತ್ತುಂ ದೇವರಾಜನೊಡನೆ ದೇವಾಪ್ಸರೋ 
ನಿಚಯನಿಚಿತಮಪ್ಪ ದೇವವಿ ಮಾನಮ ೦ ಪೊಕ್ಕಾಗಳ್‌ (ಪಂಪಧಾ: 
6-೨೭ ವ) ; ಬಗೆಯಲ್‌ ಬಾರದ ದೇವರಾಜಬಲಮಂ ಭೋರೆಂದು ಪೋ 
ಪೋ .. - ನೀನೆಂಬ ದಂದುಗದಿಂ ದೇವರ ದಂಡಧಾರರೆರಡುಂ ಪಕ್ಷಂ 
ಗಳೊಳ್‌ ಸಾರೆ (ಕಾಂತಿಪು. ೧೦-೨೪) ; ದೇವರಾಜ, ಈ ವಸಿಷ್ಠಶೋಕವು 
ಕೊನೆಗಾಣಬೇಕು (ಮಹಾಡ. ೧೨೫). [ದವ ರಾಜ] 


ದೇವರಾಜ್ಯ (ನಾ). ಇಂದ್ರನ ರಾಜ್ಯ; ಸ್ವರ್ಗ: ದೇವರಾಜ್ಯಸಲ್ಲೀಲೆಯೊಳಾ 


ನೃಪೋತ್ತಮರನೆಯ್ದಿ ಪನೋವದೆ ಕುಂತಳೇಶ್ವರೆ (ಎಳ. ೪11, ಶಿಕಾರಿ. 


09-09 ; 3129). [ದೇವ * ರಾಜ್ಯ? 


ದೇವರಾಯಂಉತ್ತ (ನಾ). ಒಂದು ಬಗೆಯ ತೆರಿಗೆ : ಮನೆತೆರಿಗೆ, ಹುಲ್ಲ 


ಹಣ, ದೇವರಾಯಉತ್ತ (ಸವೆದ ನಾಣ್ಯ ತೆತ್ತಾಗ ಕಡಮೆ ಬಿದ್ದಿತೆಂಬು 

ದನ್ನು. ತುಂಬಲು ಹಾಕಿದ ಹೆಚ್ಚಿನ ತೆರಿಗೆ) (ನಮ್ಮನು. ೨೪೫. 'ದೇವ 

ರಾಯಂವಟ್ಟ' ಪರಾ. 

[ ದೇವರಾಯ್ಯ * ಉತ್ತ; ಐಇಲ್ಲಿ "ಉತ್ತ' ಎಂಬುದು "ವೃತ್ತಿ' ಯಿಂದ 
ಬಂದಿರಬಹುದು ] 


ದೇವರಾಯವಟ್ಟ (ನಾ). ಒಂದು ಬಗೆಯ ತೆರಿಗೆ: ಕುಚಿದೆಜಕಗೆ ಜಾತಿ 


ಗೂಟ ದೇವರಾಯವಟ್ಟ ಹೆಚ್ಚುಬೇಡಿಗೆ ಗ್ರಾಮಾದಾಯ ಚರಾದುಯ 
(ಎಕ. ೩1೪, ಮೈಸೂರು, ೧೧೫-೪೧೩ ; 1674); (೧) ಮನೆದೆರಿಗೆ, (೨) 
ಹುಲ್ಲುಹಣ, (೩) ದೇವರಾಯವಟ್ಟ, (೪) ಏರಸುಂಕ, (೫) ಸಮಯಾ 
ಚಾರ, (೬) ದನಕರು ವರಾರಿದ್ದಕ್ಕೆ ಸುಂಕ, (೭) ಕುರಿದೆರಿಗೆ, (೮) ಗುಳುವಿನ 
ಪೊಮ್ಮೂ, (೯) ಅಂಗಡಿವಸರ, (೧೦) ಕೂಟಾಚಾರ, (೧೧) ಉಬ್ಬೆಕಾಣಿಕೆ, 
(೧೨) ಆಂಗಡಿ ಪಟ್ಟಡಿ. (೧೩) ಗಿಡಕಾವಲು, (೧೪) ಜಾತಿಮಣಿಯ, 
(೧೫) ಮಗ್ಗದ ಕಂದಾಯ, (೧೬) ಪಾಶವಾರ, (೧೭) ಮದುವೆದೆರಿಗೆ, 
(೧೮) ಉಪ್ಪಿನ ಮೋಳೆ, (೧೯) ಕೌದಿಯ ತೆರಿಗೆ, . ಈ ಮೇರೆಗೆ 
ಹತ್ತೊಂಬತ್ತು ಬಾಬುಗಳನ್ನು ರೈತರಿಗೆ ನಿಶ್ಯರ್ಷೆ ಮಾಡಿಸಿ (ಮಹಾವಂ. 
[ ದೇವರಾಯ್ಕ + ವಟ್ಟ್ಯ ] 


Y, ೦೨೪). 


ದೇವರಾಯಿ (ನಾ), (ದೇವರಾಯನು ಚಲಾವಣೆಗೆ ತಂದ) ಒಂದು 


ಬಗೆಯ ಚಿನ್ನದ ನಾಣ್ಯ : ಇದಲ್ಲದೆ ಇನ್ನೂ ಇತರ ಬಂಗಾರದ ನಾಣ್ಯ 
ಗಳು ವಿಶೇಷವಾಗಿದ್ದವು, ಯಾವವೆಂದರೆ ಗಬರು . . . ದೇವರಾಯಿ. 
ರಾಮರಾಯಿ (ಚತ್ರಪಾ. ೧೪):  ಚಿತ್ರದಂರ್ಗದಲ್ಲಿ ಅನೇಕ ರೀತಿಯ 
ಬಂಗಾರದ ನಾಣ್ಯಗಳು ಸಿಕ್ಕಿದುವೆಂದು “ಚಿತ್ರಪಾ. ೧೦೪' ರಲ್ಲಿ 
ಹೇಳಿದೆ, ಅವುಗಳ ಪಟ್ಟಿ ಹೀಗಿದೆ : ಗಬರು, ಪ್ರಿಯಕಾವೇರಿ, 
ಮೊಹರಂ, ಪ್ರಳಯಗಲುರ, ಪುತಲಿ, ಪಾಪನಾಯಕಿಹೊನ್ನು, 
ಶಿವರಾಯಿಹೊನ್ನು, ಆದವಾನಿಹೊನ್ನು, ಬಾದಷಾಹಿಹೊನ್ನು, 
ತಾಡಪತ್ರೆಹೊನ್ನು, ಸಣ್ಣಗಿರಿ, ಹಿಂದೆಹೊನ್ನು, ಅಚ್ಯುತರಾಯಿ, 
ನಿಷಾನಿಖಲಂ, ದೇವರಾಯಿಂ, ಕಲ್ಲುಕುಂಟೆ, ರಾವಂರಾಯಿ, ದಂರ್ಗಿ, 
ಜಾತಮಾಹಿಸ್‌, ಇಕ್ಕೇರಿ, ಧಾರವಾಡಿ. [ ದೇವರಾಯ್ಯ+-ಇ್ವ] 


ದೇವರಾಸಿ (ನಾ). ಒಬ್ಬಾತನ ಹೆಸರಂ: ಸ್ವಯಂಭುದೇವರ ಸ್ಥಾನಾಧಿಪ 


ರಪ್ಪ ದೇವರಾಸಿಜೀಯ್ಯರ್‌ ಸಿಷ್ಕಂ ವಾಮದೇವ (ಸೌಇಇ. ಸಸ, ೨೪-೨೩; 
[?) 


1034). 


ದೇವರು 


ದೇವರು "ದೇವರ್‌' ನೋ. 

ದೇವರುಷಿ (ನಾ). ಎ ದೇವರ್ಷಿ ೧: ದೇವರುಷಿಗಳು , . , ಪೂಜಿಸಲು 
ಬೇಕೀ ಮಹಾಗಣಪತಿಯನು (ಗಗತಾ. 8-೧೦). [ದೇವ ರುಷಿ) 

ದೇವರೊಘ (ನಾ). ಒಂದಂ ಬಗೆಯ ತೆರಿಗೆ (?) : ಉಪ್ಪಿನ ಪೇಟಸಂಗೆ 
ಸುಂಕ ದೇವರೊಘಂ ಮಾನವೊನ್ನು ಖಂಡಸ್ಸುಟಿತ ಜೀರ್ನ್ನೋದ್ಧರಣ 
ಗನ್ಮ ಧುಪ ದೀಪ ನಿವೇದ್ಯಕೆನ್ನು (ಕಇಆ. ೬೯-೨-೩೦ ; 1056). [?) 

ದೇವರ್ಷಿ (ನಾ). ೧. ದೇವಜಾಶಿಯಲ್ಲಿ ಹುಟ್ಟಿದ ಖಷಿ. ೨. ಬ್ರಹ್ಮನ 
ಪುತ್ರನಾದ ಬಹಿ; ನಾರದ : ದೇವರ್ಷಿಯೆ ! ಗೀತದೊಳುಂ, ಆಹಾರ 
ದೊಳುಂ , , . ನಾಣ್ವಿಕೆಯಾಗದೆಂಬರದು ಕಾರಣದಿನೀ ಬಿಜ್ಜೆಗೆ ಲಜ್ಜೆ 
ಸಲ್ಲದೈ (ಅದ್ಭುತ. ೨೪-೨೧). £ ಯಷಿಗಳಲ್ಲಿ ರಾಜರ್ಷಿ, ಬ್ರಹ್ಮರ್ಷಿ, 
ದೇವರ್ಷಿ ಎಂಬ ವರು ವರ್ಗಗಳಿವೆ. ೧. ಕ್ಷತ್ರಿಯಜಾತಿಯಲ್ಲಿ 
ಹಟ್ಟಿ ರಾಜನಾಗಿದ್ದ, ತಪಸ್ಸುಮಾಡಿ ಯಷಿಧರ್ಮದಲ್ಲಿರಂವವನು 
ರಾಜರ್ಷಿ. (ಜನಕ, ದಿಲೀಪ ಮೊದಲಾದವರು). ೨. ಬ್ರಾಹ್ಮಣ 
ಜಾತಿಯಲ್ಲಿ ಹುಟ್ಟಿ ಬ್ರಹ್ಮವನ್ನು ಅರಿತವನು ಬ್ರಹ್ಮರ್ಷಿ. (ವಾವ 
ದೇವ, ಪರಾಶರ ಮೊದಲಾದವರು). ಬ್ರಹ್ಮವನಲ್ನ ಅರಿತವನಂ 
ಯಾವ ಜಾತಿಗೆ ಸೇರಿದ್ದರೂ ಬ್ರಹ್ಮರ್ಷಿಯಾಗುತ್ತಾನೆ. ವಿಶ್ವಾವಿಂತ್ರನ 


ಟ್ರ 
ಹಾಗೆ. ೩. ದೇವಜಾತಿಗೆ ಸೇರಿದ ತಪಸ್ವಿಯ ದೇವರ್ಷಿಯೆನಿಸಿ 


ಕೊಳ್ಳುವನು. (ಅತ್ರಿ, ಮರೀಚಿ, ಭರದ್ವಾಜ, ಪುಲಸ್ತ್ಯ, ಪುಲಹ, 
ಕ್ರತು, ಭೃಗಂ, ವಸಿಷ್ಠ, ಪ್ರಚೇತ, ನಾರದ ಮೊದಲಾದವರಂ). 


[ದೇವ « ಯಷ] 

ದೇವಲ (ನಾ).೧. ದೇವರ ಪೂಜೆಯ ಆದಾಯದಿಂದ ಜೀವಿಸುವವನಂ; 
ದೇವಸ್ಥಾನದಲ್ಲಿ ಕೆಲಸ ಮಾಡಂವವನು. ೨. ದೇವರ ವಿಗ್ರಹಗಳನ್ನು 
ಮಾಡಿ ಜೀವಿಸುವವನು ; ವಿಗ್ರಹಶಿಲ್ಲಿ : ಈ ದೇವಲ ಶಬ್ದಕ್ಕೆ “ವಿಗ್ರಹ 
ಗಳನ್ನು ರಚಿಸಿ ಜೀವಿಸುವವ' ಎಂಬರ್ಥವು ವ್ಯೃತ್ಪತ್ತಿಯಿಂದ ಬರುತ್ತದೆ 
(ಥಾರದ. 800). ೩. ಧರ್ಮಶಾಸ್ತ್ರವೊಂದನ್ನು ಬರೆದಿರುವ ಒಬ್ಬ 
ಮಹರ್ಷಿ : ಭೂನುತ ದೇವಲಮುನಿ ಬರಿಸಲ್ಕತಿಮುದದಿಂ ಬಂದೆಂ 
(ಉದ್ಯಟ. ೩-೩3) : ಸುಮೇಘಪರ್ವತದಲ್ಲಿ ಅತ್ರಿ. . . ದೇವಲ ದಧೀಚಿ 
ದೂರ್ವಾಸ ದತ್ತಾತ್ರೇಯ ಜಮದಗ್ನಿ ಜೈಮಿನಿ ಜಹ್ನೆ ಜಾಬಾಲಿ 
ರೋಮಜ ಮತಂಗ ಪತಂಜಲಿ ಪರಾಶರ ಪುಲಸ್ತ್ಯ ಶತಾನಂದ 
ಸಾನಂದ ಶ್ವೇತಕೇತು ಉಪಮನ್ಮು ಮೊದಲಾದ ಅಷ್ಟಾಶೀತಿಸಹಸ್ರ 
'ಯುಷಿಗಳಿಗನೆಂತಾಶ್ರಯೆಂಗಳುಂ (ವಿವೇಕ, 3೧೬). [ ಸಂ.) 

ದೇವಲಕ (ನಾ). ಎ ದೇವಲ ೧: ಹಲಗೆಕಾಅರನಾಪ್ತರಂ ದೇವಲಕರಂ 
ಪೂವಡಿಗರಂ ಬಾಗಿಲವರಂ ಸುಯಿಧಾನರಂ ಹಲವಾಳುಗಳನಾಯ್ದು 
(ಬಸಪು. ೧೬-೦೩) ; ಆವನಸ್ನಾನದಲಿಯೋದುವ ದೇವಲಕರನು ಮುಟ್ಟಿ 
ಯೋದುವ ಬ್ರಹ್ಮಘಾತಕರ ನೋಡುತಲ:ವಧ್ಮಯನ ಹೇಳುವ 
ಮೂಢಗಹುದತ್ಮಧಿಕ ನರಕದ ಗೂಡು (ಸಂಥಪ. 9-0೬); ಯಾವ 
ಬ್ರಾಹ್ಮಣನು ಹಣವನ್ನು ಸ್ವೀಕರಿಸಿ ದೇವರ ಪೂಜೆಯನ್ನು ಮಾಡುವನೋ 
ಅವನು ದೇವಲಕನೆಂದೆನಿಸಿಕೊಂಡು ಸತಲಕಾರ್ಯಗಳಲ್ಲಿ ಬಹಿಷ್ಯರಿಸಲ್ಪಡು 
ತ್ತಾನೆ (ತುಳುನಾ. ೨೩೩). [ಸಂ.] 

ದೇವಲಬ್ಬೆ (ನಾ). ಒಬ್ಬಾಕೆಯ ಹೆಸಿರಂ: ಆ ವಿಭುಗೆ ದೇವಲಬ್ಬೆ ಗುಣಾ 
ವಳಿಯಿಂ (ಬೊಳಶಾ, ೧೯೩೪, ಹಾವೇರಿ. ೬೧-೨೧ ; ?). 

[ ದೇವಲ? + ಅಬ್ಬೈ ] 

ದೇವಲಿಪಿ (ನಾ). ಒಂದು ಬಗೆಯ ಲಿಪಿ; ವಿಷಯವನ್ನು ರಹಸ್ಯವಾಗಿ 
ಡಲು ಬಳಸುತ್ತಿದ್ದ ಒಂದಂ ಬಗೆಯ ಗೂಢಲಿಪಿ: ದೇವಲಿಪಿಯಲಿ 
ಬಂದ ಲೇಖೆಯೊಳಾವ ಸಂಖ್ಯೆಯವಿತ್ತೊವದಟಾಂ ಭಾವಿಸಲು ನೂರ್ಮಡಿ 
ಯೆನಿಸಿ ಧನರಾಶಿಯಾಗಿರೆಲು (ಬಸಪು. ೩-೬೦): ಶೈಲಲಿಪಿ ದೇವಲಿಪಿ 


° ee 


೪೦೬೩ 


«6 


ದೇವವಾನಸ 


ನಂದಿಲಿಏ . . . ಯಾ ಅಗಣಿತಲಿಪಿಗಳ ನೋಡಲರಿಯದೆ ಬಿಜ್ಜಳರಾಯನ 
ಸಭೆಯೊಳು ಕಳಕಳಗೊಳಂತಿರ್ದರು ವಿದ್ವಾಂಸರುಗಳೆಲ್ಲಾ (ಛಾಸ್ಕರ. ೬೭-೬). 
[ ದೇವ * ಲಿಏ) 

ದೇವಲೋಕ (ನಾ). ದೇವತೆಗಳು ವಾಸಿಸುವ ಲೋಕ ; ಸ್ವರ್ಗ: 
“ಸ್ವರ್‌, ಸ್ವರ್ಗಃ . . * ಊರ್ಧ್ಯಲೋಕಃ (ಚ)-ಈ ೧೧ ದೇವಲೋಕದ 
ಪೆಸರ್‌” (ಹರಾಯು. 3-8) : ನನ್ನಿಸೇನಪ್ರವರಮುನಿವರನ್ಹೇವಲೋಕಕ್ಕೆ 
ಸನ್ಮಾನ್‌ (ಎಕೆ. 11, 6೯-೪: ಸು. 700); ಗೋವರ್ಧನಭಟ್ಟಾರರ್‌ 
ಸಮಾಧಿಮರಣದಿಂದಂ ರತ್ನತ್ರಯಮಂ ಸಾಧಿಸಿ ಮುಡಿಪಿ ದೇವಲೋಕಕ್ಕೆ 
ವೋದರ" (ವಡ್ಮಾರಾ. ೭೪೨೫); ಅಂತು ದೇವಲೋಕದೊಳ್‌ ತನ್ನ ಮಾತೆ 
ಮಾತಾಗಿರ್ದ ಪರುಕ್ರಮಧವಳನ ಪರಾಕ್ರಮಕ್ಕಂ ಗಂಡಗಾಡಿಗಂ ರಂಭೆ 
ಸೋಲ್ತು (ಪಂಪಥಾ. ೮-36 ಪ); ಭುವರ್ಲೊೋಕದ ಸ್ಥೂವರಕ್ಕೆ ಸತ್ಯ 
ಲೋಕದ ಅಗ್ಗ ವಣಿಯಲ್ಲಿ ಮಜ್ಜನಕ್ಕೆಆಕಿದು ದೇವಲೋಕದ ಪುಷ್ಪದಲ್ಲಿ 
ಪೂಜೆಯ ಮಾಡಿದಡೆ (ಅವಶಂ. 9೬-೧೯೭) ; ದೇವಲೋಕ ಮರ್ತೃಲೋಕ 
ವೆಂಬುದು ಬೇಜಕ ಮತ್ತುಂಟೆ (ಬಸವ. ೧೩೯) ; ದೇವಲೋಕಶ್ರೀಯನನು 
ಭವಿಸುತ್ತಮಿರೆ ನಿಜಾಯುರಬ್ಬಿ ದ್ವಯಮರ್ಧವತ್ಸರಾವಶೇಷಮಾಗಲೊಡಂ 
(ಜೆಂದ್ರಫು. ೪-೭೮ ವ); ನಾಯಿ ಬೊಗಳಿದರೆ ದೇವಲೋಕ ಹಾಳೇ? 
(ಗಾದೆ. [ದೇವ - ಲೋಕ] 

ದೇವಲ್ಕ "ದೆೇವಾಲ್ಯ' ನೋ. 

ದೇವವಂದ್ಯ (ನಾ). ದೇವತೆಗಳ ಗೌರವಕ್ಕೆ ಪಾತ್ರನಾದವನಂ: ಪರಮ 
ಶ್ರೀಪತಿ ದೇವವಂದ್ಕನಮಿತಕ್ಷೇಮಂಕರೆಂ (ಶಾಂತಿಪು. ೮-೧೦೭). 


[ ದೇವ + ವಂದ ] 
ದೇವವಧು (ನಾ). ಅಪ್ಲರಸ್ತ್ರೀ : ದೇವವಧೂಸಮಾಪದೊಳೆ ಸಂಯಮ 
ಮೊಪ್ಪೆ . . . ತಪಮಿರ್ದವರಲ್ಲಿ ತಾವಮಿವರ್‌ (ಜಳುಂತ. ೧೦೩-೧೭೫). 
[ ದೇವ * ವಧು] 


ದೇವವರಿಯ (ನಾ). ಒಬ್ಬಾತನ ಹೆಸರಂ: ಹೊಲೆಯರ ಕಣವೊಂಗೆ ಕೊಟ್ಟ 
ಮಣ್ಣ ಖ೧ ಹೊರೆಯಾಲ ದೇಚವರಿಯರು ಗಪೊಶಧರಿ ಬೆಸ x x ೫ 
(ಎಕ. 1೪, ಗುಂಡ್ಲುಪೇ. ೯೦-೧೪ : 976). 7?) 

ದೇವವರ್ಧಕಿ (ನಾ). ದೇವತೆಗಳ ಬಡಗಿ ; ವಿಶ್ವಕರ್ಮ : “ದೇವವರ್ಧಕಿ 
ತ್ವಷ್ಟೃವೆನೆ ವಿಶ್ವಕರ್ಮಂ” (ಮಂಗರಾ. ೭-೨೩). [ ದೈವ * ವರ್ಧಕ] 

ದೇವವಲ್ಲಭ (ನಾ). ೧. ದೇವತೆಗಳ ಒಡೆಯ, - ಸ್ವಾಮಿ ; ದೇವಸಂತಾನ 
ಗುರು ದೇವವಲ್ಲಭನೆಂದು ದೇವದುರ್ಲಭನೆಂದು ಕರೆವ ಬಿರುದಿನ 
ಕಹಳೆಗಳ ಮಹಾರವದೊಳಗೆ ಧರೆ ನಡುಗೆ (ನಂದಿರ. ೭-೦೦೭).೨. ಒಂದು 
ಬಗೆಯ ಮರ: (ಕಿ). (ದೇವ ವಲ್ಲಭ] 

ದೇವವಸ್ತ್ರ (ನಾ). ರೇಷ್ಮೆ ವಸ. ಬಟ್ಟೆ : ದೇವವಸ್ತ್ರವನುಟ್ಟು ಭಸ್ಮಾಂಗಾ 
ವಿಭೂಷಣರಾಂಕಿತಾ ವೀರಾವತಾರರು ವೀರೆಭದ್ರಾದಿ ಪ್ರಮಥವರರ ಭಾವ 
ದಲಿ ನೆನೆದು (ಬಸಪು. ೬೧-೨೨). [ದೇವ * ವಸ್ತ್ರ] 

ದೇವವಾಣಿ (ನಾ). ೧. ದೇವರ ಮಾತಂ,-ವಾಣಿ ; ದೇವವಾಣಿಗಳೆಲ್ಲ 
ದಿಟವಾಗೆ - (ಎಂದು ದಿಟವಾಗವವು? ) ನಾವೀಗ ಕಂಡುದೇ ಪೇಳದೇ 
ಮುಂದೆಯೂ ಆಗುವುದ? (ಪಾರಸಿ. ೩೦-೬೮೮) ; ಸೆಟ್ಟಿರ ಅನುಭವವಾಣಿ 
- * * ಭಗವದ್ಗೀತೆಯ ದೇವವಾಣಿಯೊಂದಿಗೆ ತುಲನೆ ಮಾಡಲು ಹಚ್ಚಿತು 
(ಜನಜೀ. 8). ವಿ. ಸಂಸ್ಕೃತ ಭಾಷೆ; ಸಂಸ್ಕೃತವನ್ನು ದೇವವಾಣಿ 
ಎಂದು ಕರೆಯುತ್ತಾರೆ (ಕೂ). [ ದೇವ * ವಣಣಿ ) 

ದೇವವಾನಸ (ನಾ). ದೇವತೆಯಂತೆ ಒಳ್ಳೆಯ ಗುಣಗಳಿಂದ ಕೂಡಿರಂ 
ವವನಂ ; ದೇವತಾಮನುಷ್ಯ : ಮಕಾರಕ್ಕೆ ವತ್ವಂ--ದೇವಮಾನುಷ - 
ದೇವಪಾನಸ; ಯಮಳಮರ್ದಳ - ಜವಳಿವದ್ದಳೆ (ಕಮದ. 3೯೨ ಪ್ರಯೋ). 

[ ಎಸೆ. ದೇವಮಾನುಷ] 


ದೇವವಾರಣ 


ದೇವವಾರಣ (ನಾ). ದೇವತೆಗಳ ಆನೆ; ಐರಾವತ ; ಸುರಭಿದೇವತೆಯೆಂಬ 
ಕಾಪಿನೆ ಮಾಣ್ಣುದೇಖಜುಬ್ಬದೆ. *ದದೆಂದಿರದೆ ಮಾಣ್ಣುದು ದೇವವಾರಣಂ 
(ಸಂಪಥಾ. ೧೨೨೯). [ದೇವ * ವಾರಣ] 

ದೇವವಿಟ (ನಾ). ದೇವಲೋಕದಲ್ಲಿರುವ ಕಾಮುಕ : ದೇವವಿಟರ್ಗೆ 
ಕಣ್ಮಾಯವಂ ಬಿಡಿಸಿ (ನಂಬಿಕ. ೧೨-೪೦) ; ಸಕಲ ಸುರಶ್ರೇಷ್ಮರುಗಳಲ್ಲಿ 
ಶೊನಬುಗಳಾದ ಮಕರಧ್ವಜ ನಳಕೂಬರ ಜಯಂತ ಅನಿರುದ್ಧ ಕೂಚಿಮಾರ 
ಪಾಂಚಾಲ ಪಲ್ಲವ ಪ್ರವೀಣಾದಿ ದೇವವಿಟರುಂ (ವಿವೇಕ, ೨೨೮). 

[ ದೇವ + ವಿಟ] 

ದೇವವಿನೂತ (ನಾ). ದೇವತೆಗಳ ಪ್ರಶಂಸೆಗೆ ಪಾತ್ರನಾದವನಂ ; ದೇವ 
ಗಂರಂ ; ಬೃಹಸ್ಪತಿ : ದಿವಸಕರ ಚಂದ್ರಯುತ ಭಾರ್ಗವನಂ ಜನ್ಮಾವಸರ 
ದೊಳೀಕ್ಷಿಸುವೊಡೆ' ದೇವವಿನೂತಂ (ಕಾತತಿ. ೬೨೫೯). 

[ದೇವ + ವಿನೂತ] 

ದೇವವೀಧಿ (ನಾ). ದೇವತೆಗಳ ಸಮೂಹ,-ಗುಂಪು: ದೇವವೀಧಿ ದೇವರೆ 
ಸುರೆರಾಜರಾಜ ಧಿರುರೇ ಎನೆ... ಭಲರೇ ಕಪರ್ದಿಯೆನೆ ನಂದಿಯ 
ನೇಜದನೆಮ್ಮ ಶಂಕರಂ (ಗಿಕಿಕ, ೧೦-೭೪). [ ದೇವ * ವೀಧಿ (ಎಬೀದಿ)] 

ದೇವವೀರ್ಯ (ನಾ). ದೇವತೆಗಳ ಸಾಮರ್ಥ,. ಪ್ರಭಾವ,-ವಂಹಿವೆಂ : 
ಸೂರ್ಯನೊಳು ... ವೈರಾಗ್ಯದೊಳು ದೇವವೀರ್ಯದೊಳು ಮುಕ್ತಿ 
ಯೊಳು ಶ್ರೀಯೊಳು ಮಹಾತ್ಮೆ ಯೊಳು ಭರ್ಗನೊಳು ಭಗಮೆನಿಕ್ಕುಂ 
(ಮಂಗಲಾ, ೧೩೦-೫೧). -[ ದೇವ + ವೀರ್ಯ) 

ದೇವವೆಸ (ನಾ). ದೇವರ ಕಾರ್ಯ,-ಸೇವೆ : . ಸೊಆಡಿಯ ಹೊನ್ನೆಯ 
ಮಗ ಬೀರೆಯ್ಯ ದೇವವೆಸ ಕಾಯಾವಾಚಿಕಂ ಸರತ್ಮಿ ಪ್ರವಣಾಣ ನಿಮಿತ್ತಮಾಗಿ 
ಅಗ್ನಿಪ್ರವೇಶಂಗೆಯ್ದು ಶಿವಲೋಕಪ್ರುಪ್ತನಾದ (ಮರಿ. ೧೯೪೨, ೬೭-೩: 
188). [ದೇವ ಬೆಸ್ಕ) 

ದೇವವ್ರತ (ನಾ). ೧. ಬ್ರಹ್ಮಚರ್ಯವ್ರತ : ಆ (ಅ)ಬ್ರಹ್ಮಂ ದಶವಧದಿಂ 
ತೀಬ್ರಂ ನೆಲಸಿದೊಡೆ ಸೋಲ್ವು ಸೈ ರಿಸದೆ ಚತುರ್ಥಬ್ರತಮಂ ಪೊರ್ದಿ 
ದೊಡೆನ್ನೀ ಬ್ರಹ್ಮಂ ಕಿಡಿಸಲಘಚಯಂ ಕೋರ್ಕರ್ಕುಂ ಅಂತಕ ಪತ್ತುಂ ತೆಜದ 
ಬ್ರಹ್ಮದಿಂ ತುತ್ತತುದಿಯೊಳಾಪತ್ತುವಡಿಸುವ ಕರ್ಮಂಗಳ" ಪತ್ತುಗುಂ 

 ಅವಟಂ ಜೀವಂ ದುಃಖಾಗ್ನಿಯೊಳ್‌ ಫೂತ್ಪುಗುಮವು ಬಸನಮೆ ಅಂತಪ್ಪ 
ಬ್ರಹ್ಮಂ ದಶವಿಧಮಾವುವೆಂದೊಡೆ ಇಂದ್ರಿಯವರ್ಧನಮಪ್ಪು 
ಮನುಣ್ಬುದುಂ ತಂಬುಲಮಂ ತಿಂಬುದುಂ ವಸ್ತ್ರಕಂಬಳಂಗಳಂ ಪೊದೆವುದುಂ 
ಮೃದುಶಯ್ಕೆಯೊಳೊಣಗುವುದುಂ ತನ್ನ ದಂತ ನಖ ತನುಮಲಾದಿಗಳಂ 
ಪಿಂಗಿಸುವುದುಂ ಆಗಳುಂ ಸ್ಕ್ರೀಪ್ರಸಂಗದೊಳಿರ್ಪದುಂ ಸ:ಗಂಧದ್ರವ್ಯಂ 
ಗಳಂ ಪೂಸುವುದುಂ ಸುಗಂಧಪುಷ್ಪಂಗಳಂ ವಾಸಿಸುವುದುಂ ಗೀತವಾದ್ಕಂ 
ಗಳಂ ಕೇಳ್ವುದುಂ ನೃತ್ಯನಂಟಕಂಗಳಂ ನೋಟ್ಟುದುಂ ಎಂದಿಂತು ದಶವಿಧ 
ಮಕ್ಕುಂ ಅಂತು ಬ್ರಹ್ಮಟೆರ್ಯಮೆಂಬುದು ದೇವವ್ರತಂ ಆವ ವ್ರತಕ್ಕ 
ಮುತ್ಯ ಷ್ಟಂ (ಜೀವಸಂ. ೧೯-೫. ೨. ಬ್ರಹ್ಮಚರ್ಯವ್ರತವನ್ನು 
ಪಾಲಿಸುವವನಂ. ೩, ಗಂಗಾದೇವಿಯ ಮಗ; ಭೀಷ್ಮ: ದೇವ 
ವ್ರತನೆನಿಸಿ ನೆಗಟ್ಟ ಯಶಮಂ ಬೆರಸಿ... ಈ ಭೀಷ್ಮರಂತು ನುಡಿದರು 
ಮೊಳರೇ (ಪಂಪಾ. ೬-೪೨). ೪. [ಜೈನ] ಶ್ರೇಷ್ಠವಾದ ವ್ರತ. 

[ ದೇವ * ವ್ರತ 

ದೇವಶಿಖಾಮಣಿ (ನಾ). ದೇವತೆ ಗಳ ತಲೆಮಣಿಯಂತಿರಂವವನಂ ; 
ದೇವಶ್ರೇಷ್ಠ : ಶಿವಾಲಯಕ್ಕೆ ಬಂದು ದೇವ ದೇವ ದೇವಶಿಖಾಮಣಿ ... 
ಕರುಣಿಸು ಎಂದು (ನಂಬಿರ. 5-೭೪). [ದೇವ + ಶಿಖಾಮಣಿ] 

ದೇವಸಂಘಾತ (ನಾ). ದೇವ ತೆಗಳ ಸಮೂಹ,- ಗುಂಪು : ದೇವ 
ದುಂದುಭಿಯ ರವಮುಮಂ ಯಶೋಭದ್ರೆ ನೋಡಿ ದೇವಸಂಘಾತಮಂ 
ಕಂಡು ಮಗನ ಸಾವನಅರಿದು (ವಡ್ಕಾರಾ. ೨೯-೨೩. [ ದೇವ. ಸಂಘಾತ) 


೪೦೬೪ 


ದೇವಸಬಳ 


ದೇವಸಂತಾನ (ನಾ). ಎ ದೇವಸಂಘಾತ : ದೇವಸಂತಾನಗುರು . 
ದೇವದುರ್ಲಭನೆಂದು ಕರೆವ `ಬಿರುದಿನ ಕಹಳೆಗಳ ಮಹಾರವದೊಳಗೆ ಧರೆ 
ನಡುಗೆ (ನಂಬಿಕ. ೭-೧೧೭). [ದೇವ * ಸಂತಾನ] 

ದೇವಸಂಪ್ರದಾಯ(ನಾ). [ಚಿತ್ರಶಾ]ಭಾರತೀಯ ಚಿತ್ರಕಲೆಯ ಮೂರಂ 

6| ಸಂಪ್ರದಾಯಗಳಲ್ಲಿ ಒಂದು : ತಾರಾನಾಥ ಆಗ್ಗೆ ದೇವ, ಯಕ್ಷ ಮತ್ತು 
ನಾಗ ಎಂದು ಮೂರು ಸಂಪ್ರದಾಯಗಳಿದ್ದವೆಂದು ಹೇಳುತ್ತಾನೆ. ದೆ:ವ 
ಸಂಪ್ರದಾಯವು ಕ್ರಿಸ್ತಪೂರ್ವ ಆರನೇ ಶತಮಾನದ ತನಕ ಮಗಧರಾಜ್ಯ 
ದಲ್ಲೂ -ಯಕ್ಷಸಂಪ್ರದಾಯ ಮೂರನೇ ಶತಮಾನದಲ್ಲಿ ಅಶೋಕನ ಕಾಲ 
ದಲ್ಲೂ ನಾಗಸಂಪ್ರದಾಯವು ಅನಂತರ ಕ್ರಿಸ್ತಶಕ ಮೂರನೇ ಶತಮಾನದಿಂದ 
ನಾಗಾರ್ಜುನನ ಕಾಲದಲ್ಲೂ ರೊಢಿಯಲ್ಲಿತ್ತಂದೂ ಆತ ಹೇಳಿದ್ದಾನೆ 
(ಧಾಂದ. ೩೫೩), ದೇವ 4 ಸಂಪ್ರದಾಯ? 
ದೇವಸತ್ರ (ನಾ). ದೇವತೆಗಳ ಪ್ರೀತಿಗಾಗಿ ಮಾಡುವ ಯಾಗ: ಸುಖ 
ದುಃಖಗಳ ಮೋಡಗಳು ಯಾವವಾದರೂ ಇದ್ದಲ್ಲಿ ಅವು ದೇವಸತ್ರಕ್ಕೆ 
ಅಡ್ಡೆ ಬರುವ ರಾಕ್ಷಸೀಛಾಯೆಯಂತೆ ತಮ್ಮ ತಾತ್ಕಾಲಿಕ ವಿರೋಧದಿಂದ 

ಸತ್ರದ ಮಹತ್ವವನ್ನೇ ಬೆಳಸಿ ಕಣ್ಮರೆಯಾಗುವುವು (ಪ್ರಬಂಧ. ೧೪). 

[ ದೇವ + ಸತ್ರ] 
ದೇವಸತ್ವ (ನಾ). ೧. ದೇವತೆಯ ಮುಸ್ಸು ಚಿತ್ತ. ೨. [ಕಾವಂಶಾ] 
ಸ್ತ್ರೀಯಂರ-ಹನ್ನೆರಡು ಬಗೆಯ ಸ್ವಭಾವಗಳಲ್ಲಿ ಒಂದು; ದೇವತೆಗಳ 
ಮನಸ್ಸಿನಂತೆ ಉತ್ತವಂವಾಗಿರಂವ ಮನಸ್ಸು : .ಪರಿಮಳಾಂಗದ 
ಮನೋಹರ ವದನದ . ಭಾಸ:ರಗ:ಣದವಳಿ ದೇವಸತ್ವದವಳು 

(ಜನವ. ೫-೨೬) ; ದೇವಸತ್ವ ಯಕ್ಷಸತ್ವ ಗಂಧರ್ವಸತ್ವ ನರಸತ್ವ ನಾಗಸತ್ವ 

ಕಾಕಸತ್ವ ವಾನರಸತ್ವ ಮುನಿಸತ್ವ ಪಿಶಾಚಸತ್ವೆ ರಾಕ್ಷಸಸತ್ವ ಕನ್ನರಸತ್ವ 

ಖರಸತ್ವವೆಂಬ ದ್ವಾ 'ಶಸತ್ವ ದ ಸತಿಯರಿಂ (ವಿವೇಕ. ೨೪). "ದ್ವಾ ದಶೆ 

ಸತ್ವ' ಆಃ [ದೇವ * ಸತ್ವ 91 

ಜೀವಸದೃ ಶ. (ನಾ). ದೇವತೆಗಳಿಗೆ ಸಮಾನನಾದ ವ್ಯಕ್ತಿ ; ಜೂ 
ಯಂತಿರಂವ ವ್ಯಕ್ತಿ: ದೇವಸದೃಶನಾದ ನಿನ್ನನ್ನು ನೋಡಿದ ಮೇಲೆ 
ನನಗೆ ನಿನ್ನ ಮೇಲೆ ಮನಸ್ಸಾಗಿದೆ (ವತಥಾ. ೩). [ದೇವ + ಸದೃಶ] 
ದೇವಸನ್ನಿಧಿ (ನಾ). ದೇವತೆಗಳ ಸಾವಿಸಾಪ್ಯ : ಎಲ್ಲಿ ಭೂರಮೆ ದೇವ 
ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ . . . ಅಲ್ಲೆ ಕೊಡವರ ಬೀಡಲಾ [ 

(ಕಪಪು. ದೊಡ್ಡಪ್ಪನವರತ್ತ ಓಗೊಟ್ಟರಾ ಕರೆಗೆ ನಡೆದರು 

ದೇವಸನ್ನಿಧಿಗೆ (ಇಂ5ಾಪ. 3೯-೩೪). [ದೇವ * ಸನ್ನಿಧಿ] 

ದೇವಸಪರ್ಯೆ (ನಾ). ದೇವರ ಪೂಜೆ: ಮೃಷ್ಟಾಂನ್ನದಾನಿತ್ವಂ ದೇವ 


15 


28 


ನ್ನು 


80 ೬-೧೫೨) ; 


ಸಪರ್ಯೈ  ಮಂತ್ರಮಖಿಳೆಂ ಸಂಪೂರ್ಣ್ಣಮಾ ಸೋಮಯಾಜಿತ್ವಂ 
ತತ್ವಗಮೆನ್ನು ಬಣ್ಣಿಸೆ ಜನಂ (ಸೌಇಇ, 1-1, ೪೩-೪೪ ; 980). 
4 [ದೇವ * ಸಪರ್ಯೆ) 


ದೇವಸಬಳ, ದೇವಸವಳ (ನಾ). ಒಂದಂ ಬಗೆಯ ನಾಣ್ಯ (?) : ನಿತ್ಯ 
ದಾನಕ್ಕೆ ದೇವಸಬಳದ ಪದಿನೆಂಟುಕೋಟಿಪೊನ್ನುಮನಿತ್ತು (ಪಂಪಭಾ. 
೨-6೪ ಐ); “ದೇವತೆಗಳಲ್ಲಿರಂವ ಒಂದು ತೂಕ, ಅಥವಾ ಅಳತೈ(?)” 
(ಪಂಪದೀ. ದೇವಸಬಳದ ಪದಿನೆ:ಟುಕೋಟಿಪೊನು ಮಂ ತರಿಸಿ 
ಕೊಟ್ಟು (ಪಂಪಭಾ. ೧೨-೩೨ ವ). ದೇವಸವಳ : ದುರ್ಯೋಧನನಟ್ಟಿದ 
ದೇವಸವಳದ ಪದಿನೆಂಟುಕೋಟಿಪೊನ್ನುಮನೊಟ್ಟಿ ಬೆಟ್ಟುಗೆ ಪುಂಜಿಸಿ 
(ಪಂಪಥಾ. ೯-೭೧ ವು. "ದೆವಸವಳ', "ಸಬಳಗದ್ಕಾಣ' ಪರಾ: 
Pp ಇದು ಪ್ರತಿನಿತ್ಯವೂ ನಡೆಯಬೇಕಾದ ಯಾವುದೋ ದಾನ, 
ಪೂಜೆ, ಬಾಗಿನ ಇತ್ಯಾದಿ ಉದಾರಕಾರ್ಯಕ್ಕೆ ಸಂಬಂಧಿಸಿ ವರ್ತನೆ 
ಯಾಗಿ ಬರುತ್ತಿದ್ದವರಿಗೆ ಕೊಡುಗೆಯಾಗಿ ಕೊಡುತ್ತಿದ್ದ ದಾನವಿರ 
ಬೇಕು. [ ಎದೆವಸವಳ?] 


೮೬) ; 


40 


ದೇವಸಭೆ 


ದೇವಸಭೆ (ನಾ). ೧. ಇಂದ್ರನ ಆಸ್ಥಾನ : “ಸುಧರ್ಮಾ, ದೇವಸಭಾ. ೨ 
ದೇವತೆಗಳ ಸಭೆಯ ಹೆಸರುಗಳು” (ಸಿದ್ಧಾಂತಿ. 33) ; ದೇವಸಭೆಯೆೊಳಗೆ 
ನಾನು ನುಡಿದು ಭಾಷೆಯನಿತ್ತೆ (ಹಚಕಾ. ೧೪-೧೪). ೨. ದೇವತೆಗಳ 
ಸಮೂಹ : ಅಂತು ಪಿರಿದುಮೊಸಗೆಯಂ ಮಾಡಿ ದೇವಸಭೆಯುಂ ಬ್ರಹ್ಮ 
ಸಭೆಯುಮೊಡನಿರ್ದು.  (ಪಂಪಥಾ. ೧-೦೪6 ವ). [ ದೇವ ಸಭೆ) 

ದೇವಸಮಿತಿ (ನಾ). ದೇವತೆಗಳ ಗಂಪು,-ಸಮೂಹ : ದೇವಸಮಿತಿಯ 
ವಿಳಾಸಮಂ ನೆಅ್‌ಯೆ ಪೊಗಟಲಾವೊಂ ನೆಜ್‌ವೊಂ (ಶಾಂತಿಪು. ೧೦-೩). 

[ದೇವ + ಸಮಿತಿ] 

ದೇವಸವಳ 'ದೇವಸಬಳ' ನೋ. 

ದೇವಸಾಕ್ಷಾತ್ಕಾರ (ನಾ). ದೇವರನ್ನೂ ಪ್ರತ್ಯಕ್ಷವಾಗಿ ನೋಡುವುದು ; 
ದೇವರನ್ನು ಎದುರಿಗೆ ನೋಡಂವುದಂ: ಜ್ಞಾನೇಶ್ವರ ಮತ್ತು ಕಬೀರರು 
ತಮ್ಮ 'ಭಕ್ತಿಮನೋಧರ್ಮವನ್ನು ಜಗತ್ತಿನ ಜನರಿಗೆ ದೇವಸಾಕ್ಷಾತ್ಕಾರ 
ವನ್ನು ಬೋಧಿಸಲು ಮಾಸಲಾಗಿಟ್ಟರು (ಧರ್ಮಸಾ. ೧೫೧). 

[ ದೇವ+ ಸಾಕ್ಷಾತ್ಕಾರ] 

ದೇವಸಾತ್ಕ (ನಂ). ದೇವರಿಗೆ ಸೇರಿದಂದಂ : “ದೇವಸಾತ್ಮಂ ದೈವೀಯಂ” 
(ವಸ್ತು ಕೋ. ೧೧೦-೬೧). [೫0.7 

ದೇವಸಾನ್ನಿಧ್ಯ (ನಾ). ದೇವ ತೆಯಂ ಸಾಮಾಪ್ಯ; ದೇವರ ಬಳಿ 
ಇರುವುದಂ: ನಿರ್ಮಲ ವಾತಾವರಣದ ದೇವಸಾನ್ನಿಧ್ಯವನ್ನು ಬಿಟ್ಟು ತನ್ನ 
ಅಜ್ಜಿ -ತಾಯಂದಿರು ಧಾರವಾಡಕ್ಕೆ ಏಕೆ ಹೋದರು (ಗಂಗಾಸಾ. ೧೩). 

[ದೇವ ಸಾನ್ನಿಧ್ಯ] 

ದೇವಸಾಯುಜ್ಯ (ನಾ). ಭಕ್ತನು ತಾನು ಉಪಾಸನೆ ಮಾಡಂವ ದೇವತೆ 
ಯಂಲ್ಲಿ ಐಕ್ಕವಾಗಂವುದಂ; p: ತೈತ್ತಿರೀಯೋಪನಿಷಕ್ತಿನ ೧೦ ನೆಯ 
ಪ್ರಪಾಠಕದ . ೧೪ನೆಯ ಅನುವಾಕದಲ್ಲಿ ಉಪಾಸನೆಯಿಂದ 
೧. ಸಮಾನಲೋಕತೆ, (ಇಷ್ಟದೇವತೆಯೊಂದಿಗೆ ಒಂದೇ `ಲೋಕದಲ್ಲಿ 
ವಾಸಿಸುವುದು), ೨. ಸಾರ್ಪಿ (ಇಷ್ಟದೇವತೆಗೆ ಸರಿಸಮಾನವಾದ 
ಐಶ್ವರ್ಯವನ್ನು ಎಂದರೆ'ಅಣಿಮಾದಿ ಸಿದ್ಧಿಗಳನ್ನು ಪಡೆಯಂವುದು), 
೩. ಸಾಯಂಜ್ಯ (ಇಷ್ಟದೇವತೆಯ ಸಹಭಾವ ಅಥವಾ ತಾದಾತ್ಮ್ಯ 
ವನ್ನು ಪಡೆಯುವುದು) ಎಂಬ ಮೂರು ಬಗೆಯ ಸಿದ್ಧಿಗಳನ್ನು 
ಹೇಳಿದೆ. ವಂತ್ರೆ ಕೆಲವು ಗ್ರಂಥಗಳಲ್ಲಿ ಸಾಲೋಕ್ಯ, ಸಾಮಿಸಪ್ಯ, 
ಸಾರೂಪ್ಯ, ಸಾಯಂಜ್ಯ್ಕ ಎಂಬ ನಾಲ್ಕು ಬಗೆಯ ವಮವರುಕ್ತಿಗಳು 
ನಿರೂಪಿತವಾಗಿವೆ. ಭಾಗವತದ ೩-೨೯-೧೨ರಲ್ಲಿ ೧. ಸಾಲೋಕ್ಕ 
(ಭಗವಂತನ ಲೋಕದಲ್ಲಿರುವುದಂ), ೨. ಸಾರ್ಪಿ (ದೇವರಿಗೆ ಸರಿ 
ಸಮಾನವಾದ ಐಶ್ವರ್ಯ ಹೊಂದಿರಂವುದಂ), ೩. ಸಾಮಾಪ್ಯ 
(ದೇವರ ಹತ್ತಿರದಲ್ಲಿರುವುದಂ), ೪. ಸಾರೂಪ್ಯ (ದೇವರಿಗೆ ಸಮಾನ 
ವಾದ ರೂಪ ಧರಿಸಂವುದು), ೫. ಏಕತ್ವ (ಇಷ್ಟದೇವತೆಯಂಲ್ಲಿ ಐಕ್ಕ 
ವಾಗುವುದು) ಎಂಬ ಐದು ಬಗೆಯ ವಂಂಕ್ರಿಯಂಂ ಅಂತಸ್ತುಗಳನ್ನು 
ಹೇಳಿದೆ. ಅದ್ವೈತದ ಸಿದ್ಧಾಂತದಂತೆ ಇವೆಲ್ಲ ಉಪಾಸನೆಯಿಂದ 
ಸಿದ್ಧಿಸುವ ಗೌಣಮಂಕ್ತಿಗಳಂ. ಪರವಂವರಿಕ್ತಿಯು ಶಂದ್ಮಬ್ರಹ್ಮ 
ಭಾವ-ಇದಂ ತತ್ವಜ್ಞಾನದಿಂದ ಮಾತ್ರ ಲಭಿಸುತ್ತದೆ. ವರುಕ್ತಿಯ 
ಈ ಸಂಖ್ಯೆಗಳ ಬಗೆಗೆ ವಂತ್ತು ವಿವರಣೆಯಂ ಬಗೆಗೆ ಬೇರೆ ಬೇರೆ 
ಅಭಿಪ್ರುಯಗಳಿವೆ. [ದೇವ + ಸಾಯುಜ್ಯ) 

ದೇವಸಾಲೆ (ನಾ). (?): ತಸ್ಯ ಸೀಮಾನ್ತರೆಂ ಕೊಳ್ತಿನಿಲೊಅಕಿಏ ಪೇರಿರ್ಪೆಏ 
ವಾಣ್ಮೆರ್ಕ್ಯು ತುಟಖ್ತಿಲುಂ ದೇವಸಾಲೆಯುಂ ಕೆಬ್ಬಣಕಿಐ . . . ನನ್ಹಾಕ 
ಕೊಳ್ತಾಲೆಯುಳ್‌ ಕುಡಿತಪ್ತಿ (ಎಕ. ೩೪1, ಗುಬ್ಬಿ. ೭೫-೫೦; 733). [7] 

ದೇವಸಾವರ್ಣಿಕ (ನಾ). ಈಗ ನಡೆಯುತ್ತಿರುವ ಶ್ವೇತವರಾಹಕಲ್ಪದಲ್ಲಿ 
ಹದಿಮೂರನೆಯ ವಂನಂ;-ವಂನ್ವಂತರಪ್ರವರ್ತಕ : ಸ್ವಾಯಂಭುವ 


೪೦೬೫ 


36 


20 


30 


ದೇವಸುಷಿ 


ಸ್ವಾರೋಚಿಷ ಉತ್ತಮ ತಾಮಸ ರೈವತ ಚಾಕ್ಷುಷ ವೈವಸ್ವತ ಸೂರ್ಯ 
ಸಾವರ್ಣಿಕ ದಕ್ಷಸಾವರ್ಣಿಕ ಬ್ರಹ್ಮಸಾವರ್ಣಿಕ ಧರ್ಮಸಾವರ್ಣಿಕ ರುದ್ರ 
ಸಾವರ್ಣಿಕ ರೌಚ್ಯ ಇಂದ್ರಸಾವರ್ಣಿಕರೆಂಬ ಹದಿನಾಲ್ಕು ಮನುಗಳೊಳಗೆ 
- - ರೌಚ್ಯನೇ ದೇವಸಾವರ್ಣಿಕನೆಂದು ಪುರಾಣಭೇದಂಗಳಿಂ ನಾಮಾಂತರೆ 

ಮುಂಟಾಗಿ (ವಿವೇಕ. ೨೦೮). "ಮುನಂ', "ಮನ್ವಂತರ' ಪರಾ.  ಪ್ರಶಿ 
ಯೊಂದಂ ಕಲ್ಪದಲ್ಲಿಯೂ ಹದಿನಾಲ್ಕುಮಂದಿ ಮನಂಗಳಿರಂತ್ತಾರೆ. 
೧. ಸ್ವಾಯಂಭುವ, ಲಿ ಸ್ವಾರೋಚಿಷ, ೩. ಉತ್ತಮ, ೪. ತಾವಂಸ, 
೫. ರೈವತ, ೬. ಚಾಕ್ಷುಷ (ಇವರು ಆಗಿಹೋದವರು). ಡಿ 
ವೈವಸ್ವತ (ಈಗಿನ ಮನು). ೮. ಸಾವರ್ಣಿ, ೯. ದಕ್ಷಸಾವರ್ಣಿ, 
೧೦. ಬ್ರಹ್ಮಸಾವರ್ಣಿ, ೧೧. ಧರ್ಮುಸಾವರ್ಣಿ, ೧೨. ರುದ್ರ 
ಸಾವರ್ಣಿ, ೧೩, ದೇವಸಾವರ್ಣಿ, ೧೪. ಇಂದ್ರಸಾವರ್ಣಿ (ಇವರಂ 
ವಂಂಂದೆ ಬರುವ ಮನುಗಳು). ([ ಸಂ. 

ದೇವಸಾಸವೆ, ದೇವಸಾಸಿವೆ(ನಾ). ಒಂದಂ ಬಗೆಯ ಗಿಡ: “ರಕ್ತಮೂಲಕಃ- 
ದೇವಸಾಸವೆ” (೬ಪರಿ. ೧೩5). ದೇವಸಾಸಿವೆ : “ಅಕ್ಷಃ -ತಾಡಿಕವಡೆ, 
ಚೆಂಡುಗ, ದೇವಸಾಸಿವೆ” (ಓಷರಿ, ೧); “ನಿರ್ಜರಾದಿ ಸರ್ಷಪಃ-ದೇವ 
ಸಾಸಿವೆ” (ಓಷಧಿ. 66). [ದೇವ ಸಾಸವೆ] 

ದೇವಸಾಸಿವೆ "ದೇವಸಾಸವೆ' ನೋ. 

ದೇವಸಾಳಿ (ನಾ). ನೆಯ್ಗೆಯವರಲ್ಲಿ ಒಂದು ಪಂಗಡ: ನೇಕಾರರು . . 
೨ನೇ ವರ್ಗದಲ್ಲಿ ದೇವಸಾಳಿಗಳು, ಇಲ್ಲವೆ ದೇವಾಂಗರುಯೆಂಬ ಜಾತಿ 
ಯೊಂದೇ ಉಂಟು (ಕಥಾಗೆ. ೧೫೯). [ದೇವ * ಸಾಳಿ (ಎಸೇಲೆ) 

ದೇವಸಿಂಗರ (ನಾ). ದೇವತೆಗಳು ಅಲಂಕಾರ ಮಾಡಿಕೊಳ್ಳುವಂಥ 
ಶ್ರೇಷ್ಠವಾದ ಅಲಂಕಾರ,-ಲೋಕೋತ್ತರವಾದ ಶೃಂಗಾರ: ದೇವ 
ಸಿಂಗರಗೂಡಿ ಸಿಂಹಪೀಠದೊಳಿರ್ದ ಭಾವನ ಕಂಡ ದೂರದೊಳು (ಧರ: 
೩೯-೯೩). [ದೇವ * ಸಿಂಗರ) 

ದೇವಸಿದ್ಧಿ (ನಾ). ದೇವಾನಂಗ್ರಹದಿಂದ ಉಂಟಾಗುವ ಕಾರ್ಬೇುಜಯಂ: 
ದೇವಸಿದ್ಧಿ ಮಾನುಷಸಿದ್ಧಿ ವೆಂಬೆರಡುಂ ಸಿದ್ಧಿಯುಮಂ . . . ಸೌಧರ್ಮ 
ಕಲ್ಪೇಶ್ವರಂ ಪ್ರತ್ಯಕ್ಷಂ ಮಾಡಿದಾಗಳ್‌ (ಅಜಿಪು. ೫-೩೦ ವ). 

[ದೇವ ಸಿದ್ಧಿ) 

ದೇವಸುತ(ನಾ).-ದೇವಕಂವರ ೧:, ನೀ ದೇವಸುತನಾಗಿದ್ದರೀ ಸಿಲುದೆ 

ಯಿಂದಿಳಿದು ಬಾರ ನೋಡುವ: (ಗೊಲ್ಲೊಥಾ. ೧೨-೩೦೮). 
[ದೇವ ೬ ಸುತ] 

ದೇವಸುರಭಿ (ನಾ). ದೇವತೆಗಳ ಹಸಂ; ಕಾವುಧೇನು: ಸ್ತೋತ್ರವೇ 

ಅನುಗ್ರಹವನ್ನು ಕರೆಯುವ ದೇವಸುರಭಿಯಲ್ಲವೆ ? (ಬೆತಂದಾ.' ೪). 
[ದೇವ ೬ ಸುರಭಿ] 

ದೇವಸುಷಿ (ನಾ). ಹೃದಯಂದಲ್ಲಿರಂವ ಐದು ರಂಧ್ರಗಳಂ : ಹೃದಯಕ್ಕೆ 
ಐದು ರಂಧ್ರಗಳಿವೆ. ಸ್ಮರ್ಗದ್ವಾರಗಳಾಗಿರುವ ಅವುಗಳನ್ನು ಪ್ರಾಣವೇ 
ಮುಂತಾದ ದೇವತೆಗಳು ಶಾದುಕೊಂಡಿರುವುದರಿಂದ ಅವು ದೇವಸುಷಿಗಳು 
(ಬ್ರ ಹ್ಮಛಾ. ೨೧೯ ಅಡಿಏ); ಐ ಛಾಂದೋಗ್ಯೋಪನಿಷತ್ತಿನ ವಂೂರನೆಯಂ 
ಅಧ್ಯಾಯಂದ ಹದಿವಊರನೆಯಂ ಖಂಡದಲ್ಲಿ ಹೃದಯಾಕಾಶಳೂಪ 
ವಾದ. ಬ್ರಹ್ಮದ ಉಪಾಸನೆಯನ್ನು ಹೇಳಿದ ಮೋಲೆ ಅದಂ 
ಪರಿಪೂರ್ಣವೆಗಂವುದಕ್ಕೂಗಿ ತದಂಗವಾಗಿ ಪಂಚದೇವಸಂಷಿಗಳ 
ಉಪೂಸನೆಯು ಹೇಳಲ್ಪಟ್ಟಿದೆ. ಸ್ವರ್ಗಲೋಕದ ಭವನವಾದ 
ಹೃದಯಕ್ಕೆ ಐದು ರಂಧ್ರಗಳಿವೆ. ಸಂಷಿಯೆಂದರೆ ರಂಧ್ರ ಅಥವಾ 
ದ್ವಾರ. ದೇವತೆಗಳಾದ ಪ್ರಾಣಾದಿಗಳು ಇಲ್ಲಿ ಕಾವಲಿರಂವುದರಿಂದ 
ಇವಕ್ಕೆ ದೇವಸಂಷಿಗಳೆಂಬ ಹೆಸ: ಬಂದಿದೆ. ಪೂರ್ವದಿಕ್ಕಿನ ಸುಷಿಗೆ 
ಪ್ರಾಣ ಅಥವಾ ಆದಿತ್ಯನೆಂದೂ ದಕ್ಷಿಣದ ಸುಷಿಗೆ ವ್ಯಾನ ಅಥವಾ 


ದೇವಸೇನೆ 


ಚಂದ್ರಮಸನೆಂದೂ ಪಶ್ಚಿವಂದ ಸುಷಿಗೆ ಅಪಾನ ಅಥವಾ ಅಗ್ನಿ 
ಯೆಂದೂ ಉತ್ತರದ ಸಂಪಿಗೆ ಸಮಾನ ಅಥವಾ ಪರ್ಜನ್ಯವೆಂದೂ 
ವೆೀಲುಗಡೆಯ ಸುಷಿಗೆ ಉದಾನ ಅಥವಾ. ವಾಯುವೆಂದೂ 
ಹೆಸರು. ಈ ಐವರು ಬ್ರಹ್ಮಪುರುಷರೆಂದೂ ಸ್ವರ್ಗಲೋಕದ ದ್ವಾರ 
ಪಃಲಕರೆಂದೂ ಹೆಸರಂ .ಪಡೆದಿದ್ದಾರೆ. ಇವರ ಉಪಾಸನೆಯಿಂದ 
ಮಾನವನು ಸ್ವರ್ಗಲೋಕವನ್ನು ಪಡೆಯುತ್ತಾನೆ. ಸಂಷಿಗಳಿಗೂ 
ಸುಷಿಪಾಲಕರಾದ ` ದೇವತೆಗಳಿಗೂ ಶ್ರುತಿಯು ಅಭೆ:ದವನ್ನು 
ಕಲ್ಪಿಸಿದೆ. [ದೇವ ಸುಹಿ? 

ದೇವಸೇನೆ (ನಾ). ದೇವಶೆಗಳ ದಂಡಂ,-ಸೇನೆ : ದೇವಸೇನೆ ನಡೆದತ್ತೋ 
ರಂತೆ ನೂಲ್ಕೊಯ್ದವೊಲ್‌" (ಅನಂಪು. ೩-೪೪). [ದೇವ ಸೇನೆ] 

ದೇವಸೌಖ್ಯ (ನಾ). ದೇವತೆಗಳು ಅನಂಭವಿಸುವ ಸಂಖ,-ಭೋಗ : 
ದಿವೃಭೋಗ ; ಲೋಕೋತ್ತರವಾದ ಸುಖ: ದೇವಸೌಖ್ಯಮಂ 
ಸೇವಿಸಿಯುಂ ಕೆಷಾಯಮೊಗೆಯುತ್ತಿರೆ ಪೋದ ಪರಾರ್ಥ(್ಯವಸ್ತ್ರದುತಾ 
ವಿಭುಗಂದುದಂದು ವಿಶದಂ. ಬಹಿರಂಗಮುಮಂತರಂಗಮುಂ (ಕಾಂತಿಪು. 
೪-೩5). [ದೇವ ಸೌಖ್ಯ) 

ದೇವಸ್ತುತಿ (ನಾ). ದೇವರನ್ನು ಕುರಿತ. ಹೊಗಳಿಕೆ; ದೇವರ 
ಮಹಾತ್ಮೆಯ ವಿವರಣೆ ; ದೇವರ ಪ್ರಾರ್ಥನೆ : ದೇವಸ್ತುತಿ ಲೋಕಕ್ಕೆ 
ಖಿಳಾವೆನಿಯೊಳ್ತಲವು ಭೇದಂ (ಸಮಪ. 6-67). ದೇವ * ಸ್ತುತಿ) 

ಜೇವಸ್ತುತ್ಯ (ನಾ). ದೇವರ ಗೌರವಕ್ಕೆ ಪಾತ್ರನಾದವನಂ : ದೇವಸ್ತುತ್ಯ 
ನನರುಹದ್ದೇವನನರ್ಚಿಸುತಮಿರ್ಪ ಭವ್ಯನವಶ್ಯಂ ಭಾವಿಪಡೆ ಮರ್ತ್ಯನಲ್ಲಂ 
ದೇವಸ್ತುತ್ಮನೆ ದಲಲ್ಲಿ ಸಂದೆಯಮುಂಟೇ (ಸಮಪ. ೧-೯೨). 

[ದೇವ ಸ್ತುತ್ಮ) 

ದೇವಸ್ತ್ರೀ (ನಾ). ೧. ದೇವಜಾತಿಯಲ್ಲಿ ಹುಟ್ಟಿದ. ಹೆಂಗಸು ; ದೇವತಾ 
ಸ್ತ್ರೀ: ದೇವಸ್ತೀಚಿಕುರಪರಿವೃತಪಾದೆ ಪದ್ಮಾವತಿ ವರದೆಯೆಮಗಕ್ಕೆ 
(ಲೀಲಾನ. ೧೦-೩) ೨. ರಂಭೆ, ಊರ್ವಶಿ ಮೊದಲಾದ ಅಪ್ಸರೆಯಂರಲ್ಲಿ 
ಒಬ್ಬಳು. "ದೇವಗಣಿಕ್ಕೆ' ಪರಾ, (ದೇವ - ಸ್ವೀ? 

ದೇವಸ್ಥಾನ (ನಾ). ೧.. ದೇವತಾವಿಗ್ರಹಗಳನ್ನು ಪ್ರತಿಷ್ಠಿಸಿ ಪೂಜೆ 
ಮಾಡಲು ಕಟ್ಟಿರಂವ ಕಟ್ಟಡ ; ಗರ್ಭಗುಡಿ, ೨. ದೇವಾಲಯ; 
ಗುಡಿ : ಹರಶಂಕರೇಶ್ವರಸ್ವಾಮಿಯವರ ದೇವಸ್ಥಾನದ- ಪೌಂಯಲಿ (ಎಕ. 
211, ಕಿಪಟೂ, €೩-& ; 3749) ; ` ಓಂದು ಸಿಂಹವು. . , ದೇವಸ್ಥಾನದ 
ಬಳಿಯಲ್ಲಿ ನೀಮಿಯ ಬಯಲಿನ ದನ ಕುರಿಗಳನ್ನು ರಾತ್ರಿ ನಾಶಮಾಡುತ್ತಿದೆ 
(ಮಣಿಸ, 60) ; ಮೂರ್ತಿಯ ಉಪಾಸನೆಗಾಗಿ ಸಲಕ್ಷಣವಾಗಿ ವಾಸ್ತುಶಾಸ್ತ್ರ 
ಸಮ್ಮತವಾಗಿ ರಚಿತವಾದ : ಪ್ರಾಸಾದವೇ ದೇವಸ್ಥಾನವೆಂದು ಕರೆಯಲ್ಪ 
ಟಿತು (ಛಾರದ. ೮೧): ನೀವು: ನಿಮ್ಮ ಪ್ರದಕ್ಷಿಣೆ ಮಾಡಿಕೊಳ್ಳುತ್ತಾ 
ದೇವಸ್ಥಾನವನ್ನೂ ಪ್ರದಕ್ಷಿಣೆ ಮಾಡಬೇಕು (ನಕ್ಷತ್ರ. ೬೧). 

ದೇವಸ್ಥಾನದ ಚಾವಡಿ ಎ. ದೇವಸ್ಥಾನಗಳ ಮೇಲ್ವಿಚಾರಣೆಗಾಗಿ 
ಏರ್ಪಾಡು ಮಾಡಿದ್ದ ಕಚೇರಿ,-ಕಾರ್ಯಾಲಯ : ದೇವಸ್ಥಾನದ 
ಚಾವಡಿ - ಇದರಲ್ಲಿ .ಸಕಲದೇವಾಲಯಗಳ ಆದಾಯ, ವೃಯಗಳನ್ನೂ, 
ಅಲ್ಲಿ ನಡೆಯತಕ್ಕ ಆಯಕಟ್ಟುಗಳನ್ನೂ . ನೋಡುವಂತೆ ನಿಬಂಧನೆ ಮಾಡಿ 
ದರು (ಜುಣಾವಂ. 1, ೧೫೦) ; ಚಿಕ್ಕದೇವರಾಜಒಡೆಯರವರು . . . ೧೮ 
ಕಚೇರಿ ಎಂಬದಾಗಿ ನಿಬಂಧನೆಮಾಡಿದರು. ಯಾವವೆಂದೆರೆ (೧) ನಿರೂಪದ 
ಚಂವಡಿ . . . (೧೬) -ದೇವಸ್ಥಾನದ. ಚಾವಡಿ (ಹಾಮವಂ. ೧೪೬). 
-[ದೇವ + ಸ್ಥಾನ] 

ದೇವಸ್ಥಾನ (ನಾ). ದೇವರಿಗೆ ಮಾಡಂವ ಅಭಿಷೇಕ: ವಾನರಸಂಹತಿ 
ದೇವಸ್ನಾನಂ ಮಾಡುವ ರ್ಗ್ಗೆ(ರ್ಗೆ) ಗದ್ದುಗೆಯ ನೀರಂ. ಸನ್ಮಾನದೆ 
ತಂದೀವುವೆನಲೈ (ಎಇ. ೫೪1, ೩-೧೦; 9೪ ?). [ದೇವ * ಸ್ನಾನ) 


೪೦೬೬ 


ದೇವಾಂಗ 


ದೇವಸ್ವ (ನಾ). ದೇವರ ಸ್ವತ್ತು ; ದೇವಾಲಯಕ್ಕೆ ಸೇರಿದ ಆಸ್ತಿ: 
ಅನುದಿನಂ ದೇವಸ್ವಮಂ ತಿನ್ಹು ದುರ್ಜನರೊಳಾಣದೆ ಸಂದು ಲೋಕದಪ 
ವಾದಕ್ಕ್ಯುವಗಂ ಬನ್ನು ದುರ್ಮ್ಮನದಿಂ ದೂರಿಸುತಿರ್ಪೃ ತಾಪಸನಿಕೃಷ್ಟ 
ರ್ಜ್ಸ್ಲ್ಲಾನಶಕ್ತಿಬ್ರತೀಂದ್ರನನೇಮ್ಟೋಲ್ವರೆ 
5| 1108): ದೇವಸ್ವಮಿದೆನ್ನದೆ , . . ತಿಂದಂ ವ್ಯಸನಾವಸಥಂ ಗುಣದ 
ಕೇಡನೆಂತುಂ ನೋಡಂ (ನೇಮಿಪು. ೩-೮೬) ; ಆ ದೇವರಿಂಗೆ ನಡವ 
ಅಂಗರಂಗ ನೈವೇದ್ಯ ಮುಂತಾದ ಧರ್ಮಂಗಳಿಗೆ ಬಿಡು ದೇವಶ್ವವಾಗಿ 
ಕ್ಷೇತ್ರಂಗಳ ಬಿ[ಟ್ಟೂ] (ಕಇ. 127-4, ೭-೧೩ ; 1527); ಇದರಲ್ಲಿ. . . ಕೆಲ 
ಭೂಮಿಗಳು ಶ್ರೀಮಹಾದೇವರ ದೇವಸ್ವಗಳಿಂದು ಬರೆದಿದೆ (ಕರ್ಣಾಅ. ೬೬)- 
[ ಸಂ.) 
ದೇವಸ್ಥನಿಧಿ (ನಾ). ದೇವಾಲಯದ ಖರ್ಚುವೆಚ್ಚಗಳಿಗಾಗಿ ಏರ್ಪಡಿ 
ಸಿರುವ ಇಡುಗಂಟು, -ಪುವ:ವಟ್ಟು: ದೇವಸ್ಥನಿಧಿಗೆ ಪ್ರತಿವರ್ಷ ಸಲ್ಲಿಸ 
ಬೇಕಾದ ಐವತ್ತೊಂದುಲಕ್ಷ ರೂಪಾಯಿಗಳ ಮೊಬಲಗು (ಭಾಧಾನ. ೧೩೨). 
[ ದೇವಸ್ವ + ನಿಧಿ] 
ದೇವಸ್ವರೂಪಿಣಿ (ನಾ). ದೇವತಾಸ್ವಭಾವವುಳ್ಳವಳು ; ದೇವತೆಯಂತೆ 
ಉದಾತ್ತಗುಣಗಳಿಂದ ಕೂಡಿರಂವವಳು : ನೀನು ಹೋಗಿ ಅವರನ್ನೂ 
ಅವರ ತಾಯಿಯನ್ನೂ ದೇವಸ್ವರೂಪಿಣಿಯಾದ ಕೃಷ್ಣೆಯನ್ನೂ ಕರೆದು 
ಕೊಂಡು ಬಾ (ವಕಥಾ. ೬೬). [ ಸಂ. ದೇವಸ್ವರೂಪಿಣೀ 
ದೇವಳ, "ದೇಗಂಲ' ನೋ. 
ದೇವಳ (ನಾ). (?): ಎಲೆ ಧರ್ಮನಾಥ ನೀನುಜ್ಜ್ವಳಬೋಧತ್ರಯಮ 
ನಾಂತೊಡಂ ಮಗನೆಂಬಗ್ಗಳಮಂ ದೇವಳದೊಳೊಂದಿ ನಲವಿಂದಂ ರಾಜ 
ನೀತಿಯಂ ನಿನಗುಸಿರ್ವೆಂ (ಬಾಧಪು. ೧3-೧30). [?) 
ದೇವಳಿ, ದೇವಾಳಿ (ನಾ). ದೇವಸ್ಥಾನದ ಪರಿಚಾರಕರಲ್ಲಿ ಒಂದಂ 
ಪಂಗಡ : ಕಾಳೇಕುಣಬಿಗಳಲ್ಲಿ ದೇವಳೀಕುಲದ ಮುತ್ತೈದೆಯು 
- ಮದಿವುಗಳ ಕೊರಳಲ್ಲಿ ಮಂಗಳಸೂತ್ರ ಕಟ್ಟುವಳು (ಕಛಾಗೆ. ೦೩೦) ; 
ದೇವಳಿಗಳು- ಇವರೂ ಕಾನಡಾಜಿಲ್ಲೆಯವರೇ . . . ಗುಡಿಗಳ ಪರಿಚಾರಕ 
ರೊಳಗೆ ಸೇದಿದ ಹೆಂಗಸರ ಸಂತತಿಯವರು ಇವರೆಂದು ತೋರುತ್ತದೆ 
(ಕಥಾಗೆ. ೧೯೧). ದೇವಾಳಿ ; ದೇವಸ್ಥಾನದ ಸೇವಕರು . . . ದೇವಡಿಗ, 
ದೇವಾಳಿ, ಮಾಲಿ (ತುಳುನಾ. ೧೮೨). 
[ ದೇವಳ (ದೇಗುಲ) + - ಇ್ಯ./ಸಂ. ದೇವಲ) 
ದೇವಳಿಗೆ "ದೇವಾಳ್ಗೆ' ನೋ. 
ದೇವಳೂರ್‌ (ನಾ). ಒಂದು ಊರಿನ ಹೆಸರಂ: ಸ್ವಸ್ತಿಶ್ರೀಮತ್ತುಗಳನ 
ಎಡವರಿಯ ಕಾಳೆಗ ದೇವಳೂರ ಮೇಲಾವೇಗ ಉತ್ತವಳ್ಳೆಂಗಾ ೫x ೫ 
(ಎಕ. ೫11, ಮೈಸೊರು. ೪೩-೨: ಸು. 9007). [7+ ಊರ್‌] 
ದೇವಾಂಗ (ನಾ). ೧. ದೇವರ ಅವಯವ. ೨. ಶ್ರೇಷ್ಠವಾದ ಒಂದಂ 
ಬಗೆಯ ಬಟ್ಟೆ ; ರೇಷ್ಮೆಬಟ್ಟೆ : “ದೇವಾಂಗಮೆಂದು ಪಟಭೇದಮಕ್ಕುಂ” 
(ಮಂಗರಾ, ೧೦೦-೨) ; ಪಟ್‌ ಚಿತ್ರುವಟ* ಜೋಗಂ ಪಟ್‌ಯಂ ದೇವಾಂಗ 
ಮೆಂಬ ವಸನೆಂಗಳನೇಂ ಘಲ್‌ಯಿಸುವವೊ (ಆದಿಪು. ೩-೩೪) : ಬೊಂಗದ 
ಇರರಿಗದ ದೇವಾಂಗದ ಪಲತೆಅದ ಸಕಲವಟ್ಟೆಗಳಂ ಪಾಸಿ 
(ಸುಕುಮಾ. ೧೦-೯೦) ; ದೇವಕಿ ಕಡುಗಂದಿಯಪ್ಪುದಟ್‌ಂ ತೊರೆದೆಚ್ಚು 
ಪಾಯ ಮೊಲೆವಾಲಿಂ ಮಗನಂ ಮಜ್ಜನಂಬುಗಿಸಿ... ದೇವಾಂಗ 
ಮನುಡಿಸಿ (ಅರ್ಥನೇ. ೮-3೧ ವು; ಬಿಜ್ಜಳನೆ ಭಂಡಾರದ ಚಿನಿ ಮಹಾಚಿನಿ 
ದೇವಾಂಗ ಲತಾವಳಿ ಮೊದಲಾದ ಪಟ್ಟಾವಳಿಯ ದಿಂಡುಗಳಂ 
ತರಿಸಿ (ಬಸರ. ೮-೧೧) ; ಉತ್ತಮದ ದೇವಾಂಗವಸ್ತ್ರವನು ಧರಿಸುವಡೆ 
ಮುತ್ತು ಮಾಣಿಕವ ತೊಡುವರೆ ಮಾಡುವುದು ನಿತ್ಯದಾನವನು (ಸರ್ವಲ್ಲ. 
೬೩೪). ೧, ೨: ದೇವಾಂಗಸ್ಪರ್ಶೋಚಿತ ದೇವಾಂಗಾಮೂಲ್ಯವಸನದಿಂ 


(Aas. 21-11, ೧೫೩೨-೩೩; 


ಶ್‌ 
೪ಾ 


20 


30 


ದೇವಾಂಗನೆ 


ಛಾದಿಸಿದೈ (ವರ್ಧಪು. ೧೪-4); ದೇವಾಂಗುಮೃತಕಣಮಂ ದೇವಾಂಗದಿನೊತ್ತಿ 
ಶಚಿ ವಿಭೂಷಿಸಿದಳ್‌ (ಪತರ್ಕೇಪು. ೧೪-೧೦೦) ; ದೇವಾಂಗದಿಂದೆ ತೊಡೆದಳ* 
ದೇವಾಂಗನೆ ರತ್ನಮುಕುರಮಂ ತೊಡೆವವೊಲಾ ದೇವಾಂಗಮನೊಲ್ಲೆಆಗುವ 
ದೇವಾಂಗವಿಭೂಷಣಾಂಶು ಮಾರ್ಪೊಳೆವಿನೆಗಂ (ಅನಂಪು. 8-೮೦). ೩. 
ಪರಮೇಶ್ವರನ ದೇಹದಿಂದ ಹುಟ್ಟಿದ ಒಬ್ಬ ಅವತಾರಪುರುಷ ; 
ನೆಯ್ಗೆಯ ಕಲೆಯನ್ನ ಪ್ರಚಾರಕ್ಕೆ ತಂದವನಂ : (8). ೪. ನೆಯ್ಗೆ 
ಯವರಲ್ಲಿ ಒಂದಂ ಒಳಪಂಗಡ : “ಜಾಡ, ನೇಕಾರ, ಹಟಗಾರ, 
ದೇವಾಂಗ” (ಕುನುಹು. 69) ; ಕೊಂಕಣರಲ್ಲಿ ನಾಯ್ಕನೆಂದೂ ದೇವಾಂಗ 
ರಲ್ಲಿ ಜೆಟ್ಟೆ ಎಂದೂ . , , ಇತ್ಯುದಿ ಕೌಟುಂಬಿಕ ಹೆಸರುಗಳಿವೆ (ತುಳುನಾ. 
೦೮೪). 
ದೇವಾಂಗದ ಚೆಕ್ಕು ಎ ಒಂದಂ ಬಗೆಯ ಬೆಕ್ಕು: “ಪೂತಿಕೃಶಃ- 

ದೇವಾಂಗದ ಬೆಕ್ಕು” (ಓಷಧಿ. ೧೨). [ದೇವ + ಅಂಗ್ಯ] 

ದೇವಾಂಗನೆ (ನು). ದೇವಲೋಕದ ಹೆಣ್ಣು ; ದೇವತಾಸ್ತ್ರೀ ; ಅಪ್ಪರೆ : 
ದೇವಾಂಗನೆಯರ್‌ ಪಾಡುವರಾವನ ಜಸಮಂ (ಅದಿಪು. ೧೩-೭೬) ; ಕುಲ 
ಶಿಖರಶೇಖರಿಯರುಮಪ್ಪ ದೇವಾಂ [ಶಾಳಾಂ. ಲೇಖಾಂ]ಗನೆಯರುಮಂ 
ಗಲೋದರಪರಿಶೋಧನಪ್ರಮುಖ ನಿಖಿಲನಿಯೋಗಭೋಗಕ್ಕೆ `ಬೆಸಿದಂ 
(ಅನಂಪು. ೪-೭೯ ವ); ದೇವಾಂಗನೆಯರಿಂತು ಪೊಗಟ್ಟುಂ ತೆಗಳ್ಲುಂ ಬಯ್ದುಂ 
ಭಂಗಿಸಿಯುಂ ನುಡಿಸಿದೊಡಂ , , . ಕದಲದ ರಾಯನ ಕಟ್ಟಾಯಸದ 
ತಪದ ಬಲ್ಮೆಯಂ ಕಂಡು ದೂರೆದೆ ಕೈಮುಗಿದು. ಬೆಂಗೊಟ್ಟ ರ್‌ 
(ಕಾಮುಶ್ಶ. ೬-೩4). [ದೇವ ಅಂಗನೆ] 

ದೇವಾಂಗವಸನ (ನಾ). ರೇಷ್ಮೆವಸ್ತ್ರ: ಕಾಂಚನಮಂಚೋಪಶೋಭಿತ 
ದೇವಾಂಗವಸನಪ್ರಚ್ಛದುಚ್ಛಾದಿತ ಶಯ್ಯಾತಳೆದೊಳ್‌ ಪಟ್ಟಿರ್ದ 
ಗರ್ಭೇಶ್ವರಿಯಲ್ಲಿಗೆ ದೂತನನಟ್ಟಿ (ಕಾಂತಿಪು. 5-04 ವ). 

[ ದೇವಾಂಗ + ವಸನ] 

ದೇವಾಂಗವಸ್ತ್ರ (ನಾ). -ದೇವಾಂಗವಸನ : ಇಂದ್ರಾಣಿ ಭಗವದಂಗಸಂಗತ 
ಜಳಕಣಂಗಳಂ ದೇವಾಂಗವಸ್ತಿಂಗಳೆೊಳೊತ್ತಿ ಕಳೆದು (ಆದಿಪು. ೭-೦೦೫ ವ); 
ದಿವಿಜಪತಿ ಪೊಳೆವ ದೇವಾಂಗವಸ್ತ್ರಮಂ ಭುವನಪತಿಯನುಡಿಸಿ (ಉಂತಿಫು. 
೧8-43): ದೇವಾಂಗವಸ್ತ್ರಮಂ ಸೆಳೆಮಂಚಂ ಕವುಳುಡೆ ಧವಳಚ್ಛತ್ರಮು 
ಮಿವೊಪ್ಪೆ ಪಾಸಂ ಸಮಂತು ಪಾಸುವುದು (ಮದತಿ: ೦೦-೨೨). 

[ ದೇವಾಂಗ + ವಸ್ತ್ರ] 

ದೇವಾಂಬರ (ನಾ). ೧. “ದೇವತೆಗಳು ಧರಿಸುವ -ಬಟೆ ಕೈ. ೨. ಅವಂೂಲ್ಯ 
ವಾದ ಬಟ್ಟೆ ; ಬೆಲೆಬಾಳುವ ಹಾಗೂ ಪ್ರಶಸ್ತವಾದ ಬಟ್ಟೆ: ಧನಕನಕ 
ದೇವಾಂಬರಾದಿಮಂಕ್ತಾ ಭರಣಕರ್ಪುರವೀಟಿಕಾದಿಗಳನಿತ್ತು ಓವಿ ಸಿಂಹಳ 
ಮುಖ್ಯರಂ ತಮ್ಮತಮ್ಮ ದೇಶಾವಳಿಗೆ ಬೀಳ್ಕೊಡಲು (ಭಾವಜಿಂ. ೩-೩೧). 

[ದೆವ4+ ಅಂಬರ] 
ದೇವಾಗಮ (ನಾ). ದೇವತೆಗಳ ಆಗವಂನ : ನಡೆ ನೋಡಲೊಡಂ ದೆ:ವಾ 


ಗಮಮಂ ಪಿರಿದೊಂದು ದಂದುಗದ ಸಂದಣಿಯಿಂದಮೆ . . . ನೋವೆನ 
ಗಾದುದು (ಆದಿಪು. 8-88). [ದೇವ * ಆಗಮ?) 
ದೇವಾಗಮನ (ನಾ). - ದೇವಾಗವಂ : ಆ ವನಿತೆ. . . ಸೌಧೋಪರಿಮ 


ತಳದೊಳ್‌ ನಿಂದು ದೇವುಗಮನಮಂ ನೋಡಲೊಡಂ (ಆದಿಪು. ೩-3೨ ವ). 
[ದೇವ + ಆಗಮನ] 
ದೇವಾಗಾರ (ನಾ). ೧. ದೇವತೆಗಳ ವಾಸಸ್ಥಾನ; ಸ್ವರ್ಗ : ದೇವಾಗಾರ 
ದೊಳುರ್ವಿಯೊಳ್‌ ಗಗನದೊಳ್‌ ವಲ್ಮೀಕದೊಳ್‌ ನಾಕವ:ಕ್ಕು (ನಾನಾರ. 
ಒಟ). ೨. ದೇವಸ್ಥಾನ ; ದೇವಾಲಯ : ನೀರೆ ಪೊಟಃ 
ದೇವಾಗಾರಂ ಚೌಮುಮೆಸೆದಿರ್ಪಾರವೆಯೆಂಚೆಡೆಗಳುಚಿತಿವೋಸಅೌಗೇಟಲ್‌ 
(ಲೋಕೋಪ. ೧೨-೩೩) ; ಅವಿರಳವಾದ್ಮಸಮೇತಂ ಧವಳಪ್ರಾಸಾದೆ 


೪೦೬೭ 


10 


ಕಾಂ 


46 


ದೇವಾನಾಂಪ್ರಿಯ 


ಸಾರ ದೇಮುಗಾರಂ (ಜಗವಿ. 3-೨೩); ಎಬ್ಬಂದು ದೇವಾಗಾರಮಂ ಪೊಕ್ಕು 
(ಉದೃಟಿ. ೧೦-೧೩೮ ವ) ; ಕೆಅಕಿಯಂ ಕಟ್ಟಿಸು ಭಾವಿಯಂ ಸವಸು ದೇವಾ 
ಗಾರಮಂ ಮಾಡಿಸಜ್ಜೆಆಕಿಯೊಳ್ಸಿಲ್ಕಿದನಾಧರಂ ಬಿಡಿಸು (ಸೌಇಇ. 27, 
3೬೭-೪೪ ; 1380). {ದೇವ +೬ ಆಗಾರ] 

ದೇವಾಜೀವ (ನಾ). ೧. ದೇವಸ್ಥಾನದಲ್ಲಿ ಪೂಜೆ ಮಾಡಿ ಜೀವಿಸುವ 
ವನು; ದೇವಸ್ಥಾನದ ಅರ್ಚಕ ; “ಪೂಜಾರಿ” (ಅಮರ. ಟೀಕು). ೨. 
ದೇವಸ್ಥಾನದ ಕೆಲಸಗಾರ,- ಸೇವಕ. 

[ ದೇವ + ಆಜೀವ, 

ದೇವಾತಿ (ನಾ). ಒಬ್ಬಾತನ ಹೆಸರಂ: ಶಿರಿಪುರುಷನ ಮಗ ದೇವಾಶಿ 
ಪಡಿಸಲಿಸಿ ಉಣ್ಣೊನ್‌ (ಎಳ. ೪111, ಸೊರಬ, 5೫-೯; 970). [?) 

ದೇವಾತ್ಮಜಾತ (ನಾ). ಏಸುಕ್ರಿಸ್ತ : ತನಗೆ ತಾನೆಣೆಯ ದೇವಾತ್ಮಜಾತನ 
ನೋಡ! (ಗೊಲ್ಗೊಥಾ. ೪-೯೨). [ದೇವ * ಆತ್ಮಜಾತ] 

ದೇವಾದಾಯ (ನಾ). ದೇವ ಸ್ಕು ನಕ್ಕೆ ದಾನಮಾಡಿದ ಭೂಮಿ,- 
ಜವಿಸನು ; ದೇವಮಾನ್ಯ: ಆ ಗ್ರಾಮದ ಕಾಡಾರಂಬ ನೀರಾರಂಬ 
ಗೊಪ್ಪಲ ಪೊಂಮೆಸುಂಕ ದೇವುದಾಯ ಬ್ರಂಹಾದಾಯ ನಟ್ಟ ಕಲ್ಲು ಬಿಟ್ಟ 
ಬಸವ ಮೊದಲಾದುವುಗಳನ್ನು ಈ ಮಠಕೆ ಅವುತಪಡಿ ದೀಪಾರಾಧನೆ 
ಕಾರ್ಯಂಗಳಿಗಾಗಿ ಕೊಡವದು (ಎಕ. 7% (2). 
1346) ; ನೆರೆಯೂರ ಬೀರಗವುಂಡನೇ . .. ದೇವಾದಾಯ ವಹಡಿದ 
ಸಂದರ್ಭದಲ್ಲಿ (ಸವತಿ. ೧೬). [ದೇವ * ಆದಾಯ) 

ದೇವಾಧಿದೇವ (ನಾ). ೧. ದೇವರಂಗಳಿಗೂ ದೇವನಾಗಿರುವವನು ; 
ದೇವತೆಗಳಿಗೂ ನಿಯಾಮಕನಾಗಿರುವವನು; ಪರಮಾತ್ಮ. ೨. ಶಿವ. 
೩. ವಿಷ್ಣು. ೪. ಇಂದ್ರ. ೫. ಅರ್ಹಂತ ; ಜಿನ : ದೇವಾಧಿ 
ದೇವನಪ್ಪನ ಕೇವಳಬೋಧೋದಯಂ ಪ್ರಸಿದ್ಧೋದಯಮಂ ದೇವ 
ನಿಕಾಯಸಮೇತಂ ದೇವೇಂದ್ರಂ ಮಾಡೆ ನೆಜಯೆ ಪೊಗಟ್ಟಿ ನುಮೊಳನೇ 
(ಬಂಹರಿ, ೧೩-೩೧). . [ ೫0.) 

ದೇವಾಧಿಪ (ನಾ). ದೇವತೆಗೆಳ ಒಡೆಯ.- ರಾಜ; ದೇವೇಂದ್ರ. 
“ದೇವಾಧಿಪಪ್ಪರ' ಪರಾ. [ದೇವ + ಅಧಿಪ] 

ದೇವಾಧಿಪಪುರ (ನಾ). ೧. ಇಂದ್ರನ ಪಟ್ಟಣ ; ಅಮರಾವತಿ; ಸ್ವರ್ಗ. 
೨. [ಛಂದ] ವರು ಲಘ:ಗಳಿರಂವ ಆಕ್ಷರ ಗಣ; ನಗಣ (ಲಲಲ): 
ಭೂಮಿ ಜ್ವಾಲೇಂದು ದೇವಾಧಿಸಪುರಗಣಮುಂ ಮುಂತೆ ತೋಯ 
ತ್ರಯಂಗಳ್‌ ತುಮೆತ್ತಂ ಬಂದು ಚೆಲ್ವಾಗಿರೆ ... ಸ್ರಗ್ಗರಾನಾಮವೃತ್ತಂ 
(ಛಂದೆತೀಂಬು. ೨-೧೮೧). [ ದೇವಾಧಿಪ,. ಪುರ್ಕ 7. 

ದೇವಾಧೀಶ (ನಾ). ೧. ದೇವತೆಗಳ ರಾಜ ; ದೇವೇಂದ್ರ. ೨. ವಿಷ್ಣು: 
ದೇವ ದೇವ;ಧೀಶೆ ಸರ್ವಗುಣಾವಲಂಬನ . ; . ನರನಾಟಕದ ಮಾಯಾ 
ಶ್ರೀವರನೆ ಚಿತ್ತೈಸು (ತೊರರಾ. ೬-8೩-೯). ಅರ್ಹಂತ:; 
ಜಿನ: ದೇವಾಧೀಶನನೊರ್ಮೆ ವರ್ಣಿಸೆ ಮನೋವಾಕ್ಕಾಯಸಂಶ:ದ್ಮಿಯಿಂ 
ದೇವೇಂದ್ರತ್ವವೆ: ಸಾರ್ವುದು (ಅನಂಪು. ೧-೬೧). [ದೇವ + ಅಧೀಶ] 

ದೇವಾನಕ (ನಾ). ದೇವತೆಗಳ ಭೇರಿ,- ದುಂದುಭಿ: ದೇಮನಕಂಗಳ್‌ 
ಮೊಟಗೆ (ಶಾಂತಿಪು. ೮-೧೨೧) : ದೇವಾನಕರವಮೊದವೆ ನೃಪಾವಾಸ 
ದೊಳೊಗೆದುದಿಂತು ಪಂಚಾಶ್ಚರ್ಯಂ (ಮುಲ್ಲಿಪು. ೪-೧೧); ವಿ ಸ್ತರ 
ದೇವಾನಕವುಣ್ಮೆ ದಿಬ್ಯಗತಿವೆತ್ತಂ ಧಾತ್ರಿ ಭಾವ್ಪೆಂಬಿನಂ (ಸಾಇಇ. 22, 
೨೪೮೨೯ ; 1228). [ ದೇವ * ಅನಕ] 

ದೇವಾನಾಂಪ್ರಿಯೆ (ನಾ). ೧. ದೇವತೆಗಳಿಗೆ ಪ್ರಿಯನಾದವನಂ ; 
p ಇದಂ ಅಶೋಕಚಕ್ರವರ್ಶಿಗಿದ್ದ ಒಂದು ಬಿರುದು. ೨. ಏನೂ 
ತಿಳಿಯದವನು ; ದಡ್ಡ ; ಮೂರ : ದೇವಂಗೆ ವಿಷಯಮಲ್ಲದೆ 
ದೇವಾನಾಂಪ್ರಿಯರ್ಗೆ ವಿಷಯಮೇ ಸತ್ಕಾವ್ಯಂ 


ಮರಾ. 2೯೨-೩ರ ; 


ಇ 
೦. 


(ಯಶೋದ. ೦-೭); 


ದೇವಾನೀಕ 


ದೇವಾನಾಂಪ್ರಿಯನೆ ವಲಂ ದೇವಗತಿಪ್ರೀತನಪ್ಪವಂ ತದ್ಗತಿಯಂ ದೇವ 
ಗತಿಯೆಂದೆ ಬಯ ಸರ್‌ ಭಾವಿಸೆ ಭವ್ಯರ್ಕಳಲ್ಲಿ (ಪಾರ್ಶೈಪು. ೭-೧೫). 
೩. (ಯಜ್ಞ ಕೈ ಆಹುತಿಯಾಗಿ ಕೊಡುವ) ಹೋತ. (ಸಂ.7 
ದೇವಾನೀಕ (ನಾ). ದೇವತೆಗಳ ಗುಂಪು,- ಸಮೂಹ : ಇಬ್ಬರ ದೆಸೆಗೆ 
ದೇವಾನೀಕ ಮೆಚ್ಚಿತು (ಕುವ್ಯಾಡ್ರೋ. ೧೩-೨೪). [ ದೇವ ೬ ಅನೀಕ] 
ದೇವಾನ್ನ (ನಾ). ದೇವತೆಗಳಿಗೆ ಯೋಗ್ಕವಾದ ಆಹಾರ; ಉತ್ತಮಂ 
ವಾದ ಆಹಾರ; ದಿವ್ಕಾನ್ನ; ಮಡದಿಯೆನ್ನಗಲೊಳಗೆ ಸಕಲ ದೇವಾನ್ನವ 
ಒಡೆಯರಿಂದಲೂ ಮುಗಿಲಾಗಿಕ್ಕಲು ತೆಗೆದಿರಿಸಿದೆನು (ಬಸವ. ೪೩): ನೀನು 
ಪ್ರೀತಿಯಿಂ ಸಕಲ ದೇವಾನ್ನಮಂ ಸಲಿಸೆ ನಿನ್ನಯ ನೆನಹಿನಿಂ ಜನಿಸಿದ 
ಭೂತಜೀವರ್ಗೆ ಸಂತೃಪ್ತಿಯಹುದೆಲೆ ಮಹಾಪೂತ ವಿಖ್ಯಾತ (ಪ್ರಥುಪು. 
೪-೫೫). [ದೇವ ಅನ್ನ] 
ದೇವಾಪಗೆ (ನಾ). ದೇವತೆಗಳ ನದಿ; ಗಂಗಾನದಿ: ತಡೆಗುಮೆ ದೇಮಪಗೆ 
ತಡೆಯದೆಡೆಯೊಳಂಭೋಧಿವರಂ (ಕಾಂತಿಪು. 8-೧೪೬) ; ಹರಿನೀಳ ಶಿಳಾ 
ಸೋಪಾನಂ ನಿಮಿರ್ದುವು ದೆ:ವಾಪಗೆಯಂ ಬಳಸಿ ಪರಿವ ಯಮುನಾನದಿ 
. ಮೋಲ್‌ (ಮಪು. ೧೨-೬೭. [ದೇವ ಆಪಗೆ] 
ದೇವಾಯತನ (ನಾ). ದೇವಸ್ಥಾನ; ದೇವಾಲಯ : ಆ ರಮಣೀಯ 
ದೇವುಯತನನೂತ್ಮಸ್ತಂಭವಂ ನೆಮ್ಮಿ ನಿಂದಿರ್ದು (13ದಂಪೂ. ೬೮೬) ; 
ಶ್ರೀರಾಜಾಧಿತಶ್ವರದೇವರೆಂ ಪ್ರತಿಷ್ಠೆಗೈಯ್ದು ಮಹೋತ್ತುಂಗ 
ದೆ:ವಾಯತನವಂಂ ಮಾಡಿಸಿ (ಕೂಆ. ೨೨-೭-೨೮ ;1083). 
[ದೇವ * ಆಯತನ] 
ದೇವಾರ, ದೇಹರ, ದೇಹಾರ, (ನಾ). ೧. ದೇವಾಲಯ ; ದೇವಸ್ಥಾನ: 
ದೇವಾರಕ್ಕೆ ಜಕ್ಕಿಲಿಯೊಳ್‌ ನಾಲ್ಕು ಮತ್ತಲೈಯ್ಕಂ ಕೊಟ್ಟಳ್‌ (ಎಕ. 
೫1, ಶಿಕಾರಿ. ೨೧೯-೧೮; 918) ; ಈ ಕಲ್ಲ ಬಸದಿಯುಮೊನ್ನು ದೇವಾರ 
ಮುಮಂ ಮಾಡಿಸಿದಳ್‌ (ಎಕ. -೪117, ನಗರ. ೪೫-೭ ; 950); ಆಗಾರಕ್ಕೆ- 
ಕ್ಷೀರಾಗಾರ-ಕೀರಾರ, ಕೀಲಾರ .. . ದೇವುಗಾರ-ದೇವಾರ (ಶಮರ. 
೨೯೫ ಪ್ರಯೋ) : ಬಾಲಕನ ಕಣ್ಣೊಂದು ಬೆಲೆವಣಿಗಟ್ಟಿನ ದೇವಾರಂ 
ತೋಣಿವರ್ಷೇದುಂ (ಉಾಮಾಶ್ಮ. ೭೬-೨೬). ದೇಹರ: ೧. ಎಮ್ಮವ್ವೈಯುಂ 
ದೇಹರದ ಜಗಲಿಯೊಳೊಅತೆಯಂ ತಾನಗಿವುತಿದ್ದಹಳು (ಬಸಪು. ೪೭-೨೬). 
ದೇಹಾರ, : ೧. ಊರಿಂಗೀಶಾನ್ಮದ ಪಳ್ಳದ ಬಡಗಣತಡಿಯ ಪಿರಿಯ 
ದೇಹಾರದ ಕೆಯಿ ತೆಂಕಣಸೀವಮೆ (ಸೌಇಇ. 1-1, ೬೫-೩೦ ; 3029) ; 
ಮಜುದಿವಸಂ ದೇಹಾರಕ್ಕೆ ದೇವರಂ ಕಾಣಲೆಂದು ಬಂದು (ಧರ್ಮಾಮ್ಮ. 
೩-೨೩೩) : ನವ್ಮದಿವ್ಕೋಪಕರಣಪ್ರವ್ಮಕ್ತ ಸಮವಸೃತಿವ್ಯವಹಾರಮಂ 
ದೇಹಾರಮಂ ಪೊಕ್ಕು (ಪಾರ್ಶೃಪು. &-೨೯ ವ). ೨. ದೇವಾರ್ಚನೆಗಾಗಿ 
ಸಿದ್ಧಪಡಿಸಿದ ಗುಡಾರ: ಮಜ್ಜನದ ದೇಹುರದ ರೆಂಟೆಯ ಕೊಂಚೆಯದ 
ಕೂರವದ . . . ವಿಳಾಸನಿವಾಸಂಗಳಿಂದಂ (ರಾಂತಿಪ್ರ. ೧೦-೧೪೭ ವ); 
ಕಾಡೊಡೆಯಂಂಗವನೀಪತಿ ಬೇಡಿದ:ದಂ ಕೊಟ್ಟು ಹರಿಣಪೋತಕಯುಗವಂಂ 
ನೀಡಿಲ್ಲದೆ ಕೊಂಡೊಯ್ದಂ ಅಂತು ಕೊಂಡುಫಪೋಗಿ ತನ್ನ 
ದೇಹಾರದ ಮನೆಯೊಳಿ ಕಟ್ಟುವುದುಂ (ಫುಕ್ಕಾಸ್ತ. ೨-೧೬ ವ) ; ಮದುವೆ 
ಯುತ್ಸವಕೆಂದು ಕಟಕದ ನಡುವೆಯೊಡ್ಡಿ ದುದೊಂದು ಹೊಸ ಜಿನವಾಸ ಅದಕೆ 
ನೃಪರ ಮನೆ ದೇಹಾರಗಳು ನೆಲಸಿದುವವಸರಕೆ ತಕ್ಕಂತೆ (ಧರಡ. ೪೦-೮). 
ದೇಹಾರದ ಸಮಯ ಎ ದೇವಸ್ಥಾ ನದ (ಧರ್ಮದರ್ಶಿಗಳ) ಸಭೆ: 
ದಂಡನಾಯಕ ಕೇಶಿಮಯ್ಯಂಗಳು ದಂಡನಾಯಕ ಉದಯಿ 
ಮಯ್ಮಂಗಳು ಇನ್ನಿನಿಬರುಂ ಧವರ್ಮ್ಮಕ್ಕೆ ಸಹಾಯಕರಾಗಿ ಹೊಯ್ಸಳ 
ದೇವನ ದೇಹಾರದ ಸಮಯದಲಿರ್ದು (ಮೈಆರಿ. ೧೯೩೭, ೩೪-೧೭ ; 1142). 
[( ಆಸಂ. ದೇವಾಗೂರ./ಪ್ರಾ.ದೇಹರಯ; p ಇದನ್ನು ಸಂ. 
`ದೇವಗೃಹ'ದಿಂದಲೂ ನಿಷ್ಟನ್ನ ಮಾಡಬಹುದು ] 


೪೦೬೮ 


ದೇವಾಲಿಕೆ 


ದೇವಾರಂಗೆಯ್‌, ದೇಹಾರಂಗೆಯ್‌, (ಕ್ರಿ). ದೇವಾಲಯವನ್ನು ಕಟ್ಟು; 
ನಿರ್ಮಿಸು (?) : ಇದು ವಿದ್ಯಾದಾನಂ ದೇಮಾರಂಗೆಯ್ವ ಬ್ರತಿಗಳುಣ್ಣುನ್‌ 
(ಎಕ, 111, ನಂಜನ. ೧೩೩-೧೦: ಸು. 9709). ದೇಹಾರಂಗೆಯ್ಸ್‌,; : 
ಬಸವಸೆಟ್ಟಿ ತನ್ನ ದೇಹಾರಂಗೆಯ್ವ ಚೋವವುವಂ ಧಾರಿಪೂರ್ವ್ವಕಂ 
ಭೂಮಿಯಂ ಬಿಟ್ಟಂ ಚೋವವುವಂ ಬರೆಯಿಸಿದಂ (ಎಳ. 1೪, ಹೆಗ್ಗಡ- 
೧೬-೨೨ ; 1081). [ ದೇವಾರ * ಕೆರ್ಯ 

ದೇವಾರಣ್ಯ (ನಾ). | ಜೈನ] ಮೇರಂಪರ್ವತದ ಕೆಳಗಿರುವ ಭದ್ರಸಾಲ 
ವೆಂಬ ವನ : ದೇವಾರಣ್ಯಂ ದೇವರ ದೇವನ ಮನಕಿಂಬನೀಯೆ ತನ್ನಂದನ 


ದೊಳ್‌ (ಕಾಂತಿಪು. 6-933). [ ದೇವ ೬ ಅರಣ್ಯ) 


19| ದೇವಾರಾತಿ(ನಾ). ೧. ದೇವತೆಗಳ ಶತಂ; ರಾಕ್ಷಸ; ದೈತ್ಯ. ೨, ರಾವಣ: 


ಏಳು ದೇವಾರಾತಿಯಿಂದಿನೆ. ಕಾಳಗದ ಪರಿ ಹೊಸತು (ಶಿರಾ. ೩-3೯). 
[ದೇವ + ಅರಾತಿ] 
ವಾರಿ (ನಾ). - ದೇವಾರಾತಿ೧ಿ: ಮಡದೀ/ನೀಂ ಪಡೆವಾ ಸುತಂ 
» . ೬ ತವಿಕುಮಾ ದೇವಾರಿಯಂ (ಜಗವಿ. 3-೮೫8). [ ದೇವ + ಅರ್ಮಿ] 


34 ದೇವಾರ್ಚನ (ನಾ). ದೇವರ ಪೂಜೆ"; ದೇವತಾರಾಧನೆ: ಮೂಡು 


೫6 


4% 


ಪೊಟ್ತಿನ ದೇವಾರ್ಚನಮುಂ ಷಟ್ಕರ್ಮಮಂಮುಳ್ಳನವದ್ಕಂ ಶ್ರಾವಕರ್ಕ 
ಳೊರ್ಳಿ ಸಾಮಯಿಕಂ (ಅನಂಪು. ೩-೬೧). [ದೇವ * ಅರ್ಚನ] 
ದೇವಾರ್ಚನೆ (ನಾ).-ದೇವಾರ್ಚನ : ದೇವಾರ್ಚನೆ ದಾನಂ ಸಂಧ್ಯಾವಂದನೆ 
ಜಪವೆನಿಪ್ಪುವಂ ಮಾಲನ್ತೌ ವಿಪ್ರಾವಳಿಗೆ ದರ್ಭೆಯಿಲ್ಲದೊಡಾ ವನಫಲಮಲ್ಲಿ 
ಮಸುರರುಂ ಗಡ ಕೊಳ್ವರ್‌ (ಸಮಪ. 02-9೬); ಮರುಳ ದೇವಾರ್ಚನೆ ಸೊ 
ಕನಸಿನ ಸಿರಿಯೊ ಶಿಶುವಿನ ಕೈಯ ರತ್ನವೊ ... ಹರನನೀ ಚರ್ಮಾಕ್ಷಿಯಲಿ 
ಗೋಚರಿಸೆ ಬೇಡಿದುದಂಬು ಮರ್ತಃ,ದೊಳಿರವು ಮರು ಭಾಪೆನ್ನ ಪುಣ್ಯ 
ವೆನುತ್ತ ಬಿಸುಸುಯ್ದ (ಕುವ್ಕಾಅ. ೭-೨) ;' ದೇವುರ್ಚನೆಗಳ ಘಂಟಾರಾವಂ 
. ಚೆಲ್ವಿಂದಂ ಕಾವೇರೀಪಟ್ಟಣಂ ಕರಂ ಸೊಗಯಿಸುಗುಂ (ತ್ರಿ ಪುವಿ. 
೧೦-೪). [ದೇವಃ ಅರ್ಚನೆ] 
ದೇವಾರ್ಚನೆಗೆಯ೯ (ಕ್ರಿ). ದೇವರ ಪೂಜೆಯನ್ನು ಮಾಡು ; ದೇವತಾ 
ರಾಧನೆಯಂನ್ನ ನೆರವೇರಿಸು: ದೇವಾರ್ಚನೆಗೆಯ್ದಲ್ಲಿಂ ಪುವುಗೆಯಂ 
ಮೆಟ್ಟಿ ನಡೆದು ಮನೆದೆಯ್ವಕ್ಕಂ ಗೋವಾಜಿಗಜಾಶಸ್ತ್ರಂ £ ಶಸ್ತ್ರಕೆ] 
ಗಾವಿಲ ರತಿಯಿಂದೆ ತಾಮು ಪೊಡೆವಡುತಿಪ್ಪರ* (ಸಮಪ. ೯-69). 
( ದೇವಾರ್ಚನೆ * ಕೆಯ್‌, 
ದೇವಾರ್ಚಿತ (ನಾ). ದೇವತೆಗಳಿಂದ ಪೂಜಿತನಾದವನಂ ; ದೇವಗುರಂ ; 
ಬೃಹಸ್ಪತಿ ; ಇಂದುಪ್ರಿಯನಂಡನಂ ದ್ವಿತಯದೊಳ್‌ ದೇವಾರ್ಚಿತಂ 
ನಾಲ್ಮಟಕೊಳ್‌ ... ಇರಲ್‌ ಗೋವೃಂದಕತ್ಕುತ್ತಮಂ (೨ಟ್ಮಮ. ೮-೧೮೫). 
[ ದೇವ * ಅರ್ಚಿತ] 
ದೇವಾರ್ಭಕ (ನಾ). [ಜೈನ] ಅರ್ಹಂತನಾಗಂವ ಶಿಶು: ಮಣಿಮಂಡಪದ 
ನಡುವಣರ್ಚಿಸಿದ ಸಿಂಹುಸನದೊಳ್‌ ಪೂರ್ವಾಭಿಮುಖನಾಗಿ ದೇವಾರ್ಭಕ 
ನನಿರಿಸುವುದುಂ (ಮಲ್ಲಿಪು.' ೧೨-೧೧೨). [ದೇವ * ಅರ್ಭಕ] 
ದೇವಾಲಯ (ನಾ). ದೇವಸ್ಥಾನ ; ದೇಗುಲ ; ಗುಡಿ: “ದೇವಾಲಯ 
ಮಾಯತನಂ” (ವಸ್ತುಕೋ. ೪೭-೧೩): ಎಲ್ಲೆಲ್ಲಿ ದೇವಾಲಯಂಗಳುಂಟಾದಲ್ಲಿ 
ಅಲ್ಲಲ್ಲಿ ನಿಚ್ಚಂ ಸಹಸ್ರಪೊನ್ಗಳನಲ್ಲಿ ಕೊಡುತೆ ಬಂದಪೆವು (ನಂಬಿರ. ೭-೧೬೧); 
ಯಾವ ಗುಡಿ ಮಿಗಿಲು ಈ ಭುವನದೇವಾಲಯಕೆ ? (ಪಕ್ಷೀಣ. ೨೮-೨೫). 
[ದೇವ + ಆಲಯ] 
ದೇವಾಲಿಕೆ (ನಾ). (?): ನುಡಿದುದೆ ದೇವಾಲಿಕೆ ತನ್ನಡವಲಿ ಮನುವನಿರ್ಗ್ಗ- 
ವಾರ್ಪು ಸುರಕುಜದ ಬನಂ ಯೆಡೆಗೊಣ್ಣ ರೂಪು ಕಾಮನ ಹಿಡಿದ 
ಲರ್ಗಣೆಯೆನಿಪ ದಾವದಣಪ್ನಿಧಿಪನಂಂ (ಎಕೆ. ಇ, ಡನ್ನರಾ, ೧೮೬-೩೦ ; 
[?] 


1143). 


ದೇವಾಲೆಯ 


ದೇವಾಲೆಯ "ದೇವಾಲ್ಯ' ನೋ. 

ದೇವಾಲ್ಕ  ದೇವಲ್ಕ, ದೇವಾಲೆಯ (ನಾ). ದೇವಸ್ಥಾನ ; 
ದೇವಾಲಯ; ಗುಡಿ: ಮೂಲಸ್ಥಾನ ನಂದಿಕೇಶ್ವರದೇವರ 
ದೇವಾಲ್ಯ(ಲಯ)ಮಂ ಜೀರ್ಣ್ನೋದ್ಧಾರಂ ವಾಡಿ (೩೮. ೪, ೦೬೨೨೭; 
1019) ; ಸಯಂಬುದೇವರಿಗೆರದು ಬಟ್ಟಾರ ದೇವಾಲ್ಯವಂ ಮಾಡಿಸಿದಂ 
(ಎಕ. ೫11, ಶ್ರೀರಂಗ. ೩೪-೭; 1126) ; ಹಸುಳೆಯಾಗಿಯು ನಾನು ಕೆಣಕಿ 

ಎವಿ ದೆ.ವಾಲ್ಕ ವಿರಚಿಸಿ ಭವಕೆ ಬಂದು ಫಲವನುಂಡು ನರಕಕೆ ಬೀಳುವನ 
ಕರುಣಕರದಿಂದೆತ್ತಿ ನಿನ್ನ ಹೊರೆಯೊಳಗಿಂಸಿದೆ ಯೋಗಿನಾಥ (ಸಿದ್ಮರಾ. 
Xx1೪, ಪೀಠಿಕೆ); ಗಂಗೇಶ್ವರದೇವರ ದೇವಾಲ್ಯಮಂ ಮಾಡಿಸಿ (ಎಕ. 
೪27, ಶಿವಮೊ. ೩-೪೯; 1216) ; ಆರಾಮವಗ್ರಾರ ಧರ್ಮತಟಾಕಗಳ 
ಚಾರುತರದ ದೇವಾಲ್ಕ ಧಾರಿಣಿಯೊಳಗೆ ಕಂಠೀರವೇಶ್ವರನಿಂದ ಪೂರೈಸಿ 
ಮೆಚಿಕಿದುವರ್ತಿಯಲಿ (ಕಂನವಿ. ೨೬-೩೭). ದೇವಲ್ಯ : ಆವಾವ ದಿಕ್ಕಿನಲಿ 
ಪಟ್ಟೆಯ ಮೇಲ್ಕಟ್ಟು . .. ನವರತ್ನದ ಕುಚ್ಚಿಂದ ದೇವಲ್ಯವೆಸೆದುದು 
(ಕಂನವಿ, ೭-೮೮). ದೇವಾಲೆಯ: ಇನ್ನೀ ಸ್ತಾನಮಾ ನ್ಯಮಂ 
ಶ್ರೀಮೂಲಸ್ತಾನಷ್ಟಯಂಭು ಕಲಿದೇವರ್ಗ್ಗಂ ಗವೇಶ್ವರದೇವರ್ಗ್ಗಂ 
ದೇವಾಲೆಯಮಂ ಮಾಡಿಸಿ (ಎಕ. ೩1, ದಾವಣ, ೧೫೩೫-೨೯ ; 1124). 
[ <ಸಂ.ದೆ?ವಾಲಯ. /ತುಳು. ದೇವಲ] 

ದೇವಾವನಿಜಾತ (ನಾ). ದೇವಲೋಕದ ವಂರ; ಕಲ್ಪವೃಕ್ಷ: 
ಆ ವನನಂದನಮಧ್ಯದ ದೇವಾವನಿಜಾತಮಾತನೆಂಬವೊಲಿತ್ತಂ . 
ರಾಜಶೇಖರಕ್ಷಿತಿಪಾಲಂ (ರಾಜಶೀ. ೦೦-೧೦೯). [ದೇವ * ಅವನಿಜುತ 

ದೇವಾಶ್ಚ (ನಾ). ಇಂದ್ರನ ಕುದುರೆ; ಉಚ್ಚೈಶ್ಶ,ವಸ್ಸು : “ಉಚ್ಚಿ 

ಶ್ಶೃವಾಃ, ದೇವಾಶ್ವಃ - ಈ ೨ ಇಂದ್ರನ ಕುದಿರೆ” (ಹಲಾಯು. ೧೦-೬೧). 

[ ದೇವ + ಅಶ್ವ) 

ದೇವಾಸ (ನಾ).ಎದೇವಸ್ವ (?) : ವುಂಬಳಿ ದೇವಾಸ ಖಂಡಿಕೆ ದಂಡಿಗೆ 
ವುಡುಗೊಅ* ಮತ್ತೆ ಏನುಳೃದಕ್ಕೆವೂ ಸೆಲವಾಗಿ ಅಇವತ್ತು ಹೊನ್ನನುಳಿದು 
(ಎಕ. ೪1, ಶೃಂಗೇರಿ. ೧-೦೭ ; 1846) ; ಶ್ರೀಮದಶೇಷಮಹಾಜನಂಗಳು 
ತಮ್ಮ ಹಳಿ ಕೆಂಪಿಡಿಯನು ದೇವಾಸ ಹೊರತಾಗಿ ಬಿದಿರೆನಾಯ್ಕನ ಮಗಳು 
ಕಾಚಮನಾಯ್ಕಿತಿ ತಮ್ಮ ಹರಿವಾಣಕ್ಕೆ ಕೊಟ್ಟದು (ಎಕ. ೪11, ಶಿವಮೊ. 
೪೭-೫ ; 1688). [<ಸಂ.ದೇವಸ್ವ?] 

ದೇವಾಸಾಲೆ (ನಾ). (?) : ನಲ್ಲ ದೇವಾಸೂಲೆ ಹುಳ್ಳೆಗೊಂಬತ್ತು ಮುಖ 
ಬೆಳ್ಳಿಲಿಗೆ ನಾಲ್ಕು ತನಿಗೋಡು ಮೂಡಿದ್ದನಿಲ್ಲಿಯೇ ಕಂಡೆ (ಸರ್ವಜ್ಮ. ೨೦೬೯). 

[?) 

ದೇವಾಸುರ (ನಾ). ೧. ದೇವತೆ ವಂತ್ತು ರಾಕ್ಷಸ, "ದೇವಾಸುರ 
ಯಂದ್ಧ' ಪರಾ. ೨. (ಆಲಂ) ದೇವತೆಗಳಿಗೂ ರಾಕ್ಷಸರಿಗೂ ನಡೆದ 
ಯಂದ್ಕ : ದೇವಾಸುರದೊಳವಿಂದಿನ ನೋವ ೦ ನೊಂದಟ್‌ಯೆಂ 
(ಪಂಪಛಾ. ೦೧-೨೦). ೩. (ಆಲಂ) ಒಳ್ಳೆಯಂತನಕ್ಕೂ ಕೆಟ್ಟತನಕ್ಕೂ 
ಉಂಟಾದ ಘರ್ಷಣೆ: ಅಂದು. ಮೊದಲಾದುದೇ ದೇವಾಸುರಂ | 
(ಹೊಂಗಳು. ೩೭-೨೪) ೪ಉ. (?): ಸಿರಿವಚ್ಚನುಂ ಶ್ರೀಪುರುಷನುಂ ದೇವಾ 
ಸುರರಾ ಶಿವಮಾರನುಂ . . , ಎನೆಬರು ಎಜ್‌ದು ಸತ್ತೊರ್‌ (ಮರಿ. 
೧೯೪೪, ೬-೧೦; ಸು. 808). [ದೇವ ಅಸುರ) 

ದೇವಾಸುರಯುದ್ಧ (ನಾ). ದೇವತೆಗಳಿಗೂ ರಾಕ್ಷಸರಿಗೂ ನಡೆದ 
ಯಂದ್ಭ,-ಕದನ : ಮುನ್ನಂ ಕೃತಯುಗದೊಳ್‌ ಸೋಮನ ವರುಣನ 
ರಾಜಸೂಯದ ಕಡೆಯೊಳ”್‌ ದೇವಾಸುರಯುದ್ದಂ ನೆಗಟ? (ಪಂಪಭಾ. 
೬-೨೪ ವ್ರ; ದೇವಾಸುರಯುದ್ದಕ್ಕೆ ಕರಗಂಬೊತ್ತಳೆಂಬಂತನವರತಬಾಷ್ಟ 
ವಾರಿಧಾರಾಪೂರಪರಿವಾರಿತಪಲ್ಲವನೇತ್ರೆಯುಂ . . . ಎನಿಸಿದ ಪಾಂಚಾಲ 
ರಾಜತನೂಜೆ (ಗದಾಯಂ. ೧-೩೩ ಎ). [ದೇವಾಸುರ + ಯುದ್ಧ 


೪೦೬೯ 


ದೇವಿತನ 


ದೇವಾಳಿ "ದೇವಳಿ' ನೋ. 

ದೇವಾಳೆ (ನಾ). ಒಂದಂ, ಬಗೆಯ ಬಾಳೆಯಂ ಗಿಡ ಮತ್ತು ಅದರ 
ಹಣ್ಣು : ರಸವಾಳೆ ಪುಟವಾಳೆ ರಾಜವಾಳೆ ಸಕ್ಕರೆಯೆಸೆವಾ ದೇವಾಳೆ ... 
ಮೆಟದುವರ್ತಿಯಲಿ (ಕಂನವಿ. ೫-೮೭). [ ಆದೇವ, ಬಾಳೆ (ಎಬಾಟ')] 


6 ದೇವಾಳ್ಗೆ, ದೇವಳಿಗೆ (ನಾ). ಒಂದು ಪ್ರದೇಶದ ಹೆಸರಂ : ದೇವಾಳೆ 
| A 


ವಿಷಯೇ ಕಿಟುಮುಂಡ ನೀರಿಣಾಂ ನಕರೆಸ್ಕ ದಶಮೋಭಾಗಃ (ಮೈೆಅರಿ, 
ದೇವಳಿಗೆ: ಶ್ರೀಮತ್‌ ಪೆರ್ಮ್ಮನಡಿಗಳ್‌ 
ಕಲಿಗಂಗ ದೇವಳಿಗೆಟ್ಟತ್ತಾವನಾಳುತ್ತುಮಿರೆ 
[?] 


೧೯೩೦, ೩-೧೯: ಸು. 500). 
ರಾಜ್ಯಂಗೆಯ್ಯುತ್ತಿರೆ 
(ಎಕ... ೪1, ಜಿಕ್ಕಮ. ೪೨-೭ ; 959). 


29] ಗಿ ದೇವಾಟ್ಜಿನ (ನಾ). ಎ ದೇವಾರ್ಚನ ; ದೇವಾಟ್ಚನ ಒಡೆಯೊರ್ವಿ 


80 


ನದಿಯುಕೆ ನದಿಯಂುಂ ಪಡೆದತ್ತುದು (ಇಆ. ೫7, ೨೩-೫೦ ; 9ನೆಯ ಕತ). 
[ ಆಸಂ. ದೇವೂರ್ಚನ] 
ದೇವಿ (ನಾ). ೧. ಹೆಣ್ಣುದೇವತೆ ; ದೇವತಾಸ್ತ್ರೀ : ನುಡಿಯೊಂದು ಮಾಟ 
ವೊಂದೆನಿಸಿದ ಮಾನವಂಗೆನಗೆ ದೇವಿ ಹಸಾದಮನೇಕೆ ಮಾಡಿದಳ್‌ 
(ಕಾದಂ. ೨೬೦); ದೇವಿವೆಸರೆಸೆವ ಲಕುಮಾದೇವಿಗವತಾ ವಿಷ್ಣುವರ್ದ್ವನಂಗಂ 
ತನಯಂ (ಎಕ. ೪1,ತರೀಕೆ. ೪8-40 ; 2196). ಪಿ. ಗೌರಿ; ಪಾರ್ವತಿ; 
ದಂರ್ಗೆ: ಸುಮಾನದಿಂ ಗಮನಿಸುತ ಶಿವನೊಡನೆಂದಳಾ ದೇವಿ (ಬಸಪ. 
೫೦-3) ; ದೇವಿಯರು ಗುಹೆ ಗಣಪಮುಖ್ಯಗಣಾವಳಿಗೆ ಪೊಡಮಟ್ಟನು 
(ಕುವ್ಕಾಅ, ೬-೧೦೦), ೩. ಪಟ್ಟಾ ಭಿಷಿಕ್ತಳಾದ ರಾಣಿ ; ಪಟ್ಟದ ರಾಣಿ : 
“ದೇವೀ . . . ಪಟ್ಟಾಭಿಷಿತ್ತಳಾದ ರಾಣಿಯ ಹೆಸರು” (ಸಿದ್ಧಾಂತಿ. ೩೬): 
ದೇವಿಯರೊಳೊರ್ಬರೊರ್ಬರ್‌ ದೇವಿಯ ಪರಿವಾರರಪ್ಸರೋಗಣಮುಂ 
. ಎನಗೆ ಪೊಗಬಲಳುಂಬಂ (ಆದಿಪು. ೬-೧೫) ; ಏನೇನಭಿಮತಮಂ 
ವೇಟ್‌ ನೀನಾಸ್ವಾದಿಸಿದೆ ದೇವಿಯರಮನೆಯೊಳ್‌ (ಕಾದಂಪೂ. ೮೫) ; 
ದೇವಿಯರ ಪರಕೆಯಿಂದೆನಗಾವುದಅಕೊಳ್‌ ಕೆೊಅತೆಯಿಲ್ಲ (ಯಶೋಕ- 
೩-೯); ದೇವಿಯ ಬಗೆಯನಲರ್ಚಲ* ದೇವರವೋಲ್‌ ಬಲ್ಲರಾರೊ 
(ಪುಷ್ಪಪು. ೩-೭೪); ದೇವಿ ಎವೆಗಳನಿಡದೆ ನೋಡುತ್ತಾ ವಿಯತ್ತಳದಲ್ಲಿ 
ಓಹಿಲದೇವನಂ ತಾನಅಸಿ ಕಾಣದೆ (ಬಸಪು. ೪9-90) ; ಎಲೆ ದೇವಿ, ಇದೆ 
ಕೊಳ್‌ ಈ ಕದಳೀಗೃಹಕ್ಕಾ ಕಡೆಯೊಳೆ ಕಣ್ಗೊಳಿಪುದು (ಮಿತ್ರಗೋ. ೩೪) ; 
ದೇವಿ ಬರುವಳು; ಆಕೆ ಬಹಳ ಮಾನಗರ್ವಿತೆ (ಶಾಕುಂತ. ೯3-08). 
೪. ಸಿಡುಬುರೋಗ : ಹಳ್ಳಿಯಲ್ಲಿ ಅನೇಕ ಮಕ್ಕಳಿಗೆ ದೇವಿ ಎದ್ದಿದೆ 
(ರೂಢಿ). ೫. ಹೆಗ್ಗುರುಟಿಕೆ ಗಿಡ: “ಮೂರ್ವಾ, ದೇವೀ . 
ಪೀಲ:ಪರ್ಣೀ-೧೦ ಹೆಗ್ಗುರುಟಿಕೆಯ ಹೆಸರುಗಳು. ಕುರುಟಿಕೇಬೀಜ 
ಪ್ರಸಿದ್ಧ” (ಸಿದ್ಧಾಂತಿ. ೧೩೧). ೬. ಒಂದು ಬಗೆಯ ಸಂವಾಸನೆಯಂಳ್ಳ 
ಬೇರಿನ ಗಿಡ; ಸಂಕೇಬೇರು : “ಮರುನ್ಮಾಲಾ . . . ದೇವೀ, ಲತಾ, 
ಲಘುಃ, ಸಮುದ್ರಾಂತಾ, ವಧೂಃ, ಕೋಟಿವರ್ಷಾ, ಲಂಕಾಸಿಕಾ - ೧೦ 
ಸ್ಪೃಕ್ಕಯೆಂಬ ಗ್ರಂಧ್ಯದ್ರವ್ಯ, ಸಂಕೇ ಬೇರು” (ಸಿದತ್ಕಿಂತಿ. ೦೪೩). 
[ ಸೆಂ. ದೇವೀ] 
ದೇವಿಗ (ನಾ). ದೇವತಾವಿಗ್ರಹಗಳನ್ನೂ ಮಾಡುವವನು ; ವಿಗ್ರಹ 
ಶಿಲ್ಪಿ: ದೇವರಂ ಮಾಡುವಂ ದೇವುಳಿಗಂ, ದೇವಿಗಂ (ರಡ್ಕಾನು. ೪೧೦ 
ಪ್ರಯೋ). [ದೇವ - ಇಗ] 
ದೇವಿಗೆಆ (ನಾ), ಒಂದಂ ಕೆರೆಯ ಹೆಸರಂ: ನಾಗವರ್ಮನ" ಕಟ್ಟಿಸಿದ 
ದೇವಿಗೆಆ್‌ಗಂ ಪಿರಿಯಕೆಜಕಗಂ ಬಿತ್ತುವಟ್ಟವಂ ಕೊಟ್ಟರು (ಎಳ. 11], 
ನಂಜನ. ೦೯೨-೮; 968). ದೇವಿ ಕೆಟ್‌ 
ದೇವಿತನ (ನಾ). ಪಟ್ಟದ ರಾಣಿಯ ಪದವಿ,-ಸ್ಥಾನ : ಬುದ್ಧದಾಸಿಗೆ 
ದೇವಿತನಂಗೊಟ್ಟನಿಂತು ಕಷ್ಟನುವೆ ಏಳನೇ (ಧರ್ಮಾಮ್ಮ. ೮-೨೦೯). 
[ದೇವಿ + -ತನ) 


ದೇವಿದೆಟ* 


ದೇವಿದೆಣಕೆ (ನಾ). ಒಂದಂ ಬಗೆಯ ತೆರಿಗೆ : ಬಸದಿಯ ವೃತ್ತಿಯೆಲ್ಲವಕ್ಕಂ 
ದೇವಿದೆಟ ಅಡೆಗರ್ಚ್ಯು ಕಾಣಿಕೆ 
೩೩-೧೫೪ ; 1077). [ದೇವಿ? ೬ ತೆ] 

ದೇವಿಯಬ್ಬೆ (ನಾ). ಒಬ್ಬಾಕೆಯಂ ಹೆಸರಂ: ಬನ್ನುದತ್ತನು ಸೆಟ್ಟಿತ್ತಿ 
ದೇವಿಯಬ್ಬೆಯಂ ನಿಜ್‌ಸಿ (ಎಕ, ೪7, ಮೂಡಗೆ. ೧-೯; ಸು. 1028); 
ಶ್ರೀಮತ್‌ ಪ್ರಭಾಚಿನ್ನ್ಮ ೨ಸಿದ್ಮಾನ್ರದ ಭಟ್ಟಾರರ ಸಿಶ್ಶಿನ್ತಿಯರಪ್ಪ 
ದೇವಿಯಬ್ಬೆ`ಕನ್ನಿಯರ ನಿಸಿಧಿಗೆ ಅಯ್ದು ದಿವಸನ್ನೋ » ಸ್ವರ್ಗ್ಗಸ್ತರಾದರ್‌ 
(ಎಕ, ೩೪, ಹೊಳೆನ. ೬೩-೧೦ ; 960), [ದೇವಿ ಅಬ್ಬೈ] 

ದೇವಿಲಿ (ನಾ). ದೇವರಂ ಇಲ್ಲವೆಂದಂ ಭಾವಿಸಂವವನಂ ; ನಾಸ್ತಿಕ ; 
ನಿರೀಶ್ವರವಾದಿ : ಸಾವಿಗೆ ಹೆದರುವ ಹಳೆಹೇಡಿಯೇ ? ನಾ ಬೇಯುವೆ 
ನಿನಗಾಗಿ ಗಾವಿಲಕೆಲ್ಲರು ದೇವಿಲಿಯಾಗರೆ ಭಕ್ತನ "ಬಲಿ'ಗುಗಿ (ನನಲ್ಲ. 
80-08), [ದೇವ * -ಇಲ್ಯಿ] 

ದೇವಿಹಾಕಿಸು (ಕ್ರಿ). ಸಿಡುಬು ಚಂಚ್ಚಿಸಂ; ಡಾಕುಹಾಕಿಸು; ಮೈಲಿ 
ಚುಚ್ಚಿಸು : ಮೂರುತಿಂಗಳೊಳಗೆ ಮಕ್ಕಳಿಗೆ ದೇವಿಹಾಕಿಸುವುದರಿಂದ ಈ 
ರೋಗ ಬರುವುದಿಲ್ಲ (ಗೃಹವಿ. ೦೫0). [ ದೇವಿಹಾಕು + - ಇಸ್ಕು] 

ದೇವಿಹಾಕು (ಕ್ರಿ). ಸಿಡಂಬುರೋಗವನ್ನು ತಡೆಯಂವುದಕ್ಕಾಗಿ ಸಿಡುಬಂ 
ರಸಿಕೆಯನ್ನು ರಕ್ತಕ್ಕೆ ಸೇರಿಸು; ಸಿಡಂಬಂಹಾಕು ; ಡಾಕು ಹಾಕು: 
ಸಿಡುಬು ಬರದ ಹಾಗೆ ದೇವಿಹುಕುವುದು ಚೀನೀಯರಿಗೆ ೧೧ನೆಯ ಶತಮಾನ 
ದಲ್ಲಿ ತಿಳಿದಿತ್ತಂತೆ (ಶಿಲ್ಪನಾ. ೪೯). [ದೇವಿ * ಹಾಕು (ಎಪಾಯ್ಯೂ;)] 

ದೇವೀಮತ (ನಾ). [ಶೈವ] ಚಂದ್ರಜ್ಞಾನಾಗಮದ ಹದಿನಾಲ್ಕು ಭೇದ 
ಗಳಲ್ಲಿ ಒಂದು : ಸ್ಕಿರಸಂಹಿತೆ ಸ್ಥಾಣುಸಂಹಿತೆ ಮಹಂತಸಂಹಿತೆ ನಂದಿ 
ಸಂಹಿತೆ ನಂದಿಕೇಶ್ವರಸೇಹಿತೆ ಏಕಪಾದಪುರಾಣ ಶಂಕರಾಗಣ ನೀಲ 
ಭದ್ರತಂತ್ರ ಶಿವಭದ್ರಾಗಮ ಕಲಾಭೇದಾಗಮ ಶ್ರೀಮುಖಾಗಮ 
ಶಿವಶಾಸನಾಗಮ ಶಿವರೇಖಾಗಮ ದೇವೀಮತವೆಂದು ಚಂದ್ರಜ್ಞಾನಾ 
ಗಮದ ಹದಿನಾಲ್ಕು ಭೇದಂಗಳು (ವಿವೇಕ. ೭೦). "ಚಂದ್ರ ್ರೈಜ್ಞಾನಾಗವಂ' 
ಪರಾ, [ಸಂ,) 

ದೇವರೆ (ನಾ). ಹರ್ಷವನ್ನು ಸೂಚಿಸಂವೆ ಒಂದಂ ನಂಡಿ: ದೇವ 
ವೀಧಿ ದೇವುರೆ ಸುರರಾಜರಾಜ ಧಿರುರೇ ಎನೆ (ಗಿರಿಕ. ೧೦-೭೪). 

ದೇವುಲ "ದೇಗುಲ' ನೋ. 

ದೇವುಲಾಳು (ನಾ). ದೇಗುಲದ ಆಳು (?) : ಆ ಮಿಹಿಲಾಳು ಭೋಜ 
ದೇವುಲಾಳು [ಪಾಣಾ. ದೇವುರಾಳು, ದಬಲ್ಲಾಳು] ಆನು ಸೂಳೆ ನಮ್ಮ 
ಕೃನೂ ಸೂಳೆ (ಬಸವ. ಅಲ). “ದೇವಭಕ್ತ” (ಬಸವ. ಕೋಶ). 

[ ದೇವುಲ (ಎದೇಗುಲ) + ಆಳ್ಕು (ಎ೮9) 1 

ದೇವುಳಿಗ (ನಾ). ೧. ೬ ದೇವಡಿಗ೧: ಉಳಿಗ ಪ್ರತ್ಯಯಕ್ಕೆ - ದೇವುಳಿಗಂ 
ಮಣ್ಣುಳಿಗಂ (ಕಮದ. 3೦೧ ಪ್ರಯೋ). ೨. ೬ ದೇವಿಗ: ದೇವರಂ, 
ಮಾಡುವಂ, ದೇವುಳಿಗಂ, ದೇವಿಗಂ (ಕಜ್ಮಾನು. ೪೧೦ ಪ್ರಯೋ). 

[ ದೇವ 4+ -ಉಳಿಗ್ಯ) 

ದೇವುಳಿಗಿತಿ (ನಾ). ದೇವುಳಿಗನ ಹೆಂಡತಿ : ಉಳಿಗ- -ದೇವುಳಿಗಿತಿ, ಪುಕುಳಿ 
ಗಿತಿ, ಕಯ್ದುಳಿಗಿಶಿ (ಕಜ್ಮಾನು. ೧೯೨ ಪ್ರಯೋ); ಬ್ರಾಹ್ಮಣಿತಿ . 
ದೇವುಳಿಗಿತಿ, ಇತ್ಯಾದಿ (ಹೊನುಗೆ. ೯೬). 

[ ದೇವುಳಿಗ * - ಇತ್ತಿ (ಆ ಇತ್ತಿ) 

ದೇವೆಡಿತ್ತಿ "ದೇವಡಿತಿ' ನೋ. 

ದೇವೆಅ3ಯ (ನಾ). ಒಬ್ಬಾತನ ಹೆಸರು: ಬಸನ್ತಕುಮರೆ ಯೆಡೆವೊಬಲ 
ನಾಡ ಸಲೆವುಗೆಯ ಕೊಟ್ಟ ಶಾಸನಮ ಪಡೆದುಂ ಶಾನ್ತಪನ ಮಗ 
ದೇವೆಆ್‌ಯಗೆ ನಷ್ಟಪ್ಪಗೊಣ್ಣು ಕೊಟ್ಟನ್‌ (ಎಕ. 7121, ಸೊರಲ. 

[ ದೇವ 4 ಎಆ್‌ಯ] 


ಸಲ್ಲೆ (ಎಕೆ. ೪111, ನಗರ. 


೫೭೧-೨೫೩ ; 692). 


೪೦೭೦ 


ದೇವೋತ್ತಮ 
ದೇವೇಂದ್ರ (ನಾ). ದೇವತೆಗಳ ಒಡೆಯಂ ; ಸ್ವರ್ಗಲೋಕದ ಅಧಿಪಶಿ : 


ಶ್ರೀದೇವೇಂದ್ರಮುನೀಂದ್ರವಂದಿತಗುಣವ್ರಾತಂ ದಯುಗೆಯ್ವನಕ್ಕೆಮಗೆ 
ಮುಕ್ತಿ ಶ್ರೀಸುಖಾವಾಪ್ತಿಯಂ (ಅದಿಪು. ೧-೧) ; ದೇವೇಂದ್ರನುಮಾಗಳ್‌ 


ದೇಶಾವಧಿಯಿಂ ಆತ್ಮೀಯಭಾವಮನಜ*ದಂ ವ್ಯತೀ[ತ]ಭವ 
ಸಂತತಿಯಂ (ಶಾಂತಿಪು. ೩-೭) ; ಅತ್ತಲ್‌ ದೇವೇಂದ್ರಂ ಮತ್ತಿತ್ತಲ್‌ ಭುಜ 
ಗೇಂದ್ರಂ (ಕಮದ. ೧೧೯ ಪ್ರಯೋ) ; ದೇವೇಂದ್ರನು ದೇವತೆಗಳ ಸಹಾಯ 
ವನ್ನು ಪಡೆದು ತಾನೇ ಐರಾವತದ ಮೇಲೆ ವಜ್ರಧಾರಿಯಾಗಿ ಕುಳಿತು 
ಹೋರಾಡಿದರೊ ಪ್ರಯೋಜನವಾಗಲಿಲ್ಲ (ವಠಥಾ. ೭೪). 

[ ದೇವ + ಇಂದ್ರ] 


10| ದೇವೇಂದ್ರಚಾಪ (ನಾ). ಇಂದ್ರನ ಧನುಸ್ಸು ; ಕಾವಂನ ಬಿಲ್ಲಂ; ಮಳೆ 


18 


80 


46 


ಬಿಲ್ಲು: ದೇವೇಂದ್ರಚಾಪಂ ದಲೆಂಬಿನೆಗಂ ಬಾಹುಬಲೀಶೆನೇಜ*ಸಿದಂ 
, « « ಚಿಪಮಂ (ಆದಿಪು. ೧೪೯೯). [ ದೇವೇಂದ್ರ + ಚಾಪ) 

ದೇವೇಂದ್ರತಮ್ಮಡಿ (ನಾ). ಒಬ್ಬಾತನ ಹೆಸರು : ಪೊಟ್ಮವಿನೀತೀಶ್ವರಕ್ಕುಂ 
ಸರ್ವ್ವಪರಿಹಾರಂ ಕೊಟ್ಟರ್ಮ್ಮಣ್ಣುಂ ಮನೆಯುಂ ತೋಟ್ಟಕ್ಕಂ ದೇವೇಂದ್ರ 
ತಮ್ಮಡಿಗಳಾ ಮುದ್ದೆಗಣರಾ ಗೋಷ್ಠ್ಮಿಧರ್ಮ್ಮ೦ (ಎಕ, 1೪, ದಾಮರಾ. 
೬೩-೫; ಸು. 780). [ ದೇವೇಂದ್ರ + ತಮ್ಮಡಿ,] 

ದೇವೇಂದ್ರತ್ವ (ನಾ). ದೇವೆ'ಂದ್ರನ ಅಧಿಕಾರ, -ಪದವಿ : ದೇವಾಧೀಶನ 
ನೊರ್ಮೆ ವರ್ಣಿಸೆ ಮನೋವಾಕ್ಕಾಯಸಂಶುದ್ಧಿಯಿಂ ದೇವೇಂದ್ರತ್ವಮೆ 
ಸಾರ್ವದು (ಅನಂಪು. ೦-೬೧); ತಾರಕನಿಂದ ಭಂಗಂಬಟ್ಟ ದೇವೇಂದ್ರತ್ವ 
ವೇಕೆಮಗೆ (ಬಸಪು. ೧೮-೨೨). [ಸಂ.] 

ದೇವೇಂದ್ರಪಟ್ಟ (ನಾ). ದೇವೇಂದ್ರನ ಅಧಿಕಾರ ; ಸ್ವರ್ಗಲೋಕದ 
ಅರಸುತನ ; ದೇವತೆಗಳ ರಾಜನಾಗುವಿಕೆ ; ಇಂದ್ರಪದವಿ : ಆ 
ನಿಜಫಲಪ್ರಾಪ್ತಿಯಲಿಯನುಮಾನವಿಲ್ಲದೆ ಫಲಿಸಿ ನಿನ್ನಾಧೀನವಾಯಿತ್ತೀಗಳೀ 
ದೇವೇಂದ್ರಪಟ್ಟವಿದು (ಬಸಪು. ೪೧-೦೧). [ದೇವೇಂದ್ರ + ಪಟ್ಟ] 

ದೇವೇಜ (ನಾ). ದೇವರನ್ನು ಪೂಜಿಸುವವನು; ದೇವತಾರ್ಚನೆ 
ಮಾಡಂವವನಂ: ಸುವಾಟ್‌, ಸುವಾಚೆಂ. ಏವಂ ಗುಣಭಾಜಂ, ಅಶ್ವ 
ಯುಜಂ, ಹುತ್ವಿಜಂ, ದೇವೇಜಂ . .. ಪ್ರಷ್ಠವಾಹಂ (ಕಿಲ್ಲಾನು. ೧೯ 
ಪ್ರಯೋ). ಸಂ. ದೇವೇಜ್‌] 

ದೇವೇಶ (ನಾ)..೧. ಎ ದೇವೇಂದ್ರ : ದೇವೇಶಮುಖ್ಯದಿಗೀಶರುಂ . 
ನೆರೆದೋಲಯಿಸುತಿರಲು (ಬಸಪು. 39-96). ಪಿ. ಶಿವ ; ಪರಮೇಶ್ವರ ; 
ಇಲವಂತು ನಿನಗೆ ಮನದೊಳ್‌ ತಟ್‌ಸಲವುಂಟಪ್ಲೊಡೆಲವೊ ದೇವೇಶನನೇಂ 
ಸೆಅಿವಿಡಿದೆ ತೊಲಗು ದೇವನ 'ಮಜಕಿಯಂ ಬಲಿಕಅಯಲಕ್ಕು ಮೆನಗಂ 
ನಿನಗಂ (ಪಂಪಥಾ. 00-030); ದೇವೇಶ ನಿಮ್ಮ ಪದರಾಜೀವದ ಭಾವನೆಯ 
ಪೆರ್ಮೆಯೆಂತುಟೊ (ಕಲಶಂ. 3-೬೭). [ದೇವ * ಈಶ] 

ದೇವೇಶೋತ್ತರ (ನಾ). [ಶೈವ] ಸಿದ್ಧಾಗವಂದ ನಾಲ್ಕು ಭೇದಗಳಲ್ಲಿ 
ಒಂದಂ : ಸಾರೋತ್ತರ ದೇವೆ:ಶೋತ್ತರ [ಪಾಣಾ. ಶೋಕ್ತ ] ಶಾಲಭೇದ 
ಶಶಿಮಂಡಲವೆಂದು ಸಿದ್ಧಾಗಮದ ನಾಲ್ಕು ಭೇದಂಗಳು (ವಿವೇಕ, ೭೧). 

[ ದೇವೇಶ + ಉತ್ತರ] 

ದೇವೇಶ್ವರತ್ವ (ನಾ). ೬ ದೇವೇಂದ್ರತ್ವ : ಅರ್ಜುನನು “ದೇವರಾಜ! 
ನನಗೆ ದಿವ್ಯಲೋಕಗಳಾಗಲಿ, ದೇವತ್ವವಾಗಲಿ, ದೇವೇಶ್ವರತ್ವೆವಾಗಲಿ 
ಬೇಕಾಗಿಲ್ಲ” ಎಂದನು (ವಜಥಾ. ೧೨೪). [ಸಂ.] 

ದೇವೋತ್ತಮ (ನಾ). ದೇವತೆಗಳಲ್ಲಿ ಶ್ರೇಷ್ಠನಾದವನಂ : ಕಮಲಭವ 
ಸುರವಂದ್ಯ ಗಿರಿಜಾರಮಣ ಭಕ್ತಕುಟುಂಬಿ ದೇವೋತ್ತಮ ತ್ರಿಯಂಬಕ 
ಪುಖಪ್ಪಿವರ್ಧನ ಕರುಣಿಸುವುದೆಂದ (ಕುವ್ಮಾಅ. ೬-೪): ದೇವೋತ್ತಮ 
ನಪ್ಪೀಶ್ವರೆನಾವಾಸಮೆನಿಪ್ಪ ಚೇರಮಂಡಳದೊಳ್‌ (ತ್ರಿಫ್ರವಿ. ೩-೧). 

[ ದೇವ * ಉತ್ತಮ] 


ದೇವೋತ್ತರಕುರು 


ದೇಷೋತ್ತರಕುರು (ನಾ). [ಜೈನ] ವಿದೇ ಹಕ್ಷೇತ್ರದಲ್ಲಿ ಮೇರುಪರ್ವತಕ್ಕೆ 
ದಕ್ಷಿಣದಲ್ಲಿ ವಂತ್ತು ನಿಷಧಕ್ಕೆ ಉತ್ತರದಲ್ಲಿ ಇರುವ ಒಂದಂ ಭೋಗ 
ಭೂಮಿ : ದೇವೋತ್ತರಕುರುಗಳೆ ನಾನಾವಿಧಕಲ್ಪಾಂಥ್ರಪಂಗಳಿಂದಂ 
ಪತಿಯಂ ತೀನಿ ಬಳಸಿರ್ದುವೆನೆ (ಆದಿಫು. ೦೦-೩೩). "ದೇವಕುರು' ಪರಾ. 

[ದೇವ + ಉತ್ತರಕುರು] 

ದೇವೋತ್ಸವ (ನಾ). ದೇವಾಲಯ ಮೊದಲಾದ ಕಡೆಗಳಲ್ಲಿ ನಡೆಯುವ 
ದೇವರ ಉತ್ಸವ : ಸುಂದರಾಗಮಕಲಿತ ದೇವೋತ್ಸವಂಗಳನು ಸರಸ 
ಸಜ್ಜನಗೋಷ್ಠಿಸಲ್ಲಾಪಗಳನು ... ನೆನೆದಿಂತು ಸಂಹೃಷ್ಟನಾದೆನೈ (ಮಲೆದೇ. 
2೬-೭), [ದೇವ * ಉತ್ಸವ] 

ದೇವೋನ್ಮಾದ (ನಾ). ದೇವಭಕ್ತಿಯಿಂದ ಉಂಟಾಗುವ ಪರವಶತೆ: 
ಕೊನೆಕೊನೆಗೆ ಶರೀಫರು ದೇವೋನ್ಮಾದದ ಪೂರ್ಣ ನಿಬ್ಬೆರೆಗಿನಲ್ಲಿರುತ್ತಿದ್ದರು 
(ಶರೀಫ. ೬೦ ಕವಿಕಾವ್ಯ ಪರಿಷಯ). [ದೇವ * ಉನ್ಮಾದ] 

ದೇವೋಪಘಾತ (ನಾ). ದೇವತೆಗಳಿಂದ ಉಂಟಾಗುವ ತೊಂದರೆ... 
ಬಾಧೆ : ದೇವೋಪಘಾತಮಂ ಶೌರ್ಯಾವಷ್ಟಂಭದಿನದೆಂತು ಗೆಲ್ವೆಯೊ 
(ಶಾಂತಿಪು. 6-೬೪). [ದೇವ * ಉಪಘಾತ) 

ದೇವ್ಯಾಗಮ (ನಾ). [ಶೈವ] ಶೈವಾಗಮಗಳಲ್ಲಿ ಒಂದಂ; , ಶಕ್ತಿಯ 
ಉಪಾಸನೆ : ಶೈವಾಗಮದಲ್ಲಿ ಅನುಷ್ಮಾನಭೇದದಿಂದ (ಉಪಾಸನಾಭೇದ 
ದಿಂದ) "ಶೈವಾಗಮ, ದೇವ್ಯಾಗಮ ಅಥವಾ ಶಾಕ್ರಾಗಮ, ವಾತು 
೪ಾಗಮ ಅಥವಾ ತಾಂತ್ರಿಕಾಗವಂ" ಮತ್ತು "ವೀರಶೈವಾಗವು' ಎಂದು 
ನಾಲ್ಕು ಒಳೆಭೇದಗಳಿವೆ (ಭಾರದ. ೭೪). [ಸಂ, (ದೇವೀ + ಆಗಮ) 

ದೇಶ (ನಾ). ೧. ಜಾಗ; ಸ್ಥಳ; ಪ್ರದೇಶ: `ಸುತ್ತಲುಂ ಗಿಳಿಗಳ ಹಿಂಡುಗಳ್‌ 
ನೆರೆದು... ಕೂಡಿಯುಮಲ್ಲಿ ಸಹಸ್ರಮುಂ ನಿರಾಕುಳಮನುರಾಗದಿಂ 
ಪಲವುದೇಶದೊಳಿರ್ಪವು ಬಂದು (ಕಾರಂಪೂ. ೧೬. ವ. ಆಡಳಿತ 
ಸಪ್ತಾಂಗಗಳಲ್ಲಿ ಒಂದು ; ನಾಡು ; ಸೀವೆಂ; ಜನಪದ: “ಎಸೆವ 
ನೀವೃಜ್ಞನೆಪದಂ ದೇಶಮೆನೆ ನಾಡ ಪೆಸರಕ್ಕು” (ಮಂಗರಾ. ೩೬-೨); 
ನಿನ್ನಯ ದೇಶಮೆತ್ತಣದು (ಕಾದಂಪೂ. ೯೦) ; 
ದೇಶದೊಳೊಪ್ಪುಗುಂ ನಗರಿ ಕೋಸಳೆಯೆಂದು (ಡಂದ್ರಪು. ೪-೫೦): 
ಹೇಳಿರೈ ನಿಮಗಾವ ದೇಶ ವಿಶಾಲಗೋತ್ರವದಾವುದೆನುತ (ಕುವ್ಯಾಸೆ. ೨-೬೩); 
ಕೋಶ ಬಲ ತಳತಂತ್ರ ಹೆಚ್ಚಿದ ದೇಶ ದುರ್ಗವಮಾತ್ಮ ಮಿತ್ರ ಮಹೀಶಜನ 
ವೆಂಬುದು ಕಣಾ ಸಪ್ಪಾಂಗ ಸನ್ನಾಹ (ಕುವ್ಯಾಉ. ೯-೩) ; ದೇಶವೆಮ್ಮದು 
ಹೇಳುವೊಡೆ ಪರದೇಶ ಬಿಂದಿನ ಬಿಂಕಕಾಅರ ವಾಸಿಗರನಲ್ಲೆನಿಸುವಲ್ಲಮ 
ನೆಂಬ ಪೆಸರೆನಗೆ (ಪ್ರಳುಲೀ, 8-೦೩). ೩. ಎರಡು ವಸ್ತುಗಳ ಮಧ್ಯದ 
ಅಂತರ,-ಅವಕಾಶ ; ಈ ಬೃಹದಂತರಗಳನ್ನು , . . ಊಹಿಸುವುದಕ್ಕೆ 
ದೇಶವನ್ನು ಎಂದರೆ ಅಂತರವನ್ನು ಕಾಲವಹನದಿಂದ ಅಳೆಯಬೇಕು 
(ಜ್ಯೋತಿರ್ವಿ. ೨೭೯) ; ಕಾಲವು ನಾನು, ದೇಶವು ನಾನು, ನಿರ್ಗುಣಿ ನಾನು 
(ಪಾಂಡಜ. ೧೭-೧೮) ; ಇದು ದೇಶದ (8986) ಮಾತಾಯಿತು. ಇನ್ನು 
"ಕಾಲದ ಮಾತು (ನಿಬಂಧ. 1, ೨೫). ೪. ಭಾಗ; ವಿಭಾಗ; ಪಕ್ಕ: 
“ಏಕದೇಶ', "ದೇಶಘಾತಿ' ಪರಾ. 

ದೇಶದ ಪೇಟೆ ೬ ಹದಿನೆಂಟು ಪಣದವರು ಅಥವಾ ಬಲಗೈ ಜಾತಿ 

ಎಂಬ ವ್ಯಾಪಾರಸ್ಥರಾದ ಜನರು ವಾಸಿಸುವ ಪಟ್ಟಣದ ಭಾಗ್ಯ- 
ಪೇಟೆ: (8). ಸಂ.) 

ದೇಶಕುಲಕರಣಿ (ನಾ).ಎ ದೇಶಪಾಂಡೆ ೨ : ಅದಕ್ಕೆ ಮುಖ್ಯ ಗಣಿಕನಾದವ 
ದೇಶಪಾಂಡೆ, ದೇಶಕುಲಕರಣಿ, ಇವನು ಗ್ರಿಮದ ಲೆಕ್ಕಪತ್ರಗಳನ್ನು 
ಇಟ್ಟು ಬರವಣಿಗೆ ಕೆಲಸ ಮಾಡತಕ್ಕವನು. ಇವನಿಗೆ ದೇಶಕುಲಕರಣಿ 
ಎಂತಲೂ ಹೆಸರು (ಪಾಳಗಾ. ೧೦). [ “ಮರಾ. ದೇಶಕುಳಕರಣೀ] 

ದೇಶಗತಿ "ದೇಸಗಕಿ' ನೋ. 


ಅಳಕಾವಿಷಯಮೆಂಬ. 


೪೦೭೧ 


15 


20 


ದೇಶನಾಡು 


ದೇಶಗಾಹು (ನಾ). ದೇಶದ ರಕ್ಷಣೆ,-ಪಾಲನೆ: ಬ್ರಾಹ್ಮರ ಜನವ 
ಸುಲಿವುತ ದೇಶಗಾಹಿನ ಮನ್ನೆಯಾದಿಗಳ ಅನಿತುವನು ಸಂಹರಿಸಿ (ಸಂಭಪ. 
೨೬-೪೯). [ದೇಶ+ಕಾಹು, (ಎಕಾಪು] 

ದೇಶಗೌಳ (ನಾ). [ಸಂಗೀತ] ಗೌಳ ರಾಗದ ಉಪಾಂಗರಾಗಗಳಲ್ಲಿ 
ಒಂದಂ: ಕರ್ಣಾಟಗೌಳ ದೇಶಗೌಳ . , . ದ್ರಾವಿಡಗೌಳವೆಂಬೇಳುಂ 
ಉಪಾಂಗಗೌಳರಾಗಂಗಳು (ವಿವೇಕ. ೨೩9). [ದೇಶ * ಗೌಳ] 

ದೇಶಘಾತಿ (ನಾ). [ಜೈನ] ಜೀವನ ಗುಣಗಳಲ್ಲಿ ಕೆಲವು ಭಾಗಗಳನ್ನು 
ನಾಶಮಾಡುವ ಕರ್ಮಪ್ರಕೃತಿ ; p ಘಾತಿಕರ್ಮಪ್ರಕೃತಿಗಳು ೪೭. 
ಅವುಗಳಲ್ಲಿ ೨೬ ದೇಶಘಾತಿ ಮತ್ತು ೨೧ ಸರ್ವಘಾತಿ. ನಾಲ್ಕೂ 
ಜ್ಞಾನಾವರಣ, ವರರು ದರ್ಶನಾವರಣ, ಹದಿನಾಲ್ಯ ಮೋಹ 
ನೀಯಂ ವಂತ್ತು ಐದಂ ಅಂತರಾಯದಾನಾಂತರಾಯಾದಿಗಳು ಸೇರಿ 
ಇಪ್ಪತಸ್ತಿರಂ ದೇಶಘಾತಿಗಳಾಗುತ್ತವೆ : ಅನಂತಭಾಗಹಾರದಿಂದಂ 
ಭಾಗಿಸಿದೊಡೆ ಬಹುಭಾಗಂ ದೇಶಘಾತಿಗಳ್ಗಕ್ಕಮೇಕಭಾಗಂ ಸರ್ವಂ 
ಘಾತಿಸಂಬಂಧದಿ ದ್ರವ್ಯಮಿನಿತಕ್ಕುಮಾ ದ್ರವ್ಯಮಂ ಷೋಡಶಕಷಾಯಂ 
ಗಳುಂ ಸರ್ವಘಾತಿಗಳಪ್ಪುದಟ್‌ಂದಂ ಪದಿನೇಳಕ್ಕುಂ (ಗೊಮ್ಮಸಾ. ೩-೧). 
ಸರ್ವಘಾತಿ' ಪರಾ. [ದೇಶ ಘಾಶ್ಮಿ? 

ದೇಶತ್ಕಾಗ (ನಾ). ಸ್ವ್ಯದೇಶವನ್ನು ತ್ಯಜಿಸಂವುದು, -ತೊರೆಯಂವುದಂ : 
ಭಕ್ತರ ಮನವ ಶಿವನು ನೋಡಲಿಕ್ಕೆ ಕಂಟಕವನೊಡ್ಡುವನು . , . ದೇಶ 
ತ್ಕಾಗವ ಮಾಡಿಸುವನು ಅಲ್ಲಿ ಮಹಾವ್ಯಾಧಿಗಳ ತೋಟ್‌ಸುವನು (ವಡಸಂ. 
೩೩೬-೪೦): ನಿನ್ನ ದೇಶತ್ಕಾಗದ ದೆಸೆಯೊಳ್‌ ಪಲಕಾಲಂ ಸತ್ತನೊಳನೆಂಬ 
ಸುದ್ದಿಯಂ ಕೇಳ್ಜೆಮಿಲ್ಲ (ಬಂಹರಿ, ೪-೦೬ ವು. [ ದೇಶ * ತ್ಕಾಗ] 

ದೇಶದ್ರೋಹ (ನಾ). ದೇಶಕ್ಕೆ ಕೆಡುಕನ್ನಂಟುಮಾಡುವುದಂ ; ರಾಷ್ಟ್ರ 
ಘಾತಕತನ : ಅಂದು ದರಬಾರಿನಲ್ಲಿ ಯಾವುದು ನ್ಯಾಯವೆಂದು ನನಗೆ 
ತೋರಿತೋ, ಯಾವುದು ರಾಜಧರ್ಮವೆಂದು ಹೊಳೆಯಿತೋ- ಇಂದು 
ಅದು ಪಾಪವೆಂದೂ, ದೇಶದ್ರೋಹವೆಂದೂ ನನಗೇ ತೋರುತ್ತಿದೆ 
(ವೌಲತ್‌. ೧೩೪). [ ದೇಶ + ದ್ರೋಹ] 

ದೇಶದ್ರೋಹಿ (ನಾ). ದೇಶಕ್ಕೆ ಕೆಡಂಕನ್ನುಂಟುಮಾಡಂವವನು ; 
ರಾಷ್ಟ್ರಘಾತಿಕ: ಅವನು. ಐಗುಪ್ತದೇಶದಿಂದ ಓಡಿಬಂದವನು; ಗತಿಯಿಲ್ಲ 
ದವನು, ದೇಶದ್ರೋಹಿ ಎಂದರು (ಮಚಿಸ. ೪೬) ; ಇತ್ತಲಾ ಬಾದಷಹನು 
ಕಿಡಿಕಿಡಿಯಾಗಿ, ರಾಜದ್ರೋಹಿಯೂ ದೇಶದ್ರೋಹಿಯೂ- ಆದ , . , 
ಅವನನ್ನು ಶೂಲಕ್ಕೇರಿಸುವೆನೆಂದು ಕೆರಳಿದ್ದ (ಕಲಾಧ. 69). 

[ಸ೩ ದೇಶದ್ರೋಹಿನ್‌ ] 

ದೇಶಧರ್ಮ (ನಾ). ಒಂದಂ ದೇಶದಲ್ಲಿ ಹಿಂದಿನಿಂದಲೂ ನಡೆದಂ 
ಕೊಂಡು ಬಂದಿರುವ ನಡೆನುಡಿ ಮತ್ತು ಆಚಾರ ವ್ಯವಹಾರ ; ಒಂದಂ 
ದೇಶದಲ್ಲಿ ಪರಂಪರಾಗತವಾಗಿ ಬಂದಿರಂವ ನಡೆವಳಿಕೆ: ಕಾಲಧರ್ಮ, 
ದೇಶಧರ್ಮ ಇತ್ಕಾದಿಗಳಲ್ಲಿ ಕಾಲ ದೇಶಗಳಿಗುಚಿತವಾದ ನಡೆನುಡಿ 
ಗಳೆಂದರ್ಥವು (ಆರ್ಯಧ. ೧೦). ([ ದೇಶ * ಧರ್ಮ) 

ದೇಶನ (ನಾ). ಉಪದೇಶ ; ಬೋಧನೆ : ಗುರು, ಈ ದೇಶನವನ್ನು 
ಮುಗಿಸಿ... ಜಾತಕವನ್ನ್ನು ಗುರುತಿಸಿದನು (ಬುದ್ಧಪ, ೦೬). [ಸಂ.] 


40| ದೇಶನಾಡು (ನಾ). ಎ ದೇಶ ೨, 


48 


ಜೇಶನಾಡಿನವರು ಇ ದೇಶದ ಮುಖಂಡರು; ಗ್ರಾಮಾದಿಗಳಲ್ಲಿ ನಡೆ 
ಯಂವ ವ್ಯಾಜ್ಯ, ವ್ಯವಹಾರಗಳನ್ನು ವಿಚಾರಿಸಿ ನ್ಯಾಯನಿರ್ಣಯಂ 
ಮಾಡುವ, ಬೇರೆ ಬೇರೆ ಕಡೆಯಿಂದ ಬಂದಂ ಸೇರಂವ ಪಂಚಾಯಿತಿ 
ಯಂವರು : ಮಲ್ಲಿಗೆಹೂವನ್ನು ಹಜಾಮರು ಮಂಡಿಯಕೂಡದುಯೆನ್ನು 
ಈ ಮಡಿವಾಳ ಸೆಟಿಗಳೂ ದೇಶನಾಡಿನವರ ಕೂಡ ಹೇಳುವಲಿ (ಎಕ. 1x, 
[ ದೇಶ + ನಾಡು] 


ಕಾನೆಕಾ. ೯೦-೧೬ ; 1700). 


ದೇಶನಾಲಬ್ಳಿ 


ದೇಶನಾಲಬ್ಬಿ (ನಾ). [ಜೈನ] ಕ್ಷಯೋಪಶವಮ, ವಿಶೋಧಿ, ದೇಶನಾ. 
ಪ್ರಾಯೋಗ್ಯ, ಕರಣ ಎಂಬ ಪಂಚಲಬ್ಲಿಗಳಲ್ಲಿ ವಂರನೆಯದು : 
p ಆರಂ ದ್ರವ್ಯಗಳು, ನವಪದಾರ್ಥಗಳು ಇವುಗಳ ಬಗ್ಗೆ ಉಪದೇಶಿ 
ಸುವಂಥ ಆಚಾರ್ಯರು ದೊರಕಿ, ಅವರ ಉಪದೇಶವನ್ನು 
ಕೇಳಲು ಸಿಗುವುದು ಮತ್ತು ಅವರಂ ಉಪದೇಶಿಸಿದ ಧರ್ಮತತ್ವ್ವ 
ವನ್ನು ತಿಳಿದುಕೊಂಡು, ಧರಿಸುವ ಶಕ್ತಿ ಇರಂವುದಂ : ಷಡ್ಮ_್ರವ್ಯ 
ಪಂಚಾಸ್ತಿಕಾಯ ಸಪ್ತತತ್ತ್ವ ನವಪದಾರ್ಥೋಪದೇಶಕ ಜೈನಾಚಾರ್ಯ 
ಪ್ರಭೃತಿ ಲಾಭಮುಂ ದೇಶಿತ ಪದಾರ್ಥಾವಧಾರಣ ಲಾಭಮುಂ ಮೇಣ್‌ 
ದೇಶನಾಲಬ್ಧಿಯಕ್ಕುಂ (ತತ್ತ್ವಪ್ರ. 60). "ಪಂಚಲಬ್ಳಿ' ಪರಾ. [ಸಂ.] 
ದೇಶನಿವೇಶೋಪದೇಶ (ನಾ). [ಜೈನ] ಜೈನ ಪುರಾಣದಲ್ಲಿರಬೇಕಾದ 
ಎಂಟು ಅಂಗಗಳಲ್ಲಿ ಒಂದಂ ; ದೇಶದ ವಿನ್ಮುಸ, ವಿಸ್ತೀರ್ಣ, ರೀತಿ, 
ರಚನೆ ಮೊದಲಾದುವುಗಳನ್ನು ಶಿಳಿಸುವುದಂ: ಆ ಫುರಾಣಕ್ಯ್ಕಂ ಲೋಕಾ 
ಕಾರಕಥನಮುಂ ದೇಶನಿವೇಶೋಪದೇಶಮುಂ ನಗರಸಂಪತ್ನರಿವರ್ಣನ 
ವ.00 ರಾಜ್ಯರಾಮಣೀಯಕಾಖ್ಯಾನಮುಂ ತೀರ್ಥಮಹಿಮಾಸಮರ್ಥನ 
ಮುಂ ಚತುರ್ಗತಿಸ್ವರೂಪನಿರೂಪಣಮುಂ ತಪೋದಾನವ್ಯಾವರ್ಣನಮುಂ 
ತೆತ್ಸಲ ಪ್ರುಪ್ತಿಪ್ರುಕಟಮುಮೆಂದಿಂತವಯವಂಗಳೆಂಟಕ್ಕುರಿ (ಆದಿಪು. ೧-೪೨ 
ವು. "ಪುರಾಣ? ಪರಾ. p "ಆದಿಪು ವಂತ್ತೂ "ಚಾವುಂಪು' ಗಳಲ್ಲಿ, 
ಪುರಾಣದಲ್ಲಿರಬೇಕಾದ ಅಂಗಗಳು ಎಂಟು ಎಂದು ಹೇಳಿದೆ. ಆದರೆ 
“ಅನಂಪು. ೧-೬೬'ರಲ್ಲಿ, ಮುನಿಮಾರ್ಗೋಕ್ತವಾದ ಅಂಗಗಳು 
ಐದಂ, ಮತ್ತು ಕವಿಪ್ರೋಕ್ತವಾದ ಅಂಗಗಳು ಎಂಟಂ (೫.೩) 


ಎಂದು ಹೇಳಿದೆ. ([ ದೇಶ + ನಿವೇಶ * ಉಪದೇಶ] 
ದೇಶಪದ್ಭತಿ (ನಾ). ದೇಶದ ಆಚಾರ,-ಸಂಪ್ರದಾಯ : ಅವನ 
ತಂದೆಯ ದೇಶಪದ್ಧತಿಯಂತೆ ಅವನನ್ನು ಗೋಪಾಲಕರಲ್ಲಿಗೆ 


ಕಳುಹಿಸಿಕೊಟ್ಟನು (ಮಡಿಸ. ೭೪) ; ಅವರು ಯಾವ ಸಂದರ್ಭದಲ್ಲೂ ತಮ್ಮ 
ದೇಶಪದ್ಧತಿಯನ್ನು ಬಿಟ್ಟು ನಡೆಯುವುದಿಲ್ಲ (ರೂರ). 
[ ದೇಶ + ಪದ್ಧತಿ) 

ದೇಶಪರತ್ವ (ನಾ). ಬೇರೆ ಬೇರೆ ಪ್ರದೇಶಗಳಿಗೆ ಸಂಬಂಧಪಟ್ಟಿರಂವಿಕೆ.: 
ಮಾಂತಿಸದ ಗುಣಗಳು ದೇಶಪರತ ದಿಂದ ಬೇರೆಬೇರೆಯಾಗುತ್ತವೆ 
(ಮುಂಬಯಿ. ೫-೦೪). [ಸಂ.] 

ದೇಶಪರಿಚ್ಛೇದ (ನಾ). “ಒಂದಂ ದೇಶದಲ್ಲಂಂಟು ಮತ್ತೊಂದು ದೇಶ 
ದಲ್ಲಿಲ್ಲವೆಂದೆನಿಸಿಕೊಂಬುದೇ ದೇಶಪರಿಚ್ಛೇದಮೆನಿಸುವುದು” 
(ವಿವೇಕ.೨೩) : ಕೆಲವೆಡೆಯಿದ್ದು ಕೆಲಣೆಡೆಯಿಲ್ಲದಿರುವಿಕೆಯು ದೇಶಪರಿ 
ಚ್ಛೇದ (ಭಾರದ. 3೩೩). [ದೇಶ ಪರಿಚ್ಛೇದ ) 

ದೇಶಪರ್ಯಟನ (ನಾ). ಎ ದೇಶಾಟನ: ದೇಶಪರ್ಯಟನವೆಂದರೆ ಅವರಿಗೆ 
ತುಂಬ ಖುಷಿ (ರ). [ ದೇಶ * ಪರ್ಯಟನ) 

ದೇಶಪರ್ಯಟನೆ (ನಾ). ಎ ದೇಶಾಟನ : ದೇಶಪರ್ಯಟನೆಯಿಂದ ಜ್ಞಾನಾ 
ರ್ಜನೆಯಾಗುತ್ತದೆ (ರೂಢಿ). [ದೇಶ * ಪರ್ಯಟನೆ) 

ದೇಶಪಾಂಡೆ (ನಾ). ೧. ಒಂದಂ ಜಿಲ್ಲೆಯ ಕಂದಾಯದ ಮಂಖ್ಯಾಧಿ 
ಕಾರಿ; ಮಹಾಲ್ಕರಿ : ದಿವಾನಸಹೇಬಾ ದೇಶಮುಕಿ ದೇಶಪಾಂಡೇರೂ 

. ಹಂನೆರಡು ಆಯಗಾರೆರು (ಎಕ. ೩11, ಶಿರಾ. ೮೭-೩: 7). ವಿ. 

ವತನದಾರನಾಗಿದ್ದುಕೊಂಡು ಗ್ರಾಮದ ಲೆಕ್ಕಪತ್ರಗಳನ್ನು ಬರೆಯಂ 
'ವವನು ; ಶಾನಂಭೋಗ ; ಕರಣಿಕ ; ಕುಲಕರಣಿ : ಶ್ಯಾನುಭೋಗ 
ಅಥವಾ ಮೆನನ್‌ ಎಂಬುದನ್ನು ಬೊಂಬೈಪ್ರಾಂತ್ಯದಲ್ಲಿ ದೇಶಾಯಿ, ದೇಶ 
ಪಾಂಡೆಯಂತಲೂ ಗ್ರಾಮದ ಅಕೌಂಟಿಂಟಿನ ಹೆಸರುಂಟು (ಗ್ರಾಮಾಕ. ೧): 
ಆದಕ್ಕೆ ಮುಖ್ಯಗಣಿಕನಾದವ ದೇಶಪಾಂಡೆ, ದೇಶಕುಲಕರಣಿ (ಪಾಳಗಾ. 


೦೧)... [-ಮರಾ, ದೇಶಪಾಂಡೇ) 


೪೦೭೨ 


10 


[od 


ಕ 


36 


30 


85 


40 


ದೇಶಮುಕಿ 


ದೇಶಪಾಂಡೆತನ (ನಾ). ದೇಶಪಾಂಡೆಯ ಉದ್ಯೋಗ,- ಅಧಿಕಾರ : 
ವೆಂಕಟಾದ್ರಿಯಜಮಾನರಿಗೆ  ಹುರಳಿಪಾಲೆದ ದೇಶಪಾಂಡೆತನವನ್ನು 
ಕೊಟ್ಟೆವಾಗಿ (ಮೈಆರಿ. ೧೯೨೮, ೬೪-೧೨ ; 1538). [ದೇಶಪಾಂಡೆ + - ತನ] 

ದೇಶಪ್ರೇಮ (ನಾ). ತನ್ನ ದೇಶದ ಮೇಲೆ ಇರುವ ಮಮತೆ, -ಅಭಿ 
ಮಾನ: ಸೋದರ ಸೋದರಿಯರೆ, ಮೇಲೇಳಿ . . , ದೇಶಪ್ರೇಮಾವೇಶವ 
ತಾಳಿ (ಕೋಗಿಲೆ. ೩೩-೭): ಅವನ ಅಚಲನಿರ್ಧಾರವನ್ನು, ಅನುಪಮದೇಶೆ 
ಪ್ರೇಮವನ್ನು ಕಂಡು ಅವನ ಬಗೆಗೆ ನನಗಿದ್ದ ಆದರವಿನ್ನೂ ಹೆಚ್ಚಿದೆ 
(ಆಗಸ್ಟ್‌. ೬೩). [ದೇಶ ಪ್ರೇಮ] 

ದೇಶಬಂಧ (ನಾ). [ಯೋಗ] ಯೋಗದ ಅಷ್ಟಾಂಗಗೇಲ್ಲಿ ಒಂದಂ; 
ಧಾರಣೆ; p ನಾಭಿ ಚಕ್ರ, ನಾಸಿಕಾಗ್ರ, ಜಿಹ್ವಾಗ್ರ ಇವೇ ಮೊದಲಾದ 
ಸ್ಥಾನಗಳಲ್ಲಿ ಮನಸ್ಸನ್ನು ಬೇರೆ ಕಡೆ ಚಲಿಸದಂತೆ ನಿಲ್ಲಿಸುವುದಂ : 
ಧಾರಣೆಯೆಂದರೆ ಶುಭವಾದ ಆಶ್ರಯವಾದ ನಾಭಿಚಕ್ರ, ಹೃದಯ, 
ಜಿಹ್ವಾಗ್ರ, ನಾಸಾಗ್ರ, ಶಿರಸ್ಸು ಮೊದಲಾದ ಶರೀರದವಯವದಲ್ಲಿ ಅಥವಾ 
ಹೊರಗಿನ ಶುಭವಾದ ಮಂಗಳಕರವಾದ ವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರ 
ವಾಗಿ ನಿಲ್ಲಿಸುವ ಅಭ್ಯಾಸಮಾಡುವುದು. ಇದೇ ದೇಶಬಂಧವು (ಹಿಂದಸಾ. 
೧೦೬). "ಅಷ್ಟಾಂಗಯೋಗ? ಪರಾ. [ದೇಶ ಬಂಧ) 

ದೇಶಬಾಂಧವ (ನಾ). ಒಂದೇ ದೇಶದಲ್ಲಿ ಜನಿಸಿರಂವುದರಿಂದ ಪರಸ್ಪರ 
ಸಂಬಂಧ ಹೊಂದಿದವನು : ದೇಶಬಾಂಧವರ ಬಗ್ಗೆ-ದೀನ ದಲಿತರ ಬಗ್ಗೆ 
ಎದೆಯಲ್ಲಿದ್ದ ತಳಮಳವನ್ನೆಲ್ಲ ಹೊರಚೆಲ್ಲುವಂತಿದ್ದ ದೃಷ್ಟಿ (ಆಗಸ್ಕ್‌. ೫). 

[ದೇಶ * ಬಾಂಧವ) 

ದೇಶಭಕ್ತ (ನಾ). ತನ್ನ ದೇಶದ ಬಗ್ಗೆ ಭಕ್ತಿಯನ್ನು ಹೊಂದಿರಂವವನು,- 
ಗೌರವವನ್ನೂ ಹೊಂದಿರುವವನಂ : ದೇಶಭಕ್ತರ ಉಪದೇಶಗಳನ್ನು ಕೇಳಿ 
ರೌದ್ರಾವೇಶವನ್ನು ತಾಳತೊಡಗಿದ (ಮರಮ. ೪೬೪); ಸ್ವಾತಂತ್ರ್ಯದ 
ಹೋರಾಟದಲ್ಲಿ ಅನೇಕ ಜನ ದೇಶಭಕ್ತರು ಅಸು ನೀಗಿದರು (ರೂಢಿ). 

[ ದೇಶ + ಭಕ್ತ] 

ದೇಶಭಕ್ತಿ (ನಾ). ಎ ದೇಶಪ್ರೇಮ ; ಇವನೂ ದೇಶಭಕ್ತಿಯ ಕಾವಿನಿಂದ 
ಅಲ್ಲಿಗೆ ಹೋಗತೊಡಗಿದ (ಮರಮ. 9೬೪) ; ದೇಶಭಕ್ತಿಯನ್ನು ಹೊಂದಿದ್ದ 
ಅನೇಕ ಮಹನೀಯರು ನಮ್ಮ ನಾಡಿಗಾಗಿ ದುಡಿದರು (ರೂಢಿ). 

[ದೇಶ + ಭಕ್ತಿ) 

ದೇಶಭಾಷೆ (ನಾ). ಒಂದಂ ಪ್ರದೆ ಶದಲ್ಲಿ ಹಿಂದಿನ ಕಾಲದಿಂದಲೂ 
ಬಳಕೆಯಲ್ಲಿರಂವ ಮಾತು; ನಾಡುನುಡಿ: ಈ ಕೆಲವು ವಿಷಯಗಳು 
ವಿಶೇಷವಾದ ಪ್ರಾಮುಖ್ಯತೆಯನ್ನು ಹೊಂದಿ, ಗಮನಾ ರ್ಹವಾಗಿ 
ನೊಳಂಬರ ಮೂಲವನ್ನು ಮತ್ತು ದೇಶಭಾಷೆಯನ್ನು ನಿರ್ಧರಿಸಲು 
ಸಹಾಯಕವಾಗುತ್ತದೆ (ನೊಳಂಬ. ೭೯): ಶ್ರೀಬಂಕಿಂಬುಬು ಅವರ ಆನೇಕ 
ಗ್ರಂಥಗಳು ... ಯೂರೋಪ್‌ ಖಂಡದ ದೇಶಭಾಷೆಗಳಿಗೂ ಭಾಷಾಂತರ 
ಮಾಡಲ್ಪಟ್ಟಿವೆ (ಕಪಾಳೇ. ವಿಶ್ಠಾಪನಾ). [ದೇಶ * ಭಾಷೆ] 

ದೇಶಭ್ರಷ್ಟ (ನಾ). ತನ್ನ ಮಾತೃಭೂವಿಂಯಿಂದ ಹೊರದೂಡಲ್ಪಟ್ಟ 
ವನು; ತನ್ನ ದೇಶದಲ್ಲಿ ಕಾರಣಾಂತರದಿಂದ ನೆಲೆಯಿಲ್ಲದವನಾಗಿ 
ಪರದೇಶಕ್ಕೆ ಹೋಗಿರಂವವನಂ; ಗಡೀಪಾರಾದವನು : ತಪ್ಪು ಮಾಡಿ, 
ಊರಲ್ಲಿದ್ದರೆ ಸಿಕ್ಕಿಬೀಳುತ್ತೇನೆ ಎಂದು ಹೆದರಿ, ದೇಶಭ್ರಷ್ಟನಾಗಿದ್ದಾನೆ 
(ಕರುಕ. ೧೭೨); ನೀನು ತಪ್ಪುಕಾಣಿಕೆಯನ್ನು ಕೊಡುವುದಕ್ಕಾಗಲಿ ಅಥವಾ 
ದೇಶಭ್ರಷ್ಟನಾಗುವುದಕ್ಕಾಗಲಿ ಒಪ್ಪದಿದ್ದ ಮೇಲೆ. . , ಬೇರೆ ಮಾರ್ಗವೇ 
ಇರಲಿಲ್ಲ (ಸೋಕ್ರಮ. 9೩. [ದೇಶ * ಭ್ರಷ್ಟ] 

ದೇಶಭ್ರಷ್ಟತ್ವ (ನಾ). ದೇಶಭ್ರಷ್ಟನಾಗುವಿಕೆ ; ಗಡೀಪಾರಾಗುಂವಿಕೆ. 

[ಸಂ.) 
ದೇಶಮುಕಿ "ದೇಶಮುಖ' ನೋ. 


ದೇಶಮುಖ 


ದೇಶಮುಖ, ದೇಶಮುಕಿ (ನಾ). (ಹಿಂದೆ ಮರಾಟರ ಕಾಲದಲ್ಲಿ) 
ಪರಗಣವೆಂದಂ ಕರೆಯಲಾಗುತ್ತಿದ್ದ ದೇಶವಿಭಾಗದ ಅಧಿಕಾರಿ ; 
ಪ್ರಾಂತಾಧಿಕಾರಿ: ಮೇಲಾಗಿ ಕೇಶವರಾಯರೂ ಎಲ್ಲ ವಿಷಯಗಳಲ್ಲಿ 
“ದೇಶಮಂಖ'ರಂತೆ ನಡೆದರು (ಸಮಜೀ. 928) ; ರಾಜಾನುಗ್ರಹ ಪಡೆದು 
ದೊಡ್ಡ ದೇಶಮುಖನೆಂದೆನಿಸಿಕೊಂಬ ಆಶೆಯೂ ಬಹಳ (ಕಠವಿ. 11, ೨೫೭): 
ಒಂದರಿ ಪ್ರುಂತದ ಆಡಳಿತವೆಲ್ಲವೂ ದೇಶಾಧಿಕಾರಿಯಾದ ದೇಶಮುಖ 
ದೇಶಪಾಂಡೆ, ದೇಸಾಯಿ . . , ಎಂಬೀ ಅಧಿಕಾರಿಗಳ ಆಧೀನ 
ವಾಗಿದ್ದವು (ಅತ್ರಶಿ- 68೬). ದೇಶಮುಕಿ ; ಮಲಸಿ » ಗೌಡಗೆ ದಿವಾನ 
ಸಹೇಬಾ ದೇಶಮುಕಿ ದೇಶಪಾಂಡೇರೂ ಕನಗೊಡ » ಗೌಡ ಶಾನಬೋಗರು 
(ಎಳೆ. £11, ಶಿರಾ, ೮೭-೩; 1); 
[+ ಮರಾ, ದೇಶಮೂಖ್‌./ಸಂ. ದೇಶಮುಖ] 


ದೇಶರೂಪ (ನಾ). ಸನ್ನಿವೇಶಕ್ಕೆ ' ಅನುಸಾರವಾಗಿರುವುದಂ ; ಔಚಿತ್ಯ : 


ಹೊಂದಾಣಿಕೆ: “ಅಭ್ರೇಷಃ, ನ್ಯಾಯಃ,: ಕಲ್ಪಃ, ದೇಶರೂಪಂ, 
ಸಮಂಜಸಂ - ೫ ತನಗೆ ಉಚಿತವಾದ ಧರ್ಮಗಳನ್ನು ತಪ್ಪದೇ ತಕ್ಕ ಹಾಗೆ 
ನಡೆದ:ಕೊಳ್ಳುವಿಕೆ” (ಸಿದ್ಮಾಂತಿ. ೨೦೮). [ದೇಶ ರೂಪ) 

'ದೇಶವಾಚಕ (ನಾ). . ದೇಶವನ್ನು ತಿಳಿಸಂವ ಶಬ್ದ ; ಪ್ರದೇಶವನ್ನು 
ತಿಳಿಸುವ ಶಬ್ದ ನ ಆ ಪದಗಳು ಭಾಷಾವಾಚಕ ಪದಗಳಾಗಿರದೆ ದೇಶ 
ವಾಚಕಗಳಾಗಿರಬಹುದು (ಡ್ರಾವಿವಿ. ೯೧). ದೇಶ * ವಾಚಕ) 

ದೇಶವಿರತ (ನಾ). [ಜೈನ] ದೇಶವಿರತಿವ್ರತವನ್ನು ಹೊಂದಿದವನು: 
ಪರಮಾಗಮದೊಳ್‌ ಸಾಗಾರರ ನೆಲೆ ಪನ್ನೊಂದು ಪನ್ನೆರಬ್ರಪದನಗಾರರ 
ನೆಗಚ್ಚಿ ಗುಣಸ್ಮಾನಂ ಪರಿಕಿಪೊಡೇಬಲ್ತೆ .ದೇಶವಿರತನಿನವಆೂಳ್‌ 
(ಅನಂಪು. ೩-೩೭); ದೇಶವಿರತ._ಯಾವ ಜೀವವು- ಜಿನೇಂದ್ರದೇವನಲ್ಲಿ 
ಅದ್ವಿತೀಯಶ್ರದ್ಧೆಯನ್ನಿಟ್ಟು ತ್ರಸಹಿಂಸೆಯಿಂದ ವಿರತ ವಂತ್ತು ಅದೇ 
ಸಮಯದಲ್ಲಿ ಸ್ಥಾವರಹಿಂಸೆಯಿಂದ ಅವಿರತವಾಗುವುದೋ ಆ ಜೀವಕ್ಕೆ 
ವಿರತಾವಿರತವೆಂದು ಹೇಳುವರು (ಕ್ರಾವಕಾ. ಪರಿ. 17, ೬೧೭). 

[ದೇಶ * ವಿರತ] 

ದೇಶವಿರತಿ (ನಾ). [ಜೈನ] ಶ್ರಾವಕರಂ ಧರಿಸಿರಂವ ದಿಗ್ವಿರತಿ, ದೇಶ 
ವಿರತಿ ಮತ್ತು ಅನರ್ಥದಂಡವಿರತಿ ಎಂಬ ಮೂರು ಬಗೆಯ ಗುಣ 
ವ್ರತಗಳಲ್ಲಿ ಒಂದು; £ ಆಜೀವ ಪರ್ಯಂತವೂ ನಿಗದಿಯಾದ ದಿನ, 
ತಿಂಗಳಂ, ವರ್ಷ ಮುಂತಾದ, ಕಾಲಪ್ರಮಾಣಗಳಲ್ಲಿ, ನಿರ್ದಿಷ್ಟವಾದ 
ಅಡವಿ, ನದಿ, ತಟಾಕ ಮೊದಲಾದ ಪ್ರದೇಶಗಳಿಂದ ಹೊರಗೆ 
ಸಂಚರಿಸುವುದಿಲ್ಲವೆಂಬ ವ್ರತ: ಇನ್ನೆರಡನೆಯ ದೇಶವಿರತಿಯೆಂತೆನೆ 
ಯಾವಜ್ಜೀವಂ ತೊಣಿದುದಣಕೊಳಗೆಯಂ ಘಟಿಕೆ ಮುಹೂರ್ತ ದಿನರಾತ್ರಿ 
ಪಕ್ಷಮಾಸ ಖತುಚತುವರ್ಮಾಸ ಅಯನಸಂವತ್ಸರಾದಿಕಾಲ ಪ್ರಮಾಣದಿಂ 
ಕೆವ್ಮನೆ ಮೂಣಡವಿ ನದೀತಟಾಕ ಇವೇ ಮೊದಲಾದ ಪ್ರದೇಶಾದಿಗಳಿಂದ 


ತ್ರಲ್ಬೋಗೆನೆಂದು ಪ್ರಮಾಣಿಸುವುದೆರಡನೆಯ ಗುಣವುತಮಕ್ಕು೦ (ಪಸಾರ.. 


೩೧೧). [ದೇಶ ವಿರತಿ] 

ದೇಶವ್ಯಾಪ್ತಿ (ನಾ). ಆಕಾಶ ಮೊದಲಾದ ಸ್ಥಳಗಳಲ್ಲಿ ಹರಡಿಕೊಳ್ಳು 
ವಿಕೆ: ದೇಶವ್ಮಾಪ್ರಯಿಂದ ಅಣು ಮಹತ್‌ ಮಹತ್ತರ ಮೊದಲಾದ 
ವ್ಯವಹಾರಗಳು ಕೂಡುವುವು, ದೇಶವ್ಯಾಪ್ತಿಯಂದರೆ ಪರಮಾಣು ಎಷ್ಟು 
ಆಕಾಶಪ್ರೆದೇಶವನ್ನೂ ಆವರಿಸುತ್ತದೆಯೋ ದ್ವ್ಯಣುಕವು ಅದಕ್ಕಿಂತಲೂ 
ಅಧಿಕಪ್ರದೇಶವನ್ನು ಆವರಿಸುತ್ತದೆ (ಹಿಂದ. 60). [ ದೇಶ * ವ್ಯಾಪ್ತಿ ] 

ದೇಶವ್ರತ (ನಾ).ಎದೇಶವಿರಶಿ : ದೇಶವ್ರತ-ದಿಗ್ವ ತದಲ್ಲಿ ಗೊತ್ತುಮಾಡಿದ 
ಮೇರೆಗಳಲ್ಲಿಯೂ ಈಚೆಗೆ ಸಮಾಪದ ನದೀಪರ್ವತಗಳ ಆಚೆಗೆ ಆಮರಣವೂ 
ಹೋಗುವುದಿಲ್ಲವೆಂದು ನಿಶ್ಚಯಿಸುವುದು - ದೇಶವ್ರತವು (ಕೃನಧ. ೬೯). 
“ಗಂಣವ್ರತ', "ಶೀಲವ್ರತ' ಪರಾ. [ದೇಶ * ವ್ರತ) 


೪೦೭೩ ದೇಶಸ್ಥ 


ದೇಶವ್ರತಿ (ನಾ).ಎದೇಶವಿರತ: ದೇಶವ್ರತಿಗಳಂ ಪೇಟಕ್ಕಿನೆಂತೆನೆ ದರ್ಶೆನಿಕನಂಂ 
ವ್ರತಿಕನುಂ . . , ಉದ್ದಿಪ್ಪವಿರತನುಮೆಂದು ದೇಶವ್ರತಿಗುಣಸ್ಕಾ ನದ 
ವರ್ಪನ್ನೊಂದು ವಿಕಲ್ಪಮಪ್ಪ ವರ್ತಂತಮ್ಮಗುಣಂಗಳತ್ತಣಿಂ ಪೂರ್ವಗುಣಂ 
ಗಳ್ವೆರಸು ಕ್ರಮದಿಂ ಪೆರ್ಚಿದರ್‌ (ಪಸಾರ. ೨೯೪). [ದೇಶ+*ವ್ರತಿ] 
ಕ|ದೇಶವ್ರಾತ (ನಾ). ದೇಶಗಳ ಸಮೂಹ: ಧರ್ಮಜನಿದ್ದ ದೇಶವ್ರಾತ 
ದೊಳು ಬಟನಿಲ್ಲ ಸವೆಯವು ಬೆಳೆದ ಬೆಳಸುಗಳು (ಕುಪ್ಕಾವಿ. ೪-೧೨). 
[ದೇಶ * ವ್ರಾತ] 
| ದೇಶಶಾಖೆ (ನಾ). ಒಂದು ದೇಶದ ಬೇರೆ ಬೇರೆ ವಿಭಾಗ; ಜಿಲ್ಲೆ. 
"ದೇಸಾಕೆ' ಪರಾ. [ದೇಶ ಶಾಖೆ] 
10| ದೇಶಸಂಚಾರ (ನಾ). ದೇಶದಲ್ಲೆಲ್ಲ ತಿರುಗಂವಿಕೆ ; ನಾಡಿನಲ್ಲೆಲ್ಲ ಸಂಚರಿ 
ಸುವಿಕೆ ; ದೇಶಪರ್ಯಟನೆ: ಆ ಸ್ವಾಮಿಗಳು ದೇಶಸಂಚಾರ ಮಾಡುತ್ತಾ 
ಜನರಿಗೆ ತತ್ತ್ವ ಬೋಧೆ ಮಾಡುತ್ತಿದ್ದರು (ರೂಢಿ). ದೇಶ + ಸಂಚಾರ] 
ದೇಶಸಂಯತ (ನಾ). [ಜೈನ] ಐದು ಅಣುವ್ರತ, ಮೂರು ಗುಣವ್ರತ 
ವಂತ್ತು ನಾಲ್ಕು ಶಿಕ್ಷಾವ್ರತ__ಈ ಹನ್ನೆರಡು ವ್ರತಗಳನ್ನು ಪಾಲಿಸುವ 
16| ಶ್ರಾವಕ: ಏಕದೇಶನಿರ್ವೃತಿ ಲಕ್ಷಣಾಣುವ್ರತ ಗುಣಶಿಕ್ಷಾವ್ರತಸ್ವರೂಪ 
ಮೇಕಾದಶನಿಲಯಮುವ:ಪ್ಸ ದೇಶಚಾರಿತ್ರದೊಳು ವರ್ತಿಸುವ ಶ್ರಾವಕ 
ನೈದನೆಯ ಗುಣಸ್ಕಾನವರ್ತಿ ದೇಶಸಂಯತನಕ್ಕುಂ- (ಕ್ರಾವಕಾ. ೬೮-೩). 
[ದೇಶ + ಸಂಯತ] 
ದೇಶಸಂಯಮು (ನಾ). [ಜೈನ] ಆಸಂಯಂಮ, ದೇಶಸಂಯಂವಂ, ಸಾಮಾ 
20| ಯಿಕ, ಛೇದೋಪಸ್ಥಾಪನ. ಪರಿಹಾರವಿಶುದ್ಧಿ, ಸೂಕ್ಷ್ಮಸಾಂಪರಾಯಂ, 
ಯಥಾಖ್ಯಾತಶುದ್ಧಿಸಂಯವಂ ಎಂಬ ಏಳು ಬಗೆಯ ಸಂಯವಂ 
ಗಳಲ್ಲಿ ಒಂದು ; ಹನ್ನೆರಡು ಬಗೆಯ ವ್ರತಗಳನ್ನು ಪಾಲಿಸುವ 
ಶ್ರಾವಕನ ಚಾರಿತ್ರ: ಸಾಮಾಯಿಕಚ್ಛೇದೋಪಸ್ಥಾಪನಾಪರಿಹಾರ 
ವಿಶಂದ್ಧಿಸೂಕ್ಷ್ಮಸಾ೦ಪರಾಯಯಥಾಖ್ಯಾತಚಾರಿತ್ರದೇಶಸಂಯಮ ಅಸಂ 
25 ಯಮವಿಕಲ್ಪದಿಂ ಸಂಯಮ ಸಪ್ತವಿಧಂ (ತತ್ತೃಪ್ರ. ೧೭) : ಸಮ್ಮಕ್‌ 
ಮಿಥ್ಯಾತ್ವ ಗುಣಸ್ಥಾನದಲ್ಲಿರುವ ಜೀವವು ಸಕಲಸಂಯಮ ಇಲ್ಲವೆ ದೇಶ 
ಸಂಯಮವನ್ನು ಗ್ರಹಣಮಾಡುವುದಿಲ್ಲ (ಶ್ರಾವಕಾ. ಪರಿ: 11, ೬೧೭). 
₹ ದೇಶ + ಸಂಯಮ 
ದೇಶಸಾತ್ಮ್ಯ (ನಾ). [ವೈದ್ಯಶಾ] ಮೂರು ಬಗೆಯ ಸಾತ್ಮ್ಯಗಳಲ್ಲಿ 
80) ಒಂದು; ವಾಸಮಾಡುವ ಪ್ರದೇಶಕ್ಕೆ ಹೊಂದಿಕೊಳ್ಳುವುದು, - 
ಒಗ್ಗಿಕೊಳ್ಳುವುದಂ: ವಿರುದ್ಧಪಾನಾಹಾರಂಗಳು ವಿರುದ್ಧಪ್ರಕೃತಿಯುಳ್ಳವ 
ನಾಗಿದ್ದರೂ ದೇಹಕ್ಕೆ ಒಡಂಬಟ್ಟು ಬಂದರೆ ಅದೇ ಸಾತ್ಮ್ಮವೆನಿಸಿಕೊಂಬುದು, 
ಆ ಸಾತ್ಮ್ಮವೆಂತೆಂದೊಡೆ ; , , ದೇಶಸಾತ್ಮ,, ದೇಹಸಾತ್ಮ್ಮ, ವ್ಯಾಧಿ 
ಸಾತ್ಮ್ಯವೆಂದು ಆ ಸಾತ್ಮ್ಯ ಮೂಜು ತೆಅನಾಗಿಹುದು (ವೈದ್ಯಸಾ. 1, ೧೨). 
88| `'ದೇಹಸಾತ್ಮ್ಯ' ಪರಾ. [ದೇಶ ಸಾತ್ಮ್ಯ) 
ದೇಶಸೇವೆ (ನಾ). ಹುಟ್ಟಿದ ದೇಶಕ್ಕಾಗಿ ಮಾಡಂವ ಸೇವೆ,- ಕಾರ್ಯ; 
ನಾಡ ಸೇವೆ: ಅವರು . , , ಜೀವಿತದ ಕೊನೆಯ ನಿಮಿಷದವರೆಗೂ 
ದೇಶಸೇವೆ ಮಾಡಿದರು (ಕಪಪು. ೫-೬೫) ; ಗೃಹಸ್ಥ ರಿಗೆ ದೇಶಸೇವೆ ಮಾಡುವ 
ಅಧಿಕಾರವಿಲ್ಲವೇ? (ಛಾರತಿ, ೭. ದೇಶ ಸೇವೈ) 
46| ದೇಶಸ್ಥ (ಗಂ). ೧. ದೇಶದಲ್ಲಿರಂವ ; ದೇಶದಲ್ಲಿ ವಾಸಿಸಂವ. (ನಾ). 
೨. ಒಂದಂ ದೇಶದಲ್ಲಿ ವಾಸಿಸುವ ವ್ಯಕ್ತಿ, ೩. ಬ್ರಾಹ್ಮಣರಲ್ಲಿ ಒಂದಂ 
ಪಂಗಡ ; ಮಹಾರಾಷ್ಟ್ರದ ಕಡೆಯಿಂದ ಕರ್ಣಾಟಕಕ್ಕೆ ವಲಸೆ ಬಂದಂ, 
ಸ್ಮಾರ್ತ ಮತ್ತ ಮಾಧ್ವ ಸಂಪ್ರದಾಯ, ಆಚಾರಗಳನ್ನು ಹೊಂದಿಸಿ 
ಕೊಂಡಿರುವ ಬ್ರಾಹ್ಮಣವರ್ಗ: ದೇಶಸ್ಥ ಬ್ರಾಹ್ಮಣರು: ಇವರನ್ನು ನಮ್ಮ 
66 ಜಿಲ್ಲೆಯಲ್ಲಿ "ತೋಟಿಗ' ರೆಂದು ಕರೆಯುವುದೂ ಉಂಟು (ತುಳುನಾ. ೦೩೭). 
[ಸಂ.) 


ದೇಶಾಂತರ 


ದೇಶಾಂತರ (ನಾ). ಬೇರೆದೇಶ ; ಪರದೇಶ ; ವಿದೇಶ : ಧರಣಿ ನುಂಗುವ 
ಳಿಬ್ಬರನು ಸಂಗರವ ಜಯಿಸದ ನೃಪನ ದೇಶಾಂತರವ ಚರಿಸದ ಪಂಡಿತನ 
(ಕುವ್ಶಾಉ- ೩-೨3) ; ಹರನುರಿಗಣ್ಣೊಳೆನ್ನಾಳ್ಹ ದೇಹವ ಬಿಟ್ಟ ವಿರಹದೆ 
ದೇಶಾಂತರವ ಭರವಶದೊಳು ಸಿಕ್ಕಿದೆ ನಾನು ಮುಂದಕೆ ಸ್ಮರನೆ ಶರಣನೆಂದ 
ಳವಳು (ಮೋಹಕಶ. ೦೦-೨೧) ; ನಾನು ಸರಕಾರದ ಕೆಲಸದ ನಿಮಿತ್ತವಾಗಿ 
ದೇಶಾಂತರದಲ್ಲಿರುವಾಗ ನಿಮ್ಮ ತಾಯಿಯೇ ನನ್ನ ಮಕ್ಕಳನ್ನು ಜೋಕೆ 
ಮಾಡಿದಳು (ಮುಂಬಯಿ. ೪-೦೯೬) ; ಈಗ ತಂದೆಯ ತೊಡೆಯನ್ನು ಬಿಟ್ಟು 
ದೇಶಾಂತರದಲ್ಲಿ ನಾನೆಂತು ಜೀವವನ್ನು ಧರಿಸುವೆನು (ಕಾಕುಂತ. 
8೭-೧೨) ; ದೇಶಾಂತರ ಹೋದರೆ ದೈವ ಬಿಟ್ಟೇತೆ? (ಗಾದೆ)- 
[ಸಂ.7 
ದೇಶಾಂತರಂಗೆಯ್‌ (ಕ್ರಿ). ಪರದೆ ಶಕ್ಕೆ ಹೋಗು; ವಿದೇಶಕ್ಕೆ ಹೋಗು: 
ಅಬಲೆ ನೀನೆಂತು ದೇಶಾಂತರಂಗೆಯ್ವೆಯಕಟಾ (ನವಮೋ. ೮-೬೯). 
[ ದೇಶುಂತರ + ಕೆಯ್‌, ] 
ದೇಶಾಂತರವಾಸ (ನಾ). ಪರದೆ: ಶದಲ್ಲಿ ವಾಸಮಾಡುವುದು ; ಸ್ವದೇಶ 
ಭ್ರಷ್ಟನಾಗಿರುವುದು: ಈ ಯೂರೋಪ'ಖಂಡದವರಲ್ಲಿ ಅನೇಕರು 
ದೇಶಾಂತರವಾಸ ಮಾಡಿಕೊಂಡು ಗಣಿಗಳಲ್ಲಿ ಕೆಲಸ ಮಾಡಬೇಕೆಂಬ ಶಿಕ್ಷೆಗೆ 
ಹಿಳಗಾದವರು (ಛೂಗೋಳ. ೧೦೮). [ ದೇಶಾಂತರ + ವಾಸ್ಕ] 
ದೇಶಾಂತರವಾಸಿ (ನಾ). ಪರದೆ:ಶವಲ್ಲಿ ವಾಸಮಾಡುವವನು ; ವಿದೇಶ 
ವಾಸಿ: ಯೌವನ ಪರಿಪೂರ್ಣದೊಳ್‌ ದೇಶಾಂತರವಾಸಿಗಳಪ್ಪರಸು 
ಗಳಾಕೆಯಂ ಬೇಡಿಯಟ್ಟೆ (ಜಾವುಂಪು. 36). [ಸಂ. ದೇಶಾಂತರವಾಸಿನ್‌) 
ದೇಶಾಂತರಿ (ನಾ). ೧. ಪರದೇಶದಿಂದ ಬಂದಿರಂವವನಂ; ಬೇರೆ ದೇಶಕ್ಕೆ 
ಸೇರಿದವನಂ; ವಿದೇಶಿ : ಆ ಕಾಲದೊಳ್‌ ನೀಂ ದೇಶಾಂತರಿಯಾಗಿಯುಂ 
ನೀಂ ಬದ್ಧ. ಮಿಥ್ಯಾದ ೃಷ್ಟಿಪ್ರೀತಿಂಕರನೆಂಬ ಪೆಸರನಾಂತು ಬಂದಾ 
ಪೂಜೆಯಂ ಕಂಡು . . . ಪೇರಡವಿಯೊಳು ಯಕ್ಷನಾಗಿ ಪುಟ್ಟಿ (ಪುಠ್ಕಾಸ್ರ 
೧-೪೬ ವ). ೨. ವಿರಕ್ತ; ಚರಜಂಗಮ ; ಸ್ಥಳದಿಂದ ಸ್ಥಳಕ್ಕೆ ಚಲಿಸುವ 
ಜಂಗಮ: ದೇಶಾಂತರಿ ದೇಶಾಂತರಿ ಎಂದು ನುಡಿವ ಹುಸಿಭ್ರಷ್ಟರ 
ನೇನೆಂಬೆನಯ್ಕಾ (ವಡಸಂ. ೧೯೪-೪೪), [ ಸಂ. ದೇಶಾಂತರಿನ್‌] 
ದೇಶಾಂತರಿಗ (ನಾ). ಎ ದೇಶಾಂತರಿ ೧: ಆ ಗೃಹಸ್ಥನ ಪೆಂಡತಿ ಮುಖ 
ದೊಳ್‌ ಸೆಜಂಗನಿಕ್ಕಿಕೊಂಡು . ಮಗಂಗೆ ಮೊಲೆಯೂಡುವುದಂ ಕಂಡು 
ದೆ:ಶಾಂತರಿಗರಿದೇನೆಂದು ಬೆಸಗೊಂಡೊಡೆ (ಪಂಡತಂ. ೨3೯-೩). 
[ ದೇಶಾಂತರ. - ಇಗ] 
ದೇಶಾಕಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು; ದೇಶಾಕ್ಷಿ: 
ದೇಶಾಕಿ [ಏಾಕಾಂ. ಖಿ) (ದೇಶಿ?) ಯಲ್ಲದ ರಾಗ ಉಪ್ಪಿಲ್ಲದ ಊಟ ಸಪ್ಪೆ 
ಕಾಣಿರೋ ಅಯ್ಯಾ ಮಿಕ್ಕಿನ ರಾಗ ಶಿವನಲ್ಲದ ದೈವ ಫಲವಿಲ್ಲ ಕಾಣಿರೋ 
ಅಯ್ಯಾ ಮಿಕ್ಕಿನ ತುಂಬುರ ನಾರೆದರು ಶಿವನ ಕೇಳಿಸುವ ರಾಗ ಮಹಾಲಿಂಗ 
ಗಜೇಶ್ವರನ ನಚ್ಚಿನ ರಾಗೆ (ಸರ್ವವ. ೭೪-೪೧೦). [ ೭೫೦. ದೇಶಾಕ್ಷೀ] 
ದೇಶಾಕೆ "ದೇಸಾಕೆ' ನೋ. 
ದೇಶಾಕ್ಷಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಪಾಡಿ ವಸಂತ 
ಸಂಕೀರ್ಣ ದೇಶಾಕ್ಷಿಯುಗೂಡಿದ. ಸಾಳಂಗಗಳೆಂಬ ಗಾಡಿಕಾತಿಯರು 
ಗಾನವನಾಲಾಪವ ಮಾಡಿದರಂದಮರೆರು ಸೋಲೆ (ಸೊಬಸೋ. ೨೪-೩೫) ; 
ಬಳಿಕ ಸಮಸ್ತರಾಗಂಗಳೊಳಗೆ , , , ದೇಶಾಕ್ಷಿ. . . ಮಧ್ಯಮಾವತಿ 
ಯೆಂಬ ಮೂವತ್ತಾಣು ರಾಗಂಗಳೇ ಮುಖ್ಯಮಾಗಿ ಬಳಿಕೆಯಿಂದಧುನಾ 
ತನರಲ್ಲಿ ಪ್ರಸಿದ್ಧಿಗೊಂಡಿರ್ಪವು (ವಿವೇಕ. ೨೩9) ; ರಾಗ ದೇಶಾಕ್ಷಿ, ನಾದ 
ನಾಮಕ್ರಿಯೆ (ಪ್ರಸಕೀ. ೮). [ ಸರ. ದೇಶಾಕ್ಷೀ] 
ದೇಶಾಖ್ಯಾನ (ನಾ). -ದೆ:ಶನಿವೇಶೋಪದೇಶ: ದೇಶಾಖ್ಯಾನಮೆಂಬುದು 
ವಿಷಯವ್ಯಾವರ್ಣನಂ (ಜಾಪುಂು: ೧). [ದೇಶ ಆಖ್ಯಾನ] 


೪೦೭೪ 


ದೇಶಾಭಿಮಾನ 


ದೇಶಾಚಾರ (ನಾ). ಒಂದು ದೇಶದಲ್ಲಿ ಮೊದಲಿನಿಂದ ನಡೆದು ಬಂದಿ 
ರಂವ ಪದ್ಧತಿ, - ಸಂಪ್ರದಾಯ: ಬ್ರಹ್ಮಚಾರಿ ಯತಿ ದೀಕ್ಷಿತರಿಗೆ 
ಸೂತಕಾದಿ ಹೊಲೆಗಳಿಲ್ಲವೆಂಬುದು ಮೊದಲಾದಾಚಾರ ಭೇದಮಿರ್ಪುದಟ್‌ಂ 
ದೇಶಾಚಾರ . . . ಸಂಪ್ರದಾಯವೆಂಬುದು ಮೊದಲಾದವುಗಳಂ ತಿಳಿದು 
(ವಿವೇಕ. ೧೮೬); ಇಂತು ತಮ್ಮನ್ನರೆನ್ನನ್ನರಿಗೆ ಯಾವುದೇ ಭೂಷಣವ 
ತೊಡಿಸಿದರೆ ಅದು ನಮಗೆ ನೀಡಿದಂತೆಯೆ. .ಇಂತು ನಮ್ಮ ದೇಶಾಚಾರೆ 
(ನವರಾ. ೪, ತಿಟ್ಟಿ; ಇದರೊಳಗಿನ ಆ ತ್ಮವೀ ರದ ಕತೆ ದೇಶಾಚಾರ, 
ಕಾಲಾಚಾರಗಳನ್ನು ಮಾರಿ ಸಾರ್ವಕಾಲಿಕವಾದ ಸಾರ್ವದೇಶಿಕವಾದ 
ಗುಣವನ್ನು ಹೊಂದಿ ಗುರುತ್ವವನ್ನು ಪಡೆದಿದೆ (ವೀರಯೋ. ೪1 ಮುನ್ನುಡಿ). 
[ದೇಶ + ಆಚಾರ] 
ದೇಶಾಟಣ (ನಾ). = ದೇಶಾಟನೆ : ದೇಶಾಟಣ ಮಾಡುವುದು ಸಮುದ್ರದ 
ಮೇಲೆ ನನವೆಯಲ್ಲಿ ಸಂಚರಿಸುವುದು ಸಹಾ ದೇಹಕ್ಕೆ ಒಳ್ಳೆಯದು ಎಂದು 
ಅಭಿಪ್ರಾಯ ಪಡುತ್ತಾರೆ (ಪೇಟಿಮಾ. ೩2): [ ಆಸಂ. ದೇಶುಟನ] 
ದೇಶಾಟನ (ನಾ). ದೇಶಸಂಚಾರ. "ದೇಶಾಟನಂಗೆಯ್‌' ಪರಾ. [ಸಂ.] 
ದೇಶಾಟನಂಗೆಯ (ಕ್ರಿ). ದೇಶಸಂಚಾರ ಮಾಡು: ದೇಶಾಟಕಂಗೆಯ್ಯು 
ತಾನಂದದಿಂ ಮೂರುಸಾಸಿರಂ ವೀರ ಮಾಹೇಶ್ವರರ್ವೆರೆಸಿ ಶಿವಯೋಗಿವರನಿರೆ 
ಲೀಲೆಯಿಂ (ಕುಮಾಪು.- 3-೩೦). . [ ದೇಶಾಟನ * ಕೆಯ್‌,] 
ದೇಶಾಟನೆ (ನಾ). ೬ ದೆ:ಶಂಟನ : ದೇಶಾಟನೆಯಿಂದ ಲೋಕವ್ಯವಹಾರ 
ಜ್ಞಾನ ವೃದ್ಧಿಯಾಗುತ್ತದೆ. (ಊಂ). - [ ಸಂ. ದೇಶಾಟನ] 
ದೇಶಾದಿ (ನಾ). [ಸಂಗೀತ] ಒಂದು ಬಗೆಯ ತಾಳ : ಅದಿ, ದೇಶಾದಿ 
»:« ೬ ಮುಂಪೆತಾಳಗಳಲ್ಲಿ ಬಹಳ ಹಾಡುಗಳನ್ನು ರಚಿಸಿದ್ದಾರೆ (ಸಂಗೀತ. 
೨೯). [ದೇಶ ಆದ್ಮಿ) 
ದೇಶಾಧಿನಾಥ (ನಾ). ದೇಶಕ್ಕೆ ಒಡೆಯ ; ರಾಜ : ಕೇಳಿರೈ ದೇಶಾಧಿ 
ನಾಥರು ವೀರ ಪರಿವಾರ. ನಾಳೆ ಮೊದಲಾಗರ್ಜುನೆನ ನಾವ್‌ ಕಾಳೆಗಕೆ 
ಬರಲೀಯೆವು (ಕುಖ್ಕಾದ್ರೋ, ೨-೫). [ದೇಶ ಅಧಿನಾಥ] 
ದೇಶಾಧಿಪ (ನಾ). ಎ ದೆ:ಶಾಧೀಶೆ : ದೇಶಾಧಿಪ ಕೃಷ್ಣರಾಯಂಗೆ ಖಳರಿಂದ 
ಮೋಸವ ಬರಗುಡೆನೆಂದು ಶೇಷ ಮಂಡಳಿಸಿದಂದದಿ ವಜ್ರದಾಳ್ವೇರಿ 
ಲೇಸಾದುದು (ಮೋಹತ. ೩-೮): ದೇಶಾಧಿಪರ ಬೆಳ್ಳೊಡೆಗಳು ನಕ್ಷತ್ರ 
ರಾಶಿಯಂತೆಸೆಯೆ ಮಧ್ಮದಲಿ ಕೇಶವರಾಯನ ದೂಸ ರೋಹಿಣಿಯ 
ಪ್ರಾಣೇಶನೆಂಬಂತೆ ರಂಜಿಸಿತು (ನಮೋಹತ. ೩೬-೬೮). [ದೇಶ * ಆಧಿಪ) 
ದೇಶಾಧಿಪತಿ (ನಾ). ಎ ದೇಶಾಧೀಶ : ದೇಶಾಧಿಪತಿ ಹರಿಶ್ಚಂದ್ರರಾಯನ 
ಸತ್ಯವಾಸವನ ಸಭೆಯೊಳಗೆ ನೆಗಳ್ಹ ಪ್ರಸಂಗದಿಂ ಕೌಶಿಕ ವಸಿಷ್ಠ ಮನಿನಿಗಳಿಗೆ 
ಘನತರೆದ ಸಂವಾದಮಂ ವಾಡಿ ತಂದು (ಹಜಣ. ೧ ಸೂಜನೆ) ; ದೇಶಾಧಿ 
ಪತಿಯ ಗರ್ಭದಿ:ಬಂದು ನಿನಗೀಗ ಹಾಸುವ ವಸ್ತ್ರಗಳಿಲ್ಲ (ಹಂದ್ರಹಾ. ೧-೨೪). 
| 1ಬೆ:ಶ + ಅಧಿಪತಿ) 
ದೇಶಾಧೀಶ (ನಾ). ದೇಶಕ್ಕೆ ಒಡೆಯ; ರಾಜ : ದೇಶಾಧೀಶ ತನೂಭವರ್‌ 
ಸೆಡೆವುದುಂ ಸಾಕೇತೆಸಿಂಹಾಸನಾಧೀಶಂ ಕಂಡು (ಪಂರಾಮಾ. ೫-೮೩). 
[ ದೇಶ + ಅಧೀಶ) 
ದೇಶಾಭಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಮಾಳವಿ ಮಲಹರಿ 
ದೇಶಾಭಿ ಗುರ್ಜರಿ ಚಾಳಿ ದೇಶಿ ಧನ್ಮಾಸಿ (ತರ್ಕ. ೭-೩೫). 
[?./ಸಂ. ದೇಶಾಭೀರೀ 
ದೇಶಾಭಿಮಾನ (ನಾ). ತನ್ನ ದೇಶದ ಮೇಲಿನ ಮವ.ತೆ; ಮಾತೃ 
ಭೂವಿಂಯ ಮೇಲಿನ ಗೌರವ ; ದೇಶಪ್ರೇವಂ : ದೇಶಾಭಿಮಾನವೇ 
ಮತವಾಗಲೆಂದು ದೇಶಸೇವೆಯೆ ನಿರತವುತವಾಗಲೆಂದು (ಕಎಪು. ೧೭-೧೦); 
ರಾಷ್ಟ್ರೀಯ ಸ್ವಾರ್ಥ ಮತ್ತು ಹೆಮ್ಮೆಗಳು "ದೇಶಾಭಿಮಾನ' ವೆಂಬ 
ಸದ್ಗುಣವೆನಿಸಿಕೊಳು ವವು (ಆಗಸಂ. ೩೮). [ದೇಶ + ಅಭಿಮಾನ ] 


ದೇಶಾಭಿಮಾನಿ 


ದೇಶಾಭಿಮಾನಿ (ನಾ). ದೇಶಾಭಿಮಾನವುಳ್ಳವನು; ದೇಶಭಕ್ತ : ದೇಶಾಭಿ 
ಮಾನಿಯಾದ ಮನುಷ್ಯನು ಇವುಗಳಲ್ಲಿ ಯಾವುದನ್ನೂ ಧಿಕ್ಕರಿಸುವ 
ಹಾಗಿಲ್ಲ (ಭಾಗೃಶಿ. ೩೦) ; ಈಗ ನಮ್ಮ ರಿಎಷ್ಟಕ್ಕೆ ದೇಶಾಭಿಮಾನಿಗಳಾದ 
ನಾಯಕರ ಅವಶ್ಯಕತೆಯ ದೆ (ಕೂಢಿ). [ಸಂ. ದೇಶಾಭಿಮಾನಿನ* 

ದೇಶಾಯಿ "ದೇಸಾಯಿ' ನೋ. 

ದೇಶಾಯಿಕೆ (ನಾ). ೧. ದೇಸಾಯಿತನ ; ದೇಸಾಯಿಯ ಅಧಿಕಾರ. 
೨. ದೇಸಾಯಿಯ ಅಧಿಕಾರಕ್ಕೆ ಒಳಪಟ್ಟ ಗ್ರಾಮಾದಿಗಳಂ : ನಂಮ 
ದೇಶಾಯಿಕೆಯಿ » » »x'ಗೆ ಸಲುವ (ಬೊಂಕರಾ. ೧೯೩೩, ರಾಣಿಬೆನ್ನೂರು. 
೧೬-೪೦ ; 1597). [ದೇಶುಯಿ (ಎದೇಸಾಯಿ) + - ಇಕೆ] 

ದೇಶಾವಕಾಶಿಕವ್ರತ (ನಾ). [ಜೈನ] ಶ್ರಾವಕರು ಆಚರಿಸುವ ಒಂದಂ 
ವ್ರತ; £ ಆನಯನ (ಮರ್ಯಾದಿತ ಕ್ಷೇತ್ರದ ಹೊರಗೆ ಬೇಡು 
ವುದಂ), ಪ್ರೇಷ್ಠಪ್ರಯೋಗ (ಮರ್ಯಾದಿತ ಕ್ಷೇತ್ರದ ಹೊರಗೆ 
ಕಳುಹಿಸಂವುದಂ). ಶಬ್ದಾನುಪಾತ (ಮರ್ಯಾದಿತ ಕ್ಷೇತ್ರದ ಹೊರ 
ಗಿನವರೊಂದಿಗೆ ಮಾತನಾಡುವುದು), ರೂಪಾನುಪಾತ (ಮರ್ಯಾ 
ದಿತ ಕ್ಷೇತ್ರದ ಹೊರಗಿನವರಿಗೆ ಅಭಿಪ್ರಾಯಗಳನ್ನು ತಿಳಿಸುವುದು) 
ಮತ್ತು ಪುದ್ಧಲಕ್ಷೇಪ (ವಂರ್ಯಾದಿತ ಕ್ಷೇತ್ರದ ಹೊರಗಿನವರಿಗೆ 
ಪತ್ರ ಮೊದಲಾದ ಪದಾರ್ಥಗಳ ವಂೂಲಕ ತಿಳಿಸುವುದು)-ಈ ಐದು 
ಅತಿಟಾರಗಳನ್ನು ಬಿಡುವುದು : ಆವುದೊಂದು ವ್ರತದಲ್ಲಿ ದಿಗ್ವಿರತಿ 
ಯಿಂದವು ಹವಣಿಸಲ್ಪಟ್ಟ ದೇಶವಿಭ:ಗದಲ್ಲಿ ಹವಣಿಸಲ್ಪಟ್ಟ ಕಾಲವನುಳ್ಳ 
ಯಿರವು ಅಹುದು. , , ಆ ವ್ರತವನ್ನು ದೇಶಾವಕಾಶಿಕವ್ರತವೆಂದು ಹೇಳು 
ವರು (ಸಾಗಾರ. 88).  ದೇಶಾವಕಾಶಿಕ್ಕ + ವ್ರತ] 

ದೇಶಾವಧಿ (ನಾ). [ಜೈನ] ದೇಶಾವಧಿ, ಪರಮಾವಧಿ ವಂತ್ತು ಸರ್ವಾ 
ವಧಿ ಎಂಬ ಮೂರಂ ಬಗೆಯ ಅವಧಿಜ್ಞಾನಗಳಲ್ಲಿ ಒಂದು; 
ಕ್ಷೇತ್ರ, ಕಾಲ, ಭಾವಗಳಿಗೆ ಸಂಬಂಧಿಸಿದಂತೆ ಸೀಮಿತವಾದ 
ಪದಾರ್ಥಗಳ ಜ್ಞಾನ ; p ಜೈನರ ಪ್ರಕಾರ ಇರಂವ ಮತಿ, ಶ್ರುತ, 
ಅವಧಿ, ವಂನಃಪರ್ಯಯಂ ಮತ್ತು ಕೇವಲ ಎಂಬ ಐದು ಬಗೆಯ 
ಜ್ಞಾನಗಳಲ್ಲಿ ಅವಧಿಜ್ಞಾ, ನವು ವಮೂರನೆಯದಂ : ದೇವೇಂದ್ರನು 
ವನಾಗಳ್‌ ದೇಶಾವಧಿಯಿಂ , , , ಅಟ್‌ದಂ ವ್ಯತೀ[ತ]ಭವಸಂತತಿಯಾ 
(ಶಾಂತಿಫು. ೩-೭) ; ದೇಶುವಧಿ ಪರೆಮಾವಧಿ ಸರ್ವಾವಧಿಗಳೆನಿಪ್ಪವುಚಿತ 
ನಾಮಯುತಂಗಳ್‌ (ಜಂದ್ರಪು. ೦೪-೫೩) ; ಅವಧಿಜ್ಞಾನಂ ದೇಶಾವಧಿ 
ಪರೆವಹಾವಧಿ ಸರ್ವಾವಧಿಯೆಂದು ತ್ರಿವಿಧಂ (ಪಸಾರ. ೩೭೯). [ದೇಶ ಅವಧಿ] 

ದೇಶಾವಧಿಜ್ಞಾನಿ (ನಾ). [ಜೈನ] ದೇಶಾವಧಿಜ್ಞಾನವನ್ನ ಪಡೆದಿರುವ 
ವನಂ: ಸ್ತುತಿಯಿಸಿ ದೇಶಾವಧಿಜ್ಞಾನಿಯಪ್ಪ ಸೂರ್ಯಮಿತ್ರಮುನಿನಾಥ 


ನತಿವಿಶುದ್ಧಪರಿಣಾಮದಿಂ ಸರ್ವಾವಧಿಜ್ಞಾನಲೋಚನನಾಗಿ ನಿರ್ವಾ 
ಣೋರ್ವರಾಂತರ್ಭಾಗದಿಂ ಪೊಲಮಟ್ಟು (ಸುಕುಮಾ. ೪-೩೪ ವ). 
(ಸಂ. "ದೇಶಾವಧಿಜ್ಞಾನಿನ್‌ ] 
ದೇಶಾವರ, ದೇಶಾವರಿ, ದೇಶಾವಾರ (ನಾ). ೧. ಮದುವೆ, 


ಮುಂಜಿ ಮುಂತಾದ ಶುಭಕಾರ್ಯಗಳಿಗೂ ದೇವರ ಉತ್ಸವ, 
ವ್ರತ ಮುಂತಾದ ಮಶೀಯ ಕಾರ್ಯಗಳಿಗೂ ಊರೂರು, ಮನೆ 
ಮನೆ ಅಲೆದಂ (ಬ್ರಾಹ್ಮಣರು) ಧನರೂಪವಾಗಿ ಮತ್ತು ವಸ್ತುರೂಪ 
ವಾಗಿ ಸಹಾಯ ಪಡೆಯುವುದು : ಏಕನಾದವನ್ನು ಹಿಡಿದು ಕನಕ 
ಪುರಂದರೆರ ಕೀರ್ತನೆಗಳನ್ನು ಹಾಡಿಕೊಂಡಂ ದೇಶಾವರಕ್ಕೆ ಹೋಗುತ್ತಿದ್ದ 
(ಮಧುನ. ೬೪) ; ಪೂರ್ಣಯ್ಯನವರು "ಐದು ರೂಪುಯಿ, ಮಂಡ್ಯದ 
ಧಾವಳಿ' ಯನ್ನು ದೇಶಾವರದ ದಾಸರಿಗೆ ಸಂಭಾವನೆ ಕೊಟ್ಟರೆ ಸಾಕೆಂದು 
ಯೋಚಿಸಿದ್ದರೆ | (ಜಗದಾ. ೧೬೯) ; ಮನೆಮನೆಗೆ ಅಲೆದು ದೇಶಾವರ ನಡೆಸಿ, 
ಸಂಭಾವನೆ ಬೇಡಿ ... ಜೀವನಯಾಪನೆಮಾಡುತ್ತಿದ್ದನು (ಮಲೆಮ. ೨೧೯). 


೪೦೭೫ 


10 


18 


30 


35 


46 


`ದೇಶಾವರಿನಗೆ 


೨. ಮನೆಮನೆಗೆ ಹೋಗಿ ಪಡೆಯುವ ಧನಸಹಾಯ... *ದೇಶಾವರ 
ಬೇಡಂ' ಪರಾ. ೩. ವಿದೇಶ; ಪರದೇಶ: (೪. ೪. ಪರದೇಶದಿಂದ 
ಬಂದ ವಸ್ತು ; ಆವಂದು ಮಾಡಿಕೊಂಡ ಸರಕು : (8): ದೇಶಾವರಿ ; 
೧. ಅವರು ಸುತ್ತಲಿನ ಹಳ್ಳಿಗಳಲ್ಲಿ ತಿರುಗಾಡಿ ಕಾಳುಕಡಿಗಳ ದೇಶಾವರಿ 
ಯನ್ನು ವಸಾಡಬೇಕಾಗಿ ಬರುತ್ತಿತ್ತು .(ಹಬ್ಬಿಲ. ೯೭); ದೇಶಾವರಿಗೆ ಬಂದ 
ಬ್ರಾಹ್ಮಣರ ನಡೆನುಡಿಯನ್ನು ಸ್ವಲ್ಪ .ಕಂಡುಹಿಡಿಯಿರಿ: (ಮುಂಗಾಪು. 
00೬. ದೇಶಾದಾರ ; ೧. ಒಂದು ಧಡೆಯ ಭಂಗಾರವನ್ನೂ ಮಾರಿ 
ಜೀವಿಸಿ ವಕೀಲನೊಬ್ಬನ ಬಳಿ ದೇಶಾವಾರಕ್ಕೆ - ಹೋದರಂತೆ (ಕಥವಿ. 11, 
೪೮೯). ೫. ಒಂದು ಬಗೆಯ ಹಸನುಮಾಡಿದ ಅಡಕೆ: P ಬಹುಶಃ 
ಪರದೇಶಕ್ಕೆ ಕಳಂಹಿಸಲು ಸಿದ್ಧವಾಗಂವ ಅಡಕೆ ಇರಬಹುದು ; 
ಹಸಿಯ ಅಡಿಕೆಗಳಲ್ಲಿ ಮಧ್ಯ ಎಳಕು ಮತ್ತು ಬಹಳ ಎಳಕಾದ ಅಡಿಕೆಗಳನ್ನು 
ಸಣ್ಣಾಗಿ ಕೊರೆದು ಚೂರು ಮಾಡಿ ಕುದಿಸುತ್ತಾರೆ. ಅದರಲ್ಲಿ ಚತುರ್ಭಾಗ 
ಕೆಇರಪ, ಲವಂಗಚೂರು, ಮೋಡಿ, ಅಣ್ಣಾವಾರ, ದೇಶಾವಾರ ಎಂದು 
ಬೇರೆ ಬೇರೆ ರಾಶಿಗಳನ್ನು ಮಾಡುತ್ತಾರೆ (ಕೃಹಿಪ್ರ. ಇಟ). 
ದೇಶಾವರದ ನಗು ಎ ದೇಶಾವರಿನಗೆ : ನಾನು ದೇಶಾವರದ ನಗು 

ಬೀರಿ “ಎನಿಲ್ಲ ಏನಿಲ್ಲ ಬಿಡಿರಿ” ಎಂದೆ (ನಾಪೋಲೀ. 98). ದೇಶಾವರದ 
ನಗೆ, ದೇಶಾವಾರದ ನಗೆ - ದೇಶಾವರಿನಗೆ : ಮುಖದ. ಮೇಲೆ ದೇಶಾ 
ವರದ ನಗೆಯನ್ನು ಮೂಡಿಸುತ್ತಾ ಎದ್ದು ನಿಂತೆ (ಮುನೋನಂ. ೬೮) ; ಗುರು 

- ರಂಜರಾಯರು ಕೂಡ ದೇಶಾವರದ ನಗೆ ಬೀರುತ್ತ (ಮರಳಿ. ೨೩) 
ದೇಶಾವಾರದ ನಗೆ ಬೀರಿ ಅಲ್ಲಿಂದ ನುಸುಳುತ್ತಿದ್ದ (ಊರುಳ. ೩೦). 
ದೇಶಾವಾರದ ಜೀರಿಗೆ ಎ ಒಂದು ಬಗೆಯ ಜೀರಿಗೆ: ಶ್ರೀತೊಳಸಿ, 
ಹೊಮ್ಮುಗಳು . . . ಪುತ್ರಜೀವಿ, ದ್ವೇಶಾವುರದ ಜೀರಿಗೆ ಇವಿಷ್ಟನ್ನೂ 
ಅರೆದು ಕೊಡಲು ದಾಹಜ್ವರ, ವೈನೋಪು, ತಲೆಭಾರವಾಗಿರುವುದು 
ಸಹ ನಿಲ್ಲುವುವು (ಸಳವೈ. ೩೮) ; ಶುಂಠಿ ಕರ್ಕಾಟಕಶೃಂಗಿ ಅಳಲೆಕಾಯಿ 
ಜೀರಿಗೆ ದೇಶಾವಾರದ ಜೀರಿಗೆ ಮಂಡಿವಾಳಾ ಲವಂಗಾ ಇವಂ ಸಮಾನಂ 
ಗೊಂಡು ಸಣ್ಣನಾಗಿ ಚೂರ್ಣಿಸಿ (ದ್ರಾಕ್ಷಾಶೂ. ೬-೮). 

[ + ಮರಾ. ದೇಶಾವರ್‌ ] 

ದೇಶಾವರಬೇಡು, ದೇಶಾವರಿಬೇಡಂ (ಕ್ರಿ). ಊರೂರು ಸುತ್ತಿ 
ಸಹಾಯವನ್ನು ಬೇಡು :: ತೆಲುಗುಬ್ರಾಹ್ಮಣರು . . . ಮದ್ರಾಸ್‌ 
ಇಲಾಖೆಯಿಂದ ದೇಶಾವರಬೇಡುವುದಕ್ಕೆ ಇಲ್ಲಿಗೆ ಬರುವರು (ಕಛಾಗೆ. ೮೩). 
ದೇಶಾವರಿಬೇಡು : ಯಾಚಕನು ನನಗೂ ದೇಶಾವರಿಬೇಡುವನೆಂಬ 
ಭಯದಿಂದ ಬಿಟ್ಟನಂತೆ (ಸಾಲಂಸ3. ೫೦). 1 ದೇಶಾವರ + ಬೇಡ್ಕು] 

ದೇಶಾವರಿ "ದೇಶಾವರ' ನೋ. 

ದೇಶಾವರಿನಗು (ಕ್ರಿ). (ಧನಸಹಾಯವನ್ನು ಬೇಡಲಂ:ಹೋದಾಗ) 
ಕೃಶ್ರಿವಂವಾಗಿ ನಗೆಯನ್ನು ತೋರ್ಪಡಿಸು; ನಗಲು. ಕಾರಣ 
ಎಲ್ಲದಿದ್ದರೂ ಸುವ್ಮಾನೆ ಹಲ್ಲುಕಿರಿ; ಕೃತಶ್ರಿಮಹಾಸವನ್ನು 
ತೋರ್ಪಡಿಸು: ಬಾಬೂ ಅಪರಾಧಿಯ ದೇಶಾವರಿನಕ್ಕನು (6ಕ್ಕಧ್ಯ. 
೨೮೬). [ದೇಶಾವರಿ (ಎದೇಶಾವರ) + ನಗು) 

ದೇಶಾವರಿನಗೆ (ನಾ). ಹುಸಿನಗೆ ; ಕೃತ್ರಿಮವಾದ ನಗು ; ಇಷ್ಟವಿಲ್ಲ 
ದಿದ್ದರೂ ತೋರಿಕೆಗಾಗಿ ನಗುವಿಕೆ: - ದೇಶಾವರಿನಗೆ ಬೀರುತ್ತ 
ಪೋಲೀಸರು ಹೊರಡಲು ಅಣಿಯಾದರು (ಹಳ್ಳಿ ಹಾ. ೭): ನಾನು ದೇಶಾವರಿ 
ನಗೆ ಹೊರಡಿಸಿದೆ (ವೈದ್ಯವಿ. ೪೩) ; ದೇಶಾವರಿನೆಗೆ ನಕ್ಕು ಕಲ್ಲನ ಮುಖದ 
ಕಡೆ ನೋಡಹತ್ತಿದ ಪಂಡಿತ (ಅಶೋಕ, 8); ಸುಬ್ಬಣ್ಣೌಾ: ಚಾರ್ಯರು 
ದೇಶಾವರೀ ನಗೆಯನ್ನು ನಕ್ಕರು (ಸಮಜೀ..- ೪9); ಸಾಹೇಬರು , , . 
ದೇಶಾವರೀನಗೆಯನ್ನ್ನ ನಕ್ಕು (ದೀಪಹ. 11, ೧೨೧). 

[ ದೇಶಾವರಿ (ಆದೇಶಾವರ) + ನಗೆ) 


ದೇಶಾವರಿಬೇಡು 


ದೇಶಾವರಿಬೇಡು 'ದೇಶಾವರಬೇಡಂ' ನೋ. 

ದೇಶಾವರಿಭಾಪೆ (ನಾ). ೧. ಧನಸಹಾಯ ಬೇಡುವಾಗ ಹೇಳುವ. 
ಕನಿಕರವುಂಟಾಗುವಂತೆ ಮಾಡುವ ಮಾತು; ದೈನ್ಯವನ್ನು 
ತೋರ್ಪಡಿಸುವ ಮಾತು. ೨. ಕಾರ್ಯಸಾಧನೆಗಾಗಿ ಆಡುವ 
ಅತಿವಿನಯದಿಂದ ಕೂಡಿರಂವ ಮಾತು; ಕೃಶ್ರಿವಂವಿನಯದಿಂದ 
ಕೂಡಿರುವ ವೃದಂನುಡಿ: ಈಗಾಗಲೇ ನಾವು ದೇಶಾವರೀಭಾಷೆಯಲ್ಲಿ 
ಪಾರಂಗತರಾಗಿದ್ದೆ ವು (ದೀಪಹ. 11, ೧೦). 

[ ದೇಶಾವರಿ (ಎದೇಶಾವರ) + ಭಾಷೆ] 

ದೇಶಾವಾರ "ದೇಶಾವರ' ನೋ. 

ದೇಶಿ, (ನಾ). ೧. ದೇಶಕ್ಕೆ ಸಂಬಂಧಪಟ್ಟುದಂ. ೨. ತಾಯಿಂನಾಡಿನಲ್ಲೇ 
ತಯಾರಾದುದು ; ಸ್ವದೇಶದಲ್ಲಿಯೇ ಉತ್ಪಾದಿಸಲ್ಪಟ್ಟುದಂ ; 
ಸ್ವದೇಶಿ: ಆ ಜೀನಸಗಳ ಖರೀದಿಯು ನಮ್ಮ ಆಸಾಮಿಗಳು ನಮಗೆ 
ಬರಿಯುತ್ತಾರೆ. ಆದರೆ ವಿಲಾಯಶೀ ಬೇಕೋ ಅಥವಾ ದೇಶೀ ಬೇಕೋ 
ಇದರ ಬಗ್ಗೆ ಖುಲಾಸೆಯನ್ನು ಮಾಡುವದಿಲ್ಲ (ವಾಂಬವ್ಯಾ. ೧೦೧). 

ದೇಶೀಮೆಟ್ಟು ಎ ನವ್ಮ ದೆ ಶನ ವಸ್ತುಗಳಿಂದ, ನಮ್ಮ 

ದೇಶದಲ್ಲೇ ತಯಾರು ಮಾಡಿದ ಎಕ್ಕಡ, ಚಪ್ಪಲಿ, -ಪಾದರಕ್ಷೆ ; 
ನಾಟಿಜೋಡು : ತಲೆಯ ಮೇಲೆ ಉರುಟಾಗಿ ಕಟ್ಟಿದ ಪಗಡಿ, ಕಾಲಲ್ಲಿ 
ದೇಶೀಮೆಟಕ್ಟಿಗಳು (ಪ್ರಕಾಶ. ೪). [ ಸಂ. ದೇಶೀಯ) 

ದೇಶ್ಕಿ (ನಾ). ೧. ಆಯಾ ದೇಶದಲ್ಲಿ ಮಾತ್ರ ವ್ಯವಹಾರದಲ್ಲಿರುವ 
ಉಡುಪು, ಅಲುಕಾರ, ಆಚಾರ ಮೊದಲಾದುವುಗಳ ವಿಶಿಷ ರೀತಿ, 
ಬಗೆ. "ದೇಶಿಪರಿ' ಪರಾ. ೨. ಒಂದಂ ದೇಶದ ಅಥವಾ ದೇಶ 
ವಿಭಾಗದ ಆಡುನಂಡಿ ; ವ್ಯಾವಹಾರಿಕ ಭಾಷೆ; ಮಾರ್ಗವಲ್ಲದ 
ನಾಡಂನುಡಿ: ದೋಸಮಿನಿತೆಂದು ಬಗೆದುದ್ಭಾಸಿಸಿ ತೆಟ೨ಸಂದು ಕನ್ನಡಂ 
ಗಳೊಳೆಂದುಂ  ವಾಸುಗಿಯುಮಜಾ್ವಯಂಲಾಜದೆ . ಬೇಸಟುಗುಂ ದೇಶಿ 
ಬೇಟ್‌ವೇಜಿಪ್ಲುದಜೌ್‌ಂ (ಕವಿಂ. ೧-೪೬) ; ನವರಸಮುಣ್ಮೆ ಮಾತು 
ಪೊಸತಾಗಿರೆ. ದೇಶಿಯೆ ದೇಸೆವೆತ್ತುದೆಂಬವೊಲಿರೆ ಒಡರ್ಚಿದೆನೀ 
ಪ್ರಬಂಧಮಂ (ಛಂದೋಂಬು. 6-00); ಕವಿಗಳ". , . ದೇಶಿಯೊಳುದೃವ 
ಮಪ್ಪ ವರ್ಣದಿಂ ಪಂಚವಿಧಂ ತಾನೆಂದು ತಿಳಿಪುವರ್‌ ಶುದ್ಧಗೆಯಂ 
(ಕಮದ, ೩೧) ; ಬೇರೆ- ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ದೇಶಿಗಳನು 
ಬಳಸಿಕೊಂಡಂತೆ ಗೋಚರವಾಗುತ್ತದೆ (ಕನ್ನಜಾ. ೨೦೭). ೩. [ಸಂಗೀತ] 
ಒಂದಂ ರಾಗದ ಹೆಸರು: ದೇಶಿ ಗುಜ್ಜರಿಗಳಿಂದೀಶೆ ನಿಮ್ಮಂ ಹಾಡಿ 
ದೇಶಾಕ್ಷಿ ಗೌಳದೆ ಮಹೇಶ ನಿಮ್ಮಂ ಹಾಡಿ -(೦ಂಗಾರ. ಹ, ೫೩೧-೩) ; 
ಸಾಳಂಗ ನಾಟಿ ಭೈರವಿ ದೇಶಿ ಗುಜ್ಜರಿ ಮಾಳವಿಯಾಹೇರಿ ಕಾಂಬೋಧಿ 
ಗೌಳ ವರಾಳಿ ವಸಂತ ಭೈರವಿ[ಯರಿ]ದೊಳವನವನೊಲ್ಕು ಪಾಡಿದ (ಕ್ರಿರುಶಿ. 


೬-೩೦); ನಾಟಿ ದೇಶಿ ಗುಜ್ಜರಿಯಾ . . . :ಗೌಳಮನಾ ವೀಣೆಯಲ್ಲಿ 


ಮುನಿ ಬಾಜಿಸಿದಂ (ನೀಂವಿ. ೬-೮೪), ೪. [ನಾಟ್ಯ] ಒಂದು ಬಗೆಯ 
ನೃತ್ಯ : ಚೆಲ್ವಡರೆ ದೇಶಿಯನಾಡುತಿರ್ಪಳು (ರೇವಣ. ೩೨-೪೯); 
ಗೋಪಾಂಗ ಪ್ರತ್ಯಂಗ ಭ್ರಮರಿ ಭಾವನೆ ಮಂಡಲಂಗಳಿಂ ಶುದ್ಧ ದೇಶಿ 
ಗಳೊಳಳವಡಿಸಿ ನರ್ತಿಸುವ ನೃತ್ಯದಬಲಾಜನಂ: ಕಣ್ಣೆ ಸೆದುದು 
(ಜಿಲಪು. ೨-.೯) : ಭಾವಾಶ್ರಯವಾದ "ನೃತ್ಯಕ್ಕೆ ಮಾರ್ಗವೆಂದೂ ತಾಲ 
ಲಯಾಶ್ರಯವಾದ 'ನೃತ್ತ'ಕ್ಕೆ ದೇಶಿ (ದೇಸಿ)ಯೆಂದೂ ಹೆಸರಿರುವಂತೆ 
ದಶರೂಪಕದಿಂದ ತಿಳಿಯಬರುತ್ತದೆ (ಕೈಪಿಡಿ. ೨೨೩. [ ಸಂ, ದೇಶೀ) 
ದೇಶಿಕ (ನಾ).'೧. ಯಾವುದಾದರೊಂದು ವಿಷಯದಲ್ಲಿ ದಾರಿ ತೋರಿಸು 
ವವನಂ ; ಮಾರ್ಗದರ್ಶಿ : ಪಂಡಿತಪ್ರಿಯ ಶಾಂತಿಪೌಷ್ಟಿಕಕರ್ಮದೇಶಿಕನ 
[ ಪಾಕಾಂ. ದೀಧಿಸನ] . , ಪೌರೋಹಿತನ ಮಾಾಡುವುದರಸ 
ಕೇಳೆಂದ (ಕುವ್ಶಾಉ. ೩-೮೬). ಪಿ. ತತ್ತ್ವೋಪದೇಶ ಮಾಡುವವನು ; 


೪೦೭೬ 


15 


ದೇಶೀಯ 


ಪರಲೋಕಸಾಧನೆಗೆ ಬೇಕಾದ ಧರ್ಮವನ್ನು ಬೋಧಿಸುವವನು ; 
ಆಚಾರ್ಯ ; ಗುರು: ದೇಶಿಕರಿಂ ಪೂರ್ವಭವಕ್ಲೇಶಂಗಳನಟಾದು 
(ಪಂರಾಮಾ, ೧೦-೧೨೦) ; ಕೆಲವಿತ್ತಡಿಯ ಕಡೆ ನೋಡದಲೆ ದೇಶಿಕನಡಿಯ 
ನೋಡುತಲಿ (ಗಗತಾ. ೨-೩೩) ; ತನ್ನ ಶಿಷ್ಯರಿಗೆ ಜ್ಞಾನೋಪದೇಶವನ್ನು 
ಮಾಡಿ ಆ ಜ್ಞಾನಬಲದಿಂದ ಮೋಕ್ಷವನ್ನು ಕೊಡುವವನು ಯಾವನೋ 
ಆತನೇ' ದೇಶಿಕನೆಂದು ಹೇಳಿಸಿಕೊಳ್ಳುವನು (ಅಷ್ಠಾವಿ. ೧). ಪಿ. ದಾರಿಗ ; 
ಪ್ರಯಾಣಿಕ. ೪. ದಿಕ್ಕಿಲ್ಲದವನು; ಅನಾಥ , ಪರದೇಶಿ: ರುದ್ರನ 
ಪಾಶವ ಹೊತ್ತು . , , ಭವಪಾಶದಲ್ಲಿ ತಿರುಗುವ ದೇಶಿಕರ ಕಂಡು ನಾಚಿದೆ 
(ಮೋಳಿಮಾ. ೧೦೩-೪೧೧) ; ಯಾರಿಲ್ಲದಾ ದೇಶಿಕನ ತೆರದಿ ರಕ್ಕಸನ ಕೈಸಿಕ್ಕಿ 
ಯತಿಘಾಸಿಗೊಂಡೆದೆಯೊಡೆದು ಜೀವಿಪನೆ (ನವಮೋ. 8೯-೪೭) ; ಅವನು 
ತನ್ನ ಚಿಕ್ಕವಯಸ್ಸಿ ನಲ್ಲಿಯೆ ತಾಯಿ ತಂದೆಗಳನ್ನು ಕಳೆದುಕೊಂಡು ದೇಶಿಕ 
ನಾಗಿ ತನ್ನೆ ಕಕ್ಕನ ಮನೆಯಲ್ಲಿಯೆ ಬೆಳೆದ (ಬಹಿಷ್ಠಾ. ೨) ; ದೇಶಿತನಾಗಿ 
ಮನ್ಮಥನು ಪತ್ನಿಯೊಡನೆ ಹೊರಹೊರಟನು (ಕರ್ನಾಕ. ೨೬೦). "ದೇಸಿಗ' 
ಪರಾ. (ಸಂ.] 

ದೇಶಿಕಾತಿ 'ದೇಸಿಗಾತಿ' ನೋ. 

ದೇಶಿಕೋತ್ತಮ (ನಾ). ಗುರುಗಳಲ್ಲಿ ಶ್ರೇಷ್ಮನಾದವನು ; ಶ್ರೇಷ್ಠನಾದ 
ಆಚಾರ್ಯ : ಅನಘನಪ್ಪೂ ವಸಾದಿರಾಜನ ಮನದ ಬಲುಹೆಂ ನೋಡಿದವೆ 
ನಾನೆನುತ ಸದ್ಗುಣಿ ಮಲ್ಲಿಕಾರ್ಜುನ ದೇಶಿಕೋತ್ತಮನು (ಬಸಪು. ೧೯-೮೫); 
ಬೇಡವೀ ನುಡಿ ದೇಶಿಕೋತ್ತಮ ಮತ್ತೊಂದನಾಡಬಾರೆದೆ ಬೇಗದೊಳೆಮ್ಮ 
ಕೂಡೆ (ತ್ರಿಧುತಿ. ೧೯-೧೬) ; ತಿಳಿವಂತೆ ಪೇಳುವ ದೇಶಿಕೋತ್ತಮನಂಭ್ರನಳಿನಂ 
ಗಳಿಗೆ ನತಿಗೈದು (ಹದಿಬ. 6-88). [ ದೇಶಿಕ * ಉತ್ತಮ] 

ದೇಶಿಗ "ದೇಸಿಗ' ನೋ. 

ದೇಶಿಗಣ (ನಾ). ಇ ದೇಸಿಗಗಣ: ಸ್ವಸ್ತಿ ಶ್ರೀಮೂಲಸಂಘ ದೇಶಿಗಣ 
ಪುಸ್ತಕಗಚ್ಛ ಕುಂಡಕುಂದಾನ್ಹ್ವಯದ . . . ತತ್ಕಾಲಧರ್ಮ್ಮಪ್ರವರ್ತ್ತಕರಾದ 
ಧರ್ಮ್ಮಾಚಿರ್ಯಲ್ಯರ ಬಿರುದಾವಲಿ ಎಂತೆಂದೊಡೆ (ಎಳ. 1 (೩), ೦೯-೩; 
1544): [ದೇಶಿಿ+*ಗಣ] 

ದೇಶಿಗಿತಿ "ದೇಸಿಗಿತಿ' ನೋ. 

ದೇಶಿಗಿತ್ತಿ 'ದೇಸಿಗಿತಿ' ನೋ. 

ದೇಶಿನಿ (ನಾ). ತೋರಂಬೆರಳಂ; ಹೆಬ್ಬೆಟ್ಟಿನ ಪಕ್ಕದ ಬೆರಳು; ತರ್ಜನಿ; 
ಆನಿಹೆನು ಕುಡಿ ಶಿಶುವೆ ಜೆರಳನೆನುತ್ತ ಕರುಣಾರಸದಲಿಂದ್ರನು ಕೊಟ್ಟನಾ 
ದೇಶಿನಿಯನರ್ಭಕಗೆ (ನಿಧಾಗ. ೯-೬-೨೩). [ 0. ದೇಶಿನೀ) 

ದೇಶಿಪರಿ (ನಾ). ಎ. ದೇಸಿಪರಿ: ಅಂದವೇಜೌದ ಗಡ್ಡ ದರ್ಭೆಗಳಿಂದ 
ನೆಆ*ಯುಡಿಗೆಗಳ ನಾಟಕದಿಂದ ಮಟ್ಟಿಯ ಧಟ್ಟು ನೊಸಲಲಿ ದೇಶಿವರಿ 
ಮೆಟ*ಯೆ (ಕುಪ್ಕಾಅ. ೧೦-೨). [ದೇಶಿ * ಪರಿ] 

ದೇಶೀಯ (ಗು). ೧. ದೇಶಕ್ಕೆ ಸಂಬಂಧಪಟ್ಟ ; ನಾಡಿಗೆ ಸಂಬಂಧಿಸಿದ: 
ಆ ಪರಿಚಿತ ಸನ್ಮಾಸಿಯು ಬೆಂಕಿಯ ಬೆಳಕಿನಲ್ಲಿ ಅದೇ ದೇಶೀಯ ಕಾಗೆದದಲ್ಲಿ 


ಇದ್ದ ಲೇಖನವನ್ನು ತೆರೆದಿಟ್ಟು'. . . ಲೆಕ್ಕ ಬಿಡಿಸುತ್ತಿದ್ದನು (ಇಪ್ಪ ಕ- ೩೪೦). 
(ನಾ). ೨. ನಾಡಿನಲ್ಲಿಯೇ ಹಂಟ್ಟಿ: ಬೆಳೆದು ಬಂದಂದಂ ; 
ದೇಶಕ್ಕೆ ಸಂಬಂಧಪಟ್ಟುದಂ : ಹೀಗೆ ದೇಶೀಯವಾದ , . . ಛಂದೋ 


ರೂಪಗಳನ್ನು ಹೊಸರೀತಿಯಲ್ಲಿ ಪ್ರಯೋಗಿಸಿ ಈ ಕವಿತೆಗಳನ್ನು ಕಟ್ಟಿದ್ದೇನೆ 
(ಇಂಡಾಪ. & ಅರಿಕೆ). ೩. ಒಂದು ದೇಶದ ಸಂಸ್ಕೃತಿ, ನಡವಳಿಕೆ, ದೇಶ 
ಭಾಷೆಯ ಪದ, ಅಕ್ಷರ ಮೊದಲಾದುವು : ಇವು ವರ್ಣುವೃತ್ತಿಗೆ 
ಸಲ್ವುವು ದೇಶೀಯವೆನಿಪುವಾ ಹ್ರಸ್ವಮೆನಿಸಿದಾ ಎ ಒ ಸಹಿತಂ 
(ಕವದ. ೧೯) : ತದ್ಭವದ ಬೆಸುಗೆಯಂ ದೇಶೀಯಕಮರ್ದ ಸೊಂಪೆಂ 
ತೊಳಪ ತತ್ಸಮದ ಬಿನ್ನಣವನುಸುರೆಂದು ಕೋವಿದರ್‌ ಬೆಸಸಲ್‌ 
(ಕಬ್ಮಿಕ್ಕೆ. 8); ತಜಿಸಂದನಂತನಾಮಂಗಳೊಳ್‌ ದೇಶೀಯ ಪಲವು ತೆಜಂ 


ದೇಶೀಯಪದ 


(ಕಶಬ್ಲಮಂ. ೧೨೦). ೪. [ಜೈನ] ಮಂನಿಗಳ ಒಂದು ಗಂಂಪು,- 
ಪರಂಪರೆ, -ಗಣ : ಗಣಗಳು : ದೇವ, ಸೇನ, ಬಲಾತ್ಕಾರ, ಬಳಗೂಲಿ 
(ಇದು ಬಲಾಶ್ಕಾರವಿರಬಹುದೆ?) ದೇಶೀಯ, ದ್ರಮಿಳ . . . ಕಾರೆಯಃ 
ಆಜಿ (ಕರಾ. ೮೬). [ ಸಂ.) 
ದೆ:ಶೀಯಪದ (ನಾ). ಪರಭಾಷೆಯಿಂದ ಬಾರದ, ಹಾಗೂ ಪರಭಾಷಾ 
ಪದಗಳಿಂದ ಜನ್ಮವಲ್ಲದ ಪದ ; ದೇಶ್ಯಪದ ; ` ಬೇಟ್ಟರೆ ಕಯ್ವೊಕ್ಕ 
ನಿಧಿಯೆನಿಪಪಭ್ರಂಶೆಕ್ಕಂ ದೇಶೀಯಪದಕಮುಂಟು ಸಮಾಸಂ (ಕಮದ. ೨೯೪). 
[ ದೇಶೀಯ * ಪದ್ಮ 
ದೇಶೀಯಾಕ್ಷರ (ನಾ). ಅಚ್ಚಗನ್ನಡ ಭಾಷೆಯ ಅಕ್ಷರ; ಬೇರೆ ಭಾಷೆ 
ಯಿಂದ ಬಂದಂ ಸೇರದ ಅಕ್ಷರ; ಆಎಒ ಸಹಿತಂ ಎಆಎಒ 
ಎಂಬಿವು ಸಹಿತವಾಗಿ, . ದೇಶೀಯಂ ಎ ಧೇಶೀಯಕಾಕ್ಷರಂಗಳ್‌, ಎನಿಪುವು ಎ 
ಎನಿಸುವುವು (ಕಮದ. ೦೯. ಟೀಕು). [ ದೇಶೀಯ + ಅಕ್ಷರ] 
ದೇಶೋದ್ಧಾರ (ನಾ). ಹೀ ನಸ್ಥಿತಿಯಲ್ಲಿರಂವ ದೇಶವನ್ನು ಮೇಲಕ್ಕೆತ್ತು 
ವುದಂ ; ದೇಶದ ಜನರ ಕಷ ಗಳನ್ನು ಪರಿಹರಿಸಿ ನೆಮ್ಮದಿಯನ್ನುಂಟು 
ಮಾಡುವುದು ; ದೇಶಕ್ಕೆ ಒದಗಿರುವ ಆಪತ್ತನ್ನು ಪರಿಹರಿಸುವುದು; 
ದೇಶದ ರಕ್ಷಣೆ,-ಅಭಿವ ದ್ಧಿ : ಆತನಿಗೆ ಹಂದೂರಾಜ್ಯದ ಪುನರುದ್ಧಾರ 
ಕಾರ್ಯ, ದೇಶೋದ್ಧಾರಕಾರ್ಯ, "ದೇವಕಾರ್ಯ'ವಾಗಿತ್ತು (ಬಾಕಿಮ" 
೧೮೫); ನಾನೆ ದೇಶೋದ್ಬಾರೆ ವತಾಡುವ ಭಾರೆ ವಹಿಸಿಲ್ಲ. (ಭಾರತಿ. ೧೨೧): 
ಆಗ ಸದಾಶಿವರಾಯರೆ ಮನೆಯೇ ದೇಶೋದ್ಧಾರದ ಚಟುವಟಿಕೆಗಳಿಗೆ 
ಕೇಂದ್ರಸ್ಥಳವಾಯಿತು (ಕಪಪು. ೩-೬೪), [ದೇಶ + ಉದ್ಧಾರ 
ದೇಶ್ಯ (ಗು). ೧. ದೇಶದಲ್ಲಿ ಹಂಟ್ಟಿದ ; ದೇಶದಲ್ಲಿ ವಾಸಿಸಂವ ; ದೇಶ 
ದಲ್ಲಿರುವ. (ವಾ). .೨. ಯಾವುದಾದರೊಂದು ಭಾಷೆಯ ವಂಲ 
ಪದ : ಸಂಸ್ಕೃತದಿಂದ ಬಂದಿರುವ ಶಬ್ದಗಳನ್ನು ಈ ಭಾಷೆಗಳು ಪರಕೀಯ 
ಶಬ್ದಗಳಿಂದು ಎಣಿಸಿವೆ. ತಮ್ಮದೇ ಆದ ಶಬ್ದಗಳನ್ನು “ದೇಶ್ಯ” ಎಂದು 
ಕರೆಯುತ್ತವೆ (ನಮ್ಮನು. ೧೯) ; ಒಂದು ಭಾಷೆಯನ್ನಾಡುವ ಜನರಲ್ಲಿಯೇ 
ಹುಟ್ಟಿ ಬೆಳೆದ ಶಬ್ದಗಳಿಗೆ “ದೇಶ್ಯ” ಎಂದು ಹೆಸರು (ಕೈಏಡಿ. ೧೪). ೩. 
[ವ್ಯಾಕ] ಅಚ್ಚಗನ್ನಡ ಶೆಬ್ದ : ಅಚ್ಚಗನ್ನಡದಲ್ಲಿ ಮಾತ್ರಪೆ ಪ್ರಯೋಗಿಸ 
ಲೃಡುವುದು ದೇಶ್ಯವು (ಹೊನುಗ. 49) ; ನಿಮ್ಮ ಪದರೆಚನೆಯು ಅವರವು 
ಗಳಿಗಿಂತ ಹೆಚ್ಚು ದೇಶ್ಯ (ಕಾಲೂರ, ೯ ಮುನ್ನುಡಿ). ೪. [ಸಂಗೀತ] (2): 
ಘನ, ನಯ ಮತ್ತು ದೇಶ್ಮಗಳನ್ನ ಹಾಡುವುದರಲ್ಲಿ ಅವರು ಚೆನ್ನಾಗಿ 
ನುರಿತವರು (ಸಂಗೀತ. 9೪೫8). 'ದೇಶೀಯ' ಪರಾ. [ಸಂ.) 
ದೇಶ್ಯಕಾಂಭೋಜಿ (ನಾ). [ಸಂಗೀತ] ಒಂದಂ ಮಿಶ್ರರಾಗದ ಹೆಸರು : 
ಗುಮ್ಮಕಾಂಭೋಜಿ ತೆನಗುಕಾಂಭೋಜಿ ದೇಶ್ಯಕಾಂಭೋಜಿಯೆಂಬ 
ಮೂಟ್‌ ಕಾಂಭೋಜೀಷಿಶ್ರಂಗಳು (ವಿವೇಕ. ೨೩೫). 
[ ದೇಶ್ಯ * ಕಾಂಭೋಜಿ (ಎಕಾಂಬೋದಿ)'] 
ದೇಶ್ಯಕಾಪಿ (ನಾ). [ಸಂಗೀತ] ಒಂದು ವಿಂಶ್ರರಾಗದ ಹೆಸರಂ: 
ಈ ಭಾಷಾಂಗ ಕಾಪಿರಾಗಕ್ಕೆ ಹಿಂದೂಸ್ಥಾನಿಕಾಪಿ, ದೇಶ್ಯಕಾಪಿ ಮತ್ತು 
ಮಿಶ್ರಕಾಪಿ ಎಂಬ ಹೆಸರುಗಳೂ ಪ್ರಚಾರದಲ್ಲಿವೆ (ಸಂಗೀತ. ೩೧). 
[ ದೇಶ್ಯ * ಕಾಪಿ]. 
ದೇಶ್ಯವರ್ಣ (ನಾ). 2 ದೇಶೀಯಾಕ್ಷರ : ದೇಶ್ಯವರ್ಣವೆಂದರೆ ಸಂಸ್ಕೃತ 
ದಲ್ಲಿರದೆ ಕೇವಲ ಕನ್ನಡದಲ್ಲಿ ಮಾತ್ರ ಇದ್ದುವು (ಧಾಷಾರಾ. ೦೦೫). 
[ ದೇಶ್ಯ * ವರ್ಣ) 
ದೇಶ್ಶಶಬ್ದ (ನಾ).ಎದೇಶೀಯಪದ : ಅಚ್ಚಗನ್ನಡದಲ್ಲಿ ದೇಶ್ಯಶಬ್ಧಗಳೂ 
ತದ್ಭವಗಳೂ ಸೇರುತ್ತವೆ (ಕೈಏಡಿ. ಐ ; ಹೀಗೆ ಸಾಮಾನ್ಯವಾಗಿ ಯಾವ 
ಭಾಷೆಯನ್ನು ತೆಗೆದುಕೊಂಡರೂ ಅದರಲ್ಲಿ ದೇಶ್ಯಶಬ್ದಗಳೂ ಅನ್ಯದೇಶ್ಯ 
ಶಬ್ದಗಳೂ ಸೇರಿರುತ್ತವೆ (ಕೈಪಿಡಿ. ೧೪). [ದೇಶ್ಯ * ಶಬ್ದ) 


೪೦೭೭ 


26 


80 


ದೇಸಾಯಿ 


ದೇಸ (ನಾ). ದೇಶ; ನಾಡಂ; ಜನಪದ: ಸ್ವಸ್ತಿ ಶ್ರೀಗಬಿಕ್ಸಿಯುಂ 
ಕಡಾರಮುಂ ಪೂರ್ವ್ವದೇಸಮುಂ ಕೊಣ್ಣ ಉಡಯಾರ್‌ - ಶ್ರೀರಾಜೇನ್ಹ ) 
ಟೋಳ ದೇವರ್ಗ್ಗೆ (ಎಳ. ಸ, ಕೋಲಾರ. ೧೪-೧; ೩035) ; ಸುಕ್ಷೇ[ತ್ರ] 
ದಿಂದಾರ್ಯ್ಯಾಖಂಡಮದೆೊಪ್ಪಿ ತೋರ್ಪುದದಲಯೊಳ್ಲತ್ತೌಳವಾ 
ದೇಸಮುಂ (ಕೂ. 1, ೪೧-೪; 1412): ಉಟ ನಾಲ್ಕುದೆಸೆಯ ದೇಸಗಳ 
ಬಿರುದಿನ ಗಣಿಕೆಯರ್ಪುರವರನಾರಿಯರಿರದೆ ಸಿಂಗರಿಸಿಯೈದಿದರು: (ಕಂನವಿ. 
3೧-೬೪). [<ಸಂ.ದೇಶ] 
ದೇಸಗತಿ, ದೇಶಗತಿ, ದೇಸಗಶ್ತಿ (ನಾ). ೧. ದೇಸಾಯಿಂಯ ಅಧಿಕಾರ, - 
ಹುದ್ದೆ ; ದೇಸಾಯಿಯ ಆಳ್ವಿಕೆ, - ಆಡಳಿತ; ದೇಸಾಯಿತನ : 
ಈ ಹಾಳು ದೇಸಗತಿ ಇರದೇ ಹೋಗಿ ಮೈತುಂಬ ದುಡಿತ ಇದ್ದಿದ್ದ ರೆ, 
ಇಂತಹದು ಸಾಧ್ಯವಿತ್ತೆ? (ಕಾಗೆಕ. ೩೩); ಊರಿನ ದೇಸೆಗತಿಯನ್ನು 
ಕಳೆದುಕೊಂಡು ಬಹಳ ದಿನಗಳಾಗಿರಲಿಲ್ಲ (ಜಿಳಭಾ. ೩); ಅದರೆ ಮರಿವರುಷ 
ಅಂದರ, .ನಮ್ಮ ಈ ಊರಿನ. ದೇಸಗತಿ- ಹಾಳಾಗಿ ಹೋತಂತರಿ ! 
(ಅನಜೀ. ೮೫) ; ಕಿತ್ತೂರು. , . ದೊಡ್ಡ ದೇಸಗತಿಯ ನೆಲೆಯಾಗಿದ್ದಿತು 
(ಕಮಿಂಜಿ, ೬೧). ವಿ. ದೇಸಾಯಿಯ ಅಧಿಕಾರಕ್ಕೆ ಒಳಪಟ್ಟ ನಾಡು : 
ಇದು ನಮ್ಮ ಆಸ್ತಿಯಲ್ಲ. ಇದನ್ನು ದೇಸಗತಿ, ಜಾಗೀರು ಎನ್ನುವುದು 
ಬರೀ ಭ್ರಮೆ (ಪ್ರೇಮಾಶ್ರ. ೧೯೦). ದೇಶಗತಿ: ೨. ಇವರ ತಂದೆ 
ಯವರು ಕುರಿವೆಟ್ಟ ದೇಶಗತಿಯ ಕಾರಭಾರಿಗಳು (ಜಯಂತ. - ೫೯). 
ೇಸಗತ್ತಿ: ೧. ಒಕ್ಕಲಿಗರೂ ಶಿಕ್ಷಕರೂ ಬರಬರುತ್ತ ಇಂಥ ವೈಭವಗಳಿಗೆ 
ಮನಸೋತದ್ದರಿಂದ 'ದೇಸಗತ್ತಿಯವರೆ ದರ್ಪವು ಊರಲ್ಲಿ ದಿನದಿನಕ್ಕೆ ಹೆಚ್ಚ 
ತೊಡಗಿತು (ಸಮೀ. ೧); ಮಲಸರ್ಜನು ೧೭೮೨ನೇ ಇಸವಿಯಲ್ಲಿ 
ದೇಸಗತ್ತಿಯ ಪಟ್ಟವೇರಿದನು (ಮುಂಬಯಿ, ೪-೨೦೨). 
[ « ಮರಾ. ದೇಸಕತ*] 
ದೇಸಗತ್ತಿ "ದೇಸಗತಿ' ನೋ, 
ದೇಸಾಕೆ, ದೇಶಾಕೆ (ನಾ). ದೇಶದ ಭಾಗ; ದೇಶಕ್ಕೆ ಸೇರಿದಂದಂ; ದೇಶಿ: 
“ದೇಸಾಕೆ -ದೇಶಶಾಖಾಎ-ದೇಶಭಾಗ” (ತದೃಕೋ. ೨೧) ; ಪೂರ್ವಪದಾಂತ್ಕ 
ಲೋಪಕ್ಕೆ-ದೇವಕುಲ-ದೇಗುಲ ; ದೇಶಶಾಖಾ-ದೇಸಾಕೆ (ಕಮದ. ೨೯೪ 
ಪ್ರಯೋ). ದೇಶಾಕೆ ; ದೆ:ಶಾಕೆ, ದೇಶಶಾಖಾ (ಕದ್ಮಾನು, ೩೭೮ ವ್ಯಾಖ್ಯಾ). 
[ ಆಸಂ. ದೇಶಶಾಖಾ) 
ದೇಸಾಯಣಿ (ನಾ). ದೇಸಾಯಿಯ ಅಧಿಕಾರವುಳ್ಳವಳು ; ಗೇಸಾಯಿಣಿ; 
ಇದೇ ಕಾಲಕ್ಕೆ ಇವನ ಸೇನೆಯ ಒಂದುಭುಗವನ್ನು ಬೆಳವಡಿಯ 
ದೇಸಾಯಣಿಯಾದ ಮಲ್ಲಬಂಯಿಯು ತಡೆದಳು (ಹಿಂದುಇ. ೨೨೦). 
[ ಎದೇಸಾಯಿ] 
ಸ ದೇಶಾಯಿ (ನಾ). ೧. (ಮರಾಟರ ಆಳ್ವಿಕೆಯಲ್ಲಿ) ಪ್ರಾಂತಾಧಿ 
- ಕುಲಕ್ರವಂವಾಗಿ ಬಂದ ದೇಶಭಾಗದ ಆಡಳಿತಗಾರ; 
Bed: : ಕಿತ್ತೂರ ದೇಸಾಯಿಯಾದ ಮಲಸರ್ಜನು ಸನ್‌ 
೧೭೮೨ನೇ ಇಸವಿಯಲ್ಲಿ ದೇಸಗತ್ತಿಯ ಪಟ್ಟವೇರಿದನು (ಮುಂಬಯಿ. 
೪-೨೧೨). ದೇಶಾಯಿ: ೧. “ನಾಯಃ ಎ ಕಂಕ್ಕುರನುಂ, ಮಲಯಾಳನುಂ, 
ದೇಶಾಯಿಯುಂ” (ಕಾಠಕ್ಕ. ೧೫6) ; ವರ ಮಳೆಯ ಮಲ್ಲೆ ಶನುರುಶಿಷ್ಯ 
ತೊರೆಸಾಲ ಪರಗಣೆಯ ಕೋಲಾರಪುರೆಕೆ ದೇಶಾ[ಪಾ3ಾಂ. -.ಸನ] ಯಿ 
(ಪ್ರೌಢರಾ. ೦-೨೫) ; ಸೀಮೆ ದೇಶಾಯಿ ದೇಶಕರ್ಣಿ (ಎಇ. ೧೯೩೦, ಹಾನಗಲ್‌. 
೧3೭-೬; 1186) ; ಅಂಥಾ ದೇಶಕ್ಕೆ ಮುಖಂಡನಾದವನು ದೇಶಾಯಿ 
ಅಥವಾ ದೇಶಮುಖ (ಖಾಳಗಾ. ೦೧). ವ. ಶಾನುಭೋಗ: ಶ್ಯಾನುಭೋಗ 
ಅಥವಾ ಮೆನನ್‌ ಎಂಬುದನ್ನು ಬೆ.ಂಬೈಪ್ರಾಂತ್ಕದಲ್ಲಿ ದೇಶಾಯಿ, ದೇಶ 
ಪಾಂಡೆಯಂತಲೂ ಗ್ರಾಮದ ಅಕೌಂಟೆಂಟನ ಹೆಸರುಂಟು (ಗ್ರಾಮಾಕ. ೧). 
[ «ಮಾ. ದೇಸಾಯ್‌, ದೇಸಾಈ ] 


ದೇಸಾಯಿಗೌಡ 


ದೇಸಾಯಿಗೌಡ (ನಾ). ೧. ಮೊರಸು ಒಕ್ಕಲು 
ಮಂಖಂಡ,-ನ್ಯಾಯಂತೀರ್ಮಾನ ಮೊದಲಾದಂವುಗಳಲ್ಲಿ ಪರಮಾಧಿ 
ಕಾರವುಳ್ಳವನು,-ಭೂವಿಂಗೌಡ : (ಎಸವ್ಕೂ. ೩೪, ೨೨. ೨. ಕಂದಾಯ 
ಮತ್ತು ನ್ಯಾಯನಿರ್ಣಯಗಳ ಎರಡೂ ಅಧಿಕಾರಗಳ ನ್ನುಳ್ಳ 
ಸ್ಥಳೀಯ ಅಧಿಕಾರಿ. [ ದೇಸಾಯಿ ೬ ಗೌಡ ( <ಎಗಾಮುಂಡ)] 

ದೇಸಾಯಿತಿ (ನಾ). ದೇಸಾಯಿಯಂ ಹೆಂಡತಿ, ಪತ್ನಿ: ' ದೇಸಾಯಿತಿಯು 
ಬಸಿರಿದ್ದದ್ದು ನಿಜ ಎಂದೂಯಿತ) (ನಿರಾಥ. ೦೦೦) ; ದೇಸಾಯಿತಿ ಹತ್ತನೆ 
ತಿಂಗಳಲ್ಲಿ ಹೆಡೆದಳು (ನಿರಾಧ. ೦೦೨). 

[ ದೇಸಾಯಿ + -ತಿ) (ಆ. - ಇತ್ತಿ)] 

ದೇಸಾಳ (ನಾ). ದೇಶಕ್ಕೆ ಸಂಬಂಧಪಟ್ಟುದು ; ದೇಶೀಯವಾದುದಂ 
(?) : ಉಟ್ಟ ಹೊಸ ದೇಸಾಳದಾಡುಗೆ ರಂಜಿಸುತಮಿರೆ (ಇಹರ. ದೇ. 
೩೨-೦೯) ; ಕೈಸಾಳಂ ಸನ್ನೆಯೊಳೊತ್ತುತ್ತಿರೆ ದೇಸಾಳಂ ನುಡಿಯೊಳಿ 
'ಬೆಳೆವುತ್ತಿರೆ (ಥೃಂಗೀರ. ಹ. ೪೬೭-೦೪) ; ಅಗ್ಗಳದ ದೇಸಾಳ ನುಡಿಗಡಣ 
(ರೇವಣ. ೧೨೭-೩೩). 

[ «ಮರಾ. ದೇಸಾಳ್‌, ದೇಸೋಳೀ, ದೇಶವಳೂ ; 
ಹಿಂ. ದೇಸವಾಲ್‌) 

ದೇಸಿ. ದೇಸೆ (ನಂ). ೧. ಒಂದುದೇಶದಲ್ಲಿ ಮಾತನಾಡುವ ಭಾಷೆ; 
ದೇಶ್ಯಭಾಷೆ : ದೊರೆಕೊಂಡಿರೆ ಸೊಗಯಿಸುಗುಂ ಪುರಾಣಕಾವ, 
ಪ್ರಯೋಗದೊಳ್‌ ತತ್ಕಾಲಂ ವಿರ(ಸಂ) ಕರಮವು ದೇಸಿಗೆ ಜರಧ್ವಧೂ 
ವಿಷಯಸುರತರಸರಸಿಕತೆವೋಲ್‌ (ಕವಿರಾ. ೧-೩೦) ; ಹಳಿ ಕೈಯ ಆಡುವ 
ಭಾಷೆಯ ಜೊತೆಗೆ ಹೋಲಿಸಿ: ನೋಡಿದೆನತ್ತ ಶಿವಮೊಗ್ಗೆಯ ದೇಸಿಯ 
ನುಡಿಯನು ಕೊನೆಗೆ (ಇಂಡಾಪ. ೩೩-೩೦). ೨. ಪರಭಾಷೆಯ ಅನುಕರಣ 
ವಿಲ್ಲದೆ ಅಚ್ಚಗನ್ನಡ ಶಬ್ದಗಳನ್ನು ಮನೋಹರವಾಗಿ ಬಳಸುವ 
ಶುದ್ಧಗನ್ನಡದ ಶೈಲಿ: ಪೂರ್ವಾಚಾರ್ಯರ್‌ ದೇಸಿಯನೆ ನಿಆ್‌ಸಿ ಖಂಡ 
ಪ್ರಾಸಮನತಿಶಯವಿಂದೆಂದು ಯತಿಯಂ ವಿ:ಕ್ಕರ್‌ (ಕವಿಂ. ೦-೭೫) : ಬಗೆ 
ಪೊಸತಪ್ಪುದಾಗಿ. ಮೃದುಬಂಧದೊಳೊಂದುವುದೊಂದಿ ದೇ ಸಿಯೊಳ್‌ 
ಪುಗ:ವುದು ಪೊಕ್ಕ ಮಾರ್ಗದೊಳೆ ತಳ್ಳುದು ತಳ್ತೊಡೆ ಕಾವ್ಯಬಂಧಮೊಪ್ಪುಗು 
ಮೆಳಮಾವು ಕೆಂದಳಿರ ಪೂವಿನ ಬಿಣೆ್ಫೋಟ್‌ಯಿಂ ಬಟಲ್ಲೂ. ತುಂಬಿಗಳಿನೆ 
ತುಂಬಿ ಕೋಗಿಲೆಯೆ ಬಗ್ಗಿಸೆ ಸಂಗ್ಲಿಯೊಳೊಪ್ಪುವಂತೆವೋಲ್‌ (ಪೂಪಧಾ. 
೦-5) ; ಅಸಗನ ದೇಸಿ ಪೊನ್ನನ ಮಹೋನ್ನತಿವೆತ್ತ ಬೆಡಂಗು ಪಂಪನೊಂ 
ದಸದೃಶಮಪ್ಪೆಪೂರ್ವರಸವೆ:ಯ್ದೆ . * . ನೆಲಸಿರ್ಕೆ ಧಾರಿಣಿ ಮನಂಗೊಳೆ 
ಮತ್ಕ ೃಶಿಯೊಳ್‌ (ಧರ್ಮಾಮ್ಮ. ೦-೩೯) : ವಹಿರ್ಗವು ತನ್ನ ಸ್ವಾರಸ್ಮವನ್ನು 
ಕಳೆದುಕೊಂಡಾಗ . . . "ದೆ:ಸಿ'ಯಂ ತಲೆಯೆತ್ತುತ್ತದೆ (ನವ್ಯಾ. ೪೦). 
೩ ಅಚ್ಚಗನ್ನಡ ಶಬ್ದ,-ಪದ: ಕನ್ನಡಕೆಂತಪ್ಪವು ಶಬ್ದಮೆಂಬ 
ವಿದ್ವಜ್ಯನರಾ ಚಿಂತೆ ಪರಿಹರಿಪ ಮಾಟಕ್ಕೆಯೊಳಂತುಸುರ್ವೆಂ ದೇಸಿ ತದೃವಂ 
ಶತ್ಸಮಮಂ (ಶತುನಿ. ೨). ೪. ಒಂದು ದೇಶದಲ್ಲಿ ಪರಂಪರಾಗತವಾಗಿ 
ಬಂದಿರಂವ ಸಂಸ್ಕೃತಿ, ಆಚಾರ, ವ್ಯವಹಾರ ಮೊದಲಾದುವು: 
ಯೆಹೂದ್ಯದೆ ಳಿರುವ ದೇಸಿ ಪರದೇಸಿಯ ತನುಮನಧನಂಗಳಂ ಸೂರೆ 
ಗೊಂಡು (ಗೊರ್ಮೊಥಾ. ೨-೪೮). ೫. ಸ್ವಾಭಾವಿಕವಾದ ಚೆಲುವು, 
ಸೊಬಗು ; ಸಹಜವಾದ ಸೌಂದರ್ಯ : ಮಿಳಿರ್ವ ಕುರುಳ್ಗಳೊಳ್‌ 
ತೊಡರ್ದು ದೇಸಿ[ಪಾಣಂ. ಸೆ)ಯನಾವಗಮಾವ ಚೆನ್ನ ಪೂಗಳನವನೊಯ್ಯ 
ನೋಸರಿಸುತುಂ ... ಬರ್ಪ ಮಾದ್ರಿಯಂ . . . ಪಾಂಡುರಾಜಂ ಕಂಡು 
(ಪಂಪಧಾ.೨-೧೭):ಗಾಡಿಗೆ ಪಾಡಾದ ಪಸದನಕ್ಕಂ ತೇಜಕ್ಕೋಜಾದ ಕಾಂಪಿಗಂ 
ಬೆಡಂಗಿಗೆ ಪಾಂಗಾದ ದೇಸಿಗಂ . . . ಫೊಗಬ್ಬು (ಶಾಂತಿಪು. ೩-೫೩ ವ): 
ಚರಣಂ ನವಕೇಸರದೊಂದು ದೇಸಿಯಂ ಪ್ರಕಟಿಸೆ (ಕಾದಂಉ, ೬೧); 
ನೆಲೆಮಾಡದ ಪೊಸದೇಸಿಯ ನೆಲೆಮಾಡದ ಕಲ್ಪಸಷದನಮೆಯ್ದ್ವದಣಂ ಕೀಟ 


೪೦೭೮ 


ಜನಾಂಗದ | 


16 


7 


80 


40 


ದೇಸಿ 


ನೆಲೆಯಾದುದು (ಪಂರಾಮಾ. ೧-೧೨೬) ; ಕೂಸುಗಳಂ ಮುದ್ಧಾಡಿಸಿ ದೇಸಿಯ 
ಮಾತುಗಳನಾಡಿಸಿ ವೆರ್ಚಿಸಿ (ಛಧರ್ಮಾಮ್ಮ. ೩-೯೦) ; ದೇಸಿಯ ರಾಜವಟ್ಟದ 
ಸವಿನುಡಿಗಳನು ಸೃಷ್ಟೀಶ್ವರಗೆ ಬಿನ್ನೈಸುತ ಮಂತ್ರಿಗಳಿಟ್ಟಣಿಸಿಹರು 
(ಕಂನವಿ. 6-೩೭). ೬. ಗತ್ತು; ಠೀವಿ; ವಿಜೃಂಭಣೆ : ತಳಿರ ತೊಂಗಲ* 
ಕೇಜೆಡೆಯ ಬಿಂಕಮಂ ಬೀಜ್‌ ಪೊಳೆವ ಕೆಂಗಾಯ”" ನೊಸಲ ಕಣ್ಮ್ಣ-ದೇಸಿಯ 
. « ಶಿವಚಿಹ್ನೆವಾಂತಂತೆ ನೇಜಕಿಲ್ವರಂ ಚೆಲ್ಕಾದುದು (ಜದ್ಮರಾ. 
6-೩೧) ; ಅಗ್ಗದ ಸಗ್ಗದ ಜೋಸೆಯರೊಂದು ನೆರವಿಯೊಳ್‌ ದೇಸಿಯಿಂ 
ಬೆರೆದಾಗಳುಂ ಬಿನೆದಿಸ:ತ್ರೆ (ಊಉಮಾಕ್ಕ. ೧೩೭-೧೮). ೭. ಅಲಂಕರಣ ; 


pe] 
ಸೂಸಿ , 


'ಪೈಂಗಾರ : ಆವ ಪರಿಯ ದೇಸಿಯಾಣ್ಮಗೆ ಬಗೆವರ್ಪುದಾ ಎಧಗಳನಾರೈದಃ 


ಭಾವಿಸಿ ತಿಳಿದುಟ್ಟು ತೊಟ್ಟು ಬಣ್ಣಿಗೆಯಿಂದ ಭಾವವ ಬಂದಿಗೊಳುವುದು 
(ಹದಿಬ. ೩-೧). ೮. ಬಗೆ; ರೀತಿ; ಕ್ರವಂ; ಸಂಪ್ರದಾಯ: 
ಧಂದಮಿದಾವುದೆಂದೊಡಿಅೌಸವರ್‌ ಪದಬಂಧದೊಳೀ ಪ್ರಯೋಗಮೆಂತೆಂ 
ದೊಡೆ ಬಯ್ವರಾವ ಕವಿಮಾರ್ಗಮಿದೆಂದೊಡೆ ಪೊಯ್ವರರ್ಥಮೇನೆಂದೊಡೆ 
ತೊಂಡುಭಂಡುಗೆಡೆದುಟ್ಟುದನಿಕ್ಕುವರಾವ ನೀತಿ ಪೇಟ್‌ಂದೊಡೆ ಕೊಲ್ಯ 
ರೀಗಳಿನ- ದೇಸಿಗೆ ಬಿಟ್ಟಿ ಮಹಾಕವೀಶ್ವರರ್‌ (ಸೂಕ್ತಿಸು. ೧-೩೫) ; 
ಮೊಗಮೊಂದು ತೋಳಿರಡಟ್‌ಂ ಸ್ಫುರಿಸುತೀ ಪರಿಯಿಂದೆ ವಿಟಜಂಗಮಾ 
ಕೃತಿಯನಾಂತು ಪೊಸದೇಸಿ ರೆಚೆಸೆ. (ಪದ್ಮರಾ. ೫-೪೨) : ಬಲಿದು ಮಕುಟಾ 
ವಳಿಯ ಶೋಣಿತಪಳಿಯ ರಕ್ಕಸ ದೇಸಿ[ಸಾಕಾಂ. ಶಿ])ಯಲಿ ಬಿಗಿದೆಳೆವ 
ಹಾಹೆಯನೋಜೆಗೊಳಿಸಿಕ್ಕಲಿಸಿ ಪದಯುಗವ (ತೊರರಾ. ೧-೧೫-೧೯). 
೯. “ನೇರ್ಪು, ತಕ್ಕುಮೆ, ಔಚಿತ್ಯ” (ಗಿಳವಿಂ. ೧೩೭ ಟಪ್ಮತ) : ತಕ್ಕಳಿಯದೆ 
ನಿಲ್ಲು ಕಬ್ಬಿಗನ ಮಾತು ವಿವರ್ಶೆಕನಿತ್ತ ದೇಸಿಯಿ೦ (ಗಿಳಿವಿಂ, ೦೦೧-೮). 
೨೦. (ಹಿಂದಿನ ಕಾಲದಲ್ಲಿದ್ದ) ವರ್ತಕರ ಒಂದು ಪಂಗಡ,-ವಂಂಡಲಿ: 
ಅಗ್ರಹಾರಂ ತುಂಬುಳದಲು ತಂಬುಲಿಗರುಂ ದೇಸಿಯಂಂ ಬಿಟ್ಟ ಶೆ ಧರ್ಮಂ 
(ಸೌಇಇ. 15-1, ೨೩೯-೧೬: 1142) ; ಬಾವಿಯನಗಳಿಸಿ ತತ್ಸಮಿಸಾಪದಲು 
ಸಮಸ್ತದೇಸಿಯನುಮತದಿಂ ದೇಸೀಶ್ವರದೇವರ ಪ್ರತಿಷ್ಠೆಯಂ ಮಾಡಿ] 
(ಸೌಇಇ. 1162). "ಪಾನಾದೇಸಿ' ಪರಾ. 
೧೧. (ಆಲಂ) ತೋರಿಕೆ; ಭೂಷಣ ; ಚಂದ: ಒಸೆದವರಿವರೆನ್ನದೆ 
ಸಂತೊಸಮಪ್ಪಿನಮಿತ್ತು ಪಡೆದನೀ ವಸುಮತಿಯೊಳ್‌" ವಸುಧೈಕಬುಧು 
ಹೆಂಬೀ ಪೆಸರಂ ರೇಚರಸನುಂತು. ದೇಸಿಯಿನಾಯ್ದೆ (ಎಕ. ೪, ಅರಸೀ. 
೭೭-೨೯ : 1220). ೧೨. [ನಾಟ್ಯ] ಒಂದಂ ಬಗೆಯ ದೇಶೀಯ ನೃತ್ಯ: 
ತೋರಮಲ್ಲಿಗೆಯ ತುಜುಂಬು ರಾಹು ತವೆ: ನುಂಗಿದ ಚಂದ್ರನನೊಯ್ಯ 
ಸೆೊೊಯ್ಕನಂದುಗುಚ್ವವೊಲೊಪ್ಪಿರಲ್‌ ಬಲದೊಳುರ್ವಸಿ ದೇಸಿಗೆ ದೇಸಿ 
ಯಾಡಿದಳಿ" (ಪಂಪಛಾ. ೭-೮೭) ; ಬುಧಸನ್ನುತ ದೇಶಾದ್ಯ ವಿವಿಧನೃತ್ಯಂ 
ದೇಸಿಯೆನಿಸಿ ವೆಂಜಕಿವುದು ಜಗದೊಳ್‌ (ಉಾಸ್ಕರಂ, ೧-೨೧) ; ಭಾವಾಶ್ರಯ 
ವಾದ "ನೃತ್ಯ'ಕ್ಕೆ ಮಾರ್ಗವೆಂದೂ ತಾಲಲಯಕಾಶ್ರಯವಾದ "ನೃತ್ತ'ಕೈ ದೇಶಿ 
(ದೇಸಿ)ಯೆಂದೂ ಹೆಸರಿರುವಂತೆ ದಶರೊಪಕದಿಂದ ಶಿಳಿಯಬರುತ್ತದೆ(ಕ್ಕ ಏಡಿ. 
334). ದೇಸೆ; ೨. ಆದಿಪುರಾಣವಸ್ತುಕೃತಿಯಂ ಪೇಟ್ಮಿಂ ಬೆಡಂಗಪ್ಪ 
ಮಾರ್ಗದೊಳಂ ದೇಸೆಯೊಳಂ ಪೊದಟಕ್ಕಿಸೆವಿನಂ ಸಂಸಾರಸಾರೋದಯಂ 
(ಆದಿಪು. ೦೬-೭೮) ; ನೆಗಟ್ಜ ರಸಂ ಮನಂಗೊಳಿಸೆ ಮಾರ್ಗಪೊಡಂಬಡೆ ದೇಸೆ 
ಕಬ್ಬಮಂ ಬಗೆಗೊಳಲಿಂತು ವೇಟ್ಹುದು (ಗದಾಯು. ೧-೩೬) : ಪೊಸತೆನಿಸಿ 
ದೇಸೆಯಿಂ ನವರಸವೆಸೆಯಲ್ಕೊಳ್ಳುವೆತ್ತಿ  ಮಾರ್ಗದಿನಿಳೆಗೇನೆಸೆದುವೊ 
ಸುಕವಿಗಳೆನೆ ನೆಗಟ್ಟಿಸಗನ ಮನಸಿಜನ ಚಂದ್ರಭಟ್ಟನ ನುಡಿಗಳ್‌ (ಪಂಡತಂ. 
೩-೯); ನಾಗವರ್ಮನ ನೆನಹು ಹೊನ್ನನ ದೇಸೆ (ಪಾಕಾಂ. ಸಿ] ವಿಜಯನ 


IX-1, ೨೬ರ-೪೬; 


- ಭಾವ... ಅನುಕರಿಸಲಿ: ಕಾವ್ಯದೊಳಗೆ (ೀವತೆ. ೧.೩೦). ೫. “ದೇಸೆಯು 


ಗುಡಿಯು ಸೊಬಗಹುದು” (ಕವಿಕಂ. ೨೦೨) ; ಒದವಿದ ನೂಲ ತೊಂಗಲುಲಿ 
ದೇಸೆಯನಾಂತು ವಿಳಾಸದಿಂದಿಜು೦ಕಿದ ನಿಜ? ಗಂಡರಳ್ಳೆರ್ದೆಗಳಂ ತುಟ್‌ 


ದೇಸಿಕಾರ್ತಿ 


ವೋಜೆಯನುಂಟುಮಾಡುವಂದದೆ ನಿಡುಗಣ್ಗಳೊಳ್ನಡೆ (ಪಂಪಧಾ. ೪-೩೩) ; 
ಚಂದ್ರಬಲಮಂ , . . ತದಾನನಚಂದ್ರಂ ಕುಡೆ ದೇಸೆ ಪೊಚ್ಚಪೊಸತಾಯ್ತಾ 
(ಗದಾಯು. ೧-೬) ; ಆಗಳಂತವುರದಂಗನೆಯರ್ನಡೆತಂದು ಬಾಹುವಲ್ಲರಿ ಕುಡೆ 
ದೇಸೆಯಂ ತ್ರಿಭುವನಪ್ರಭುಗಿಕ್ಕಿದರೊಲ್ಲು ಸೇಸೆಯಂ (ಜಗವಿ. ೧೫-೬೯) ; 


ನಮ್ಮಯ ಮಾತಿಂಗಿಂಬುಗೊಟ್ಟೊಡೆ . . , ಕೃತಾರ್ಥರೆ ನಾವಿದು ನಮ್ಮ 


ದೇಸೆಯೊಳ್‌ ಗಡಣಿಸೆ ನಾಡೆ ಕೌತುಕಮೆನುತ್ತುಮವಳ್‌ ತಳರ್ದಳ್‌ ಪ್ರಮೋ 
ದದಿಂ (ಕಂಸುಪಾ. ೧೨-೦೦); ದೇಸೆಯನಾಂತ ಕನ್ನಡಿತಿಯರ್‌ ಕವಡೊಂದಿದ 
ಚೆಂದದಾಂಧ್ರಿಯರ್‌(ಇಕವಿ. 8-೧೬೩). ಓ. ಕನಕಾಂಬುಜ ಪಾದಪೀಠದೊಳ್‌ 
ನಿಸದಮೆ ನೀಡಿ ಕಾಲನಿಡೆ- ರಾಜಕುಮಾರನದೊಂದು ದೇಸೆಯಿಂ (ಔಾಂತಿಪು. 
6-9); ದಿಟ್ಟಿಗೆ ನಯಂಬಡೆದ ಪೊಚ್ಚಪೊಸ ದೇಸೆಯಿಂ (ಅಜಿಪು. ೪-೭ ರಗಳಿ); 
ಪೊಸತಿದೆಂದು ನಿರೀಕ್ಷಿಸಲೊಂದು ದೇಸೆಯಂ ಪೆತ್ತು (ಜಗವಿ. ೨-೨೯)- 
೭. ಲಲಿತೋನ್ನತಮಣಿಮಯಕೂಟದಂದಮದು ಪಲವುಂ ದೇಸೆಯ ಮಾಟ 
ದಂದಂ (ಅದಿಪು. 9-೩0 ರಗಳಿ). ೧೧. ಸಾಸಿರತೋಳ್ಗಳುಳ್ಳೆನಗೆ ಕಾಳೆಗಮಿಲ್ಲಿನಿ 
ತೊಂದು ತೋಳ್ಗಳಂ ದೇಸೆಗೆ ಪೊತ್ತೆನಲ್ಲದಿಟ್‌ ವಂತಿರೆ ಪೊತ್ತೆನೆ. ಪೇಟಿ೨ಂ 
(ಜಗವಿ. ೧೭-೮೩) ; ಯದುರಾಜನ ಮನ್ರಿ ೨ಗೀಗಳಿಂತಚ್ಛುತದೇವನೆಂಬ 
ಪೆಸರಾದುದಿದಲ್ಲದೆ ದೇಸೆಗಾದುದೇ (ಎಕ. ೪,ಜೀಲೂರು. ೧೭೫-೨೧; 1196); 
ಗುರುಶಬ್ದಂ ವಾಚ್ಯವಾಯ್ತಲ್ಲದೆ ವರಮುನಿಚಂದ್ರಂಗಿದೇಂ ದೇಸೆಗುಯ್ತೆ 
(ಸಣ. ಸಸ, ೨೪೮-೯: 1228). ೧೨. ತುಟುಗಿ ತುರಂಗಮಂ ಪೊಳೆದು 
ಮೆಟ್ಟುವ. ದೇಸೆಯನಾಡಿ ತೋರ್ಪವೋಲ* ತುಣುಗಿ ಕಪೋಲರಂಗತಟ 
ದೊಳ್‌ ಕುಣಿಯಲ್‌ ವುಣಿಕುಂಡಳ ದ್ವಯ 9 (ಪುಷೃಫು. ೩-೬೪). 
೧೩. [ಸಂಗೀತ] (?): ಬಹುಲಾಯಿ ದೇಸೆ ಪೆಲ್ಲಣೆ ಕಳೆಯೆಂಬಿವಂ 
ಮೆಣಿದು ಬಾಜಿಸಿದಂ ಮುರೆವೈರಿ ವಾಸಮಂ (ಜಗವಿ. ೫-8) ; ವಾದ 
ವಿದ್ಯಾಧರನಪ್ಪ ವಿದ್ಮಾಧರೆಮಾರ್ದಂಗಿಕಂ' ಮೃದಂಗಸಂಗತೋತ್ಸಂಗವಾಗಿ 
. ರಿಪ್ರವಣೆ ಸಹರಣೆ ತುಡುಕು ದಕಿದು ವತ್ಕಿರಿ ಜತಿ ಜೋಕೆಯೆಂಬ 
ದೇಸೆಯ ಶಬ್ದಂಗಳಿಸೆಯೆ ಬಾಜಿಸುತ್ತಿರೆಯಖಂ (ಶಾಂತೀಕೈ: ೧೬-೬೭ ವ). 
ದೇಸಿಯಂಕಕಾಅ-ಒಂದಂ ಬಿರಂದಂ : ವೂರ ಹಳಿಯರು ತಂಮಡಿಹರ 
ದಾಡೆ ಮಂಚಿ ಬೋವ ಮಡೆಯ ಬೋವ ಅಪ್ಪಹರುಯ ಮಲ್ಲಿಗಗೆಜಕಿ 
ಹೊರಗಾಗಿ ಕೊಟ್ಟರು ಎಣಿಸು ಮಗ ದೇಸಿಯಂಕಕಾಆಯಿಸಾಸುಗಲ್ಲ ಬರದ 
ಸೇನಬೋ ಗೋಪಯ್ಯ (ಎಕ. ೩1೪, ಮಳವ. ೧೪೨-3೮; ಸು. 1252). 
[ ಇಪ್ರಾ. ಬೀಜೀ. 30, ದೇಶೀ./ತೆಲು. ದೇಸಿ] 
ದೇಸಿಕಾರ್ತಿ "ದೇಸಿಗಾರ್ತಿ' ನೋ. 
ದೇಸಿಕಾರ್ತಿತನ (ನಾ). ಚೆಲುವು ; ಸೊಬಗು ; ಬೆಡಗು : ದೇಸಿಕಾರ್ತಿ 
ತನಮಂ ನೆಆ್‌ ಬೀಚುತದೊರ್ವಳೊಪ್ಪಿದಳ್‌ (ತ್ರಿಪುವಿ. 3೪-೧೩೭). 
[ ದೇಸಿಕಾರ್ತಿ (ಆ ದೇಸಿಗಾರ್ತಿ) + - ತನ] 
ದೇಸಿಕಾಅ "ದೇಸಿಗಾಅಿ' ನೋ. 
ದೇಸಿಗ, ದೇಶಿಗ (ಗು). ೧. ಪರದೇಶಿತನದ; ನಿರ್ಗತಿಕತನದ: ಪರದೇಶಕ್ಕೆ 
ದೇಸಿಗಮಾರ್ಗದಿಂ ಪೋಗಿ ಸೇದೆಗಿಡಲ್ವೇಡ (ಸುಕುಮಾ. 3-೩೭ ವ). (ನಾ). 
೨. ಪರಸ್ಕೃ ಳದವನು ; ಬೇರೆ ಕಡೆಯಿಂದ ಬಂದವನು, ಯಾತ್ರಿಕ ; 
ಪಣಸಿಕಾಟರ್ಗ್ಗಂ ಪಾತ್ರಕ್ಕಂ ದೇಸಿಗ ಛಾತ್ರಭೋಜನಕ್ಕಮೆಂದು ಸಮಕಟ್ಟೆ 
ಸರ್ವ್ವನಮಸ್ಕಮಾಗೆ ಕುಡೆ (ಸಾಇಇ. IX-1, ೮೦-೧೬ ; 1018) ; 
ಅಮಾವಾಸ್ಯೆ ಸೋಮವಾರದಂದು ದೇಸಿಗ ಪ್ರವಾಸಿಗರ ಆಹಾರದಾನಕ್ಕೆ 
ಬಿಟ್ಟ ಸತ್ರ್ರಂ (ಎಕ. ೪11, ಶಿಕಾರಿ. ೧೪-೧೪ ; 1089). ೩. ದಿಕ್ಕಿಲ್ಲದವನಂ; 
ಗತಿಗೆಟ್ಟವನು; ಪರದೇಶಿ; ನಿರ್ಗತಿಕ: ಪೊಟಲೆಲ್ಲಮಂ ತೊಟಲ್ಲು 
ಬಸಿಜಿಂ ಪೊರೆವೊಂ ದೇಸಿಗಂ (ವಟ್ಮಾರಾ. ೪೬-೮); ಎನ್ನೀ ಶ್ರೀಪತ್ನೀ 
ಶತೆಯಂ ಬಗೆಯದೆ ಯತ್ನಪರರ್‌ ದೇಸಿಗಂಗೆ ಕೂಸಂ ಕೊಟ್ಟರ್‌ (ಕಾಂತಿಪು. 
೫-೪೩) ; ಧವಳಮಂಗಳಗೇಯದಿನೊಪ್ಪಿ ಬರ್ಪ ಕೌರವಧವಳಂಗೆ 


೪೦೭೯ 


18 


ದೇಸಿಗಾತಿ 


ದೇಸಿಗನೆ ಬರ್ಪವೊಲೊರ್ವನೆ ಬರ್ಪುದಾದುದೇ (ಗದಾಯು, ೨-೪೧) ; 
ಆರುಮಿಲ್ಲದ ದೇಸಿಗರಂತೆ ಕಾಡಂ ಪೊಕ್ಕು (ಧರ್ಮಾಮ್ಮ, ೮-೮0); ಮಗನರಸಿ 
ಮಂತ್ರಿಸಹಿತವನಿಪಂ ಹಿಂದೆ ದೇಸಿಗನಂತೆ ಕೌಶಿಕನ ಕಾಹಿನೊಳು ಬರೆ 
(ಹರಕಾ. 6-ಐ); ಒರ್ಕುಡಿತೆ ನೀರ್ಗೆ ಪಲ್‌ಪಟ್ಟೆರ್ಕೆಮ ಪಣ್ಣೆಲೆಯ 
ಮುಜಾಗೆ ದೇಸಿಗರಂ ದೇವರ್ಕಳ್ಲೊಡೆಯರ್‌ ಮಾಟ್ಟಿರೆ (ಕಮದ. ೨9 
ಪ್ರಯೋ); ಏಳಿರೈ ಸಾಕೇಳಿ ಮಕ್ಕ ೪ರೇರೈ ದೇಸಿಗರು ನಾವೆ ಭೂಪಾಲಕರು 

ನೀವು (ಕುವ್ಮಾಗೆ. ೧೧-೩೪): ಈ ಕ್ಷೋಣಿಸುತೆ' ಗಂಗೆಯಂ ಕಳೆದು ಕಾಡೊಳ್ಮಹಾ 
ಕ್ಷೀಣಿಯಾಗಿ ದೇಸಿಗರಂತೆ ದೆಸೆದೆಸೆಯನೀಕ್ಷಿಸುತೆ ಮುಜುಗುತಳುತಿರ್ದುದಂ 
ಕಂಡೆನು (ಜೈಮಿಥಾ. ೧೮-೪೦).೪. ಯಷಿ; ಮುನಿ; ತಪಸ್ವಿ: ಕರುಣಾರಾಸಿ 
ಪವಡಿಸಿರೆಲೈ ಕಂಡಾ ದೇಸಿಗನು ದಂಡಪ್ರಣಾಮ ಮಾಡುತೈತಂದ (ನಿಧಾಗ. 
೯-9-೩) ದೇಸಿಗರಾಣ್ಮ ! ಬೆಳರ್ಮೆಯ್ಯನಾಂತ -ಪಕ್ಕಿದೇರೆನಂತುಂ 
ನಾಲ್ಮೈವೊತ್ತ ಬಾಂಬೊಚ್ಚದಲೆಯನಂತುಂ ಒರ್ತಲೆಯ ಪೊಂಬಸಿಜಿ 
ನಂತಂಂ ನಿನ್ನಂ ಕುಣ್ಟೆಂ (ಕಾಮಕ್ಕೆ. ೭8-36), ೫. ಶಿವ; ಪರವೋಶ್ವರ: 
“ಎಣ್ಮಯ್ಯಂ . , , ದೇಸಿಗಂ , .. ಐಮೊಗಂ- ಈ ೩೩ ಈಶ್ವರಂಗೆ 
ಪೆಸರ್‌” (ಕಶಸಾ, ೧-೧) ; “ಗೊಂದೆವಟಿಯಿಗೆಯ ದೇಸಿಗನೆಂದುಂ , , , 
ಪೇಟ್ವರ್‌ ಸ್ಮರಹರಂಗೆ ನಾಮವಿದೆನುತುಂ” (ಕಕ. ೧೭) ; “ದೇಸಿಗ 
ನೀಶ್ವರಂ” (ಕಠರ. 80). ದೇಶಿಗ: ಹಿ. ನೆನೆದನು ಮಟಕದಿರದೆ ತಾ 
ನಾಮಸುಧಯನು ಹರಿಹರಿಯೆ ಗೋವಿಂದ ದೇಶಿಗರೊಡೆಯ ನೀನೆನುತ 
(ಸಂಛಪ. ೮-೪೪) ; ದೇಶಿಗನಾದನೆಂದತ್ತರಿರ್ವರೂ ದುಗುಡದಲಿ (ಮೋಹತ. 
4೪-೩೩), ಓ, ದೇಶದ ಪ್ರಜೆ,-ಜನ; ದೇಶದವನು : ದೇಶಿಗನು 
ತನ್ನೂರನುಳಿದು ವಿದೇಶೆದಲಿ ತೊಳಲುತ್ತ ತನ್ನೆಯ ದೇಶವನು ನೆನೆದೆಲ್ಲವನು 
ಬಿಸುಟೈದುವಂದದಲಿ (ನಿಭಾಗ. ೪-೧೩-೩೭). ೭. ಆಚಾರ್ಯ ; ಗಂರು : 

ಲಷೊ ದೇಶಿಗ ಕಂಕಭಟ್ಟನೆ ಹಲವು ಧರ್ಮವ ಬಲ್ಲೆ ಗಡ ನೃಪತಿಲಕ: 
ಗಳುಹುವುದೇನು ಸನ್ಯಾಸಿಗಳಿಗುಚಿಕವಿದು ತಿಳಿಯೆ ದೇಶಿಗರಿಂಗೆ ದೇಶಿಗೆ 
ರೊಲವು ಸಮನಿಸಬೆೇಕು ಸಭೆಯಲಿ ಬಲವಿಹೀನರಿಗಾಪ್ತರಿಲ್ಲೆಂದಬಲೆ 
ಯೊಟಲಿದಳು (ಕುವ್ಠಾವಿ. ೩೯). .[ “ಸಂ. ದೇಶಿಕ] 


ದೇಸಿಗಗಣ (ನಾ). [ಜೈನ] ಜೈನಮಂನಿಗಳ ಒಂದು ಪಂಗಡ; ಪರಂ 


ಪರಾಗತವಾದ ಜೈನ ವಿರಕ್ತರ ಒಂದಂ ಗುಂಪು: ದೇಸಿಗಗಣದ ಮಹೇಂದ್ರ 
ಪಂಡಿತರ್‌ (ಸೌಇಇ. ಸ1-1, ೩೮-೧೦; 950); ಜಿನೆಶಾಸನಮಂ ಮೊದಲಿನ್ನಿಂತಳ 
ವಟ್ಟ ದೇಸಿಗಗಣ ಶ್ರೀಕೊಣ್ಣ ಕುನ್ಮಾನ್ವಯಾಸ್ವದವಾಚಾರ್ಯರ್‌ (ಕಳ. 
೭3-೮-೬; 1008) ; ದೇಸಿಗಗಣದ ಪುಸ್ತಕಗಚ್ಛದ ಬೋಧವಿಭವದ ಕುಕ್ಕು 
ಟಾಸನ ಮಲಧಾರಿದೇವರ ಶಿಷ್ಕರೆನಿಪ ಪೆಂಪಿಂಗಾದಂ (ಎಕ. 21, ೭೩-೩೦: 
1118). [ದೇಸಿಗ+ಗಣ] 


ದೇಸಿಗಣ (ನಾ). ಎ ದೇಸಿಗಗಣ : ಶ್ರೀಮೂಲಸಂಘ ದೇಸಿಗಣ ಪುಸ್ತಕ 


ಗಚ್ಚದ ೫ ೫ ೫ ಕೊಂಡಕುಂದಾನ್ವಯರಾರ್ಯ್ಮ ಶುಬೇನ್ಹು ಕಂದ 
ವಿ[ಜಯ]ಕೀರ್ಶಿದೇವರ ಪ್ರಿಯಶಿಷ್ಕರಪ್ಪ ಬಾಹುಬಲಿದೇವರು. (ಎಕ. 1 
(೫), ೬೩-೨ ; 1390). [ದೇಸಿ * ಗಣ) 


ದೇಸಿಗತನ (ನಾ). ದಿಕ್ಕಿಲ್ಲದಿರಿಂವಿಕೆ : ನಿರ್ಗತಿಕತೆ : ನಿನ್ನಾಸೆಯೊಳಾಂ 


40 


ನಿನಗೆ ಸಕಲ ರಾಜ್ಯಶ್ರೀಯಂ ಲೇಸಾಗಿ. ಮಾಡದಿರ್ದೊಡೆ ದೇಸಿಗತನದಿಂದೆ 
ನಮೆವುದೊಂದನೆ ಬಗೆವೌ (ಧರ್ಮಾಮೃ, ೩-೯೯) : ಉಸಿರ್ದಳು ವರೆರತಿ 
ದೇಸಿಗತನದ ಸುದ್ದಿಯನು (ಮೋಹತ. ೧೦-೨೦). [ ದೇಸಿಗ+ - ತನ] 


ದೇಸಿಗಾತಿ, ದೇಶಿಕಾತಿ (ನಾ). - ದೇಸಿಗಾರ್ಶಿ: ದೇಸಿಗಾಶಿಯರನೆಸುಗೆಯಲ್ಲಿ 


48 


ಕರ ನೊಂದು ಬೇಸತ್ತು ಹೆದೆಯನಿಳುಹದೆ ಸಾಸಿಗ ಕಾಮನಿಟ್ಟಿಕ್ಷುಚಾಪದ 
ವೊಲು ವಿಶಾಸೆ ಕಂಜಿಪುದು ಕೇಶವನ (ವರ್ಧಹ.೪-೧೦). ದೇಶಿಕಾತಿ; ಸೂಸಕಂ 
ಗಳ ಮುರಿದ ಮುತ್ತಿನ ದೇಶಿಕಾತಿಯರಾನನೇಂದುಗಳಾ ಸುಧಾಕರವೆನಲಾ 
ಗೆಲಿದುದು ಸಭೆ ನಭಸ್ಥಳವ (ಕುವ್ಯಾಸ. ೧೩-೩೦). [ದೇಸಿ + - ಕಾಶ್ಮೀ) 


ದೇಸಿಗಾರ್ತಿ ೪೧೮೦ ದೇಸೆಕಾರ್ತಿ 
ದೇಸಿಗಾರ್ತಿ, ದೇ ಸಿ ಕಾ ತಿ ೯, ದೇಸೆಕಾರ್ತಿ,ದೇಸೆಗಾರ್ತಿ (ನಾ). | | ದೇಸಿಪರಿ (ನಾ) - ದೇಸಿಯಂ ರೀತಿ,_ಸೊಬಗಂ: ಹೊಳೆಹೊಳೆವ ಕೆಂಜೆಡೆಯ 
ಚೆಲುವೆ; ಸಂಂದರಿ; ವಿಲಾಸವತಿ : ಮುನ್ನ ಬರ್ಪುದಕ್ಕೈವಡಿ ನಹಿಪತಿಯಳುಕೆ ಬಿಗಿವನೂ ದಂತಿಚರ್ಮವ ನೆಲಕೆ ಮುಂಜೆಅಗೆಳೆಯಲುಟ್ಟನು 
ಬಣ್ಣವೇಆ೨ ಕಳೆ ಧೂಸರಮಾದುದು ದೇಸಿಗಾರ್ತಿಯಾ (ವಿರೂಪಾ. ದೇಸಿಪರಿ ಮೆಜ್‌ಯೆ (ಕುವ್ಮಾಕ. ೭-೧೧). [ ದೇಸಿ -- ಪರಿ] 


೯೧). ದೇಸಿಕಾರ್ತಿ : ಮಿಸುಗುವ ದೋರೆವಲ್‌ ಕರಮೆ ವಪಾಸರವಪಾದುದು ದೇಸಿಯಗಣ (ನಾ). ಎ ದೇಸಿಗಗಣ : ಶ್ರೀಮೂಲಸಂಗ ದೇಸಿಯಗಣ 


ದೇಸಿಕಾ [ಪಾಉ.ಸೆಗಾ]ರ್ತಿಯೊಳ್‌ (ಜಂದ್ರಪು. ೮-8೧) ; (ರಸರೆ. ೩-೧೩೭ 
ನೋ;) ಮತ್ತಮೊರ್ವ ದೇಸಿಕಾರ್ತಿ ದೇಸಿಗೆ ತಕ್ಕ ವೇಷವಳವಟ್ಟರೆ .. . 
ನೋಟಕರ ದಿಟ್ಟಿಗೆ ಮಧುರೆಮಾಗೆ ಮೆಚ್ಚನಚ್ಚೊತ್ತಿ ರ್ದ (ವಿರೂಪಾ.೪೦). 
ದೇಸೆಕಾರ್ತಿ: ಲಲಿತುಂಗನಂ ಮೆನಂಗೊಳಿಸಂವರಿಚ್ಚೆಕಾರ್ಶನದ 
ಲಲ್ಲೆಯ ಸಗ್ಗದ. ದೇಸೆ[ಪಾಕಾಂ. ಗಾಡಿ]ಕಾರ್ತಿಯರ್‌ (ಆದಿಪು. ೨-೭೧) ; 
ಪರಿಣತಿ ರಂಜಿಸುತ್ತುವಿರೆ ನರ್ತಿಸಿದರ್‌ ಪೊಸ ದೇಸೆಕಾರ್ತಿಯರ್‌ (ಅಜಿಪು. 
೫-೩೧) ; ಈಸು ಲಾವಣ್ಯವನುಳ್ಳೆ  ಸರ್ವಾಂಗವಿಲಾಸದ ಪೊಸದೇಸೆ 
[ಪಾಕಾಂ. ಶಿ]ಕಾರ್ತಿ ಆಸೆ ಮಾಡಿದಳು ನಿನ್ನನು (ಕುರಾಸಾಂ. ೨೫-೯೦). 
ದೇಸೆಗಾರ್ತಿ : ಮೇಲಿನ "ಚಂದ್ರಪು' ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ ದೇಸಿಗಾಆ * - ಶಿ, (ಆ. ಇತ್ತಿ) ) 


ದೇಸಿಗಾಅ, ದೇಸಿಕಾಟಿ, ದೇಸೆಕಾಅ, ಹೇಸೆಗಾಅ (ನಾ). ೧. ಚೆಲುವ ; | 


ಸಂಂದರ. ೨. ತನ್ನ ಕುಶಲಕಲೆಯಿಂಡ ಸೌಂದರ್ಯವನ್ನುಂಟು 
ಮಾಡುವವನು ; ಕಲಾವಿದ: ಶಿಬ್ಬದ ದೇಸಿಗಾಅರ ಕೈಮೆಗಳು ಲೇಸೈಸಲೇ 
(ಕುಮ್ಕಾಸ. ೧೩-೨೪). ದೇಸಿಕಾಆ: ೧. ಉಸಿರಿನಿಯನೆ , . , ರಸಿಕ 
ಚೂಡಾಮಣಿ ಪೊಸದೇಸಿ [ಪಾತಾಂ. ಸೆ] ಕುಅನೆರಸಪೂರ ಜಾತಿ ಸತ್ಯಥೆಯ 
(ವರ್ಥಜ. ೭-3). ದೇಸೆಕಾಣಿ : ೧. ಕಲಿಗಳಾದಿತ್ಯಂ ದೆಸೆಕಾಜರಡೆಗಣ್ಣರೊ 
[ಳ್ಬ]ಳಿವಂ ಪಿಸುಣಿಂಗೆ ಮುಳಿವಂ. ವುದ್ಯವಿದ್ಕಾಧರಂ , , . ಸಮಸ್ತ 
ಪ್ರಶಸ್ತಿಸಹಿತಂ. ಶ್ರೀಮನ್ಮಹಂಸಾಮಸ್ತನೆಕಿ*ಯವ್ಮೂನಿರಲ್‌. (ಸಾಇಇ. 
2-1, ೭೪-೧೧ ; 3041) ; ಗಣ್ನಮಣ್ಣಳಿಕಗಣ್ಣ ತಳಪ್ರಹಾರಿ ದೆಸೆಕಾಜರ 
ದೇವ  ಮೂಲುರಾಯರಾಸ್ಥಾನತಲಿ. ಬಿಶುದರ ಗಂಡ ಶ್ರೀ[ವಂ)ನ್ಮಹಾ 
ಮಣ್ಮಳೇಶ್ವರಂ ಕಾರ್ತ್ರ್ವವೀರ್ಯ್ಯದೇವರೆಸರು (ಕಜ. 7, 3೧-೪೩ ; 1135); 
ದೇಸೆಕಾಜನಂ. ನಿಶ್ಚಿಂತನಂ ಸಿದ್ಧರಾಮಯ್ಯನಂ ದೂರೆದಿಂ ಕಂಡಳು 
(ಸಿದ್ದಕಾ: ೬-೧): ದೇಸೆಗಾಜಿ ೧: "ದೇಸೆಗಾರ್ಶಿ' ಪರಾ, 
[ದೇಸಿ * _ ಕಾಜಿ) 
ದೇಸಿಗಾಣ್‌ಕೆ (ನಾ). ಬೆಡಗು; ಠೀವಿ; ಗತ್ತೂ: ಕಾಸೆವೆರಸಿ ಕಳದಲಿ 
ನಿಂದದೊಂದು ವಿಲಾಸಕೆ ರಂಗದೊಳ್ನಿಂದ ಡೇಸಿಗಾಟ್‌ಕೆಯ ಸುಪಾತ್ರ 
ಮೋಹಿಸುವಂತೆ ಪೂಸರ ನಿಂದೆ ಮೋಹಿಸುತ (ಛರಡ. ೩೦-೩೪). 
[ ದೇಸಿಗಾಆ * - ಇಕೆ) 
ದೇಸಿಗಿತಿ, ದೇಶಿಗಿತಿ, ದೇಶಿಗಿತ್ತಿ (ನಾ). ಅನಾಥೆಯಾದ ಹೆಂಗಸು ; 
ದಿಕ್ಕಿಲ್ಲದ ವಂಹಿಳಿ : ಸೆಜಕಸಿಕ್ಕಿಂ ಪಿಡಿತಂದ ದೇಸಿಗಿತಿಯಂ ಭೋಗೋವೆ 
ಭೋಗಂಗಳಂ ಮಣಕಿದುಂ ಕಾಣದನಾಥೆಯಂ ನುಡಿವವೊಲ್ಲಿನ್ನೊಂದು 
ಸಂಪಶ್ಚಿಯಿಂ ಜಅಚುತ್ತಿರ್ದವೆ (ಅನಂಪು. ೧೧-೯೦) ; ಸ್ವರಲೋಪಕ್ಕೆ- 
ಘಟ್ಟಿವಳ್ತಿ , , . ದೇಸಿಗಿತಿ (ಕಮದ. ೨೦೯ ಪ್ರಯೋ); ಆಸೆಗೊಡುವವ 
ರಿಲ್ಲವಕಟಾ ದೇಸಿ[ಖಳಕಾಂ. ಶೆ, ಶಿ]ಗಿತಿ ತಾನಾಬೆನೇ ನೆಆಕಿ ದೋಷವಿಲ್ಲವೆ 
ನಿಮಗೆ ಕಂದನ ಕೊಂದವರು . , . ಎಂದಬಲೆ ಮೊಲ್‌ಯಿಟ ಕಳು ಭಟಾ 
ವಳಿಗೆ (ತೊರರಾ. ೬-೪೫-೨೪) ; ದೇಸಿಗಿತಿಯನು ಕಂಡು ಮಾಯಾಪಾಶಕಿದು 
ಘನವಲ್ಲೆನುತ ಬೆಸಗೊಂಡನಾ ಸತಿಯ (ನಿಭಾಗ. 6-೧೩-೨೬). .ದೇಶಿಗಿತಿ: 
ವೋಲಿನ "ತೊರರಾ' ಪ್ರಯೋಗದ ಪಾಠಾಂತರವನ್ನು.ನೋಡಿ. 
ದೇಶಿಗಿತ್ತಿ: ದೇಶಿಗಿತ್ತಿಯರನು ಕೆೊ.ಲಲೊಂದು:-ಸಿಂಗ ಬಂದಾಸೆವಟ್ಟಿದೆ 
ನೋಡಿಮೆನಲು (ಅಂಜದ. ೧೦-೨೮) ; ದೇಶಿಗಿತ್ರಿಯ ಮಡಿವಂತೆ , . . 
ಎನ್ನೆ ಘಾಸೆ ಮಾಡುವರೆನಿಸಿತಾಗೆ (ಅನಂತ. ೧೮-೧೧೩). 
[ ದೇಸಿಗ * - ಇತ್ತಿ (ಆ. -ಇತ್ತಿ)] 


ಶಿ 


5 


96 


ಪುಸ್ತಕಘಛ ಕೊಂಡಕುಂದುನ್ವಯ ಇಂಗುಳೇಸ್ವರದ ಬಳಿಯ... 
ಪ್ರಭಾಚಂದ್ರದೇವರ ನಿಸಿಧಿ (ಎಕ. 1 (%), ೫-೧; 1044): ಸ್ವಸ್ತಿಶ್ರೀ 
ಮೂಲಸಂಘ ದೆ:ಸಿಯಗಣ ಪುಸ್ತಕಗಚ್ಛ ಕೊಂಡಕುಂದಾನ್ವಯದ 
ತಾತಂಗಿಯ ಶ್ರೀಮಾಘಣಂದಿ ಭಟ್ಟಾರಕ ದೇ ೩ » ಶಾಂತಿನಾಥದೆ`ವರ 
ಪ್ರತಿಷ್ಠೆಯ ಮಾಡಿದರು (ಎಕ. 1 (೫), ೪-೧; ಸು. 12ನೆಯ ಶತ). 

[ ಎದೇಸೀಯ +೬ ಗಣ] 


ದೇಸಿವಡೆ, ದೇಸೆವಡೆ (ಕ್ರಿ). ೧. ಚೆಲುವನ್ನು. ಹೊಂದು ; ಸೌಂದರ್ಯ 


ವನ್ನ ಹೊಂದಂ; ಶೋಭಿಸಂ; ಬೆಡಗನ್ನು ಪಡೆ: ಕಡುಚೆಲ್ವಿಂ 
ರತಿಗೆಗ್ಗಂ ಪಡೆದು ವಿಲಾಸಕ್ಕೆ ದೇಸಿವಡೆದವನಿಪನೊಳ್‌ ಪಡೆದು ಪಿರಿಯರಸ 
ತನಮಂ (ಪಂಠಾಮಾ. ೨-೭೨) ; ಶೆಂಜೆಡೆಗಳ ಗೊಂಚಲ್ಲಳಿಂ ಡೇಸಿವಡೆದುಟ್ಟ 
ವ್ಯಾಘ್ರಚರ್ಮಾಂಚಲದೊಳ್ಳೆದೆ ಸಾಲೋಕ್ಕಸಾಮಾಪ್ಯದವರೆಸೆ 
ದಿರ್ದರು (ಜಬಪು. ೨-೨೫) ; ತೆರುಣಹಂ೨ಣಗಣಕ್ಕೆ ಸರಸೇಕ್ಷಣದ ಸವಿನೋಟ 
ಮನುಪದೆ:ಶಿಪಂತೆ ದೇಸಿ[ಪಾಕಾಂ. ದೆಸೆ]ವಡೆದು (ರಾಜರೀ. ೧-೧೩೫ ವ). 

ೇಸೆವಡೆ: ೧; ದೇಸೆವಡೆದತ್ತು ರತ್ನಶಿಳಾಸೋಪಾನದಿಂ . , . ಕಾಸಾರಂ 
(ಜಗವಿ. ೧೦-೬೨); ನುಣ್ಣೆಳಗನುಗುಳ್ವ ಪದತಳದ ಸೌ:ದರಿಯದಿ: ದೇಸೆವಡೆದ 


`ಹದಿನಾಅಜಜಿ ಹರೆಯದ ಹರಂ ಕರುಣಿಸಿ ನಡೆತಂದು (ಬಸರ. ೦೨-೧6೦). 


ಪಿ. ಹಿರಿಮೆಯನ್ನು ಹೊಂದಂ ; ದೊಡ್ಡಸ್ತಿಕೆಯನ್ನು ಪಡೆ : ದೇವಾ 
ನಿಮ್ಮ ಪೂಜಿಸಿ ದಾಸನ ಕುಲ ದೇಸೆ [ಪಾತಾಂ. ಸಿ] ವಡೆಯಿತ್ತು (ಬಸವ. ೬೦೬). 
[ ದೇಹಿ + ಪಡೆ] 


ದೇಸಿವೆಜು, ದೇಸೆವೆಚು (ಕ್ರಿ) ಚೆಲುವನ್ನು ಪಡೆ ; ಶೋಭೆಯನ್ನೂ 


ಹೊಂದಂ ; ಶೋಭಿಸು : ರೆಸ ಭಾವಂ ಗಮಕಂ ಕಾಣಿಸೆ ನುಣ್ಣುಡಿ 
ದೇಸಿವೆತ್ತ ಪೊಸನುಡಿ ಮಾರ್ಗಂ , . . ಇನಿತಣಕೊಳೆಸೆಯದ ಕೃತಿ ಕೃತಿಯೆ 
(ಧರ್ಮಾಮ್ಮ. ೧-೪೦) ; ಅಂಬರೆವಿತಾನದಿಂ ನರರ ಬರಿಸುತೊಪ್ಪಿದರಲ್ಲಿ 
ದೂಸಿಗರ್ದೇಸಿವೆತ್ತು (ಪದ್ಮರಾ. 6-೭೬) ; ಕಿಲುಗಿವಿ ದೇಸಿವೆತ್ತಸಿಮೊಗಂ 
» . ೬ ಸೂಕ್ಷ್ಮರೋಮದಿಂ ಮೆಜ್‌ದುವು. ಸಂಗರಾಂಗಣದೊಳಪ್ರತಿವೀರೆನ 
ಮಜಿರಾಜಿಗಳ್‌ (ಅಪ್ರತಿ. ೧೩೩-೭) ; ಮುರಿದೆಳಮಾಸೆ , . . ಎಡಗಾಲ 
ತೊಡರ್ವಿರಾಜಿಸುತ್ತಿರೆ ಪೊಸದೇಸಿವೆತ್ತೆಸೆದುದಲ್ಲಿ ನರೇಂದ್ರಕುಮಾರಸಂಕುಳಂ 
(ರಾಜಕೀ. ೧೨-೪೫). ದೇಸೆವೆಜು: ನವರೆಸಮುಣ್ಕೆ ಮಾತು ಪೊಸತಾಗಿರೆ 
ದೇಶಿಯೆ ದೇಸೆವೆತ್ತುದೆ:ಬವೊಲಿರೆ , , , ಒಡರ್ಚಿದೆನೀ ಪ್ರಬಂಧಮಂ 
(ಛಂದೋಂಬು, ದುಸೆ ದೇಸೆವೆತ್ತುದು ವಳಿರೇಖೆ ಮಸುಳ್ಳು 
ತೋಟ್‌ದುವು (ಸುಕುಮೂ. ೧೦-೧೯) ; ದೇಸೆವೆತ್ತುವು ಕಮಳಭವಂಗಿಕ್ಕು. 
ವಮಳ ಚಮೆರರುಹಯಗಳ್‌ (ಜಗವಿ. ೧-೩೮). [ದೇಸಿ * ಪೆಜ್ಮು) 


೧-೧೧) ; 


ದೇಸಿಸೆಟ್ಟಿ (ನಾ). ವರ್ತಕರ ಒಂದಂ ಪಂಗಡ : ಸಾಸನಿಸೆಟ್ಟಿ, ದೇಸಿಸೆಟ್ಟಿ 


ಮುಮರಿದಂಡಂ ರೆಪ ಮುಖ್ಯವಾಗಿ ಆ ಮಹೂಜನಂಗಳ ಸಂನಿಧಾನದಲು 


(ಕಕುಲ. ೪-೧೯೯: ?). [ದೇಸಿ ಸೆಟ್ಟಿ) 


40| ದೇಸೀಯ (ನಾ). ದೇಶಕ್ಕೆ ಸಂಬಂಧಿಸಿದುದು; ದೇಶ್ಯ : “ಕಾಕೆಂದೆನೆ 


ದೇಸೀಯಂ" (ಕವಿಕಂ. ೨೪೭). [ ಸಂ. ದೇಶೀಯ) 


ದೇಸುಕೈ (ನಾ).ಒಂದಂ ಉದ್ದಳತೆ (?): ಹೂವಿನ ಹಡಂಗಿಲೆಯ ಚಲ್ಲಿಯ 


ಕೇರಿಯಲ್ಲಿ ವರಮಾಳಿಗೆಮನೆ ಸರ್ವ್ವವಂ ದೆೇಸುಕೈ ಏಳುವೂರೊಡೆಗೆಜಯ 
[?) 


ಕೆಳಗಣ ತೋಂಟ? (ಸೌಇಣ. 1X-1, ೨೩೪-೬೭ ; 3148). 


46 ದೇಸೆ "ದೇಸಿ' ನೋ. 


ದೇಸೆಕಾರ್ತಿ 'ದೇಸಿಗಾರ್ತಿ' ನೋ. 


ದೇಸೆಗಾರ್ತಿ 


ದೇಸೆಗಾರ್ತಿ "ದೇಸಿಗಾರ್ತಿ' ನೋ. 

ದೇಸೆಗಾಜ "ದೇಸಿಗಾಅ' ನೋ. 

ದೇಸೆಯಜ್‌ (ಕ್ರಿ).ಬೆಡಗನ್ನ್ನ ತಿಳಿ; ಅಂದವನ್ನು ತಿಳಿ : ಭಾಸಿಪ 
ಬಹುರತ್ನವಿಭೂಷಣದಿಂ ದೇಸೆಯಖ್‌ದು ಸಿಂಗರಿಸಿದ ಬಳಿಕ (ಜಯಕಳಾ. 
2-39). [ದೇಸೆ (ದೇಸಿ) + ಅಜ್‌] 

ದೇಸೆವಡೆ "ದೇಸಿವಡೆ' ನೋ. 

ದೇಸೆವೆಜು "ದೇಸಿವೆಯಿ' ನೋ. 

ದೇಹ (ನಾ). ಮೈ; ಶರೀರ; ಅಂಗ: “ಕಾಯಂ ಸಂಹನನಂ ದೇಹಂ 
ವಪುಯೆಂದಿನಿತುಂ ಭಾವಿಸುವೊಡಂಗಪರ್ಯಾಯಂಗಳ್‌”  (ವಸ್ತುಕೋ. 
೬೭-೧) ; ದೇಹಕ್ಕಶುಚಿತ್ನಂ , , . ಅಶುದ್ಧಾಹಾರೆವೃದ್ಧ ಮಧುಕೀಟಾಹತ 
ಮತಿದುಸ್ತರಾಮಯಂ ಧಾತುಮಯಂ (ಮಲ್ಲಪು. ೧೪-೬೯): ಎಡೆದ ಕೈಯಲಿ 
ನಿಗಳವನಿಕ್ಕಿ ಬಲದ ಕೈಯ ಕಡಿದುಕೊಂಡರೆ ನೋಯದಿಪ್ಪುದೆ ಪ್ರಾಣ 
ವೊಂದಾಗಿ ದೇಹ ಬೇಟ್‌ಲ್ಲ (ಬಸವ. 908); ದೇಹಕ್ಕನುಗುಣವಾಗಿರೆ 
ಬಾಹುಕನೆಂಬಧಮನಾಮಮಂ ತಳೆದಂ (ನಳಕಂ. ದೇಹ 
ತಾನಭಿಮನ್ಯುವೋ ದಿಟ ದೇಹಿ ತುನಭಿಮನ್ಯುವೋ ಜಡದೇಹ ತಾನಭಿಮನ್ಯು 
ವಲ್ಲದು ಕೆಟ್ಟರೇನಾಯ್ತು (ಕುವ್ಕಾಜ್ರೋ. ೭-೨೭) : ದೇಹವೆಂತೆನೆ_ ದೇಹವು 


೬೪೬) ; 


೪೦೮೧ 


ದೇಹಪುಷ್ಟಿ 


ಜೀವನಿಗೆ ಆಶ್ರಯಂವಾಗಿರುವ ಅವ್ಯಕ್ತ ಎಂಬ ಹೆಸೆರಂಳ್ಳ ಅನಾದಿ 
ಯಾದ ಮಾಯೆ. ಇದಂ ಸುಷಂಪ್ತಿಯಿಂದ ಅಭಿವ್ಯಕ್ತವಾಗುತ್ತದೆ. 
ನಿದ್ರಾವಸ್ಥೆಯಲ್ಲಿ ಬುದ್ಧಿಯ ವ್ಯಾಪಾರವೆಲ್ಲ ಈ ಮಾಯೆಯಲ್ಲಿ 
ಅಡಗಿರುತ್ತದೆ. ಜೀವನು ನಿದ್ರೆಯಲ್ಲಿ ಅಲ್ಲಿದ್ದ ಕೊಂಡಂ ಸುಖವನ್ನೂ 
ಅನುಭವಿಸುತ್ತಾನೆ. ಇದು ಅದ್ವೈತದ ಪ್ರಕ್ರಿಯೆ : ಗುರುವು ಸ್ಕೂಲ, 
ಸೂಕ್ಷ್ಮ, ಕಾರಣಗಳೆಂಬ ದೇಹತ್ರಯಗಳಲ್ಲಿರುವ ಆಣವ, ಮಾಯಾ, 
ಕಾರ್ಮಿಕಗಳೆಂಬ ಮಲತ್ರಯಗಳನ್ನು , , . ಸುಟ್ಟು (ಅಷ್ಕಾವಿ. ೧); 
ದೇಹೆತ್ರಯದ ಸ್ಮೃತಿಯು ತಪ್ಪಿ ದೇವಾ ನೀನೆ ಗತಿಯು ಎಂದು (ಶರೀಫ. 
[ದೇಹ + ತ್ರಯ] 


೧೭-೧). 


26| ದೇಹದಂಡಣೆ (ನಾ). ಎ ದೇಹದಂಡನೆ : ದೇಹದಂಡಣೆಯೇಕೆ ಆಯಾಸ 


15 


ಕೃಶ, ಸ್ಕೂಲ, ಮಧ್ಯಮವೆಂದು ಮೂರು ತೆರನಾಗಿರುವುದು (ಸಕವೈ. ೧೯) | 


ದೇಹ ಮಾರು ಇ ಪರಪುರಂಷನಿಗೆ ಶರೀರವನ್ನು ಒಪ್ಪಿಸು ; ಅನೈತಿಕ 

ಸಂಬಂಧವನ್ನು ಬೆಳೆಸು; ವೇಶ್ಯಾವೃತ್ತಿಯನ್ನು ನಡೆಸು; ಶೀಲ 
ಚೆಲುವೆಯಿರಬಹುದು. ಗುಣವತಿಯಿರಬಹುದು. ಆದರೆ ಅವಳ ತುಯಿ ನಾಲ್ಕು 
ಜನಕ್ಕೆ ದೇಹಮಾರಿದಳೆಂದರೆ, ಗೌರವಮನೆತನದ ಹುಡುಗ ಒಪ್ಪುತ್ತಾ 
ನೆಯೇ? (ಹೂಹಣ್ಮು. ೭೯). [ಸಂ.] 

ದೇಹಗುಣ (ನಾ). ಶರೀರದ ಗಂಣ; ಶರೀರಧರ್ಮ: ದೇಹಗುಣಗಳಳಿದು 
ಲಿಂಗದೇಹಿಯಾದ ಶರಣನು ಬಾಹಿರಂಗದ ಬಳಕೆ ಮಾಯಾ ಮೋಹವನ್ನು 
ಜಅದನು (ಅವಕಂ. ೨೯೧-೧೩೦೩). [ ದೇಹ 4 ಗುಣ) 

ದೇಹಜ (ಗು). ೧. ದೇಹದಲ್ಲಿ ಹಂಟ್ಟಿದ ; ಶರೀರದಲ್ಲಿ ಉಂಟಾದ. 
(ನಾ). ೨. ಅಂಗಜ ; ಕಾಮ ; ಮನ್ಮಥ : ದೇಹಜ ತನಗೆ ಮಾರ್ಮಲೆವ 
ತಾಪಸರೆಂಬ ವಿಹಂಗಮಗಳ ತಲೆಯನು (ಶ್ಮಾನಶ. 3-೧೨). [ಸಂ.) 

ದೇಹರುಾಡೆ (ನಾ). ಹಳ್ಳಿಯ ಮನೆಗಳ ಮತ್ತು ಜಾನುವಾರುಗಳ 
ಗಣತಿ: (ಕಿಸಂಗ್ಲಾ. ೧೪೮). [4-ಮರಾ. ದೇಹರುಖಾಡಾ, ದೇಹೇರುಾಡಾ) 

ದೇಹತೆ (ನಾ). ದೇಹದ ಭಾವ,-_ಧರ್ವ ; ದೇಹತನ ; ದೇಹತ್ವ: 
ಭಕ್ತಿಯುಕ್ತಿಯನಧಿಕಭಯಮಂ ಭಕ್ತದೇಹಿಕ ದೇಹತೆಯಮಂ (ಪಾಕಾಂ. 
ದೇವತನಂವಂ] ವ್ಯಕ್ತಮಾಗಲು ನಂಬಿಯಣ್ಣಂಗಜುಹಬೇಕೆಂದು (ಬಸಪ್ಪ. 
೨೬-೨೪). [ಸಂ.ದೇಹತಾ] 

ದೇಹತ್ಕಾಗ (ನಾ). ದೇಹವನ್ನು ಬಿಡಂವುದಂ; ಸಾವು; ಮರಣ: 
ದೇಹಗತ ಆತ್ಮಕ್ಕೆ ಜೀರ್ಣದೇಹತ್ಕೂಗವೂ ನವ್ಯದೇಹಲಾಭವೂ ಸಹಜ 
(ಛಾರದ. ೧೪). [ದೇಹ * ತ್ಕಾಗ] 

ದೇಹತ್ರಯ (ನಾ). [ವೇದಾಂತ] ಸ್ಥೂಲ, ಸೂಕ್ಷ್ಮ, ಕಾರಣಗಳೆಂಬ 
ವರರು ಶರೀರಗಳಂ: p ೧. ಸ್ಥೂಲಶರೀರ: ಪಂಚಭೂತಗಳಿಂದ 
ಆಗಿರುವ ಶರೀಫ. ೨. ಸೂಕ್ಷ್ಮ ಶರೀರ: ಸ್ಮೂಲಶರೀರದ ಒಳಗಡೆ 
ಪಂಚಪ್ರಾಣಗಳೂ ದಶೇಂದ್ರಿಯಗಳೂ ವಂನಸ್ಸೂ ಬಂದ್ದಿಯೂ 
ಪಂಚತನ್ಮಾತ್ರಗಳೂ ಕೂಡಿರಂವ ಶರೀರ. ಇದಕ್ಕೆ ಲಿಂಗಶರೀರವೆಂದಂ 


39 


ಗೊಳಲೇಕೆ ಮಾಯಾರಿ ಶಿವನ ನಿಜಸುಖದೊಳೊಡೆವೆರೆದ ಕುಯವೆ ಶಿವನ 
ನಿಜರೂಪ (ಗುರುಜೋ. ೩-೮೮). [ದೇಹ * ದಂಡಣೆ) 
ದೇಹದಂಡನೆ (ನಾ). ತಪಸ್ಸು, ವ್ರತ, ಉಪವಾಸ, ವ್ಯಾಯಾಮ 
ಮಂಂತಾದ ಕಾರಣಗಳಿಂದಾಗಿ ಶರೀರಕ್ಕೆ ಮಾಡಿಕೊಳ್ಳುವ ಕ್ಲೇಶ, 
ಶಿಕ್ಷೆ; ಕಾಯಕ್ಲೇಶ : “ತಪಃ-ದೇಹದಂಡನೆ” (ಕಾರಕ್ಕ. ೨೮). 
[ ದೇಷ + ದಂಡನೆ] 
ದೇಹದಾರ್ಥ್ಯ (ನಾ). ದೇಹದ ಶಕ್ತಿ ; ಶರೀರದ ಬಲ: ದೇಹದಾರ್ಡವೂ 
ಸಾಕಪ್ಪಿದ್ದಿತು (ಜಿಂಗಬ. ೧೯೪). [ ದೇಹ * ದಾರ್ಡ,] 
ದೇಹದೀಪ್ತಿ (ನಾ). ಶರೀರದ ಕಾಂತಿ,- ಶೋಭೆ : ಹಾರೆ ಮರೀಚಿಯಂ 
ಮರಕತಚ್ಛವಿಯಂ ಗೆಲೆ ದೇಹದೀಪ್ತಿ . . , ಬಲುಚ್ಛುತರದೇನೆಸೆದಿರ್ದರೊ 
ರಾಮಲಕ್ಷ್ಮಣರ್‌ (ಪಂರಾಮಾ. ೩-0೩). ದೇಹ. ದಿ:ಖ್ವ) 
ವೇಹಧರ್ಮ (ನಾ). ೧. ದೇಹದ ಸ್ವಭಾವ,-ಪ್ರಕೃತಿ. ೨. ಶರೀರದಲ್ಲಿ 
ತನ್ನಷ್ಟಕ್ಕೆ ನಡೆಯಂತ್ರಿರಂವ ಶ್ವಾಸೋಚ್ಛ್ಛಾಸಾದಿ ಕಾರ್ಯ ; ಶರೀರ. 
ವ್ಯಾಪಾರ : ದೇಹಧರ್ಮ ತನ್ನೆ ಆದಂತೆ ` ಆಗಲಿ ಕೂಡಲಸಂಗನ 
ಪೂಜಿಸಿದಲ್ಲದೆ ನಿಲಲಾಜಕಿನು (ಬಸವ. ೪೯) ; ದೇಹಧರ್ಮವೆಂದರೆ ದೇಹ 
ದಲ್ಲಿ ತಾನಾಗಿ ನಡೆಯುತ್ತಿರುವ ಪ್ರಾಕೃತಿಕ ಕಾರ್ಯಗಳು (ಆರ್ಯಧ. ೧೦). 
[ದೇಹ + ಧರ್ಮ) 
ದೇಹಧಾರಣ (ನಾ). ಶರೀರವನ್ನು ಧರಿಸಂವುದಂ ; ಬದುಕಿರುವುದಂ : 
ಜೀವನು ತನ್ನ ಕರ್ಮಾನುಸಾರವಾೂಗಿ ದೇಹಧಾರಣ ಮಾಡುತ್ತಾನೆ (ರೂಂ). 
[ ದೇಹ * ಧಾರಣ] 
ದೇಹಧಾರಿ (ಗಂ). ೧. ದೇಹವನ್ನು ಹೊಂದಿರುವ; ಶರಿ:ರವನ್ನು 
ಪಡೆದಿರುವ. (ನಾ). ೨. ದೇಹವನ್ನು ಹೊಂದಿರುವ ಜೀವ; 
ಬದಂಕಿರುವ ವ್ಯಕ್ತಿ. "ಚರಮದೇಹಧಾರಿ' ಪರಾ, 
[ ಸಂ. ದೇಹಧಾರಿನ್‌ ] 


85 | ದೇಹನಿಸ್ಸೃಹ (ನಾ). ಶರೀರಾಭಿಮಾನವನ್ನು ತೊರೆದವನು ; ವಿರಕ್ತ ; 


ಹೆಸರು. ಇದು ವಂರಣಾವಸ್ಥೆಯಲ್ಲಿ ಸ್ಥೂಲಶರೀರವನ್ನು. ಬಿಟ್ಟು |' 


ಹೋಗಿ ಪುಣ್ಯಪಾಪಫಲಗಳನ್ನು ಅನುಭವಿಸಲು ಬೇರೊಂದು 
ಸ್ಮೂಲಶರೀರವನ್ನು ಸೇರಿಕೊಳ್ಳುತ್ತದೆ. ಇದಂ ಮೋಕ್ಷವಾಗ:ವ 
ವರೆಗೂ ಇರುತ್ತದೆ. ೩. ಕಾರಣಶರೀರ: ಇದಂ ನಿದ್ರೆಯಲ್ಲಿ 


48 


ಸುಸಮಾಧಿಯೋಗದಲೈದು ನಿಜವನು ದೇಹನಿಸ್ಟೃಹನಾಗು ನೀನೆಂದ 
(ಕುವ್ಮಾದ್ರೋ. ೧೮-೩). [ದೇಹ - ನಿಸ್ಪೃಹ) 

ದೇಹನ್ಮಾಸ (ನಾ). ಜಪ, ಪಾರಾಯಣ ಮೊದಲಾದ ಕಾಲದಲ್ಲಿ 
ವಿಧ್ಯುಕ್ತವಾದ ರೀತಿಯಲ್ಲಿ ಹೃದಯವೇ ಮೊದಲಾದ ಧೇಹಭಾಗ 
ಗಳನ್ನು ಮುಟ್ಟಿ ಕೊಳ್ಳುವುದಂ ; ನಿರುತ ಸತ್ಛ್ರಾಣಯಾಮವ ತೀರ್ಚಿ: 
ಕರ ದೇಹನ್ಯಾಸಂಗಳರ ಪೂರಿಸಿ (ನವಮೋ. ೨-೩೫). "ಅಂಗನ್ಯಾಸ', 
"ಕರನ್ಯಾಸ' ಪರಾ. [ದೇಹ * ನ್ಯಾಸ) 

ದೇಹಪುಪ್ಪಿ (ನಾ). ಶರೀರವು ಪುಷ್ಪವಾಗುವುದಂ, -ದೃಢವಾಗುವುದಂ : 
ರಸ, ಗಂಧಕ . . . ಕಿರುಮೂಲಕ, ಇವ ಚೂರ್ಣಮಾಡಿ ಕೊಳ್ಳುವುದು. 
ದೀಪನ ಹುಟ್ಟುವುದು, ದೇಹಪುಷ್ಟಿಯಹುದು (ವಿವೈವಿ. ೧೭೦). 

[ ದೇಹ * ಪಪ್ಪಿ] 


ದೇಹಪ್ರಕೃತಿ 


ದೇಹಪ್ರಕೃತಿ (ನಾ). ಶರೀರದ ಸ್ವಭಾವ ; ನೈಜವಾದ 'ಮೈಗುಣ ; 
ದೇಹಪ್ರಕೃತಿಯ (00866100610881) ರೋಗಲಕ್ಷಣಗಳು (87ptಂಯ) 
ಉಗ್ರವಾಗುತ್ತವೆ (ಕಲಕೋ. ೧೭); ನನ್ನ ದೇಹಪ್ರಕೃತಿಗೆ ಅದು ಒಗ್ಗುವು 
ದಿಲ್ಲ (ಪದ್ಮಸ. ೨೩೩). [ದೇಹ ಪ್ರತೃಶಿ). 

ದೇಹಬಾಧೆ (ನಾ). ೧. ಶರೀರಕ್ಕೆ ಒದಗುವ ತೊಂದರೆ. ೨. ಮಲ 


ಮೂತ್ರ ವಿಸರ್ಜನೆ: ಕತ್ತಲೆಯಲ್ಲಿ ಕುಣದುದನು. ದೇಹಬಾಧೆಗೆ 
ಅವಸರವಾಗಿರೆಬೇಕು (ಮಲೆಮ. ೮೩೪). [ದೇಹ * ಬಾಧೆ? 
ದೇಹಬಿಡು (ಕ್ರಿ). (ಜೀವಾತ್ಮನು) ಶರೀರವನ್ನು ತ್ಯಜಿಸು; ಸಾಯು ; 


ಮರಣಹೊಂದಂ: ನನಗೆ ದೇಹಬಿಡಲು ಅಪ್ಪಣೆ ಕೊಡು; ನೀನು ಅನುಜ್ಞೆ 
ಕೊಟ್ಟರೆ ನನಗೆ ಸದ್ಗತಿ ಲಭಿಸುತ್ತದೆ (ವಡಛಾ. ೩೫೮). 
[ ದೇಹ + ಬಿಡ್ಕು) 

ದೇಹಭಾನ (ನಾ). ಮೈ ಮೇಲಿನ ಎಚ್ಚರ,-ಪರಿವೈ-ಪ್ರಜ್ಞೆ: 
ಮಾತುಂಗಾ ದೇಹೆಭಾನವಿಲ್ಲದೆ ಎದೆಯನ್ನು ಗಟ್ಟಿಯಾಗಿ ಗುದ್ದಿಕೊಂಡಳು 
(ವಾಸನಾ, ೧೨೦); ದೇಹಭಾನವನ್ನು .ಮರೆತು ಸುಶೀಲೆಯ ಜೀವ ಅಲೆಯು 
ತ್ತಿತ್ತು (ಸಮಜೀ. ೬೨೩). [ ದೇಹ * ಭಾನ) 

ದೇಹಭಾನಗೊಳ್ಳು (ಕ್ರಿ). ಮೈಮೇಲಿನ ಪ್ರಜ್ಞೆಯನ್ನು ಪಡೆ; ಮೂರ್ಛೆ 
ತಿಳಿ : ತಾಯಿಯ ವರ್ಶನವಾಗುತ್ತೆಲೆ ಹಂಸೆ ದೇಹಭಾನಗೊಂಡು ತಾಮ 
ಮನೆಗೆ ಬಂದೆನೆಂದು ತಿಳಿದುಕೊಂಡಳು (ಹಂಸಾ. ೮). 

[ ದೇಹಭಾನ ಕೊಳ್ಳು; (<ಕೊಳ್‌)] 

ದೇಹಭಾವ (ನಾ). ಶರೀರದ ಸ್ವಭಾವ ; ಶರೀರಧರ್ವು : ದೇಹಭಾವ 
ವಳಿದಲ್ಲದೆ ಜೀವಭಾವವಳಿಯದು ಜೀವಭುವವಳಿದಲ್ಲದೆ ಭಕ್ತಿಭಾವವಳ 
ವಡದು (ಅವಜಂ. 3೭೩-೧೨೩೭). [ದೇಹ * ಭಾವ್ಮ) 

ದೇಹಮಬ್ಬು (ನಾ). ಮೈಮೇಲೆ ಕಪ್ಪುಬಣ್ಣ ಹರೆಡಂವ ಒಂದು 
ಬಗೆಯ ಚವರ್ನರೋಗ : ದೇಹಮಬ್ಬುವರ್ಧನಕ್ಕೆ :-:ಶುಂಠಿ ಪಲ ೧ 
ತಾಳೇಬೆಲ್ಲ ಪಲ ೩, ಸಮುದ್ರಪಾಳಬೀಜ ಪಲ ೧, ಈ ಮೂಜನ್ನೂ 
ಮರ್ದಿಸಿ ಎಲಚಿಹಣ್ಣಿನ ಪ್ರಮಾಣ ಗುಳಿಗೆಯ ಕೊಡಲು ಕರ ಉಫಿ ಮಾಸಿ 
ಸಾಯಂಕಾಲದಲ್ಲಿ ಗುಣ (ವಿವೈವಿ. ೦೧೭). 

[ದೇಹ ಮಬ್ಬು (ಆಮರ್ವ)] 

ದೇಹಮುಕ್ತ (ನಾ). ದೇಹದಿಂದ ಬಿಡಂಗಡೆ ಹೊಂದಿದವನು ; ಸತ್ತು 
ಹೋದವನು; ಮೃತ: ಎರೆಯಂಗರು ದೇಹಮುಕ್ತರಾದರು 
(ಶಾಂತಲಾ. ೧೪). [ದೇಹ.* ಮುಕ್ತ) 

ದೇಹಮೋಹ (ನಾ). ಶರೀರದ ಮೇಲಿನ ವಂವಂತೆ ; ಬದುಕಬೇಕೆಂಬ 
ಇಚ್ಛೆ : ತಂದೆಯಳಿದಾ. ಹೊತ್ತು ಹಗೆಯನು ಕೊಂದು ಸಾಯದೆ ದೇಹ 
ಮೋಹಕೆ ನಿಂದು ನೀ ನಿಶ್ಶಂಕನಾದೈ. ವೈರಿಶರಹತಿಗೆ (ಕುವ್ಕಾಕ. ೩-3೮). 

[ ದೇಹ * ಮೋಹ] 

ದೇಹಯಾತ್ರೆ (ನಾ). ದೇಹವನ್ನು ಪೋಷಿಸಿಕೊಂಡು ಹೋಗುವಿಕೆ ; 
ಜೀವನವನ್ನು ಸಾಗಿಸುವಿಕೆ : ಪೋಲೀಸಿನವರಿಗೆ ಗೂಢಚಾರನಾಗಿದ್ದು 
ಕೊಂಡು ದೇಹಯಾತ್ರೆಯನ್ನು ನೆರವೇರಿಸಿಕೊಳ್ಳುತ್ತಿರುವ . ಆ ಹರೇ 


ರಾಮನೇ ? (ಏಜಾಪ. ೧೫). [ದೇಹ ಯಾತ್ರೆ) 
ದೇಹರ 'ದೇವಾರ' ನೋ. 
ದೇಹರುಚಿ (ನಾ).. ಎ ದೇಹದೀಪ್ತಿ : ಕನಕಚ್ಛಾಯೆ.ಯಿನಾಳ್ವ ದೇಹರುಚಿ 


ಚೆಲ್ವಂ ಬೀಜ (ಪುಷ್ಪಪು. ೧-೧೦). [ದೇಹ * ರುಚಿ] 


ದೇಹಲಬ್ಭಾಂಗುಲ, ದೇಹಲಬ್ಮಾಂಗುಳ (ನಾ). [ಶಿಲ್ಪಶಾ] ದೇವತಾ: 


ಪ್ರತಿಮೆಗಳನ್ನು ಕಡೆಯುವಾಗ ದೇಹದ ಪ್ರಮಾಣವನ್ನು 
ನಿರ್ಣಯಿಸುವ ಒಂದು ಅಳತೆ : ಮಾನಾಂಗುಲ, ಮಾತ್ರಾಂಗುಲ, ದೇಹ 
ಲಬ್ಧಾಂಗುಲವೆಂಬ ಅಳತೆಗಳಿಂದ ಪಂಚತಾಲ, ನವತಾಲಾದಿ ವಿವೇಚನೆ 


೪೦೮೨ 


10 


18 


20 


35 


40 


46 


ದೇಹವಿಡು 


ಯಿಂದ ಮೂರ್ತಿಗಳನ್ನು ರಚಿಸುವ ವಿಧಾನಗಳನ್ನೂ... 
ಆಗಮಶಾಸ್ತ್ರಗಳು ತಿಳಿಸುತ್ತೆವೆ (ಧಾರರ. 60). ದೇ ಹಲಬ್ಭಾಂಗುಳ : 
ಪ್ರತಿಮೆಯ . , . ಒಂದೆ ೧ಂದವಯವಕಿ ೈಷ್ಟು ಭಾಗವೆಂದು ವಿಭಾಗಿಸು 
ವದೇ ದೇಹಲಬ್ಮಾಂಗುಳಮಕ್ಕುಂ (ವಿವೇಕ. ೩೦೦). 
[ ದೇಹ + ಲಬ್ಧ + ಅಂಗುಲ] 

ದೇಹಲಬ್ಭಾಂಗುಳ "ದೇಹಲಬ್ಕಾಂಗುಲ' ನೋ. 

ದೇಹಲಿ, ದೇಹಳಿ (ನಾ). ೧. ಹೊಸತಿಲು ; ಹೆ.ಸ್ತಿಲು. ೨. ಬಾಗಿಲ 
ಮುಂದಿನ ಜಗಲಿ: (0. ದೇಹಳಿ : ೧. “ದೇಹ ಯದೊಗೆದ' ಹೊಸತಿಲೆ 
ನಿಕ್ಕುಂ” (ಮಂಗರಾ. ೫೯-೦೨) ; “ನೆಆ್ಶ್‌. ದೇಹಳಿಯೆ: ಪೊಸಂತಿಲ್‌” 
(ಕಬ್ಮಿಕ್ಕೆ. ೪೬) ; “ಹೊಸ್ತಿಲೊಳು ದೇಹಳಿಯೆನಿಕ್ಕು” (ಕರರ. ೫೨); ಏಳು. 
ಶರಧಿ ಸಚ್ಚೋರೆ ದಶದಿಕ್ಕು ದೇಹಳಿ ನೆರೆದ ಜನವೇ 'ಚಿತ್ರದಿರವಜಾಂಡವೆ 
ಚೆಂಡು ಸುಶತರು ನಿಂಬಭೂಜವಾಗಲದೇ ವಿರತಿ (ಕೈವಲ್ಯ. 3-30-೧) ; 
ಪಕ್ಕಂಗಳಂ ನೋಡಿ . ಗೇ(ದೇ3 ಹಳಿಯಂ ಸಾರ್ದರದರ್ಕೆ ಮೇಲೆ ನಸು 
ಬೆರ್ಚುತ್ತಂಗಳಂಬೆೊಕ್ಕರ್‌ (ಜಕವಿ. ೬-೧೧೯); ಶ್ರೀದ್ವಾರದ ದೇಹಳಿಯನ್ನು 
ದಾಂಟಿಸಿ ನಿಲಿಸಿ (ಬಿಟ್ಟಅ. ೩೭-೨): ರಾಣಿಯ ತೊಟ್ಟಿಯ ದೇಹಳಿಗಳ 
ಪಡಿಯರತಿಯರು ಮಾಚಿಕಚ್ಛೆಗೆ ದಾರಿ ಮಾಡಿಕೊಟ್ಟರು (ಸವತಿ. ೯೨). 

[ಸಂ.) 

ದೇಹಲೀದೀಪನ್ಯಾಯ (ನಾ). ಒಂದಂ ಬಗೆಯ ಲೋಕನ್ಕಾಯಂ ; 
p ಹೊಸ್ತಿಲಿನ ಮೇಲೆ ದೀಪವನ್ನಿಟ್ಟರೆ, ಹೊಸ್ತಿಲಿನ ಎರಡು ಕಡೆಗೂ 
ಬೆಳಕು ' ಹಬ್ಬುತ್ತದೆ. ಹೀಗೆ ಒಂದು ಕಾರ್ಯದಿಂದ ಬೇಕಾದ 
ಎರಡು ಫಲಗಳು ಲಭಿಸಿದಂತಾಗುತ್ತದೆ. ಇದನ್ನು ' "ದೇಹಲೀದೀಪ 
ನ್ಶಾಯ'ವೆಂದು ವ್ಯವಹರಿಸುತ್ತಾರೆ. ದೀಪಕಾಲಕಾರದಲ್ಲಿ-ಉಪ 
ವತಾನವಾಕ್ಯದಲ್ಲಾಗಲಿ, ಉಪಮೇಯವಾಕ್ಕದಲ್ಲಾಗಲಿ ಒಂದಂ 
ಕಡೆ ಸಾಮಾನ್ಯಧರ್ಮವನ್ನು ತಿಳಿಸುವ ಪದವನ್ನು ಬಳಸಿದರೆ ಅದಂ 
ಎರಡು ವಾಕ್ಯಗಳಿಗೂ ಅನ್ವಯಿಸುತ್ತದೆ-ಎಂಬ ಸಂದರ್ಭದಲ್ಲಿ 
ಅಲಂಕಾರಿಕರು ಈ ನ್ಯಾಯವನ್ನೂ ಉದಾಹರಿಸಿದ್ದಾರೆ. [ಸಂ.] 

ದೇಹಲೇಪ (ನಾ). ಮೈಗೆ ಬಳಿಯುವುದಂ : ಸಹದೇವೀಸೊಪ್ಪಿನ ರಸ 

, ೬ ಕಾಯಿಸಿ, ಹದದಲ್ಲಿಳುಹಿ, ದೇಹಲೇಪವಂ ಮಾಡಲ ಶೀತಜ್ವರ, 

ಗರ್ಭಿಣಿಜ್ವರ ಸಹ ಮಾಣ್ಣುಂ (ಸಕವೈ. ೭೧). [ದೇಹ+ಲೇಪ] 

ದೇಹವಂಚಕ (ನಾ). ಕೆಲಸಮಾಡಲು ಹಿಂದೆಗೆಯುವವನು ; ಮೈಗಳ್ಳೆ; 
ಸೋಮಾರಿ: ಆದಿಜಂಗಮ ಭಕ್ತಿ ತತ್ಪಾಸಾದಭೋಗಂ ದೇಹವಂಚಕ 
ನಾದವಂಗಳವಡದು (ಬಸಪು. ೩೯-೧೯). [ದೇಹ * ವಂಚಕ] 

ದೇಹವಾಸನೆ (ನಾ). ೧. ದೇಹಧರ್ಮ ; ದೇಹದ ಇಚ್ಛೆ ; ಶರೀರದ 
ಕಡೆಗಿರುವ ಅಭಿಮಾನ: ಅಂತು ಭೇದವಳಿದು ತಾನೆಲ್ಲಾ ಲಿಂಗವೆಯಾಗಿಪ್ಪ 
ಸದ್ಯಕ್ತಂಗೆ . . . ದೇಹವಿಡಿದಿರ್ದು ದೇಹವಾಸನೆಯಿಲ್ಲ (ಪಸಂ. ೫೨೮-೬ 
ಹ ೨. ಹಿಂದಿನ ಜನ್ಮದ ಸಂಸ್ಕಾರ; ಹಿಂದಿನ ಜನ್ಮದಲ್ಲಿ ಪಡೆದಿದ್ದ 
ದೇಹದ ಮೇಲಿನ ಅಭಮಾನ ಮೊದಲಾದ ಭಾವಗಳು ಈಗಿನ 
ದೇಹಕ್ಕೂ ಅನುಸರಿಸಿ ಬರಂವಿಕೆ : ಶಾಸ್ತ್ರಾವಾಸನೆಯು ಲೋಕಗಳ 
ವಾಸನೆ ದೇಹವಾಸನೆಯು ವಾಸನೆಗಳಿವು ಮೂರು (ಜ್ಮಾನಸಿಂ. ೩೪-೧೧). 

[ ದೇಹ + ಎಂಸನೆ) 


*ಶಿಲ್ಪಶಾಸ್ತ್ರ ಮತ್ತು 


ದೇಹವಿಡಿ (ಕ್ರಿ). ಶರೀರವನ್ನ ಹೊಂದು; ದೇಹಧಾರಣೆ ಮಾಡು: 
ಸದ್ಭಕ್ತಂಗೆ . . . ದೇಹವಿಡಿದಿರ್ದು ದೇಹಮುಸನೆಯಿಲ್ಲ (ವಣಸಂ. ೩೨೮-೩ 
ಏಕ). [ದೇಹ ಪಿಡಿ] 


ದೇಹವಿಡು (ಕ್ರಿ). ಶರೀರವನ್ನು ಬಿಡು, ತ್ಯಜಿಸು; ಮರಣ ಹೊಂದಂ: 
ಗುರ.ಜಯಂ ದಿನ, ದೇಹವಿಟ್ಟ ಗೆಳೆಯ ಚೆನ್ನಮಲ್ಲಪ್ಪ ಗಲಗಲಿ (ಹೃದಸ. 


8 ಅರ್ಪಣ). [ದೇಹ ಇಡು) 


ದೇಹಶುದ್ಧಿ 


ದೇಹಶುದ್ಧಿ (ನಾ). ಶರೀರವನ್ನು ನಿವರ೯ಲಗೊಳಿಸುವಿಕೆ; ಸ್ನಾನ 
ಮಾಡುವಿಕೆ: ದೇಹಶುದ್ಧಿಯನ್ನು ತಳೆದು ಯೋಗಾಭ್ಯಾಸವನ್ನು ಮಾಡಿ 
ಶಿವೈಕ್ಕವನ್ನು ಪಡೆಯುವ ವಿವರಣೆಗಳು “ಯೋಗಪಾದ”ದಲ್ಲಿ ಉಕ್ತ 
ವಾಗಿವೆ (ಛಾರದ. ೭೩). [ದೇಹ + ಶುದ್ಧಿ] 


೪೦೮೩ 


ದೇಹಾರ್ಯ 


ದೇಹಳಿ "ದೇಹಲಿ' ನೋ. 

ದೇಹಾಂತ (ನಾ). ದೇಹದ ಕೊನೆ,-ನಾಶ; ಮರಣ; ಸಾವು: 
ಸಂತವಿಡಿರೇ ಮಗನ ನಿಜದೇಹಾಂತಕೃತ ಸಂಕಲ್ಪ ಗಡ ನೃಪನಂತಠಂಗವ 
ಕರೆಸಿಯೆಂದಳಲಿದಳು ಗಾಂಧಾರಿ (ಕುವ್ಕಾಅ. ೨೧-೩೨). [ದೇಹ ಅಂತ್ಯ] 


ದೇಹಶೇಪ (ನಾ). ಹೆಣವನ್ನು ಸುಟ್ಟ ಬಳಿಕ ಉಳಿಯುವ ಬೂದಿ | «| ದೇಹಾಂತರ (ನಾ). “ಬೇರೆಯ ಶಂೀರ: ವರುಷತನಕ ನಪುಂಸಕದ 


ಮುಂತಾದುವು: ಇವು ಅವರ ದೇಹಶೇಷಗಳು; ಇವನ್ನೂ ಈ ಮಕ್ಕಳನ್ನೂ 
ನಿಮ್ಮ ವಶಕ್ಕೆ ತೆಗೆದುಕೊಂಡು ಮೃತರಿಗೆ ನಡೆಸಬೇಕಾದ ಉತ್ತರಕ್ರಿಯೆ: 
ಗಳನ್ನು ನಡೆಸಿ! ಎಂದು ಹೇಳಿ, ಕೌರವರಿಗೆ ಒಬ್ಬಸಿ ಹೊರಟನು (ವಜಧಾ. ೧೩). 
[ ದೇಹ + ಶೇಷ] 

ದೇಹಶೋಧನೆ (ನಾ). ಭೇದಿ; ವಿರೇಚನ : ೧೦ ನಿಂಬೆಯ ಹಣ್ಣ. ಹಿಂಡಿ 
ಆಟ್ಟು ಇಳುಹಿಕೊಂಡು ದೆ:ಹಶೋಧನೆಯಂ ಮಾಡಿಸಿ , . . ಸೇವಿಸುತ್ತ 
ಬರಲು ಶ್ವಾಸ... ದಾಹ ಮುಂತಾಗಿ ಪರಿಹಾರಮಕ್ಕುಂ (ಸಕವೈ. ೨೩೪). 

[ ದೇಹ * ಶೋಧನೆ] 

ದೇಹಸಂಬಂಧ (ನಾ). ಶಾರೀರಕವುದ ಸಂಬಂಧ; ದೈಹಿಕವಾದ 
ಸಂಪರ್ಕ: ಈಗ ಸುಬ್ಬುವಿಗೂ ಅವಳಿಗೂ ದೇಹಸಂಬಂಧ ಇಲ್ಲ. ಪರಸ್ಪರ 
ಗೌರವ ಮಾತ್ರ ಇದೆ (ಭೀಮಕಾ. 3೨೯). [ದೇಹ « ಸಂಬಂಧ) 

ದೇಹಸಂಬಂಧಿ (ನಾ). ಶರೀರಕ್ಕೆ ಸಂಬಂಧಿಸಿದವನಂ ; ಜೀವ: ದೇಹ 
ಸಂಬಂಧಿಯಾದವನನ್ನು ಜನರು ಅರಿಯ ಬಲ್ಲರು, ದೇಹಾತಿರಿಕ್ತನನ್ನು 
ಜನರು ಅರಿಯಲಾರೆರು (ಜುಕ್ಮಾರ. ೨೮೧). [ ಸಂ. ದೇಹೆಸಂಬಂಧಿನ” ] 

ದೇಹಸಾತ್ಮ (ನಾ). [ವೈದ್ಯಶಾ] ಮೂರು ಬಗೆಯ ಸಾತ್ಮ್ಮಗಳಲ್ಲಿ 
ಒಂದು ; ವಿರುದ್ಧವಾದ ಆಹಾರ ಪಾನೀಯಗಳಾದರೂ ದೇಹಕ್ಕೆ 
ಒಗ್ಗುವಿಕೆ: ದೇಶಸಾತ್ಮ್ಯ, ದೇಹಸಾತ್ಮೆ ,, ವ್ಯಾಧಿಸಾತ್ಮ್ಮ ವೆಂದು ಆ 
ಸಾತ್ಮ್ಯ ಮೂಟುತೆಜನಾಗಿಹುದು (ವೈದ್ಯಸಾ. 1, ೦). "ದೇಶಸಾತ್ಮ್ಮ್ಯ' 
ಪರಾ. [ದೇಹ ಸಾತ್ಮ್ಯ) 

ದೇಹಸಾಮ್ಯ (ನಾ). [ಯೋಗ] ರಾಜಯೋಗದ ಹದಿನೈದು"ಅಂಗಗಳಲ್ಲಿ 
ಒಂದು; ಆಹಾರ, ಪಾನೀಯ, ನಿದ್ರೆ ವಂಂತಾದಂವುಗಳನ್ನು 
ಪರಿವಿಂತಗೊಳಿಸಿ ದೇಹವನ್ನು ದಂಡಿಸಿ, ಒಣಗಿದ ಕಟ್ಟಿಗೆಯಂತೆ 
ಮಾಡಿ ತನ್ನ ಹತೋಟಿಯಲ್ಲಿಟಂ ಿಕೊಳ್ಳುವುದಂ: ಯುಕ್ತಹಾರಂಗಳನು 
ಮಾಡಿಯೆ ಯುಕ್ತನಿದ್ರೆಗಳನ್ನು ಮಾಡಿಯೆ ಯುಕ್ತವುದಕವು ಯುಕ್ತವ್ಯವ 
ಹರ ಯುಕ್ತಗಳು ಮಾಡಿ ಯುಕ್ತದಿಂ ದೇಹವನೆ ದಂಡಿಸಿ ಯುಕ್ತದಿಂ 
ತನ್ನುಜ್ಞೆಯೊಳಗೆಯು ಯುಕ್ತ ಶುಷ್ಕಾಷ್ಮದಂತಿರಲದು ದೇಹಸಾಮ್ಯ 
(ಜಾನಹಿಂ. ೧೭-೨೭). [೫0.7 

ದೇಹಸುಖ (ನಾ). ಶರೀರದ ಸಂಖ: ದೇಹಸುಖಹೇತುಗಳುಮಂ ದೇಹ 
ಮತಿಮಂ ತನ್ನ ವೆಂದು ಪಂಬಲಿಸದೆ ನಿರ್ಮೋಹದಿನಿರೆ 'ಯತಿಪತಿಗವ್ಮಾಹತ 
ಮಳವಟ್ಟುದುತ್ತ ಮಾಕಿಂಚನ್ಯಂ (ಮಲ್ಲಿಫು ೧೧-೪೮) ; ದೇಹಸುಖದೂರಂ 
ಜರಾತನ್ಮಹಾದ್ರವ್ಯನಂ ದೇಹಾಂತರಪ್ರಾಪ್ತಿಯನ್ಮಹಾಧೀರಸ್ತು ತತ್ರ 
ಮುಹ್ಯತಿ ನ ಸುಲಸನ್ಮೋಹಿಯಪ್ಪ ಭಗವದ್ವಾಕ್ಕಮುಂಟಪ್ಪ ಕಾರಣಂ 
(ವೀಶೈಪು. ೫-8-09). [ ದೇಹ * ಸುಖ] 

ದೇಹಸುರ್ಕು (ನಾ). ಮೈಮೇಲಿನ ಸಂಕ್ಕು,- ಚರ್ಮದ ತೆರೆ: 
“ದೇಹಸುರ್ಕು ತೆರೆಯು” (ಕಬ್ಮಮಂ. ೧೦೬). [ ದೇಹ * ಸುರು] 

ದೇಹಸ್ಥಿತಿ (ನಾ). ದೇಹದ ಇರುವಿಕೆ; ಶರೀರಾರೋಗ್ಯ ; ಶರೀರದ 
ಪ್ರಕೃತಿ : ಚತುರ್ವಿಧ ದೇವರ್ಕಳ್ಗೆಲ್ಲಾ ಕಾಲಂ ಕಬಳಾಹಾರಮಿಲ್ಲದೆಯುಂ 
ಶೋರಸ್ಥಿತಿಯುಂಟಿ೨ದು ಕಾಣಲ್ಪವ್ಪುದಲ್‌ಂ ಮೇಣ್ಣರ್ಭಾರ್ಭಕದೊಳು 
ಕಬಳಾಹಾರಮಿಲ್ಲದೆಯುಂ ಶರೀರಸ್ಥಿತಿ ಕಾಣಲ್ಬಪ್ಪುದಟಿಂ ದೇಹಸ್ಥಿತಿಗೆ 
ಕಬಳಾಹೂರಮೆ ನಿಯಮಮಲ್ತು (ಪಸಾರ. ೩೧೪): ಈಗೀಗ ನನ್ನ ದೇಹ 
ಸ್ಥಿತಿಯೇ ಚೆನ್ನಾಗಿಲ್ಲ (ರೂ). [ದೇಹ * ಸ್ಥಿತಿ) 


10 


15 


ಲಾಚರಿಸಬಲ್ಲೆನೆ ಸಾಕು ದೇಹಾಂತರವನಂಗೀಕರಿಸುವೆನಲಾ ತನ್ನ ಸುಡ 
ಲೆಂದ (ಕುವಾಅ. ೮-೪೫) ; ದೇಹಸ:ಖದೂರಂ ಜರಾತನ್ಮ ಹಾದ್ರವ್ಯನಂ 
ದೇಹಾಂತೆರಪ್ರಾಪ್ತಿಯನ್ಮಹಾಧೀರಸ್ತು ತತ್ರಮುಹ್ಮತಿ ನ ಸುಲಸನ್ಮೋಹಿ 
ಯಪ್ಪ ಭಗವದ್ವಾಕ್ಕಮುಂಟಸ್ಪಕಾರಣಂ (ವೀರೈಪು. ೩-೫-೦೪). 
[ಸಂ.] 
ದೇಹಾಂತಶಿಕ್ಷೆ (ನಾ). ಗಲ್ಲು; ಮರಣದಂಡನೆ : ಕಾನೂನು ಕೊಲೆ 
ಗಡುಕರಿಗೆ ದೇಹಾಂತಶಿಕ್ಷೆಯನ್ನು ವಿಧಿಸುತ್ತದೆ (ರೂಂ). 
[ ದೇಹಾಂತ + ಶಿಕ್ಷೆ) 
ದೇಹಾಂಶು (ನಾ). ಶರೀರದ ಕಾಂತಿ,-ಹೊಳಪು,-ಪ್ರಭೆ: ಉದ್ಯೋತಿಸಿದಂ 
ಹಿಮಾಂಶುರುಚಿಯಿಂ ದೇಹಾಂಶುವಿಂ ಭೂಭುಜಂ (ಪುಷ್ಕಪು. ೧೩-೨೪). 
[ ದೇಹ + ಅಂಶು] 
ದೇಹಾತಿರಿಕ್ತ (ಗಂ). ೧. ದೇಹದಿಂದ ಬೇರೆಯಾದ, -ಭಿನ್ನವಾದ. 
(ನಾ). ೨. ದೇಹದಲ್ಲಿದ್ದಿಕೊಂಡು ದೇಹದಿಂದ ಬೇರೆಯಾಗಿರಂ 
ವವನಂ ; ಜೀವಾತ್ಮ: ದೇಹಸಂಬಂಧಿಯಾದವನನ್ನು ಜನರು ಅರಿಯ 
ಬಲ್ಲರು, ದೇಹಾತಿರಿಕ್ವನನ್ನು ಜನರು ಅರಿಯಲಾರರು (ಜುಕ್ಕಾರ. 360). 
[ ದೇಹ + ಅತಿರಿಕ್ತ) 
ದೇಹಾತುರ (ನಾ). ದೇಹದ ಮೇಲಿನ ಪ್ರಬಲವಾದ ಆಸೆ; ದೇಹವನ್ನು 
ಪೋಷಿಸಿಕೊಳ್ಳಬೇಕೆಂಬ ಹೆಬ್ಬಯಕೆ : ತನ್ನ ದೇಹಾತೂರದಲಡವಿ 
ಯೊಳನ್ಮರನು ಸಂಹರಿಸುತಿರೆ (ಹರಿಸಾ. ೪). [ ದೇಹ * ಆತುರ] 


35| ದೇಹಾಭಿಲಾಷೆ (ನಾ). ಶರೀರದ ಮೇಲಿನ ಆಸೆ; ಬದಂಕಬೇಕೆಂಬ 


45 


ಆಸೆ : ಅರೆಸುಕುಲದಲಿ ಹುಟ್ಟಿ ಸಾಪತ್ನರುಗಳಿರೆ ದೇಹಾಭಿಲಾಷೆಯಲುರಗ 
ನಂತೊಳಗಿಹುದು ಧರ್ಮವೆ (ಕುವ್ಮಾಉ. ೩-೨೨). 
-[ ದೇಹ + ಅಭಿಲಾಷೆ] 

ದೇಹಾಯಾಸ (ನಾ). ಶರೀರಶ್ರಮ; ದೇಹಾಲಸ್ಕ : ಮಹಾರಾಜರು 
ದೇಹಾಯಾಸದಿಂದ ಮಲಗುತ್ತಾರೆ. (ಸಂಸಳ. ೧೦೬). [ದೇಹ 4೬ ಆಯಾಸ] 

ದೇಹಾರ, "ದೇವಾರ' ನೋ. 

ದೇಹಾರ, (ನಾ). ದೇವರ ವಿಗ್ರಹ; ದೇವತಾವಂೂರ್ತಿ,-ಪ್ರತಿವೆಂ : 
ತನ್ನ ದೇಹಾರವ ತನ್ನ ಕಣ್ಣುಗಳಿಂದ ನನ್ನಿಯಾಗಿಯೆ ಕುಣ್ಬನ್ನೆವರ ತನ್ನ 
ದೇಹವು ಮೊದಲಾದ ವಸ್ತುಗಳನು ತನ್ನದಲ್ಲಿಂದುಳಿದಳು (ಅಂಜದ. 
೯-೨೬೪); ತನ್ನ ದೇಹಾರವ ಕಾಣುತಲಾ ಲಕ್ಷ್ಮಿ ತನ್ನ ಕಣ್ಣುಗಳು ಬಂದಂತೆ 
ಉನ್ನತಹರ್ಷವನೈದಿದಳದನಿನ್ನು ವರ್ಣಿಸಲೆನ್ನಳವಲ್ಲ (ಅಂಜದ. ೯-೨೭೦); 
ಕರಿಕರಿಗೊಂಡು ಬಾಜಿಪ ವಾದ್ಮರಭಸದೊಳುರುಜಯಜಯರಭಸದೊಳು 
ಕುಜುಕುಜುಮೆಟ್ಟಿಲಾನೆಯ ಮೇಲೆ ಬಂದನು ಮೆಆ!ವ ದೇಹಾರದಂದ 
ದೊಳು (ಧರಣ. ೨೧-೯೩) : ಬಸದಿಗಳ್ನವರತ್ನಮಯ ಹೇಮವೂಯವಲ್ಲಿ 
ಎಸೆವ ದೇಹಾರಗಳ್ತಾವು 'ಮಿಸುನಿರನ್ನದೆೊಳು ಸಿದ್ಧಾಸನದಲ್ಲಿ ರಾಜಿಸಿದುವು 
(ಭರಣಿ. ೬೨-೩೧). 

ದೇಹಾರದ ಮಂದಿರ - ದೇವರ ಪ್ರತಿಮೆಯಿರುವ ಮಂದಿರ ; 
ದೇಗಂಲ; ದೇವಾಲಯ: ಒಂದುದಿನದೊಳಾಕೆಯ ದೇಹಾರದ 
ಮಂದಿರವನು ಹೆೊಕ್ಕು ಕಪಟದಿಂದ ಜಿನೇಂದ್ರಬಿಂಬವನೊಯಿದು 
ನಿಜವಾಸದೊಂದು ತಾಣದೊಳಿರಿಸಿದಳು. (ಅಂಜದೆ. ೯-೨೪೮). " 
[ ಆಸಂ. ದೇವಾಕಾರ ] 


ದೇಹಾರ, 


ದೇಹಾರ, (ನಾ). ೧. ದೇವರಿಗೆ ಸಮರ್ಪಿಸುವ ಆಹಾರ ; ಎಡೆ; 
ನೈವೇದ್ಯ; ಮನ ಮುಟ್ಟದ. ಮಜ್ಜನ ತನು ಮುಟ್ಟದ ದೇಹಾರ ಭಾವ 
ತಾಗದ ಪೂಜೆ ವಿವೇಕ ತಾಗದ ನೋಟ ವಾಯು ತಾಗದ ಠಾವ ತೋಲ 
(ಅವೆಕಂ. ೧೯೩-೮೮೨) ; ಕಸವ ಬೋಹರಿಸಿ ದೇಹಾರಕ್ಕೆಡೆಮಾಡಿ ಕಸನಿರಲು 
ದೇಹಾರ ಶುಚಿಗೆ ಸೊಖಿತನಲ್ಲ ಪರದೈವವುಳ್ಳವಂಗೆ ಗುರುಲಿಂಗವಿಲ್ಲ 
(ಸಮಾವ. 93-69). ೨. ಊಟ ; ಭೋಜನ; ಆರೋಗಣೆ : ಉಡಲುಂ 
ತುಡಲುಂ ಕೊಟ ಂಪಿಡಿ ತೀವಿದ ಪೊನ್ನನಿತ್ತುವನ್ಶರೊಳನ್ಶರ್ಪಡೆಯರ್ದೆೇ 
ಹಾರಮನುಡ ತುಡಲಿತ್ತುಂ ಕುಡುವರರ್ಥಿಯಿಂದಂ ಜೈನರ (ಸಮಪ. 
೭-೩೧) ; ಶಿಷ್ಯನಂ ಮುನ್ನಂ ಸಚ್ಚಾರಿತ್ರಂ ಮಾಡದೆ ದೇಹಾರಮನೀಯಲೈ 
ಮಚುಗುತಿಪ್ಪರ್ಗೊರವರ್‌ (ಸಮಪ. ೧೪-3೧ ; ಆರೋಗಿಸುವೆಡೆಯೊಳ್‌ 
ದೇಹಾರೆದೊಳ" ನೈಪನಾರೈದೆಚ್ಚೆತ್ತು ನಡೆಗೆ (ನೀತಿಸಾ. ೩೫೭). 
೩. ಪೂಜೆ : ನೋಡುವರುಳ್ಳರೆ ಮಾಡುವೆ ದೇಹಾರವ. , , ಲಿಂಗವ 
ತೋಟ್‌ ಉದರವ ಹೊರೆವ ಭಂಗಗಾಜಿ ನಾನು (ಬಸವ. ೩೦೬) ; 
ದೇಹಾರವ ಮಾಡಿ ಲಿಂಗಾರ್ಪಿತವ' ಮಾಡದೆ ಆಹಾರವ ಕೊಂಡರೆ ಕೋಳಿ 
ಹುಳುವನಾಯ್ಡು ತಿಂದಂತೆ (ದೇದಾವ. 8೧-೦೦೨) ; ಹೃದಯಕಮಲ 
ಮಧ್ಯದಲ್ಲಿಪ್ಪ ದೇವನ ದೇಹಾರವ ಮಾಡಲರಿದು ದೇಹಿ ನಿರ್ದೇಹಿಯಾಗದ 
ನ್ನಕ್ಕರ ದೇಹಾರವೆಲ್ಲಿಯದೊ ಅನಂತಮುಖದಲ್ಲಿ ದೇಹಾರವ ಮಾಡಲು 
ದೇವನಲ್ಲಿಲ್ಲ ನೋಡಾ (ಜನ್ಮವ. ಕ. ೪೪೫-೯೪). [-ಸಂ. ದೇವಾಹಾರ) 

ದೇಹಾರಂಗೆಯ್‌, "ದೇವಾರಂಗೆಯ್‌' ನೋ. 

ದೇಹಾರಂಗೆಯ್‌್‌, (ಕ್ರಿ). ದೇವತಾವೂೂರ್ತ್ಶಿಯನ್ನುಮಾಡಂ, ಕಂಡರಿಸು: 
ಶ್ರೀಶಿಲೆಲೇಪ್ಮಕಾಂಸ್ಕರಜತಾಷ್ಟಾಪಾದರತ್ನಂಗಳಿಂ ದೇಹಾರಂಗೆಯಲಂಗ 
ಸೌಂದರಬಲಂ (ಕತ್ಕಾಕ. 99). [ದೇಹಾರ್ಯ + ಕೆಯ್‌,] 

ದೇಹಾರಗೃಹ (ನಾ). ದೇವತಾಮೂರ್ತಿ ಇರುವ ಗೃಹ ; ದೇವಾಲಯ: 
ಒಳಗಣ ಪೂಜಾರ ಚನಾವಿಳಸನಮಂ ಪೊಟಿಗೆ ತೋಟೀಸುತ್ತಂ 
ಮೆಟ್‌ಗುಂ ಪಳಿಕಿನ ಶಲೆಯಿಂ ಮಾಡಿದ ಥಳಥಳಿಪ ವಿಶಾಳ ಚಾರು ದೇಹ 
ಗೃಹಂ (ಜಾಧಪು. ೧-೧೬೩).  ದೇಹಾರ್ಯ + ಗೃಹ] 

ದೇಹಾರಾಗಾರ (ನಾ). ದೇಹಾರಗೃಹ ; ದೇವಾಲಯ : ಅಂತು ಬುದಂ 
ದೇಹಾರಾಗಾರಮಂ ಪೊಕ್ಕು ವೀತರಾಗಶ್ರೀಚರಣಸಮಾರಾಧನಂಗೆಯ್ದಾ 
ಬಲಿಯಮಾರೋಗಣೆಯಂ ಮಾಡಿ (ಬಾಧಪು. ೬-೧೦೩ ಪ). 

[ ದೇಹಾರ್ಯ-+ ಆಗಾರೆ] 

ದೇಹಾರಿ (ನಾ). ದೇವಸ್ಥಾ ನದ ಅರ್ಚಕ, - ಪೂಜಾರಿ: ದೇವರಂ ಪೂಜಿ 

ಸುವ ದೇಹಾರಿಗಳಿರ್ವ್ವರ್ಗಂ ಮತ್ತ ೪೮ (ಕಇಆ. ೯-೩-೩3೨ ; 
[ ದೇಹಾರ, (ಇ ದೇವಾರ) * - ಇ] 

ದೇಹಾರೈಕೆ: (ನಾ). ದೇಹದ ಪೋಷಣೆ : ಅಭ್ಯಂಜನಾದಿ ದೇಹಾರೈಕೆಗಳಂ 
ಬಿಟ್ಟು (ಕುಕಸ. ೧೭). 1 ದೇಹ + ಆರೈಕೆ (ಆರಯ್ಕೆ) ] 

ದೇಹಾಲಸ್ಯ (ನಾ), ಶರೀರದಲ್ಲಿ ಉಂಟಾಗುವ ಬಳಲಿಕೆ,-ಅನಾ 
ರೋಗ್ಯ,- ಅಸ್ವಸ್ಥತೆ : ರಾಜನ ದೇಹಾಲಸ್ಕವನ್ನು ಕುರಿತು ವರ್ತಮಾನ 
ಕೊಟ್ಟರು (ಪೇಟಿಮಾ, ೨೦). [ ದೇಹೆ ೬ ಆಲಸ್ಯ] 

ದೇಹಾವಗಾಹನ (ನಾ). [ಜೈನ] ಜೀವಸಮಾಸದ ಹದಿನಾಲ್ಕು ಭಾಗ 
ಗಳಲ್ಲಿ ಒಂದಂ ; ಶರೀರದ ಅಕಾರ,-ಪ್ರಮಾಣ : ಜೀವಸಮಾಸದಲ್ಲಿ 
ಸಾಮಾನ್ಯವಾಗಿ ಹದಿನಲ್ಯುಭಾಗಗಳಾದರೂ ಉತ್ತರಭೇದಗಳು ಐವತ್ತೇ 
ಳಾಗುತ್ತವೆ, ಅವುಗಳಲ್ಲಿ (೧) ಸ್ಥಾನ . . . (೩) ದೇಹಾವಗಾಹಹ 
(ಶರೀರದ ಆಕಾರ) (ಜೈನಪ. ೩೦೧). [ದೇಹ +೬ ಅವಗಾಹನ] 

ದೇಹಾವಸಾನ (ನಾ). ಸಾವು; ವಂರಣ: ಜೀವಭಾವದ ಭ್ರಮೆಯಳಿದು 
ದೇಹಾವಸಾನದಲಿ ಕೇವಲಾದ್ವಯಪದ ಒದಗುವದು (ಗಗತಾ. ೨-೧೦). 

[ ದೇಹ + ಅವಸಾನ] 


1062). 


೪೦೮೪ 


66 


ದೈತೆ 


ದೇಹಿ, (ನಾ). ೧. ದೇಹವುಳ್ಳುದು; ಪ್ರಾಣಿ ವಂನುಷ್ಯ ಇತ್ಯಾದಿ: 
ಕೈಕೊಳ್ವಡಾತ್ಮಸುಖಮನೆ ಕೈಕೆೊಳು ದು ದೇಹಿ (ಉಊತಿಪು. ೦೧:೮೭) ; 
ಸಕಲ ದೇಹಿಗೆ ನೀನೆ ಶರಣ್‌ ಜಿ ನೇ ಶ್ವ ರಾ (ಪಂರಾಮಾ. ೫-೮): ನೀಂ 
ನಿಃಶಂಕತೆಯಿನಿನಿತು ದೇಹಿಗಳಂ ಕೊ೦ದಪೆ (ಯಶೋಕ. 9-೬0). ೨. ದೇಹ 
ದೊಳಗೆ . ನೆಲಸಿರಂವವನಂ ; ಜೀವಾತ್ಮ: ದೇಹ ತಾನಭಿಮನ್ಯುವೋ 
ದಿಟ ದೇಹಿ ತಾನಭಿಮನ್ಮುವೋ (ಕುವ್ಯಾದ್ರೋ. ೭-೨೭); ದೇಹಿದೇಹೀಯೆಂಬು 
ದಾತ್ಮರೊಳ* ಬೆರೆತಿಹುದು (ಉದ್ಭದೇ. 3-೧8). (ಸಂ. ದೇಹಿನ್‌] 

ದೇಹಿ (ಅ). ೧. “ಕೊಡಂ” ಎಂಬರ್ಥದ ಒಂದು ಶಬ್ದ; 
“ಭವತಿ ಭಿಕ್ಷೂಂ ದೇಹಿ” ' ಎಂಬುದಿದುವೆ ಕಬ್ಬಿ ಗರ್ಗೆ ಸಿದ್ಧಿಸಿದ 
ಪೆರ್ಮೆಯ ಸಪ್ತಾಕ್ಷರೀಮಂತ್ರಂ (ರಾಮಾಕ್ಕ. ೧೧೮-೧೯) ; ವ್ರಾತ್ಯನೆಡೆಗೆ 
ದೇಹಿ ಎಂದು ಬಂದೆ (ಗಣೇಶ. ೩-80). ೨. (ಆಲಂ) ದೇಹಿ ಎಂದಂ 
ಬೇಡುವವನಂ ; ಯಾಚಕ : ದೇಹಿ ನೀನು ವ್ಯಾಪಾರಿಗಳು ನಮ್ಮವರು 
ಬೇಡು ಕೂಡಲಸಂಗಮದೇವಾ . ಎಮ್ಮವರ ಕೈಯಲು (ಬಸವ. ೪೪೩); 
£ ತ್ರಾಹಿ, ದೇಹಿ, ಪಾಹಿ, ಮುಂತಾದ ಸಂಸ್ಕೃತದ ಕೆಲವು 
ಕ್ರಿಯಾಪನಗಳನ್ನು ಅವ್ಯಯಂಗಳೆಂದು ಪರಿಗಣಿಸಿ, ವಂ.ಖ್ಯ ಉಲ್ಲೇಖ 
ಗಳಾಗಿ ಕೊಟ್ಟಿದೆ. ಇಲ್ಲಿ "ದೇಹಿ' ಎಂಬುದು ವಿಶೇಷವಾಗಿ ನಾಮ 
ಪದದ ಅರ್ಥದಲ್ಲೂ ಉಪಯೋಗವಾಗಿದೆ. (ಸಂ.] 

ದೇಹುತ (ನಾ). ದೇವರಿಗೆ ಅರ್ಪಿಸಿದಂದು (?) : ಅಲ್ಲಿಯ ಗೌಂಡದೇವರ 
ದೆ:ಹುತನಾಗಿ ಮಾಡಿದ ಭೂವಿಿಯಅ್‌ದು ಹತಕ್ಕೊಂದು ಮತ್ತರೋಪಾದಿ 
ಯಿಂ ಮೂನಿಗರಮಾಗಿ ಮಾನ್ಮದಿಂ ಮಾಡಿಕೊಂಡುಂಬರು (ಸೌಇಇ, 
2-1, 389೪-೪೬; 2148). [.€ಆ ಸಂ. ದೇವಹುತ ?) 

ದೇಹೋಚ್ಛಿತಿ' (ನಾ). ದೇಹದ ಎತ್ತಥ : ಅಮರನ ದೇಹೋಚ್ಛಿ)ತಿ 
ಮೂಟು ಮೊಟಂ (ಸುಕುಮಾ. ೯-೩೩). [ದೇಹ * ಉಚ್ಛಿ ತಿ] 


ದೇಹೋತ್ಥಾನ (ನಾ). [ಯೋಗ] ಪ್ರಾಣುಯಾಮಸಿದ್ಧಿಗಳಲ್ಲಿ 
ಒಂದಂ ; ಆಕಾಶದಲ್ಲಿ ನಿರಾಧಾರವಾಗಿ ನಿಂಶಿರಂವುದಂ ; ಶ್ವಾಸ 


ನಿರೋಧದಿಂದ ದೇಹವು ಹಗುರವಾಗಿ ಮೇಲಕ್ಕೇರುವುದಂ : ಸ್ವೇದ 
` ಕಂಪನ 'ದೇಹೋತ್ಥಾನವೆಂಬ ಕ್ರಮದಿಂ ಕನಿಷ್ಠಮಧ್ಮಮೋತ್ತಮ ಪ್ರಾಣಾ 

ಯಾಮಸಿದ್ಧಿ ಸೂಚನಂಗಳಂ (ವಿವೇಕ, ೧೫೦).: [ ದೇಹ * ಉತ್ಥಾನ) 

ದೇಹೋದ್ಭವ (ನಾ). ೧. ಶೆರೀರದಲ್ಲಿ ಹುಟ್ಟಿದಂದು. ೨. ಮಗ ; 
ತನಂಜ : ರವಿ. . . ಕುಂಭದೊಳ್‌ ಕೂಡೆ ದೇಹೋ!ಪಾಕಾ. ಧರ್ಮೋ] 
ದೃವ ಭಾಗ್ಕೋತ್ಸ ೃಷ್ಟನಸ್ವಂ (ಜಾತತಿ. ೧೭-೦೭). [ ದೇಹ + ಉದ್ಭವ) 

ದೇಹೋಪಚಾರ (ನಾ). ಶರೀರಕ್ಕೆ ಮಾಡುವ ಸೇವೆ,-ಶುಶ್ರೂಷೆ : 

- ಅತ್ತೆಗೆ ದೇಹೋಪಚಾರ ಮಾಡುತ್ತ ಮಾವನಿಗೆ ದೇವತಾಪೂಜಾದಿಗಳಲ್ಲಿ 

ಸಹಾಯವಾಗಿದ್ದಳು (ವಶಭಥಾ. ೧೬೮). [ ದೇಹ + ಉಪಚಾರ] 

ದೈತ (ನಾ). ೧. ಪ್ರೀಶಿಪಾತ್ರ ; ಕಾಂತ; ಗಂಡ ; ಪತಿ: ಆತಂ ನಿನ್ನಯ 
ಮೋಹದ ದೈತಂ ವಿಭು ನಾಗದತ್ತನಂಗಜವಿಕಳೋಪೇತಂ ಬೆನ್ನೊಳು 
ಬರುತಿರ್ಪಾತಂ ತಾನೆನಲು ಪರದಿ ಎಸ್ಮಯಬಟ್ಟಳ" (ಪುಣ್ಕಾಸ್ಪ.೧-೫೫). 
೨. ಒಡೆಯ ; ಅಧಿಪತಿ; “ನಂಯಕಂ ನಾಥನಿಂದ್ರಂ ಕಾಂತನೀಶ್ವರಂ 
ಪ್ರೀಯನಧಿಪಂ ದೈ[ವಾಣಾ. ದಯಿ]ತನೀಶಂ . . . ಎನಲೊಡೆಯಂಗೆ 
ನಾಮಮಕ್ಕುಂ” (ಮಂಗರಾ. ೬೭-೬). "ದೈತೇಂದ್ರ' ಪರಾ. 

[ ಆಸಂ, ದಯಿತ] 

ದೈತೆ (ನಾ). ೧. ಪ್ರೀತಿಪಾತ್ರಳಾದ ಮಹಿಳೆ ; ನಲ್ಲೆ ; ಪ್ರಾಣಕಾಂತೆ ; 
ಮಡದಿ ; ಪತ್ನಿ: ದೈತೆ ನೋಡೆನುತಿಳಿದು ರಾಘವ ಸೇತುವನು ಧನುವಿ 
ನಲಿ ಖಂಡಿಸೆ (ಳಾಶಿರಾ. ೪9-೧೭). ವಿ. ಹೆಣ್ಣ ; ಯಂವತಿ; ಸ್ತ್ರೀ: 
ದೈತೆಯಂ ತಂದೊರ್ಬಳಂ ಮದುವೆಯಂ ಮಾಡಿ ಸೈತಿಕ್ಕಿ ಬಿಡಬಾರದಂತೆ 
ನೇಹಂಗೂಡಿ (ಬಂಡೋರ. ಹ. ೫೩೨-೧೦೯). [ವೈತ4 -ಎಒ] 


ದೈತೇಂದ್ರ 


ದೈತೇಂದ್ರ (ನಾ). ಒಡೆಯರ ಒಡೆಯ : ದ್ವೈತೀಯಕ ಜಿನಪಂಗದ್ವೈ 
ತಂಗಜಿತಂಗೆ ಭುವನದಯಿತಂಗಾಗಳ" ದೈತೇಂದ್ರರೆಲ್ಲಮೆಅಗಿದರಾತತ 
ಪುಣ್ಯಂಗೆ ಜಗದೊಳೆಜಗದರೊಳರೆ (ಅಜಪು. ೫-೩). 
[8 ಇಲ್ಲಿ ಸಂಸ್ಕೃತದ"ದಯಿತೇಂದ್ರ' ಎಂಬುದನ್ನು ಪ್ರಾಸಕ್ಕಾಗಿ ಕವಿ 
ಅರಿಸಮಾಸ ಮಾಡಿಕೊಂಡಂತೆ ತೋರುತ್ತದೆ] 
ದೈತೇಯ (ನಾ). ೧. ದಿತಿಯ ಮಗ; ಅಸುರ ; ರಾಕ್ಷಸ: “ದನುಜರ್‌ 
ದೈತೇಯರ್‌ ದಿತಿತತೂಭವರ್‌ ಪೂರ್ವದೇವರಸುರರ್‌” (ವಸ್ಮುಕೋ. 
೬-೩೨) ; “ಅಸುರಃ, ದಾನವಃ, ದೈತ್ಮಃ, ದೈತೇಯಃ | ಪಾತಂಲ 
ನಿಲಯಃ (ಸ್ಮೃತಿ) - ಈ ೮ ಅಸುರರ ಪೆಸರ್‌” (ಹೆಲಾಯಂ. ೨-೫); 
ಬಲಿದರ್ಪಹರಂ ಜಿತಾರಿ ದೈತೇಯನನಂತಭೋಗನಿಲಯಂ (ಗಡಾಯು. 
೧-0). ೨. ಲೋಕಪಾಲಕರಲ್ಲಿ ಒಬ್ಬ ; ನಿರ್‌ಯತಿ : ತೊಡೆವೆಂ ಶಕ್ರನ 
ನಾಮಮಂ ತುಡುಕಿ ನೀರೊಳ್‌ ಮೆಟ್ಟುವೆಂ ವಹ್ನಿಯಂ ಪೊಡೆವೆಂ 
ಕಾಲನನಿಕ್ಕಿ ಡೊಕ್ಕರಿಸುವೆಂ ದೈತೇಯನಂ (ಜಗವಿ. ೩-೨೦. [ಸಂ.] 
ದೈತೇಯೆ (ನಾ). "ರಾಕ್ಷಸಿ; ಅಸುರಸ್ತ್ರೀ: ಪಟಮೆತಾಯ್‌ ಎನ್ನವಳ್‌, 
ದೈತೇಯೆ ತೀಮಿಸಳ್‌ (ಬದ್ಮಪ್ರ. ೪೬-೧೦೦೧). [ದೈತೇಯ + -'ಎ್ಯ) 
ದೈತ್ಯ (ಗು). ಅತ್ಯಧಿಕವಾದ ;-ಅತಿಶಯವಾದ : ತಾಯೂರ್ಗೆ ಧಾವಿಸಿದನೈ 
ದೇವಾಸುರರ ವಿಸರ್ವ, ದೈತ್ಯಬಲಶಾಲಿ, ಆ ವಾಲಿ! (ಶ್ರೀರಾಮಾ, 
4೧೧-೨೭೩). (ನಾ). ೨. ರಾಕ್ಷಸ ; ಅಸಂರ : “ಸುರದ್ವಿಷರೆನೆ ದೈತ್ಯರ್‌ 
ಶುಕ್ರಶಿಷ್ಯರಾರ್ಗಮದೃಶ್ಶರ*” (ವಸ್ತುಕೋ. ೬-೩3) ; ಕೃತಯುಗದಿಂದಾ 
ದವರ್‌ ತ್ರೇತೆಯೊಳ್‌ ಪುಟ್ಟಿದವರ್‌ ಮತ್ತೀಗಳೀ ಹ್ವಾಪರದೊಳೊಗೆದವರ್‌ 
ದೈತ್ಯರಿರ್ದಪ್ವರ್‌ (ಜಗವಿ. ೧-೬) ; ದೈತ್ಯರಂ ಕನೆಸೊಳೀ ಕಾಣಲು 
ಬಾರದೈ (ಸೋಮೇಶ. ೭೦); ಸಾಕು ದೈತ್ಯನ ಕೆಡಹು ... ತಡವು 
ಮಾಡದಿರು (ಕುವ್ಮಾದ್ರೋ. ೧೬-೨೩); ದೈತ್ಯರ ಕುಲವ ಸವೆಯಲು ಏಷ್ಣು 
ಕ್ಷಶ್ರಿಯವಧೆಗೆ ಭಾರ್ಗವನು (ಗಗತಾ. ೧೭-೩೬. ೩. (ಆಲು) ದಡಿಗ ; 
ಟೊಣಪ. ೪. ಬಹಳ ದುಷ್ಟ; ಜನರಿಗೆ ಹಿಂಸೆಯನ್ನು ಕೊಡಂವವನು. 
೫. ಬಹಳ: ಶಕ್ತಿವಂತ ; ಅಮಾನಂಷ ಪರಾಕ್ರವಿಂ. [ ಸಂ.) 
ದೈತ್ಯಕುಠಾರ (ನಾ). ರಾಕ್ಷಸರಿಗೆ ಕೊಡಲಿಯಂತೆ ಇರಂವವನಂ , 
ರಾಕ್ಷಸರನ್ನು ನಾಶಪಡಿಸುವವನು ; ಕೃಷ್ಣ : ವೀರ ದೈತ್ಯಕಂಠಾರ ಗಳಿತ 
ವಿಕಾರ ಗೋಪೀಜಾರ . . , ಮುರಹರ ಸಲಹಬೇಕೆಂದ (ಕುನ್ಯಾಳೀ. 
ತಿ೨೮೭). [{ ದೈತ್ಯ + ಕುಠಾರ] 
ದೈತ್ಯಗುರು (ನಾ). ೧. ರಾಕ್ಷಸರ ಗುರಂ,-ಪುರೋಹಿತ; ಶುಕ್ರು 
ಚಾರ್ಯ. ಪಿ. ನವಗ್ರಹಗಳಲ್ಲಿ ಆರನೆಯಂದಂ ; ಶುಕ್ರಗ್ರಹ; 


“ಉಶನಾಃ, ಶುಕ್ರಃ, ಕಾವ್ಯಃ, ದೈತ್ಯಗುರು1, ಭಾರ್ಗವಃ, ಕವಿಃ, ಧಿಷ್ಟ್ಯ-| 


-ಈ ೭ ಶುಕ್ರನ ಪೆಸರ್‌” (ಹಲಾಯಂ. ೯-೪6); ಧರಣೀಜಂ ಪದಿನೈದು 
- « « ದೈತ್ಯಗುರುವಿಪ್ಪತ್ತೊಂದು ಸಂವತ್ಸರಂ ಪರೆಮೋಚ್ಚಾಂಶ 
ದೊಳೊಂದಿ ನಿಂದೊಡದು ಪಿಂಡಾಯುಷ್ಯಮಕ್ಕುಂ ಧ್ರುವಂ (ರಾತತಿ. 
6-00). (ದೈತ್ಯ + ಗುರ್ಯು? 

ದೈತ್ಯಜೀವ (ನಾ). ೧. ರಾಕ್ಷಸರ ಪ್ರಾಣ. ಪಿ, ರಾಕ್ಷಸರ ರೂಪವಾದ 
ಚೈತನ್ಯ : ದೈತ್ಯರಿಗೆ' ಸುಖವಾದರೂ ದೇವಾವೇಶದಿಂದಲೇ ಹೊರತು 
ದೈತ್ಯಜೀವರಿಗಿಲ್ಲ (ಹಸಾರ. ೭-೧ ತಾತೃರ್ಯ೯). [ದೈತ್ಯ * ಜೀವ) 

ದೈತ್ಯಧ್ವಂಸಿ (ನಂ). ರಾಕ್ಷಸರನ್ನು ನಾಶಪಡಿಸಂವವನಂ ; ದೈತ್ಯಾರಿ; 
ವಿಷ್ಣು. [ ಸಂ. ದೈತ್ಯಧ್ವಂಸಿನ್‌ ] 

ದೈತ್ಯನಿಕಾಯ (ನಾ). ರಾಕ್ಷಸರ ಸಮೂಹ.-ಗಂಂಪು : ದಾಯವಿದು 
-ತಮಗೆಂದು ದೈತ್ಯನಿಕಣಾಯ .ಬಂದು ರಸಾತಳಕೆ ಕುರುರಾಯನನು 
ಕೊಂಡೊಯ್ದು ತಿಳುಹಿದರವರು ಸಾಮದಲಿ (ಕುವ್ಯಾಆ. ೨೦-೬೩). 

[ ದೈತ್ಯ + ನಿಕಾಯ) 


೪೦೮೫ 


ದೈನಂದಿನ 


ದೈತ್ಯಮರ್ದನ (ನಾ). ೬ ದೈತ್ಯಧ್ವಂಸಿ : ದನುಜರ ಕಯ್ಯೊಳಿರ್ದಮರ್ದ 
ನಾವಗಮಿಸಾಚಕ್ಕೊಳಲೆಂದು ದೈತ್ಯಮರ್ದನನೆನಿಸಿ ವಂ  ಕಪಟದಿಂದೆ 

 ವಿಲಾಸಿನಿಯಾದ ವೇಷಮಂ ನೆನೆಯಿಸಿದ್ಪುದೀ ವಸಿಯ ಬಣ್ಣಮಿವಕ್ಕಿನೆ 
(ಕಾದಂಪೂ. ೩೮). [ ದೈತ್ಯ + ಮರ್ದನ] 


5| ದೈತ್ಯಮಹತ್ತರ (ನಾ). ೧. ರಾಕ್ಷಸರಿಗೆ ಮಂತ್ರಿಯಾದವನಂ ; ಶಂಕ್ರಾ 


ಕಾ 
ಲ 


20 


0 


40 


45 


ಚಾರ್ಯ. ೨. ಶುಕ್ರಗ್ರಹ : ನಿಲೆ ದೈತ್ಯಮಹತ್ತರನನಿಮಿಷದೊಳ್‌ 
ಸಮಸ್ತ ಧರಣೀಶನಕ್ಕುಮಕುಲೋದ್ಭವನುಂ (ಜಾತಕಿ, ೦೨-೦೩). 
[ ದೈತ * ಮಹತ್ತರ] 
ದೈತ್ಯರಿಪು (ನಾ). ರಾಕ್ಷಸರ ಶತ್ರು; ಅಸುರರ ವೈರಿ; ದೈತ್ಕಾರಿ ; 
ಕೃಷ್ಣ: ಮಜುದಿವಸ ವೈಹಾಳಿಯನು ಹೆೊಅವಂಟರನಿಬರು ದೈತ್ಯರಪು 
ಸಹಿತ (ಕುವ್ಯಾಉ. ೧೧-೧೪). [ದೈತ್ಯ ರಿಪ] 
ದೈತ್ಯವೈರಿ (ನಾ). - ದೈತ್ಯರಿಪು : ಧರಿಸಿಕೊಂಡಿಹ ದೈತ್ಮವೈರಿ ವಿರಿಂಚಿ 
ಮುಖ್ಯಾದಿತ್ಕಕಾಪಾಲಾಸ್ಮಿ ಮಾಲಾವಳಿಗಳೇ ಸಾಕ್ಷಿ (ಬಸಪು. ೫೪-೩೯). 
[ದೈತ್ಯ * ವೈರಿ) 
ದೈತ್ಯಾಂತಕ (ನಾ). ಎ ದೈತ್ಯರಿಪು : ದೈತ್ಕಾಂತಕನಾಮದಿಂದೆಸೆವ ಲಕ್ಷ್ಮೀ 
ವಲ್ಲಭಂಗೆತ್ತಿದಾ ಗಗನಚ್ಛತ್ರದ ಹೇಮದಂಡಮೆನಿಸಲ" ಸಾಲ್ವತ್ತು 
ಹೇಮಾಚಲಲ (ಜಗವಿ. ೧-೨೫); ಮೇಲು ಪೋಗಿನ ಸಿದ್ದಿ ದೈತ್ಮಾಂತಕನ 
ಬುದ್ಧಿಯಲಿ ಜಾ ಎನುತೈತಂದನಾ ಪಾರ್ಥ (ಕುವ್ಯೂಅ. ೪-೩೪). 
[ ದೈತ್ಯ * ಅಂತಕ] 
ದೈತ್ಯಾಮಾತ್ಯ (ನಾ). ೧ ರಾಕ್ಷಸರ ಮಂತ್ರಿ; ಶುಕ್ರಾಚಾರ್ಯ. 
೨. ಶುಕ್ರಗ್ರಹ : ತೂಲೆಯೊಳ್‌ ಧೈತ್ಮಾಮಾತ್ಮಂ ನಿಲೆ. . . ಪುಟ್ಟಿದ 
ಮನುಜನವನಿಪಾಲಕನಕ್ಕುಂ (ಜಾಶತಿ. ೧೨-೧೬). [ದೈತ್ಯ + ಆಮಾತ್ಮ] 
ದೈತ್ಯಾರಾತಿ (ನಾ). ೨ ದೈತ್ಯರಿಪು: ದೈತ್ಯಾರಾತಿಗೆಜಗಿಯನಂತಶಯನಖ್ಯಾತಿ 
ವಿಭವವನೀಕ್ಷಿಸುತ ಹರುಷದಲಿ ನಡೆತಂದ (ಕುಪ್ಕಾಆ. ೧೯ ೧೭). 
[ ದೈತ್ಯ + ಅರಾತಿ] 
ದೈತ್ಯಾರಿ (ನಾ). ಎ ದೈತ್ಯರಿಪು: ಒಲ್ವೀಕ್ಷಿಸಿದಂ ನಿಜುಗ್ರಭವನಂ ದೈತ್ಮ್ಕಾರಿ 
(ಜಗವಿ. ೪-೩೮). [ದೈತ್ಯ * ಅರ್ಮಿ) 
ದೈತ್ಯೆ (ನಾ). ೧. ರಕ್ಕಸಿ; ರಾಕ್ಷಸಿ. ೨.. ಒಂದಂ ಬಗೆಯ ಸಂಗಂಧ 
ದ್ರವ್ಯ ;: ಮಂಡೆ: “ತಾಲಪರ್ಣೀ, ದೈತ್ಯಾ, ಗಂಧಕುಟೀ, ಮುರಾ, 
ಗಂಧಿನೀ-೫ ಮುರೆಯೆಂಬುವ ಗ್ರಂಧಿಕ ಜಿನಸು” (ಸಿದ್ಧಾಂತಿ. ೦೨೩). 
[ ಸಂ. ದೈತ್ಯಾ? 
ದೈತ್ಯೇಂದ್ರ (ನಾ). ರಾಕ್ಷಸರ ರಾಜ; ಪ್ರಬಲನಾದ ರಾಕ್ಷಸ: 
ಚತುರಾಸ್ಕೇಂದ್ರಾದಿದೇವಠ್‌ ನಡೆದು ಜಲಧಿತಲ್ಪಂಗೆ ದೈತ್ಮೇಂದ್ರರು 


ದ್ವೃತ್ತತೆಯಂ ಪುಯ್ಕಲ್ಲೆ ಕಂಸಪ್ರಭೃತಿದಿಶಿಜರಂ ಕೊಲ್ವೆನಾನೆಂದು 
ಪೂಣ್ಣಚ್ಯುತದೇವಂ ದೇವಕೀಗರ್ಭದೊಳುದಯಿಸಲೆಂದಿರ್ದಂ . (ಜಗವಿ. 


೨-೪೪).; ನಿನ್ನ ಪಾಡಿನ ದುರುಳರೇ ದೈತ್ಯೇಂದ್ರರೀತನ ಕೆಣಕಿದವರು 
(ಕುವ್ಮಾಸೆ. ೯-೫೯) ; ಭ್ರಾಂತಿಗದ್ದಿದ ಮತಿವಿಕಾರದಾ ದೈತ್ಯೇಂದ್ರನಂ 
ತಂದನರಮನೆಗೆ ಅತಿಖೇದದಲಿ 
[ದೈತ್ಯ + ಇಂದ್ರ] 
ದೈತ್ಕೇಂದ್ರಗುರು (ನಾ). ೧. ರಾಕ್ಷಸರಾಜನ ಪುರೋಹಿತ, -ಆಚಾರ್ಯ; 
ಶುಕ್ರಾಚಾರ್ಯ. ೨. ಶ.ಕ್ರಗ್ರಹ: ದೈತ್ಯೇಂದ್ರಗುರುವಿಂದೆ ವಾಗ್ಮಿ 

ಸುರೇಂದ್ರಾರ್ಚಿತನಿಂದೆ ಗೀತವಿದನಕ್ಕುಂ (ಜಾತತಿ. ೦೫-೪). 

[ ದೈತ್ಯೇಂದ್ರ + ಗುರ್ಮು) 

ದೈನಂದಿನ (ಗಂ). ಪ್ರತಿದಿನದ ; ಪ್ರತಿದಿನದಲ್ಲೂ ಉಂಟಾಗಂವ ; ಪ್ರತಿ 
ದಿನವೂ ಜರಂಗಂವ ; ದೈನಿಕ: ದೈನಂದಿನ ಸಾವನಾನ್ಯದ ನೀರೆಸವನೆ 
ಉಜ್ವಲಿಸಿದೆ ಆತಿಇಂದ್ರಿಯ ಅವೇಶದಲಿ ! (ಅನಿಕೇ. ೪೫-೨೦) : ಪುರಂದರ, 


(ಶ್ರೀರಾಮಾ, ೮೧೧.೭). 


ದೈನಂದಿನಪತ್ರಿಕೆ 


ತ್ಯಾಗರಾಜ, ಸದಾರಂಗರ ಕೃತಿಗಳನ್ನು ಕೇಳಿದಾಗ . . . ನಮ್ಮ ಮನಸ್ಸು 
ದೈನಂದಿನ ರಾಗದ್ದೇಷಗಳನ್ನು ಮರೆತು ಪ್ರಶಾಂತಸ್ಮಿತಿಯನ್ನು ಮುಟ್ಟುತ್ತದೆ 
(ಭಾರದ. 85೧, ; ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ಕೆಲಸಗಳು ಮೊದಲಿ 
ಗಿಂತ ಈಗ ಸುಲಭವಾಗಿ ನಡೆಯುತ್ತಿವೆ (ಜೀವಾತ್ಮ. 1 ಮುನ್ನುಡಿ); 
ದೈನಂದಿನ ವರ್ತಮಾನಗಳನ್ನು ಪತ್ರಿಕೆಗಳಲ್ಲಿ ನೋಡಬೇಕು (ರೂಢಿ). 
[ಸಂ.) 

ದೈನಂದಿನಪತ್ರಿಕೆ (ನಾ). ಪ್ರತಿನಿತ್ಯವೂ ಹೊರಡಂವ ಸಮಾಚಾರವತ್ರಿಕೆ; 
ವೃತ್ತಪತ್ರಿಕೆ; ದಿನಪತ್ರಿಕೆ ; ಆ ದಿನದ ದೈನಂದಿನಪತ್ರಿಕೆಯಲ್ಲಿ ಸಿಡಿ 
ಮದ್ದಿನ ವಿಷಯವು ದೊಡ್ಡದೊಡ್ಡ ಅಕ್ಷರಗಳಲ್ಲಿ ಮುದ್ರಿಸಲ್ಪಟ್ಟು 
ಎಲ್ಲೆಲ್ಲಿಯೂ ಮಾರಾಟವಾಗುತಿದ್ದಿತು (ಏಶಾಪ. ೯೬). [ದೈನಂದಿನ ಪತ್ರಿಕೆ] 

ದೈನಾಸ (ನಾ). ೧. ಅನುಕಂಪ ಬರುವಂತೆ ಬೇಡಿಕೊಳ್ಳುವಿಕೆ ; ಕನಿಕರ 
ವುಂಟಾಗುವಂತೆ ಕೇಳಿಕೊಳ್ಳುವಿಕೆ. ೨. ದೈನ್ಯಭಾವ ; ದೀನತೆ : 
ಅದೆಷ್ಟೋ. ದೈನಾಸದಿಂದ ಕಲ್ಪಿಸಿ ಹೇಳಿದ ಯಾನ ಸೇವಕರ ಮಾತಿನಲ್ಲಿಯೂ 
ಅವಳಿಗೆ ಎಶ್ವಾಸ ಉಂಟುಗಲಿಲ್ಲ (ಮಹಾಪೂ. ೫೧) : ಹೇಳು ಕಮಲವೆ 
ಮೇಲೆ ಮುಖಮಾಡಿ ದೈನಾಸದಿಂದೇನು ನೋಡಂತಿರುವೆ ? (ನವ. ೩೪-೪). 

[ ಆಸಂ. ದೈನ್ಯ ] 

ದೈನಾಸಪಡು “ದೈನಾಸಬಡು' ನೋ. 

ದೈನಾಸಬಡು, ದೈನಾಸಪಡು (ಕ್ರಿ). ದೀನತನವನ್ನ ಹೊಂದು; 
ಕನಿಕರವುಂಟಾಗುವಂತೆ ವರ್ಶಿಸಂ; ಮೊರೆಯಿಡು ; ಈ ಸಮ್ಮಿಲನದ 
ಸುದ್ದಿಯನ್ನು ಇನ್ನಾರಿಗೂ ಹೇಳಬಾರದೆಂದು ದೈನಾಸಬಡುತ ಬಿನ್ನವಿಸಿ 
ಕೊಂಡಳು (ಮೊಪಾಸಾ. ೩೦) ; ವೈದ್ಯರನಾರೆ ಕರಕೊಂಡು ಬರ್ರಿ, . . 
ಹೆಂಡತಿ ದೈನಾಸಬಟ್ಟು ಹೇಳಿಕೊಂಡಳು (ನಿರಾಥ. ೧೧ು ; ಅಚಾರ್ಯರು 
ದೈನಾಸಬಟ್ಟರು (ಸಮಜೀ. ೩8). ದೈನಾಸಪಡು : ಮನಸಿಲ್ಲದವಗ ದೈನಾಸ 
ಪಡೂದು ಯಾಕ ಬಿಡ (ಮಣ್ಮುಹೆ. ೧೨). [ ದೈನಾಸ+ ಪಡು] 

ದೈನಿಕ (ಗು). ೧. ದಿನದಲ್ಲಿ ಉಂಟಾಗುವ: “ಒಂದು ದಿನದ; ಒಂದು 
ದಿನ ಹಿಡಿಯುವ ; ದೈನಿಕ” (01೪೩1. ಇಂಳನಿ) ; ನಿನ್ನ ದೈನಿಕ ಕಾರ್ಯ 
ಕ್ರಮವೇನು? (ಕೂ). (ನಾ). ೨. ಪ್ರತಿನಿತ್ಯವೂ ಹೊರೆಡುವ 
ಸಮಾಚಾರ ಪತ್ರಿಕೆ ; ದಿನಪತ್ರಿಕೆ : ಮುಂಬಯಿಯ ವಿಖ್ಯಾತ ದೈನಿಕ 
ಗಳನ್ನೋದುವ ಎಲ್ಲ ವಿದ್ಯಾವಂತರಿಗೂ ಅದು ಗೊತ್ತಿದೆ (ಒಂಟದ. ೩). 

[ ಸಂ.) 


೪೦೮೬ 


೩೦ 


ದೈನ್ಯ (ನಾ). ೧. (ಬಡತನ,' ಅಪರಾಧ ಮೊದಲಾದ ಕಾರಣದಿಂದ |- 


ಉಂಟಾಗುವ) ಕರುಣಾಜನಕವಾದ ಸ್ಥಿತಿ; ದೀನತನ: 
“ದೈನ್ಯದಲಿ ಯಜ್ಞೋತ್ತಾರದಲಿ ಕೋಪದಲಿ ಮನ್ಕುವೆಂದೆಂಬುದು” 
(ಮಂಗರಾ. ೪೫-೨೮) ; “ದೈನ್ಯದಿ ಯಜ್ಞದಂತ್ಯದೊಳು . . * ಮನ್ಮು 
ವೆನಿಕ್ಕುಂ” (ನಾನಾರ. ೩೭) ; ಮುಖದ ಕಾಮಕಾರ್ಪಣ್ಮಮುಮಂ ದೃಷ್ಟಿಯ 
ದೈನ್ಕಮುಮನಜಕಿದು ಏನುನುಮೊಂದು ನೆವಂಬಡೆದೆದ್ದು (ನಂಬಿರ. ೪-೧೨); 
ತನ್ನ ಮಾಡಿದ ತಪ್ಪು ತನ್ನಂ ನೋಯಿಸೆ ತಾನೆ ಶಿಳಿಪಲೆಂದು ನುಡಿದಂ 
ದೈನ್ಮದ ವತಾತಂ (ಅನಂಪು. 6-೯) ; ಮುನಿದಿನಿಯನ ಕಡುಮೊನೆವಾತಿಗೆ 
ನೊಂದು ಕನಲದೆ ಗಾಜುವಡೆಯದೆ ತನುಮನಗಳ ತನ್ನ ಬಸಗೈದು ದೈನ್ಶ್ಕವ 
ಕೊನರಿಸಿ ತಂಪುಗೊಳಿಪುದು (ಹದಿಬ. ೩-೨೩) ; ನಾರಾಯಣನು ದೈನ್ಯದಿಂದ 
ಬೇಡಿಕೊಂಡನು (ಕಂಬಹು. ೧೩೪) ; ದೈನ್ಯದಿಂದ ಬೇಡೋಕಿಂತ ದೈವಾಧೀನ 
ವಾಗೋರುತ್ತಮ (ಗಾದ). ಪಿ. ದೀನಭಾವದಿಂದ ಕೂಡಿರಂವವನು ; 
ಹೇಡಿ; ಅಶಕ್ತ : ಪ್ರಿಯವ ನುಡಿದರೆ ದೈನ್ಯನೆಂಬರು ನಯದಿ ಬರಲ 
ಸಮರ್ಥನೆಂಬರು (ಉೌಶಿರಾ. ೧೩-೪೯). ೩. ವಂಚನೆಗೆ ಒಳಗಾದವನು : 
“ವಿಕೃತಂ ವಿಪ್ರಲಬ್ಧನೆನೆ ಸಲೆ ದೈನ್ಯನಕ್ಕು” (ಮಂಗರಾ. ೭3-೨೧). 
೪. [ಕಾವ್ಯವಿನಾ] ರಸಕ್ಕೆ ಪರಿಪೋಷಕಗಳಾದ ಮೂವತ್ತುಮೂರಂ 


48 


ದೈನ್ಯದೃಷ್ಟಿ 


ವ್ಯಭಿಚಾರಿಭಾವ ಅಥವಾ ಸಂಚಾರಿಭಾವಗಳಲ್ಲಿ ಒಂದು; 
ದಂರವಸ್ಥೆಯೊದಗುವುದು ಮೊದಲಾದ ಕಾರಣಗಳಿಂದ ಉಂಟಾ 
ಗುವ ಒಂದು ಬಗೆಯ ನಿರುತ್ಸಾಹ 'ಮನೋಭಾವ,-ಕುಗ್ಗಿದ 
ವಂನಸ್ಸು ; p ಇದಂ ಪೆಚ್ಚುಮುಖ, ಕ್ಷೀಣಸ್ವರ ಮೊದಲಾದುವು 
ಗಳಿಂದ ಅಭಿನಯಂಗೊಳ್ಳುತ್ತದೆ : ಮತಿ ನಿರ್ವೇದ .. . ಅಮರ್ಷ 
ದೈನ್ಕೋತ್ಸುಕ. . . ಮೃತಿಗಳಿಎಂತೆಯ್ದೆ ಸಂಚಾರಿಭಾವಂ (ಳಾವ್ಯಾವ. 
೭೯೩) ; ಮನದ ಪರಿತಾಪದಿಂದಂ ಜನಿಯಿಸುಗುಂ ದೈನ್ಯಭಾವಮೆಂದದನಣ: 
ಮಂಡನಶೊನ್ಮರೂಪಮಳಿನಾನನ ವಿಕೃತಾಕಾರಕರಣಮಪ್ಪ ಕ್ರಮದಿಂ 
(ಶೃಂಗಾರ. 3-34) ; ಆದಂ ಹೃತ್ತಪದೌರ್ಗತ್ಕಾದಿಯೆ ದೈನ್ಯಕೆ ಎಭಾವ 
ಮಂತಾ ಮುಸುಕಿಂಬುದ ಮೃಜಾತ್ಕಾಗಂ ಮೆಯ್ಗ್ಸಾದುನ್ನತಭಾರ ದೈನ್ಯ 
ವಾಗನುಭಾವ೦ (ರಸರ. ೧೧೮ ಸೂತ್ರ); ದುರ್ಗಶಿಯಿಂದ ಜನಿಸುವುದು 
ದೈನ್ಯ (ಛಾರಮಿ. ೩೪೭). 
ದೈನ್ಯವಾಚಾಯುತ ಎ ದೀನಭಾವದಿಂದ ಮಾತನಾಡುವವನು ; 
ರಕ್ಷಣೆಗಾಗಿ ಬೇಡಿಕೊಳ್ಳುವವನು : ಚಾಪಚ್ಮುತರನಪಗತವಾಹನರ 
ಪರಿಮುಕ್ತಕೇಶಿಗಳ ಗತಿವಿಹೀನರ ದೈನ್ಯವಾಚಾಯುತರ ತರುವಲ್ಮೀಕ 
ಜಲಸಂಗತರನಿಟ್‌ವುದು ಧರ್ಮವೇ (ಕುವ್ಯಾಕ. ೨೬-೩೨). [ಸಂ.) 
ದೈನ್ಯಂಗವಿ (ಕ್ರಿ). ದೀನತೆಯನ್ನೂ ಹೊಂದು ; ದೈನ್ಯಭಾವದಿಂದಿರು : 
ದೈನ್ಕಂಗವಿದು ಪೊಗಳುತ ಸಭಯವಕಾನಸರಾಗಿ ವಂದಿಸುವ ಅವನಿಸುರೆರಿಗೆ 
ಅಭಯಂವಂ ಕೊಟ್ಟು (ಬಸರ. ೩೭-೫೦). ([ ದೈನ್ಮ * ಕವ) 
ದೈನ್ಯ್ನಂದೋಟು (ಕ್ರಿ). ದೀನತನವನ್ನು ತೋರಿಸಂ: ಆ ತಪೋಧನರೊ 
ಳೊರ್ವಂ ಪ್ರಗಲ್ಭತಾಪಸಂ ಕಿಂಕರತೆಯನಾಳ್ದು ಕರಾಂಬುಜಂಗಳಂ ಮುಗಿದು 
ದೈನ್ಯಂದೋಣ? ನಿಂದು (ಕಬರಂ. ೨-೨೫೮). [ ದೈನ್ಯ * ತೋಜು) 
ದೈನ್ಯಂಬಡು, ದೈನ್ಯವಡು (ಕ್ರಿ). ೧. ದಿ:ನತನವನ್ನು ಅನಂಭವಿಸು : 
ತಾನಂ ಕೀಳೆಂಬ ಭಾವನೆಯನ್ನು ಹೊಂದು : ಘನದೈನ್ಯಂಬಡುವರ್‌ 
ಗಾರುತ್ತಗೆಡುವರ್‌ ಗ್ರಾಸಕ್ಕೆ ಕುಗ್ರಾಮವಾಗೆ (ಸೋಮೇಕ. 96); ನಾಡೆ 
ದೈನ್ಯಂಬಟ್ಟಭಯವಮಂ ಬೇಡಿ . . . ಭಕ್ತರ ಕರುಣವಡೆವೆನು (ಬಸಪು. 
3೬೬೮). ವಿ. ದೈನ್ಯದಿಂದ ಬೇಡಿಕೊಳ್ಳು,-ಪ್ರಾರ್ಥಿಸಂ : ಮಾರಸನ್ನಿ 
ಭನ ಪುಷುಕಿ ಕರತಾರೆಂದುಯೆನಗೆ ದೈನ್ಕಂಬಡಲು ` (ನವಮೋ. ೨೬-೪೩)- 
ದೆ ೈನ್ಯವಡು : ೨. ಕೇಳು ರಘುಪತಿ ಬಿನ್ನಹವನೀ ಖೂಳ ಕೈಮುಗಿದೆನಲು 
ಬಗೆವನೆ ಧಾಳಿವಾಡುವೆ ವರುಣಲೋಕವ ಹಾಳುಮಾಡುವೆನು 
ಗೋಳಿಡಲಾ ನಾ ಕಟ್ಟಿ ತಹೆ ನೀ ಕುಳುಮೂಳನ ಬೇಡಲೇತಕ್ಕೇಳು ರಾಘವ 
ದೈನ್ಯವಡದಿರುಯೆಂದ ಸುಗ್ರೀವ (ಕೌಶಿರಾ. ೦೩-೪೧). 
ದೈನ್ಯಂಬಟ್ಟವ - ಮೋಸಕ್ಕೆ ಸಿಕ್ಕಿ ವ್ಯಥೆಯನ್ನು ಅನುಭವಿಸುತ್ತಿರು 
ವವನು: “ವಿಕೃತಃ, ವಿಪ್ರಲಬ್ಧ 1- ಈ ೨ ದೈನ್ಯಂಬಟ್ಟಿವಂ” (ಹಲ್‌ಯುಂ. 
೬೩-೨೨೮). [ದೈನ್ಯ * ಪಡು) 
ದೈನ್ಯಗೂಡು (ಕ್ರಿ). ದೀನತನವನ್ನು ಹೊಂದಿರು; ಅತ್ಯಂತ 
ನವ್ರೂತೆಯನ್ನು ಪಡೆ: ಒಂದಾನೊಂದುದಿನಮುವದೇವಿಯು . , . 
ಆ ರಾಜಶೇಖರನ ಎಡದೊಡೆಯೊಳ್ಳುಳಿತು ವಿಜ್ಞಾಪನಂಗೆಯ್ವಲ್ಲಿ ಮಹಾ 
ಭಕ್ತಿಯಿಂದ ಅತ್ಯಂತ ದೈನ್ಯಗೂಡಿ (ಸಕವೈ. ೬ ಪೀಠಿಕಾಪ್ರಕರಣ). 
[ ದೈನ್ಯ + ಕೂಡು, ) 
ದೈನ್ಯದೃಷ್ಟಿ (ನಾ). ದೀನತನವನ್ನು ವೃಕ್ತಪಡಿಸಂವ ನೋಟ : ಪಿಡಿದಿರ್ದ 
ಶಿವನ ಮೆಲ್ಲಡಿಯಂ ಬಿಟ್ಟು ದೈನ್ಯ ದೃಷ್ಟಿಯಿಂ ಶಿವನ ಮೊಗಮಂ 
ನೋಡೂತ್ತಿರಲ್‌ (ಸಂಬಿರ.೧೬-೯೦); ಪೊಸಜೆಡೆಯೊಳ್‌ ತೊಡಂಕಿ ನೊಸಲೊಳ್‌ 
ನಡೆಹುಡಿ . . . ಕರೆಂಗಳೊಳ್‌ ವಿರಾಜಿಸಿ ಪದದಲ್ಲಿ ಬಿಳ್ತುವು ಭವಾನಿಯ 
ಮಾನಿಯ ವೈನ್ಯದೃಷ್ಟಿಗಳ (ಗಿರಿಕ, ೩-೮೬). 
[ದೈನ್ಯ + ದೃಷ್ಟಿ) 


ದೈನ್ಯಭಾವ 


ದೈನ್ಯಭಾವ (ನಾ). ೧. ದೀನತನ ; ದೈನ್ಯ. ೨. ದಂಃಖ; ವ್ಯಥೆ: 
ಮುಂದೆ ನಿಂದಿರ್ದ ಮೇದಿನೀದೇವಿಯ ದೈನ್ಯ ಭಾವಮಂ ವಿರಿಂಚಿ 
ಕಾರುಣ್ಯಚಿತ್ತದಿಂ ನೋಡಿ (ಜಗವಿ. ೧೨೨೭ ವ) ; ತರೆಣಿಕುಲತಿಲಕನೊಯ್ಯನೆ 
ದೈನ್ಯಭಾವದಿಂ , , , ಸೌಮಿತ್ರಿಗಿಂತೆಂದನು. (ಕೈಮಿಛಾ. ೧೮-೩೭). 

[ ದೈನ್ಯ + ಭಾವ್ಯ) 

ದೈನ್ಕವಚನ (ನಾ). ೧. ದೀನತನದಿಂದ ಕೂಡಿದ ಮಾತು. ೨. ದಂಃಖ 
ವನ್ನು ತೋಡಿಕೊಳ್ಳುವ ವಾಕ್ಯ ; ಮೊರೆ: ವ್ಯಾಳಕುಳಾಂಗನಾಜನದ 
ದೈನ್ಶವಚನಪರಂಪರೆಗೇಳ್ದು (ಅಗೆವಿ. ೩-೦೧೩ ವ); ಓವಿ ಓ ಎನದಿರ್ದೊ 
ಡೆಂತೆಲೆ ದೇವ . , , ಸಂಗಮದೇವ ಎನುತತಿ ದೈನ್ಯವಚನದಲಿ (ಅಸಪು. 
೨೨-8೩). [ದೈನ್ಯ4 ವಚನ] 

ದೈನ್ಯವಡು "ದೈನ್ಯಂಬಡು' ನೋ. 

ದೈನ್ಯವದನ (ನಾ). ೧. ದೀನತನವನ್ನು ತೋರಿಸುವ ಮುಖ. ೨. ದೀನ 
ತನವನ್ನು ತೋರ್ಪಡಿಸಂವ ಮುಖವುಳ್ಳವನು ; ದೀನ: ಕೈಯಂ 
ಮುಗಿದು . , . ದೈನೈವದನನುಂ ಕಾರ್ಪಣ್ಯ ಕುಯನೂವನಾಗಿ (ಬಸರ. 
೬-೪೪). [ ದೈನ್ಯ + ವದನ) 

ದೈನ್ಯವೃತ್ತಿ (ನಾ). ೧. ಬಹಳ ದೀನತನದಿಂದ ಕೂಡಿದ ಜೀವನ ; 
ಹೀನವಾದ ಬದಂಕಂ: ಕೊಳನ ಬಿಡು ಕಾದೇಳು ಹಿಂದಣ ಹಳಿವ ತೊಳೆ 
. . . ಭೂವಳಯಮಾನ್ಮನು ದೈನ್ಯವೃತ್ತಿಯ ಬಳಸುವರೆ ಸುಡು ಮರುಳೆ 
ಕುರುಪತಿ ಕೈದುಗೊಳ್ಳಿಂದ (ಕುವ್ಯಾಗ. 3-೨8). ವಿ. ದೀನಭಾವ ; 
ದೀನತನ ; ದೈನ್ಯ: ಅರಸ ದಶರೆಧನಾ ವಿಭುಂಡುಕ ವರೆ 
ಕುವಾರೆನ ಚರಣದಲಿ ತನ್ನರಸಿಯರು ಸಹ ದೈನ್ಯವೃತ್ತಿಯ ಭಕ್ತಿಭಾವದಲಿ 
» * ಎ ಮೈಯಿಕ್ಕಿದನು (ತೊರರಾ. ೦-೬-೦೫). ೩. ಹೀನವಾದ ವ್ಯವಹಾರ 
ವುಳ್ಳುದಂ : ಗನ್ನಗತಕಂಗಳ ನೆಲೆಗಳಾಪನ್ನಿಧಿಗಳತಿಮೋಹ ಮಾಯಾಸನ್ನ 
ವರ್ತಿಗಳಸ್ಮಿರಂಗಳು ದೈನ್ಯವೃತ್ತಿಗಳು . . . ವಾರೆಸತಿಯರೆ ಮನಸುಗಳು 
(ಬಸಪು. ೪೦-೬೬). [ ದೈನ್ಮ +೬ ವೃತ್ತಿ] 

ದೈರ್ಯ (ನಾ). ೧. ಉದ್ದ ; ನೀಳ; ಆಯಾಮ: “ಸು (ವೃ)ಕ್ತಂ 
ದೈರ್ಫೃನಾಮಮಅಕಿಗಾಯಾಮಂ?” (ವಸ್ತುಳೋ. ೧೦೩-೦೫) ; ಅರಿರೌದ್ರಂ 
ಕರದೈರ್ಫ್ಯಮುಲ್ಲಸದಹೀನಾಲಂಕೃತಂ . . . ರಕ್ಷಿಕ್ಕೆ ಭೂಚಕ್ರವೂಂ (ಜಗವಿ. 
೦-8) ; ಹಣೆಯಿಂಡ ಬಾಲದವರೆಗೆ ನೀಳವಾಗಿ ಮಾಡಿದ ಅಳತೆಯು 
ದೈರ್ಫ್ಯವೆನಿಸಿಕೊಳ್ಳುವುದು (ಸೌಗೂರಿ. ೨೬೭-೯); ಇದು. ಚರಮಪಾಳಿ 
ದೈರ್ಫ್ಯದಿಂ ಗುಣಿಯಿಸಿ ವಿಶೇಷಾಧಿಕವೂಗಿ ಮಾಡುತ್ತಿರಲು (ಕ್ಹಪಣ. ೩೨-೨೨). 
ಪಿ. ಎತ್ತರ. ೩. ವಿಶಾಲತೆ; ಹರಹಂ : “ದೈರ್ಫೃಂ, ಆಯಾಡುಃ, 
ಆರೋಹಃ-೩ ಉದ್ದವಾಗಿರುವ ತಿರ್ಯಕ್ಟರಿಷಾಣ, ನೀಳವಾಗಿರುವಿಕೆ” 
(ಸಿದ್ಕಾಂತಿ. 30೩). [ ಸಂ.) 

ದೈವ (ಗು). ೧. ದೇವರಿಗೆ ಸಂಬಂಧಪಟ್ಟ ; ದೇವರಿಗೆ ಸೇರಿದ. (ನಾ). 
೨. ದೇವತೆ; ದೇವರಂ; ಭಗವಂತ: ಪದಿನುಲ್ಮುಂ ರತ್ನಕ್ಕಂ 
ಮೊದಲೆನಗೀ ಚಕ್ರರತ್ನಮಿದಅೌಂ ಮೇಲುವುದು ದೈವಮೆನಗಿದಯೋಧ್ಯೆ 
ಯನಿದು ಪುಗದೆ ತಜುಂಬಿ ನಿಂದ ಕಾರಣಮೇನೋ (೪ದಿಫು. ೦೪-೭): 
ಮಡಕೆ ದೈಷ ಮೊಅ ದೈವ ... ದೈವ ದೈವವೆಂದು ಕಾಲಿಡಲಿಂಬಿಲ್ಲಾ ದೈಷ 
ನೊಬ್ಬನೆ ಕೂಡಲಸಂಗಮದೇವ (ಬಸವ. ೫೬೩) ; ಎನ್ನ ಕರುಣಾಸಿಂಧುವೇ 
ನೀವೆನ್ನತಿ ಪ್ರಿಯಬಂಧುವೇ ನೀವೆನ್ನ ಸತ್ಕುಲದೈವವೇ ಮನೆದೈವವೇ ಅಕಟ 
(ಬಸೆಪು. ೩೬-೩) ; ದೈವದಾಧೀನದಲಿ ಜಗವಾ ದೈವ ಮಂತ್ರಾಧೀನ 
(ಕುವ್ಮಾಉ, ೪-80) ; ದೈವವು ಮಂತ್ರವು ತೀರ್ಥವು ವೈದ್ಯವು . . . 


ಲೋಗರಿಗಿವು ದಿಟಸಿದ್ಧಿ ಯನೀವುವು (ಇಂಡಾಪ. ೭೬-೬೬). ಹಿ ಕ್ಷಂದ್ರ' 


ದೇವತೆ ; ಪರಿಮಿತವಾದ ಪ್ರಭಾವವುಳ್ಳ ದೇವತೆ: ಲೋಗರ ಬೇಡಿ 
ಕೊಂಡುಂಬ ದೈವಂಗಳು ತಾವೇನ ಕೊಡುವುವೆ (ಬಸವ. 


೩೩). 


೪೦೮೭ 


14 


40 


ದೈವಕಾಜ 


೪. ಅಧಿಕಾರಿ ; ಒಡೆಯ ; ಪ್ರಭು: ಜಗದೊಳು ಭೋಗಮೋಕ್ಷಂಗಳಿಗೆ 
ಶಿವನೇ ದೈವವಹುದು (ಬಸಪು. ೪೯-). ೫. ಜನ್ಮಾಂತರದಲ್ಲಿ ಮಾಡಿದ 
ಪುಣ್ಮಫಲ ; ಅದೃಷ್ಟ ; ಭಾಗ್ಯ ; ಸುಕೃತ : ದೈವವಿದಿರ್ಚಿ ಬಂದುದು 
ಜಗಜ್ಜಯಮಂ ತಳಿ ದೇವ (ಕಾದಂಪೂ. ೪೬) ; ಪುರುಷಂ ದೈವಮೆ 
ಶರಣೆಂದಿರಲಾಗದು ತನಗೆ ತಾನೆ ಮಾಡದು ದೈವಂ (ಪಂಠತಂ. ೧೯೦-೨೦); 
ತನ್ನ ಚಿಂತೆಯದೊಂದು ದೈವದ ಗನ್ನಗತಕವದೆರಡು ಭಾವದ ಬನ್ನೆಣೆಯ 
ಬಗೆ ಮೂಜು ದೈವಧ ಭಿನ್ನಮಂಖ ನಾಲ್ಕು (ಕುವ್ಮಾಉ. ೩-8); ದೈವ 
ಅಂದರೆ ಅದೃಷ್ಟ ಅಥವಾ ಕರ್ತಾ ಜೀವ (ಹಸಾರ. ೩-೧೦ ವಿಕೇಷಾರ್ಥ)- 
ಕಾರ್ಯಸಾಧನೆಯಾಗಲು ಯತ್ನ ಮಾಡದಿದ್ದರೆ ನಮಗೆ ದೈವವು ಎಂತು 
ಸಹಾಯ ಮಾಡೀತು? (ಸಾವಿತ್ರಿ. ೩) ; ಕಣ್ಣು ಕೊಂಡುಹೋದ ದೈವ 
ಮತೀಕೊಟ್ಟಿತು (ಗಾದೆ) : ತಾನೆ ಸಂದೆಣಿಸಿದರೆ ದೈವವೊಂದೆಣಿಸಿತು (ಗಾರ). 
ಓ. ದೆವ್ವ; ಪಿಶಾಚಿ; ಭೂತ: ಅರಸನ ಅಂಕೆಯಿಲ್ಲ ದೈವದ ಕಾಟಎಲ್ಲ 
(ಗಾರ). ೭. (ಉಕ) ಸಮಾಜ ; ಕುಲದ ಹಿರಿಯರಂ : ಅವಳ 'ದೈವ'ದ 
ಗಂಡಸರು ತಮ್ಮ ವೃತ್ತಿಯನ್ನು ಕೈಕೊಳ್ಳಲು ಹೊಲ, ಕಾಡುಗಳಿಗೆ ಹೋಗಿ 
ದ್ಮರೆ ಹೆಂಗಸರು ತಿರುಪೆಗೆ ಹೋಗಿ ಅದೆಷ್ಟೋ ಸಮಯ ಕಳೆದುಹೋಗಿದೆ 
(ಬನಸಿ. ೪೯). ೮. ಆಸ್ತಿ; ಐಶ್ವರ್ಯ. 
ದೈವ ತೆರೆ೭ಅದೃಷ್ಟವುಂಟಾಗಂ ; ದೈವ ತೆರೆದರೆ ಬಡವ ಬಲ್ಲಿದನಾನು 

(ಕೂಡಿ). ದೈವದ ಕಛು ಎ ಕ್ಷುದ್ರದೇವತೆಗಳನ್ನು ಪೂಜಿಸುವವರಂ 
ದೇವತಾಪ್ರತಿನಿಧಿಯೆಂದು ಪೂಜಿಸುವ ಕಲ್ಲು. ಪ್ರತಿಮೆ : ಅವರ್‌ 
ಒಂದುದಿನ ಗ್ರಾಮದ ದೈವದ ಕಲ್ಲನ್ನು ತಂದು, ತಮ್ಮ ಬಚ್ಚಲಮನೆಯಲ್ಲಿ 
ಹಾಸಿದರು (ಹುಕ್ಕುಮ. ೩೩). ದೈವದ ಕೊಡಿ ದೇವರ ಬಾವುಟಃ ಅದಕ್ಕೆ 
ವರುಷ ವರುಷ ದೈವದ'ಕೊಡಿ' ಕಟ್ಟಿಸುತಿದ್ದರೆ. ಆ ಬಳಿಕ ಅದನ್ನಾರಾದರೂ 
ಕದ್ದು ತಿಂದರೆ ಅವರು ದೈವದ ಕೋಪಕ್ಕೆ ತತ್ತಾಗುವರೆಂದು ನಂಬಿಕೆ 
(ರಕ್ತರೂ. ೨). ದೈವದಚ್ಚು - “ದೇವರ ವಿಗ್ರಹಾದಿಗಳಂ ಬರೆದಿರುವ 
ಯಂತ್ರ?” (ಪದ್ಮಸಾ. 11, ೮3೨ ಟೀಕು): ಪರಕೆಯ ದೈವದಚ್ಚುಗಳನಚ್ಚೆರಿ 
ಯಾಗಿರೆ ಕಟ್ಟುವರ್‌ ಕೆಲರ್‌ ಕೆರಲೊಳ್‌ (ಪದ್ಮಸಾ. 11, ೮೨೨; ಧರ್ಮಪ). 
ದೈವರ್‌- ಅದೃಷ್ಟಶಾಲಿಗಳು ; ಭಾಗ್ಯವಂತರು : ಕೈವಾರದೆ ಕೈಮತದಿಂ 
ಕೈವಾರದಿ ಗೆಲ್ಲೆ ಲಜ್ಜಿತೆಯನೆಂತೆನೆ ಕೇಳ್‌ ದೈವರ್ಕೂಡಿದೊಡೆತ್ತಂ ದೈವಂ 
ಮರುಳಾದುದೆಂಬುದಂ ಕೇಳ್ದಅಯಾ (ಮದತಿ. ೧೦-೪೩). ದೈವುಳ್ಳತನ ಎ 
ಶ್ರೀವಂಂಶಿಕೆ ; ಐಶ್ವಯರ್ಶಿ : ಸಂಸಾರದಲ್ಲಿ ನಮಗೆ ದೈವುಳ್ಳತನವಾಗಲಿ 
ಬಡತನವಾಗಲಿ ಬರುವದು (ಮುಂಬಯಿ. 9-೧೯೦). ದೈವುಳ್ಳವ 
ಐಶ್ಚಯರ್ಣವಂತ ; ಧನಿಕ; ಸಾಹುಕಾರ: ಅವನು ಬಡವನೇ 
ಆಗಲಿ, ದೈವುಳೈವನೇ: ಆಗಲಿ, ಈ ತರದ ಕೆಲವು ಸಣ್ಣ ದೊಡ್ಡ ಸಂಧಿ 
ಗಳು ಬಂದೇಬರುತ್ತವೆ (ಜಸ. ೧೯೯) ; ದೈವುಳ್ಳವರಿಗೆ ದಯವೇ ಇಲ್ಲ! 
ತಿತ್ತಿರಿ ತುಂಬಿದೆ ಕೂಳಿನ ಕೋಟೆ! (ಗರಿ. ೩೯-೧೧) : ದೈವುಳ್ಳವರ ಮಗನೆಂಬ 
ಗರ್ವವಿದ್ದಿಲ್ಲ (ನಿರಾಳ. ೭೭). [ಸಂ.7 

ದೈವಂಬೊಜ್‌ಸು (ಕ್ರಿ). ಅದೃಷ್ಟವನ್ನೇ ನಂಬು ; ಅದೃಷ್ಟದ ಮೇಲೆ 
ಭಾರಹಾಕು : ""ಯದೃವಿಷ್ಯಃ, ದೈವಪರಃ-ಈ ೨ ದೈವಂಬೆೊರಿ£ ಆ* 3 
ಸಿರ್ಪವಂ'” (ಹರಾಯು. ೬೨-೨೨೨). [ ದೈವ + ಫೊಆ್‌ಸು] 

ದೈವಕಾರ್ತಿ (ನಾ). ಮಾಟ, ಮಂತ್ರ, ತಂತ್ರಗಳನ್ನು ಮಾಡಂವ 
ಹೆಂಗಸು ; ಮಂತ್ರಗಾರ್ತಿ : ಆ ದೈವಕಾರ್ತಿ ಬಂದು ಮಾಯಾದೇವತೆ 
ಗಳನೀ ಪರಿಯಿಂದೊಲಿದಾರಾಧಿಸಿದಳು (ಕುರಾಸಾಂ. ೨೫-೦೧೭). 

[ ದೈವಕಾಅ * - ತ್ಮಿ ( -ಇತ್ತಿ)] 

ದೈವಕಾಜ (ನಾ). ಮಾಟ, ಮಂತ್ರ, ತಂತ್ರಗಳನ್ನು ಮಾಡಂವವನಂ ; 

ಮಂತ್ರಗಾರ ; ಮಾಟಗಾರ. "ದೈವಕಾರ್ಶಿ' ಪರಾ. 
[ದೈವ - ಕಾಅ] 


ದೈವಕೃತ 


ಜೈವಕೃತ (ಗಂ). ೧. ಅದೃಷ್ಟದಿಂದ ಮಾಡಿದ,-ಉಂಟಾದ : ನೀವು 
ಸೇನಾಪತ್ಯವನು ಸಂಭಾವಿಸಿರೆ ಸಾಕಿನ್ನು ಮಿಗಿಲಾ ದೈವಕೃತ ಪೌರುಷವ 
ನಾಳಿನೊಳಜೌಯಬಹ್ನದೆಂದ (ಕುವ್ಕಾಶ. ೧-೦೮). ೨. ಅದೃಷ್ಟ; ದೈವ. 

[ದೈವ + ಕೃತ] 

ದೈವಕೃತಿ (ನಾ). ದೇವತೆಗಳಂ ಮೆಚ್ಚುವಂತಹ ಕಾರ್ಯ:ನೀವು ಮೊದಲಲಿ 
ಬೆಸಸಿದಿರಿ ಮಾಯಾವಿಗಳ ಮಾಯೆಯಲಿ ಗೆಲುವುದು ದೈವಕೃತಿಯಿದು 
ರಾಜವಂಂತ್ರದ ಸಾರತರವೆಂದು (ಕುವ್ಕಾಗ. ೭೧೪೪). [ಶೈವ ಕೃತಿ; ] 

ದೈವಗತಿ (ನಾ). ಅದೃಷ್ಟದ ಘಟನೆ ; ಅದೃಷ್ಟದ ಪರಿಣಾಮ; 
ದೈವೇಚ್ಛೆ : ದೈವಗತಿಗಾರಳಲಿ ಮಾಡುವುದೇನೆಸಿತ. ನುಡಿಸಿದನು ಕುರು 
ಪತಿಯ (ಕುವ್ಠಾಗ. ೬-೨). [ದೈವ * ಗತಿ] 

ದೈವಗೇಡಿ (ನಾ). ಅದೃಷ್ಟಹೀನ ; ದಂರ್ದೈವಿ; ದಂರದೃಷ್ಟವಂತ : 
ಇದಕ್ಕೆ ದೈವಗೇಡಿಯಾದ ನಾನು ಇನ್ನೇನು ಮಾಡಲಿ (ಉರಾದ. ೩೦-೩೮ ವ); 
ಈ ದೈವಗೇಡಿಗಳಿಗೆ ದೇವರನ್ನು ಬಿಟ್ಟು ಯಾರೂ ಕಾಯೋ ಂರಿಲ್ಲ 
(ಪ್ರೇಮಾಶ್ರ. ೪೭). ! ದೈವ ಕೇಡು * -ಇ್ಯ) 

ದೈವಘಟನೆ (ನಾ).ಎದ್ದೆ ವಗತಿ: ಈಸು ಪೌರುಷ ದೈವಘಟನೆಯೊಳೀಸು 
ಪರಿಯಂತಾಯ್ತು (ಕುವ್ಮಾಸೆ. ೧-೬) ; ಆ ಮಹಾಗಿರಿದುರ್ಗವಿದು 
ತೂ ವ್ಯೋಮಕೇಶನು ಗೆಲಿದ ದುರ್ಗದ ಕೈಮೆಗಿಮ್ಮಡಿಸಾಧ್ಯವಾದುದು ದೈವ 
ಘಟನೆಯಲಿ (ತೂರರಾ. 89-೧9). [ದೈವ ಘಟನೆ] 

ದೈವಚಿಂತಾಸಕ್ತ (ನಾ). ಭಗವೆಂತನ ಧ್ಯಾನದಲ್ಲಿ ನಿರತವಾದುದು : 
ದೈವಚಿಂತಾಸಕ್ತಮಾದೆನ್ನ ಹೃದಯದೊಳು ಹೊಮ್ಮಲಂತಃಶರ್ಮಲಹರಿ 
ಲಹರೀ (ಮಲೆದೇ. ೩9-೧೦). [0.7 

ದೈವಜ್ಞ (ನಾ). ಗ್ರಹಗತಿಯನ್ನು ತಿಳಿದು ಜನರಿಗೆ ಮುಂದೆ ನಡೆಯುವ 
ಶಂಭಾಶಂಭ ಫಲಗಳನ್ನು ತಿಳಿಸಂವವನು; ಭವಿಷ್ಯಜ್ಞ; ಜೋಯಿಸ: 
“ಕಾರ್ತಾಂತಿಕಂ . . , ದೈವಜ್ಞನಾ ದಿಶಿಗಣಕಂ ತಾನಕ್ಕುಂ”. (ವಸ್ತು ಕೋ. 
೬೧-೨೧) ; ಮಕ್ಕಳನಾರ್ಗೆ ಕುಡುವಮೆಂದು ದೈವಜ್ಞ ನಂ ಬೆಸಗೊಂಡೊಡೆ 
(ವಡ್ಕಾರಾ. ೬೧-೨೦ ; ದೈವಜ್ಞವದನತಿಲಕಂ ... ಜಾತಕೆತಿಲಕಂ ತ್ರೈಲೋಕ್ಯ 
ತಿಲಕಮಿದು ಕೇವಲಮೇ (ಹಾತತಿ. ೨೪-೩೮) ; ಚಂಡ ದೈವಜ್ಞನನಧಿಕ 
ಗುಣಮಂಡನನ ಬಹುಶಾಸ್ತ್ರಪಠಣನ ಪಂಡಿತನ ಪೌರೋಹಿತನ ಮಾಡು 
ವುದು (ಕುವ್ಯಾಉ. ೩-೮೬). [ಸಂ.] 

ದೈವಜ್ಞೆ (ನಾ). ಜ್ಯೋತಿಷ್ಯವನ್ನು ತಿಳಿದಿರುವವಳು. [ ಸಂ. ದೈವಜ್ಞಾ ] 

ದೈವತ (ಗು). ೧. ದೇವರಿಗೆ ಸಂಬಂಧಿಸಿದ,- ಸೇರಿದ. (ನಾ). 
೨. ದೇವತೆ; ದೇವರಂ : “ಆದಿತ್ಯಃ... ಅಮೃತಾಶನಃ, ಅನಿಮಿಷಃ, 
ದೇವ। (ತಥಾ) ದೈವತಂ-ಈ ೨೧ ದೇವರ್ಕಳ ಪೆಸರ್‌” (ಹಲಾಯಂ. ೨-೪); 
ಬಂದೆವು ಇಕೊ ಹಿಮಪರ್ವತ | . ನಿಂತಿದೆ ಅಕೊ ಶಿವದೈವತ! 
(ಕಾಂಕಧ್ಯ. ೨೧-೧೦) ; ಪಂತರ. ಮನೆಯ ದೇವರನ್ನು ತನ್ನ ದೈವತವನ್ನಾಗಿ 
ಮಾಡಿಕೊಂಡಳು (ದೀಪಹ. 11, ೧೭೮) : ಕಲೋಪಾಸನಕನಿಗೆ ಈ ಎರಡೂ 
ಮೂಲಭೂತ ದೈವತಗಳು ಕೊನೆಗೆ ಒಂದಾಗಿಯೇ ಕಾಣಿಸಿಕೊಳ್ಳುತ್ತವೆ 
(ನವ್ಯ ಕಾ, ೭೦). [ಸಂ.] 

ದೈವದತ್ತ (ನಾ). ದೇವರಿಂದ ಕೊಡಲ್ಪಟ್ಟುದಂ; ದೈವಿಕವಾಗಿ 
ಬಂದಂದಂ; ಶ್ರೇಷ್ಠವಾದುದಂ: ನೋಡು ನಿನ್ನ ಕಲೆ ದೈವದತ್ತವಾದದ್ದು 
 (ಹುಸಗೀ. ೧೩೦). [ ದೈವ ದತ್ತ] 

ದೈವದುರ್ವಿಷಾಕ (ನಾ). ವಿಧಿಯ ದಂಷ್ಟಪರಿಣುವಂ ; ದಂರ್ದೈವ : 
ದೈವದುರ್ವಿಪುಕದಿಂದ ಆ ಶ್ರೀಮಂತ ದರಿದ್ರನಾಗಿಬಿಟ್ಟ (ರೂಢಿ). 

[ದೈವ * ದುರ್ವಿಪಾಕ) 
ದೈವದೂರ (ನಾ). ಭಾಗ್ಯದಿಂದ ದೂರವಾದವನಂ ; ಅದೃಷ್ಟಹೀನ ; 
` ದಂರ್ದೈವಿ ; ದೈವದೊರರು ಧರ್ಮಹೀನರು ನೆಯ್ವ ನೆಯ್ಗೆಗಳೆನುತ ಮಿಗೆ 


೪೦೮ರ 


ದೈವಬಳ 


ಬಿಸುಸುಯ್ವುತಿರ್ದರು ಕರ್ಣಕೃಪಗುರುನಂದನಾದಿಗಳು (ಕುವ್ಕಾರ್ರೋ. 
೧೪-೪೬) ; ದೈವದೂರರಿಗೆಂತು ಸೇರುವುದುಚಿತ ಬೋಧೆಗಳು (*ೌಶಿರಾ. 
೨೩-೦೫) ; ಭವಣಿಗೆಗೆ ನೆಜಕಿ ಬರಿಸಿ ಕೊಲುವನಲಾ ಕೃತಾಂತನು ದೈವ 
ದೂರರನು (ನಿಧಾಗ. ೨-೧-೮). [ದೈವ ದೂರ] 


6] ದೈವದ್ರೋಹ (ನಾ). ದೇವರಂಗಳ ಬಗೆಗೆ ಮಾಡುವ ಆಪಚಾರ: 


10 


30 


35 


ದೇವಾಲಯ ಮೊದಲಾದಂವುಗಳ ಸ್ವತ್ತನ್ನು ಅಪಹರಿಸುವುದೇ 
ಮೊದಲಾದ ದಂಪೃತ್ಯ : ಗೆರುವಿರೋಧ ಮಹೀಬುಧರ ಮತ್ತರವು 
ದೈವದ್ರೋಹ ... ವೆಂಬಿವನರೆವರಿಸದಂಗೈಸೆ ಭೂಪನೆ ಸಿರಿಗೆ ಮೊಳೆಯದೆ 
ಕೇಡು (ಕುವ್ಶಾಉ. ೩-೬೯); ಆವ ವಿಪ್ರದ್ರೋಹವೋ ತನಗಾವ ದೈವ 
ದ್ರೋಹೆಮೋ ಶಿವ ಆವ ಪುಣ್ಯವನಳಿಸಿದೆನೊ (₹ಶಿರಾ. ೩೦-೪೪; 
ಬಗೆವೊಡಿವು ಮುನ್ನ ಮಾಡಿರ್ದ ದೈವದ್ರೋಹದಘದಿಂದೆ ಬನದ ಪೊಣ 
ವಳಯದೊಳ್ಳಹುಕಂಟಕಿಗಳಾಗಿ ಬಂದು ಸಂಭವಿಸಿರಲ್‌ ತಳಿತ ಹೊಂಗೇ 
ದಗೆಗಳು (ಕೈಮಿಥಾ. 8-48). [ದೈವ * ದ್ರೋಹ) 

ದೈವದ್ರೋಹಿ (ನಾ). ದೇವರಿಗೆ ದ್ರೋಹವನ್ನು ಮಾಡಂವವನು,- 
ಅಪಚಾರ ಮಾಡುವವನು : ದೈವದ್ರೋಹಿಗೆತ್ತಣ ಲೇಸು ಬಹುದೆಂದ 
(ಕುಪ್ಕಾಟ್ರೋ. ೧೦-೧೪); ದೈವದ್ರೋಹಿಗಳು ನಿಮಗೆ ಅರಿವಿಜಯವೆಲ್ಲಿಯದು 
ನೀವ್‌ ಮನೆಬಆಡರೈ ನಿಮ್ಮನ್ವಯವ ಸಂಹರಿಸಿದಿರಿ ಸಾಕೆಂದು ಸಂಜಯ 
ತೊಗಿದನು ಶಿರವ (ಕುವ್ಕಾಕ. ೧-೧೫); ಏಳು ದೈಹದ್ರೋಹಿ ಭೂದಿವಿಜಾಳಿ 
ನಿಂದಕ ನಿಂದಿರೆಸುರರ ಕಾಲಕರ್ಮದ ಮೃತ್ಯು ಬಂದಿದೆ ನೋಡು ಕಣ್ಣೆಲ್‌ದು 
(ತೂರರಾ. ೬-೪೨-೩೦). [ ಸಂ. ದೈವದ್ರೋಹಿನ್‌] 

ದೈವಪರ (ನಾ). ೧. ದೇವರಲ್ಲಿ ಒಲವುಳ್ಳವನು ;' ದೈವಭಕ್ತ : ಅವನು 
ಒಳ್ಳೆಯ ಸಾತ್ವಿಕ ಮತ್ತು ದೈವಪರ (ಕೂರ). ೨. ಕೇವಲ ಅದೃಷ್ಟವನ್ನೇ 
ನಂಬಿಕೊಂಡಿರುವವನಂ ; ಪ್ರರುಷಪ್ರಯತ್ನವನ್ನು ಮಾಡದಿರು 
ವವನು : ಜ್ಞಾತಿಬಹಿಪೃತಂ ವ್ಯಸನಿ ದೈವಪರಂ. ಶಿಶು ದೀರ್ಫರೋಷಿ 

. ಎನಿಪ ನರೆಪನೊಳೆಂದುಂ ವಿಜಿಗೀಷುಗಳಪ್ಪ ಮಹೀಭುಜರೆಂದುಂ 
ಸಂಧಿವತಾಡರ್‌ (ಪಂಠತಂ, ೨30-೭). [ಸಂ.] 

ದೈವಪುರುಷ (ನಾ), ದೇವುಂಶದಿಂದ ಹುಟ್ಟಿದವನು ; ದೇವಾಂಶ 
ಸಂಭೂತ ; ಮಹಾತ್ಮ: ಮುನಿಪನ ಬರಿಸಲೆನ್ನಳವಹುದೆ ಕೆರಳಿದಡುರುಹಿ 
ಕಳೆಯನೆ ದೈವಪುರುಷರು ಸುಲಭರೇ (ಶಿರಾ. ೧-೪೧). 

[ ದೈವ * ಪುರುಷ] 

'ದೈವಪ್ರೇರಣೆ (ನಾ). ಅಂತಃಪ್ರೇರಣೆ ; ತಾನಾಗಿಯೇ ಉಂಟಾಗುವ 
ಅಂತರಂಗ ಪ್ರವೃತ್ತಿ : ಹೊಮ್ಮೃಗವೆತ್ತ ವಾನರರ ಸೇರುಪಡಿ ತಾನೆತ್ತ 
ದೈವಪ್ರೇರಣೆಯದೈ ' ಸಲ್ಲದಿದು ನಾವಾರು ಮಾಡುವುದಲ್ಲ (ತೊರರಾ. 
೬೨೫೧-೮೪). [ ದೈವ + ಪ್ರೇರಣೆ ] 

ದೈವಬಲ, ದೈದಬಳ (ನಾ). ಅದೃಷ್ಟದ ಶಕ್ತಿ,-ಪ್ರಭಾವ, -ಮಹಿಮೆ: 
ಕುರುಪತಿಗಿಲ್ಲ ದೈವಬಲಮಾಜಿಗೆ ಮೇಲ್ಮಲೆಗೆಯ್ವರಾಗಳುಂ ಗುರು ಗುರು 
ಪುತ್ರ ಸಿಂಧಂಸುತರಾಳ್ವನುಮೆನ್ನನೆ ನಚ್ಚಿ ಪೆರ್ಚಿ ಮುಂ ಪೊರೆದನಿದಿರ್ಜಿ ಕಾದು 
ವರುಮೆನ್ನಯ ಸೋದರರೆಂತು ನೋಡಿ `ಕೊಕ್ಕರಿಸದೆ ಕೊಲ್ವೆನೆನ್ನೊಡ 
ಲನೂಂ ತವಿಪೆಂ ರಣರಂಗಭೂಮಿಯೊಳ್‌ (ಪಂಥಾ, ೯-೭೦); ಆಗಳ 
ಪಗತವಿಷಾದ ರುಮುಪಗತಪ್ರವೋದರುವಾಾದಂತಃ ಪ್ರರಾವರೋಧ ಜನಂ 
ಗಳೆಲ್ಲಂ ತನ್ನ ಮೇಗಿಲ್ಲದ ಬಲ್ಲಾಳ್ತನಮಂಮಂ ದೈವಬಲಮುಮಂ 
ಮೆಟ್‌ದು (ಶಾಂಶಿಪು. ೮-೩೪ ವು: ದೈವಪೌರುಷದೊಳಗೆ ಶಿವ ಶಿವ 
ದೈವಬಲವೇ ಬಲವಲಾ (ಕುವ್ಯಾದ್ರೋ. ೦೪-೪೬). ದೈವಬಳೆ: ಪಾಂಡವರ್‌ 
ಬಳಸಂಪನ್ನರುದಗ್ರದೈವಬಳಸಂಪನ್ನರ್‌ `(ಪಂಪಭಛಾ. ೧೦-೩೫). . 

[ದೈವ + ಬಲ] 
ದೈವಬಳ "ದೈವಬಲ' ನೋ. 


ದೈವಭಕ್ತಿ 


ದೈವಭಕ್ತಿ (ನಾ). ದೇವರ ಮೇಲಿನ ಅತಿಶಯಂವಾದ ಪ್ರೀತಿ: ತಾಯದಿರು 
ಇಂತ ದೃಢಮನ ದೈವಭಕ್ತಿ ಧೃತಿ ಸತ್ಯಚರಿತವ ಮೆರೆಯಬೇಕು (ನವರಾ. 
11, ೩a) ; ಅವರು ಬಾಳುವುದು ದೈವಭಕ್ತಿಪೂರಕವಾಗಿ ಸಾಯುವುದು 
ದೈವಭಕ್ತಿಪೂರಕವಾಗಿ (ಭಾರದ. ೩೨೬). [ ದೈವ ಭಕ್ತಿ] 

ದೈವಮಾಯೆ (ನಾ). ವಿಧಿಯ ಲೀಲೆ, -ವಿಲಾಸ: ದೇವಿಯಾರೆಂದಟ್‌ಯೆಲಾ 
ನೀನಾವನೆಂಬುದ ಮಟಕಿದೆ ಶಿವ ಶಿವ ದೈವಮಾಯೆಗೆ ಸಂದೊಡುಳಿದವ 
ರಳವೆ (ಕೌಶಿರಾ. ೪೩-೩೯). [ದೈವ + ಮಾಯೆ] 

ದೈವಯಂತ್ರ (ನಾ). ದೇವರ ಹತೋಟಿ,- ನಿಯಂತ್ರಣ ; ದೇವರ 
ಪ್ರಭುತ್ವ, -ಆಜ್ಞೆ : ಮಂತ್ರಿ ಮತ್ಸರದಿಂದೆ ಮುಂದೆ ತಪ್ಪುವ ದೈವ 
ಯಂತ್ರಭೇದವನಅಯದಿಂದುಹಾಸನ 'ಮೇಲೆ ತಂತ್ರಮಂವಣ್ಣಿಕೊಲಿಸು 
ವೆನೆಂದು ಕಳುಹಿದಂ ಕುಂತಳೇಂದ್ರನ ನಗರಿಗೆ (ಜೈಮಿಭಾ. ೨೯ ಸೂಜನೆ). 

[ದೈವ * ಯಂತ್ರ] 

ದೈವಯಜ್ಞ (ನಾ). ದೇವರ ಪ್ರೀತ್ಯರ್ಥವಾಗಿ. ಮಾಡುವ ಯಾಗ: 
ಬ್ರಹ್ಮಯಜ್ಞ ಪಿತೃಯಜ್ಞ ದೇವಯಜ್ಞ ಭೂತಯಜ್ಞ ಮನುಷ್ಯಯಜ್ಞ pd 
ಈ ಐದು ಮಹಾಯಜ್ಞಗಳು.(ಆರ್ಯಥ. ೧೮೭). [ ದೈವ ಯಜ್ಞ) 

ದೈವಯೋಗ (ನಾ). ಅದೃಷ್ಟದ ಘಟನೆ,-ಸಂಬಂಧ ; ಜನ್ಮಾಂತರದ 
ಪುಣ್ಯಪಾಫಕರ್ಮಗಳ ಫಲವಾಗಿ ಫಟಿಸುವ ಸಂಬಂಧ: ಅರಸ ಕೇಳೈ 
ದೈವಯೋಗವ ಪರಿಹರಿಸಲಾರಳವು (ಕುವ್ಮಾಗ. ೪-೪೨); ದೈವಯೋಗದಿಂದ 
ನೀನು ತಪ್ಪಿಸಿಕೊಂಡು ಬಂದೆ (ಶಾಕುಂತ. ೯೨-೧೦): ಈ ವಿಂತ್ರನು 
ದೈವಯೋಗದಿಂದಲೇ ಪ್ರಾಪ್ತನುದನಂ (ಮಂಜುಕ. 5) ; ದೈವಯೋಗ 
ದಿಂದ, , . ಅಲ್ಲೇ ಸವಿಖಾಪದಲ್ಲಿ ಒಂದು ಮರದ ಟೊಂಗೆಯು . . . 
ಅವನ ದೃಷ್ಟಿಗೆ ಬಿತ್ತು (ಮುಂಬಯಿ. 9-೩೮). [ದೈವ + ಯೋಗ] 

ದೈವರೂಪು (ನಾ). ದೇವರ ಸ್ವರೂಪ ; ದೇವತಾಸ್ವರೂಪ : ತನ್ನ 
ನೆನಹಿನವೋಲು ಕಾರ್ಯವು ಚೆನ್ನಹಡೆ ಲೋಕಕ್ಕೆ ತಾ ಬೇರಿನ್ನು ದೈವವದೇಕೆ 
ತಾನೇ ದೈವರೂಪೆಂದ (ಕುವ್ಮಾಉ. ೩-೫). [ದೈವ + ರೂಪು] 

ದೈವರೇಷೆ (ನಾ). ಅದೃಷ್ಟದ ಗೆರೆ, - ಬರಹ ; ಹಣೆಬರಹ ; ಭಾಗ್ಯ 
ರೇಖೆ : ಒಡಲ ನೂಲಿನಿಂದ ನೇಯುವಂತೆ ಜೇಡ ಜಾಲಾ ತನ್ನ ದೈವರೇಷೆ 
ಬರೆಯುವಂತೆ ತಾನೆ-ಭಾಲಾ (ನಾಡಲೀ. ೪-೧೦) ; ಪ್ರತಿಯೊಂದು ಶಬ್ದಕ್ಕೂ 
ಅದರದರ ದೈವರೇಷೆಯನ್ನು ಕೊರೆಯಿಸಾವ ಒಂದು ಜನ್ಮಕುಂಡಲಿ 
ಸಿದ್ಧವೇ ಆಗಿದೆ (ಛಾಷಾಶಾ. ೧೩೮). [ದೈವ ರೇಷೆ? 

ದೈವರ್ದಿ (ನಾ). ಅದೃಷ್ಟದ ಸಮೃದ್ಧಿ,-ಹೆಚ್ಚಳ,- ಅತಿಶಯಂ : ದೇವ 
ರೊಳ್‌ ಕೆಲರ್ಗೆ ಜಾತಿಸ್ಮರಣ೦ ಕೆಲರ್ಗೆ ಧರ್ಮ೯ಶ್ರ ಜ೫ ೦ ಕೆಲರ್ಗೆ 
ಜಸಮಹಿವಖದರ್ಶನಂ ಕೆಲರ್ಗೆ ದೈ[ಪಾಕಾಂ. ದೇ] ವರ್ದ್ಧಿದರ್ಶನೌ ಇಂತು 
ಸಹಸ್ರಾರಕಲ್ಪಂಬರಂ ಅಕ್ಕುಂ (ತತ್ತ, ಪ್ರ. ೧೩). (ದೈವ ಯದಿ) 

ದೈವವಂತ (ನಾ). ಭಾಗ್ಯವಂತ ; ಧನಿಕ: ಯಾರಾದರೂ ದೈವವಂತರ 
ಕನ್ಯೆಯನ್ನು ಆರಿಸಿ ತಂದರೆ ಸಿಗುವ ಅಲ್ಪಸ್ವಲ್ಪ ವರದಕ್ಷಿಣೆಗೆ ಒಡೆಯನು 
ನಾನಲ್ಲದೆ ಇನ್ನೂರು? (ಬಿಟ್ಟಿಹೊ. ೪೭). [ಸಂ. ದೈವವತ್‌] 

ದೈವವಶ (ನಾ). ಅದೃಷ್ಟ ; ಭಾಗ್ಯ : ದೈವವಶದಿಂದ ಎವಾಹ ಸಂಭ್ರಮ 
ಗಳಿಲ್ಲ ಮುಗಿದ ಮೇಲೆ ಅದು ವೆಂಕಟರಾಮನ ಗಮನಕ್ಕೆ ಬಂದಿತು 
(ಗೋಪುರ. ೧೬೨). [ ದೈವ. * ವಶ) 

ದೈವವಶಾತ್‌ (ಅ). ಭಾಗ್ಯವಿಶೇಷದಿಂದ ; ಸುಯೋಗದಿಂದ ; ಅದೃಷ್ಠ 'K 
ವಶಾತ್‌ : ಅವರು ದೈವವಶಾತ್‌ ಇಂದು ಅಪಘಾತದಿಂದ. ಪಾರಾದರು 
(ರೂಢಿ). [ಸಂ.] j 

ದೈವವಾಣಿ (ನಾ). ದೇವರಂ ಕೊಪ್ಪ ತಿಳಂವಳಿಕೆ; ದೇವರ ಆದೇಶ ; 
ಅಂತರ್ವಾಣಿ: ಆ ದೈವವಾಣಿಯು ಬೇಡವೆಂದುದನ್ನು ಆತನು ಮಾಡು 
ತ್ತಿರಲಿಲ್ಲವಂತೆ (ಸೋಕ್ತಮ. 30). [ದೈವ ವಾಣಿ ] 


೪೦೮೯ 


ದೈವಸಾಕ್ಷಾತ್ಕಾರ 


| ದೈವವಿಡಂಬನೆ (ನಾ). ಅದೃಷ್ಟದ ದಂರ್ವಿಲಾಸ ; ದೈವದ ಮೋಸ: 
ತನ್ನಂತಹ ನತದೃಷ್ಟನ ಮುಂದೆ ಲೋಲಾನಂತಹ ಲಾವಣ್ಯವತಿಯು 
* . . ಯಾಚಿಸುವುದು ದೈವವಿಡಂಬನೆಯೆಂದುಕೊಂಡನು (ಜಯಂತ. ೧೬೨). 
[ ದೈವ + ವಿಡಂಬನೆ] 
ದೈವವಿದ (ನಾ). ಎ ದೈವಜ್ಞ : ದೈವವಿದನಂಗನೆಯೊಳ್‌ ಕೆಳೆಗೊಳ್ಳವಂ 
» ೬ ೬ ಕುಳೀರಸಂಭವಂ (ಜಾತತಿ. ೧೭-೪). [ ಸಂ. ದೈವವಿದ್‌] 
ದೈವವಿದ್ವಿಷ್ಟ (ನಾ). ದೇವರಿಗೆ ವಿರೋಧಿಯಾದವನು ; ದೇವರ 
ಶತ್ರು: ಅವನಿಂದೆಯುಂ ದೈ ವವಿದ್ದಿ ಷ್ಟರಾರು೦ಟು (ಮೂರುನಾ. 
೧೨೩.೮೭೪). [ ದೈವ + ವಿದ್ವಿಷ್ಟ] 
ದೈವವಿಮುಖ (ನಾ). ಪ್ರತಿಕೂಲವಾದ ಅದೃಷ್ಟವುಳ್ಳವನು : 
ದುರ್ದೈವಿ; ದುರದೃಷ್ಠ ಸವಂತ: ದೈವವಿವಂಖಗೆ ತಂದೆತಾಯ್ಗಳೆ ಮೃತ್ಯು 
ಮಾರಿಗಳು (*ಇಶಿರಾ. ೩೬-೬೦). 1 ದೈವ + ವಿಮುಖ] 
ದೈವವಿಸೂತ್ರ (ನಾ). ಬ್ರಹ್ಮಸಂಕಲ್ಪ; ವಿಧಿ ನಿಯಮ ; ಪೂರ್ವಜನ್ಮದ 
ಕರ್ಮಾನುಸಾರವಾಗಿ ಇದಂ ಹೀಗೆಯೇ ಆಗಬೇಕೆಂಬ ನಿಯಮ; 
ಭವಿತವ್ಯತೆ : ದೈವವಿಸೂತ್ರಮಂ ಪುರುಷಕಾರಂ ಮಾಜಲೇನಕ್ಕುಮೇ 
(ಜಗವಿ. ೩-೧೯). [ದೈವ + ವಿಸೂತ್ರ 
ದೈವವಿಹೀನ (ನಾ). ಅದೃಷ್ಟಹೀನ ; ದೌರ್ಭಾಗ್ಯವಂತ : ಏಸು ಬಲ 
ವೆನಿತೈಶ್ವರಿಯವಿದ್ದೇಸು ಭಟರೆನಿತಗ್ಗಳೆಯರಿದ್ದೇಸಜಲಿ ಫಲವೇನು ದೈವ 
ವಿಹೀನರಿವರೆಂದ (ಕುವ್ಕಾಗ. ೩-೪) : ಭಾವಿಸಿದಿರೇ ಜಾಂಬವರೆ ಸದ್ಭಾವದಲಿ 
ನೀವುತ್ತರಾಯಿಗಳಾವು ದೈವವಿಹೀನರಾದೆವು (ತೊರರಾ. ೬-೩೧-೩೧). 
[ ದೈವ + ವಿಹೀನ] 
ದೈವವ್ಮವಸಿತ (ನಾ). ದೈವ ಸಂಕಲ್ಪ; ದೈವೇಚ್ಛೆ : ಇನ್ನು ದೈವವ್ಯವಸಿತದೆ 
ಫಲಿಸುವುದಲಾ ಕೌರವನ ಸಿರಿ ಪಣ್ಮಾಂಗನಾವಿಭ್ರಮವ ವರಿಸಿತಲಾ 
(ಕುವ್ಕಾಗ. ೪-೬೦). (ದೈವ + ವ್ಯವಸಿತ) 
ದೈವಶಾಲಿ (ನು). ಅದೃಷ್ಟವಂತ ; ಭಾಗ್ಯವಂತ ; ಧನ್ಯ. 
[ ಸಂ. ದೈವಶಾಲನ್‌ 1 
ದೈವಶಿಕ್ಸೆ (ನಾ). ದೇವರಂ ಕೊಡುವ ಶಿಕ್ಷೆ; ದೇವರಿಂದಂಂಟಾಗುವ 
ತೊಂದರೆ,-ಕ್ಲೇಶ, [ದೈವ+ಶಿಕ್ಷೆ] 


|ಡೈವಶಿಲ್ಪಿ (ನಾ). ದೇವತೆಗಳ ಬಡಗಿ; ಸ್ವರ್ಗಲೋಕದ ಶಿಲ್ಪಿ: 


80 


35 


40 


45 


ಎರಡನೆಯದಾಗಿ “ತ್ವಷ್ಟಾ” ಎಂಬ ದೈವಶಿಲ್ಬಿಯ ಹೆಸರು ಬುಗ್ವೇದದಲ್ಲಿಯೇ 
ಉಕ್ತವಾಗಿದೆ (ಛಾರಡ. 8೦೯). [ದೈವ ಶಿಲ್ಪಿ] 
ದೈವಸಂಕಲ್ಪ (ನಾ). = ದೈವವಿಸೂತ್ರ : ನಾನು ಆ ದಿನ ಮನೆಯಲ್ಲಿರಲಿಲ್ಲ, 
ಅವನಿಗೂ ಇದು ಯಾರ ಮನೆ ಎಂಬುದೂ ತಿಳಿದಿರಲಿಕ್ಕಿಲ್ಲ. ಎಂತಹ ದೈವ 
ಸಂಕಲ್ಪ ! (ಕರುಳ. ೨೩೯). [ದೈವ + ಸಂಕಲ್ಪ] 
ದೈವಸನ್ನಿಧಿ (ನಾ). ದೇವರ ಸಾನ್ನಿಧ್ಯ: ದೇವರ ಸವಿಸಾಪದಲ್ಲಿ 
ಇರುವಿಕೆ : ಸಾಕ್ರಟೀಸನ ಸ್ನೇಹಿತನೊಬ್ಬನು ಡೆಲ್ಲಿ ಎಂಬ ಪ್ರಸಿದ್ಧ ಕ್ಷೇತ್ರಕ್ಕೆ 
ಹೋಗಿ, ಅಲ್ಲಿಯ ದೈವಸನ್ನಿಧಿಯಲ್ಲಿ . , . ಕೇಳಲಾಗಿ, “ಇಲ್ಲ” ಎಂದು 
ಆ ದೇವತೆಯು ಉತ್ತರಕೊಡಿಸಿತಂತೆ (ಸೋಕ್ರಮ. ೨೦). 
[ ದೈವ * ಸನ್ನಿಧಿ] 
ದೈವಸಹಾಯ (ನಾ). ದೇವರ ಕೃಪೆ, - ಕರುಣೆ : ದೈವಸಹಾಯವಿದ್ದರೆ 
ಯಾವ ಕಾರ್ಯವೂ ಸುಲಭವಾಗಿ ನಡೆಯುತ್ತದೆ (ರೂಢಿ). 
[ ದೈವ * ಸಹಾಯ) 
ದೈವಸಾಕ್ಷಾತ್ಕಾರ (ನಾ). ದೇವರನ್ನು ಕಣ್ಣಾರೆ ನೋಡುವಿಕೆ ; ದೇವರ 
ಪ್ರತ್ಯಕ್ಷ ದರ್ಶನ : ತಾನು ಪಡೆದ ಅನುಭವವು ದೈವಸಾಕ್ಷಾತ್ಕಾರವೆಂದೂ, 
ಆದೇ ಪರಮಸತ್ಕವೆಂದೂ ಅವನು ಬಗೆಯುತಿತ್ತಾನೆ (ದೂರಸ. 3೩೧). 
ಕ್ಕಿ ದೈವ + ಸಾಕ್ಷಾತ್ಕಾರ] 


ದೈವಸಾಧನೆ 


ದೈವಸಾಧನೆ (ನಾ). ದೇವತ್ವವನ್ನು ಪಡೆಯಲು ಮಾಡುವ ಸಾಧನೆ ; 
ಆಧ್ಯಾತ್ಮ ಸಾಧನೆ: ಆದಿಯನ್ನು ತಿಳಿಯಲು ಆಶಿಸುವ ಇಂತಹ 
ಕುತೂಹಲ ಮನೋಭಾವ ತಾನೇ, ಮನುಷ್ಯನನ್ನು ದೈವಸಾಧನೆಗೆ 
ಎಳೆದಿರುವುದು (ನಿಕ. 88). [ದೈವ * ಸಾಧನೆ] 

ದೈವಸೂತ್ರ (ನಾ). ಎ ದೈವವಿಸೂತ್ರ : ಅರಸ ಕೇಳುಪವಾಸಗಳು ಜಾಗರ 
ಗಳಮಲ ಬ್ರಹ್ಮಚರಿಯದ ನಿರತಿಶಯ ಸುವುತವು ದೊರಕಿತು ದೈವ 
ಸೂತ್ರದಲಿ (2೪8. ಗತಿಯಿಂದ] (ತೊರರಾ. ೬-೪೩-೮), [ದೈವ ಸೊತ್ರೆ) 

ದೈವಸೃಷ್ಟಿ (ನಾ). ದೇವರಂ ಉತ್ಪಶ್ತಿಮಾಡಿದಂದು ; ದೇವರು ನಿವಿಸಿ 
ದಂದು; ಜಗತ್ತೂ: ದೈವಾನುಗ್ರಹದಿಂದ ಅರಳಿದ ಪ್ರತಿಭಾಪುಷ್ಟ 
ಮಾರ್ಗಮಧ್ಯದಲ್ಲಿ ಆದಷ್ಟು ದೈವಸೃಷ್ಟಿಯ ಸೇವೆಮಾಡಿ, ಕೊನೆಗೆ ದಿವ್ಯ 
ಪಾದಗಳಲ್ಲಿ ಲೀನವಾಗಬೇಕು (ಹಂಸಗೀ. ೧೩೦). [ದೈವ * ಸೃಷ್ಟಿ ) 

ದೈವಹೀನ (ನಾ). ಎ ದೈವವಿಹೀನ : ದೈವಹೀನನವಿನೀತ ಸೈನ್ಯನನ್ಮಾಯಿ 
ಯೆನಿಪ ನರಪನೊಳೆಂದುಂ ವಿಜಿಗೀಷುಗಳಪ್ಪ ಮಹೀಭುಜರೆಂದುಂ ಸಂಧಿ 
ಮಾಡರ್‌ (ಪಂಡತಂ. ೨3೧-೦೩) ; ದೈವಬಲವವರಲ್ಲಿ ನೀವೇ ದೈವಹೀನರು 
(ಕುವ್ಕಾಛೀ. ೧-೨೩); ತಪವನು ನಾನು ಮಾಡಿದೆ ದೈವಹೀಸಗೆ ವಿಫಲ 
ವಾಯ್ತಿಂದು (ಕೌಶಿರಾ. ೨೩-೨೫). [ ದೈವ * ಹೀನ] 

ದೈವಹೊಡಕ (ನಾ). ದೆವ್ವಬಡಿದಿರುವವನು; ಪಿಶಾ ಚಗ್ರಸ್ತ; 
ಭೂತಾವೇಶವಾದವನು: ದೈವಹೊಡಕ ಮದ್ಯವ ಪಾನಮಾಡಿದಂತೆ 
ಮೊದಲೆ ಮನ್ಮಥವಿಕಾರೆವುಂಟಾದ ನನ್ನ ಮನಸ್ಸು . . . ಕದೆಡಿತು 
(ವಠಳಾ. ೨9).  ದೈವಹೊಡೆ * - ಕೃ) 

ದೈವಹೊಡೆ (ಕ್ರಿ). ಪಿಶಾಚಗ್ರಸ್ತವಾಗು ; ಭೂತಾವೇಶವುಂಟಾಗು ; 
ದೆವ್ವಬಡಿ : ದೈವಹೊಡೆದಂದದಲಿ ಬೇಕಿತು ಸಭಾವಲಯದಲಿ ಗರ್ವ 
ವಿಭ್ರಮಭಾವಭೂಷಿತನಾಗಿ ವೈಹಾಯಸವನೀಕ್ಷಿಸುತ ಹಾವಿನಂದದೊೊಳಿರದೆ 
ಹಾಸ್ಕರಸಾವಲಂಬನನಾಗದೆಯು ಸುಖಜೀವಿಯಾಗಿಹುದುತ್ತಮವು 
(ಕುವ್ಮಾಆ. ೮-೩೬). [ ದೈವ + ಹೊಡೆ; ( ಆಪೊಡೈೈ)) 

ದೈವಾಧೀನ (ನಾ). ದೇವರಿಗೆ ವಶವರ್ಕಿಯಾಗಿರಂವುದಂ ; ಅದೃಷ್ಟದ 
ವಶದಲ್ಲಿರುವುದು : ಎಲೆ ಮರುಳೆ ರಾಧೇಯ ಫಡ ಮನವಿಳುಹದಿರು 
ತಪ್ಪೇನು ಸೋಲವು ಗೆಲವು ದೈವಾಧೀನ ನಿನ್ನಾಳ್ತನಕೆ: ಕುಂದೇನು , , . 
ನೀ ವಂನವಳುಕದಿರು ಹಿಡಿ ಧನುವನನುವಾಗೆಂದನಾ ಶಲ್ಕ (ಕಂವ್ಮಾಕ. 
೧೩-೨೧) ; ಏನೆ ಮಾಡಿದರೇನು ದೈವಾಧೀನವೆಲ್ಲವು (ಕೌಶಿರಾ. 3೩-೨೩) ; 
ದೈವಾಧೀನದಿ ಬಂದಿದನಾವಂಗಸದಳಮೆನಿಪ್ಪುದಂ ನಿರವಿಸಿ ನೀಂ 
ಪಾವನರಂ ಮಾಳ್ಬುದು. ನುತದೇವ ಮಹಾದೇವ ಶಂಭುವೆಮ್ಮನೆನುತ್ತಂ 
(ಹಾಲಾಸ್ಕ. ೨-೯-೨೮) ; ಹುಟ್ಟು, ಸಾವು ದೈವಾಧೀನ. ಹುಟ್ಟಿದವನು 
ಸಾಯಲೇಬೇಕು ಎಂಬ ಮುನೋಭಾವವವರದು (ಧರ್ಮಸಾ, ೧೪೧). 

ದೈವಾಧೀನನಾಗು - ಸಾಯಂ ; ವಂರಣಹೊಂದಂ: ಇವೊತ್ತಿಗೆ 

ಹೆದಿನೇಳು ದಿವಸದ ಹಿಂದೆ ಆತನು ದೈವಾಧೀನನಾದನು (ಬಣಛಾ. ೧೫) ; 
ಕಡೆಗೊಮ್ಮೆ ಹೃದಯವಿಕಾರದಿಂದ ದೈವಾಧೀನನಾದನು (ಸಸ್ಕಳ. ೪೭) ; 
ನಂಜುಂಡಯ್ಯನವರು ದೈವಾಧೀನರಾಗಲು ನಾನು ಮಾಡಿದ್ದ ಅನುವಾದ 
ವನ್ನು . . : ಪ್ರಕಟಿಸಲು ನನಗೆ ಸಾಧ್ಯವಾಗದೇ ಹೋಯಿತು (ಕ್ರೋತಿರ್ವಿ. 
೪1, ಪಳ). ದೈವಾಧೀನವಾಗು - ದೈವಾಧೀನನಾಗು : ಮದ್ಮಗಿರಿಯಲ್ಲಿ 
ಯಿವರ ಚಿಕ್ಕಪ್ಪ ಗುಲಾಮ ಹೈದರಸಾಬರು ದೈವಾಧೀನವಾದ್ದರಿಂದ 
(ಹೈದರ. ೩೦) ; ದೈನ್ಯದಿಂದ ಬೇಡೋಕಿಂತ ದೈವಾಧೀನವಾಗೋದು 
ಉತ್ತಮ (ಗಾದ). [ದೈವ + ಅಧೀನ) 

ದೈವಾನ (ನಾ). ಅದೃಷ್ಟಶಾಲಿ; ಭಾಗ್ಯವಂತ : ದತ್ತಗೇಡಿಗೆ ಕೆಟ್ಟವರ 
ಲ್ಲಂಶೆ: ದೈವಾನರದು ಕಸಗೊಂಡವರಿಲ್ಲಂತ (ಅಲ್ಕವಿ. ೦೦೮). 

[ ಆಂ. ದೈವವತ್‌] 


೪೦೯೦ 


10 


26 


20 


30 


86 


46 


ದೈವಿಕ 


ದೈವಾನುಕೂಲ (ನಾ). - ದೈವಸಹಾಯ : ಅನಲನಲ್ಪವದಾದಡೇನದುವ 
ನಿಲನಿಂದ ಪ್ರಕಂಶಿಸುತಲಿಹುದನವರತಲಾ ನೀತಿಯಲಿ ದೈವಾನು 
ಕೂಲವದು ಘನವೆನಿಸಿಯ್ಯೈದುತ್ತಿಹುದುವ ರ್ಧನವಸತ್ಕ ವರ್ಷಾಚರಣದಲಿ 
ಮನುಜರೊಳಗಿದನಅೌದು ನೆಡೆವವ ಜಾಣನಹನೆಂದ (ತಿಮ್ಮಅ. ೨-೨೪) ; 
ಅನುದಿನ ಕರ್ಮಶುದ್ಧಿಯ ಕಾರ್ಯವಿದ್ಧಾಗ ಅರಿದೆನಿಪ ದೈವಾನು 
ಕೂಲವದಿರದೆ ಕೆಡುವುದು ತಿಳಿದದನು ಮಿಗೆ ನರನು ಪೃಥುತರ ಪುಣ್ಯ 
ಕರ್ಮವ ಮಾಡಬೇಕೆಂದ (ತಿಮ್ಮಆ. ೨-೨೩). [ಸಂ.] 

ದೈವಾನುಕೂಲತೆ (ನಾ). - ದೈವಸಹಾಯಂ: ಏನಮಾಡಿದಡೇನು 
ಸದ್ಧರ್ಮಾನುಭಾವರಿಗೈಸಲೇ ದೈವಾನುಕೂಲತೆ (ತೆರಾ. ೬-೨೦-೪೦). 

[ ಸಂ. ದೈವಾನುಕೂಲತಾ ] 

ದೈವಾನುಕೂಲ್ಕ (ನಾ). -'ದೈವಸಹಾಯ : ಏನನಾಡಿದಡೇನು ಫಲ 
ದೈವಾನುಕೂಲ್ಮದ ಕುಣಿಕೆ ಬೇಅಹುದಾ ನರೇಂದ್ರನ ಸಾರಿ ಸೋತುದು 
ನಿಮಿಷವಾತ್ರದಲಿ (ಕುವ್ಠಾಸ. ೧೩-೩೬). [ದೈವ + ಆನುಕೂಲ್ಮ] 

ದೈವಾನುಗ್ರಹ (ನಾ). ದೇವರ ಕೃಪೆ,- ದಯೆ: ದೈವಾನುಗ್ರಹದಿಂದ 
ಅರಳಿದ ಪ್ರತಿಭಾಪುಷ್ಪ, ದೈವಾನುಗ್ರಹಕಾತರೆನಾಗಿ, ಮಾರ್ಗಮಧ್ಯದಲ್ಲಿ 
ಆದಷ್ಟು ದೈವಸೃಷ್ಟಿಯ ಸೇವೆ ಮಾಡಿ, ಕೊನೆಗೆ ದಿವ್ಮಪಾದಗಳಲ್ಲಿ ಲೀನೆ 
ವಾಗಬೇಕು (ಹಂಸಗೀ: ೧೩೦) ; ದೈವಾನುಗ್ರಹದಿಂದ ಮಳೆ ಬಂದು ಕೆರೆಗೆ 
ನೀರು ಬಂದಿದೆ (ರೂಂ). [ದೈವ 4 ಅನುಗ್ರಹ] 

ದೈವಾಪರ (ನಾ). ದೇವರನ್ನು ಅಪರ(ಪರಕೀಯನಲ್ಲದವನೆಂದು ನಂಬಿ) 
ದವನಂ;ದೈವಭಕ್ತ; ದೇವರ ಪಕ್ಷಪಾತಿ: ಅನುಪಮಚರಿತ ದೈವಾಪರನು 
ಪುಣ್ಮನಿಧಿ , . . ಎಂದಿಳೆ ಹೊಗಳುಶಿರಲದುವೆ ಕೇಳೈ ಸ್ವರ್ಗ (ಕುವ್ಕಾಉ. 
೪-೪೦). [ದೈವ * ಅವರ] 

ದೈವಾಯತ (ನಾ). ದೇವರ ಅಧೀನದಲ್ಲಿರುವುದು; ಅದೃಷ್ಟದ 
ಕೈಯಲ್ಲಿರುವುದಂ; ವಂನಂಷ್ಯರ ಕೈಯಲ್ಲಿ ಇಲ್ಲದಿರಂವುದು ; 
ದೈವಾಯತ್ತ : ನಿನಗೆ ಮುನಿದಡೆ ನೋಯಿಸುವ ಡಳವಲ್ಲ ಫಡ 
ದೈವಾಯತಕೆ ನೀನೇಕೆ ಬೆಲತಿಹೆಯೆಂದನಾ ಭೂಪ (ಕುವ್ಶಾಗ. ೬-೧೦). 

[ ಸಂ. ದೈವಾಯತ್ತ ) 

ದೈವಾಯತ್ತ (ನಾ). ಎ ದೈವಾಯತ : ಸಮರಜಯಂ ದೈವಾಯತ್ತಮ 
ದಟ್‌ನಾ ಪುರುಷಕಾರಮೆಮಗಾಯಿತ್ತಾಗಳ" (ಗದಾಯು. ೩-೪0) ; ಫಲವು 
ದೈವಾಯತ್ತ ನಾವು ಮಾಡುವುದೇನು (ಧೃನ್ಶಾ ಲೋ. ೦೦೬), 

[ ದೈವ + ಆಯತ್ತ್ಯ) 

ದೈವಿಕ (ಗಂ). ೧. ದೇವತೆಗಳಿಗೆ ಸಂಬಂಧಿಸಿದ ; ದೇವತೆಗಳಿಂದ 
ಉಂಟಾದ,-ಒದಗಿದ ; ಮಾನುಷ ಪ್ರಮಾಣವು ದೊರೆಯದಿದ್ದ ಪಕ್ಷದಲ್ಲಿ 
ದೈವಿಕ ಪ್ರಮಾಣವನ್ನು ಪಡೆಯುತ್ತಿದ್ದರು (ಭಾಂದ. ೩೬) ; ಅಲ್ಲಿನ ಶಿಕ್ಷಣ 
ದೈವಿಕಭಾವನೆ ಮೂಡಿಸುತ್ತಿದ್ದರೂ ಮತಸಹಿಷ್ಟು ತೆಯನ್ನು ಬೋಧಿಸು 
ವಂತಿರಲಿಲ್ಲ (ಶಿಕ್ಷರ. ೬8) : ಈ ದೈವಿಕ ಪ್ರೇರಣೆಯು ತನಗೆ ಬಾಲ್ಕದಿಂದಲೂ 
ಲಭ್ಯವಾಗಿತ್ತೆಂದು ಆತನೇ ಹೇಳಿದ್ದಾನೆ (ಸೋಕ್ರಮ. ೨೦). ೨. ಅದೃಷ್ಟ 
ದಿಂದ ಒದಗಿದ ; ಅಕಸ್ಮಾತ್ತಾಗಿ ಉಂಟಾದ : ಏನೋ ದೈವಿಕಘಟನೆ 
ಯಿಂದ ಅವರ ಭೇಟಿಯೊದಗಿತು (ಊಂ). (ನಾ). ೩. ಅತಿಮಾನುಷ 
ವಾದುದಂ : ಅರಸ ಚಿತ್ತೈಸೇಳು ತಾಳಿವೆ ಸರಿಸದಲಿ ದೈವಿಕದ ಮರ 
ನಿವನುರಗನಂದದ ದೈತ್ಯಮಂನಿ ಧರಿಸಿಹನು ವಿತಳದಲಿ (ತೂರರಾ. ೪-೨-೪೩). 
೪, ದುರ್ದೈವ ; ದಂರದೃಷ್ಟ : ಪಲವುಂ ಭವಂಗಳೊಳ್‌ ನೆರಪಿದೆನ್ನಯ 
ಪಾಪಮೊ ಮೇರೆಗೆಟ್ಟ ಕೋಡಿಲೆಗಳನುಣ್ಟೆ ನೆಂಬಬಲ ಸೈರಣೆಯೋ ಕಡುಪಿಂ 
ತಗುಳ್ಳು. ನಟ್ಟಲೆವಸಮಾಸ್ತ್ರವಕ್ರತೆಯೊ ದೈವಿಕಮೋ ನಿನಗೇನನೆಂಜೆ 
ನಗ್ಗಲಿಸಿಯೆ ನಿಂದುದೆಂತುಮಸು ಪೋಗದೆ ಕಲ್ಲೆರ್ದೆಯೆ:ಂ ಮಹೀಪತೀ 
(ಕಾದಂಪೂ. ೯2೧). [ಸಂ.) 


ದೈವಿಕಶರ 


ದೈವಿಕಶರ (ನಾ). = ದೈವಿಕಾಸ್ಕ : ಉರಿವುದಂದೇ ತೇರು ಕರ್ಣನ ಗುರು 
ನದೀನಂದನನ ದೈವಿಕಶರಹತಿಯೊಳೆಮ್ಮಿಂದ ನಿಂದುದು ಪಾರ್ಥೆ (ಕುವ್ಯಾಗ. 
೪-80). [ದೈವಿಕ4 ಶರ) 
ದೈವಿಕಾಸ್ತ್ರ (ನಾ). ದೇವರಿಂದ ಕೊಡಲ್ಪಟ್ಟ ಅಸ್ತ್ರ; ದಿವ್ಯಾಸ್ತ್ರ; 
ವಂತ್ರಾಸ್ತ್ರೆ : ನಾವಿಳಿದ ಬಳಿಕೀ ರಥದೊಳಿರಲಾವ ಹದನೋ ನಿನಗೆ 
ಕಂಡೈ ದೈವಿಕುಸ್ವ್ರದ ಮಹಿಮೆಗಳನು (ಕುವ್ಯಾಗೆ. ೮-೩೨). 
[ ದೈವಿಕ + ಅಸ್ತ್ರ] 
ದೈವೀಕೃಪೆ (ನಾ). ದೇವರ ದಯೆ, - ಕರುಣೆ: ದೈವೀಕೃಪೆಯ ಮಂತ್ರದಂಡ 
ತನ್ನುವುದೋ ಕಾರ್ಯಕ್ಕಾಗಿ ಅರಸಿದ ಹೂವು ಜನತೆಗೆ ನೀಡುವ ತನ್ನ 
ಪರಿಮಳಕ್ಕೆ ಸುಂಕ ಕೇಳುತ್ತದೆಯೇ ?(ಹಂಸಗೀ. ೧೩೦). 
[ ಸಂ. ದೈವೀಕೃಪಾ) 
ದೈವೀಪ್ರವೃತ್ತಿ (ನಾ). ದೇವತೆಗಳ ಸಂಬಂಧವಾದ ವ್ಯವಹಾರ, 
ಆಚಾರ ; ಸಾಕ್ವಿಕ ಕಾರ್ಯಾಚರಣೆ, ಪ್ರವರ್ತನೆ : ಅವನಲ್ಲಿದ್ದ 
ಪಾಶವೀಶಕ್ತಿ . . . ಆ ದಿನ ಬೆಳಗ್ಗೆ ಸುಳುಹುದೋರಿದ್ದ ದೈವೀಪ್ರವೃತ್ತಿ 
ಯನ್ನು ಮೆಟ್ಟಿ ತುಳಿದು ಭೂಗತವಾಡಿತು (ಫುನರು. ೭೩೫). [ಸಂ.] 
ದೈವೀವಿರುದ್ಧ (ಗು). ದೈವಿಕ ಪ್ರವೃತ್ತಿಗೆ ವಿರೋಧವಾದ ; ಸಾತ್ವಿಕ 
ಕಾರ್ಯಾಚರಣೆಗೆ ಪ್ರತಿಬಂಧಕವಾದ ; ಒಳ್ಳೆಯ ಗುಣಗಳಿಗೆ ಬಾಧಕ 
ವಾದ: ದೈವೀವಿರುದ್ಧಂ ತಮಃಪ್ರವೃತ್ತಿಯಂ ನಿಗ್ರಹಿಸಿ (ಶ್ರೀರಾಮಾ. 
೪೪೩-೪). [ ಆಂ. ದೈವವಿರುದ್ಧ ] 
ದೈವೀಶಕ್ತಿ (ನಾ). ದೇವತೆಗಳ ಸಂಬಂಧವಾದ ಬಲ ; ದೈವಪ್ರಭಾವ,- 
ವಂಹಿಮೆ ; ದೇವತೆಗಳ ಸಾವಂರ್ಥ್ಯ : ಆಗಮವು ದೈವೀಶಕ್ತಿಯ 
ವಿಲಾಸವನ್ನು ಜಗತ್ತಿಗೆ ಅರಿವು ಮಾಡಿಕೊಡಲು ದೇವಸ್ಥಾನದ ನಿರ್ಮಾಣ 
ವನ್ನು ಸಾಧ್ಯ ಬಂಗಿಟ್ಟುಕೆೊಂಡಿದೆ (ಛಾರದ. 60). "ದೈವೀಪ್ರವೃತ್ತಿ' ಪರಾ, 
[ಸಂ.] 
ದೈವೀಸಂಪತ್ತು (ನಾ). ದೇವತೆಗಳಿಗೆ ಸಂಬಂಧಿಸಿದ ಗಂಣಗಳ ಸವೃದ್ಧಿ ; 
ಅಹಿಂಸೆ, ಸತ್ಯ, ಶಾಂತಿ, ತ್ಯಾಗ ಮೊದಲಾದ ಒಳ್ಳೆಯ ಗುಣಗಳು ; 
ಶೀಲವಂತನಾಗಿ ನಡೆದುಕೊಳ್ಳುವ ಸ್ವಭಾವ ; ಸದ್ಗುಣಗಳನ್ನು 
ಪ್ರಕಟಿಸುವ ಸ್ವಭಾವ : ಅಹಿಂಸಾ, ಸತ್ಯ . , . ಇತ್ಯಾದಿ ಗುಣಗಳನ್ನು 
ಘೋಷಿಸಿದ ಆತ್ಮ ದೈವೀಸಂಪದ್ಮುಕ್ತವಾಗಿ ಜಗತ್ಮಲ್ಮಾಣಸಾಧಕವಾಗುತ್ತದೆ 
(ಹುಳ್ಕಾರ. ೦೪ ಪೀಕೆ). "ಆಸುರೀಸಂಪತ್ತಾ' ಪರಾ. 
[ ಸಂ. ದೈವೀಸಂಪದ` ] 
ದೈವೀಸ್ಫೂರ್ತಿ (ನಾ). ದೈವಕವಾದ ಸ್ಫುರಣೆ ; ಸಮಯೋಚಿತವಾದ 
ಸಂಗತಿಯು ತಟ್ಟನೆ ಹೊಳೆಯುವುದು: ಕಾವ್ಯ ಎಂಬುದು ಸೃಷ್ಟಿ, 
ಅದರಲ್ಲಿ ಆಡುವ ಉಸಿರು ದೈವೀಸ್ಫೂರ್ತಿ- ಎಂದು ಅವರ ನಂಬಿಕೆ (ಸೌಂದಸ. 
908). "ದೈವೀಪ್ರವೃತ್ತಿ' ಪರಾ. [ಸಂ.] 
ದೈವೇಚ್ಛೆ (ನಾ). ಪೂರ್ವಜನ್ಮದ ಕರ್ಮಾನಂಸಾರವಾಗಿ ಇದಂ ಹೀಗೆಯೇ 
ಆಗಬೇಕೆಂಬ ನಿಯವಂ ; ವಿಧಿನಿಯಮ ; ಬ್ರಹ್ಮಸಂಕಲ್ಪ; ಭವಿತವ್ಯತೆ: 
ಎಮ್ಮ ಸಾವೆಮುಟೀವುಂ ದೈವೇಚ್ಛೆಯಾಯ್ತಾಗದೇ (ಪಂಪಧಾ. ೨-೮೯) ; 
ನನ್ನದು ಹೀಗೆ ಕೊನೆಗಾಣಬೇಕೆಂದು ದೈವೇಚ್ಛೆ ಇತ್ತು. ಅದಕ್ಕೆ ನೀನು 
ನಿವಿ:ತ್ತವಾಗಿ ಒದಗಿ ಬಂದೆ (ಹೆಸಗೀ. ೨೦೩). [ ದೈವ ಇಚ್ಛೆ) 
ದೈವೋದಯ (ನಾ). ಒಳ್ಳೆಯ ಅದೃಷ್ಟದ ಆರಂಭ ; ಭಾಗ್ಯೋದಯ: 
ಅವಳ ದೈವೋದಯವದೈಸಲೆ ಸವಡಿಸೀರೆಯ ಸುತ್ತ ಸಡಿಲದು (ಕುವ್ಕಾಸ. 
೦೬-8೫) [ದೈವ + ಉದಯ] 
ದೈವೋಪಹತ (ಗು). ದಂರದೃಷ್ಟಕ್ಕೆ ಈಡಾದ ; ದಂರ್ದೈವಕ್ಕೆ ಒಳಗಾದ: 
ಐಸಲೇ ದೈವೋಪಹತ ಮನದಾಸಜಇರಿಂದಡಗುವುದು (ಕುವಾಅ. ೨೦-೪೭). 
[ ದೈವ * ಉಪಹತ] 


೪೦೯೧ 


10 


15 


66 


ದೊಂಡಿ 


ದೈಶಿಕ (ಗು). ೧. ದೇಶಕ್ಕೆ ಸಂಬಂಧಪಟ್ಟ : ದಹಿಕ ದೈಶಿಕ ಕಾಲಿಕತ್ರಯ 
ಗಹನ ಕರ್ಮಗಳುಂಟು (ಹಸಾರ. ೯-9). (ನಾ). ೨. ಆಯಾ ದೇಶದಲ್ಲಿ 
ಆಚರಿಸಬೇಕಾದ ಕವರ೯ ; ಮನುಷ್ಯರು ಮಾಡಬೇಕಾದ ಕರ್ಮಗಳು 
ಮೂರು ಪ್ರಕಾರ, ದೈಹಿಕ, ದೈಶಿಕ, ಕಾಲಿಕ . , . ದೈಶಿಕ ದೇಶಸಂಬಂಧ 
ವಾದುದು (ಹಸಾರ. ೯-೪ ಶಾತ್ಮರ್ಯ). [ಸಂ.] 

ದೈಹಿಕ (ಗು). ದೇಹಕ್ಕೆ ಸಂಬಂಧಪಟ್ಟ ; ಶರೀರಕ್ಕೆ ಸಂಬಂಧಿಸಿದ : 
ಜನಾಂಗದ ದೈಹಿಕ ಯೋಗ್ಯತೆ, ವಸಾನಸಿಕ ಶಕ್ತಿ... ಇದೇ ಹೆಣ್ಣುಮಕ್ಕಳ 
ಆರೋಗ್ಯ ಮತ್ತು ಸುಖಸಂತೋಷಗಳನ್ನು ಹೊಂದಿಕೊಂಡಿದೆ 
(ಅಡುಸೌ, ೨೦) ; ಮೂಢನಂಬಿಕೆಯಾದರೂ ದೃಢವಾದುದಾದರೆ, ಮನಸ್ಸಿಗೆ 
ಧೈರ್ಯವನ್ನು ತುಂಬಿ ದೈಹಿಕ ಪವಾಡಗಳನ್ನು ನಡಸಬಹುದು (ಮನೋನಂ. 
೧೯೬) ; ಮನುಷ್ಯರು ಮಾಡಬೇಕಾದ ಕರ್ಮಗಳು ಮೂರು ಪ್ರಕಾರ: 
ದೈಹಿಕ, ದೈಶಿಕ, ಕಾಲಿಕ.-ದೈಹಿಕವೆಂದರೆ ದೇಹದಿಂದ ಮಾಡುವ ಸೇವೆ 
ಗಳು ಎ, ನಮನಾದಿಗಳು (ಖುಕ್ಕಾರ. ೯-೬ ತಾತ್ಪರ್ಯ). [ಸಂ.) 

ದೈಹಿಕಮಲ (ನಾ). ಶರೀರದಲ್ಲಿ ಉತ್ಪತ್ತಿಯಾಗುವ ಹನ್ನೆರಡು ಬಗೆಯ 
ಅಶುಚಿದ್ರವ್ಯ,_ಕೊಳೆ,-ಹೊಲಸಂ ; ಗುಗ್ಗೆ ಜಿಬುರು ಕಣ್ಣೀರು ಸಿಂಬಳ 
ಶ್ಲೇಷ್ಮ ಬೆವರು ಕನುಗು ಜಲ ಮಲ ರಕ್ತ ರೇತಸ್ಸು ಮಜ್ಜೆ ಈ ಹನ್ನೆರಡೂ 
ದೈಹಿಕವಂಲಗಳು (ಆರ್ಯಧ. ೦೦೦). [ದೈಹಿಕ * ಮಲ್ಯ) 

ದೈಹಿಕಯಾತನೆ (ನಾ). ಶರೀರಕ್ಕೆ ಉಂಟಾಗುವ ಹಿಂಸೆ, - ಬಾಧೆ : ದೈಹಿಕ 
ಯಾತನೆಯಾಗಿ ಪರಿಣಮಿಸಿದ ನೈತಿಕ ` ಜುಗುಪ್ಸೆ . , . ಭಯಂಕರವಾಗಿ 
ಅವನ ಮನಸ್ಸ ನ್ನಾಕ್ರವಿಸಿತು (ಪುನರು. 3೩೬). [ದೈಹಿಕ * ಯಾತನೆ] 

ದೈಹಿಕವಿಕ್ರಮ (ನಾ). ಶಾರೀರಕವಾದ ಸಾಹಸ,-ಶ್ರಮ : ಹೀಗೆ ದೈಹಿಕ 
ವಿಕ್ರಮವೇ ಕ್ರಮವೆಂದು ಕೊರೆದುಕೆೊಂಡನು (ಜಯಂತ. ೨೭೫). 

[ ದೈಹಿಕ + ವಿಶ್ರಮ: 

ದೈಹಿಕಶಿಕ್ಷಣ (ನಾ). ದೇಹಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ 
ಕೊಡುವ ವ್ಯಾಯಾವಂ ಶಿಕ್ಷಣ; ಅಂಗಸಾಧನೆಯಂನ್ನು ಕಲಿಸಂವುದಂ : 
ದೈಹಿಕಶಿಕ್ಷಣವು ಪ್ರೌಢವಿದ್ಕಾಭ್ಯಾಸದ `ಒಂದು ಅವಿಭಾಜ್ಯ ಭಾಗವಾಗಿದೆ 
(ರೂಂ). [ದೈಹಿಕ * ಶಿಕ್ಷಣ] 

ದೈಹಿಕಸುಖ (ನಾ). ಶರೀರದಿಂದ ಅನುಭವಿಸುವ ಸುಖ; ಕಾಮಸುಖ; 
ಉಮೋಪಭೋಗ : ಹಸಿವಾದಾಗ ರುಚಿರುಚಿಯಾದ ಭೋಜನ, ಕೋಪ 
ಬಂದಾಗ ಅಬ್ಬರೆ, ದೈಹಿಕಸುಖ ಬಯಸಿದಾಗ ಹೆಂಡತಿ ಸಾಯುತ್ತಾ 
ಬಿದ್ದಿದ್ದರೂ ಅವಳನ್ನು ತಮ್ಮ ಬಯಕೆಗೆ ಬಲಿಕೊಡುವುದು ಅವರಿಗೆ 
ಸಾಮಾನ್ಯವಾಗಿಹೋಗಿತ್ತು (ಕೀಲಗೊಂ. ೦೦೩) : ಹಿಂಡೊಮ್ಮೆ ದೈಹಿಕ 
ಸುಖಕ್ಕೆ ತನ್ನನ್ನು ಬಳಸಿಕೊಂಡಂತೆ ಮತ್ತೆ: ಆಧ್ಯುತ್ಮಿಕ ಕಲ್ಮಾಣಕ್ಕೆ 
ಬಳಸಲವಕಾಶ ಕೊಡುವುದಿಲ್ಲವೆಂದೂ , ,, ಅವಳು ಯೋಚಿಸಿದಳು 
(ಪುನರು. ಆಇ). - 1 ದೈಹಿಕ ಸುಖ) 

ದೊಂಗರ "ಡೊಂಗಣ' ನೋ. 

ದೊಂಟೆ (ನಾ). ಪ್ರಾಣಿಗಳ ಕೊರಳಿಗೆ ಕಟ್ಟುವ ವಂರದ ತಂಂಡು; ಗುದಿ : 
ಕೊರಳ ದೊಂಟೆ ಟಣ್‌ ಟಣ ಎನೆ ಚಿಮ್ಮುತ ಬಿಸಿಲೊಳು ಮಲಗಿಹ 
ಹೊಮ್ಮಿದ ಹಸುರಲೆ ಕುಣಿಯುವ ಕರೆಗಳ ಕೂಡುವೆನ: (ಕದಕೆ. ೨-06) ; 
ಕೊಟ್ಟಗೆಯಲ್ಲಿಯೂ ಗೊರಸಿನ ಸದ್ದು, ಕೊಂಬಿನೆ ಸದ್ದು, ದೊಂಟಿಯ 
ಸದ್ದು. . . ಕೇಳಿಸತೊಡಗಿತು (ಮಲೆಮ. ' ೪). 

[ ದೇ.8 ತಮಿ. ತೊಣ್ಣು ; ಮಲ. ತೊಣ್ಣು ], 

ದೊಂಡಿ (ನಾ). ಒಂದಂ ಬಗೆಯ ವಿತಾನಂ: ಗಣ್‌ ಮೆಲ್‌ವ ಕಾಗೆಂಡೆಯ್ದ 
ಯ್ಕರೆಗ ದೊಂಡಿ ಕೆಂಗಜ . , , ಎಂಬ. ಪರಿಪರಿಯ, ಮಾಾನ್ಮಳಂ 
ಗುದಿಗೆಯ್ದರ (ಹಶಳಾ. ೩-೪೫)- 

[ ದೇ.8 ತಮಿ. ತೊಣ್ಣೈ: ತೆಲು. ದೊಂಡು, ದಂಡುವ] 
39 


ದೊಂಡೆ, 


ದೊಂಡೆ,, ಜೊಂಡ್ಕು, ಜೊಂಡೆ, ತೊಂಡೆ: (ನಾ). ೧. ಸಿಕ್ಕು ಸಿಕ್ಕಾ 
ಗಿರುವುದಂ ; ತೊಡರಿಕೊಂಡಿರುವುದು ; ಹೆಣೆದಂಕೊಂಡಿರಂವುದು : 
ನಾನಾಮೃಗಾನೀಕದ ಕರ್ಗಂಡಂಗಳಂ ದೊಂಡೆಗಳನಡಸಿ ನುಂಗುತ್ತುಂ 
(ಕಾಂಕೀಕ್ಕ. ೩-೬) ; ಪಾರ್ಥನ ಕರುಳ ದೊಂಡೆಯ ಕೂಳ ಮುದ್ದೆಯ ಬಡಿಸಿ 
ದೈತ್ಯರಿಗೆ . . . ದಣಿಸಿದಚರಸು ' ಕೌರವನೆನ್ನ ಸಾಕಿತಕಿಂದು ಫಲವೆಂದ 
(ಕುವ್ಮಾಕ. 6-99); ವೆ೧ಆಕವುತಿರ್ದವು ರಣಸಮುದ್ರದ ತೆರೆಯ ಬಲುರವದಂತೆ 
ನೆಣನುಬ್ಬರದ ನೆತ್ತರಿನಸ್ಸಿ ಮಾಂಸದ ಮಿದುಳ ದೊಂಡೆಗಳ , , , ನಡು 
ಹೆಜ್‌ದ ಕಪಿಗಳ -ಖಳಕದಂಬದ ಸರಿಬೆರಕೆಯಲಿ (ತೊರರಾ. ೬-೩೬-೪೨). 
೨. ಅಜಿಗಿಜಿಯಾದಂದಂ ; ಜಿಗುಟಾದುದು: ಕಣೆವೋದ ಕಾಲ್‌ ಸಿಡಿದ 
ಖಂಡದ ದೊಂಡೆಯ ರಾಶಿ ಪೊಕ್ಕವರ್ಗಡಿಯಿಡಲಿಲ್ಲೆನಲ? (ಮಜಾನೇ. 
೧೨-೧೨). ಜೊಂಡ್ಕು : ೧. ಬಿಡುವಿದುಳ ಜೊಂಡಿನಿಂ ನಡುತೊಡೆಯ 
ತುಂಡಿನಿಂ ಪೊಡೆಗೆಡೆದು 'ಬೀಳ್ದೆರಿಂ ನೆತ್ತರಿನೊಳಾಳ್ವರಿಂ ರಣಧರಣಿ 
ಕಣ್ಣೆ ಸೆದುದು (ಕಬಪು. ೩೮-೩೯). ಜೊಂಡೆ : ೧, ನರಳ್ವ ವೀರರೆ ಮಿದುಳ 
ಜೋಟಾ್‌ನ ಜೊಂಡೆ ಜೋಡಣೆಯ . , , ಭಟರಟ್ಟೆಗಳಲೆಸೆದುದು ಕೂಡೆ 
ರೆಣಭೂವಿ (ಕುವ್ಮಾಕ. ೦೫-೩೩) ; ಕರುಳೆ ರಕುತದ ಜೊಂಡೆಯಲಿ 
ಜರಿದೆಲುಗಳಲಿ ಜವನುಂಡು ಕಾಲದ ನೆಲನವೊಲು ರಣಭೂಮಿ ರಂಜಿಸಿತು 
(ತೊರರಾ. &-೬-೦೬). ತೊಂಡೆ, : ೧. "ತೊಂಡೆಗರಂಳಂ' ಪರಾ. 

ದೊಂಡ್ಕೆ "ತೊಂಡ್ಕೆ' ನೋ. 

ದೊಂಡೆಕರುಳ್‌ 'ದೊಂಡೆಗರಂಳ್‌' ನೋ. 

ದೊಂಡೆಗರುಳ್‌, ತೊಂಡೆಗರುಳು, ದೊಂಡೆಕರುಳ್‌, ದೊಂಡೆಗರಂಳು 
(ನಾ). ಕುಚ್ಚುಕುಚ್ಚಾಗಿ ಹೆಣೆದಂಕೊಂಡಿರುವ ಕರುಳು ; ಮಾಲೆ 
ಗರುಳು: ಮುನಿಸಂ ವಹಿಡಿದರಾತಿನಾಥರಡಗಂ ಸುಪ್ಪಲ್ಲೆ ಕೆನ್ನೆತ್ತರೆಂ 
ಕೆನೆಗೊಂಡಾಟ್‌ದ ಪಾಲ್ಗೆ ದೊಂಡೆಗರುಳಂ ಕರ್ಬಿಂಗೆ ಲೆಕ್ಕ[ಕ್ಕೆ ತಂ]ದಿನಿಸುಂ 
ಮಾಣದೆ ಪೀರ್ದು ಪೀರ್ದು ನೊಣೆದು (ಶಂಪಧಾ.೧3-0೬0); ದೊಂಡೆಗರುಳುಂ 
ತೊರಳೆಯುಂ ಮುತ್ತೆ ಬಾಡುತಂ ವುಂಡಗುಳು ನೀರ್ಸುರಿಯೆ ನಡನಡುಗಿ 
ಕೋಡುತಂ (ಏಂಡೋರ. 0-೭); ಕಂಡು ಪವನೆಜ ತುಡುಕಿ ಮಿಗೆ 
ಮುಂಕೊಂಡು ನೆಲಕ್ಕಪ್ಪಳಿಸೆ ಮೆಲ್ಲನೆ ದೊಂಡೆಗರುಳುಆ್‌ ಸೂಸೆ ಚೆಲ್ಲಿತು 
ರಾಜಸಭೆಖೊಳಗೆ (ಕುವ್ಮಾವಿ. ೬0೪. ೪-೬೨) ; ವೀರೆ ದುರ್ಮುಖನೆ ದೊಂಡೆ 
ಗರುಳಗಲಿದವು ಪನಸನ ತುಂಡುಗಳು ತೂಟ್‌ದವು ಮರುಳ್ಗೆ ಳ ತಂಡದಲಿ 
ತಅಿದೊಟ್ಟಿದನು ಮಿಕ್ಕಾದ ಯೂಥಪರೆ (ತೊರರಾ. ೬-೦೭-೨೨) ; ದೊಂಡೆ 
ಗರುಳ್ಗಳನುಗಿದು ಸೌಬಲನ ನಾಸಿಕದ ಬಿಸಿನೆತ್ತರೆಂ ಸುರಿಯಿಸಿ (ಘೋರಾಸು. 
೩೩-34). ತೊಂಡೆಗರುಳು : ಮುಂಡದ ಹಲಗೆ ಹೆಣದ ಎಲುವಿನ ಕತ್ತಿ 
ತೊಂಡೆಗರುಳು ಬಿರುಹಗ್ಗ ಖಂಡದ ಹಿಡಿಗಲ್ಲು ನರದ ಚಬುಕುಗಳ 
ಗಂಡುಭೂತಗಳೆದ್ದವುಗ (ಹರಿಸ. ೩-೫೬) ; ತೊಂಡೆಗರುಳನು ದಂಡೆಯನು 
ವಹಿಡಿಸುವೆಯಿವಳಿಗೆ (ಕರಕ. 44-4). ದೊಂಡೆಕರುಳ್‌ : ಪೆರ್ಬುಲಿ 
ಪಾಯೆ ಕಂಠಗತಜೀವಿತರಾದವರೆಕ್ಕಲಂ ಕನಲ್ದುರ್ಬಿ ಪಿಸುಟ್ಧ ದೊಂಡೆ 
ಕ[ಮುಠಾಂ. ಗ]ರುಳಂ ತಳೆದಿರ್ಪವರ್‌ . . . ಸರ್ಬ ಮ ೈಗಂಗಳಂ ಕೆಡವಿ 
ಬಪ್ಪವರೊಪ್ಪಿದರ್‌ (ದಂಕು. ೫-90). ದೊಂಡೆಗರುಳು : ದೊಂಡೆಗರುಳಿನ 
ಬಾಯ ಜೋಲಿನ ಕುಂಡಲಿತಕರೆಜಂಫಘೆಗಳ ಬಿಡುಮಂಡೆಗೆದಜ್‌ದ ಖಳನ 
ಕಂಡುದು ಭೂಸುರವ್ರಾತ (ಕುಪ್ಕಾಅ. ೧-೩೩) ; ದೊಂಡೆಗರುಳಿನ ರಾಸಿಗಳ 
ತೊಡೆಯಿಂದ ಮುರಿದಿಹ `ಕುಲ್ಗಳಿಂ ರಣವಂದು ಭೀಕರಿಸಿದುದು 
(ದೇವೀಮ. 8-೨೫). [ದೊಂಡೆ; * ಕರುಳ್‌) 

ದೊಂಡೆಗರುಳು "ದೊಂಡೆಗರುಳ್‌' ನೋ. 

ದೊಂಡೆಗೆಸಜು (ನಾ). ಮಂದವಾದ ಕೆಸರು ; ಅಜಿಗಿಜಿಯಾದ ಕೆಸರು: 
ರಕುತದ ದೊಂಡೆಗೆಸಅೌನೊಳದ್ದುದಗಣಿತ ರಥೆಗಜಾಶ್ವ ಚಯ (ಕತಬ್ಯಾಕ. 


೬49). | ದೊಂಡ್ಕೆ 4 ಕೆಸಲು (ಎಕೆಸಲ್‌)] 


೪೦೯೨ 


ದೊಂದುಳಿ 


ದೊಂಡೆದೊಂಗುವೊಂಗು ? (ಕ್ರಿ). (2) : ಕೆದಆದ ಕುಂತಳಂ ಕುಸಿದು 
ಕೊರ್ಬಿದ ಪೆರ್ಮೊಲೆ ದೊಂಡೆದೊಂ[ಪಾ|ಾ. ವೊಂ]ಗುವೊಂಗಿದ ತುಟಿ 
ತಳ್ಳಿನಿಂ ಮುಖದ ಮೆಯ್ನವಿರೋಪನ ತಳ್ತ ತೋಳ್ಗ ಳೊತ್ತಿದ ಬಟ3ಮೆಯ್ಯ 
ಕೂರುಗುರ ಬಾಸುಟ್‌ ಭೂಷಣವಹಿಗಳುಂ ರತಾಂತದೊಳ 
೧೩-೩೩). [?] 

ದೊಂಡೆನರವು(ನಾ). ವಂದ್ಹೆ ಗಟ್ಟಿ ದ ನರ; ಹೆಣಿದಂಕೊಂಡ ನರ: ತೊಗಲ 
ಕೊಯಿಲ್ಲನ ಮುಆ್‌ದ ಮೂಳೆಗಳ ದೊಂ[ಪಾಕಾಂ. ಜೊಂ]ಡೆನೆರವಿನ ಜುಜಿೌತ 
ಮಿದುಳಿನ . . . ಕಾಲಾಂತಕನ ಹೆಬ್ಬೆಳಸು ಹೆಲುಸುಯ್ತು (ಕುವ್ಯಾಭೀ. 

[ ದೊಂಡೆ; * ನರವು] 


(ಲೀಲಾನ. 


೯-೧೩). 


10| ದೊಂದಡಿ "ದೊಂದುಳಿ' ನೋ. 


ದೊಂದಣ "ದೊಂದುಳಿ” ನೋ. 
ದೊಂದಣಿ "ದೊಂದುಳಿ' ನೋ. 
ದೊಂದಿ "ದೊಂದೆ' ನೋ. 
ದೊಂದಿಬೆಳಕು 'ದೊಂದಿವೆಳಗಂ' ನೋ. 


15| ದೊಂದಿವಿಖಸಿ (ನಾ). ಗುಂಜಂಗುಂಜಾಗಿರುವ ವಿಖಾಸೆ ; ಕೆದರುಮಿಸಾಸೆ : 


30 


36 


48 


ದೊಂದಿಮಾಸೆಯ ಆ ವ್ಯಕ್ತಿ ಉದ್ದವಾಗಿ ದಡೂತಿಯಾಗಿದ್ದನು (ಪುನರು-3೩). 
[ದೊಂದಿ (-ಆದೊಂದೆ) * ಮಾಸೆ] 
ದೊಂದಿವೆಳಗು, ದೊಂದಿಬೆಳಕು (ನಾ). ಪಂಜಿನ ಬೆಳಕು: ದೊಂದಿವೆಳಗಂ 
ಸಮರ್ಪಿಸಿ ನಿಶೀಥಿನಿಯ ವಶಕೆ, ದಾಂಟಿದರಗಂ ಇರ್ವರ್‌ 
ಕಪಿಧ್ವಜರ್‌ |! (ಶ್ರೀರಾಮಾ. ೬೧೦-೦೨). ದೊಂದಿಬೆಳಕು : ಒಮ್ಮೆ ದೊಂದಿ 
ಬೆಳಕಿನಲ್ಲಿ ಎರೆಡು ಮೈಲಿ ಕಾಡು ಸುತ್ತಿ ದಿಕ್ಕುತಪ್ಪಿ ನಿಂತ ಹಸುವನ್ನು 
ಹುಡುಕಿ (ಜಾಳಿವೈ. ೪). [ದೊಂದಿ ( - ದೊಂದೆ) + ಬೆಳಗು, 
ದೊಂದುಳಿ, ದೊಂದಡಿ, ದೊಂದಣ, ದೊಂದಣಿ (ನಾ). ೧. ಗಂಂಪು; 
ಸಮೂಹ; ಜಂಗಂಳಿ: “ಬಂಬಲ್‌ , , , ದೊಂದುಳಿ , , . ಗೊಂದಣಿ 
(ಉಂದಲ್‌) -ಈ ೪೦ ಸಮೂಹಂ” (ಕಶಸಾ. ೦೦-೨೨೨); “ಜಂಗುಳಿ ತೆರಳ್ಳಿ 
ದೊಂದಿ ನೆರವಿ ಥಟ್ಟು . . . ಸಂದಣಿ ಜಾಳಿಗೆಯುಮೆನೆ ಶ್ರೇಣಿಕಾಖ್ಯಂ” 
(ಳಲ್ಕಿಕ್ಕ- ೧೬); “ಸಮೂಹಾರ್ಥದೊಳ್‌ ದೊಂದುಳಿಯೆನಿಕ್ಕು? (ಕಕರ. ಬು): 
ಸುರರ ಸಂದಣಿಯ ಕಿನ್ನರರ ದೊಂದುಳಿ[ಪಾಕಾಂ. ಗೊಂದಣಿ, ಜಂಗುಳಿ]ಯ 
ಖೇಚರರೆ ಗುಂಪಿನ ಪನ್ನಗರ ಪಂಕ್ತಿಯಿಂ . ಹರನ ಸಭೆ ಸುಖದ 
ಸೊಗಸಿನ ಜೊಮ್ಮುವಿಡಿದು ಮೆಟ್‌ದಿರಲು (ಸಿದ್ದರಾ. ೧-೨೩) ; 
ಸಿಡಿಲ ದೊಂದುಳಿಯಂತೆ . , . ಜಗವ ಸುಡುವ ಪೆರ್ಗಿರ್ಚ್ಚಿನಂತಿಹೆ ಕೋಪ 
ಶಿಖಿ ಮುಖದೊಳಡರೆ (ಅಕ್ಷ್ಮಳಾ. ೩-೪೦). ವಿ. ಗುಂಪಿನಲ್ಲಿ ಉಂಟಾಗುವ 
ಸಂತೋಷ,- ಮುದ: “ನೆರವಿ ಮುದಗಳೊಳು ದೊಂದುಳಿ” (ಕಟ್ಮಮೇ. 
909) : “ದೊಂದುಳಿ ಮುದಂ” (ಸಂಜೀವ. ೨೫) ; “ದೊಂದುಳಿಯೆನಲ್‌ 
ಸಂತೋಷಮಕ್ಕು” (ಕಕರ. ೫೨) : ಮರಿಯ ಶಿಂದಾಮೇಲೆ ಎಳಸವುತೆಯಂ 
ಮೆದ್ದು ಮೊರೆದು ದೊಂದುಳಿಯನ್ನು ಸಾರುತ್ತಲಿಹುದು (ಕಾಲೂರ.8೩-೮೦); 
ಎಲ್ಲಿ ದೊಂದುಳಿಗಳಿವು ಪಗಲಿರುಳ ತೊಡಕೆಲ್ಲಿ (ಕಾಲೂರ. ೬೮-೦೦೮). 
ದೊಂದಡಿ : ೧. ಸಂದಣಿಯ ಕಳಕಳದ ಮಂದಿಯ ದೊಂದಡಿ [ಪಾಕಾಂ. 
ಗೊಂದಣಿ, ದೊಂದಣಿ]ಯನೆೊಲ್ಲದೆ ಕೆಲಬರೆರವಿಂದವದನೆಯರುಪ್ಪರಿಗೆ 
ಗಳನೇಟನ ನೋಡುವರು (ಬಸಪು. 8-೩೮). ದೊಂದಣ : ೧. ಅಂದಣದ 
ಸಂದಣಿಯ ದೊಂ[ಪಾಕಣಾ. ಗೊಂ]ದಣ ಮಂ RET ಹ್‌ 


ಮುಂದೆ ತೊಲಗದೆ ಬಪ್ಪವರ ಮುಡುಹಿಂದಣೆದು ಹೊಯ್ವತ್ತ ಕೈದುಗಳಿಂದ 
ಚಿಮ್ಮುತ ಬಂದು ಹೊಕ್ಕರು ರಾಜಮಂದಿರೆವ (ಬಸಪು. ೬೦-೨೮); 
ಲಲನಾಶಿರೋಮಣಿಯ ಮುಖತಂಹಿನಕಿರಣನಂ ನಲವಿಂದ ಬಯಸಿ 


ನಡೆತಂದ ತಾರಾಗಣದ ಚೆಲುವ ದೊಂ[ಪಾ. ಗೊಂ]ದಣಗಳಿತ್ತರದಿ 
ನಿಂದಿರ್ಪವೋಯೆನೆ (ವಂಕ9ರಾ. ೦-೨೦-೫೦). ದೊಂದಣಿ : ೧. ದೊಂದಣಿ 


ದೊಂದುಳಿಸು 


ಯೊತ್ತಿನೊಳೊತ್ತರಿಇದ ಬಿಲ್ಲ ಅರ್‌ (ವೀರೇಡ. ೨-೩೩) ; ಉತ್ಕಟದ 
ದೊಂದಣಿಗಲಸಿ ಬಂದೈ ಸಿರಿಗಿರಿಯೊಳಿರದೆ (ಬಸಪು, ೦೮-೯); ಭೂತ 
ವೇತಾಳರಿಂ ಕಾಳೆರಿಂ ಕಡುಭಯಂಕರವನಾಗೆ ಸುದಣಿಯ ದೊಂದಣಿಯ 
ವರ್ಣಿಸುವನಾರಿಳೆಯೊಳು (೦ಕ್ಷ್ಮಳಾ. 4-೩9); ಸಂತತಂ ಶುಕಕೋಕಿಲ 
ಧ್ವನಿಯ ದೊಂದಣಿಯ ನಾದದ ವಿನೋದದಿಂದ (ರುಕ್ಕಾಂಗೆ. ೨-೨೩) ; 
ಸಂಸಾರವನ್ನು ಅಲ್ಲಿ ದುರ್ಜನರ ದೊಂದಣಿಯಿಂದಾಚೆ ಹೂಡಿಬಿಡೋಣ 
(ಜನನಾ. ೪9). "ತೊಂತಂಳಿ' ಹೋ. 1+ ತೆಲು. ದೊಂದಡಿ, ದಂದಡಿ] 
ದೊಂದುಳಿಸು (ಕ್ರಿ). ೧. ಗಂಪುಗೂಡು. ೨. ಗುಂಪಿನಲ್ಲಿ ವಿನೋದ 
ಪಡುು_ ಸಂತಸಪಡು : ಅಳಿಗುರುಳ್ಗಳೆ ಮುಂದೆ ತೊಳಪ ನಾಸಿಕದಿ 
ಮಂಡಳಿಪ ಮೌಕ್ತಿಕ ಢಾಳಗೊಳಲಲಂಕಾರ ವೆಗ್ಗಳಿಸಿ ದೊಂದುಳಿಸಿ 
ಯೊರ್ಗುಳಿಸಿ ವನದೊಳ್‌ ಬಳಸಿ ಸುಳಿದಾಡಿದರ್‌ ಸತಿಯರು 
(ಲಕ್ಷ್ಮ್ಯಛಾ. ೧೫-೨೭). [ದೊಂದುಳಿ * - ಇಸ್ಕು] 
ದೊಂದೆ, ದೊಂದಿ (ನಾ). ೧. ಕಟ್ಟು; ಕಂತೆ; ರಾಶಿ: ಹೊತ್ತಿಸಿದ ಹುಲ್ಲ 
ದೊಂದೆಗಳ ಕೇಸುರಿಗಳಿಂ ಸುತ್ತುವರಿದೆಸುವ ಶರಸಂತತಿಯ ಸಮಿತಿಯಿಂದೆ 
» * * ಆ ನಗರಿ ದಾರುಣತರಂ ಬಡೆದುದು (ಸಮ್ಮಕ್‌. 6-೨೯); ಸುಡುವ 
ಸುಣ್ಣಕಲ್ಲು ಉರಿವ ಪುಲ್ಲಳ ದೊಂದೆ ಸುರಿವ ಕೆಂಡ ತಟ್‌ ಕರಮೆಸೆದುದು 
ದುರ್ಗದೊಳಗೆ (ಕುರಾಸಾಂ. ೩೭-೫೫); ಹುರಿದ ಮಳಲು ಹುಲ್ಲ ದೊಂದೆಗಳಿಂ 
ಭೀಕರಮಾಯ್ತು ಕೋಟೆ (ಹಂಪ್ರಸಾಂ. 6-00); ಬಲ್ಮೊನೆಗ ಸ್ಕೃಶಾನುವೊಳ್‌ 
ಬೆರಸಿದ ಪುಲ್ಲ ದೊಂದೆ ಪೆಟಲುಪ್ಪಿನ ಪೆರ್ದಿದಿ ಮರ್ದಿವೆಂಬಿವಂ ಸುರಿದು 
. * ಅರಿಭಟರಿಂತು ಕಾದುತಿರೆ ಮಂತ್ತಿದರಳ್ಮದೆ ತನ್ಮಹಾಭಟರ್‌ (ರಾಜರೇ. 
೬-೦೦೬). ದೊಂದಿ : ೨. ಕೋಲಿಗೆ ಬಟ್ಟೆಯ ಚೂರುಗಳನ್ನು ಸುತ್ತಿ 
ಎಣ್ಣೆ ಯನ್ನು ಸಂರಿದು ಹೊತ್ತಿಸಿದ ಪಂಜು,-ಹಿಲಾಲು,-ದೀವಟಿಗೆ: 
ವೀರಭದ್ರನ ಮುಂಗಡೆಗೆ ಉರಿಯುತ್ತಿರುವ ದೊಂದಿಯನ್ನು ಹಿಡಿದೊಬ್ಬ 
ನಿಂತ (ಬಣ್ಮಮಾ. ೯8); ಮೂಢಗ್ರಾಮ್ಮರಾರಾದರೂ ದೂರದಿಂದ 
ನೋಡಿದ್ದರೆ ಅದನ್ನು ಕೊಳ್ಳಿದೆವ್ವವೆಂದು ತಿಳಿಯುತ್ತಿದ್ದರು; ತಿಳಿದವರು 
“ದೊಂದಿ' ಎಂದು ಹೇಳುತ್ತಿದ್ದರು (೪ನೂರು. ೦೦೩) ; ರಾತ್ರೆಯ ಅರ್ಚನೆ 
ಮುಗಿಯುತ್ತಿದ್ದಂತೆ ಹತ್ತಿಸಿದ ದೊಂದಿಗಳು ಮಂಕಾಗಿ ಜಾತ್ರೆಯ 
ಗಲಿಬಿಲಿ ಕಡಿಮೆಯಾಗುತ್ತದೆ (ಸಂಸ್ಕಾರ, ೧೪೨) ; ದೊಂದಿಗಳನ್ನು ಹೊತ್ತಿಸಿ 
ದೇವಸ್ಥಾನದ ನವರಂಗಮಂಟಪದ ಮೇಲಿನಂಕಣದ ಶಿಲ್ಪಗಳನ್ನು ನನಗೆ 
ತೋರಿಸುತ್ತಾನೆ (ಈಶಕೆ. ೪). [ದೇ.8 ತುಳು. ದೊಂದಿ] 
ದೊಂಬ, ಡೊಂಬ, ದೊಮ್ಮಾರೆ (ನಾ). ಗಳೆಯ ಮೇಲೆ ಲಾಗ ಹಾಕಿ 
ಕಸರತ್ತುಗಳನ್ನು ತೋರಿಸುತ್ತಾ ಜೀವನವನ್ನು ನಡೆಸುವವನಂ; 
ಕೊಲ್ಲಟೆಗ : ಕೌಶಂಬೀಪುರದೆೊಳ್‌ `ಬಹುಕರ್ಮಿಯೆಂಬ ದೊಂಬನ 
ಮನೆಯೊಳ್‌ ಸ್ತ್ರೀವೇದದಿಂ ಬೆಳ್ಗತ್ತೆಯಾಗಿ ಪುಟ್ಟಿ (ಸುಕುಮಾ. ೫-೦೨ ವ); 
ಮೇಲೆ ಮರೆದ ರೆಂಬೆಯೊಂದಕ್ಕೆ ಮತ್ತು ಕೆಳಗೆ ನೆಲಕ್ಕೆ ಬಿಗಿದಿದ್ದ 
ದಪ್ಪನೆಯ ಮಿಣಿಯ ಇಳಿಜಾರಿನಲ್ಲೊಬ್ಬ ದೊಂಬ ಜರ್ರನೆ ಜಾರಿಬಿಟ್ಟು 
ನಿಂತು, ಸಲಾಮು ಮಾಡಿದ (ಸಂಸ್ಕಾರ. ೧೩೩) ; ದೊಂಬರ ಮಗುವಿಗೆ 
ತಂತಿಯೂ ನೆಲ (ಶಿ೧೫೮. ೪-೦); ದೊಂಬನ ಸಾವು ಗಣೆಯ ಮೇಲೆ, 
ಬಿಲ್ಲವರ ಸಾವು ಮರದ ಮೇಲೆ (ಗಾದೆ) ; ಅಗಸನ ಕತ್ತೆ ದೊಂಬನಿಗೆ ತ್ಮಾಗ 
(ಗಾದ). ಡೊಂಬ್ಯ : “ಕೊಲ್ಲಟಿಗನೆನೆ ಡೊಂಬನು” (ಶಬ್ಮಮಂ. ೬೦): 
“ಡೊಂಬನ ಪೆಸರ್‌ ತವೆ ಕೊಲ್ಲಟಿಗನಕ್ಕುಂ” (ಕಬ್ಬಿಕ್ಕೆ.೩೭); “ಡೊಂಬವೆಸರಿಂ 
ಪೇಟಲ್ಕದು ಸಲ್ಲು ಕೊಲ್ಲಟಿಗನೆಂದೆನುತುಂ” (ಕವಿಳಂ. ೦೬೨); ಕೋಳಿಯಂತೆ 
ಕೂಗಿ ಡೊಂಬರೆಂತೆ ಕೂಡಿ ಆಡಿ ಬಾಗಿ ಹಿಂಗದಿದ್ದಡೆ ಕೊಂಡಾಡುವ ಈ 
ಲಾಗ ನೋಡಿಕೊಳ್ಳಿ (ಏಲೇಕ್ಕ. ೪೩೪-೩೫); ಪಂದೆಯ ವಠಾತಿನಂತೆ ಡೊಂಬರ 
ತೋಟಿಯಂತೆ (ಧರ್ಮಾಮ್ಮ. ೮-೯೪) : ಶುಕನೋದಿಂಗುಜ* ಚೆಲ್ಲೆ ಕಾಕರವ 
ರಂಭಾನೃತ್ಯಕಂ ಡೊಂಬರೇ (ಸೋಮೇಶ. ೩); ಅಗಣಿತರಹ ಡೊಂಬರುಗಳು 


೪೦೯೩ 


25 


35 


45 


ದೊಂಬ 


ಬಗೆಬಗೆಯಾಟವ ತೋಟಿ ಖಖಾಸ್ಥಾನವ ಮಿಗೆ ಮೆಚ್ಚಿಸಿದರು (ಕಂನವಿ. 
3೧-೯೭); ಕಣ್ಣು ಕುಂಬಳ ಹೋಳು ಹೊಟ್ಟೆ ಡೊಂಬರ ಡೋಳು ಕೈಕಾಲು 
ಬಿದಿರಿನ ಕೋಲು (ಇಂಡ. ೧೦೧-೪೧). ದೊಮ್ಮರ, : ತೆಲುಗು 
(7ೇ॥uu):- ದೇವಾಂಗ, ಸಾಲೆ , . . ಬೋಗಂ, ದೊಮ್ಮರ, ಇತರರು 
(ತುಳುನಾ. ೦೭೩). 

ಡೊಂಬರ ಕೋಡಗ ಎ ೧. ಕೊಲ್ಲಟಿಗರು ತಮ್ಮ ಆಟಕ್ಕಾಗಿ ಪಳಗಿಸಿ 
ಉಪಯೋಗಿಸುವ ಕಪಿ. ೨. ವಂತ್ತೊಬ್ಬನ ಪ್ರೇರಣೆಯಂತೆ 
ಕಾರ್ಯವನ್ನೆಸಗಂವವನು ; ಕಲಿಸಿದಂತೆ ಕಾರ್ಯದಲ್ಲಿ ಪ್ರವರ್ಶಿಸಂ 
ವವನಂ:: ದುರ್ಯೋಧನಂ ಡೊಂಬರ ಕೋಡಗದಂತೆ ಆಡಿ 
ಗೆಲ್ಮಾಗಳ್‌ (ಪಂಪಾ. ೬-೬. ವ). ಡೊಂಬರಲಾಗ, ಡೊಂಬ 'ಲಾಗ ಇ 
೧. ಡೊಂಬರವನು ಹಾಕುವ ಲಾಗ ; ದೊಂಬರಂ ಗಣೆ ಹತ್ತಿ ತಲೆ 
ಕಳಗಂ ಮಾಡಿ ಹಾರಂವುದಂ; ತಿಪ್ಪರಲಾಗ : “ಅಂತರಪಲ್ಟಿ ;.ಡೊಂಬರೆ 
'ಲಾಗ” (80೫6888515, -ಇಂಕನಿ) ; ಡಂಭಕ ಭಕ್ತಿಗೆ ಮೆಚ್ಚಿ ಕೊಡನು ಕೃಷ್ಣ 
ಡೊಂಬಲಾಗವ ಹಾಕಿ ಡೊಂಡೊಂಡೆ ಹೊರಳಿದರಿಲ್ಲ, (ಪ್ರರಂದ. ೫-೦೩೮ 
ಅನುಪಲ್ಲವಿ). ವಿ. ವಿಶ್ವಪ್ರ ಯತ್ನ. ಮಾಡಂವುದಂ: ಡೊಂಬರ 
ಲಾಗ ಹಾಕಿದರೂ ಬೇರೆಯವರು ಈ ಕೆಲಸಮಾಡಲು ಸಾಧ್ಯವಿಲ್ಲ (ರೂಢಿ). 
ಡೊಂಬರ ಹುಳ - ಡೊಂಬರಲುಗದಂತೆ ಲಾಗಹಾಕಿಸಲಂ ಮಕ್ಕಳಂ 
ಆಟಕ್ಕಾಗಿ ಉಪಯೋಗಿಸುವ ಒಂದಂ ಬಗೆಯ ಹುಳು; ಭೋರಂಗಿ 
ಹುಳಂ: (8). ದೊಂಬರ ಕುಣಿತ - ಕಲೆಗಾರಿಕೆಯಿಲ್ಲದೆ ಕುಣಿಯುವ 
ಕುಣಿತ; ಕುಮಾರರಾಮರನಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಡಿ 
ಕೊಂಡು ದೊಂಬರು 'ಆಚರಿಸಂವ ಹಬ್ಬಗಳ ಸಂದರ್ಭದಲ್ಲಿ 
ದೊಂಬರ ಹೆಂಗಸರು ಮಾಡುವ ಒಂದಂ ಬಗೆಯ ಜಾನಪದ ನೃತ್ಯ: 
ದೊಂಬರೆ ಕುಣಿತ ಇದ್ದಲ್ಲಿ ಜನ ಸೇರಿರುತ್ತಾರೆ (ರೂಢಿ). ದೊಂಬರಗಿತ್ತಿ ಎ 
ದೊಂಬರ ಸ್ತ್ರೀ; ದೊಂಬಿತಿ : (8). ದೊಂಬರ ಪೋರಿ ಎ೧. 
ದೊಂಬರವಳಂ; ದೊಂಬರ ಹುಡುಗಿ : ಆ ದೊಂಬರ ಪೋರಿ ಊರೂರು 
ಸುತ್ತಿ ಜೀವನ ನಡೆಸುತ್ತಾಳೆ. (ಕೂರಿ). ೨. ಬಸವಿ; ಸೂಳೆ: (8). ಡೊಂಬ 
ರಾಟ, ಡೊಂಬರಾಟ - ೧. ದೊಂಬರು ಆಡುವ ಗಣೆಯ ಆಟ,-ಕಸ 
ರತ್ತು : ಪೂರ್ವಕಾಲದಲ್ಲಿ ಇಲ್ಲಿಗೆ ಸುತ್ತುಮುತ್ತಲಿನ ಏಳೂರು ಶಿಡಿತೇರಂ 
ಗಳು ಬಂದು ದೊಡ್ಮ ಜಾತ್ರೆಯಾಗಿ ಕುಸ್ತಿ ದೊಂಬರಾಟ ಎಲ್ಲಾ ಆಗುತ್ತಿದ್ದು 
ವಂತೆ (ಹುಲ್ಕಹ. ೪): ದೊಂಬರಾಟ ಮುಂತಾದ ಹಲವಾರು ಮನರಂಜನೆಯ 
ಕಾರ್ಯಕ್ರಮಗಳು ಪದ್ಧ ಶಿಯಂತೆ ನಡೆದುವು (ಸವತಿ. ೯೮) ; ದೊಂಬರಾಟ 
ದವರು ರಂಗಸ್ಥಳದ ಮೇಲಕ್ಕೆ ಓಡುತ್ತಾಬಂದರು (ಣಾಠವಂ. ೦೨೦) ; ಅರಸ 
ನಿದ್ದನು ಡೊಂಬರಾಟಕೆ ಸೆರೆಯ ಸಿಕ್ಕಿದ ಮನದಲಿ (ಕಎಪು. ೩೭-೦); ಸಾಲೆ 
ಯಲ್ಲಿ ಅದೇನೋ ನಡೆದಿದೆಯೆಂತಲ್ಲ--ಹಗರಣವೋ ಡೊಂಬರಾಟವೋ 
(ಮೂರುದಾ. ೩೦). ೨. ವಿಶೇಷ ಪ್ರಯತ್ನ ; ಮಹತ್ವವನ್ನು ತೋರಿಸಿ 
ಕೊಳ್ಳುವುದು; ಆಟೋಪ ; ಯಮನಿಯಮಗಳ ಡೊಂಬರಾಟದಿಂದ 
ಫಲವೇನು (ವಿಡಾಮಂ. ೪೯): ಕವಿಯ ಕಲ್ಪನಾಶಕ್ತಿ ಎತ್ತರಕ್ಕೆ ಹೋದರೂ 
ಡೊಂಬರಾಟಕ್ಕಾಗಿ ಎಂದು ತೋರಬಹುದು.(ಕಸಾಠ. ೩೧). ೩. ಹಸಿವು; 
ಕಣ್ಣಿರುವಷ್ಟು ನೋಟ, ಕಾಲು ಸೋಲುವ ತನಕ .ಓಟ, ಹೊಟ್ಟೆಯಲ್ಲಿ 
ಡೊಂಬರಾಟ (ನೆಲಮು. ೬೩-3): ದೊಂಬರು ಗಣೆ ಎ ಕೊಲ್ಲಟಿಗರಂ ಆಟ 
ದಲ್ಲಿ ಉಪಯೋಗಿಸುವ ಗಣೆ,-ಬಿದರಿನ ಕೋಲು: ಯೆಲ್ಲಕ್ಕನು ಭಾರಿ 
ದೊಂಬರುಗಣೆ ಮೇಲೆಯಿಂದ ಬಿದದ ಕಾರಣ (ಮೈಆರಿ. ೦೯೩೮, ೯೮-೪: 
ಸು. 17 ನೆಯ ಶತ). 

[ದೇ.॥ ತಮಿ. ತೊಮ್ಚ ; ಮಲ. ದೋಮ್ಪರ್‌, ಡೋಮ್ಬರ್‌; 
ತುಳು. ದೊಂಬೆ, ದೊಮ್ಮರೆ, ಡೊಂಬೆ, ಡೊಂಬಾರೆ; ತೆಲು. 
ದೊಮ್ಮರ,/ಸಂ. ಡೋಂಬ, ಡೋಮ?] 


ದೊಂಬಬ್ಬೆ 


ದೊಂಬಬ್ಬೆ (ನಾ). ಒಬ್ಬಾಕೆಯ ಹೆಸರು: ತ್ರೈಲೋಕವೊಟಲಂ ದೊಮ್ಮಬ್ಬೆ 
ಆಳುತ್ತಿರೆ ಅಲ್ಲಿ ಕೊಟ್ಟದು ಆಟುಗಣ್ಣುಗ ಮಣ್ಣೂ (ಎಳ. 11, ಶಿರಾ. 
೨೪-೪೩ ; ಸು, 990), [ದೊಂಬಂ + ಅಬ್ಬಿ] 
ದೊಂಬಿ, ಡೊಂಬ್ಲಿ ಡೊಂಬ, ಡೊಂಬೈ, ದೊಂಬೆ (ನಾ). 
೧. ಗುಂಪು; ಸಮೂಹ : ಕುಸುಮಸೌರಭಕೆ ಊಟಿವರಿವ ತುಂಬಿಗಳ 
ದೊಂಬಿ (ನೋಹತ. 8-೨೫); ದ್ವಾದಶಾರ್ಕಬಿಂಬ ಪೂರ್ವೋದಧಿಯದನಂಚ್ಚಳಿಸಿ 
ಕತ್ತಲೆಯ ದೊಂಬಿಯಂ ತುಳಿವುತುದಯಾಚಲಾಗ್ರವ ನಿಲ್ಕಲಂಬುಜೋದರ 
ON ಸಂಗವಂಸ್ಥಾನಕ್ಕೈ ತಂದನೊಲಿದು (ವೆಂಕಾರಾ. ೨-೦೮-೧). ವಿ. ಗದ್ದಲ; 
ಗೊಂದಲ. ೩. ದಂಗೆ; ವಿರೋಧದ ಚಳಂವಳಿ ; ಜಗಳ ; ಕದನ ; 
ಕಾಳಗ : ದೊಡ್ಡ ದೊಂಬಿ ಉಂಟಾಗುವಂತಿತ್ತು (ವ್ಯಾಸ. 60); ದೊಂಬಿಗೆ 
ಹೋದವನು ಶರೀರೆದ ಹಂಬಲು ಬಿಟ್ಟರೆ ಲೇಸು ' (ಗಾಜಿ). ಡೊಂಬ : 
೧. ನೆರಿನೆರೆದು ಮೊರೆವ ಮಜಟದುಂಬಿಗಳ ಡೆೊೊಂ[ಪಾಕಾಂ. ದೊಂ)ಬಿ 
(ಜೈಮಿಥಾ, ೨೯-೪೬); ತನಿಗಂಪನುಂಡುಂಡು ಪೆಶಸಾರಲಮ್ಮದಿಹ ತುಂಬಿಗಳ 
ಡೊಂಬಿಗಳ ನೆರವಿ ಕಾಣುತಲಿ (ಬೆಂಕಾಂ, ೧-೩-೭). ೩. "ಡೊಂಬಿಗ್ಮ' 
ಪರಾ. ಡೊಂಬ್ಮು : ೧. ಸರೆಸಿಜದೆ ನಿಜಗಂಧದಲಿ ತನುಪರಿಮಳವ 
ತಕ್ಕೆಸಿ ವನದಲಿ ತರಳೆಯರು ತುಂಬಿದರು ಮಜ್‌ದುಂಬಿಗಳ ಡೊಂಬಿನಲಿ 
(ಕುವ್ಮಾಅ. ೧೮-೩); ಅಂಬುನಿಧಿ ಬಡಬಡವರಿಗೆ ತೆಗೆದಂಬಿಗೊಡಲೊಡ್ಡು: ವುದೆ 
ಕಪಿಗಳ ಡೊಂಬಿಗೀವುದೆ ಬೆನ್ನ ಬೆಟ್ಟಕೆ ಕಥೆಯ ಮಾತಲ್ಲ (ತೂರರಾ. 
೬-೩೪-೮). ಡೊಂಬೆ: ೨. ಆ ಖರ್ಪರನ ಕೂಡಲ ಜೋಗಿಗಳು 
ಡೊಂಬೆಯಂ ಮಾಡಿ ರಾಮಯ್ಯನ ಶಿಷ್ಯರ ನೋಯಿಸಲು (ಭೈರಸೂ, ೩೨೬). 
ದೊಂಬೆ ; ೩. ನಿಶ್ಚಯವಾಗಿ ಈ ದೊಂಬೆಯಿಂದ ಸರಕಾರಕ್ಕೆ ಒಳಗೊಳಗೆ 
ಬಹಳ ಆನಂದವಾಗಿರಲಿಕ್ಕೆಬೇಕು (ಳುಂಹಿಂ. 990). "ತೊಂಬೈ' ಪರಾ. 

ದೊಂಬಿ ಎಬ್ಬಿಸು - ದಂಗೆಯೇಳುವಂತೆ. ಮಾಡು : ನಿನಗೇನು ಹಳ್ಳಿ 
ಯಲ್ಲಿ ದೊಂಬಿ ಎಬ್ಬಿಸಬೇಕೆಂಬ ಉದ್ದೇಶವೊ ? (ಯೋಧಪು. 66). ದೊಂಬಿ 
ಏಳು ಎ ವಿರುದ್ಧವಾಗಿ ನಿಲ್ಲು; ದಂಗೆ ಏಳು: ' ಅವನ ಮನೆಸ್ಸು 
ದೊಂಬಿ ಏಳಲು ಯತ್ನಿಸುತ್ತಿತ್ತು (ಬಿತಂಬಾ. ೦೦೫). ದೊಂಬಿಮಾಡು, 
ಡೊಂಬಿ ಮಾಡು, ಡೊಂಬು ಮಾಡು ದಂಗೆ ಏಳಂ: ದೊಂಬಿಮಾಡಿ ಜನರು 
ಅವರ ಜಾಲದಲ್ಲಿ ಬಿದ್ದಂತೆ ಆಯಿತು (ಯಕ್ಷಪ್ರ. ೩೬): ಜನರು ತಮ್ಮ 
ಕರ್ತೆವ್ಯಗಳನ್ನೇ ಮರೆತು ಪಂಗಡಗಳನ್ನು ಕಟಿ ಕೊಂಡು ದೊಂಬಿ ಮಾಡ 
ಲುಪಕ್ರವಿಸಿದರು (ಪೃ್ಯಗೇಣ, ೩ ; ಹಿಮಕರೆಹೂಸವನು ಸೆಳೆದು ಡೊಂಬಿ 
ಮೂಡುವ ವಾಲಿತನುಜನ ಸಂಬರಿಸಿ: (ತೊರರಾ. ೬-೪೮-೨೭) ; ಜಾಳಿಸಿತು 
ರಥ ಜಡಿವ.ಕೌಿರವನಾಳ ರೆಕೋಂಪಿಸಿ ಡೊಂಬು ಮಾಡುವ ಜಾಳ ರಭಾಡಿಸಿ 
ಬೈದು ಹೊಕ್ಕನು ಮತ್ತೆ ಗುರುಸೂನು (ಳುವ್ಳಾಳ, ೦9-೨೯). ದೊಂಬಿಯ 
ಜಗಳ ಎ ದೊಂಬಿಜಗಳ : ಬರಿದೆ ದೊಂಬಿಯ ಜಗಳವನು ನರಹರಿಯೆ ನೀ 
ಮಾಡಿದೊಡೆಯೊಪ್ಪೆನು (ಅರ್ಶಾವಿ. ೨೦-೦೬). ದೊಂಬಿ ಹಚ್ಚು ೬ ದೊಂಬಿ 
ಮಾಡು: ಶತ್ರುಗಳನ್ನು ಎಡೆಬಿಡದೆ. ನೆಲಕ್ಕಪ್ಪಳಿಸಿದರೆಂದು ಕೂಗುತ 
ದೊಂಬಿ ಹಚ್ಚಿದರು (ಕೋಹಿನೂ. ೦೪). 

[ ದೇ.8 ತುಳು. ದೊಂಬಿ, ಡೊಂಬಿ, ಡೊಂಬಿ; ತೆಲು. ದೊಮ್ಮಿ] 


೪೦೯೪ 


10 


80 


36 


ದೊಂಬಿದಾಸ (ನಾ). 


ದೊಂಬಿದುಳುಕು (ನಾ)- 


ದೊಕ್ಶನೆ 


9೧9). ಡೊಂಬಿಗಾರ : ೨. ದಂಗೆಎಬ್ಬಿಸುವವನಂ : ಡೊಂಬಿಗಾರೆ 
ನಿವನಂ ಮರಳಿ ಹಿಡಿವುದೆನೆ ಸಾಧ್ಯನೇನಿನ್ನು (ಗೊಲ್ಮೊಥಾ. ೭-೦೭೦). 
[ ದೊಂಬಿ * -ಕಾರ (ಆ - ಕಂಜ) ) 


ದೊಂಬಿಗೂಡು (ಕ್ರಿ). ಗುಂಪು ಸೇರಂ ; ಸಂದಣಿಗೂಡು : ಈ ಗುಂಬ 


ದಂಬಟೆಯವರ್‌ ದೊಂಬಿಗೂಡಿ ಪಾಡುವ ಬಟ್ಣವಾಡಂ ಕೇಳುತ್ತೆ (ಚಳವಿ. 


೬-೧49 ವು. [ ದೊಂಬಿ * ಕೂಡು] 


ದೊಂಬಿಜಗಳ (ನಾ). ಬೀದಿಯಲ್ಲಿ ನಡೆಯಂವ ಜಗಳ ; ಬೀದಿಜಗಳ ; 


ಹಾದಿಜಗಳ : ಹೆಚ್ಚು ಗುಡಿಸಿಲುಗಳಿರುವಲ್ಲಿ ದೊಂಬಿಜಗಳ ಸರ್ವೇ 
ಸಾಮಾನ್ಯವಾಗಿರುತ್ತದೆ (ಕೂ). [ದೊಂಬಿ + ಜಗಳ (-೭ಜಗಟಿ) 


ದೊಂಬಿತಿ, ಡೊಂಬತಿ, ಡೊಂಬಿತಿ, (ನಾ). ದೊಂಬರ ಹೆಂಗಸು ; 


ಕೊಲ್ಲಟೆಗಿತ್ತಿ: ತನ್ನ ಗುರು ದೊಂಬಿತಿಯ ಕೂಡುಣುತ್ತಿರಲ್‌ (ಐಾಸೋಪು. 
೧೩-೪). ಡೊಂಬತಿ : ಇದು ವಿಷದ ಮರನೆಂದು ಮುಳ್ಳ ಕಟ್ಟಿರಲು 
ಆದೆನಆ್‌ದು ಒಬ್ಬ ಡೊಂಬತಿ , , . ರಾಯನ ತೋಟದ ವಿಷದ ಹಣ್ಣ 
ಮೆದ್ದು (ಕೈರಸೂ. ೧೬) ; ಸಂತೆಯಂಗಡಿ ಸೂಳೆ ಮುಂತೊಲಿವ 
ಡೊಂಬತಿಯ . . . ಹೋದವನ ಸಂತಾನ ಕೆಡುಗೂ (ಸರ್ವಜ್ಮ. ೧೯೪೭) ; 
ಬಲ್ಲಂತೆ ನಾನು ನಾಡಾಡಿ ಡೊಂಬತಿಯಾಗಿ ಗಣಿಮಿಣಿಗಳನ್ನೇರಿ ಕುಣಿಯ 
ಬಹುದು (ಸಪೀಗೀ. 8೯-೭). ಡೊಂಬಿತ್ಲಿ: ಅಮಿತವೈಭವದೊಳು ಬರುತ್ತ 
ಗುರು ಡೊಂಬಿತಿಯ ಮಮತೆಯಿಂ ಪೋದನೆನೆ (ವೀಕೈಪು. ೭-೪-೦೭). 
[ ದೊಂಬ * -ಇತ್ಮಿ (ಆ - ಇತ್ತಿ) 
ಊರೂರು ಸಂಚರಿಸುತ್ತಾ ಐತಿಹಾಸಿಕ, 
ಪೌರಾಣಿಕ ಕಥೆಗಳಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಡುತ್ತಾ, 
ಬಯಂಲಿನಲ್ಲಿ ರಾತ್ರಿಯ ಹೊತ್ತು ನಾಟಕ ಆಡುವ ವೃತ್ತಿಯವನು ; 
p ಇವರಿಗೆ "ಹೆಣ್ಣುವೇಷ' ದವರು ಎಂತಲೂ ಕರೆಯುತ್ತಾರೆ : 
ದೊಂಬಿಯಾಗಿ ಆಟ ಆಡುತ್ತಿದ್ದುದರಿಂದ ಯಕ್ಷಗಾನವನ್ನು ನನ್ನೂರಿನಲ್ಲಿ 
ದೊಂಬೀಆಟವೆಂದು, ದೊಂಬೀಆಟ ಆಡುವ ಜನರಿಗೆ ದೊಂಬೀದಾಸ 
ರೆಂದೂ ಕರೆಯುತ್ತಾರೆ (ನನ್ನೂರು. ೩೦೩) ; ದೊಂಬೀದಾಸರ ಆಟಗಳಲ್ಲಿ 
ಇದು ಇನ್ನೂ ನಿಂತಿರುವುದನ್ನು ನಾವು ಬಲ್ಲೆವು (ಸಾಹಿಜೀ. ೧೭) ; ದೊಂಬಿ 
ದಾಸನ ನಿಲುವಂಗಿ ಹಾಕಿದಂಥ ನಾರದ ಬರುತ್ತಿರಲಿಲ್ಲಿ (ಯಕ್ಷಬ. ೧೦6) ; 
[ ದೊಂಬಿ * ದಾಸ) ` 

ಬಹಳವಾದ ತಂಳಂಕಂ; ಕಲ್ಲೋಲ 

ಧುಮ್ಮಿಕ್ಕಿದನೆು ಸರಸಿಯಲಿ ದೊಂಬಿದುಳುಕಿನೊಳದನು ಕಾಣದೆ ಶಂಬರಾಂ 
ತಕನಿಟ್ಟ ಮೂಡಿಗೆಯಂಬೆನಲು ಪೊರಮಟ್ಟ ದಿವ್ಕಾಂಗನೆಯ ರೂಪಿನಲಿ 


(ಅನಂರಾ. ೪-೧-೧4). [ದೊಂಬಿ * ತಂಳುಕ್ಕು (4ಳುಳುಂಕು,)] 


ದೊಂಬಿಯುದ್ಧ (ನಾ). ಗಂಂಪುಗುಂಪಾಗಿ ಮಾಡುವ ಯಂದ್ಳ ; ಆನೇಕ 


ಜನರು ಆಕ್ರಮಣ ಮಾಡಿ ಮಾಡುವ ಯುದ್ಧ : ಕೌರವಬಲದೊಡನೆ 
ಯಂದೃಕ್ಕೆ ಮುಹೂರ್ತ ಮಾತ್ರವು ದೊಂಬಿಯಂದೃವನ್ನು ಮಾಡಿ 
(ಕೃವಾಅ. ೩೫೯). [ ದೊಂಬಿ + ಯುದ್ಧ) 


ದೊಂಬಿಸಾಕ್ಷಿ (ನಾ). ಗೊಂದಲವನ್ನುಂಟುಮಾಡಂವ ಹೊೇಳಿಕ್ಕೆ-ಸಾಕ್ಷಿ: 
(8). [ದೊಂಬಿ * ಸಾಕ್ಷಿ) 

ದೊಂಬಿಸ್ವಾಧ್ಯಾಯ (ನಾ). ೧. ಗುಂಪಿನಲ್ಲಿ ವೇದವನ್ನು ಅಧ್ಯಯನ 
ಮಾಡಂವಿಕೆ. ೨. ಜಾತ್ರೆ ಮಂಂತಾದ ಕಡೆ, ಗಲಾಟಿಯ ನಡಂವೆ, 
ಗೊಂದಲದಲ್ಲಿ ನಡೆಯಂವ ಅತ್ಯಾಚಾರ : (8). 

[ ದೊಂಬಿ * ಸ್ವಾಧ್ಯಾಯ] 

ದೊಂಬೆ "ದೊಂಬಿ' ನೋ. 

ದೊಕ್ಕನೆ (ಅ). ೧. ದೊಕ್ಕೆಂದು ಶಬ್ದವಾಗಂವ ಹಾಗೆ: ಒಂದೆ ಸರಲಿಂದವಂ 
ವನೆರ್ದೆಯಂ ದೊಕ್ಕನೆ ತಿಣ್ಣಮೆಚ್ಚು ಕೊಲಲೊಲ್ಲನೆ ಸಂಕ್ರಂದನನಂದನ 


ದೊಂಬಿಗ, ಡೊಂಬಿಗ, (ನಾ). ೧. ಗೊಂದಲವನ್ನುಂಟುಮಾಡಂವವನು; 
ಗದ್ದಲ ಮಾಡಂವವನು : (8). ಡೊಂಬಿಗ್ನ: ೨. ಕಾಳಗ ಮಾಡು |, 
ವವನಂ; ಮೇಲೆಬೀಳುವವನಂ :' ಅಂಬರೆಕೆ ಜಡಿದಿಟ್ಟನೌಕುವ 
ಡೊಂಬಿಗರ ಧವಡಿಗರ ದಕ್ಕಡ ರಕ್ಕಸರ ಹನುಮ (ತೊರರಾ. ೩-೪-೨೨). 

( ದೊಂಬಿ * -ಗ್ಮ) 

ದೊಂಬಿಗಾರ, ಡೊಂಬಿಗಾರ (ನಾ). ೧. ಗದ್ದಲ ಮಾಡಂವವನಂ ; 
ಗಲಾಟೆ ಮಾಡುಜವನಂ : ಬೀದಿಯ ದೊಂಬಿಗಾರರೊ ವಿದ್ಯಾನಿಲಯ | «6 
ಗಳನ್ನು ಹೊಕ್ಕು ಅಲ್ಲಿಯೂ ಮರ್ಕಟಚೇಷ್ಟೆ ನಡಿಸುವಂತೆ (ವಿಡಾಮಂ. 


ದೊಕ್ಕರಿ 


ತನಯಂ (ಪುಪಛಾ. ೧೧-೯೬); ಇಕ್ಕೆಯೊಳಲಸಿ ಕಾಣದೆ ಪಕ್ಕಿಯಂಬರಕಕ್ಕಲು 
ಮಿಗೆ ಪುಟ ನೆಲಕೆ ದೊಕ್ಕನೆ ಕೆಡೆದು ಪ್ರಳಾಪಿಸಿತದಆಕೊಂದು ದುಃಖ 
ವಂನದನೇನೆಂಬೆ (ಅಂಜಕ. ೭-೦೬೬). ವಿ. ಕೂಡಲೆ; ಬೇಗನೆ ; ತಕ್ಷಣ : 
ಎಕ್ಕೆಯ ಕೋರಕಮಂ , . , ಅರೆದು ಕದಡೀಂಟಲೊಡಂ. ದೊಕ್ಕನೆ 
ಮಾಣ್ಣುಂ ಪೇಕುಳಿಯುಕ್ಕಿದ ಶುನಕನ ವಿಷಂ (ಐಮದ. ೧೩-೨೬) ; ಪಕ್ಕ 
ವಿಲ್ಲದ ಪಕ್ಕಿಯಂದದಿ ನನ್ನನಂ ದೊಕ್ಕನೆ ಮಾಡಿದೆ ಮಗನೆ ದಿಕ್ಕಾವುದು 
ವೇಳೆನಗಿನ್ನು ನಂದನ ಅಕ್ಕಟ ತಾಯಂನು ತೊಜ!ದೈ (ಕವಿತ. 71, ೪೪. 
ಕಾಮನ ಕಥೆ); ದಿಕ್ಕುದಿಕ್ಕುಗಳಿಂದ ಬಂದೊಂದು ಮರದಲಿ ಪಕ್ಷಿ ಕುಳಿತು 
ರಾತ್ರಿಯಲಿ ಅರ್ಕನುದಯವಾಗೆ ತಮತಮ್ಮ ದಿಕ್ಕಿಗೆ ದೊಕ್ಕನೆ ಪೋಪಂತೆ 
ಕಾಣ (ದ್ವಾದಶ. ೦-೩೬); -ರುಗುಮಿಣಿ ದೊಕ್ಕನಾಕೆಯ ಕರಸಿ ನೋಡಿ 
ದಳಕ್ಕಟ್‌ಂದ (ಸಾಥಾ. ೩೦-೩4); ಬೊಕ್ಕಸ ಭಂಡಾರ ದೇಶ ರಾಣಿಯ 
ವಾಸ ಮಿಕ್ಕ ಕುವಾಾರವರ್ಗವನು ದೊಕ್ಕನೆ ಬಿಟ್ಟು ಹೋದನು (ಅನಂಡ- 
೩-೨೦೭). [ ದೊಕ್ಕು + - ಅನೆ,] 

ದೊಕ್ಕರಿ 'ಡೊಕ್ಕರ್ಕ' ನೋ. 

ದೊಕ್ಕರಿಗೊಳ್‌ "ಡೂಕ್ಕರಂಗೊಳ್‌' ನೋ. 

ದೊಕ್ಕರಿಸು "ಡೊಕ್ಕರಿಸಂ' ನೋ. 

ದೊಕ್ಕು (ನಾ). ಒಂದಂ ಅನಂಕರಣ ಶಬ್ದ : ದೊ[ಖಃಕಾ. ಧೊ]ಕ್ಕು ಧಡ 
ಸಬಂದಗಳಲಿಳೆ ಗುಮ್ಮಿಕ್ಕೆ ಕೂರುಮನಟ್‌ಚೆ ಧೈರ್ಯಬಲ 
ರೊದಗಿದರೆ ಸರಿಳದಲಿ (ಕ 9ರರಾ. ೪-9-೨೭). 

ದೊಕ್ಕೆ "ಡೊಕ್ಕೆ' ನೋ. 

ದೊಕ್ಕೆನ್‌ (ಕ್ರಿ). ದೊಕ್ಕೆಂದಂ ಶಬ್ದವುಂಟಾಗು: ಉರ್ಕಂಬುಗಳೆಣಗಿ 
ರೋಮರೋಮಕ್ಕೆ ನೆಳಿಲ್‌ ನೆಕ್ಕು ಚಳಿಲ್‌ ಚಕ್ಕು ದೊಗಲ್‌ ದೊಕ್ಕೆನೆ 
ನಾರಟಿದುವರಾತಿಭಟರೆವಯವಮಂ (ಜಗವಿ. ೭-6೦) : ಹಾಳಾಹಳಸವಜನ 
ತೀವ್ರಾನುಭಾಗದ ದುರಿತಭಾರದಿಂ ಬೀಲ್ವಂತೆ. ದೊಕ್ಕೆನೆ [ಪಾಕಾಂ 
ದೊಕ್ಕನೆ] ಬಿಟ್ಟು (ಐರ್ಥಪು. 00-08 ವ) ; ಕರಘಾತದಲಿ ದಡ ದೊಕ್ಕೆನಲು 
ಕೆಡಹಿದನು ಕೇಳೀ ಸೌಧಸಂಕುಳವ (ತೊರರಾ. ೩-೪-೦೫). 

` [ದೊಕ್ಕು + ಎನ್‌) 

ದೊಗರು "ಡೊಂಗಟ' ನೋ. 

ದೊಗಲ್‌ (ನಾ). ಒಂದಂ ಅನುಕರಣ ಶಬ್ದ: ಉರ್ಕಂಬುಗಳೆಜಗಿ ರೋಮ 
ರೋಮಕ್ಕೆ ನೆಳಿಲ್‌ ನೆಕ್ಕು ಚಳಿಲ್‌ ಚಕ್ಕು ದೊಗಲ್‌ ದೊಕ್ಕೆನೆ ನಾಂಟಿದು 
ವರಾತಿಭಟರೆವಯವಮಂ (ಜಗವಿ. ೭-೪೦). 

ದೊಗಲೆ "ದಗೆಲ್ಕೆ' ನೋ. 

ದೊಗಹು (ನಾ): ಒಂದಂ ಅನುಕರಣ ಶಬ್ದ : ಫಳಿಲೆಂಬ ಘಣ್ಮೆಂಬ 
ದೊಗಹೆಂಬ ದೊಕ್ಕೆಂಬ . . . ಕೂರಸಿಗಳುರವಣೆಯ ದನಿಯಡಸುತಂ 
ಪುಟ್ಟೆ (ಇಹರ. ದೇ. ೪0-೨3) ; ಖಣಿಲ್ಪಟಿಲ್ಲೊಗಹು . . . ಗರಿಗರಿಲೆಂಬ 
ನಿಷ್ಠುರರವಂ ವಿ:ಗೆ ತಬಕ್ತಿಖಿದತ್ತು ಯುದ್ಧದೊಳ್‌ (ಗಿರಿಕ. ೬-೬೮). 

ದೊಗಳೆ 'ದಗಲೈ' ನೋ. 

ದೊಗೆ, (ಕ್ರಿ). ಉಗಂರಿನಿಂದ ಗೆಬರು ; ಕವರು: ಮಣ್ಣನ್ನು ದೊಗೆದು 
ಅಲ್ಲಿ ಬಚ್ಚಿಟ್ಟಿದ್ದ ಗೋಲಿಯನ್ನುಹುಡುಕತೊಡಗಿದ (69). 17?) 

ದೊಗೆ, (ನಾ). ಕೆತ್ತಿದ ಪ್ರದೇಶ ; ಹಳ್ಳ ಮಾಡಿರಂವ ಜಾಗ (?): 
ಕಲ್ಲ ಮೇಗಣ ದೊಗೆಯಲುಂ ಜೆಯಕೇತನಿರ್ಪೃತ್ತು ಮ[೪]ಕಯ್ಯ ಕೆಲಸಂ 
ಗೆಯ್ದು (ಸಇಇಇ. ೩1-1, ೮೫-೪೦ ; 3069). [ <ದೊಗ್ಗೆ] 

ದೊಗ್ಗ (ನಾ). ೧. ಹಂಳಿಯಾದಂದಂ : - ಕಳ್ಳಂ ಕುಡಿದರಂತೆ ಸೊರ್ಕಿ 
ದೊಗ್ಗ ಳೆಯಂತುರ್ಬಿ [ಪಾತಾಂ. ಕಾಯ್ದ ಮಂತರ] [ಬಳಿವ ಮೊಲೆ 
ಯಂತೆ ಕೊರ್ವಿ] ಎಳವೆಜ್‌ಯಂತೆ ವಕ್ರನಾಗಿ (ಳರ್ಮಾಮ್ಮ. ೨-೧೦೫). 
ಪ್ರೀ ಹುಳಿನಂಚ್ಚು; ತರಿಯಿಂದ ಮಾಡಿದ ಗಟ್ಟಿಯಾದ ಅಂಬಲಿ: 


೪೦೯೫ 


| ದೊಡ್ಡ 


ಅಗ್ಗ ಸುಗ್ಗಿ ಗಳುಂಟು ದೊಗ್ಗ [ಪಾಕಾಂ. ಡೊಗ್ಗೆ)ಮಜ್ಜಿಗೆಯುಂಟು ಹೆಗ್ಗಳದೆ 
ಕಾಯಂ ಮೆಲಲೂಂಟಿ: (ಸರ್ವಜ್ಞ. ೦೬೦೪). [?] 
ದೊಗ್ಗಳೆ, ದಗ್ಗಳಿ, ದಗ್ಲಿ (ನಾ). ಒಂದು ಬಗೆಯ ಸಸ್ಯ : ಹುಲಿಗಿಲ್‌ 
ದೊಗ್ಗಳೆ[ಪಾಕಾ.. ಡೊಗ್ಗಗೆ, ದೊಗ್ಗಗೆ]ಯ ಹಜುಹೆಯೆಂಬಿವಣಕಿಲೆಯಂ 
ಕಟ್‌ಯೊಳುಟ್‌ ಕಾಸಿ ಕಟ್ಟಲ್‌ ತೊಲಗುಗುಮೊದಟ್‌ಸುವೆ ಮುಳ್ಳ 
ವಿಷಮೆನಿತನಿತುಂ. (ಐಮದ. ೨-3೦೦). ದಗ್ಗಳಿ: ಸೊಪ್ಪುಗಳು: ಅಗಸೆ 
ಹರಿವೆ, ಚಿಲಕಿ, ದಗ್ಗಳಿ, ಕೆಸವೆ, ದೊಡ್ಡಬಸಲಿ (ನಮ್ಮನು, 8೩೭), 
ದಗ್ಲಿ: ದಗ್ಲಿಸೊಪ್ಪು, ಚಿಲಕೀರೇಸೊಪ್ಪು (ಮಡಗಿ, ೬-೪೬). 
[ ದೇ.॥ ತುಳು. ದೊಗ್ಗುಲಿ, ದೊಗ್ಗೊಲಿ; ತೆಲು, ದೊಗ್ಗಲಿ, ದಗ್ಗಲಿ) 


10 ದೊಗ್ಗಾಲು "ಡೊಗ್ಗೂ ಲು” ನೋ. 


15 


20 


ದೊಗ್ಗಾ ಲೂರು "ಡೊಗ್ಗಾ ಲೂರಂ' ನೋ, 
ದೊಟ್ಟೆ' (ನಾ). (ಕರಾ) ಬಾವಿಯಿಂದ ನೀರನ್ನು ಮೇಲಕ್ಕೆ ಎತ್ತುವ 
ಸಾಧನ ; ಏತ : ನೀರಿನ ಆಳು ಲಕ್ಕು ದೊಟ್ಟೆಯ ನೀರು ಸೇದಲು 

ಬಂದಾಗ ರಾಮನಾಥ ಹಾಗೂ ಅವನ ತಂದೆ ಇಬ್ಬರೂ ಹಿತ್ತಲಲ್ಲಿದ್ದರು 
(ಮೂರುನಾ. 3೪): ಇಷ್ಟು ವರ್ಷ ದೊಟ್ಟೆಯಿಂದ ಅವರು ನೀರನ್ನೊ 
ಮೊಗೆಯುತ್ತಿದ್ದರು (ಮರಮ. ೩9), [ «ತುಳು. ದೊಟ್ಟೆ] 

ದೊಠಾರ (ನು). ೧. ಶೂರ; ಪರಾಕ್ರವಿಂ; ಕಲಿ:. ಅರಿವನು ಕಲಿ 
ಪಾರ್ಥನೇ ತ್ರಿಪುರಾರಿ ಹಿಡಿವಂಬಾಯಿತೆಂಬ ದೊಠಾರನೇ ದೈತ್ಕಾರಿ 
ಸಾರಥಿಯೆಂಬ ಗರ್ವಿತನೆ (ಕುಪ್ಶಾದ್ರೋ. *-೪3); ಮೇಳವದ ಪರಿ ಲೇಸೃ 
ಕರ್ಣನ ಸೋಲದಲಿ ಸೀವರಿಸಿದರೆ ಭೂಪಾಲನಾಣೆ ದೊಠಾರರಹಿರೆನು 
ತೆಚ್ಚನಾ ಪಾರ್ಥ .(ಕುವ್ಕಾಳ. 39-೪೦). ವಿ. ನಿಂದೆ; ಮೂದಲೆ ; 
ಚಂಚ್ಚುಮಾತಾಡಂವಿಕೆ ; ಬಯಣ್ಗಳಂ. "ತಂಟಾರ', "ದೊಠಾರತನ', 
"ದೊಠಾರಿಸಂ' ಪರಾ, [7] 

ದೊಠಾರತನ (ನಾ). ೧. ಶೌರ್ಯ ; ಸಾಹಸ ; ಪರಾಕ್ರವಂ : ಆಳುತನದ 
ದೊಠಾರತನ ಸರಿಯಾಳಿನಲಿ ಸೆಣಸಾದೊಡೊಳ್ಳಿತು ಮೇಳವೇ ಗುರುದೈವ 
ದಲಿ (ಕುವ್ಕಾದ್ರೋ. ೦೨೬) ; ಆರ ತೇಜದಲೊಲಿಸಿದೆನು ಮದನಾರಿಯನು' 
ಮಟಕ್‌ಗಾಳಗದ ದೊ[ಖಃಾ- ಕು]ಠಾರತನದಲಿ ಮೆಚ್ಚಿ ಕೊಟ್ಟನಲೈ 
ನಿಜಾಸ್ತ್ರವನು (ನಿಧಾಗ. ೧-೦೦-98). ೨. ನಿಂದಿಸಂವಿಕೆ ; ವಂಯದಲಿಸು 
ವಿಕೆ; ಬಯ್ಯೂವಿಕೆ: ನಾಡ ಮಾತನು ಕಲಿತು ನಮ್ಮೊಡನಾಡುತಿಹರೆ 
ದೊಠಾರತನದಲಿ ಮರುಳುತನದಿಂದೆ (ಪ್ರಥುಲೀ. ೦೩-೨). 

[ ದೊಠಾರ + - ತನ] 

ದೊಠಾರಿಸು (ಕ್ರಿ). ೧. ಪರಾಕ್ರವಮನ್ನು ತೋರಿಸು; ಶೌರ್ಯ 
ತಾಳಂ ; ಸಾಹಸವಕಾಡಂ: ಆಳಿವನ ಘಾಟವೆ ದೊರಾರಿಸಿ ಸೋಲಿಸುವು 
ದೇನರಿದೆ (ಕುವ್ಕಾಕ, ೨೬-೩೩). ೨. ಮೂದಲಿಸಂ; ನಿಂದಿಸಿ ಮಾತಾಡು: 
ಖೋಡಿ ಮಾಡದಿರೆಲೆ ಕಿರೀಟಿ ವಿಭಾಡಿಸುವುದರಿದೇ ದೊಠಾರಿಸಿಯಾಡು 
ವುದು ದೊರೆಗುಚಿತವೇ (ಕುನ್ಕಾಭೀ. ೯-೩೬) ; ಫಡ ದೊಡಾರಿಸಿ ನುಡಿದ 
ಜಹ್ವೆಯ ಹೆಡತಲೆಯಲುಗಿವೆನು ಕಣು . (ಕುವ್ಕಾದ್ರೋ.೦೬-೩೪) ; ಇವನ 
ದೊಠಾರಿಸುವ ನಾಲಗೆಯ ಕೊಯ್ಲಿಗೆ ಶಸ್ತ್ರವಿವೆಯೆನುತ(ಕುವ್ಠಾಕ. ೪-00). 

[ ದೊಠಾರ + - ಇಸು] 


40! ದೊಡಹಳತ "ದೊಡ್ಡ ಹಾಳಿತ' ನೋ. 


ದೊಡ್ಡ (ಗಂ). ೧. ಗಾತ್ರದಲ್ಲಿ ಹಿರಿದಾದ ; ದಪ್ಪವಾದ ; ಸ್ಥೂಲವಾದ: 
ಅವಳ ತಂದೆ ಒಂದು ಕಡೆ ಕುಳಿತು ದೊಡ್ಡ ಒಂದು ಡೋಲನ್ನು ಬಡಿಯು 
ತ್ತಿದ್ದನು (ಸಕ. 1, 3). "ದೊಡ್ಡನೇಉಖೌಲ್‌? ಪರಾ. ೨. ವಯಸ್ಸಿ 
ನಿಂದ ಹಿರಿಯರಾದ; ಹಿರಿಯ; ಜ್ಯೇಷ್ಠ. “ದೊಡ್ಡಕ್ಕ”, 'ದೊಡ್ಡಣ್ಣ' 
ಪರಾ. ೩. ಮಂಖ್ಯವಾದ ; ಪ್ರಧಾನವಾದ. “ದೊಡ್ಡಗಿಡ್ಡಂಗಿ', 
'ದೊಡ್ಡಬೀದಿ' ಪರಾ. ೪. ಉದಾರವಾದ; ಉದಾತ್ತವಾದ ; 


ದೊಡ್ಡ 


ಧಾರಾಳ. "ದೊಡ್ಡಮನಸ್ಸೂ' ಪರಾ, ೫, ಒಳ್ಳೆಯಂ ತಳಿಯ ; 
ಉತ್ತಮವಾದ. "ದೊಡ್ಡ ದನ' ಪರಾ. ೬. ವಿಸ್ತಾರವಾದ ; ವಿಶಾಲ 
ವಾದ; ಅಗಲವಾದ : ಅವನದು ತುಂಬು ದೊಡ್ಡ ಮುಖ (ರೂಂ). 
“ದೊಡ್ಡವನೆ' ಪರಾ. ೭. ಎತ್ತರವಾದ ; ಬೆಳೆದ. "ದೊಡ್ಡ ಮರ? 
ಪರಾ. ೮. ಉಬ್ಬಿದ ; ಚಾಚಿದ. "ದೊಡ್ಡಹೊಟ್ಟೆ' ಪರಾ. 
೯. ಶಕ್ತಿಯುತವಾದ ; ಬಲವಾದ. ೧೦. ಉದ್ದ ವಾದ; ನೀಳ 
ವಾದ. "ದೊಡ್ಡಿತು' ಪರಾ. ೧೧. ಆತಿಯಾವ ; ಆಡಂಬರದ ; 
ವೈಭವದಿಂದ ಕೂಡಿದ: ಆಗಾಗ ಅವರ ಮನೆಯಲ್ಲಿ ದೊಡ್ಡ 
ಮೇಜವಾನಿಗಳು ನಡೆಯುತ್ತಲೇ ಇರುತ್ತವೆ (60). ೧೨. ಭರ್ತಿಯಾದ; 
ತೆಂಂಬಿದ : ಇಂದು ಮಳೆ ಬಂದಿರುವ ಕಾರಣ ದೊಡ್ಡ ಹೊಳೆ ಆರಂಭ 
ವಾಗಿರುವುದರಿಂದ ನದಿಯನ್ನು ದಾಟಿ ಬರಲು ಯಾರೂ ಸಹಸ ಮಾಡು 
ವುದಿಲ್ಲ (ಕ). ೧೩. ಗಟ್ಟಿಯಾದ ; ಜೋರಾದ. "ದೊಡ್ಡ ದನಿ? 
ಪರಾ. ೧೪. ಗಾಢವಾದ ; ಅಂತ್ಯವಿಲ್ಲದ. “ದೊಡ್ಡನಿದ್ದೆ' ಪರಾ. 
೧೫. ವೇಗದಿಂದ -ಕೂಡಿದ ; ವೇಗವಾದ. “ದೊಡ್ಡನಡೆ'. ಪರಾ. 
೧೬. ಸಿರಿ ತುಂಬಿದ ; ಐಶ್ವರ್ಯವುಳ್ಳ. "ದೊಡ್ಡೊಕ್ಕಲು' ಪರಾ. 
೧೭, ಹೆಚ್ಚಿನದಾದ; ಮಹತ್ತಾದ. "ದೊಡ್ಡಸುದ್ದಿ' ಪರಾ. 
೧೮. ತಿಳಿದ ; ತಿಳಿವಳಿಕೆ ಹೊಂದಿದ. "ದೊಡ್ಡ ಮಾತು' ಪರಾ. 

ದೊಡ್ಡದೊಡ್ಡ (ದ್ವಿರಂಕ್ತಿ) ;  ಗಂಡಶೈಲಾಃ ಬೆಟ್ಟದಿಂದ 
ಕೆಳಕ್ಕೆ ಉರುಳಿಕೊಂಡು ಜಾರಿದ ದೊಡ್ಡದೊಡ್ಡ ಕಲುಗುಂಡುಗಳು 
(ಸಿದ್ಕಾಂತಿ. ೧೦೮) ; ದೊಡ್ಡ ದೊಡ್ಡ ಕಣ್ಣುಗಳನ್ನು ಮೆಡ್ಡರಿಸಿಕೊಂಡು 

. ಬಸ್ಸು ಗುಡಿಗೆ ಎದುರಾಗಿ ಬರುತ್ತಿದ್ದರೆ ಎತ್ತುಗಳಿಗೆ ಬೆಟ್ಟದುಕುರದ 
ಭೂತವೇ ಬಂದಂತೆ ಕಂಡು... ಪರಾರಿಯಾಗುತ್ತಿದ್ದು ವು (ನನ್ನೂರು. 3೯). 
ದೊಡ್ಡಂಕಂ ಬಡಿವ, ದೊಡ್ಡಂಕ ಬಡಿವ ಎ ಮಹಾಯಂದ್ಧಗಳಲ್ಲಿ 
ಹೋರಾಡುವವನಂ; ಅತಿಶಯವಾಗಿ ಹೋರಾಡುವವನು ; ಒಂದು 
ಬಿರುದು: ತೂಗಿ ತುತ್ತಿಡುವ ಬಿರುದರ ವೆಣ್ಣಿರೆ ಗಣ್ಣಂ . . . ದೊಡ್ಡಂಕಂ 
ಬಡಿವ ಗೀತಪ್ರಗೀತಂ ಗೇಯವಿನೋದನ್‌ ನಿಜಕುಳೋತ್ತುಂಗ 
ಶ್ರೀಮದೆಟ್‌ಯಂಗದೇವ ಸ್ಮಿರಂ ಜೀಯಾತ್‌ (ಮೇರಿ. ೧೯೩೯, ೩೭-೩೦ ; 
3099) ; ದೊಡ್ಡಂಕ ಬಡಿವ ಜಗವನಣ್ಮಲೆವ ` ಸಿತಗರ ಗಣ್ಣ ಸಾಮನ್ತ 
ಬಿಟ್ಟಿದೇವರು (ಎಳ. ೫೪1, ಕನಾ. ೯6-0೩: 1169): ದೊಡ್ಡಂಕ ಬಡಿವ 
ನೆಂಬ ಬಿರುದಂ ಚಾಲುಕ್ಕ ಚಕ್ರವತಿಯಾಹವ[ಮ]ಲ್ಲನ' ಕಯ್ಮಲು ಪಡೆದು 
(ಎಳ, ಸಳ, ಜಕ್ಕನಾ. 3-83 ; 1242). ದೊಡ್ಡಕುದುರೆ ಚೇಪ್ಪೆಹಣದ 
ಸಾವಂರ್ಥ್ಯವಿದ್ದವರು ಮಾಡುವ ವ್ಯವಹಾರವನ್ನು ಹಣವಿಲ್ಲದವರು 
ಅನಂಕರಿಸಂವ ನಡವಳಿ : ಅವರದೆಲ್ಲ ದೊಡ್ಡಕುದುರೆ ಚೇಷ್ಟೆ. ನಾವು 
ಅವರಿಗೆ ಈಡೇನೂ-ಅಲ್ಲ (ಮಹಾಗ. ೨). ದೊಡ್ಡದಾಗು - ೧. ಗಾತ್ರದಲ್ಲಿ 
ಹಿರಿದಾಗು ; ದಪ್ಪ ವಾಗು : ಬೆಲೂನಿನಲ್ಲಿ ಗಾಳಿ ತುಂಬುತ್ತಾ ತುಂಬುತ್ತಾ 
ಅದು ದೆಣಡ್ಡದಾಗುತ್ತೂ ಬಂತು (ಕ). ೨. ವಿಶಾಲವಾಗು ; ವಿಸ್ತಾರ 
ವಾಗು: ಜನರಲ್‌ ವಾರ್ಡಿನಲ್ಲಿ ಪ್ರಪಂಚ ದೊಡ್ಡದಾಗಿತ್ತು (ಕೀಲುಗೊಂ- 
೧93). ೩. ನೀಳವಾಗು ; ಉದ್ದವಾಗು : ಈ ದಿನದ ನನ್ನ ಭಾಷಣ 
ಸ್ವಲ್ಪ ದೊಡ್ಡದಾಗಬಹುದು (ಕೂಂ). ೪. ದೊಡ್ಡವಳಾಗು ; ಮೈನೆರೆ: 
ಆರೇಳು ತಿಂಗಳುಗಳಾದವು. ಹೆಣ್ಣು ದೊಡ್ಡದಾಯಿತು (ಹುಟ್ಕಹ. ೧೬). 

ದೊಡ್ಡದು - ೧. ಹಿರಿದಾದುದು; ಹೆಚ್ಚಿನದು: ನಿಮ್ಮ ಭಾಗ್ಯ 
ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ (ಪುರಂದ. 3-೩೧ ಪಲ್ಲವಿ) ; 
ಕ್ಷಮೆಯು ದೊಡ್ಡದೇ ಹೊರತಾಗಿ ಪುಪಕೃತ್ಯದಿಂದುಂಟಾಗುವ ಭೋಗವು 
ದೊಡ್ಡದಲ್ಲ (ಕೃವಾಉ. 49) ; ನಿನ್ನನ್ನು ಕಣ್ಣಿಗೆ ಒತ್ತಿಕೊಳ್ಳಬೆ:ಕೆಂಬ ಆಶೆ 
ಐಚಾಗುವುದು. ನೀನು ಎಷ್ಟು ದೊಡ್ಡವಳು! ನಿನ್ನ ಹೃದಯ ಎಷ್ಟು 
ದೊಡ್ಡದು, ಶಾಂತಲೆ! (೫ಂತಲಾ. ೩೨). ೨. ವಿಶಾಲವಾದಂದಂ : 


೪೦೯೬ 


48 


ದೊಡ್ಡ 


ಕುಪ್ಪತ್ತೂರಿನ ದೇವಾಲಯವು ಬಹಳ ಹಳೆಯದು ಮತ್ತು ದೊಡ್ಡದು 
(ಮೈವಾಸ್ತು. ೧೨೦). ೩. ಅವಂಲ್ಯವಾದಂದಂ ; ಮಹತ್ತಾದುದಂ : 
ಮಾನವಜನ್ಮ ದೊಡ್ಡದು ಇದ ಹಾನಿ ಮಾಡಲಿಬೇಡಿ ಹುಚ್ಚಪ್ಪಗಳಿರಾ 
(ಪುರಂದ. ೧-೧೪-೦). ೪. ಅಶಕ್ಯವಾದಂದು-; ಅಸಾಧ್ಯವಾದಂದು : 
ಇದೇನು ದೊಡ್ಡದೆಂದು ಕೈಯನ್ನು ತೊಗುತ್ತು ಪಲದಲ್ಲಿ 
ನಡೆದನು (₹9ಲೂರ. ೧೦ ಕಠಾಸಾರ). ದೊಡ್ಡದು ಮಾಡು ಎ ಅಲ್ಪವನ್ನು 
ಅತಿಯಾಗಿ ಭಾವಿಸು: ಇಷ್ಟು ಸಣ್ಣದ:ದ ವಿಷಯವನ್ನು ದೊಡ್ಡದು 
ಮಾಡಬಾರದು (ಆಳನಿ. ೨9) ; ತನ್ನ ಹೆಂಡತಿಗುದ ಒಂದು ಸಣ್ಣ ಅಪಚಾರ 
ವನ್ನು ದೊಡ್ಡದು ಮಾಡಿ ಹಿರಿಯ ಮಗ ಮನೆ ಬಿಟ್ಟು ಬೇರೆ ಸಂಸಾರ 
ಹೂಡಿದ್ದಾನೆ (ರೂಂ). ದೊಡ್ಡವ, ದೊಡ್ಡವನು ಎ ೧, ವಯಸ್ಕ ; 
ಹಿರಿಯ : ಎಡ್ಡಮಂ ಮಬ್ಬಿನೊಳ್‌ ದೊಡ್ಡನುಂ ನೋಡಿದಂ ದೊಡ್ಡವಂ 
ಕಿರಿದಾಗಿ ಬಯಕೆಯೊಳಗಿಳಿದಂ (ಕಾಲೂರ. ೪೧-೫೧): ಹೌದು ಮಗು, 
ನೀನೀಗ ತುಂಬ ದೊಡ್ಡವ (ಮರಮ. ೩೭೬) ; ವೆಂಕಟತುವಿು ನನಗಿಂತ 
ಸುಮಾರು ಹತ್ತು ವರುಷ ದೊಡ್ಡವನು (ಸಜ್ಮಕ. 1೪, ೩0): ಮಧು 
ದೊಡ್ಡವನಾಗುತ್ತಾನೆ, ಓದಿ ವಿದ್ಯಾವಂತನಾಗುತ್ತಾನೆ (ಕೀಲುಗೊಂ. ೮೦). 
೨. ಶ್ರೀಮಂತ ; ಸಾಹುಕಾರ : ದೊಡ್ಡವನುಂಡರೆ ಮದ್ದು ಬಡವ 
ನುಂಡರೆ ಹೇಸಿಗೆ (ಗಾದ) ; ದೊಡ್ಡವನ ಮಾತು ಸವಿ, ಬಡವನ ಊಟ ಸವಿ 
(ಗಾರೆ). ೩. ಶ್ರೇಷ್ಠ ನಾದವನು. ಜೊಡ್ಡವರು, ದೊಡ್ಡರ್‌ (ಬಹಂವ) ೩ 
೧. ಹಿರಿಯರು : ಹೆಡ್ಡರೆಂಬುವರೇನೋ ಲಂಗೋಟಿ ಜನರನ್ನು ದೊಡ್ಡವ 
ರೆಂದು ವಂದಿಸುವರು ಯತಿಗಳ (ಪುರಂದ. ೪-56-೩) ; ಗೊಡ್ಡು ನಾಮ 
ತೀಡಿಕೊಂಡು ಅಡ್ಡಾದಿಡ್ಡಿ ಮುದ್ರೆಗಳ ಬಡಿದುಕೊಂಡಿನ್ನು ದೊಡ್ಡ 
ದೊಡ್ಡ ವಪಹಿಶುಗಳಿಂಡಿ ದೊಡ್ಡ ವರೆಂದ್ಹೇಳಿಕೊಂಬ ಬಡ್ಡೀ ಧಗಡೀಮಕ್ಕಳಿ 
ಗಿನ್ನು ವೈಷ್ಣವ ಸಲ್ಲುವುದೆ (ಪುಕಂದ. ೪-೧೧೧-೧) : ತಮ್ಮ ಚಾತುರ್ಯ 
ವನ್ನು ದೊಡ್ಡವರಿಗೆ ತೋರಿಸಬೇಕೆಂದು ಹುಡುಗರು ಸದಾ ಅಭಿಲಾಷಿಸು 
ವರು (ರಾವಿ. 33): ದೊಡ್ಡವರದೆಲ್ಲವು ದೊಡ್ಡದೆಂಬುವ ವಜಾತು 
ಸುಳ್ಳಲ್ಲ! (ಉಯ್ಕೂಲೆ. ೬೩-0). ೨. ಸಾಹುಕಾರರು ; ಶ್ರೀವಂಂತರಂ: 
ಗುರಂಕಾರರಿಗೆ ಮೈಸೂರಿನಲ್ಲಿ ದೊಡ್ಡವರುಗಳ ಮನೆವಾರ್ತೆಗಳ ಮತ್ತು 
ಚಾಕರರುಗಳ ನೆಂಟಸ್ತನ ಮತ್ತು ಗೆಳೆತನ ಬಹಳ ಉಂಟಂತೆ (ಕಲನೆ. ೨30); 
ದೊಡ್ಡವರ ಮನೆ ನೋಟ ಚಂದ, ಬಡವರ ಮನೆ ಊಟ ಚಂದ (ಗಾಜಿ) ; 
ದೊಡ್ಡವರ ಕೈ ಗಿಡ್ಡ (ಗಾರ). ೩. ಮೇಲೆನಿಸಿಕೊಂಡವರಂ; ವಂಹಾ 
ವ್ಯಕ್ತಿಗಳು ; ಹೆಚ್ಚಿನವರಂ: ಜಾಗೃತಿಯು ಘನ,-ಕೃತಿಯು ಘನವು, 
ವಿಸ್ಮೃತಿಯು ಘನ! ದೊಡ್ಡವರು! (ಉಯ್ಯಾಲೆ. ೬೫-೧೬) : ಅಂತು 
ಪೊಜಮಡುವರಾತಿಕಾಲಾನಲನಂ ಕಂಡು ಕಡ್ಡು ವಂದ ದೊಡ್ಡರೆಲ್ಲಂ 
ಮುಸುಅಕ (ಪಂಪಥಾ. ೩-೬೦ ಐ); “ವೃದ್ಧರು” (ಪಂಪದೀ. ೦೧). 
ದೊಡ್ಡ ವಳಾಗು ಎ ೧. ವಯಸ್ಕಳಾಗು : ನೀನು ಚಿಕ್ಕವಳು , , , ದೊಡ್ಡವ 
ಳಾದ ಮೇಲೆ ನಿನಗೆ ಎಲ್ಲಾ ಅರ್ಥವಾಗುತ್ತೆ (ಕೀಲುಗೊಂ. ೧). ವಿ. ಪ್ರಥಮಂ 
ಯತುಮತಿಯಾಗು ; ಪುಷ್ಪವತಿಯಾಗು ; ಮೈನೆರೆ: ಈ ಅನಾಥ 
ಬಾಲಿಕೆಯ ವಿವಾಹದ ಭಾರವೂ ಗುರುಚರಣರ ಮೇಲೆಯೇ ಬಿದ್ದಿದೆ. 
ದೊಡ್ಡವಳಾಗಿ ಬಿಟ್ಟಿದ್ದಾಳೆ (ಪರ. 3೯): ಅಬ್ಬಬ್ಬಾ ಅಂದ್ರೆ ಇನ್ನೆರಡು 
ವರ್ಷಗಳಲ್ಲಿ ದೊಡ್ಡವಳಾಗುತ್ತಾಳೆ (ಕೀಲುಗೆ90. ೩೦). : ದೊಡ್ಡವಳು-೧. 
ಹಿರಿಯಳು: ಹಾಗಾದರೆ ನೀನು ದೊಡ್ಡವಳಲ್ಲಾ, ನಿನಗೇಕೆ ಮಕ್ಕಳಾಗೋ 
ದಿಲ್ಲ? (ಕೀಲುಗೊಂ. ೧೦). ವಿ. ಶ್ರೇಷ್ಠಳಾದವಳಂ : ನೀನು ಎಷ್ಟು 
ದೊಡ್ಡವಳು ! ನಿನ್ನ ಹೃದಯ ಎಷ್ಟು ದೊಡ್ಡದು, ಶಾಂತಲೆ! (ಕಾಂತಲಾ. 
೩೯೨). ಹ, ಎತ್ತರವಾಗಿರಂವವಳು; ಇಬ್ಬರನ್ನೂ ಅಕ್ಕಪಕ್ಕದಲ್ಲಿ ನಿಲ್ಲಿಸಿ 
ನೋಡಿದರೆ ದೊಡ್ಡವಳು ಯಾರು ಎಂದು ತಿಳಿಯುತ್ತದೆ (ರೂಂ). ದೊಡ್ಡ 
ಹಾಉಗೆಯ ದೇವರು2ಪ ಸಿದ್ಧ ವಾಗಿದ್ದ ಒಂದಂ ದೇವತೆಯನ್ನು ಕುರಿತ 


ದೊಡ್ಡ ಅಂಚಿಹುಲ್ಲು 


ವಿವರಣೆಯನ್ನು ಕೊಡುವ ಪದ : ಸಯಂಭುದೇವರ ಗುಡಿಯ ದೊಡ್ಡ 
ಹಾಉಗೆಯ ದೇವರ ಕೃಪೆಯಿಂದ ದನಗೂರ ದೊರೆ . , , ಸುಬರಾಜ್ಯಂಗೆ 
ಯ್ಯೂತ್ತಿರಲು (ಎಕ. 111, ಮಳವ. ೮೨-೩; 1609). ದೊಡ್ಡಾಳು ಇ 
೧. ಎತ್ತರವಾದ ಆಳು : ಅಪ್ಪುಜಿಯು ಅಷ್ಟು ದೊಡ್ಡಾಳಲ್ಲವಾದ್ದ 
ರಿಂದ ಅವರಿಗೆ ಸರಿಯಾಗಿತ್ತು (ಕೆಂಗಾಳ್ಕ. 38). ವಿ. ಬಲವಾದ ಆಳು: 


ಗಾರೆಕೆಲಸಕ್ಕೆ ನಾಲ್ಕು ಜನ ದೊಡ್ಡಾಳುಗಳು ಆವಶ್ಯಕ (ರೂಂ). ದೊಡ್ಡಿಹ- | 


೧. ದಪ್ಪವಾದ ; ಸ್ಥೂಲವಾದ : ಗಂಡಶೈಲಂಗಳ್‌ - ಬೆಟ್ಟದತ್ತಣಿಂದ 
ಉರುಳ್ವ ದೊಡ್ಡಿಹ ಕಲ್ಲುಗಳು (ನಾರಾ. ಕ) ; ಮಹೋಕ್ಷ-ದೊಡ್ಡಿಹ ಎತ್ತು 
(ನಾಚಿರಾ. ಕಿ). ೨. ಹಿರಿದಾದ ; ಹೆಚ್ಚಿನ ; ಶ್ರೇಷ್ಠ : ಒಡ್ಡಿದ ಮೋಹರ 
ಗಳನೊಡೆ ಹಾಯ್ಲುವೆ ದೊಡ್ಡಿಹ ರಾವುತರುಗಳ ಒಡ್ಡಮುಟ್‌ವೆ (ಕುರಾಸಾಂ. 
೦೫-೧೬); ಒಡ್ಡಿದ ಶೂಲವ ಹಾಯ್ದು ಮೈಲಾರದ ದೊಡ್ಡಿಹ [ಪಾಕಾಂ.ಯ) 
ದೇವರಿಂದವನ ಅಡ್ಜಾಕಿಲ್ಲದೆ ತರಿಸಿ ನಿನ್ನಯ ಕಾಲಿಗಡ್ಡಗೆಡಹುವೆನಂಜದಿರು 
(ಕುರಾಸಾಂ.. ೨9-೩೭), ಓ ಇದಲ್ಲದೆ ಅನೇಕ ನಾವಂವಾಚಕಗಳೊಡನೆ 
ಕೂಡಿ ಸಂದರ್ಭಕ್ಕನುಸಾರವಾಗಿ ಈ ಶಬ್ದ ಹೆಚ್ಚು ವ್ಯಾಪ್ತವಾದ 
ಅರ್ಥವನ್ನು ಪಡೆಯಂತ್ತದೆ. ಉದಾಹರಣೆಗೆ. ದೊಡ್ಡ ಅಂಗಡಿ, 
ದೊಡ್ಡ ಊರಂ, ದೊಡ್ಡಕೆರೆ, ದೊಡ್ಡ ಕೆಲಸ, ದೊಡ್ಡ ಜಾತ್ರೆ, 
ದೊಡ್ಡ ತಪ್ಪು, ದೊಡ್ಡಧಿಕಾರಿ, ದೊಡ್ಡನದಿ, ದೊಡ್ಡ ಪುಸ್ತಕ 
ಭಂಡಾರ, ದೊಡ್ಡ ವಸ್ತುಪ್ರದರ್ಶನ, ದೊಡ್ಡ ಸೈನ್ಯ, ದೊಡ್ಡಹಳ್ಳಿ, 
ದೊಡ್ಡ ಹೊಟ್ಟೆ ವಂಂತಾದಂವು. | 
[ ದೇ.8 ತಮಿ, ತೊಟ್ಟ; ತುಳು. ದೊಡ್ಡ, ದೊಡ್ಡು; ತೆಲು. 
ದೊಡ್ಡ; ಕೊಡ. ದೊಡ್‌; ಕೊಲಾ. ದೊಡಾಂದ್‌ ] 
ದೊಡ್ಡ ಅಂಚಿಹುಲ್ಲು "ದೊಡ್ಡ ಹಂಚಿಹಂಲ್ಲಂ' ನೋ. 
ದೊಡ್ಡ ಅಂಟುಪುರಲೆಹುಲ್ಲು (ನಾ). ಒಂದು ಬಗೆಯ ದೊಡ್ಡದಾದ 
ಅಂಟುಪುರಲೆ ಹುಲ್ಲು: ದೊಡ್ಡಅಂಟುಪುರಲೆಹುಲ್ಲು, ಕರೀಒಟ್ಟೆಹುಲ್ಲು 
(ಮೈ ಔಗಿ. ೬೯-೦93೦). [ದೊಡ್ಡ + ಅಂಟುಪುರಲಿ + ಹುಲ್ಲು (ಆಪುಲ್‌)) 
ದೊಡ್ಡ ಏಲಕ್ಕಿ "ದೊಡ್ಡೇಲಕ್ಕಿ' ನೋ. 
ದೊಡ್ಡಕಡಗ (ನಾ). ಒಂದು ಬಗೆಯ ದೊಡ್ಡ ತೇಗದ ವಂರ: ಹೆತ್ತೇಗ, 
ಎಟ್ಟೆಗ, ಎತ್ಕಾಗ, ಅರ್ಸಿನತೇಗ, ದೊಡ್ಡಕಡಗ. ಹೆಡ್ಡ (ಮೈಶಗಿ. ೩-೪೦). 
[ ದೊಡ್ಡ + ಕಹಗ್ಯ] 
ದೊಡ್ಡಕಡವ (ನಾ). ಒಂದಂ ಬಗೆಯ ದೊಡ್ಡ ಕದಂಬವೃಕ್ಷ: “ಮಹಾ 
ಕದಂಬಃ-ದೊಡ್ಡ ಕಡವ, ರಾಶ್ಮೆ” (ಓಷಧಿ. ೦೨೨). 
[ ದೊಡ್ಡ + ಕಡವ; (ಕಡಂಬ) ] 
ದೊಡ್ಡಕರುಳು (ನಾ). ಜಠರದ ಕೊನೆಯಿಂದ ಗುದದ್ವಾರದವರೆಗಿನ 
ಅನ್ನನಾಳದ ಭಾಗ : ಸಣ್ಣಕರುಳಿನಲ್ಲಿ ಸಹ. ಅರಗದ ಹಾಗೂ ಶರೀರಕ್ಕೆ 
ಬೇಡವಾದ ಅನ್ನದ ಭಾಗವು, ದೊಡ್ಡಕರುಳಿನಲ್ಲಿ ಬಂದು ಸೇರುತ್ತದೆ 
(ಗೋಗ್ರಾಸ. ೪2) ; ಕೆಲವು ಕೀಟಗಳಲ್ಲಿ . . . ಹೊಡ್ಡಕರುಳು (ಕೊಲೊನ್‌) 
ಗುದನಾಳದ ಚೀಲ (೫6088! 88) ಮತ್ತು ಗುದಗಳಂತೆ ವಿಭಾಗಿಸಬಹುದು 
(ಕೀಟಜಿ. ೨೮). "ಸಣ್ಣಕರಂಳು' ಪರಾ. 
[ ದೊಡ್ಡ + ಕರುಳು (ಕರುಳ) ) 
ದೊಡ್ಡಕಹಿಮೆಣಸು (ನಾ). ಒಂದು ಬಗೆಯ ಸಸ್ಯ; 
“ಕಂಕೊಲ-ಕಂಕೊಳ, ದೊಡ್ಡ ಕಹಿಮೆಣಸು” (ಓಷಧಿ. ೨೨). 
[ ದೊಡ್ಡ + ಕಹಿಮೆಣಸ್ಕು ] 
ದೊಡ್ಡಕಳವಿ (ನಾ). ದಪ್ಪವಾದ ಹಣ್ಣುಗಳನ್ನು ಬಿಡಂವ ಕಳವಿ ಗಿಡ,- 
ಕಮರಿಕೆಗಿಡ: “ಮಹಾಶ್ವೇತ-ದೊಡ್ಡ ಕಳವಿ, ಬಿಳಿಯ ಬಳ್ಳಿ. ಸುಂಡೆ, 
ಕೆಂಜೆಡೆ” (ಓಷಧಿ. ೦೬೬) ; “ಶಿರಿಪತ್ರಃ-ದೊಡ್ಡಕಳವಿ” (ಓಷಧಿ. ೦೬೬). 
[ ದೊಡ್ಡ + ಕಳವಿ (ಆಕಳವೈ)] 


ಕಂಕೊಳ : 


೪೦೯೭ 


36 


46 


45 


ದೊಡ್ಡಗಟ್ಟು 


ದೊಡ್ಡಕಳವಿಗೆ (ನಾ). ಮುಳ್ಳಗಸೆಯಲ್ಲಿ ಒಂದಂ ಬಗೆ: *ಗಿರಿಕರ್ಣಿಕೆ.. 
ದೊಡ್ಡಕಳವಿಗೆ” (ಓಷಧಿ. ೪6). (ದೊಡ್ಡ + ಕಳವಿಗೆ] 

ದೊಡ್ಡ ಕಳ್ಳಂಗಡಲೆ (ನಾ). ದೊಡ್ಡದಾದ ಕಳ್ಳಂಗಡಲೆ ಜಾತಿಗೆ ಸೇರಿದ 
ಒಂದಂ ಬಗೆಯ ಸಸ್ಯ; ದೊಡ್ಡದಾದ ಏಲಾವಾಲಂಕ : “ವರ್ಷ 
ಪುತ್ರಿ-ದೊಡ್ಡ ಕಳ್ಳಂಗಡಲೆ” (ಓಷಧಿ. ೦೪೮). 

[ ದೊಡ್ಡ * ಕಳ್ಳಂಗಡಲೆ ] 

ದೊಡ್ಡಕಾಗೆ (ನಾ). ಒಂದಂ ಬಗೆಯ ಕಾಗೆ; ಮಂಡಕಾಗೆ ; “ಅರಣ್ಯ 
ವಾಯಸಃ-ದೊಡ್ಡಕಾಗೆ” (ಓಷಧಿ. ೯); “ಕಾಕೋಲ-ಚವ್ಯ, ದೊಡ್ಡಕಾಗೆ, 
ನೀರುಳ್ಳಿ” (ಓಷಧಿ. ೨೯). [ದೊಡ್ಡ ಕಾಗೆ] 

ದೊಡ್ಡಕಾವಲಿ (ನಾ). ಒಂದು ಬಗೆಯ ಸಸ್ಯ : ಕರಂಡಹಣ್ಣಿನ ಗಿಡ, 
ಕಬಳಿಗಿಡ, ಕಳಾಗಿಡ, ದೊಡ್ಡಕಾವಲಿ, ಹೆಜ್ಜಾರಿಗೆ (ಮೈಔಗಿ. ೧೮-೩3). 

[ ದೊಡ್ಡ + ಕಾವಲ್ಲಿ ] 

ದೊಡ್ಡಕಿತ್ತೀಳೆ (ನಾ). ಈಳಿ ಜಾತಿಗೆ ಸೇರಿದ ಒಂದಂ ಬಗೆಯ ದೊಡ್ಡ 
ಮರ ಮತ್ತು ಅದರ ಹಣ್ಣು: *ದ್ಧಿಪದಃ-ದೊಡ್ಡ 8(ತ್ತಳೆ)ತ್ತೀಟಳ 
£೪93)” (ಓಷಧಿ. “ ದ್ವಿಷಖರ್ಜೂರೀ-ದೊಡ್ಡ ಕಿತ್ತೀಟ್‌£ಳಿ]” 
(ಓಷಧಿ. ೭೬): “ಬೃಹೆತ್ಸಾರಾವತಂ-ದೊಡ್ಡ ಕಿತ್ತೀಟಿಕ [ಳೆ]? (ಓಷಧಿ. 
೧೦೪). [ ದೊಡ್ಡ + ಕತ್ತೀಳೆ] 

ದೊಡ್ಡಕುಶೆ (ನಾ). ಒಂದು ಬಗೆಯ ದೊಡ್ಡದಾದ ಹಂಲ್ಲು : “ಶವ 
ಬನ್ನಿ, ದೊಡ್ಡಕಂಶೆ” (ಒಷಧಿ. ೧೫೯). [ದೊಡ್ಡ +ಕುಶೆ] 

ದೊಡ್ಡಕೂವೆ (ನಾ), ಗೆಣಸಿನಲ್ಲಿ ಒಂದು ಬಗೆ: ದೊಡ್ಡಕೂವೆ, ಕೆಂಪು 
ಕೂವೆ (ಮೈಠಿಗಿ. ೨೬-೫೦೦). [ದೊಡ್ಡ ೬ ಕೂವೆ,] 

ದೊಡ್ಡಕ್ಕ (ನಾ), ಅಕ್ಕಂದಿರಲ್ಲಿ ಹಿರಿಯಳಾದವಳು ; ಹಿರಿಯ ಅಕ್ಕ ; 
ಜ್ಯೇಷ್ಠ ಸೋದರಿ ; ದೊಡ್ಡಕ್ಕನನ್ನು ಕಕ್ಕಿ ಗದರಿಸಿದಳೆಂದು ಮಕ್ಕಳೆಲ್ಲಾ 
ನಗತೊಡಗುವಾಗ ಯಶೋದೆಯ ಮೊಗದಲ್ಲೂ ಮೂಡುತ್ತಿದ್ದುದು 
ನಗುವೆ (ವಾತ್ಸಲ್ಮ. ೮೧) ; ದೊಡ್ಡಕ್ಕನ ಚಾಳಿ ಮನೆಮಂದಿಗೆಲ್ಲಾ (ಗಾದೆ). 

[ ದೊಡ್ಡ + ಅಕ್ಕ, 7 

ದೊಡ್ಡಕ್ಕಿಹುಲ್ಲು (ನಾ). ಹೊಲದಲ್ಲಿ ತಾನಾಗಿ ಬೆಳೆಯಂವ ದೊಡ್ಡ 
ದಾದ ಒಂದಂ ಬಗೆಯ ಹುಲ್ಲು: ದೊಡ್ಡಕ್ಕಿಹುಲ್ಲು, ಮಣ್ಣಕ್ಕಿಹುಲ್ಲು 
(ಮೈಔಗಿ, ೩೦-೩೮೪). [ದೊಡ್ಡ + ಅಕ್ಕಿಹುಲ್ಲು] 

ದೊಡ್ಡಕ್ಷರ (ನಾ). (ಇಂಗ್ಲಿಷ್‌ ಭಾಷೆಯಲ್ಲಿ) ವಾಕ್ಕದ ಅಥವಾ ಹೆಸರಿನ 
ಮೊದಲನೆಯ ಅಕ್ಷರ; ಆದಿಯ ಅಕ್ಷರ: ಪ್ರತಿ ಫಾಂಟಿನಲ್ಲಿಯೂ 
ದೊಡ್ಡಕ್ಷರಗಳು (0೩914೩೬) ಚಿತ್ಕಲಿಕ್ಷರೆಗಳು . , . ಸಂಯುಕ್ತಾಕ್ಷರ 
ಗಳೂ ಇರುತ್ತವೆ (ಮುದ್ರಕ. ೧೮). [ದೊಡ್ಡ + ಅಕ್ಷರ) 

ದೊಡ್ಡಖಚೋರ (ನಾ)..ಒಂದಂ ಬಗೆಯ ದೊಡ್ಡದಾದ ಖಚೋರ : 
ಆಗಿಲು, ಸಣ್ಣಖಚೋರ, ದೊಡ್ಡಖಚೋರ , . . ಇವಿಷ್ಟನ್ನು ಪ್ರತ್ಯೇಕ 
ಎರಡು ವರಹ ತೂಕಗಳನು ಸೂಕ್ಷ್ಮವಾಗಿ ಚೂರ್ಣಿಸಿ ಹಾಕಿ... 
ನಸ್ಕಂಗಳ ಮಾಡಿಸಲು ನೇತ್ರರೋಗ, ಶಿರೋರೋಗಂಗಳು ಶಮನವಹವು 
(ವೈದ್ಯಸಾ. 11, ೦೩೩). [ ದೊಡ್ಡ + ಖಚೋರ)] 

ದೊಡ್ಡ ಖರ್ಜೂರ (ನಾ). ಒಂದು ಬಗೆಯ ದೊಡ್ಡದಾದ ಖರ್ಜೂರದ 
ಮರ ಮತ್ತು ಅದರ ಹೆಣ್ಣು: “ರಾಜಪಿಂಡಾ-ದೊಡ್ಡ ಖರ್ಜೂರ” 
(ಓಷಧಿ. ೦೩೭) ; “ರಾಜಜ್ಮೀಷ್ಠ್ಮಾ-ಬಾಟಕ, ದೊಡ್ಡ ಖರ್ಜೂರ” (ಓರ, 
eat). [ ದೊಡ್ಡ * ಖರ್ಜೂರ] 

ದೊಡ್ಡಗಟ್ಟು (ನು). ದೊಡ್ಡದಾದ ಅಣೆಕಟಂ್ಬ : ಬ್ರಹ್ಮೇಸ್ವರದೇವರ್ಗ್ಗೆ 
ಬ್ರಹ್ಮವೇದಿಜೀಯರಂ ಕಾಲಂ ಕರ್ಚ್ಚಯೂರಿಂ ಪಡುವ ದೊಡ್ಡಗಟ್ಟಿನ 
ಕೆಳಗೆ ಬಿಟ್ಟ ಗಟ್ತಿ ಮತ್ತರೊಂದು (ಎಕ. ಸಃ, ದಾವಣ, ೦೨೬-೨೪: 

[ ದೊಡ್ಡ * ಕಟ್ಟು 


೭೬) ; 


1087). 


ದೊಡ್ಡಗರಿಕೆ ಹುಲ್ಲು 


ದೊಡ್ಡಗರಿಕೆಹುಲ್ಲು (ನಾ). ಒಂದು ಬಗೆಯ ಗರಿಕೆಹುಲ್ಲು : (ಠ್ಮಕಗಿ. 
೩೪-೬೬೪), [ ದೊಡ್ಡ 4 ಗರಿಕೆ (ಎಕಟುಂಕೆ) + ಹುಲ್ಲು (ಎಪುಲ್‌)] 
ದೊಡ್ಡಗಾದಾರಿ (ನಾ). ಒಂದಂ ಬಗೆಯ ಸಸ್ಯ ; ದೊಡ್ಡ ಮಾಚಿಪತ್ರೆ : 
(+). [ದೊಡ್ಡೆ *.ಗುದಾರಿ] - 
ದೊಡ್ಡಗಿಡ್ಡಂಗಿ (ನಾ). ಮಂಖ್ಯವಾದ ಕಾರಾಗೃಹ : ನಿಮ್ಮನ್ನೆಲ್ಲ ದೊಡ್ಡ 
ಗಿಡ್ಡಂಗಿಯ ಗುಪ್ತಗೃಹದಲ್ಲಿ ಉಳ್ಳ ಆ ಹಲಕೆಲವು ಮುಟ್ಟುಗಳ ಶಸ್ತ್ರಗಳ 
ಯನ್ವಗಳ ಕಡಿಕರ ಸಾಹಾಯ್ಕದಿಂದ [ಜಿಟ್ಕಅ. 8೨-೩). 
[ ದೊಡ್ಡ + ಗಿಡ್ಡಂಗ್ಯಿ ] 
ದೊಡ್ಡಗುಣ (ನಾ). ಉದಾರವಾದೆ ಗುಣ: ದೊಡ್ಡಗುಣವನೊಂದ 
ನೇನೆಂಬೆ ಪತಿಯ ಮೈಯೊಡ್ಡಿನೊಳುಣ ಕುಳಿತಾಗ ಅಡ್ಡಣಿಗೆಯನೊಲ್ಲರ 
ವಕೇನು ಲೋಕದ ಹೆಡ್ಡ ಹೆಂಗಳೆ ಹೇಳುವಾಗ (ಧರಣ: ೪-೫೯) ; ಕೆಟ್ಟದ್ದನ್ನು 
ಸರಿಪಡಿಸಿಕೊಳ್ಳುವದೇ ದೊಡ್ಡಗಂಣ (ಛೀಮಕಾ. 33೯). 
[ ದೊಡ್ಡ.* ಗುಣ] 
ದೊಡ್ಡಗುಲಗಂಜಿ (ನಾ). ದೊಡ್ಡದಾದ ಒಂದಂ ಬಗೆಯ ಸಸ್ಯ ಮತ್ತು 
ಅರ್ಧ ಕೆಂಪಾಗಿಯೂ ಅರ್ಧ ಕಪ್ಪಾಗಿಯೂ ಇರುವ ಅದರ ಬೀಜ ; 
ಆನೆಗಂಲಗಂಜಿ : ಮಂಜತ್ತಿ, ವಂಜಡಿ, ಮಂಂಜಿಟ್ಟಿ, ದೊಡ್ಡಗುಲಗಂಜಿ, 
ಆನೆಗುಲಗಂಜಿ (ಮೈಔಗಿ. ೩-೩೮). 
[ ದೊಡ್ಡ + ಗುಲಗಂಜಿ (ಗುರುಗುಂಜಿ) 7 
ದೊಡ್ಡಗೆಣಸು (ನಾ). ಗೆಣಸಿನಲ್ಲಿ ಒಂದು ಬಗೆ : `“ಪರಾವಶಃ ದೊಡ್ಡ 
ಗೆಣಸು” (ಓಷಧಿ.: ೯9). [ದೊಡ್ಡ + ಗೆಣಸು (<ಗೆಟಸು)] 
ದೊಡ್ಡಗೋಣಿ (ನಾ). ದೊಡ್ಡದಾದ 'ಒಂದಂ ಬಗೆಯ ಗೋಣಿವ.ರ: 
(ಮೈಔಗಿ. ೪-೧೯೫). [ದೊಡ್ಡ 4 ಗೋಣ್ಮಿ (ಗೋಳಿ) 
ದೊಡ್ಡಗೋರ (ನಾ). ಓಂದಂ ಬಗೆಯ ಸೊಪ್ಪು : ಸೊಪ್ಪುಗಳು : ಅಗಸೆ 
* « * ತಉಬೆ, ಚಿಟಿಗಿನೆ, ಪರಪಾಟಕ, ದೊಡ್ಡಗೋರ,ಹು ಳಿ ಬಚ್ಚಲ 
(ನಮ್ಮನು. ೨೩೬). [ದೆೊಡ್ಡೆ + ಗೋರೆ.) 
ದೊಡ್ಡಗೋರಂಟಿ "ದೊಡ್ಡ ಗೋರಂಟೆ' ನೋ. 
ದೊಡ್ಡಗೋರಂಟೆ ' ದೊಡ್ಡ ಗೋರಂಟಿ, ' ದೊಡ್ಡಗೋರಟೆ (ನಾ). 
ಕೆಂಪುಹೂವುಗಳನ್ನಿ ಬಿಡಂವ `ಕುರವಕಗಿಡದಲ್ಲಿ ಒಂದು ಬಗೆ; 
ಹೆಗ್ಗೋರಂಟೆ : “ಅವ್ಲಾನಃ, - ಮಹಾಸಹಾ-೨ ದೊಡ್ಡಗೋರಂಟಿ” 
(ಸಿಡ್ಕಾಂತಿ. ೧೯). ದೊಡ್ಡಗೋಂಟಿ: .*ಕುರವಕಃ, ಶೋಣೇ, ತತ್ರ 
ಕೆಂಪ್ರಹುವ್ವಗಳಂಳ್ಳ ದೊಡ್ಡ ಗೋರಂಟಿ, ಹೆಗ್ಲೋರಂಟಿ” (ಸಿದ್ಧಾಂತಿ. ೧೦೩). 
ದೊಡ್ಡಗೋರಟೆ : “ಮಹಾಸಹಾ-ಸೇವಂತಿಗೆ, ಕಾಡುದ್ದು; ದೊಡ್ಡ 
ಗೋರಟೆ, ಕಾಡಹಂರುಳಿ”' (ಓಷಧಿ. ೧೧೮). - [ದೊಡ್ಡ + ಗೋರಂಟಿ ] 
ದೊಡ್ಡಗೋರಟೆ "ದೊಡ್ಡ ಗೋರಂಟೆ' ನೋ. 
ದೊಡ್ಡ ಚಂಚು (ನಾ). ಒಂದು ಬಗೆಯ ದೊಡ್ಡದಾದ ಹರಳು ಗಿಡ: 
“ಬೃಹತ್ವಂಚುಃ._ದೊಡ್ಡ ಚಂಚು” (ಓಷಧಿ. ೧೦೪). ' [ದೊಡ್ಡ ೬ ಚೆಂಚು,] 
ದೊಡ್ಡಚಿರಾಯತ (ನಾ). ಒಂದು ಬಗೆಯ ಮೂಲಿಕೆ ; ನೀಲಿ ಹೂವು 
ಗಳನ್ನು ಬಿಡಂವ ಚಿರಾಯ ತ ಎಂಬ ಸಸ್ಕದಲ್ಲಿ ಒಂದು ವಿಧ: 
(ಮೈಔಗಿ, ೩೬-೭೦೧). [ದೊಡ್ಡ ೬ ಚಿರಾಯತ (-ಆಕಿರಿಯಾತು) ) 
ದೊಡ್ಡಚಿಲ್ಲ (ನಾ). ದೊಡ್ಡದಾದ ಒಂದು ಬಗೆಯಂ ಚಿಲ್ಲದ ಗಿಡ: 
“ಕಾಲಮಂಜಿಷ್ಠೆ-ಕೋಳಿಕುಟುಮ, ಕರಿಯ ಗಡೆ, ದೊಡ್ಡ ಚಿಲ್ಲ, 
ಮೆಣಸು” (ಓಷಧಿ. ೨೮). [ದೊಡ್ಡ 4 ಚಿಲ್ಲ,) 
ದೊಡ್ಡಚುಂಚು (ನಾ). ಒಂದು ಬಗೆಯ ವನಸ್ಪತಿ: “ದುಹಾಚುಂಚು- 
ದೊಡ್ಡಚುಂಚು” (ಓಪಧಿ. ೧೧೭). [ದೊಡ್ಡ + ಚುಂಚು;] 
ದೊಡ್ಡಜಡ (ನಾ). ಕಾಲರಾಬೇನೆ : ಊರಿನಲ್ಲಿ ದೊಡ್ಡಜಡ ಬಂದಂದಿನಿಂದ 
ಜನಗಳು ನರಳುವುದು ನೋಡಲು ಸಾಧ್ಯವಿಲ್ಲ (ರೂಂ). [ದೊಡ್ಡ * ಜಡ) 


೪೦೯೮ 


10 


ಶಾ 


40 


4% 


ದೊಡ್ಡತನ 


ದೊಡ್ಡ ಜಾಜಿಕಾಯಿ (ನಾ). ಒಂದು ಬಗೆಯಂ ಕಾಯಿಂ : ದೊಡ್ಡಜಾಜ 
ಕಾಯಿ, ಕನಾಗಿ (ಮ್ಮಕಿಗಿ. 8೬-೧೧೧೮. 
[ ದೊಡ್ಡ * ಜಾಜಿಕಾಯಿ (ಎಜಾದಿಕಾಯ್‌) ] 
ದೊಡ್ಡಜೀರಗೆ (ನಾ). ಜೀರಗೆಯಲ್ಲಿ ಒಂದು ಬಗೆ: “ತಪನಃ-ದೊಡ್ಡ 
ಜೀರಗೆ, ಔಡಲ” (ಓಷರಿ. ೬೫). [ ದೊಡ್ಡ + ಜೀರಗೆ] 
ದೊಡ್ಡಜೀರಿಗೆ (ನಾ). ೩ ದೊಡ್ಡ ಜೀರಗೆ : ದೊಡ್ಡ ಸೋಂಪು, ದೊಡ್ಡ 
ಜೀರಿಗೆ (ಮೈಔಗಿ. ೩೮-೭೪೬). [ದೊಡ್ಡ + ಜೀರಿಗೆ] 
ದೊಡ್ಡಜೀವ (ನಾ). ಮುಖ್ಯವಾದ ಜೀವ,-ಪ್ರಾಣ; ॥ ಹೆಣ್ಣು 
ಬಸುರಿಯಾಗಿದ್ದಾಗ ಅವಳನ್ನು ದೊಡ್ಡಜೀವ, ದೊಡ್ಡಪ್ರಾಣ 
ಎಂದಂ ಕರೆಯಂವುದುಂಟು : ಅವನೆದೆಗೆ ಕಿವಿಯೊಡ್ಡಿ... “ದೊಡ್ಡ 
ಜೀವವೇ ಹಾರಿಹೋಗಿದೆ” ಎಂದವನು ಗೊಣಗುಟ್ಟಿದನು (ಪುನರು. ೪೫೨) ; 
ಗರ್ಭದಲ್ಲಿದ್ದ ಪಿಂಡವು ತಿರುಗಿ ಸೃಳಪಲ್ಲಟವಾಗಿದ್ದುದರಿಂದ ಅದನ್ನು 
ಕತ್ತರಿಸಿ ಹೊರತೆಗೆಯದಿದ್ದರೆ ದೆೊಡ್ಡಜೀವಕ್ಕೆ ಅಪಾಯವೆಂದು ಮಾತ 
ನಾಡಿಕೊಂಡರು ಆಸ್ಪತ್ರೆಯಲ್ಲಿ (ಜಿಂಗಬ. ೧೯೭): ಸತತವಾದ ಗಮನವನ್ನು 
ಕೊಟ್ಟು ಆ ವೈದ್ಯರು ದೊಡ್ಡಜಜೀವ ಸಣ್ಣಜೀವಗಳೆರಡನ್ನೂ ಉಳಿಸಿದರು 
(ಕೂಢಿ). [ದೊಡ್ಡ * ಜೀವ] 
ದೊಡ್ಡಜೋಳ (ನಾ). ವಂಸುಕಿನ ಜೋಳ : (೪). 
[ ದೊಡ್ಡ + ಜೋಳ] 
ದೊಡ್ಡಜ್ವರ (ನಾ). ಕಾಲರಾಬೇನೆ : ಊರೂರಿಗೆ ದೊಡ್ಡಜ್ಜರ ಬಂದು 
ಬಿಟ್ಟಿದೆ (ಕೂಢಿ). [ದೊಡ್ಡ.* ಜ್ವರ] 
ದೊಡ್ಡಣ (ಗು). ದೊಡ್ಡದಾದಂಥ ; ಗಾತ್ರವಾದ ; ಕುಣಿಹಲ್ಲ ಪುರುಷ 
ನಂತೆ ಮುತು ದೊಡ್ಡಣ ಕಾಲು ಕೆಂಪಾಗಿದ್ದ ಕೆ:ಶೆ (ಸಾಮುಲ. ೨೯-೨). 
[ ಆದೊಡ್ಡ) 
ದೊಡ್ಡ ಣ್ಣ. (ನಾ). ಅಣ್ಣ ಂದಿರಲ್ಲಿ ಹಿರಿಯನಾದವನಂ ; ಮೊದಲನೆಯಂ 
ಅಣ್ಣ : ಏನು ಲೀಲೆಯೊಳು ಚಿಕ್ಕಣ್ಣನಿಹನು ತನ್ನ ವಿಣನಲೋಚನೆಯ 
ರೆಂತಿಹರು ತಾನು ದೊಡ್ಡಣ್ಣನಂತುಪವಾಸಗೈವನೊ ಮಾನಿನಿ 
ಹೇಳಿಂದಳಾಗ (ಠರತ. ೧೯-೩೩) ; ನಮ್ಮ ದೊಡ್ಡಣ್ಣನಿಂದ ಕಾಗದ ಬಂದು 
ಬಹಳ ದಿನವಾಯಿತು (ರೂಂ). 1 ದೊಡ್ಡ +೬ ಅಣ್ಣ] 
ದೊಡ್ಡ ತಂಗಡಿ (ನಾ). ಒಂದು ಬಗೆಯ ದೊಡ್ಡದುದ ತಂಗಡಿ ಸಸ್ಯ: 
ದೊಡ್ಡ ತಂಗಡಿ, ಸೀವೆ. ಅಗಸೆ (ಮೈ ಔಗಿ. ೧೮-೩೨೮). 
[ ದೊಡ್ಡ + ತಂಗಡಿ] 
ದೊಡ್ಡತಂದೆ (ನಾ). ೧. ತಂದೆಯ ಅಣ್ಣ ; ದೊಡ್ಡಪ್ಪ. ೨. ತಾಯಿಯ 
ಅಕ್ಕನ ಗಂಡ: (೪). [ ದೊಡ್ಡ ೬ ತಂದೆ) 
ದೊಡ್ಡ ತಗಚೆ (ನಾ). ಒಂದು ಬಗೆಯ ಸಸ್ಯ; ತಗಚೆಯಲ್ಲಿ ಒಂದು 
ವಿಧ: ಕೋಲ್‌ತಗಸಿ, ದೊಡ್ಡತಗಚೆ, ಆನೆಸೊಗಟೆ (ಮೈ ಔಗಿ. ೦೯-೩೩೬). 
[ ದೊಡ್ಡ * ತಗಚೆ ) 
ದೊಡ್ಡತನ (ನಾ). ೧. ಹಿರಿಯತನ ; ಘನತೆ ; ಮರ್ಯಾದೆ: ದೊಡ್ಡ 
ತನವೆನಗಿಲ್ಲ ಅಂಜುವೆನಂಜುವೆ ನಿಮ್ಮ ಪ್ರಮಥರಿಗೆ (ಬಸವ. ೪೧೨); 
ದೊಡ್ಡ ತನವ ನೀಗಿ ಗಡ್ಡದ ತಾಪಸನಡ್ಡಬಿದ್ದಿರೆ ಗೋಪಿಯರು ಗಡ್ಡವ 
ಪಿಡಿದು ತೂಗುತ ಗೊ  ಪರೊಳು ಪೇಳ್ವರೆಡ್ಡಬಿದ್ದೆದ್ದು ನಗುವರು 
(ಅಂಜದೆ. ೨-೭೭): ಅಡ್ಡ ಮೋಟ್‌ಯನಿಕ್ಕಿ ನಗುವಳು ನೋಡುವಳೊಡ್ಡೊಡ್ಡಿ 
ನುಡಿದೇಡಿಸುವಳು ದೊಡ್ಡ ತನವೆ ಭಂವ ನಿನಗಿದೆಂಬಳು ರಾಯ ಸಡ್ಡೆ 
ಮಾಡದೆ ಕೇಳುತಿಹನು (ರಂತ. ೯-೧೧೪). ೨. ಗುಣುತಿಶಯಾ ; ಒಳ್ಳೆಯ 
ಗುಣ : ತಂದೆಯ ಸಹುನುಭೂತಿಯ ಸಮ್ಮತಿಯಿಂದಾಗಿ ಹೈಮವತಿಯ 
ಮನಸು ಗೋವರ್ಧನನ ದೊಡ್ಡತನದಲ್ಲಿ ಅನುರಕ್ತವಾಯಿತು (ಎರಸೆ. 
೮೧). "ಸಣ್ಣ ತನ? ಪರಾ. [ದೊಡ್ಡ + - ತನ] 


ದೊಡ್ಡತಾಯಿ 


ದೊಡ್ಡ ತಾಯಿ (ನಾ). ೧. ತಾಯಿಯ ಅಕ್ಕ ; ದೊಡ್ಡಮ್ಮ. ೨. ತಂದೆಯ 
ಅಣ್ಣನ ಹೆಂಡತಿ ; ದೊಡ್ಡಪ್ಪನ.ಹೆಂಡತಿ : ದೊಡ್ಡೆ ತಾಯಿ ತೀರಿಕೊಂಡ 
ಬಗೆಗೆ ಹೆಚ್ಚಿನದು ತನಗೇನೂ ತಿಳಿದಿರಲಿಲ್ಲ (ವಾತ್ಮಲ್ಕ. ೦೦) ; ಆ ವಂಗುವಿ 
ಗಾದರೂ . , . ತಾಯಿಯೊಡನೆ ಇರಲು ಮನಸ್ಸಾಗದೆ ನಿತ್ಯವೂ ಬಯಲು, 
ಬೆಂಗರೆ, ಅರಾಲುಗಳೆಂದು ಮನೆಯ ಹೊರೆಗೇನೆ ದಿನ ಕಳೆಯುಶ್ತಿದ್ದ 
ದೊಡ್ಡ ತಾಯಿಯನ್ನು ಹಿಂಬುಲಿಸುವ ಮನಸ್ಸಾಯಿತು (ಮರಮ. ೧೪೨). 
[ ದೊಡ್ಡ + ತಾಯಿ ( ಆತಾಯ*)) 
ದೊಡ್ಡತಿಪ್ಪಲಿ "ದೊಡ್ಡ ಹಿಪ್ಪಲಿ” ನೋ, 
ದೊಡ್ಡತುಂಬೆ (ನಾ). ಒಂದು ಬಗೆಯ ದೊಡ್ಡದಾದ ತುಂಬೆ ಗಿಡ 
ಮತ್ತು ಅವರ ಹೂವು: ಹಸುರುತುಂಬೆ, ದೊಡ್ಡ ತುಂಬೆ (ಮೈಔಗಿ. 
80೦-೦೦೦೨). [ ದೊಡ್ಡ + ತುಂಬೈ) 
ದೊಡ್ಡತೊಪ್ಪೆಮರ (ನಂ). ಒಂದು ಬಗೆಯ ಮರ : ದೊಡ್ಡತೊಪ್ಪೆಮರ, 
..ದಲ್ಲಿಮರ, ಬಟ್ಟಗ (ಮೃಔಗಿ. ೪8-೮೮8). [ದೊಡ್ಡ +ತೊಪ್ಪೈ+ಮರ,] 
ದೊಡ್ಡದಗರೆ (ನಾ). ಒಂದಂ ಬಗೆಯ ತಗರೆ ಸಸ್ಯ 
[ ದೊಡ್ಡ + ತಗರೆ] 
ದೊಡ್ಡದತ್ತೆಲೆ (ನಾ). ಒಂದಂ ಬಗೆಯ ಎಳೆ ಗೆ ಸಸ 
ಉಮೆ (ಮೈ ಔಗಿ, ೬೩-೧೩೧೪). [ದೊಡ್ಡ 4 ದಶ್ತೆಲೆ 
ದೊಡ್ಡದನ (ನಾ). ಒಳ್ಳೆಯ ತಳಿಯ ಪಶು ; ಉತ್ತಮಜಾತಿಯ ದನ : 
ಹೆಚ್ಚು ದನಗಳನ್ನು ಇಟ್ಟುಕೊಳ್ಳುವ ಬದಲು ಎರಡು ದೊಡ್ಡದನಗಳನ್ನು 
ಇಟ್ಟುಕೊಂಡರೆ ಸಾಕು (ರೂಂ). [ದೊಡ್ಡ * ದನ) . 
ದೊಡ್ಡದನಿ (ನಾ). ಗಟ್ಟಿಯಾದ ಧ್ವನಿ; ಜೋರಾದ ಧ್ವನಿ : ಕೆಲಹೊತ್ತಿನ 
ಮೇಲೆ ಭಟ್ಟರು ತಮ್ಮ ದೊಡ್ಡದನಿಯಲ್ಲಿ, “ವುದ್ಕಾ ಬಾರಿಸಿರೋ” 
ಎಂದರು (ಆಜೋಲೀ. ೩೩. 
ದೊಡ್ಡದನಿ ತೆಗೆ ಎ ಎತ್ತರದ ಧ್ವನಿಯಲ್ಲಿ ಮಾತನ:ಡು ; ಜೋರು 
ಮಾಡು ; ನಾಗಮ್ಮನ ಅಳು ಅಳತೆ ಮಾರಿತು , , . ಅಳುತ್ತ “ನಾನು 
ನನ್ನ ಮಾವನವರ ಊರಿಗೇ ಹೋಗ್ತೀನಿ” ಎಂದು ದೊಡ್ಡದನಿ ತೆಗೆದಳು 
(ದಾಸಕೂ, 6೬); ಅವನು ದೊಡ್ಡದನಿ ತೆಗೆಯದೆ ಮಾತನಾಡುಮತೆಯೇ 
ಇಲ್ಲ (ರೂಂ). [ದೊಡ್ಡ * ದನ್ಮಿ) 
ದೊಡ್ಡದರ್ಭೆ (ನಾ). ಒಂದು ಬಗೆಯ ಹುಲ್ಲಂ: “ಬಹುಮೂಲಃ - 
ದೊಡ್ಡದರ್ಭೆ, ಮಗ್ಗೆ” (ಓಷಧಿ. ೧೦. [ ದೊಡ್ಡ + ದರ್ಭೆ] 
ದೊಡ್ಡನಡೆ (ನಾ). ವೇಗದಿಂದ ಕೂಡಿದ ನಡಿಗೆ ; ವೇಗವಾದ ನಡಿಗೆ : 
ಎತ್ತುಗಳನ್ನು ದೊಡ್ಡನಡೆಯಲ್ಲಿ ಬಿಡು (ರೂಂ). [ ದೊಡ್ಡ + ನಡೆ] 
ದೊಡ್ಡನಸುಕು (ನಾ). ಇನ್ನೂ ಕತ್ತ ಲು ಇರುವ ಜಾವ; ಬೆಳಗು ಬರಲೂ 
ಇನ್ನೂ ಸಾಕಷ್ಟು ಸಮಯವಿರುವ ಪ್ರ ಕ್ರ್ಬಭಾತಕಾಲ : ದೊಡ್ಡ ನಸುಕಿನಲ್ಲಿ 
ಎದ್ದು ಸೋನಾಮಣಿಯು . * ಬಾಗಿಲಿಗೆ ಬಂದು ಸದ್ದಿಲ್ಲದೆ ನಿಂತಳು 
(ಇಪ್ಪಕ. ೦6೦) ; ಅವು ಅಡ್ಡಾಡುವ ಕಾಲವೆಂದರೆ ಧೂಳಸಂಜೆ ಅಥೆವಾ 
ದೊಡ್ಡನಸುಕು (ಕನ್ನಜಾ. 30). [ದೊಡ್ಡ + ನಸುಕು] 
ದೊಡ್ಡನಾತದಗಿಡ (ನಾ). ಒಂದು ಬಗೆಯ ಸಸ್ಯ : ಅರದ್ರಿ, ದೊಡ್ಡನಾತದ 
ಗಿಡ, ಇಬನ್ನೆ, ರುಚಿಕತ್ರಿ (ಮೃಔಗಿ. ೦೫-೨೮೩). 
[ ದೊಡ್ಡ + ನಾತ * ಗಿಡ (ಎಗಿಡು)] 
ದೊಡ್ಡನಾಯಿ (ನಾ). ೧. ಎತ್ತರವಾಗಿ ಬೆಳೆದಿರುವ ನಾಯಿ, - ಶುನಕ; 
ದೊಡ್ಡತಲೆ ಯವನ ದೂತರು ಗಡ್ಡದ ದೂತರು ಓಡಿ ಬಂದರು ದೊಡ್ಡ 
ನಾಯಿಗಳ ಟೊಂಕಕೆ ಬಿಗಿದು ಚಿಕ್ಕನಾಯಿಗಳ ಎಡಕೈಯಲಿ ಕೊಂಡು 
(ಪುರಂದ. 8-೧3೬-8). ೨. ಹೆಬ್ಬುಲಿ: “ಶುರ್ದೂಲಃ, ದ್ವೀಪೀ, ವ್ಮಾಘುಃ- 
೩ ದೊಡ್ಡಹುಲಿ, ಹೆಬ್ಬುರಹುಲಿ, ದೊಡ್ಡನಾಯಿ” (ಸಿದ್ಧಾಂತಿ. ೧೩೩), 
[ದೊಡ್ಡ * ನಾಯಿ (ಎನಾಯ್‌)] 


: (ಮೈೊಔಗಿ. ೦೮-೩೩೩). 


4 : ದೊಡ್ಡದತ್ತೆಲೆ, 


೪೦೯೯ 


೩8 


40 


466 


ದೊಡ್ಡಪತ್ರೆ 


ದೊಡ್ಡನಾಳಲು (ನಾ). ಒಂದು ಬಗೆಯ ದೊಡ್ಡ ದಾದ ಹೆಲ್ಬುಗಿಡ:; 
ದೊಡ್ಡ ದಾದ ಜೊಂಡುಗಿಡ: “ದೇವನಾಳಃ - ದೊಡ್ಡನಾಳ(ಣ)ಲು” 
(ಓಷಧಿ. ೭೯). [ದೊಡ್ಡ * ನಾಳಲು (೬ ನಾನಲ್‌)] 
ದೊಡ್ಡನಿಂಬೆ (ನಂ).. ಒಂದಂ ಬಗೆಯ ದೊಡ್ಡದಾದ ನಿಂಬೆಯ ಗಿಡ 
ಮತ್ತು ಅದರ ಹಣ್ಣು; ಗಜನಿಂಬೆ: “ಜಂಬೀರ ಎ ದೊಡ್ಡನಿಂಬೆ” 
(ಅಕಾನಿ. ೧೧-3). { ದೊಡ್ಡ + ನಿಂಬೆ] 
ದೊಡ್ಡನಿದ್ದೆ (ನಾ). ೧. ಗಾಢವಾದ ನಿದ್ರೆ; ೨. ಸಾವು; ಮರಣ: 
“ದೊಡ್ಡನಿದ್ದೆ -ಗಾಢನಿದ್ರೆ, ಸಾವು” (ಾನಕೋ. ೭). [ದೊಡ್ಡ + ನಿದ್ದೆ } 
ದೊಡ್ಡನಿದ್ರೆ (ನಾ). ಎ = ದೊಡ್ಡ ನಿದ್ದೆ : : (8). [ದೊಡ್ಡ * ನಿದ್ರೆ] 
ದೊಡ್ಡನೀರಂಜಿ (ನಾ). ಒಂದು ಬಗೆಯ ಸ ಸಸ್ಯ; ನೀರಂಜಿಯಲ್ಲಿ ಒಂದಂ 
ವಿಧ: ದೊಡ್ಡ ನೆಗ್ಗಿಲು, ದೊಡ್ಡನೀರಂಜಿ, ಆನೆನೆಗ್ಗಿಲು (ಮ್ಮೇಗಿ. 
೬೦-೧೨೦೬). [ ದೊಡ್ಡ + ನೀರಂಜಿ (ಎನೀರುವಂಜಿ) ] 
ದೊಡ್ಡನೀಲಿ (ನಾ). ಒಂದು ಬಗೆಯ ದೊಡ್ಡದಾದ ನೀಲಿಗಿಡ: 
“ರಾಜನೀಲಿಕಾ - ದೊಡ್ಡನೀಲಿ” (ಓಷರಿ. ೧೩೮) ; ಕೊಮ್ಮೆಬೇರು, ದೊಡ್ಡ 
ನೀಲಿ, ಅಣಬೆ ಇವಿಷ್ಟನ್ನು . . . ಕಲ್ಲೊಳಿಟ್ಟು ಅರೆದು ಹಸುವಿನ ಮಜ್ಜಿಗೆ 
ಯಲ್ಲಿ ಕುಡಿಯ ಕೊಡಿಸಲು . . . ವಿಷ ಪರಿಹರವಹುದು (ವೈದ್ಯಸಾ. 11, 
30೬). [ದೊಡ್ಡ 4 ನೀಲಿ) 
ದೊಡ್ಡನೂಲು (ನಾ). ದಪ್ಪವಾದ, ಒರಟುನೂಲು: ಸ್ಥೂಲ, ಶಾಟಕ - 
ದೊಡ್ಡನ ಲ ಸೀರೆ (ನಾಚಿರಾ. ಕಿ). [ದೊಡ್ಡ + ನೂಲ್ಮೂ (ಆನೂಲ್‌)) 
ದೊಡ್ಡನೆಕ್ಕರೆ (ನಾ). ನೇರಳೆ ಬಣ್ಣದ ಹೂವುಗಳನ್ನು ಬಿಡುವ ನೆಕ್ಕರೆ 
ಎಂಬ ಗುಲ್ಮಜಾತಿಯಲ್ಲಿ ಒಂದು. ವಿಧ: (ಮೈಠಿಗಿ. ೫೩-೧೦೬೪). 
[ ದೊಡ್ಡ + ನೆಕ್ಕರೆ] 
ದೊಡ್ಡನೆಗ್ಗಿಲು (ನಾ). ಒಂದಂ ಬಗೆಯ ಸಸ್ಯ ; ನೆಗ್ಗಿಲಿನಲ್ಲಿ ಒಂದಂ 
ವಿಧ: ದೊಡ್ಡನೆಗ್ಗಿಲು, ದೊಡ್ಡನೀರಂಜಿ, ಆನೆನೆಗ್ಗಿಲು (ಮೈಶಗಿ- 
೬೭೦-೦೨೦೬). [ದೊಡ್ಡ * ನೆಗ್ಗಿಲು ( ಆನೆಗ್ಗಿಲ) ] 
ದೊಡ್ಡನೆಲದಾವರೆ (ನಾ). ಒಂದಂ ಬಗೆಯ ಹೂವಿನ ಗಿಡ ; ನೆಲದಾವರೆ 
ಯಲ್ಲಿ ಒಂದು ವಿಧ: “ಶುದ್ಧಮೂಲಂ- ದೊಡ್ಡ ನೆಲದಾವರೆ” 
(ಓಷಧಿ. ೦೬). [ದೊಡ್ಡ + ನೆಲದಾವರೆ; ] 
ದೊಡ್ಡನೆಲ್ಲಿ (ನಾ). ನೆಲ್ಲಿಯಲ್ಲಿ ಒಂದಂ ವಿಧ : ಬೆಟ್ಟದ ನೆಲ್ಲಿಕಾಯಿ . . . 
ದೊಡ್ಡ ನೆಲ್ಲಿ, ಬೆಟ್ಟನೆಲ್ಲಿ (ಮೃಠಗಿ. ೩೪-1೪೯): .[ ದೊಡ್ಡ ೩ ನೆಲ್ಲಿ] 
ದೊಡ್ಡನೇಆ೨ಲ್‌, ದೊಡ್ಡನೇಆಲು (ನಾ). ಗಾತ್ರದಲ್ಲಿ ಹಿರಿದಾದ 
ನೇರಿಳೆಹಣ್ಣಿನ ಮರ ಮತ್ತು ಅದರ ಹಣ್ಣು : “ಮಹಾಫಲ - ಬೆಲ್ಲವತ್ತ, 
ಹಲಸು, ದೊಡ್ಡನೇಟ್‌ಲ್‌” (ಓಷಧಿ. ೧೦೮). ದೊಡ್ಡನೇಜಲು: “ಕೋಕಿ 
ಲೇಷ್ಟಾ - ದೊಡ್ಡ ಸ್ಲನೇಟಲು” (ಓಷಧಿ, 90). [ದೊಡ್ಡ + ನೇಟ್‌ಲ್‌] 
ದೊಡ್ಡ ನೇಟ*ಲು “ದೊಡ್ಡ ನೇಟ್‌ಲ್‌' ನೋ. 
ದೊಡ್ಡ ಪಟಿಕ (ನಾ). ಸೆ ಕ್ಫಟಿಕದ ಗಿಡದಲ್ಲಿ ಒಂದಂ ಬಗೆ ಮತ್ತು 
ಅದರ ಹೂವು : ದೊಡ್ಡ ಪಟಿಕ, ನಾಗಮಲ್ಲಿಗೆ (ಮೈಔಗಿ. ೬೬-೧೩೪೫). 
[ ದೊಡ್ಡ + ಪಟಿಕ್ಕ 
ದೊಡ್ಡಪಡಪತ್ರೆ (ನಾ). ಒಂದು ಬಗೆಯ ಮೂಲಿಕೆ : ದೊಡ್ಡಪಡಪತ್ರೆ 
ಚೂರ್ಣ ವರಾಹ ತೂಕ ಗುಳಿಗೆ ಮಾಡಿ ಕೊಡಲು ಹಾವುಗಳ ನಾನಾ ವಿಷ, 
ನಾನಾ ಪ್ರಾಣಿಗಳಿಗೂ ವಿಷ ಹರ (ಪವಿ. ೧೧೪). [ದೊಡ್ಡ * ಪಡಪತ್ರೈ] 
ನಾ ಪತ್ರೆ, ದೊಡ್ಡಿ ಪತ್ರೆ (ನಾ). ಅಡುಗೆಗೂ ಔಷಧಿಗೂ ಉಪಯೋ 
ಸುವ, ದೊಡ್ಡ “ದೊಡ್ಡ ದಪ್ಪ ಎಲೆಗಳನ್ನುಳ್ಳ ಒಂದಂ ಬಗೆಯ ಗಿಡ 
ಸೂ ಅದರ ಎಲೆ: *ಲ್ಲತ್ರಕೋಶಾತಕೀ-ದೊಡ್ಡ ಪತ್ರೆ. (ಬೋಟತರ ?)” 
(ಓಷಧಿ. ೫೯). ದೊಡ್ಡಿ ಪತ್ರೆ : “ಅಜಪಾದಃ - ಎಲೆಗಳ್ಳಿ, ದೊಡ್ಡಿಪತ್ರೆ” 
(ಓಷಧಿ. ೬). [ದೊಡ್ಡ 4 ಪತ್ರೆ] 


ದೊಡ್ಡಪರೀಕ್ಷೆ 


ದೊಡ್ಡ ಪರೀಕ್ಷೆ (ನಾ). ಮುಂದಿನ ತರಗತಿಗೆ ತೇರ್ಗಡೆ ಮಾಡಲಂ 
ಮಾಡುವ ಪರೀಕ್ಷೆ ; ವಿದ್ಕಾ ಇಲಾಖೆಯವರಂ ನಡೆಸುವ ಸರ್ವಶಾಲಾ 
ಪರೀಕ್ಷೆ : ದೊಡ್ಡಪರೀಕ್ಷೆಯೊಳೆನ್ನ ದುರ್ದೈವಕೆ ವಿಜಯವು ಅರೆಬರೆಯಾಗೆ 
(ಇಂಡಾಪ. ೧೯-೮೦). "ಸಣ್ಣಪರೀಕ್ಷೆ' ಪರಾ. [ದೊಡ್ಡ + ಪರೀಕ್ಷೆ) 
ದೊಡ್ಡಪುಂಡರೀಕ (ನಾ). ದೊಡ್ಡದಾದ ಬಿಳಿ ತಾವರೆಯ ಬಳ್ಳಿ 
ಮತ್ತೂ ಅದರ ಹೂವು: “ಪುಂಡರೀಯಕಂ - ದೊಡ್ಡಪುಂಡರೀಕಂ” 
(ಓಷಧಿ. ೧೦೦). [ದೊಡ್ಡ + ಪುಂಡರೀಕ] 
ದೊಡ್ಡಪುರಲೇಹುಲ್ಲು (ನಾ). ಒಂದಂ ಬಗೆಯ ಹುಲ್ಲು : ದೊಡ್ಡಪುರಲೇ 
ಹುಲ್ಲು, ಸಣ್ಣಊಗು ಹುಲ್ಲು (ಮೈಔಗಿ. ೩೪-೬೬೧). 
[ದೊಡ್ಡ + ಪುರಲೈ (ಎಫುರುಲೆ) * ಹುಲ್ಲು (ಎಪುಲ್‌)] 
ದೊಡ್ಡಪ್ಪ (ನಾ). ೧. ತಂದೆಯ ಅಣ್ಣ ; ದೊಡ್ಡತಂದೆ : “ಪಿತೃವ್ಯಃ, 
ಪಿತುರ್ಭ್ರಾತಾ - ತಂದೆಗೆ ವಡಹುಟ್ಟಿದವನ ಪೆಸರು. ಚಿಕ್ಕಪ್ಪ, ದೊಡ್ಡಪ್ಪ” 
(ಸಿದ್ಧಾಂತಿ. ೦೬೫); ಇಲ್ಲ ದೊಡ್ಡಪ್ಪ, ಇಲ್ಲಿಯೇ ಮಲಗುತ್ತೇನೆ (ವಾತ್ಮಲ್ಮ. 0) ; 
ವೈದಿಕಲೌಕಿಕೋಭಯವಿದ್ಕಾನಿಪುಣರು.. ನನ್ನ ಆ ದೊಡ್ಡಪ್ಪನವರ: 
(ಇಂಣಾಪ. ೧೫-೬೦), ೨. ಗೌರವವುಳ್ಳ ವ್ಯಕ್ತಿ; ಮನ್ನಣೆಯನ್ನು 
ಹೊಂದಿರಂವವನು : ದುಡ್ಡು ದೊಡ್ಡಪ್ಪ್‌ದು ಗಂಡರಾಗಲು ಬಹುದೆ 
ದುಡಿದುಂಡರು ಗಂಡರಿರಬೇಕ (ಕನ್ನಜಾ. ೩೪): ದುಡ್ಡಿದ್ದವನೇ ದೊಡ್ಡಪ್ಪ 
(ಗಾದೆ). [ದೊಡ್ಡ + ಅಪ್ಪ] 
ದೊಡ್ಡಬರ (ನಾ). (ಹಿಂದೆ ೧೮೭೫-೭೬ರ ಧಾತು ವಂತ್ತು ಈಶ್ವರ 
ಸಂವತ್ಸರಗಳಲ್ಲಿ ಇಡೀ ರಾಷ್ಟ್ರವನ್ನೇ ತಲ್ಲಣಗೊಳಿಸಿದ) ಒಂದು 
ದೊಡ್ಡ ಕ್ಷಾಮ ; ಭಯಂಕರವಾರ ಬರ : ಆಚಾರ್ರರು . . . ಮೂರು 
ವರ್ಷದ ಬರ ಅಥವಾ ದೊಡ್ಡಬರ, ಜೋಳದ ಬರಗಳನ್ನು ' ಕಂಡಿದ್ದರು 
(ನನ್ನೂರು.೦೯೨) ; ಮೊದಲೇ ಬಡತನ, ಅದರಲ್ಲಿ ದೊಡ್ಡಬರ (ಕನ್ನ ಜಾ. 3೦). 
[ ದೊಡ್ಡ + ಬರ, (<ಬಟ)] 
ದೊಡ್ಡಬಸಲೆ, ದೊಡ್ಡಬಸಳೆ (ನಾ). (ಅಡುಗೆಗೆ ಉಪಯೋಗಿಸಂವ) 
ಒಂದಂ ಬಗೆಯ ಬಳ್ಳಿ ವಂತ್ತು ಅದರ ಸೊಪ್ಪು: ಸೊಪ್ಪುಗಳು: 
ಅಗಸೆ... ದಗ್ಗಳಿ, ಕೆಸವೆ, ದೊಡ್ಡ ಬಸಲೆ, ಬಿಲವರಗ (ನಮ್ಮನು. ೨೩೭). 
ದೊಡ್ಡ ಬಸಳೆ : ದೊಡ್ಡಬಸಳೆ ಬಳ್ಳಿ ತಾರಸಿಯ ಮೇಲಕ್ಕೂ ಹೆಬ್ಬಿಕೊಂಡು 
ಹೋಗಿದೆ (ರೂಢಿ). [ ದೊಡ್ಡ + ಬಸಲೆ] 
ದೊಡ್ಡಬಸಳೆ "ದೊಡ್ಡ ಬಸಲೆ' ನೋ. 
ದೊಡ್ಡಬಿಂದಿಗೆಗಿಡ (ನಾ). ಒಂದಂ ಬಗೆಯ ಹೂವಿನ ಗಿಡ : (ಮ್ಮ. 
8-೮೭), (ದೊಡ್ಡ 4 ಬಿಂದಿಗೆ ೬ ಗಿಡ (ಎಗಿಡು)] 
ದೊಡ್ಡಬೀದಿ (ನಾ). ವುಖ್ಯವಾದ ಬೀದಿ; ಪ್ರಧಾನ ರಸ್ತೆ: ದೇವರ 
ಉತ್ಸವದ ಕಾರಣ ಆ ದೊಡ್ಡಬೀದಿಯಲ್ಲಿ ಬಹುಜನರು ಸೇರಿದ್ದಾರೆ 
(ರೂಂ). [ದೊಡ್ಡ + ಬೀದಿ) 
ದೊಡ್ಡಚೆಂಡೆ (ನಾ). ಒಂದಂ ಬಗೆಯ ದೊಡ್ಡದಾದ ಕಾಯಿಗಳನ್ನು 
ಬಿಡುವ ಬೆಂಡೆ ಗಿಡ ವಂತ್ರ್ರ ಅದರ ಕಾಯಿ : ದೊಡ್ಡಬೆಂಡೆ, ಕಾಡುಕುತ್ತಿ 
(ಮೈಔಗಿ. ೭೬-೦೫೬೦). [ದೊಡ್ಡ + ಬೆಂಡೆ) 
ದೊಡ್ಡಬೆಟ್ಟ (ನಾ). ಎತ್ತರವಾದ ಬೆಟ್ಟ: “ತ್ರಿಕೂಟಃ . . . ಮೂರು 
ಶಿಖರಗಳುಳ್ಳೆ ಬಹಳ ಪ್ರಸಿದ್ಧವಾದ ದೊಡ್ಡಬೆಟ್ಟ” (ಸಿದ್ಧಾಂತಿ. ೯೪); 
ಅಂಬುಧಿಯೊಳ್‌ ಮಗನ ಮಲಗಿಸಿ ಮೇಲೆ 'ದೊಡ್ಡಬೆಟ್ಟವನ್ನು ಇಟ್ಟು 
ಬನ್ನಿರೋ (ಪುರಂದ. 9-೭-೩); ಕನ್ನಡ ಶಾಸನಗಳಲ್ಲಿ ಚಿಕ್ಕ ಬೆಟ್ಟವನ್ನು 
ಕಟ್ಟಿಪ್ಪು ಎಂದೂ ದೊಡ್ಡಬೆಟ್ಟವನ್ನು "ಪೆರ್ಗಜ್ವಪ್ಪು' ಎಂದೂ ಕರೆದಿದೆ 
(ಳಕಾಅ ೩೮). ಔ ಶ್ರವಣಬೆಳಗೊಳದಲ್ಲಿರಂವ ಚಂದ್ರಗಿರಿಗೂ 
` ಊಟಿಯ ಬಳಿಯಿರುವ ನೀಲಗಿರಿಯ ಶಿಖರಕ್ಕೂ ದೊಡ್ಡ ಬೆಟ್ಟವೆಂಬ 
ಹೆಸರಂ ಬಂದಿದೆ. [ ದೊಡ್ಡ + ಬೆಟ್ಟ -(ಎಬೆಟ್ಟು,)] 


೪೧೦೦ 


30 


40 


ದೊಡ್ಡಮರ 


ದೊಡ್ಡಬೆಲ್ಲಗೆಣಸು (ನಾ). ಒಂದು ಬಗೆಯ ಸಿಹಿಗೆಣಸು: “ತಾಂಬೂಲ 
ಪತ್ರಿಕಾ - ದೊಡ್ಡಬೆಲ್ಲಗೆಣಸು” (ಓಷಧಿ- ೬೮). 
[ ದೊಡ್ಡ 4 ಬೆಲ್ಲ + ಗೆಣಸು (ಎಗೆಬಸು) ) 
ದೊಡ್ಡಬೆಳ್ಳಿಹಣ (ನಾ). ಒಂದಂ ಬಗೆಯ ಬೆಳ್ಳಿ ನಾಣ್ಯ : (8). 
[ ದೊಡ್ಡ 4 ಬೆಳ್ಳಿ * ಹಣ) 
ದೊಡ್ಡಬೇನೆ (ನಾ). ಕ್ಷಯ ಮೊದಲಾದ ಭಯಾನಕ ವಾದ ರೋಗ; 
ದೊಡ್ಡ ರೋಗ : ಜಗಳದ ಕಾವಿನಲ್ಲಿ ಆಕೆ ನಿನಗೆ ದೊಡ್ಡ ಬೇನೆ ಬರ, 
ಎಂದು ನಟಿಕೆ ಮುರಿದಳು (ರೂಂ). [ದೊಡ್ಡ + ಬೇನೆ) 
ದೊಡ್ಡ ಬೇವು (ನಾ). ಒಂದು ಬಗೆಯಂ ಬೇವಿನ ಮರ : “ರಕ್ತಃ - ದೊಡ್ಡ 
ಬೇವು, ತಾರೆ, ಕಡಸಿಗೆ (೬ಓಷಧಿ. ೧೩೩) ; “ವಿನಿಂಬಃ-ದೊಡ್ಡಬೇವು” 
(ಓಸಧಿ. ೧೫೩). { ದೊಡ್ಡ + ಬೇವು] 
ದೊಡ್ಡ ಬೊಂಬೆಯಾಟ (ನಾ). ಬೊಂಬೆಯಾಟದಲ್ಲಿ ಒಂದು ಪ್ರಕಾರ. 
ದೊಡ್ಡ ಬೊಂಬೆಯಾಟದವರು - ದೊಡ್ಡ ಬೊಂಬೆಯಾಟವನ್ನು 
ಆಡಿಸಂವವರಂ : (ಎಸಮ್ಮೆ. ೩೩11, 4). [ ದೊಡ್ಡ * ಬೊಂಬೆಯಾಟ) 
ದೊಡ್ಡಮದ್ದು (ನಾ). ಅಶ್ವಗಂಧದ ಬೇರಂ; ಹಿರೇವಂದ್ದು 2 (ಕಿ). 
[ ದೊಡ್ಡ + ಮದ್ದು (ಆ ಮರ್ದು) ] 
ದೊಡ್ಡಮನಸ್ಸು (ನಾ). ಉದಾರಬುದ್ಧಿ ; ವಿಶಾಲಹೃದಯಂ : ಗಿರಿಜ 
ಬದುಕಿದ್ದಾಗ “ದೋಸೆ ತಿನ್ನು” ಎಂದು ದೊಡ್ಡ ಮನಸ್ಸು ತೋರಿಸಿರಲಿಲ್ಲ 
(ಪದ್ಮಸ. ೬೨) ; ನೀವು ಅಂತಹ. ದೊಡ್ಮಮನಸ್ಸಿನವರೆಂಬುದನ್ನು ಮಂದಿ 
ಬಲ್ಲುದು ಮಹಾರಾಣಿ (ಸವತಿ. ೧೨). 
ದೊಡ್ಡ ಮನಸ್ಸು ಮಾಡುಎಉದಾರಬುದ್ಧಿ. ಯನ್ನು ತೋರಂ; ಕರಂಣೆ 
ತೋರು: ತಾವು ದೊಡ್ಡಮನಸ್ಸು ಮಾಡಬೇಕು (ಒಡಳ. ೪೧): ಈಗ 
ಕುಂತಿಯು ದೊಡ್ಡಮನಸ್ಸು ಮಾಡಿದರೆ ನನಗೂ ಮಕ್ಕಳಾದಾವು 
(ವಜಿಛಾ. ೧೩). [ದೊಡ್ಡ * ಮನಸ್ಸು] 
ದೊಡ್ಡಮನುಷ್ಯ (ನಾ). ೧. ಗೌರವಯುತ ಮನುಷ್ಯ : ನನ್ನ ಸಬ್‌ 
ಡಿವಿಜನ್‌ ಆಫೀಸರು ದಳವಾಯ ಮನೆತನದ ಚಿಳ್ಳದೇವರಾಜೇಲಿರಸರೆಂಬ 
ದೊಡ್ಡಮನುಷ್ಯರು (ಕೆನೆ. 3೧೬) ; ಊರಿಗೆ ದೊಡ್ಡಮನುಷ್ಯ ಅನ್ನಿಸಿ 
ಕೊಳ್ಳೋಕೆ ನಾನು, ಬಂದೋರ ಚಾಕರಿ ಮಾಡೋಕೆ ನೀವಾ? 
(ಕಂದತೋ.8೬). ೨. ಶ್ರೀಮಂತ : “ದೊಡ್ಡ ಮನುಷ್ಯ. ದೊಡ್ಡಸ್ತಿಕೆಗಾರ” 
(8೯1೨600886. ಪಾಠಿನಿ. ೬). [ದೊಡ್ಡ * ಮನುಷ್ಯ ] 
ದೊಡ್ಡಮನೆ (ನು). ೧. ವಿಶಾಲವಾದ ಮನೆ : ಸಾಹುಕಾರನು ಆ ದೊಡ್ಡ 
ಮನೆಯಲ್ಲಿ ಬೀದಿಯ ಕಡೆಯ ಒಂದು ಕೊಠಡಿಯನ್ನು ಸುಬ್ಬಣ್ಣನವರಿಗೆ 
ತೋರಿಸಿ, ನೀವು ಬೇಕಾದರೆ ಇಲ್ಲಿಯೇ ಇರಿ. ಎಂದು ಹೇಳಿದನು (ಸಣ್ಮಳ. 
ಸ, 89); ಒಂದು ಕಾಲಕ್ಕೆ ಆದು ಬಹಳ ದೊಡ್ಡಮನೆ ಆಗಿದ್ದಿರಬೇಕು 
(ಕಂದತೋ. ೩೦). ೨. (ಆಲಂ) ಕಾರಾಗೃಹ ; ಸೆರೆಮನೆ : (೪). 
[ ದೊಡ್ಡ + ಮನೆ] 
ದೊಡ್ಡ ಮಬ್ಬು (ನಾ). ಬೆಳಗಿನ ಜಾವಕ್ಕೂ ವಂಂಚಿನ ಸವಯ ; 
ಬೆಳಗಾಗುವುದಕ್ಕಿಂತ ತುಂಬಾ ಮಂಂಚಿನ ಸಮಯ : ಚನ್ನ ದೊಡ್ಡ 
ಮಬ್ಬಿಗೇ ಊರು ಬಿಟ್ಟು ಮೂರಾಳುದ್ದ ಹೊತ್ತಿಗೆ ಜಿಟ್ಟ ಸೇರಿದ 
(ನನ್ನೂರು. ೨೦೪). "ನಸುವಂಬರ೯' ಪರಾ. 
[ ದೊಡ್ಡ + ಮಬ್ಬು (ಆ ಮರ್ವ)) 
ದೊಡ್ಡಮರ (ನಾ). ೧. ದೊಡ್ಡದಾದ ಮರ ; ಎತ್ತರವಾದ ವೃಕ್ಷ. 
೨. ಹಿರೇಮರ ; ಹೆಮ್ಮರ : “ಮಂಡೂಕಪರ್ಣಃ, ಪತ್ರೋರ್ಣಃ, ನಟಃ, 


ಕಟ್ಟಂಗಃ. . . ೧೨ ಹೆಮ್ಮರದ ಹೆಸರುಗಳು. ದೊಡ್ಡಮರ, ಹೆಗ್ಗೂಗಟೇ 
ಮರ” (ಸಿದ್ಧಾಂತಿ. ೧೯) : ದೊಡ್ಡಮರ, ಹೆಮ್ಮರ, ಹಿರೇಮರ 
(ಮೈಔಗಿ. ೪-೩೮). [ದೊಡ್ಡ + ಮರ) 


ದೊಡ್ಡಮಳೆ 


ದೊಡ್ಡಮಳೆ (ನಾ). ಜೋರಾಗಿ ಸುರಿಯುವ ಮಳೆ ; ಬಿರಂವಂಳೆ ; 
ದೊಡ್ಡಮಳೆ ಬೆಳ್ಳಿಬಿಸಿಲುಗಳೆರಡ ಮುಕ್ಕುಳಿಸಲೆಡ್ಡಮೆನೆ ಬುನೊಡಲ್‌ 
ಬರಿದಾಗುತಿತ್ತು (ಕಾಲರ. ೩೭-೯೩): ಮಳೆಗಾಲದಲ್ಲೆಲ್ಲ ಕೂಡಿ ನಾಲ್ಕಾರು 
ದೊಡ್ಡಮಳೆಗಳು ಬಿದ್ದರೆ ಬಹು ಸುದೈವ (ಮುಂಬಯಿ. ೩-೧೯೪). 
[ ದೊಡ್ಡ + ಮಳೆ ( ಆಮಟ!)) 
ದೊಡ್ಡಮಾತು (ನಾ). ಅತಿ ಉಚಿತವಾದ ಮಾತು; ಎಲ್ಲರೂ ಒಪ್ಪ 
ಬಹಂದಾದ ಮಾತು; ಶಿಳಿವಳಿಕೆಯಿಂದ ಕೂಡಿದ ಮಾತಂ : ದೊಡ್ಡ 
ಮಾತೇನು, ಗಿಡ್ಡ ಮಾತೇನು? (ಪೇಟಿಮಾ, ೨೯) ; ಇಂತಹ ಕೆಲಸ ಮಾಡು 
ವುದಕ್ಕೆ ನಿವಗೆ ನಾಚಿಕೆಯಿಲ್ಲವಂತೆ , ಮತ್ತೆ ಮರ್ಯಾದಿ ಬಗ್ಗೆ 
ದೊಡ್ಡಮಾತು ಹೇಳುತ್ತೀರಿ (ಜೀವಹೆಂ. ೧೬೨) : ನಮಗೇಕಪ್ಪ ಅಷ್ಟು 
ದೊಡ್ಡಮಾತು (ಕತ್ತಜಿ. ೩೯). [ದೊಡ್ಡ + ಮಾತ್ತು] 
ದೊಡ್ಡಮಾರವಾಳಿ (ನು). ಒಂದಂ ಬಗೆಯ ಒಣಹುಲ್ಲಂ :- (೪). 
[ ದೊಡ್ಡ + ಮಾರವಂಳಿ (ಆಮುಾರುಳಿ) ] 
ದೊಡ್ಡಮಾರ್ಗ (ನಾ). ಆನೆ, ಕಂದಂರೆಗಳ ಸವಾರಿಯಿಂದ ಕಿರಂದೊಡೆ 
ಯಂಲ್ಲುಂಟಾಗುವ ಜಡ್ಡು ,-ದಡ್ಡು : “ದೊಡ್ಡಮಾರ್ಗಂ - ಆನೆ ಕುದುರೆ 
ಗಳೊಳಾದ ಕಿಜುದೊಡೆಯ ಜಿಡ್ನು, (ಜಡ್ಡು, ದಡ್ಡು)” (ಶಮದ. ಪರಿ. ೨): 
“ದೊಡ್ಡವಹಿರ್ಗಮೆಂದಾನೆ ಕುದುರೆಗಳ ಕಿಜುದೊಡೆಯೊಳಿರದಾದ ದಡ್ಡಕ್ಕು” 
(ಕಬ್ಬಿಕ್ಕೆ. ೯೧) ; ಆರೂಢಸರ್ವಜ್ಞನ ದೊಡ್ಡ [ಪಾಳಾಂ. ಡ್ಡಿ]ಮಾರ್ಗಂಗಳೆಳ 
ವಾಲ್‌ಯ ದಿಂಡಿನೊಳ್‌ ಸಾಣೆಗಟ್ಟಿದಂತುದುವು (ಪಂಪಭಾ. ೨-೩೯ ವ): 
ಮದಗಜದ ಪೊರಜು ಪೊಯ್ದೇಟ್ವ ದೊಡ್ಡ ಮಾರ್ಗದ. ಕಿಣಂಗಳಂ 
ಕಿಗ್ಗಣ್ಣೊಳ್‌ ಪದನತನೃಪರೀಕ್ಷಿಸೆ (ಅನಂಪು. 3-೯). ! ದೊಡ್ಡ. ಮಾರ್ಗ) 
ದೊಡ್ಡಮಾವು (ನಾ). ಒಂದು ಬಗೆಯ ಗಿಡ: “ಶರಾಟಿಕಾ - ದೊಡ್ಡ 
ಪಹಾವು” (೬ಷಧಿ. ೧೬೩೦). [ದೊಡ್ಡ + ಮಾವು] 
ದೊಡ್ಡಮೆಕ್ಕೆಗಿಡ (ನಾ). ಒಂದು ಬಗೆಯಂ ಬಳ್ಳಿ ; ಹಾಲ್ಮೆಕ್ಕೆ ಬಳ್ಳಿ: (8). 
[ ದೊಡ್ಡ + ಮೆಕ್ಕೆ + ಗಿಡ ( ಆಗಿಡು) 
ದೊಡ್ಡ ಮೆಣಸಿನಕಾಯಿ (ನಾ). ದೊಣ್ಣೆ ವೆಂಣಸಿನಕಾಯಿಂ : (ಮ್ಮಸಿಗಿ. 
೧೭-೩೧೩). [ದೊಡ್ಡ + ಮೆಣಸಿನಕಾಯಿ] 
ದೊಡ್ಡಮೇದೆ (ನಾ). ಒಂದು ಬಗೆಯ ಮೂಲಿಕೆ: “ವೃಕ್ಷೂರ್ಹಃ - 
ದೊಡ್ಡಮೇದೆ” (ಓಸಿ. ೦೩೭). [ದೊಡ್ಡ + ಮೇದೆ] 
ದೊಡ್ಡಮ್ಮ (ನಾ). ೧. ಎ ದೊಡ್ಡತಾಯಿ ೧ : ಚೆಕ್ಕಮ್ಮಗಾ ರಾಯ 
ಕೈಲಾಗು ಗೊಟೊ ಿಳಹೊಕ್ಕು ದೊಡ್ಡಮ್ಮನ ಕಂಡ (ಛರಡ. ೫೨-೧೪೦) ; 
ಕಾಳೂರಿನಲ್ಲಿ ಗಿ೦ಜಳ ದೊಡ್ಡಮ್ಮನ ಮನೆಯಿದೆ (ದೇವಹೆಂ. ೯೭). ವಿ. 
ದೊಡ್ಡತಾಯಿ ೨; ನಿದ್ದೆ ಚೆನ್ನಾಗಿ ಬಂತು ದೊಡ್ಡಮ್ಮ (ಪಾತ್ಮಲ್ಕ. ೦೭). 
೩. ಕೆಡುಕನ್ನುಂಟುಮಾಡುವದೆಂದು ನಂಬಲಾದ ಒಬ್ಬ ಹೆಣ್ಣು 
ದೇವತೆಯ ಹೆಸರು : ಮಾರುದ್ದ ಮಂಡೇ ಧರಿಸೊ ದೊಡ್ಡಮ್ಮಾ ನಿನ್ನ 
ಮಾಯಾ ಒಬ್ಬರಿಗೂ ತಿಳಿಯಾದೋ (ಹುಟ್ಕಹ. 99); ಕೋಣಗಳನ್ನು 
ಕಡಿದ ರಕ್ತ ಚಿಕ್ಕಮ್ಮನ ಗುಡಿಯಿಂದ ದೊಡ್ಡಮ್ಮನ ಗುಡಿಯ ತನಕ ಹರಿದು 
ಹೋಗುತ್ತಿತ್ತು (ನನ್ನೂರು, &೦). ೪. ಸಿಡಂಬು : ಮಗೂಗೆ ದೊಡ್ಡಮ್ಮ 
ಆಗಿರುವುದರಿಂದ ಮೈಲಿಗೆ ಆಗಗೊಡಬಾರದು (ರೂಂ). ೫. ದನಗಳಿಗೆ 
ಬರಂವ ಕಾಲರಾ ಜಾತಿಯ ರೋಗ ; ದೊಡ್ಡರೋಗ : (ಎಸವಮ್ಮು. 
೫%, ೩೭). [ ದೊಡ್ಡ * ಅಮ್ಮ್ಯ] 
ದೊಡ್ಡಯ್ಯ (ನಾ). - ದೊಡ್ಡಪ್ಪ : (8). [ದೊಡ್ಡ + ಅಯ್ಯ) 
ದೊಡ್ಡರತ್ನಗಂಧಿ (ನಾ). ಕೆಂಪು ಮತ್ತು ಹಳದಿ ಹೂವುಗಳನ್ನು ಬಿಡಂವ 
ಒಂದಂ ಬಗೆಯ ಮರ ವಂತ್ತು ಅದರ ಹೂವು; ಗುಲ್ಮೊಹೋರ್‌ 
ಮರ: ಸೀಮೆಸಂಕೇಶ್ವರ, ದೊಡ್ಡರತ್ನಗಂಧಿ, ಕೆಂಪುತುರಾಯಿ, ಗುಲ್ಮಹರ* 
ಮರ, ಕತ್ತೀಕಾಯಿ (ಮೈಔಗಿ. ೨೯-೩೬೪). [ದೊಡ್ಡ + ರತ್ನಗಂಧಿ) 


೪೧೦೧ 


ನ 
ಲಾ 


20 


೩5 


pS 


9 


45 


ದೊಡ್ಡ ಸಿಹಿಗೆಣಸು 


ದೊಡ್ಡರಾಗಿ (ನಾ). ಒಂದಂ ಬಗೆಯಂ ರಾಗಿ; ಆರು ತಿಂಗಳಲ್ಲಿ ಕೊಯ್ಲಿಗೆ 
ಬರಂವ ರಾಗಿ: ಹೊಲಗಳಲ್ಲಿ ಗಿಡ್ಡರಾಗಿಯು ಬಂದು, ದೊಡ್ಡರಾಗಿಯ 
ನಾಟಿಯನ್ನು ಹಾಕಿದರು (ಹುಟ್ಟಹ. ೬೨). [ದೊಡ್ಡ +ರಾಗಿ,] 
ದೊಡ್ಡ ರಾಜಾನ್ನ (ನಾ). ಗಾತ್ರದಲ್ಲಿ ಹಿರಿದಾದ ಒಂದು ಬಗೆಯ ಭತ್ತ,- 
ನೆಲ್ಲು: “ಗಂಧಾಡ್ಮ -ಶಾಲಿ, ದೊಡ್ಡೆ ರಾಜಾನ್ನ” (ಓಷರಿ. ೪ಬ. 
[ ದೊಡ್ಡ + ರಾಜಾನ್ನ] 
ದೊಡ್ಡರಿಸಿನ (ನಾ). ಅರಿಸಿನದಲ್ಲಿ ಒಂದಂ ಬಗೆ: “ಪೀತದ್ರುಃ, ಕಾಲೀಯುಕಃ 
- ಪರ್ಜನೀ-೭ ಮರದರಿಸಿನೆ, ಕಸ್ತೂರಿಅರಿಸಿನವೆಂದು ಕೆಲವರನ್ನುವರು 
ದೊಡ್ಡರಿಸಿನ, ಕಾಡುಅರಿಸಿನ” (ಸಿದ್ಧಾಂತಿ. ೧೩೫). [ದೊಡ್ಡ + ಆರಿಸಿನ] 
ದೊಡ್ಡರೋಗ (ನಾ). ೧. ಭಯಂಕರವಾದ ರೋಗ ; ಸಾವು ತರುವ 
ರೋಗ; ಕ್ಷಯ ಮೊದಲಾದ ಭಯಾನಕವಾದ ರೋಗ: ನಿಂಗೆ 
ದೊಡ್ಡರೋಗ ಬರೆ (ಹುಟ್ಕಹ. ೧೩೯). ೨. ದನಗಳಿಗೆ ಬರಂವ ಕಾಲರಾ 
ಜಾತಿಯ ರೋಗ ; ದೊಡ್ಡಮ್ಮ : (ಎಸಮ್ಮೆ. ೩೪, ೩೭). 
[ ದೊಡ್ಡ + ರೋಗ] 
ದೊಡ್ಡ ವನಮುಗುಳಿ (ನಾ). ಒಂದು ಬಗೆಯ ದೊಡ್ಡದಾದ ಕಾಡುಮರ: 
(ಮೈಔಗಿ, ೭೧-೧೪೬೨). [ದೊಡ್ಡ + ವನಮುಗುಳ್ಳಿ] 
ದೊಡ್ಡವರಹ (ನಾ). ಒಂದು ಬಗೆಯ ನಾಣ್ಯ : ಶಾಸನಗಳಲ್ಲಿ ಬರುವ 
ನಾಣ್ಯಗಳೂ, ಅಳತೆಗಳೂ:- ಗದ್ಮಾಣ', , . ವರಹ, ದೊಡ್ಡವರಹ, 
ಮಂಗಳೂರು ಗದ್ಯಾಣ (ತುಳುನಾ. ೨೭೧). [ ದೊಡ್ಡ * ವರಹ] 
ದೊಡ್ಡ ವೂಸಿ (ನಾ). ಪುಷ್ಯ ವಂಳೆ: (ಎಸಮ್ಮ. ಸ೪, ೩೦). “ಚಿಕ್ಕವೂಸಿ' 
ಪರಾ. (ದೊಡ್ಡ + ಪೂಸ್ಕಿ (ಆಪಸ್ಕ;)] 
ದೊಡ್ಡವ್ವ (ನಾ). - ದೊಡ್ಡತಾಯಿ : (೪. "ಚಿಕ್ಕವ್ವ' ಪರಾ. 
[ ದೊಡ್ಡ + ಅವ್ವ, ( <ಅವ್ವೆ)] 
ದೊಡ್ಡಶಣಬು "ದೊಡ್ಡ ಸಣಬು”: ನೋ. 
ದೊಡ್ಡ ಶರ (ನಾ). ಒಂದು ಬಗೆಯ ಹುಲ್ಲು : “ಮಹಾಶರಂ-ದೊಡ್ಡ ಶರ” 
(ಓಷಧಿ. ೧೦೭). [ದೊಡ್ಡ + ಶರ] 
ದೊಡ್ಡ ಸಂಪಿಗೆ (ನಾ). ಒಂದು ಬಗೆಯ ಸಂಪಿಗೆ ಮರ ಮತ್ತು ಆದರ 
ಹೂವು: (ವ್ಕೂಕಿಗಿ. ೩೩-೧೦೭೩). [ದೊಡ್ಡ + ಸಂಪಿಗೆ (<ಸಂಪಗೆ) ] 
ದೊಡ್ಡಸಣಬು, ದೊಡ್ಡಶಣಬು (ನಾ). ಒಂದು ಬಗೆಯ ಗಿಡ: 
“ಮಹಾಶ್ವೇತಪರ್ಣೀ-ದೊಡ್ಡ ಸಣಬು” (ಷಂ. ೦೨೨). ದೊಡ್ಡ ಶಣಬು: 
“ಮಹುಶಣಪುಷ್ಟಿಕಾ - ದೊಡ್ಡ ಶಣಬು” (ಓಷಧಿ. ೧೨೩). 
[ ದೊಡ್ಡ + ಸಣಬು (<ಸಣಂಬು) ] 
'ದೊಡ್ಡಸರ್ಲೆಹಕ್ಕಿ (ನಾ). ಒಂದಂ ಬಗೆಯ ಪಕ್ಷಿ. ೧. ಸಿರಿಗಿರಿ. ೨. 
ತಾಡಿಗ್ಯ. ೩. ಸಲಿಕಿಬಾಯಿ ಹಕ್ಕಿ : (8). 
[ ದೊಡ್ಡ * ಸರ್ಲೆ (ಎಸರಲೆ) + ಹಕ್ಕಿ, (ಆಪಕ್ಕಿ;) 
ದೊಡ್ಡಸಾಮೆ (ನಾ). ಸಾಮೆಧಾನ್ಯದಲ್ಲಿ ಒಂದು ವಿಧ; ಹೆಜ್ಜಾವೆ ; 
ದೊಡ್ಡ ಜಾತಿಯಂ ಸಾಮೆ ಅಕ್ಕಿ : (ಎಸಮ್ಮ. 1, ೩೧). 
[ ದೊಡ್ಡ'* ಸಾಮೈೆ (ಸಾವೈ)] 
ದೊಡ್ಡಸಾಸುವೆ (ನಾ). ಸಾಸವೆಯಲ್ಲಿ ಒಂದಂ ವಿಧ: (8). 
[ ದೊಡ್ಡ 4+ ಸಾಸುವೆ (ಎಸಾಸವೆ)] 
ದೊಡ್ಡ ಸಿವನ್ನಿ (ನಾ). ಒಂದು ಬಗೆಯ ದೊಡ್ಡದಾದ ಸಿವನ್ನಿ ವಂರ: 
“ಮಹಾಕುಮುಂದ- ದೊಡ್ಡ ಸಿವನ್ನಿ” (ಓಷಧಿ. ೧೨೨). 
[ ದೊಡ್ಡ * ಸಿವನ್ನಿ (ಆಸೀವನ್ನಿೌ 
ದೊಡ್ಡ ಸಿಹಿಗೆಣಸು (ನಾ). ಸಿಹಿಗೆಣಸಿನಲ್ಲಿ ಒಂದಂ ಬಗೆ : “ಮಹಾನೀಲಾ 
ಕರಿಯ ಗಿರಿಕರ್ಣಿ, ಹಿರಿಯ ನೇಟಕಿಲ್‌, ದೊಡ್ಡ ಸಿಹಿಗೆಣಸು” (ಓಷಧಿ. ೦೧೭). 
[ ದೊಡ್ಡ + ಸಿಹಿಗೆಣಸು (ಎಸೀಗೆಣಸು)] 


ದೊಡ್ಡಸುದ್ದಿ ೪೧೦೨ ದೊಡ್ಡ ಹೆಂಡತಿ 


ದೊಡ್ಡಸುದ್ದಿ (ನಾ). ವಿಶೇಷವಾದ ಸುದ್ದಿ; ವಂಹತ್ವದ| |ದೊಡ್ಡಹನಿಚೆ (ನಾ). ಒಂದಂ ಬಗೆಯ ಗಿಡ: (ಮೃಕಿಗಿ. ೧೫-೭೫). 


ಸಮಾಚಾರ : ಶಾನುಭೋಗರ ಮಗಳಿಗೆ ಮದುವೆ ನಿಶ್ಚಯವಾದದ್ದು [ ದೊಡ್ಡ + ಹನಿಚೆ 
ಊರಿಗೆಲ್ಲ ದೊಡ್ಡ ಸುದ್ದಿಯಾಯಿತು (ಕೂ). [ದೊಡ್ಡ 4 ಸುದ್ದಿ) ದೊಡ್ಡಹರಳು (ನಾ). ದೊಡ್ಡ ಗಾತ್ರದ ಹರಳಂ ಮತ್ತ ಅದರ ಗಿಡ: 
ದೊಡ್ಡಸುರುಟಿ (ನಾ). ಒಂದಂ ಬಗೆಯ ಸಸ್ಯ: ದೊಡ್ಡಸೊಳ್ತಿ, ದೊಡ್ಡ ದೊಡ್ಡಹರಳು, ಬೆಟ್ಟಹರಳು, ತುರುಕುಹರಳು, ಮರಹರಳು, ಕಾಡು 
ಸುರ:ಟಿ (ಮೈಕಿಗಿ. ೦೦-೧೭೧), [ದೊಡ್ಡ + ಸುರುಟ್ಟಿ] 5| ಹರಳು (ಮೈಔಗಿ. ೪೭-೯೪೩). "ಚಿಟ್ಟುಹರಳಂ' ಪರಾ. 
ದೊಡ್ಡ ಸೇವಗೆ (ನಾ). ಒಂದು ಬಗೆಯಂ ಸೇವಿಗೆ ; ದಪ್ಪನಾದ ಸೇವಿಗೆ ; [ ದೊಡ್ಡ + ಹರಳು (ಎಪರೆಲ್‌)] 
ಪರಡಿ ಗೌವಲೆಯಪ್ಪೆ ಮಣಿ ಸಣ್ಣ ಗೋಧೂಮ ಸರವಳಿಗೆ ದೊಡ್ಡಸೇವಗೆ | | ದೊಡ್ಡಹಲ್ಲಿ (ನಾ). ಒಂದಂ ಬಗೆಯ ಹೂವಿನ ಗಿಡ: “ಕಂಛವಿಪುಷ್ಟ- 
ಕಡುಬುವುಂಡಲಿಗೆ ಬೆರಲ ಸೇವಗೆಯಾದಿಯಾಗಿಯಡವಾದ ಕಜ್ಜುಯಗಳ ದೊಡ್ಡಹಲ್ಲಿ” (ಓಷಧಿ. 8೬). [ದೊಡ್ಡ + ಹಲ್ಲಿ) 


ತೆಗೆದುಕೊಂಡು (ಸೂಪಣ. ೩-೭). [ದೊಡ್ಡ + ಸೇವಗೆ ( ಆಸೇವಿಗೆ)] ದೊಡ್ಡ ಹಾಲುಗುಂಬಳ (ನಾ). ಒಂದಂ ಬಗೆಯಂ ಕುಂಬಳ ಬಳ್ಳಿ ಮತ್ತು 
ದೊಡ್ಡ ಸೊಳ್ಲಿ (ನಾ). ಒಂದಂ ಬಗೆಯ ಸಸ್ಯ : ದೊಡ್ಡಸೊಳ್ತಿ, ದೊಡ್ಡ |1| ಅದರೆ ಕಾಯಿ: “ನಾಡ್ಕಲಾಬೂಃ - ದೊಡ್ಡಹಾಲ:ಗುಂಬಳ" (ಓಜಧಿ. 


ಸುರುಟಿ (ಮೈಡಿಗಿ, ೦೦-೧೭೧). [ದೊಡ್ಡ + ಸೊಳ] ೮%). [ದೊಡ್ಡ + ಹಾಲುಗುಂಬಳ (< ಪಾಲ್ಲುಂಬಳ) ] 
ದೊಡ್ಡ ಸೋಂಪು (ನಾ). ಒಂದು ಬಗೆಯ ದೊಡ್ಡದಾದ ಸಾಂಬಾರದ | | ದೊಡ್ಡಹಾಲ್ಮೆಕ್ಕೆ (ನಾ). ದೊಡ್ಡದಾದ ಹಾಲುವೆಂಕ್ಕೆ ಗಿಡದಲ್ಲಿ ಒಂದಂ 
ಕಾಳು: ದೊಡ್ಡ ಸೋಂಪು, ದೊಡ್ಡಜೀರಿಗೆ (ಮೈಔಗಿ. ೩೮-೭9೬). ಬಗೆ : ದೊಡ್ಡಹಾಲ್ಮೆಕ್ಕೆ, ಹಾವುಮಕ್ಕಿಕಾಯಿ, ಇಂದ್ರಾವರೆಣಿ (ಮೈಠಗಿ- 
[ ದೊಡ್ಡ * ಸೋಂಪು] ೨೨-೪೦೦). [ದೊಡ್ಡ 4 ಹಾಲ್ಕೆಕ್ಕೆ] 
ದೊಡ್ಡಸೋರೆ (ನಾ). ಒಂದಂ ಬಗೆಯ ಸೋರೆ ಬಳ್ಳಿ ಮತ್ತು ಅದರ |16| ದೊಡ್ಡಹಾಳಿತ, ದೊಡಹಳತ (ನಾ). ಒಂದಂ ದೊಡ್ಡ ಅಳತೆಯ 
ಕಾಯಿ; ಕಾಯಿಗಳು ;-ಅಗಸೆ , , , ದೊಡ್ಡಕುಂಬಳ, ದೊಡ್ಡಸೋರೆ ಪ್ರಮಾಣ: ದೊಡ್ಡಹಾಳಿತದ ಮಣವಿನ ತೂಕಕ್ಕೆ ಇದೆ: ೪೪-೪೬ ಸೇರು 
(ನಮ್ಮನು. ೨೩೭). [ದೊಡ್ಡ 4 ಸೋರೈ,) ಎಂತಲೂ ನಿಬಂಧನೆ ವಹಿಡಿದರು (ಜಾಮವಂ. ೧೯). ದೊಡಹಳತ : 
ದೊಡ್ಡಸೌತೆ (ನಾ). ಒಂದು ಬಗೆಯ ತರಕಾರಿ ಬಳ್ಳಿ ; ಸೌತೆಗಿಡೆದಲ್ಲಿ ಹೊನ್ನವರದ ಲಿಂಗಸೆಟರ ಮಗ ಸಿದಲಿಂಗಸೆಟಿ ಯಡವುರ ಸಿದಲಿಂಗೇಸ್ವರ 
ಒಂದಂ ಬಗೆ ಮತ್ತು ಅದರ ಕಾಯಿ : “ನಾಗಮಾತಾ - ಮುಣಿಸಿಲೆ, ಸೋಮಿ ಪದಕೆ ಮಲರೆ ಸೆ ೩ ನ ಕಳಸ ಯಾ ನಗದ ತೂಕ ದೊಡಹಳತ 
ತುಳಸಿ, ದೊಡ್ಡಸೌತೆ” (ಓಷಧಿ. ೮0). (ದೊಡ್ಡ + ಸೌತೆ (ಆ ಸವುಂತೆ)]|20| ನ ೨ ತಿಮೂರು ಸೇರು (ಎಕ. ೫೪1 ಕುಡಗ. ೭೮-3; ?), 
ದೊಡ್ಡಸ್ತ (ನಾ). ದೊಡ್ಡ ತನವುಳ್ಳವನಂ ; ಹಿರಿಮೆ ಯಂಂ-ಳ್ಳೈ ವನಂ. [ ದೊಡ್ಡ + ಹಾಳಿತ (ಎಪಾಳತ)] 
“ದೊಡ್ಡ ಸ್ತನ”, "ದೊಡ್ಡ ಸ್ತಿಕೆ' ಪರಾ. (ದೊಡ್ಡ +-ಸ್ತ] ದೊಡ್ಡ ಹಿಂಗಿನಬಳ್ಳಿ (ನಾ). ಒಂದು ಬಗೆಯಂ ಬಳ್ಳಿ : (ಮೈಔಗಿ. ೩6-೭೪೭). 
ದೊಡ್ಡಸ್ತನ, ದೊಡ್ಡಿಸ್ತನ (ನಾ). ದೊಡ್ಡತನ ; ಗೌರವ ; ವಂರ್ಯಾದೆ; [ ದೊಡ್ಡ + ಹಿಂಗ್ಕು * ಬಳ್ಳಿ] 
ಹಿರಿವೆಂ: “ದೊಡ್ಡಸ್ತನ-ದೊಡ್ಡಸ್ತಿಕೆ” (ಜಾನಕೋ. ೭). ದೊಡ್ಡಿಸ್ತನ : ದೊಡ್ಡಹಿಂಡಿಗಿಡ (ನಾ). ಒಂದಂ ಬಗೆಯಂ ಸಸ್ಯೆ : (ಮೈಔಗಿ. 4-೩೦). 
ತಮ್ಮ ಅಣ್ಣನ ದೊಡ್ಡಿಸ್ತನವನ್ನು ಕೊಚ್ಚಿಕೊಳ್ಳುತ್ತಾ ಇದ್ದಳು (ಪ್ರತಿಬಿಂ. | 26 [ ದೊಡ್ಡ + ಹಿಂಡ್ಕಿ (ಆಪುಂಡ್ಕಿ) * ಗಿಡ (ಆಗಿಡು) ] 
೪೭); ನಿಮ್ಮ ಮರ್ಯಾದೆಯ ದೊಡ್ಡಿಸ್ತನವಾದರೂ ಏನು? (ಕಂಗರೋ. ೭೯). | |ದೊಡ್ಡಹಿಟ್ಟಳಿಕ (ನಾ). ಒಂದಂ ಬಗೆಯ ಸಸ್ಯ : “ಮಹಾಪೂಲ-ದೊಡ್ಡ 
[ ದೊಡ್ಡಸ್ತ + - ತನ] ಹಿಟ್ಟಳಿಕ” (ಓಷಧಿ. ೧೧೮). [ದೊಡ್ಡ + ಹಿಟ್ಟಳಿಕ] 
ದೊಡ್ಡಸ್ತಿಕೆ. (ನಾ). ೧. ಹಿರಿವೆಂ ; ಹೆಚ್ಚುಗಾರಿಕೆ; ಘನತೆ; ಗೌರವ ; | | ದೊಡ್ಡಹಿಪ್ಪಲಿ, ದೊಡ್ಡತಿಪ್ಪಲಿ (ನಾ). ಒಂದಂ ಬಗೆಯೆ ಹಿಪ್ಪಲಿ ಗಿಡ 
ಮರ್ಯಾದೆ: ಮನುಷ್ಯನ ಹಿರಿಮೆ ದೊಡ್ಡಸ್ತಿಕೆಗಳಂ ತಾಯಿ ತಂದೆ ಮತ್ತು ಅದರ ಕಾಳಂ ; ಬಾಲವೆಂಣಸಂ : “ಕಪಿವಲ್ಲಿ-ದೊಡ್ಡಹಿಪ್ಟಲಿ” 
ಗಳನ್ನೇ ಹೆಚ್ಚಾಗಿ ಅವಲಂಬಿಸಿರುತ್ತವೆ (ಶ್ಯಾಮತಾ. ೧); ಮಾಡಬಾರದು |; (ಗಂಗಾಮ. ೭೦) ; ಗಜಹಿಪ್ಪಲಿ, ದೊಡ್ಡ ಹಿಪ್ಪಲಿ (ಮೈಕಿಗಿ. ೬೮-೧೩೯೮) ; 
ಎಂದು ಯಾವಾಗ ದೊಡ್ಡವರು ಹೇಳುತ್ತಾರೋ ಹಾಗೆ ಮಾಡದಿರುವುದೂ ಜೀನಸುಗಳು-೧ ಅಕ್ಕಲಖಾರ . . . ೬೭ ದೊಡ್ಡಹಿಪ್ಪಲಿ (ಮಂಂಬವ್ಯಾ: 
ಒಂದು ದೊಡ್ಡಸ್ತಿಕೆ! (ಕಂಬಹು. ೭೨) ; ಇದರಿಂದ ನನ್ನ ಅವನ ದೊಡ್ಡಸ್ತಿಕೆ 38). ದೊಡ್ಡತಿಪ್ಪಲಿ: (ಮೃಔಗಿ. ೬೬-೦೩೪3). [ ದೊಡ್ಡ + ಹಿಪ್ಪಲಿ] 
ಮತ್ತೂ ಬೆಳೆಯಿತು (ಕಾಲೆಮ. ೨೨೧) ; ಒಂದು ಬಾನಿ ಹೆಂಡಕ್ಕೆ ಎರಡತ] | ದೊಡ್ಡಹೀರೆ (ನಾ). ಹೀರೆಬಳ್ಳಿಯಲ್ಲಿ ಒಂದಂ ವಿಧ ವಂತ್ತು ಅದರ 
ಬಾನಿ ನೀರು ಬೆರೆಸಿ ಸಂಪಾದನೆ ಮಾಡಿದಾರೆ ಈ ದೊಡ್ಡಸ್ತಿಕೇನ (ಮರಳಿ. ಕಾಯಂ: “ಕೋಂತಿ-ದೊಡ್ಡಹೀರೆ” (ಓಷಧಿ. ೪೧) 
೬೩). ೨. ಠೀವಿ; ಜರ್ಬು : “ಠೀವಿ ಇ ದೊಡ್ಡಸ್ತಿಕೆ” (ಗಂಗಾಮ. ೧೪೪) ; | [ ದೊಡ್ಡ + ಹೀರೈ (ಪೀರೆ) 
ದೊಡ್ಡಸ್ತಿಕೆಯ ಆಶೀರ್ವಾದಗಳಿಂದ ಸಂದೇಶವನ್ನು ವತಾತ್ರ ಕಳಿಸಬೇಕು] | ದೊಡ್ಡಹುಳಕ (ನಾ). ನೀಳವಾದ ಕೊಕ್ಕಿನ, ವಕ್ರವಾಗಿ ಹಾರುವ 
(ಹುಕ್ಕುಹು. ೧೦೫). [ದೊಡ್ಡ್ಮಸ್ತ * -ಇಕೆ) ಒಂದಂ ಬಗೆಯ ಬೇಟೆಯಂ ಹಕ್ಕಿ ; ತೇವದ ವಂರಳಂಪ್ರದೇಶಗಳಲ್ಲಿ 
ದೊಡ್ಡಸ್ತು (ನಾ). ಹಿರಿವೆಂ; ಘನತೆ: ದೊಡ್ಡಸ್ತಿನಿಂದೊಡನೆ ಸುಪ್ರಧಾನಿ ಸೇರಿಕೊಳ್ಳೂವ ಒಂದಂ ಬಗೆಯ ಹಕ್ಕಿ ; ಉಲ್ಲಂಗಿ : (೪). 
ವರೇಣ್ಯ ಗಡ್ಡಮಂ ಗಂಟಿಕ್ಕಿ (ಪರಶು. ೯-೨೦). [ದೊಡ್ಮಸ್ತ* -ಉ್ಕ್ಮ) [ ದೊಡ್ಡ + ಹುಳಕ ) 
ಡೊಡ್ಡಹಂಚೀಹುಲ್ಲು, ದೊಡ್ಡಅಂಚಿಹುಲ್ಲು (ನಾ). ಒಂದು ಬಗೆಯ |0| ದೊಡ್ಡಹುಳಿ (ನಾ). ಒಂದಂ ಬಗೆಯಂ ನಿಂಬೆಯ ಗಿಡ ಮತ್ತು ಅದರ 
ಹುಲ್ಲು : ದೊಡ್ಡಹಂಚೀಹುಲ್ಲು . . . ಕರೀಸಣ್ಣ ಹಂಚೀ ಹುಲ್ಲು (ಮೈಕಿಗಿ. ಕಾಯಂ: ಕಾಡುನಿಂಬೆ, ದೊಡ್ಡಹುಳಿ (ಮೈಡಿಗಿ. ೧೦-೧೭೩). * 
೯-೧೪೭). ದೊಡ್ಡ ಅಂಚಿಹುಲ್ಲು : ಬೆಟ್ಟಂಚಿ ಹುಲ್ಲು, ಭೀಮನ ಹಂಚಿ, [ ದೊಡ್ಡ + ಹುಳ್ಳಿ (ಆಪಳ್ಳಿ) 
ದೊಡ್ಡ ಅಂಚಿಹುಲ್ಲಿ, ಗುಂಡುಮುಂಚಿ ಹುಲ್ಲು, ಗಂಟುಕಾಚಿ| |ದೊಡ್ಡಹೆಂಡತಿ (ನಾ). ಮೊದಲನೆಯ ಹೆಂಡತಿ; ಹಿರಿಯ ಹೆಂಡತಿ: 
(ಮೈಔಗಿ. ೭೪-೦8೦7). [ ದೊಡ್ಡ * ಹಂಚಿಹುಲ್ಲು ] “ಕೃತಸಾಪತ್ನಿಕಾ. ಅಧ್ಯೂಢಾ, ಅಧಿವಿನ್ನಾ-೩ ದೊಡ್ಡಹೆಂಡತಿ. ಹಿರೇ 


ದೊಡ್ಡಹತ್ತಿ (ನಾ). ಹತ್ತಿಯಂ ಗಿಡದಲ್ಲಿ ಒಂದಂ ಬಗೆ: (ಮೈಕಗಿ. |4| ಹೆಂಡತಿ ಹೆಸರುಗಳು” (ಸಿದ್ಧಾಂತಿ. ೧೪೭). 
90-೭೯೨). [ ದೊಡ್ಡ 4 ಹತ್ತಿ, (ಪಟಸಿ)) [ ದೊಡ್ಡ + ಹೆಂಡತಿ (ಎವೆಂಡತಿ) ] 


ದೊಡ್ಡ ಹೆಮ್ಮರ 


ದೊಡ್ಡ ಹೆಮ್ಮರ (ನಾ). ಹೆಮ್ಮರದಲ್ಲಿ ಒಂದು ಬಗೆ “ಭೂತಸಾರಃ- 
ದೊಡ್ಡಹೆಮ್ಮರ” (ಓನಧಿ. ೧೧೨). 
[ ದೊಡ್ಡ + ಹೆಮ್ಮರ (<ವೇರ್ಮರ) ] 
ದೊಡ್ಡಹೊಂಗೆ (ನಾ). ಒಂದು ಬಗೆಯ ಹೊಂಗೆ: 
ರಾಮಃವೆದೊಡ್ಡ ಹೊಂಗೆ” (ಓಷಧಿ: ೨೪). [ದೊಡ್ಡ + ಹೊಂಗೆ] 
ದೊಡ್ಡ ಹೊಟ್ಟೆ (ನಾ). ದೊಡ್ಡದಾದ ಉಬ್ಬಿದ ಹೊಟ್ಟೆ, - ಉದರ ; 
ಡೊಳ್ಳುಹೆೊಟ್ಟೆ : ಮನದೊಳಿದ್ದುದನೆಹಗೆ ಹೇಳಿದೆಯೆನುತ ಪಡೆದಾ 
ದೊಡ್ಡಹೊಟ್ಟೆಯನೆನುತ ಬಡನುಡಿಯಂ ನುಡಿವರೇ (ಬಸಪು. ೩೯-೧೪) ; 
ದೊಡ್ಡ ಹೊಟ್ಟೆಯಿದ್ದವ ಹೆಡ್ಡನೋ (ಗಾದೆ). 
ದೊಡ್ಡಹೊಟ್ಟೆಯವ - ದೊಡ್ಡ ಹೊಟ್ಟೆ ಯನ್ನು ಉಳ್ಳವನಂ ; 
ಗಣೇಶ : “ಪೆರ್ಬೊಡೆಯ, ಪೆರ್ಮೊಡೆಯ-ದೊಡ್ಡ ಹೆೊಟ್ಟೆಯವ, ಗಣೇಶ” 
(ಗೆಂಗಾಮ. ೨೧೩). [ ದೊಡ್ಡ + ಹೊಟ್ಟೆ, (-ಆಪೊಟ್ಟೆ) 
ದೊಡ್ಡ ಹೊನ್ನೆ (ನಾ). ಒಂದು ಬಗೆಯ ದೊಡ್ಡದಾದ ಹೊನ್ನೆಮರ : 
“ಅವಸಾಯನಿ-ದೆೊಡ್ಡ ಹೊನ್ನೆ” (ಓಪಧಿ. ೮). 
[ ದೊಡ್ಡ + ಹೊನ್ನೆ (-ಆಪೊನ್ನೆ)] 
ದೊಡ್ಡ ಹೆೊಲೆಗೂರ (ನಾ). ಒಂದಂ ಬಗೆಯ ಸಸ್ಯ : ದೊಡ್ಡಹೊಲೆಗಾರ, 
ಬೆಟ್ಟಹೊಲೆಗಾರ (ವಗ. ೪೪-೮೬). [ದೊಡ್ಡ + ಹೊಲೆಗಾರೈ ] 
ದೊಡ್ಡಾಟ (ನಾ). ಬಯಲಾಟದ ಒಂದು ಪ್ರಕಾರ; ಮೇಳ: ಮೊನ್ನೆ 
ಒಂದು ದೊಡ್ಡಾಟವೂ ಆಯ್ತು, ಸತ್ಮಹರಿಶ್ಚಂದ್ರ ಅಂತೆ (ತುಂಗಥ. ೧೪). 
[ ದೊಡ್ಡ * ಆಟ] 
ದೊಡ್ಡಾಣೆ (ನಾ). ಎಂಟನೆಯ ಒಂದಂ (5) ರೂಪಾಯಿಯ ಬೆಲೆ 
ಯಿದ್ದ ಒಂದಂ ಹಳೆಯ ಬೆಳ್ಳಿಯ ನಾಣ್ಯ : ಒಂದೆರಡು ದಿವಸಗಳ ಮೇಲೆ 
ಊದಿದ ಸ್ಥಳಗಳಲ್ಲೆಲ್ಲಾ ದೊಡ್ಡಾಣೆಯಷ್ಟು ಅಗಲ ನೀಲಿಬಣ್ಣದ ಗುಳ್ಳೆ 
ಗಳೇಳುತ್ತವೆ (ಗ್ರಾಮಾಕ. ೧೩೦). [ ದೊಡ್ಡ * ಆಣೆ] 
ದೊಡ್ಡಾನೆ (ನಾ). ಗುಂಪಿನಲ್ಲಿಯೇ ಹಿರಿದಾದ ಆನೆ ; ಗುಂಪಿನ ಒಡೆಯ 
ನಾದ ಆನೆ; ಸಲಗ: “ಯೂಥನಾಥಃ, ಯೂಧಪಃ-೨ ಆನೆಗಳ ಹಿಂಡಿ 
ನಲ್ಲಿ ಮುಖ್ಯವಾದ ಗಜದ ಪೆಸರುಗಳು ; ಸಲಗ, ದೊಡ್ಡಾನೆ” (ಸಿದ್ಧಾಂತಿ. 
3೧). [ದೊಡ್ಡ * ಆನೆ] 
ದೊಡ್ಡಿ, "ತೊಟ್ಟೈ' ನೋ. 
ದೊಡ್ಡಿ 3 (ನು). ಸೂಳೆ; ವೇಶ್ಯೆ. "ದೊಡ್ಡಿ ತನ' ಪರಾ. [ಎತೊಟ್ಟೈ] 
ದೊಡ್ಡಿ, (ನಾ). ಒಂದು ಬಗೆಯ ಮೂಲಿಕೆ : ಯುಷಭಕ, ದೊಡ್ಡಿ, ಹಾಲ 
ದೊಡ್ಡಿ 1: * ಪ್ರಾತಃಕಾಲದಲ್ಲಿ ಗ ೪ ತೂಕವಂ ಸೇವಿಸುವುದು (ಸಕವೈ. 
೨೧೮). "ತೊಟ್ಟ ಪರಾ. [?) 
ದೊಡ್ಡಿ ಗೂಡು (ಕ್ರಿ). ದೊಡ್ಡಿಯಲ್ಲಿ ಕೂಡಿಹಾಕು: ಆ ಮಂದೆಯನ್ನು 
ಅರಮನೆಯ ಅಯ್ದನೆಯ..ಎಂದರೆ, ತಳಾತಳದ ಹೆಸರ. ನೆಲವಾಳಿಗೆಯಲ್ಲಿ 
ದೊಡ್ಡಿ ಗೂಡಿರು (ರಟ್ಕಅ. ೧೪೩-೭). 
[ ದೊಡ್ಡಿ, (-ಆತೊಟ್ಟೈ;) * ಕೂಡು, ) 
ದೊಡ್ಡಿಗೊಳ್‌ (ಕ್ರಿ), ಗರಿಂಪುಗೂಡಂ ; ಗುಂಪಾಗು: ತೆನೆಯ ಸಂದಿಗ 
ಳೊಳ್‌ ಸಂದಣಿಸಿ ನೇಲ್ವ ವೀರಭಟ ಕುಣಪಂಗಳಿಂ ಪೆಣೆದ ಪೆರ್ಮುಟ್‌ಯಂ 
ಕಯವ ವಿಳಯಜಳಧರದೊಡ್ಡಿನಂತೆ ದೊಡ್ಡಿ ಗೊಂಡಿರ್ದುದು (ಅನೆಂಪು. 
೧೦-೮೪ ವ). [ ದೊಡ್ಡಿ, (ತೊಟ್ಟಿ) + ಕೊಳ್‌] 
ದೊಡ್ಡಿತನ (ನಾ). ೧. ಸೂಳೆತನ ; ಸೂಳೆಗಾರಿಕೆ : ನಾನು ವೇಶ್ಯೆ ! ನಾನೆ 
ಸೂಳೆ | ಎಂದು ಕಂಡಕಂಡವರೊಡನೆ ಸಾರಿಕೊಳ್ಳು ವದಿದೊಂದು ದೊಡ್ಡ 
ತನವೇನು . . . ಅಲ್ಲ ದೊಡ್ಡಿತನ (ಮಂತ್ರಕ. ೨೬-೨೨). ೨. ಮೋಸ; 
ವಂಚೆನೆ : ಸಲೆ ನಂಬಿದರೊಳೆರಡೆಂಟನೆಣಿಸುವರು- ಕೈವಿಡಿದು ದೊಡ್ಡಿತನ 
ಮಾಡಿದನ ಲೆಕ್ಕಿಸದಿಹರ) (ನಿಜಕ. 69). { ದೊಡ್ಡಿ, + - ತನ] 


“ಕ್ಷ 


೪೧೦೩ 


18 


40 


46 


ದೊಡ್ಡಿತು 


ದೊಡ್ಡಿತು, ದೊಡ್ಡಿತ್ತಿ (ನಾ). ೧. ಗಾತ್ರದಲ್ಲಿ ಹಿರಿದಾದಂದಂ ; ದಪ್ಪೆ 
ವಾದಂದಂ; ಸ್ಥೂಲವಾದಂದು: “ದೊಡ್ಮಿತೆನಲೈ ಮಹಾರ್ಥಶಬ್ದ 
ದೊಳ್‌್‌ (ಕರ್ಣಾನಿ. ೧೮): ಅಸಿದು ಬೆಳೆಯದೆ ಕೊಬ್ಬಿ ದೊಡ್ಡಿತಹ 
[ಪಾಾ೦- ಗೊಡ್ಡಿ ಡದ] ತೆನೆಗಳೊಳು (ಸಿದ್ದರಾ. ೨-೨೯) ; ಕಲ್ಲನತಿ ದೊಡ್ಡಿತಂ 
ಪಿಡಿದು ತೊಆ್‌ಯಿಳಿಯೆ ಚಿತ್ತೋಲ್ಲಾಸದಿಂದೆತ್ತಿ ಹಾಯ್ಕಲ್‌ (ಪಾಸೋಪು. 
೪-೧೦೭). ವ. ಅಗಾಧವಾದುದಂ ; ಗಹನವಾದಂದು ; ವಂಖ್ಯ 
ವಾದಂದಂ : ದೇವ ಚಿತ್ತೈಸೈ ಸಲೆ ನಿಜಸೇವಕರು ನಾವಿರಲು ದೊಡ್ಡಿತ 
ದಾವುದು (ತೊರರಾ.9೪-6-೧0); ಅದೇನು ದೊಡ್ಡಿತು ಮಾಂಧಾತ ಸುತ್ಮಾಗವ 
ಬೇಡ ಬಂದವಗೆ ರಾಗದಿಂದೊಡಲ ಧಿಕ್ಕನೆ ಸೀಳ್ಮು ದಕ್ಷಿಣಭಾಗವ 
ಕೊಟ್ಟುದನೆಟ೨ಯಾ (ಮೋಹತ. ೩-೩೪). ಹ. ಎತ್ತರವಾದಂದಾ ; ದೊಡ್ಡಿ 
ತಾದ ಎಲವದ ಮರದ ಮೇಲೆ ಅನೇಕ ಗಿಣಿಗಳಿರುವುವು (ವದಕಾ. ೩). 
೪. ಉದ್ದವಾದಂದಂ ; ನೀಳವಾದುದಂ : ಮಹಾಬಾಹೋ ಎಲೈ 
ದೊಡ್ಡಿತಾದ ತೋಳುಗಳುಳ್ಳಂಥಾ ಹೀಗೆ ಸಂಬೋಧನೆ ಮಾಡಿದ್ದರಿಂದ 
(ಉತ್ತರ. ೨-೩). ೫. ಗಟ್ಟಿಯಾದುದು; ಜೋರಾದಂದಂ : ಐದು 
ತಿಂಗಳ ಕೂಸಂ ಸಂಸಿನಿಯೆಂಬ ದೇವತೆ ಪಿಡಿದೊಡಾ ಕೂಸು 
ಆಕಾಶಮಂ ನೋಡುಗುಂ ದೊಡ್ಡಿತಪ್ಪ ಧ್ವನಿಯಿಂದಳುಗುಂ (ಬಾಲಜಿ. 
03೨8-೧೭) ; ಓಡ್ಡಿದ ಭೈರವ . ಬಲರಾಮನ ಪೆಟ್ಟು ದೊಡ್ಡಿತೆನುತ್ತೆ 
ನಿಷ್ಮುರದಿ ಒಡ್ಡಿಯ ನುಡಿದು (ಮೋಹತ. ೩೯-೧೩) ; ಕೇಳಿ ಕಿಡಿಕಿಡಿವೋಗಿ 
ಬಾಯ್‌ ದೊಡ್ಡಿ ತೆಂದೆನ್ನನೂಳುವೆಯ (ಜಿಲಪು. ೪೭-೫೯). ೬. ಹೆಚ್ಚಿನದು; 
ಮಿಗಿಲಾದಂದು ; ಮಹತ್ತಾದುದು: ಕೊಡುವರ್ಗುವುದು ದೊಡ್ಡಿತ್ತೆ 
(ಹೋಮೋರೆ. ೮೪) ; ಪರಮೊಮ್ಮದನಂಭವವೊಂದುಳ್ಳರವನಿಗೆ ದೊರಕದ 
ದೊಡ್ಡಿ ತೊಂದುಂಟೆ (ಥರದ. 8-68) : ತುಪ್ಪ ಸಕ್ಕರೆ ಪಾಲ ಸವಿವ ಮನು 
ಜರ ತಂದೊಪ್ಪಿಸುವುದು ದೊಡ್ಡಿ ತಲ್ಲ (ಕಂನವಿ. ೧೦-೪) : ಎನ್ನೀ ಕೀರ್ತಿಯೆ 
ದೊಡ್ಡಿತೆಂಬ ತೆರದಿಂ, , . ಕೀತಿ೯ ಯನಾ೦ ತು ಕಂಗೊಳಿಸಿದರ್‌ 
(ಮೈಸೂಮೆ. ೬-333). ೭. ಅಮೂಲ್ಯವಾದಂದಂ; ಶ್ರೇಷ್ಠವಾದಂದಂ: 
ವ್ಯರ್ಥವಾದುದು ಮದ್ವಚನ ಸೃಷ್ಟಿಸುವ ಸಮರ್ಥ ಪೇರ್ಗಾವನೈಶ್ವರ್ಯ 
ಕರ್ತಳೀತನ ರಾಣಿ ನಿಖಿಳಮೈಭೋಗವು ವ್ಯರ್ಥ ದ್ವಾರಕಿ ದೊಡ್ಡಿ ತಹುದೆ 
(ಮೋಹತ. ೨೯-೨೭1. ಲೆ. ಹೆಚ್ಚಳ ; ಹಿರಿಮೆ; ಘನತೆ: ನಾವಿವಗೆ ಮನ 
ಪೊಡ್ಡಿ ಬಡದೆ ಸುಖಿಯಿಸುವ ದೊಡ್ಡಿತೆಂದಿಂಗಹು ದೊ ಎಂದು ಕೆಲಬರು 
ಗುಡ್ಡೆಣಿಕೆಯನೆಣಿಸುವರು (ನೇಮಿಸಂ. 6-೩೭). ೯. ದೊಡ್ಡವಸ್ತು ;ಹಿರಿಯಂ 
ವಸ್ತು : ವೇತೆ ನೀನೇನು ದೊಡ್ಡಿತು ನನ್ನ ಸರಲ ಮುಯ್ಯಾತುಕೊಂಬೊಡೆ 
ರುದ್ರಗರಿದು ಮಾತುಗಾಟ್‌ಕೆ ಬೇಡ ಹಿಡಿಯೆಂದು ಭಾಳದೆ ತೂತೇಳಲೆಚ್ಚು 
ಬೊಬ್ಬಿಜೌದ (ಮೋಹತ. 0೧-೩೯). ದೊಡ್ಡಿತ್ತು: ೧. ಆ ಗ್ರಾಮಕ್ಕ 
ಮೊಂದು ಎಳಗನಂ ಕಳಿಪಿ ಯಥೇಷ್ಟ ಗ್ರಾಸವನೀಶ್ಕಿವುದು ಬಡವಾದ 
ಡೆಯು ದೊಡ್ಡಿತ್ತಾ [ಪಾಕಾ. ಡ್ಲನಾ] ದಡೆಯು ತಪ್ಪು ಸಮಾನವಮಾಗಿರಿಸ 
ದಿರ್ದೊಡೆ ನಿಮ್ಮ ಗ್ರಾಮಮಂ ಕೆಡಿಸುವೆಂ (ಪುಣ್ನಾಸ್ತ. ೩-3೭ ವ) ; ಅದಟಲ್ಲಿ 
ದೊಡ್ಡಿತ್ತಾದ ತಗರು ಹುಟ್ಟಿ ಮಲವುಕ್ತ ಬರಲ? (ಕೈರಸೂ. ೦೫) ; 
ಮೆಯ್ಕು ನುಣುಪಾಗಿ ಬಟುವಾಗಿ ದೊಡ್ಡಿತ್ತಾಗಿ ತನ್ನ ಮೆಯ್ಕಿಗೆ ತಕ್ಕ 
ಚೆಂದವಾದ ರೂಪು ಕಾಣಿಸುವುದು (ಅಕ್ಕಶೀ. 3೨-೧೦). ಪಿ. ಸುವುತದ 
ಫಲದಿನುರಗ ನರ ನಾಕಮೆಂಬ ನೆಲಕೊಡೆಯರಾಗುವರ್‌ ಕೈವಲ್ಯಕಾಂತೆ 
ಯೊಳಗಲಸದೇ ಕೂಡುವರಿದೇನು ದೊಡ್ಡಿತ್ತೆನಲ್‌ (ಸಮ್ಮಕ್‌. ೮-೭); 
೬, ಎಲ್ಲರಿಗೂ ಪ್ರಾಣದಾಸೆ ದೊಡ್ಡಿತ್ತಾಗಿರುವುದರಿಂದಲೂ ಎ... ಬದುಕಿ 
ರುವುದು ಕಾರ್ಯವೆಂದು ನಿಶ್ಚೈಸಿ(ವರಕಾ.೪೦). ೭.ಗ್ರಹನಿಚಯಾ ಆದಿತ್ಕಾದಿ 
ನವಗ್ರಹಂಗಳೂ ಉರುತತ್ವ ಶಿಮದಿ ಪೃಥುವ್ಕಾಂತಮಾದ ದೊಡ್ಡಿತ್ತಾದ 
ಮೂವತ್ತಾಜು ತತ್ವಂಗಳು ಶ್ರೀಗುರುವಿನ ಪಾದದ ಜಂಘೆಯಲ್ಲಿಹವು 
(ಆತ್ಮತ್ರಿ. ೫ ಟೀಕು) ; ಓಂಕಾರಪು ಶಿವಾತ್ಮ ಹಕಾರವು ಉರು ಪಂಚ ಪ್ರಣವ 


ದೊಡ್ಡಿತೆ 


ದೊಡ್ಡಿತ್ತಾದವೈದು ಪ್ರಣವಂಗಳು (ಅತ್ಮತ್ರಿ. ೯೧ ಟೀಕು). ೧೦. ಅಗಲ 

ವಾದಂದಂ ; ವಿಸಾಲವಾದಂದಂ : ಸಿಂಹಕಟಿತಟಮನಿಳಿಸುವ ರಿಪುಸುರಂಗ 

ಕಂಠೀರವನ ಕಟಿತಟಮೊಲ್ಲು ನೋಡುವ ಗಾಡಿಕಾರ್ತಿಯರ ಕಣ್ಣೆ ಕಾಮ 

[ ನ]ಡ್ಡಣವಂತೆ ದೆೊಸ್ಲಿತ್ತುಗಿ ಮಾಅುವುದ್ದ್ವ ೃತ್ತತೆಯ [ನೀಟ್ಡು) 

ಕೊಂಡಂತುದ್ದೃತ್ತಂಗಳಾದುವು (ಪಂಪಾ. ೨-೩೯ ವ); ಹುಶ್ತಿನವೋಲ್‌ 

ಕೆಟಗು. ದೊಡ್ಡಿತ್ತಾಗಿ ಮೇಗಸಿದಪ್ಪ ಶರೀರರೂಪ (ತತ್ತೃಪ್ರ. ೨೯೬). 
(ಗಂ). ೧೧. ಹಿರಿದಾದ; ದೊಡ್ಡದಾದ: ತುಕಾರ ದುಕಾರಂಗಳೆ 
ಕಡೆಯಾಗಿ ಪಲವು ಗುಣವಚನಂಗಳೊಳವು ; ಅವಜಿಕೊಳ್‌ ತುಕಾರಾಂತಕ್ಕೆ 
ವಿಕಲ್ಪದಿಂ ದ್ವಿತ್ವಮುಂಟು . . . ಅಗಲಿತ್ತು, ದೊಡ್ಡಿತ್ತು, ಬಲ್ಲಿತ್ತು 
ಎಂಬಂತೆ ನೋಡಿಕೊಳ್ಳುದು (ಕಮದ. ೭೭ ಪ್ರಯೋ). 

ದೊಡ್ಡಿದೆಎ ೧. ಹಿರಿಯ; ಪೂಜ್ಯ : ಭೀಮನ ಮಖಜಕ್‌ಯಂ 
ಬಂದು ಪುಗೆ ಕೊಂದು ಕುಡೆ ನೀನಂದಿಂಬಬಟ್‌ಕಹಹ ದೇವ 
ದೊಡ್ಡಿದನಾದಯ್‌ (ಗದಾಯು. ೭-೪೯) ;. ನಿನ್ನನತ್ಕಾದರದಿಂ ದೇವನೆ 
ದಿಂಡನೆಯೆಂದೊಡೆ ದೇವಂ ನೀನೆಂತದೆಂತು ದೊಡ್ಡಿದನಪ್ಪೈ (ಧರ್ಮಾಮ್ಮ. 
೯-೦೦೬). ೨. ಶೊರ; ಪರಾಕ್ರವಿಂ : ನಿಮ್ಮ ಕಣ್ಣಿಗೆ ನರನು ದೊಡ್ಡಿ 
ದನುಳಿದ [ಶಾಕಾಂ. ದೊಡ್ಡಿತು ಉಳಿದ] ವೀರರ ಕಣ್ಣೆ ತುಸು ಮಾತ್ರ 
(ಕುವ್ಯಾವಿ. ೭-೦೦) ; ಏನವನು ದೊಡ್ಡಿದನು ಶರಸಂಧಾನಸಮಯಿಗಳಾವು 
ನಮಗಾ ವಾನರಮಿತ್ರತ್ವವೆಂಬುದು ಲೋಕಹಾಸ್ಯವಲೆ (ತೂರರಾ.೪-೬-೧೪). 
ದೊಡ್ಡಿ ದುವು (ಬಹುವ) - ಗಾತ್ರದಲ್ಲಿ ಹಿರಿದಾಗಿರಂವಂಥವು : ನಡೆ 
ನೋಟಸ್ಕೊಡಮಂತುಮಿಂತು ಮೂಜಿಸಿಯವು ಮೂಟು ದೊಡ್ಡಿದುವು 
ಮೂಲಟ್‌ಡೆ ತೆಳ್ಳಿದುವಂಬುಜಾಕ್ಷಿಯಾ (ಪಂಪಥಾ. ೪-೭೨) ; ಅತಿರಥನಾತಂ 
ಗಡ - ತೆದ್ರಥದ ಗಾಲಿಗಳ್ಲೊಡ್ಲಿದುವೇ (ಗದಾಯಂ. ೩-೫೩). 
ದೊಡ್ಡಿಯ ೬ ಬಲವುಳ್ಳ ; ಶಕ್ತಿಯ : ಇವಂ ದೊಡ್ಡಿಯಾಳ್ಕುದುರೆಯಂ 
ತೋಟ್‌ ಮಿಣ ಕಾಡಿದಡೆ ಎನ್ನ ಸತ್ತ ಸಾವುಂ ಕೆಟ್ಟ ಕೇಡುಂ 
ನಂಬಿಯುಮಂ ನರಸಿಂಗಮೊನೆಯರುಮಂ ತಾಗುವುದು (ನಂಬಿಕೆ. ೬-೦೦೨). 
[ <ದೊಡ್ಡ] 

ದೊಡ್ಡಿತೆ (ನಾ). ಎ ದೊಡ್ಡತನ ೧: ಅವಳ ದೊಡ್ಡಿತೆಯು ಸಹನಶೀಲತೆ 
ಯಲ್ಲಿಯಷ್ಟೇ ಮುಗಿಯುವುದಿಲ್ಲ (ಗೂತ್ತುಗು. ೦೩೯) ; ಖಾನನಿಗೆ ತಾವು 
ಕಂಡ ಆ ದೊರೆಯ ದೊಡ್ಡಿತೆಯನ್ನು ಬಿನ್ನವಿಸುವರು (ಕರ್ಣಾಜ. ೦೪೧); 
ಜ್ಞಾನ ಮತ್ತು ಧೈರ್ಯ-ಇವೇ ದೊಡ್ಡಿತೆಯ ಹಾಗೂ ಹಿರಿಮೆಯ 
ಅಡಿಗಲ್ಲು (ದಾಜುತ್ತಿ. ೦9). [ ಆದೊಡ್ಡಿತು] 

ದೊಡ್ಡಿತ್ತು "ದೊಡ್ಡಿತಂ' ನೋ, 

ದೊಡ್ಡಿದಾರ (ನಾ). ದೊಡ್ಡಿಯನ್ನು ನೋಡಿಕೊಳ್ಳಲೆಂದು ನಿಯುಕ್ತ 
ನಾದ ಅಧಿಕಾರಿ: ಡಿಸ್ಪಿಕ್ಸಮ್ಯಾಜಿಸ್ಟೇಟರವರು ಪ್ರತಿಯೊಂದು 
ದೊಡ್ಡಿಗೂ .ದೊಡ್ಡಿದಾರರುಗಳನ್ನು ಸಹಾ ನೇಮಿಸುವರು (ಗ್ರಾಮಾಕ. 
೧೦). [ದೊಡ್ಡಿ (.ಆತೊಟ್ಟಿ;) + -ದಾರ್ಮ) 

ದೊಡ್ಡಿ ಪತ್ರೆ "ದೊಡ್ಡಪತ್ರೆ' ನೋ. 

ದೊಡ್ಡಿಪ್ಪೆ (ನಾ). ಒಂದು ಬಗೆಯಂ ಮರ : ಇಪ್ಪೆಯಲ್ಲಿ ಒಂದು ವಿಧ: 
ಇಪ್ಪೈ ದೊಡ್ಡಿಪ್ಪೆ, ಹಿಪ್ಪೆ, ಹಾಲಿಪ್ಪೆ (ಮೈ ಔಗಿ. ೦೨-೨೦೪), 

[ ದೊಡ್ಡ + ಇಷ್ಪೈ; (-€ಇರ್ಪೆ) ] 

ದೊಡ್ಡಿಮರ (ನಾ). ಒಂದಂ ಬಗೆಯಂ ವಂರ,-ವೃಕ್ಷ : ದೊಡ್ಡತೊಪ್ಪೆ 

ಮರ, ದೊಡ್ಡಿಮರ, ಬಿಂದಾರಿಮರ, ದಲ್ಲಿಮರ. ಬಟ್ಟಗ(ಮ್ಮಔಗಿ: ೪೫-೮೮೫). 
[ದೊಡ್ಡಿ * ಮರ್ಮ 

ದೊಡ್ಡಿಮೆ (ನಾ). ವಂರ್ಯಾದೆ ; ಘನತೆ; ದೊಡ್ಡಸ್ತಿಕೆ: ವ್ಯಾಪಾರೋ 

ದ್ಯೋಗಗಳಲ್ಲಿ ವ್ಯಕ್ತಿಸ್ವಾತಂಶ್ರ ವಿದೆ , . , ಒಕ್ಕಲತನದಲ್ಲಿ ದುಡಿತಕ್ಕೆ 


ಕಿ 
ತಕ್ಕ ದೊಡ್ಡಿಮೆ ಇದೆ (ಕಕ್ತಥ್ಯ. ೦೦೨), [ ಎದೊಡ್ಡಿತಶು* - ಮೈ) 


೪೧೦೪ ದೊಡ್ಡೆ, 


ದೊಡ್ಡಿಲಿ (ನಾ). ದೊಡ್ಡ ಇಲಿ; ಹೆಗ್ಗಣ : “ಮೂಷೀ-ದೊಡ್ಡಿಲಿ” 
(ಓಷಧಿ. ೧೨೭) ; ಸಣ್ಣಿಲಿ, ದೊಡ್ಡಿಲಿ, ಮೂಗಿಲಿ , , , ಹುಡುಗಿಲಿ, ಎಲ್ಲಾ 
ಬಂದುವು ಓಡೋಡಿ, ಜೋಗಿಯು ಬಾರಿಸೆ ಕಿಂದರಿಯ (ಬೊಣೋಗಿ. 
00-58೭), [ದೊಡ್ಡ + ಇಲ್ಮಿ] 

5] ದೊಡ್ಡಿಲೆ, ದೊಡ್ಡಿ (ನಾ). ಒಂದು ಬಗೆಯ ಕಾಡುನಿಂಬೆಯ ಗಿಡ 
ಮತ್ತೂ ಅದರ ಕಾಯಿ: ಮಾದಲ ನಿಂಬೆ ದೊಡ್ಡಿಲೆ ಕಂಚಿ ಕಿತ್ತೀಳೆ 
ಸ್ವಾದು ಖರ್ಜೂರ ದ್ರಾಕ್ಷಿಗಳು (ಮೋಹತ. ೨೪-೩೨); “ದದ್ದಿಲೆಹಣ್ಣು ಈ 
(ಪ್ರಥಣ್ಮ). ದೊಡ್ತಿ: (8). [ ತುಳು, ದೊಡ್ಮಲೆ, ದೊಡ್ಡೆ) 

ದೊಡ್ಡಿ ವೆಸರ್‌ (ನಾ). ದೊಡ್ಡಹೆಸರಂ ; ಕೀರ್ತಿ : ವಾರಿಜನಾಭಂ ಹಂಯೆಂ 
ದೊಡ್ಡಿ [ಪಾಠಾಂ. ದ್ವೆ]ವೆಸರಂ ಪೊತ್ತಿರ್ದ ನೀಂ ಮಂತ್ರಿಯಾಗೆ (ಶಂಪಥಾ, 
೯-೪೭) ; ಬಲದ ಕೆಲದೊಳು ಮಿಜುಮಿಜುಮಿಜುಗಿ ತನ್ನ ಪಡೆದೊಂಗಂ 
ತನ್ನ ಪೆಸರಿಂದಮೆ ದೊಡ್ಡಿವೆಸರಾಗಿ ನೆಗಟ್ಟೆ ಚಕ್ರಮಂ ನೋಡೆ (ಕಾಂತಿಫು. 
೪-೪೮ ವು. [ ದೊಡ್ಡಿತು + ಪೆಸ೦್‌] 

ದೊಡ್ಡಿಸು (ಕ್ರಿ). ವಿವರವಾಗಿ ಹೇಳು; ವಿವರಿಸು: ಗಂಗಾದೇವಿಗಾ 
ಗೋವಿಂದನೀ ರೀತಿಯಲಿ ದೊಡ್ಡಿಸಿಯಂದು ತನ್ಮಾನಸದ ಬಹುದುಃಖವನು 
ಬಿಡಿಸಿದನು (ತಿಮ್ಮಆ. ೧೦-೪೬). [ದೊಡ್ಡಿತು + - ಇಸ್ಕು] 

ದೊಡ್ಡಿ ಸ್ತನ “ದೊಡ್ಡಸ್ತನ' ನೋ. 

ದೊಡ್ಡೀಚಲು (ನಾ). ಒಂದು ಬಗೆಯ ಈಚಲುಮರ ಮತ್ತು ಅದರ 
ಹಣ್ಣು : “ಪಿಂಡಖರ್ಜೂರಃ-ದೊಡ್ಡೀಚೆಲು” (ಓಷಧಿ. ೯೮). 

[ ದೊಡ್ಡ + ಈಚಲ್ಮು (ಆ ಈಂಚಿಲ್‌)] 

ದೊಡ್ಡೀಳೆ (ನಾ). ಈಳೆಯ ಜಾತಿಗೆ ಸೇರಿದ ಒಂದು ಬಗೆಯ ಮರ 
ಮತ್ತು ಅದರ ಹಣ್ಣು : ತೆಂಗಡಕೆ ಪಲಸುಗಳ* ನಾರಂಗಂ ಕಿತ್ತೀಳೆ ನಿಂಬೆ 
ದೊಡ್ಡೀಳಿ [ಳಿತ ಗಳಿಂ ಸಂಗಳಿಸಿದ ಸವಿನಿಂಬೆಗಳಿಂಗಿತದಿಂ ಬೆಳೆದ ರಾಯಗಿ 
ಶ್ತೀಳಿ [ಳೆ] ಗಳುಂ (ಹಾಲಾಸ್ಕ. ೦-೦9-00). [ದೊಡ್ಡ + ಈಳಿ) 

ದೊಡ್ಡು, ದುಡ್ಡು, ದೊಡ್ಡೆ; (ನಾ). ಕಾಡುಕೋಣ; ಕಾಸರ : ಅಡ್ಡವಿಸಿ 
ಸೋಹಿದರು ಕೋಣನ ದೊಡ್ಡುಗಳ ದಂತಿಗಳ ಮರೆಗಳ ಒಡ್ಡೊಡೆ 
ಯದವೊಲಾ ಸುಮಿತ್ರಾಸುತನ ಸರಿಸದಲಿ (ತೂರರಾ. ೩-೩-೧೨) ; ಕಾಡು 
ಕೋಣಗಳಿಗೆ "ದೊಡ್ಡು' ಎಂದು ಹೆಸರು (ಕಾನೂರು. ೫6) ; ಕಡ ಮತ್ತು 
ಸಾರಗದ ಹಿಂಡುಗಳೂ ದೊಡ್ಡುಗಳ ಮೆಂದೆಗಳೂ ., . ಅಲ್ಲಲ್ಲಿ 
ಅವಿಶ್ರಾಂತವಾಗಿ ಸುತ್ತಾಡುತ್ತಿದ್ದವು (ಪಂಜನಂ. ೨). ದುಡ್ಡು : ಗುಡ್ಡಗಳ 
ವೆಂಬಂತೆ ರಥನಿವಹೆ ಕಾರ್ಮೂಗಿಲಿನೊಡ್ಡಿನಂತಿಭರಾಜಿ ಹಯನಿಕರ ಕಡಲಂತೆ 
ದುಡ್ಡಿನಂತತಿಪುಪ್ಪಿ ಕಾಲ್ಬಲಂ ಕೂಡಿತಿದಕಾವ ನಾಡೀಡೆಂಬೊಲು (ಪರಶು 
೯-೨೦) ; ಕೋಣಕ್ಕೆ “ದುಡ್ಡು” ಎಂದು ನಮ್ಮವರು ಕರೆಯುತ್ತಾರೆ (ಬಾಲಪ್ರ- 
111, 0೭೦೯). ದೊಡ್ಡೈ : ಹುಲಿಯಾಗಲಿ ಕರಡಿಯಾಗಲಿ ದೊಡ್ಡೆಯಾಗಲಿ 
ಉರಿಯುವ ಬೆಂಕಿಗೆ ಅಂಜಿ ಅದರ ಬಳಿ ಸಾರುವುದಿಲ್ಲ (ಮಲೆಮ, ೨೪೯). 

ದೊಡ್ಡಿನ ಮೃಗ: ಕೋಣದ ಜಾತಿಗೆ ಸೇರಿದ ಪ್ರಾಣಿ: ಪರಿಹರಿಕುಂ 
ದೊಡ್ಡಿನ ಮೃಗ [ಪಾಕಾಂ. ದೊಡ್ಡಿಮೃಗ] ದುರುವಿಷಮಂ ನಸ್ಕಲೇಪ 
ನಾಂಜನದಿಂದಂ (ಐಮರ, ೦೩-೬೯). ದೊಡ್ಡಿನ: ಹೋರಿ ಹೋರಿ ಕೋಣ: 
ಉಡು ನವಿಲಾವೆ ಬೆಕ್ಕು ನರಿ ಲಾವುಗೆ ದೊಡ್ಡಿನ ಹೋರಿ ಹೇರಣಿಲ 
ಕೊಂಡುಗುಜು ಕೂರಗೆಯೆಂಬಿವನೈದೆ . . . ಪೊತ್ತು ಬೇಡವಡೆ 
ಬಂದುದು (ಸೂಕ್ತಿಸು. ೩-೦೬). [3 «.॥ ತುಳು. ದೊಡ್ಡು] 
ದೊಡ್ಡೆ, "ದೊಡ್ಡು' ನೋ. 

ದೊಡ್ಡೆ, (ನಾ). ದಪ್ಪವಾಗಿರುವವಳು; ಸ್ಕೂಲವಾಗಿರಂವವಳಂ : ಕಡು 
ನಿಡಿಯಳ್‌ ಕರಮೆ ಗುಜ್ಜೆ ಮೇಣ್‌ ಕರಮಸಿಯಳ್‌ ಕಡು ದೊಡ್ಡೆ ಯೆ 
ನಿಪ್ಪೊಡಂ ನೋಟ್ಟೊಡೆ ಪುರುಷಾಕಾರೆಯಪ್ಪೊಡಂ ಕಷ್ಟೆಯವಳ್‌ 
(ರೋಕೋಪ, ೧೦-೬). [ದೊಡ್ಡ 1 _ ಎಂ) 


185 


ದೊಡ್ಡೆ ಲಚಿ 


ದೊಡ್ಡೆಲಚಿ (ನಾ). ಒಂದು ಬಗೆಯ ಎಲಚಿಮರ ವಂತೂ ಅದರ 
ಹಣ್ಣು : “ರಾಜವಲ್ಲಭಃ_ಹಣ್ಣಿನ ಹಾಲೆ, ದೊಡ್ಡೆಲಚಿ” (ಓಷಧಿ. 
೦೩೮), [ ದೊಡ್ಡ + ಎಲಚಿ) 

ದೊಡ್ಮೆಲೆಭೋಗಿ (ನಾ). ಒಂದು ಬಗೆಯಂ ವಂರ ; ಉನ್ನಿಮರ : ಹೈಗ, 
ಉನ್ನಿಮರ, ಕಲ್‌ಬೋವು, ದೊಡ್ಡೆ ಲೆಭೋಗಿ (ಮೈಔಗಿ, ೪೪-೮೭೪). 

[ ದೊಡ್ಡ + ಎಲ್ಲೆ + ಭೋಗಿ] 

ದೊಡ್ಡೇಲಕ್ಕಿ, ದೊಡ್ಡ ಏಲಕ್ಕಿ (ನಾ). ಒಂದು ಬಗೆಯ ಏಲಕ್ಕಿ ಗಿಡ 
ವಂತ್ತು ಆದರ ಕಾಯಿ: “ದಿವ್ಯಗಂಧೂ-ದೊಡ್ಡೇಲಕ್ಕಿ” (ಓಷಧಿ. ೭೫). 
ದೊಡ್ಡ ಏಲಕ್ಕಿ: “ಪೃಥ್ವೀಕಾ-ಜೀರಗೆ, ದೊಡ್ಡಏಲಕ್ಕಿ, ಹಿಂಗುಪತ್ರ, 
ಹರೇಣುಕ” (ಓಷಧಿ. ೦೦೨). [ ದೊಡ್ಡ + ಏಲಕ್ಕಿ] 

ದೊಡ್ಡೊಕ್ಕಲು (ನಾ). ಹಿರಿಯ ಒಕ್ಕಲು; ಮುಖ್ಯವಾದ ಒಕ್ಕಲು; 
ಶ್ರೀವಂಂತ ಒಕ್ಕಲು : ಊರಿಗೆಲ್ಲಾ ಅವರದೇ ದೊಡ್ಡೊಕ್ಕಲು (ರೂಢಿ). 

[ ದೊಡ್ಡ + ಒಕ್ಕಲ್ಯು (-ಆಒಕ್ಕಲ್‌;) ) 

ದೊಡ್ಲಿ "ದೊಡ್ಡಿಲೆ' ನೋ. 

ದೊಣ್ಣೆ, ಜೊಣೆ, ಡೊಣ್ಕೆ, ಡೋಣಿ, ಢೊಣೆ, ದೋಣಿ, 
ಧೊಣೆ (ನಾ). ೧. ಬೆಟ್ಟದ ಮೇಲಿರುವ ಸ್ವಾಭಾವಿಕವಾದ 
ಹೊಂಡ,-ಕೊಳ: ಮುಗಿಲ ನೀರಂ ನಂಬಿ ದೊಣೆಯ ನೀರಂ ತಂಳುಂಕುವ 
ಕೋಡಗಮುಮಂ (ಧರ್ಮಾಮ್ಮ. ೮-8೧) : ಕಾಯ್ದುಕ್ಕುವ ದೊಣೆಯುದಕ 
ದೊಳಿಡೆ ಚಂಚು ಬೆಂದು (ಕುಸುಮಾ, ೮-೧೨6): ಎಲ್ಲರೂ ದೊಣೆಯೊಂದರಲ್ಲಿ 
ಸ್ನಾನಮಾಡಿ ಮಧ್ಯಾಹ್ನೆಸಮಯಕ್ಕೆ ಊರಿಗೆ ಹಿಂತಿರುಗಿದರು (ಶಾಂತಲಾ. 


೩೭೮) ; ಇಲ್ಲಿ ಎಲ್ಲೋ ಒಂದು ದೊಣೆ ಇದ್ದಹಂಗಿತ್ತಪ್ಪಾ (ಮಲೆಮ, 


೨89) ; ದೊಣೆಗೆ ಹೋದರೂ ಹೊಣೆ ತಪ್ಪದು (ಗಾರ). ೨. (ಕಟ್ಟಿಸಿದ 
ಅಥವಾ ನಿವಿಸಿದ) ಕೊಳ,- ಕಲ್ಯಾಣಿ: ಆನಂದಸಂವಚ್ಛದಲ್ಲಿ 
ಕಟ್ಟಿಸಿದ ದೊಣೆಯು (ಎಳ. 11, ೦೬೨-೦; 1104 9): ಹೊಸ್ತಾಗಿ ಹಂಪೆಯ 
ದೊಣೆಯ ತೋಡ್ಲಿ ಬರಸಿದ ಶಾಸನ (ಸೌಇಇ. 3ಸ-1- 48೫೯-೧೨ ; 1840). 
೩, ಹಳ್ಳ; ತಗ್ಗು : “ದ್ರೋಣಿಃ, ಶೈಲಸಂಧಿಃ . .. ಈ ೨ ದೊಣೆಯ 
ಹೆಸರು” (ಫಾಚಿಕಾ. 009) ; ದನಕಟ್ಟುವ ಕೊಟ್ಟಿಗೆಯಲ್ಲಿ ದೊಡ್ಡ ದೊಡ್ಡ 
ದೊಣೆಗಳು ಬಿದ್ದಿವೆ (ರೂಂ). ಜೊಣೆ : ೧. ಕೆರೆ ತೊರೆ ಮಡು ಜೊಣೆ 
ಪರಿವಾ ನಿರ್ನೂರ (ಕರಣ. ೪೯೦). ಡೊಣ್ಕೆ : ೧. ಮುಗಿಲ ನೀರಂ ನಚ್ಚಿ 
ಡೊಣೆಯ ನೀರಂ ತುಳುಂಕಿದ ಕೋಡಗದಂದಂ ನಿನಗಕ್ಕು೦ (ಪಂಕತಂ. 
೬5-9) ; ನಾವೀ ಪ್ರದೇಶದೊಳು ಕೆಅ್‌ಯಾಗಿ ತೊಲ!ಯಾಗಿ ಡೊಣೆಯಾಗಿ 
ವಾಪಿಕೂಪಂಗಳಾಗಿ ಈಶನಭಿಷವದಗ್ರಜಲಕೆ ಸಂದಿಪ್ಪೆವು (ಸಿದ್ಧರಾ. ೪-೨೩); 
ನೀರಡಸಿ ಬಟಲ್ಲು ಬಂದು ಬೆಟ್ಟದ ಡೊಣೆಗಳೊಳ್‌ ಮುನ್ನ ಪೊಕ್ಕಿರ್ದ 
ಕಳ್ಳುಂ ಬಳಿದು ತಿಳಿದಿರ್ದೊಡದಂ ಕುಡಿದು ಸೊರ್ಕಿ (ಜೀವಸಂ, ೧೪೪-೧೯); 
ಬೆಂಚೆ ಡೊಣೆ ದೀರ್ಥಿಕೆ ಕರ್ಮಡು ಪಳ್ಳ ಕೊಳ್ಳ ನೀರೊಜಕ್‌ವ ಕೊಳಂ 
(ಟೈಮು. ೦-೪8) ; ದಿವಿಜ ಧಾರುಣಿರುಹಂಗಳ ನೆಲೆಯೊ ಕಡವರದಿರವೊ 
ಶೋಭನದ ಡೊ!ಶಾಕಾಂ. ದೊ]ಣೆಯೊ (ಬಸಪ. ೦-೩೯). ವಿ. ಬಡಗಣ 
ಭಾಗೆಯ ಪಡುವಣ ಭಾಗದಲು ಕಟ್ಟಿಸಿದ ಡೊಣೆ (ಎಕ. ೫11, ತುಮಕೂ. 
೩೯-೮ ; 1887) ; ಕನ್ನರಿದೇವನ ಮಲಪಗಳು ಕಟ್ಟಿಸಿದ ಲಖುಮಣ್ಣಗಳ 
ಬಾಗಿಲು ಡೊಣೆ ಸೋಪಾನಕೆ (ಎಕ. ಸ, ಜಾಗೇಪ, ೩೩.೮; 1406). 
೩, “ಡೊಣೆ-ತಗ್ಗು” (ಜಾನಕೋ. ೬೩) : “ಬೆಟ್ಟಗಳ ನಡುವಣ ಆಳವಾದ 
ಗುಂಡು ಪೊಳ್ಳು” (Panch-bowl, ಇಂಕನಿ). ಡೋಣಿ, : ೧. ಕಾಮ 
ಧೇನುವಿನ ನಡುವೆವೊಂದು ಕೋಣ ಕಟ್ಟಿಯಿದ್ದಿತ್ತು ಕೋಣನ ಗವಲು 
ತಾಗಿ ಕಾಮಧೇನು ಕೆಡುತ್ತದೆ. ಕೋಣನ ಡೋಣಿ [ಪಾಕಣಾ. ದೊಣೆ]ಗೆ 
ತಳ್ಳಿ ಕಾಮಧೇನುವ ಕಾಣದಂತೆ ಮಾಡು (ಕೋಲಂಹ. 9೨-೩೨) ; ಕೇಕ್‌ 
ಬಾವಿ ಬಗರಗೆ ಡೊಣೆ ಡೋಣಿ [ಪಾಕಾಂ. ಣೆ] ದೀರ್ಫಿಕೆಯೆಎಆತೆ ಕಾಲುವೆ 


೪೧೦೫ 


35 


40 


66 


ದೊಣೆವೋಗು 


ಬೆಂಚೆ ಪಳ್ಳ ಮೆಣಕಿದಿರುತಿಹವು (ಕುರಾಸಾ, ೪-೬೭) ; ಸುರಕುಜದ ತೋಪು 
ಸುರಧೇನ:ವಿನ ಹಿಂಡು ಸಿದ್ಧರಸ ಕೀವಿರ್ದ ಡೋಣಿಗಳಮೃತದ 
ತಟಾಕಗಳು (ನಂದಿಮಾ. ೧೦-೧೦). ಪಿ. ನಾಲ್ಕನೆಯ ವಿಟ್ಟಪಯ್ಕಂಗಳ 
ಪ ೫ ೬ ಸಿನಲು ಡೋಣಿಯಿಂ ಬಡಗಲು ಶಿವಾರಾಜನ ವೃತ್ತಿಯ 
ಮತ್ತರು ೪ (ಕೂಲ್ಮಾಶಾ. ೮-೬೪ ; 3347). ೩. ಎರಡು ಕೂರಿಗೆಯ 
ಡೋಣಿಯ ಹೊಲವೊಂದು ಮಾತ್ರ ಉಳಿದಿದ್ದಿತು (ನಿಸರ್ಗ. ೨೮೨), 
"ಡೋಣಿವಟೆ |? ಪರಾ. ಢೊಣೆ: ೧. “ಢುಣಾೂಢೊಣೆ” (ಕಾರಕ್ಕ. ೩3). 
ದೋಣ್ಯೆ : ೧. ದೋಣಿಯ ತಿಳಿನೀರ ಕುಡಿದು (ಮಹಾವಿ. ೭-೩೮); ಬೆಟ್ಟದ 
ಮೇಲಿನ ದೋಣಿಗಳಲ್ಲಿ ನೀರು ಬಹಳ ಗಲೀಜಾಗುವುದೆಂದು ತಿಳಿದಿದ್ದರಿಂದ 
ಹೀಗೆಮಾಡಬೇಕುಯಿತು (ಕೆಂಗಾಳ್ಮ. 496). ೩. "ದೋಣಿವೋಗಂ' ಪರಾ. 
೪. ತಗ್ಗಿನ ನೆಲ; ಹಳ್ಳವಾಗಿರುವ ಹೊಲ, - ಗದ್ದೆ : ಸರ್ವನಮಸ್ಕ 
ಮಾಡಿ ಬಿಟ್ಟ ಮತ್ತರು ೧೦೦ ದೋಣಿಯಿಂ [ತೆಂ]ಕ ದೇ » ೬ * ತೋಟ 
ಮತ್ತ ೨೭ (ಸೌಇಇ. 2%, ೨೩-೨೨; 1029): ಕೇತಯ್ಯಂ ಬಿಟ್ಟ ದೋಣಿಯ 
ನೆಲ ಮತ್ತ[ರು ನಾ]ಲ್ವತ್ತು (ಸೌಇ ಇ. 11, ೮೩-೨೦ ; 1049) ; 
ಶ್ರೀಸೋಮೇಶ್ವರದೇವರ್ಗ್ಗೆ ತಮ್ಮ ಪ್ರಭು ತ್ವ ದ ದೋಣಿಯಿಂ ತೆಂಕ 
ಒಡ್ಡವಾಡಿಗೆಯ ಬಟ್ಟೆಯಿಂ ಪಡುವ ಬನ್ಮುಚೆನ್ಹಾಮಣಿಯ 
ಈರ್ಪ್ಪತ್ತೆಂಟು ಗೇಣ ಕೊ:ಲಲು ತಮ್ಮಂ[ಶ]ಕ್ಕೆ ಬಂದ ಮತ್ತರೆಯ್ವತ್ತೇಳು 
(ಸೌಇಇ. EX, ೬೯-೪೪; 1107); x x x ಪೇಸ್ವರ ದೇವರ ೩ ದೋಣಿ 
ಬೆಂಣ್ನೆ ೫೩ ೬ * ದೇವ[ರು) ನೆದಿಯೊಟ[ವೆ]ಯ ಮಲ್ಲಿಕಾರ್ಜುನ 
[ದೇವ]ರು ಗುಂಡಿಯ ಹಳ್ಳಿಯ ರಾವಂನಾಥದೇವ (ಸೌಇಇ. 1-1, 
೩೦-೩೩; ಸು. 12ನೆಯ ಶತ). ಧೊಣೆ : ೫. ಬಾವಿ: ಸಾನ್ಪರಸ . . . 
ಬಟರಿಜಕ್ಲಿ ಕೊಟಾರ್‌ ಧೊಣೆಗೂಡಲಾ ನರಡಿ ಇಬ್ಬು ಕೊಟಾರ್‌ (ಎಕ. 
71, ಕೊಪ್ಪ. ೩೯-೪; ಸು. 700 7). 
ದೋಣಿಗೆರೆ - ಹೊಲ. ಗದ್ದೆಗಳನ್ನು ಉಳುವಾಗ ನೇಗಿಲಿನಿಂದ 
ಮಾಡಂವ ಹಳ್ಳದ ಗೆರೆ; ಸೀತೆಸಾಲಂ; ಉಕ್ಕೆಗೆರೆ.-ಸಾಲಂ : ಬೋಣಿ 
ಗೆರೆಗಳಿಗೆ ಸರಿಯಾಗಿ ಪೈರನ್ನು ನಾಟಿ ಮಾಡುತ್ತಾ ಹೋಗುತ್ತಾರೆ (ರೂಂ). 
ದೋಣಿಸಾಲು 2 ದೋಣಿಗೆರೆ : ಉಳುವಾಗ ದೋಣಿಸಾಲುಗಳು ಒಂದೇ 
ಸಮನಾಗಿ ಮೂಡುತ್ತಾ ಹೋಗುತ್ತವೆ (ರೂಢಿ). 
[ ದೇ.8 ತೆಲು. ದೊನ./ಸಂ. ದ್ರೋಣೇ] 
ದೊಣೆ 'ತೊಣ್ಕೆ' ನೋ. 
ದೊಣೆನಾಯಕ, ಡೊಣೆನಾಯಕ (ನಾ). ಕೆರೆ, ಕುಂಟೆಯಂ ಕಾವಲಂಗಾರ; 
ದೊಣೆಯನ್ನು ಕಾಯ್ದುಕೊಂಡಿರತಕ್ಕವನಂ; ದೊಣೆಯ ರಕ್ಷಕ: 
ಹೊಳೇ ನೀರು ಕುಡಿಯಕ್ಕೆ ದೋಣೇನಾಯಕನ ಅಪ್ಪಣೆ ಬೇಕಿಲ್ಲ (ಜೆಂಗಾಳ್ಮ. 
೩೩. ಡೊಣೆನಾಯಕ : ಹರಿಯೋ ನೀರಿಗೆ ಡೊಣೆನಾಯಕನ ಅಪ್ಪಣೆ 
ಯೇನು (ಹುಟ್ಕಿಹ. ೦೨೩); ಹೊಳೆಯ ನೀರಿಗೆ ಡೊಣೆನಾಯಕನ 
ಅಪ್ಪಣೆಯೇ ? (ಗಾದ). 1ದೊಣೆ; * ನಾಯಕ) 
ದೊಣೆವೋಗು, ಡೊಣೆವೋಗಂ, ಡೋಣಿವೋಗಂ, ದೋಣಿಯೋಗು, 
ದೋಣಿವೋಗಂ (ಕ್ರಿ). ಡೊಗರಂ ಬೀಳು; ತಗ್ಗುಬೀಳೆಂ ; ಹಳ್ಳ 
ವಾಗಂ: ಪಿಸುಬ್ದಿ ಕಿಟಕ್ಕೊಡೆಯುಂ ಕಣೆವೋದ ಕಣಕಾಲುಂ ದೊಣೆ 
[ಪಾಕಾಂ- ಡೊಣೆ, ದೋಣಿ]ವೋದ ಮೇಗಾಲುಂ ಪಜ್‌ದು ಪಾಯ್ತ 
ಪಂದಲೆಗಳುಂ (ಪಂರಾಮಾ. ೧೩-೫೪ ಬ). ಡೊಣೆವೋಗು ; ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. ಡೋಣಿವೋಗು : ಕುಮತಿ 
ಸಿದ್ಧಾಂಜನದಿನೊಡೆದೊಂದು ಕಣ್ಣಳಿಂ ತಜ್‌ದುಕೊಳೆ ಡೋಣಿವೋಗಿರ್ದ 
ಪೆರ್ಬುಣ್ಗಳಿಂ (ಕಾದಂಉ. ೨೭೧ ರಗಳೆ). ದೋಣಿಯೋಗು : ೭೦ತು 
ಚಕ್ರಹಶಿಯಿಂ ದೋಣಿಯೋದ [ಪಾಕಾಂ. ಮೋದ] ರಣ ಕ್ಷೋಣಿಯಂ 
ರಥಿಗಳಟ್ಟೆಗಳೆಂಬ ಬೆಟ್ಟುಗಳಿಂ ಪೂಟ್ತು ಸಮತಳಂ ಮಾಡಿ 


ದೊಣ್ಣೆ, 


ಣ 


(ಪಾಠ ೯ಪು. ೩-೧೨೧ ವ). ದೋಣಿವೋಗು : ಒಡೆದಿರ್ಬಗಿಯಾಗಿ ಪೋಟ್ಟು 
ನೀರೇಟ್‌ದ ನಾಳಿಪುಣೆ ಣ್ಲಡೆದು ಸೌಳೆನೆ ಸೀಳ್ದು ದು ದೋಣಿಮೋಪಿನಂ 
[ಪಾಕಾಂ- ದೋಳಿಪೋದಿನಂ) (ಸುಕುಮಾ. 2-೦೬) ; ತನು ದೋಣಿವೋದುವು 
ನೆತ್ತರ್‌ ಕೊಡನೆತ್ತಿ ಸುರಿವಮೊಲ್‌ ಸುರಿದು (ನೇಮಿಪು. ೧೧-೧೭೫). 
[ ದೊಣೆ; + ಪೊ'ಗ್ಗು;] 

ದೊಣ್ಣೆ,, ಡೊಣ್ಣೆ, (ನಾ). ೧. ದಪ್ಪವಾದ ಕೋಲು; ದಂಡ; 
ಲಗುಡ : ಕೈಯಲ್ಲಿ ದೊಣ್ಣೆ [ಪಾಕಾ. ದಾಣಿ] ಮನದಲ್ಲಿ ಕ್ರೋಧ ವಚನ 
ದಲ್ಲಿ ಕಿಂಕಿಲ ಲಿಂಗದ ವಾರ್ತೆ ನಿನಗೇಕೆ (ಅವಣಂ. ೨೭೫-೦೨೬೩) ; ಮಂದರ 
ಗಿರಿಯನೆತ್ತುವಡೆ. ನುಗ್ಗೆಯ ದೊಣ್ಣೆಯಿಂದ ಮಿಸಾಂಟಿದಡೇಳುವುದೆ 
(ಮೋಹತ. ೨೯-೩೪) ; ನೂತನ ಕತ್ತಿ ಕಠಾರಿ ದೊಣ್ಣೆಯ ಸಾಧಕೋತ್ತಮ 
ರಾಜಕುವರರು (ಕಂನವಿ. ೭-೦೮) : ನಾನೆಷ್ಟು ಮುದುಕನಾದೊಡುಮೆನಗೆ 
ಬ್ರಹ್ಮಾಂಡತಾನದೊಳಗೆಲ್ಲೆಲ್ಲಿಯುಂ ತಿರುಗುವದು ತಪ್ಪದೇನಂ ಮಾಡಲು 
ಸಕ್ತಿ ಕುಂದಿರ್ಪ ದೆಂದೂರಿಕೊಂಡಿರ್ಪ ದೊಣ್ಣೆಯೆಂದು (ಅರ್ಜಾವಿ. ೧-೮5) ; 
ಈ ಡಕಾಯಿತರ ಕಥೆಗೆ ಸೂಕ್ತವಾಗಿರುವಂತೆ ಇದರಲ್ಲಿ “ಆ ಕಾಲದ 
ಪೀನಲ್‌ ಕೋಡಾಗಿದ್ದ” ದೊಣ್ಣೆಯ ಸ್ತೋತ್ರ ಬರುತ್ತದೆ (ಬಂಕಿಮ, 
3೯೮) ; ಕುಂಬಾರನಿಗೆ ವರುಷ, ದೊಣ್ಣೆಗೆ - ನಿಮಿಷ (ಗಾದೆ); ಕಂಕುಳಲ್ಲಿ 
ದೊಣ್ಣೆ ಕೈಯಲ್ಲಿ ಶರಣಾರ್ಥಿ (ಗಾದ). (ಗಂ). ೨. ದಪ್ಪವಾದ; 
ದೊಡ್ಡದಾದ. "ದೊಣ್ಣೆಮುಳ್ಳು' ಪರಾ. ಡೊಣ್ಣೆ, : ೧. ಗಿಡುಗನ 
ಉಡು ನುಂಗಿ ಹೊಡೆವವನ ದಡಿ ನುಂಗಿತ್ತು .. . ಗಿಡುಗನ ಉಡುವ 
ಹೊಡೆವವನ ಡೊಣ್ಣೆಯ ಬಾಯಿಲ್ಲದ 
(ಅಅ್‌ಮಾ. ೧೪೭-೦೬೦) ; ಡೊಣ್ಣೆಯೊಳು ಚಚ್ಚಿ ಕೆಲವು ಮಿಗಗಳ 
ಕೊಂದವು (ನೇಮಿಸಂ. ೨-೩೦) ; ಅಣ್ಣತಮ್ಮಂದಿರಿನ್ನು ಜಗದೊಳಿದ್ದವರೆಲ್ಲ 
ಡೊ[ಪಾಕಾ. ದೊ]ಣ್ಣೆಯೊಳ್ಳಡಿದಾಡದಿಹರೆ (ಛರಣ. ೪೮-೩೮) ; ಡೊಣ್ಣೆ 
ಗಳನ್ನು ಹಿಡುಕೊಂಡು ಬಂದು ಆ ಮೃಗವನ್ನು . . . ಕೊಂದುಬಿಟ್ಟರು 
(ಮುಂಬಯಿ. 9-93). ೨. "ಡೊಣ್ಣೆಮುಳ್ಳು' ಪರಾ. ೩. ಟೊಣಪ : (ಕಿ) 

ದೊಣ್ಣೆ ಭಾಗವತ ಎ ಸೋಮಾರಿ ; ಲವಲವಿಕೆಯಿಲ್ಲದವನಂ ; 
ಕೂತ ಕಡೆಯೇ ಕೂತಿರಂವವನಂ : ಹೊತ್ತಿಗೆ ಮುಂಚೆ ಏಳದೆ ದೊಣ್ಣೆ 
ಭಾಗವತನಂತೆ ಬಿದ್ದು ಕೊಂಡಿರುತ್ತಾನೆ (ರೂಂ). 

[ದೇ.8 ತುಳು. ದೊಣೆಲ್‌, ಡೊಣ್ಣೆ ; ಕೊಡ. ದೊಣ್ಣೆ; 
ಕೊಲಾ. ದೊಣ್‌ ] 


ಇಟುಹೆ ನುಂಗಿತ್ತ ಕಂಡೆ 


೪೧೦೬ 


ದೊದ್ದೆ, 


[~) 


ದೊಣ್ಣೆಮೂಗು, ಡೊಣ್ಣೆ ಮೂಗು (ನಾ). ದಪ್ಪವಾದ ಮೂಗು: 


ಆವಳದು ದೊಣ್ಣೆಮೂಗು, ಲಕ್ಷಣವಾಗಿಲ್ಲ (6). ಡೊಣ್ಣೆಮೂಗು ; 
ಗುಳ್ಳಗಣ್ಣು ಮತ್ತು ಡೊಣ್ಣೆಮೂಗು ಇರುವವಳೇನು ? (ಮೋಹಿನೀ. ೨೮). 
( ದೊಣ್ಣೆ + ಮೂಗು] 


5 ದೊಣ್ಣೆ ಮೆಣಸಿನಕಾಯಿ, ಡೊಣ್ಣೆ ವೆಂಣಸಿನಕಾಯಿ (ನಾ). ಹೆಚ್ಚು ಖಾರ 


15 


20 


25 


80 


ವಿಲ್ಲದಿರಂವ, ದಪ್ಪವಾಗಿಯೂ ದುಂಡಗೂ ಇರುವ ಒಂದು 
ಬಗೆಯ ವೆಂಣಸಿನಕಾಯಿ ; ದಪ್ಪಮೆಣಸಿನಕಾಯಿ ; ರುಚಿಯಾಗಿ 
ರುವುದರಿಂದ ಹೆಚ್ಚಾಗಿ ಇದನ್ನು ತರಕಾರಿಯಾಗಿ ಉಪಯೋಗಿಸು 
ತ್ತಾರೆ : ದೊಣ್ಣೆ ಮೆಣಸಿನಕಾಯಿಯ ಬೋಂಡ ಬಹಳ ರುಚಿಯಾಗಿರುತ್ತದೆ 
(ಕೂ). ಡೊಣ್ಣೆ ಮೆಣಸಿನಕಾಯಿ : ಮೆಣಸಿನಕಾಯಿ ಡೊಣ್ಣೆ ಮೆಣಸಿನ 
ಕಾಯಿ ಶಾವಿ ಹುಣಸೀಯಕಾಯಿ ಹುಳಿಪಲ್ಕೆ ದಾಸೋಹಕೆ ಹಣ್ಣುಗಳ 
ತಂದಿಹರು ತರತರದ (ಸಿದ್ಧಪು. ೧೭-೪೮) ; ನಾನೇನು ನಿಮ್ಮ ಕೈತೋಟದಲ್ಲಿ 
ಬೆಳೆದ ಬದನೆಕಾಯಿಯೇ, ಚಳ ೈವರಿಯೆ:, ಡೊಣ್ಣೆ ಮೆಣಸಿನಕಾಯಿಯೇ 


(ಇಪ್ಪ ಕ. ೨೧೫), [ ದೊಣ್ಣೆ; * ಮೆಣಸಿನಕಾಯಿ ] 


ದೊದಿಪಂದಿಗಲಿ (ನಾ). ಒಬ್ಬಾತನ ಹೆಸರು: ಪಟ್ಟಜ್ಗಟ್ಟಿದ ಮೂರನೇ 


ವರಿಷದನ್ನು ದಾವರಜ್ಗದ ದೊೊದಿಪನ್ನಿಗಲಿಯು ಕೆಲ್ಲೂರುಂ ಕಬೂರು 
ಮೊಳನಿಕೆ ಕರ್ವೂರ . . . ತುಜುವನಿಕ್ಕಿಸಿ ಮಗುಬ್ಬು ಬರುತಿಟಿಕ್ಹೊಡೆ 
(ಎಕ, ೩11, ತಿಪಟೂ, ೧೦-೪ ; ಸು. 9302). [7] 


ದೊದ್ದಿ (ನಾ). ಒಂದಂ ಬಗೆಯ ಗಿಡ : “ಶಂ(ಕ)ಖಕರ್ಣಃ -ದೊದ್ದಿ, ಕತ್ತೆ” 


[?1 


(ಓಷಧಿ. ೧೬೦). 


ದೊದ್ದೆ, ದೊದ್ದೆಯ (ನಾ), ೧. ಗುಂಪು; ಸವಂಹ : ಎನಿತು ದೇವರ 


ದೊದ್ದೆ ಹಿಂಡುಗೊಳ್ಳದು ನೆನೆಯೆ (ರುದ್ರರ. ಜೀ. 3೦೭-೦೪); ಎತ್ತ 
ನೈರುತಿಗೀರುತಿಗಳಿವರೆತ್ತ ಜಲಧಿಪ ಗಿಲಧಿಪಂ ಫಡಯೆತ್ತ ಪವನಂಗಿವನ 
ದೊದ್ದೆಗೆ ಹೊದ್ದಲೇನಲ್ಲಿ (ಸಾನಂಕ. ೯-೧೩) ; ದೊದ್ದೆ ತೆಗೆಯಲಿ ಪಾರ್ಥ 
ಪವನಜರಿದ್ದರಾದರೆ ಬರಲಿ ಸಮರವ ಹೊದ್ದಲಾಪರೆ ಹೊಗಲಿ ಹರಿ 
ತೋಜಿಲಿ ಸಹಾಯತೆಯ (ಕುವ್ಯಾಛೀ- 6-30) ; ಎದ್ದಾ ನೃಪಂ... 
ನಿರ್ಮಲತಪಸ್ವಿಗಳ ನಿಶ್ಚಲಹೃದಯ ಮಧ್ಯಪಂಕೇಜಾತದ ಗದ್ದುಗೆ 
ಯೊಳೆ ಸೆ ವ. ಚಿದ್ರೂಪನಂ ' ಜಗವಲ್‌ ಯೆ ದೊದ್ದೆಯೊಳ್ಕೂಡಿ 
ತೇರ್ಗುದುರೆಯಂ ಪೊಡೆವುದಂ ಪೊದ್ದಿಸಿದ ಪಾರ್ಧನಾರಿದರೊಳಿನಲರ್ಜುನಂ 
ಬಂದಾತನಂ ಕಂಡನು (ಜೈಮಿಭಾ. ೫-೧. ೨. ಗದ್ದಲ; ದೊಂಬಿ; 


ದೊಣ್ಣೆ "ತೊಂಡ್ಕೆ' ನೋ. 
ದೊಣ್ಣೆಕಾಟ “ತೊಂಡೆಕೇತ' ನೋ. 
ದೊಣ್ಣೆಗ, ಡೊಣಗ, ಡೊಣ್ಣೆಗ (ನಾ). ೧. ಟೊಣಪ; ದಡಿಗ: 


ಗಲಭೆ ; ಗೊಂದಲ: ನೆಆ್‌ ಕೂಗುವ ಕೆೊಳರ್ವಕ್ಕಿಯ ದೆ ಇದ್ದೆ [ಪಾಕಾಂ. 
ಡ್ಡಿ1ಯ ಪಣ*ಯೊಪ್ಪೆ ಮಲಾದುಂಬಿಗಳ ಗಣಿಯ ರುಂಕಾರ ಸುಸ್ವರ 
ಪೂರಿತ ಮಹವುರುಮೆಗಳಣ*ಚಿದ.ವಾಗ (ಮೋಹತ. ೬-೦೭), ೩. ಸೈನ್ಯ: ಪಡೆ 


ಶಿವಕಥಾಮೃತರಸವ ದೊ([ಪಾಕಾ. ಡೆೊ.]ಣ್ಲೆಗರ್‌ ಕಪಟಾಂಧನೆರರಟಿವರೇ 
ಪರೆಮಸತ್ಯವಿಗಳಟ್‌ವಂದದಿ (ಉಘಠ. ೦-೧). ಡೊಣಗ: ೧. ಈ 
ಡೊಣಗಕ್ಷತ್ರಿಯಾಧಮನು ಅವರೆಲ್ಲರನ್ನು ಮೂಖ್ಯರಲ್ಲಿ ಎಣಿಸಿ, 
ನಮ್ಮನ್ನು ಶಿಕ್ಷಿಸಬಂದಿರ.ವನಲ್ಲ (ಛಾಮ್ಮತ. ೨೧೯), ೨. ಪುರಂಷನ 
ಜನನೇಂದ್ರಿಯಂ: ರಣದೊಳಂ ಜಯವಧೂಟಿಯ ಮುಂದೆ ನಿನ್ನಯ 
ಡೊಣಗನ ಬಿಟ್ಟುಕೊಂಡಿರಲು ಅಣಕವಾಡುವರಪ್ಸರಗಣಿಕೆಯ:ರೆಲೆ ರಣಭ:ಡ 
ಹೋಗೆ೨ದೂ ನುಡಿದ (ಮೋಹತ. ೩೯-೪). ಡೊಣ್ಣೆಗ: ೧. ಮೇಲಿನ 
"ದೊಣ್ಣೆಗ' ಉಲ್ಲೇಖಕ್ಕೆ ಕೊಟ್ಟಿರ:ವ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ದೊಣ್ಣೆ * -ಗ್ಗ] 

ದೊಣ್ಣೆಮುಳ್ಳು, ಡೊಣ್ಣೆಮಂಳ್ಳು (ನಾ). ದಪ್ಪವಾದ ವಂಳ್ಳು; 
ದೊಡ್ಡ ವಂಳ್ಳು : (8). ಡೊಣ್ಣೆಮುಳ್ಳು : ಎಣ್ಣೆ ಬಲು ಕಾಸಿ 
ಕಣ್ಣೊಳಗೆ ಸುರಿದಂತೆ ಡೊಣ್ಣೆಮುಳ್ಳುಗಳು ನಟ್ಟಂತೆ (ಕನ್ನಜಾ. ೨೩೯). 

[ ದೊಣ್ಣೆ + ಮುಳ್ಳು («<ವಂಂಳ್‌) ] 


ನೆರೆದ ದೊದ್ದೆಯನೊರಸಬಹುದೇನರಿದು . , . ಗಹೆನವೆ ನಿನ್ನ ವೀರರಿಗೆ 
(ಕುವ್ಕಾಳೀ. ೧-೬); ಧಾತುಗೆಟ್ಟುದು ದೊದ್ದೆಯೆಂದೇ ಭೂತಳಾಧಿಪ 
ಬಗೆಯದಿರು (ಕುವ್ಕಾದ್ರೋ. ೧೬-೦೩) ; ತೆವರು ದೊದ್ದೆಯ ಹೊಗಿಸಬೇಡು 
ಳಿದವರನೆಂದೊಳಹೊಗುತ ನೇಮವನವಸರದ ಸೇವಕರಿಗಿತ್ತು (ತೊರರಾ. 
೨-೨-೨೫); ಗದ್ದೆಯ ಗೊರವನೊಳ್‌ ಕಡಿದುಡಿ ಪೊಗರುವೆತ್ತಿದ್ದೆ ನೀ 
ರಣರಂಗದೊಳಗೆ ಬಿದ್ದೆಯ ನನ್ನ ಬಾಧೆಗೆ ಕೃಷ್ಣ ಕರೆ ನಿನ್ನ ದೊದ್ದೆಯ 
ನಿಲಲೊಬ್ಬಗರಿದು (ಮೋಹತ. 90-೧6) ; ಇಂತು ದೊದ್ದೆಯ ಹೊಯ್ಲಿನಿಂ 
ಕ್ಷಿಶಿಯಂತರದಿ ಮಡುಗಟ್ಟಿ ನೆತ್ತರ ಸಂತತಂ ಪರಿಯಲೈ (ಅರ್ಡಾವಿ. 
೬-೭೯). ದೊದ್ದೆಯ : ೧. ಗೆದ್ದುದೇ ರಣವೆಲವೊ ದಿವಿಜರ ದೊದ್ದೆಯದ 
ಸೂಳೆಯರ ಚೌರಗೆ ಬಿದ್ದಿನರ ವೀಳಯದ ಬಡಗರು ಭಟರ ಮೋಡಿಯಲಿ 


(ಕುವ್ಯಾಅ. ೧೯-೨೩). 


46| ದೊದ್ದೈ (ನಾ). ಉಗ್ಗು ; ತೊದಲುಮಾತಂ : (8). 


[ದೇ.8 ತುಳು. ದೊದ್ದೆ, ಗೊದ್ದೆ 1 


ದೊದ್ದೆ ಕಾಟ 


ದೊ ದ್ದೆ ಕಾಟ (ನಾ). ಕೋಲಾಹಲವನ್ನುಂಟುಮಾಡುವವನು ; 
ಗೊಂದಲವನ್ನುಂಟುಮಾಡಂವವನಂ ; ತೊಂದರೆಯಂನ್ನಂಟುಮಾಡಂ 
ವವನಂ: ಗುದ್ದುಗಳೆ ಮಳೆಗಣಿಯೆ ಕೌರವ ದೊದ್ದೆಕಾಅನು ಕಾಣನವನನು 
ಹೊದ್ದಿಸಿದ ಹೊಲದತ್ತ ಬುತ್ತಿಯನುಂಡು ನಿಂದಿದನ (ಸಂಥಪ. 3೩-೭೦). 

[ ದೊದ್ದೆ, * - ಕಾಅ] 

ದೊದ್ದೆಗ (ನಾ). ೧. ಸೈನಿಕ: ಇದ್ದರಜುವತ್ತಾಜುಕೋಟಿಯ ದೊದ್ದೆಗರು 
ಮುನ್ನಮೃತಮಥನದಲ್ಲಿದ್ದವರು ಮತ್ತಲ್ಲಿ ದೇವಾಸುರರ ಕದನದಲಿ 
(ಸಂಛಪ. ೮-೧೦೫): ಎಲೆಲೆ ದೊದ್ದೆಗರೇಕೆ ಕೊಬ್ಬಿದರಳವನಟ್‌ಯದೆ ನುಗ್ಗು 
ವಂಂಜದರೆ ದಳದ ದೊರೆಗದು ಭಂಗವೇ ಬಾಹಿರನ ಹೊಯ್ಯೆನುತ 
(ಕುವ್ಯಾದ್ರೋ. ೧೭-3೫೯): ಅದ್ಮಲಿಸಿದುದು ತಲೆ ರಘೂತ್ತಮನಿದ್ದ ಠಾವನು 
ಹೇಳೆನುತ ಕಪಿ ದೊದ್ದೆಗರನಣಕಿಯಟ್ಟಿ ಕೊಲುತಿಟ್ಟಣಿಸಿತಿದಿರಿನಲಿ (ಮೂರರಾ. 
೬-೨೮-೬೦) : ದೊದ್ದೆಗರೇಕೆ ಹೊಕ್ಕರು ಕೊಲ್ಲಾಕೊಲ್ಲೆ ಂದು ಹೆದ್ದೊರೆ 
ದೈತ್ಯರೆಯ್ದಿದರು (ಮೋಹತ. ೩೫-೧೮) ; ತುಳುನಾಡಿನರಸು ದೊದ್ದೆಗರ 
ತುಳಿಸುತೆಯ್ದಿ ತುಳಿಲುಗೈದನು ಚಕ್ರಧರೆಗೆ (ಛರಡ. ೨೨-೫೪) ; ದಾನವರ 
ಬಲದ ನೆರೆದ ದೊದ್ದೆಗರಾನಲರಿಯದೋಡಲ* ಕಂಡು ದುರುಳಬಲ 
ಶುಂಭ ಧೂಮ್ರಾಕ್ಷವೃತ್ರಾದಿಗಳ್‌ ಕೈಕೊಂಡರಾಹವವನು (ಜಿಬಪು. ೨೬-೨೨), 
೨. ಸಾಮಾನ್ಯಜನ ; ನಾಡಾಡಿ : ದೊದ್ದೆಗರು ರಕ್ಕಸನ ಕಾಣುತ ಕದ್ದು 
ಹಾಯ್ದರು ಜನಕ ಚಿಂತೆಯಲಿದ್ದನವ ನಡೆತಂದನುಗ್ರಡಣೆಯ ನಿನಾದದಲಿ 
(ತೊರರಾ. ೦-೦೩-೧೦) ; ಮುದ್ದಿಸುಶಿಹರು ಮಕ್ಕಳನವು ತೊಡೆಯ 
ಮೇಲಿದ್ದಂತೆ ಮಲವ ಬಿಡುವುವು ಎದ್ದು ವಸ್ತ್ರವ ಹಾಕಿ ಹೇಸುತಿಹರು ಛೀ ಛೇ 
ದೊದ್ದೆಗರೆನೆ ನಕ್ಕರವರು (ಛರಜ. ೬೫-೩೦); ಮದ್ದಳೆಯ ಗತಿಗೆ ಜಘನಗಳೆ 
ದ್ಮಾಡಲು ನಗುತ ಕಂಡು ಲಾಲಿಪರಲ್ಲದೆ ಪದ್ಯ ಪದ ಕಾವ್ಯದರ್ಥವ 
ದೊದ್ದೆಗರೇಂ ಬಲ್ಲರೆಂದ ಚೂಡಾರತ್ನ (ನೀತಿಸಾ. ೭೩). [ದೊದ್ದೈ, +-ಗ್ಯ] 

ದೊದ್ದೆಗವಿಸು (ಕ್ರಿ). ಗುಂಪಾಗಿ ಮುತ್ತುವಂತೆ ಮಾಡು; ಆಕ್ರವಂಣ 
ಮಾಡಿಸಂ : ಎದ್ದು ತಾನೈತಂದು ಸೇನೆಯ ದೊದ್ದೆಗವಿಸಿದ ಮುನಿವ 
ರಾಶ್ರಮಕಿದ್ದು ಗೃಹಮಂಡಲವ ಕೊಂಡರು ಸೂಜಕ್‌ಗರಂ ನೃಪನ (ಸಂಭಪ. 
೨೬-೨೦). [ ದೊದ್ದೈೆ + ಕೆವಿಸು] 

ದೊದ್ದೆಗೂಳು (ನಾ). ರಾಶಿಗಟ್ಟಲೆಯ ಕೂಳಂ,-ಅನ್ನ: ದೊದ್ದೆಗೂಳಿನ 
ಮೈಸಿರಿಯ ಬಲು ಬಿದ್ದನಿಕ್ಕುವ ಭೂತ ಪವಮಾನಜನ ಕಿಬ್ಬರಿಯ ಗುದ್ದಿದರೆ 
ಕಲಿಭೀಮನದಕುಬ್ಬೆದ್ದು. ಗೋಣನು ತಿರುಹಿ ಬಸುಜಕೊಳಗದ್ದಯಿಸಿ 
ಯರೆದರೆದು ಕಾಲಲಿ ತಿಕ್ಕಿದನು ಭೀಮ (ಕುವ್ಕಾವಿ. ಓರಿಇ. ೪-೬೦). 

[ ದೊದ್ದೆೈ, + ಕೂಳ್ಳು (ಕೂಲ್‌) ) 

ದೊದ್ದೆಯ "ದೊದ್ದೆ', ನೋ. 

ದೊದ್ದೆವೋಗು (ಕ್ರಿ). ಗಲಭೆಯಾಗಂ; ಕೋಲಾಹಲವುಂಟಾಗು : 
ಹೊದ್ದದೊಬ್ಬೊಬ್ಬರು ಕಲಹವಾಗೆದ್ದು ತಾವಿಟ್‌ದೂಡಿದರು ಪುರಿ ದೊದ್ದೆ 
ವೋದಂದು ಹುಟ್ಟಿದುದು ವಿಪರೀತವದಟೊಳಗೆ (ಬಸಪು. ೬೦-೩೭). 

[ ದೊದ್ದೈ/ * ಪೋಗ್ಕು) 

ದೊನವುರ (ನಾ). ಒಂದು ಊರಿನ ಹೆಸರಂ : 
ನವಲಖ(ಖ್ಬ)ಬಲಂಬೆರಸು ಬಂದು ದೊನವುರದೊಳ್‌ ಬಿಟ್ಟಿ ಟ್ಟು 
ದೇಸ(ಶ) ವೆಲ್ಲವಂ ಸೂಟ್‌ಗೊಣ್ಣು (ಎಇ. £೪1, ೬೪-೨; 1001), 
[ ಇದು "ದೋನವುರ' ಅಥವಾ "ದ್ರೋಣಪುರ' ಎಂಬುದರ ಅಪಲಿಖತ 

ವಿರಬಹುದೇ? 

ದೊನ್ನಮಾರ (ನಾ). ಒಬ್ಬಾತನ ಹೆಸರು : ಶ್ರೀರಾಮರಾ ರಾಮಡಿನಾಡು 
ಮೂನೂಅಅ ನಾಣ್ಣರೆಸಾ ಆಳೆ ಅವರ ಮಗನ್ನೊನ್ನಮಾರನ್‌ ಚೊಲದ 
ನಚ್ಚಯನ್ನೊಳ್ತಟ್ಟು (ಎಕ. ೫, ಗೋರೀಬಿ. ೭೬-೩; ಸು. 750). 

[ ದೊನ್ನ? + ಮಾರ] 


೪೧೦೭ 


10 


30 


ನೂರ್ಮಡಿ ಚೋಟಂ 


40 


ದೊಪ್ಪೆನ್‌ 


ದೊನ್ನೆ (ನಾ). ಬಾಳೆಯ ಅಥವಾ ಅಡಿಕೆಯ ಪಟ್ಟೆಯಿಂದ ಮಾಡಿದ 
ಬಟ್ಟಲು ; ಎಲೆಬಟ್ಟಲು : ಮೃದುತರವೆನಿಪ ಪರಿಮಳಿಪ ಹೊಸ 
ಖಂಡಂಗಳಂ ಸವಿಗೊಳುತ ಪುಳುಕಿಸಿ ಹೊಲಿದ ದೊನ್ನೆಯೊಳಿರಿಸಿ ಬಾಸಣಿಸಿ 
(ಬಸಪು. ೧೮-೨೯); ದೊನ್ನೆಗಳ ಹರಹಿ ಬಾಳೆಲೆಹಾಳೆಯಂ ಹಾಕಿ ಬಿನ್ನಣದಿ 
ಮಾಡಿದಾ ಚೌಕದೆಡೆಗಳ ಮುಂದೆ... ಕುಳ್ಳಿರ್ದು (ಸಮ್ಮಕೌ. ೭-೨೩); 
ಮತ್ತದಕೆ ಹಾಲು ನೀರೆಅಕದು ಸಂಪಳೆಗಲಸಿ ಎತ್ತರದ ಮೇಲೆ ದೆ೧ನ್ನೆಯನಿರಿಸಿ 
ತುಪ್ಪವಂ ಹತ್ತದಂದದಿ ತೊಡೆದು ಹೊಯ್ದುಕೊಂಡದನಿಡ್ಡಲಿಗೆಯಂತೆ 
ಬೇಯಿಸುವುದು (ಸೂಪಶಾ. ೬-೭) ; ಸಣ್ಣನುಚ್ಚು ಇಟ್ಟುಕೊ ಗೊಡ್ಡುಳಿ 
ಕಾಸಿಕೊ ದೊನ್ನೆಯೊಳಗೆ ತುಪ್ಪ ಬಡಿಸಿಕೊ (ಪುರಂದ. 
ನಳಿನದಳದ ದೊನ್ನೆಯೊಳು ಶಾಂತೋದಕವ ಮೊಗೆದು ಪಾನಂಗೈಸಿ 
(ನವಮೋ. ೬-೬೦) : ಅಡಕೆಯ ಹಾಳೆಗಳಿಂದ ಐದಾರು ದೊಡ್ಡದೊಡ್ಡ 
ದೊನ್ನೆಗಳನ್ನು ಹೊಲಿದರು (ಕಳಹು. ೬೫). 
[ ದೇ.8 ತಮಿ. ತೊನ್ನೈ ; ಮಲ. ದೊನ್ನ ; ತುಳು. ತೆಲು, ದೊನ್ನೆ; 
ಕುಇ. ಡೊನೊೊ; ಕುವಿ, ದುನ್ನೋ ] 
ದೊಪ್ಪನೆ (ಅ). ದೊಪ್ಪೆಂದಂ ಶಬ್ದವಾಗಂವ ಹಾಗೆ: ರಂಗಮಂಟಪದೊಳು 
ದೊಪ್ಪನೆ ಬಿದ್ದು (ಬಸರ. ೨-೫೦) ; ದೊ [ಪಾಂಾಂ. ತೊ]ಪ್ಪನೆ ಕೆಡೆಗು 
ದನಿಗೊಟ್ಟು ಕರೆದು ಕರಂ,ಮುಗಿದು ಹೊಡವಟ್ಟು ಗಿಣ್ಣಲನಂತು ನೂಕುಗು 
ಮತ್ತೆ ಮುಂದಿಡುಗು (ಬಸಪು. ೦೪-೧೮) : ತನ್ನ ಬಾಯಂ ಹೊಯ್ದು 
ಕೊಳುತಂ ತನ್ನ ಶೋಕಾಕ್ರಾಂತದಿಂದಂ ತನ್ನ ತಾ ಮಜಕಿದಿಂತು 
ದೊ!ಪಾಕಾಂ. ಧೊಪ್ಪನೆ ಕೆಡೆದು ನೆಲದಲ್ಲಿ (ಬಸಪು. ೪೫-೬: ನೆಲಕೆ 
ದೊಪ್ಪನೆ ಹಾಯ್ದುಕೊಂಡನು (ಕುವ್ಕಾಕ. ೧೩-೨೭); ದೊಪ್ಪನೆ ಎಚ್ಚರ 
ತಪ್ಪಿ ಬಿದ್ದಳು (ಬಂಕಿಮ. ೦೮೧). 
ದೊಪ್ಪದೊಪ್ಪನೆ, ದೊಪ್ಪುದೊಪ್ಪನೆ (ದ್ವಿರುಕ್ತಿ): ದೊಪ್ಪದೊ [ಪಾಕಾಂ. 
ತೊಪ್ಪತೊ]ಪ್ಪನೆ ಪಿರಿಯ ಕಲ್ಲೊಳು ತಪ್ಪಲಿಡುತಂ ಸೋಹುತಂ ಹರಿತಪ್ಪ 
ಕೆಲವಾಡುಗಳನು ಹೊಡೆದು (ಬಸಪು. ೨0-೧೪) ; ಶೂಲೆ ಬಾಧಿ 
ಸುತಿಪ್ಪ ಸಂಕಟಕಾಲದಿಳಿಯೊಳು ದೊಪ್ಪದೊ[ಪಾಣಂ. ತೊಪ್ಪತೊ]ಪ್ಪನೆ 
ಕೆಡೆದು ಹೊರಳುತ್ತ ಮಿಗೆ ನರಳುತಿರಲು (ಬಸಪು. ೪೯-೨): ದೊಪ್ಪುದೊಪ್ಪನೆ 
ಪಜ್ಜೆಯಿಡುವಳು ದುಗುಡವ ಸೊಪ್ಪುಸೊಪ್ಪನೆ ತುಳಿವಂತೆ (ಧರಡ. ೧೩-೬೫). 
[ ದೊಪ್ಪ + - ಅನೈ, 
ದೊಪ್ಪು (ನಾ). ಒಂದು ಅನಂಕರಣ ಶಬ್ದ : ಬೆರಸಿ ಪದಾತಿ ನೆಕ್ಕು 
ನೆರಿಲೆಂಬ ನೆಳಿಲ್‌ನೆಳಿಲೆಂಬ ಘಾರು ಘರ್ಫರ ಘರಿಲೆಂಬ ದೊಪ್ಪು ದೊದ 
ಲೆಂಬ , . . ನಿಷ್ಮುರರವಂ ಮಿಗೆ ತಳ್ತಿಅಶಿದತ್ತು ಯುದ್ಧದೊಳು (ಗಿರಿಕ. 


೩-೧೮೭-೭); 


೬-೬೮). 
ದೊಪ್ಪುಟು (ನಾ). ಒಂದಂ ಬಗೆಯ ಹುಳು: ಸ್ಪರ್ಶರೆಸಮೆರಡುಮನಟ್‌ವ 
ಶಂಖ ಶುಕ್ತಿ ಗುಳ್ಳೆ ಗುಬ್ಬಿ ನಾಯಿನೊಳಲೆ ದೊಪ್ಪುಟು ಗೊಣ್ಣೆಹುಟು 
ಕ್ರಿಮಿ ಮೊದಲಾದುವೆಲ್ಲಜಿಕೊಳಂ (ಪಸಾರ. ೪೯). [? * ಪುಟು) 
ದೊಪ್ಪೆ "ಡೊಪ್ಪೆ' ನೋ. 
ದೊಪ್ಪೆಗಿವಿ (ನಾ). ದೊನ್ನೆಯಂಂತೆ ಅಗಲವಾಗಿರುವ ಕಿವಿ: ಕೈಕಾಲುವತಿ 
ತೋರ ದೊಪ್ಪೆಗಿವಿ ದನಿ ಕಾಕು (ಕಕ್ಕೋಕ. ೨-೧೭). 
[ ದೊಪ್ಪೆ (-ಆಡೊಪ್ಪೆ) + ಕಿವ್ಕಿ) 
ದೊಪ್ಪೆನ್‌ (ಕ್ರಿ). ದೊಪ್ಪೆಂದಂ ಶಬ್ದಮಾಡಂ : ಘಾಯವಡೆದಾನೆಗಳು 
ಗುಳವನು ಹಾಯಿಕಲು ನೆಲಕುರುಳಿದವು ವಾನಾಯುಜಂಗಳು ಬಿಗುಹ ಬಿಡೆ 
ದೊಪ್ಪೆಂದವಾಚೆಯಲಿ (ಕುವ್ಕಾಕ. ೫-೪) ; ತಲ್ಲಿಂಗಮಂ ಕಂಡು ಕೋಪಾ 
ವೃತಚಿತ್ತಂ ಬೇಗದಿಂ ಕೈಗೊಡಲಿಯನಧಟಿಂದೆತ್ತಿ ಹಾಯ್ದಿಕ್ಕಿದಂ ತಶ್ಪಿತನಂ 
ದೊ[ಪಾಣಾ. ಧೊ]ಪ್ಪೆಂದು ಮುಂಡಂ ಕೆಡೆಯೆ ತಲೆ ಕರಂ ಬೀಳ್ವಿನಂ 
(ವೃಷವಿ. ೬-೧೬). [ ದೊಪ್ಪ + ಎನ್‌,] 
40 


ದೊಬ್ಬಿಕೆ 


ದೊಬ್ಬಿಕೆ (ನಾ). ದಬ್ಬುವುದು; ನೂಕುವುದು : ಅನಿರೀಕ್ಷಿತವಾದ ಈ 
ದೊಬ್ಬಿಕೆಯಿಂದಾಗಿ ಅನಂತನ ಹೆಜ್ಜೆ ತಪ್ಪಿಹೋಗಿ ಅವನು ಮುಗ್ಗರಿಸಿ 
ಬಿದ್ದನು (ಒಡ್ಮಿಉ, ೧೨3೭೦. [ ದೊಬ್ಬು ( ಆದಬ್ಬು;) * -ಇಕೆ) 
ದೊಬ್ಬಿಸು "ದಬ್ಬಿಸು' ನೋ. 
ದೊಬ್ಬು “ದಬ್ಬು' ನೋ. 
ದೊಬ್ಬುಳಿ "ದಂಪ್ಪಳ' ನೋ, 
ದೊಮ್ಮ (ನಾ). ಒಂದು ಮನೆತನದ ಹೆಸರಂ (?) : ಪುಯ್ಕಲೊಳ್‌ 
ದೊಮ್ಮರ ಕಾಡವಂ ಸತ್ತು ಸ್ವರ್ಗಾಲಯಕ್ಕೇಟ್‌ದನ್‌ (ಎಇ. ೪1, 
೦೬೩-೪ ; 780). [?] 
ದೊಮ್ಮರ "ದೊಂಬ' ನೋ. 
ದೊಮ್ಮಳಿ (ನಾ). ೧. ಗುಂಪು; ಸಮೂಹ. ೨. ಗಾಬರಿ. "ದೊಮ್ಮ 
೪ಸು' ಪರಾ. [ ಎದೊಂದುಳಿ? ] 
ದೊಮ್ಮಳಿಸು (ಕ್ರಿ). ೧. ಗುಂಪುಗೂಡು ; ಸಂದಣಿಗೊಳ್ಳು : ಧರಾಚಕ್ರ 
ಮನಾಕ್ರಮಿಸಿ ನಿಶಾತಹೇತಿಗರ್ಭಂಗಳುಮನೇಕಪ್ರಕಾರಕೇತನ ವಾಜಿರಾಜಿ 
ಗಳುಮಾಗಿ ದೊಮ್ಮಳಿಸಿ ನಡೆವ ರಥಂಗಳುಮಂ (ಪಂಪಭಾ. ೧೦-೫೧ ವ) ; 
ಅಮಿತಾಳಾಪಂಗಳಿಂ  ದೊ[ಫಾಕಾ. ದ]ಮ್ಮಳಿಸಿ ಕಿನಿಸಿ ಕೊಟ್ಟೂಳ್ಳ 
ತಾತ್ತರ್ಯಮೇಂ (ಸುಕುಮಾ. ೭-9೦) ; ನೆರೆದ ರಾಜಲೋಕಮೆಲ್ಲಂ ರಾಜ 
ಸುತೆಯನೀಡಾಡಿ ಬಂದು ದೊಮ್ಮಳಿಸಿ ಮುಮ್ಮಟ್‌ಕೊಂಡು ನೋಡುತ್ತ 
ಮಿರ್ಪದುಂ (ಅರ್ಥನೇ. ೬-೩೯ ವು; ಅಂತುಭಯಬಳಚತುರಂಗವಾಹನಂ 
ಗಳೊಳೊರ್ಮೊದಲೆ ದೊಮ್ಮಳಿಸಿ ಬೆರೆಸಿದಾಗಳ್‌ (ವರ್ಧಪು. 5-೪೬). 
೨. ಗಾಬರಿಯಾಗು ; ಗಾಬರಿಪಡಂ : “ದೊಮ್ಮಳಿಸು-ತಿರ್ಯಕ್ಸಮೂಹ 
ಸಂಭ್ರಮೇ (ದನದ ಹಿಂಡಿನಂತೆ ಗಾಬರಿಪಡು)” (ಶಮಧಾ) ; ಅಗ್ನಿಶಿವಾ 
ಮುಖಕ್ಕೆ ದೂರಮಪ್ಪ ಬಕ್ಕಬಯಲ ತಾಣದೊಳ್‌ ದೊಮ್ಮ [ಪಾ690. 
ರ್ಮ]ಳಿಸಿ ನಿಂದು ಬಹುಜನಂಗಳುಮ್ಮಳಿಸಿ ತಮ್ಮೊಳಿಂತೆಂದರ್‌ (ಪಂರಾಮಾ. 
೧೧-೦೫೫ ವ) ; ಆಗಳಂಜಲಿಮಂಜಲಿಮೆಂದು ಬೆಗಡುಗೊಂಡ ಗೋವಳಿಗರ 
ನೊಡಗೊಂಡು ದೊವ್ಮೂಳಿಸಿ ಮಮ್ಮಟ್‌ಗೊಳ್ಳ ಗೋವುಗಳನಟ್ಟಿಕೊಂಡು 
ಕಿಟ್‌ದಂತರದೊಳಿರ್ದ ಗೋವರ್ಧನಗಿರಿಯ ವಮಂಜ್‌ಗೆ ಪೋಗಿ (ಅರ್ಥನೇ. 
ಹಯಂ -ತಾಂ ತನಗೆ ತೂಪಿಅಕಿದ ಕೂರ್ಪಿನ ಪೆರ್ಮೆಯಿಂ 
ಸೊಮ್ಮುವೆರ್ಚಿ ದೊಮ್ಮಾಳಿಸಿ ಕಿಚಿಕಿಲ್ಲು ಬಿಮ್ಮನೆ ನಡೆದು ಬಟ್‌ಯ 
ಪೊಟಿಕಿಯು ಮಿಕ್ಕು ಪೊತ್ಯು ದಿಕ್ಕುಗೆಟ್ಟು ಮುಟುಂಗಿ ಕಣ್ಮಾಯವಹಿಯ್ತು 
(ಕಾಮಾಶ್ಮ. ೧೨೦-೨೩). ೩, ವೇಗಗೊಳ್ಳು : ರಭಸಗೊಳ್ಳು : ಅಂತು 
ನೆಗಟ್ಹ ಭಾವವ್ಯತಿಕರಂಗಳ್‌ ದೊಮ್ಮಳಿಸೆ ತಮ್ಮನಿಬರುಂ ಘಟ್ಟಿಸಿ ನಿಂದು 
ತಟ್ಟುತ್ತು ತಾಗಿ ಪೋಗದೆ (ಅನಂಪು. ೭-೪೭ ವು; ಅಂತು ನಿಂದಳವಿಯೊಳ್‌ 
ದೊಮ್ಮಳಿಸಿ ನೂಂಕುವ ದೈತೇಯಚಕ್ರಿಯ ಚತುರಂಗಬಲವರುಮನಿತು 
ಮೊಂದೆ ವಬಖದೊಳ್‌ ಕೈಕೊಂಡು ನಿಜಗಜಘಟಾಪಟಲಕ್ಕೆ ಸೂಚೀಯಾನೆ 
ಯಂ ವಾಡಿ (ಅನಂಪು. ೧೪-೭ ವ). 

[ ದೊಮ್ಮಳಿ + - ಇಸ್ಕು] 
ದೊಮ್ಮೇಜಾಡ್ಯ (ನಾ). ಪಶುಗಳಿಗೆ ಬರುವ ಒಂದಂ ಬಗೆಯ ರೋಗ: 
(ಎಸಮ್ಮ. ೩೪, 90). [ ದೊಮ್ಮೈ (ಐ -ಇತೆಲು. ದೊಮ್ಮ) + ಜಾಡ್ಯ) 
ದೊರಕಿಸು (ಕ್ರಿ). ಪಡೆ; ಹೊಂದು ; ಪಡೆದುಕೊಳ್ಳು : ಎಲ್ಲಾದರೂ 
ಒಂದು ಉದ್ಯೋಗ ದೊರಕಿಸಿ ಉಪಜೀವನಕ್ಕೆ ವರ್ಗ ಮಾಡಿಕೊಳ್ಳಬೇಕು 
(ಮುಂಬಯಿ, ೪-೫0) ; ಸರ್ಕಾರದ ಆ ಅನ್ಯಾಯದ ವಿರುದ್ಧ ಹೋರಾಡಿ 
ದೊರಕಿಸಿದ ಪ್ರಥಮವಿಜಯದಿಂದಾಗಿ ಹುಡುಗರೆಲ್ಲ ಹರ್ಷದಿಂದ ಹಾರಾಡು 
ಶ್ರಿದ್ಧಾರೆ (ಆಗಸ್ಕ್‌. ೮೧) ; ಗಾಂಧೀಜಿ ಹೇಳುತ್ತಾರೆ-"ರಾಟಿಯ ತಿರುಗಿಸಿರಿ! 
ಸ್ವಾತಂತ್ರ್ಯವ ದೊರಕಿಸಿರಿ' ಎಂದು! (ಇತಿಶ್ರೀ. ೧೩೬). 

[ ದೊರಕು + - ಇಸ] 


೮-೧೦ ವ); 


೪೧೦೮ 


10 


15 


45 


ದೊರಕು (ಕ್ರಿ) - ಸಿಗಂ; 


ದೊರೆ, (ಕ್ರಿ). ೧. ಸಮಾಪಕ್ಕೆ ಬರು; ಬಳಿಸಾರಂ : 


ದೊರೈ 


ಸಿಕ್ಕು; ಪ್ರಾಪ್ತವಾಗು; ಲಭ್ಯವಾಗಂ; 
ದೊರೆ ; ಶ್ರೀಸಹಿತಂ  ದೊರಕಲ್‌: ಕೈಕೊಳ್ಳದಿರ್ಪ 
ರಾರ್‌ ಮಂದಮತಿಗಳಿಗೆ ದೊರಕದ ಲೇಸ 
ನೀಯಬೇಕೆಂದು ಮನದೊಳು ನೆನೆದನು (ಸಿದ್ಧರಾ. ೧-೨8) ; ತನಗೆ ಮಣಿ 
ದೊರಕದೆಂಬೊಂದನುತಾಪದೆ ತಪನನೆಯ್ದಿದನೊ ಶರನಿಧಿಗೆಂಬಿನಮೆಸೆವ 
ರಾಗದಿಂ  ಭೋಂಕೆನಲಪರಾಂಭೋಧಿಗಿಟ್‌ದನೆಬ್ದ್ಬಸಹಾಯಂ (ದಶಕು. 
8-೧೮) ; ಧೇನುವೇತಕೆ ದಾನಗೊಂಬ ಮಹಾನುಭಾವರು ದೊರಕದಿದ್ದರೆ 
(ಸಂಭಪ, ೧೦-೧೧: ಇರಲಿರಲಿ ತೋಟಾಸುವೆ ವಂಂಂದಕೆ ,,. ದೊರಕು 
ವಶುಭವ ಬೀದಿಗಲಹವನೆಂದಳು (ತೂರರಾ. ೨-೧-೨೯) ; ಪರಮಪಟ್ಟ ಎಲಿ 
ಮಾರ್ಗಮಿಾ ಶರೀರದೊಳಿಲ್ಲಿ ದೊರಕಲರಿಯದು (ಜಿಬಪು. ೩-3); ದುರ್ಲಭ 
ವಾದ ವಸ್ತುಗಳೆಲ್ಲವೂ ಅವನಿಗೆ ದೊರಕಿದ್ದವು (ಪರಿಣೀ. ೧೦). 
[ ಇದೊರೈ./ತುಳು.ದೊರಕು, ದೊರಂಕು, 
ದೆೊರಕ್‌; ತೆಲು. ದೊರಕು ) 


ವರರಾಜ್ಯಂ 


(ಪಂದತಂ. ೧೦೦-೧೩) ; 


ದೊರಗು "ತರಕು' ನೋ. 
ದೊರಗುಉಸುಬು (ನಾ). ಒರಟಾದ ಮರಳು,-ಉಸಂಬು ; ದಪ್ಪ 


ವಂರಳಂ : ಹೋಗುವ ದಾರಿಗೆ ದೊರಗುಉಸುಬನ್ನು ತಂದು ಸುರಿದು 
ಚೆನ್ನಾಗಿ ಮಾಡಿದ್ದಾರೆ (ಅಪೂಪ. ೩೨). 
[ ದೊರಗು (ಆತರಕು) + ಉಸುಬು (ಎ ಉಸಂಕಂ) ] 


ದೊರಗುಗಾಜು (ನಾ). ಒರಟಾದ ವೆೀಲ್ಮೈಯಂಳ್ಳ ಗಾಜಂ; ಪಾರ 


ದರ್ಶಕವಲ್ಲದ ಗಾಜು: ಅದರ ಮುಂಗಡೆಯಲ್ಲಿ ಒಂದು ಭೂತಕನ್ನಡಿಯೂ 
ಹಿಂಗಡೆ ಒಂದು ದೊರಗುಗಾಜಿನ ಹಲಗೆಯೂ ಇವೆ (ವಿಜ್ಞಾವಿ. 6). 
[ ದೊರಗು (-ಆತರಕು) + ಗಾಜಂ (ಆಕಾಜು)) 


ದೊರಪಯ್ಯ್ಕ (ನಾ). ಒಬ್ಬಾತನ ಹೆಸರು: ಪಡಿಯಜ ದೊರಪಯ್ಯನ 


ಏರಿಯರಸಿ ಪಾಂಬಬ್ಬೆ ತಲೆವಟ್‌ದುಮೂವತ್ತುವರಿಸಂ ತಪಂಗೆಯ್ದಯ್ದಂ 
ನೋನ್ತು ಚ್ಛಮಠಾಣಮೇಅದರ್‌ (ಎಕ. ೫1, ಕಡೂರು. ೦-೧೩; 973). 
[ ಆದೋರ್ಯ + ಅಪ (ಆ ಅಪ್ಪ) * ಅಯ್ಯ 1] 


ದೊರಯ್ಯನಾಯಕ (ನಾ). ಒಬ್ಬಾತನ ಹೆಸರು : ಅಯ್ಯಹರಸರ ಮಗಮ್‌ 


ದೊರಯ್ಯನಾಯಕ (ಮೈಅರಿ. ೧೯೨೪, ೯೩-೪; 1021). 

[ಆದೋರ್ಯ + ಅಯ್ಯ * ನಾಯಕ) 
ಮುಳಿಯಿಸುವ 
ಮುಳಿವ ತಿಳಿಪುವ ತಿಳಿವೊಲಿಸುವ ದೊರೆವ ನೆರೆವ ರಮಣೀರಮಣಾಕುಳ 
ಕಳಕಳದಿಂದಂಗಜವಿಳಾಸದೆಟ್‌ ವೆಟ್ಟು ನೆಟ್ಟನಿದೆ ಪೆಜತುಂಟೇ (ಶಾಂತಿಪು. 
8-00). ೨. ಕಾಣು; ತೋರು: ಮೂಡದೆಸೆಯೊಳ್ಳೆಂಪು ದೊರೆಯೆ 
ತಾರಗೆ ಪರೆಯೆ ಕೂಡೆ ತಂಗಾಳಿ ಮಂಂಬರಿಯೆ (ಜೈಮಿಭಾ. ೨-೬೫). 
೩. ದೊರಕು; ಸಿಕ್ಕು; ಸಿಗು; ಪ್ರಾಪ್ತವಾಗು; ಲಭಿಸಂ : ಎಮ್ಮ 
ಮಮ್ಮಂಗಮೆಮಗವಿಸಾಗಳನುವರಂ ದೊರೆಯಲಾಯ್ತೂ  [ಪಾಂಂಾಂ. 
ದೊರೆಯಾಯ್ತು) (ಪಂಪಥಾ. ೧೧-೪೨ ವ); ನಗರಾಂಗನೆಯರ್ಮಹೋ 
ತ್ಸವಂ ದೊರೆದುದೆನುತ್ತಲಂಪು ವಿಗೆ ನೋಡಿದರಾ ಮನಂಜೇಂದ್ರ 
ಚಂದ್ರನಂ (ಕಾದಂಪೂ. ೪೮೩) ; ಬಿಜುನಡೆಯ ಪದಹತಿಗಳಿವ ಪಲತೆಆದ 
ಜೀವಿಗಳಿಗೆ ವಿಮೋಕ್ಷಂ ದೆ (ರೆ, ವುದೆಂದಡೆ ಬೊಮ್ಮಯಂನ ಕೈಯಲಿ 
ಮರಣವಾದ (ಐಸಪು. ೩೪-೩೬); ಗಂರುವಿನ ಗುಲಾಮನಾಗುವ ತನಕ 
ದೊರೆಯದಣ್ಣ ಮುಕುತಿ (ಪುರಂದ. ೩-೧೪೯ ಪಲ್ಲವಿ) ; ವಿಶೇಷ ಸುಕೃತದ 
ಫಲಂ ದೊರೆತುದೆನಗೆಂದವಂ ಬಿದ್ದನಚ್ಕುತನಂಫ್ರಿಗೆ (ಜೈಮಿಭಾ. ೭-೬೫): 
ಸೀಮೆಗೆ ಯಿರಪಗೌಡ » ರಡು ಕೈವಡ ಮುಂತಾಗಿ ಸೀಮೆನಹೆನು 
ಮುಂತಾಗಿ ದೊರೆವ ತರು ಮುಂತಾಗಿ ಭೂಮಿಗೆ ನಾಲ್ಕುಮೂಲಿಗೆ 
ಕಲ್ಲು ನಟ್ಟದ್ದು (ಎಕ. ೪11, ಶಿವಮೊ. ೯೩-೨೭; ?); ಪರಮಾತ್ಮನ ದರ್ಶನ 


ದೊರೈ 


ಕೇವಲ ತಪಸ್ಸಿನಿಂದಲೂ ಕರ್ಮಯೋಗದಿಂದಲೂ ದೊರೆಯಬೇಕೆಂಬುದಿಲ್ಲ | 
(ಧರ್ಮಸಾ. ೮೫). ೪. ಉಂಟಾಗಂ ; ಸಂಭವಿಸು: ಮಂತ್ರಿ ಚತುರೋ 

ಪಾಯಂಗಳಂ ಬಲ್ಲೊಡಂ ದೊರೆವೋಲ್‌ ಚಿನ್ನಕೆ ಸೌರಭಂ (ಸೋಮೇಶ. ೧೧) 

[ ದೇ. ತೆಲು. ದೊರೆಯು, ದೊರಪ್ಪ] 

ದೊರೈ (ನಾ). ೧. ಸಮಾನ ; ಎಣೆ ; ಸಾಟಿ; ಸರಿ: “ಸರಿ, ದೊರೆ. . . 

ಸಂಗಡಂ-ಈ ೧೮ ಸಮಾನಕ್ಕೆ ಪೆಸರ್‌” (ಕಶಸಾ. 8೯-೨೯೧) ; ಹರಿಣಧರ 

ಸರಸಿಜಂಗಳ್‌ ದೊರೆಯಲ್ರವು ತನಗೆ ತಾನೆ ದೊರೆ ನಿನ್ನ ಮೊಗಂ (ಕವಿರಾ. 

೩-೬೭): ಇದಟ ದೊರೆಗೆ ಗಿರಿಗಳುಮೊಳವೇ (ಅದಿಪು. ೭-೬೫) ; ಜಾಕವ್ವೈ 

ಗುಟ೨ದ ಪೆಂಡಿರ್‌ ದೊರೆಯೇ (ಪಂಪಠಾ. 9-90) ;. ನರನಾರಾಯಣ 
ರೆಂಬಿರ್ವರುಮೊಡಗೂಡಿದೊಡೆ ಗೆಲ್ವರಾರುರ್ವರೆಯೊಳ್‌ ನಿರುತಮೆನೆ 

ನೆಗಲ್ಕ ನಿಮ್ಮಿರ್ವರ ದೊರೆಗಂ ಬಗೆವೊಡಗ್ಗಳಂ ನರರೊಳರೇ (ಪಂಪಭಾ. 

೧೨-೧೨); ದೊರೆಗಾಣೆಂ ನಿನಗೆ ಜಿನೇಶ್ವರ ಪೆಅರಂ ನಿನಗೆ ನೀನೆ 

ದೊರೆಯೆನಿಪೈ (ಅಜಿಪು. 6-53) ; ತೆನಿರಸದಿಂದಮೃತದ ದೊರೆಯೆನಿಸುವ 

ಕುಂಕುಮದ ರುಚಿಯನನುಕರಿಸುವ ಮಾವಿನ ಪಣ್ಣಂ (ಧರ್ಮಾಮ್ಮ. ೮-೧೬); 

ಕಡೆಯಲೆಂದು ಪಾಲ್ಸಡಲೊಳ್‌ ತಂದಿರಿಸಿದ ಮಂದರಗಿರಿಗೇಂ ದೊರೆ 
ಯಾದುದೊ ಪೊನ್ನ ಕೋಂಟೆ (ಮಲ್ಲಪು. ೨-50). ೨. ಸರಿಯಾದಂದಂ ; 

ಸಮಂಜಸವಾದಂದಂ : ಕವಿಗಳ ನಾಮಧಾರಕನರಾಧಿಪರೋಳಿಯೊಳೀತ 

ನೊಳ್ಳಿದಂ ಕವಿ ನೃಪನೀತನೊಳ್ಳಿದನೆನಲ್‌ ದೊರೆಯಲ್ಲು (ಪಂಪಭಾ. 

೧-೦೦); ನಿನ್ನಂ ಪುಸಿಯಾಡಿ ಕಾಡಲೆನಗೇಂ ದೊರೆಯೇ (ಪಂಪಧಾ. ೮-೪) ; 

ದೊರೆಯೊಳೊಬ್ಬನ ಹಾನಿ ಭಟರೆಲ್ಲರಿಗೆ ದೊರೆ (ಕುವ್ಯಾಶೆ. ೨-೧೪). 

೩. ರೀತಿ; ಬಗೆ; ಕ್ರಮ: ಸ್ಮಂದನಾಶ್ವಂಗಳನೊಂದೆ ದೊರೆಯೊಳ್‌ 
ಪರಿಯೆ ಪರಿಚೋದಿಸಿ ಬಾಣಪಾತಪ್ರಮಾಣದೊಳ್‌ ನಿಅತಸಂವ್ರದುಂ 
(ಕಾಂತಿಪು. ೪-೧೦ ವ) ; ಮದಮಾಂದ್ಕೋತ್ಪಾದನಾಪಹರಣಮಾರಣ ವಶೀ 
ಕರಣದ್ವೇಷಣಾದಿಗಳ್ಗೆ ಪೆಜವುವಿಐಾ ದೊರೆಯವರ್ಕೆ ಪಿರಿದುಮಾಗಮಂಗಳಿ 
ಪ್ರಮಾಣಂಗಳ್‌ (ಕಾದಂಉ. ೬೪೮): ಪೂಮಳೆಯಿಾ ದೊರೆಯಕ್ಕುಮೆಂಬಿನಂ 
ಸುರಿದುದು ಪುಷ್ಪವೃಷ್ಟಿ (ಎಕ. 11, ೨೩೪-೩೯; ಸು. 1180). 

ದೊರೆಗೆ ವರ್‌ ಎ ಸವಂನಾಗಂ ; ಸಮಾನವಾಗಂ: ಸವಮಂಕ್ಕೆ ಬರಂ : 

ಹಾರಾದ್ಕಾಭರಣಂಗಳಿನಾ ರೂಪಾಶ್ಚರ್ಯವಣಿಗೆ ವಾಣಿಕಚಟ್ಟಂ 
ನೀರಂಜಿಸಿ ದಳಿವಿಡಿದ ಮಹಾರತ್ನದ ದೊರೆಗೆವಂದುದಾ ಸ್ತ್ರೀರತ್ನಂ 
(ಆದಿಪು. ೪-೪೨); ಖಳರೋಳಿಯೊಳ್ಳೊ ರೆಗೆವಂದನೆನ್ನನದೇ ನನೆಂದವೆಂ 
(ಕಾದಂಉ. ಚತುರಾನ್ವಿತಮೆಂಬ ನೆಗಟ್ತಿಯಿಂದಿಳಾವಂತ 
ರೊಳಾರುಮೇಂ ದೊರೆಗೆ ವರ್ಪರೆ ಪೋಲಿಸಿ ಭಟ್ಟಪಾರ್ಯನೊಳ್‌ 
(ರೋಕೋಪ. ಹೆರಿಕಾನ್ನೆಯಂಮಾ ಕನ್ನೆಯ ದೊರೆಗೆ 
ವರಲ್ಯ್ಕಾಟಿಳು (ಎಕ. ೪1, ಮೂಡಗೆ. 33-೨೪; 1129). ದೊರೆಯಾಗು ಎ 
ಹೋಲಿಕೆಯನ್ನಿ ಪಡೆ,-ಹೊಂದು ; ಹೋಲು: ನೇಣ್ಬಲೆಯ 
ತೊಡರೊಳ್‌ ತೊಡಂಕಿ ನಡುಗುವ ಕುರಂಗಿಯೊಳ್ಳೊರೆಯಪ್ಪಳ್‌ (ವರ್ಧಪು. 

೪-೩೭ ವ) ; ಸುರನದಿಯ ಫೇನೆಪುಂಜದ ಸಿರಿಯಂ ಸಲೆ ತಳೆದು ತೊಳಪ 
ತುಹಿನಾಚಲದೊಳ್‌ ದೊರೆಯಾದಂ (ಕುಸುಮಾ. ೧-೧೨೦). "ಒರೆ, ಪರಾ, 

ದೊರೈ, ಧೊರೆ (ನಾ). ೧. ಒಡೆಯಂ; ರಾಜ; ಪ್ರಭಂ; ಅರಸಂ: 

ಗಾಂಗೇಯಂ ದೊರೆಯ ಪಿರಿಯ ಮಗನುಂ ಕ್ರಮಕ್ರಮಾರ್ಹನುಮಿರ್ದಂತೆನ್ನ 

ಮಗಳೆಂ ಕುಡೆವು (ಪಂಪಥಾ. ೧-೭೦ ವ); ಹೊನ್ನುಳ್ಳ ದೊರೆಯಂತೆ ಭಾವಿಸಿ 

ಕೊಂಡಂ ಹಮ್ಮಿನಲಿಪ್ಪನೆ ಭಕ್ತನು (ಕನ್ನವ. ಕ. ೧೨೧-೨೭೭) ; ದೊರೆ 
ಯೊಳ್‌ ಸ್ನೇಹವನಾಂತವಂ ಬಡವರಂ ತಾಂ ನೋಟ್ಟಿನೇ ಪ್ರೀತಿಯಿಂ 
(ಸೋಮೇಶ. 9೦) ; ದೊರೆ ತತ್ತರುಳಿದರು ನೆರವು ಬಹುದು (ಕುವ್ಕಾಶ. 

3-೧) : ಮಗಳಿಗೆ ವರನಾವ ಧರೆಯ ದೊ[ಶಾಕಾಂ. ಧೊ]ರೆಗಳೊಳಗೆಂದ 
(ವರ್ಧಜೆ. ದೊರೆ ಎನ್ನ ಒಲವು ಸಂಸ್ಥಿರವೆಂದೆಲ್ಲರ ಹಗೆ 


೪೦೦) ; 


೧-೧೦) : 


೪-೮೩) ; 


೪೧೦೯ 


20 


ದೊರೆಕೊಳ್‌, 


ತರವಲ್ಲ (ಪುಕಂದ. ೨-೪೩-೨) ; ದೊರೆಯ ರಥವಾದರೂ ಎಣ್ಣೆಯಿಲ್ಲದೆ 
ತಿರುಗದು (ಗಾದೆ). ೨. ಯೂರೋಪಿನಿಂದ (ವಿಶೇಷವಾಗಿ ಇಂಗ್ಲೆಂಡಿ 
ನಿಂದ) ಬಂದ ಮನಂಷ್ಯ; ಇಂಗ್ಲೀಷ್‌ ಅಧಿಕಾರಿ, ಕಾಫಿ 
ತೋಟದ. ಒಡೆಯ, ಪಾದ್ರಿ ವಂಂತಾದವರು : ದೊರೆಗಳ ಮನಸ್ಸಿಗೆ, 
ಅವಳು ಆತ್ಮಹತ್ಯೆ ಮಾಡಿಕೊಂಡಿರಬೇಕೆಂಬ, ಭೀತಿ ಹುಟ್ಟಿತು (ಜೋಮದು. 
೯೪) ; ದೊರೆಗಳು ಪುಸ್ತಕಗಳನ್ನು ಇನಾಮು ಕೊಡುವದಕ್ಕೆ ಬರುತ್ತಾರೆ 
(ಮುಂಬಯಿ. ೧-೧೪). ೩. ಸಾವಂರ್ಥ್ಯ ; ಪರಾಕ್ರವಂ: ಪರಿಭವದ 
ಪೊಜ*ಯನಾಂತಿರ್ದರಾತಿಗಳ್ಗಳ್ಳಿ ತನ್ನ ಕುಲಮುಂ ಚಲಮುಂ ದೊರೆಯುಂ 
ಕಿಡೆ ಬಾಟ್ವಿಂ ಗಂಡರೂಪಿನೊಳ್‌ ಗಂಡನಲ್ಲು ಪೆಂಡತಿಯೆ ವಲಂ (ಅದಿಪು. 
೧-೯೬). ೪. ಹಿರಿಮೆ; ಯೋಗ್ಯತೆ. "ದೊರೆಗೆಡಿಸು' ಪರಾ, 
೫. ಶ್ರೇಷ್ಠತೆ ; ಆಧಿಕ್ಕ. "ದೊರೆವೆಟ್ಕು' ಪರಾ. ಥೊರೆ : ೧. ನಿಮ್ಮ 
ಧೊರೆಗೆ ಶೀಘ್ರವಾಗಿ ಅರಿಕೆಮಾಡು (ಕೃವಾಸ. ೫8); ಆ ಸವಿಸಾಪದ 
ಮಹೀಶೂರಪುರದ ಧೊರೆಗಳಂ ಕಾಪಿಟ್ಟುಕೊಂಡು ಇರುತ್ತಿರುವಳು 
(ಬೆಟ್ಕಿಅ. ೧೬-೨೫). ಓ. ಅಧಿಕಾರಿ (?) : ಮಳಿಗೆಯೊಳಗೈನೂರ್ವ್ವರ್‌ 
ಸ್ವಾಮಿಗಳ್‌ ಬಿಟ್ಟಾಯಂ ಹೊಂಗೆ ಕೊಟ್ಟವರಲ್ಲಿಯಡಕೆಯೊಂದು ಕೊಂಡವ 
ರಲ್ಲಿಯಡಕೆಯೊಂದು ಎಣಿಸಿದ ಧೊರೆಗಳಲ್ಲಿ ಪ್ರತ್ಯೇಕವಡಕೆಯೊಂದು 
(ಎಇ. ೫.೫, ೧೨-೫೩ ; 2267). 
[ದೇ.8 ತಮಿ, ತುರೈ, ಮಲ; ತುರ ; ತುಳು. ದೊರೆ, 
ಧೊರೆ ; ತೆಲು. ದೊರೆ, ಧೊರ] 


ದೊರೆಕಾರ್ಯ (ನಾ). (ಶ್ರೀವಂಂತಿಕೆಯ)) ಆಡಂಬರ: ಕಡೆವಳ್ಳಿ ಬೀಲು 


ಮನೆ ಮುಂಗೆಯ್ವಾರ್ಭಟಂ ಸಾಲದಾ ದೊರೆಕಾರ್ಯಂ ಘೃತಮಿಲ್ಲದೂಟದ 
ಸುಖಂ ಬಜಗೈಯಂ ಸುಜ್‌ದಂತೆ (ಸೋಮೇಶ. ೧೭). 
[ ದೊರ್ಕೆ * ಕಾರ್ಯ] 


ದೊರೆಕುಮಾರಿತಿ (ನಾ). ದೊರೆಯಂ ವಂಗಳಂ ; ರಾಜಕುವತಾರಿ ; ದೊರೆ 


ಕುವಪಾರಿತಿಯರಾ ಬೀದಿಯೊಳರ್ತಿಯೊಳೆಡೆಯಾಡುತಿಹರು (ಕಂನವಿ. ೭-೧೯). 
[ ದೊರೈೆ * ಕುಮಾರಿತಿ 


ದೊರೆಕೊಳ್‌,, ದೊರೆಕೊಳ್ಳೂ (ಕ್ರಿ). ೧. ಸಿಕ್ಕು; ಸಿಗು; ಲಭಿಸಂ; 


ಪ್ರಾಪ್ತವಾಗಂ : “ದೊರೆಕೊಳ್‌ - ಪ್ರಾಪ್ತೌ” (ಕನುಧಾ); ಧರಣೀಶರ 
ಕಾರುಣ್ಮಂ ದೊರೆಕೊಣ್ನೊಡೆ (ಎಇ. ೫111, ೩೩೦-೧೪: 929); ಪೂರ್ವ 
ಪುಣ್ಯಫಲದಿಂ ದೊರೆಕೊಂಡ ವಿಮಾನಂ (ಆದಿಪು. ೨-೬೮); ಸೌಖ್ಯಮದೆಂತುಂ 
ದೊರೆಕೊಂಡಿತಿಲ್ಲ ಹೃದಯಕ್ಕೋರಂತೆ (ಕಾದಂಪೂ. ೩೪೭); ಸಂದ ತಿರಿಕಂಗೆ 
ತೊವೆ ತಂಪ್ಪಂ ದೊರೆಕೆೊಇಳಲುಣ್ಮಿ ನಲಿವ ತೆಅದಿಂ (ಧರ್ಮಾಮ್ಮ. ೯-೩೦) : 
ದಿವಸಶೀ ದೊರೆಕೊಂಡ ಕೋಕಮಿಥುನಂ ವಿರಾಜತ್ಕಳಹಂಸ 
ಯುಗ್ಮಮೆನೆ ಕೂಡಿ ಕ್ರೀಡಿಸುತ್ತಿರ್ಪರುತ್ಸವದಿಂದಾ ವಿಜಯಾವತೀ 
ಯುವತಿಯುಂ ವಿಶ್ವಂಭರೋರ್ವೀಶನುಂ (ಕುಸುಮಾ. ೩-೨೭); ಕೇಳಿದಗೆ 
ಮೋಕ್ಷದ ಮಂದಿರವು ದೊರೆಕೊಳ್ಳು (ಸಂಥಪ. ೮-೧೪3). ೨. ಉಂಟಾಗು; 
ಸಂಭವಿಸಂ; ಕೂಡಿಬರು : ನಿಮ್ಮ ಮನದಿಂ ವಿಫ್ಯಾಕಳಂಕಂ ತೆರಳ್ಲಿನಿಸುಂ 
ಪೋಗದು ಕಾಲಲಬ್ಬಿ ದೊರೆಕೊಂಡಂದಲ್ಲದೇಂ ಪೋಕುಮೇ (ಆದಿಪು. 
೨-33) ; ಪ್ರಸವಸಮಯಂಂ ದೊರೆಕೊಳೆ (ಜಂಪಧಾ. ೧-೩೪೪ ವು; ನುಡಿ 
ತಡವಪ್ಪದೊಂದು ಮೊಗದೊರ್ಥ ಮುಟುಕಂ ದೊರೆಕೊಳ್ಳುದೊಂದು 
ಫಸ ಕಳ್ಳುಡಿದವರಂದಮಿಂತು (ಪಂಪಭಾ. ೨-೪೯) ; ಆ ಪುಲಿಯ ಪೂರ್ವ 
ಭವವೃತ್ತಾಂತಮುಮಂ ಕಾಲಲಬ್ಬಿ ದೊರೆಕೊಳಿ ತೊಟ್‌ದಿರ್ದುದುವು 
ನಜದ (ಡಾವುಪು. ೨೫) ; ಗುರುವಂ ಲಘುಸಂಧಾನದೆ ನರನಿಸೆ ಗುರು 
ಲಘುವಿಮಿಶ್ರಿತಂ ದೊರೆಕೊಳೆ ತದ್ದುರು ತಚ್ಚಂದೋವೃತ್ತಿಗೆ ದೊರೆಯೆ 
ನಿಸಿರ್ದುದು ಮನಕ್ಕೆ ದಶಿರ್ಯೋಧನನಂ (ಗದಾಯಂ. ೪-೪೮) ; ಇನಿತೊು 
ದಾಕ್ರೋಶವಿಸಾ ನಾಗಶರ್ಮನೊಳೇಕಾರಣದಿಂದಮಿಂದು ದೊರೆಕೊಂಡತ್ತುಂ 


ದೊರೆಕೊಳ್ಳ್‌ 


(ಸುಕುಮಾ. ೭-೪೩) : ಪುರ:ಷಂಗೆ ಸುದೃಷ್ಟಿತ್ವಂ ದೊರೆಕೊಂಡೊಡೆ (ಸಮಪ. 
೫-೧೧) ; ಬಲಿ ಕಾಲಲಬ್ಬಿ ದೊರೆಕೊಳೆ ಬಲವಂದಾ ಯಶಿಪರಂಭ್ರಯುಗ 
ದೊಳ್‌ ಬಿಟ್ಟು (ನೇಮಿಪು. 8-೨೫) ; ಸ್ವರದಿಂ ಯಲದಿನನಾದಿಷ್ಟರೇಫದಿಂ 
ಪರದೊಳಮರ್ದು ಶೋಟ್‌ ಪವರ್ಗಂ ದೊರೆಕೊ ಳ್ಗ್ಗುಂ ವಾದೇಶಂ 
(ಕಾವ್ಸಾವ. ೬೩) ; ಪರಿಹುಸಹೇತುಭಾವನೆ ದೊರೆಕೊಳೆ ಚಿತ್ತಕ್ಕೆ ಹಾಸ್ಯ 
ಮೆಂಬ ರಸಂ ತಾಂ ಸರಸೋಕ್ತಿಗಳಿಂದಮುದ:ಹರಿಪೆಂ (ಕೈಂಗಾರ. ೧-೬೬). 
೩. ಈಡೇರು; ನೆರವೇರು : ಬಗೆ ದೊರೆಕೊಂಡುದಿಲ್ಲಿದು ವಿಧಾತ್ರನ 
ದೋಷಮೊ (ಶಂಪಧಾ. ೧೩-೧೦೩) : “ಲಭಿಸು” (ಪೂಪದೀ, ೩೫೦). 
೪. ಸಿಕ್ಕಿ ಬೀಳು ; ವಶವಾಗು ; ಅಧೀನವಾಗು : ದೊರೆಕೊಂಡೆಯೆಂತು 
ಮುಂ ಪಂಜರಬಂಧನವನಾದುದೆಂತು (ಕಾದಂಪೂ. ೯೧). ೫. ಕಾಣು; 
ತೋರು ; ಪ್ರಕಟವಾಗು : ಉರದೊಳ್‌ ಫಣಿ ಕರದೊಳ್‌ ಬಿಲ್‌ 
ಶಿರದೊಳ್‌ [ತೊ]ಆ್‌ ತೊಟ3ಯ ಕೆಲದೊಳಿಸೆದಿರೆ ಪೆ ಮುಂಗೊರೆಲೊಳ್‌ 
ಕಲಮಜ್‌ಯಿಲ್ಲದೆ  ದೊರೆಕೊಳೆ ಮೃಡನಡಿಗೆ ಹರಿಗನೆಅಗಿದನಾಗಳ್‌ 
(ಪಂಪಭಾ. ೮-೨೪); ಗುಣಲೋಪಂ ವರಶಬ್ದಶಾುಸ್ತ್ರದೊಳ್‌ ತಾಂ ದೊರೆ 
ಕೊಳ್ಳು0 (ವರ್ಧಪು. ೧-೪೭). ದೊರೆಕೊಳ್ಳು : ೬. ಪಡೆ ; ಹೊಂದು: 
ಸೀತಾ, ಚಂದ್ರಮತೀ, ದಮಯಂತೀ ಮೊದಲಾಗಿ ಸತಿಯರು ದೊರೆಕೊಂಡ 
ಸುಖವೇನು? (ಭಾರದ. 968). [ದೊರೈ * ಕೊಳ್‌] 


೪೧೧೦ 


ದೊರೆಗೆಡಿಸು 


ಪಿಡಿದುಂ ಪರಿಭವಿಸಲ್‌ ಕೃಷ್ಣೆಗೆ ಮಿಗೆ ದೊರೆಕೊಳಿಸದೆ ಕೋಪಮಂ 
ಮನಸ್ಸು ಪಮಂವಂಂ (ಗಡಾಯು. ೧-೫೯); ಭಾವಿಸಲ್ಯ್ಕೌತುಕಮೇನಂ 
ಮಾಡದೇನಂ ದೊರೆಕೊಳಿಸದೊ ಸಂಸಾರಿಗೇನೇನನೇನಂ (ಸುಕುಮಾ. ೫-೪೮); 
ಮಹಾಬಲನ ಭುಜಾಪರಿಫಕ್ಕೆ ಕುಂದನಿನಿಸಂ ದೊರೆಕೊಳಿಸದನೆಂದೊಡೇಂ 
ಮಯಂ ದುರ್ಜಯನೋ (ಪಂರಾಮಾ. ೧೪-೧೩೯) ; ಪಿರಿಮಂ ಬಿದಿ ನಿಜ 
ಜನ್ಮಾಕರಮೆನಿಸಿದ ಪದ್ಮಜಾತಿಗಂ ಮ್ಲಾನತೆಯಂ ದೊರೆಕೆೊಳಿಸಿದನೆನೆ 
(ಹಂದ್ರಪು. 6-೧೪). ೩. ಈಡೇರಿಸು ; ನೆರವೇರಿಸಂ: ಅಮರನ:ಯಕರೆಲ್ಲಂ 
ನೆರೆದು ವಿವಾಹೆಮನಾಕೆಗೆ ದೊರೆಕೊಳಿಸಿದರ್‌ (ಆದಿಪು. ೬-೮೬). ೪. 
ಸೇರಿಸು ; ಕೂಡಿಸು : ಪಿರಿದಾಯಾಸದೆ ಗುಣಮಂ ದೊರೆಕೊಳಿಸಿದೊಡಂ 
ಖಲಂಗೆ ಗುಣಮಂ ಪಶ್ಚಾತ್ಮರಿಸಿ ಗುಣಿಯಂ ವಿಭೇದಿಪ ಪರಿ ತೀಕ್ಷ್ಣ 
ಮಂಖಂಗೆ ಸೂಚಿಯಂತಿರೆ ಸಹಜಂ (ಶಲಶಂ. ೧-೧೬). 

[ ದೊರೆಕೊಳ್‌,; + - ಇಸ್ಯು 


ದೊರೆಕೊಳಿಸ್ಕು (ಕ್ರಿ). ೧. ಹೋಲಿಕೆಗೊಳ್ಳು : ಹೋಲು ; ಸಮವಾಗಿ 


ಕಾಣು : ಶರದುದಿತಶಿಶಿರಕರನುಂ ಸರಸಿರುಹಮುವಮಾ ತ್ವದೀಯ ವದನ 
ಮುಮಿನಿತುಂ ದೊರೆಕೊಳಿಸುವೊಡೆ ಪರಸ ಸ ರವಿರೋಧಿಗಳ್‌ ನಿರುತಮೆನೆ 
ವಿರೋಧೋಪಮಿತೆಂ (ಕವಿರಾ. ೩-೭8). ೨. ಸರಿಯಾಗಿ ಕಂಡುಹಿಡಿ; 
ಗ್ರಹಿಸಂ : ಸ್ಮರನಸ್ತ್ರಸಮಿತಿಯದು ನಿರ್ಭರವಂಗಮನುರ್ಚಿ ಪೋಗೆಯುಂ 
ಪೋಬಟಕಿಯಂ ದೊರೆಕೊಳಿಸಲಾಗದದಟಿಿಂ 


ದೊರೆಕೊಳ್ಳ್‌. ದೊರೆಗೊಳ್‌ (ಕ್ರಿ). ಸಮಾನವಾಗು ; ಸಾಟಿಯಾಗು » 
ಹೊಂದಿಕೊಳ್ಳ : ದೊರೆಕೊಂಡಿರೆ ಸೊಗಯಿಸುಗುಂ ಪುರಾಣಕಾವ್ಯ 
ಪ್ರಯೋಗದೊಳ್ತತ್ಕಾಲಂ ವಿರಸಂ ಕರಮವು ದೇಸಿಗೆ ಜರದ್ವಧೂವಿಷಯ | 
ಸುರೆತರಸರಸಿಕತೆವೊಲ್‌ (ಕವಿರಾ. ೧-೫೦) ; ಪರಿಗೀತಾರ್ಥಂ ಪೂರ್ವಾಪರ 


ಶರತತಿಯಲ್ವ್ರೆಂಬದಿಂತು 
ರ್ಮಾಪೋಹಂ (ಕವಿರಾ. ೩-068). [ದೊರೆಕೊಳ್ಳ್‌ + - ಇಸ್ಬು] 

ದೊರೆಕೊಳ್ಳು "ದೊರೆಕೊಳ್ಕ್‌' ನೋ. 

ದೊರೆಗದ್ದುಗೆ (ನಾ). ೧. ರಾಜನ ಪೀಠ,-ಸಿಂಹಾಸನ. ೨. ರಾಜತ್ವ: 


ದೊಳ್ಳಗೆವಾಗಳೆಂದುಮೊಂದಜೊಳೊಂದುಂ ದೊರೆಕೊಂಡೊಂದದೊಡದು 
ದುಷ್ಕರೆಮೆ ವಿರುದ್ಧಾರ್ಥಮೆಂಬುದಾದಂ ದೋಷಂ (ಕವಿರಾ. ೨-೮೦) ; 
ಸುರಿವರಲೊಂದು ಬೆಳ್ಗರಿಯದಾತ್ಮತನೂಭವನುತ್ತಮಾಂಗದೊಳ್‌ ದೊರೆ 
ಕೊಳೆ ನಿಲ್ಲದಲ್ಲಿ ಕುಸುಮಂ ಕೆಲವಲ್ಲುಗೆ ತನ್ನ ರತ್ನವಿಸ್ಫುರಿತಕಿರೀಟಮಂ 
ಕವಿದು ತಾನೆ ನರಂಗೆ ಕಿರೀಟಿನಾಮವಂಂ ಸರೆಸದಿನಾಗಳುಚ್ಚರಿಸಿ ಸಾಹಸಮಂ 
ಪೊಗಲ್ಲಂ ಸುರಾಧಿಪಂ (ಪಂಪಧಾ. ೫-೦೦೩) ; ನಾಲ್ಕುಂ ಚರಣಂಗಳು 
ಮೊಂದರ್ಕೊಂದು ದೊರೆಕೊಂಡಿರೆ ಯ ದು ಸಮತ್ವಮೆನಿಪುದು 
(ಅಪ್ರತಿ. ೯-೧). ದೊರೆಗೊಳ್‌ : ಇವಂ ಧರ್ಮದೊಳ್‌ ಧರ್ಮಸುತನಂ 
ನೇಮದೆೊಳ್‌ ರಾಮಚಂದ್ರನಂ ದೊರೆಗೊಂಡು (ಟಿಳವಿ. ೩-೦೦). 
[ ದೊರೆ + ಕೊಳ್‌] 

ದೊರೆಕೊಳಿಸು, (ಕ್ರಿ). ೧. ಲಭಿಸುವಂತೆ ಮಾಡು; ದೊರಕಂವಂತೆ 
ಮಾಡು : ಪರ[ವ]ಸದ ಬಗೆಯೊಳೊಂದಂ ದೊರೆಕೊಳಿಸುವುದಟಿ೨ಗತರ್ಕಿ 
ತೋಪಸ್ಥಾನಂ ನಿರುತಂ ಸಮಾಹಿತಾಳಂಕರಣಾಂತರಮಕ್ಕುಮಿಂತು 
ತದುದಾಹರಣಂ (ಕವಿರಾ. ೩-೧೨೩) ; ಪುರುಪರಮೇಶ್ವರನಂದನ ದೊರೆ 
ಕೊಳಿಸುಗೆ ನಿನಗೆ. . , ಮಂಗಳಮಂ (ಆದಿಪು. ೦೨-೩೩) ; ನಾಳಿನುಣಿಸ 
ನೆನಗೆ ದೊರೆಕೆೊಳಿಸಿ ಬಂದುದು ಕರಮೊಳ್ಳಿತಾಯ್ತೆಂದು ನಗುತಿರ್ಪನ್ನೆಗಂ 
(ಪಂಪಧಾ. ೩-3೬ ವ) : ಭಕ್ತಿಸಂಪದವ ದೊರೆಕೊಳಿಸಿ ಪಾಲಿಸಿದ ಪರಮ 
ಗುರುವೇ (ಶಿವಗೀ. ೬೫-೩೧೨) : ಪರಿಣುಮವಶೆದೆ ಜನ್ಮಾಂತರೆದೊಳ್‌ 
ಶುಭಮಶುಭಮೆಂಬ ಕರ್ಮಂಗಳೊಳಾರ್‌ ದೊರೆಕೊಳಿಸಿದರಾವುದನಾ 
ದೊರೆಯದೆ ಫಲಮಕ್ಕುಮವರ್ಗೆ ಪೆಅತಾದಪುದೇ (ಕಂದ್ರಫು. ೩-೬೬). 
೨. ಉಂಟುಮಾಡಂ : ತರಳತರಲೋಚನಂ ನಿರ್ಭರರಾಗರಸಂ ಮುಖಾರ 
ವಿಂದಂ ನಿನ್ನಾ ದೊರೆಕೊಳಿಸಿದೊಸಗೆಯೇಂ ಬಂಧುರಂ (ಕವಿರಾ. ೩-೧೬) ; 
ದೊರೆಕೊಳಿಸುವ ತತ್ಕ್ರಿಯೆಯೊಳ್‌ ಪರಿಣಮಿಸುವ ಫಳಮನಸ್ವ್ರಶಸ್ತ್ರ 
ತನುತ್ರೋತ್ಕರರಹಿತಂಗಸಹಾಯಂಗರಾತಿಬಲಜಯಮನಳವೆ ದೊರೆಕೊಳಿ 
ಸುವವೋಲ್‌ (ಆದಿಫಪು. ೧೩-೦೭) ; 


36 


ಕರವಿಲುಳಿತ ನೀಲಕಬರಿಭರವಮಂ | - 


ಎರೆದು ದೊರೆಗದ್ದುಗೆಯನಿಲ್ಲಿಗೈತಂದನೈಸೆ (ಶ್ರೀರಾಮಾ. 3೦೬-೩೩೩). 
[ ದೊರೈ + ಗದ್ದುಗ್ಗೆ (-ಆಗರ್ದುಗೈ,) 1 


ದೊರೆಗಲಿ (ನಾ). ಸರಿಸಮಾನನಾದ ಪರಾಕ್ರಮಿ,-ಕಲಿ : ಹರಣದ 


ಬಿಯಕೊಂದಿನಿಸುಮನೆಣಿಸದ ದೊರೆಗಲಿಗಳ್‌ ಬಿನದಕೆ ನಡೆವಂದದಿ ಹರಿಸಂ 
ಮಿಗೆ ನಡೆತಂದರ್‌ (ಜಯಕಾ. ೬.೨೪). [ ದೊರ್ಕೆ + ಕಲ್ಕಿ) 


ದೊರೆಗಾಣ್‌ (ಕ್ರಿ). ಸಮಾನವಾಗಿ ಕಾಣು; ಸರಿಯಾಗಿ ಕಾಣು: 


ದೊರೆಗುಣೆಂ ನಿನಗೆ ಜಿನೇಶ್ವರ ಪೆಆರಂ ನಿನಗೆ ನೀನೆ ದೊರೆಯೆನಿಪೈ 
ಮಂದರಗಿರಿಗೆ ಮಂದರಾದ್ರಿಯೆ ದೊರೆ ಜಲಧಿಗಗಾಧಜಲಧಿ ದೊರೆ 
ಪೆಜವೊಳವೆ (ಅಜಿಪು. 6-33). [ ದೊರೈ + ಕಾಣ್‌] 


ದೊರೆಗಿಡಿಸು "ದೊರೆಗೆಡಿಸು' ನೋ. 
ದೊರೆಗಿಡು (ಕ್ರಿ). ೧. ಸಾವಂರ್ಥ್ಯವನ್ನು ಕಳೆದುಕೊಳ್ಳು ; ಪರಾಕ್ರವಂ 


ವನ್ನು ಕಳೆದಂಕೊಳ್ಳು ; ಅಸವಂರ್ಥವಾಗು : ಶರಚಾಪಚಕ್ರಭೀಕರಕರ 

ವಾಳಾಯುಧವಿರಾಜಿ ಮತ್ಯರಯುಗವಿಂ ದೊರೆಗಿಡೆ ಪೆಜಂಗೆ ಮುಗಿವುದೆ 

(ಅದಿಪು. ೧೨-೧೦೧). ೨. ಹಿರಿವೆಂಯನ್ನು ಕಳೆದುಕೊಳ್ಳು ; ಅಯೋಗ್ಯ 

ವಾಗು : ದೊರೆಗಿಡೆ ಬಾಯ್ಗೆ ಬಂದುದನೆ ಬಯ್ಕೆ೦ (ಕೃಂಗಾರ. ೩-೧೩). 
[ ದೊರೈ + ಕಿಡು (ಕೆಡು) ] 


ದೊರೆಗೆಡಿಸು, ದೊರೆಗಿಡಿಸಂ (ಕ್ರಿ). ಯೋಗ್ಯತೆ, ಹಿರಿಮೆ ಮೊದಲಾದಂ 


ವನ್ನು ಕಡಮೆ ಮಾಡು, -ಕೀಳಾಗಿಸು ; ಸರ್ವೇಶನ ನಿಶ್ಚಳತಪದುರ 
ವಣೆಯ ತೇಜಮಂ ದೊರೆಗೆಡಿಸಲ್‌ ಕಳರವದಿಂ ಬಗ್ಗಿ ಸುವರಗಿಳಿಗಳ ಚಪ್ಪ 
ರಣೆಯೊಂದೆ ಸಾಲದೆ (ಗಿರಿಕ. ೭-೬); ವರುಣನ ಪುರುಳುಗೆಡಿಸಿ 

ಧನದನನು ದೊರೆಗೆಡಿಸಿದನೀಶಾನ್ಯನನಿಳೆಯೊಳು ಶಿರಿದುಣಿಸಿದನದಟಂದ 
(ತ್ರಿ ಪುಸಾಂ. ದೊರೆಗಿಡಿಸು : ಕುರುವೃದ್ಧಂ ಕುಲವೃದ್ಧಂ 
ಸ೦ಂತ್ಸುತಂ ತಕ್ಕನೆಂದು ನಂಬಿದ ಸಭೆಯೊಳ್‌ ದೊರೆಗಿಡಿಸಿ ನುಡಿದೊಡೇ 
ನೊಲವರಮೆನ್ನದೆ ನೀನುಮದನೆ ಕೊಂಡೆಸಗುವುದೇ (ಪಂಪಾ. ೬-೪೪) ; 
ಮನುಜರೆಲ್ಲರೆ ಪೆಂಪಂ ದೊರೆಗಿಡಿಸಿ ವೀರಗಜ್ಗನ ಹನುಮಂ ಧರೆ ಪೊಗಳಲು 


೬-೬೬). 


ದೊರೆಗೆಡು 


ಸುರಗತಿ ಪೋಪ (ಎಕ. ೪11, ಶಿವಮೊ. ೫೬-೨೬ ; 1125); ದೊರೆಗಿಡಿಸಿ 
ನುಡಿದು ಪರನಂ ಪರಿಭವಿಸಿಯುಮವನ ಮನದೊಳಾದಂ ಖೇದಂ ದೊರೆ 
ಕೊಂಡೊಡಂತೆ ಸುಖಿಯಿಪ ನರಂಗೆ ಮಾರಕರೆ ಮೆಚ್ಚಿಯಟ್ಟರೆ ಬಳಿಯಂ 
(ಉಸಾರ. ೪೭-೨೮೩). [ದೊರೈ 4 ಕೆಡಿಸು, ] 
ದೊರೆಗೆಡು (ಕ್ರಿ). ಕ್ರಮತಪ್ಪು ; ರೀತಿತಪ್ಪು: ರಘುರಾಮನಂಗನೆಯನೆನ್ನಂ 
ಸೀತೆಯಂ ಪಾತಕಂ ದೊರೆಗೆಟ್ಟುಯ್ದ್ಹ ಪಂ (ಪಂರಾಮಾ. ೯-09೩); ದೊರೆಗೆಟ್ಟು 
ಹುಸಿದೊಡಂ ನರಕ ರಾಜ್ಕಾಂತರಂ ನರಕವರಸುಗಳಿಗಾದೇಶವೆಂದೆನೆ ನರಕಿ 
ನರಕಕ್ಕೆ ತೆಕ್ಕುವನೆ (ಹಡಕಾ. ೧೦-೨೨) ; ದೊರೆಗೆಟ್ಟ ಮಾತು ಸೊಕ್ಕುವ ತಕ್ಕೆ 
ರಂಜಿಸೆ ನೆರೆದರನೇಕ ಬಂಧಗಳಿಂದೆ (ತ್ರಿಥುತಿ. ೧೩-೪೨). [ ದೊರೈ + ಕೆಡು) 
ದೊರೆಗೊಳ್‌ "ದೊರೆಕೊಳ್ಳ್ಕಿ' ನೋ. 
ದೊರೆತನ (ನಾ). ರಾಜನಾಗಿರಂವಿಕೆ ; ರಾಜತ್ವ : ದೊರೆತನವದಿಲ್ಲೀತಗೆಂದಡೆ 
ದೊರೆಯ ಮಗನೀ ಊರೊಳಗೆ ಸತ್‌ಪುರುಷನಲ್ಲೆಂದೂಹಿಪಡೆ 
ಪುರುಷಾರ್ಥಪರ ನೂನಂ (ಬಸಪು. ೪೦-೧೩) ; ಉರಗನ ತುಳಿದ 
ದೊರೆತನದೇಳ್ಗೆಯ ತೋಅಕಿಂದು ಧೂರ್ಜಟಿ ಶರತತಿಯಿಂದಲಿಕ್ಕಿದನ 
(ಮೋಹತ. ೩೯-೩೪) ; ದೊರೆತನದ ಬಾಳು ಮತ್ತು ಕೇಳಯ್ಯ ಕೃಷ್ಣ 
(ಪುರೆಂದ. ೨-೨೦೪-೧) ; ಎಮ್ಮ ರಾಜ್ಯಗಳ ಸುತ್ತಿ ಸುಳಿದು ಧೂಳಿಪಟಮಾಡೆ 
ನಮುಗಿನ್ನೆತ್ತಣ ದೊರೆತನವೆಂದ (ಕಂನವಿ. 7೭-೬೬) ; ಶಲನೆಂಬ ರಾಜನು 
ದಕ್ಷಿಣದೇಶದಲ್ಲಿ ದೊರೆತನವನ್ನು ಮಾಡುತ್ತಿದ್ದ ನು (ನೀತಿಜಂ. 21, ೧೨). 
[ದೊರೈ * - ತನ] 
ದೊರೆತಾಯಿ (ನಾ). ರಾಜನ ತಾಯಿಂ ; ರಾಜಮಾತೆ: ಅದೆ ಕೋ, 
ಬರುವಳು . , . ದೇವರ ಕಣ್ಣೊಳಪಿನ ದೊರೆತಾಯಿ (ಪಾರಸಿ, 6-೧೭೬). 
[ ದೊರ್ಕೆ * ತಾಯಿ (ಆತಾಯ್‌) ] 
ದೊರೆನಿರಿಗೆ (ನಾ). ರಾಜನಿಗೆ ತಕ್ಕಂಥ ಮರ್ಯಾದೆ,-ರೀತಿ ; ರಾಜ 
ಮರ್ಯಾದೆ; ರಾಜಯೋಗ್ಯವಾದ ಗೌರವ: ದೊರೆಯನಂಪಚರಿಸಿ 
ದನು ದೊರೆನಿರಿಗೆಯಿಂ (ಶ್ರೀರಾಮಾ. ೨೦೮-೨೦೪). 
[ ದೊರೈ + ನಿರಿಗೆ (ಎನಿಟಾಗೆ) ] 
ದೊರೆಪಾಟಿ (ನಾ). ದೊರೆಯ ಅಂತಃಪುರ: ಹರಿಹರದೇವಿ ನಿಮ್ಮಮ್ಮ 
ನೊರ್ವಳೆ ಪಟ್ಟದರಸಿ ರಾಯಗೆ , , , ಮಿಕ್ಕ ನಾವೆಲ್ಲರು ದೊರೆಪಾಟಿ 
ಯೂಳಿಗದವರು (ಕುರಾಸಾಂ. 3೬-೧೦೯). 
[P ಇದು `ದೊರೆಪಂಡಿ' ಎಂಬುದರ ಆಪಲಿಖಿತವಿರಬಹುದು) 
ದೊರೆಮಗ (ನಾ). ಅರಸನವಂಗ ; ರಾಜಕುಮಾರ.: ಹಿರಿತನದ ಪೆರ್ಮೆ 
ಯುಳ್ಳ ದೊರೆಮಗನಾದರೇನು ಸಲ್ಲದೊ ಈ ಕಾರ್ಯ (ಪುರಂದ. ೨-೨೦೪-೦); 
ಅತಿಸುಲಭಸ್ವರ್ಗ ದೊರೆಮಗನ ಮೇಲೆ ಹೂಡಿತ್ತು ಘೋರಯುದ್ದ (ಶಿರಾಲ. 
೩೫-೮) ; ಹುಡುಗನು ದೊರೆಯ ತೋಟದಲ್ಲಿ ಆಡುತ್ತಿರುವಾಗ ಒಂದು 
ಕಣಜ ಹಾರಿಬಂದು ದೊರೆಮಗನ ಕಣ್ಣನ್ನು ಕಡಿಯಿತು (ನೀತಿಚಿಂ.111, 
೧3); ದೊರೆಮುಗನಿಗೆ ಉಡಿದಾರ ಸಿಕ್ಕಲಿಲ್ಲ (ನೀತಿಚಿಂ. ೪111, ೧೧) ; ನಾನು 
ಕಲಿತ ವಿದ್ಯೆಯನ್ನು ಸಂತೋಷದಿಂದ ದೊರೆಮಗನಿಗೆ ಕಲಿಸಿಕೊಡುತ್ತೇನೆ 
(ಹಾಹುತ್ತ. ೮೧). [ದೊರೈ * ಮಗ] 
ದೊರೆಮಗಳು (ನಾ). ಅರಸನ ಮಗಳು ; ರಾಜಕುಮಾರಿ ; ಒಲುಮೆ 
ವೊಲೆ ಸವಿಯಾದ ಗಾನವನುಲಿವ ದೊರೆಮಗಳೆಂಬೆನೋ! (ಇಂಗೀತ. ೧೨-೨೫). 
[ ದೊರೈ. * ಮಗಳು (ಆಮಗಳ೯) 
ದೊರೆಮುಗಿಲು (ನಾ). ದೊಡ್ಡಮಯಗಿಲು ; ರಾಜವಂಂಗಿಲಂ : ದೊರೆ 
ಮುಗಿಲು ತರೆಮುಗಿಲು ನಿಡುಮೋಹರದ ಮುಗಿಲುಪ್ಪರದ ಮುಗಿಲು 
ಬ್ಬರದ ರುಾಡಿಯ ಜೋಡಿಗಳ ಜಂಗಳದ ಮುಗಿಲಿನಲಿ ತರಣಿ ಶಶಿ ತಾರಾ 
ಗೃಹಂಗಳ ಹರವು ನಿಂದುದು (ತೊರರಾ. ೪-೬-೫). 
[ದೊರೈ * ಮುಗಿಲು (ಎಮಂಗಿಲ್‌) ] 


' ೪೧೧೦೧ 


ದೊರೆವಡ್ಮೆ 


ದೊರೆಮೋಡಿ (ನಾ). ರಾಜನಿಗೆ ತಕ್ಕ ಠೀವಿ; ರಾಜರೀವಿ, - 

ಗಾಂಭೀರ್ಯ : ಬೆಜಗಾದ ಸಿಂಗರ ಬೆಜಗಿನ ನಗೆನೋಟ ದೊರೆಮೋಡಿ 

ಗೂಡಿ ಬಪ್ಪಾಗ ಭರತರಾಜಗೆ ತಕ್ಕ ಮೈದುನನಿವನು (ಛರಡ. ೩೯-೯೦). 
[ದೊರೆ * ಮೋಡಿ] 


6| ದೊರೆಯ (ನಾ). ಸಾಟಿಯಾದ ವ್ಯಕ್ತಿ; ಸಮಾನನಾದ ವ್ಯಕ್ತಿ; ಸುರ 


10 


20 


35 


40 


46 


ನದಿಯ ನೀರೊಳ್‌ ಮಿಂದಿನನಂ ನೋಡಿ ನಿನ್ನ ದೊರೆಯನೆ ಮಗನಕ್ಕೆಂದಾ 
ಹ್ವಾನಂಗೆಯ್ಯಲೊಡಂ (ಪಂಪಭಾ. ೧-೯೧) ; ಪುತ್ರನೆನ್ನ ದೊರೆಯಂ ನಿನಗಕ್ಕೆ 
(ಪಂಪಭಾ. ೧-೯೪). "ಆದೊರೆಯ', "ಈ ದೊರೆಯ' ಪರಾ. 
ದೊರೆಯರ್‌ (ಬಹುವ) : ಅಗ್ರಮಹಿಹಿ ಭುವನಾ ಬಿಕೆ 
ವಾಗ್ದೇವಿಯರ ದೊರೆಯರೆನಿಸಿದ ದೀವಬ್ಬರಸಿಯರ ದೊರೆಗೆಟ್ಡಿರ* 
ಪೆಜರೊಳರೆ (ಎಕ. ಸ, ವಂಳಬಾ. ೩೮-೩; ಸು, 990). [ದೊರೆ + - ಅ) 
ದೊರೆಯಕ್ಕರ (ನಾ). [ಛಂದ] ಪಿರಿಯಕ್ಕರ, ದೊರೆಯಕ್ಕರ, ನಡುವ 
ಣಕ್ಕರ, ಎಡೆಯಕ್ಕರ ಮತ್ತು ಕಿರಿಯಕ್ಕರ ಎಂಬ ಐದು ಬಗೆಯ 
ಅಕ್ಕರವೃತ್ತಗಳಲ್ಲಿ ಒಂದು; ಪ್ರತಿ ಪಾದದಲ್ಲಿಯೂ ಎರಡು 
ವಿಷ್ಣು, ಒಂದಂ ಬ್ರಹ್ಮ, ಎರಡು ವಿಷ್ಣು ಒಂದಂ ಬ್ರಹ್ಮ ಇರುವ, 
ಒಟ್ಟು ಆರಂ ಗಣಗಳಿಂದ ಕೂಡಿರುವ ಒಂದು ಅಕ್ಕರವೃತ್ತ : 
ದೊರೆವೆತ್ತ ಗಣದಿಂ ದೊರೆವೆತ್ತ ಪೆಸರಿಂ ದೊ ರೆ ಯಾಗಿ ಸಂದುದು 
ದೊರೆಯಕ್ಕರೆ೦ (ಛಂದೋಂಬು. ೫-೨೪೩). "ಪಿರಿಯಕ್ಕರ' ಪರಾ. 
[ ದೊರೈ * ಅಕ್ಕರ್ಕ 
ದೊರೆಯಾಳ್‌ (ನಾ). ಸರಿಸಮಾನವಾದ ವ್ಯಕ್ತಿ: ಕಾದಲೆನಗೆ ದೊರೆ 
ಯಾಳ್ಜಿಟದೊಳಾರೆಂದು ವೀರಭದ್ರಂ ಕೋಟಿಸಿಡಿಲಂತೆ ಗರ್ಜಸಿದನು 
(ಜಿಬಪು. ೩೧-೦೪). [ದೊರೆ * ಆಳ್ಕ್‌) 
ದೊರೆಯಿಸು (ಕ್ರಿ). ದೊರಕುವಂತೆ ಮಾಡು; ಸಿಗುವಂತೆ ಮಾಡಂ: 
ಸುರೆ ನೆತ್ತರಿಂದೆ ಚಾತುರ್ಮಾಸ್ಯಮಂ ಕಳೆದ ಹಿರಿಯರಿದೆ , ,, ಯತಿ 
ಮಾಂಸಮಂ ಭಾದ್ರಪದಕೆ ಬಿಡದೆ ದೊರೆಯಿಸ:ವರಿದೆ (ತೃಮಿಥಾ. ೧೬-೨೮). 
[ ದೊರೆ + - ಇಸ್ಟು] 
ದೊರೆಯೆಣಿಸು (ಕ್ರಿ). ಸಮಾನವಾಗಿ ಭಾವಿಸು; ಹೋಲು : ಗುಣ 
ಜಾತ್ಕಾದಿಗಳಿಂ ದೊರೆಯೆಣಿಸುವುದು ಸಹೋಕ್ತಿಯೆಂಬಂದಕ್ಕುಂ (ಕವಿರಾ. 
೩-೧೫೪). [ದೊರೈ ೬ ಎಣಿಸು] 
ದೊರೆವಕ್ಕಿ (ನಾ). ಎಣೆವಕ್ಕಿ; ಚಕ್ರವಾಕ: ನಿಡುಕೇಶೆಪಾಶಮಂ ಬೀಸಿ ಮಿಗೆ 
ಚದರಿಸುತ್ತೊಮ್ಮೊಮ್ಮೆ ದೊರೆವಕ್ಕಿಯ ಬೆಡಗಿನಿಂ , , , ಎಡೆಯಾಡು 
ತಿರುತಿಪ್ಪ ಪಾಂಥರಂ ಕಣ್ಣೊನೆಯ ಕಡುನೋಟದಲಗಿನಿಂದಣಕಿಪಾ 
ಪಾಮರಿಯರಿಹ ಸೊಬಗದೇವೇಳ್ವೆನು (ಪರಶು. 9-06). [ದೊರೈ ಪಕ್ಕಿ) 
ದೊರೆವಟ್ಟೆ (ನಾ). ರಾಜಮಾರ್ಗ ; ರಾಜಬೀದಿ: ದೊರೆವಟ್ಟಿಯಂ ಪಿಡಿದು 
ಮಂಗಳವರೆಯ ನಾದಕ್ಕೆ ನಡೆನಡೆಯೆ ನಿಡುವೊಸೆಗೆ (ಶ್ರೀರಾಮಾ. 8೦-೬೪೭). 
[ದೊರೈ + ಬಟ್ಟೈ,) 
ದೊರೆವಡು (ಕ್ರಿ). ಸಾಟಿಯಾಗಂ ; ಎಣೆಯಾಗು : ನೀಳದ ಪುತ್ಥಳಿಯ 
ದೊರೆವಟ್ಟ ಶಿಶುವನು ಕಂಡು ನಲಿವುತ ದೇವಿಗೆಟಗಿದನು (ಸಾಳ್ಮಛಾ. 
೨೧-೨೩). ( ದೊರೈ + ಪಡ್ಡು ] 
ದೊರೆವಡೆ, (ಕ್ರಿ). ೧. ಸಿಕ್ಕು; ಸಿಗಂ ; ಪ್ರಾಪ್ತವಂಗು : ಪರಮಂಗಷ್ಟ 
ಮಹಾಪ್ರತೀಹಾರಂ ದೊರೆವಡೆದೊಬ್ಬದುದದಆೊಳಪಾರ೦ (ಅನ 0 ಪು. 
೧೦-೧೮ ರೆಗೆಳೆ); ತಂಬೆಲರು ಮೆಲ್ಲನೆ ತೀಡಲು ದೊರೆವಡೆದ ಕನಕಲತೆ 
ಯಂಗಪರಿಮಳವಿದೆಂದಜೌದು (ಸೌಂದಪು. ೧೪-೧೧) : ತನಗೆ ದೊರೆವಡೆ 
ದೊಂದು ಜವ್ವನದ ಪೊಸಕುದುರೆಯಂ ನಿಟ್ಟಿಸಿಯಟ್ಕಆಂ ಪೊಂಪುಟಿ 
ಪೋಗಿ (ರಾಮಾಕ್ಕ. 8-೧). ೨. ಈಡೇರ: ; ನೆರವೇರು : ದೊರೆವಡೆದು 
ದಿರ್ವರ ಮನೋರಥಂ (ಕಾಂತಿಪು. ೧-೭೯). [ದೊರೈ ೬ ಪಡ್ಕೆ7 


ದೊರೆವಡೆ, 


ದೊರೆವಡ್ಕೆ (ಕ್ರಿ). ಪ್ರಸಿದ್ಧಿ ಯನ್ನು ಹೊಂದಂ ; ಹೆಸರಾಗು ; ಖ್ಯಾತಿ 
ಯಂ್ನೂ ಪಡೆ : ದೊರೆವಡೆದ ಯಶೌಘನ ಭೂವರತಿಳಕನ ಕಣ್ಣಳಂಗರಕ್ಕರ್‌ 
ಮನಮಾಭರೆಣಂ .. . ಎನೆ ಸಂದತ್ತು ಚಂದ್ರಮತಿ ಗರಸಿತೆನೆಂ (ಯಕೋಜ. 
೨-೩); ದೊರೆವಡೆದವ್ಯಯಲಿಂಗಂ ಸರಿ ಸರ್ವವಿಭಕ್ತಿಗಂ ತ್ರಿಲಿಂಗಕ್ಕಂ... 
ಸರಿಯೆನಿಸಿ ವಕಾರವಿಲ್ಲದರ್ಧಮನೀಗಂಂ (ಕಮದ. ೯೦) ; ದೊರೆವಡೆದಿರ್ದ 
ಮುಂಬರೆಯದೊಳ್ತಪಮಂ ಮರುಳಾಗಿ ಮತ್ತವಿತಾ ದೊರೆಯವರಾವಗಂ 
ತಳೆಯೆ ಬಂದ ವಸಂತದ ಸೊಂಪು ಮಲ್ಲಿಕಾಪರಿಮಳದೇಟಕಿ ೬ . . ಭಾವಿಸಿ 
ಬಂಜೆಯಾಗದೇ (ಪುಣತ್ಯಿಸ್ತ. 8-೪6); ಆ ಜನನಾಯಕಂ . . . ತೋಳ್ವಲಮೆ 
ಬಲಂ ನೈಜಮೆನಲಿಂತು ದೊರೆವಡೆದೀ ಜಗತೀಭರಮನೊಂದೆ ಪುರಮೆನ 
ಲಾಳ್ವೆ೦ (ಧರ್ಮನಾ. &-೨) ; ದೊರೆವಡೆದ ಸಿರಿವಂತನಾತನ ವರತನುಜೆ 
ಗಂಧರ್ವದತ್ತೆಯು (ಸಾಳ್ಮಛಾ. ೧೭-೨). [ದೊರೈ + ಪಡ್ಕೆ) 

ದೊರೆವರ್‌ (ಕ್ರಿ). ಸದೃಶವಾಗು ; ಎಣೆಯಾಗು ; ಸವಂವಾಗಂ : ಬಂದ 
ಬಸಂತಂಗಂದರವಿಂದಿನಿ ಸೇಸಿಕ್ಕಲೆಂದು ನೆಗಪಿದ ಹಸ್ತಕ್ಕೇಂ ದೊರೆವಂದುವೊ 
ಜಲಲವದಿಂದೆಸೆವುನ್ನಾಳವಿಕಚಕೋಕನದಂಗಳ್‌ (ಹಂದ್ರ ಪು. 
ತಣ್ಣೀರೊಳಟ್ತಿದ ತನಿಗೆಂಡಕ್ಕೆ ದೊರೆವರ್ಪ ಬವರಿಗಳ ಗಾವರಕ್ಕೆಟ್ಟಿತ್ತು 
(ಕಾಮಾಕ್ಕ. ೧೦೧-೧). [ದೊರೈ * ಬರ್‌) 

ದೊರೆವಾಡು (ನಾ). ಶ್ರೇಷ್ಠವಾದ ಹಾಡು; ಉತ್ತಮವಾದ ಹಾಡು : 
ಭೀಮವಿಕ್ರಮವಲ್ಲ ! ಹಾಹಾದಿ ಹೂಹುಗಳ ಸ್ತೋಮವಿದು-ತಿರುಹಾಡು 
ಸಾಕು! ದೊರೆವಾಡುಗಳ ಸೀ ಮೆಗಳ ಸಮ್ರಾಟನಾಗಿ ಅಳುವವರೆಗೆ 
ಏನಾದರೇನು ನನಗೆ? (ಗರಿ. ೧-೨). [ದೊರೆ ಪಾಡ್ಕು,] 

ದೊರೆವೆಣ್ಣು (ನಾ). ಶ್ರೇಷ್ಠಳಾದ ಸ್ವೀ; ಉತ್ತಮ ಸ್ವೀ: ಓಣಿಯಿಕ್ಕೆಲದಲಿ 
ದೊರೆವೆಣ್ಣುಗಳು ಮುತ್ತುಮಾಣಿಕದಾರತಿ ಬೆಳಗಿ ಕಾಣಿಕೆಯಿತ್ತು 
ಕೆಯ್ಮುಗಿದರು (ಮೋಹತ. ೨9-೧6). [ದೊರೈ + ಪೆಣ್ಣು (ಎ ಪೆಣ್‌) 

ದೊರೆವೆಸರು (ನಾ). ಶ್ರೇಷ್ಠವಾದ ಹೆಸರಂ : ಹೊರೆಹೊಗದೆ ಬಳಿಕರಸ 
ವಾನರರರೆಸೆಗೆಂದನು ರವಿಜನೆಂಬೀ ದೊ[ಪಾಕಾಂ. ಧೊ)ರೆವೆಸರು ಬಂದಂದ 
ವಾವುದು ಹೇಳಬೇಕೆಂದ (ತೊರರಾ. ೪-೨-೦೨). 

[ ದೊರೈ * ಪೆಸರು; ( ಆಪೆಸರ?) ] 

ದೊರೆವೆಟ್ಲು, (ಕ್ರಿ). ೧. ಲಭಿಸು ; ಪ್ರಾಪ್ರವಾಗು ; ದೊರಕು : ಅನಂತ 
ಕರ್ಮಜಯದಿಂ ದೊರೆವೆತ್ತುದು ಮತ್ತೆನಂತಜಿನ್ನಾವಂಂ (ಅನಂಪು. ೧-೦). 
೨. ಸೇರಿರು; ಕೂಡಿರಂ: ನಿರ್ವ್ಮಾಕುಲಮಪ್ಪನಂತಸುಖಮುಂ 
ಮೆಯ್ವೆತ್ತು ನಿನ್ನೊಳ್ಳರಂ ದೊರೆವೆತ್ತಿರ್ದುದು (ಸುಳುಮಾ. ೪-೫೨). 

[ದೊರೈ + ಪೆಟ) 

ದೊರೆವೆಜ್ಯು (ಕ್ರಿ). ಹೊಂದಿಕೆಯಾಗಂ ; ಸರಿಯಾಗು : ಅನೇಕ ವಾಕ್ಯ 
ಸಂಜಾತಗುಣಂ ತದೇಕವಚನಂಗಳೊಳಂ ದೊರೆವೆತ್ತು ಕೂಡುಗುಂ (ಕವಿರಾ. 
೧-೧೦೯). [ದೊರೈ +೬ ಪೆಜ್ಬು,] 

ದೊರೆವೆಜ್ಯು (ಕ್ರಿ). ೧. ಶ್ರೇಷ್ಠವಾಗು ; ಮಿಗಿಲಾಗು ; ಅಧಿಕವಾಗಂ ; 
ಅಶಿಶಯಂವಾಗಂ: ಅನುಕ್ರಮದಿಂದಂ ದೊರೆವೆತ್ತ ಸಪ್ಪಪರಮಸ್ಥಾನಂಗಳಂ 
ಪೊರ್ದುವೈ (ಆದಿಪು, 8-೬೩); ಪೊದಣಗೋಲಗಸಾಲೆ ಮೊಕ್ಕಳಂ ಬೀಸುವ 
ಗಾಳಿ ಚುಮರದ ಗಾಳಿಯೆನಲ" ದೊರೆವೆತ್ತದೇಂ ಸುಖಾವಾಸನಿವಿಂತ್ತ 
ವಾಯ್ತೊ ವನವಾಸನಿವಾಸಮೆ ಪಾಂಡುಪುತ್ರರಂ (ಪಂಪಭಾ: ೭-೨೨೯) ; 
ಅರಸನಉಖಿದೇಂ ಮಹಾಪುರುಷರತ್ನದೆೊಳ್‌ ರತ್ನಮಂ ತಗುಳ್ಹಿ ದನೊ ಕರಂ 
ದೊರೆವೆತ್ತಿವೆರಡುವಿದೆ ಜೀವರತ್ನವಿಂದಜೀವರತ್ನಮೆಂಬಿನಿತೆ ವಲಂ 
(೫ಾಂತಿಪು.೨-೭೫); ಈರೇಟ್ಮಹೀಭಾಗಮಂ ದೊರೆವೆತ್ತುತ್ತಮಭೋಗದೊಳ್‌ 
ತಣಿಪಿದಂ ಭೂಪೋತ್ತಮಂ)ಂ (ಪಂಡತಂ. ೬-೩) ; ದೊರೆವೆತ್ತ ತರ್ಕಶಾಸ್ತ್ರದ 
ಪರಿಣತಿಗಂ ನೆಗಬ್ಬ ಚ ಕ್ರ ವತ್ತಿ ಯ ಸಭೆಯೊಳ್‌ ಬೆರಲೆತ್ತಿದರ 
(ಸುಕುಮಾ. ೧೨೪): ತರುಣಮೃಗಾಕ್ಷಿಯ ದೊರೆವೆತ್ತರುಣತಳಂ ಬಾಹು 


೭-೩೯) ; 


೪೧೧೨ 


40 


ದೊಳ್ಳಾಯಿ 


ಲತೆಯ ಪಲ್ಲವಮೆನೆ ಭಾಸುರತಮನಾಗಿರ್ದೀನನೊಳ್‌ ಸುರತ 
ವಂನಿರ್ಮಡಿಸಂಗಂ೦ ನಿಜಸ್ಪರ್ಶನದಿಂ (ಜಗವಿ, ೧೦-೩೩) ; ಮನಸ್ಸಂಜಾತ 
ನಾರಾಯಣಾಮರಸಿಂಹಾದಿಗಳಿಂ ನೆಗಟಿಸ್ತಿವಡೆದೀ ಶೃಂಗಾರವಿಸಾಗಳ್ಕರಂ 
ದೊರೆವೆತ್ತತ್ತೆನೆ ಬೇಆಿ ವಿಸ್ತರಿಸಿದಂ (ಶೃಂಗಾರ. ೧-೧೫) ; ಪರಮ 
ದಯಾಗುಣಂ ನಯನದೊಳ್‌ ದೊರೆವೆತ್ತನುಕಂಪೆ ಕಾಯದೊಳ್‌ . . , 
ದೊರೆವಡೆದೊಪ್ಪೆ (ಅನಂಪು. ೦-8) ; ಕಣ್ಗಳೋ ದೊರೆವೆತ್ತೊಪ್ಪುವ 
ನೈದಿಲೋ (ಕಬ್ಬಿಕಾ. ೩೩೯). ೨. ಶೋಭೆಗೊಳ್ಳು; ಶೋಭಿಸಂ: 
ಅಂತು ದೊರೆವೆತ್ತು ಬಂದ ಬಸಂತದೊಳಾ ಮಾರಿದತ್ತನುಂ ಪುರಜನಮುಂ 
ತಂತವಂಗೆ ಚಂಡಮಾರಿಗೆ ಸಂತಸಮಂ ಮಾಡಲೆಂದು ಜಾತ್ರೆಗೆ ನೆರೆದರ್‌ 
(ಯಶೋಶ. ೧-೩೯) ; ದೊರೆವೆತ್ತು ತೋರ್ಪಯೋಧ್ಯಾಪುರದೊಳ್‌ ಚಿತ್ರಿಕ 
ಲಲಾಮನಿಪ್ಪನದೊರ್ವಂ (ಪುಕ್ಕಾಸ್ತ. ೩-೩೯). [ದೊರೆ * ಪೆಜು;) 
ದೊರೆಸಾನಿ (ನಾ). ೧. ಅರಸನ ಪತ್ನಿ ; ರಾಣಿ : ವರಚಿತ್ರಲೇಖೆಯಿನಿತಾ 
ದೊರೆಸಾನಿಯ ನುಡಿಗಳೊರೆಯೆ ಧೊರೆಯಿಂತೆಂದಂ (ಸೌಗಂಪ. ೧೦೮-೦೦); 
ಮಣಭಾರ ಚಿನ್ನವ ಹೊತ್ತರೆ ಬಂತೇನು ಬಡತೊತ್ತೆ ದೊರೆಸಾನಿಯಲ್ಲ 
(ಇಂಜಾಪೆ. ೧೧೮-೭೯). ೨. ಇಂಗ್ಲೀಷ್‌ ಹೆಂಗಸಂ; ಆಂಗ್ಲಸ್ಟೀ: 
ನನ್ನೂರಿನ ಚಾರ್ಲಿಚಾಪ್ಲಿನ್‌ ತನ್ನ ಹಿಂದಿನ ದೊರೆಸಾನಿಯ "ಲೇಡಿವೇಷ' 
ಹಾಕಿಯೇ ಹಾಕುತ್ತಾನೆ (ನನ್ನೂರು. ೪೭): ಈ ಊರಿನ ಆಸ್ಪತ್ರೆಯಲ್ಲಿ 
ಸೇರಿಸಿ, . . ವಿಶೇಷವಾಗಿ ಗಮನಿಸಲು ಒಬ್ಬ ದೊರೆಸಾನಿಯವರನ್ನೇ 
ನೇಮಿಸುತ್ತೇವೆ (ಪ್ರತಾಪ. ೧೦೬). "ಅರಸಾನಿ' ಪರಾ. 
[ ದೊರೈ * ಸಾನಿ] 
ದೊರೆಹುಲ್ಲು (ನಾ). ನೀರಂ ನಿಂತಿರುವ ಸ್ಥಳಗಳಲ್ಲಿ ಬೆಳೆಯುವ ಒಂದಂ 
ಬಗೆಯಂ ಹುಲ್ಲು; ಜೊಂಡು : ಈಜಿಪ್ಟಿನವರು ಒಂದು ರೀತಿಯ ದೊರೆ 
ಹುಲ್ಲನ್ನು (Water Weeds) ಹೆಣೆದು ಅವುಗಳ ಚಾಪೆಯ ಮೇಲೆ ಕುಚ್ಚಿ 
(Brush) ನಿಂದ ಬರೆದರು (ಜಾಲಪ್ಪ, 1, ೨೧೭). 
[ ಆತೊಶಕ್ಕಿ * ಹುಲ್ಲು (ಆಪುಲ್‌) ) 
ದೊರ್ಪು ? (ನಾ). (?) : ತೊಡೆಯುಂ ಪೊಡೆಯು 0೦ ದೊರ್ಪಿಂ 
[ಪಾಕಾಂ. ಪ್ಪಂ] ತೊಡೆವಲದಿಂ ಮದನನನಿಸೆ ನನೆಯಂಬುಗಳಂ ತೊಡೆಸಕ್ಕಿ 
ವತುಡಿ ಕಾಂತೆಯ ತೊಡೆ ತೊಡೆದುವು ಕನಕಕದಳಿಕಾವಿಲಸನಮಂ (ಮಲ್ಲಿತ್ರ. 
೩-೬೦); “ಸಾರ; ತಿರುಳು” (ಪ್ರಥಜ್ಮ). [?1 
ದೊಲ್ಲಯಿಸು "ದೋಲಯಿಸು' ನೋ. 
ದೊಸಕ್‌ (ನಾ). ಒಂದು ಅನುಕರಣ ಶಬ್ದ. "ದೊಸಕ್ಕನೆ' ಪರಾ. 
ದೊಸಕ್ಕನೆ (ಅ). ದೊಸಕ್ಕೆಂದಂ ಶಬ್ದವಾಗುವ ಹಾಗೆ; ಒಮ್ಮೆಲೆ: 
ಬಿರುಗಾಳಿಯ ದಾಳಿಗೆ ಸಿಲುಕಿದ ಬಾಳೆಯ ಗಿಡ ದೊಸಕ್ಕನೆ ನೆಲಕ್ಕೊರಗಿ 
ದಂತಾಯ್ತು (ಆಳಾಕ, ೧೭). ([ದೊಸ5*4 - ಅನೆ] 
ದೊಸರು (ನಾ). ಹುದಂಲು ; ಕೆಸರು ; ಪಂಕ : ಹಸುರಿನ ಆಶೆಗೆ ಹೋಗಿ 
ದೊಸರಿಗೆ ಬಿದ್ದ ಹಾಗಾಯ್ತು (ಹುಟ್ಬಹ. ೦೨೩). [ ಎಒಸರ್‌,] 
ದೊಸೆ (ಕ್ರಿ). ಕುಸಿ. 
ದೊಸೆದು ಬೀಳು ಎ ಕಂಸಿದಂ ಬೀಳು: ಅದು ತುಂಬಾ ಹಳೆಯ 
ಮನೆಯಾದ್ದರಿಂದ ಇದ್ದಕ್ಕಿದ್ದಂತೆ ಗೋಡೆಗಳಿಲ್ಲಾ ದೊಸೆದು ಬಿದ್ದವು 
. (ಕೂಢಿ). [7] 
ದೊಳದೊಳ (ನಾ). ಒಂದು ಅನಂಕರಣ ಶಬ್ದ: ಧುಳುಧುಳುಂ ದೊಪ್ಪೆಂಬ 
, .. ದೊಳದೊಳೆಂಬಿ? ಧ್ವನಿಗಳವನಿಗೆ ಭಯವನೀವುತಿರೆ (ಸಾನಂಡ. ೮-೧೩). 
ದೊಳ್ಳಾಯಿ (ನಾ). ಆಧಿಕ್ಕ ; ಹೆಚ್ಚಳ : ಮಗುಳೆ ಮಗುಳಿ ಸುಮಂತ್ರ 
ಮನದುಬ್ಬೆಗದಲುಟ* ಬೆಂಡಾಗಿ ವಿರಹದ ಢಗೆಯ ದೊ[ಖಬಣಾ. ಡಿ,ಡೊ] 
ಳ್ಳಾಯಿಯಲಿ ಬಂದನು ಕೌಸಲಾವತಿಗೆ (ತೊರರಾ. ೨-೫-೨). "ಡೊಳ್ಳಾಸ' 
ಪರಾ. (?] 


ದೊಳ್ಳಾಸ 


ದೊಳ್ಳಾಸ 'ಡೊಳ್ಳಾಸ' ನೋ. 
ದೊಳ್ಳು "ಟೊಳ್ಳು' ನೋ. 
ದೊಳ್ಳೆ 'ಟೊಳ್ಳು' ನೋ. 
ದೊಳ್ಳೆಗಣ್ಣ (ನಾ). ಗುಳಿ ಬಿದ್ದ ಕಣ್ಣು ಗಳುಳ್ಳವನೆಂ : ದೊಳ್ಳಾಯ್ತು 
ನೇತ್ರಂ ಅದಳಿಂ ಬಟಿಕಿಕ್ಕಮೆನಗಾದುದು ಭಾವಿಸೆ ದೊಳ್ಳೆಗಣ್ಣನೆಂಬೀ 
ನಾಮಂ (ಪದ್ಯಸಾ. 11, ೫೮೭ ; ಧರ್ಮಪ). 
[ ದೊಳ್ಳೆ (ಆಟೊಳ್ಳು) * ಕಣ್ಣ - ಅ] 
ದೊಳ್ಳೆತನ (ನಾ). ಉಬ್ಬಿದ ಹೊಟ್ಟೆಯನ್ನು ಹೊಂದಿರುವಿಕೆ; ಡೊಳಂ) 
ಹೊಟ್ಟೆಯನ್ನು ಹೊಂದಿರುವುದು : “ತುಂದಿಲತಾ - ದೊಳ್ಳಿ £ಳ್ಳೈ 
ತನವಂಂ” (ನೀತಿವಾ. 39-೬3). [ ದೊಳ್ಳೆ (ಟೊಳ್ಳು) + - ತನ] 
ದೋಂಟಿ, ದೋಟ್ಮಿ (ನಾ). ೧. (ಎಲೆ, ಹಣ್ಣು ಮೊದಲಾದಂವುಗಳನ್ನೂ 
ಕೀಳಲು ಅನಂಕೂಲವಾಗು ವಂಥ) ತುದಿಯಲ್ಲಿ ಕೊಕ್ಕೆಯನ್ನು 
ಹೊಂದಿರಂವ ಉದ್ದನೆಯಂ ಕೋಲಂ ; ಕೊಕ್ಕೆಕೋಲಂ: ಬೇಡಂ 
ತರುಶಾಖಾಖಗನೀಡಮನಳ್ಳಿಜಸದು ದೋಂಟಿಯಿಂ ಕೆದಜುವವೋಲ್‌ 
(ಅನಂಪು. ೦೩-೨೮); ನಿತ್ಯಬಿಂದುಗೆ -ಬೆಡಂಗು , . . ದೋಂಟಿ, ಮೇಂಟಿ, 
ಎಸಾಂಟಿಂ (ಶಮದ.೩೬ ಪ್ರಯೋ) : ದೇವಲೋಕದ ಕಲ್ಪವೃಕ್ಷದಗ್ರ ದ 
ರಸಫಲಾವಳಿಯ ನಿಚ್ಚಣಿಗೆ ದೋಂಟಿಯಿಲ್ಲದೆ ನೀಳ್ವೊಡಾವ ಯತ್ನವು 
(ವೀಕ್ಕಪು. ೧-೩-೨). ದೋಟೆ: ೧. ತೊಟ್ಟು ಬಿಡುವ ವೇಳೆಯನಟ್‌ದ 
ಮತ್ತೆ ದೋಟಿಯನಿಕ್ಕಲೇತಕ್ಕೆ (ದಾಸೋಸಂ. ೬೫) : ನಿಲುಕದ ಹೊವಿ 
ಗೊರ್ವಳು ದೋಟೆಯ ಹಾಕಿ ಸೆಳೆಯೆ (ಕಂಪ್ರಸಾಂ. ೦೭-೦೦೩); ವಿಹಟು 
ವೆತ್ತೆ ಸೆ ವ ಶಿವಭಕ್ತರೊಳ್ನುಡಿವರಕೆಯಾಟದಿಂದಿರಲೆರಲ್ವಟ್ಟೆ ದೊರೆದಲೆಗ 
ಪೂದೋಟದೊಕಳ್ಕೆಗರೆದು. ಶರಣಾರ್ತಿಯೆಂದೆನಲು ಶರಣುಶರಣಾರ್ತಿ 
ಯೆಂದು ದೋಟಿಯಿಂದಲೆ ಗುತ್ತೂಅಂಗೆದರ್ದು (ಮದೇಪು. ೨೯-೪೨); 
ದೋಟಿಗೆ ದೊರೆತ ದೋರೆಹಣ್ಣನವನಿಗೆ ಮೆಲಿಸುವೆ (ಗಿಳಿವಿಂ ೬೧-೩೧) ; 
ಪತ್ರೆ ಕೊಯ್ಯಲು , , . ಗೋದಾವರಮ್ಮನನ್ನು ದೋಟಿಗಾಗಿ ಕೇಳಿದೆ 
(ಪ್ರಶ್ನಿ. ೧೪೯) : ದೋಟಿಯಿಂದ ಜೇನು ತೆಗೆದ ಹಾಗೆ (ಗಾದೆ). ೨. ಆನೆ 
ಯನ್ನು ತಿವಿಯುವ ಅಂಕುಶ, “ಕೈದೋಟಿ', "ದೋಟಿಕೋಲು' 
ಪರಾ. 
ದೋಂಟಿ ವಿಳಾಸ ಎ ಅಂಕುಶಗಳಿಂದ ಆನೆಯಂನಲ್ನ ನಿಯಂತ್ರಿಸು 
ವವನು ; ಒಂದು ಬಿರಂದು : ಕಾಡಾನೆಮಲ್ಲರುಂ ಅಡವಿಕಂದರ್ಪ್ರೃರುಂ 
ದೋಂಟಿವಿಳಾಸರುಂ ವಂಟ್‌ವುಗೆ ಕಾವರುಂ (ಸೌಇಇ. £೪, 3೧೧-೪೦; 
1196). ದೋಟಿಯನಿಕ್ಕು - ಪ್ರಯತ್ನಪಡು; ಯತ್ನಿಸು : ಬಂದುದನತಿ 
ಗಳೆಯದೆ ಬಾರದುದಕ್ಕೆ ದೋಟಿಯನಿಕ್ಕದೆ (ಡಜೊಮ್ಮ. ೪೦). 
[ದೇ.8 ತಮಿ. ಮಲ. ತೋಟ್ಟಿ ; ತುಳು. ದೋಂಟಿ ; ತೆಲು. ದೋಟಿ] 
ದೋಂಟಿಗೋಲು, ದೋಟಿಕೋಲು, ದೋಟಿಗೋಲು (ನಾ). ೧. ಎ 
ದೋಂಟಿ ೧; ಅರಳಿದ ಪುಷ್ಪ ಪರಿಮಳಿಸದಿಹುದೇ ತುಂಬಿದ ಸಾಗರ 
ತೊರೆನೆರೆಯಾಡದಿಹುದೇ  ಆಕಾಶವ  ಮುಟ್ಟುವವ ದೋಂಟಿಗೋಲ 
ಹಿಡಿವನೇ (ವಚಸಂ. ೫೦೬-೪೬). ದೋಟಿಕೋಲು : ೨. ಆನೆಯನ್ನು 
ತಿವಿಯಯವ ಕೋಲಂ ; ಅಂಕಂಶ : “ಅಂಕುಶಃ, ಸೃಣಿಃ-೨ ಅಂಕುಶದ 
ಹೆಸರುಗಳು, ಕೊಕ್ಕೇಕೋಲು, ದೋಟಿಕೋಲು” (ಸಿದ್ಧಾಂತಿ. ೨೦೩). 
ದೋಟಿಗೋಲು; ೧. ಪಾರಿಜಾತವೃಕ್ಷವೊಂದು ಕೊಂಬೆಗೆ 
ಊರುಗೋಲಾಗಿಯೂ ದೋಟಿಗೋಲಾಗಿಯೂ ಇರುವಂತೆ ತೋರುತ್ತದೆ 
(ದೇವೀಡೌ. ೧೨೦). [ದೋಂಟಿ * ಕೋಲ್ಲು (ಆಕೋರ್ಲ,) 
ದೋಂಟಿವಲೆ, ದೋಟಿವಲೆ (ನಾ). ಪಕ್ಷಿಗಳ ಗೂಡಂಗಳನ್ನು ಕಿತ್ತು 
ಹಕ್ಕಿಯ ಮೊಟ್ಟೆ ಮೊದಲಾದಂವನ್ನು ಸಂಗ್ರಹಿಸಲಂ, ಮರಗಿಡ 
ಗಳಿಂದ ಹಣ್ಣುಗಳನ್ನೂ ಇಳಿಸಲು ಮತ್ತು ಬೇಟೆಗಳಲ್ಲಿ ಉಪಯೋಗಿ 


೪೧೧೩ 


10 


45 


ದೋಟಿಕೋಲು 


ಸಲು ಬಳಸಂವ ದೋಟಿಗೆ ಅಳವಡಿಸಿದ ಬಲೆ: ಕೋಸುವಲೆ 

ದೋಂಟಿವಲೆ ಬಾಣಾಸನವಲಗಂಬು . . , ಪಾಶದ ನಾಯ್ದೆರಸು ಬನಕೆ 

ಬೇಡರ್‌ ನಡೆದರ್‌ (ಸೂಕ್ತಿಸು. ೩-೧೦). ದೋಟಿವಲೆ; ದೋಟಿ 

ತೋಟಿ, ತೋಡಿ]ವಲೆ ಗೂಟವಲೆ ಕಣ್ಣಿವಲೆ .., 

ಹೊಟ್‌ಗಳೆ ಬೇಡವಡೆ ನೆರೆದುದು (ಹಠಕಾ. ೫-೮). 
[ ದೋಂಟಿ + ಬಲೆ] 

ದೊಂಟೆಕಾಲು (ನಾ). ೧. ನೀಳವಾದ ಕಾಲು. ೨. ಬಿೀಸಂಗಾಲು ; 
ದಾಪುಗಾಲು : ಐತಾಳೆರು- "ಇದೊಂದು ಮುಲಾಜೇ' ಎಂದು ದೋಂಟಿ 
ಕಾಲಿಕ್ಕಿಕೊಂಡು, ಅಗೆಯ ಹೊರೆಯನ್ನು ನಟ್ಟಿಗದ್ದೆಗೆ ಸಾಗಿಸಿಯೇ 
ಬಿಟ್ಟರು (ಮರಮ. ೩ಬ). [ «ತುಳು. ದೋಂಟಿಕಾರು] 

ದೋಃಕಂಡೂಯನ (ನಾ). ತೋಳಿನ ತೀಟೆ,-ತಂಡಿತ ; ಎನಗೆ ರಣ 
ರಭಸಡಿಂ ಗಡ ಮನುಜಂ ಮೇಲೆತ್ತಿ ಬಂದನಿಂ ದೋಃಕಂಡೂಯನಮಂ 
ಕಟಿಲ್ಡಲೆಡೆ ಖಾಯ್ತೆನುತ್ತು ಮುತ್ತರಳತಾಮ್ರಲೋಚನನಾದಂ (ಪಂಠಾಮಾ, 
೧೩-4). [ಸಂ.] 

ದೋಕರಿ (ನಾ). ಹುಲ್ಲನ್ನು ಕೀಳಲು ಉಪಯೋಗಿಸುವ ಒಂದಂ 
ಬಗೆಯಂ ಸಾಧನ : (8). [ ಆದೋಕು) 

ದೋಕು "ದೇಕು' ನೋ. 

ದೋಖಂಡೇರಾಯ (ನಾ). ಎರಡಂ ಕೈಗಳಲ್ಲೂ ಕತ್ತಿಯನ್ನು ಹಿಡಿದಂ 
ಹೋರಾಡುವವನು ; ಒಂದು ಬಿರಂದಂ: ಇಕ ೯ ಯ್ಯ ಖಡ್ಮದಿಂ 
ಕುರಿದರಿದಾ ಶ್ರೀಕರವೆಂಕಟಭೂಪಂ ದೋಖಂಡೇರಾಯನೆಂಬ ಬಿರುದಂ 
ಮೆರೆದಂ (ಕನ್ನ. ೫-೧). [ ಆ ದು + ಖಂಡೇರಾಯ್ಕ) 

ದೋಗುಣ (ಗು).ಎದ್ದಿಗುಣ : ಅಧಸ್ತನೋಪರಿತನ ನಾನಾಗುಣಹಾನಿ 
ಶಲಾಕೆಗಳುಂ ದುಗುಣಂ ದೋಗುಣಹಾನಿಯುಂ ಉಭಯಮನ್ಮೋನ್ಯಂ 
(ಗೊಮ್ಮಸಾ. ೩೫-೩). [ ವದುಗುಣ)] 

ದೋಚಯ್ಯ (ನಾ). ಒಬ್ಬಾತನ ಹೆಸರು: ಶ್ರೀಪಾದಪದ್ಮಾರಾಧಕ 
ರಾಚಯ್ಯ ದೋಚಯ್ಯ ಮಗ ಜಗದೇವ (ಎಕೆ. ೪11, ಜನ್ನಗಿ, ೩೨-೨೩೫; 
ಸು. 1050 7). ! ದೋಚ್ಛ * ಅಯ್ಯ] 

ದೋಚು (ಕ್ರಿ). (ಸಿಕ್ಕಿದಂದೆಲ್ಲವನ್ನು) ಕದಿ; ಅಪಹರಿಸು; ಲೂಟಿ 
ಮಾಡು : ಅವನ ಆಸ್ತಿಯನ್ನೆಲ್ಲ ದೋಚಿಕೊಂಡು ಹೋದುದಕ್ಕೆ ಪರಿಹಾರ 
ವನ್ನು ಕೊಡು (ಆರ್ಯಕ. ೧೮) ; ದಾಮಾಜಿಗೆ ತಿಳಿಯದಂತೆ ಸಾಧ್ಯವಾ 
ದಷ್ಟು ಹಣವನ್ನು ದೋಚುತ್ತಿದ್ದನು (ಕಲಾಧ- 60) ; ನೀನು 
ದೋಚಿಕೊಂಡು ಹೊ ಗುವ ವಳು, ಅಂತ ಗುಮಾನಿ ಇಡುತ್ತಾರೆ 
(ಜೆಂಗೂಲಿ.: ೯೪) ; ನನ್ನಲ್ಲಿ ಸ್ವಲ್ಪ ಹಣವೂ ಇತ್ತು. ಅದನ್ನೆಲ್ಲ ಆ ಅಳಿಯ 
ದೋಜಿಕೊಂಡ (ಹಳ್ಳಿಹಾ. ೦೦೨). [ದೇ.8 ತೆಲು. ದೋಚು] 

ದೋಜಕ್‌ 'ದೋಜಕು' ನೋ. 

ದೋಜಕು, ದೋಜಕ್‌ (ನಾ). ನರಕ: ಹಿಂದೂಜನರ ಉಪ್ಪ ತಿಂದು 
ಷಹೀದು ಆದರೆ ದೋಜಕು ಶಿವಾಯಿ ಅನ್ಯಥಾ ಇಲ್ಲ (ಚಿತ್ರಪಾ.೯೪). 
ದೋಜಕ" : ಹಿಂದೂಜನರ ಉಪ್ಪ ತಿಂದು ಷಹೀದ್‌ ಆದರೆ, ದೋಜಕ್‌ 
(ನರಕ) ಶಿವಾಯಿ ಅನ್ಯಥಾ ಇಲ್ಲ (ಪಾಳಗಾ. ೩೩). 

[ «ಪಾರ. ಹಂ. ದೋಜಖ್‌ ] 

ದೋಟಿ| "ದೋಂಟಿ' ನೋ. 

ದೋಟ್ಟಿ (ನಾ)- ಖಡ್ಗಯಂದ್ಧದ ಒಂದು ಪಟ್ಟು, -ವರಸೆ : ಮೊಳಕಾಲು 
ಗಳನ್ನು ವಕ್ಷಸ್ಥಳದಲ್ಲಿ ಇರಿಸಿ ಮೇಲಕ್ಕೆ ಹಾರಿ ಭ್ರಮಣವನ್ನು ಆಮೇಲೆ 
ಮಾಡಿ ಭೂಮಿಯಲ್ಲಿ ಕಾಲುಗಳಲ್ಲಿ ನಿಲ್ಲಬೇಕು ಅದು ದೋಟಿಯಂದು 
ನುಡಿಯಲ್ಪಡುವುದು (ಐಡ್ಕಟೀ. ೪-39). [?] 

ದೋಟಿಕೋಲು "ದೋಂಟಿಗೋಲು' ನೋ. 


[ಪಾಠಾಂ. ತೊಟ್ಟಿ, 
ಮಂದಸಿನವಲೆಯ 


ದೋಟಿಗೋಲು 


ದೋಟಿಗೋಲು "ದೋಂಟಿಗೋಲಂ' ನೋ. 

ದೋಟಿಯಿಕ್ಕು (ಕ್ರಿ). ದೋಟಿಯನ್ನು ಹಾಕಿ ಕೀಳಂ : ಜಿನಪತಿಗೆಅಗದೆ 
ಬಲ್ಲಾಳ್ತನದಿಂದಂ ಮಾಡಿಕೊಳ್ಳೆನೆಂಬೊಡೆ ಸುಖಮಂ ತನಗದು ಮೊಗ್ಗು 
ದುದೆ ಮಾವಿನ ಪಣ್ಣೇಂ ದೋಟಿಯಿಕ್ಕಿ ತೆಗೆವಂತೆ ಸುಖಂ (ಧರ್ಮಾಮ್ಮ. 
೬-೦೭೦)... [ ದೋಟ್ಕಿ (ಇದೋಂಟಿ) + ಇಕ್ಕು] 

ದೋಟಿವಲೆ "ದೋಂಟಿವಲೆ' ನೋ. 

ದೋಣ್ಮ (ನಾ). ಮೊಡ್ಡಹೊಟ್ಟೆಯಂಳ್ಳವನಂ ; ಡೊಳ್ಳುಹೊಟ್ಟೆ 
ಯವನು : (8). [ದೋಣು - ಅ) 

ದೋಣ್ಯ (ನಾ). ೧. ಒಂದಂ ಅಳತೆ ; ನಾಲ್ಕು ಕೊಳಗ: “ದೋಣ - 
ದ್ರೋಣ ಎ ನಾಲ್ಕು ಕೊಳೆಗ” (ತದ್ಯಕೋ. ೨೧). ೨. ದ್ರೋಣಾಚಾರ: 
ಪರಿವೃತರೇಫಲೋಪಕ್ಕೆ ಕ್ರೀಣಿ-ಕೇಣಿ.. .ದ್ರೋಣ-ದೋಣ 
(ಕಮದ, ೨೬೧ ಪ್ರಯೋ). ೩. ಮರದ ದೋಣಿ. ೪. ನೀರಿನ ತೊಟ್ಟಿ. 
೫. ಒಂದು ದೇಶದ ಹೆಸರು. ೬. ಒಂದು ಪರ್ವತ, ೭. ಚೇಳಂ. 
೮. ಕಣಿಗಿಲೆಗಿಡ. ( ಆಪ್ರಾ. ದೋಣ./ಸಂ. ದ್ರೋಣ] 

ದೋಣಗಾಮುಂಡ (ನಾ). ಒಬ್ಬಾತನ ಹೆಸರಂ : ದೋಣಗಾಮುಣ್ಣರುಂ 
ಎಳೆಗಾಮುಣ್ಣರುಂ (ಸೌಇಇ. ೫%, ೯-೧೭; ಸು. 9ನೆಯ ಕತೆ ?). 

[ ದೋಣ್ಯ * ಗಾಮುಂಡ) 

ದೋಣಮರಸ (ನಾ). ಒಬ್ಬಾತನ ಹೆಸರು: ದೋಣಮರಸನ ತಂಮ 
ಬಾಚರಸ ತಂನ್ನ ಪುಲ್ಲಿವಿಗೆಯ ಸಿದ್ಧಾಯದೊಳಗೆ ಆಚಂದ್ರಕಾಲಂ ಸಲಲು 
ಸೊಡರೆಣ್ಣೆಗೆ ಬಿಟ್ಟ ಪಣವಯ್ದೂ (ಕಣಆ. ೮೦-೦೪-೩ ; ಸು. 1088). 

[ ದೋಣ್ಯ * ಅಮ ( ಆಅಮ್ಮ್ಮ) * ಅರಸ] 

ದೋಣಶರ್ಮ (ನಾ). ಒಬ್ಬಾತನ ಹೆಸರಂ : ರೇಕಾದಿ ಬೋಯಸ್ಕ ಕಾಶ್ಯಾ 

(ಶೃ)ಪಗೋತ್ರ ದೋಣಶರ್ಮ್ಮಣ ಎಕ್ಕರಿಶಃ (ಇಆ. ೪11, ೧೮೮-೫೨; 609). 
[ ದೋಣ್ಯ + ಶರ್ಮ] 

ದೋಣಿ, (ನಾ). ದೊಡ್ಡ ಹೊಟ್ಟೆಯವಳಂ ; ಡೊಳ್ಳೊಹೊಟ್ಟಿಯಂವಳಂ : 
ಆ ದೋಣಿ ಹೇಗೆ ಓಡಬಲ್ಲಳು ? (ಕೂಡ). [ದೋಣ + - ಇ] 

ದೋಣಿ “ದೊಣ್ಣೆ” ನೋ. 

ದೋಣಿ, ಡೋಣ (ನಾ). ೧. ನೀರಂ ತುಂಬಲಂ ಇರಂವ ತೊಟ್ಟಿ, ; 
ನೀರಿನ ತೊಟ್ಟಿ : ಕಲ್ಲ ದೋಣಿಯೊಳೆಆ*ದ ನೀರಂತೆ ಕೈಕೊಳ್ಳದೆ ಸತಿಯರ 
ರೂಪನೆ ಭಾವಿಸುತಿರ್ಪುದುಂ (ರರ್ಮಾಮೃ. ೭-೧೬೩). ೨. ಅಗಲವಾದ 
ಬಾಯಿಯನ್ನ ಹೊಂದಿರಂವ ಪಾತ್ರೆ; ಬಾನಿ: ತಿಂದನಾ ಕಂಟ್‌ 
ಕೋಣ ಕಾಟಿಯನೊಂದು ಕಡೆಯಿಹ ಸುರೆಯ ದೋಣಿಯ ಹಲವು 
ಬಜುಗೆಯ್ದ (ಉಶಿರಾ. ೨೪-೧೪) ; ಚಾರು ಕಸ್ತೂರಿ ಕರ್ಪೂರ ವೆರಸಿದ 
ಪನ್ನೀರ ಕೊಪ್ಪರಿಗೆದೋಣಿಗಳ ಕೇರಿಕೇರಿಯೊಳೆಡೆಗಟ್ಟಿ ಕನೊಳಿಡೆ ಪರಿವಾರ 
ವಸಂತವಾಡಿದುದು (ರಣ. 90-36) ; ಎಡೆಯೆಡೆಗೆ ತೀವಿದ ಸುಗಂಧದ 
ಕಟಾಹದಿಂ ಕಡುಗೆಂಪು ಬೀಜುವ ಜವಾದಿಯ ಘಟಂಗಳಿಂದೊಡನೆ ತೀವಿದ 
ಸುಕಸ್ತೂರಿಗಳ ದೋಣಿಯಿಂದೆಸೆವ ಕರ್ಪುರಂಗಳ ಕೊಡಗಳಿಂ (ಜಿಬಪು. 
೩೬-೨೯), ೩. (ಧಾನ್ಯಗಳನ್ನೂ ತುಂಬಿಡುವ ಅಂಡಾಕಾರವಾದ) 
ದೊಡ್ಡ ಹರವಿ ; ಗುಡಾಣ : ಉಗ್ರಾಣದ ಅಕ್ಕಿಯ ದೋಣಿಯಲ್ಲಿ ಸತ್ತು 
ಬಿದ್ದಿದ್ದ ಇಲಿಯನ್ನು ಬಾಲದಿಂದೆತ್ತಿ . . . ಹೊರಗೆಸೆಯಲು (ಸಂಸ್ಕಾರ. ೬೩). 
೪. ತಟ್ಟೆ; ಹರಿವಾಣ : ನಾಯುಣ್ಣದ ದೋಣಿಯೊಳೂಡಿದೊಂಗೆ 
ಪದಯಿದನೆ ಕರಂ (ಸುಕುಮಾ, ೨-೬೯). ೫. (ವಂಳೆಯ) ನೀರು 
ಬಿದಿ ಹರಿದು ಹೋಗಲಂ ಮನೆಯ ಮಾಳಿಗೆಗೆ ಅಳವಡಿಸಿದ 
ಕೊಳವೆ ; ಹರಿನಾಳಿಗೆ. ೬. ನೀರಿನ ಮೇಲೆ ತೇಲಂವ ಸಾಧನ ; 
ನಾವೆ ; ತೆಪ್ಪ; ಹರಿಗೋಲಂ: “ದೋ [218. ಡೋ]ಣಿಯೆಂದೆನಲ್‌ 
ನಾವೆಯಕ್ಕುಂ” (ಮಂಗರಾ. ೧೦-೪) : ತುಳುಕುನೀರಾಡಿದಂ ದೋಣಿ 


೪೧೧೪ 


10 


40 


48 


ದೋಣಿಗೊಂಡ 


ಯಿಂದೇಜದನೆಂಬಂತೆ (ಸುಕುಮಾ. ೯-೪೩) ; ಕಲ್ಲ ದೋಣಿಯನೇಜ್‌ ಬಂದ 
ತೊಣಿಕಿಯೊಳ ಪೋಪೆನೆಂಬನುಂ (ಧರ್ಮಾಮ್ಮ. ೭-೩೭) ; ತಾವರೆಯೆಸಳ 
ದೋಣಿಯ ಮೇಲೆ ಹಾಯ್ದುವು . . , ತುಂಬೆಗಳು (ಸಂಧಪ. ೧೬-೪) ; 
ಎಡೆಯಾಡುತಿಹ ದೋಣಿ ದುಗ್ಗಿ ಕಪ್ಪಲು ದೊಡ್ಡ ಹಡಗುಗಳಿರವ 
ನೋಡಿದರಂ (ಛರಡ. ೨೩-೯೬) ; ಈಗ ಶೋಣದಲ್ಲಿ ದೋಣಿಗಳು ಓಡಾಡು 
ತ್ತವೇನಂ? (ಬಾಣ. ೫). ಡೋಣಿ: ೩, ಹೆಣನನು ತೈಲದ ಡೋಣಿ 
ಯೊಳಗಿರಿಸಿದಳು ಯೊ « ಗ ದ ಲಿ (ನಿಧಾಗ. ೪-೧೧-೩3); ಬಾಯದು. 
ಕಲಗಚ್ಚಿನ ಡೋಣಿ (ಚಿದಾವ. ೩೭-೬). ೪. ಹೊಸನಾಯ ಡೋಣಿಯೊಳು 
ನೀನುಂಡಂ ನಾಯ್ಸಾವನಸವಸದೊಳೆಯ್ದುವದ್ವೆ ಂತಿಯೆಂದೆನಿಪ ಪುಲ್ಕಸನೆ 
ನಿನಗೇಕೆ ಬೊಮ್ಮದ ಮಾತುಗಳು (ವೀಕ್ಕಿಪು. ೪-೪-೫) ; ಕಶ್ರಿಯಂ 
ತಕ್ಕೊಂಡು ಮರದ ಡೋಣಿಯೊಳುಂಡು . . . ಚೆನ್ನಬಸವಾಂಕನಲ್ಲಿಗಂ 
ಬಂದು (ಪ್ರಥುಪು. ೯-೨೦೦) ; ಬ್ರಾಹ್ಮಣರು ರಾಧಕ್ಕನವರ ಮನೆಯಲ್ಲಿ 
ಭೋಜನಕ್ಕೆ ಕುಳಿತೊಡನೆ ಡೋಣಿಗೆ ನೀಡಿಸಿ? ಗಂಗಾಸಾನಿ ಶಂಭುಲಿಂಗನ 
ಮೂರ್ತಿಯ ಮುಂದೆ ಕುಳಿತು ಕೊಂಡಳು (ಗಂಗಾಸಾ. 68). ಓ. ಜಾಲಗಾಜಿನ 
ಡೋಣಿಯಂತೆ ಬಳಸುವ ಹುಟ್ಟಿನಂತೆ ಬೈಚಿಟ್ಟ ನೆಲೆಯಂತೆ ಇದ್ದಡೇನು 
ಭೋಗಿಸಲರಿಯವಾಗಿ (ಮೋಳಿಮಾ. &೦-೧೨೪) ; ಗುಂಡಿಗೆ ಕೊಡ ಕೊಪ್ಪರಿಗೆ 
ಡೋಣಿ ಪಣೌಗೋಲು ಬೆಂಡುವರಗಳನು ತರಿಸಿ ಮಂಡಲಪತಿ 
ಎಯ್ದಿದನು (ಕುರಾಸಾಂ. ೨೭-೧೦೨) ; ಪೆಸರುವಡೆದ ಮಧುರಸವಾಹಿನಿಯ 
ದಾಂಟಿಸಲು ಚಂದನ ಡೋಣಿಗಡರ್ದು (ಮೋಹತ. ೫8-೨೬) : ಎಡೆಯೆಡೆ 
ಯೊಳಿಡಿಕಿಆಸದ ಡೋಣಿಗಳ ಶ್ರೇಣಿಗಳ , . . ಪಡೆಪಿನಿಂ ಕಡಲೆಸೆದುದು 
(ಜೆಬಪು. ೨-೪) ; ಇವರ ನಾವು ಇನ್ನೂ ಆ ಸಂಗನ ಡೋಣಿಯಿಂದ ತುಸ 
ದೂರದಲ್ಲೇ ಹೋಗುತ್ತಿತ್ತು (ಇಂದುಮು. ೬೬; ಒಡಕು ಡೋಣಿಗೆ 
ಗಿಡ್ಡಜಲ್ಲು (ಗಾದಿ). ೭. ಅಭಿಷೇಕದ ನೀರನ್ನು ತುಂಬುವ ಪಾತ್ರೆ : 
ದೇವರಂಗಭೋಗಕ್ಕೆ ಬಿಟ್ಟ ಡೋಣಿ ಮೂಡು (ಸೌಇಇ. 1-11, 
308-೬ ; ?). ೮. ದನಗಳಿಗೆ ನೀರು ಹಾಕಲೆಂದು (ವಂರದಿಂದ ಅಥವಾ 
ಕಲ್ಲಿನಿಂದ) ಮಾಡಿರಂವ ಎಡೆ, -ಸ್ಮಳ : ಹೊಲೆಯರ ದನಗಳಿಗಾಗಿ ಕಲ್ಲಿನ 
ಡೋಣಿಗಳನ್ನು ಮಗ್ಗುಲಲ್ಲಿಯೇ ಕಟ್ಟಿಸಲಾಯಿತು (ಹಬ್ಮಿಲ. ೨೩). 
ದೋಣಿಯ ಪಂದ್ಯ ಎ ನಾವೆಗಳನ್ನು ವೇಗವಾಗಿ ನಡೆಸಂವ ಸ್ಪರ್ಧೆ; 
p ಕೇರಳದಲ್ಲಿ ಇದಂ ಪ್ರಸಿದ್ಧವಾದ ಒಂದು ಕ್ರೀಡೆ: ಓಣಂ ಹಬ್ಬದಲ್ಲಿ 
ದೋಣಿಯ ಪಂದ್ಯಗಳು ವಿಶೇಷವಾಗಿ ನಡೆಯುತ್ತವೆ (ರೂಢಿ). 
[ ಪಾಲಿ. ಪ್ರಾ. ದೋಣೀ./ಸಂ. ದ್ರೋಣೀ ) 

ದೋಣಿಕಡವು (ನಾ). ನಾವೆಯ ಮೂಲಕ ನದಿಯನ್ನು ಹಾಯ್ದು 
ದಾಟಂವ ಸ್ಥಳ ; ಈ ಊರಿಗೆ ಒಂದು ಮೈಲಿಯ ಕೆಳಗೆ ಹೊಳೆ ದಾಟಲು 
ದೋಣಿಕಡವು ಇದೆ (ರೂಢಿ). 

[ದೋಣ್ಮೆ + ಕಡವ್ಯ (<ಕಡಹು,)] 

ದೋಣಿಕೊಂಡ "ದೋಣಿಗೊಂಡ' ನೋ. 

ದೋಣಿಗಾರ (ನಾ). ನಾವೆ ನಡೆಸಂವವನಂ ; ಓಡುಗಾರ ; ಅಂಬಿಗ: 
ವಿದುರನು ಕಳಿಸಿದ್ದ ದೋಣಿ ಸಿದ್ಧವಾಗಿದ್ದಿ ತು. ದೋಣಿಗಾರನು ರಹಸ್ಯ 
ವನ್ನು ತಿಳಿದ ಸ್ನೇಹಿತನೆಂಬುದನ್ನು ಶೋಧಿಸಿ ತಿಳಿದುಕೊಂಡರು (ವ್ಯಾಸಔ. 
೬೬). [ದೋಣಿ * - ಗಾರ (ಆ - ಕಂಜಿ)? 

ದೋಣಿಗೊಂಡ, ದೋಣಿಕೊಂಡ (ನಾ). ೧. ದೋಣಿಯಾಕಾರದ 
ಪಾತ್ರೆ ; ದೊನ್ನೆಯಾಕಾರದ ಹರವಿ, -ಮಡಕೆ : ಮನುಷ್ಯರ್ಗಣಯ 
ಲಾಗದೆಂದೊಂದು ದೋಣಿಗೊಂ[ಪಾಕಾಂ. ಕೊಂ]ಡಮಂ ತರಿಸಿ ನೀರಂ 
ತೆಕ್ಕನೆ ತೀವಿಯದಣೊಳಗೆ ಚಮರಿಯನರ್ದಿ (ವಡ್ಮಾರಾ. ೬೮-೪). 
೨. ನೀರಿನ ತೊಟ್ಟಿ : (8). ದೋಣಿಕೊಂಡ: ೧. ಮೇಲಿನ ಪ್ರಯೋ 
ಗದ ಪಾಠಾಂತರವನ್ನು ನೋಡಿ. [ದೋಣಿ + ಕೊಂಡ] 


ದೋಣಿದಳ 


ದೋಣಿದಳ (ನಾ). ನಾವೆಯ ಆಕಾರದ ದಳ,-ಪಕಳೆ : ಉಳಿದ ಎರಡು 
ದಳಗಳಂ ಕೂಡಿಕೊಂಡು ದೋಣಿ ಆಕಾರದಂತಿವೆ. ಇವೇ ದೋಣಿದಳಗಳು 
(ಸಸ್ಕಕಾ. 86). [ದೋಣ್ಕಿ + ದಳ್ಳ (ಇ ದಲ) 

ದೋಣಿದಾಟು (ನಾ). ಎ ದೋಣಿಕಡವು: “ದೋಣಿದಾಟು ; ಕಡವು” 
(Grind. ಇಂಕನಿ). [ದೋಣಿ + ದಾಟು (ಎದಾಂಟ್ಕು)] 

ದೋಣಿಯೋಗು "ದೊಣೆಮೋಗು' ನೋ. 

ದೋಣಿವಲೆ (ನಾ). ಒಂದಂ ಬಗೆಯ ಬಲೆ: ಕಾಲಸ:ಭಟರು ದೋಣಿದ 
(ವ]ಲೆಗಳ ತೋಳ ಖಂಡಿಯ ಜಾಳುವಲೆಗಳವೋಲಿಯೇರಿನ ದೋರಿವಲೆ 
ಗಳಲೈದೆ ಕೂಡಿದರು (ಸಂಥಪ. ೮-೧೦೬: : (ದೋಣ್ಯೆ + ಬಲೆ,] 

ದೋಣಿವೀಟ* (ಕ್ರಿ), ಡೊಗರು ಕುಳಿಯಾಗಂ ; ಹಳ್ಳ 
ವುಂಟಾಗಂ : ಮದದಾನೆಗಳಾನೆಯೊಳ್‌* ಮೊಗಂಬುಗುತರೆ ದಂತದಂಡ 
ಹತಿಯಿಂ ಬಿಸುನೆತ್ತರ ಧಾರೆಗಳ್‌ ಭಂಗಿಲ್ಭುಗಿಲೆನೆ ಪಾಯನ್ಹಿ ಪೊಣ್ಮಿದುವು 
ಕೋಟ್‌್ಮಿದುಳೊಕ್ಕುವು ಬಲ್ಲರುಳ್ಗಳಿರ್ಬಗಿಯೆನೆ ದೋಣಿವಿಬ್ಟು ದು 
[ಪಾಕಾ. ದೋಣಿಬಿರ್ದುವು] ಶಿರಂ ಬಿರಿಕೆರ್ದುದು ಕುಂಭಮಂಡಲಂ 
(ಪಂರಾಮಾ, ೧೦-೮೧). “ಡೋಣಿವೀಟ್‌*್‌' ಪರಾ. 

[ ದೋಣಿ (ದೊಣೆ) + ಸೀಟ, ) 

ದೋಣಿವೋಗು "ದೊಣೆವೋಗಂ' ನೋ. 

ದೋಣು (ನಾ). ದೊಡ್ಡ ಹೊಟ್ಟೆ ; ಡೊಳ್ಳುಹೊಟ್ಟೆ. "ದೋಣು 
ಹೊಟ್ಟೆ' ಪರಾ. [ ಆಟೊಳ್ಳು) 

ದೋಣುಹೊಟ್ಟೆ (ನಾ). ದೊಡ್ಡದಾಗಿರುವ ಹೊಟ್ಟೆ: ಡೊಳ್ಳುಹೊಟ್ಟೆ: 
“ದೋಣುಹೊಟ್ಟೆ _ ಗಡಗಿ ಹೊಟ್ಟೆ” (ಜಾನಕೋ. ೮). 

[ ದೋಣು * ಹೊಟ್ಟೆ, (ಎಪೊಟ್ಟೆ)1 
ದೋಣೆ (ನಾ). ಒಂದು ಊರಿನ ಹೆಸರಂ ; ದಟ್‌ಯರು ಕುರ[ಬ]ರು 


ಲೆ 
WV 


ಗಣಿಗರು . . . ದೋಣೆಯ ಆಟ (ಇಅ. ೫1೪, ೨೩೩-8೯; ಸು. 9ನೆಯ 
ತತ 1): ದೋಣೇ ಕ್ರಮಯಿತಭಟ್ಟಪುತ್ರಾಯ (ಇಆ. ೫೪1, ೨೪-೬೪; 
1009). [7] 


ದೋತರ "ಧೋತ್ರ' ನೋ. 

ದೋತರಜೋಡು (ನಾ). ಎರಡು ದೋತರಗಳು ; ಜೋಡಿ ಪಂಚೆ : 
ಒಂದೇ ತರದ ಎರಡು ದೋತರಗಳಿಗೆ ದೋತರಜೋಹು ಅನ್ನುತ್ತಾರೆ 
(ಮುಂಬಯಿ. 8-೯೮), [ದೋತರ (ಎಧೋತ್ರ) * ಜೋಡು] 

ದೋತ್ರ "ಧೋತ್ರ' ನೋ. 

ದೋಧಕವೃತ್ತ (ನಾ). [ಛಂದ] ಪ್ರತಿಯೊಂದು ಚರಣದಲ್ಲಿ ಹನ್ನೊಂದು 
ಅಕ್ಷರಗಳಿರಂವ ಒಂದು ಅಕ್ಷರವೃತ್ತದ ಹೆಸರು: ಇಂದುಗಣಂಗಳೆ 
ಮೂಜವಅಕಿಂದಂ ಮುಂದೆ ಗುರುದ್ವಯಮಾಗೆ ವಿರಾಮಂ ಬಂದು 
ಪದಾಂತದೊಳಿರ್ದೊಡೆ . .. ದೋಧಕವೃತ್ತಂ (ಛಂದೋಂಬು. ೨-೧೧೬); 
೧೧ನೆಯ ಶ್ರಿಷ್ಟುಖ್ಪನಲ್ಲಿ ... (೪1) ಭತ್ರಯವಿ:ರ್ಗುರು ದೋಧಕವೃತ್ತಂ 
(ಕೈಪಿಡಿ. ೮೦). [ಸಂ.) 

ದೋನೇಜ (ನಾ). ಎರಡು ಕೈಗಳಲ್ಲೂ ಭರ್ಜಿ ಅಥವಾ ಈಟಿಯನ್ನು 
ಹಿಡಿವ ಹೋರಾಡುವವನು ; ಒಂದಂ ಬಿರಂದಂ : ವರ ಪಾತುಶಾಹ 
ಸೈನ್ಕೋತ್ಯರವನೆರಳ್ಳಯ್ಕೊಳಾಂತ ನೇಜಗಳಿಂ ಕೋಡಿರಿದು ಕಾಲ್ದೆಗೆಸಿ 
ವೆಂಕಟನರಪತಿ ದೋನೇಜನೆಂಬ ಬಿರುದಂ ಮೆರೆದಂ (ಕೆಳನ್ಮ. ೫-೨೭). 

[ಎದು * ನೇಜ (ಆನೇಜಯ) ] 

ದೋಷಿಡು (ಕ್ರಿ). ಹಾಳಂಮಾಡು ; ನಾಶವನ್ನು ಉಂಟುಮಾಡು : 
ಪರಸ್ಕಳದವರ ಸಂಸಾರಕ್ಕೆ ಮನೆ ಕೊಟ್ಟು ಇಲ್ಲಿಂದ ಸಾಮಾನುಗಳನ್ನೆಲ್ಲಾ 
ಕಳುಹಿಸಿ ದೋಪಿಡುವುದು ಯಾವ ದೇವರಿಗೆ ಪ್ರೀತಿ ? (ತುರಾಯಿ. ೧೪೨). 

[ ದೋಪು + ಇಡು) 


೪೧೧೫ 


30 


36 


ದೋರ್ಯ 


ದೋಪು (ನಾ). ನಾಶ; ಹಾಳು: ಮನೆಯನ್ನು ದೋಪು ಮಾಡಿಬಿಟ್ಟು 
ಬಂದೆಯಾ ? (ಸಾವಿತ್ರಿ. ೩೫). 
ದೋಪು ಕೊಡು - ಹಾಳಾಗುವಂತೆ ಕೊಡು: ದೋಪುಕೊಟ್ಟು 
ದರಿದ್ರನಾದ ಸುಮುಖನಿಗೆ ಬಹಳ ವ್ಯಸನವುಂಟಾಗಿ (ಕಥಾಮಂ. 1೪, ೭೪. 
[ *-ತೆಲು. ದೋಪುಎ ಕಳವುಮಾಡು 
ದೋಪೆನ್‌ (ಕ್ರಿ). ದೋಪ್‌ ಎಂದು ಶಬ್ದವುಂಟಾಗಂ ; ದೊಪ್ಪೆನ್ನು : 
ಉಡಿಗುಂ ಸಿಜ್ಜದ ದಾಡೆಯಂ ಛಿಟಿಲ್ಲೆನಲ್‌ ಸಜ್ಕು ೨ದ್ಮ ನಾಗೇನ್ಹ)ನಂ 
ಪೊಡೆಗುಂ ದೋಪೆನೆ ಮೇರೆದಬ್ಬ ಕವಿತರ್ಪಂಭೋಧಿಯ)ಂ ಕೋಪದಿಂ 
ಕುಡಿಗುಂ (ಎಕ. ಸ1, ಹೆೊಳಲ್ಲೆ. ೧೨೧-೩೩; ಸು. 1240). 
[P ಇದು 'ದೊಪ್ಪೆನ್‌' ಎಂಬುದರ ಅಪಲಿಖಿತವಿರಬಹುದು ] 
ದೋಬಿ "ಧೋಬಿ' ನೋ. 
ದೋಬಿಖಾನೆ (ನಾ). ಅಗಸರಂ ಬಟ್ಟೆ ಕೈಗಳನ್ನು ಚಲುವೆ ಮಾಡುವ ಸ್ಥಳ: 
(Laundry. ಇಂಕನಿ). [ದೋಬಿ ( ಆಧೋಬಿ) + ಖಾನೆ] 
ದೋಬಿಘಾಟ್‌ (ನಾ). ಅಗಸರು ಬಟ್ಟೆ ಒಗೆಯಂವ ಸ್ಥಳ: ದೋಬಿಘಾಟ್‌ 
ಗಳಲ್ಲಿ ಅಗಸರು ಬಟ್ಟೆಗಳನ್ನು ಒಗೆಯುತ್ತಿದ್ದರು (ಕೂರಿ). 
[ -ಹಿಂ. ಧೋಬಿಘಾಟ್‌") 
ದೋಬೀಪಾಟ್‌ (ನಾ). ಕುಸ್ತಿಯಲ್ಲಿ ಒಂದು ಪಟ್ಪಿ : ಕಳಾವರ್‌ಜಂಗ್‌, 
ಏಕಲಾಂಗ್‌, ದೋಬೀಪಾಟ್‌, ಟಿಬ್ಬಿ ಹಾರಿಸುವುದು, ಸವಾರಿ ಹಾಕುವದು 
ಇತ್ಯಾದಿ ಪಟ್ಟುಗಳನ್ನೆಲ್ಲಾ ಸುಬ್ಬು ಚಬುಕಾಗಿ, ಸರಾಗವಂಗಿ 
ಉಪಯೋಗಿಸುವಂತೆ ಕಲಿತ (ಛೀಮಕಾ. 9೩). [- ಹಿಂ. ಧೋಬೀಪಾಟ್‌] 
ದೋಭಿ "ಧೋಬಿ' ನೋ. 
ದೋಮ "ದೋವೆಂ' ನೋ. 
ದೋಮದೆರೆ "ದೋವೆಂತೆರೆ' ನೋ. 
ದೋಮೆ, ದೋಮ (ನಾ). ಸೊಳ್ಳೆ; ಗಂಂಗಾಡಂ; ನೊರಜು: 
ಧಾನ್ಯ ಹೆಚ್ಚಿದರೆ ದೋಮೆಗೆ ಏನು? (ಗಾದೆ). ದೋಮ : "ದೋವಂ 
ದೆರೆ' ಪರಾ. ([ದೇ.! ತೆಲು. ದೋಮ ; ಕೊಲಾ. ಡೋಮೆ] 
ದೋಮೆತೆರೆ, ದೋವಂದೆರೆ (ನಾ). ಸೊಳ್ಳೆಗಳಂ ಬಾರದಂತೆ ತಡೆಯಲು 
ಉಪಯೋಗಿಸಂವ ಪರದೆ; ಸೊಳೆ ಪರದೆ: “ಆಂದೋಳ ಪರಿಯಂಕಮೆನೆ 
ತೂಗುವಂಂಚಮಕ್ಕುಂ ದೆಶೆಗೆ ತೆರೆವಿಡಲ್ಹೊ ಮೆತೆರೆ [ಐಾ93. ದೋಮದೆರೆ) 
ಯಕ್ಕು” (ಮಂಗರಾ. ೬೧-೧೭). ದೋಮದೆರೆ : ಮೇಲಿನ ಪ್ರಯೋಗದ 
ಪಾಠಾಂತರವನ್ನು ನೋಡಿ. 
[ ದೋಮೆ + ತೆರ್ಮೆ) 
ದೋಯಿಸ (ನಾ). ಎ ಜೋಯಿಸ : ಕಾಲನಾಥದೋಯಿಸರ ಕೆಡಗಿಯನು 
ಅಪಹರಿಸ್ತವರು ಕಾಶಿಯ ಕ್ಷೇತ್ರದಲ್ಲಿ ತನ್ನೆ ತಾಯಿ ಗೋಉ ಬ್ರಾಹ್ಮರ 
ಕೊನ್ನ ಪುಪಕ್ಕೆ ಹೋಹರು (ಎಕ. ೩1೪, ಗುಂಡ್ಲುಪೇ. ೧೧-೧; 9). 
"ಜೋಯಿಸ' ಪರಾ. ( ಆಸಂ. ಜ್ಯೋತಿಷ] 
ದೋರ, "ದೋರೈೆ' ನೋ. 
ದೋರ್ಯ "ದಾರಃ' ನೋ. 
ದೋರ್ಯ, ಧೋರ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ ದೋರಂ 
ಪ್ರಧುವಿರಾಜ್ಯಂ ಕೆಯೆ (ಎಇ. ೪1, ೧೬೩-೦; ಸು. 760) ; ಕಲಿದೋರನಾ 
ನೋಡಿಸಿ ಪಲರಾನಿಟ್‌ದು ಕೊನ್ನು ಗೆಲ್ಲು ತಾನುಮ್ಮಡಿದು ಕಳಿಆನ” 
ಸುರಾಲಯಮೇಟಿಿದಾನ್‌ (ಎಕ. ೪111], ಸೊರಬ. ೩೪3-೫; ಸು. 800). 
ಧೋರ : ಬೆಳ್ಳೊಳಾಧಿಪತಿಗಳಪ್ಪ ಶ್ರೀವರಮತಿಸಾಗರಪಂಡಿತಭಟಾರರ 
ಬೆಸದೊಳಣ್ನಯನ:೦ ದೇವಕೊಮಾರನುಂ ಧೋರನುಂ 
ಶ್ರೀರಂಗ. ೧೪೮-೧೧: 904 7). "ದೊರಪಯ್ಯ' ಪರಾ. 
[ಆಸಂ. ಧ್ರುವ) 


(ಎಕ. 111, 


ದೋರ 


ದೋರ್ಮ (ನಾ). ೧. ದಾರ; ರಜ್ತೂ. ೨. ಕೈಗೆ ತೊಡುವ ಒಂದಂ 
ಬಗೆಯ ಆಭರಣ. [ಸಂ.] 
ದೋರಗವುಂಡ (ನಾ). ಒಬ್ಬಾತನ ಹೆಸರಂ : ಕೆಅಗೂಡಲ ದೋರಗವುಣ್ಣ 
(ಮೈ ಅರಿ. ೧೯೧೯, ೧೦-೭೪ ; 900), 
[ ದೋರ್ಯ + ಗವುಂಡ (ಆ ಗಾಮುಂಡ) 
ದೋರಗಾಯಿ "ದೋರೆಗಾಯ್‌' ನೋ. 
ದೋರನೇರಿಳೆ (ನಾ). ಅರ್ಧ ಮಾಗಿದ ನೇರಿಲೆಹಣ್ಣು : ಅದರ ತಲೆ 
ಮೇಲೆ ಕೊಂಬು ಮೊಳೆತಿವೆ ದೋರನೇರಿಳೆಯ ಹಣ್ಣ ತೆರ (ಅಹಲೈ. 
೧೬-೦೨). [ ದೋರ್ಮ (<ದೋರೆ,) + ನೇರಿಳೆ (ಎನೇಟ್‌ಲ್‌) ] 
ದೋರಪಾಲ (ನಾ). ಬಾಗಿಲು ಕಾಯಂವವನು; ದ್ವಾರಪಾಲಕ: 
ಬಂದನರವೂನೆಗಾಗಿ ಬಾಗಿಲ ಮುಂದಣೆಡಬಲ ಹೇವಂವೇದಿಯ ಸಂದಣಿಯ 
ಜನ ನೋಡಲೆಂದನು ದೋರಪಾಲರಿಗೆ (ಕುವ್ಯಾಸ. ೫-೨೭). 
[ ಆಸಂ. ದ್ಹಾರಪಾಲ] 
ದೋರಪ್ಪರಸ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ದೋರಪ್ಪರಸರ್‌ 
ಪೃಥಿವೀರಾಜ್ಯ್ಕಂಗೆಯೆ (ಸಇಇಇ. ಸಸ, ೧೦-೧: 8 ನೆಯ ಶತ): ಓ ಇದಂ 
ರಾಷ್ಟ್ರಕೂಟದ ಅರಸು ಧ್ರವನಿಗೆ ಅನ್ವಯಿಸಂತ್ರದೆ. 
[ ದೋರೈ + ಅಪ್ಪ; * ಅರಸ್ಥ]' 
ದೋರೆಚ್ಛೆ (ನಾ). ಒಬ್ಬಾಕೆಯ ಹೆಸರು: ದೋರಬ್ಬೆಯ ಮಗಂ ಮಲ್ಲುಗ 
ಕೊಟ್ಟುಯಲ್ಪರಿದು ತುಟುವುಂ ಶೆಆ್‌ಯಂಮನಿಕ್ಕಿಸಿ ಕಾದಿ ಸತ್ತಂ (ಎಕ. 
೫11, ತಿಪಟೂ. ೫೫-೨: ಸು. 880). [ ದೋರ್ಯ + ಅಬ್ಬ] 
ದೋರಯ್ಯ (ನಾ). ಒಬ್ಬಾತನ ಹೆಸರಂ : ಗಜಕ್ಸಿಗೊಣ್ಣ ಛೋಟಗಾವುಣ್ಣ 
ನುಮ್‌ ದೋರೆಯ್ಯನುವರ್‌ ಮೂವರುರ್ಮ (ಮೆ ಆರಿ. ೧೯೧೫, 
೧೯-೯ ; 1060) ; ಪೂರಿತ » x ೬ ವಂಸದ » x ೬ ದೋರೆಯ್ಯ » ೫x x 
ರುಳ್ಳಿಕಾಯ್ಬಕೊಜ್ಲೂಣಿ ವರ್ಮ್ಮ ಧರ್ಮ್ಮ (ಎಕೆ. ೪, ಹಾಸನ. ೧೮೩-೦; ?). 
[ ದೋರ, + ಅಯ್ಯ ] 
ದೋರಸಮುದ್ರ (ನಾ). ಒಂದಂ ಊರಿನ ಹೆಸರಂ ; ನ ಈಗಿನ ಹಳಿ 
ಬೀಡಿಗೆ ಹಿಂದೆ ಇದ್ದ ಹೆಸರಂ. ಹೊಯ್ಸಳ ಬಲ್ಲಾಳ ಅರಸನ 
ರಾಜಧಾನಿಯಾಗಿದ್ದ ನಗರೆ. "ಧ್ರುವಸಮಂದ್ರ' ಎಂಬಂದರ ಈಚಿನ 
ರೂಪ : ದೋರಸವಂಂದ್ರಕ್ಕಿದಿರೆತ್ತಿ ಬೇಲುಪುರದಂ ಕೊಂಡಂತೆ 
(ಮುಂಬರಾ. ೨೪೦-೨೦; 1060): ಈ ಜಿನಾಲಯಮನೆತ್ತಿಸಿದಂ ವಿಭು 
ಬೊಪ್ಪ ದೇವನಗ್ಗಳಿಕೆಯ ರಾಜಧಾನಿಗಳೊಳೊಪ್ಪುವ ದೋರಸಮುದ್ರಮಧ್ಯ 
ದೊಳ್‌ (ಎಳ. ೪, ಬೇಲೂರು. ೧೨೪-೩೨ ; 1183); ಅಂತು ಸುಖಸಂಕಥಾ 
ವಿನೋದದಿಂ ದೋರಸಮುದ್ರದ ನೆಲವೀಡಿನೊಳು ರಾಜ್ಯಂಗೆಯ್ಯುತ್ತಮಿರೆ 
(ಎಳೆ. ೪11, ಶಿವಮೊ. ೫-೧೧; 1218). 
[ ದೋರ್ಯ + ಸಮಂದ್ರ;1 
ದೋರಹಣ್ಣು "ದೋರೆವಣ್‌' ನೋ. 
ದೋರಾಂದೋಳನ (ನಾ). ತೋಳಿನ ಚಲನೆ,-ಅಲುಗಾಟಿ : ಲಸದ್ದೋ 
ರಾಂದೋಳನಜಾ ತಕಂಕಣರುಣತ್ಕಾರಂ (ಜಂದ್ರಪು. ೧೦-೩). 
[ಸಂ. ದೋರಂಂದೋಲನ ] 
ದೋರಿಯ್ನ (ನಾ). ಒಂದಂ ಬಗೆಯ ನೆಯ್ಗೆಯ ಬಟ್ಟಿ; ಪಟ್ಟೆ ಇರಂವ 
ಬಟ್ಟೆ: “ದೋರಿಯ ನಾಗವಟ್ಟಿ . . . ದೇವಾಂಗಮೆಂದು ಪಟಭೇದ 
ಮಕ್ಕುಂ" (ಮಂಗರಾ. ೧೦೧-3೮) ; ಮಗರಿಯ ದೋರಿಯದ 
ಮಟಾಗೆಗಳಿಂ ಸೋಲಿಪುವು ಸೀರೆವರದರ ಪಸರಂ (ಕಬ್ಬಿಕಾ. ೩೮): 
ದೋರಿಯ ಪಟ್ಟಿಯ ತೊಅ*ದಳೊರ್ವಳು ಹೊಸ ಸೀರೆಯ ತೊಟ್‌ದ 
ಳೊರ್ವಬಲೆ (ರಣೆ. ೨೧-೩೦). 
[ «ಹಿಂ. ಡೋರಿಯಾ ; ಮರಾ. ದೋರವೂ] 


40 


೪೧೧೬ 


ದೋರೆಗಾಯ್‌ 


ದೋರಿಯ್ಕ "ದೋರ್ಕೆ' ನೋ. 

ದೋರೈ, ಡೋರೆ, ದೋರ, (ಗು). ೧. ಅರ್ಧ ಮಾಗಿದ; ಅರೆ 
ಹಣ್ಣಾದ; ಪಕ್ವವಾಗಂತ್ತಿರಂವ.. "ದೋರೆಗಾಯ್‌', "ದೋರೆವಣ್‌' 
ಪರಾ. (ನಾ). ೨. ಅರ್ಧ ಮಾಗಿದ ಫಲ; ಅರೆಮಾಗಿದಂದು : ಅಪರ 
ದಿಗ್ವಿಭಾಗದೊಳಿನಿಸೊಂದಾರಕ್ತವಣಾಗಿ ನೇಜಿ ಲ ದೋರೆಯನನುಕರಿಪುದಾ 
ದುದಾಗಸಮಾಗಳ್‌ (ಕಾವ್ಕಾವ. ೫೦೭): ಅಂಕುರದಿಂ ಪ್ರವಾಳಕುಲದಿಂ 
ನನೆಯಿಂ ವಯಗುಳಿಂ ಪ್ರಸೂನದಿಂ ಕಿಅ:ಗಾಯ್ಗಳಿಂ ತೊಆ್‌ದ ದೋರೆಗಳಿಂ 
ತನಿವಣ್ಣ ಪಂಕ್ತಿಯಿಂದಂ ಆಮ್ರಮೊಪ್ಪಗುಂ (ಗಿರಿಕ. ೨-೩೩) ; 
ಮಿಡಿದೊಂಗಲನೊಂದು ಕೊಂಬು ಕಾಯ್ವಳಗಮನೊಂದು ಕೊಂಬು 
ಹದದೋರೆಗಳೋಳಿಯನೊಂದಂ ಕೊಂಬು . . . ತಳೆದಿಂತು ಮನೋಹರ 
ಮಾಯ್ತು ಮಾವಂರಂ (ಕುಸುಮಾ. ೧೦-೦೫೫) ; ಪೂ ಕದಿರ್‌ ಮಿಡಿ ದೋರೆ 
ಪಕ ಓಫಲಸಂತತಿಯಿಂ ದೊರೆವೆತ್ತು ಮಾಮರಂ ಮದನನ ಜನ್ಮಭೂಮಿಯೆನೆ 
ಪೆರ್ಮೆಯನಾಂಶಿರಲೇನೊ ಕೌತುಕಂ (ಪುಣ್ಠಾಸ್ತ. ೩-೪). ದೋರೆ : 
ವಿ. ಕಾಯಿ ಡೋರೆ ಹಣ್ಣು “ಮೊದಲಾದುವುಗಳಲ್ಲಿಯ ಗಂಧವನಟ್‌ವುದು 
ಆಚಾರಲಿಂಗದಲ್ಲಿಯ ಪ್ರಸಾದಲಿಂಗ (ಆದವ. ೧೯೪-೩೩೧). ದೋರ: 
೧. "ದೋರನೇರಿಳೆ' ಪರಾ. [ದೇ.॥ ತುಳು. ದೋರೆ; ತೆಲು. ದೋರ] 

ದೋರೈೆ, ದೋರಿಯ್ಯ, ದೋರ್ಯ (ನಾ). ೧. (ಕೈಗೆ ತೊಡಂವ) 
ಒಂದಂ ಬಗೆಯ ಆಭರಣ,-ಬಳೆ ; “ಆವಾಪಕಃ ಪಾರಿಹಾರ್ಯಃ- 
ಸೂಡಿಗಮೆರಿಬ ಕಡಗ, ಚೂಡಾಲು, ಪೌಂಚಿ, ಕಂಕಣ, ಚೌಕಟ್ಟು, ದೋರೆ” 
(ಸಿದ್ಧಾಂತಿ. 300); ಕಡಗ ಕಂಕಣ ಮಣಿ ದೋರೆ 
ಕಂಕಣಂ ಚೂಡೆ ದೋರೆಯು ಪರಡಿ . , . ಕರದ್ವಯದ ಮಣಿಬಂಧದಲಿ 
ಒಲವಿನಿಂದಿಟ್ಟರು (ನೆವಮೋ, ೨೩-೪೦) ; ಅಳವಡಿಸಿ ತೋಳ ಬಾಪುರಿ ಬಂದಿ 
ಭುಜಕೀರ್ಶಿಗಳನು ಪೊಂಬಳೆ ದೋರೆ ಕಂಕಣಂ ಚೊಡೆಯುಜ್ವಳಿಪ ಮಣಿ 
ವಂಯದ ಕಾಂಚೀಧಾವಂ ರೆಳಿಯು (ನವಮೋ. ೧೦೨೨೫). ದೋರಿಯ್ಯ : 
೨. (ಕರಾ) ಕೈಬಳೆಗಳ ಹಿಂದೆ ಇಡಂವ ಆಭರಣ. ದೋರ್ಯ: 
೧. ದೋರ್ಯ ಹರಡಿ ಕೈಕಟ್ಟು ಚೂಡ್ಕ ಈರೈದುಂಗುರೆವುಳ್ಳ ಬೆಟ್ಟು 
(ವಿದಾಕ್ಕ. ೦೦೩-೬) ; ಕಡಗ ಕಂಕಣ ದೋರ್ಯ ಚಳಕಿ ಭಾಪುರಿಯ 
ಪೊನ್ನುಡಿಗೆಯ ರಮಣಿ ತೋರಿದಳು (ದೇವೀಪ್ರ. ೪೬) ; ಸುಮಂಗಲಿಯರು. 
. . * ಹಿಂಬಳೆ, ಮುಂಬಳೆ, ದೋರ್ಯ, ಪೌಂಚಿ, ಹರಡೀಗುಂಡು, ಗೆಜ್ಜೆ, 

. ಡಾಬು ಮೊದಲಾದ ಆಭರಣಗಳನ್ನು ಧರಿಸಿಕೊಂಡು 
(ಮಲೆಮ. ೩೮). [ದೇ.॥ ತುಳು. ದೋರೆ) 

ದೋರೆಕಾಯಿ "ದೋರೆಗಾಯ್‌' ನೋ. 

ದೋರೆಗರುಳು (ನಾ). ದೋರೆಗಾಯಂತೆ ಕೆಂಪಗಿರಂವ ಕರಂಳಂ : 
ಸಾರಥಿಯ ಶಿವ ಕೊಟ್ಟನಾದೊಡೆ ಮಾರಿಗುಬ್ಬಸವಾಗದಂತಕನೂರು 
ತುಂಬದೆ ದೊಳ್ಳು ನೂಕದೆ ರಣಪಿಶಾಚರಿಗೆ ದೋರೆಗರುಳಲಿ ದಾನವಿಯ 
ರೊಡಲೇಟು ಹತ್ತದೆ ಹಬ್ಬವಾಗದೆ ಭೂರಿ ಭೇತಾಳರಿಗೆ ಹೋಹುದೆ 
ಬಜ್‌ದೆ ರಣವೆಂದ (ಕುವ್ಕಾವಿ. ೫-೨೫). 

[ ದೋರೆೆ + ಕರುಳು (ಕರುಳ) ] 

ದೋರೆಗಾರ್ಯ, ದೋರಗಾಯಿ, ದೋರೆಕಾಯಿಂ, ದೋರೆಗಾಯಿ (ನಾ). 
ಅರ್ಥ ಮಾಗಿದ ಕಾಯಿಂ; ಹಣ್ಣಾಗಲು ಬಂದ ಕಾಯಿ: ಪುದಿದೆಳಗಾಯ್‌ 
ಬಸಂತದ ಮೊದಲ" ನೆರೆದೊಪ್ಪುವ ದೋರೆಗಾಯ್‌ ಬಸಂತದ ನಡು ಪಣ್‌ 
ಬಸಂತದ ಸೆಅಂಗೆನೆ ತನ್ಮಯಮಪ್ಪಿನಂ ಬಸಂತದ ನಿಮಿರ್ದಾದಿಮಧ್ಯವಂವ 
ಸಾನಮೊಡಂಬಡೆ ತನ್ನೊಳಂ ಬಸಂತದೊ![ಳಮಿದೇಂ] ಬಸಂತದದಗುಂತಿಗೆ 
ಬಾಟಕ್ಕೊದಲಾಯ್ತೊ ಮಾಮರಂ (ಶಾಂತಿಪು.೭-೧೪೩) ; ಸೀಮಾವಿನ ದೋರೆ 
ಗಾಯ್ಗಳಂ ಗೊಲೆವೆರಸು ನೆಲಕ್ಕೆ ಬೀಟಲೀಯದೆ (ಧರ್ಮಾಮ್ಮ. ೦೩-೩೦) ; 
ಪೊಳೆವಲರ ಸಿಂಧೂರತಿಲಕದಿಂ ತತ್‌ಕಂಸುಮಕೆಳಸಿ ಬಂದೆಟಜಿಗಿದಳಿಗಳ 


(ವಿದಾಕ್ಮ. ೭೧-೩) ; 


ಕಾಲೂಸರೆ , , 


ದೋರೆಗಾಯಿ 


ಕುಂತಳದಿನವಟಿ ಕಳರುತಿಯ ಸವಿವಾತಿನಿಂ ತೋಣ (ರ ದೋಹಕಿ ಓರೆ] 
ಗಾಯ್ಗ ಳ ಕುಚಂಗಳಿನೊಪ್ಪಕತೆ ದಾಡಿವಿಸಲಲನೆ ಶುಕನು 
ಮನೊಲಿಸಿಕೊಂಡಳೆನೆ (ಪದ್ಮರಾ. 6-೩೬). ದೋರಗಾಯಿ : ಸೀಬೆಯ 
ಮರದಲ್ಲಿದ್ದ ದೋರಗಾಯಿಗಳನ್ನೆಲ್ಲಾ ಹುಡುಗರು ಕಿತ್ತು ಹಾಕಿದ್ದಾರೆ 
(ಕೂ). ದೋರೆಕಾಯಿ : ಒಂದು ಮಾಗಿದ ಹಣ್ಣು, ಇನ್ನೊಂದು 
ಮಿಂಚುವ ದೋರೆಕಾಯಿ (ಕರಕ, ೪೯೭). ದೋರೆಗಾಯಿ : “ಶಲಾಟುಃ, 
ಆಮೇಫಲೇ- ಪಕ್ಕವಾಗದೇ ಇರುವ ಕಾಯಿ, ಕಸುಗಾಯಿ, ದೋರೆಗಾಯಿ, 
ಎಳೆಗಾಯಿ, ಮಿಡಿಗಾಯಿ” (ಸಿದ್ಧಾಂತಿ. ೧೦೦) ; ನಸುಮಿಡಿಗಾಯಿ ಕಸುಗಾ 
ಯ್ಹೋರೆಗಾಯಿಗಳ , , , ಭೂಜದಿನೆಸೆದುದ ದ್ಯಾನ (ತೊರರಾ. ೧-೯-೧೨): 
ಚೆಟ್ಟಾಗಿರಲಿ, ದೋರೆಗಾಯಾಗಿರಲಿ, ಅಥವಾ ಹಣ್ಣೇ ಆಗಲಿ ಬಹಳ ರುಚಿ 
(ನನ್ನೂರು. ೧೯೯). 
[ದೋರೆ * ಕಾರ್ಯ್ಮ./ತುಳು. ದೋರೆಕಾಯಿ ; ತೆಲು. ದೋರಗಾಯ] 

ದೋರೆಗಾಯಿ "ದೋರೆಗಾಯ್‌' ನೋ. 

ದೋರೆಗೆಂಬಿಸಿಲ್‌ (ನಾ). ಅರ್ಧ ಮಾಗಿದ ಫಲದ ಬಣ್ಣವನ್ನು 
ಹೊಂದಿರಂವ ಬಿಸಿಲಂ ; ಕೆಂಬಿಸಿಲು : ವಧೂಜನಪಾದಪಲ್ಲವಪ್ರಸರದ 
ಕಾಂತಿ ಕಾಮರ್ನಿಗಿಲ ಮೇಗೆಳನೇಸಅ ದೋರೆಗೆಂಬಿಸಿಲ್ಲ ಸರಿಸಿದಂಶಿರಾಯ್ದೂ 
(ಅನಂಪು. ೦೦-೩೫). [ದೋರೆ + ಕೆಂಬಿಸಿಲ್‌] 

ದೋರೆಪಣ್‌ "ದೋರೆವಣ್‌' ನೋ. 

ದೋರೆವಣ್‌, ದೋರಹಣ್ಣು, ದೋರೆಪಣ್‌, ದೋರೆಹಣ್ಣು (ನಾ). 
ಪೂರ್ಣವಾಗಿ ಮಾಗದ ಹಣ್ಣು ; ಮಾಗಲಿರುವ ಹಣ೧್ಣ : ಅಂಬುಧಿ 
ಯೊಳುದಿರ್ದು ತೇಂಕುವುದುಂಬರ ಜಂಬುವಿನ ದೋರೆವಣ್ಣವೊಲೆಸೆಗುಂ 
(ಅರ್ಧನೇ. ೦-೩೬) ; ತಳಿರ ಕಳಿಕೆಯ ಮಿಡಿಯ ಪೂಗುಡಿಯ ಪಣ್ಣ ದೋರೆ 
ವಣ್ಣ ಬೆರಕೆವಣ್ಣದೊಳ್ಳಳಿರ ಪುದುವಿನಿಂ ಬೆಡಂಗುವಡೆದು (ಕಂದ್ರಫು. 
೧-೧೦೩' ವ) ; ಜಂಬು ದೋರೆವಣ್ಣೊಂಗಲನಾಂತುದು (ಅನಂಪು. ೯-೬) ; 
ಕೆಂಬರಲೆಂಬಂತೆ ಸಾರತರಮಾದ ದೋರೆವಣ್ಣಳಿಂದಿಂದ್ರನೀಲದಂದಂಬಡೆದು 
(ಕಬಶಂ- ೨-9೨ ವು. ದೋರಹಣ್ಣು : ಪೂರ್ತಿ ಮಾಗಿದ ಹಣ್ಣಿಗಿಂತ 
ದೋರಹಣ್ಣು ಹೆಚ್ಚು ರುಚಿಯಾಗಿರುತ್ತದೆ (ಕೂಢಿ). ದೋರೆಪಣ್‌ : 
ಕಳಿಕೆ ಕೊನರ್‌ ತಳಿರ್‌ ಮುಗುಳಲರ್‌ ಮಿಡಿ ಕಾಯ್‌ ನಸುದೋರೆ ದೋರೆ 
ಪಣ್‌ ಬಳಸಿರಲ್‌ . , . ಮದನತೋಮರವಾದುದು ಬಂದ ಮಾಮರಂ 
(ಅಗವಿ. ೧೪-೨೭). ದೋರೆಹಣ್ಣು : ಕಾಯಿ ದೋರೆಹಣ್ಣ ಮೊದಲಾದವ 
ಅಲ್ಲಿಯ ಗಂಧವನಅ್‌ವುದು ಆಚಾರಲಿಂಗದಲ್ಲಿಯ ಪ್ರಸಾದಲಿಂಗ ಇಂತಿದ 
ಜಲ್ಲಿಯ ಗಂಧತೃಪ್ತಿಯನಟ್‌ವುದು ಆಚಾರಲಿಂಗದಲ್ಲಿಯ ಮಹಾಲಿಂಗ 
(ಆದವ. 8-0೨) ; ವಿಜಯನ ಸತಿಯಿಂದ ಫಲವಾಯಿತು ಅದು ಗಜರಾಜ 
ನಿಂದ ದೋರೆಹಣ್ಣಾಯನ್ತು (ಫಪುಕಂದ. ೫-೯೨-3) ; ಬೋರೆಗಿಡದಿ ದೋಟಿಗೆ 
ದೊರೆತ ದೋರೆಹಣ್ಣನವನಿಗೆ ವೆಂಲಿಸುವೆ (ಗಿಳಿವಿಂ. ೬೧-೩೨). 

[ ದೋರೆ, * ಪಣ 

ದೋರೆವಲ್‌, ದೋರೆವಲ್ಲಂ (ನಾ), ದೋರೆಹಣ್ಣಿನಂಥ ನಸುಗೆಂಪು 
ಬಣ್ಣದ ಹಲ್ಲೂ: ಮಿಸುಗುವ ದೋರೆವಲ್‌ ಕರಮೆ ಮಾಸರಮಾದುದು 
ದೇಸೆಕಾರ್ತಿಯೊಳ್‌ (ಜಂದ್ರಪು. ೮-೫೧) : ಮಿಸಂನಿಯ ಕಂಕಣಂ ಪೊಳವ 
ಪೊಂಬಳೆ . , . ಹಳದಿಯಂಬರಮೊಪ್ಪುವ ದೋರೆವಲ್‌ ಕರಂ ಮಿಸುಗುವ 
ಪ್ರಷ್ಟರಾಗಮಣಿಮುದ್ರಿಕೆಯಿಂದಮಲಂಪುಗೊಂಡು ನಿಂದಸಿಯಳು ಪೋಲ್ತ 
ಳಂಗಜನ ವಲ್ಲಭೆಯರ್ಚಿಪ ಪೊನ್ನ ಬೊಂಬೆಯಂ (ಸೂಕ್ತಿಸು. ೮-೪೦೯) ; 
ಕೆಂಬರಲ ಪಳಿವ ದೋರೆವಲ* (ನಾಗಷ. ೨-೦೧೪). ದೋರೆವಲ್ಲು : ಗಂಡ 
ಸ್ಮೈಲಪನ್ನೆ ಕೊನರುವ ಕರ್ವಿಸೆ ತೊಂಡೆವಣ್ಣುಟಿ ದೋರೆವಲ್ಲು ಮಂಡಳಿಸುವ 
ಕಂಠಸರದ ನುಣ್ಣೊರಲನ ಕಂಡಾಕ್ಷಣ ಸೋತರೊಲಿದು (ಮೋಹತ. 


೧೮-೬೩). [ ದೋರೈೆ + ಪಲ್‌] 


೪೧೧೭ 


ದೋರ್ಜಲ 


ದೋರೆವಲಸು (ನಾ). ಅರ್ಧ ಮಾಗಿದ ಹಲಸು: ಕೆಲವು ಹೊಸ ದೋರೆ 
ವಲಸಿನ ತೊಳೆಯನುಕ್ಕರಿಸಿ ಪಲಭಾಗೆಯಂ ಮಾಡಿ ತಾಳಿದಂಗಳನಟ್ಟು 
(ಸೂಪಕಾ. ೫-೫೬). [ದೋರೆ| ೬ ಪಲಸು (< ಪನಸು)] 
ದೋರೆವಲ್ಲು "ದೋರೆವಲ್‌' ನೋ. 
5| ದೋರೆವಾಯ್‌ (ನಾ). ದೋರೆಹಣ್ಣಿನಂತೆ ಕೆಂಪಗಿರುವ ಬಾಯಿ ; 
ಕೆಂಬಾಯಿ : ಅಳಿದ ಕುರುಳ್‌ ತಡಂಮುಡಿದ ಸೋರ್ಮುಡಿ ಬೀಗಿ ಬೆಳರ್ತ 


ದೋರೆವಾಯ್‌ ನವನಖಾಂಕಮಲಂಕರಿಸಲ್‌ ನಿಜೇಚ್ಛೆಯಿಂ 
ಸುಳಿವಬಲಾಜನಂ  ದಿನಕರೋದಯಕಾಲದೊಳೊಪ್ಪಿ ತೋಟುಗುಂ 
೯-೬೧). [ ದೋರೈೆ * ಬಾಯ್‌] 


10) ದೋರೆವಾಯ್ದೆ ಅ (ನಾ). ದೋರೆಹಣ್ಣಿನಂತೆ ಕೆಂಪಗಿರುವ ತುಂಟಿ; 
ಕೆಂದಂಟಿ : ಪಾಮರಿಯರ ದೋಲ್‌ [ರೆ] ವಾಯ್ಕೆಆ್‌ಗಳಂ ನೆಅಮಾಕ್ಷಿಸಿ 
ಬೀಡೆವೆತ್ತು ಬಿತ್ತರಿಸುವ ದಾಡಿಮವ್ರಜಮಿವೆಂಬಭಿಶಂಕೆಯನಪ್ಪು ಕೆಯ್ದು 
(ಶಾಂತೀಶ್ಶ. ೧-೯೩. [ದೋರೆ; ೬ ಬುಯ್ದೆ ಚಕ್ಕಿ) 

ದೋರೆವಿಸಿಲು (ನಾ). ಎ ದೋರೆಗೆಂಬಿಸಿಲ್‌ : ಎಳನೇಸಅ ದೋರೆವಿಸಿಲು 
ಕತ್ತೆಲೆಯೊಳು ಪೊಳೆವಂತೆ (ಅನಂಚ. ೧೫-೩). 

[ ದೋರೈ + ಬಿಸಿಲು ( €ಬಿಸಿಲ್‌) ] 

ದೋರೆಹಣ್ಣು "ದೋರೆವಣ್‌' ನೋ. 

ದೋರ್ಗರ್ವ (ನಾ). ತೋಳಿನ ಶಕ್ತಿ ಅಥವಾ ಪರಾಕ್ರಮದ ಬಗ್ಗೆ 
ಇರಂವ ಹೆಮ್ಮೆ,- ಗರ್ವ : ದೋರ್ಗರ್ವಮನಿರ್ವಲಂ ಪೊಗಲ್ಲಾನಂ 
ಸೌಮಿತ್ರಿಯಂ ರಾಮನಂ ವಿರಥರ್ಮಾಡಿ ರಣಾಗ್ರದೆೊಳ್‌ ಪಿಡಿದುತಂದಾಂ 

ಎಟ್ಟಪೆಂ (ಪಂರಾಮಾ. ೧೪-೦೧೯) ; ದೋರ್ಗ್ಗರ್ವದೊಂದು » ೬ ಆತನ 
ಸಹೋದರೆಂ ತಾಂ ಭೂತಳದೊಳು ಕೀರ್ತಿವೆತ್ತ(0)ನಮಳಚರಿತ್ರಂ 
(ಸೌಇಇ. ೫೪, ೨೩೩-೮ ; 1208); ಮೌನಮಂ ತಾಳಿ ಮಹಾಸಭೆಯೊಳ* 
ದೋರ್ಗರ್ವಮುಳಿದ ಭಟರಂ ಮಿತ್ರರಂ ಬಂಧುವರ್ಗಂಗಳಂ ನೋಡಿ 
(ಜಿಬಪು. 20-೪). [ಸಂ.] | 

ದೋರ್ದಂಡ (ನಾ). ದಂಡದಂತೆ ಉದ್ದವಾದ ತೋಳು; ಶಕ್ತಿಯಂತ 
ವಾದ ಬಾಹು; ಭುಜಾದಂಡ : ಸುರಸಂದೋಹದ ತೀವಿ ತಂದಡಂ 
ಘಟಸಂಘಾತಂಗಳಾನಲೈರಟ್ಕರದಿಂ ಬಾರದೆ ಮಾಣೆ ನಿರ್ಮಿಸಿದ ದೋರ್ದಂ 
ಗಳೊಳ್‌ ಭೂಷಣೋತ್ಕರಮಿಂಬಾಗಿರೆ (ಆದಿಪು. ೭-೮೬) ; ಈ ವಜ್ರಾ ವರ್ತ 
ಕೋದಂಡಮನವಯವದಿಂದೇಜಿಸಲ್‌" ಸಾಲ್ವ ದೋರ್ದಂಡಾವಷ್ಟಂಭ 
ಪ್ರಚಂಡಂ ಜನಕಜೆಗೆ ವರಂ ಬರ್ಪುದು (ಪಂರಾಮಾ. 8-೭೬). [ಸಂ] 

ದೋರ್ದರ್ಪ (ನಾ). ಎದೋರ್ಗರ್ವ: ದರ್ಪಕ ಮೇಘಚಂದ್ರಮುನಿಯೊಳ್‌ 
ಮಾಣ್‌ ನಿನ್ನ ದೋರ್ದರ್ಪಮಂ (ಪಂರಾಮಾ. ೧-೨0); ಇವು ಕಂದರ್ಪಂಗೆ 
ದೋರ್ದರ್ಪವನಳಿಗಳಿಪಂ ಗಂಧವಾಹಂಗೆ ಸೌಗಂಧವನಬ್ದಂಗೂರ್ಜಿತಾ 
ಟೋಪವನಡರಿಸುಗುಂ (ಜಗವಿ. ೪-೬೫). [ಸಂ.] 

ದೋರ್ದಿ (ನಾ). (ತೆಂಗಿನ ನಾರಿನ) ದಪ್ಪವಾದ ಹಗ್ಗ : ಆಗ ಅಲ್ಲಿದ್ದ 
ಸದಸ್ಕರಲೊಬ್ಬನು “ ದೋರ್ದಿಯಂತೆ (ತೆಂಗಿನ ನಾರಿನ ಹೆಗ್ಗದಂತೆ) 
ಯಾಕೆ ತಿರುಚಿಕೊಂಡು ಸಂತ್ರುತ್ತಿದ್ದೀಯೆ ?” ಎಂದು ಆತನನ್ನು ವಿನೋದ 
ವಾಗಿ ಕೇಳಿದನು (ದಾದಾನ. ೪) ; "ದೋರ್ದಿ'ಯನ್ನು ಸುಟ್ಟರೂ, ಅದರ 
ರುಚನ್ನು ನಾಶಮಾಡಲಾಗುವುದಿಲ್ಲ (ದಾದಾನ. ೪). 

[ ಗುಜ. ದೋರಡಿ] 

ದೋರ್ಬಲ, ದೋರ್ಬಳ (ನಾ). ತೋಳಿನ ಬಲ,-ಕಸಂವು; ಭುಜಬಲ ; 
ಪರಾಕ್ರಮಂ : ಕಾಡ ಬಡನರಿ ಮೊಲ ಪುಲ್ಲೆಗಳಲ್ಲಿ ನಿನ್ನ ಸಾಹಸಮುಂ 
ದೊೋರ್ಬಲಮುಂ ಮೆಜ್‌ಗುಮದಲ್ಲದೆ ಚಲದಂಕನೊಳೆನ್ನೊಳೆಂತುಮೇಂ 
ಮೆಜಕಸಿದಪ್ರದೇ (ಶಬಶಂ. ೪-೨೭); ಹರ್ಷವರ್ಧನನನ್ನು ತನ್ನ ದೋರ್ಬಲ 
ದಿಂದ ಇರಿದಿಕ್ಕಿ . "ಪರಮೇಶ್ವರ'ನೆಂದು ಬಿರುದು ಪಡೆದನು 


15 


20 


ದೋರ್ಬಲಿ 


(ಕವೀರ. ೧೫. ದೋರ್ಬಳ : ಕುಂತಳನೃಪಾಳಂ [ಕೂಡೆ] ಕೊಣ್ಣಾಡೆ 
ದೋರ್ಬಳಮಂ ಮಧುವದಣ್ಣಾಧೀಶ್ವರಂ ತಾಳ್ದಿದಂ (ಕಇಆ. 
೪-೨-೧೨೧; ೩058) ; ದ್ವಿಗುಣಿಸಿದತ್ತು ದೋರ್ಬಳ ಚತುರ್ಬಳಮಾತನಿನೀ 
ನೃಪಂಗೆ (ಮಲ್ಲಿಪು. ೪-೧೫೦) ; ದೋರ್ಬಳವಾಯುನಂದನನೆ ಪುಟ್ಟಿದ 
ನಂದನೆನೆಂದು ನೋಡಿ (ಕುಸುಮಾ. ೬-೧೯). 'ದೋರ್ವಲ' ಪರಾ. 
[ಸಂ.) 

ದೋರ್ಬಲಿ (ನಾ), ತೋಳಿನ ಬಲವುಳ್ಳವನು; ಭಂಜಬಲವುಳ್ಳವನಂ ; 
ಪರಾಕ್ರವಿಂ: ದೋರ್ಬಲಿಯೆನಗೆಆಅಗದ ಮೇಲರಸುಗಳಾರ್ಬದೆಜಗಿದ 
ರೇನು ಮಾರ್ಬಲವಿದ್ದೇನು ಫಲ ನನಗಿನ್ನೀ ದೋರ್ಬಲವಿದ್ದೇನು ಫಲವು 
(ಗೋಮಟೇ. ೦೨-೨೬). [ಸಂ. ದೋರ್ಬಲಿನ್‌ ] 

ದೋರ್ಬಳ "ದೋರ್ಬಲ' ನೋ. 

ದೋರ್ಭಂಗ (ನಾ). ತೋಳಿನ ಪರಾಕ್ರಮಕ್ಕೆ ಅವಮಾನ ಮಾಡಂವುದಂ; 
ಸೋಲಿಸಂವುದಂ : ವೀರಂಗೆ ದೋರ್ಭಂಗಂ ಮಾಡಿದನೇನಲಂಘ್ಯ 
ಬಲನೋ ರಾಮಾನುಜಂ ಲಕ್ಷ್ಮಣಂ (ಪಂರಾಮಾ. ೮-3೯) ; ಸ೦ಗರದೊಳ್‌ 
ಕುಡುವೆಂ ದೋರ್ಭಂಗಮಂ (ಪಂರಾಮಾ. ೦೩-೧೯೯) [೫0.7 

ದೋರ್ಮಂಡಲ (ನಾ). ಭಂಜಪ್ರದೇಶ; ಬಾಹಂವಲಯ : ದೋರ್ಮಂಡ 
ಲದೊಳ್‌ ತಳೆದಂ ಭೂಮಂಡಲಮಂ ಶ್ರಿದಶಜಯಂ ಜಯಶ್ರೀರಮಣಂ 
(ಪಂರಾಮಾ, ೧೦-೬೮), [ಸಂ.] 

ದೋರ್ಮಹಿಮೆ (ನಾ). ತೋಳಿನ ಶಕ್ತಿ; ಪರಾಕ್ರಮದ ಹಿರಿಮೆ: 
ರಕ್ಕಸನ ದೋರ್ಮಹಿಮೆ ಮಡಲಿಟ್‌ದು ಪರ್ಬಿದುದು (ಕೆಬಪು. ೪೭-೦೩). 

[ ಸಂ. ದೋರ್ಮಹಿಮನ್‌ ] 

ದೋರ್ಮೂಲ (ನಾ). ಬಾಹಂವೂಲ ; ಕಂಕಂಳಂ; ಬಗಲು: ಅಸಿತೇಕ್ಷು 
ಕಾರ್ಮುಕನೊಡಲನೇಳಿಪ ದೋರ್ಮೂಲ ಜಡೆವಾಳ ಬೇರ್ಮೂಲವೆರ್ದೆ 
ಗೊಳ್ಳ ಭರ್ಮತಾವಂರೆ ಸಾಸ್ಯ ಕೂರ್ಮೆಗಿಕ್ಕಿದ ವಸ್ಯವೊರ್ಮೊದಲಿವೆನೆ ರತಿಗೆ 
ನೂರ್ಮಡಿಯ ಗಾಡಿವಡೆವರ್‌ (ಉದೃದೇ. ೫-೨೨) : ಬಲಗಂಲ್ಪಿಂದೆಸೆಗಾಗೆ 
ವಾಮಪದಮಂ ಮುಂದಿಟ್ಟು ದೋರ್ಮೂಲಮುಂ ಮೊಲೆಯಗ್ರಂ 
ತದೆಲೋಜಕಿ ತೆಳ್ನಡು ಬಳುಂಕಲ್‌ ನುಣ್ಣೊರಲ್ಕೊಂಕೆ ಕೋಮಲೆ ನಿಂದು 

. . ಎಚ್ಚಳಿನಿಯಂ ಭಾಪೆಂಬಿನಂ ದ್ವೀಪಿಯಂ (ರಾಜಶೇ. ೫-೯೮): 


[ ಸಂ.] 
ದೋರ್ಯ "ದೋರೆ' ನೋ. 
ದೋರ್ಯುಗ (ನಾ). ಎರಡು ತೋಳಂಗಳು ; ಬಾಹಂಯಂಂಗ್ಕ : 
ತನುಲತೆಗೆ ಶಾಖೆ ಕರತಳವನಜಕ್ಕೆ ಮೃಣಾಳನಾಳಮಕ್ಕಿಭ್ರಮರಕ್ಕೆ 


ನವೀನಶಿರೀಷಸ್ರಜಮೆನೆ ವನಿತೆಯ ದೋರ್ಯುಗಕ್ಕೆ ಪರ್ಯಾಯಂಗಳ್‌ 
(ಜಂದ್ರಪು, ೧೧-೧೦೧) ; ಹರಭಕ್ತರ್‌ ಬಂದೊಡುರ್ಬುತ್ತವರ ಚರಣಮಂ 
ಕಣ್ಗ್ಣಳೊಳ್‌ ಕಂಠದೊರ್ಗ ಪೇರುರದೊಳ್‌ ಭಾಳಾಗ್ರ ದೋರ್ಯುಗ 
ದೊಳುಭಯಗಂಡಂಗಳೊಳ್‌ ತಾಳ್ವುಮೆತ್ತುತ್ತೊರೆಯುತ್ತಪ್ಪುತ್ತೆ. . - 
ಬಾಳ್ಡಿರ್ಪಿರೆವಂ ನೀನಿತ್ತು ಪಂಪಾಪುರದರಸ ವಿರೂಪಾಕ್ಷ ರಕ್ಷಿಪ್ಪುದೆನ್ನಂ 
(ರಕ್ಲಾಶ. ೩೮) . [ಸಂ.] 

ದೋರ್ಯುದ್ಧ (ನಾ). ದ್ವಂದ್ವಯುದ್ಧ ; ಹೋರಾಟ ; ಜಗಳ : 
“ದೋರ್ಮದಧ್ಯ (ಯರ್ನದ್ಧ 3 ಮೆನೆ ಕರೀರಕಮೆನಲು ಜಗಳಕ್ಕೆ ನಾಮ 
ಮಕ್ಕೂಂ” (ಮಂಗರಾ. ೧೦೩೨-೩೦). [ಸಂ.] 

ದೋರ್ವಲ, ದೋರ್ವಳ (ನಾ). ೧. ಎ ದೋರ್ಬಲ: ವಿಜಯಶ್ರೀ 
ಕಾಂತೆಗಂ ಕಾಂತೆಗಂ ನಿನಗಂ ದೋರ್ವಲದಿಂದಮೊಂದೆ ಪಸೆಯೊಳ್‌ ಪಾಣಿ 
ಗ್ರಹಂಗೆಯ್ಯೆನೇ (ಪಂಪಧಾ. 4-೬೫); ತನ್ನ ಬಾಣದ ಮೊನೆಯೊಳಿ್‌ 
ಮಾರ್ವಲಮಂ ತವಿಸಿದನೆನೆ ದೋರ್ವಲಮೇಂ ಬ್ರಹ್ಮರಥನೊಳವಿತ 
ಥಮಾಯ್ತೋ (ಪಂರಾಮಾ. ೨-೬೨); ಎನ್ನ ಪೆಂಡತಿಯೆನ್ನ ಬಾಂಧವರೆನ್ನ 


೪೧೧೮ 


ದೋಲಯಿಸು 


ಮೈಯೆನ್ನ ದೋರ್ವಲಮೆಂದು ಧರ್ಮದ ಬಟ್ಟೆಗಾಣದೆ (ಧರ್ಮಾಮ್ಮ. 
೭-೧೨೦): ಪರ್ವಿದ ಗರ್ವದ ಕೊರ್ವಿಂದಮರರಗುರ್ವಿಸೆ ಭರ್ಜಿಸಿ ದೋರ್ವಲ 
ಮಂ ಮೆಣಿದುರ್ವುವ ದುಷ್ಟಜಲಂಧರವಾರಿಧಿಗೌರ್ವಾನಲ ಜಯತು 
(ಉದೃದೇ. ೬-೧೯). ದೋರ್ವಳ : ೧. ದೋರ್ವಳದಿಂ ಚತುರಬ್ಧಿ ಮೇಖಲಾ 

6 ವಳಯಿತ ಭೂಮಿಗಾದನೆಜಿಕಿಯಂ ಶೂದ್ರಕನೆಂಬ ಭೂಭುಜಂ 
(ಕಾದಂಪೂ.6): ದೋರ್ವಳದೃಪ್ತಂ' ತಳತಂತ್ರಮಿರ್ಕೆಲದೊಳಿಂಬಾಗಿರ್ಹಿನಂ 
ಲೀಲೆಯಿಂ ತಳರ್ದಂ (ಪುಷ್ಕಪು. ೫-೧೮). ೨. ತೋಳಿನ ಶಕ್ತಿಯುಳ್ಳವನಂ; 
ಪರಾಕ್ರವಿಂ : ಅದನಾಳ್ವನಪ್ರತಿಮ ದೋರ್ವಳನಾ ವಿಭುದೇವಸೇನಂ 
(ನೇಮಿಪು. ೬-೨) : ಪುರದ ಬಹಿರಾವರಣಸೀಮಾಂತರದ ಸಂವೇಶದಲಿ 
ದೊರೆಗಳಿ ಬೀಡಾಯ್ತರಸು ಮನ್ನೆಯ ಮಂಡಲೇಶ್ವರ ಸೌರ್ವಭೌಮರಿಗೆ 
ದೋರ್ವಳರಿಗವನೀಸುರರಿಗಾ ವಿಟಶೂದ್ರ ಮೊದಲಾದರಿಗೆ ಮಿಕ್ಕಿನ 
ವಿವಿಧ ವರ್ಣಾಶ್ರಮ ಜನಂಗಳಿಗೆ (ತೊರರಾ. ೧-೧೨-೩೦). 

[ಆ ಸಂ. ದೋರ್ಬಲ) 

ದೋರ್ವಲನ (ನಾ). ತೋಳಂಗಳನ್ನು ಆಡಿಸಂವುದಂ; ಬಾಹಂಚಲನೆ : 
ಚಾರಿ ಮೆಟ್ಟುವ ಭಂಗಿ ದೋರ್ವಲನಂ ಮನಂಗೊಳೆ ಮಂಜುಮಂಜೀರ 
ಕಂಕಣಕಿಂಕಿಣೀರುತಿ ಪೊಣ್ಮೆ ವಕ್ರಿತೆ ಕಂಧರಂ ಸ್ಮೇರವಕ್ತಸರೋರುಹಂ 
ಲಲಿತಾಯತೇಕ್ಷಣನಾಗಿ ಸಂಸಾರನಾಟಕಸೂತ್ರಧಾರಿ ಮುರಾರಿ ಕೈಪಜ! 
ಗಾಡಿದಂ (ಜಗವಿ. ೩-23). [ಸಂ.] 

ದೋರ್ವಳ "ದೋರ್ವಲ' ನೋ. 

೩0) ದೋರ್ವಳಯ (ನಾ). ತೋಳಿಗೆ ತೊಡಿಸುವ ಒಂದು ಬಗೆಯ ಆಭರಣ; 
ತೋಳಂಬಂದಿ ; ತೋಳಂಬಳೆ ; ಬಾಹಂಪೂರೆ : ಕಂಕಣಮಂ ತಗುಳ್ಳಿ 
ದೋರ್ವಳೆಯಮನಿಕ್ಕಿ ಮುದ್ರಿಕೆಯನೇಟ್‌ಸಿ ನೂಪುರಮಂ ತೊಡರ್ಚಿ 
ಮಂಜುಳ ಕಟಿಸೂತ್ರಮಂ ತುಡಿಸಿ ಕಯ್ದೆ ಯೆ ಕಣ್ಣೆ ಸೆದಂ ಜಿನಾರ್ಭಕಂ 
(ಪುಷ್ಪಪು. ೦೦-೬೩). [ಸಂ. ದೋರ್ವಲಯ] 

26| ದೋರ್ವಳಯುತ (ನಾ). ತೋಳಿನ ಬಲದಿಂದ ಕೂಡಿದವನು; ಭುಜ 
ಬಲವುಳ್ಳವನಂ ; ಪರಾಕ್ರವಿಂ: ಎಲೆ ಸಹಜಾತೆ ನಿನ್ನನತಿವೇಗದೆೊಳಿಂದು 
ಪುರಂದರಾದಿಗಳ್ಳಳೆಯುತರಡ್ಡ ವಿಕ್ಕಿದೊಡೆ ಪೋಪೆನೆ ತಪ್ಪೆನೆನುತ್ತ ... 
ದೋರ್ವಳಯುತನಾಹವಕ್ಕೆಳಸಿ ಪೊರ್ದಿರೆ ನಾಗಕುಮಾರಕುಂಜರಂ 
(ಪುಣ್ಕಾಸ್ತ. ೭-೬3). [ “ಸೆಂ. ದೋರ್ಬಲಯುತ ] 

361 ದೋರ್ವಿಕ್ರಾಂತ (ನಾ). ಎ ದೋರ್ಬಲ: ನೆಗಟ್ಟನಖಿಳರಾಜ್ಯಾಂಗನಾ 
ವಲ್ಲಭಂ ತಾನೆನೆ ದೋರ್ವ್ವಿಕ್ರಾಂತದಿಂದಾಚುಗಿನೃಪತನಯಂ ಬೊಮ್ಮ 
ಭೂಪಂ (ಸೌಇಇ. 1-11, ೦೧೯-೧೮ ; 948). [ಸಂ.] 

ದೋಲ, ದೋಳ (ನಾ). ೧. ತೂಗಾಡುವುದಂ ; ಓಲಾಡಂವುದಂ ; 
ಹೊಯ್ದಾಡಂವುದಂ: ಕಾರುಣ್ಯದೋಲದ:ಯ್ಯಾಲೆಯಂ ನೆನೆ (ಶ್ರೀರಾಮಾ. 
೩೧೦-೨೩೯). ೨. ಫಾಲ್ಗುಣ ಮಾಸದ ಹುಣ್ಣಿವೆಂಯ ದಿನ ಮಾಡುವ 
ಶ್ರೀಕೃಷ್ಣನ ಉತ್ಸವ,--ಡೋಲೋತ್ಸವ. ೩. ಅಂದಣ ; ಪಲ್ಲಕ್ಕಿ. 
೪. ಉಯ್ಯಾಲೆ ; ತೂಗಂಮಂಚ : “ದೋ ಲಾಂದೋ ಲ [ಪಾಕಾ. 
ದೋಳಾಂದೋಳ]ಮುಯ್ಯಲಕ್ಕು0” (ಮಂಗರಾ. ೬೧-೧೭). "ಅಂದೋಲ' 
ಪರಾ. ೫, ವ್ಯವಸಾಯದ ಒಂದು ಉಪಕರಣ; ಕುಂಟಿ: (8). 
ದೋಳ : ೪. ಮೇಲಿನ 'ವಂಂಗರಾ' ಪ್ರಯೋಗದ ಪಾಠಾಂತರವನ್ನು 
ನೋಡಿ. "ಆಂದೋಳ' ಪರಾ. ೫. “ದೋಳಂ ಕೂಂಟೆ” (ಮಂಗರಾ. 
೧೦೯-೦). . [೫0.1] 

ದೋಲಕ (ನಾ). ತೂಗಾಡಂವ ಕಂಚ್ಚು; ಲೋಲಕ: ಗಾಳಿಗೆ ತೂಗಾಡುವ 
ರುಲ್ಲರಿಗಳ ಸ್ಫಟಿಕ ದೋಲಕಗಳ ಟುಣ್‌ಟುಣ್‌ ಧ್ವನಿ ... ಕೇಳಬರುತ್ತವೆ 
(ಇಪ್ಪಕ. ೧೪೭). [0.1 

ದೋಲಯಿಸು "ದೋಲಿಸು' ನೋ. 


10 


15 


46 


ದೋಲಾಯಂತ್ರ 


ದೋಲಾಯಂತ್ರ (ನಾ). “ಒಂದು ಪಾತ್ರೆಯಲ್ಲಿ ಕಷಾಯವನ್ನು ಹಾಕಿ 
ಆದರ ಬಾಯ ಮೇಲೆ ಅಡ್ಡಕಟ್ಟಿಗೆಯನ್ನಿಟ್ಟು ಅದಕ್ಕೆ ಔಷಧದ 
ಗಂಟು ಇಳಿಬಿಡಬೇಕು. ಆ ಗಂಟು ಕಷಾಯದಲ್ಲಿ ಅರ್ಧ ವಂಂಳಂಗಿರ 
ಬೇಕು. ಇದಕ್ಕೆ ದೋಲಾಯಂತ್ರವೆಂಬ ಸಂಜ್ಞೆಯಿಂರಂತ್ತದೆ? (ಗ್ಯ ಹವೆ. 
೮ ಅಡಿಟ): ಅದರೊಳಗಿನ ಕಸರು ಕಡ್ಡಿಗಳನ್ನೂರಿಸಿ ಅರಿವೆಯಲ್ಲಿ ಗಂಟುಕಟ್ಟಿ 
ತ್ರಿಫಲಾದ ಕಷಾಯದೊಳಗೆ ದೋಲಾಯಂತ್ರದಿಂದ ಕುದಿಸಬೇಕು 
(ಗೃಹವೈ. 6). [ಸಂ.] 

ದೋಲಿ (ನೂ). ಬೆಟ್ಟ ಮುಂತಾದ ಇಳಿಜಾರಿನ ಪ್ರದೇಶಗಳಲ್ಲಿ ಮನುಷ್ಯ 
ರನ್ನು ಕೂರಿಸಿಕೊಂಡು ವಂನಂಷ್ಕರೇ ಹೊರುವ ತೊಟ್ಟಿಲಿನಂಥ 
ಒಂದು ವಿಧವಾದ ವಾಹನ: ಮದುವೆಯಾಗಿ ಮರುದಿಬ್ಬಣ 
ಬಂದದ್ದು ದೋಲಿಯಲ್ಲಿ (ಪಳಮೆ, ೩೩): ದೋಲಿಯಲ್ಲಿ ಪರ್ವತವನ್ನು 
ಹತ್ತುತ್ತಿದ್ದಾಗ. ಪರ್ವತದ ಮೇಲು ಕೆಳಗು ಪ್ರದೇಶಗಳಲ್ಲಿ ಚೈತ್ರಮಾಸದ 
ನಾನಾ ವಿಧವಾದ ಬೆಳೆ, ,,. ಸೌಂದರ್ಯದ ಉರಿಯನ್ನು ಎಬ್ಬಿಸಿತ್ತು 
(ನಿಬಂಧ. 11, ೬೯) : ಎರಡು ದೋಲಿಗಳನ್ನು ಹೊಂದಿಸಿಕೊಂಡು , , 
ಕರೆದುಕೊಂಡು ಹೋಗಿ (ಬಂಕಿಮ. ೨30). "ಡೋಲಿ' ಪರಾ, 

[ಸಂ. ದೋಲೀ) 

ದೋಲಿಗ (ನಾ). ಕೆಲಸಗಾರ ; ಸೇವಕ: ದಾವಣಿಗೂಂಟಮಂ ಪೊಡೆವ 
. « * ಗುಡಿವೊಯ್ವ ಬೆನ್ನ ಪ್ರಣ್ಣೋವುವ ನೀರ್ಗೊಳಕ್ಕೆ ಬಟಲ್ವೆೇಟ್ಟುಗಳಂ 
ಪೊಡೆವಕ್ಕಿಯಂ ಕರಂ ಭಾವಿಸೆ ಸೇರೆಗೊಂಡಡುವ ದೋಲಿಗರಿಂದೆಸೆದಂ 
ವಣಕಿಗ್ವರಂ (ದಶಕು. ೪-೭೮). ₹ ಜೋಲಿ, + -ಗ್ಯ] 

ಡೋಲಿಸು, ದೊಲ್ಲಯಿಸು, ದೋಲಯಿಸಂ (ಕ್ರಿ). ಅಲ್ಲಾಡಂವಂತೆ 
ಮಾಡು ; ತೂಗಾಡಿಸಂ: ತಡಿಯ ಹೆಮ್ಮರದ ನೆರಳ ದೋಲಿಸುತ ಬಳಿಗೆ 
ಬರುವ ತೆರೆಯ ಕರದೊಳಾಂತು (ಹಂಸದ. ೬-೨೦). ದೊಲ್ಲಯಿಸು: ಇನ್ನು 
ಮೇತಕೆ ನಿನ್ನ ಮುಸುಕುಮೌನವ ತೊರೆಯೆ ? ಮ:ಚ್ವಾಲೆಯಾಡಿ 
ದೊಲ್ಲಯಿಸುವೇಕೆನ್ಗ? (ಗಿಳಿವಿ. ೨೭-೨. ದೋಲಯಿಸು: ಐರಾವತವೆನೆ 
ಬಿಳಿಮುಗಿಲಾನೆಯ ಸದರೆದಿ ಮುಟ್ಟುತೆ ನೇವರಿಸಿ, ಕುಸುಮಾವಳಿಯೆನೆ 
ಬಾನಿನ ನೀಲವ ಟೊಂಗೆಯ ತುದಿಯೊಳು ದೋಲಯಿಸಿ (ಮಾಂದಳಿ, 
೫೭-೧೨). [ದೋಲ * -ಇಸಂ,) 

ದೋಲು "ಡೋಲಂ' ನೋ. 

ದೋಲೆ (ನಾ). ಉಯ್ಯಾಲೆ; ತೊಟ್ಟಿಲು: “ದೋಲೆ (ದೋಲಿ)-ದೋಲಾ 
ಡೋಲಿ” (ತದ್ಮಕೋ. ೨೧). "ಡೋಲೆ' ಪರಾ. [ಸಂ. ದೋಲಾ] 

ದೋಲೋತ್ಸವ (ನಾ). ದೇವರ ಮೂರ್ತಿಯನ್ನು ಉಯ್ಯಾಲೆಯಲ್ಲಿ 
ಕೂರಿಸಿ ಮಾಡುವ ಉತ್ಸವ ; ಶ್ರೀನಿವಾಸದೇವರ ಗುಡಿಯಲ್ಲಿ ಇಂದು 
ದೋಲೋತ್ಸವ ನಡೆಯುತ್ತದೆ (ಕೂ9). "ಡೋಲೋತ್ಸವ' ಪರಾ. 

[ ದೋಲ + ಉತ್ಸವ] 

ದೋವತಿ "ಧೋವತಿ' ನೋ. 

ದೋವತ್ತಿ "ಧೋವತಿ' ನೋ. 

ದೋವು (ನಾ). (?): ಪಾಡಟೌದು ಕೋಮಳಾಂಗಂ ಬಾಡೆ ನಿಜಾವಯವ 
ದಮಳಮಣಿಭೂಷಣಮಂ ನೋಡುವಡೆ ದೋವಿನೋಲೆಯ (?) 
ತೋಡುಟ್‌ಯಲ್‌ ಪೊಕ್ಕಳಬಲೆ ಜನಕಾಲಯವಃಂ (ನಳಡಂ. ೩೭9). [?] 

ದೋಶಿ (ನಾ). ಜೋಯಿಸ: ಜೋಶಿಗಳೂ ದೋಶಿಗಳೂ (ಹುಜ್ಕಾಟಿ. ೧೬). 
“ಜೋಶಿ” ಪರಾ. [ <ಎಸಂ. ಜ್ಯೋತಿಷಿನ" ] 

ದೋಶ್ಟಕ್ರ (ನಾ). ಕೈಯಲ್ಲಿರುವ ಚಕ್ರಾಯಂಧ ; ಹಸ್ತವರ್ತಿಯಾದ 
ಚಕ್ರಾಯಂಧ : ಚಕ್ರರತ್ನಮೊಂದೆಯಲ್ಲು ಚಕ್ರಿಗಾನುಮಲ್ತೆ ದೋಶ್ವಕ್ರ 
ಮೆಂದು ಬಂದು ಮುಂದೆ ನಿಲ್ವ ಮಾಟಕ್ಕಿಯಿಂ ಪ್ರಭಾಚಕ್ರ ಮೆಸೆಯೆ (ಆದಿಪು. 


೧೨-೫೫). [ ಸಂ. 


೪೧೧೯ 


ದೋಹ 


ದೋಶ್ಶಾಲಿ (ನಾ). (ಸಮರ್ಥವಾದ) ತೋಳುಳ್ಳವನಂ ; ಪರಾಕ್ರವಂ 
ಶಾಲಿ: ವಿಜಯಾರ್ಧನಗಕ್ಕೆತ್ತಿದನಜೇಯದೋ ಶ್ಶಾಲಿ ರಾವಣಂ 
ನಿಜವಿಜಯಧ್ವಜಿನಿಗಳೇಟುಂ ನಿಜಸೀಮಾವಜ್ರವೇದಿಯಿಂ ತಳರ್ದು 
ವೆನಲ್‌ (ಪಂರಾಮಾ. ೧೦-೧೯೭). [ಸಂ. ದೋಶ್ಶಾಲಿನ್‌) 


5| ದೋಷ (ನಾ). ೧. ಕುಂದು; ಕಳಂಕ; “ಕುಜುಹಿನಲ್ಲಿಯುಂ ಕಳಂಕದಲ್ಲಿಯುಂ 


ಕಾ 


0 


ದೋಷವೆಂಬುದು” (ಹೆಲಾಯು. ೧೩೭-೩೪): “ಕಡುಹಿ £ ಕುಲುಹಿ 3 ನಲಿ 
ದೋಷದಲ್ಲಿ ಮಿಗೆ ಕಳೆಂಕಮದೆಂಬುದು” (ಮಂಗರಾ. ೦೪೨-೦೯). 
೨. ಕೊರತೆ; ನ್ಯೂನತೆ. "ದೃಷ್ಟಿದೋಷ? ಪರಾ. ೩. ತಪ್ಪ; 
ಅಪರಾಧ : “ದೋಷವಪರಾಧ” (ವಸ್ತುಕೋ. ೧೧೪-೦೮) ; ಗುಣುರ್ಣವ 
ನೊಳ್ಳು ಮನ್ಮನೋವಾಸಮನೆಯ್ದೆ ಪೇಬ್ಬಪೆನದಲ್ಲದೆ ಗರ್ವಮೆ ದೋಷ 
ಮ[ಟಿ]ಗಂ ದೋಷಮೆ (ಪಂಪಳಾ. ೧-೦೩: ದೋಷಮುಮೇವಮುಂ 
ಶಕುನಿಯಿಂ ಯುವರಾಜನಿನಾಯ್ತು (ಪಂಪಭಾ. ೧೩-೬೮) : ಅವರ ಮಾತು 
ಮಾರಿದ ದೋಷಕ್ಕೆ ನಾವು ಪಾತ್ರರಾಗುವೆವು (ಮುಂಬಯಿ. ೪-೪೮). 
೪. ಕೆಟ್ಟ ಕಾರ್ಯ ; ಪಾಪ: “ಅಘಂ ನಕ್ತಾಂಕ ದೋಷಾಹ್ವಯಂ” 
(ನಾನಾರ. ೧೬) ; ದೋಷವೆಲ್ಲಿಯದೊ ದುರಿತವೆಲ್ಲಿಯದೊ ಸಂಗಯ್ಯಾ 
ನಿಮ್ಮ ಮಾಣದೆ ನೆನೆವವಂಗೆ ಭವಕರ್ಮವೆಲ್ಲಿಯದೊ (ಬಸವ. ೮೭೦): 
ಹಿಂದೆ ಮಾಡಿದ ದೋಷ ಒಂದುಳಿಯದಲುಹಿದೆನೊ ತಂದೆ ಪುಕಿಂದರವಿಠಲ 
ಬಂದೆನ್ನ ಸಲಹೊ (ಪುರಂದ. ೪-99-8). ೫. ಕೆಟ್ಟ ಗುಣ ; ದುರ್ಗುಣ; 
ಅವಗುಣ : ಏಸು ಪುಣ್ಯವ ಗಳಿಸಿಕೊಂಡರು ದ್ವೇಷವೆಂಬೀ ದೋಷದಿಂದಲಿ 
ಲೇಸು ದೊರಕುವುದೆ (ಅಮೃತ. ೨-೬೭); ರಾಗದ್ವೇಷಗಳಿಂಬುದು 
ದೋಷಗಳು (ಹಿಂದಸಾ. ೧೦೫). ೬. ಕೆಟ್ಟ ನಡತೆ; ದಂಶ್ಚಾರಿತ್ರ್ಯ : ನೀಂ 
ಪೊಲ್ಲಮೆಗೆ ಕರಂ ಗೆಂಟಾಗಿರ್ದುಂ ನಿನ್ನ ದೋಷಮಂ ಕಂಡುಮೇಕೆ ಕಳೆಯ 
ದಿರ್ಪಯ್‌ ಬೇಗಂ ಕಳೆ ಕಳೆಯದುದಾಸೀನನಾಗಿರ್ದೆಯಾದೊಡೆ ಸೂಜಿಯ 
ಬಟ್‌ಯ ದಾರದಂತೆ ದೋಷದ ಬಟಕ*ಯನೆ ಪಾಪಂ ತಗುಳ್ಳು ಬರ್ಕುಂ 
(ಜೀವಸಂ. ೩೪-೪೮ ಐ). ಪಿ. ಕೆಡಂಕಂ ; ಅನರ್ಥ: ಪರಮೇಶ್ವರನಾತಂ 
ತತ್ಪ್ರೃಪರಾದಮಂ ಸೈರಿಸಿದೊಂ ನಿರುಪಮಮಿದೆಂದು ಶಂಕಿಸದಿರು 
ಮುಟ್ಟದು ಗುಣಿಗೆ ದೋಷಿಗಕ್ಕುಂ ದೋಷಂ (ಶಾಂತಿಪು. ೩-೮೮) ; 
ಇಂದ್ರಿಯನಿಗ್ರಹವ ಮಾಡಿದರೆ ಹೊಂದುವುವು ದೋಷಂಗಳು ಮುಂದೆ 
ಬಂದು ಕಾಡುವುವು ಪಂಚೇಂದ್ರಿಯಂಗಳು (ಬಸವ. ೯೪೦). ಲೆ. ಅವಂಂಗಳ 
ವಾದಂದಂ ; ಅಶಂಭವಾದಂದು: ಕೊರ ಲೊ ೪" ಕಣಕ್ಲಿಸೆದೊಪ್ಪೆ 
ದೇವಮಣಿ ಮೇಣ್‌ ರೋಚಮಾನಂ ಪೊದಟ್ಮ್‌ರೆ ಪೂರ್ವಾಂಗದೆ 
ದೋಷಮಂ ನಿಟಿಲದೊಳ್‌ ನಿಶ್ರೇಣಿಕಾಕಾರದಿಂದಿರೆ ಮೇಣ್‌ ಪ(ಪು)ಲ್ಲಿಯ 
ಮಾಟಿಕ್ಕಿಯಿಂದಿರೆ ಶಿರೋದೋಷಂಗಳಂ ಮೇಖಳಾಂತರದೊಳ್‌ 
ತೋಟಿರೆ ಪಶ್ಚಿಮಾರ್ಧದ ಶುಭಾವರ್ತಂಗಳುಂ ಪಿಂಗುಗುಂ (ಕೋಕೋಪ. 
೧೧-೮೪). ೯. ಕತ್ತಲೆ; ಅಂಧಕಾರ. "ದೋಷಾನಂಷಂಗ' ಪರಾ. 
೧೦. (ದೇಹಕ್ಕೆ ಸಂಬಂಧಿಸಿದ) ವಾತ, ಪಿತ ಕಫಗಳೆಂಬ 
ಮೂರಂ ಬಗೆಯ ನ್ಯೂನತೆಗಳು: ಆನಾಮಯಂ, ಆರೋಗ್ಯಂ 
_೨ ರೋಗವಿಲ್ಲದೆ ಯಿರುವಿಕೆ, ವಾತ ಪಿತ್ತ ಶ್ಲೇಷ್ಮಗಳೆಂಬ ಮೂರು ದೋಷ 
ಗಳೂ ಸಮಾನವಾಗಿರುವಿಕೆ (ಸಿದ್ಧಾಂತಿ. ೧೮೨). ೧೧. (ರೋಗವು ತೀವ್ರ 
ವಾದಾಗ) ನಾಲಗೆಯ ವೆಂಲೆ ಉಂಟಾಗುವ ಕೆಂಪು ಅಥವಾ ಕಪ್ಪು 
ಕಲೆ: ರೋಗವು ಬಲವಾಗಿ ನಾಲಗೆಯ ಮೇಲೆ ದೋಷ ಬಂತು (ನೀತಿಚಿಂ. 
7, ೨೭). 0೨. (ರೋಗದ) ಚಿಕಿತ್ಸೆ : “ದೋಷಂ ಪ್ರತಿಕಾರಕ್ರಿಯೆ” 
(ವಸ್ತು ಕೋ. ೭೪-೪೨). ೧೩. [ಕಾವ್ಯವಿಸಾ] ಪದ, ಅರ್ಥ, ರಸಗಳಿಗೆ 
ಸಂಬಂಧಿಸಿದ ಕಾವ್ಕಪ್ರಯೋಗದ ನ್ಯೂನತೆಗಳಂ; ಐ ಪ್ರಾಚೀನ 
ಆಲಂಕಾರಿಕರ ಹೇಳಿಕೆಗಳ ಪ್ರಕಾರ ಕಾವ್ಯದೋಷಗಳ ಸಂಖ್ಯೆ ಹಾಗೂ 
ವಿವರಗಳಲ್ಲಿ ವ್ಯತ್ಕಾಸಗಳು ಕಂಡಂಬರುತ್ತವೆ. ನಾಟ್ಯಶಾಸ್ತ್ರ 


ದೋಪ 


ಹಾಗಂ ಕಾವ್ಯಾವಲೋಕನಗಳ ಪ್ರಕಾರ ಕಾವ್ಯದೋಷಗಳಂ ಹತ್ತು. 
ಅವು ಯಾವುವೆಂದರೆ : “(ಅ) ಗೂಢಾರ್ಥ, ಅರ್ಥಾಂತರ, ಅರ್ಥ 
ಹೀನ, ಭಿನ್ನಾರ್ಥ, ಏಕಾರ್ಥ. ಅಭಿಪ್ಲುತಾರ್ಥ, ನ್ಯಾಯಾದಪೇತ, 
ವಿಷವಂ, ವಿಸಂಧಿ, ಶಬ್ದ ಚ್ಯೂತ (ನಾಟ್ಯಶಾ. ೧೬-೮೪/೧೭-೮೮). 
(ಆ) ಅಪಾರ್ಥ, ವ್ಯರ್ಥ, ಏಕಾರ್ಥ, ಸಸಂಶಯ, ಉಪಕ್ರಮದ, ಶಬ್ದ 
ಹೀನ, ಯತಿಭ್ರಷ್ಟ, ಭಿನ್ನವೃತ್ತ, ವಿಸಂಧಿಕ, ದೇಶಕಾಲಕಲಾಲೋಕ 
ನ್ಯಾಯಾಗವಂವಿರೋಧಿ (ಕಾವ್ಯಾವ. ೮೧-೮೮)'' (ಶ್ರೀವತ್ಮ. ೧೧೪) ; 
ಛಂದೋಂಬುಧಿಯ ಪ್ರಕಾರ ಕಾವ್ಯದೋಷಗಳಂ ಹದಿನೆಂಟಂ. 
ಅವು ಯಾವುವೆಂದರೆ: “ಅಸದರ್ಥ, ವಿಪರೀತಕಲ್ಪನೆ, ಅಭವ್ಯ, 
ದಂಷ್ಕರ, ಗ್ರಾವ್ಯೂ, ನೀರಸ, ಅಫ್ರೌಢತೆ, ಅಪ್ರತೀತಿವಚನ, 
ದಂಸ್ಸಂಧಿ, ವಿಶ್ಲೇಷ, ನಷ್ಟಸಮಾಸ್ಕ ನಯನಾಶ, ರೀತಿವಿಫಲ, ದಂರ್ಲ 
ಕ್ಷಣ, ಹಾಸ್ಯವಾಕ್‌, ವಿಷಮ, ಅಸೌವ್ಯ, ಅನೋಜೆ (ಛಂದೋ. ಪು, 
೧೦೦-ಪ. ೧)” (ಶ್ರೀವತ್ಸ. ೦೧೪). ಸಂಸ್ಕೃತ ಆಲಂಕಾರಿಕರು ವಂತ 
ಕನ್ನಡ ಆಲಂಕಾರಿಕರೆಲ್ಲರ ಅಭಿಪ್ರಾಯಗಳನ್ನು ಒಟ್ಟು ಗೂಡಿ ಸಿ, 
ಕನ್ನಡ ಕೈಪಿಡಿಯಲ್ಲಿ ಒಂದಂ ಪ್ರತ್ಯೇಕ ವಿಭಾಗವನ್ನು ಮಾಡಿ 
ಕೊಂಡಿದ್ದಾರೆ. ಆ ವಿಭಾಗದ ಮೇರೆಗೆ ಈ ಕೆಳಕಂಡ ವಿವರಣೆ 
ಯನ್ನೂ ಕಾಣಬಹಂದಂ. ಕಾವ್ಯದಲ್ಲಿ ಪದ, ಅರ್ಥ, ರಸಗಳೆಂಬಂವು 
ಫಂಖ್ಯವಾದಂವುಗಳಾದುದರಿಂದ, ಕಾವ್ಯದೋಷಗಳನ್ನು ಪದ 
ದೋಷ, ಅರ್ಥದೋಷ ವಂತ್ರ್ತೂ ರಸದೋಷಗಳೆಂದಂ ವಂ%ೂರಂ 
ಭಾಗ ಮಾಡಬಹಂದಂ. “೧. ಪದದೋಷಗಳು ... ೧. ಶ್ರುತಿಕಟು- 
ಪರಂಷಾಕ್ಷರಗಳಿಂದ ಕೂಡಿ ಕಿವಿಗೆ ಅಶ್ರಾವ್ಯವಾಗಿ ಇರಂವುದಂ. 
೨. ಚ್ಯುತಸಂಸ್ಕಾರ - ವ್ಯಾಕರಣಕ್ಕೆ ವಿರಂದ್ಕವಾಗಿರಂವುದಂ. 
೩. ಅಪ್ರಯಂಕ್ತ - ಕೋಶ ವ್ಯಾಕರಣಗಳಿಗೆ ಒಪ್ಪಿಗೆಯಾಗಿದ್ದರೂ, 
ಪ್ರಯೋಗದಲ್ಲಿ ಇಲ್ಲದೇ ಇರುವುದಂ. ೪. ನಿಹತಾರ್ಥ-ಪ್ರಸಿದ್ಧವಾದ 
ಅರ್ಥವನ್ನು ಬಿಟ್ಟು ಬೇರೆ ಅರ್ಥದಲ್ಲಿ ಉಪಯೋಗಿಸಲ್ಪಟ್ಟಿರಂವುದಂ. 
೫. ಅನಂಚಿತಾರ್ಥ - ಹೇಳಬೇಕೆಂದಿರುವ ಅರ್ಥದ ಸ್ವಾರಸ್ಯ 
ವನ್ನು ಕೆಡಿಸಂವುದಂ. ೬. ನಿರರ್ಥಕ - ಪಾದಪೂರಣಕ್ಕೆ ಮಾತ್ರ 
ಹಾಕಿರುವುದು. ೭. ಅಶ್ಲೀಲ - ಮನಸ್ಸು ಹಿಂದೆಗೆಯಂವಂತೆ 
ಮಾಡುವುದು. ಇದಂ ಮೂರು ವಿಧ :-(1 ನಾಚಿಕೆಗೊಳಿಸಂ 
ವುದರಿಂದ, (1) ಜುಗಂಪ್ಲೆ ಅಥವಾ ಅಸಹ್ಯವನ್ನುಂಟುಮಾಡಂವುದ 
ರಿಂದ, (111) ಅವಂಂಗಲ ಅಥವಾ ಕೆಟ್ಟದ್ದನ್ನೂ ಸೂಚಿಸಂವುದರಿಂದ. 
೮. ಸಂದಿಗ್ಧ - ಗೊತ್ತಾದ ಒಂದು ಅರ್ಥವಿಲ್ಲದೆ ಹೀಗೋ ಹಾಗೋ 
ಎಂದಂ ಸಂದೇಹ ಹುಟ್ಟುವಂತೆ ಇರಂವುದಂ. ೯. ಅಪ್ರತೀತ - 
ಕೇವಲ ಶಾಸ್ತ್ರಗಳಲ್ಲಿ ಮಾತ್ರವೇ ಬರಂವುದು. ೧೦. ಗ್ರಾಮ್ಯ - 
ಗಂಭೀರವಲ್ಲದ್ದ. ೧೧. ಕ್ಲಿಷ್ಟ - ಪಾಠಕರಿಗೆ ಸುಲಭವಾಗಿ 
ಅರ್ಥವಾಗದಿರಂವುದಂ. ೧೨. ಅವಿವೃಷ್ಟವಿಧೇಯಾಂಶ - ಹೇಳ 
ಬೇಕೆಂದಿರಂವ ವಿಷಯದಲ್ಲಿ ವಂಖ್ಯಭಾಗಕ್ಕೆ ತಕ್ಕ ಪ್ರಾಶಸ್ತ್ಯ ಕೊಡ 
ದಂತಿರಂವುದಂ. ೧೩. ವಿರಂದ್ಕವಂತಿಕೃತ್‌ - ಹೇಳಬೇಕೆಂದಿದ್ದ 
ಅರ್ಥಕ್ಕೆ ಕೇವಲ ವಿರಂದ್ಧವಾದ ಅರ್ಥವೂ ಆಗಂವಂತಿರಂವುದಂ. 
ವಾಕ್ಯದಲ್ಲಿ ಮಾತ್ರ ಬರ ತಕ್ಕ ದೋಷಗಳು. ೧. ಪ್ರತಿ 
ಕೂಲವರ್ಣ - ಪ್ರಸಕ್ತವಾದ ರಸಕ್ಕೆ ಅನಂಗುಣವಲ್ಲದ ಅಕ್ಷರಗಳಿರು 
ವುದಂ. ೨. ವಿಸಂಧಿ-ಎಂದರೆ (1) ಅಶ್ಲೀಲವು ತೋರುವ ಹಾಗೆ 
ಸಂಧಿ ವಠಾಡಿರುವುದಂ. (11) ಕಿವಿಗೆ ಬಿರಂಸಾಗಿರಂವಂತೆ ಸಂಧಿ 
ಮಾಡಿರಂವುದಂ. ೩. ಅನುಚಿತ ವೃತ್ತ.-(1) ಛಂದಸ್ಸಿಗೆ ಅನಂಸಾರಿ 
ಯಾಗಿದ್ದರೂ ಕಿವಿಗೆ ಶ್ರಾವ್ಯ ವ ಲ್ಲದೆ ಇರುವುದು. (1) ರಸಕ್ಕೆ 
ಅನಂಗಂಣವಲ್ಲದ ವೃತ್ತವನ್ನು ಉಪಯೋಗಿಸಿರುವುದು. ೪. 


೪೧೨೦ 


48 


ದೋಪ 


ನ್ಯೂನಪದ - ಪ್ರಕೃತಾರ್ಥವನ್ನು ತಿಳಿಸಂವುದಕ್ಕೆ ಸಾಕಾಗಂವಷ್ಟು 
ಪದಗಳನ್ನು ಉಪಯೋಗಿಸಿಲ್ಲದಿರಂವುದು. ೫. ಅಧಿಕಪದ - 
ಪ್ರಕೃತಕ್ಕೆ ಬೇಡದೆ ಇರಂವ ಹೆಚ್ಚು ಪದಗಳನ್ನ ಉಪಯೋಗಿಸಿರಂ 
ವುದು. ೬. ಪುನರಂಕ್ತಿ - ವಿಶೇಷ ಪ್ರಯೋಜನವೇನೂ ಇಲ್ಲದೆ 
ಒಂದೇ ಅರ್ಥವುಳ್ಳ ಒಂದೇ ಪದವನ್ನು ಅನೇಕ ಸಾರಿ ಉಪ 
ಯೋಗಿಸಿರುವುದಂ. ೭. ಪತತ್ಪಕರ್ಷ - (ಅಲಂಕಾರವಾಗಲಿ ಬಂಧ 
ವಾಗಲಿ) ಮೊದಲು ಉತ್ಕಷ್ಟವಾಗಿದ್ದು, ಅನಂತರ ಬರಬರುತ್ತ 
ಕೀಳಾಗಂವುದಂ. ೮. ಅಸ್ಥಾನಪದ - ಪದಗಳನ್ನು ಸರಿಯಾದ 
ಸ್ಥಾನಗಳಲ್ಲಿ ಉಪಯೋಗಿಸದೆ ಇರುವುದು. ೯. ಸಂಕೀರ್ಣ - 
ಎರಡು ಮೂರಂ ವಾಕ್ಯಗಳಿರುವ ಕಡೆಯಲ್ಲಿ ಒಂದರ ಪದಗಳು 
ವಂತ್ತೊಂದರೊಡನೆ ಬೆರೆದು ಹೋಗಿ (ಅರ್ಥ ಮಾಡುವುದಕ್ಕೆ ಕಷ್ಟ 
ವಾಗಿ) ಇರುವುದು. ೧೦. ಪ್ರಸಿದ್ಧಿವಿರೋಧ - ಲೋಕಪ್ರಸಿದ್ಧಿಗೆ 
ವಿರಂದ್ಮವಾದದಂ . ೧೧. ಅಕ್ರವಂ-ಕ್ರವಂತಪ್ಪಿರಂವುದಂ. ೨. ಅರ್ಥ 
ದೋಷಗಳಂ. ೧. ಅಪುಷ್ಪಿ - ವಂಖ್ಯವಾಗಿ ಹೇಳಬೇಕೆಂದಿರಂವ 
ವಿಷಯಕ್ಕೆ ಯಾವ ಅಂಶದಲ್ಲಿಯೂ ಪುಷ್ಟಿ ಅಥವಾ ಅತಿಶಯವನ್ನು 
ತರದೇ ಇರಂವ ಸಂಗತಿಯನ್ನು ಹೇಳಿರುವುದು. ೨. ಕಷ್ಟತೆ 
ಸುಲಭವಾಗಿ ಮಂನಸ್ಸಿಗೆ ಹಿಡಿಯದೆ ತಿಳಿದಂಕೊಳ್ಳುವುದಕ್ಕೆ ಕ್ಲೇಶ 
ವನ್ನುಂಟಂಮಾಡಂವುದಂ. ೩. ವ್ಯಾಹತಿ - (ಯಾವುದಾದರೂ 
ಒಂದಂ ವಸ್ತುವನ್ನು ಹೊಗಳಿ ಅಥವಾ ನಿಂದಿಸಿ, ಆಮೇಲೆ ಅದಕ್ಕೆ) 
ವಿರಂದ್ಧವಾಗಿ ವಂತ್ತೇನನ್ನಾದರೂ ಹೇಳಂವುದಂ. ೪. ಪುನ 
ರಂಕ್ತಿ- ಹೇಳಿದ್ದನ್ನೇ ಹೇಳುವುದು. ೫. ದಂಷ್ಕೃವಂ - ಲೋಕ 
ಶಾಸ್ತ್ರಾದಿಗಳಿಗೆ ವಿರುದ್ಧವಾದ ಕ್ರವಂದಲ್ಲಿ ಹೇಳಿರಂವುದಂ. ೬. 
ಗ್ರಾವ್ಯತೆ - ಸಭ್ಮರ ವಂನಸ್ಸಿಗೆ ಸಂಕೋಚೆವನ್ನುಂಟಂಮಾಡುಂವುದಂ. 
೭. ಸಂದಿಗೃತೆ - ಕವಿಯ ಭಾವವು ಹೀಗೋ ಹಾಗೋ ಎಂದಂ 
ಸಂದೇಹವಾಗಂವಂತೆ ಇರಂವುದು. ೮. (1) (ಲೋಕ)ಪ್ರಸಿದ್ಧಿ 
ವಿರೋಧ - ಜನಗಳಲ್ಲಿ ಪ್ರಸಿದ್ಧವಲ್ಲದೆ ಇರಂವುದಂ. (11) (ಕವಿ) 
ಪ್ರಸಿದ್ಧಿವಿರೋಧ - ಕವಿಗಳಂ ಹಿಂದಿನಿಂದಲೂ ಅನಂಸರಿಸಿರಂವ 
ಸಂಪ್ರದಾಯ ಅಥವಾ "ಸವಂಯ”ಕ್ಕೆ ವಿರುದ್ಧವಾಗಿರಂವುದಂ. ೯% 
ವಿದ್ಯಾವಿರೋಧ - ಶಾಸ್ತ್ರ ವಂಂತಾದುಗಳಿಗೆ (ದೇಶಕಾಲಾದಿಗಳಿಗೂ) 
ವಿರುದ್ಧವಾಗಿರಂವುದು. ೧೦. ಅನವೀಕೃತತ್ವ - ಅನೇಕ ಸಂಗತಿ 
ಗಳಿದ್ದರೂ ಅವುಗಳನ್ನು ಹೊಸ ಹೊಸ ಬಗೆಯಲ್ಲಿ ಹೇಳದೆ, ಒಂದೇ 
ಬಗೆಯಲ್ಲಿ ಹೇಳಿರಂವುದಂ . . . ೩. ರಸದೋಷಗಳಂ. ೧-೩. 
ರಸಗಳಂ, ಸ್ಥಾಯಿಭಾವ, ಸಂಚಾರಿಭಾವ ಇವುಗಳ ಹೆಸರನ್ನು 
ಹೇಳುವುದು. (ಇವು ಯಾವಾಗಲೂ ಸನ್ನಿವೇಶವಿಶೇಷ 
ದಿಂದಲೂ ಅನಂಭಾವಾದಿಗಳಿಂದಲೂ ವ್ಯಕ್ತವಾಗಬೇಕು). 
೪_೫. ವಿಭಾವಾನುಭಾವಗಳಂ ಸಂಲಭವಾಗಿ ತಿಳಿಯಂದೆ ಇರುವುದಂ. 
೬, ಪ್ರಕೃತರಸಕ್ಕೆ ವಿರುದ್ಧವಾದ ವಿಭಾವಾನುಭಾವ ಸಂಚಾರಿಭಾವ 
ಗಳನ್ನು ಹೇಳಂವುದಂ .. . ೭. ಒಂದೇ ರಸವನ್ನು ಬಿಟ್ಟು ಬಿಟ್ಟು 
ಪುನಃ ಪುನಃ ಪ್ರತಿಪಾದಿಸುವುದಂ. ೮. ಅನಂಚಿತಸ್ಥಾನದಲ್ಲಿ 
ವಿಸ್ತರಿಸುವುದಂ. ೯. ಯಾವುದಾದರೂ ಒಂದಂ ರಸವು ಧಾರಾಕಾರ 
ವಾಗಿ ಹೋಗುತ್ತಿರುವಾಗ ತಟ್ಟನೆ ಅದನ್ನು ನಿಲ್ಲಿಸಿಬಿಡುವುದಂ. 
೧೦. ಅಂಗವಾದ ರಸವನ್ನು ವಿಸ್ತಾರ ಮಾಡಂವುದಂ. ೧೧. ನಾಯಕ 
ನಾಯಿಕೆ ಮುಂತಾದ ಪ್ರಧಾನಾಂಶಗಳಿಗೆ ತಕ್ಕಷ್ಟು ಗಮನ ಕೊಡದೆ 
ಹೋಗಿರಂವುದಾ. ಇದರಿಂದ ವಂಖ್ಯರಸಕ್ಕೆ ಅಡ್ಡಿ ಯಾಗಂವುದಂ)- 
೧೨. ಪ್ರಕೃತಿ ವಿಪರ್ಯಯ - ಪಾತ್ರಗಳ “ಪ್ರಕೃತಿ” ಅಥವಾ 
ಸ್ವಭಾವಕ್ಕೆ (ದಿವ್ಯ, ಅದಿವ್ಯ. ದಿವ್ಯಾದಿವ್ಮ, ಧೀರೋದಾತ್ತ ಇತ್ಮಾದಿ) 


ದೋಷ 


ಅನಂಚಿತವಾಗಿರಬಹಂದಾದ ನಡತೆಯನ್ನು ವರ್ಣಿಸಿರಂವುದಂ. 
ಹೀಗೆಯೇ ದೇಶ, ಕಾಲ, ಪಾತ್ರಗಳ ವಯಸ್ಸೂ, ಜಾತಿ, ವೇಷ 
ಮಾತು, ಕಥೆ ಇವುಗಳ "ವಿಪರ್ಯಯ'ವನ್ನೂ ತಿಳಿದಂಕೊಳ್ಳಬೇಕು. 
(೧೩). ರಸೋತ್ಪತ್ತಿಗೆ ಅಂಗವಾಗದಿರಂವ, ಎಂದರೆ ಪ್ರಯೋಜಕ 
ವಲ್ಲದಿರಂವ, ಸಂಗತಿಯನ್ನು ಹೇಳಂವುದಂ. (೧೪). ಒಂದೇ 
ಕಡೆಯಲ್ಲಿ ಪರಸ್ಪರ ವಿರುದ್ಧವಾದ ಎರಡಂ ರಸಗಳನ್ನು ಪ್ರತಿಪಾದಿ 
ಸಂವುದಂ” (ಕೈಪಿಡಿ. ೨೨೭) : ಅಸದರ್ಥಂ ವಿಪರೀತಕಲ್ಪನೆಯಭವ್ಯಂ 
ದುಷ್ಕರಂ , , , ಅಸೌಮ್ಯಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾ 
ದಶಂ (ಛಂದೋಂಲು, ೧-೪೬ ಅಡಿಪದ್ಕ ) ; ಶ್ರುತಿವಿರಸಪದಕ್ಷೇಪಸ್ಥಿ ತಿಕಷ್ಟಂ 
ಗ್ರಾಮ್ಮಶಬ್ದ ಸಂದರ್ಭ ಸಮನ್ವಿತಮುಮಸಭ್ಯಾರ್ಥತೃತಿಸ್ಮೃತಿಯುಂ 
ನೀರಸಮೆನಿಪ್ಪು ದಕ್ಕುಂ ದೋಷಂ (ಕಾವ್ಯಾವ. ೪೪೩) ; ಗುಣಮಂ ಕಂಡೊಡೆ 
ದುರ್ಜನಂ ಬಗೆವನಲ್ಲಂ ದೋಷಮಂ ಕಂಡ ಸದ್ಗುಣಿವೊಲ್‌ ದೋಷಮನಲ್ಲಿ 
ಕಂಡೊಡೆ ಖಳಂ ವಿಸ್ತಾರಿಕುಂ (ಸೂಕ್ತಿಸು. ೧-೬೩೩) ; ರಸಕ್ಕೆ ಅಡ್ಡಿಯಾಗು 
ವುದೇ "ದೋಷ' ವೆಂದು ಹೇಳಬಹುದು (ಕೈಏಡಿ. ೨೨೬). "ಅಷ್ಟಾದಶ 
ದೋಷ' ಪರಾ. ೧೪. [ಜ್ಯೋತಿ] ಗ್ರಹಗಳ ಚಲನೆಯಿಂದ 
ಉಂಟಾಗುವ ಕೆಡುಕಂ : ಘಟ್‌ಯಿಕ್ಕುಂ ಜಲಧೀಶಮಂಡಲದ ದೋಷಂ 
ಸದ್ಯಮತ್ತಿಂದ್ರವಂಂಡಳದೋಷಂ ದಿನಸಪ್ತಮಕ್ಕೊಗೆಗು ವಂತ್ತಾ ತಿಂಗ 
ಳೊಳ್‌ ವಹ್ನಿಮಂಡಳದೋಷಂ ಪವಮಾನಮಂಡಳದ ದೋಷಂ 
ತೋರ್ಕುವಿರ್ತಿಂಗಳೊಳ್‌ ಸಲೆಯುರ್ವೀವಳಯಪ್ರಕಂಪನಫಲಂ ಷಣ್ಮಾಸ 
ದೊಳ್‌ ತೋಣುಗುಂ (ರೋಕೋಪ. ೪-೮೯). ೧೫. [ನ್ಯಾಯ] ಪ್ರಮೇ 
ಯದ ಹನ್ನೆರಡು ವಿಭಾಗಗಳಲ್ಲಿ ಒಂದು; p ಆತ್ಮ, ಶರೀರ, 
ಇಂದ್ರಿಯ, ಅರ್ಥ, ಬುದ್ಧಿ, ವಂನಸ್ಸು, ಪ್ರವೃತ್ತಿ, ದೋಷ, 
ಪ್ರೇತ್ಯಭಾವ, ಫಲ, ದಂಃಖ ವಂತ್ತು ಅಪವರ್ಗ ಎಂಬಿವು ಹನ್ನೆರಡಂ 
ವಿಭಾಗಗಳಂ, ಇವುಗಳ ವಿವರವು ಈ ಕೆಳಕಂಡಂತೆ ಇದೆ. ಆತ್ಮ 
ಸರ್ವವನ್ನೂ ನೋಡತಕ್ಕವನು, ಅನಂಭವಿಸತಕ್ಕವನಂ, ತಿಳಿಯ 
ತಕ್ಕವನೆಂ; ಶರೀರ - ಆತ್ಮನ ಭೋಗಕ್ಕೆ ಆಶ್ರಯವಾದಂದಂ ; 
ಇಂದ್ರಿಯಗಳು ಎ ಸಾಧನಗಳು ; ಅರ್ಥ ಎ ವಿಷಯಗಳಂ ; ಬುದ್ಧಿ - 
ಭೋಗ; ಮನಸ್ಸು ಎ ಇಂದ್ರಿಯಗಳಂ ಸಕಲವಿಷಯಗಳನ್ನೂ 
ತಿಳಿಯಲು ಪ್ರತ್ಯೇಕವಾಗಿ ಅಸವಂರ್ಥವಾಗಿರಂವುದರಿಂದ ಶರೀ 
ರೇಂದ್ರಿಯಾರ್ಥ ಬುದ್ಧಿ ಸುಖವೇದನೆಗಳಿಗೆ ಉತ್ಪತ್ತಿ ಕಾರಣ 
ವಾದುದು; ಪ್ರವೃತ್ತಿ ಪುಣ್ಯಪಾಪಗಳಂ ; ದೋಷ ಎ ರಾಗದ್ವೇಷ 
ಗಳು; ಪ್ರೇತ್ಯಭಾವ ಎ ಕೊನೆಯ ಹಂತವಾದ ಮೋಕ್ಷ; ಫಲ 


ಸಂಖದುಃಖಾನಂಭವಗಳು ; ಅಪವರ್ಗ ಎ ತತ್ವ್ವಜ್ಞಾನವನ್ನು ಹೇತು 


ನ್ನ 


ವಾಗಿ ಹೊಂದಿರಂವ ಉಪಾದೇಯಂ. ೧೬. [ತರ್ಕಶಾ] ತರ್ಕಶಾಸ್ತ್ರ 
ದಲ್ಲಿ ಉಕ್ತವಾಗಿರುವ ಲಕ್ಷಣ ವಂತ ಹೇತಂದೋಷಗಳಂ; p ಅತಿ 


ವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ, ಅನ್ಕೋನ್ಯಾಶ್ರಯ, ಆತ್ಮಾಶ್ರಯ 
ಗಳೆಂಬಿವು ಲಕ್ಷಣದೋಷಗಳಂ. ವ್ಯಭಿಚಾರ, ವಿರೋಧ, 


ಸತ್ಸ್ರತಿಪಕ್ಷ, ಅಸಿದ್ಧಿ, ಬಾಧೆಗಳೆಂಬಿವು ಹೇತುದೋಷಗಳಂ. 
"ಲಕ್ಷಣದೋಷ', "ಹೇತು ದೋಷ' ಪರಾ. ೧೭, [ಜೈನ] ಹದಿನೆಂಟು 
ಬಗೆಯ ವಿಘ್ನಗಳಂ ; p ದಿಗಂಬರ, ಶ್ವೇತಾಂಬರ ಸಂಪ್ರದಾಯ 
ಗಳಿಗನುಸಾರವಾಗಿ ಇವನ್ನು ಎರಡು ಪಟ್ಟಿಗಳಲ್ಲಿ ಕಾಣಬಹಂದಂ : 
“ದಿಗಂಬರ ಸಂಪ್ರದಾಯದಂತೆ- ಕ್ಷಂತ್‌ (ಹಸಿವು), ಪಿಪಾಸಾ (ನೀರ 
ಡಿಕ, ಜರಾ (ವಂಂಪ್ಲು), ಆತಂಕ (ರೋಗ), ಜನ್ಮ (ಹುಟ್ಟೂ), 
ಅಂತಕ (ಸಾವು), ಭಯ (ಅಂಜಿಕೆ), ಸ್ಮಯ (ಗರ್ವ), ರಾಗ, ದ್ವೇಷ, 
ಮೋಹ, ಚಿಂತೆ, ರತಿ, ನಿದ್ರೆ, ವಿಸ್ಮಯ, ವಿಷಾದ, ಸ್ವೇದ, ಖೇದ 
(ರತ್ನಕ. ದ. ಅ. ೬ ವ್ಯಾ). ಶ್ವೇತಾಂಬರ ಸಂಪ್ರದಾಯಂದಂತೆ- 


೪೧೨೧ 


ದೋಷಗ್ರಾಹಿ 


ವೀರ್ಯಾಂತರಾಯಂ, ಭೋಗಾಂತರಾಯಂ, ಉಪಭೋಗಾಂತರಾಯಂ, 
ದಾನಾಂತರಾಯ, ಲಾಭಾಂತರಾಯಂ, ನಿದ್ರಾ, ಭಯಂ, ಅಜ್ಞಾನ, 
ರಗುಪ್ಸಾ, ಹಾಸ್ಯ, ರತಿ ಆರತಿ, ರಾಗ, ದ್ವೇಷ, ಅವಿರತಿ, ಕಾಮ, 
ಶೋಕ, ವಿಂಧ್ಯಾತ್ವ (ರತ್ನಕ. ದ. ಅ. ೬ ವ್ಯಾ)? (ಶ್ರೀವತ್ಯ. ೨೦೩) : 
6| ನಿಧನ ನಿದ್ರೆ ಚಿಂತೆ ಲಜ್ಜೆ ಕ್ಷುಧೆ ತೃಷೆ ವಿಷಯ ಆಧಿವ್ಯಾಧಿ ದ್ಯೂತೋದ್ಕೋಗ 
ದಾಹಶೋಷ ರಶಿ ಸ್ವೇದ ಕೋಪ ಶೋಕ ಉದ್ಭ ಮೆ ಭಯ ಎಂಬ ಹದಿ 
ನೆಂಟು ದೋಷಾವರಣನಾಗಿ (ಅದವ. ೦೫೧-೬೬೧). ಓಈ ಪ್ರಯೋಗದಲ್ಲಿ 
ಬಂದಿರುವ ಪಟ್ಟಿಯ ಪ್ರಕಾರ ಕೆಲವು ಶಬ್ದಗಳಂ ಮೊದಲಿನ ಪಟ್ಟಿಗೆ 
ಹೊರತಾಗಿವೆಯಾದರೂ ಜೈನಮತದ ಪರಿಭಾಷೆಯನ್ನೇ ಇಲ್ಲಿ ಬಳಸಿ 
ಕೊಳ್ಳಲಾಗಿದೆಯೆಂಬ ಅಭಿಪ್ರಾಯದಿಂದ ಇದನ್ನು ಪ್ರತ್ಯೇಕವಾಗಿ 
[ವೀಶೈ] ಎಂದಂ ಸೂಚಿಸದೆ ಇಲ್ಲಿಯೇ ಪ್ರಯೋಗವನ್ನು ತೆಗೆದಂ 
ಕೊಳ್ಳಲಾಗಿದೆ. 
ದೋಷ ಕೊಡು - ತಪ್ಪು ಹೊರಿಸು; ಆಪಾದನೆ ವಡ; 
ಆಪಾದಿಸಂ : ಮನೆಯಲ್ಲಿ ಅನೇಕ ಜನರಿದ್ದಾರೆ, ಯಾರಿಗೆಂದು ದೋಷ 
ಕೊಡುವಿರಿ? (ಇಪೃಕ. ೩೦೭). [ಸಂ.7 
ದೋಷಂಗೆಯ (ಕ್ರಿ). ತಪ್ಪುವಕಾಡಂ; ಅಪರಾಧ ವನಾಡಂ : ಪೊಲ್ಲಮೆ 
ಯೊಳ್‌ ತೀವಿರ್ದ ಗೃಹಸ್ಥರೆಲ್ಲಂ ಕಣಕ್ಕಿವೆ ಮಣಸಿಯಾದೊಡೆ ಬಾಟದನಿತೆಂ 
ಮಾಟ್ಬ ಸ್ನೇಹದ ಪ್ರಾಣವಲ್ಲಭೆಯುಮಂ ದೋಷಂಗೆಯ್ದಳೆಂಬುದಂ ಕೇಳ್ದ 
ನಿತಜಕೊಳೆ ಪೊಲಮಡಿಸಿ ಕಳೆವರ್‌ (ಜೀವಸಂ.೩೪-೧೪ವ). [ದೋಷ ಕೆಯ್‌,,) 
ದೋಷಕರ (ನಾ). ೧. ಕೆಡುಕನ್ನುಂಟುಮಾಡಂವಂಥದಂ ; ಅನರ್ಥ 
ಕಾರಿ: ಮೂಲಕಂ ಬಾಲಂ ದೋಷಹೆರಮಬಾಲಂ ದೋಷಕರಮದಟಕಿಂ 
ಪ್ರತ್ಯಕ್ಷ ಪರಿಚ್ಛೇದ್ಕಂ ವಸ್ತುತತ್ವಮನುಮಾನದಿಂ ವ್ಯಭಿಚರಿಸುಗುಂ 
(ಶಾಂಶಿಪು. ೮-೧೨೮ ವ); ಶ್ಲೇಷ್ಮ ಪ್ರಶಮನಾರ್ಥಂ ಕೊಟ್ಟ್‌ಷಧಂ ಫೆಜವುಟ್‌ 
ದೋಷಕರಂ (ಡಾವೂಪು. ೨೯೩). ೨. ತಪ್ಪನ್ನೂ ಉಳ್ಳುದಂ; ತಪ್ಪಾದಂದಂ: 
ಪಗಲಿರುಳೆಂಬಲ್ಲಿ ವಿಕಲ್ಪಗತಿಯಿನಾ ವ್ಯಂಜನಾಂತದೊಳೆ ವೇಟ್ವರ್‌ 
ಸೂರಿಗಳಾಗಳೀಗಳೆಂಬೆಡೆಗಗಲ್ವರುಟಾದೆಡೆಗಿನಾಗಮಂ ದೋಷಕರಂ 
(ಕಮದ. ೧೯). [ಸಂ.] 
1| ದೋಷಕಾರಿ (ನಾ). ೧. ಪಾತಕಿ; ಪಾಪಿಷ್ಯ; ಪಾಪಿ; ಪ್ರಾಣಲಿಂಗಿಸಂಬಂಧಿ 
ಯಾದ ಲಿಂಗವಂತನು ಏಕಭುಕ್ತ ಉಪವಾಸಂಗಳನ್ನು ಮಾಡಲಂಗದು 
. ದೋಷಕಾರಿಯಪ್ಪನು (ಉರಿಪೆ. ೦೩೩-೧೨೨). ೨. ಕೆಡುಕನ್ನುಂಟಂ 
ವಕಾಡಂವಂಥದಂ. ೩. ಕೆಡುಕನ್ನು ಉಂಟಂಮಾಡುವವನಂ: 
ಕೆಡಂಕ. [ಸಂ. ದೋಷಕಾರಿನ್‌ ] 
ದೋಷಗರ್ಭಿತ (ಗು). ಕಳಂಕದಿಂದ ಕೂಡಿದ ; ಕಲಂಷಿತವಾದ: 
ದೋಷಗರ್ಭಿತಧರ್ಮವನು ನಿರ್ಣೈಸಲಜಿ ಯದ ಮೂಢಮತಿಗೆ ಮುನೀಶ 
ಕೃಪೆಮಾಡೆಂದು ಮೈಯಿಕ್ಕಿದನು ಪಾಂಚಾಲ (ಕುವ್ಯಾಆ. ೦೬-೩೭). [ಸೆಂ.] 
ದೋಷಗವೇಷಣ (ನಾ). ತಪ್ಪುಗಳನ್ನೇ ಹುಡುಕುವುದು; ರಂಧ್ರಾ 
ನ್ವೇಷಣೆ ಮಾಡುವುದು; ಛಿದ್ರಾನ್ವೇಷಣೆ : ಭಾಷಾವಿದರ್‌ ಕವಿತ್ವ 
ವಿಶೇಷಜ್ಞರ” ನಿಕಷರಪ್ಪೊಡಪ್ಪದು ಸಭೆಯೊಳ್‌ ಮಾಷಮುಖರಂತೆ ದೋಷ 
ಗವೇಷಣಪರರಪ್ಪರೆಂದೊಡದು ತೆಗಟಲ್ಲೆ (ಆದಿಪು. ೧-೨೧). [ ಸಂ.) 
ದೋಪಗ್ರಾಹಿ (ನಾ). ೧. ತಪ್ಪುಗಳನ್ನ ಕಂಡು ಹಿಡಿಯಂವವನುಂ ; 
ದಂರ್ಜನ : “ದೋಷಗ್ರಾಹಿ ಪುರೋಭಾಗಿ ದುರ್ಮುಖಂ ಮುಖ 
ರನವಂ೦” (ವಸ್ತುಕೋ. ೧೦೧-೦೮) ; “ದೋಷಗ್ರಾಹೀ, ಪುರೋಭಾಗೀ, 
ದ್ವಿಜಿಹ್ವಃ, ಮತ್ಸರೀ - ಈ ೪ ಮಚ್ಚರಿಪಂ” (ಹಲಾಯಂ. ೩೭-೧೯೧). 
೨. ಕೆಟ ರಕ್ತವನ್ನು ಹೀರುವುದು. ೧, ೨: ಗೋಳಾಂಗೂಳರಂತೆ 
ಸಹಜಚಾಪಲ್ಯರುಂ ಜಳೂಕಾಮುಖರೆಂತೆ ದೋಷಗ್ರಾಹಿಗಳುಂ . . . ಎನಿಸಿ 
(ಸುಕುಮಾ. ೨-೩ ವ). [ ಸಂ. ದೋಷಗ್ರಾಹಿನ್‌ ] 


36 


40 


ದೋಹಫ್ನ 


ದೋಷಫ್ನ (ನಾ). ೧. ಪಾಪವನ್ನು ನಾಶಮಾಡತಕ್ಕವನು ; ಪಾತಕ 
ವನ್ನು ನಿವಾರಿಸುವವನು : ದೋಷಫ್ನನೆಯಾಪ್ತಂ ತದ್ಕು ್ಸಿಷಾತ್ಮಕಮಪ್ಪ 
ದಾಗಮಂ (ಪಸಾರ. 98೬). ೨. ಕೆಡುಕನ್ನು ನಿವಾರಿಸಂವವನು. ([ ಸಂ. 

ದೋಷಜ (ನಾ). (ದೇಹಕ್ಕೆ ಸಂಬಂಧಿಸಿದ] ವಾತ, ಪಿತ್ತ 
ಮತ್ತು ಕಫಗಳೆಂಬ ಮೂರು ನ್ಯೂನತೆಗಳಿಂದ ಉಂಟಾದ ವ್ಯಾಧಿ : 
ವ್ಯಾಧಿಯಂ ಕರ್ಮಜವೆಂದೂ, ದೋಷಜವೆಂದೂ, ಕರ್ಮದೋಷಜವೆಂದೂ 
ಮೂರು ವಿಧವಾಗಿರುವುದು ವಾತ ಪಿತ್ತ ಶ್ಲೇಷ್ಮ ಮೊದಲಾದ 
ದೋಷಗಳಿಂದುಂಟಾದ ವ್ಯಾಧಿಯು ದೋಷಜವೆನಿಸಿಕೊಂಬುದು 
(ಸಕವೈ. ೨೩). [ಸಂ.] 

ದೋಷಜ್ಞ (ನಾ). ೧. ತಿಳಿದವನು ; ಪಂಡಿತ ; ವಿದ್ವಾಂಸ : “ಸೂರಿ 
ಬುಧಂ ಕವಿ ವಾಗ್ಮಿ ವಿಶಾರದನಭಿರೂಪನನ್ಹಿತಂ ದೋಷಜ್ಞಂ” (ವಸ್ತು ಕೋ. 

ದೋಷಜ್ಞರ್‌ ಮಾನಿದೊಸೆದು ಪರೀಕ್ಷಿಸಿರೊಡಮನುಪ 
ಮಗುಣಮೊಂದದಂದು ಕೃತಿ ಸಂದಪುದೇ (ಪಾರ್ಶ್ವಪು. ೧-೭೪). 
೨. ಉಪಾಧ್ಯಾಯ. ೩. [ವೈದ್ಯ] ರೋಗವು ಯಾವ ದೋಷದಿಂದ 
ಉಂಟಾಗಿದೆ. ಎಂದು ಗಂರಂತಿಸಬಲ್ಲವನಂ; ರೋಗನಿದಾನವನ್ನು 
ಬಲ್ಲವನು ; ವೈದ್ಯ: “ದೋಷಜ್ಞಂ ತಂತ್ರವೇದಿ ಬೆಜ್ಜಂ ವೈದ್ಯಂ” 
(ವಸ್ತುಕೋ. ೭೪-೪೨) ; “ಆಯುರ್ವೆೇದೀ, ಭಿಷಕ”, ವೈದ್ಯಃ, ದೋಷಜ್ಞ್ಯ 1, 
ಚಿಕಿತ್ಸೆಕಃ -ಈ ೫ ವೈದ್ಯ೦” (ಹಲಾಯು. ೧೦೦-೪೫೮). [ಸಂ.] 

ದೋಷಜ್ವರ (ನಾ). (ದೇಹಕ್ಕೆ ಸಂಬಂಧಿಸಿದ] ವಾತ, ಪಿತ್ತ 
ಮತ್ತೂ ಕಫಗಳೆಂಬ ವಂರಂ ವಿಧವಾದ ನ್ಯೂನತೆಗಳಲ್ಲಿ ಯಾವುದ 
ರಿಂದಲಾದರೂ ಉಂಟಾಗುವ ಜ್ವರ: ಕೊಡಸಿಗೆಬೀಜ, ಹಿಪ್ಪಲಿ, 
ಶೀಗೆ . . . ಕಷಾಯವಿಕ್ಕಿ ಕೊಡಲು, ಪೈತ್ಯಜ್ವರೆ, ವಿಷಮಜ್ವರೆ, ದೋಷ 
ಜ್ವರ ಸಹ ಗುಣವಾಗುವುವು (ಸಕವೈ, 60). [ದೋಷ ಜ್ವ ಶ್ವರ] 

ದೋಷತಟ್ಟು, (ಕ್ರಿ). ಕಳಂಕ ತಗುಲು ; ಅಪವಾದ ಬರಂ: ಒಡಲೊಳಗೇ 
ಉಸಿರಿಲ್ಲ ಒಂದು ಕ್ಷಣವಾದರೆ ಜೀವ ನಿಲ್ಲ:ವುದಿಲ್ಲ ಮಡಿದರೆ ದೋಷತಟ್ಟು 
ವುದು ಒಂದು ಹಿಡಿ ಅಕ್ಕಿಯಿಂದಲೆ ಕೀರ್ತಿ ಬಾಹೋದು (ಪುರಂದ. 
೪-೬೯-೭). [ದೋಷ ತಟ್ಟು, ] 

ದೋಷತ್ರಯ (ನಾ). ೧. ದೋಷಾಶ್ರಯಂ, ಛಿದ್ರವಕ್ರ, ಕ್ರಿವಿಂ 
ದೂಷಣಗಳೆಂದೆಂಬ (ಹವಳದ) ಮೂರು ಬಗೆಯ ನ್ಯೂನತೆಗಳು: 
ದೋಷಾಶ್ರಯಂ ಛಿದ್ರವಕ್ರಂ ಕ್ರಿಮಿದೂಷಣವೆಂದು ದೋಷತ್ರಯಮುಂಟದ 
ನುಳಿದು ನಿರ್ದೋಷವಿದ್ರುಮವಮಂ ಕಾಮಿನಿಯರ್‌ ವಿಶೇಷವಾಗಿ ತಾಳಲ್‌ 
ಸುಖಾಯುಷ್ಯಸುಪು್ರತ್ರಾರೋಗಾ (ದಿಸಿದ್ಧಿಗಳಪ್ಪುವು (ಹಾಲಾಸ್ಕ, ೨-೧-೧೧೪ವ). 
೨. (ದೇಹಕ್ಕೆ ಸಂಬಂಧಿಸಿದ) ವಾತ, ಪಿತ್ತ ಮತ್ತು ಕಫಗಳೆಂಬ 
ಮೂರು ವಿಧವಾದ ನ್ಯೂನತೆಗಳು: “ದೋಷತ್ರಯಂವಾತ ಪಿತ್ತ 
ಶ್ಲೇಷ್ಮಂಗಳಕ್ಕು” (ಮಂಗರಾ. ೧೧೪-೩) ; ಲವಂಗ, ಶುಂಠಿ, . . ಇವಿಷ್ಟನ್ನೂ 
ಸಮಭಾಗವಾಗಿ ಕೂಡಿ ಒಂದು ತೂಕ ಸಕ್ಕರೆ ಬೆರಸಿ ಬಿಸಿನೀರಿನಲ್ಲಿ ಕಲಸಿ, 
ತೆಗೆದುಕೊಂಡರೆ ವಾತಪಿತ್ತಶ್ಲೇಷ್ಮ, ದ್ವಂದ್ವಜ್ವರೆ, ಸನ್ನಿಪುತಜ್ವರ, 
ದೋಷತ್ರಯ . . . ಅತಿಸಾರ ಮೊದಲಾದ ಪೈತ್ಮಜ್ವರಂ ವಪಾಣುವುವು 
(ಸಕವೈ. ೭೭). [ ದೋಷ + ತ್ರಯ ) 

ದೋಷದೂರ (ನಾ). ೧. ಕುಂದಿಲ್ಲದಂದಂ ; ಕಳಂಕವಿಲ್ಲದಂದಂ: ಶಾಸನಂ 
ವಿಶ್ರುತಮಖಳಹಿತಂ ದೋಷದೂರಂ ಗಭೀರಂ (ಎಳ. 11, ೬೩.೨; 
1813) : ಇಂತಿವೈದನಾನೊರ್ಬುಳಿಯಾಗಿ ಪೇಳ್ದೆನೆಲೆ ಮಂತ್ರಿಗಳಾಲಿಪುದೀ 
ಗುಣಾಂಕದಿಂದುರ್ಬಿದ ದೋಷದೂರಮೆನಿಸುತ್ತೆ ವಿರಾಜಿಪ ಪಚ್ಚೆಯಂ 
ಜನರ್‌ (ಹಾಲಾಸ್ಯ. ೨-೧-೯೦). ಪಿ. ಕಳಂಕಗಳಿಂದ ದೂರವಾದವನಂ; 
ಕಳಂಕರಹಿತವಾದವನು : ದೋಷದೂರ ಶ್ರೀಪುರಂದರ ವಿಠಲ ಪೋಷ 
ಭಕ್ತ ಸುವೃಂದ (ಪುರಂದ. ೩-3೪-೧೧). [ದೋಷ * ದೂರ] 


೯೮-೪) ; 


೪೧೨ 


20 


16 


4 


45 


೨ ದೋಷಮೂರ್ಛಿತ 


ದೋಷದೂರತೆ (ನಾ). ೧. ತಪ್ಪಿಲ್ಲದಿರುವಿಕೆ. ೨. (ದೇಹಕ್ಕೆ 
ಸಂಬಂಧಿಸಿದ ವಾತ, ಪಿತ್ತ, ಕಫಗಳೆಂಬ ಮೂರಂ ನ್ಯೂನತೆಗಳಿಂದ 
ದೂರವಾಗಿರಂವಿಕೆ: ಕಫ ವಾತ ಪಿತ್ತ ದೋಪದೂರತೆಯಂಂ ಜರಾಮಯ 
ವ್ಯಾಬಾಧಾಬಾಢಿತ್ವಮುಂ . ತನುಗನುಸಂಗತಮಾಗೆ (ಕಾಂತಿಪು. 
೧೦-೯೪ ವ). [ ಸಂ. ದೋಷದೂರತಾ] 
ದೋಷದೂರೀಕರಣ(ನಾ). ಕುಂದು, ನ್ಯೂನತೆಗಳ ನಿವಾರಣೆ : ಅಶೇಷ 
ದೋಷದ ಇರೀಕರಣಪರಿಣತಾನ್ತಃಕರಣಶುಮಪ್ಪ ಶ್ರೀಮನ್ನಯಕೀರ್ತಿ 
ಸಿದ್ಧಾನ್ರ ಚಕ್ರವರ್ತಿಗಳ" (ಎಳ. 71, ೬೬-೬೯; 1176). 
[ ದೋಷ + ದೂರೀಕರಣ್ಯ ] 
ದೋಷದೂಷಿತ (ನಾ). ಪಾಪದಿಂದ ಕಳಂಕಿತನಾದವನು. 
[ ದೋಷ + ದೂಷಿತ] 
ದೋಷದೂಷಿತೆ (ನಾ). ಪಾಪ ಮಾಡಿದವಳು; ಕೆಟ್ಟ ಕೆಲಸ ಮಾಡಿ 
ಕಳಂಕ ಹೊಂದಿದವಳಂ: ಎಲೆ ಎಲೆ ದೋಷದೂಷಿತೆ ದ`ರಾತ್ಮಿಕೆ ಲಿಂಗದ 
ಪಾವನಾಂಗಮಂ ತೊಲಗದೆ ಬಾಯುಗುಳ್‌ ಸಿಡಿಯೆ ತೂಂತಿಟ್‌ದಪ್ಪೆ 
ವರಾಕಿ ಪಾಜಕಿನುತ್ತಲೆದುಲಿದಾಕೆಯಂ ನಿಳಯದಿಂ ಪೊಜಿಗಿಕ್ಕಿ ನಿರೀಕ್ಷಿ 
ಪಾಗಳ್‌ (ವೃಷವಿ. ೯-೩೭0). [ದೋಷ + ದೂಷಿತೆ] 
ದೋಷದೃಷ್ಟಿ (ನಾ). ೧. ನ್ಯೂನತೆಯಿಂದ ಕೂಡಿದ ದೃಷ್ಟಿ. ೨. 
ದೃಷ್ಟಿಯಲ್ಲಿ ನ್ಯೂನತೆಯುಳ್ಳವನು ; ದೃಷ್ಟಿ ದೋಷವುಳ್ಳವನಂ : 
ಥಳಥಳಿಪ ಪದಾರ್ಥವನೇಂ ಗಳ ಕಿಣ್ಬನೆ ದೋಷದೃಷ್ಟಿ (ಪುಷ್ಫ ಪು. ೧-೪೭). 
[ ದೋಷ + ದೃಷ್ಟಿ) 
ದೋಷನಿವಾರಣ (ನಾ). ಕುಂದಂ, ನ್ಯೂನತೆಗಳ ನಿವಾರಣೆ : ಜಡರೆಂ 
ಜಾತಿವಿಹೀನರಂ . . . ಪಡೆದಾ ದೋಷನಿವಾರಣಕ್ಕಮೃತದ:ಡಾಧೀಶನಂ 
ಪ್ರಣ್ಮದಿಂ ಪಡೆದಂ ಪದ್ಮಜಂ (ಎಳ. ೪7, ತರೀಕೆ. ೪೫-೬೨: 1196). 
[ ದೋಷ - ನಿವಾರಣ] 
ದೋಷಪ್ರತಿಕಾರ (ನಾ). ಪಾಪದ ವಿರುದ್ಧ ಮಾಡಬೇಕಾದ ಕ್ರಿಯೆ; 
ಪಾಪನಾಶ: ನಿಬಿಡ ಕಾಯೋತ್ಸರ್ಗದೊಳ್‌ ಶುದ್ಧಿ ತಳ್ತಿರೆ ದೋಷ 
ಪ್ರತಿಕಾರ ಸಾರತಪಮಂ ತತ್ತಾಪಸಂ ತಾಳ್ಮಿದಂ (ಸುಕುಮಾ. ೪-೧೫). 
[ ದೋಷ + ಪ್ರತಿಕಾರ್ಯ) 
ದೋಷಭಾವ (ನಾ). ಪಾಪದ ಆಲೋಚನೆ ; ಪಾತಕದ ಚಿಂತೆ: ಗಣ 
ಭೃತ್ಸದಾಂಬುರುಹಸಂಕುಳಮಾವಗಮಸ್ಮದೀಯಭಾವಾಂಗ ಪವಿತ್ರಮಾನಸ 
ದೊಳಿಂತೆಸೆದಿರ್ಕೆ ಸುರಾಗದೇಟಕ್ಸಿಯಿಂ ಪಿಂಗದೆ ದೋಷಭಾವಭವಬಂಧನೆ 
ಮದಾಮಯದುಃಖಸಂಕುಳೆಂ (ಬಮದ. ೧-೯). [ದೋಷ ಭಾವ್ನ] 
ದೋಷಭೂಯಿಷ್ನ (ನಾ). (ಅನೇಕ) ನ್ಯೂನತೆಗಳಿಂದ ಕೂಡಿದುದಂ,- 
ತುಂಬಿದಂದು : ಸಹಜವಾದ ಕರ್ಮವು ದೋಷಭೂಯಿಷ್ಠವಾಗಿದ್ದರೂ 
ಬಿಡಬಾರದ್ದು (ಛಾರದ. ೧೧೭). [ ದೋಷ * ಭೂಯಿಷ್ಯ ] 
ದೋಷಮುಕ್ತ (ನಾ). ತಪ್ಪಿಲ್ಲದುದಂ; ಸರಿಯಾದುದಂ : ಕಾನೂನು 
ಕಟ್ಟಳೆಗಳ ಅನ್ವಯ ಮತ್ತು ಅವುಗಳ ವ್ಯಾಖ್ಯಾನ ದೋಷಮುಕ್ತ 
ವಾಗಿದೆಯೆ ಇಲ್ಲವೆ ಎಂದು ಸೆನೆಟ್‌ ಪರಿಶೀಲಿಸುತ್ತದೆ (ಪುನರು. ೩೪3). 
[ ದೋಷ * ಮುಕ್ತ) 
ದೋಷಮೂರ್ಛಿತ (ನಾ). ಪಚ್ಚೆಯ ಐದಂ ವಿಧವಾದ ನ್ಯೂನತೆಗಳಲ್ಲಿ 
ಒಂದು: ಕೆಂಪುತಾವರೆಯ ಎಲೆಯ ಹಿಂಭಾಗದ ಬಣ್ಣವನ್ನು 
ಹೊಂದಿರಂವ ಪಚ್ಚೆ : ದೋಷಲೇಶಾನ್ವಿ ತಂ ದುಷ್ಪಂ ದೋಷಮೂರ್ಛಿತಂ 
ದೋ[ಷಲೇಶಂ] ಮಂದದೋಷಮೆಂದಿಂತೀ ಪಂಚವಿಧಮಾದ ಸದೋಷ 
ಜಾತಿ ಮರಕತಮಂ ಪೇಳ್ವೆಂ (ಹಾಲಾಸ್ಕ. ೨-೧-೮೮ ವ ; ಹಲ್ಲಕಬಾಹೈಪತ್ರದ 
ವರ್ಣಮಂತದೆ ಲೋಕದೊಳ್‌ ಪಂಡಿನಿಂದಮೆ ದೋಷಮೂರ|್ಛಿತ 
ಮೆಂಬರೆಯ್ದೆ ಪರೀಕ್ಷಕರ (ಹಾಲಾಸ್ಕ. ೨-೧-೮೯). [ ಸಂ.] 


ದೋಹಮೂರ್ಛೆ 


ದೋಷಮೂರ|್ಛೆ (ನಾ). (ದೇಹಕ್ಕೆ ಸಂಬಂಧಿಸಿದ) ವಾತ, 
ಪಿತ್ತ ವಂತ್ತು ಕಫಗಳೆಂಬ ವರಂ ವಿಧವಾದ ನ್ಯೂನತೆಗಳಲ್ಲಿ 
ಯಾವುದರಿಂದಲಾದರೂ ಉಂಟಾಗಂವ ಮೂರ್ಛೆ : ದುಂಪರಾಸ್ಮೆ, 
ಪಿಲ್ಲ ಪೀಲುಪಿಂಜರಗೆಡ್ಡೆ . . . ಇವಂ ಸಮಭಾಗವಾಗಿ ಕಷಾಯಂ ಮಾಡಿ 
ಕೊಡಲು ದೋಷಮೂರ್ಛೆ ಪರಿಹರ (ಸಕವೈ. ೧೭೩). 
[ ದೋಷ + ಮೂರ್ಛೆ] 
ದೋಷರಹಿತ (ನಾ). ೧. ಪಾಪರಹಿತವಾದಂದಂ ; ಶುದ್ಧವಾದಂದಂ : 
ದೋಷಸಹಿತರಾದವರು ಪೇಳು ವ ಧರ್ಮ ಲೇಸಲ್ಲವೆಂದವನುಳಿದು 
ದೋಷರಹಿತಮಪ್ಪ ದಯಯಂತ ಧರ್ಮವ ಲೇಸಾಗಿ ಪಿಡಿಯಬಲ್ಲವರು 
(ದ್ಯಾದಶಾ. ೧೧-೧೨). ೨. `ಪಾಪಗಳಿಲ್ಲದವನಂ ; ಪವಿತ್ರನಾದವನು : 
ದೋಷಿಯು ನಾನಾದಡೇನಯ್ಕ್ಯ ಸರ್ವದೋಷರಹಿತ ನೀನಲ್ಲವೆ (ಪುರಂದ. 
೪-೦೪೨-೩). [ಸಂ.] 
ದೋಹರಹಿತೆ (ನಾ). ಕಳಂಕಗಳಿಲ್ಲದವಳಂ; ಪವಿತ್ರಳಾದವಳಂ : ಸ್ಫೂರ್ತಿ 
ಸಿರಿಯೆ ನೀನುಕ್ಕಿ ಬಾ ಬೆಡಗುಗಾರ್ತಿ ನೀನೊಲಿದು ಬಾ ಭಾವಜಲಧಿ ಕೃಪೆ 
ದೋರು ಬಾ ದೋಷರಹಿತೆ ನೀ ಸಾರಿ ಬಾ (ಚಂದ್ರಮಾ. ೯-09). 
(ದೋಷರಹಿತ + -ಎ್ಯ) 
ದೋಷಲೇಶಾನ್ವಿತ (ನಾ). ಪಚ್ಚೆಯ ಐದು ವಿಧವಾದ ನ್ಯೂನತೆಗಳಲ್ಲಿ 
ಒಂದಂ ; ಕುಡಂನಿಂಬೆ ಬಣ್ಣದ ಕಾಂತಿಯನ್ನು ಹೊಂದಿರಂವ ಪಚ್ಚೆ : 
ದೋಷಲೇಶಾನ್ವಿತಂ ದುಷ್ಟಂ ದೋಷಮೂರ್ಛಿತಂ ದೋ[ಷಲೇಶಂ] 
ವಂಂದದೋಷವೆಂಂದಿಂತೀ ಪಂಚವಿಧಮಾದ ಸದೋಷಜಾತಿ ಮರಕತಮಂ 
ಪೇಳ್ವೆಂ (ಹಾಲಾಸ್ಕ. ೨-೧-೮೮ ವ), [ಸಂ.] 
ದೋಷವರ್ಜಿತ (ನಾ). ೧. ಪಾಪದಿಂದ ದೂರವಾದಂದಂ ; ಪವಿತ್ರವಾ 
ದಂದಂ: ದೋಷವರ್ಜಿತಮಂ ಜ್ಞಾನಲತಾಭಿವೃದ್ಧಿಯನಶೇಷಪ್ರೀತಿಯಂ 
ಲೋಕವಿಶ್ರುತಮಂ ಧರ್ಮಮನೇಕೆ ಮಿಕ್ಕ ಪುರುಷಾರ್ಥಕ್ಕಂ ಸಮಂ 
ಮಾಟ್ಬರೋ (ಮಲ್ಲಕಾ. 9-98). ೨. ಪಾಪಗಳನ್ನು ಬಿಟ್ಟವನಂ ; 
ಪವಿತ್ರನಾದವನಂ : ದೃಷ್ಟ ಶ್ರುತಾನುಭೂತ ದೋಷವರ್ಜಿತನುಂ ಮಂದ 
ತರಕಷಾಯಾನುರಂಜಿತಮಪ್ಪಾತಂಗಕ್ಕುಮವಅಜಕೊಳಪಾಯವಿಚಯಂ 
(ಕಾವುಂಪು. ೪9೩). [ ದೋಷ + ವರ್ಜಿತ] 
ದೋಷವಿಡು (ಕ್ರಿ), ತಪ್ಪು ಹೊರಿಸು ; ಆಪಾದಿಸಂ; ತಮ್ಮ ವೆಚ್ಚಕ್ಕೆ 
ದೋಷವಿಡಬೇಕಲ್ಲದೆ ಎರಡನೆಯವರಿಗೆ ದೋಷವಿಡಬಾರದು (ಮುಂಬಯಿ. 
8-೮೬). [ ದೋಷ * ಇಡ್ಕು 
ದೋಷವಿದೂರ (ನಾ). ಪಾಪಗಳಿಂದ ದೂರನಾದವನಂ; ಪವಿತ್ರ 
ನಾದವನಂ : ಲೇಸಾಗಿ ಮಡುವಿನೊಳ್‌ ಶೇಷನ ತುಳಿದಿಟ್ಟ ದೋಷ 
ವಿಧೂರನ ತೂಗಿರೆ (ಪುರಂದ. 3-೧೩೬-೪). [ಸಂ. 
ದೋಹವಿರಕ್ತ (ನಾ). ಕೆಟ್ಟ ಗುಣ ಅಥವಾ ಕೆಟ್ಟ ಕಾರ್ಯಗಳಲ್ಲಿ ಆಸಕ್ತಿ 
ಯೊಲ್ಲದವನಂ : ದೋಷವಿರಕ್ತನುಂ ಗುಣಾನುರಕ್ತನುಮಲ್ಲದೆ ಧರ್ಮಂ 
ಗೆಯ್ವನುಂ.ಎಂತು ಪೆರ್ಚುಗುಂ (ಜೀವಸಂ. ೪೭-೨೦). 
[ ದೋಷ + ವಿರಕ್ತ) 
ದೋಷಸಹಿತ (ನಾ). ಪಾಪದಿಂದ ಕೂಡಿದ ಪ್ಯಕ್ತಿ ; ಪಾಹಿ : ದೋಷ 
ಸಹಿತರಾದವರು ಪೇಳುವ ಧರ ಲೇಸಲ್ಲವೆಂದವನುಳಿದು ದೋಷ 
ರಹಿತಮಪ್ಪ ದಯಯುತ ಧರ್ಮವ ಲೇಸಾಗಿ ಪಿಡಿಯಬಲ್ಲವರು (ದ್ಮಾದಕಾ. 
90-99). [ ದೋಷ - ಸಹಿತ) 
ದೋಷಸಿದ್ಧಿ (ನಾ). ಅಪರಾಧಿಯೆಂಬ ನಿರ್ಧಾರ: ಜಾರಿಯಲ್ಲಿರುವ 
ಒಂದು ವಿಧಿಯನ್ನು ಉಲ್ಲಂಘಿಸಿದುದಕ್ಕಲ್ಲದೆ ಮತ್ತಾವ ಅಪರಾಧಕ್ಕಾಗಿಯೂ 
ಅವನ ಮೇಲೆ ದೋಷಸಿದ್ಧಿ ನಡೆಯತಕಂಬದಲ್ಲ' (ಛಾಧಾನ. ೧೨). 
[ ದೋಷ + ಸಿದ್ಧಿ ] 


೪೧೨೩ 


10 


38 


49 


48 


ದೋಹಾತಿರೇಕ 


ದೋಷಹಚ್ಚು (ಕ್ರಿ). - ದೋಷವಿಡಂ : ಅವನಿಗೆ ಕೆಲವು ಜನರಂ ದೋಷ 
ಹಚ್ಚುತ್ತಾರೆ (ಮುಂಬಯಿ. 8-30೬). ದೋಷ, ಹಚ್ಚು (ಪಚ್ಚು) 

ದೋಷಹರ (ನಾ). ಕೆಡಂಕನ್ನು ನಾಶಮಾಡಂವಂಥದಂ: ಮೂಲಕಂ 
ಬಾಲಂ ದೋಷಹರಮಬಾಲಂ ದೋಷಕರಮದಣ?0 ಪ್ರತ್ಯಕ್ಷ ಪರಿಚ್ಛೇದ್ಯಂ 
ವಸ್ತುತತ್ವವಂನುಮಾನದಿಂ ವ್ಯಭಿಚರಿಸುಗುಂ (ಕಾಂತಿಪು. ೮-೧೨೮ ವ). 

[ಸಂ.) 

ದೋಷಹರಣ (ನಾ). ೧. ಪಾಪವನ್ನು ನಿವಾರಣೆ ಮಾಡುವಿಕೆ. ೨. 
(ದೇಹಕ್ಕೆ ಸಂಬಂಧಿಸಿದ) ವಾತ, ಪಿತ್ತ ವಂತ್ತು ಕಫಗಳೆಂಬ ವರು 
ಬಗೆಯ ನ್ಯೂನತೆಗಳನ್ನು ನಿವಾರಿಸುವಿಕೆ. 

[ ದೋಷ + ಹರಣ, ] 

ದೋಷಹೊರಿಸು (ಕ್ರಿ). ಅಪವಾದಕ್ಕೆ ಹೊಣೆ ಮಾಡು,-ಈಡು 
ಮಾಡು : ಚೌಡಪ್ಪನವರ ಮೇಲೆ ದೋಷಹೊರಿಸುವುದು ನನಗೇಕೋ 
ಸರಿಯೆನಿಸದು (ಹಳ,ಹಾ. ೦೦೫). [ ದೋಷ ಹೊರಿಸು (ಆಪೊಅಾ್‌ಸು)] 

ದೋಷಹೊರು (ಕ್ರಿ). ಅಪವಾದಕ್ಕೆ ಗುರಿಯಾಗಂ,-ಈಡಾಗಂ; ಅಪವಾದ 
ಹೊರಂ. "ದೋಷಹೊರಿಸಂ' ಪರಾ. 

[ ದೋಷ + ಹೊರು (-ಆಪೊಜು) 

ದೋಷಾಂಧ (ನಾ). ದೋಷದಿಂದ ಕಂರಂಡಾದವನಂ : ಕಾಮಾತುರರೆಂ 
ರಜೋಧಿಕರುಮೇಂ ಹಖೇದಕ್ಕೆ ಪಕ್ಕಾಗದಿರ್ಪರೆ  ದೋಷಾಂಧರ್‌ 
(ಪಂರಾಮಾ, ೭-೬) ; ಪರಮದೇಶಿಕಶಿರೋಮಣಿಯೆ ದೋಷಾಂಧಮದಕರಿ 
ವಿಳಸಿತ ಸೃಣಿಯೆ (ವೀಕ್ಕಪು. 8-೮-೨). [ದೋಷ + ಅಂಧ) 

ದೋಷಾಕರ (ನಾ). ೧. ಪಾಪಗಳ ಆಕರ,-ನೆಲೆ,-ಗಣಿ.' ೨. ಕಪ್ಪು 
ಕಲೆಗಳಿಂದ ಕೂಡಿದವನಂ ; ಚಂದ್ರ : ಸರಿದಧಿಪತಿಯಂ ದೋಷಾಕರ 
ನಂತರ್ಮಲಿನನಾಗಿಯಂ0 ಪೆರ್ಚಿಸುಗುಂ (ಕವಿರಾ. 4-೩೫) ; ಮುಗ್ಧ 
ದೋಷಾಕರನಿಂ ವಕ್ರತ್ವಮಂ ದುಶ್ಚವನನ ಹಯದಿಂ ವೇಗಮಂ ತಾಳ್ವಿ 
(ಕಾದಂಪೂ. 8೪೬) ; ಇರದೆಯ್ತುರ್ಪಂ ದೋಷಾಕರನವನಂ ನೋಡಲಾಗ 
ದೆಂದಾ ದಿನಪಂ ವರಧರ್ಮರಾಜಜನಕಂ ಕರಕುಳಮಂ ತೆಗೆದು ನೀಳ 
ಗಿರಿಯಂ ಸಾರ್ದಂ (ಹಮ್ಮಾರ. ೩-೦೩). 

[ ಸಂ. (ದೋಷ + ಆಕರ ; ದೋಷಾ + ಕರ) ) 

ದೋಷಾಕ್ಸರರಹಿತ (ನಾ). ೧. ಪಾಪಗಳಿಗೆ ನೆಲೆ ನೀಡದಂಧದಂ; 
ಪಾಪರಹಿತವಾದಂದು. ೨. ಚಂದ್ರನಿಂದ ದೂರವಾದಂದಂ ; ಚಂದ್ರ 
ರಹಿತವಾದಂದಂ. ೧; ೨: ಸರಸಗುಣಶಾಲಿ ದೋಷಾಕರರಹಿತಂ 
ಸ್ಹಪ್ರಸಿದ್ಧವಂತಿಬಂಧುರಗುಂಬುರುಹಮದು ಮಿತ್ರರುಚಿವಿಸ್ಫುರಿತಂ ಸಿರಿ 
ಗಾದುದಲ್ಲೆ ಮನೆ (ರಾಜಕೀ. ೬-೦೨೭). [ಸಂ.] 

ದೋಷಾಗಮನ (ನಾ). ಪಾಪದ ಬರಂವಿಕೆ ; ಪಾಪಸಂಬಂಧ ಉಂಟಾಗು 
ವಿಕೆ: ರಾಗಮೆ ದೊರೆಕೊಳಿಕುಂ ದೋಷಾಗಮನಮನೆಂದು ವೇಟ್ವ 
ತೆಅದಿಂ ಸಂಧ್ಯಾರಾಗಮೆ ದೊರೆಕೊಳಿಸಿತು ತಿಎಂರಾಗಮಮಂ (ಪುಷ್ಕಪು. 
೧8-30). [ ದೋಷ - ಆಗಮನ] 

ದೋಪಾಚರ (ನಾ). ಕತ್ತಲೆಯಲ್ಲಿ ಓಡಾಡಂವವನಂ; ನಿಶಾಚರ: ಖೇಚರ 
ಕಿನ್ನರೆ ಯಕ್ಷಪಿಶಾಚ೦್‌ ಗಂಧರ್ವರಪ್ಸರಃ ಪ್ರಕರಂ ದೋಷಾಚರರೆಂದದ್ಭುತ 
ಗುಣಗೋಚರರವರೆಯ್ದೆ ದೇವಯೋನಿಗಳೆನಿಪರ್‌ (ವಸ್ಮುಕೋ. ೦೦-೩೪). 

[ಸಂ.7 

ದೋಷಾತಿರೇಕ (ನಾ). ೧. ಹೆಚ್ಚಾದ ಕತ್ತಲೆ. ೨. ವಾತ, ಪಿತ್ತ ಮತ್ತಾ 
ಕಫಗಳ ಆಧಿಕ್ಕ. ೧, ೨: ಸೊಡರ್ಗಳಿರುಳಿಣ್ಣೆಯಂ ನಿಲೆ ಕುಡಿದಟ್ಕಮೆ 
ವಟ್ಟುವೆನಿಸಿ ನಮೆದುವು ತನುಗಳ್‌ ಜಡತೆಯಿನದಂತೆ ಪೊಡರಲ್‌ ಕುಡು 
ಗುಮೆ ದೋಷಾತಿರೇಕವಂರೂಚೆನಿಮಿತ್ತಂ (ಪುಷ್ಪಪು. ೮-೧೭). 

[ ದೋಷ 4 ಅತಿರೇಕ ] 
41 


ದೋಷಾತಿಸಾರ 


ದೋಷಾತಿಸಾರ (ನಾ). (ದೇಹಕ್ಕೆ ಸಂಬಂಧಿಸಿದ) ವಾತ, ಪಿತ್ತ ಮತ್ತು. 


ಕಫಗಳೆಂಬ ದೇಹದ ಮೂರು ವಿಧವಾದ ನ್ಯೂನತೆಗಳಿಂದ ಉಂಟಾ 
ಗುವ ಅತಿಸಾರ, -ಭೇದಿ: ಭದ್ರಮುಸ್ತೆ. ಅಮರದವಳ್ಳಿ . . . ಅತಿಬಜೆ, 
ಶುಂಠಿ, ನೆಲಬೇವು ಇವಂ ಸಮಭಾಗ ಕಷಾಯಂ ಕಾಸಿ ಕೊಡಲು 
ದೋಷಾತಿಸಾರಂ ಮಾಣ್ಣು ೦ (ಸಳವೈ. ೩೨೨). 
[ ದೋಷ + ಅತಿಸಾರ) 
ದೋಷಾನುವರ್ತನೆ (ನಾ), ೧. ಕೆಟ್ಟತನವನ್ನು ಅನಂಸರಿಸುವಿಕೆ ; 
ಕೇಡನ್ನು ಅನಂಸರಿಸಂವುದಂ. ೨. ರಾತ್ರಿಗೆ ಹೊಂದಿಕೊಳ್ಳುವುದಂ ; 
ರಾತ್ರಿಯನ್ನು ಅನುಸರಿಸುವುದಂ. ೧, ೨: ಜಗತ್ತೀತಿಕರಪರಿಗೃಹೀತ 
ನಾಗಿಯುಂ  ದೋಷಾನುವರ್ತನೆಗೊಳಗಾಗದಕಳಂಕರಾಜನುಂ , . 
ಪುಣ್ಯಜನೇಶ್ವರನುಮೆನಿಸಿ (ಪುಷ್ಕಪು. ೩-೨೦ ವ). 
[ ದೋಷ + ಅನುವರ್ತನೆ] 
ದೋಷಾನುಪಂಗ (ನಾ). ಕತ್ತಲೆಯ ಸಹವಾಸ, ಸಂಬಂಧ: ಕೋಕ 
ವಿಥ:ನಂ ವಿಯೋಗೋದ್ರೇಕಂ ದೋಷಾನುಷಂಗದಿಂ ಸಮನಿಸೆ ಚಿಂತಾ 
ಕುಲಿತಮಾದುದಾರ್ಗಂ ವ್ಯಾಕುಲತೆಯನುಂಟುವಹಿಟ್ಕುಮಿಷ್ಟವಿಯೋಗಂ 
(ಪಂರಾಮಾ. ೦೦-೧೮೨). [ ದೋಷ + ಅನುಷಂಗ'] 
ದೋಷಾನುಷಂಗೆ (ನಾ). ೧. ಕಳಂಕವನ್ನು ಹೊಂದಿದವಳು ; ಕಳಂಕಿತೆ. 
ಪಿ. ಕತ್ತಲೆಯ ಸಹವಾಸವನ್ನುಳ್ಳವಳಂ. ೧, ೨ : ಲಕ್ಷ್ಮೀಮಹಾದೇವಿ 
ಕಮಳಿನೀಲಕ್ಷ್ಮಿಯಿಂ ಜಡಾಶಯನಿವಾಸಿಯೆ;ನಿಸಿಯೊಂ  ಇಂದುಲೇಖಾ 
ಲಕ್ಷ್ಮಿಯಂ ವಕ್ರಸ್ವಭಾವೆಯೆನಿಸಿಯುಂ ನಕ್ಷತ್ರಲಕ್ಷ್ಮಿಯಂ ದೋಷಾನುಷಂಗೆ 
ಯೆನಿಸಿಯುಂ (ಮಲ್ಲಪು. ೩-೩೪ ವ). 
[ ಸಂ. ದೋಷಾನುಷಂಗಾ (ದೋಷ 4 ಅನುಷಂಗ _ )) 
ದೋಷಾನ್ವೇಷಣ (ನಾ). ೧. ತಪ್ಪನ್ನು ಹುಡಂಕಂವುದಂ ; ದೋಷ 
ವನ್ನು ಕಂಡಂಹಿಡಿಯಂವುದಂ: ತದೀಯ ವಯಸ್ಕನಾತನೆ ಗ್ಗಂ 
ವಹರ್ಕೊಂಡು ದೋಷಾನ್ವೇಷಣಮಂ ಬಾರಿಸಿ (ಶಾಂತಿಪು. 6-೭೯ವ). 
೨. ತಪ್ಪನ್ನು ಹುಡುಕುವವನಂ : ಕಾಳೋಗ್ರೋರಗನಂತೆ ದಾರುಣ 
ಮುಖರ* ದುಷ್ಟರ್‌ ಖಳರ್‌ ದುರ್ಮುಖರ್‌ ದೋಷಾನ್ವೇಷಣರಪ್ಪವರ್‌ 
ಪಟಾದೆೊಡೇನಂ ಮಾಟ್ಬರೇಗೆಯ್ಕರೋ (?) (ಸುಳುಮಾ. ೦-೪೭). 
[ ದೋಷ -- ಅನ್ವೇಷಣ ] 
ದೋಷಾಪಚಯ (ನಾ). ೧. ಕೆಟ್ಟತನದ ಹಾನಿ.-ಹ್ರಾಸ. ೨. ಕತ್ತಲೆ 
ಯನ್ನೂ ಹೋಗಲಾಡಿಸಂವುದಂ. ೧, ೨: ಪ್ರಚುರ ಕಲಾನ್ವಿತರಕುಟಲ 
ಚಂಚಲರ್‌ ಶುದ್ಧ ಪಕ್ಷವೃತ್ತರ್‌ ದೋಷಾಪಚೆಯಪ್ರಕಾಶರೆನೆ ಬಾಲಚಂದ್ರ 
ದೇವಪ್ರಭಾವಮೇನಚ್ಚರಿಯೋ (ಪಂರಾಮಾ. ೦-೦೮). 
[ ದೋಷ + ಅಪಚಯ)] 
ದೋಷಾಪತಿ (ನಾ). ರಾತ್ರಿಯ ಒಡೆಯ ; ದೋಷಾಕರ; ಚಂದ್ರ: 
ದೋಷಾಪತಿ ಪಾಪಗ್ರಹಯುತನೆನೆ ಚತುರ್ಥಮಂದಿರದೊಳಾಕೆಗಕ್ಕುಂ 
ಕ್ಷೇಶಂ (ಜಾತತಿ. ೪-೨೪). [ಸಂ.] 
ದೋಷಾಬಂಧು (ನಾ). ರಾತ್ರಿಯ ಬಂಧಂ ; ಚಂದ್ರ : ಸಂಧಿಗಳುಂ ಕೆಲವೆಡೆ 
ಯೊಳ್‌ ಬಂದು ವಿರೂಪಂಗಳಾಗಿ ಸಮನಿಸಿ ಕವಿತಾಬಂಧನದೊಳಾಗೆ 
ದೋಷಾಬಂಧುಗೆ ಶಶಲಕ್ಷ್ಮದಂತೆ ಕಟ್‌ ಯಂ ತರ್ಕುಂ (ಕವಿರಾ. ೦-೯೮). 
[ ಸಂ. ] 
ದೋಷಾಭಾಸ (ನಾ). ತಪ್ಪಿಲ್ಲದಿದ್ದರೂ ತಪ್ಪಾಗಿ ಕಾಣುವಂತೆ 
ಮಾಡುವಿಕೆ : ದೋಷುಭಾಸಮನೊದವಿಪರೊಂದೆಡೆಗೆ ದುರ್ಜನಸ್ತುಷ್ಯತು 
ಯೆಂಬುದನನುಕರಿಸಿ ಕವೀಂದ್ರರ್‌ ಪದಪಿಂ ಕೃತಿಯೊಳ್‌ ಪರೋಪಕೃತಿ 
ಪರತಂತ್ರರ್‌ (ಉಜರೀ. ೦-೪೭). 
[ದೋಷ + ಆಭುಸ)] 


೪೧೨೪ 


ದೋಷಾವಹ 


ದೋಷಾಭಿಸಂಧಿ (ನಾ). ೧. ಕೆಡುಕನ್ನು ಉಂಟುಮಾಡುವ ಉದ್ದೇಶ; 
ದೋಷಪೂರ್ಣವಾದ ಉದ್ದೇಶ ; ಮೋಸ ; ಸಂಚು : ಮನ್ನಿಸುವಿರೆಲೆ 
ಮಕ್ಕಳಿರ ಸಂಪನ್ನಸತ್ಕರು ನೀವು ಕರ್ಮಿಗಳಿನ್ನವರು ದೋಷಾಭಿಸಂಧಿಯ 
ಮದು ಕಳೆಯೆಂದ (ಕುವ್ಕಾಸ. ೦೩. ೬೦). ಪಿ. ಕತ್ತಲೆಯಂ ಸಂಬಂಧ,_ 
ಕೂಟ. ೧, ೨: ವರ್ಣಸಂಕರಂ ಚಿತ್ರದೊಳ್‌ ದೋಪಾಭಿಸಂಧಿ ದಿವಸ 
ವಿರಾಮದೆೊಳ್‌ ಪಂಕ್ತಿಭೇದಂ ಲಿಪಿಗಳೊಳ್‌ ಅಕ್ಕುಮಲ್ಲದೆ 
ಜನಪದದ ಜನಂಗಳೊಳಿಲ್ಲ (ಜಗವಿ. ೨-೧ ವು. [ ದೋಷ * ಅಭಿಸಂಧಿ] 
ದೋಷಾರಿ (ನಾ). ಪಾಪಕ್ಕೆ ಶತ್ರುವಾದವನು ; ದೇವರು : ಈಶನನೊಲಿ 
ದರ್ಚಿಸುವನ ಕೈ ಶುದ್ಧಂ ಶಿವನೆ ಪಾಡುವನ ಬಾಯ್‌ ಶುದ್ಧಂ ದೋಷಾರಿಯ 


ನೆನೆವನ ಮನ ತಾ ಶುದ್ಧ ಕಣು (ಕಂಕಕಂ. ೯0). [ದೋಷ ಅರಿ) 
ದೋಷಾರೋಪ (ನಾ). ತಪ್ಪು ಹೆ.ರಿಸಂವುದಂ ; ಆಪಾದನೆ: ಈ 


ಸಂವಿಧಾನದ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಕ್ಕೆ ಗುರಿಪಡಿಸ 
ಬೇಕಾದರೆ, ಸಂಸತ್ತಿನ ಉಭಯಸದನಗಳಲ್ಲಿ ಯಾವುದೊಂದು ಸದನದವ 
ರಾಗಲಿ ದೋಷಾರೋಪ ಮಾಡತಕ್ಕುದು (ಧಾಧಾನ. ೩೦). 
[( ದೋಷ « ಆರೋಪ] 
ದೋಷಾರೋಪಣ (ನಾ).-ದೋಷಾರೋಪ. 
[ ದೋಷ +೬ ಆರೋಪಣ) 
ದೋಷಾರೋಪಣೆ (ನಾ).2ದೋಷಾರೋಪ : ಪಾಪರ್‌ಚೀಟಿ ತೆಗೆದು 
ಕೊಂಡಿದ್ದ ಒಬ್ಬ ಸಾಲಗಾರನನ್ನು ದೋಷಾರೋಪಣೆಯಿಂದ ತಪ್ಪಿಸಿ 
ದ್ಹಾಯತ್ನಿ (ಪುನರು. ೨೦೨). [ ದೋಷ +೬ ಆರೋಪಣೆ 
ದೋಷಾರ್ತಿ (ನಾ). ಪಾಪದ ಪರಿಣಾವಂದಿಂದ ದಂಃಖಿಸಂತ್ರಿ 
ರುವವನು: ಸಜ್ಜನದ್ವೇಷಿಯಂ ಸಂಚಳನಂ ದೋಷಾರ್ತಿಯಂ ದುರ್ಧರ 
ತರವಿರಸಕ್ರೀಡನಂ , , . ರಕ್ಷಿಪ್ಪುದು (ರಕ್ಷಾಶ. ೪೭). 
[ದೋಷ + ಆರ್ತಿ] 
ದೋಹಾಲೇಪ (ನಾ). ತಪ್ಪುಗಳ ಸಂಬಂಧ: ಈ ವೇಟ್ಮ ಮಾಟಕ್ಕೆಯಿಂ 
ದೋಷಾಲೇಪಂ ಪೊರ್ದದಂತಿರೆ ಸನ್ನಿಬಂಧವ್ಯಾಪೃತನಕ್ಕೆ ಗುಣವದರ್ಥಂ 
ವ್ಯಾಪಕಮಾಗೆ (ಕಾವ್ಯಾವ.೪೯೫). | ದೋಷ + ಆಲೇಪ) 
ದೋಷಾವಕಾಶ (ನಾ). ೧. ಪಾಪ ಅಥವಾ ಕೆಟ್ಟ ಕಾರ್ಯಗಳಿಗೆ 
ಅನಂಕೂಲವಾದ ಸಂದರ್ಭ,- ಸೌಕರ್ಯ, ೨ . ಕತ್ತಲೆಗೆ ಆಸ್ಪದ. 
೧, ೨: ಒದವಂ ಭವೃಮುಖಾಂಬುಜಕ್ಕೆ ಮುದಮಂ ಸದ್ಭರ್ಮಚಕ್ರಕ್ಕೆ 
ಸಂಪದಮಂ ಲೋಕದ ದೃಷ್ಟಿಗಸ್ತಪದಮಂ  ದೋಷಾವಕಾಶಕ್ಕೆ 
» * « ಪಡೆಯುತ್ತಿಕ್ಷೂ ಪಕನವಂಶೇಂದ್ರಶೈಲದಿನತ್ಕೂರ್ಜಿತತೇಜನುದ್ಭವಿಸಿದಂ 
ತ್ರೈಲೋಕ್ಯಸಾಥಂ ಜಿನಂ (ಪುಷ್ಕಪು. ೧೦-೨). [ ದೋಷ * ಅವಕಾಶ) 
ದೋಷಾವಸಥ (ನಾ). ೧. ಪಾಪದ ನೆಲೆ,-ಆಶ್ರಯಸ್ಥಾನ : ಪಸೆಯೊಳ್‌ 
ಪಸುರ್ವಂದರೊಳಗ್ನಿಸಾಕ್ಷಿಯೊಳ್‌ ಕೊಂಡ ಪಾಂಡುಪತಿಯಿರೆ 
ದೋಷಾವಸಥರ್‌ ವಪಾದರದಿಂ ಜನಿಯಿಸಿದರ್‌ (ಗದಾಯು. ೩-೩೮). 
೨. ಕೆಡುಕಿಗೆ ನೆಲೆ: ನಯಮಂ ಪೇಟಕ್ವೊಡೆ ಸಂಧಿ ಮಾಡಿಅಕಿಯದಿರ್‌ 
ಕೌಂತೇಯರೊಳ್‌ ಯುದ್ಧ ಮಕ್ಷಯ ದೋಷಾವಸಥಂ ಪ್ರಧಾನಪುರುಷರ್‌ 
ಕ್ಷತ್ರೆಕ್ಷಯಸ್ಮಾನಮೆಂದು ಯಥಾರ್ಥಂ ನುಡಿದಾರ್ತರಿಲ್ಲ (ಗದಾಯು. ೪-೬೬). 
[ ದೋಷ + ಅವಸಧ] 
ದೋಷಾವಹ (ನಾ). ಅವಂಂಗಳವನ್ನು ತರುವಂಥದಂ ; ಅಶುಭ 
ಪರಿಣಾಮವನ್ನೂಂಟುವರಾಡುವಂತಹಂದಂ : ಮನೆಯಿಂದೋಸಟಾಗೇಳ 
ಲೆಂದು ಬರಲಾಗಲ್‌ ಭೇರಿವ೫ಂಗಲ್ಕ ತೂರ್ಯನಿನಾದಂ ಗುಡಿ 
ತೋರಣಂ . . . ಕಟ್ಟಿದಿರಾಗಿ ತೋಟ್‌ ಶುಭದಂ ... . ಮೇಷದವರಂ 
ಕಾಣಲ್ಮೆ ದೋಷಾವಹಂ (ರೋಕೋಪ. ೧೨-80) : ದೇವ ಕನಸಿದು ಕರಂ 
ದೋಷಾವಹಂ (ಹುಶೋಶ. ೩-೧೦). [ದೋಷ * ಅವಹ] 


ದೋಹಾವಳಿ 


ದೋಷಾವಳಿ (ನಾ), ೧. ತಪ್ಪುಗಳ ಗಂಂಪು,-ಸವಂೂಹ. ೨. ಕತ್ತಲೆಯ 
ಗುಂಪು, -ಸವಂೂಹ. ೧, ೨ : ಮಳಿನತೆ ಇಲ್ಲದ ಕುನ್ಹಂ ತಳೆಯದ ಸಲೆ 
ರಾಹುಪೀಡೆಯೈದದ ದೋಷಾವಳಿಯೊಳ್ಬರಿಯಿಸದಸ್ತಾಚಳಕೆಳಸದ ಚನ್ನ ೨ 
ನೆನಿಸುವಂ ಶುಭಚಂದ್ರ೦ (ಎಕ. ೪11, ಶಿಳಾರಿ. ೨೨೫-೭೧ ; 1204). 

[ದೋಷ + ಆವಳಿ, (ಎಆವಲಿ) ] 

ದೋಷಾವಿಲ (ನಾ). ೧. ತಬ್ಬನಿಂದ ಕೂಡಿದಂದಂ. ೨. ಕೆಡಂಕಿನಿಂದ 
ಕೀಳಾದುದಂ : ಸೇವೆಯೆ ಕಷ್ಟಂ ಸೀತಾದೇವಿಯನೀಡಾಡಿ ಬರ್ಪದಡವಿ 
ಯೊಳೆನೆ ದೋಷಾವಿಲ[ಶಾಕಾಂ. ೪)ಮನಳ್ಳಿ ರಾಘವದೇವಂಗೆ ಕೃತಾಂತ 
ವಕ್ಚನದನೇಗೊಂಡಂ (ಪಂರಾಮಾ, ೦೬-೭೬೪). 

[ ದೋಷ + ಆವಿಲ] 

ದೋಷಾವೇಶ (ನಾ). ಪಚ್ಚೆಯ ಐದಂ ವಿಧವಾದ ನ್ಯೂನತೆಗಳಲ್ಲಿ 
ಒಂದಂ; ಇಬ್ಬನಿ ಬಿದ್ದ ತಾವೆರೆಯ ಪತ್ರದಂತಿರುವ ಪಚ್ಚೆ : 
ದೋಷಲೇಶಾನ್ವಿತಂ ದುಷ್ಟಂ ದೋಷಮೂರ್ಛಿತಂ  ದೋಷಾವೇಶಂ 
[ಖಾ830. ಸಲೇಶಂ] ಮಂದದೋಷಮೆಂದಿಂ ತೀ ಪಂಚವಿಧಮಾದ 
ಸದೋಷಜಾತಿಮರಕತಮಂ ಪೇಳ್ವೆಂ (ಹಾಲಾಸ್ಕ. ೨-೧-೮೮ ವ). 

[ಸಂ.7 

ದೋಹಾಶ್ರಯ (ನಾ). ಹವಳದ ಮೂರು ಬಗೆಯ ನ್ಕೂನತೆಗಳಲ್ಲಿ 
ಒಂದಂ ; ಕಳಂಕವನ್ನು ಹೊಂದಿರುವಂಥ ಹವಳ : ದೋಷಾಶ್ರಯಂ 
ಛಿದ್ರವಕ್ರಂ  ಕ್ರಿಮಿದೂಷಣಮೆಂದು ದೋಷತ್ರಯಮೂುಂಟದನುಳಿದು 
ನಿರ್ದೋಷವಿದ್ರುಮಮಂ ಕಾಮಿನಿಯರ" ವಿಶೇಷಮಾಗಿ ತಾಳೆಲ್‌ ಸುಖಾ 
ಯಾಷ್ಯ ಸುಪುತ್ರಾರೋಗ್ಯಾದಿ ಸಿದ್ಧಿಗಳಪ್ಪವು (ಹಾಲಾಸ್ಕ. ೨-೦-೧೦೪ ವ). 
"ದೋಷತ್ರಯಂ' ಪರಾ. [ಸಂ.] 

ದೋಷಿ (ನಾ). ೧. ಕಳಂಕವನ್ನು ಹೊಂದಿರಂವವನಂ; ಕಪ್ಪು ಕಲೆಗಳಿಂದ 
ಕೂಡಿದವನು ; ಚಂದ್ರ : ದೋಷಿ [ಪಾಕಾಂ. ಸಿ)ಯೊಡನಾಗಸವ ತಿರುಗ 
ಲಲಸಿ ಬಂದು ಧಗಧಗಿಪ ಬೆ ೦ಗಳೊರ್ಮೊತ್ತಮಾಗಿ ಸೈನಿಗುರಿದತ್ತೆಂಬ 
ವೋಲ್‌ (ಸಂದಿಮೂ. ೨-90), ೨. ತಪ್ಪುಮಾಡಿದವನಂ ; ಅಪರಾಧಿ: 
ಶಂಕಿಸದಿರು ಮುಟ್ಟದು ಗುಣಿಗೆ ದೋಷಿಗಕ್ಕುಂ ದೋಷಂ (ಣಾತಿಪು. 
೩-೮೮) ; ದೋಷಿ ಪಿಡಿವಂತೆ ದಿವ್ಮದ ಕಾಸಿದ ಕುಟುವಂ ಕಡಂಗಿ ಕಾಳೋರ 
ಗನಂ ಕೂಸು ಪಿಡಿವಂತೆ ಪಡಿದಂ ಸಾಸಿಗನವಿವೇಕಿ ಸೀತೆಯಂ ದಶಕಂಠಂ 
(ಪುಕಾಮಾ. ೯-೧00) ; ತುಡುಕಿದ ದೋಷಿಯನಲ್ಲದೆ ಪಿಡಿಯದು ಘಟಸರ್ಪ 
ನಂತುಟಲ್ಲದೆ ತನ್ನಂ ತುಡುಕದ ನಿರ್ದೋಷಿಯುಮಂ ಪಿಡಿವುದು ಖಳಮುಖ 
ಘಟೋಗ್ರಜಿಹ್ವಾಸರ್ಪಂ (ಗವಿ. ೦-೦೨) ; ದೋಷಿಗೆ ತಕ್ಕ ದಂಡನೆಯ 
ಮಾಟ್ಟುದು ಮಾಡದುಪೇಕ್ಷಿಸಿರ್ದೊಡಾ ದೋಷಿ ಬಲ್‌ಕ್ಕೆ ಧಾರಿಣಿಯೊಳಂ 
ಕುಶಮಿಲ್ಲದ ಹಸ್ತಿಯಂತೆ ನಿರ್ದೋಷಿಗಳಂ ಮದಾಂಧಗುಣದಿಂ ತುಟಕಿಗುಂ 
(ಸೂಕ್ತಿಸು. ೦೬-೦೦). ೩. ಕೆಟ್ಟ ನಡತೆಯಂಳ್ಳವನಂ ; ದಂರಾಚಾರಿ : 
ವಿಷಯದ ಸವಿ ತಲೆಗೇಆ್‌ ಶಿವಪೂಜೆಯ ಬಿಟ್ಟು ವೇಶಿಯರ ಎಂಜಲ 
ಹೇಸದೆ ತಿಂಬ ದೋಷಿಗಳನೇನೆಂಬೆನೈ (ದೇದಾವ, ೩೫-೬೫), 

[ ಸಂ. ದೋಷಿನ್‌) 

ದೋಷಿಗ (ನಾ). ತಪ್ಪು ಮಾಡಿದವನಂ ; ಅಪರಾಧಿ ; ಆದ ಮುಳಿಸಿಂದ 
ಮೆಲ್ವಂ ತೇದುಂ ಕುಡಿಯಲೈ ತಕ್ಕ ಪಗೆವನ ರುಧಿರಾಚ್ಛ್ರೋದಮನೆ ಕುಡಿದು 
ಮಾಣ್ಬ ವೃಕೋದರನೇನಾವ ತೆಅದೊಳಂ ದೋಷಿಗನೇ (ಪಂಪಧಾ. 
93-087), [ ದೋಷ - -ಇಗ] 

ದೋಷೆ (ನಾ). ಕತ್ತಲೆಯಿಂದ ಕೂಡಿದುದಂ; ರಾತ್ರಿ: “ ತಮಿಸ್ರೆ ನಿಶೆ 
ರಜನಿ ದೋಷೆ ರಾತ್ರಿ . . . ಶ್ರಿಯಾಮ್ಕ್ಮೆ ಯಾಮಿನಿಯಕ್ಕುಂ” (ವಸ್ತುಳೋ. 
೦೩-೩) ; “ದೋಷಾ, ನಕ್ತಂ-೨ ರೆಜನೌ - ಇತಿ ರಾತ್ರಿಯೊಳು ಎಂಬ 
ಅರ್ಥದಲ್ಲಿ ವರ್ಶಿಸಂವವು” (ಸಿದ್ಧಾಂತಿ. ೩೭). [ಸಂ. ದೋಷಾ) 


೪೧೨೫ ದೋಸಿ 


ದೋಷೇಂಗಿತೆ (ನಾ). ಅಂತರಂಗದಲ್ಲಿ ಕಳೆಂಕವುಳ್ಳವಳಂ : ನಡುಗುವೊಡಂ 
ಮೂಗರಳ್ಳೊಡಂ ವ(ಪ_ದನೆರನನೆತ್ತುವಡಮಬಲೆಯರ್ಕಣ್ಮಡುಕೆಂಪಾ 
ದೊಡವಧರಂ ತವೆ (?) ತೆತ್ತುವಡಮಣಟ್‌ಗೆ ದೋಷೇಂಗಿತೆಯರಂ (ಮರತಿ. 
೧೦-೩೩). [ ಸಂ. ದೋಪೇಂಗಿತಾ (ದೋಷ 4 ಇಂಗಿತ + -)] 
| ದೋಷೇತರ (ನಾ). ಕೆಡುಕನ್ನುಂಟಂಮಾಡದಿರುವಂಥದು: 
ದೋಷೇತರನಾಪ್ತಂ ತದ್ಭಾಷಿತಮಪಹಿಂಸವಾಗಮಂ ಷಡೈೇದಾಕ್ಲೇಶೆಂ 
ಪದಾರ್ಥವಿಂದೆ ಗಂಡೂಷಂ ನಿನಗಕ್ಕೆ ದುರಿತಕಫವಿಳಯನದೊಳ೯ (ಕಾಂತಿಪು. 
೭-೪). [ದೋಷ ಇತರ] 
ದೋಷೈಕದೃಪ್ಪಿ (ನಾ). ೧. ಕೇವಲ ತಪ್ಪುಗಳನ್ನೇ ಹಂಡುಕುವುದಂ : 
ಕರ್ಣರಸಾಯನವೆನಿಸುವ ಕೃತಿಯೊಳು ದೋಷೈಕದೃಷ್ಟಿಯ ಖಳರು . 
ಕುಂದನೆ ಪರಿಗಣಿಸುವರು (ಇಂಡಾಪ, ೩೭-೨4). ೨. ಕೇವಲ ತಪ್ಪುಗಳನ್ನೇ 
ಹಂಡಂಕಂವವನಂ : ದೋಷೈಕದೃಷ್ಟಿಯಾದವನು ವಿಮರ್ಶಕನೆನಿಸಿಕೊಳ್ಳು 
ವುದಿಲ್ಲ (ರೂಢಿ) [ ಸಂ, 
ದೋಷೋದ್ಗಮ (ನಾ). ೧. ಕೆಡುಕಿನ ಹುಟ್ಟು ; -ಕೆಡುಕುಂಟಾಗುವಿಕೆ. 
೨. ಕತ್ತಲೆಯಾಗುವಿಕೆ. ೧, ೨: ಕೇತಕೀಧೃತಸತ್ಕಂಟಕಮಲ್ಲದಿಲ್ಲ ವಸುಧಾ 
ಸತ್ಕಂಟಕಂ ಕಾಳಕಲ್ಲಿತ ದೋಪೋದ್ಗಮಮಲ್ಲದಿಲ್ಲ ಪೆಜವುಂ ದೋಷೋ 
ದ್ಲಮಂ ದೇಶದೊಳಿ (ಫುಪ್ಪಫ್ರ, ೨-೩೦). ದೋಷ + ಉದ್ದಮ] 
"ದೋಸೆ (ನಾ). ೧. ತಪ್ಪು ; ಅಪರಾಧ: ಆ ಸುಕರಂ ಗಡ ತಮಗತಿ 
ಭಾಸುರ ಮೃಗರಾಜನಾಮಮುಂ ಗಡಮೆಂದಾ ದೋಸಕ್ಕೆ ಮುಳಿದು 
ನೆಗಟ್ಟರಿಕೇಸರಿ ಕೇಸರಿಗಳನಿತುವುಂ ತಳ್ತಿಜಿಿದಂ (ಪಂಪಭಾ. ೩-೪೯೪) ; 
ನನ್ನಿಗೆ ಬೀಗುವರ್‌ ನುಡಿ ತೊದಳ೯ ದೋಸಕ್ಕೆ ಪಕ್ಕಾದೊಡಂ ಬಡಗಜ್ಜರ್‌ 
ಕಲಿಕಾಲದೊಳ* ಕಲಿಗಳೊಳ್ಳಣ್ಣಂ ಬರಂ ಗಣ್ಣರೇ (ಎಕ. 11, ೦೩೩-೭೦; 
983) : ಕೂಸಂ ಕೊಟ್ಟಿ ಪೆನೆಂಬೀ ದೂಸಲ್‌ ನೀವಿಂತವಣ್ಣೆಗೆಯ್ಕೂತ್ತೆನ್ನಂ 
ಬೀಸರಮನೆ ನುಡಿದಪಿರೀ ದೋಸಮೆ ನೀಮಣದುಮಲಾಯಿರೆನ್ನುನ್ನತಿಯಂ 
(ಪಂಠತಂ, ೨೬೦-೪) ; ಏಂ.ದೋಸಮದೇಂ ಬನ್ನಂ ಬಿಸುಡಾ ಸವಣನ 
ಪೇಟ್ಜ ಜೈನಮತಮಂ ಬ್ರತಮಂ (ಸುಕುಮಾ, ೬೪೯). ೨. ಪಾಪ ; ಕೆಟ್ಟ 
ಕಾರ್ಯ : “ದೋಸಂ- ಸಪಾಪಾಹ್ವಯಂ” (ಕರ್ಣಾನಿ. ೭೦); ಸಾಸಿಗನೈ 
ಹರಿ ನೀಂ ಪೆಣ್ಣೂಸಂ ವಧಿಯಿಸಿದೆ ಪಶುವನಬಾದೈ ಮತ್ತಾ ದೋಸಕ್ಕೆ 
ಹೇಸದೀಗ ಮಹಾಸಭೆಯೊಳಗಗ್ರಪೂಜೆಗಗ್ರಣಿಯಾದೈ (ಅಗವಿ. ೦೭೬-೪೨); 
ಬ್ರಾಹ್ಮಣರುಮಂ ಕವಿಲೆಯು[ ಮ]ನಳಿದ ದೋಸಕ್ಕೆ ಹೋಹರ್‌ 
(ಸೌಇಇ, 1-1, ೨೮೨-೦೬; ಸು, 1190) ; ನರಕಿಗಳು ಹೋಹ ದೋಸಕ್ಕೆ 
ಹೋಹರು (ಎಳ. 1%, ಕನ್ನಪ. ೩೮-೨೩; 1418 9). ೩. ಎ ದೋಷ ೧೩: 
ದೋಸಮಿನಿತೆಂದು ಬಗೆದುದ್ಳಾಸಿಸಿ ತಅ*ಸಂದು (ಕವಿಂ, ೦-೪೬) ; ದೋಸ 
ಮನೆ ಗುಣದವೋಲುದ್ಭಾಸಿಸಿ ಕನ್ನಡದೆೊಳೊಲ್ಲು ಪೂರ್ವಾಚಾರ್ಯ 
ರ್ದೇಸಿಯನೆ ನಿಆ೨ಸಿ. ಖಂಡಪ್ರಾಸಮನತಿಶಯಮಿದೆಂದು ಯತಿಯಂ 
ವಿಂಕೃರ್‌ (ಕವಿಂ. ೧-೭೪). [ ಪ್ರಾ. ದೋಸ./ಸಂ. ದೋಷ] 
ದೋಸಂಬೊರ್ದು (ಕ್ರಿ). (ಸೋಲನ್ನು ಪಡೆದು) ಕಳಂಕವನ್ನು ಹೊಂದು; 
ಕಂಂದನ್ನು ಹೊಂದಂ : ದೋಸಂಬೊರ್ದಿದ ತಂಟಿಲಸಂದನಂತೆ ಕಂದಿ 
ಚಾರಿತ್ರೆಂಗೆಟ್ಟ ಯಷಿಯಂತೆ ಮೆಯ್ಯಅಳಿಯದೆ ಕೋಳ್ಬಟ್ಟರಂತೆ. ಪುಯ್ಕಲಿ 
ಟ್ರೊಳಅಯಲುತ್ತುಮಿರೆ (ಜೀವಸಂ. ೧೦೩-೪೬ವ). [ ದೋಸ + ಪೂರ್ದು] 
ದೋಸವಂತ (ನಾ). ದೋಷಿ ; ಅಪರಾಧಿ: ಜಗಳವಂತಂ, ದೋಸವಂತಂ 
(ಕಬ್ಮಾನು. ಇಂ) ಪ್ರಯೋ). [ ದೋಸ. ವಂತ 
ದೋಸಿ (ನಾ). ೧. ಕಳಂಕವುಳ್ಳವನಂ; ಕಲೆಯಂಳ ವನಂ: ದೋಸಿ 
ಯಾದಾ ಸಸಿಯ ತಲೆಯಲ್ಲಿ ತಾಳ್ಡೆ ಪೂಬಾಸಿಗದೊಲೆನ್ನನೇಳಿಲಗೈದೆಯಿದು 
ಮಹಾದೋಸವೆಮ್ಮಿರ್ವರಂ ದಯದಲೆಡಬಲಗಣ್ಗಳಾಗಿ ನೀಂ ಕಾಣ್ಣು 
ದೆಂದು ನೇಸಜಡಿದಾವರೆಯ ಭಯಭಕ್ತಿಯಿಂದಲೋಲೈ ಸಂವಂದದೊಳು 


30 


೩6 


40 


48 


ದೋಸಿಅರಸ 
ಸದ್ರುಚಿರತ್ನರುಚಿರಸಿಂಹಾಸನಂ ಭಾಸಮಾನಮದಾಗಿ ರಂಜಿಸಿದುದು 
(ನಂದಿಮಾ, ೪-೩೧). ಪಿ. ತಪ್ಪು ಮಾಡಿದವನು; ಅಪರಾಧಿ: ನಡು 


ಗಣ್ಣಿನಿಂದ ಬೀರನ ಪೆತ್ತು ಕಳುಪೆ ಘುಡುಘುಡಿಸಿ ದೋಸಿಯ ತಲೆಯ 
ಹೊಡೆದಗ್ನಿಯೊಳಗಾರ್ದು ಕೆಡಹಿ ಕುಆ್‌ದಲೆಯಿತ್ತನೊ (ಛಾವಟಿಂ. ೩-೦೩). 
[« ಪ್ರಾ. ದೋಸಿ./ ಸಂ. ದೋಷಿನ*್‌7 
ದೋಸಿಅಧೆಸ (ನಾ). ಒಬ್ಬಾತನ ಹೆಸರು: ಬಜಯಿತ್ಮ ಬಾಣರಸ ಪ್ರಿಧಿವೀ 
ರಾಜ್ಯಂಗೆಯೆ ದೋಸಿಅರಸರಾ ಕಳಿಪುಲಿನಾಡಜುವತ್ತುಂ ಪೆಡೆದು 
ಕೊಟ್ಟೊಡುಂ (ಎಳ. ಸ, ಮುಳಪಾ. 599-೭ ; ಸು. 900). 
7ದೋಸಿ? + ಅರಸ್ಕ 

ದೋಸಿಗ (ನಾ). ಎ ದೋಸಿ ೧: ದೋಸಿಗನ ಕವರ್ದ್ದುಟದೊರ್ಗೆ ಪರಿ 
ಹಾ[ರ]ಂ (ಇಆ. ೫, ೦೬೪-೭; 7ನೆಯ ಶತ?) ; ದೂಸಕರ ದೂಲುಗೇಳ್ನುಂ 
ಸಾಸಿಗನೆನ್ನಳವನಟ್‌ದುವಂಜ್‌ಯಂದೆ ಪಿರಿದುಂ ದೋಸಿಗನಾದೊಡೆ 
ಕೊಲ್ಲಂ ಪೇಸುವನಲ್ಲಂ (ಅರ್ಥನೇ. 8-೧೩). [ ದೋಸ * - ಇಗ) 
ದೋಸೆ, ದ್ವಾಶಿ (ನಾ). ಅಕ್ಕಿ ಹಾಗೂ ಉದ್ದು ಅಥವಾ ಬೇರೆ ಧಾನ್ಯ 
ಗಳನ್ನು ಒಂದಂ ಪ್ರಮಾಣದಲ್ಲಿ ನೆನೆಸಿಟ್ಟು ನಂತರ ರುಬ್ಬಿ ಹೆಂಚಿನ 
ಮೋಲೆ ಹೊಯ ಬೇಯಂಸಿ ಮಾಡುವ ಒಂದಂ ಬಗೆಯ ಖಾದ್ಯ, 
ತಿಂಡಿ: ಮಾಸಲು ಸೂಸಲಾಗಿ ದೋಸೆ ಕಡುಬ ಹೊಯ್ದು ಹಬ್ಬವ ಮಾಡಿಹೆ 
ನೆಂಬ ಹೇಸಿಗಳ ಮಾತ ಕೇಳಲಾಗದು (ವಶಸಂ. ೩೬೮-೮); ದೋಸೆಯನಟ್ಟ 
ವೋಲ್‌ ಮಳಲ ರಾಶಿಗಳೊಪ್ಪಮನಾಳ್ವುವು (ರಾಧಪು. 9-೮೫) ; ದೋಸೆ 
ಯಿಂಡ್ಡಲಿಗೆ ತಜಗು,,.ಎಂಬಿವನಾ ನಾರೀತತಿ ಮುನಿಜನಕ್ಕೆ ಬಡಿಸಿದುದಾಗಳ್‌ 
(ಕ್ರಿ ಪುವಿ. ೧೦-೩೪) ; ಹೆಸಜಟ್ಮದೋಸೆಯ ಹೊವಿನೆಸಳಂತೆ ಸಂಬಳಿಸಿ ಹಸನಾಗಿ 
ಯುಪ್ಪುಮೆಣಸಿಕ್ಕಿ (ಸೂಶಶಾ. ೪-8೩); ಸಣ್ಣಸೇವಗೆಯ ಮೆದೆ ಎಆ್‌ 
ಯಪ್ಪದಡಕಿಲಿಡ್ನಲಿಗೆಗಳ ಬೋನ ದೋಸೆಯ ಲಗ್ಗೆ (ಸಮ್ಮಳಾ. ೭-೨೩) ; 
ದೋಸೆ ಕಜ್ಮಾಯ ... ಕಬ್ಬುವಿಲ್ಲೆಗಳನುಆ್‌ ಮಾಜುವರ* ಬರುತಿರ್ದರು 
(ಕೆ೦ಪು. ೪೭-೪೨); ಹಸನಾದ ದೋಸೆಯುಂಡಲಿಗೆ . , . ಪನ್ನೀರನೊಸೆ 
ದರ್ಪಿಸಿದರಂಬಿಕೆಗೆ (ಕಂನವಿ. 3೨-3೯) ; ದೋಸೆಯ ಊಟ ಊಟವಲ್ಲ, 
ದಾಸರ ಆಟಿ ಆಟವಲ್ಲ (ಗಾದೆ); ಎಲ್ಲರ ಮನೆಯ ದೋಸೆಯೂ ತೂತೇ 
(ಗಾದ) ; ಆರು ದೋಸೆ ಕೊಟ್ಟರೆ ಅತ್ತೆ ಕಡೆ, ಮೂರು ದೋಸೆ ಕೊಟ್ಟರೆ 
ಮಾವನ ಕಡೆ (ಗಾದೆ). ದ್ವಾಶಿ: ಯಿದಕೆ ಪಶ್ಚಿಮ ಅಗ್ರೋದಕದ ಭಾವಿ 
ಸುತ್ತಲು ವಡೆ ದ್ವಾಶಿಗೆ ಗದೆ ಅಗಲ ೨೦ ಉದ ೨೦ ಬೀಜವರ್ರಿ ಲೌ೨ 
(ಎಕ. ೩1, ಹೊಳಲೈ. ೭-೨೪: 3668). ಓ ಇದರಲ್ಲಿ ಅಕ್ಕಿದೋಸೆ, 
ಅವಲಕ್ಕಿದೋಸೆ, ಈರಂಳ್ಳಿದೋಸೆ, ಒಗ್ಗರಣೆದೋಸೆ, ಕಡಲೇ 
ಬೇಳೆ ದೋಸೆ, ಕಾಯಿದೋಸೆ, ಖಾಲಿದೋಸೆ, ಗೋದಿದೋಸೆ, 
ತುಪ್ಪದ ದೋಸೆ, ವಂಸಾಲೆದೋಸೆ, ಮೆಂತ್ಯದ ದೋಸೆ, ಮೊಟ್ಟೆ 
ದೋಸೆ, ರವೆ ದೋಸೆ, ರಾಗಿದೋಸೆ,' ಹೆಸರುಬೇಳೆ ದೋಸೆ 
ಮಂಂತಾಗಿ ಅನೇಕ ಬಗೆಗಳಿವೆ. ॥ 
[ದೇ.8 ತಮಿ. ತೋಚೈ; ಮಲ. ದೋಶ:; ತುಳು. ಕೊಡ. ತೆಲು. ದೋಸೆ] 
'ದೋಸ್ಕೆ (ನಾ). ಒಂದಂ ಬಗೆಯ ತರಕಾರಿ; ಸೌತೆಕಾಯಿ : ದೋಸೆ, 

ಸೋರೆಕಾಯಿ, ಸೊಂಡೆಗೆಣಸು, ಹುಳಿ. . . ಮೊಸರು, ಮಜ್ಜಿಗೆ ಮತ್ತು 

ಗುರುತ್ವವಾದಾಹಾರಂಗಳಿವೆಲ್ಲಂ ಖಾಸ, ಶ್ವಾಸ, ಬಿಕ್ಕುಳುರೋಗಂಗಳ 
` ವರಿಗೆ ಅಪಥ್ಯಂಗಳೆಂದರಿವುದು (ಸಕವೈ. ೨೪೩). ₹ *-ತೆಲು. ದೋಸ] 
ದೋಸೆವದ (ನಾ). ದೋಸೆಯ ಹಿಟ್ಟಿನ ಹದ ; ದೋಸೆಯಂತೆ ತೆಳ್ಳಗೆ 
ಬಳುಕಂವುದಂ : ಬಿಸಿಲ ಹೊಡೆಯಿಂದ ಕಂದದೆ ದೋಸೆವದದಿ ಸೊಗಯಿ 
ಸಂವ ಸಕ್ಕರೆಗಳೆಳನೀರ ಕುಯಿದಿಳುಪಿ ತಣ್ಣಸವಾದ ತಾಣದೊಳಗಿರಿಸಿ 
(ಸೂಪಶಾ. ೨-೩೦). [ದೋಸೆ * ಪದ್ಮ 
ದೋಸ್ತ "ದೋಸ್ತಿ' ನೋ. 


೪೧೨೬ 


ದೋಹ್ಯ 


ದೋಸ್ತದಾರ, ದೋಸ್ತಾರ, ದೋಸ್ತುದಾರ (ನಾ). ಗೆಳೆಯಂ; ವಿಂತ್ರ : 


ಈ ಪ್ರಕಾರ ನಮ್ಮ ತಮ್ಮ ಸಖಿತ್ವವಾಗಿ ಇರುವ ವಿಸ್ತಾರದಲ್ಲಿ ನಡಸುವ 
ಬಗ್ಗೆ ದೋಸ್ತದಾರರಿಗೆ ಯಾವಾಗಲೂ ಆಗ್ರಹಾ ಉಂಟಾಗಿ ಇರುವದರಿಂದ 
ದೋಸ್ತಾರ : ದೋಸ್ತಾರರ ಮಾತ ಮಾರಬಾರದು 
(ರಾಜೇಂದ್ರ. ೯೩). ದೋಸ್ತುದಾರ : ದೋಸ್ತುದಾರರಾದಂಥವರ ಹೆಸರಿಗೆ 
ಒಂದು ವಕೀಲು ಟೀಪುಸುಲ್ತಾನರ ಬಳಿಗೆ ನೇಮಿಸಿ ಕಳುಹಿಸುವಾ ಎಂಬು 
ದಾಗಿ, ಬರದು ಕಳುಹಿಸಿ ಇದ್ದೀತು (ರಾಜೇಂದ್ರ. ೧೫೩). 

[ ದೋಸ್ತ (ದೋಸ್ತಿ) + - ದಾರ್ಮ) 


(ರಾಜೇಂದ್ರ. ೧೬೬). 


ದೋಸ್ತಾರ "ದೋಸ್ತದಾರ' ನೋ. 
10| ದೋಸ್ತಿ, ದೋಸ್ತ ದೋಸ್ತ (ನಾ). ೧. ವಿಂತ್ರತ್ವ; ಗೆಳೆತನ ; 


ಸ್ನೇಹ: ತಮ್ಮ ದೋಸ್ತಿಯಿಂದಾ ನಮ್ಮನಸ್ಸಿನ ಸಂತೋಷ ವಡಂಬಡಿಕೆ 
ಮರ್ತಬೆ ಎಲ್ಲಾ ಜನರಿಗೂ ತಿಳಿಯುವ ಹಾಗೆ ಮಾಡುತ್ತಾ ಇದ್ದೇವೆ 
(ರಾಜೇಂದ್ರ. ೨೨೮); ನನಗೂ ಅವರಿಗೂ ಬಾಳ ದೋಸ್ತಿ (ಮಣ್ಮ್ಮಹೆ. ೦೨೦); 
ವಕೀಲರದು ನಮ್ಮದು ದೋಸ್ತೀ ಬಹಾಳರಿ (ರಕ್ತಧ್ಯ. ೦೯೬); ನಮ್ಮಿಬ್ಬ 
ರಿಗೂ ಬಹಳ ದೋಸ್ತಿಯಾಯಿತು (ಮಧುನೆ. ೧೨೬).೨. ಗೆಳೆಯಂ; ವಿಂತ್ರ : 
ಅವನೂ ಅವನ ದೋಸ್ತಿ ಗಣೇಶನೂ ಬೀದಿ ಬೀದಿ ಅಲೆಯುತ್ತಾರೆ 
(ಫಾಗಮ. ೦೯೦) ; ನಿಮ್ಮ ತಂದೆಯ ದೋಸ್ತಿ, ಸಾಮಾನ್ಯವಾದ ವ್ಯಕ್ತಿ 
ಯೇನಲ್ಲ (ಪುನರು. ೩೩೦) : ಅವನ ಹಳೆಯ -ದೋಸ್ತಿಗಳಲ್ಲಿ ಕೆಲವರು ಎಲ್ಲಾ 
ವಯಸ್ಸಾಗಿ ಶಕ್ತಿ ಉಡುಗಿದವರು (ಯೋರಪು. ೯೩). ದೋಸ್ತ: 
೨. ಮಹಾರಾಜೆಸಾಹೇಬರವರ್ರು ತಮ್ಮ ದೋಸ್ತರಾದ ಕರ್ನಲ ಕುಲೂಸ 
ಸಾಹೇಬರವರ ಹೆಸರ್ರಿನಲ್ಲಿ . . . ಕಟ್ಟಿಸಿದರ್ರು (ಎಳ. 15, ಡನ್ಮಪ. ೩-೨ ; 
1799) ; ವಸ್ತಾದ ಆಲ್ಲಿಭಟ್ಟರ ಜೀವದ ದೋಸ್ತನಾದ (ಹಬ್ಮಿಬ. ೪೭). 
ದೋಸ್ತು : ೧. ಅವರಿಬ್ಬರಿಗೂ ಒಳ್ಳೆಯ ದೋಸ್ತು (ರೂಢಿ). 
ದೋಸ್ತಿ ಮಾಡು ಎ ಸ್ನೇಹ ಮಾಡಿಕೊಳ್ಳ ; ಗೆಳೆತನ ಬೆಳೆಸಂ: ಈಗ 
ಕೊಡಗಿನ ದೊರೆಗಳು ಹೈದರಲ್ಲೀಖಾನರ ಮಗ ಟೀಪಸುಲ್ತಾನರೆ ಸಂಗಡ 
ವಿರುದ್ಧ ಮಡಗಿ ಇಂಗ್ರೇಜಿಯವರೆ ದೋಸ್ತಿ ಮಾಡಿಕೊಂಡು ಟೀಪು 
ಸುಲ್ತಾನರಿಗೆ ಶತ್ರುವಾಗಿ ಇದ್ದಾರೆ (ರಾಜೀಂದ್ರ. ೮೮). 
[+ ಪಾರ. ಹಿಂ. ಮರಾ. ದೋಸ್ತೀ, ದೋಸ್ತ್‌ 1] 


ದೋಸ್ತಿಗಾರ (ನಾ). ಗೆಳೆಯ; ಸ್ನೇಹಿತ : ಅವನ ನಾಲ್ಕೈದು ದೋಸ್ತಿ 


` ಗಾರರು ಆಗ ಅಲ್ಲಿಂದಲೇ ಹಾದುಹೋಗುತ್ತಿದ್ದರು (ಹೊಸಕ್ಸಿ. ೭೨). 


[ ದೋಸ್ತಿ * - ಗಾರ (ಆ- ಕಾಲಿ)? 


ದೋಸ್ತು "ದೋಸ್ತಿ' ನೋ. 
ದೋಸ್ತುದಾರ "ದೋಸ್ತದಾರ' ನೋ. 
ದೋಸ್ಸಾರ (ನಾ). ೧. ತೋಳಿನ ಶಕ್ತಿ,-ಸಾಮರ್ಥ್ಯ. ೨. ತೋಳಿನ 


ಶಕ್ತಿಯುಳ್ಳವನಂ; ಬಾಹಂಬಲವುಳ್ಳವನಂ ; ಪರಾಕ್ರವಿ : . ಆರಾಧಿಸಿ 
ಪಡೆದಂ ಗಡೆ ತೇರಂ ದೋಸ್ಥಾರನಲ್ಲದಂಗೇವುದೊ ಪೇಟ* ತೇರೆಂದು 
ಸಿಂಹರಥಮಂ ವೀರಶ್ರೀರಮಣನೇಜ್‌ದಂ ರಘುವೀರಂ (ಪಂರಾಮಾ. 
[ ಸಂ.] 


೧೪-೧೩೦೧). 


ದೋಸ್ಸಾಹಸ (ನಾ). ತೋಳಿನ ಬಲ,-ಶಕ್ತಿ,-ಸಾಹಸ ;: ಬಾಹುಬಲ ; 


40 


ಪರಾಕ್ರವಂ : ಅನೇಕಾಹವದೃಷ್ಟದೋಸ್ಲಾಹಸಮಿದು. ವರಾಟಸುಭಟ 


ಬಲಂ (ಆದಿಪು. ೧೩-೪೫ ವ). [ಸಂ.] 


ದೋಹ; (ನಾ). - ದ್ರೋಹ : “ದೋಹ - ದ್ರೋಹ ಎ ಹನಿ” (ತದೈಕೋ. 


೨೧) ; ಪರಿವೃತ ರೇಫಲೋಪಕ್ಕೆ -- ಕ್ರೇಣಿ - ಕೇಣಿ... ದ್ರೋಹ 
ದೋಹ (ಶಮದ. 3೬೧ ಪ್ರಯೋ). [<ಪ್ರಾ. ದೋಹ./ಸಂ. ದ್ರೋಹ] 


«5| ದೋಹ, (ನಾ). ೧. ಹಾಲಂ ಕರೆಯಂವುದು. ೨. ಹಾಲು; ಕ್ಷೀರ. 


೩. ಹಾಲು ಕರೆಯಂಂವ ಪಾತ್ರೆ. (ಸಂ.] 


ದೋಹಂಬಡೆ 


ದೋಹಂಬಡೆ (ಕ್ರಿ). ವಂಚನೆಗೊಳ್ಳು ; ಮೋಸಹೋಗು: ಆಹಾ 
ಕಾಮದಿ ದೋಹಂಬಡೆದು ದೇಹದೊಳಾತ್ಮಾಧ್ಯೂಸಂದಳಿದು 
ಆನೆಂಬೀ ಭಾವಂ ಬಲುಹಾಗಿ ಈ ತೆಅದಿಂ ಪುರೆಷನುಯೆನಿಸಿರ್ಪೆ ವಿತತ 
ಪ್ರಾಕೃತಸೃಷ್ಟಿಯೊಳಿರ್ಪೆ (ಪರಗೀ. ೫-೭). [ದೋಹ + ಪಡೆ] 

ದೋಹದ (ನಾ). ೧. ಗರ್ಭಿಣಿಯರಿಗೆ ಉಂಟಾಗಂವ ವಿಶೇಷ ಬಯಕೆ :| 8 
ಸನ್ನಿಹಿತಗರ್ಭದೋಹದಸಂಪಾದನದಿಂ ವಿಳಾಸವತೀಮಹಾದೇವಿಯಂ 
ಪ್ರಮುದಿತೆಯಪ್ಪಂತು ನೆಗಟುತ್ತುವಿರೆ (ಕಾದಂಪೂ. ೪೦೮) : ಬಯಕೆಯ 
ಬಾಗುಳಮಾ ಕಾಂತೆಯೊಳಂತದು ನೆಗಟ್ಟುದಿಲ್ಲಣಂ ತೃಷ್ಣುರ್ತಿಕ್ಷಯಕರನಿರೆ 
[ತಾಂ] ಗರ್ಭಾಶಯದೊಳ್‌ ತೋಜುಗುಮೆ ದೋಹದಂಗಳವೊಂದುಂ 
(ವರ್ಧಮಾ. ೧೦-೬೨); ತಾನೆ ಸೀತೆ ದೋಹದದಿನಡವಿಯ ರಿಸಿವೆಣ್ಗಳಂ 
ಕಾಣಲೈಂದು ಬಯಸಿದಳ್‌ (ರಾಮಾಕ್ಮ. ೨೬-೨೩). ೨. ಗರ್ಭ; 3 


10 


೩. ಗಿಡಲತೆಗಳಂ ಪುಷ್ಟಿತವಾಗಂವುದಕ್ಕೆ ಸಹಾಯ ಮಾಡುವ ವಿದ್ಯೆ; 
ವೃಕ್ಷಾಯಂರ್ವೆೇದದಲ್ಲಿ ಹೇಳಿರುವಂತೆ ಗಿಡಗಳಿಗೆ ಮಾಡುವ ಒಂದು 
ಬಗೆಯ ಚಿಕಿತ್ಸೆ,-ಸಂಸ್ಕಾರ : ದೋಹದವೆಂದರೆ ಮರಗಿಡಗಳಲ್ಲಿ ಆಕಾಲ 
ದಲ್ಲಿ ಫಲಪುಷ್ಪಗಳು ಉಂಟಾಗುವಂತೆ ಮಾಡುವ ಕಾರ್ಯ (ಲೋಕೋಪ. 
೫17 ಮುನ್ನುಡಿ): 'ರತ್ನಾವಳಿ'ಯಲ್ಲಿ ಯಕ್ಷಿಣಿ ದೋಹದ ಮುಂತಾದ 


15 


ವಿದೈಗಳಿಂದಲೂ ಗಿಣಿ ಕೋತಿ ವನಿಂತಾದ ಪ್ರಾಣಿಗಳಿಂದಲೂ ಕಥೆ ಕಟ್ಟಿ ಕೇ 
ಕವಿ ತನ್ನ ಸಂವಿಧಾನಕೌಶಲವನ್ನು ಚೆನ್ನಾಗಿ ತೋರ್ಪಡಿಸಿಕೊಂಡಿದ್ದಾನೆ 
(ಸಂನಾಟಿ. ೧೯೬). P ಕಾವ್ಯಗಳಲ್ಲಿ ಪ್ರಯೋಗವಾಗಿರಂವ ಕವಿಸವಮುಯಂ 
ಗಳಲ್ಲಿ ಸುಂದರಸ್ತ್ರೀಯಂರು ಸ್ಪರ್ಶ ಮಾಡುವುದರಿಂದ ಪ್ರಿಯಂಗಂ 
ವೃಕ್ಷವೂ, ವಂದ್ಯಪಾನಮಾಡಿ ಉಗುಳಂವುದರಿಂದ ವಕುಳವೃಕ್ಷವೂ, 
ಕಾಲಿನಿಂದ ಒದೆಯಂವುದರಿಂದ ಅಶೋಕವೃಕ್ಷವೂ, ಕಡೆಗಣ್ಣನ್ನು 
ಹಾಯಿಸಂವುದರಿಂದ ತಿಲಕವೃಕ್ಷವೂ, ಆಲಿಂಗನ ಮಾಡುವುದರಿಂದ 
ಕುರವಕವೃಕ್ಷವೂ ಕೂಡಲೇ ಚಿಗುರಿ ಪುಷ್ಪಭರಿತವಾಗಂತ್ತವೆ ಎಂದಂ 
ವಿವರಣೆಗಳು ಬರುತ್ತವೆ. ೪. ಬಯಕೆ ; ಇಚ್ಛೆ ; ಅಭಿಲಾಷೆ; 
ವಂನೋರಥ. 
ದೋಹದ ಮಾಡು - ಗಿಡಲತೆಗಳ ಬಯಕೆಯನ್ನು ಪೂರೈಸು; 
ಗಿಡಲತೆಗಳಂ. ಪುಷ್ಟಿ ಸಂವುದಕ್ಕೆ ಸಹಾಯ ಮಾಡು : ರಾಜೋದ್ಯಾನದ 
ಅಶೋಕವೃಕ್ಷಕ್ಕೆ ದೋಹದ ಮಾಡಿ ಆದರಲ್ಲಿ ಹೂ ಬಿಡಿಸಬೇಕಾಗಿತ್ತು 
(ಸಂನಾಟಿ. ೦೨೮). [ಸಂ.] 
ದೋಹದಕ್ರಿಯೆ (ನಾ). ಗಿಡಲತೆಗಳ ಬಯಂಕೆಯನ್ನೂ ಪೂರೈಸುವಿಕೆ ; 
ಗಿಡಲತೆಗಳು ಪುಪ್ಪಿಸಂವಂತೆ ಮಾಡುವಿಕೆ. [ ದೋಹದ + ಕ್ರಿಯೆ] 
ದೋಹದವತಿ (ನಾ). ಬಯಂಕೆಯುಳ್ಳ ಗರ್ಭಿಣಿ; ಬಸಿರಾಗಿ ಬಯಕೆ 
ಗಳನ್ನುಳ್ಳವಳಂ : “ ಶ್ರದ್ಧಾಳುಃ, `ದೋಹದವತೀ-೨ ಬಸುರಿಂದ ಬಯಕೆ 
ಯುಳ್ಳವಳ ಹೆಸರುಗಳು” (ಸಿದ್ಧಾಂತಿ. ೦೭೩); ಮತ್ತೆ ನೀನು ದೋಹದವತಿ 
ಯಲ್ಲವೆ ? - ಏನದು ನಿನ್ನ ಬಯಕೆ? (ಮಂತ್ರಕ. ೧೪೨-೯). 
[ ಸಂ. ದೋಹದವತೀ] 
ದೋಹದವೃಕ್ಷ (ನಾ). ಹೂವು ಬಿಡಲು ಸ್ತ್ರೀಯ ಪಾದಾಘಾತ,ಆಲಿಂಗನ, 
ನಗಂ, ಉಗುಳಂವಿಕೆ ಇತ್ಯಾದಿಗಳನ್ನು ಬಯಂಸಂವ ವಂರ,-ವೃಕ್ಷ ; 
p ಇವುಗಳಲ್ಲಿ ಹತ್ತು ಬಗೆಯ ಮರಗಳಿವೆ; ಒಂದೊಂದಕ್ಕೂ 
ಒಂದೊಂದಂ ದೋಹದವುಂಟಂ. ಸುಂದರ ಸ್ತ್ರೀಯ ಪಾದಾಘಾತ 
ವನ್ನು ಬಯಸುಂವ್ರೆದಂ ಅಶೋಕ, ಉಗಂಳಂವಿಕೆಯನ್ನು ಬಯಸಂವುದಂ 
ವಕುಳ,ಸ್ಪರ್ಶವನ್ನು ಬಯಸುವುದು ಚೂತ,ನಗುವನ್ನುಬಯಂಸಂವುದಂ 
ಸುರಹೊನ್ನೆ, ಕಣ್ಣು ಹಾಯಿಸುವಿಕೆ ಅಥವಾ ನೋಟವನ್ನೂ ಬಯಂಸಂ 
ವುದಂ ತಿಲಕ, ಆಲಿಂಗನವನ್ನೂ ಬಯಂಸಂವುದು ಕುರವಕ, ಸಂಭಾಷಣೆ 
ಯಂನ್ನೂ ಬಯಂಸಂವುದಂ ಕರ್ಣಿಕಾರ, ಉಸಂರಿನ ಸೋಂಕನ್ನೂ 


80 


40 


೪೧೨೭ 


ದೋಹಳಗೈ 


ಬಯಸುವುದಂ ಸಿಂಧಂವಾರ, ಹಾಡನ್ನೂಬಯಂಸುವುದು ಪ್ರಿಯಾಳು, 
ಮುಖಪ್ರಸನ್ನತೆಯನ್ನೂ ಬಯಂಸುವುದು ಚಂಪಕ : ಪ್ರೌಢೆಯರಾದ 
ವನಿತೆಯರೊದೆದಡೆ ಮೇಲುಗಿದೊಡೆ ಸೋಂಕಿದೊಡೆ ನಕ್ಕರೆ ನೋಡಿದೊಡೆ 
ಅಲಂಗಿಸಿದೊಡೆ ನುಡಿದೊಡೆ ಉಸುರು ಸೋಂಕಿದೊಡೆ ಪಾಡಿದೊಡೆ 
ಮುಖಪ್ರಸನ್ನ ತೆ ಕಂಡರೆ ಕ್ರಮದಿಂ ಕುಸುವಿತಂಗಳಪ್ಪ ಅಶೋಕ ವಕುಳ 
ಚೂತ ಸುರಹೊನ್ನೆ ತಿಲಕ ಕಂರವಕ ಕರ್ಣಿಕಾರ ಸಿಂಧ:ವಾರ ಪ್ರಿಯಾಳು 
ಚಂಪಕಂಗಳೆಂಬ ದಶ ದೋಹದ [ಶಾಕಾಂ. ೪] ವೃಕ್ಷಜಾತಿಗಳುಂ (ವಿವೇಕ. 
೨೨೬). [ ದೋಹದ * ವೃಕ್ಷ) 
ದೋಹದಶಂಸಿನಿ (ನಾ). ದೋಹದವನ್ನು ಮಾಡಲು ಬಯಂಸುವವಳಂ: 
ದೋಹದಶಂಸಿನಿಯು ಒದೆದರೆ ಅಶೋಕವೃಕ್ಷವು.ಬಹಳ ಹೂ ಬಿಡುವುದೆಂದು 
ಒಂದು ಸಂಸ್ಕೃತ ಕವಿಸಮಯವಿದೆ (ಕ್ರಾಂಕಥ್ಮ. ಸ ಮುನ್ನುಡಿ). 
[ ಸಂ: ದೋಹದಶಂಸಿನೀ) 
ದೋಹನ (ನಾ). ೧. ಹಾಲು ಕರೆಯಂವುದಂ,-ಹಿಂಡುವುದಂ : “ಕಟ್‌- 
ದೋಹನೇ (ಹಾಲು ಕರೆ)” (ಕಮಧಾ) ; ಯದ್ಣಾರ್ಥದಿಂ ಪಡೆದ ಪಶುಗಳೆ 
ಕ್ರಯವಿಕ್ರಯ ದೋಹನವಾಹನಾದಿಗಳೊಳುಪಯೋಗಿಗಳಾದಂದನಿಷ್ಟಫಳ 
ಪ್ರಾಪ್ತಿಪ್ರಸಂಗಮಕ್ಕುಂ (ಜಾವೂಫು. ೨೯೩): ತೊರೆಯೆಂಬುದುಂಟು ನದಿ 
ಗಳೊಳು ದೋಹನದಲ್ಲಿ ಕಟ್‌ಯೆಂಬುದುಂಟು . ಕುಟೆಲತನ 
ವೆಂದೆಂಬುದದು ಸಜ್‌ಮಿಂಡಿಯರುಗಳಳೆಕಂಗಳೊಳಗುಂಟು (ಸಿದ್ಮೇಫು. 3-೦೭). 
೨. ಹಾಲು ಕರೆಯಂವ ಪಾತ್ರೆ. ೩. ಬಯಕೆಗಳನ್ನು ಈಡೇರಿಸಂವಿಕೆ, 
೪. [ಯೋಗ] ನಾಲಗೆಗೆ ಮಾಡುವ ಒಂದಂ ಸಂಸ್ಕಾರ ?) 
ಛೇದನ ಚಾಲನ ದೋಹನಾದಿ ಕ್ರಿಯೆಗಳಿಂ ಪೆರ್ಚಿದ . ಜಿಹ್ವೆಯಂ ಭ್ರೂ 
ವಂಧ್ಯಸ್ಥಾನಕ್ಕೇಟಾಸಿ ಸ್ಥಿರದ ೃಷ್ಟಿಯಾಗಿಹುದೇ ಬಾಹ್ಮಖೇಚರಿಯೆನಿಸುವುದು 


(ಪರಮಾ, ೦-೯). [೫ಂ.] 
ದೋಹಲ, ದೋಹಳ (ನಾ). ೧. ಇಚ್ಛೆ; ಬಯಂಕೆ ; ಅಪೇಕ್ಷೆ: 
“ದೋಹಲವಿಚ್ಛೆ ಮನೋರಥವೀಹೆ ಸ್ಪೃಹೆ ಕಾಂಕ್ಷೆ -. . ಸಮಾನ 


ವಾಚಕಮಕ್ಕುಂ” (ವಸ್ತುಕೋ. ೧೧೦-೩). ವಿ. ಬಸಿರಾದ ಹೆಂಗಸಿನ 
ಬಯಕೆ, -ಅಪೇ ಕೆ: “ಗರ್ಭಿಣಿಗಳಪ್ಪ ಕಾಮಿನಿಯರ” ಬಯಸುವ ಬಯಕೆ 
ದೋಹಲಂ ದೌಹೈದಮುಂ” (ವಸ್ತುಕೋ. ೩೪-೦೪). ೩. ಒಣಗಿದ 
ಸಗಣಿ ; ಬೆರಣಿ.ದೋಹಳ : ೧. ಕುಸುಮಾಪಚಯವಿಹರಣ ಪರಿಶ್ರಾಂತಿ 
ವಿಪ್ಲವಪ_ವನಕೇಳೀದೋಹಳಸುರಕುಮಾರಪ್ರಕರಾನುಲಿಪ್ಕವಾನಸರ್ವಾಂ 
ಗೀಣಚಂದನದ್ರವನಿವೇಶದಿಂ (ಡಂದ್ರಪು. “ದೋಹಳಂ, 
ದೌಹೃದಂ, ಶ್ರದ್ಧಾ, ಲಾಲಸಾ-ಈ ೪ ಬಯಕೆ” (ಹಲಾಯು, 63-೩99) ; 
“ದೋಹಳಂ ದೌಹೃದಂ ಶ್ರದ್ಧೆ ಲಾಲಸೆಯೆನಲು ಬಯಕೆಗಕ್ಕು 
ನಾಮಂ” (ಮಂಗರಾ. ೯೧-೭): ಗೆಲ್ಮ ಜೆಟ್ಟಿಗರೆಸೆ ಸಂದ ಮಲ್ಲರನೆ 
ಪೋರಿಸಲುಂ ಪಿರಿದೊಂದು ದೋಹಳಂ ನೆಗಟ್ಟುದು ಗರ್ಭದರ್ಭಕನ 
ದೋರ್ಬಲಗರ್ವಮನಂದು ಪೇಲ್ವಿ ವೋಲ್‌ (ಅದಿಪು. 6-96) ; ಆಕೆಯಂ 
ದೋಹಳಂ ಕರಂ ಪೆರ್ಚಿದುದು (ಪಂಥಾ. ೧-೧೪೨) ; ನಿಮ್ಮಡಿಗಳ ವಕ್ಷ 
ಸ್ಥಳಮಂ ವಿದಾರಿಸಿ ರಕ್ತಪಾನಮಂ ಮಾಲ್ಟ್‌ನೆಂಬ ದೋಹಳಮೆನಗೆ 
ಪಾಪಿಷ್ಠೆಗೆ ಪುಟ್ಟರ್ಪುದು (ಪುಣ್ಠಾಸ್ರ. ೩-೮೬ ವ). 'ಪುತ್ರದೋಹಳ' ಪರಾ. 
[ಸಂ. 

ದೋಹಳ "ದೋಹಲ' ನೋ. 

ದೋಹಳಗೈ (ಕ್ರಿ). ಇಚ್ಛೆಯಂನ್ನ ಪಡೆ ; ಅಭಿಲಾಷೆಯನ್ನು ಹೊಂದಂ ; 
ಬಯಸು ; ಅಪೇಕ್ಷೆಪಡಂ : ಇಂತೊಪ್ಪುತಿಹ ನಾರಿಯರು. ನಂದನದಲ್ಲಿ 
ಕಂತುವ ಕೂರಾಳ್ಗಳಂತೆ ಸಂತೋಷದಲಿ ದೋಹಳಗೈದು ವರಪ್ರಾಣಕಾಂತರ 
ಬಳಿಗೈದಿದರು (ಕಂನವಿ, 8-೦೦೯). 

[ ದೋಹಳ ( 2.ದೋಹಲ) * ಗೈ (ಆಕೆಯ್‌,) ] 


೧-೮೩). ೨. 


ದೋಹಳಸಂದೋಹ 


ದೋಹಳಸಂದೋಹ (ನಾ). ಬಯಕೆಗಳ ಸವಂೂಹ : ಅಂತು ಚಕ್ರವರ್ತಿ 
ಜನ್ಮೋತ್ಸವಸೂಚಕಮಪ್ಪ ದೋಹಳಸಂದೋಹಂ ನೆಗಟ* ಸುಖಪ್ರಸೂಕತಿ 
ಸಮಯದೊಳ್‌ (ಅದಿಪು. 6-೩೩್ಪ). 

[ ದೋಹಳ (-`ದೋಹಲ) + ಸಂದೋಹ) 

ದೋಹಾ, ದೋಹೆ (ನಾ). ಹಿಂದಿ ಭಾಷೆಯಲ್ಲಿ ಎರಡು ಸಾಲುಗಳಿರಂವ 
ಒಂದಂ ಬಗೆಯ ಪದ್ಯಜಾತಿ ; ದ್ವಿಪದಿ; p ೪ ಸಾಲಂಗಳಿದ್ದರೂ 
ಇದನ್ನು ಎರಡು ಸಾಲುಗಳಾಗಿ ಬರೆಯಂತ್ತಾರೆ. ೧ ವಂತ್ತು ೩ನೇ 
ಚರಣಗಳಲ್ಲಿ ೧೩ ಮಾತ್ರೆಗಳೂ ೨ ಮತ್ತು ೪ರಲ್ಲಿ ೧೧ ಮಾತ್ರೆ 
ಗಳಿದ್ದು ೨ ವಂತ್ರ ೪ರ ಸಾಲುಗಳಲ್ಲಿ ಅಂತ್ಯಪ್ರಾಸವಿರುತ್ತದೆ : 
ಮೈಸೂರಿನಲ್ಲಿ ಹರಿಕಥೆಯ ದಾಸರು ಕಬೀರನ ದೋಹಾಗಳನ್ನು ಹಾಡು 
ಶ್ರಿದ್ದುದನ್ನೂ ನಾನು ಕೇಳಿದ್ದೇನೆ (ಕಂ). ದೋಹೆ : ಕಬೀರನ ದೋಹೆ 
ಗಳ ತ್ಕಾಗರಾಜನ ಕೃತಿಗಳ, ಗಗನಭೇದಕ ... ಜೀವತಲ್ಲೀನಕ ಶಕ್ತಿಯು 
ರಾಗರಸವಾದ ಕನ್ನಡ ಕೀರ್ತನೆಗಳು ಕನ್ನಡ ಕಂಠದಿಂದ ಬಂದರೆ ಇವುಗಳ 
ಲ್ಲಿಯೂ ಹಂಟ್ಕಲಾರದೆ ? (ವಿಕಾಮಂ. ಇ). "ದಂವಯಿಂ' `ಪರಾ. 

[ «ಹಿಂ. ದೋಹಾ, ದೋಹರಾ; ಮರಾ. ದೋಹಾ, 
ದೋಹರಾ, ದೋಹೋರ] 
ದೋಹಿ (ನಾ). ಕೆಟ್ಟವನಂ; ದ್ರೋಹಿ: (೪). 
[ ಆಖ್ರಾ. ದೋಹಿ. /ಸಂ. ದ್ರೋಹಿನ” ] 

ದೋಹಿಲ್‌, ದೋಹಿಲಂ, ದೋಜಹಿಲೆ (ನಾ). ದೂಷಣೆ; ಮಿಥ್ಯಾಪ 
ವಾದ ; ನಿಂದೆ: “ದೋಹಿಲ್‌ - ದೂಟಿವುದು” (ಡತುನಿ. ಕಿ. 1, ೬೦). 
ದೋಹಿಲು : ಬಯಲಿಗಿಂತಕಟ ದೋಹಿಲನಿಕ್ಕಿದಪನು ನಿರ್ದಯದಿಂದಲೀ 
ಮುದುಕನಿವನನೀ ಸಭೆಯ ನಿರ್ಭಯದಿ ಪೊಗಿಸಿದ ವರೂಢನಾರವಗೆ 


ತಕ್ಕುದಂ ಮಾಳ್ಬೆನು (ಸೌಂದಪು. ೪-೬೬). ದೋಹಿಲೆ : “ದೋಹಿಲೆ 
ಗಾರಣವೊಂದು” (ಕವಿಕಂ. ೦೯೭). (7?] 
ದೋಹಿಲು "ದೋಹಿಲ್‌' ನೋ. 


ದೋಹಿಲೆ "ದೋಹಿಲ್‌' ನೋ. 

ದೋಹೆ 'ದೋಹಾ' ನೋ. 

ದೋಳ "ದೋಲ' ನೋ. 

ದೋಳ್ಕು, 'ಡೋಲಂ' ನೋ. 

ದೋಳ್ಕು (ನಾ). (?) : ಕೊಳನ ಕರಿಯ ಕಯದೊಡಗುಡಿಯ ಕಟೆಗೌಡಾ 
ವೀರಗರ ವೈಯಣಾ ದೋಳಿನತಿವಿದನ ಚೀಕವರ ಕಲದಲು ಗುಡಿಗಳು 
ಕೆರೆಗಳು ಆದಉ (ಎಳ. 1, ಹೊಳೆಲೈ. ೭೬-೩೪ ; 7). [?] 

ದೋಳುಗೆ (ನಾ). (?) : ಬತ್ತುವ ಬಾಯ್‌ ವಾತಜ್ಯರ ಚೇಷ್ಟೆ ನೋಯೆ 
ಕಿವಿ ದೋಳುಗೆಗಳ್‌ (ಕಳ್ಕಾಕಾ. 8-೭). ₹7?) 

ದೋಣು "ಡೊಂಗಣಿ' ನೋ. 

ದೋಟಿವೀಲ್‌ "ಡೊಗರಂಬೀಳಂ' ನೋ. 

ದೋಟುಷೋಗು “ಡೋಹಜುವೋಗಂ' ನೋ. 

ದೌಕೂಲ (ನಾ). ರೇಶಿಮೆಯ ಬಟ್ಟೆ ; ದಂಕೂಲ. ([ಸಂ.] 

ದೌಡಾಯಿಸು (ಕ್ರಿ). ೧. ಅತಿವೇಗವಾಗಿ ಓಡಂವಂತೆ ಮಾಡು ವೇಗ 
ವಾಗಿ ಓಡಿಸು: ಕುದುರೆಯನ್ನು ದೌಡಾಯಂಸಿಕೊಂಡು ಓಡಿದನು 
(ಘಟೀಮು. ೬೪) ; ಮಿಗಿಲಾದ ಹೆದರಿಕೆಯೊಂದು ಆ ಕಂರಿಯನ್ನು 
ಮನಃಷ್ಯರಿದ್ದೆಡೆಗೆ ದೌಡಾಯಿಸಿ ಓಡಿಸಿರಬೇಕೆಂದು ಮೂರ್ತಿ ಭಾವಿಸಿದನು 
(ಪಂಜಪಂ. ೨೦೦) ; ಗಾಡಿಗಳನ್ನು ದೌಡಾಯಿಸಿಕೊಂಡು ಮಧ್ಯಾಹ್ನದ 
ವೇಳೆಗೆ ಸಂತೆಯಂ ಮಾಳವನ್ನು ಸೇರಿದ್ದರು (ಸರ್ವಮಂ. 493). ೨. ಓಡಂ; 


೪೧೨೮ 


38 


49 


ಧಾವಿಸು : ಅವಳ ಅಭಿಲಾಷೆಯು ಹುಚ್ಚುಕುದುರೆಯಾಗಿ ದೌಡಾಯಿಸಿರದೆ | ಆ 


ಆದರ್ಶದ ಅಧೀನವಾಗಿದ್ದಿತು (ಅಂಬುಣಾ, 34) : ಎಲ್ಲರೂ ಸವಾರರಾಗಿ 


ದೌತಿಮಣೆ 


ಇಪ್ಪತ್ತು ಕುದುರೆಗಳನ್ನು ಬೇರೆಯಾಗಿ ಓಡಿಸಿಕೊಂಡು ದೌಡಾಯಿಸಿದರು 
(ಒಡೆ. ೬6). ೩, (ಆಲಂ) ಒಂದಂ ಸರಣಿಯಲ್ಲಿ ಹೋಗುತ್ತಿರುವಾಗ 
ಆತಂರದಿಂದ ವಂಧ್ಯೆ ಬಿಡು,- ಹಾರಿಸಂ ; ಚುಟಂಕಂಗೊಳಿಸಂ : ಯಾವ 
ಭಾಗವನ್ನೂ ಅತಿ ಹಿಗ್ಗಲಿಸದೆ, ಕೊನೆಕೊನೆಯಲ್ಲಿ ದೌಡಾಯಿಸದೆ , . 
ಈ ಗುರಿಯನ್ನು ಸಾಧಿಸಿರುವುದು ಆಕ್ಸ್‌ಫರ್ಡ್‌ ನಿಘಂಟುಕಾರರ ಅಪೂರ್ವ 
ವಾದ ಪ್ರಶಸ್ತಿ (ಸಮಾಲೋ. ೨೬೮). 
[ ಆದೌಡಂ + -ಇಸ್ಯಾ) 

ದೌಡು, ಡವುಡು (ನಾ). ೧. ಓಡುವುದಂ ; ಓಟ: ಈ ಮರೆವಿನ ಭೂತ 
ಮೆಟ್ಟಿಕೊಂಡ ಆಕರ್ಮಣ್ಯ ದಿನಗಳಿಂದ ಒಂದೇ ದೌಡಿನಲ್ಲಿ ಓಡಿಹೋಗಿ 
ಬಿಡೋಣ ಎಂಬ ಇಚ್ಛೆಯಾಗುತ್ತದೆ (ನಿಬಂಧ. 11, ೧೨೬), ಪಿ. “(ಕುದುರೆ, 
ಮೊ.ಗಳ) ನಾಗಾಲೋಟ (ನಾಲ್ಕು ಕಾಲಂಗಳೂ ಒಂದೇ ಬಾರಿ ನೆಲ 
ಬಿಟ್ಟು ಎಗಂರಂವ ಓಟ); ದೌಡು; ನಾಗಾಲೋಟದ ಸವಾರಿ” 
(6೩110). ಇಂಕನಿ). ೩. ಆಕ್ರವಂಣ ; ಧಾಳಿ; ದಂಡಯಾತ್ರೆ: ಕ್ರಿಸ್ತೀ 
ಶಕದ ೧೧ನೇ ಶತಕದಲ್ಲಿ ಗಿರಿಂನಿಯ ಮಹವಂದನು ಹಿಂದುಸ್ತಾನದಲ್ಲಿ 
ದೌಡುಗಳನ್ನಿು ಮಾಡಿದಂದಿನಿಂದ ಉತ್ತರಹಿಂದುಸ್ತಾನದಲ್ಲಿ 
ಮುಸಲ್ಮಾನರು - * . ಸಿಂಹಾಸನವನ್ನು ಸ್ಕಾ ಪಿಸಿದರು (ಕಥಾಗೆ. ೩೩೯). 
೪. (ಉಕ) ಬೇಗ; ಜಾಗ್ರತೆ. ಡವುಡು : (8). 

ದೌಡು ಕೀಳು - ಪಲಾಯನ ಮಾಡಂ; ಬೇಗದಿಂದ ಧಾವಿಸಂ; 

ಓಡಂ: ಕುದುರೆಯು ಸವಿಸಾಪ ಬರುತ್ತಿರುವುದನ್ನು ಕಂಡು ಭಯ 
ದಿಂದೇದುತ್ತ ದೌಡು ಕಿತ್ತರು (ಕೋಹಿನೂ. ೦೬). ದೌಡು ಬರು ಎ ಅವಸರ 
ವಾಗಿ ಬರಂ ; ವೇಗವಾಗಿ ಬರಂ ; ಬೇಗ ಬರಂ : ಅದರಲ್ಲಿಯೂ ಕೊನೆ 
ಕೊನೆಗೆ ಸ್ವಲ್ಪ ಓಡಿ ಓಡಿಯೆ ದೌಡುಬರಬೇಕಾಯ್ತು (ಮಲೆಮ. 600) ; 
ಸೀತಮ್ಮನವರು ಮುಸುರೆ ಕೈಯಲ್ಲೇ ದಡ ದಡ ದೌಡುಬಂದರು (ಔಾಳಿಗಿ. 
03೬). ದೌಡು ಬಿಡು ಎ ದೌಡಂ ಕೀಳು : ಅವನು ಕ್ಷಣವಾತ್ರದಲ್ಲಿಯೇ. . . 
ಉಸುಬನ ಬಯಲ ಮೇಲೆ ನಾಗಾಲೋಟದಲ್ಲಿ ದೌಡುಬಿಡುತ್ತಿದ್ದನು 
(ಧಾಕವೀ. ೩೯). ದೌಡು ಮಾಡು ಎ ದಂಡೆತ್ತಿ ಬರಂ ; ಧಾಳಿ ಮಾಡು: 
ಆ ತಾಲ್ಲೂಕಿನಲ್ಲಿ ದೌಡಂ ಮಾಡುವಂಥಾದ್ದು ನಿಲ್ಲಿಸಿ... ಆ ಠಾಣ್ಮದ 
ಮಂದಿಗೆ ಸರದಾರನಾಗಿ, ಈ ನಗರಹಳ್ಳಿ ಪುಟ್ಟೇಗೌಡನು ಇದ್ದ ನು 
(ಕಾಚೇಂದ್ರ. ೩೧) ; ಗಿರುನಿಯ ವಂಶದ ತುರ್ಕರು ಹಿಂದುಸ್ತಾನದ ಮೇಲೆ 
ದೌಡು ಮಾಡುವವರೆಗೆ ಮುಂದೆ ೨೦೦ ವರ್ಷ ಹಿಂದುಸ್ಥಾನವು ಶಾಂತ 
ವಾಗಿದ್ದಿತು (ಹಿಂಮುಸ. ೨3): ತುಗಲಖ ವಂಹಮ್ಮದನು ಈ ಪ್ರಾಂತದ 
ಮೇಲೆ ದೌಡಂ ಮಾಡಿ ನಾಗನಾಯಕನನ್ನು ಹಣ್ಣು ಮಾಡಿದ್ದರಿಂದ 
(ಕಮಲ. ೮). [+ ಹಿಂ. ಮರಾ. ದೌಡ್‌] 

ದೌಡೆ "ದವಡೆ' ನೋ. 

ದೌಡೋಡು (ಕ್ರಿ). ವೇಗವಾಗಿ ಓಡಂ ; ಅತಿ ಶೀಘ್ರವಾಗಿ ಓಡಂ : 
ತಂದನಿನ್ನೊರ್ವಂ ದುರಂತ ವೃತ್ತಾಂತಮಂ . . . ರಕ್ಕಸರ ಪಡೆ ಕೆಟ್ಟು, 
ಕಂಗೆಟ್ಟು . . . ಸೇನಾನಿಗಳ ಕಳೇವರಂಗಳಂ ತುಳಿ ತುಳಿದಿರದೆ ಲಂಕೆಯ 
ಕಡೆಗೆ ಪೆಡಂಮೆಟ್ಟಿ ದೌಡೋಡಿ ಬರುತಿರ್ಪದಂ ! (ಶ್ರೀರಾಮಾ. ೬೩೭-೪೧೨); 
ಇನ್ನೀ ವಂಚಿಸುವಾಟವು ಸಾಗದು ಬಿನದ ಸಾಕಣ್ಣ, ಯಾರಿಗೆ ಮೆಚ್ಚು? 
ಇಂತೀ ತೆರನಾ ಸರಸದಿ ನುಡಿಯಲು ದೌಡೋಡಿತು ಮೃಗ ಬಲು ನಾಚಿದ 
ವೊಲು (ಸಾಂದಸ. ೩೭). [ದೌಡು * ಓಡ್ಕ್ಮು] 

ದೌತಿ "ದವುತಿ' ನೋ. 

ದೌತಿಮಣೆ (ನಾ). ವಂಸಿಕುಡಿಕೆಯನ್ನಿಡಂವ ಮಣೆ : (ಒಂದು ಅಥವಾ 
ಹೆಚ್ಚು ದೌತಿಗಳನ್ನಿಡುವುದಕ್ಕೆ, ಸಾ., ಲೇಖನಿಯಾಸರೆ, ಮೊ.ಗಳೊಂದಿಗೆ 
ಇರುವ) ದೌತಿಮಣೆ (10k 6886, ಇಂಕನಿ). 

[ ದೌತಿ (ದವುತಿ) * ಮಣೆ) 


ದೌತ್ಯ 


ದೌತ್ಯ (ನಾ). ೧. ದೂತನಾಗಿರುವಿಕೆ ; ದೂತನ ಕೆಲಸ : .“ದೂತ್ಮಂ, 
ದೌತ್ಯಂ - ತದ್ಭಾವಕರ್ಮಣೋ :, ದೂತಭಾವಕ್ಕೂ ದೂತಕೃತ್ಯಕ್ಕೂ 
ಹೆಸರು, ದೂತನಾಗುವಿಕೆ, ದೂತನು ಮಾಡತಕ್ಕ ಕೆಲಸ” (ಸಿದ್ಧಾಂತಿ. 3೩೯). 
೨. ರಾಯಭಾರ ; ದೂತತನ : ಅವರ ದೌತ್ಯವನ್ನು ವಹಿಸಿ, ಖುದ್ದು 
ವೆಂಕಟುವಿನ ಸವಾರಿಯೇ ಚಂದುವಿನ ಮನೆಗೆ ಹೋಯಿತು (ಜಾರುದಾ. 
೭೦). ೩. ಸಂದೇಶ; ವಾರ್ತೆ. [ಸಂ.] 

ದೌಮಾಷಾಯ "ದಾಮಾಷೆ' ನೋ. 

ದೌರಾತ್ಮ $ (ನಾ). ಕೇಡಿಗತನ; ದುರಂಳತನ ; ದಂಷ್ಠ ಸ್ಥ ೫ ಭಾವ : ಅವನು 
ನನ್ನ ಮೇಲೆ ಯಜಮಾನಿಕೆ ಮಾಡಬೇಕೆಂಬ ಉತ್ಸಾಹದಿಂದ ದೌರಾತ್ಮ್ಯ 
ನಡಸಿದ್ದರೆ , . . ಏನೋ ಒಂದು (ಪದಾರ್ಥ) ಆಗುತ್ತಿದ್ದೆ (ನಿಬಂಧ. 
71, 9) : ನನ್ನ ವ್ಯಕ್ತಿತ್ವದಲ್ಲಿ ಈ ನಾನಾ ವಿರೋಧಗಳ ವಿಷಮ ದೌರಾತ್ಮ್ಯ 
ಇರುವುದರಿಂದಲೇ , , . ಇಷ್ಟು ನಿರಂತರವೂ ಇಷ್ಟು ಪುಬಲವೂ ಆದ 
ರೋದನ (ನಿಬಂಧ, 11, ೧೨೫). [ಸಂ.] 

ದೌರಿತಕ (ನಾ). ಧೌರಿತಕ, ಆಸ್ಕಂದಿತ, ಪ್ಲುತ, ವಲ್ಲಿತ, ಚಾರಂರೇಚಿತ 
ಗಳೆಂಬ ಐದಂ ವಿಧವಾದ ಕಂದಂರೆಯ ಓಟಗಳಲ್ಲಿ ಒಂದಂ : 
ಕುಕ್ಕುಲೋಟ: ಮೇಲಣ ರಾವುತನ ಭಾರೆವನು ಸಡ್ಜೆ ಮಾಡದೆ ಇದ್ದ 
ಸತ್ವದಿಂದ ಹುಚುತ ನಡೆಯಲದು ದೌರಿತಕವೆನಿಸಿಕೊಂಬುವುದು (ಅಕ್ಕಟೀ. 
೨೬-0). [ “ಸಂ. ಧೌರಿತಕ] 

ದೌರ್ಫಟ್ಮ (ನಾ). ಕೆಟ್ಟ ಘಟನೆಯುಂಟಾಗುವಿಕೆ ; ದಂರ್ಫಟನೆ 
ಯಾಗುವಿಕೆ : ಹೀನೋತ್ಪಾತದ ಸೂಚನಾರ್ಥಮೊ . . . ಬ್ರಹ್ಮಾಂಡ 
ಸೃಷ್ಟ್ಯಂತಮೋ ನಾನೋಪಾಯದೊಳೊಂದಿ ನೋಡಲಮಮಾ ದೌರ್ಫಟ್ಯ 
ಮಾಯ್ತಲ್ಲದೇ ನೂನಂ ಪೋಗದು (ಹಮ್ಮಾರ. ೭). [ಸಂ.3. 

ದೌರ್ಜನ್ಯ (ನಾ). ೧. ಕೆಟ್ಟತನ; ದಂಷ್ಟತನ. ೨. ಕೆಟ್ಟತನವುಳ್ಳೆ 

ವ್ಯಕ್ತಿ; ದುರಂಳ ; ನೀಚ : ಅಮರೇಂದ್ರನಂದದಿಂ ಶರಚಾಪಗಳ ಧರಿಸಿ 
ದಿವ್ಯ ತೇಜೋಮಯದಿ ಮೆರೆವ ನರಪುಂಗವನ ನೋಡಿ ವಿಸ್ಮಿತರಾದರಾಗಲಾ 
ದೌರ್ಜನ್ಯರು (ವಂಕಾರಾ. ೩-೧೦-೧೨). [ಸಂ.] 

ದೌರ್ಜನ್ಯಕಾರಿ (ನಾ). ಕೆಟ್ಟ ಕೆಲಸವನ್ನು ಮಾಡುವವನು; ದಂಷ್ಟ : 
ಸಜ್ಜನರು ಸಾಯಲೊಡೆ ನಿರ್ಜರರು ಮಜುಗುವರು ದೌರ್ಜನೈಕಾರಿ ಸತ್ತರೆ 
ಹತ್ತಿದ್ದ ಕಜ್ಜಿ ಹಜಿಕಿದಂತೆ (ಸರ್ವಜ್ಞ. 609).  [ಸಂ. ದೌರ್ಜನ್ಯಕಾರಿನ್‌] 

ದೌರ್ಜ್ಯತಂತ್ರ (ನಾ). ಕಾರಣಾಗವಂದ ಏಳು ವಿಧಗಳಲ್ಲಿ ಒಂದು : 
ಕಾರಣತಂತ್ರ ಪುವನತಂತ್ರ ದೌರ್ಜ್ಸ[ಪಾಕಾಂ. ದೌರ್ಫ್ಯೃ]ತಂತ್ರ ಮಹೇಂದ್ರ 
ತಂತ್ರ ಭೀಮತಂತ್ರ ಮಾರಣತಂತ್ರ ಈಶಾನತಂತ್ರವೆಂದು ಕಾರಣಾಗಮದ 
ಸಪ್ತಭೇದಂಗಳು (ವಿವೇಕ. ೬೦). [ಸಂ.?] 

ದೌರ್ಬಲ್ಯ (ನಾ). ೧. ಬಲಹೀನತೆ; ಅಶಕ್ತತೆ; ದಂರ್ಬಲತ್ವ: 
ಅವನ ದೇಹದ ದೌರ್ಬಲ್ಯಕ್ಕೆ ಕೆಟ್ಟ ಚಟಗಳೇ ಕಾರಣ'(ರೂಢಿ). ೨. 
ಚಾಪಲ್ಯ ; ಗೀಳು : ಅವರ ಅಷ್ಟೊಂದು ಸಣ್ಣ ದೌರ್ಬಲ್ಮವನ್ನು ಒತ್ತಿ 
ತೋರಿಸಲಿಕ್ಕೆ ಅವರಾರಿಗೂ ವಂನಸ್ಸು ಬರುವುದಿಲ್ಲ (ಕಂಬಹು. ೬೧): 
ಅವರಿಗೂ ಕೆಲವು ದೌರ್ಬಲ್ಮಗಳು ಇವೆ. ಅದರಿಂದಾಗಿ ಅವರು ತುಂಬಿದ 
ಕಷ್ಟದಲ್ಲಿ ಬೀಳುತ್ತಾರೆ (ಕುಸುಸಂ. ೧೪೭) : ತನ್ನ ಮೃದುಹೃದಯದೊಂದು 
ದೌರ್ಬಲ್ಯಮಂ ಗುಪ್ತಮಂ,ಕಳ್ಳಡಗಿ ಕುಣ್ಬನಂ ಕಾಣ್ಣ ಕಲಿಯಾತ್ಮದಮೃತಂ 
ಕಾಳಕೂಟಕ್ಕೆ ತಿರುಗುವೊಲ್‌ ಕ್ರೂರವಾಯ್ತಾ ಕರ್ಬುರೇಂದ್ರನ ಭುಗಿಲ್‌ 
ಕೋಪ ಕರ್ಕೋಟಕಂ (ಶ್ರೀರಾಮಾ. ೩೭೯-೧೨೬). [ ಸಂ.) 

ದೌರ್ಭಾಗ್ಯ (ನಾ). ೧. ಅದೃಷ್ಟಹೀನತೆ ; ದಂರ್ದೈವ: ಮಕ್ಕಳು 
ಸೌಭಾಗ್ಯಗಳೂ ಆಗಬಹುದು, ದೌರ್ಭುಗ್ಯಗಳೂ ಆಗಬಹುದು (ಶಾಂತಲಾ. 
೧೯8). ೨. ಬಡತನ; ದಾರಿದ್ರ್ಯ: ಬಡವನ ದೌರ್ಭಾಗ್ಯವಾತನ 
ತುಳಿವುದು ಪಾತಾಳದಿಂದತ್ತ -ತಳಕೆ (ಇಂಜಾಹಖ. ೧೯೭-೭೫). [0.7] 


೪೧೨೯ 


5] ದೌರ್ಹದ (ನಾ). ೧. ಹಗೆತನ; ವೈರ; ದ್ವೇಷ; 


10 


35 


ದೌಲತು 


ದೌರ್ಮದ, (ನಾ). ಕಂಡಿದಂ ಅಮಲೇರಿ ಮಾಡುವ ರಂಪ. [ಸಂ.] 

ದೌರ್ಮನಸ್ಯ (ನಾ). ದಂರಂದ್ಹೇಶವನ್ನೂ 'ಹೊಂದಿರಂವ ವಮಂನಸ್ಸಿನ 
ಸ್ಥಿತಿ: ದುರ್ಭೋಜನ ಮಾಡಿದವರ ದೌರ್ಮನಸ್ಯದಂತೆ ಏನೋ ದುಗುಡ 
ಎಲ್ಲೆಲ್ಲೂ ದುಮದುವಂಗುಟ್ಟುತ್ತಿದೆ (ಮಜಾ. ೨೯೩). [ಸಂ.] 

ಶತ್ರುತ್ವ. 
೨. ಗರ್ಭ; ಬಸಿರು. ೩. ಗರ್ಭಿಣಿಯರಿಗೆ ಉಂಟಾಗುವ ವಿಶೇಷವಾದ 
ಬಯಕೆ. ೪. ಬಯಂಕೆ; ಅಭಿಲಾಷೆ. "ದೋಹದ' ಪರಾ. ,[ ಸಂ. 

ದೌಲಚ್ಛಾದ, ದೌಲತ್‌ಜಾದಾ (ನಾ). ನರ್ತಕಿಯರು ಗಣ್ಯವೈಕ್ತಿಗಳಿಗೆ 
ಗೌರವ ಸಲ್ಲಿಸಲು ಜಯಕಾರದೊಡನೆ ಮಾಡುವ ಸಲಾವಂ : 
ಅವಳು ಅದೇ ದಿವಸ ಗೆಜ್ಜೆಕಟ್ಟೆ ಬಂದ ಬೀಗರಿಗೆ "ದೌಲಚ್ಛಾದ' ಮಾಡಿ 

ನಿನ್ನ ಮಗಳು ನಿನ್ನ ಹೆಸರು ವಿಾರಿಸುತ್ತಾಳೆ ಎನ್ನಿಸಿದ್ದಳೂ 
(ಹಹಸ. ೩೨) ; ಪ್ರತಿಯೊಬ್ಬರ ಮುಂದೆ ನಿಂತು ಹರಿವಾಣ ಮುಂದೆ 
ಹಿಡಿದು ಬಲಗೈಯಲ್ಲಿ "ದೌಲಚ್ಛಾದ' ಎಂದು ನಮಸ್ಕರಿಸಿದ್ದಾಳೆ ಆಕೆ 
(ಬಣ್ಮಮಾ. ೧೩). ದೌಲತ್‌ಜಾದಾ: ಶೀನವಂಯ್ಯನು ಹದಿನೆಂಟು ಬಾರಿ 
"ಶೀನಮಯ್ಯ ಮಹಾರಾಜಕೊ ದೌಲತ್‌ಜಾದಾ' ಮಾಡಿಸಿಕೊಂಡನು 
(ಮರಮ. ೧೬೪). [*-ಅರ. ಮರಾ. ದೌಲತ್‌ಜಾದಾ, ದೌಲತ್‌ಜ್ಯಾದಾ] 

ದೌಲತ್‌ "ದೌಲತ್ತಾ' ನೋ. 

ದೌಲತ್‌ಜಾದಾ "ದೌಲಚ್ಛಾದ' ನೋ. 

ದೌಲತ್ತು, ದವಲತ್‌, ದವಲತ್ತು, ದೌಲತ್‌ (ನಾ). ೧. ಐಶ್ವರ್ಯ ; 
ಸಂಪತ್ತು; ಸಿರಿ: ದೊರೆಗಳವರ ಖುದ್ದು ದೌಲತ್ತು (ಮಹಾವಂ. 11, ೩೮); 
ನಿಮಗೆ ಪ್ರಾಣ, ಮಾನ (ಮರ್ಯಾದೆ), ದೌಲತ್ತು, ಇಜ್ಜತ್ತು ಮುಂತಾದವು 
ಹೆಚ್ಚಾಗಲಿ (ದೇವೀಠೌ. ೪). ಪಿ. ವೈಭವ; ಆಡಂಬರ; ಠೀವಿ; 
ದೊಡ್ಡಸ್ತಿಕೆ : ಏನ್ರಿ ಅಂತಹ ದೌಲತ್ತು ಬಂಡಿರೋದು ನಿಮಗೇ ? ಅಂತ 
ಕೇಳ್ತೀನಿ! (ಹನ್ನೊಂದ. 68). ೩. ಅಧಿಕಾರ; ಆಳ್ವಿಕೆ ; ಒಡೆತನ ; 
ದೊರೆತನ ; ಪ್ರಭಂತ್ವ : ದೌಲತ್ತು ಕಂಪನಿಸರ್ಕಾರದ ಸುಫರ್ದಾಯಿತಂ 
(ಕು೦ಾಡ. ೪೩); ಹಿ೦ದಿನ ಜಗದ್ಗುರುಗಳವರು ಜ್‌ ಬಾಳೆಹಳ್ಳಿ ದೌಲತ್ತು 
ಉಜ್ಜಯಿನಿ ಸಂಪತ್ತು ಎಂಬ ನಾಣ್ಣುಡಿಯನ್ನು ಸಾರ್ಥಕಗೊಳಿಸಿ 
ಸತ್ಕೀರ್ತಿವಂತರಾಗಿದ್ದರು (ಗುರುದ. ೧). ದವಲತ್‌ : ೧. ದವಲಕ್‌_ 
ದವಲತ್ತು (ಹೊನುಗ. ೧೧). ದವಲತ್ತು ; ೧. ದನಗಳೇನು ಧನವಲ್ಲ 
ದವಲತ್ತೂ ಅಲ್ಲ (ಅಶೋಕ. ೮): ರೂಪಾಯಿ ದವಲತ್ತಿಗೆ ಬೆಲೆಯೇ 
ಹೊರತು ಮನುಷ್ಯರಿಗ್ಯಾರಯ್ಕಾ ಬೆಲೆ ಕಟ್ಟುತ್ತಾರೆ (ಸಾಹೇಬ್‌, ೦೪೨). 
೨. ಠಾಕುಟೀಕಿನ ಕಟ್ಟು ಅದಕೆ ಚಿನ್ನದ ಕಟ್ಟು ಸಾಕೊ ಅಣ್ಣಯ್ಯ ದವಲತ್ತು 
(ಹಳ್ಳಿಯ. ೦೦) ; ಶ್ರೀಮಂತಿಕೆಯ ದವಲತ್ತು ಮತ್ತು ಸುರ್ವಭೌವ 
ವಂಶದೊಡನೆಯ ಸಂಬಂಧ, ಇದರಿಂದಾಗಿ ಅವರೆ ಶೀಲ ಮತ್ತಷ್ಟು ಶೈ 
ಹದಗೆಡುತ್ತಿದೆ (ಪುನರು. ೬೨); ದವಲತ್ತೇನೆ ಬೂಬಿ ಅಂದರೆ ಶೇಕದಾರ 
ನನ್ನ ಅಳಿಯ ಅಂದ್ಲಂತೆ (ಗಾದೆ). ೩. ಸರಕಾರದ ಅಹಂಮದಿ ದವಲತ್ರಿಗೆ 
ಶ್ರೇಯಸ್ಸು ಅಪೇಕ್ಷಿಸಿಕೊಂಡು ಸುಖದಲ್ಲಿಯಿರೋದು (ಎಳ. 3%, ದೊಡ್ಮಲ. 
೦3-೩; ಸು. 1785) ; ನಮ್ಮ ಮಗನಿಗೆ ಪೆರಿಯಾಪಟ್ಟಣದ ದವಲತ್ತಿನಲ್ಲಿ 
ನಿಮ್ಮ ವೊಡಂಬಡಿಕೆಯಿಂದ ಕೂರಿಸಿ (ರಾಜೇಂದ್ರ. ೩) : ಶ್ರೀರಂಗಪಟ್ಟಣದ 
ಬೊಕ್ಕಸಕ್ಕೆ ಬಂದ ಹಣವನ್ನು ದವಲತ್ತಿಗೆ ಎಂದು ನಿಷ್ಕರ್ಷೆ ಮಾಡಿದರು 
(ಜಾಮವಂ. 1, ೦೨೪) ; ಇಲ್ಲಿ ಏನಿದ್ದರೂ ಔರೆಂಗಜೇಬನ ಮಹತ್ವ. 
ಅವನ ವೈಭವ, ದವಲತ್ತು, ಅಂತಃಪುರ ಇವುಗಳ ವರ್ಣನೆ (ಬಂಕಿಮ. 
೨೩೬) ; ಅವನಿಗೂ ದವಲತ್ತು, ಆಟಾಟೋಪ ಮಾಡಲಿಕ್ಕೆ ಬರುತ್ತದೆ 
(ಸಾಹೇಬ್‌. ೩8೭). ದೌಲತ್‌: ೨. ಒಳ್ಳೆಯ ದೌಲತ್‌ ನಡೆಸಿದವರಂತೆ 
ತಮ್ಮ ಕಾಲದಲ್ಲಿ (ಮರಳಿ. ೮೯). ೩. ಏನು ಮೋಸವಾಯಿತೋ ಸುಲ್ತಾನ 
ದೌಲತ್‌ ಯಾರ ಪಾಲಿಗೆ ಸೇರಿತೋ (ನಾಪದ. ೨೩). 


*° ಬ ಜ್ಞ 


ದೌವಾರಪಾರಿಕ ೪೧೩೦ ದ್ಯುತಿಸಂಶ್ಲೇಷಣ 


ದೌಲತ್ತು ಮಾಡು, ದವಲತ್ತು ಮಾಡು, ದೌಲತ್‌ ಮಾಡು - ಆಡಳಿತ 
ನಡೆಸು ; ಅಧಿಕಾರ ಚಲಾಯಿಂಸಂ : ಎಲ್ಲಾರೂ ನನ್ನ ಮೇಲೆ ದೌಲತ್ತು 


ದ್ಯಾಸ ಸ? ನೋ. 
ದ್ಕು (ನಾ). ೧. ಹಗಲು ; ದಿವಸ : “ದಿವಸಃ, ದಿವಾ, ದಿನಂ, ದ್ಕುಃ, ಅಹಃ, 


ಮಾಡ್ತಾರೆ (ಅನ್ನಾವ. ೪೧) ; ಶ್ರೀರಂಗಪಟ್ಟಣದಲ್ಲಿ ದವಲತ್ತು ಮಾಡಿದ 
ನವಾಬ ಹೈದರಲ್ಲಿಖಾನಬಹೆದರವರ ದರಬಾರಿನ ವರ್ತವಹಸಿನದ ವಿವರ 
(ಹೈದರ. ೨೯) ; ನಮ್ಮೂರಿನಲ್ಲಿ ಒಬ್ಬ ಫ್ರೆಂಚ'ಮನುಷ್ಯ ದೌಲತ್‌ ಮಾಡ್ತಾ 
ಇದ್ದಾನೆ (ಪುನರು. ೩೧೮). 

(1 ಅರ.ಪಾರ. ಹಿಂ. ದೌಲತ್‌ ; ಮರಾ. ದೌಲತ್‌, ದವಲತ್‌] 


ವಾಸರಃ, ಘಸ್ರಃ--ಈ ೭ ಹಗಲ್‌” (ಹಲಾಯು. ೧೪-೧೦೬); “ಅಹೆ ದ್ಯು 
ದಿನಂ ದಿವಂ ಘಸ್ರಮಾ ದಿವಸಮೆನೆ ಹಗಲ ಪೆಸರೆನಿಕ್ಕುಂ” (ಮಂಗರಾ. 
೨೦-೬). ಪಿ. ಆಕಾಶ; ಗಗನ: “ನಭಃ... ದ್ಕೌಃ, ವಿಹಾಯಸಃ, 
ಗಗನಂ, ದ್ಕುಃ._ ಈ ೧೫ ಆಕಾಶಂ” (ಹಲಾಯು. ೨೨-೧೩೬). ೩. ಕಾಂತಿ; 
ಪ್ರಕಾಶ. ೪. ಸ್ವರ್ಗ: ದ್ಯುವಿಂ ಪಿಂಚಿತ್ತವನ ಸಂಕಲ್ಪಾಶ್ವದ ಮನೋರೆಥಂ : 


ದೌವಾರಪಾರಿಕ (ನಾ). (?): ಚಿತ್ರನ್ಯಸ್ತ್ರ ದೌವಾರಪಾರಿಕಾಪುಕಾಶದಿಂದೆಲೆ 
ಮಿಡುಕದೆ ಮರವಟ್ಟು ನಿಂದ ಮಹಾಪ್ರಾತಿಹಾರ್ಯರುಮಂ (ವರ್ಧಮಾ, 
8-೯ 5). [ದ್ವಾರ] 

ದೌವಾರಿಕ (ನಾ). ಬಾಗಿಲುಕಾಯಂವವನಂ ; ದ್ವಾರಪಾಲಕ; 
ಪ್ರತೀಹಾರ ; “ದ್ವಾಸ್ಮಃ, ದೌವಾರಿಕಃ ... ದ್ವಾರಪಾಲಃ, ಪ್ರತೀಹಾರಃ 
-ಈ ೮6 ಪಡಿ(ಯ)ಹಾರಂ” (ಹಲಾಯು. ೭೦-೨೬); ವರಠಕರ 
ತೋರಣಾಳಂಕೃತ ಜ್ಕೋತಿರಮರದೌವಾರಿಕಪರಿಪಾಳಿತ , , , ಮಂಗಳ 
ನವನಿಧಿಸಮನ್ವಿತ ಜಾತರೂವಗೋಪುರಾಭ್ಯಂತರ ಮಹಾವೀಥೀಮಧ್ಯ |] 
ದೊಳ೯ (ಆದಿಪು. ೧೦-೨3 ವ); ಖೇಚರಂ ಬಂದು ದೌವಾರಿಕನಿಫೇದಿತ 
ವೃತ್ತಾಂತನಾಗಿ (ಶಾಂತಿಪು. ೨-೧ ವ) : ಸಮಯವಿದಸಮಯವೆಂದೆನ್ನ 
. ದಂತಃಪುರದ ದೌವಾರಿಕರ್ತೆಣಿಯದಿರಲಿದೇ ವರವೆಂದನು (ಕಾಘಕ. ೯-೫೦) ; 
ಒಳಗೆವೊಗಲೆಳಸೆ ದೌವಾರಿಕರು ತಲುಬಿದೊಡೆ [ಪಾಠಕಾಂ. ಸಿದರೆ ಕಾವಾಳು 
ಗಳುತಟುಬೆ] ಬಳಸಿ ಲಿಂಗಾಲಯವ . . , ಪ್ರದಕ್ಷಿಣ ಬಂದುದಾ ಶುನಕನು | 
(ಗುರುಣಾ. ೭-೮೪). [ಸಂ.] 

ದೌವಾರಿಕೆ (ನಾ). ಬಾಗಿಲು ಕಾಯಂವವಳು; ದ್ವಾರಪಾಲಕಿ : ದೌವಾರಿಕೆ 
ಬಣ್ಣಿಸಿದೊಡಮಾ ವಧು ತನ್ನ ಪನನುಜದೆ ಫೋದಳ್‌ ಸಿರಿಯಂ ಜೀವದ 
ಮತಿ ತರೆ ಪುಣ್ಯಾಭಾವದಿನದು ನೆಲಸಿ ತೊಲಗಿ ಪೋದಂತಾಗಳ್‌ 
(ಕಾಂತಿಪು. 8-೧೩೬); ಅನತಿ ದೂರದೊಳಿರ್ದ ದೌವಾರಿಕೆಯಂ ವೈಶಂಪಾಯನ |,, 
ನೊಡಗೊಂಡು ಬರ್ಪದೆಂದಂ ತದ್ದತ್ತಾಂತಾಕರ್ಣನ ಕೌತುಕದಿಂ ಬೆಸಸೆ 


ಚಲ” ಅ 
(ಕಾದಂಪೂ. ೮೧). 


(ಸೌನಂದ. ೧೨-೫). [ಸಂ.]) 

ದ್ಯುಚರ (ನಾ). ೧. ಆಕಾಶದಲ್ಲಿ ಸಂಚರಿಸುವವನಂ; ಗಂಧರ್ವ ; 

| ವಿದ್ಯಾಧರ : ಖೇಚರನಿಶಾಚರದ್ಕುಚರಸಂಚಾರಮಲ್ಲದೆ ಭೂಚರ ಗೋಚರ 
ಮಲ್ಲೆಂದು (ಸುಕುಮೂ, ೭-೧೮ವ) ; ದ್ಯುಚರೆಖಚರಾವನೀಚರ ನಿಚಯಂ 
ನಿಚಿತಪ್ರಮೋದಭರದಿಂ ಪುರದೊಳ*... ನರ್ತಿಸುತುಮಿರ್ದುದತಿ ಕೌತುಕದಿಂ 
(ವರ್ಧಪು. 69-8೬). ೨. ಆಕಾಶದಲ್ಲಿ ಚರಿಸಂವಂಥದಂ ; ಗ್ರಹ. 
೩. ಪಕ್ಷಿ; ಹಕ್ಕಿ. ೪. ದೇವತೆ. [ಸಂ.] 

ದ್ಯುತಿ (ನಾ). ೧. ಬೆಳಕು; ಕಾಂತಿ ;: ಪ್ರಕಾಶ; ಪ್ರಭೆ: “ಬೆಳಗುಂ 
ದ್ಯುತಿಯುಂ” (ವಸ್ತುಕೋ. ೧೨೯-೬೬) ; “ಕರಮುಸ್ರಮಂಶುವಸುರೋಚಿ 
ದೀಧಿತಿ.. . ದ್ಯುತಿ ಪ್ರಗ್ರ ಹಂ ದೀಪ್ತಿ... ಶೋಚಿ ಫೃಣಿಯೆ 
ಪ್ರದ್ಯೋತಮಾ ರಶ್ಮಿ? (ಮಂಗರಾ. ೦೦-೩) : ತದ್ಭೋಗಿಫಣಾಮಣಿ 
ದ್ಯುತಿಯೆ ಕಟ್ತಿಲೆಯಂ ತಲೆದೋಜಲೀಯದಾ ನಾಗರ ನಾಗಕನ್ನೆಯರೆ 
ರೂಪುಗಳಿಟ್ಟಳವಹಿಗೆ (ಪಂಪಥಾ ೪-೧೬) ; ಮ ಎಡಹಾಸದ್ಮುತಿಯಂತೆ ಕಂತು 
ಶರದಂತಿರ್ದಚ್ಚವೆಳ್ಚಿಂಗಳಂ ಕಡುದಣ್ಣಿಂಗೆಡೆಗೊಂಡಿದೊಂದು ಬಿಸಿಲೆಂದಾಶ್ಚ 
ರ್ಯದಿಂದಂ ಜನಂ ನಡೆ ನೋಡುತ್ತೆ (ಜಗವಿ. ೪-೭೪) ; ಕಗ್ಗತ್ತಲೆಯ 
ಕಲ್ಲಬ್ಬಮಂ ಸೀಳ್ದು ಕೋಟಿಮಿಂಚುಗಳೊಮ್ಮೆ ಮಿಂಚಿದುವೆನಲೈ 
ದ್ಯುತಿ ಪೊಣ್ಮಿದುದು. (ಶ್ರೀರಾಮಾ. ೧4-83೯). ೨. ಕದಿರಂ; ಕಿರಣ; 
ರಶ್ಮಿ : ಚೆಲ್ವಿಂದಿಟ್ಟಳ ಮೆನಿಸಿರ್ದುವರುಣಚರಣದ್ಕುತಿಗಳ್‌ (ಕಾದಂಪೂ. ೪೫). 
೩. ಸೌಂದರ್ಯ : ' ಅತುಳ ಸ್ವಚ್ಛಾಂಬುವಿಂ ವಂಜ್ಮನಕೆಅಕೆದು. ನವೀನ 
ಪ್ರಸೂನಪ್ರತಾನದ್ಕುತಿ ಸುತ್ತಲ್‌ ಸುತ್ತಿ (ರಳ್ನಾಶೆ. ೬೪). [ ಸಂ.) 

ದ್ಯುತಿಗರೆ (ಕ್ರಿ). ಬೆಳಕನ್ನು ಬೀರಂ ; ಹೊಳಪುನೀಡಂ; ಕಾಂತಿಯ 
ನ್ನಂಟುಮಾಡಂ : ದ್ಯುತಿಗರೆವ ಮಣಿಕಂಕಣಗಳಿಟ್ಟು (ನವಮೋ. ೨೫-೨೪). 

[ ದ್ಯುತಿ * ಕರ್ಯೆ (ಕಣಿ) 

ದ್ಯುತಿಗುಂದು (ಕ್ರಿ). ಕಾಂತಿಹೀನವಾಗಂ; ನಿಸ್ತೇಜಗೊಳಲ್ಫಿ ; ವಂಂಕಾಗಂ: 
ದ್ಕುತಿಗುಂದಿದರ್ಕನು ಪಡುಗಡೆ ನೋಡಿರಿ ಮುಳುಗುತಲಿರುವನಂ ಭರದೆ 
(ಇಂಜಾಪ. ೧೦೧-೯೫). [ದ್ಯುತಿ * ಕುಂದು, ] 

ದ್ಯುತಿಮಾಲಿ (ನಾ). ಕಿರಣಗಳ ಮಾಲೆಯನ್ನುಳ್ಳವನಂ ; ಸೂರ್ಯ : 
ಮಿಕ್ಕಂ ವಿಷವಹ್ನಿಯಿಂ ವಿಳಯಕಾಲಜ್ವಾಲೆಯಂ ಭೋಗರತ್ನದ ಚೆಲ್ಲಿಂ 
ದ್ಯುತಿವಷಾಲಿಯಂ ಮಸಕದಿಂ ದಂಭೋಳಿಯಂ ಕಾಳಿಯಂ (ಜಗವಿ. ೩-೮೩). 

[ ಸಂ. ದ್ಯುತಿಮಾಲಿನ್‌ ] 

ದ್ಯುತಿವೀಟು (ಕ್ರಿ). ಬೆಳಕನ್ನ್ನ ಬೀರಂ; ಕಾಂತಿಯಂನ್ನಿ ಸೂಸಂ:; 
ಪ್ರಕಾಶಿಸಂ: ದ್ಯುತಿವೀಟುವ ಮುತ್ತಿನ ಚಳಕಿಗೆಯಂ' ಯುವತಿಯ 
ನಳಿತೋಳ್ಗೆ ಕಟ್ಟಿದಳ್‌ (ಜಗವಿ. ೧೦-೧೦೬). [ದ್ಯುತಿ * ಬೀಟ) 

ದ್ಯುತಿಸಂಶ್ಲೆ (ಪಣ (ನಾ). (ವಿಜ್ಗಾ | ಸಸ್ಯಗಳಂ ಸೂರ್ಯನ ಬೆಳಕನ್ನು 


[od 


[ ಸೇ. ದೌವಾರಿೀಕಾ] 

ದೌಷ್ಟ್ಯ (ನಾ). ದಂಷ್ಪತನ; ಕೆಡುಕಂ : ಚಾರುದೃಶ್ಯಂಗಳಿಂ ಪ್ರೀತಿ ಹೃದಯ 
ವಿಕಾಸ ಕ್ರೂರ ದೌಷ್ಟ್ಯಂಗಳಿಂ ವೀರಾನುಕಂಪ . . . ದಾರಿಯುದ್ಧಾರಕಿವು 
(ಮಂಕುಕ. ೪೩೭): ಅತಿಥಿದೇವರಂತೆ ಪೂಜೆಯನ್ನು ಗ್ರಹಿಸಿದವನ 
ದೌಷ್ಟ್ಯವನ್ನು ಎಣಿಸಬಾರದು (ಮಜಾಣ. ೧6) ; ಶ್ರೀರಾಮಚಂದ್ರಂ, 
ವಿಭೀಷಣಶ್ರೀಬುದ್ಧಿ ತಾಂ ಮಂತ್ರಿಯಾಗಿರೆ . . . ದಾನವಕುಲದ ದೌಪ್ಟ್ಯಕೆ 
ದವಾಗ್ನಿ ತಾನಾಗಿ, ನಮ್ಮನುಯ್ವನ್‌ ದೇವಿ ಸೀತೆಯ ಪತಿವ್ರತಾಧರ್ಮ 
ಧವಳ ಅರಾಕ್ಷಸಾಲಯಕೆ ! (ಶ್ರೀಂಾಮಾ. ೬೨೪-೧೮೭). [ಸಂ.1 

ದೌಹಿತ್ರ (ನಾ)..ವಂಗಳ ವಂಗ ; ಮೊಮ್ಮಾಗೆ : “ಮಗಳ ಮಗಂ ದೌಹಿತ್ರಂ” |, 
(ವಸ್ತುಕೋ. 8೫-೨೨) : “ಮಗಳ ಸುತ ದೌಹಿತ್ರನೆಂದೆನಿಕ್ಕುಂ” (ಮಂಗರಾ. 
೯೩-೧೪); ಕವಿಸುಮನೋಬಾಣನ ಯಾದವ ಕಟಕಾಚಾರ್ಯನೆಸೆವ 
ದೌಹಿತ್ರನೆ ನಾಂ ಕವಿ ಕೇಶವನೆಂ ಯೋಗಿಪ್ರವರ ಚೆದಾನಂದ ಮಲ್ಲಿಕಾರ್ಜುನ 
ಸುತನೆಂ (ಕಮದ. ೨ ಹೀರಿಕೆ). [ಸಂ.] 

ದೌಹೃದ (ನಾ). ೧. ಹಗೆತನ ; ವೈರ ; ದ್ವೇಷ ; ಶತಂ್ರತ್ವ. ೨. ಗರ್ಭ; |40 
ಬಸಿರಂ. ೩. ಗರ್ಭಿಣಿಯಾದ ಹೆಂಗಸಿನ ಬಯಂಕೆ : “ಗರ್ಭಿಣಿಯರಪ್ಪ 


ಕಾವಿನಿಯರ್‌ ಬಯಸುವ ಬಯಕೆ ದೋಹಲಂ ದೌಹೈದಮುಂ” ತೆಗೆದಂಕೊಂಡಂ ಅದರ ವಂಲಕ ತನಗೆ ಅಗತ್ಯವಾದ ಶಕ್ತಿಯನ್ನೂ 
(ವಸ್ತುಕೋ. 8೪-೧9); ತತ್ಕಾಂತೆಗೆ ನೆಗಟ್ಟುವು ಗರ್ಭಸ್ಥನುತ್ಸಾಹಮಂ ಉತ್ಕಾದಿಸಿಕೊಳ್ಳುವ ಕ್ರಿಯೆ ; ಬೆಳಕನ್ನು ಸಂಯೋಜಿಸಂವಿಕೆ ; 
ತೋಳ್ವಲಮಂ ಸಾಮ್ರಾಜ್ಯಮಂ ಸೂಚಿಸುವುವೊಲತಿ ಚೋದ್ಕಂಗಳೀ ಕಿರಣಸಂಯೋಜನೆ: ಆ ಶಕ್ತಿ ಸಸ್ಮಗಳು ದ್ಯುತಿಸಂಶ್ಲೇಷಣ 


(Photosynthesis)ದಿಂದ ತಯಾರಿಸಿದ ಆಹಾರದಲ್ಲಿ ಶೇಖರಿಸಿದ 
ಸೂರ್ಯ ಶಕ್ತಿಯಿಂದ ಒದಗುತ್ತದೆ (ಕೀಟಜಿ. ೨೪). [ದ್ಯುತಿ * ಸಂಶ್ಲೇಷಣ) 


ದೌಹೃದಂಗಳಿ (ಅದಿಪು. 6-೩೩). ೪. ಬಯಣೆ; ಅಭಿಲಾಷೆ. “ ದೋಹಳಂ | (6 
ದೌಹೃದಂ . . . ಬಯಕೆಗಕ್ಕು ನಾಮಂ” (ಮಂಗರಾ. ೯6-0). [ಸಂ.] 


ದ್ಯುತಿಸಂಶ್ಲೇಷಣೆ 


ದ್ಯುತಿಸಂಶ್ಲೇಷಣೆ (ನಾ). ಎ ದ್ಯಾತಿಸಂಶ್ಲೇಷಣ : ದ್ಯುತಿಸಂಶ್ಲೇಷಣೆ 
(ಫೋಟೊಸಿಂತೆಸಿಸ್‌) ಉಸಿರಾಡುವಿಕೆ, ನೀರು ಮತ್ತು ಲವಣಗಳನ್ನು 
ಬೇರುಗಳ ಮುಖಾಂತರ ಹೀರುವುದು, ಇತ್ಯಾದಿ ಶರೀರದ ಕ್ರಿಯೆಗಳಿಗೆ 
ಉಷ್ಣಾಂಶ ಆವಶ್ಯಕ (ಕವಿಕೋ. 1, 00). [ದ್ಯುತಿ * ಸಂಶ್ಲೇಷಣೆ] 

ದ್ಯುತ್ತು (ನಾ). ೧. ಕಾಂತಿ ; ಪ್ರಕಾಶೆ: ಉಗಾಗಮಂ ಬಂದಲ್ಲಿ ದ್ವಿತ್ವ 
ಮುಂಟು. ಅಪ್‌, ವಿಯತ್‌, ಸಂಯತ್‌, ವಿದ್ಯುತ್‌, ಜಗತ್‌, ದ್ಯುತ್‌ 
. .  ತೆಟಿತ್‌- ಇವಾದಿಯಾದುವು ಅಬಾದ್ಯಾಕೃತಿಗಣಂ (ಶಮದ. ೮೬ ಅಡಿಟಿ); 
ಅಪ್‌ ವಿಯತ್‌ . . .ದ್ಯುತ್‌. , . ತಟಿತ್‌ ಇತಿ ಅಬಾದಿರಾಕೃತಿಗಣಃ 
(ಶಬ್ಮಾನು. ೧೩೫ ಪ್ರಯೋ). ವಿ. ಕದಿರು ;ಕಿರಣ; ರಶ್ಮಿ. [ ಸಂ. ದ್ಯುತ್‌ ] 

ದ್ಯುನ (ನಾ). [ಜ್ಯೋತಿ] ಲಗ್ನದಿಂದ ಏಳನೆಯ ರಾಶಿ, -ಸಪ್ತವಂಸ್ಥಾನ: 
ದ್ವಾದಶರಾಶಿ ರಿಃಫಮದು ಜಾಮಿತ್ರ ದ್ಯುನ ದ್ಯೂನಮೆಂದು ವಲಂ ಸಪ್ತಮ 
ರಾಶಿ ಛಿದ್ರಮದು ಲಗ್ನಕ್ಕಷ್ಟಮಸ್ಕಾನಕಂ(ಜಾತತಿ.೧-೩೫). "ದ್ಯೂನ'ಪರಾ. 

[ಸಂ.] 

ದ್ಯುನಗೃಹ (ನಾ). ಎ ದನ : ದ್ಯುನಗೃಹವಂದು ಪುಂರಾಶಿಯಾದಂದು 
ಪಾಪಗೃಹಮಂತಾ ರಾಶಿಯಂ ನೋಟಕ್ಟೊಡೆ ಕೃಶತನುವಕ್ಕುಂ (ಜಾತಃ. 
೨೦-೮). [ದನ ಗೃಹ? 

ದ್ಯುನದಿ (ನಾ). ಸ್ವರ್ಗಲೋಕದ ನದಿ; ದೇವಗಂಗೆ; ಸಂರನದಿ : 
ಸಜ್ಜನಾಧಾರನಿರ್ದಂ ದ್ಯುನದೀಫೇನಪ್ರತಾನಪ್ರಧಿತಪೃಥುಯಶಂ ಭಾರತೀ 
ಕರ್ಣಪೂರಂ (ಪಂರಾಮಾ. ೭-೧೭೨) ; ದ್ಯುನದೀಸಮ್ಮೋಹದಿಂದಂ ಜಡೆಗೆದಜಿ 
ಲುಮಾವಲ್ಲಭಂ ನಾಡೆಯುಂ ಸಾರ್ವಿನೆಗಂ , , . ಮುದ್ರಿಸಿದಂದು ಜಗಮಂ 
ಚಾರುಚಂದ್ರಾಂಶುಚಾಲಂ (ಜಂದ್ರಪು. 6-90 ವ). (ಸಂ. ದ್ಕುನದೀ) 

ದ್ಕುನದೀಜ (ನಾ). ಗಂಗೆಯ ವಂಗ ; ಭೀಷ್ಮ: ದ್ಕುನದೀಜಂ ಕುಡೆ 
ತೋಯಮಂಂತ್ರಬಲದಿಂ ಪೊಕ್ಕಿರ್ದಪಂ ಕಾಲವಂಚನೆಗೆಯ್ಕಲ್ಕೊಳನಂ 
(ಗೆರಾಹಖು. ೬-೩೮). [ಸಂ I: 

ದ್ಯುನದೀನಂದನ (ನಾ). ಎ ದ್ಯುನದೀಜ : ಪೆಂಪಂಬರಾಭೋಗಮಂ 
ದ್ಯುನದೀನನ್ಹನನಂ ವಿನೂತಚರಿತಂ ಕೀಳ್ಮಾಡೆ ಮೇಲ್ಮಾಡಿದಂ (ಎಕ. ೪1, 
ಕಡೂರು, 8೧-೩೦ ; 1169). [ಸಂ.] 

ದ್ಯುನದೀಶ (ನಾ). ಗಂಗೆಯ ಒಡೆಯಂ,-ಪತಿ; ಶಿವ; ದ್ಯುನದೀಶಂ 
ಚಿತ್‌ ಪ್ರಕಾಶಂ ಶರಣಜನಸದಾತೋಷನಾನಂದಕೋಶೆಂ (ಪಂಪಾಶ. ೮೦). 

[ ದ್ಯುನದಿ * ಈಶ] 

ದ್ಯುಮಣಿ (ನಾ). ಗಗನದ ರತ್ನ ; ದಿನವಂಣಿ ; ಸೂರ್ಯ: “ರವಿ 
ಮಾರ್ತಾಂಡಂ .,, ದ್ಕುಮಣಿ ತರಣಿ ಸಪ್ತಾಶ್ವನಾದಿತ್ಯನಕ್ಕುಂ” (ವಸ್ತುಳೋ. 
೦೦-೬೪) ; ಧರ್ಮಾಂಭೋಜಷಂಡದ್ಯುಮಣಿ ಬುಧಜನ ಪ್ರೀಣನಾಗ್ರೇಸರ 
ಗ್ರಾಮಣಿಯಾದಂ ್ಡ(ಅಜಿಪು. 03-08) ; ದ್ವಿಜನಂಶಾ[ಂಭೋದ]ಮಾರ್ಗ್ಗ 
ದ್ಯುಮಣಿ ಸಕಳಸಾಮನ್ತ ಚ[ಕ್ರಾಧಿ]ನಾಥಂ (ಕಇ೮. ೩೦-೪೧-೩೭ ; ಸು. 
11ನೆಯ ಶತ) : ದ್ಕುಮಣಿಗೆ ಕಟ್ಟಲೆ ಶರಭಕ್ಕೆ ಮೃಗೇಂದ್ರ ಸೆಡೆವ 
ಮಾಟಕ್ಕಿಯಿ೦ ಸೆಡೆದನಿವಂ ನಿಮಗೆ (ಪಂಠಾಮಾ. ೭-೧೦೯) ; ದ್ಯುಮಣಿ 
ಯೊದೆದರೆ ತರಹರಿಸುವುದು ತಿವಿರರಾಜನ ದೇಹವೀ ವಿಕ್ರಮದರಿದ್ರ 
ರಿಗಳುಕಿದರೆ ಬಳಿಕವ ಧನಂಜಯನೆ (ಕುವ್ಮಾದ್ರೋ. ೧೪-೩೨) ; ದ್ಮುಮಣಿ 
ಕರ್ಣದ್ಯುವಂಣಿ ಸಹಿತಸ್ತಮಿಸೆ ಕಮಲಿನಿ ಕೌರವನ ಮಂಖಕವಂಲ ಬಾಡಿತು 
ತಿಮಿರ ಹೆಚ್ಚಿತು ಶೋಕತಮದೊಡನೆ (ಕುವ್ಕಾಳ. ೨೭-೩೧); ದ್ಯುವಂಣಿ 
ಯಲ್ಲಮ ಸಿಕ್ಕದಾದನು ತಮದ ಮಾಯೆಗೆ (ಪ್ರಥುಲೀ. ೮-8). [ಸಂ.] 

ದ್ಯುಮಣಿದ್ಯುತಿ (ನಾ). ಸೂರ್ಯನ ಬೆಳಕು: ದ್ಯುವಂಣಿದ್ಯುತಿ 
ಕುಮುದಕ್ಕಂ ಕಮಲಕ್ಕಂ ಮಾಡುವಂತೆ ಸಂಕೋಚ ವಿಕಾಸಮನೇಕ 
ಸಮಯದೊಳ್‌ ಶತ್ರುಮಿತ್ರಮಂಡಲಕೆ ಮುಟ್ಟುವಾತನ ತೇಜಂ 
(ಮಲ್ಲಿಪು. &-೧೬). [ದ್ಯುಮಣಿ+ ದ್ಯುತಿ] 


೪೧೩೧ 


5 


30 


15 


48 


ದ್ಯೂತಕಾರಕ 


ದ್ಯುಮಣಿಪ್ರದ್ಯೋತ (ನಾ). ಎದರ್ಯವಂಣಿದದ್ಯತಿ : ದ್ಯುಮಣಿಪ್ರದ್ಕೋತದಿಂ 
ಪದ್ಮಿನಿಗೆ ನೆಗೆಯುಮಾನಂದಮಂಂ ಲೀಲೆಯಿಂ ಶ್ರೀಯುವಂನೂನಂ. , 
ಪುಟ್ಟುವಂತೆ (ಅರ್ಥನೇ. ೪-೭೭). [ ದ್ಯುಮಣಿ * ಪ್ರದ್ಯೋತ] 

ದ್ಯುಮಣಿಮಂಡಲ (ನಾ). ಸೂರ್ಯನ ಬಿಂಬ ; ಭಾನಂವಲಯಂ : ತಮದ 
ಗಂಟಲನೊಡೆದ ಹರುಷ ದ್ಯುಮಣಿಮಂಡಲದಂತೆ ಜೀವಭ್ರಮೆಯ 
ಕವಚವ ಕಳೆದು ಹೊಳೆಹೊಳೆವಂತ್ಮನಂದದಲಿ . . . ಯುಧಿಷ್ಠಿರ ದೇವ 
ನೆಸೆದನು ರಾಜತೇಜದಲಿ (ಕುವ್ಕೂವಿ. ೧೦-೫೩). [ದ್ಯುಮಣಿ + ಮಂಡಲ] 

'ದ್ಯುಮಣಿಮಯೂಖ (ನಾ). ಎ ದ್ಯುವಂಣಿದ್ಯೂತಿ : ತಮಮರಿ ದ್ಯುಮಣಿ 
ಮಯೂಖೋದ್ಗ ಮಮಲೆವವೊಲಲೆಗೆ ಜಗದ ಮಿಥ್ಯಾತ್ವತಮಸ್ತಮನ 
ಅಕಳಂಕದೇವಪ್ರಮಾಣ ರತ್ನಪ್ರದೀಪರಶ್ಮಿಕಳಾಪಂ (ಅದಿಪು. ೧-೦೬). 

[ ದ್ಯುಮಣಿ + ಮಯೂಖ) 

ದ್ಯುಮುಖ (ನಾ). ವಂಂಜಾವ; ಉಷಃ ಕಾಲ; ಪ್ರಭಾತ: 
“ದ್ಯುಮುಖಂ ವಿಭಾತ ಪ್ರತ್ಕೂಷಮೆನಲಾ ಪ್ರಭಾತಮೆನೆ 
ಪ್ರಾಕ್‌ ಪ್ರಾತಮೆನಲು ಕಲ್ಯಮೆಂದೆನಲು ಪ್ರಾಕ್ಕ್ಯಾಲಮಕ್ಕು” (ಮಂಗರಾ. 
೨೦-೮5). [Xo] 

ದ್ಯುಮ್ನ (ನಾ). ೧. ಕಾಂತಿ; ಪ್ರಕಾಶ. ೨. ಕಸುವು; ಬಲ; ಪರಾಕ್ರವಂ; 
ಶಕ್ತಿ: “ಪ್ರಾಣಃ, ಸ್ಥಾಮ, ಬಲಂ, ದ್ಯುಮ್ನಂ, ಓಜಃ, ಊಷ್ಮ್ಮಾ, 
ತರಃ, ಸಹಃ-ಈ ೮ ಬಲ್ಬು(ಬಲುಹು)” (ಹರಾಯು. ೧೨೦-೩೮). ೩ ಹಣ; 
ಸಂಪತ್ತು ; ಐಶ್ವರ್ಯ ; ದ್ರವ್ಯ : “ದ್ಕುಮ್ನಂ ದ್ರವ್ಯಂ ದ್ರವಿಣಂ, , . 
ವಿಭವಃ-ಈ ೧೫ ಒಡಮೆಯ ಪೆಸರ್‌” (ಹಾಯು, ೧೪-೮೦) ; “ಧನಮದಾ 
ದ್ಯ್ಯುಮ್ಮಮಾ ದ್ರವ್ಯಮೆಂದೆನಲು ವಿತ್ತಮದಕ್ಕು” (ಮಂಗರಾ. ೦೭-೧೬). 

[ಸಂ.) 

ದ್ಯುಲೋಕ (ನಾ). ಸ್ವರ್ಗಲೋಕ ; ದೇವಲೋಕ : ಒಬ್ಬ ಶಿಷ್ಕನು 
ದ್ಮುಲೋಕವೇ ಪರಬ್ರಹ್ಮವಸ್ತುವೆಂದೂ, ಮತ್ತೊಬ್ಬನು ಸೂರ್ಯನೇ 
ಪರಬ್ರಹ್ಮನೆಂದೂ . . . ನಿರೂಪಿಸಿದರು (ಥಾತತ್ತ್ಯ. ೬೦) ; ಆಗ್ನಿಯು 
. « * ಪ್ರಜಾಪತಿಯ ಉತ್ಪತ್ತಿಸ್ಮಾನವಾದ ದ್ಕುಲೋಕದಲ್ಲಿಯೂ ಅಸ್ತಿತ್ವ 
ವನ್ನು ಹೊಂದಿದ್ದಾನೆ (ಹುಕಾರ. ೪೨). [ ಸಂ.) 

ದ್ಯೂತ (ನಾ). ೧. ಆಟ ; ಕ್ರೀಡೆ. ೨. ಪಗಡೆಯ ಆಟ; ಜೂಜಂ: 
“ದ್ಯೂತವಂದಕ್ಷವತಿ” (ವಸ್ತುಕೋ. ೬೫-೭೮) ; ಕೃತಕದ್ಕೂತವಿನೋದದಿಂ 
ದ್ರುಪದಜಾಕೇಶಾಂಬರಾಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ ಪಾಂಡುರಾಜಸುತರ 
ವಂಂನ್ನೆಂ ಕೊಲಲ್ಕೋಅಾದೈ (ಗದಾಯ. ೭-೪೦) ; ದ್ಯೂತದಲಿ ಮುನ್ನೇನ 
ನೊಡ್ಡಿದ ಸೋತನೇನನು ಶಿವಶಿವಾ (ಕುವ್ಮಾಸ. ೧೪-೫೨) ; ದ್ಕೂತಾದಿಯಿಂ0 
ಕೆಟ್ಟ ಭೂವರರಂ ಬಣ್ಣಿಪರೇಕೆ ಮೂಢ ಕವಿಗಳ" (ಹಮ್ಮಾರ. ೧-೨೬). 
೩. ಜೂಜಿಗೆ ಒಡ್ಡುವ ಹಣ: “ದ್ಕೂತಕರಂ ದ್ಕೂತಪಣಂ ದ್ಯೂತ 
ಮೆನಿಪ್ಪುವು” (ವಸ್ತುಕೋ. ೧೩೨-೮5). [ಸಂ] 

ದ್ಯೂತಕರ (ನಾ). ೧. ಆಟಗಾರ. ೨. ಜೂಜಾಡಂವವನು ; ಜೂಜಂ 
ಗಾರ : “ದ್ಯೂತೆಕರನೆನೆ ಕಿತವನೆನೆ ಜೂಜುಷೂಟಿಂ” (ಮಂಗರಾ. ೭೨-39). 
೩. ಜೂಜಿಗೆ ಒಡ್ಡುವ ಹಣ: “ದ್ಯೂತಕರಂ ದ್ಯೂತಪಣಂ ದ್ಯೂತಮೆನಿ 
ಪ್ಲವು” (ವಸ್ತುಕೋ. ೧ಟ-೮೮). [ಸಂ.] 

ದ್ಯೂತಕಾರ (ನಾ). ಎ ದ್ಯೂತಕರ ೨: “ಕಿತವ, ದ್ಯೂತಕಾರಃ-ಈ 
೨ ಜೂದುಗಾಜಂ” .(ಹರಾಯು, ೬೪-3೩೪) : ದ್ಯೂತಕಾರನ ಪತ್ನಿಯಂ 
ಅವನಿಂದ ತ್ಯಜಿಸಲ್ಪಟ್ಟವಳಾಗಿ ಪರಿತಾಪ ಪಡಂತ್ತಾಳೆ (ಹಕ್ಕಾರೆ. ೩೦೯). 

[ ಸಂ.] 

ದ್ಯೂತಕಾರಕ (ನಾ). ೧. ಜೂಜನ್ನು ಆಡಿಸಂವವನಂ ; ಜೂಜಿನ ಮನೆ 
ಯನ್ನ ನಡೆಸಂವವನಂ : “ ದ್ಯೂತಕಾರಕನೆನಲ್ಕಾಡಿಸುವನೆನಿಕ್ಕು ” 
(ಮಂಗರಾ. ೭೨-೨೪). ೨. ಜೂಜಾಡಂವವನಂ, [ಸಂ.] 


ದ್ಯೂತಕೃತ್ತು 


ದ್ಕೂತಕೃತ್ತು (ನಾ). ಎ ದ್ಯೂತಕರ ೨: “ಧೂರ್ತಃ, ಅಕ್ಷದೇವೀ, ಕಿತವಃ, 
ಅಕ್ಷಧೂರ್ತಃ, ದ್ಯೊತಕ್ಕತ್‌-೫ ಜೂಜು ಆಡುವವನ ಹೆಸರು” (ಸಿದ್ಧಾಂತಿ. 
೨೬), [ಸಂ. ದ್ಯೂತಕೃತ್‌] 

ದ್ಯೂತಕೇಳಿ (ನಾ). ಪಗಡೆಯ ಆಟ; ಜೂಜಿನ ಆಟ; ಜೂಜಾಟ: 
ಎಲವೊ ಕಪಟದ್ಯೂತಕೇಳೀಕಲುಷಿತಾಂತಃಕರಣ ನಿನ್ನೀ ಬಲಕೆ ಪತಿ 
ನೀನೋ ಕೃಪಾಚುರಿಯನೊ ಗುರುಸುತನೊ (ಕುವ್ಕಾಗ. ೦-೨) ; ದ್ಯೂತ 
ಕೇಳಿಯೊಳಜ್ಞಾ ತೆವಾಸದೊಳಂದು ಧಾತುಗುಂದದೆ ಪಾಂಚಾಲಿ ಓತು 
ಪಾಂಡವರನೊಲಿಸಿ ಹದಿಬದೆಯರ ಬೈತಲೆವಣಿಯೆನಿಸಿದಳು (ಹಲ. ೩-೪೦). 

[ದ್ಯೂತ ಇ ಕೇಳ್ಳಿ (=ಕೇಲಿ)] 

ದ್ಕೂತಕೌಶಲ (ನಾ). ಪಗಡೆಯಾಟದಲ್ಲಿ ತೋರಿಸುವ ಕೌಶಲ, 
ಚಾತುರ್ಯ ; ಜೂಜಾಟದಲ್ಲಿ ತೋರಿಸಂವ ಜಾಣತನ: ಬಣ 
ಬೊಬ್ಬಾಟವೇಶಕೆ ವಿಜಯಸಿರಿ ವಾಚಾಟರಿಗೆ ಮೆಚ್ಚುವಳೆ ತೋಟ 
ದ್ಯೂಶಕೌಶಲವ (ಕುವ್ಮಾಸ. ೧೩-೪೭). [ದ್ಯೂತ ಕೌಶಲ] 

ದ್ಕೂತಪಣ (ನಾ). ಜೂಜಿನಲ್ಲಿ ಒಡ್ಡುವ ಹಣ ; ಒಡ್ಡು : “ದ್ಯೂತಕರಂ 
ದ್ಯೂತಪಣಂ ದ್ಯೂತಮೆನಿಪ್ಪುವು” (ವಸ್ತುಕೋ. ೦೩೨-೮೦). 

(ದ್ಯೂತ * ಪಣ್ಯ) 

ದ್ಯೂತಲೋಲುಪ (ನಾ). ಜೂಜಿನ ಗೀಳು ಹಿಡಿದವನು; ಪಂದ್ಯದಲ್ಲಿ 
ಆಸಕ್ತನಾದವನು ; ನೃಪನಗ್ಗಳದ ಧ ಮ ೯ ಜ್ಞ ನು ವಿಶೇಷದ್ಯೂತ 
ಲೋಲಂಪನು (ಕುವ್ಮಾಸ. ೦೨-೦೮). [ ದ್ಯೂತ * ಲೋಲುಪ) 

ದ್ಯೂತವರ್ತಿ (ನಾ). ಜೂಜಿನಲ್ಲಿ ನಿರತನಾದವನು ; ಪಂದ್ಯದಲ್ಲಿ ಅತಿ 
ಯಾದ ಆಸಕ್ತಿವಹಿಸಂವವನಂ ; ಜೂಜಂಗಾರ : ನೃಪರು ಕೆಟ್ಟರೆ 
ಮಾನ್ಕವುಂಟೇ ಶಪಥವುಂಟೇ ದ್ಯೂತವರ್ಕಿಗೆ (*ೌಶಿರಾ. ೦೯-೨೦). 

[ ಸಂ. ದ್ಯೂತವರ್ತಿನ್‌) 

ದ್ಯೂತಾಳಿ (ನಾ). ಜೂಜಾಡುವವನಂ ; ಜೂಜುಗಾರ : ಬಾಲರಜ್ಜರಿಗೆ 
ಸ್ತ್ರೀಲೋಲ ದ್ಯೂತಾಳಿಗಂ ಕೇಳು ಸುರೆಮಾಂಸಭಕ್ಷಿಗೆ ವೃಸನೆದೋಷಿಗಂ 
ದೀಕ್ಷೆಯಿಂದೆಮಗೆ ಶಿವ ಶಿಕ್ಷೆಗಳಹೆವು ಮಗನೆ (ದೀಕ್ನಾಬೋ. ೧೫-೨೩೦). 
"ಜೂದಾಳಿ' ಪರಾ. [ದ್ಯೂತ * - ಆಳ್ಕಿ) 

ದ್ಕೊನ (ನಾ). [ಜ್ಯೋತಿ] ಜಾತಕನ ಲಗ್ನದಿಂದ ಏಳನೆಯ ಸ್ಥಾನ. 
“ದ್ಯೂನೆಗೇಹ', "ದ್ಯೂನಾಲಯಂ', ಪರಾ. [೫.7 

ದ್ಕೂನಗೇಹ (ನಾ). ಎ ದ್ಕೂನ : ಹಿಮಧಾಮಂ ದ್ಕೂನಗೇಹೋಪಚಯ 
ದೊಳ್‌ . ಸೌಮ್ಮನಿಂ ಪಂಚಮ ಕೇಂದ್ರಾಯತ್ರಿರಂಧ್ರಂಗಳೊಳಕಿ 
ಶುಭದಂ ಶೇಷದೊಳ್‌ ಪೊಲ್ಲನೆಕ್ಕುಂ (ಜಾತತಿ. ೦೦-೪). 

[ದ್ಕೂನ * ಗೇಹ) 

ದ್ಕೂನಪತಿ (ನಾ). [ಜ್ಯೋತಿ] ಲಗ್ನದಿಂದ ಏಳನೆಯ ಸ್ಥಾನಕ್ಕೆ ಒಡೆಯ 
ನಾದವನಂ; ಏಳನೆಯಂ ಮನೆಯ ಅಧಿಪತಿ: ದ್ಮೂನಪತಿಯೆನಿಸೆ 
ಕುಲದಭಿಮಾನದೇವತೆಯೆನಿಸಿ ತತ್ಸೂನು ಸೌಭಾಗ್ಯನೆನಿಸುವ ನಾರಿ 
ದೊರಕುವಳು ಸೋಮಸುತೆ ನೀಚಾರಿ ಮೂಢದೊಳ್‌ ಕಾಮಪತಿಯಂದೆನಿಸೆ 
ಪಾಪಸ್ತೊಮದಲ್ಲಿರಲವನು ಕುಲನಾಶಕಾರಿಯೆನಿಸುವನು (ಕೇರಪ್ರ.೧೦-೨೦). 

[ದ್ಕೂನ + ಪತ್ತಿ] 

ದ್ಕೂನಾಲಯ (ನಾ). - ದ್ಯೂನ : ದ್ಯೂನಾಲಯಗತಮೆನಿತು ಗ್ರಹಮಾ 
ಲೆಕ್ಕದಲೇಡು ಬೆನ್ನಲಾ ಪಶುಗಕ್ಕುಂ (ಜಾತತಿ. ೫-೫). [ದ್ಯೂನ + ಆಲಯ] 

ದ್ಕೋತ (ನಾ). ೧. ಹೊಳಪು; ಪ್ರಕಾಶೆ; ಕಾಂತಿ: ಸುಟ್‌ದುದು 
ಪದಚಂಚನ್ನೆಖದ್ಮೋತಸುವ್ಯಕ್ತಪದಂ ಮಾಣೂಳ ಜಾ ಳಂ ಬಳಸಿದ 
ಜಳದೇವೀಸಮೂಹಂಬೊಲ್‌ ... ಇರುಳೊಳ್‌ ಜಾರನಾರೀಕದಂಬಂ (ಜಗವಿ. 
೪-೪). ೨. ಸೂರ್ಯನ ಬೆಳಕು ; ಬಿಸಿಲಂ: “ಪ್ರಕಾಶಃ, - ದ್ಯೋತಃ, 
ಆತಪಃ- ೩ ಬಿಸಲಿನ ಹೆಸರುಗಳು” (ಸಿದ್ಧಾಂತಿ. ೩). ೩. ಶಾಖ ; ಉಷ್ಣ. 


೪೧೩೨ 


೩8 


30 


40 


<5 


ದ್ರಂಗ 


ದೆಸೀತವಾಗುಎಹೊಳೆ ; ಸ್ಪುರಿಸು : ಕವಿಯ ಆಶಯ ಈ ಪದ್ಯದಿಂದ 

ಚೆನ್ನಾಗಿ ದ್ಯೋತವಾಗುತ್ತದೆ (ಕೂಡ). [೫೦.7 

ದ್ಯೋತಕ (ಗಂ). ೧. ಹೊಳೆಯಂವ; ಪ್ರಕಾಶಿಸುವ. (ನಾ). ೨. ಸ್ಪಷ್ಟ 
ವಾಗಿ ತೋರಿಸಂವಂಥದಂ,-ತಿಳಿಸಂವಂಥದಂ: ಕಥಾಕಾವ್ಮಗಳೂ 
ಆ ಕಾಲದ ಜನರೆ ಮನಃಪ್ರವೃತ್ತಿಯ ಎರಡನೆಯ ದ್ಯೋತಕಗಳಾಗಿದ್ದುವು 
(ಸಾಹಿಸ. ೦೫) ; ಭಾಷೆಯು ಸಾಮಾಜಿಕ ಸಂಬಂಧದ ದ್ಕೋತಕವಾಗಿದೆಯೇ 
ಹೊರತು, ಜಾನಾಂಗಿಕ ಐಕ್ಕದ ಗುರುತಾಗಲಾರದು (ಭಾಷಾಶಾ. ೩೦): 
ಕುಸುಮಾ- ಶೀನರ ಬಗ್ಗೆ ನರಹರಿಯ ಕನಸು ಆವನ ಚಿಂತೆಯ ದ್ಯೋತಕ 
ವಾಗಿದೆ (ಸಮಜೀ.೨೬ ಏಣಿಕೆ ). [ಸಂ.] 

ದ್ಯೋತನ (ಗು). ೧. ಹೊಳೆಯಂವ ; ಪ್ರಕಾಶಿಸುವ ; ಬೆಳಗುವ. ೨. 
ವಿವರಿಸಿ ತೋರಿಸಂವ ; ವಿವರಿಸುವ. (ನಾ). ೩, ಬೆಳಕಂ; ಕಾಂತಿ; 
ಹೊಳಪು: “ದ್ಯುತ್‌, ದ್ಳುತಿಃ, ದ್ಕೋತನೀಯಂ. ದ್ಯುತ್ಕಂ, ದ್ಯೌತ್ಯಂ 
ಈ ೬ ಬೆಳಕು” (ಕಾಶಕ್ಕ. ೧೩೦). ೪. ನೋಟ ; ದೃಶ್ಯ : “ನಿಭಾಳನಂ, 
ನಿಶಮನಂ, ನಿಧ್ಯಾನಂ, ಅವಲೋಕನಂ, ಲಕ್ಷಣಂ, .ದರ್ಶೆನಂ, ದೃಷ್ಟಿಃ, 
ದ್ಯೋತನಂ - ಈ ೮ ನೋಟಂ'” (ಹಲಾಯಖ. ೯೩-೪೧). [ಸೆಂ] 

ದ್ಕೋತಿ; (ನಾ). ಹೊಳಪು ; ಪ್ರಕಾಶ; ಕಾಂತಿ: ಅಮರಧನುರ್ಮೋ 
ತಿಯಂ ಪಂಚರೆತ್ನಚ್ಛವಿಯಿಂ ಕೀಳ್ಮಾಟ್ಟ ಸಲ್ಲಕ್ಷಣಗುಣನಿಧಿಗಳ್‌ ಪಲ್ಲಣಂ 
ಗಟ್ಟಿ ಬಂದಿರ್ದುವು . . . ತುರೆಂಗಂ (ಪುಷ್ಕಪು. 8-೧೦). 

[ ಸಂ. ದ್ಯೋತಿಸ್‌] 

ದ್ಯೋತ್ಯಿ (ಗಂ). ಪ್ರಕಾಶಮಾನವಾದ ; ಹೊಳೆಯಂವ : ಶ್ರೀಮನ್ನಾ 
ಗೇಂದ್ರಭೋಗಸ್ಭುರದರುಣಮಣಿದ್ಯೋತಿಸಂಧಾ ,ನಿಬದ್ಧ: ಪ್ರೇಮಂ 
ಹೇಮಪ್ರಭಾಪ್ರಸ್ಸುರಿತ ಗಿರೀಶ ಚಂಚಜ್ಜಟಾಜಾಲಜೂಟ ವ್ಯೋಮಪ್ರೋ 
ಧ್ಭಾಸಿಚಂದ್ರಂ ತ್ರಿಭುವನಜನಕಾನಂದಮಂ ಮಾಡುಗೆಂದುಂ (ಕಾದಂಪೂ. ೧). 

[ ಸಂ. ದ್ಯೋಶಿನ್‌ ] 

ದ್ಯೋತಿತ (ಗಂ). ಹೊಳೆಯಂವಂತೆ ಮಾಡಿದ; ಬೆಳಗಿಸಿದ : ಆಳ್ವನಧಿಕ 
ಬಲನವನಿಪತಿವ್ರಾತಮಣಿಮಕುಟಕಿರಣದ್ಕೋತಿತಪಾದಂ ಸಪಾದಲಕ್ಷ 
ಕ್ಷಿತಿಯಂ (ಪಂಪಥಾ. ೦-೦೬) ; ಶ್ರೀಮನ್ನಾಕಾಧಿನಾಧಾನ ತಮಕುಟವಮಂಣಿ 
ದ್ಯೋತಿತಾಂಫ್ರಿದ್ವಯಂ . . , ಕುಡುಗೆಮಗಮೃತಾವಾಸಮಂ ವೀರನಾಥಂ 
(ಸುಕುಮಾ. ೧-೦). [ಸಂ.] 

ದ್ಕೋತಿತಾತ್ಮ (ನಾ). 'ಪ್ರಕಾಶಗೊಂಡ ಆತ್ಮವುಳ್ಳವನಂ ; ತಿಳಿವು 
ಹೊಂದಿದ ಅಂತರಂಗವುಳ್ಳವನಂ : ಆದರೆ ಸೂಕ್ತಿಸಹಸ್ರಗಳಿಂದ ದ್ಕೋತಿ 
ತಾತ್ಮರಾದ ಮಹಾತ್ಮರ ದೋಷಗಳನ್ನು ಉದ್ಯ್ಧೋಷಿಸುವುದು ವಿಮರ್ಶಕನ 
ದೋಷವೇ ಆಗುವುದೆಂದು ಭಾವಿಸಿ ಅವುಗಳನ್ನಿಲ್ಲಿ ಬಿಡಿಸಿ ತೋರಿಸಲಿಲ್ಲ 
(ಧ್ವನ್ಯಾಲೋ. ೮೭). [ಸಂ.] 

ದ್ಕೋತಿರಿಗಣ (ನಾ). ಎಂಂಚುಹಂಳು ; ದೀಪದ ಹುಳು. "ಜ್ಯೋತಿ 
ರಿಂಗಣ' ಪರಾ. [ಸಂ.1 

ದ್ಯೋತಿಸು (ಕ್ರಿ). ೧. ಪ್ರಕಟವಾಗಂ; ಕಾಣು; ತೋರಂ : ಶೀತಕರ 
ತೋಯಂ ದ್ಯೋತಿಸಿರೆ ನೀಲಾಬ್ಹಾಯತನಯನೇ ಕೇಳೋತು ಶೆಶಿಕಾಂತಂ 
(ಛಂದೋಂಬು. ೨-೭೬). ೨. ಕಾಣಿಸು ; ತೋರಿಸಂ; ಪ್ರಕಾಶಗೊಳಿಸು; 
ಪ್ರಕಟಪಡಿಸಂ: ಮಹಾಪುಂಡರೀಕಮೆಂಬುದು ಕಾಲಾಪೇಕ್ಷೆಯಿಂ ವಜ್ರಧರ 
ಹಲಧರ ಚಕ್ರಧರಾದಿಗಳ ಉತ್ಪತ್ತಿ ಕಾರಣಮಂ ಅನುಷ್ಕಾನಮಂ ದ್ಯೋತಿ 
ಸುಗುಂ (ತತ್ತ್ವಪ್ರ. ೬೬). [ದ್ಯೋತನ + - ಇಸ್ಕು] 

ದ್ಯೋಧುನಿ (ನಾ). ದೇವನದಿ; ಗಂಗೆ. (ಸಂ. ದ್ಯೋಧುನೀ] 

ದ್ರಂಗ (ನಾ). ಪುರ; ಪಟ್ಟಣ ; ನಗರ: "ದ್ರಂಗ' ಶಬ್ದಕ್ಕೆ ಹೇಮಚಂದ್ರಾ 
ಚಾರ್ಯನು ಪುರಿ, ನಗರ ಎಂಬರ್ಥವನ್ನು ಹೇಳಿದ್ದಾನೆ (ಕಬ್ಮವಿ. ೭೬). 
“ಡಂಗ' ಪರಾ. [ಸಂ.] 


ದ್ರಜ 


ದ್ರಜ (ನಾ). (?) : ಸಾರಂಗದ ತಿದಿಯಲ್ಲಿ ದೋರೋ (ದಾರೊ?) ದ್ರಜವ 
ತುಂಬಿದರು ಮೇರುಮಂದಿರೆದ ಮೇಲೆ ಮನೆಯ ಮಾಡಿದರು ಆರೋ! 
ತಿದಿಯ ಹೆಟ್‌ವೆ ಮನೆಯ ಸುಡುವೆ ನಿಲುವೆ ' ಹೊಸಪರಿಯಟ್‌ಯಾ ಎಸ್ನ 
ಪರಿಯ (ಸರ್ವವ. ೨೯-೧೩೮). (7?) 

ದ್ರಢಿಮ (ನಾ). ಬಲವಾಗಿರುವಿಕೆ ; ಬಿಗಂಹಂ; ದೃಢತೆ: “ಯಂದೃಚ್ಛೆ 
ದಾರ್ಥ್ಯಂ ದ್ರಢಿವಂಂ” (ವಸ್ತುಕೋ. ೧೧೩-೨೭). [ ಸಂ. ದ್ರಢಿಮನ್‌] 

ದ್ರಪ್ಸ (ಗು). ೧. ಹನಿಹನಿಯಾಗಿ ಬೀಳುವ ; ತೊಟ್ಟುಶೊಟ್ಟಾಗಿ 
ಹನಿಯಂವ. (ನಾ). ೨. ತೊಟ್ಟೂ ; ಹನಿ. ೩. ನೀರಂ ಬೆರೆಸಿದ 
ಮೊಸರಂ : “ದಧಿ ಘಫನೇತೆರಂ ತಾಂ ದ್ರಪ್ಪಂ” (ವಸ್ತುಕೋ. ೯೨-4). 

[ ಸಂ.] 

ದ್ರಬ್ಕ (ನಾ). ಹಣ; ಧನ: ಬೆನಕಗಉಡನ ಕಯ್ಯಲು ಶತ್ಕಾಲೋಚಿತ 
ಕ್ರಯ ದ್ರಬ್ಧವನು ಕ್ರಯಲಕ್ಷಣಲಕ್ಷಿತವಾಗಿ ಸಾಕಲ್ಕೇನ ಹಸ್ತಸ್ಥವಾಗಿ 
ಕೊಟ್ಟು (ಎಳ. ೫1, ಜಿತ್ರದು. ೦೨-೧೮ ; 1286). [ ಸಂ. ದ್ರವ್ಯ] 

ದ್ರಬ್ಕನಿವೇದನಂಗೆಯ (ಕ್ರಿ). ಹಣವನ್ನು ಅರ್ಪಿಸಂ; ಧನವನ 
ಸಮರ್ಪಿಸು : ನಗರೆ ಮಹಾಜನಂಗಳ್ಗಂ' ಧರ್ಮಾರ್ತ್ಮರ ಪ್ರಾರ್ಶ್ಮಿಸಿ 
ದ್ರಬ್ಕನಿವೇದನಂ [ಗೆ]ಯ್ದು (ಸೌಇಇ. ೫೫, ೭೪-೩೧; 1112). 

[ ದ್ರಬ್ಯ + ನಿವೇದನ + ಕೆಯ್‌,) 

ದ್ರಮಿಳ “ದ್ರವಿಂಟಿ' ನೋ. 

ದ್ರಮಿಟ, ದ್ರವಿಂಳ, ದ್ರವಿಳ, ದ್ರವಿಟ (ನಾ). ೧. ಭಾರತದ ದಕ್ಷಿಣ 
ಪ್ರದೇಶದ ಪೂರ್ವ ತೀರದ ಪ್ರದೇಶ ; ದ್ರಾವಿಡದೇಶ ; ತವಿಂಳಂ 
ನಾಡು : ವಂಗಾಜ್ಗ ಕಳಿಜ್ಜ ವತ್ತೂರ ಮಗಧ ಮದ್ರಕ ಕೇರಳ ಗ್ಗ 
ಮೂಷಕಪಾಣ್ನ  ದ್ರಮಿಟ ಚೋಟ_ಯಾಕುಕ ವೈಜಯಂತ್ಮ ಪ್ರಭುತಿರನೇಕ 
ಪರನ್ರಿಪತಿ ಸಮೂಹಾವಮರ್ದ್ವ ಲಬ್ಧ ವಿಜಯೇ (ಇಅ. ಸIX, 0೭-೭; 
ಸು. 602). ದ್ರಮಿಳ ; ೨. ದಕ್ಷಿಣದೇಶಕ್ಕೆ ಸಂಬಂಧಿಸಿದ ಜೈನಮುನಿ 
ಗಣಗಳಲ್ಲಿ ಒಂದಂ : ಗಣಗಳಂ: ದೇವ, ಸೇನ... ದ್ರಮಿಳ, ಪನ್ನಗ 
ವೃಕ್ಷಮೂಲ (ಕ, ೮೬). ದ್ರವಿಳೆ: ೧. ದ್ರವಿಳಾನ್ಮ) ಮಾಳವ 
ತುರಂಷ್ಕಾದಿ ಪ್ರಸಿದ್ಧಾವನೀಶ್ವರರಂ ಸಾಧಿಸಿದಂ ಭುಜಾಸಿಬಳದಿಂ ಚಾಳುಕ್ಕ 
ಚಕ್ರೇಶ್ವರಂ (ಎಳ. ೫7, ದಾವಣ. ೩-೧೦: ದ್ರವಿಟ : 
ಇವರ್ಗಳೆಲ್ಲರುಮನಾಚಾರ್ಯರ್‌ ವಡಿ 
ವಿಷಯಕ್ಕೆ ಪೋಗಿಮೆಂದು ವಿಶಾಖಾಚಾರ್ಯರೊಡನೆ ಎಣ್ಣಾಸಿರ್ವರ್‌ 
ರಿಸಿಯರನಟ್ಟಿದರ್‌ (ವಡ್ಮಾರಾ. ೮೮-೨3); ಕೌಶಿಕಾಂಧ್ರ ದ್ರವಿಳ£ಟ)] 
ಗಜಮುಖಾಶ್ವಮುಖೋಷ್ಟ್ರವಂಂಖ ಖರಮುಖ . , . ತುರುಷ್ಕ ಪ್ರವರ 
ನಾನಾದ್ವೀಪ ದೇಶಾಧೀಶ್ವರರು೦ (ಪಂಪಧಾ. ೯-೯೩ ವ). 

[ ಆತಮಿಟಕ್‌./ಪ್ರಾ. ದವಿಂಲ./ಸೆಂ. ದ್ರವಿಡ] 

ದ್ರಮ್ಮ, ದವ್ಮೂ, (ನಾ). ಚಿನ್ನದ ಒಂದು ಬಗೆಯ ನಾಣ್ಯ ; ಹದಿನಾರಂ 
ಪಣ ; ನಿಷ್ಕದ ಹದಿನಾರನೆಯ ಒಂದಂ ಭಾಗ: ದೀವಳಿಗೆಯ 
ಪರ್ವದನ್ನು ಕರಣಕ್ಕೆ ಇಪ್ಪತ್ತುನಾಲ್ಕು ದ್ರವ್ಮೂ ತಳಾರರಿಗೆ 
ಇಪ್ಪತುನಾಲ್ಕು ದ್ರಮ್ಮ (ಹೈಆರಿ. ೪1, ೧೯೩೩-೩೪, ೧-೦೦; 972) ; 
ವರಿಸಕ್ಕೆ ಲೋಹ ದ್ರವ್ಮಠ್ಮಗಟ್ಟಳೆ ಪದಿನ್ಫಯ್ದು ಪಣಮುಂ ಪನ್ನಿಕರ್ಣಳೆ 
ವಿಸರಿಯಂ0 ಒರ್ಕುಳ ತುಪ್ಪಮುನ್ನಿಟುವೋನ್‌ (ಎಳ. 211, ಜುಂಡ್ಯ. 
09-೧೦; 907) ; ವಿಪ್ರರ ವಿವಾಹಮಂಮಾಗಪ್ಪನಿತಆಸೊಳೆಲ್ಲವೊಸಗೆ 
ದ್ರಮ್ಮಮ್ಮೂಅಂ ತಪ್ಪಾ [ದೆ] ಮಾಣಿಯೊಳೆರಡಂ ಕೆಪ್ಪಿದರ್‌ (೪೩. 11, 
೪-೭; 916); ಸಿದ್ಧಾಯಮೆಲ್ಲಮ್‌ ದೇವರ್ಗ್ಲೆ ಬರಿಸಕ್ಕೆ ಅರೆಸರ್ಗ್ಗೆ 
ನಿಬದ್ಧಂ ಮೂವತ್ತೂ ಕರಿಯ ದ್ರರ್ಮ್ಮ(ಮ್ಮ)ಮಂ ಗೊರ 
ವರ್ಶ್ಶಿಜುವರ್‌ (ಇ ಆ. ೫11, ೨೫೭-೧೦ ; 951) ; ಎಲೆಯ ಸುಂಕಮಾವಟೆಗೆ 
ಕಟ್ಟು ೨ ಬಿಳಿಯೆಲೆಯೆ ವೇಟ್‌್‌ಂಗೆ ೫ ಪೆರ್ಜುಂಕಕ್ಕೆ ದ್ರವ್ಮ್ಮಿ ೧ (ನಾಂದೇಡ್‌. 


1121). 


ದ್ರವಿಬ [ಪಾಕಾಂ. ಡ. ಳ] 


೪೧೩೩ 


೩6 


ದ್ರವತ್ರಪ್ರ 


4-33 ; 1047) ; ಅಲ್ಲಿ ಪೂರ್ವ್ವಮರ್ಯ್ಯಾದೆಯಾಡ್ಲಾಲಂಘನಕ್ಕೆ ದಣ್ಮಂ 
ಕರಿಯ ದ್ರ * ೬ ಮಯ್ವುತ್ತೆರಡು ಪಿಡಿದಂಗೆ ದ್ರಮ್ಮ ಪನ್ನೆರೆಡು : (ಹೈ ಅಸಿ. 
೭-೧೧೦ ; 1066) ; ಕವಡೆಗಳಿಪ್ಪತ್ತಾಗಲು ಪವಣಿಸೆ ಕಾಕಿಣಿಯು ನಾಲ್ಕು 
ಪಣ ಪದಿನಾಟು ಭುವನದಿ ದ್ರವ್ಮೂಗಳಿನಿತಂ ಸವನಿಸಿ ಪದಿನಾಅಕಳದುವೆ 
ನಿಷ್ಕವೆಂ £ವೆ೨೦3 ದಕ್ಕುಂ (ಭಾಸ್ಕರ. ೭೬-೪) ; ನಾಣ್ಯಗಳ ಕೋಷ್ಟಕ: ೨೦ 
ವರಾಟಕ-೧ ಕಾಕಿನಿ, ೪ ಕಾಕಿನಿಎ೧ ಪಣ . , . ೧೬ ಪಣ 2 ೧ ದ್ರಮ್ಮ, 
೧೬ ದ್ರಮ್ಮ ನಿಷ್ಕ (ಗಜ. ೨೮೨ ಅಡಿ), ದಮ್ಮ: ಕೆಯ್ಲೆ ಪನ್ನೆರಡುಂ 
ವರಿಸ ಪರಿಯಾರಯಿರ್ಮತ್ತ [ರ್ಗ್ಗೆ]ಒನ್ದು ದಮ್ಮ (ಸಾಇಇ. 7%-1, ೧೨-೨೨: 
6೬೭); ಅಯ್ಯಾ ಎನಗುಡಲಿಲ್ಲೇನುಮೊಂದು ದವ್ಮಕ್ಕಾದೊಡಂ ಸೀರೆಯಂ 
ಕೊಂಡೀಯಿಮೆಂದೊಡೆ (ವಡ್ಮಾರಾ. ೭೭-೧೧); ಎಂಟು ದಮ್ಮದ ಪುಳ್ಳಿಯಂ 
ತಂದು (ವಡ್ಮಾರಾ, ೭೭-೨೦). “ಕಳ್ಳದವ್ಮೂ' ಪರಾ. 
[ ಗ್ರೀಕ್‌. Drಂhಣe./ “ಪ್ರಾ. ದಮ್ಮು./ಸಂ. ದ್ರಮ್ಮ ] 

ದ್ರವ (ಗಂ). ೧. ಓಡುವ. ೨. ಒಸರುವ ; ಜಿನುಗಂವ. ೩. ಹರಿಯಖವ 
ಸ್ವಭಾವದ ; ಪ್ರವಹಿಸಂವ. (ನಾ). ೪. ಪಲಾಯನ ; ಓಟ: 
“ಪ್ರದ್ರಾವಃ, ಉದ್ರಾವಃ, ಸಂದಾವಃ, ವಿದ್ರವಃ, ದ್ರವಃ, ಅಪಕ್ರಮಃ, 
ಅಪಯಾನಂ-೮ ಪಲಾಯನವಾಗುವದಕ್ಕೆ ಹೆಸರು, ತಪ್ಪಿಸಿಕೊಂಡು ಓಡಿ 
ಹೋಗುವಿಕೆ” (ಸಿದ್ಧಾಂತಿ. ೨೭೦). ೫. ಹರಿಯುವಂತಹ ವಸ್ತ್ರ ; 
ನೀರು, ರಸ ಮೊದಲಾದಂದಂ: “ರಸಂ ತಾಂ ದ್ರವಂ” (ಪಸ್ಮುಳೋ. 
೦೨೨-೨೩) ; ಪವಣಟ್‌ದು ಮಧುವುಮಂ ಹಿಕ್ಕವಶ್ತಿಗೆಯ ಬೇರ ರಸಮಂ 
ಶಶಿಯಮನೊಂದುವಿನಂ ತೊಡೆದೊಡೆ ಪುಷ್ಪಂ ದ್ರವಮಂ ಮಾಟ್ಕುಂ 
(ಲೋಕೋಪ. ೭-೪೭) ; ಯಾವತ್ತು ಸೃಷ್ಟ ಪದಾರ್ಥಗಳಿಗೆ ಭಾರವಿರುತ್ತದೆ. 
ಅವು ಘನ, ದ್ರವ, ಬಾಷ್ಟ ಅಂದರೆ ಅಪ್ರವಾಹಿ, ಪ್ರವಾಹಿ ವಾಯುರೂಪ 
ಎಂಬ ಮೂರು ರೂಪಗಳಿಂದ ಈ ಸೃಷ್ಟಿಯಲ್ಲಿ ವರ್ತಿಸುತ್ತವೆ (ಮುಂಬಯಿ. 
೩-೩4): ಕಂಡರೆ ಕರ್ರಗಿನ ದ್ರವದಂತೆ ಕಾಣಿಸುತ್ತಿತ್ತು (ದೀಪದ, ೨೫). ಓ, ಆಟ; 
ಕ್ರೀಡೆ ; ಲೀಲೆ: “ದ್ರವಃ, ಕೇಳಿಃ, ಪರೀಹಾಸಃ, ಕ್ರೀಡಾ.ಲೀಲಾ, ನರ್ಮ- 
೬ ಸ್ವೀಪುರುಷರ ಪರಿಹಾಸಕ್ಕೆ ಹೆಸರುಗಳು, ಅಂದರೆ ಹೆಣ್ಣುಗಂಡು ಸೇರಿ 
ಸೊಗಸಿನಿಂದಾಡುವಿಕೆ” (ಸಿದ್ಯಾಂತಿ. ೬೦). "ದ್ರವಿಸಂ' ಪರಾ. ಹ ತೇವ; 
ಹಸಿ ; ಆರ್ದ್ರತೆ. ೮. ಕರಗುವಿಕೆ. ೯. ಕಷಾಯಂ ; ಅರ್ಕ. (ಸಂ.] 

ದ್ರವಂತಿ (ನಾ). ೧. ನದಿ ; ಹೊಳೆ : ದಿವ್ಮದ್ರವಂತಿಗಳ್‌ ಕೂಡುವ ಮಹದ್‌ 
ಧ್ವನಿಯ ಜೋಗುಳವನಾಲಿಸುತೆ ನಿದ್ರಿಸಿದರಿನವಂಶಜರ್‌ ` (ಶ್ರೀರಾಮಾ. 
೧೩೭-೩೩೨). ೨. ಇಲಿ ಯಾಲದಗಿಡ: “ನೃಗ್ರೋಧೀ - ಅಲ, ಇಲಿವಾಲ, 
ದ್ರವಂತಿ” (ಓಷಧಿ. ೪೫), [ಸಂ. ದ್ರವಂತೀ] 


ದ್ರವಗಲ್ಲು (ನಾ), ಚಂದ್ರನ ಕಿರಣಗಳ ಸ್ಪರ್ಶದಿಂದ ನೀರನ್ನೂ ಒಸರಂವ 


40 


ಕಲ್ಲಂ; ಚಂದ ಕಾಂತ ಶಿಲೆ: ದ್ರವಗಲ್ಲ ಸೋಪಾನದ ಸರೋವರ ಕೇಶವನ 
ಕಣ್ಮನಕೆ ರಂಜಿಸಿತು (ಮೋಹತ. ೪-88). [ದ್ರವ 4 ಕಲ್ಲು (ಎಕಲ್‌,)] 

ದ್ರವಗಾಳಿ (ನಾ). = ದ್ರವವಾಯಂ : ರಾಸಾಯನಿಕಗಳನ್ನು (0೩9೩168೩19) 
ಶುದ್ಧೀಕರಿಸುವುದಕ್ಕೂ ಶಕ್ತಿಯ ಉತ್ಪಾದನೆಗೂ . . , ದ್ರವಗಾಳಿಯನ್ನು 
(1016 417) ಬಳಸುತ್ತಾರೆ (ಶಿಲ್ಪನಾ. ೨೦೧). ([ ದ್ರವ * ಗಾಳಿ) 

ದ್ರವಗೊಳಿಸು (ಕ್ರಿ). ನೀರಾಗಂವಂತೆ ಮಾಡಂ ; ಕರಗಂವಂತೆ ಮಾಡು. 

(ದ್ರವ + ಕೊಳ್‌; +೬ - ಇಸ್ಕು] 

ದ್ರವಣ (ನಾ). ೧. ಓಡಂವಿಕೆ; ಓಟ. ೨. ಒಸರಂವಿಕೆ ; ಜಿನಂಗಂವಿಕೆ ; 
ಸ್ರವಿಸುವಿಕೆ: “ದ್ರವಣಂ, ದ್ರಾವಣಂ, ದ್ರುವಂ, ದ್ರೋತವ್ಯಂ 
.. - ದ್ರವ್ಯಂ - ಈ ೭ ನೀರ ಜಲ್ಲಿ” (ಕಾಕಳ್ಕ. ೬೬). ೩, ಪ್ರವಹಿಸಂವಿಕೆ ; 
ಹರಿಯಂಂವಿಕೆ. [ಸಂ. 1 : 


|ದ್ರವತ್ರಪು (ನಾ). ೧. ಕರಗಿಸಿದ ಸೀಸ ಅಥವಾ ತವರ, ೨. ಕರಗಿಸಿದ 


ಸೀಸ ಅಥವಾ ತವರವನ್ನು ಮೈಮೇಲೆ ಸಂರಿದು ಹಿಂಸಿಸುವ ನರಕ: 


ದ್ರವತ್ವ 


ವಂತ್ತಂ ಕ್ರತು, ಪೂತಿಮಾಂಸ, ತಪ್ಪ ಜತುಲೇಪ. ದ್ರವತ್ರಪು, ಉಚ್ಛ್ಛಾಸ 
ವೆಂಬೈದು ಮಂತ್ರಿನರಕಂಗಳಿಂ ಕೂಡಿ (ವಿವೇಕ. ೦೮೦). [ದ್ರವ * ತ್ರಪು] 

ದ್ರವತ್ವ (ನಾ). ೧. ಕರಗುವ ಸ್ವಭಾವ,-ಗಂಣ. ೨. [ದ್ವೈತ] ನಲವತ್ತ, 
ಬಗೆಯಂ ಗಂಣಗಳಲ್ಲಿ ಒಂದು ; ೧ ರೂಪ, ರಸ, ಗಂಧ, ಸ್ಪರ್ಶ, 
ಸಂಖ್ಯಾ, ಪರಿಮಾಣ, ಸಂಯೋಗ, ವಿಭಾಗ, ಪರತ್ವ, ಅಪರತ್ವ, 
ಗಂರಂತ್ವ, ದ್ರವತ್ವ, ಲಘಂತ್ವ, ಮೃದಂತ್ವ, ಕಠಿನತ್ವ, ಸ್ನೇಹ, 
ಶಬ್ದ, ಬಂದ್ಧಿ, ಸಂಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, 
ಧರ್ಮ, ಅಧರ್ಮ, ಸಂಸ್ಕಾರ, ಆಲೋಕ, ಶಮ, ದವಂ, ದಯೆ, 
ತಿತಿಕ್ಷೆ, ಭಯಂ, ಬಲ, ಲಜ್ಜೆ, ಗಾಂಭೀರ್ಯ, ಸೌಂದರ್ಯ, 
ಔದಾರ್ಯ, ಸ್ಕೈಯ, ಶೌರ್ಯ, ಸೌಭಾಗ್ಯಗಳೆಂಬಿವು ನಲವತ್ತು 
ಬಗೆಯ ಗಂಣಗಳಂ : ರೂಪ. . . ದ್ರವತ್ವ. . , ಸೌಭಾಗ್ಯವೆಂದು, 
ಸಾಮಾನ್ಯವಾಗಿ ನಲವತ್ತು ವಿಧ ಗುಣಗಳು (ಹಿಂದಸಾ. ೨೭೫). [ಸಂ.] 

ದ್ರವಪಾವುಡ (ನಾ). [ವೀಶೈ] ಲಿಂಗಕ್ಕೆ ಅಭಿಷೇಕ ಮಾಡಿ, ಒರೆಸಲಂ 
ಉಪಯೋಗಿಸಂವ ಬಟ್ಟೆ ; ಉದಕಪಾವುಡ, 

[ದ್ರವ ೬ ಪಾವುಡ್ಕ (€ಪಾವಡ್ಕ) ] 

ದ್ರವರೂಪ (ನಾ). ಘನರೂಪವೂ ವಾಯಂರೂಪವೂ ಅಲ್ಲದ, ನೀರನ್ನು 
ಅಥವಾ ಎಣ್ಣೆಯನ್ನೂ ಹೋಲಂವ ಆಕೃತಿ : ಒಳವಲಯದಲ್ಲಿ ತರಿತರಿ 
ಯಾಗಿರುವ ದ್ರವರೂಪದ `ವಸ್ತುವಿರುತ್ತದೆ (ಪ್ರಾಷಿಶಾ. ೪): ಒಂದು 
ಗ್ರಾಮ್‌ ತೂಕವುಳ್ಳ ಘನಪದಾರ್ಥವು ಬಿಸಿಯ ಮಟ ದಲ್ಲಿ ವೃತ್ಕಾಸ 
ಹೊಂದದೆ ದ್ರವರೂಪಕ್ಕೆ ತಿರುಗುವುದಕ್ಕೆ ಬೇಕಾಗುವ ಉಷ್ಣಕ್ಕೆ ದ್ರವ 
ಗುಪ್ತೋಷ್ಠವೆಂದೂ ೬ . « ಹೆಸರಂ (ಛತವಿ. ೨೪೦). 

[ ದ್ರವ + ರೂಪ] 

ದ್ರವವಸ್ತು (ನಾ). ಹರಿಯಂವಂಥ ವಸ್ತು ; ದ್ರವರೂಪದ ಪದಾರ್ಥ: 
ಒಂದು ಗ್ರಾವ್ರ್‌ ದ್ರವವಸ್ತುವು ಆವಿಯಾಗಲು ಬೇಕಾಗುವ ಉಷ್ಣ ಕ್ಕೆ 
ಬಾಷ್ಟಗುಪ್ತೋಷ್ಟವೆಂದೂ (Latent hest of 78001886107) ಹೆಸರು 
(ಭಇತವಿ. ೨9೦). [ದ್ರವ ವಸ್ತು)? 

ದ್ರವವಸ್ತ್ರ (ನಾ).  ದ್ರವಪಾವುಡ. [ದ್ರವ ವಸ್ತ್ರ] 

ದ್ರವವಾಯು (ನಾ). ನೀರಿನ ರೂಪಕ್ಕೆ ತಂದ ಅನಿಲ, - ಗಾಳಿ: 
“ಅತ್ಯಧಿಕ ಒತ್ತಡದಿಂದಲೂ ಶೈತ್ಯದಿಂದಲೂ ದ್ರವರೂಪಕ್ಕೆ ತಿರುಗಿಸಿದ 
ವಾಯಂ : ದ್ರವವಾಯು” (೩19814-817. ಇಂಳನಿ) ; ಕೆಲವು ವರ್ಷಗಳ 
ಹಿಂದೆ ದ್ರವವಾಯುವಿನಿಂದ ಒಂದು ಮೋಟಾರು ಕಾರನ್ನು ನಡೆಸಿದರು 
(ಶಿಲ್ಪನಾ. ೨೦೧). [ದ್ರವ * ವಾಯು] 

ದ್ರವಸೇಚಕ (ನಾ). ನೀರನ್ನ ಹಾಯಿಸಂವ ಸಾಧನ: “ನೀರನ್ನು 
ಹಾಯಿಸುವವನು (ವದು) ದ್ರವಸೇಚಕ ; ದ್ರವ ಹಾಯಿಂಸುವ ಸಲಕರಣೆ” 
(Zrrtgator. ಇಂಕನಿ). [ದ್ರವ * ಸೇಚಕ) 

ದ್ರವಾಗ್ನಿ (ನಾ). ೧. ಯುದ್ಧದಲ್ಲಿ ಉರಿಯೆರಚುವ ಯಂತ್ರದಿಂದ 
ಶತ್ರುಗಳ ಮೇಲೆ ಚೆಲ್ಲುವ ಒಂದು ಬಗೆಯ ಉರಿಯಂವ ದ್ರವ: 
(1190 14-೩7. ಇಂಳನಿ). ೨. ಹರಳುಗಳಲ್ಲಿ ಇರಂವ ಹೊಳಪಿನ ರೇಖೆ : 
ವಜ್ರದ ಹರಳೊಳಡಕವಾಗಿರುವ ದ್ರವಾಗ್ನಿಯಂತಾ ಫಾಲಗುಲ್ಬಮಾ 
ನಿಪ್ಪಟ ಬ್ರಹ್ಮಚರ್ಯದ ದೀಧಿತಿಯ ನೋಡ (ಗೊಲ್ಕೊಥಾ. ೪-೮೭). 

[ ದ್ರವ ೬ ಅಗ್ನಿ 

ದ್ರವಾಶಯ (ನಾ). ನೀರನ್ನು ಸಂಗ್ರಹಿಸಿಡಂವ ಸ್ಥಳ: ನಾಳಗಳು ಸಾಮಾನ್ಯ 
ಸುರುಳಿ, ಕವಲು ಅಥವಾ ಹಾಲೆ, ಕೆಲವು ವೇಳೆ ದ್ರವಾಶಯಗಳುಳ್ಳವು 
(ಕೀಟದೆ. ೪3); ಗಂಟಲಿಗೆ ಸೇರಿದಂತೆ, ಅಂತರ್ಜೀವಕದಲ್ಲಿ ಒಂದು 


ದ್ರವಾಶಯ (೫೩6೭೪018) ವಿರುವುದು (ಪ್ರಾಕಶಾ. ೫೨). "ಜಲಾಶಯ 


ಪರಾ. [ದ್ರವ 4 ಆಶಯ] 


೪೧೩೪ 


26 


80| ದ್ರವಿಡವೇದ (ನ). 


ದ್ರವಿಣ 


ದ್ರವಿಡ (ನಾ). ೧. ಭಾರತದ ದಕ್ಷಿಣ ಪ್ರದೇಶದ ಪೂರ್ವತೀರದ ಪ್ರದೇಶ; 
ದ್ರಾವಿಡದೇಶ ; ತವಿಂಳುನಾಡಂ : ಕರ್ಣಾಟುಂಧ್ರ ದ್ರವಿಡ ವರಾಟ 
- ಪಾಂಚಾಲ ವೆಂಗಿ ತೌಳವಾದಿ.ದೇಶಭಾಷೆಗಳೊಳ* ಪುಟ್ಟುವುವೆಲ್ಲಂ 
ಸರ್ವವಿಷಯಭಾಷಂಜಾತಿಗಳಕ್ಕು೦ (ಛಂದೋಂಬು, ೧-೪೭) ; ಸೌರಾಷ್ಟ್ರ 
ಗುಜರಾಷ್ಟ್ರ ತುರುಕಾ ಇವು ಸ್ತ್ರೀರುಜ್ಯ ವಡ್ರ ದ್ರವಿಡವೂ (ದೇವಾಂಪು. 
೩-೪೧) : ಸೌರಾಷ್ಟ್ರ ಸಿಂಗಳ ದ್ರವಿಡ ಕಾಂಬೋಜದೇಶದ ಸಕಲಶರಣ 
ರೈತರುತಿರ್ದರು (ಜಲಫು. ೬-೪೯). ೨. ತಮಿಳಂನಾಡಿನ ಜನಾಂಗದ 
ಅಥವಾ ನಿವಾಸಿಗಳ ಹೆಸರಂ : “ತಿಗುಳನೆನೆ ದ್ರವಿಡ” (ಶಬ್ಮಮಂ. ೬3); 
ಈ ದೇಶದ ಮೂಲನಿವಾಸಿಗಳು ದ್ರವಿಡರೆ (ಮುಂಬಯಿ. ೪-೧೨೩). 
೩. ದ್ರಾವಿಡ ಭಾಷೆಗಳಲ್ಲಿ ಒಂದು ; ತವಿಂಳು. "ದ್ರವಿಡ ಭಾಷೆ? 
ಪರಾ. [ಸಂ.] 
ದ್ರವಿಡಭಾಷೆ (ನಾ). ತವಿಂಳು ಭಾಷೆ: ಪಿಳ್ಳೈನೈನಾರರಿಂಬಾಗಿರ್ದೊಂದಿತಿ 
ಹಾಸಮಂ ದ್ರೆವಿಡಭಾಷೂಭೇದದಿಂ ಮಾಡಿದರ್‌ (ರಾಜಕೀ. ೧-೭೭: 
ತಮಿಳಿಗೆ ದ್ರವಿಡಭಾಷೆ ಎಂಬ ಹೆಸರು ತೀರ ಇತ್ತೀಚಿನ ಗ್ರಂಥಗಳಲ್ಲೂ 
ಸಿಗುತ್ತದೆ (ದ್ರಾವಿವಿ. ೦೧೦), [ ದ್ರವಿಡ + ಭಾಷೆ 
ದ್ರವಿಡಮಂಟಂನ್ಮಾಯ “ದ್ರವಿಡಮಂಟಕನ್ಮಾಯ' ನೋ, | 
ದ್ರವಿಡಮಂಟಕನ್ಮಾಯ, ದ ್ರವಿಡಮಂಟಂನ್ಯೂಯ, ದ್ರವಿಡವಂಂಡಕ 
ನ್ಯಾಯ (ನಾ). ಅನವಶ್ಯಕವಾದ ಶ್ರಮ ; ವೃಥಾ ಶ್ರವಂ ; ಸುತ್ತು 
ಬಳಸಂ : ಅಜಾವಿನಿಂದಲೆ ದ್ರವಿಡಮಂಟಕನ್ಯಾಯದಿಂ ಗುರುಸಿದ್ಧನೊಲ 
ವಹುದು ಕರ್ಮದಿಂದಿಲ್ಲಂ ಜಲ್‌ಯುತೆ ನ.ಕರ್ಮಣಾ ಎಂದಿಂತು ಶ್ರುತಿ 
ಮತ್ತೆ ಹರುಷದಿಂ ಜ್ಲಾನಾತ್‌: ಎನುತೆ ಪೊಗಳಿರಲು (ಕೃಕವ. ೫-೩-೫). 
ದ್ರವಿಡಮಂಟಂನ್ಮಾಯ : ಈ ದೇಶದಲ್ಲಿ ನಿರಾಯಾಸದಿಂದ ಕೂರಿಗೆಯಲ್ಲಿ 
ನೆಲ್ಲು ಬಿತ್ತಿ ಬೆಳೆಯುವುದಕ್ಕಾಗಿ ಸುಲಭವಾದ ಭೂಮಿ ಇರಲಾಗಿ “ದ್ರವಿಡ 
ಮಂಟಂ” ನ್ಯಾಯದಂತೆ ತೋಟಗಳಲ್ಲಿ ಗದ್ದೆಯನ್ನು ಮಾಡುವ ಪ್ರಯೋಜನ 
ವಿಲ್ಲ (ಕೃಒಪ್ರ. ೨೦೩). ದ್ರವಿಡಮಂಡಕನ್ಮಾಯ : ಘನಮುಕ್ತಿಯನೀವ 
ಮತವನುಳಿದು ಮಹಾಯಾತನೆಗೈಯ್ಯುವರೊಲಿದಾತಂಗನುವಕ್ಕುಂ ದ್ರವಿಡ 
ಮಂಡಕನ್ಯಾಯಮಿದುಂ (ಪರಗೀ. ೦-೬) "ದ್ರಾವಿಡ ಪ್ರಾಣಾಯಾಮ” 
ಪರಾ. [ದ್ರವಿಡ * ಮಂಟಕ? + ನ್ಮಾಯಂ] 
'ದ್ರವಿಡಮಂಡಕನ್ಮಾಯ “"ದ್ರವಿಡವಂಂಟಕನ್ಮಾಯ”' ನೋ. 
ತಮಿಳಂದೇಶದ ವೈಷ್ಣವಭಕ್ತರು ಶರಣಾಗತಿ 
ತತ್ತ್ವವನ್ನು ಬೋಧಿಸಲಂ ರಚಿಸಿದ ವೇದಾಂತತತ್ತ ಎಗಳನ್ನೊಳ 
ಗೊಂಡ ಕೃತಿಗಳಂ ; ಆಳ್ಫಾ ರುಗಳ ರಚನೆಗಳು. [ ದ್ರವಿಡ ವೇದ] 
ದ್ರವಿಡಾಮ್ನಾಯ (ನಾ). - ದ್ರವಿಡವೇದ. (ದ್ರವಿಡ ಆಮ್ನಾಯ] 
ದ್ರವಿಣ (ನಾ). ೧. ಆಸ್ತಿ; ಸಂಪತ್ತು ; ಐಶ್ವರ್ಯ: “ದ್ಕುಮ್ನಮಾ 
ದ್ರವಿಣಮಾ ದ್ರವ್ಯವೆಂದೆನಲು ವಿತ್ತಮದಕ್ಕು” (ಮಂಗರಾ. ೧೬-೦೬): 
ಸಾಹಸದ್ರವಿಣಸಾಧನದಂತೆಯಂಂ ಗುಣಗಣಮಣಿಗಣಕೋಶಗೃಹದಂತೆಯು 
ವಹಿಗಿ (ಶಾಂಕಿಪು. ೧-೮೦) ; ಗುಣದ್ರವಿಣದಿನಿರ್ವರುಂ ವಿನಯೆದಿಂ. ಸಭೆ 
ಗುತ್ಸವಮಂ ನಿಮಿರ್ಚಿದರ್‌" (ಪುಷ್ಪಪು. 9-೩೩) ; ಸುಕವಿನಿಕರೆ ದಾರಿದ್ರ್ಯ 
ವಿದ್ರಾವಣ ದ್ರವಿಣ ಧಾರ ಧಾರಾಧರೆ ಕರಾಗ್ರ ಪರಿಹತ ಸುರಧರಾರುಹ 
ಪ್ರಭಾವನುಂ (ರಾಜಕೀ. 8-೧). ವಿ. ಹಣ ; ಉಪಾದ್ರಿಯೊಳ* ದ್ರವಿಣಮಂ 
ಬಯ್ತು (ಅದಿಫು. 8-9); ಆ ಕೃಷೀವಲಂ ನೇಗಿಲಂ ಪಿಡಿದು ಪೊಡೆದು 
ಕಳಶಮಂ ಕಂಡು ಚೋದ್ಕಂಬಟ್ಟು ಇಂದಿಲ್ಲಿಯುಂಡಾತನ ದ್ರವಿಣಮಾಗದೆ 
ಮಾಣದಾನಿದಂ ಮನೆಗೊಯ್ವುದನುಚಿತಮಾತನಂ ಕರೆದೀವೆನೆಂದು , .. 
ಎಯ್ದೆ ವಂದು ಪೊಡವಟ್ಟಿಂತೆಂದಂ (ಫುಣ್ಕಾಸ್ತ. ೧೨-೧೬ ವ). ೩. ಚಿನ್ನ. 
೪, ಕಸುವು; ಬಲ ; ಶಕ್ತಿ. ೫. ಶೌರ್ಯ; ಪರಾಕ್ರವಂ. ೬. ವಸ್ತು; 
ಪದಾರ್ಥ. [ಸಂ.] 


ದ್ರವಿಣೇಂದ್ರ 


ದ್ರವಿಣೇಂದ್ರ (ನಾ). ಧನದ ಅಧಿಪತಿ ; ಅಷ ದಿಕ್ಟಾ ಲಕರಲ್ಲಿ ಒಬ್ಬನಂ ; 
ಕುಬೇರ : ಇಂದ್ರಂ ದಲಗ್ಗಿಯಮನಂಂ ರುಂದ್ರತೆಯಿಂನಿರುತಿ ವರುಣನುಂ 
ವಾಯು ದ್ರವಿಣೇಂದ್ರಂ ಲಸದೀಶಾನಂ ಸಾಂದ್ರರ್‌ ದಿಕ್ಬಾಲಕರೆಷ್ಟಕಂ 
(ಹಾಲಾಸ್ಕ. ೪-0೭-೨೫). [ದ್ರವಿಣ + ಇಂದ್ರ] 

ದ್ರವಿತ (ನಾ). ೧. (ವಂನಸ್ಸು) ಕರಗುವಿಕೆ, - ಆರ್ದ್ರವಾಗುವಿಕೆ : 
ಅವಳನ್ನು ಕಂಡೊಡನೆ ಸಿದ್ಧ ನಾಥನ ತಪಸ್ವೀಹೃದಯಂವೂ ದ್ರವಿತವಾಯಿತು 
(ಆಕ್ರಮ. ೭). ೨. ಅನಂಕಂಪೆಯಿಂದ ಕರಗಿದವನಂ ; ಮೃದಂವಾದ 
ಮನಸ್ಸನ್ನು ಹೊಂದಿದವನಂ : ಸ್ನೇಹದಿಂದ ದ್ರ ವಿತನಾಗಿ ತನ್ನ 
ಕೈಯನ್ನು ಕೋಮಲವಾದ ಮಾಯಾದೇವಿಯ ಭುಜದ ಮೇಲಾಡಿಸಿದನು 
(ಮೃಜಲ., ೧೦೦), [ಸಂ] 

ದ್ರವಿಯಿಸು 'ದ್ರವಿಸು' ನೋ. 

ದ್ರವಿಸು, ದ್ರವಿಯಿಂಸು (ಕ್ರಿ). ೧, ತೊಟ್ಟಿಕ್ಕು ; ಸುರಿ; ಸ್ರವಿಸಂ : 
ಜೇನುತುಪ್ಪಂ, ಹಿಕ್ಕವತ್ತಿಗೆಯ ಬೇರ ರಸಂ, ಕರ್ಪೂರಂ ಇವನೊಂದಾಗಿ 
ಕೂಡಿ ಆವುದೊಂದು ಕಂಪುಳ್ಳ ಪೂಗಳ ಮೇಲೆ ತೊಡೆಯಲ್‌ ಆ ಪೂಗಳ್‌ 
ದ್ರವಿಸಿ ಪರಿಮಳಂಗಿಡದೆ ಕಂಪಪ್ಪುವು (ರೋಳಕೋಪ. ೭-೪೭ ಟೀಕು): 
ಶಶಿಕಾಂತದಿಂದೆಸೆವ ಕನ್ನಡಿಗೋಡೆಯ ಬಂದು ಮಣಜ'ಗೊಂಡಿರಲ್ಕದು 
ದ್ರವಿಸುತಿರಲಾಗಿ (೪ಕ್ನಾಕ. ೩-೩೨) : ತಾವವನೀಶನೊಡಗೂಡಿದಂತೆ ನವ 
ಭಾರತಿಯಲ್ಲಿ ತಣಿದರಿಂದ್ರಿಯರಸ ದ್ರವಿಸಿತು ಮಲಯ ಮಾತೇನು 
(ರಡ ೦೨-೧೩೬) ; ಚೆಂದ್ರಕಿರೆಣಗಳು ಸೊ £ ಸೋಕಿದ ಚಂದ್ರಕಾಂಶಿಮಯ 
ಮಾದ ಪುತ್ಥಳಿ ಬೆವರ್ವಂತೆ ಸ್ತ್ರೀರು ಆ ಪರಿ ಕಾಮಕಳೆಯು ದ್ರವಿಸುವುದು 
(ಸಾಗಂಧಿ. ೪೯೨-೯). ೨. ರವಿಂಸಂ ; ಕ್ರೀಡಿಸಂ :` ಕೂಟದೊಳ್ಳನ ಮುಳುಗಿ 
ಸೌಖ್ಯದಿಂ ದ್ರವಿಸುವರ್ಕಾಮಕಲೆಯರಿದಂಗನೆಯರಲ್ಲಿ ದೊರೆಕೊಂಡ ಪುರುಷ 
ರೊಡನೆ (ಜೈಮಿಭಾ. ೦8-೪೭). ೩. ಹಸಿಯಾಗಿರಂ ; ಒಣಗದಿರಂ ; ಬಾಡ 
ದಿರಂ. ೪. (ಮನಸ್ಸು) ಕರಗು,_ಆರ್ದ್ರವಾಗಂ : (8). ೫. ದ್ರವವಾಗು; 
ನೀರಾಗಂ : ಎಳೆಯಬಾಳೆಯ ಕಾಯಿ . . . ಜಾದಿಯ ಸೊಪ್ಪು[ಮ]ರೆ 


೪೧೦೩೫ 


20 


ನೇಟ್‌ಲ ತಳಿರು ಮತ್ತಿವರ ತೊಕ್ಕವಣಜಕೊಳಗೆಯೊಂದೊಂದ ಕಳಿತಬಾಳೆಯ 


ಹಣ್ಣಿನೊಳು ಕಲಸಿ ಬಲು ಬಿಸಿಲಿನೊಳಗಿರಿಸೆ ತಾಂ ದ್ರವಿಸಿ ರಸಮೊಸರೆ ಪಾನ 
ಕಕ್ಕತಿ ಸೊಗಸುವಡೆದಿರ್ಪದು (ಸೂಪಶಾ. ೨-೩೪) ; ಬೆಂಗದಿರನುರಿಗೆ 
ಕರ್ಪೂರಶಿಲೆಯಂತೆವೋಲ್‌ ದ್ರವಿಸಿತಾ ಕೆರ್ಬಂಡೆ (ಶ್ರೀರಾಮಾ, ೩೮-೨೮೩), 
ದ್ರವಿಯಿಸು: ೧. ಅರನೇಣ್‌ಲ ಪಣ್ಣಳನಿಕ್ಷುರಸದೊಳಿಂಬಾಗಿ ತೊಡೆ[ಳೆ]ದರಿ 
ಘರ್ಮದೊಳಿಡುಗಚ್ಚರಿಯೆನೆ ತತ್ಮ್ನಣದಿಂದವಜ ರಸಂ ಶ್ರವಿಯಿಸಂ 
ಮಾವಗಂ (ರೋಳೋಪ, 6-೩೭). ಹ. ಕುದಿಯಸಿ ಶಿಗ್ರುಮೂಳರಸಮಂ* 
, . ೬ ಪೂಸಿ ಬಟ್ಟಲೊಳ್‌ ಸದಮಳ ಕೇತಕೀದಳಮನಿಕ್ಕಿರದಿಂಬಿನೊಳಂ 
ಎಶಿಷ್ಟದಿಂ ಮೃದುತರವಸ್ನಿಯೊಳ* ಮಿದಿಯನಿಕ್ಕಲೊಡಂ ದ್ರವಿಯಿಕ 
ವತಾವಗೆಂ (ಲೋಕೋಪ, ೭-೪೮). ೪. ಎಳೆಯ ಕಟುಂಕೆ ನೇಟ್‌ಲೆಲೆಯೆಂಬಿವ 
ನಿಂಬಿನೆ ಪೂಸಿ ಘರ್ಮದೊಳ್‌ ಕಳೆದೊಡೆ ಬೆಚ್ಚರೆಂ ಸುಲಿದಬಾಟ್‌ಯ ಪಣ್‌ 
ದ್ರವಿಯಿಕರ್ಕಮಾವಗಂ (ರೋಳೋಪ. 6-4೬). ೬. ಒಸರಂ ; ಜಿನುಗು: 
ಚಂದ್ರಿಕೆಯಿಂದಂ ದ್ರವಿಯಿಪ ಚಂದ್ರೋಪಲದಂತೆ ನಿನ್ನ ಗುಣಗಣದಿಂದ 


ಚಂದ್ರಮುಖಿ ನಾಂದನಾಗಿ ನರೇಂದ್ರಂ ನುಡಿಯಲ್ಕಮಟ್‌ಯದಿರ್ದಪಂ | 


(ಕಾದಂಉ, "೦೭೭). [ದ್ರವ+- ಇಸ್ಕು] 

ದ್ರವಿಳ "ದ್ರವಿಂಟಿ' ನೋ... 

ದ್ರವಿಳಗಣ "ದ್ರವಿಟಗಣ' ನೋ. 

ದ್ರವಿಳದೇಶ (ನಾ), ದ್ರಾವಿಡದೇಶ ; ತವಿಂಳರ ನಾಡು : ದ್ರವಿಳ[ಪಾಕಾಂ 
ಡ]ದೇಶದೊಳರಸ ಕೇಳೊರ್ವವನಿಪಂ . , . ಭವರಖುತನಿಟ್‌ಭಕ್ತನೆಂಬಾ 
ಶಿವಗಣಾಗ್ರಣಿ ವಿತರಣದ ಕಣಿ ಸುವಿಮಳ ಸದಾಚಾರಮಾರ್ಗ ಸದಾನು 
ಪಾಲಕನು (ಬಸಪು. 33-0). [ದ್ರವಿಳ (ಆದ್ರಮಿಟ) * ದೇಶ] 


ದ್ರವ್ಯ 


ದ್ರವಿಳಸಂಘ (ನಾ). [ಜೈನ] ದಕ್ಷಿಣದೇಶದಲ್ಲಿ ನೆಲಸಿದ ಜೈನವಂನಿ 
ಗಳ ಸಂಘಗಳಲ್ಲಿ ಒಂದಂ : ಅಯಿಜೆ ೩೦೦೮ಟ[ಲಾ] ಊರೂರೆಲು 
ಪಣ ೨ ಇನ್ತಿನಿತುಮಂ ದ್ರವಿಳಸಂಘಾಶ್ರಯಮವಪ್ಪ ಪಲ್ಲವಜಿನಾಲಯಕ್ಕೆ 
ಕೊಟ್ಟಂ (ಕಇಆ. 9೧-೩೮-೨೪ ; 1087); ಶ್ರೀಮದ್ರವಿಳಸಂಘದರುಬ್ಲ 
ಳಾನ್ವಯದ ಗುಡ್ಡರಪ್ಪ ಶ್ರೀಮತುನಾರಸಿಬ್ಬ, ಹೊಯ್ಸಳಗಾವುಣ್ಣಂ 
(ಎಕ. ೪1, ಕಡೂರು. ೬೯-೨೬; 1160). "ದ್ರಾವಿಡಸಂಘ” ಪರಾ. 
[ ದ್ರವಿಳ (ಎದ್ರಮಿಟಿ) + ಸಂಘ] 
ದ್ರವಿಟಿ "ದ್ರವಿಂಟ' ನೋ. 
ದ್ರವಿಟಗಣ, ದ್ರವಿಳಗಣ (ನಾ). ಎದ್ರವಿಂಟ : ೨ ಪೋಚಬ್ಬರಸಿಯಂರ್ರ್ರವಿಟ 
ಗಣದ ನನ್ನಿಸಂಘದರುಬ್ಲಳಾನ್ವಯದ ಗುಣಸೇನಪಣ್ಣಿ ತದೇವರ ಗುಡ್ಡಿ 
ಮಾಡಿಸಿದ ಬಸದಿ (ಎಳ. 1 (೫), ೬೮-೦; ಸು. 11ನೆಯ ಕತ). ದ್ರವಿಳ 
ಗಣ: ಪೋಚಬ್ಬರಸಿಯರ್ತಮ್ಮ ಗುರುಗಳು ದ್ರವಿಳಗಣದ ನಂದಿಸಂಘ 
ದರುಂಗಳಾನ್ವಯಾದ ಗುಣಸೇನಪಣ್ಣಿ ತದೇವರ್ಗ್ಗೆ ಮಾಡಿಸಿ ಧಾರಾಪೂರ್ವಕಂ 
ಕೊಟ್ಟಿರು (ಎಕೆ. 7 (೫), ೭೨-೪೨ ; 1059 ; ಎಕ. 13, ಕೊಡಗು. 
೩೫-೪೩; 1068 ನೋ) ; ಗುರುಗಳ್ಲಿದ್ದಾನ್ತ ತತ್ವಪ್ರಕಟನಪಟುಗಳಂ್ಬಷ್ಟ 
ಸೇನವ್ರತೀಂದ್ರರ್ವ್ವರ ಸಂಘನ್ನನ್ನಿಸಂಘಂ ದ್ರವಿಳಗಣವಂ[ ಹಾರುಬ್ಗಳಾ 
ವಸ್ನಿಯನಾಥಂ (ಎಕ. 1 (೩), ೭೦-೩೪ ; 1064). 
[ ದ್ರವಿಟ (ಎದ್ರಮಿಟ) * ಗಣ) 
ದ್ರವೀಕರಣ (ನಾ). ೧. ಕರಗಿಸಂವಿಕೆ ; ನೀರನ್ನಾಗಿ ಮಾಡುವಿಕೆ : 
ಅವನು ವಾಯುಗಳ ದ್ರವೀಕರಣ ( ೫198680610: ) ವಹಿಡಿದುದನ್ನು 
ವ್ಯಾಪಾರಕ್ಕಾಗಿ ತಾನು ಉಪಯೋಗಿಸಿಕೊಳ್ಳಲಿಲ್ಲ (ವಿಶ್ಠಾಳ. ೮8). 
` ಪಿ. ಹಸಿಮಾಡಂವಿಕೆ ; ತೇವಗೊಳಿಸಂವಿಕೆ : “ನಾಂದು - ದ್ರವೀಕರಣೇ” 
(ಕಮಧಾ). ೩. ಹನಿಯಂವಿಕೆ ; ಸ್ರವಿಸಂವಿಕೆ. [ಸಂ.] 
ದ್ರವೀಕರಿಸು (ಕ್ರಿ). ಕರಗಿಸಂ; ಆರ್ದ್ರೀಕರಿಸಂ : ಯಾವುದು . . . ನಮ್ಮ 
ಮನಸ್ಸನ್ನು ದ್ರವೀಕರಿಸುತ್ತದೆಯೋ ಮತ್ತು ತನ್ಮೂಲಕ ಮನಸ್ಸನ್ನು 
ಆನಂದಪಡಿಸಂತ್ರದೆಯೋ ಅದು "ಸುಂದರ' (ಸೌಂದಸೆ. ೪೭). 
[ ದ್ರವೀಕರಣ + - ಇಸ್ಕು) 
ದ್ರವೀಕೃತ (ಗಂ). ಕರಗಿಸಿದ: ದ್ರವೀಕೃತ ಶಿಲಾಲೋಹಪ್ರವಾಹೆಂಗಳಂ 
ಓಕರಿಸುವಗ್ಗಿಕುತ್ಯೀಲದಂದದೆೊಳಿಂತು ಕರೆದನುರಿವೆಂಕೆಯಂ ಮೇಘನಾದಂ 
(ಶ್ರೀರಾಮಾ. 8೬೭-೪೨೯), [ಸಂ.] 
ದ್ರವ್ಯ (ನಾ). ೧. ವಸ್ತೂ ; ಪದಾರ್ಥ : ಮುಕುಂದಂ ನಗಯಜ್ನೋಪ 
ಯೋಗ್ಯ ದ್ರುವ್ಯಂಗಳೆಂ ತಂದು (ಇಗವಿ. ೪-೮೦ ವ) ; ಅನಲನ ನಂಂಗಿದ 
ಶಿಲೆಯಂತೆ ಅರುಣನ ಕಿರಣವ ಕೊಂಡ ದ್ರವ್ಯದಂತೆ ಇನ್ನೇನುಪಮಿಸುವೆ 
(ಮೋಳಿಮಾ. ೬-೨೨) ; ವಸ್ತುವಿನ ಗುಣಗಳಲ್ಲಿ ಅದರಲ್ಲಿರುವ ದ್ರವ್ಯದ 
ಮೊತ್ತವು. (1೬) ಒಂದು (ಶಿಲ್ಕನಾ. ೨೪). ೨. ವಂೂಲವಸ್ಸೂ ; 
ಕಚ್ಚಾಮಾಲು : ಯಾವುದು ಉಪಾದಾನಕಾರಣವಾಗಿರುವುದೋ ಅದು 
ದ್ರವ್ಯವೆನಿಸಿಕೊಳ್ಳುವುದು (ತತ್ಕಕು. ೨). ಹಿ. ಆಸ್ತಿ; ಐಶ್ವರ್ಯ; 
ಸಂಪತ್ತು : “ದ್ರವಿಣಂ ದ್ರವ್ಯಂ ವಸ್ವರ್ಥವಿತ್ತ ರೈ ರಿಕ್ಕ ಸಾರಧನವೇ 
ಕಾರ್ಥಂ” (ವಸ್ತುಳೋ. 3೯-೦೨); “ದಂ್ಯಮ್ನಮಾ ದ್ರವಿಣಮಾ ದ್ರವ್ಯ 
ವೆಂದೆನಲು ವಿತ್ತಮದಕ್ಕು” (ಮಂಗರಾ. ೧೭-೦೬) : : ಹುಟೂತ _ದ್ರಷ್ಮ 
ವನಅ್‌ಯದವಂಗೆ ಐಶ್ವರ್ಯವಂತ ಮಗನಾದರೆ ಲಕ್ಷಸಂಖೆಯ ಹಿರಣ್ಮವ 
ತಂದು ಸಂತೋಷ ಪಡಿಸುವಂತೆ (ಬಸವ, ೭೦೫). ೪. ಹಣ; ಧನ: 
ಚಂದ್ರಾದಿತ್ಕರುಮಂ . . . ಒಸೆದರ್ಚಿಸಿ ಭೂಪೇಂದ್ರಂ ದ್ವಿಜರ್ಗಾದರದಿಂ 
ದ್ರವ್ಯಮನೀಯಲನಿತುಮಂಪಶಮಮಕ್ಕುಂ (ಕೋಳೋಪ. ೪-೪೨) ; ದೇವರ 
ನಂದಾದೀವಿಗೆಗಲಂದೆಯೆ ಮುದ್ರಾವಣದ ಸುಂಕದೊಳಗೆ ಶಿಂಗಳ್ಡಿಂಗಳ್ಳಿ 
ಹತ್ತುಹೆತ್ತು ದ್ರ[ ವ್ಯವಂರಿ] ಬಿಟ್ಟಂ (ಎ೬. XVIII, 48-8೬ ; 2089) ; 


ದ್ರವ್ಯ 


ಬಗ್ಗಾಲಿ ತನಗೆ ನೀಡಲುದ ಅಷ್ಟೆಲ್ಲ ದ್ರವ ವನ್ನು ಮರಳಿ ಮುದುಕನಿಗೇ 
ಅರ್ಪಿಸಿ ೬ ೬ . ಸಾಷ್ಟಾಂಗನವಂಸ್ಕಾರೆ. ಹಾಕಿದನು (ಕಂಬಹು. ೨೦) ; 
ದ್ರವ್ಯವಿದ್ದವನು ತಿಂದು ಸಾಯಲಿಲ್ಲ, ಸಾಲ ಮಾಡಿದವನು ತಿದಿ ಸಾಯಲಿಲ್ಲ 
(ಣದ, ೫. ಒಂದು ಬಗೆಯ ನಾಣ್ಯ ಮತ್ತು ಅದರ ತೂಕ: 
ಒಂದು ದ್ರವ್ಯದಷ್ಟು ಹಿಪ್ಪಲಿಚೂರ್ಣವನ್ನು ಈ ಹಿಪ್ಪಲಿಯೊಳರ್ಧ 
ಗಾಜುಲವಣವನ್ನು ಚೂರ್ಣವಂ ವಡಿ ಹಾಕಿ... ಒಂದು ಗುಳಿಗೆಯಂ 
ಕೊಡೆ ಜ್ವರಾತಿಸಾರ ಗ್ರಹಿಣಿ ಮುಂತಾಗಿ ಮಾಣ್ಣುಂ (ಸಳವೈ. ೩೦೪). 
೬. ವಂರದಿಂದ ಮಾಡಿದ ಪ್ರತಿವೆಂ : “ಮರದಿಂದ ಮಾಡಿದ ರೂಪು 
ಕಸ್ವರ ಷಡುದ್ರವ್ಯಂಗಳುಂ ದ್ರವ್ಯಮಕ್ಕು” (ನಾನಾರ. ೦೬೫), ಪಿ. 
ಔಷಧಿ : ಮೂಲಿಕೆ: ಸಿರಿಸಂ ಗೋದಿ(ಣಿ) ಪಟೋಳಮಾಡುಳಿಚಮಾ 
ಸಪ್ತಚ್ಛದಂ ಬೇವು ಛಿನ್ನರುಹಂ ಪುಲ್ಲಿಲೆನಿಪ್ಪಿವಂ ತೆಗಪಿ ತದ್ದ)ವೃಂಗಳಂ 
ಕೊಂಡು ನೆಯ್ದೆರೆಸಟ್ಟಿಕ್ಕುಗೆ.. . . ಮಾಣ್ಗುಂ ಕಫಂ (ಲೋಳೋಪ. 
೯-೨೨೩) : ಅಡಕಪುಟ್ಟನಬೇರು, ಬಿಳಿಹುಲಿಗಿಡದ ಬೇರು, ನೆಲತಾಟಿಗೆಡ್ಡೆ 
ಈ ಮೂರು ದ್ರವ್ಯಗಳನ್ನೂ ... ಕಲ್ಕಮಾಡಿ ಸೇವಿಸಿದರೆ ಮೂತ್ರಕೃಚ್ಛ್ರ 


೪೧೩೬ 


: ಮತ್ತು ಶುಕ್ಲಮೇಹ ಮಾಣುವುವು (ಸಕೈ. ಪರಿ. 9೯೩). ೮. [ಗಣಿತ] ಆರಂ| * 


ಎಂಬ ಸಂಖ್ಯೆಯ ಸಂಕೇತ : “ದಾ, ಖರ, ದ್ರವೈ, ಹುತು ... ಇಂತಿನಿತುಂ 
೬ಕ್ಕೆ ಪೆಸರು” (ವೃವಹಾ. ೦೦-೨೩). ೯. [ತರ್ಕಶಾ] ದ್ರವ್ಯ, ಗಂಣ, 
ಕವರ೯, ಸಾಮಾನ್ಯ, ವಿಶೇಷ, ಸಮವಾಯಂ ವಂತ್ತು ಅಭಾವಗಳೆಂಬ 
ಏಳು ಬಗೆಯ ಪದಾರ್ಥಗಳಲ್ಲಿ ಒಂದು: ಕಾಣಾದವೆಂಬ ವೈಶೇಷಿಕ 
ಶಾಸ್ತ್ರವೇ. ದ್ರವ್ಯ ಗುಣ ಕರ್ಮ , , . ಅಭಾವಗಳೆಂ್ಬಬ ಪದಾರ್ಥ 
ಸವ್ತಕಮಂ ಪ್ರತಿಪಾದಿಸುವುದಟ್‌ಂ (ವಿವೇಕ. ೦೦) ; ವೈಶೇಷಿಕ ದರ್ಶನದಲ್ಲಿ 
ಸಾಮಾನ್ಯವಾಗಿ ಪ್ರಪಂಚವನ್ನು : ದ್ರವ್ಯ, ಗುಣ, ಕರ್ಮ, ಸಾವನಿನ್ಮ, 
ವಿಶೇಷ, ಸಮವಾಯ . ವಿತ್ತು ಅಭಾವವೆಂದು ಏಳು ಪದಾರ್ಥಗಳಾಗಿ 
ವಿಭಾಗ ಮಾಡಿರುವರು (ಹಿಂಡಸಾ. ೦೦೨). ೧೦. ದ್ರವ್ಯ, ಗುಣ, ಕರ, 
ಸಾಮಾನ್ಯ, ವಿಶೇಷ, ವಿಶಿಷ್ಟ, ಅಂಶಿ, ಶಕ್ತಿ, ಸಾದೃಶ್ಯ ವಂತ್ತು 
ಅಭಾವಗಳೆಂ ಬ ಹತ್ತು ಬಗೆಯ ಪದಾರ್ಥಗಳಲ್ಲಿ ಒಂದು 

p (ತಾರ್ಕಿಕದರ್ಶನದಲ್ಲಿ ಪ್ರವೋಯಶಾಸ್ತ್ರವೆಂದಂ ಪರಿಗೃಹೀತ 
ಸಾಗಿವೆ) ವೈಶೇಷಿಕದರ್ಶನದ ಪ್ರಕಾರ ಪದಾರ್ಥಗಳ ಸಂಖ್ಯೆ 
ಏಳಾದರೆ, ದ್ವೈತದರ್ಶನದ ಪ್ರಕಾರ ಇವುಗಳ ಸಂಖ್ಯೆ ಹತ್ತು 
ಎಂದಾಗಿದೆ. ದ್ಲೈತದದರ್ಶನದಲ್ಲಿ ಮಾಡಿಕೊಂಡಿರುವ ವಿಭಾಗದ 
ಹತ್ತು ಬಗೆಗಳಂ ಮತ್ತು ಅವುಗಳ ವಿವರಣೆ ಕೆಳಕಂಡಂತೆ ಇದೆ :- 
(೧). ದ್ರವ್ಯ :- ಪರಮಾತ್ಮ, ಲಕ್ಷ್ಮಿ, ಜೀವಾತ್ಮ, ಅವ್ಯಾಕೃತಾಕಾಶ, 
ಪ್ರಕೃತಿ, ಗಂಣತ್ರಯ, ವಂಹತ್ತತ್ವ, ಅಹಂಕಾರತತ್ತ.. ಬಂದ್ಧಿ, 
ವಂನಸ್ಸು, ಇಂದ್ರಿಯ, ಮಾತ್ರಾ, ಭೂತ, ಬ್ರಹ್ಮಾಂಡ, ಅವಿದ್ಯೆ. 


ವರ್ಣ, 'ಅಂಧಕಾರ, ಕಾಲ, ವಾಸನಾ, ಪ್ರತಿಬಿಂಬ ಎಂದಂ ಇಪ್ಪತ್ತು |' 


ವಿಧಗಳಂ. (೨). ಗಂಣ:-ಇದರಲ್ಲಿ ನಲವತ್ತೂ ವಿಧಗಳಿವೆ.ವಿವರಣೆಗೆ 
"ದ್ರವತ್ವ' ಪರಾ. (೩). ಕರ್ಮ:-ವಿಹಿತ, ನಿಷಿದ್ಧ, ಉದಾಸೀನ 
ಎಂದಂ ಮೂರಂ ವಿಧ. ಶಾಸ್ತ್ರಾಧಿಕಾರಿಗಳ ಕರ್ಮವೆಲ್ಲವೂ ವಿಹಿತ, 
ನಿಷಿದ್ಧಗಳಲ್ಲಿ ಸೇರಂವುವು. ಚಲನೆಯೆಂಬ ಇತರ ದ್ರವ (ಗಳಲ್ಲಿರಂವ 
ಕರ್ಮ ಉದಾಸೀನ. (೪). ಸಾಮಾನ್ಯ :-ಜಾತಿ, ಉಪಾಧಿ ಎಂದಂ 
ಎರಡು ವಿಧಗಳಿವೆ. ಆತ್ಮತ್ವ, ಮನುಷ್ಯತ್ತ KR ಗೋತ್ವಾದಿಗಳಂ ಜಾತಿ 
ಗಳಂ. ಸರ್ವಜ್ಞತ್ವ, ಪ್ರಮೇಯಂತ್ವ, ವಾಚ್ಯತ್ವಾ ದಿಗಳು ಉಪಾಧಿ 
ಗಳು. (೫). ವಿಶೇಷ:-ಭೇದವಿಲ್ಲದಿರುವ ಮ್ಹೂವಿನಲ್ಲಿ ಭೇದವ್ಯವ 
ಹಾರಕ್ಕೆ ನಿರ್ವಾಹಕವಾಗಿರಂವುದಂ. (೬), (೭). ವಿಶಿಷ್ಟಿ, ಅಂಶಿ:- 
ಈ ಎರೆಡು. ಪದಾರ್ಥಗಳಂ ಅಬಾಧಿತ ಪ್ರಾಮಾಣಿಕ ವ್ಯವಹಾರ 
ದಿಂದ ಅಂಗೀಕರಿಸಲ್ಪಟ್ಟಿರಂವುವು. (೮). (೯). (೧೦)- ಶಕ್ತಿ, 


ದ್ರವ್ಯಕಲ್ಪನೆ 
ಸಾದೃಶ 


ೈಶ್ಯ, ಅಭಾವ :-ಈ ಮೂರಂ ಪದಾರ್ಥಗಳೂ ಇತರ ದರ್ಶನ 
ಗಳಲ್ಲಿರಂವ ಹಾಗೆಯೇ ಪ್ರಾಯಃ ಇಲ್ಲಿಯೂ ಇರುವುವು. ಸಹಜ 
ಶಕ್ತಿ, ಆಧೇಯಂಶಕ್ತಿ, ಪದಶಕ್ತಿ-ಈ ಮೂರಂ ಪ್ರಸಿದ್ಧ ವಾದಂವುಗಳಂ. 
ಪರಮಾತ್ಮನಲ್ಲಿ ಅಚಿಂತ್ಯಶಕ್ತಿಯೊಂದಿರಂವುದಂ. ಪದಶಕ್ತಿಯಲ್ಲಿ 
ಮುಖ್ಯ ಗೌಣಗಳಲ್ಲದೆ ಪರಮಂಖ್ಯವೆಂದೊಂದಂ ಸ್ಟೀಕರಿಸಲ್ಪಟ್ಟು 
ಸಕಲ 'ಶಬ್ದವಾಚ್ಮತ್ವವೂ ಪರಮಾತ್ಮ ನಿಗೆ ಸ್ಥಾಪಿಸಲ್ಲ ಲ್ಲಿಟ್ಟಿರಂವುದು. 
ಅಭಾವದಲ್ಲಿ ಭೇದವೆಂಬ ಅನೊ, ನ್ಯಾಭಾವವು ಆಶ್ರಯಸ್ವರೂಪ 
ವಾಗಿರಂವುದು. ಅತ್ಯಂತಾಭಾವವು ಅಸತ್ವ ತಿಯೋಗಿಕವು. 
ಶಶಶೃಂಗ, ಗಗನಕಂಸುವಂ ಮೊದಲಾದ ಅಪ್ರಾಮಾಣಿಕ ಅಸ ಸದ್ವಸ್ತು 
ಗಳ ಅಭಾವವು: ದ್ರವ್ಯ, ಗುಣ, ಕರ, ಸಾಮಾನ್ಯ, ವಿಶೇಷ, ವಿಶಿಷ್ಟ, 
ಅಂಶಿ, ಶಕ್ತಿ, ಸಾದೃಶ್ಯ, ಅಭಾವ ಎಂದು ಪದಾರ್ಥಗಳು ಹತ್ತು (ಹಿಂದಸಾ: 
೨೭೩). . ೧೦. [ಬೌದ್ಧ] ಜಾತಿ, ಗುಣ, ಕ್ರಿಯೆ, ನಾಮ ಮತ್ತು 
ದ್ರವ್ಯಗಳಿಂಬ ಐದಂ ವಿಧವಾದ ವಿಕಲ್ಪಗಳಲ್ಲಿ ಒಂದು: ವಿಕಲ್ಪಗಳು 
ಐದು-ಜುತಿ, ಗುಣ, ಕ್ರಿಯೆ, ನಾಮ ಮತ್ತು ದ್ರವ್ಯ ಎಂದು. ಜಾತಿ, 
ಗುಣ, ಕ್ರಿಯೆಗಳು ಅಭಿನ್ನವಸ್ತುವಿನಲ್ಲಿ ಭೇದವನ್ನು ಕಲ್ಲಿಸುವುವು . . 
ಗುಣ, ಕ್ರಿಯೆ, ನಾಮ ಮತ್ತು ದ್ರವ್ಯವಿಕಲ್ಪಗಳು ಭನ್ನವಸ್ತುಗಳಲ್ಲಿ 
ಅಭೇದವನ್ನು ಕಲ್ಲಿಸುವುವು (ಠಾತತ್ತ್ವ. ೨೨8). 'ದ್ರವ್ಯಕಲ್ಪನೆ' ಪರಾ. 
೧೨. [ಜೈನ] ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವಗಳೆಂಬ ಐದಂ 
ವಿಧವಾದ ಸಂಸಾರಗಳಲ್ಲಿ ಒಂದಂ : ಮುಕ್ತಿ ಕಾರಣಂಗಳುಪಾದೇಯಂ 
ಗಳ್‌ ಅವಟ್‌ೂಳ್‌ ದ್ರವ್ಯ ಕ್ಷೇತ್ರ ಕಾಲ ಭವ ಭಾವ ಭೇದದಿಂ ಪಂಚವಿಧಂ 
ಸಂಸಾರಂ (ಅದಿಪು. ೦೦-೬೦ ವ) ; ದ್ರವ್ಯ ಕ್ಷೇತ್ರ ಕಾಲ ಭವ ಭಾವದಿಂದೊಡ 
ಗೂಡಿ ಉರ್ವಿಯ ಗತಿ ನಾಲ್ಕಅಲಿ ಪೂರ್ವಚತುರ್ದಶಜೀವಸಮಾಸದಿ 
ತೀವ್ರಭ್ರಮಣೆ ಸಂಸಾರ (ದ್ಯಾದಕಾ. 8-3). “ದ್ರವ್ಯಸಂಸಾರ' ಪರಾ. 
೧೩. ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ ಮಂತ್ರ ಕಾಲ 
ಗಳೆಂಬ ಆರಂ ಬಗೆಯ ದ್ರವ್ಯಗಳು : 'ಕರ್ಮಾವೃತಂಗಳುಂ ಕರ್ಮ 
ವಿಮುಕ್ತಂಗಳುಮಪ್ಪ ಜೀವಾದಿ ದ್ರವ್ಯಂಗಳಾಧಾರಭೂತಮಪ್ಪ ಲೋಕ 
ವಿಭಾಗಮೆಂತೆಂದೊಡೆ (ಅಜಪು. ೦೦೨ ವು. "ಹಡ ವ್ಯ ಪರಾ. 
೧೬. ತೀರ್ಥಂಕರರಂ ಉಪದೇಶಿಸಿರಂವ ಪ್ರಥಮ, ಕರಣ, ಚರಣ 
ವಂತ್ತೂ ದ್ರವ್ಯಗಳೆಂಬ ನಾಲ್ಕುವಿಧವಾದ ಅನುಯೋ ಗಗಳಲ್ಲಿ 
ಒಂದಂ : ಜೀವಾದಿ ಷಡ್ಮ್ರವ್ಯಗಳನ್ನೂ ಏಳಂತತ್ವ ಗಳನ್ನೂ 
ROS ಭಾಗ : ಪ್ರಥಮ, ಕರಣ, ಚರಣ, ಶ್ರವ್ಯ ಎಂಬ 

ಲ್ಕು ಅನುಯೋಗಗಳನ್ನು ಜೈನರೆ ಚತುರ್ವೇದಗಳೆಂದು ಕರೆಯಬಹುದು 


(ಭಾರದ. ೦೭೪).. "ದ್ರವ್ಯಾನುಯೋಗ' ಪರಾ. [ಸಂ.] 


ದ್ರವ್ಯಕರ್ಮ (ನಾ). [ಜೈನ] ಆತ್ಮನ ಬಂಧದೊಂದಿಗೆ ಉಂಟಾಗಂವ 


ಜ್ಞಾನಾವರಣಾದಿ ಪುದ್ಗ ಕರ್ಮದ ಸಮೂಹ ; ಹೀಗೆ ವಿಶಿಷ್ಟರೂಪ 
ವನ್ನು ಹೊಂದಿದ ಪೌದ್ಗಲಿಕ ಪರಮಾಣುಪುಂಜವೇ ದ್ರವ್ಯಕರ್ಮವೆನಿಸು 
ವುದು. ಇದಕ್ಕೆ ಕಾರ್ಮಣಶರೀರವೆಂದೂ ಹೆಸರು, ಇದು ಜನ್ಮಾಂತರ 
ದಲ್ಲಿಯೂ ಜೀವದ ಜೊತೆಗೆ ಸಾಗಿ, ಸ್ಕೂಲಶರೀರದ ನಿರ್ಮಾಣಕ್ಕೆ 
ಭೂಮಿಕೆಯಾಗುತ್ತದೆ (ಜನಪ. ೯). "ಭಾವಕರ್ನೂ' ಪರಾ 

[ ದ್ರವ್ಯ + ಕರ್ಮ) 


ದ್ರವ್ಯಕಲ್ಪನೆ (ನಾ). [ಬೌದ್ಧ] ಜಾತಿಕಲ್ಪನೆ, ಗಂಣಕಲ್ಪನೆ, ಕ್ರಿಯಾ 


ಕಲ್ಪನೆ, ನಾವಂಕಲ್ಪನೆ ಮತಿ ದ್ರವ್ಯಕಲ್ಪನೆಗಳೆಂಬ ಐದು ವಿಧವಾದ 
ವಿಕಲ್ಪಗಳಲ್ಲಿ ಒಂದಂ ; ಒಂದೇ ಪ್ರದೇಶದಲ್ಲಿ ಕಂಡಂಬರುವ ವಸ್ತು 
ಗಳಿಗೆ ಅಭೇದವನ್ನು ಕಲ್ಪಿಸುವುದಂ; ಣ ಈ ಐದಂ ಎಧವಾದ 
ವಿಕಲ್ಪಗಳಂ ಕೆಲವು ವೇಳೆ ಅಭಿನ್ನ ವಸ್ತುವಿನಲ್ಲಿ ಭೇದಕಲ್ಪನೆಯಂನ್ನ್ನ 
ಮಾಡುವುವು. ಗೋವಿಗೂ ಗೋತ್ವಕ್ಕೂ ಭೇದವು ಕಂಡಂಬರಂವು 


ದ್ರವ್ಯಚೇತನವಾದ 


ದಿಲ್ಲ; ಆದರೆ ಗೋತ್ವವೆಂಬ ಜಾತಿಯ ಅವುಗಳಲ್ಲಿ ಜಾತಿಕಲ್ಪನೆ 
ಯನ್ನು ಮಾಡುವುದು. ಇದರಂತೆ ಗುಣಕಲ್ಪನೆ, ಕ್ರಿಯಾಕಲ್ಪನೆಗಳು 
ಅಭಿನ್ನ ವಸ್ತುವಿನಲ್ಲಿ ಭೇದಕಲ್ಪನೆ ಮಾಡಂವುವು. ಶಬ್ಮಾರ್ಥಗಳು 
ವಸ್ತೂಸ್ಥಿತಿಯಲ್ಲಿ ಭಿನ್ನವಾದುವುಗಳಂ.  ನಾಮಕಲ್ಪನೆಯಂ ಇವು 
ಗಳಿಗೆ ಅಭೇದಕಲ್ಪನೆ ಮಾಡಂವುದು. ಇದರಂತೆಯೇ ದ್ರವ್ಯಕಲ್ಪ 
ನೆಯಂ ಒಂದೇ ಪ್ರದೇಶದಲ್ಲಿ ಕಂಡುಬರುವ ವಸ್ತುಗಳಿಗೆ ಅಭೇದ 
ವನ್ನು ಕಲ್ಪಿಸುವುದು: ವಿಕಲ್ಪಗಳು ಅಥವಾ ಕಲ್ಪನೆಗಳು ಐದುವಿಧ.. 
ಜಾತಿಕಲ್ಪನೆ, ಗುಣಕಲ್ಪನೆ, ಕ್ರಿಯಾಕಲ್ಪನೆ, ನಾಮಕಲ್ಪನೆ ಮತ್ತು ದ್ರವ 
ಕಲ್ಪನೆ ಎಂದು (ಛಾತತ್ಟೃ. ೨೬೬). [ದ್ರವ್ಯ ಕಲ್ಪನೆ] 
ದ್ರವ್ಯಚೇತನವಾದ (ನಾ). ಚೇತನವು ವಸ್ತುವಿನ ಅಸ್ತಿತ್ವದ ಒಂದಂ 
ಗುಣ ಎಂದು ವಾದಿಸುವ ವಾದ: “ದ್ರವ್ಯಕ್ಕೆ ಚೇತನವಿದೆ ಎಂಬ, 
ಅಥವಾ ಚೇತನವು ದ್ರವ್ಯದ ಒಂದು ಗುಣ ಎಂಬ ವಾದ; ದ್ರವ್ಯಚೇತನ 
ವಾದ” (Hylozolson. ಇಂಕನಿ). [ ದ್ರವ್ಯ + ಚೇತನ + ವಾದ್ಯ ' 
ದ್ರವ್ಯತಪ (ನಾ). ವಸ್ತುಸಂಗ್ರಹಕ್ಕಾಗಿ ಮಾಡಂವ ತಪಸ್ಸು ; ಕಪಟ 
ವಾದ ತಪಸ್ಸು ; ದ್ರವ್ಯತಪದಿಂದಮಲ್ಲದೆ ನಿರ್ಮ್ಮಾಕುಳ ಭಾವತಪಮುಮಂ 
ತಳೆಯಂ ತಾಂ ನಿರ್ವ್ಮಾಜವಿಹಿತನೆಂದಾ ದಿವ್ಮಾವಧಿಬೋಧರಟೀದು 
ತಪಮಂ ಕೆೊಟ್ಟರ್‌ (ಸುಕುಮಾ. ೩-೩8). "ಭಾವತಪ' ಪರಾ. 
[ ದ್ರವ್ಯ * ತವ್ಯ] 
ದ್ರವ್ಯತ್ವ (ನಾ). ವಸ್ತುವಾಗಿರುವಿಕೆ ; ವಸ್ತುವಿನ ಭಾವ: 
ದ್ರವೃತ್ವಮಂ ಜೈನರ್‌ ಪೇಟ್ಜಿಪರ್‌ (ಕಮದ. ೨ ಟೀಕೆ) ; ದ್ರವ್ಯತ್ವ ವಿಧಾನ 
ಪ್ರಕರಣಮಪ್ಪದಣಿ0 ಉಕ್ತ KEEN ೦ ಅದ್ರವ್ಯತ್ವ ವ್ಯವಚ್ಛೇದಾರ್ಥಂ 
ಉತ್ತರಸೂತ್ರಾವತಾರಂ (ತತ್ತ ಪ್ರ. 3೩೦): ಮೋಕ್ಷದಲ್ಲಿ ಜೀವಾತ್ಮನು 
ತನ್ನೆ ಸ್ವಾಭಾವಿಕ ಸ್ಥಿ ತಿಯಲ್ಲಿರುವನು, ಅದೆಂತೆಂದರೆ: ವಿಭುತ್ವ, ದ್ರವ್ಯತ್ವ, 
ನಿತ್ಯತ್ವ, “ಇರವಯವೆತ್ವ ನಾನಾತ್ವ ಮೊದಲಾದ "ಧರ್ಮ “ಗಳೊಡನೆ 
ಯಾವತ್ಕಾಲ ವರ್ಯ ಸಡಾಗಿರುತ್ತಾ ನೆ (ಹಿಂದಸಾ. ೦೨೪). [ಸಂ.] 
ದ್ರವ್ಯನಿವೇದನಂಗೆಯ್‌ (ನಾ). ಎದ್ರಬ್ಯನಿವೇದನಂಗೆಯ್‌ ; ಮಹಾಜನ 
ನೂಜಿೌಪ್ಟದಿಂಬರೆ ಕಯ್ಕಲು ದಂಡನಾಯಕ ಂ ನಾಗವರ್ಮ್ಮಯ್ಯಂ 
ಗಳು ದ್ರವ್ಯನಿವೇದನಂಗೆಯ್ದು ಧಾರಾಪೂರ್ವ್ವಕಂ ಸರ್ವ್ವನಮಶ್ಶ 
ಸರ್ವ್ವಬಾಧಾಪರಿಹಾರಮಾಗೆ ಪಡೆದು (ಸೌಇಇ. XX, ೮೦-೦೦; 
[ದ್ರವ್ಯ + ನಿವೇದನ ೬ಕೆಯ್‌,] 
ದ್ರವ್ಯಪರಾವರ್ತನ (ನಾ). - ದ್ರವ್ಯಪರಿವರ್ತನ: ಮುನ್ನೆ ಕೊಂಡ 
ಪುದ್ಗಲಂಗಳಂ ಬಿಸುಟ್ಟು ವೆಅವುಂ ಸ್ಲಿಗರೂಕ್ಷಾದಿ "ಎಕಲ್ಪಂಗಳಂ ಜನ್ಮ 
ಜನ್ಮಾಂತರೆಂಗಳೊಳ್‌ ಕೊಳ್ಳುತ್ತುಮಿಂತು ಮೂಟುಂ ಲೋಕದೊಳುಳ್ಳ 
ರೊಪದ್ರವ್ಯ್ಮಂಗಳೆಲ್ಲಮಂ ನಿರವಶೇಷಮಾಗೆ ಕೈಕೊಳ್ಳುದು ದ್ರವ್ಮಪರಾ 
ವರ್ತನಮೆಂಬುದು (ಸುಳುಮಾ. ೬-೬ ವ) ; ಜೀವಾಜೀವ ದ್ರವ್ಯಪರಾವರ್ತನ 
ಹೇತು ವರ್ಶನಾಲಕ್ಷಣಸದ್ಭಾವಂ ನಿತ್ಯಮಮೂರ್ತಂ ಕೇವಲಗಮ್ಮಂ 
ಸದಾನುಮೇಯಂ ಕಾಲಂ (ಪಂರಾಮಾ. 0-9೬). "ಕ್ಷೇತ್ರಪರಾವರ್ತನ' 
ಪರಾ. [ ದ್ರವ್ಯ + ಪರಾವರ್ತನ 
ದ್ರವ್ಯಪರಿವರ್ತನ (ನಾ). [ಜೈನ] (ಸಂಸಾರದಲ್ಲಿ ಪರಿಭ್ರಮಣ ಮಾಡುವ 
ಜೀವಗಳಿಗೆ ಉಂಟಾಗುವ) ದ್ರವ್ಯ, ಕ್ಷೇತ್ರ, ಕಾಲ, ಭವ ಮತ್ತು 
ಭಾವಗಳೆಂಬ ಐದಂ ರೀತಿಯ ಪರಿವರ್ತನಗಳಲ್ಲಿ ಒಂದಂ; ಪುದ್ಗಲ 
ಅಥವಾ ದ್ರವ್ಯದ ವಂೂಲಕ ಆಗುವ ಭ್ರಮಣಕ್ಕೆ ತಗಂಲಂವ 
ಕಾಲಾವಧಿ ; ಒಂದು ಜೀವಂಗಪ್ಪ ದ್ರವ್ಯಪರಿವರ್ತನಂ ನೋಕವರ೯ 
ಪ್ರದ ಲಪರಿವರ್ತನ ಮೆಂದು ಕರ್ಮಪುದ್ಧಲಪರಿವರ್ತನಮಿಂದಿತ್ತೆಆಂ 
(ಕಾವುಂಪು:' ೨೭೨); ದ್ರವ್ಯಪರಿವರ್ತನಂ ಲಬ್ಧ ಪರ್ಯಾಪ್ತಕನುಂ 
ಸರ್ವಜಘನ್ಮಪ್ರದೇಶಶರೀರನು೦ ಲೋಕಮಧ್ಯಪ್ರದೇಶಾಷ್ಟಕವಂಂ ಸ್ವಶ 


ಶಬ್ದಕ್ಕೆ ೈ 


3222). 


೪೧೩೭ 


೩0 


20 


46 


ದ್ರವ್ಯಭೋಗ (ನಾ). (?): 


ದ್ರವ್ಯಮೋಕ್ಷ (ನಾ). 


ದ್ರವ್ಯಯಜ್ಞ (ನಾ). 


ದ್ರವೈರ್ಷಿ 


ರೀರ ಮಧ್ಯಪ್ರದೇಶಂ ಮಾಡಿ ಪುಟ್ಟಿದುದಂ ಕ್ಷುದ್ರಭವಗ್ರಹಣಮಂ ಪೊರ್ದಿ 
ಬಟ್ಟು ಮೃತಮಾದುದುಮಪ್ಪಾವುದೊಂದು ಸೂಕ್ಷ್ಮನಿಗೋಧಜೀವನದುವೇ 
(ಜಸಾರ: ೩೫೪). [ ದ್ರವ್ಯ ೬ ಪರಿವರ್ತನೆ] 


್ರವ್ಯಪೂರ್ವಕ (ನಾ). ಧನಸಹಿತವಾದಂದು ; ಹಣದಿಂದ ಕೂಡಿ 


ದುದಂ : ನ್ಮಾನಶಕ್ತಿಪಣ್ಣಿತರ್‌ ದ್ರವ್ಯಪೂರ್ವಕದಿಂ ಸರ್ವ್ವನಮಶ್ಯಮಾಗೆ 
ಯೂರಿಂಗೀಶಾನ್ಯದ ಶತ್ರದ ಕೆಯ್ಕಿಂ ಪಡುವಣ ಪಾಳ ಕೆಯ್ಕಂ ಕೊಣ್ಣು 
[ಸe.] 

ನರಛೋಗ ಶಿಲಾಭೋಗ ಪ್ರತಿಮಾಭೊುಗ 
ದ್ರವ್ಯಭೋಗಾದಿಗಳ ವೈಚಿತ್ರ್ಯಮುಳ್ಳ ಲೋಕದೃಷ್ಟಾಂತಗಳಂ . , . 
ಸಮನ್ವ ಯಗೊಂಡು (ವಿವೇಕ. ೦೯೮). [ ದ್ರವ್ಯ + ಭಗ) 


(Maw. XI, ೫೭-೨೭ ; 1084). 


ದ್ರವ್ಯಭ್ರಮೆ (ನಾ). ಸಂಸಾರದ ದಂಃಖಕ್ಕೆ ಕಾರಣವಾಗುವ ಮೂರಂ 


ಭ್ರಮೆಗಳಲ್ಲಿ ಒಂದಂ; ಪದಾರ್ಥಗಳ ಗೋಚರತ್ವ, ಗಂಣಧರ್ಮ 
ಗಳಿಂದ ಉಂಟಾಗುವ ತಪ್ಪುತಿಳಿವಳಿಕೆ ಅಥವಾ ಭ್ರಾಂತಿ : ಸಂಸಾರ 
ದಲ್ಲಿ ನಾನಾವಿಧವಾದ ದುಃಖಗಳನ್ನು ಕೊಡಿಸುವುದಕ್ಕೂ, ಪುನಃಪುನಃ 
ಸಂಸಾರದಲ್ಲಿ ಲೋಲಾಡುವಂತೆ_ಮಾಡುವುದಕ್ಕೂ ಕಾರಕಭ್ರಮೆ, ಕ್ರಿಯಾ 
ಭ್ರಮೆ, ದ್ರವ್ಯಭ್ರಮೆ ಎಂಬ ಮೂರುವಿಧ ಭ್ರಮೆಗಳು ಕಾರೆಣವಾಗಿರು 
ವುವು . . . ನಮ್ಮ ದೇಹ, ಹೆ:ಡರು, ದ್ರವ್ಯ ಮೊದಲಾದವುಗಳೆ ನಮಗೆ 
ಸುಖಸಾಧನವೆಂದು ತಿಳಿಯುವುದೇ ದ್ರವ್ಯಭ್ರಮೆಯು (ಹಸರ. ೦೬-೨೯ 
ತಾತ್ತರ್ಯ). "ಕ್ರಿಯಾಭ್ರವೆಂ' ಪರಾ. [ದ್ರವ್ಯ * ಭ್ರಮೆ] 


ದ್ರವ್ಯಮುದ್ರೆ (ನಾ). [ಯೋಗ] ಮಂತ್ರಶಾಸ್ತ್ರ ಪ್ರಸಿದ್ಧವಾದ 'ಒಂದಂ 


ಬಗೆಯ ಹಸ್ತಮಂದ್ರೆ; (?) ು , ದ್ರವ್ಯಮುದ್ರೆ » » « ಸಂಹಾರೆಮುದ್ರೆ 
ಯೆಂಬಾದಿಯಾಗಿ ಸಕಲ ಮುದ್ರೋಪಮುದ್ರಾಬಂಧಲಕ್ಷಣಂಗಳಂ ಗುರು 
ಮುಖದಿಂದಟ್‌ತು (ವಿವೇಕ. ೦೦೩). "ಚೆಕ್ರವಂಂದ್ರೆ' ಪರಾ. 
[ ದ್ರವ್ಯ * ಮುದ್ರೆ] 
[ಜೈನ] ಸಂಪೂರ್ಣವಾಗಿ ಎಂಟಂ ಕರ್ಮ 
ಗಳಿಂದಲೂ ಶರೀರಾದಿ ಬಂಧನಗಳಿಂದಲೂ ಮೆಂಕನಾಗಿ ಸಿದ್ಧ 
ರೂಪದಲ್ಲಿ ಆತ್ಮನಂ ತನ್ನ ಸ್ವಾಭಾವಿಕಸ್ಥಿತಿಯಂನ್ನು ಪಡೆಯುವುದು: 
ಆ ಕರ್ಮವೂ ಕರಗಿಹೋಯಿತೆಂದರೆ, ಆತ್ಮನು ಈ ಸಂಸಾರದಿಂದ ಮುಕ್ತ 
ನಾಗುವನು. ಆಗ ದ್ರುವ್ಯಮೋಕ್ಷವೂ ಒದಗಿತೆಂದು ಹೇಳುವರು (ಜೈನಪ. 
"ಭಾವಮೋಕ್ಷ' ಪರಾ. (ದ್ರವ್ಯ ಮೋಕ್ಷ] 
ಯಾಗ, ದಾನ, ದೇವರ ಪೂಜೆ ಮಂಂತಾದ 
ಸತ್ಕಾರ್ಯಗಳಿಗಾಗಿ ಹಣವನ್ನು ಅಥವಾ ದ್ರವ್ಯವನ್ನು ವಿನಿಯೋಗಿ 
ಸಂವುದಂ : ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ . . . ಹೀಗೆ 
ಅನಂತಯಜ್ಞ ಗಳನ್ನು ಶ್ರೀಕೃಷ್ಣನು ಹೇಳುತ್ತಾ ಯಜ್ಞದ ಮನೋಭಾವ 
ವನ್ನು ಕುರಿತು ಮೇಲಣ ಮಾತನ್ನು ಹೇಳುತ್ತಾನೆ (ಛಾರದ. ೦೦ಟ). 
[ದ್ರವ್ಯ * ಯಜ್ಞ] 


೫೧೦). 


ದ್ರವ್ಯಯೋಗ (ನಾ). [ಜೈನ] ಶರೀರ ನಾಮಕರ್ಮದ ಉದಯದಿಂದ 


ಮನಸ್ಸು, ವಚನ, ಶರೀರ ಇವುಗಳ ಕ್ರಿಯೆಗೆ ಜೀವಪ್ರದೇಶದಲ್ಲಿ 
ಉಂಟಾಗುವ ಚಂಚಲತೆ : ಆತ್ಮಪ್ರದೇಶದಲ್ಲಿ ಉಂಟಾಗುವ ಪರಿಸ್ತಂದ 
ನಾತ್ಮಕಕ್ರಿಯೆಯಿಂದಲೂ ಕರ್ಮ ಕಟ್ಟುವುದು, ಆ ಕ್ರಿಯಾಶಕ್ತಿಯು ದ್ರವ್ಯ 
ಯೋಗವೆನಿಸುವುದು (ನಪ. ೮೯. "ಭಾವಯೋಗ' ಪರಾ. 

[ ದ್ರವ್ಯ * ಯೋಗ] 


ದ್ರವ್ಯರ್ಷಿ (ನಾ). [ಜೈನ] ಮಿಥ್ಯಾದೃಷ್ಟಿಯಂಳ್ಳೆ ಮಂನಿ; ಆತ್ಮಜ್ಞಾನ 


ರಹಿತನಾದ ಮುನಿ; ಮಯಿವೇಷಧಾರಿ: ನಾಲ್ಲಾಸಿರ್ವರಸುಮಕ್ಕಳ್‌ 
ಪೋಗಲೊಲ್ಲದೆ ಆರಸನಾದುದನಪ್ಪೆವೆಂದು ಜಾತರೂಪಮಂ ಕೈಕೊಂಡು 
ದ್ರವೈರ್ಷಿಯರಾಗಿರ್ದರ್‌ (ಜಾವುಪು, ೩0). [ದ್ರವ್ಮ+ ಖುಷಿ] 


ದ್ರವ್ಯಲಿಂಗಿ 


ದ್ರೆವ್ಯಲಿಂಗಿ (ನಾ). ಎ ದ್ರವ್ಯರ್ಷಿ : ಒಲವಿಂದೆ ಕೇವಲಂ ದ್ರವ್ಮಲಿಂಗಿಗಳ 
ತನ್ನನಂದು ಬಳಸಿಯುಮಿರೆ ನಿಶ್ಚಲತನು ಬಾಲಕುಜಂಗಳೆ ಪಲವಟ ನಡು 
ವಿರ್ದ ಕಲ್ಪಕುಜಮನೆ ಪೋಲ್ತಂ (ಅದಿಪು, ೯-೮೨); ದೀಕ್ಷೆಯಿಲ್ಲದೆ ದ್ರವ್ಯ 
ಲಿಂಗಿಗಳಾಗಿರ್ದಾ ಕ್ಷಿಶಿಪರ ನಟ್ಟನಡುವೆ ನಕ್ಷತ್ರಮಧ್ಮದ ಚೆಂದ್ರನಂತಾದಿ 
ಮುಮುಂಕ್ಷುಪೊಪ್ಪಿದನು (ಗೋಮಟೀ. ೭-೯೨. [ಸಂ. ದ್ರವ್ಯಲಿಂಗಿನ್‌ ] 
ದ್ರವ,್ಮಲೇಶ್ಯ (ನಾ). [ಜೈನ] ವರ್ಣನಾಮಕರ್ಮದಿಂದ ಉಂಟಾಗಂವ 
ಶರೀರದ ಬಣ್ಣ,-ವರ್ಣ ; p ಇದರಲ್ಲಿ ಕೃಷ್ಣ, ನೀಲ, ಕಾಪೋತ, 
ತೇಜ, ಪದ್ಮ ವಂತ ಶಂಕ್ಲಗಳೆಂಬ ಆರು ವರ್ಣಗಳಿವೆ : ನಿರ್ಗಂಥ 
ಸಂಪ್ರದಾಯದ ಗ್ರಂಥಗಳಲ್ಲಿ ಭಾವಲೇಶ್ಯ -ದ್ರವ್ಯಲೇಶ್ಯಗಳ ವಿವೇಚನೆಯು 
ವಿಸ್ತಾರವಾಗಿ ಬಂದಿದೆ (ಜೈನಪ. ೩೪೦). [ದ್ರವ್ಯ + ಲೇಶ್ಶ) 
ದ್ರವ್ಯಲೇಶೈ (ನಾ). ಎ ದ್ರವ್ಯಲೇಶ್ಯ : ಶರೀರದೊಳಾದ ವರ್ಣಂ ದ್ರವ್ಯ 
ಲೇಶೆ ಪರಿಣಾವಂದೊಳಾದ ವರ್ಣಂ ಭಾವಲೇಶ್ಯಯಕ್ಕುಂ (ಪಸಾರ. ೪೧೦). 
"ಭಾವಲೇಶೈ' ಪರಾ. [ದ್ರವ್ಯ + ಲೇಶೈ? 
ದ್ರವ್ಯಲೋಪ (ನಾ). ದ್ರವ್ಯದ ಅಭಾವ ; ಹಣದ ಕೊರತೆ. 
[ದ್ರವ್ಯ * ಲೋಪ] 
ದ್ರವ್ಯವಂತ (ನಾ). ಹಣವುಳ್ಳವನು ; ಶ್ರೀವಂಂತ : ಸರ್ವರೂ ದ್ರವ್ಯ 
ವಂತರು ಅವರು ಅವರಲ್ಲಿ ಆಸೆಯೆ ಅಯ್ಯಾ (ಸಿದ್ಧವ. ಕ. ೪೨೦-೧೩೫೫) ; 
ಧನವಂತಂ, ದ್ರವ್ಯವ೦ತಂ (ಕದ್ಮಾನು. ೪೦೨ ಪ್ರೆಯೋ). 
[ ಸಂ. ದ್ರವ್ಯವತ*) 
ದ್ರವೃವಿವಕ್ಷೆ (ನಾ). ವಸ್ರವಿನ ಸರ್ವತೋವಂಂಖವಾದ ಅಸ್ತಿತ್ವವನ್ನು 
ಸಾವಯವವಾಗಿ ಅರಿಯಂವ ದೃಷ್ಟಿ: ಅನ್ವಯರೂಪವಾದ ದ್ರವ್ಯ 
ವಿವಕ್ಷೆಯನ್ನು ಬಿಟ್ಟು ಬೇರೆಬೇರೆ ಪರ್ಯಾಯಗಳನ್ನು ಮಾತ್ರ ವಿಚಾರ 
ಮಾಡಿದರೆ ವಸ್ತುವು ಬರಿಯ ವಪರ್ಯಾಯರೂಪವಾಗಿ ತೋರುತ್ತದೆ 
(ಛಾರದ- ೦೮೦). [ದ್ರವ್ಯ 4 ವಿವಕ್ಷೆ) 
ದ್ರೆವ್ಯವ್ಮಸನ (ನಾ). ಹತ್ತು ಬಗೆಯ ಚಿಂತೆಗಳಲ್ಲಿ ಒಂದಂ : ಧನವನ್ನು 
ಶೇಖರಿಸಬೇಕೆಂಬ ಶೀವ್ರಾಪೇಕ್ಷೆ; ಹಣದ ಚಿಂತೆ: ತನುವ್ಯಸನ 
ರಾಜ್ಯವೃಸನ ವಿಶ್ವವ್ಯಸನ ಸ್ತ್ರೀವೃಸನ ಧಾನ್ಮವ್ಯಸನ ದ್ರವ್ಯವ್ಯಸನ 
ವಿದ್ಯಾವ್ಯಸನ ಉತ್ಸಾಹಕವ್ಯಸನ ಸೇವಕವ್ಯಸನ ಕಾಷ್ಮವ್ಯಸನಗಳಿಂಬ 
ದಶವೈಸನಗಳಿಂ ಹಸಗೆಟ್ಟು (ವಿವೇಕ. ೨೪. "ಸಪ್ತವ್ಯಸನ' ಹೋ. 
[ ದ್ರವ್ಯ * ವ್ಯಸನ] 
ದ್ರವ್ಮಶಕ್ತಿ (ನಾ). ವಸ್ತುವಿನ ಮೂಲಗುಣ, -ಸಾವಂರ್ಥ್ಯ ; ಅನುಮಾನ 
ಪ್ರಮಾಣಮವಸ್ಕೂದೇಶಕಾಲಾದಿಗಳ್‌ ಭಿನ್ನವಪ್ಪುದಅ30 ದ್ರವ್ಯಶಕ್ತಿಯಿಂ 
ಭಿನ್ನ೦ (ಕಾಂತಿಪು. ೮-೧೨೮ ವ). [ದುವ್ಯ+ಶಕ್ತಿ] 
ದ್ರವೃಶುದ್ಧಿ (ನಾ). ೧. (ಉಪಯೋಗಿಸಂವ) ಪದಾರ್ಥಗಳನ್ನು ಶಂಚಿ 
ಮಾಡುವಿಕೆ : ದ್ರವೃಶುದ್ಧಿ ಕ್ಷೇತ್ರಶುದ್ಧಿ ಕಾಲಶುದ್ಧಿ ಭಾವಶುದ್ಧಿ ವೆರಸಿ 
ಶ್ರುತಮುಮಂ ಶ್ರುತಧರರುಮಂ ಮನ್ನಿಸಿ ಪರಮಾಗಮಾಭ್ಯಾಸಮಂ 
ಮಾಟ್ಬುದು ಸ್ವಾಧ್ಯಾಯಮೆಂಬುದು (ಪಸಾರ. ೩೭೯): ಆತ್ಮಶುದ್ಧಿ 
ಸ್ನಾನಶುದ್ಧಿ ಲಿಂಗಶುದ್ಧಿ ವಂಂತ್ರಶುದ್ಧಿಗಳಂ ವಿಸ್ತರಿಸುವುದಲಲ್ಲಿ (ವಿವೇಕ. 
908); ಸ್ಮೃತಿಗಳು ಬ್ರಹ್ಮಚಾರಿಯ ಜೀವನ . . . ನಿಹಿದ್ಧಾಹಾರ, 
ಆಶೌಚ, ದ್ರವ್ಯಶುದ್ಧಿ ಶ್ರಾದ್ಧ .. . ಶಾಂತಿಕವರ್ಣಗಳನ್ನೂ ವಿವರಿಸುತ್ತವೆ 
(ಭಾರದ. ಲ). "ಭಾವಶಂದ್ಳಿ' ಪರಾ. (ದ್ರವ್ಯ ಶುದ್ಧಿ? 
ದ್ರವ್ಯಶೂನ್ಯ (ನಾ). ಏನೂ ಇಲ್ಲದಿರಂವಿಕೆ ; ನಿರ್ವಾಯಂವಾಗಿರುವಿಕೆ ; 
ನಿರ್ವಾತಸ್ಥಿತಿ : ಗೆಲಿಲಿಯೊವಿನ ಶಿಷ್ಕನಾದ ಟಾರಿಸೆಲಿಯು . . . ಪಾದ 
ರಸದ ವಾಯುಮಾಪಕಯಂತ್ರವನ್ನು (೫೩7೦೫98) ಕಂಡುಹಿಡಿದು 
ದ್ರವ್ಯಶೊನ್ಮವಾದ ಸ್ಥಳದ (Vaouum) ಭಾವನೆಯನ್ನು ಸ್ಥಾಪಿಸಿದನು 


(ಶಿಲ್ಪನಾ. ೦೦೧). [ದ್ರವ್ಯ * ಶೊನೈ) 


೪೧೩೮ 


ದ್ರವ್ಯಾದ್ಜೈತ 


ದ್ರವ್ಯಸಂವರೆ (ನಾ). [ಜೈನ] ಬರಲಿರಂವ ದ್ರವ್ಯದ ಆಸ್ರವವನ್ನು ತಡೆ 
ಯಂವುದಂ ; ಕರ್ಮವು ಸೇರಿಕೊಳ್ಳುವುದನ್ನಿ ತಡೆಯಂವುದಂ : 
ದ್ರವ್ಯಕರ್ಮದ ಬರವಂ ತಳರ್ವುದು ದ್ರವ್ಯಸಂವರೆಯೆಂಬುದು (ಕಾಸ್ತಟೀ. 
[ ದ್ರವ್ಯ + ಸಂವರೆ ] 


0೪೪-೧). 


$| ದ್ರವ್ಯಸಂಸಾರ (ನಾ). [ಜೈನ] “ಪರಮಾಣು ಮಂಂತಾದ ಎಲ್ಲಾ 


10 


48 


ಶರೀರವನ್ನ ಮೊದಲಂ ಸ್ವೀಕರಿಸಿ ಅನಂತರ ತ್ಯಜಿಸಂವುದಂ” 
(ದ್ಶಾದಕಾ. ೨೮೧ ಪಾರಿಧಾಷಿಕಕೋಶ) : ಪ್ರದ ಲಪರಿವರ್ತನದೊ ೯ 
ಕರ್ಮಪರಿವರ್ತನಕ್ಕೆ ಸೂಕ್ಷ್ಮನಿಗೋಧಂ ಲಬ್ಧ ಪರ್ಯಾಪ್ತನವಿಗ್ರಹ 
ಪ್ರಥಮಸಮಯಮಂ ನೋಡ (ಮೊದ)ಲ್ಮೂಟ್ಟುದು ನೋಕರ್ಮಕ್ಕೆ ಪೇಟ್ಟ 
ಪಂಜಂತ(ಪಜ್ಜತ್ತನ) ಶರೀರೋದಯ ಪ್ರಥಮಸಮಯಮಂ ಮೊದಲ್‌ 
ಮಾಟ್ಬುದು ದ್ರವ್ಯಸಂಸಾರಂ (ಜಾವೂಪು. ೨೭) ; ಅಮೂರ್ತಾತೀಂದ್ರಿಯಾನಂ 
ತಜ್ಥನೆಸುಖಾದ 6ನಂತಗಂಣಾಧಾರಭೂತಸಹಜಶೆದ ಪರವಕಾತ್ಮೆದ ವೇ 
ತರ ಚೇತನಾಚೇತನ ಮೂರ್ತಾವಂೂರ್ತರೂಪ ಪೂರ್ವಾಪೂರ್ವ 
ಮಿಶ್ರಸಮಸ್ತಪುದ್ಧಳದ್ರವೃಸಮೂಹಮಂ ಜ್ಞಾನಾವರಣಾದಿ ದ್ರವ್ಯಕರ್ಮ 
ರೂಪದಿಂ ಶರೀರಾದಿ ನೋಕರ್ಮರೂಪದಿಂ ಶರೀರಪೋಷಣನಿಮಿತ್ತಮಾದ 
ಅಶನಪಾನಾದಿ ಪಂಚೇಂದ್ರಿಯವಿಷಯರೂಪದಿಂ ಮೇಣನಂತವಾರಂ 
ಜೀವನಿಂ ಸ್ವೀಕರಿಸಿ ಬಿಡೆಪಟ್ಟ ಪರಿಸಂಖ್ಯೆಯನೊಂದು ದ್ರವ್ಯಸಂಸಾರ 
ಮೆಂಬುದು (ಪಸಾರ. 8೩೬); ಪರಮಾಣು ಮುಂತಾದೆಲ್ಲ ಶರೀರವನೆಂರಂ 
ಮೊದಲೊಳು ಕೊಂಡು ಬಿಟ್ಟು ಮರಳನಂತಬಾರಿ ಕೊಳುತಿರಲಂತದನ 
'ಅ್‌ವೆದು ದ್ರವ್ಯಸಂಸಾರ (ದ್ವಾರಕಾ. 8-8). [ದ್ರುವ * ಸಂಸಾರ] 

ದ್ರವ್ಯಸ್ಥಾಪನೆ (ನಾ). ನೆಲದಲ್ಲಿ ಹಣವನ್ನು ಹಂದಂಗಿಸಂವುದಂ ; ನಿಧಿ 
ಯಂನ್ನು ಹುಗಿದಿಡುವುದಂ. [ದ್ರವ್ಮ + ಸ್ಥಾಪನೆ) 

ದ್ರವ್ಯಸ್ವಭಾವಾಖ್ಯಾನ (ನಾ). [ಕಾವ್ಯಮಾ] ಸ್ವಭಾವೋಕ್ತಿ ಅಲಂಕಾ 
ರದ ನಾಲ್ಕೂ ಪ್ರಕಾರಗಳಲ್ಲಿ ಒಂದಂ ; ಒಂದು ವಸ್ರವಿನ ಸ್ವರೂಪ 
ವನ್ನು ಇದ್ದಂತೆಯೇ ವರ್ಣಿಸಂವುದಂ : ಆಯತ ವಿಳೋಳಲೋಚನೆ 
ಯನುನ್ನತಸ್ತನಯುಗೆಯಂ . . . ಪೃಥುನಿತಂಬಬಿಂಬೆಯನುಟ್‌ದಂ ದ್ರವ್ಯ 
ಸ್ವಭಾವಾಪ್ಯಾನಂ (ಕವಿರಾ. ೩-೧೦): ದ್ರವ್ಯಸ್ವಭಾವಾಖ್ಯಾನಕ್ಕೆ - ಕಟ್‌ 
ಕೊರೆಲೊಳಿ ಕಣೀ ನೊಸಲೊಳ್‌ . . . ನೆಣಕಿದಿರೆ ಕರಮೆಸೆದಂ ಪಲತೆಟದ 
ಮರುಳ್ವಡೆಯ ನಡುವುವಣಪಶಿರುದ್ರಂ (ಕಾವ್ಯಾವ. ೬೧೦). 

[ದ್ರವ್ಯ * ಸ್ವಭಾವ + ಆಖ್ಯಾನ] 

ದ್ರವೃಹರಣ (ನಾ). ಹಣವನ್ನು ಕದಿಯಂವುದಂ ; ಆಸ್ತಿಪಾಸ್ತಿಯನ್ನೂ 
ಅಪಹರಿಸುವುದಂ : (8). (ದ್ರವ್ಯ * ಹರಣ] 

ದ್ರವ್ಯಹೀನ (ನಾ). ಹಣವಿಲ್ಲದಿರುವವನಂ; ಬಡವ; ದರಿದ್ರ: ತನು 
ಕೇಶಂ ಪುಣ್ಕವಂತಂ . . ರೋವಮಶಂ ದ್ರವ್ಯಹೀನಂ (ಲೋಕೋಪ. 
೧೧-೨೬) ; ದ್ರವ್ಯಹೀನರಂದು ಬಂದು ಸುಂದರೇಶಮೂರ್ತಿಯಂ ಭವ್ಯಚಿತ್ತ 
ದಿಂದೆ ಪೂಜಿಸುತ್ತೆ (ಹಾಲಾಸ್ಕ. ೩-೬-39). [ದ್ರವ್ಯ * ಹೀನ) 

ದ್ರವ್ಮಾಂಜನ (ನಾ). ಒಂದಂ ಬಗೆಯ ಅಂಟು, ಲೇಪನದ್ರವ್ಯ; 8 
ಎಡಗೈಗೆ ಈ ಲೇಪನದ್ರವ್ಯವನ್ನೂ ಬಳಿದರೆ ಕಳೆದು ಹೋಗಿರಂವ 
ಹಣವು ವಂತೆ, ಕಾಣಂತ್ರದೆಂಬ ನೆಂಬಿಕೆಯಿಂದೆ. 

[ದ್ರವ್ಯ * ಅಂಜನ] 

ದ್ರವ್ಯಾದ್ವೈತ (ನಾ). ಭಾವಾದ್ವೈತ, ದ್ರವ್ಯಾದ್ವೈತ, ಕ್ರಿಯಾದ್ವೈತ 
ಎಂಬ ವರಂ ಬಗೆಯ ಅದ್ವೈತಗಳಲ್ಲಿ ಒಂದಂ; £ “ತಾನೂ, 
ತನ್ನ ಹೆಂಡತಿ ಮಕ್ಕಳಂ ಮೊದಲಾದವರಂ ಮಾಡಂವುದೂ ನೋಡಂ 
ವುದೂ ಮೊದಲಾದ ಎಲ್ಲಾ ಕಾರ್ಯಗಳೂ, ಒಬ್ಬರಿಂದೊಬ್ಬರಿಗೆ 
ಉಪಕಾರ ಪ್ರತ್ಕ್ಯೂಪಕಾರವಾದ ಕ್ರಿಯೆಂಗಳನ್ನೆಲ್ಲಾ ಶ್ರೀ ಪರಮಾತ್ಮನೇ 
ವಜಾಡಿಸಂವವನಂ ಎಂದು ಎಲ್ಲಾ ಕಡೆಯಲ್ಲಿಯೂ ಇರಂವ 


ದ್ರವ್ಮಾನುಕೂಲ 


ಭಗವದ್ರೂಪಗಳನ್ನು ಒಂದಾಗಿ ಭಾವಿಸುವುದಕ್ಕೆ ದ್ರವ್ಯಾದ್ವೈತ | 

ವೆಂದು ಹೆಸರು” .(ಹಸಾರ, ೫-೦೧ ತಾತ್ಮರ್ಯ): ಭಾವಾದ್ವೈತ. 

ದ್ರವ್ಯಾದ್ವೈತ, ಶ್ರಿಯಾದ್ಮೈತ ಎಂಬ ಮೂರು ಅದ್ವೈತಗಳನ್ನು ಭಾವಿಸ 

ಬೇಕು (ಹಸಾರ. ೫-೦೦ ಟೀಕು). [ದ್ರವ್ಯ ೬ ಅದ್ವೈತ] 

ದ್ರವ್ಕಾನುಕೂಲ (ನಾ). ಹಣ ಒದಗುವುದು ; ಹಣದ ಸೌಕರ್ಯ: 
ದಾನದಲಿ ವಿದೆಯಾ ದಾನವೇ ದಾನಂ... . ಜ್ಞಾನವನು ಗಳಿಸುವರೆ, 
ದ್ರವ್ಮಾನುಕೂಲಂ (ಕಎಪು. ೧೬-೬). [ದ್ರವ್ಯ * ಅನುಕೂಲ] 

ದ್ರವ್ಯಾನುಯೋಗ (ನಾ). [ಜೈನ] ನಾಲ್ಕೂ ಬಗೆಯ ಅನುಯೋಗ 
ಗ್ರಂಥಗಳಲ್ಲಿ ಒಂದಂ ; ಜೀವಾಡಿ ಷಡ್ಜ್ರವ್ಯಗಳನ್ನೂ ಏಳು ತತ್ವ 
ಗಳನ್ನೂ ನಿರೂಪಿಸುವ ಶಾಸ್ತ್ರಭಾಗ : ಇನ್ನೊಂದಧಿಕಾರಮುಂಟು 
ಪ್ರವ್ಯಾನುಯೋಗಮೆಂಬುದಂ ಕೇಳ್ವ ಬಬ್‌ಕ್ಕೆ ಜ್ಯೋಶಿಷಶಾಸ್ತ್ರವುಂ 
ವಪ್ಸಾಣಿ ಸುವೆ೦ (ನಡ್ಡಾರಾ. ೬-೦೨) ; ಕಿಟ್‌ದುಮೊಂದಧಿಕಾರದಿಂ 
ದ್ರವ್ಮಾನುಯೋಗಮೆಂಬುದುಂಟದು. ನಿವ್ಮನ್ನರಪ್ಪ ನಿಶಿತಮತಿಗಳ್ಗೆ 
ಪಂಚರಾಶ್ರಿಯೊಳೆ ಪ್ರತೀತಿಯಕ್ಕುಂ (ಸುಕುಮಾ. ೩-೩೭ ವ). "ಕರಣಾನಂ 
ಯೋಗ' ಪರಾ. (ದ್ರವ್ಯ * ಅನುಯೋಗ] 

ದ್ರಷ್ಕಾಯಿಲ (ನಾ). ಹಣವಂತ ; ಧನಿಕ ; ಶ್ರೀವಂಂತ : ಮಲ್ಲಿಶೆಟ್ಟಿಯು 
ಮೆಂಬ ಹರೆದಂಗೆ ಶರಧಿಪರ್ಯಂತ ವ್ಯಾಪಾರಮಂ ಮಾಳ್ವ ಸುತರುಂ 
. « « ಬಾಂಧವಜನಂ ಪರಿವೇಷ್ಟಿಸಿರೆ ಕೋಟಿ ದ್ರವ್ಮಾಯಿಲಂ ತ್ಕಾಗಭೋಗೆ 
ದೊಳಂ ಕೊಟತಿಲ್ಲದೆ (ಗುರುಣಾ. ೮-೪3). (ದ್ರವ್ಯ + - ಆಯಿಲ್ಕ] 

ದ್ರವ್ಮಾರ್ಜನೆ (ನಾ). ಹಣವನ್ನು ಗಳಿಸುವಿಕೆ ; ಆಸ್ತಿಯನ್ನು ಸೆಂಪಾದಿ 
ಸುವಿಕೆ : ಅವರೆ ಜೀವನದ ಮುಖ್ಯಗಂರಿ ದ್ರವ್ಯಾರ್ಜನೆಯಲ್ಲ (ಛರ್ಪುಸಾ. 
೧೦). [ದ್ರವ್ಯ * ಆರನೆ] 

ದ್ರವ್ಯಾರ್ಥಿಕನಯ (ನಾ). [ಜೈನ] ದ್ರುವ್ಯಾರ್ಥಿಕನಯ ಮತ್ತು 
ಪರ್ಯಾಯಾರ್ಥಿಕನಯಂಗಳೆಂಬ ಎರಡು ಬಗೆಯ ನಯಂಗಲಲ್ಲಿ 
ಒಂದಂ.; ದ್ರವ್ಯದ ಕಡೆಗೆ ಲಕ್ಷ್ಮ್ಯವಿಡುವುದಂ ; ಸಾಮಾನ್ಯ, ಅನ್ವಯ 
ಅಭೇದ, ಏಕತ್ವ ಇತ್ಕಾದಿ ಯಾವುದೇ ವಿಚಾರಮಾರ್ಗದಿಂದ 
ದ್ರವ್ಯದ ವಿಚಾರ ಮಾಡುವುದಂ ; ಏಳು ನಯಗಳಲ್ಲಿ ದ್ರವ್ಯಾರ್ಥ್ಧಿ 
ಕನಯ, ಪರ್ಯಾಯಾರ್ಥಿಕನಯಗಳು ಎಂದು ಎರಡು ಭಾಗ ಮಾಡಲಾಗಿದೆ 

. * ಸಾಮಾನ್ಯ, ಅನ್ವಯ, ಅಭೇದ, ಏಕತ್ವ ಇತ್ಯಾದಿ ಯಾವುದೇ 

ವಿಚಾರೆಮಾರ್ಗದಿಂದ ದ್ರವ್ಯದ ವಿಚಾರ ಮಾಡುವುದು ದ್ರವ್ಯಾರ್ಥಿಕನಯವು 
(ಜೈನಪ. ೨೨೪). [ಸಂ.] 

ದ್ರವ್ಯಾಶೆ (ನಾ). ಹಣದ ಆಸೆ ; ಧನಾಪೇಕ್ಷೆ. (ದ್ರವ್ಮ * ಆತೆ]. 

ದ್ರವ್ಯೇಂದ್ರಿಯ (ನಾ). [ಜೈನ] ಶರೀರನಾವಂಕರ್ಮದಿಂದ ದೇಹಕ್ಕೆ 
ಉಂಟಾಗುವ ವಿಶೇಷ ಚಿಹ್ನೆಗಳಂ, ಸ್ಪರ್ಶನ, ರಸನಾ, ಘ್ರಾಣ, 
ಚಕ್ಷಂ ಮತ್ತೂ ಶ್ರೋತ್ರಗಳೆಂಬಂವು ; ಕಣ್ಣು, ಕಿವಿ. ಮೂಗಂ, ನಾಲಗೆ 
ವಂತ್ತು ಚರ್ಮಗಳೆಂಬ ಐದಂ ಇಂದ್ರಿಯಗಳು : ದೃವ್ಯೇಂದ್ರಿಯಮುಂ 
ಭಾವೇಂದ್ರಿಯಮುಂ ಎಂದಿಂತು ಇಂದ್ರಿಯಂಗಳಿತ್ತೆಅಂ (ತತ್ತ ಪ್ರ. ೯೬) ; 
ದ್ರವ್ಮೇಂದ್ರಿಯಗಳಿಂದ ಜೀವಿಗಳಲ್ಲಿ ಏಕೇಂದ್ರಿಯವೇ ಮೊದಲಾದ ಐದು 
ವಿಭಾಗಗಳಾಗುತ್ತವೆ (ಜೈನಶ.೨೯8) ; ಪಂಚೇಂದ್ರಿಯಗಳಲ್ಲಿ ದ್ರವ್ಮೇಂದ್ರಿಯ, 
ಭಾವೇಂದ್ರಿಯ ಎಂದು ಎರಡು ಬಗೆಗಳು (ಕೈನಧ. ೩೦). "ಭಾವೇಂದ್ರಿಯಂ' 
ಪರಾ. [ದ್ರವ್ಯ * ಇಂದ್ರಿಯ) 

ದ್ರಷ್ಟ (ನಾ). ೧. ಕಣ್ಣ ಕಾಣಂವವನಂ ; ನೋಡಂವವನಂ : ಹೊಳೆಯಲ್ಲಿ 
ತೇಲುವನ ಉಡಿಯ ಹಿಡಿದು ಹೋಹಂತ ಅಂಧಕ ದ್ಶ(ದ್ರ ತ್ರಿಷ್ಟನ. ಹಿಂದೆ 
ಇದ್ದು ನಡೆನಡೆವಂತೆ (ಮೋಳಿಮಾ. 48-096) ; ಜೀವಾತ್ಮನಿಗೆ . , . 
ನೋಡಂತ್ತಿರುವ ಸ್ವಭಾವ ಎಂದರೆ ಸಾಕ್ಷಿತ್ವವು ಇರುವುದರಿಂದ ಇವನು 
ದ್ರಷ್ಟಾ, ಇತರ ವಸ್ತುಗಳು ದೃಶ್ಯೆ (ಹಿಂಸಾ. ೫೯7); ಕಣ್ಣು ಇತರ ವಸ್ತು 


೪೧೩೯ 


ದ್ರಾಕ್ಷಾಕವ 


ಗಳನ್ನು ಸೋಡುತ್ತದೆ, ಇದರಲ್ಲಿ ದೃಶ್ಯ, ದ್ರಷ್ಟ ಎಂದರೆ ನೋಡಲ್ಪಡತಕ್ಕ 
ಮತ್ತು ನೋಡುವವನ ಭೇದವು ಸ್ಪಷ್ಟವಾಗಿದೆ (ಜೀಪಾತ್ಮ. 93). ಪಿ. 
ಕಾಣಬಹುದಾದಂದು; ಗೋಚರಿಸುವುದು; ನೋಟಕ್ಕೆ ಸಿಕ್ಯವುದು : 
ಶಾಸ್ತ್ರಧಿಂದಲೂ ದ್ರಷ್ಟು, ' ಬೋದ್ಭಾ, ಸರ್ವಜ್ಞಾತಾ ಎಂದು ಈಶ್ವರನ 
ಸ್ವರೂಪ_ತಿಳಿಯಲ್ವ್ಪಡುವುದು (ಹಿಂದಸಾ. ೧೨೬). [ ಸಂ. ದ್ರಷ್ಟೃ) 

ದ್ರಷ್ಟವ್ಯ (ನಾ). ಸಾಕ್ಷಂತ್ಯರಿಸಿಕೊಳ್ಳಬೇಕಾದವನಂ; ದರ್ಶನವಾಗ 
ಬೇಕಾದವನಂ : ಸೇವ್ಯನಸು ಸತೃತಿಗಳಲಿ ದ್ರಷ್ಟವ್ಯನನು ದೃಢಚಿತ್ತದಲಿ 
ಮಂತ್ರವ್ಮನಾ ಶ್ರೋತವ್ಮನನು . ಅಜ್ಞಾನದಲಿ ಯೋದ್ಧ. [ಪಾಠಾ; 
ಗ]ವ್ಯನೆಂದೇ ಸೆಣಸಿದೆವಲಾ (ಳುವ್ಮಾಅ. ೬-೬೪). [ಸಂ.) 


19] ದ್ರಷ್ಟಾರ (ನಾ). ದೈವಿಕವಾದ ತಿಳಿವಳಿಕೆಯನ್ನು ಹೊಂದಿದವನಂ ; 


ದಿವ್ಯದೃಷ್ಟಿಯಂಳ್ಳವನು ; ದಾರ್ಶನಿಕ ; ಪ್ರವಾದಿ: ಕ್ರೌಂಚದರ್ಶನ 
ಕವಿಯು ಮಂತ್ರದ್ರಷ್ಟಾರ (೪್ರೌಂದಧೃ. ೩೩-೦೩) ; 'ಸಾಖಖ್ಯದರ್ಶನದ 
ದ್ರಷ್ಟಾರ ಮಹರ್ಷಿ ಕಪಿಲ (ಭಾರದ. ೧೧೦); ಆ ಕ್ಷಣದಿಂದಲೇ ಹಜರತ್‌ 
ವಂಹಮ್ಮದರು ದ್ರಷ್ಟಾರರಾದರು (ಮನೋನಂ. ೨೪6). . [ ಸಂ. ದ್ರಷ್ಟ್ಟ) 


38 | ದ್ರಾಕ್ಷಾಪಾಕ (ನಾ). ([ಕಾವ್ಯಕುಸ) ಸರಳವಾಗಿ ಹಾಗಂ ಸುಲಭವಾಗಿ 


36 


ರಸವನ್ನು ಗ್ರಹಿಸಲು ಸಾಧ್ಯವಾದ ಶೈಲಿ; ದ್ರಾಕ್ಷಿಯ ಹಣ್ಣನ್ನು 
ಬಾಯಿಗೆ ಹಾಕಿಕೊಂಡು ಸುಲಭವಾಗಿ ಅಗಿದು ಅದರ ರಸವನ್ನು 
ಗ್ರಹಿಸಬಹುದು. ಹೀಗೆ ಸುಲಭವಾಗಿ ಅರ್ಥವಾಗಂವುದಂ 
ದ್ರಾಕ್ಷಾಪಂಕ : ದ್ರಾಕ್ಷಿಪಾಕಮೆನೆ . . . ಅರ್ಥಮಂ ತಿಳಿವಾಗುಳುಂ 
ತಾತ್ಪರ್ಯವಾಶೂಹಿಸುವಾಗಳುಂ ಒಂದೇ ಬಗೆಯಾಗಿ ಅಂದವಹಾಗಿರ್ಕುಂ 
(ಅಪ್ಪತಿ. ೨೨-೦೯) ; ದ್ರಾಕ್ಷಾಪಾಕದಂದದಿ . . . ನಾರೆಚಿಪೆ ಕಾವ್ಯವ 
ಸಾನಭದಿತದಲಿ (ಬಿಜೃಪು. ೩-೯) : ದ್ರಾಕ್ಷಾಪಾಕಕ್ಕೆ :-ಎಣಿಸೆ ನಖಂಗಳಿಂ 
ದುಡಿಯದಿರ್ದ ಚಿಗುರ್‌ ಕಡೆದೆಜ್ಜವಿಕ್ಕದೊಳ್ಳಣಿ ಸವಿ ನೋಡದಿರ್ದಭಿನವಂ 
ಮಧು . . . ಆಕೆಯ ರೂಪನಘಂ ಗಡಾ ಅದಕ್ಕೆಣೆಯೆನೆ ಭೋಕ್ತ್ಯವಂ 
ವಿಧಿಯದಾವನನೊಂದಿಪನಾಹ ಕಾಣೆ ನಾಂ (ಕೈಏಡಿ. ೨3೫9). "ನಾರಿಕೇಳ 
ಪಾಕ' ಪರಾ. ([ಸಂ.7 

ದ್ರಾಕ್ಷಾಫಳ (ನ್ಯಾ). ದ್ರಾಕ್ಷಿಯ ಹಣ್ಣು: ಆಯ್ಕ ಹಾವುಮೆಕ್ಕೆಯಲ್ಲಿ 
ದ್ರಾಕ್ಷಾಫಳವನಳಿಸುವರೆ (ಅದವ..೦೩-೨೯). [ಸಂ. ದ್ರಾಕ್ಷಾಫಲ) 

ದ್ರಾಕ್ಷಾರಸ (ನಾ). ೧. ದ್ರಾಕ್ಷಿಯ ಹಣ್ಣಿನ ರಸ; ದ್ರಾಕ್ಷಾಸಾರ. 3 
ದ್ರಾಕ್ಷೆಯ ರಸದಿಂದ ತಯಾರಿಸಿದ ವಂದ್ಯ ; ಪುರೋಹಿತ 
. . » ತೆಟ್ಟೆಯೊಂದರಲ್ಲಿ ರೊಟ್ಟಿಯನ್ನು ಸಣ್ಣಸಣ್ಣ ಚೂರುಗಳಾಗಿ ಕತ್ತರಿಸಿ 
ಕ್ರಮವಾಗಿರಿಸಿ, ಅನಂತರ ಅವುಗಳನ್ನು ಒಂದು ಬಟ್ಟಲಿನಲ್ಲಿದ್ದ ದ್ರಾಕ್ಷಾರಸಕ್ಕೆ 
ಸುರಿಯುತ್ತಿದ್ದನು (ಪುನರು. ೧೭೫) : ಸೀಸೆಯನ್ನು ತಂಪಾದ ಕೆಂಪು ದ್ರಾಕ್ಷಾ 
ರಸದಿಂದ ತುಂಬಿ ಮರ್ಯಂಕಳು ಅದನ್ನು ವನ್ಮೂಷನಿಗೆ ಕೊಟ್ಟಳು 
(ಮಲೆನಾ. ೬೭). [ ಸಂ. 

ದ್ರಾಕ್ಷಾರಿಷ್ಟ (ನಾ). [ವೈದ್ಯ] ಕೆಲವು ಔಷಧದ್ರವ್ಯಗಳ ಸಾರವನ್ನು 
ಬಟ್ಟೆಯಂಳಿಸಿ ತೆಗೆದು, ಸಕ್ಕರೆ `ಜೀನಂ' ವಂಂತಾದ ವಸ್ತು 
ಗಳೊಡನೆ ಕೂಡಿಸಿ ದ್ರಾಕ್ಷಾರಸವನ್ನು ಸೇರಿಸಿ ತಯಾರಿಸುವ ಒಂದಂ 
ಬಗೆಯ ಕಷಾಯಂ. (ಸಂ.] 


ಆ] ದ್ರಾಕ್ಷಾವಲ್ಲಿ (ನಾ). ದ್ರಾಕ್ಷಿಯ ಹಣ್ಣಿನ ಬಳ್ಳಿ: ದ್ರಾಕ್ಷೆಬಳ್ಳಿ: ದ್ರಾಕ್ಷಿ 


46 


ವಲ್ಲಿಯೆ ಫಲಮನಪೇಕ್ಷಿಸುವೊಡೆ ಕೋಟಿಯೆ(ಯ)ಚ್ಚಮಂ ತೊಡೆ, ಮೇಣ 
ಭ್ಯುಕ್ಷಿಸು ಮಾಂಸಕಷಾಯಮನಕ್ಷೂಣಫಲಂಗಳಕ್ಕು೦ (ಲೋಕೋಪ, ೬-೩೩). 
[ಸಂ.] 
ದ್ರಾಕ್ಷಾಸವ (ನಾ). - ದ್ರಾಕ್ಷಾರಸ ೨: ಫ್ರಾನ್ಸ್‌, ಪೋರ್ತುಗಾಲ ದೇಶ 
ಗಳಿಂದ ತರತರೆದ ದ್ರಾಕ್ಷಾಸವಗಳೂ ಮದ್ಯಗಳೂ ಬರುತ್ತವೆ (ಮುಂಬಯಿ. 
೪-೧೬೦). [ಸಂ.) 
42 


ದ್ರಾಕ್ಷಿ 


ದ್ರಾಕ್ಷಿ (ನಾ). ೧. ಒಂದಂ ಬಗೆಯಂ ಬಳ್ಳಿ ಮತ್ತು ಅದರ ಹಣ್ಣು ; 
ಗೋಸ್ತನಿ: “ಗೋಸ್ತನಿ ಮೃದ್ವೀಕಾಭಿಧಾನೆ ತಾಂ ದ್ರಾಕ್ಷಿ (ವಸ್ತುಳೋ, 
ಮಾಂಸರಸಮಂ ಕಷಾಯಂ ವಸಡಿ ತೊಡೆಯುತ್ತುಮಿರಲ್‌ 
ದಾಕ್ಷಿ ಸಂಪೂರ್ಣ ಫಲಮಪ್ಪುದು (ರೋಕೋಪ. ೬-೫೩ ಏಳೆ); ನಮ ಲ್ಲಿ 
ದ್ರಾಕ್ಷಿಯನ್ನು ಸುಲಭವಾಗಿ ಬೆಳೆಸಬಹುದು (ಶೃವಮು, ೩೪). ೨. ಒಣಗಿದ 
ದ್ರಾಕ್ಷಿ: ದ್ರಾಕ್ಷಿ, ಗೋಡಂಬಿಗಳ ಜಿಲೆ ಈಗ ಬಹಳ ಹೆಚ್ಚು (ರೂರ). 
[ಸಂ. ದ್ರಾಕ್ಷಾ] 
ದ್ರಾಕ್ಷಿಟೂರ್ಣ (ನಾ). ದ್ರಾಕ್ಷಿ ವಂಂಂತಾದ ಅನೇಕ ಔಷಧಿದ್ರವ್ಯಗಳನ್ನು 
ಹಾಕಿ ಮೂಡಿದ ಪುಡಿ: ದ್ರಾಕ್ಷಿಜೊರ್ಥಿ-ದ್ರಾಕ್ಷಿಹಣ್ಣು, ಕೊತ್ತುಂಬರಿ 
- ಚೂರ್ಣಿಸಿ . . , ನಿತ್ಯವೂ ಉದಯಕಾಲದಲ್ಲಿ ಸೇವಿಸೆ ವಿಶ್ವಜ್ವರೆ; 
ಜಾ ಕಾಮಾಲೆ ie ಮಾಣ್ಣು ೦ (ಸಕವೈ. 
[ದ್ರಾಕ್ಷಿ * 'ಟೂರ್ಣ, ] 
ದ್ರಾಕ್ಷೆ (ನಾ). ೧. ಎ ದ್ರಾಕ್ಷಿ ೧.: “ಮೃದ್ವೀಕಾ, ಗೋಸ್ತನೀ, ದ್ರಾಕ್ಷಾ, 
ಹಾರಹೂರಾ- ಈ ೪ದ್ರುಕ್ಷೆೆ (ಹಲಾಯು. ೩೨-೪೦) ; ಓಳಿ ಮೆಣಸನಂ 
ದ್ರಾಕ್ಷೆಯನು ರೆಸದಾಳಿ ದಾಳಿಂಬಂಗಳಿ ತವೆ ಬಾಲದಿಂದಲಿ ಕಿತ್ತೊರಸಿ 
ಹುಡಿಹುಡಿಮಾಡಿದನು ಹನುಮ (ಕೌಶಿರಾ. 9೦-೨0) ; ತೆಗೆದ"*ತೊಟ್‌ 
ಕಾಲುವೆಗಳುದ್ಧಾನಗಳ ಕಳಮ ದ್ರಾಕ್ಷೆ ಧವಳೇಕ್ಷುಗಳೆ ವನವೀಥಿಗಳನೀಕ್ಷಿಸು 
ತರೆಸನೈತಂದ (ತೊರರಾ. ೧-೬-೧೦). ವಿ.ಎ ದ್ರಾಕ್ಷಿ ೨: ಅರೆದಿಂಬಾಗಿರೆ 
ಬೆಂದ ಪೋಟಕಿಗೆಗಳಂ ತಚ್ಚೂರ್ಣ ಪಂಚಾಂಶವಪಗಿರೆ ಖರ್ಜೂರಮನೆಲ್ಲದಂ 
ದೆಆದ ಪಣ್ಣಂ ದ್ರಾಕ್ಷೆಯಂ. ಮತ್ತೆ ಶರ್ಕರೆಯು ಪೊಯ್ದು . , . ಖಂಡ 
ಲಡ್ಡು ಗೆಗಳಂ ಮಾಟಕ್ಕಿಂದುವಿತಾ ಮಾಟಿಕ್ಕಿಯಿರಿ (ಟೋಕೋಪ. ೮-೦೪). 
ದ್ರಾಕಾದಿ ಫೃತ ಎ ದ್ರಾಕ್ಷೆ ಮುಂತಾದ ಅನೇಕ ಔಷಧಿದ್ರಷ್ಯಗಳನ್ನು 
ಹಾಕಿಮಾಡಿದ ಔಷಧಿ, -ಲೇಹ್ಮ : ದ್ರಾಕ್ಷದಿಫೃತೆ .'. . `ಈ ಘೃತ 
ವನ್ನು ಹೊಟ್ಟೆ ಗೆ ಸೇವಿಸುವುದರಿಂದ ಅಸ್ಥಿಗತಜ್ಜರ ..; ಪುರಾಣಜ್ಮ ್ವರೆಗಳೆಲ್ಲಾ 
ವಹಾಣುವುವು (ಸಕವೈ. ಪರಿ 90೬). ದ್ರಾಕ್ಷಾದಿ ಚೂರ್ಣ ಎ ದ್ರಾಕ್ಷಿಚೂರ್ಣ ; 
ದ್ರಾಕ್ಷಾದಿಚೂರ್ಣ-ದ್ರಾಕ್ಷೆ, ಭತ್ತದರಳು. , , ಈ ದ್ರವ್ಯಗಳಿಗೆ ಸಮಭಾಗ 
ಸಕ್ಕರೆಯನ್ನು ಹಾಕಿ ಸೇವಿಸಲು ಪಿತ್ತರೋಗ, ಪಾಂಡು, ಕುಮಿಲಾ ರೋಗೆ 
ಗಳು, ರಕ್ತಪಿತ್ತ, ದಾಹಜ್ವರಗಳು ಪ್ರಮೇಹಗಳು ವನಾಣುವುವು (ಸಳಪೈ. ಪರಿ 
೪೧೬). ದ್ರಾಕ್ಷಾದಿ ಲೇಹ್ಯ - ದ್ಯುಕ್ಷೆ ಮಂಂತಾದ ಅನೇಕ ಔಷಧಿ ದ್ರವ್ಯ 
ಗಳನ್ನು ಹಾಕಿ-ಮಾಡಿದ ಔಷ ಲೇಹ್ಯ : (8) 
[ ಸಂ. ದ್ರಾಕ್ಷಾ] 
ತಾಗ್ಭೃತಕ (ನಾ), ಬಾವಿಯಿಂದ ಆಗ ತಾನೆ ಸೇದಿದ: ನೀರಂ: 
ದ್ರಾಗ್ಭೃತಕಂಯೆಂಬುದು ಅಗಟಕ್ತಿಯ ನೀರ್‌” (ಹಲಾಯು, ೧೦೭-೨೭). 
[ ಸಂ.) 
ದ್ರಾಫಿಮ (ನಾ). ಉದ್ದ ; ನೀಳ; ದೀರ್ಫತೆ: “ದ್ರಾಘಿಮಮಕ್ಕುಂ 
ಪ್ರಾಂಶುತೆ” (ವಸ್ತುಕೋ. ೧೦೫-೨೫೯); ಮುದದಿಂದಂ ದ್ರಾಫಿಮತಶ್ಲಾಘಿ 
ಬಾಹುಗಳಿಂದಂ ತೆಗೆದಬ್ಬಿಕೊಂಡನರೆಸಂ ಶ್ರೀರೊಪಕಂದರ್ಪನಂ (ಸುಳುಮಾ. 
೧೦-೨); ಮೂಷೆಯಿಟ್ಟ ತೆಆದಿಂ ಗ್ರಾವಸ್ಥಲಂ ಲೋಹವಾದುವು ರೇಣಸ್ಕಲಿ 
ಕಂಜುವಿಟ್ದುವು ನಿದಾಘದ್ರಾಫಘಿಮೋದ್ರೇಕದೊಳ (ಪಂರಾಮಾ. ೭-೪೭) ; 
ದಿಶಾಕರಿ ಹಸ್ತಾಯತಮಾಂಸಲಂ ಭುಜಗರಾಜದ್ರಾಘಿಮಂ ವಿಶ್ವಭೂಭರಮಂ 
ತಾಳ್ಗಿದುದೊಂದೆ ದಕ್ಷಿಣಭುಜಾದಂಡಂ ಧರಾಧೀಶನಾ (ಅನಂಪು. ೨-೬). 
[ ಸಂ. ದ್ರಾಭಮನಿ್‌ ] 
ದ್ರಾಫಿಷ್ಮ (ಗಂ). ತಂಂಬಾ ಉದ್ದವಾದ ; ಅತಿ ದೀರ್ಫಪಾದ ; ಬಲಂ 
ನೀಳವಾದ, (ಸಂ.]) 
ದ್ರಾಪ (ನಾ). ೧. ಕೆಸರಂ; ರಾಡಿ. ೨. ಗಗನ; ಆಕಾಶ, ೩. ದಡ್ಡ; 
ಮೂರ್ಶ ; ತಿಳಿಗೇಡಿ. [ ಸಂ.) 


೩೬-೨೨) ; 


ಕ). 


೪೧೪೦ 


ದ್ರಾವ 


ದ್ರಾಬೆ, ದ್ರಾಭೆ (ನಾ). ೧. ದಡ್ಡ ; ಪೆದ್ದ; ಮೂರ್ಯ. ೨. ಕೆಲಸಕ್ಕೆ ಬಾರ 
ದವನಂ ; ನಿಷ್ಟ ಯೋಜಕ. ೩. "ಕೊಳಕ; ಹೊಲಸು ಮನಂಷ್ಯ, 
೪, ದಂರ್ಬಲ ವ್ಯಕ್ತಿ: ಈಗಿನವರು ನಾಜೂಕು ಕಲಿತುಕೊಂಡು 
ಬಿಟ್ಟಿದ್ದುರಮ್ಮ. . . ಒಂದೋ ಎರೆಡೋ ಆಗಲಿಕ್ಕಿಲ್ಲ-ದ್ರಾಬೆಗಳ 
ಹಾಗೆ ಆಗುವುದು (ತಾಯಿಕ. ೪೭). ದ್ರಾಭೆ : ೩, ಅವನ ಮೈಬಟ್ಟಿಗಳೂ 
` ಕೊಳೆ ಹತ್ತಿ ನಾರುತ್ತಿದ್ದುವು. , , ಅಂತಹ ಎಷ್ಟೋ ಒಂದು ದ್ರಾಭೆಗಳನ್ನು 
ಪ್ರಪಂಚದಲ್ಲಿ ನೋಡಿದ್ದರಿಂದ ಅದರಲ್ಲಿ ಅವರಿಗೆ ನ್ಯೂನತೆ ಅಷ್ಟೇನೂ 
ಕಾಣಿಸಲಿಲ್ಲ (ಸುಖವಿ. ೮೪). 
ದ್ರಾಬೆ ಜನ ಎ*ಕೊಳಕುತನದಿಂದ ಕೂಡಿದ ಜನ: ಮೈಗೆ ಸ್ನಾನವನ್ನು 
ಕಾಣಿಸದಂಥ ದ್ರಾಬೆಜನಗಳು ಇವರು (ರೂಂ). ದ್ರಾಚೆ ನಂಟ - ಅಸಹ್ಯ 
ವನ್ನು ಹುಟ್ಟಿಸುವ ನಂಟ ; ಬೇಜಾರಂ ಹೊಂದಂವೇತೆ ಮಾಡುವ 
ಬಂಧಂ: ಈ ದ್ರಾಬೆ ನಂಟನ ಕಾಟ ನಮಗೆ ತಪ್ಪಿದ್ದಲ್ಲ (ಊಂ). ದ್ರಾಬೆ 
ಮಾತು ೬ ಕೆಲಸಕ್ಕೆ ಬಾರದ ಮಾತೆಂ ; ನೀರಸವಾಕ್ಯ : ಅವನ ದ್ರಾಬೆ 
ಮಾತು ಯಾವ ಪರಿಣಾಮವನ್ನೂ ಬೀರುವಂತಿರೆಲಿಲ್ಲ (ರೂಂ). ದ್ರಾಬೆ 
= ಸಪ್ಪೆಯಾದ ವಂಖ; ನೀರಸ ವಂಂಖ; ನಿಸ್ತೇಜವಾದ 
ವಂಖ : ದ್ರಾಬೆಮುಖಕ್ಕೆ ಸೋಬಾನೆ ಒಂದು ಕೇಡು (ಗಾದೆ). ದ್ರಾಬೆ 
ಮೂತಿ - ದ್ರಾಬೆವಂಖ : ಈ ದ್ರಾಬೆಮೂತಿಗೆ ಎಷ್ಟು ಮಾಡಿದರೂ ಅಷ್ಟೇ 
(ಕೂಡಿ). ದ್ರಾಬೆಮೋರೆ ಎ ದ್ರಾಬೆವಂಂಖ : ಅವರು ದ್ರಾಬೆಮೋರೆ ಹಾಕಿ 
ಕೊಳ್ಳುವುದನ್ನು ನೋಡಿದರೆ ಮತ್ತೂ ರೇಗುತ್ತದೆ (ಕೂಂ). 
[ ಆಸಂ. ದ್ರಾಪ./ತಮಿ, ತಿರಾವೈ; ತೆಲು. ದ್ರಾಬ , ದೇದೆ) 
ದ್ರಾಭೆ "ದ್ರಾಬೆ' ನೋ. 
ದ್ರಾಮಿಡ (ಗು). ದ್ರಾವಿಡದೇಶಕ್ಕೆ ಸಂಬಂಧಿಸಿದ : ತಾಂತ್ರಿಕಸಿದ್ಧಿ 
ಮಂತ್ರಂಗಳಿಂ ದ್ರಾಮಿಡ ವೈಕೃತ ಪ್ರಾಕೃತ . , . ಕ್ಷುದ್ರಮಂತ್ರಂಗಳಂ 
ಬೇಜ್‌ ಬೇಲ? ಉಪದೇಶ ಅನುಷ್ಮಾನವರೀಕ್ಷಿಗಿಂ ವಿವೇಕಿಸಿ ತಿಳಿದಿರಲಕ್ಕುಂ 
(ವಿವೇಕ. 60). [ ಸಂ, ದ್ರಾವಿಡ] 
ದ್ರಾಮಿಡಗೌಳ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ; ಗೌಳ 
ರಾಗದ ಒಂದು ಪ್ರಭೇದ : ಕರ್ಣೂಟಗೌಳ ದ್ರಾಮಿಡಗೌಳವೆಂಬೇಳುಂ 
ಉಪಾಂಗಗೌಳ ರಾಗಂಗಳು (ವಿವೇಕ. ೨೩9). [< ಸಂ. ದ್ರಾವಿಡಗೌಲ] 
ದ್ರಾಮಿಡಘೂರ್ಜರಿ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ ; 
ಘೂರ್ಜರಿ ರಾಗದ ಒಂದು ಪ್ರಭೇದ : ಮಹಾರಾಷ್ಟ್ರಘೂರ್ಜರಿ 
ಸೌರಾಷ್ಟ್ರ ಘೂರ್ಜರಿ ದ್ರಾಮಿಡಘೂರ್ಜರಿ ದಕ್ಷಿಣಘೂರ್ಜರಿಯೆಂಬ ನಾಲ್ಕುಂ 
ಉಪಾಂಗಘೂರ್ಜರೀ ರಾಗಂಗಳು (ವಿವೇಕ. ೨೩೪). 
[ ಆಸಂ. ದ್ರಾವಿಡಗೂರ್ಜರೀ) 
ದ್ರಾಮಿಡವರಾಳಿ (ನಾ). [ಸಂಗೀತ] ಒಂದು ರಾಗದ ಹೆಸರು ; ವರಾಳಿ 
ರಾಗದ ಒಂದಂ ಪ್ರಭೇದ _ ಸಿಂಧುವರಾಳಿ ಕನ್ನಡವರಾಳಿ ದ್ರಾಮಿಡ 
ವರಾಳಿ ಪ್ರಥಮವರಾಳಿಯೆಂಬ ನಾಲ್ಕು ರಾಗಂಗಳುಂ ಉಪಾಂಗವರಾಳಿಗಳು 
(ವಿವೇಕ. ೨೩೪). [ -ದಸಂ. ದ್ರಾವಿಡವರಾಲೀ ) 
ದ್ರಾಮಿಡಿ (ನಾ). ತಮಿಳುನಾಡಿನ ಹೆಂಗಸಂ ; ದ್ರಾವಿಡ ದೇಶದ ಸ್ತ್ರೀ: 
ಜೃಂಭತ್ಕೋಕೀ ವಿಯೋಗಾನಲ ವಿಪುಲ ಶಿಖಾಜಾಲ ಮುತ್ತಾಲನೃತ್ತಾರಂಭೆ 
ಕ್ಷುಭ್ಕದ್ಲಿರೀಶಪ್ರಚುರತರೆ ಜಟಾಮಾಲಮಾಶಾಂಗನಾ ಕೌಸುಂಭಾರಕ್ತೋ 
ತ್ತರೀಯಂ ಮಸಗಿತು ರಜನೀದ್ರ್ರಮಿಡೀಗಂಡಪಾಳೀಶುಂಭತ್ಸಿ೦ಂಧೂರಕಂ 
ಸಾಂಧ್ಯರುಚಿರವಿಕರೋತ್ಕೃತ್ತಮಂ ದೇಹರೆಕ್ಟ೦" (ಜಳವಿ. ೬-೮). 
ದ್ರಾವಿಡ * -ಇ್ಯ) 
ದ್ರಾವ (ನಾ). ೧. ಓಡಂವಿಕೆ; ಪಲಾಯನ. ೨: ವೇಗ ;. ರಭಸ. 
೨. ಹರಿಯಂವಿಕೆ ; ಪ್ರವಹಿಸುವಿಕೆ. ೪ ಕರಗಿಸಂವಿಕೆ. ೫. ಬಟ್ಟಿ 
ಯಿಳಿಸುವುದಂ. (ಸಂ.) 


ದ್ರಾವಕ 


ದ್ರಾವಕ (ಗು). ೧. ಓಡಂವಂತೆ ಅಥವಾ -ಹರಿಯಂವಂತೆ 'ಮಾಡಂವೆ. 
೨. ಕರಗಿಸಂವ; ನೀರಾಗಿಸುವ. (ನಾ). ೩. ಕಾಂತಾಕರ್ಷಣವುಳ್ಳಂದಂ; 
ಅಯಂಸ್ಕಾಂತ ; ಸೂಜಿ ಗಲ್ಲಂ. ೪. ಚಂದ್ರಕಾಂತಶಿಲೆ. ೫. ಕಳ್ಳ; 
ಚೋರ. ೬. ಚಾತುರ್ಯವುಳ ವನು ; ಕುಶಲ; ಚತಂರ : ತೀವಿದರು 
ಹೊಅವಳಯದಲಿ ನಾನಾವಿಧದ ನಾಟಕದ ನರ್ತನಭಾವಕದ್ರಾವಕ 
ಸುಗಾಯಕ ಮಲ್ಲಚಿತ್ರಕರು (ಕುವ್ಶಾಆ. ೦-೨೦) ; ಕೋವಿದರು ಕರ್ಣಾಂಛ್ರ 
ಯೆಂಗಹೀನೆರು ಮೂಕವಾಮನರು ದ್ರಾವಕರು ಜೂಜಿಗರು ಬಿರುದುಗಳ 
'ಶೋರುವರು (ತುರಂಗ. ೩೯-೩೫). ೭. ಕಾಮುಕ ;: ವ್ಯಭಿಚಾರಿ, ೮. ಜೇನು 
ವೆಂಣ. ೯. [ವೈದ್ಯ] ಬಟ್ಟಿಯಿಳಿಸಿ ತಯಾರಿಸಿದ ಔಷಧಿ : 
ದ್ರಾವಕವನ್ನು ಗಂಟಲೊಳಕ್ಕೆ ಲೇಪನ ಮಾಡಿಸಿಕೊಂಡೆ (ನಂಟರು. ೩೮). 
೧೦. [ವಿಜ್ಞಾ] ಲೋಹವೇ ವಂಂತಾಧಂವನ್ನು ಕರಗಿಸಲೌ 
ಉಪಯೋಗಿಸಂವ ಒಂದಂ ಬಗೆಯಂ ರಾಸಾಯನಿಕ ದ್ರಾವಣಾವಂ : 
ಸುಬ್ಬುವಿನ ಸಿಟ್ಟು ದ್ರಾವಕದಲ್ಲಿ ಬಿದ್ದ ಲೋಹದಂತೆ ಕರಗಿಹೋಯಿಂತು 
(ಭೀಮಾ. ೦೬೨) : ರಾಸಾಯನಿಕಯಂಂತ್ರಗಳಿಂದ ಬರುವ ದುರ್ವಾಸನೆಯ 
ದ್ರಾವಕಗಳೆಲ್ಲಾ ನದಿಗಳಲ್ಲಿ ಬೆರೆತರೆ ಇನ್ನೇನಾಗುತ್ತೆ? 

[ಸಂ.7 

ದ್ರಾವಣ (ನಾ). ೧. ದ್ರವರೂಪದ ವಸ್ತು; ದ್ರವವಸ್ತು : ಪೊಟಾಸಿಯಂ 
ಪರ್ಮಾಂಗನೇಟ್‌ ದ್ರಾವಣವಾದರೋ ನೋಡುವುದಕ್ಕೆ ಊದಾಬಣ್ಣವಾಗಿ 
ಕಂಡರೂ ಹಸುರು, ನೀಲಿ ಬಣ್ಣಗಳ ಕೆಲವು ಭಾಗಕ್ಕೆ ಮಾತ್ರ ಸ್ವಲ್ಪವೂ 
ಪಾರದರ್ಶಕವಾಗಿರದೆ ಉಳಿದ ಬಣ್ಣಗಳಿಗೆ ಸಾಧಾರಣವಾಗಿರೆತ್ತದೆ 
(ಳೌತವಿ. ೦೩೫) ; ಇನ್ನೊಂದು ಚೂರನ್ನು ಅದರೊಡನೆ ಸುಲಭವಾಗಿ 
ಬೆರೆಯುವ ದ್ರಾವಣದಲ್ಲಿಡುತ್ತೇನೆ (ಯೋರಪು- 8೭). ೨. ಕರಗಿಸುವಿಕೆ. 
೩: (ಆಲಂ) ಮರುಳಾಗುವಿಕೆ ; ಮೋಹಗೊಳ್ಳೂವಿಕೆ: ಆ ಬೇರನ್ನು 
ತಾಮ್ರದ ತಗಡಿಗೆ ಹುದುಗಿಸಿ ಹಲ್ಲು ನುಲಿಯೆ ಏಳನೆಯ ಉಪ್ಪರಿಗೆಯಲ್ಲಿ 
ಇದ್ದ ಸ್ತ್ರೀಯಾದರೂ ದ್ರಾವಣ ತಪ್ಪದು (ಏವೈವಿ. ೨೦೨). : [ ಸಂ. ] 

ದ್ರಾವಣಿ (ನಾ). ಕರಗಂವ ಸ್ವಭಾವವುಳ್ಳುದಂ ; ನೀರಾಗುವಂಥುದಂ: 
ಆಮರ್ದಿನುಂಡಿಗೆಗಳಿನಿಸುವ ಪಾಲುಂಡೆಗಳುಮನತಿಮೃದುಲಲಿತಕೋಮಲ 
ತಲಸಂಗಮಾತ್ರ ದ್ರಾವಣಿಯಪ್ಪ ಶಾಕವರ್ಶಿಗೆಗಳುಮಂ ... ಪರಿಜನಕ್ಕೆಲ್ಲಂ 
ಬಡ್ಡಿಸಿದಾಗಳ* (ಸುಕುಮಾ. 9೦೨೨೯ ವು. (ಸಂ. ದ್ರಾವಣಿನ್‌ ] 

ದ್ರಾವಣೀಯ (ಗು). ಕರಗಂವ; ದ್ರವಿಸಂವ : ಅತಿವದುರಸನಾಸಮ್ಮರ್ದನ 
ಮೂುತ್ರದ್ರಾವಣೀಯಘೃತಪೂರಮುಂ (ಅದಿಪು.-೦೧-೨೬ ವು. [೫0.-] 

ದ್ರಾವಾಗ್ನಿ (ನಾ). ಕರಗಿ ಹರಿಯಂವ ಬೆಂಕಿ ; ಲಾವಾರಸ : ಬೆಂಕೆವೆಟ್ಟು 
ಗಳೋಕರಿಸಿದುವು ಭಯಂಕರೆಯಂಗಾಂತಕದ್ರಾವಾಗ್ನಿಯಂ (ಶ್ರೀರಾಮಾ, 
50೭-೦೯೭). [ದ್ರಾವ+ ಅಗ್ನಿ) 

ದ್ರಾವಿಡ (ಗಂ). ೧. ದ್ರವಿಡಕ್ಕೆ ಸಂಬಂಧಿಸಿದ : “ದ್ರಾವಿಡ” ಎಂಬ ಶಬ್ದ 
ದ್ರಮಿಳ ಎಂಟ, ಒಂದು ಪೂರ್ವರೂಪದಿಂದ ಬೆಳೆದಿರುವ ರೂಪ ಎಂದು 
ತೋರುತ್ತದೆ . (ನಮ್ಮನು. 09). "ದ್ರಾವಿಡಕಂಲ', "ದ್ರಾವಿಡಭಾಷೆ' 
ಪರಾ. (ನಾ). ೨, ದ್ರಾವಿಡದೇಶಕ್ಕೆ ಸೇರಿದವನಂ : ಮಧ್ಮಧಾರತದ 
ಪಶ್ಚಿಮ ಉತ್ತರ ಮಧ್ಮಭಾಗಗಳಲ್ಲಿ ಕ್ರಿ. ಪೂ. ೧೫೦೦ ರಿಂದ. ೮೦೦ರವರೆಗೆ 
... ತುರೇನಿಯನ್‌ ಪಂಗಡದವರು ಪ್ರಭುತ್ವ ಮಾಡುತ್ತಿದ್ದರು, ಅವರನ್ನೇ 
ಸೌಲಭ್ಯದೃಷ್ಟಿಯಿಂದ ದ್ರಾವಿಡರೆಂದು -ಕರೆಯಲಾಗಿದೆ (ಛಾರದ. ೦೭೦). 
ಒ.ದಾ ಫ್ರವಿಡದೇಶಕ್ಕೆ ಸಂಬಂಧಿಸಿದ ಭಾಷೆ : ಇವುಗಳಲ್ಲಿ ಸಿಗುವ . . . 
ದ್ರಾವಿಡದ ಪದಗಳು ಮುಖ್ಯವೆನ್ನಬಹುದು (ದ್ರಾವಿವಿ. ಆ). ೪. ತವಿಂಳಂ 
ದೇಶ: ಅವಟ್‌ಂ. ಪೊಜಗೆ ಮತ್ತಂ ಕರ್ನಾಟಕ ಆಂಧ್ರ ದ್ರಾವಿಡ ,`, , 
ದೇಶಭಾವೆಗಳೊಳ್‌ ಪುಟ್ಟುವವೆಲ್ಲಂ ಸರ್ವವಿಷಯಭಾಷಾಜಾತಿಗಳಕ್ಕುಂ 
(ಛಂದೋಂಜು. ಕ. ೧-೬೭ ಅಡಿ). ೫. ಒಂದಂ ಜನಾಂಗ ವಂತ್ರು ಆ 


(ಶಿಲ್ಪಸಾ. ೦೩೭). 


೪೧೪೧ 


ದ್ರಾವಿಡಪ್ರಬಂಧ 


ಜನಾಂಗಕ್ಕೆ ಸೇರಿದವನಂ ; ತಮಿಳಂನಾಡಿನವನಂ ; ಶಿಗಂಳ ; “ತಿನುಳ 
ದ್ರಾವಿಡನಕ್ಕು” (ಮಂಗರಾ. ೧೦೨-೭). ೬, ಎ ದ್ರಾವಿಡಸಂಘ: ಸಂಘಗಳು: 
ಮೂಲ, ನಂದಿ, ಯಾಪನೀಯ, ಯಾಪನೀಯನಂದಿ, ದ್ರಾವಿಡ, ಶ್ರೀಸಂಘ, 
ಕಿತ್ತೂರು (ಳಶಾಅ. 6೬). ೭. [ವಾಸ್ತು] ಭಾರತೀಯ ವಾಸ್ತುಶಿಲ್ಪದ 
ನಾಗರ, ದ್ರಾವಿಡ ಮತ್ತ. ವೇಸರಗಳೆಂಬ ವರಂ ಪ್ರಭೇದಗಳಲ್ಲಿ 
ಒಂದು; ದಕ್ಷಿಣ ದೇಶದಲ್ಲಿರುವ ವಾಸ್ತುಶಿಲ್ಪ% ಆರಂ ಅಥವಾ 
ಎಂಟಂ ವಂಂಖಗಳುಳ್ಳ ದೇವಾಲಯ: ಶಿಲ್ಪಶಾಸ್ತ್ರಗಳಲ್ಲಿ . . . ಉತ್ತರ 
ಭಾರತದಲ್ಲಿ ನಾಗರೆ, ಕಾವೇರಿಗೆ ದಕ್ಷಿಣದಲ್ಲಿ ದ್ರಾವಿಡ, ಮಧ್ಯದಲ್ಲಿ ವೇಸರ 
ರೀತಿಗಳಿವೆಯೆಂದು ಹೇಳಿದೆ (ಹೊಯ್ಕವಾ. ೧): ಕಾಮಿಕಾಗಮ ಮತ್ತು 
ಸುಪ್ರಭೇದಾಗಮಗಳಲ್ಲಿಯೂ ಈ ಮೂರು ರೀತಿ (81716)ಗಳ ವಿಷಯವನ್ನು 
ಹೇಳಿದೆ. ಅವುಗಳೇ ನಾಗರೆ, ದ್ರಾವಿಡ ಮತ್ತು ವೇಸರ (ಛಾರದ. ೪೯೨). 
ದ್ರಾವಿಡ ನಮೂನೆ ಎ ದ್ರಾವಿಡ ವಾಸ್ತೂಶಿಲ್ಪದ ಮಾದರಿ ; ದ್ರಾವಿಡ 
ನಮೂನೆಯ ಶಿಖರವು ಅಡ್ಡಡ್ಡವಾದ ಹಂತಗಳಿಂದ ಕೂಡಿ, 
ಪಿರಮಿಡ್ನಿನ ಆಕಾರವನ್ನು ಹೊಂದಿದೆ (ಭಾರದ, ೪). ದ್ರಾವಿಡ ರೀತಿ ವ 
ದ್ರಾವಿಡ ನವರೂನೆ : ನಾಗರ ಮತ್ತು ದ್ರಾವಿಡ ರೀತಿಗಳ ವಿಮಾನಗಳು. 
ಚತುರಸ್ರಾಕಾರವಾಗಿದ್ದು “ತುದಿಯಲ್ಲಿ. ಶಿಖರವನ್ನು ಹೊಂದಿರುತ್ತವೆ 
(ಮೈವಾಸ್ತು. ೨೭). ದ್ರಾವಿಡ ಶೈಲಿ ಎ ದ್ರಾವಿಡ ನಮೂನೆ : ಇಲ್ಲಿ ಕಾಣುವ 
ದ್ರಾವಿಡಶೈಲಿಯು ಐಹೌಳಿ, ಬಾದಾಮಿಯಲ್ಲಿರುವ ದೇವಾಲಯಗೆಳಿಗೂ 
ದಕ್ಷಿಣದ ಪಲ್ಲವ ಮತ್ತು ಚೋಳರು ಕಟ್ಟಿಸಿರುವ ಭವ್ಯವಾದೆ ದೇವಾಲಯ 
ಗಳಿಗೂ ಮಧ್ಯದ ಹೆಜ್ಜೆಯನ್ನಾಗಿ ಪರಿಗಣಿಸಬಹುದಾಗಿದೆ (ಮೆ:ವಾಸ್ತು. ೩3). 
(ಸಂ.] 
ದ್ರಾವಿಡಕ (ನಾ). ಒಂದು ಬಗೆಯ ಸಸ್ಯ ; ಕಾಡಂಅರಿಸಿನದ ಗಿಡ; ವನ 
ಹರಿದ್ರೆ: ಕಚೋರ : “ಕಚ್ಛೂರಕ॥ . . . ದ್ರಾವಿಡಕಃ, ಕಾಲ್ಕಕಃ, ವೇದ 
ಮುಖ್ಯಕಃ-ಈ ೪ ಗಂಧ ಕಚೋರೆದ ಹೆಸರುಗಳು” (ಸಿದ್ಧಾಂತಿ. ೦೪೩). 
[ ಸಂ.] 
ದ್ರಾವಿಡತಹಸ್ಸೂ (ನಾ). ಆರ್ಯವರ್ಗಕ್ಕೆ ಸೇರದ, ಸಾತ್ವಿಕವಲ್ಲದ 
ತಪಸ್ಸು; ದುಪ್ಟಕಾರರಕ್ಕಾಗಿ ಶಕ್ತಿಯಂನ್ನ್ನ ಸಂಪಾದಿಸುವ ತಪಸ್ಸು: 
ದ್ರಾವಿಡತಪಸ್ಸಿನಿಂ ಮೃಡನಿಂ ಬರೆಂಗಳಂ ಪಡೆದನೆಂಬರ್‌ ಕಣಾ 
(ಶ್ರೀಂ3ಮಾ. ೨೯-೩೦). [ದ್ರಾವಿಡ ೬ ತಪಸ್ಸು ] 
ದ್ರಾವಿಡದೇಶ (ನಾ). ಎ ದ್ರಾವಿಡಧರೆ : ದ್ರಾವಿಡದೇಶದಲ್ಲಿ ನರಸಿಂಹ 
ನೆರಾಧಿಪನೆಂಬ ಭಕ್ತಂ . . . ಓಪ್ಪೆತಿರ್ಪಂ (ವೃಷವಿ. ೧೪-೧೦೧). 
[ದ್ರಾವಿಡ * ದೇಶ) 
ದ್ರಾವಿಡಧರೆ (ನಾ). ತಮಿಳಂನಾಡಂ : ಸಂದ ಮಹಂತರೊಳು ದ್ರಾವಿಡ 
[ಪಾಕಂ. ಳ])ಧರೆಯೊಳತ್ಕಂತಭಕ್ತನು (ಲಸಪು. ೨೪-೭೭). 
[ ದ್ರಾವಿಡ + ಧರೆ? 
ದ್ರಾವಿಡಪದ್ಧತಿ (ನಾ). ೧. ದ್ರಾವಿಡಜನರಿಗೆ ` ಸಂಬಂಧಿಸಿದ' ಸಂಪ್ರ 
ದಾಯಂ. ೨. [ಛಂದ] ದ್ರವಿಡವರ್ಗಕ್ಕೆ ವಿಶಿಷ್ಟವಾದ ರೀತಿ : ಆದರೊ 
ಶುದ್ಧದ್ರಾವಿಡಪದ್ಧತಿಯೊಂದು ಮೊದಲಿನಿಂದಲೂ ಸೂಕ್ಷ್ಮವಾದ ರೀತಿಯಲ್ಲಿ 
ಇದ್ದಿರೆಬೇಕೆಂದು ಊಹಿಸಬಹುದು (ಕಬಡಿ. ೦೮೨). 
[ ದ್ರಾವಿಡ + ಪದ್ಧತಿ ] 
ದ್ರಾವಿಡಪ್ರಬಂಧ (ನಾ). ತಎಂಳುದೇಶದ ವೈಷ್ಣವಭಕ್ತರಂ ಶರಣಾಗತಿ 
ತತ್ವವನ್ನ್ನ ಬೋಧಿಸಲು ರಚಿಸಿದ ವೇದಾಂತತತ್ವಗಳನ್ನೊಳಗೊಂಡ 
ಕೃತಿಗಳಂ ; `ಆಳ್ವಾರಂಗಳ ರಚನೆಗಳು: ಆಚಾರ್ಯರ ಹೊಸಮತಕ್ಕೆ 
ಆಧಾರಗಳೆಂದು ಹೇಳಲಾದ ದ್ರಾವಿಡಪ್ರಬಂಧಗಳನ್ನು ರಚಿಸಿದವರಲ್ಲಿ ಬೇರೆ 
ಬೇರೆ ಜಾತಿಯವರಿದ್ದರೆಂದು ಹೇಳಲಾಗಿದೆ (ಧಾರದ. ೨೮೫). 
[ದ್ರಾವಿಡ * ಪ್ರಬಂಧ] 


ದ್ರಾವಿಡಪ್ರಾಣಾಯಾಮ 


ದ್ರಾವಿಡಪ್ರಾಣಾಯಾಮ (ನಾ). (ಆಲಂ) ಬಳಸುದಾರಿಯ ಸಾಧನೆ ; 
ಅನವಶ್ಯಕವಾದ ಶ್ರವಂ: ಇಷ್ಟೆಲ್ಲ ದ್ರಾವಿಡಪ್ರಾಣಾಯಾಮ ಮಾಡಿ. 
ಪೀಠಿಕಾರೂಪವಾಗಿ ಸ್ವಲ್ಪ ಹೇಳಿ ಇನ್ನು ವಿಷಯಕ್ಕೆ ಕೈ ಹಚ್ಚುತ್ತೇನೆ 
(ನಾಡಿಗೇ. ೨೮೯) ; ಇಷ್ಟೆಲ್ಲಾ ಒದ್ದಾಡಿ ದ್ರಾವಿಡಪ್ರಾಣಾಯಾಮ ಮಾಡ 
ಬೇಕೆ? (ಕುರುಳಾ. ೧); ಈ ದ್ರಾವಿಡಪ್ರಾಣಾಯಾಮವೆಲ್ಲಾ ಬೇಡ 
(ಪುಗೀತೆ: ೪3). ಓ. ದ್ರಾವಿಡರಲ್ಲಿ ಪ್ರಾಹಾಯಾವಂ ಮಾಡಂವಾಗ 
ವಂೂಗನ್ನು ಹಿಡಿಯಬೇಕಾದರೆ ಬಲಗೈಯನ್ನು ತಲೆಯ ಸುತ್ತ 
ಬರಂವಂತೆ ಚಾಲಿಸಂವುದಂ ಒಂದಂ ಸಂಪ್ರದಾಯ. 

[ದ್ರಾವಿಡ + ಪ್ರುಣಾಯಾಮ) 


ದ್ರಾವಿಡಬ್ರಾಹ್ಮಣ (ನಾ). ೧, ಪಂಚ ದ್ರಾವಿಡಭಾಷೆಗಳಲ್ಲಿ ಯಾವುದಾದ 


ರೊಂದನ್ನೂ ತಾಯಲ್ನಡಿಯಾಗುಳ್ಳ ಬ್ರಾಹ್ಮಣ. "ಪಂಚದ್ರಾವಿಡ 
ಪರಾ, ೨. ತಮಿಳಂಭಾಷೆಯನ್ನು ತಾಯ್ನುಡಿಯಾಗುಳ್ಳ ಬ್ರಾಹ್ಮಣ. 
[ ದ್ರವಿಡ + ಬ್ರಾಹ್ಮಣ] 
ದ್ರಾವಿಡಭಾಷೆ (ನಾ). ದಕ್ಷಿಣದೇಶದ ದ್ರವಿಡವರ್ಗಕ್ಕೆ ಸೇರಿದ "ಭಾಷೆ 
ಗಳಲ್ಲಿ ಒಂದು , ತಮಿಳು, ಕನ್ನಡ, ಮಲಯಾಳ, ತುಳಂ, ತೆಲುಗು, 
ಕೊಡಗು ಇತ್ಕಾ ದಿ; ಓದ್ದಾ ವಿಡಭಾಷಾವರ್ಗದ ಉಗವಾ. ಹಾಗಂ 
ಅವುಗಳ ಸಂಖ್ಯೆಗಳ -ಬಗೆಗೆ. ಖಚಿತವಾದ ವಿವರಣೆ ದೊರೆತಿಲ್ಲ. 
ದೊರೆತಿರಂವ ವಿವರಣೆಯಂ ಆಧಾರದ ಪ್ರಕಾರ ಅದರ ಉಪಭಾಷೆ 
ಗಳ ಸಂಖ್ಯೆ ವಂವತ್ತಕ್ಕೂ ಮಾರಿದೆ. ಇವುಗಳಲ್ಲಿ ಕೆಲವು ಉತ್ತರ 
ದೇಶದ ಕೆಲವು ಪ್ರದೇಶಗಳಲ್ಲಿಯೂ ನೆಲೆನಿಂತಿವೆ. ಉದಾಹರಣೆಗೆ 
ಗೋಂಡಿ (ಮಧ್ಯಪ್ರದೇಶ, ಬಿಹಾರ, ಒರಿಸ್ಸಾ), 
ಬ್ರಾಹೂಈ (ಬಲೂಚಿಸ್ಕಾನ. ಸಿಂಧ್‌), ಕಂಈ (ಒರಿಸ್ಸಾ), ಕಂವಿ 
(ಒರಿಸ್ಸಾ, ಆಂಧ್ರ), ಪೆಂಗು (ಒಂಸ್ಸಾ). ಕೋಲಾಮಾ (ಮಧ್ಯ 
ಪ್ರದೇಶ, ಬೀರಾರ್‌), ಪರ್ಜಿ (ಮಧ್ಯಪ್ರದೇಶ, ಪಶ್ಚಿವಂಬಂಗಾಳ), 
ಮಲ್ತೊ (ರಾಜಮಹಾಲ್‌ ಪರ್ವತಪಂಕ್ತಿ), ಒಲ್ಲಾರಿ, ಕೊರಗ 
(ದಕ್ಷಿಣ ಕನ್ನಡ), ಗದಬ (ಒರಿಸ್ಸಾ), ಕೊಯ (ಆಂಧ್ರ),. ಕೊಂಡ 
(ಒರಿಸ್ಸಾ), ತೋಡ್ಕ ಬಡಗ, ಕೋತ (ನೀಲಗಿರಿ), ಕಂರಂಖ್‌ 
(ಬಿಹಾರ್‌, ಅಸ್ಲಾಂ), ನಾಯ್ಕಿ (ವಂಹಾರಾಷ್ಟ್ರದ ಛಾಂದಾಜಿಲ್ಲೆ) 
ಮೊದಲಾದಂವು : ಸಂಸ್ಕೃತದ ಪ್ರಭಾವ ಉಳಿದ ದ್ರಾವಿಡಭಾಷೆಗಳಿಗಿಂತ 
ತಮಿಳಿನಲ್ಲಿ ಕಡಮೆ ತತ್ತ ೧೦೭): ದ್ರಾವಿಡಭಾಷೆಯ . ಗುಂಪಿಗೆ 
ತಮಿಳು (ದ್ರಾವಿಡ), ತೆಲುಗು, ಕರ್ಣಾಟಕ, ತುಳುವು, ಮಲೆಯಾಳ ಭಾಷೆ 
ಗಳು ಸೇರಿರುವುವು (ಛಾಕದ. ೪೩9). [ದ್ರಾವಿಡ + ಭಾಷೆ) 
ದ್ರಾವಿಡವೇದ (ನಾ). - ದ್ರಾವಿಡ ಪ್ರಬಂಧ: ಈ ಆಳ್ವಾರುಗಳಲ್ಲಿ ಕೆಲವರು 
ರಚಿಸಿದ ತಿರುವಾಯ್ಕೊಟಕಿ ಮುಂತಾದ ಗೀತೆಗಳು ಚತುರ್ವದದ - ಸಾರವ 
ನ್ನೊಳಗೊಂಡು ದ್ರಾವಿಡವೇದವೆಂದು ಖ್ಯಾತವಾಗಿವೆ (ಭಾರದ. 3೮೩). 
[ದ್ರಾವಿಡ * `ವೇದ 
ದ್ರಾವಿಡಸಂಘ (ನಾ). [ಜೈನ] ದಕ್ಷಿಣದೇಶದಲ್ಲಿ ನೆಲಸಿಧ ಜೈನವಜನಿಗಳ 
ಸಂಘ: ತಮಿಳುನಾಡಿನಲ್ಲಿ ದ್ರಾವಿಡಸಂಘವೆಂಬ : ಸಂಘವಿದ್ದರೂ ಈ 
ಸಂಪ್ರದಾಯ ಅಲ್ಲಿ ಕಂಡುಬರುವುದಿಲ್ಲ (ಳಕಅ. 6೬). 'ದ್ರವಿಳಸಂಘ' 
ಪರಾ. (ದ್ರಾವಿಡ ಸಂಘ) 
ದ್ರಾವಿಡಸಂಪ್ರದಾಯ (ನಾ). ಎ ದ್ರಾವಿಡಪದ್ಧ ಶಿ. 
[ ದ್ರಾವಿಡ + ಸಂಪ್ರದಾಯ) 
ದ್ರಾವಿಡಸಂಸ್ಕೃತಿ (ನಾ). , ದಕ್ಷಿಣದೇಶದ ದ್ರವಿಡವರ್ಗಕ್ಕೆ ಸೇರಿದವರ 
ಸಂಸ್ಕೃತಿ : ಡಾ॥ ಎ. ಪಿ. ಕರಮರಕರ್‌ ಎಂಬ ವಿದ್ವಾಂಸ ಮೊಹೆಂಜೊ 
ವಾರೊದ ಸಂಸ್ಕೃತಿ ನಿಶ್ಚಯವಾಗಿಯೂ ದ್ರಾವಿಡಸಂಸ್ಯೃತಿಯೆಂದೇ ಸಾರಿದನು 
(ದ್ರಾವಿವಿ. ೨೫). [ದ್ರಾವಿಡ + ಸಂಸ್ಕೃತಿ] 


೪೧೪೨ ದ್ರುತ 

ದ್ರಾವಿಡಿ (ನಂ). ೧. ದ್ರಾವಿಡದೇಶದ ಹೆಂಗಸು, ೨. [ಸಂಗೀತ] 
ಒಂದು ರಾಗದ ಹೆಸರು: ಭರತಖಂಡದ ಹಲವು ಒಳನಾಡುಗಳಲ್ಲಿಯೂ 
ಭಿನ್ನವಾದ ಗಾನಪದ್ಭತಿಯಿತ್ತೆಂಬುದಕ್ಕೆ ಆಂಧ್ರಿ, ದ್ರಾವಿಡಿ, ಸೌವೀರಿ 
'ವಬಂತಾದ ಪ್ರಾಚೀನ ಜಾತಿರಾಗಗಳ ಹೆಸರಂಗಳೇ ಸಾಕ್ಷಿಯಾಗಿವೆ 
(ಗಾನಕೆ, ೪೬). [ಸಂ. ದ್ರಾವಿಡೀ] 

ದ್ರಾವಿತ (ಗು). ಕರಗಿದ; ದ್ರವವಾದ : ಕೊಳದೊಳ್ನಿಂದು ತರತ್ತರಂಗ 
ಜಳಮಂ ಮಿಂದಲ್ಲಿ ನಗ್ನಾಂಗಿ ಪೊಕ್ಕಳಿನಾದಚ್ಛಲದಿಂ ಕುಮಂತ್ರಜಪಮಂ 
ತದ್ವೇಷದಿಂ ಮಾಡೆ ಕೋಮಳಿ ಶೂನ್ಮಾಧ್ಯಮನೈದೆ ದಾಂಟಿ ನಿಜಪಾದಂ 

- ಫೋಗೆ ಮೈಗಂದಿ ಬೀಳ್ದಳಿದಂ ದ್ರಾವಿತ ಚಂದ್ರಸಾಂದ್ರತರರುಗ್ಳಾಸ್ವತ್ಕರಂ 
ಭಾಸ್ಕರಂ (ರಾಜರೇ. ೦೩-೩). [ಸಂ.] 

ದ್ರಾವಿಳ' (ನಾ). - ದ್ರಾವಿಡ ೨ : ನಾಗರದ್ರಾವಿಳಕಳಿಂಗವೆಸರ ಯಾಮಂ 
ನಾತ್ಕಂತರಮೆಂಬ ಜಾತಿಗಳೊಳೆಂ (ಮಹಾನೇ. ೦೫-೨೭ ಪ). 
[ ದ್ರಾವಿಡ) 

ದ್ರು (ನಾ). ವಂರ ; ವೃಕ್ಷ: “ತರು ಶುಖಿ.. . ದ್ರುಮಂ ದ್ರ ಶಾಳಂ 
.- ,ಮರೆಂ ನಗಂ ಕುಟಮನೋಕಹಂ ಶಿಖಿ ವೃಕ್ಷಂ” (ವಸ್ತುಕೋ. ೩೦-೧); 
“ತರು ವನಸ್ಪತಿ ಸಾಲಮಂಘ್ರಿಪಂ ದ್ರು ದ್ರುಮಂ . . . ಕುಜಮೆನಲು 
ವೃಕ್ಷಕ್ಕೆ ನಾಮವಕ್ಕುಂ” (ಮಂಗರಾ. ೩8-0). [ಸಂ.] 

ದ್ರುಕಿಲಿಮ (ನಾ). ಒಂದು ಬಗೆಯ ಮರ ; ದೇವದಾರು ವೃಕ್ಷ : “ಚಕ್ರ 


ಪುದಪಃ, ಪಾರಿಭದ್ರಃ, ಭದ್ರದಾರು, ದ್ರುಕಿಲಿಮಂ , , . ಪೂತಿಕಾಷ್ಮಂ... 

೩ | ೭ ದೇವದಾರು ವೃಕ್ಷದ ಹೆಸರೆ” (ಸಿದ್ಧಾಂತಿ. ೦೪). [ಸಂ.] 
ದ್ರುಗುಯುಗಳ (ನಾ). ಕಣ್ಣುಗಳ ಜೋಡಿ, ನಯಂನದ್ವಯಂ: 
ದ್ರುಗುಯುಗಳ ವರೆದೆಆ್‌ಯೆ [ಪಾಕಾಂ ದೃಗುಯುಗವನರೆದೇಕ್‌ದು] 


ರೋವಾಳಿಗಳು ತೆಕ್ಕೆಯ ಸಾರೆ ಕೆೊರಳರೆಮಗುಳೆ ಹಿಂಗಾಲ್ಲೊಂಡು 
ಖುರವನು ತೂಗಿಯೊಲೆದೊಲೆದು . , . ತೂಕಡಿಸಿದವು ತುರಗ (ಳುವ್ಯಾವಿ. 
೮-೮9). [ ಆಸಂ. ಡೃಗ್ಯುಗಲ ] 
ದ್ರುಗುರಜ (ನಾ). ಕಣ್ಣಿಗೆ ಬಿದ್ದ ದೂಳಂ: 
ದ್ರುಗುರಜವನು . , 


ರಂಜೆಯನಲುಗುವ ರದನವ 

» ವೈರಿವ್ರಜವನುಳುಹುವನೆಗ್ಗನು (ಕುವ್ಯಾಆ. 6-೩೯) 
[ <ಎಸಂ.ದೃಗ್ರಜ] 

.|ದಗ್ಮೆ (ಗಂ). ೧. ಕಾಡಿಸಿದ; ಪೀಡಿಸಿದ ; ತೊಂದರೆಪಡಿಸಿದ. 
೨. ದ್ರೋಹಮಾಡಿದ. (ನಾ). ೩. ತೊಂದರೆ ; ಪೀಡೆ. [ಸೂ.] 

ದ್ರುಘಣ (ನಾ). ೧. (ಮರದಿಂದ ಮಾಡಿದ) ಕೊಡತಿ ;. ಗಂದಿಗೆ: 
“ಮುದ್ಧರಃ, ದ್ರುಘಣಃ-ಈ ೨ ಡಂಗೆ? (ಹಲಾಯು, ೭೮-೬೨0); 
“ದ್ರುಘಣಮೆನೆ ಡಂಗೆ” (ಮಂಗರಾ. 66-4೭). ವಿ. ಕೊಡಲಿ ; ಪರಶಂ, 

[ ಸಂ.] 

ದ್ರುಣ (ನಾ). ೧. ಚೇಳು ವೃಶ್ಚಿಕ : “ ವೃಶ್ಚಿಕಂ ದ್ರುಣಂ” (ಷಸ್ತುಕೋ. 
೪೦-೮). ೨. ಬಿಲ್ಲಂ ; ಧನಂಸ್ಸು : “ದ್ರುಣಂ ಕಾರ್ಮುಕಂ . . . ಚಾಪ 
ಮೆನಲಂ ಬಿಲ್ಲಿಂಗೆ ನಾಮಂ” (ಮಂಗರಾ. ೮೭-೬೨). ೩. ಕತ್ತಿ. [ ಸಂ.) 

ದ್ರುಣಿ (ನಾ). ೧. ಜರಿ; ಸಾವಿರಕಾಲಂ ; ಲಕ್ಷ್ಮೀಡೇಳು. ೨. ಹೆಣ್ಣು 
ಆವೆಂ. ೩, ವಂರದ ತೊಟ್ಟಿ; ದೋಣಿ. [ಸಂ. ದ್ರುಣಿ, ದ್ರುಣೀ] 

ದ್ರುತ (ಗಂ). ೧. ವೇಗವಾದ ; ಶೀಘ್ರವಾದ. "ದ್ರುತಗತಿ' ಪರಾ. 
೨. ಹರಿದ; ಓಡಿದ. ೩.ಕರಗಿದ ; ದ್ರವವಾದ : ಗಗನಕೆ ಸಹಜಾ 
ಭರಣಂ ಜಗದಾತ್ಮಂ . ಕಲ್ಪಿತ ಶಶಿಮೂರ್ತಿಯೆನಿಪ್ಪಾ ಜಗತಃಪ್ರಸೂತಿ 
ನೀಡುಗೆ ಸೊಗಮಂ ದ್ರುತಕನಕಸದೃಶದಶಶತಕಿರಣಂ (ಕಾತತಿ, ೩1 
ಉಪೋದ್ಯಾತ). ೪. ಚದರಿದ ; ಹರಡಿದ. (ನಾ). ೫. ವೇಗ; ರಭಸ: 
*ದ್ರಾಕ್‌, ಚವಪಳಂ. . . ದ್ರುತಂ, ಅಂಜಸಾ, ರುಟಿತಿ- ಈ ೧೬ 
ಶೀಘ್ರಂ” (ಹರಾಯು. ೧೦೬-೧೨) ; “ತ್ವರಿತಂ ದ್ರುತಂ ಕ್ಷಿಪ್ರಮಾಶು ಲಘು 


ದು ತ್ರಿ ತಕಾಲ 


. ತೂರ್ಣಮಹ್ನಂ ಶೀಘ್ರಮಕ್ಕು” (ಮಂಗರಾ. ಬ್ಬ ದ್ರುತದೊಳೆ 
ಪೋಗಿ ದೇವಿಯ ಸಮಾವಪದೆ. , . ನಿನ್ನ ಮಧುರಾವಳಿ ವೀಣೆಯ 
ವಾದನ ಪ್ರಗಲ್ಫಿತ ಪದದಿಂದೆ ಕೌತುಕಮನೋಲಗಿಸು (ಕುಸುಮಾ. ೦೩-೩೩); 
ವರ್ಣಗಳ ಉಚ್ಚಾರಣೆಯಲ್ಲಿ ಬರಬಹುದಾದ "ದ್ರುತ', "ವಿಲಂಬಿತ' 
ಮುಂತಾದ ವಕ್ತೃವ್ಯಾಪಾರವನ್ನೂ “ಧ್ವನಿ”ಯೆನ್ನಲಾಗಿದೆ (ಧೃನ್ಯಾಲೋ. 
೩೯ ಅಡಿ), ಓ. ಶೀವ್ರಗತಿ; ಶೀಘ್ರವಾದ ಚೆಲನೆ : ವುಣ್ಮರೇಖೆಯೆ 
ಕೊಂಕಿ ಪುಟ್ಟತೆನೆ ಪಾಪಚಕ್ರದ ವಕ್ರತಾದ್ರುತಂ, ಇಂದೊ ನಾಳೆಯೊ ಎಂದೊ 
ಗೆಲ್ಲದಿರ್ಪದೆ ಖುತಂ ತನ್ನೆ ಮುನ್ನಿನ ಹುಜುತೆವೆತ್ತು? (ಶ್ರೀರಾಮ. 
೭. ಚೇಳಂ; ವೃಶ್ಚಿಕ: “ದ್ರುತಃ, ಆಳಿ;, ವೃಶ್ಚಿಕಃ - ಈ 
೩ ತೇಟ್‌ (ಚೇಳು)” (ಹರಾಯು. ೧೦೬-೨೩) ; “ದ್ರುತವರಾಲಿ ವೃಶ್ಚಿಕಂ 
ಕ್ರೂರಚೇಲನಿಕು0” (ಮಂಗರಾ. ೦೧೯-೫). ೮. ದೋಣಿಯಂನ್ನು ನಡೆಸಂವ 
ಸಾಧನ; ಹುಟ್ಟು: “ಖಜಿಕೆ `ದರ್ವೀ ದಾರುಹಸ್ತಂ ದ್ರುತಂ 
ಹುಟ್ಟೆನಿಕ್ಕು” (ಮಂಗರಾ. ೬೦-೦೮). ೯. [ಸಂಗೀತ] ಅನಂದ್ರೂತ, 
ದ್ರೂತ, ಲಘು, ಗಂರಂ, ಪ್ಲುತ ಮತ್ತು ಕಾಕಪಾದ ಎಂಬ ತಾಳದ 
ಆರಂ : ಅವಯವಗಳಲ್ಲಿ ಒಂದು ; ಅನಂದಂತದ ಎರಡರಷ್ಟು 
ಕಾಲ: ಗುರು ಲಘು ದ್ರುತ ಪ್ಲತಂಗಳ ಸರ್ವವರಿವಿಡಿದು ಸೂಡಿ 
ದಾಭರಣಗಳುಲಿಯೆ ನೆಟ್‌ ತಾಡಿಸಲು ತಾಳಗಳ (ಸನತ್ಕು. ೪-೧3) ; ಅನು 
ದ್ರುತ, ದ್ರುತ, ಲಘು, ಗುರು, ಪ್ಲತ ಮತ್ತು ಕಾಕವಾದ ಇವೇ 
ಷಡಂಗಗಳು (ಸಂಗೀಣಂ. ೩9), ೧೦. ದಂ ತ. ಮಧ್ಯ ವಂತ 
ವಿಳಂಬ ಎಂಬ ಮೂರು ವಿಧವಾದ ಲಯಭೇದಗಳಲ್ಲಿ ಒಂದು; 
ವೇಗವಾದ ಕಾಲ; ತೀವ್ರವಾದ ಲಯಂ : ದ್ರುತವಿಲಂಬಿತಮಧ್ಯಲಯಂ 
ತತ್ವಾನುಗತಾಘಗತಿತ್ರಯಂ ಜತಿಯೊಳೊಂದುವಿನಂ ಪದಿನೆಂಟು ಚಾರಿ 
ಮನೋಹರಮಾಗೆ . ೬ * ಭಾರತಿಕನೋಜೆಗೆ ಬಾಜಿಸಿದ೦ ಚಿತ್ತಕ್ಕೆ ಚಮ 
ತೃತಿಯಪ್ಪಿನಂ (ಮಲ್ಲಿಪು. 5-೩೫) ; ದ್ರುತಮಧ್ಯಲಯವಿಳಂಬಿತೆಗೆತಿಯತಿ 
ಕೌತುಕಮನೀಯೆ (ಮಹಾನೇ. 6-89); ಲಯದಲ್ಲಿ ದ್ರುತ (ಹೆಚ್ಚಿನ ವೇಗ) 
ಮಧ್ಯ (ಹೆಚ್ಚೂ ಅಲ್ಲದ, ನಿಧಾನವೂ ಅಲ್ಲದ) ಮತ್ತು ವಿಳಂಬ (ನಿಧಾನ) 
ಎಂದು ಮೂರು ವಿಧ (ಸಂಗೀಕಂ. ೩೭); ಬುದ್ಧಿವಂತರಾದ ಕೆಲವರು ಗೀತ 
ವನ್ನು ವಿಲಂಬವೂ ದ್ರುತವೂ ಅಲ್ಲದ ಮಧ್ಯಕಾಲದಲ್ಲಿ ನಡೆಯಿಸಬೇ 
ಕೆನ್ನುವರು (ಗಾನಳ. ೭೬). [ಸಂ.] 
ದ್ರುತಕಾಲ (ನಾ). ೬ ದ್ರುತ ೧೦ : ಕೃಷ್ಣಯ್ಕರ್‌ -. .. ಸ್ವರಾಭ್ಯಾಸವನ್ನು 
ನಾಲ್ಕುಸ್ಮಾಯಿಗಳಲ್ಲಿಯೂ ದ್ರುತಕಾಲದಲ್ಲಿಯೂ ವಿಲಂಬಿತಕಾಲದಲ್ಲಿಯೂ 
(ಮಂದ ವಂತ್ತು ಶತೀವ್ರುಗತಿಗಳಲ್ಲಿ) ನಡೆಸುತ್ತಿದ್ದ ರು (ಸಂಗೀತ. ೯ಟಿ. 

[ದ್ರುತ * ಕಾಲ) 

ದ್ರುತಗತಿ (ನಾ). ಶೀಘ್ರವಾದ ಚಲನೆ,-ಗಮನ : ದ್ರುತಗತಿಯಿಂ ಮೇಧಾ 
ವಿಳಯುತದಿಂದೇಬ್ತಂದು ಭೂಪಮನ್ಮಥನಂತಾ ವ್ರತಿಪಶಿಯ ಪದಪಯೋಜ 
ದ್ವಿತಯಕ್ಕಾನಮ್ರನಾದನತ್ಕುತ್ಸವದಿ೦(ಕುಸುಮಾ. ೧೫-೦೦೪) ; ಗತಿರಹಿತ 
ರಿರವು ತನ್ನಂ 'ಬೆತೆಗೊಳಿಸಲ್ತಾಳಲಾಅದುದ್ಧರಣಾರ್ಥಂ ದ್ರುತಗತಿಯಿನವರ 
ನೆಲೆಗೀ ಧೃತವ್ರತಂ ನಡೆವ ಭಂಗಿಯೇನಚ್ಚರಿಯೋ (ವಸ್ತವಂ. ೭-೩೨) ; 
ತನಗೆ ಅರ್ಥವಾಗದ ಭಾಷೆಯಲ್ಲಿ ಓದಿ ಹೇಳಲ್ಪಟ್ಟ ಪದ್ಮಗಳಲ್ಲಿರುವ ಏರಿಳಿತ 
ಗಳ ಆವೃತ್ತಿ, ದ್ರುತಗತಿ ಅಥವಾ ವಿಲಂಬ ಚಲನೆ ಸ್ವರೆಮೇಳದಂತೆ ತನ್ನಲ್ಲಿ 
ಉತ್ಸಾಹದ ಅಥವಾ ವಿಷಾದದ ಭಾವವನ್ನು ಪ್ರೇರಿಸುತ್ತದೆ (ಸಾಹಿಪ್ರ. ೬೦); 
ದ್ರುತಗತಿಯಲ್ಲಿ ಸಂಗೀತವು ಮಂಗಿದ ಮೇಲೂ ನಿರಂತರವಾದ ಶ್ರುತಿಯು 
ಶಾಂತವಾಗಿ ಸಾಗುವಂತೆ (ವಂಕಪ್ಶ. ೨). | ದ್ರುತ ಗತಿ] 

ದ್ರುತಚಾಲನ (ನಾ). ತ್ವರಿತಗತಿ ; ಶೀಘ್ರವಾಗಿ ಚಲಿಸುವಿಕೆ : ದ್ರುತ 
ಚಾಲನದಿಂದ ವೇಗವಾಗಿ ಮುಂದಕ್ಕೆ ಹೋಗುವುದು ಯಂತ್ರದ ಗಾಡಿಯ 
ಸಂಬಂಧದಲ್ಲಿ ನಿಜವಾಗಬಹುದು (ನಿಬಂಧ. 38, ೨೧೦). [ದ್ರತ4ಚಾಲನ] 


3೮3-೧೩೧). 


೪೧೪೩ 


10 


40 


ದ್ರುಪದ 


'ದ್ರುತಪದ (ನಾ). [ಛಂದ] ಜಗತೀಛಂದಸ್ಸಿನ ಒಂದಂ ಭೇದ: ಪ್ರತಿ 


ಪಾದದಲ್ಲಿಯೂ ಹನ್ನೆರಡು ಅಕ್ಷರಗಳಂಳ್ಳ ನಾಲ್ಕೂ ``ಪಾದಗಳ 
ಒಂದಂ ವರ್ಣವೃತ್ತ ; ; ಕ್ರಮವಾಗಿ ನ ಭ ಜ ಯ ಗಣಗಳಂ ಒಂದು 
ಸಾಲಿನಲ್ಲಿರುವ ವೃತ್ತ: ಶತಮುಖೇಂದು ರವಿತೋಯಮುಮಾಗಲ್‌ 
ಯತಿಪದಂ ನಿಲವು ದಂತಿಯೊಳಕ್ಕುಂ ಶತದಳಾಯತವಿಲೋಚನೆ ವೃತ್ತಂ 
ದ್ರುತಪದಂ ದ್ರುತಪದೋಕ್ತಿಗಳಿಂದಂ (ಳಂದೋಂಲು, ೨-೧೩೨) ; ದ್ರುತಪದಂ 
ನಭಜಯಂಗಳಿನಕ್ಕುಂ (ಕೈಪಿಡಿ. 6). [ಸಂ.] 


ದ್ರುತಯಾನ (ನಾ). ವೇಗವಾದ ನಡಗೆ ; ತ್ವರಿತಗತಿ; ತೀವ್ರಗವಂನ: 


ದ್ರುತಯಾನೋತ್ಕಂಪಿ ಪೀನೋದರನವನಿಪನೊಡ್ಡೋಲಗಕ್ಕೆ ದೆ (ತಂದ್ರಪು. 


3-1೪). [ದ್ರುತ * ಯಾನ) 


ದ್ರುತವಿಡು (ಕ್ರಿ). ನೊಂದಂಕೊಳ್ಳು ; ದಂಃಖಪಡಂ : ವಸುಧಾಧೀಶನ 


ತೇಜವಲ್ಲವೆ ಕುಮಾರಂ ನಿಮ್ಮನಾರಯ್ದು ರೆಕ್ಷಿಸಲೀ ಮಂಗಲಯಾತ್ರೆಯೊಳ್‌ 
ದ್ರುತವಿಡಲ್‌ ಬಾಯ್ವಿಟ್ಟಬಲ್ಕಾಗ ಸೈರಿಸಿಮಿಂ ಸ್ವಾಮಿಯ ಚಿತ್ತಮಂ 
ಕದಡದತ್ತೆಲ್ಲಾರಿಮೆಂದೊತ್ತಿ ಬಗ್ಗಿಸಿದರ್‌ ಮಂ 3 ಮಹೆತ್ತ್ರರರ್‌ 
ನೆ | ಪವಧೂವಾರಾಂಗನಾವರ್ಗಮಂ' (ಅನಂಪು. ೩-೦೦೩). 

[ ದ್ರುತ + ಇಡ್ಕು) 


ದ್ಭುತವಿಲಂಬಿತ, ದ್ರುತವಿಳಂಬಿತ (ಗು). ೧. (ಚಲನೆಯಲ್ಲಿ) ವೇಗ 


"ಮುತ್ತು ಮಂದವಾಗಿರಂವ. (ನಾ). ೨. ವೇಗವಾದ ನಡತೆ ಮತ್ತು 
ವಂಂದವಾದ ನಡಗೆ : `ನಗರಾರಣ್ಯವಿಶೇಷಂ ಬಗೆಗಿಲ್ಲೆನೆ ಕಾಲನಿಯಮದಿಂ 
ಬನದಿಂ ಚರ್ಯೆಗೆ ಪೊಅಮಟ್ಟಂ ಮುನಿ ತನ್ನ ಗಮನಮಂ ದ್ರುತವಿಲಂ 
[ಪಾಣಂ. ಳಂ]ಬಿತಂ. ಪೊರ್ದದೆನಲ್‌ (ಪಂರಾಮಾ. ೦೬-೬೩). ಹಿ [ಭಂದ] 
ಜಗತೀಛಂದಸ್ಸಿನ ಒಂದು ಭೇದ; ಪ್ರತಿಪಾದದಲ್ಲಿಯೂ 
ಹನ್ನೆರಡು ಅಕ್ಷರಗಳುಳ್ಳ ನಾಲ್ಕುಪಾದಗಳ ಒಂದಂ ವರ್ಣವೃತ್ತ ; 
ನಭಭರ ಗಣಗಳಂ ಕ್ರವಂವಾಗಿ ನಾಲ್ಕುಪಾದಗಳಲ್ಲಿಯೂ 
ಬರುವ ವೃತ್ತ : ದ್ರುತವಿಲಂಬಿತಂ ನೆಭಭರಂಗಳುಮೊಂದಿರೆ ಪಾದದೊಳ್‌ 
'ಶುಭಕರಂ ಯತಿ ನಿಲ್ವಿರೆ ರಂಧ್ರದೊಳ್‌ ಪ್ರಭು ಕವೀಂದ್ರಸಹಾಯ 
ದೊಳಾದುದಿಂತಿಭಗತೀದ್ರುತಪೂರ್ವವಿಲಂಬಿತೆಂ (ಛ:ಂದೋಂಬತಿ. ೨-೦೨೩). 
ದ್ರುತವಿಳೆಂಬಿತ : ೧. ದ್ರುತವಿಳಂಬಿತಮನ್ಮುಚಯಂಗಳೊಳ್‌ ' ತತ 
ಘನಾದಿ ಚತುರ್ವಿಧವಾದ್ಯದೊಳ್‌ . . . ಶೆತಮಖಂ ಮೆಜ್‌ದರ್ತಿ 
ಯೊಳಾಡಿದಂ (ವರ್ಧಮಾ. ೧೨-೩೦). ವ. ದ್ರುತವಿಳಂಬಿತ ಸಂಭ್ರಮ , , . 
ವರ್ಜಿತ ಗಶಿಕ್ರಮಮೊಪ್ಪೆ ವನಾಂತದಿಂ ವ್ರತಿ ಬರುತ್ತಿರೆ (ಪುಷ್ಪಪು. 
೧೩-೧೦೭). ೩. ದ್ರುತವಿಳಂಬಿತಂ- ಎಣಿಸಿ ವೆರ್ವೆರಲಿಂದಮೆ ಶಸ್ತ್ರಮಂ 
ಗುಣಿಸುಗಾವೆರಲಂ ಪದಿಮೂಅಆ್‌ಂ ಗಣಿದಮೇನವನೊತ್ತುವುದೇಟಜ್‌ಂ 
ದುಲಟ್‌ದುವಂತವು ಶಸ್ತ್ರದ ಲಕ್ಷಣಂ (ಉೋಳೋಪ. ೦೧-೦೧೨). [ಸಂ.] 


ದ್ರುತವಿಳಂಬಿತ "ದ್ರುತವಿಲಂಬಿತ' ನೋ. 
ದ್ರುತಿ(ನಾ). ೧. ಕರಗುವಿಕೆ ; ದ್ರವಿಸಂವುದಂ : ಇದು ಸ್ವಾಂತಃಕರಣದ 


ದ್ರುತಿಯೇ ಸರಿ; ಲೌಕಿಕವಾದ ಶೋಕದಂತಲ್ಲ. ರಸದಿಂದ ತುಂಬಿದ ಗಡಿಗೆ 

ತುಳುಕುವಂತೆ, ಚಿತ್ತವೃತ್ತಿಯು : ಉಕ್ಕಿ ಹೊರಮೂಡುವ ಮಾತುಗಳಂತೆ 

. ಆದು ಸಮುಚಿತ ಛಂದೋರೂಪವನ್ನು ತಳೆದು ಹೊರೆಹೊಮ್ಮಿತು 

(ಧೃನ್ಯಾಲೋ. ೧೯ ಅಡಿಟಿ). ೨. ಕರಗಿದಂದು ; ರಸ; ದ್ರವ: ಪೊಳೆವ 

ರಜತಾಭ್ರಕ ದ್ರುತಿಗಳಿನಮೃತರೆಸಪ್ರವಾಹದಿಂದಭಿಷವಮಗ್ಗಳಿಸೆ ತಳತಳಿಸಿ 

ತೊಳಗುವ ಪಳುಕಿನ ಪುತ್ಥಳಿಕೆಯಂತೆ ಕರಮೆಸೆದಿರ್ದಳ್‌ (ಕಾದಂಪೂ. ೬೬ರ). 
[ಸಂ..] 


ದ್ರುಪದ್ಮ (ನಾ). [ಸಂಗೀತ] ಒಂದಂ ಬಗೆಯಂ ತಾಳೆ; ನಮ್ಮ ದೇಶದ 


ಸಂಗೀತದಲ್ಲಿ... ಡಲ್ರಪದ, 'ಧೂಮಾಳಿ, ಎಕ್ಕಾ ಎಂಬ ಹಲವು ತಾಳಪದ್ಮಶಿ 
ಗಳಿರುವುವು (ಜಾಲಪ್ರ. 11, ೧೦೪೦). [ ಸಂ. ದ್ರುತಪದ] 


ದ್ರುಪದ, 


ದ್ರುಪದ, (ನಾ). ೧. ಮರದ ಕಂಬ. ೨. ಪಾಂಚಾಲಧೇಶದ ಅರಸು ; 
ದ್ರೌಪದಿಯ ತಂದೆ : ಕುಂಭಸಂಭವನಸಾ ದ್ರುಪದಂ ಕಡುಸಿಗ್ಗು ಮಾಡಿದಂ 
(ಪಂಪಭಾ, ೨-೪6) ; ದ್ರುಪದನನುಜರು ಸೋಲಿಸಿದರೆ ಕೌರವೇಂದ್ರನ ಬಲವ 
(ಕುವಾಆ. ೭-೬೪). ೧, ೨: ಆ ಮಹಾವನಂ . . . ಪಾಂಡವಪ್ರಕರ 
ದಂತಾತ್ತಭೀಮನಕುಲದ್ರುಪದಮುಂ ಅರ್ಜುನೋರ್ಜಿತಮುಂ (ಜಂದ್ರಪು. 
೫-೩೨ ವ). 0.) 
ದ್ರುಪದಜೆ (ನಾ). ದ್ರಪದರಾಜನ ಮಗಳು ; ದ್ರೌಪದಿ: ಗುಣಾರ್ಣವ 
ನನಾ ದ್ರುಪದಜೆಯನೊಡನೆ ಕುಳ್ಳಿರಿಸಿ ಹಿತಪುರೋಹಿತ ಪ್ರಾಜ್ಮಾಜ್ಮಾಹುತಿ 
ಹುತಹುತವಹ ಸಪುಕ್ಷದೊಳ್‌" ಕೆಯ್ಲಾರೆಆದು ಪಾಣಿಗ್ರಹಣಂಗೆಯ್ಗೆ 
(ಪಂಪಭಾ. ೩-೬೪ ವು. (ಸಂ. ದ್ರುಪದಜಾ] 
ದ್ರುಪದತನೂಭವ (ನಾ). ದ್ರುಪದರಾಜನ ವಂಗ; ಧೃಷ್ಟದ್ಯುವ್ನೂ-: 
ದ್ರುಪದತನೊಭವಂ ಕುಪಿತನಾಗಿ ಮಹಾಭರದಿಂದೆ ಬಂದು (ಮಜಾನೇ. 
೧೩-೩೦). [ದ್ರುಪದ *- ಶನೂಭವ] 
ದ್ರುಪದನಂದನ (ನಾ). ಎ ದ್ರುಪದತನೂಭವ : ಧರ್ಮನಂದನಂ 
ದ್ರುಪದನಂದನಂಗೆ ಬಟಿಕಿಯನಟ್ಟಿ ಬರಿಸಿ (ಪಂಪಭಾ. ೦೦-೩ ಬ). 
[ ದ್ರುಪದ * ನಂದನ) 
ದ್ರುಪದನಂದನೆ (ನಾ). ೬ ದರ್ರಿಪದಜೆ : ಈ ಭುಜಾದಂಡಮುಂ .... - 
ಈ ಧನುರ್ದಂಡಮುಮುಳ್ಳಿನಂ ದ್ರುಪದನಂದನೆ ಸಂದಿಯನಾಗಲೀವೆನೇ 
(ಗೆದಾಯು. ೦-೬೩). [ ದ್ರುಪದ + ನಂದನೆ] 
ದ್ರುಮ (ನಾ). ಮರ: ವೃಕ್ಷ: “ವೃಕ್ಷಃ .. . ದ್ರುಮಃ, ಪಾದಪಃ-ಈ 
೧೯ ಮರಂ” (ಹಲಾಯು. ೨೯-೨೩) ;“ತರು ವನಸ್ಪತಿ ಸಾಲಮಂಘ್ರಿಪಂ ದ್ರು 
ದ್ರುಮಂ ಧರಣಿಜಂ . . . ಕುಜಮೆನಲು ವೃಕ್ಷಕ್ಕೆ ನಾಮಮಕ್ಕುಂ” 
(ಮಂಗೆರಾ. ೩೦-೦); ದ್ರುಮಪಲ್ಲವ ತಳನಿಪತಿತ ಹಿವಖಂಬು ಘಟಿಕಾಳಿ ನಾಡೆ 
ಸೊಗಯಿಸಿದಪುದು (ಕಾಂತಿಪು. 8-೮೯); ಶಾಲ್ಮಲೀಚೈತ್ಕಜಂಬೂದ್ರುಮದೊಳ* 
, ವಿಶ್ರುತಾಕೃತಿಮ ಚೈತ್ಕಾವಾಸ ಪೂಜೋತ್ಸವದಿನಗಲನಲ್ಲಿಂದಮೆಂದುಂ 
ಸುರೇಂದ್ರಂ (ಸುಕುಮಾ. ೯-90) ; ಕರ್ಣನು ಬೇರು ಹಣ್‌ದಾ ದ್ರುಮದವೊಲು 
ಗತಶೌರ್ಯನು (ಕಿವ್ಕಾಲ್ರೋ. ೦೬-೫೬). [ ಸಂ.) 
ದ್ರುಮಪತ್ರಪಾತ್ರೆ (ನಾ). ಎಲೆಗಳಿಂದ ಮಾಡಿದ ಪಾತ್ರೆ; ದೊನ್ನೆ: 
ಸುಮಮಕರೆಂಡದಿಂದೆ ಕಪಿ ಕೈದೊಳೆದಾ ದ್ರುಮಪತ್ರಪಾತ್ರೆಯಂ 
ಸಮೆದದಲಲ್ಲಿ ತುಂಬಿ ಶುಳಿವೊಂದದ ಪೂಗಳನೈದೆ ತುಂಬಿಕೆ ಎಂಡು (ರಾಜಕ. 
9-03೭). [ದ್ರುಮ. ಪತ್ರ * ಪಾಶ್ರೆ) 
ದ್ರುಮಯೋಧಿ (ಗು). ಗಿಡ, ವಂರಗಳನ್ನೇ ಆಯಂಧವನ್ನಾಗಿ ಉಪ 
ಯೋಗಿಸಂವ : ಇತ್ತೆಲಿಂಕಿಂತೆ ಶಿಬಿರಶಿಬಿರೆದಿ ಬೀಡುಬೀಡಿನೊಳ್‌ ದ್ರುವಂ 
ಯೋಧಿ ಸೈನಿಕರ್‌ ತಂತಮ್ಮ : ಸತ್ಯದ ಸಮರ್ಥನೆಗೆ ವಾದಿಸುತ್ತಿರಲ್‌ 
(ಶ್ರೀರಾಮಾ. ೮೨೪-೩೪೧). [ ಸಂ. ದ್ರುಮಯೋಧಿನ್‌ ] 
ದ್ರುಮರಾಜಿ (ನಾ). ವಂರಗಳ ಸಾಲಂ: ದ್ರುಮರಾಜೀರಾಜಿಶಂ ಜಂಗಮ 
ಮಿದುದಯಶೈಳಂ ತದಗ್ರಾಧಿರೂಢಂ ಹಿಮರೋಚಿರ್ಮಂಡಳಾಳಂಕೃತ 
ಮಿದಭಿನವಂಲಕ್ಷ್ಮಂ (ಪರ್ಧಪು. ೪-೪). [ದ್ರುಮ+ರಾಜಿ;] 
ದ್ರುಮವಿತತಿ:. (ನಾ). ವಂರಗಳ ಗುಂಪು,- ತೋಪು: ಬೇರಿಂ 
ಪೀರ್ಡುಂ ತಣಿಯದೆ ನೀರಜಗಂಧಾನುಬಂಧಿಜಳಮಂ ಕೊಂಬಿಂ ಪೀರ 
ಉ್ಕೊಡರಿಸಿದಪುದೆನೆ. ತೀರದ್ರುಮವಿಶತಿಯೆಗಿ ತುಣುಗಿದುದದಅಕೊಳ್‌ 
(ಡಂದ್ರಪು. ೦-೮೪). [ದ್ರುಮ 4 ವಿತತಿ) 
ದ್ರುಮಾಮಯ (ನಾ). ೧. ಮರಗಳಿಗೆ ಬರಂವ ರೋಗ; ಸಸ್ಕರೋಗ : 
(೪. ೨. ಅರಗು ;ಲಾಕ್ಷ : “ಲಾಕ್ಷಂ, ರಾಕ್ಷಾ , . , ದ್ರುಮಾಮಯಃ-೬ 
ಅರೆಗಿನ ಹೆಸರುಗಳು” (ಸಿದ್ಧಾಂತಿ. ೦೭೯). ೩. ಅಂಟು ; ಗೋಂದಂ. 
{ದ್ರುಮ + ಆಮಯ?) 


೪೧೪೪ 


| ದ್ರುಮೋತ್ಸಲ (ನಾ). ಬೆಟ್ಟದಾವರೆ ; ಕೊಸಗು : 


ದ್ರೇಕ್ಕಾಣ 


“ದ್ರುಮೋತ್ಮಲಃ, 
-ಕರ್ಣಿಕಾರಃ, ಪರಿವ್ಮಾಧಃ-ಈ ೩ ಕೊಸಗಿನ ಮರ” (ಸಾಜರಾ, ೧೦6) ; 
“ದ್ರುಮೋತ್ಪಲಃ, ಕರ್ಣಿಕಾರಃ . . . ಬೆಟ್ಟತಾವರೇ ಹೆಸರುಗಳು” 
[ ಸಂ, 


(ಸಿದ್ಧಾಂತಿ. ೦೦೦). 


8| ದ್ರುವಜಲ (ನಾ). ಸದಾ ನೀರು ಇರಂವುದು; ಬತ್ತ ದ ಸೆಲೆಯಯಳ್ಳು ದುಃ 


10 


48 


ನೀವು ಕಟಸ್ತಕ ಕೆಟ್‌ ದ್ರುವಜಲವಾದರೆ (ಸೌಇಎ. ೧೯೩೪, ಪುಂಗನೂರು. 
0೫೬-೧೬: 2419). [ ಸಂ. ಧ್ರುವಜಲ] ' 
ದ್ರುವಣಿ (ನಾ). ಒಂದಂ ಬಗೆಯಂ ಗಿಡ : 
ದ್ರುವಣಿ[ಪಾಉಂ, ದ್ರವಣಿ, ಧ್ರುವಣಿ] 'ಪಸ್ತಕವಲ್ಲಿ ಗೌರಿ ಗೊಟ್ಟಕ್ಕಿ 
ಪನ್ನಂಗಿಯೆನೆ ನೆಲಬೇವು” (ಮಂಗರಾ. ೪೪-೪೩). (7?) 
ದ್ರುವಯ (ನಾ). ಮಾನ ; ಅಳತೆ; “ದ್ರುವಯಂ, ಪಾಯ್ಕಂ . . 
ಮಾನಶಬ್ದದ ಅರ್ಥವುಳ್ಳವುಗಳು” (ಸಿದ್ಧಾಂತಿ. 380), {ಸಂ.] 
ದ್ರುಹಿಣ (ನಾ). ತ್ರಿಮೂರ್ತಿಗಳಲ್ಲಿ ಒಬ್ಬ; ಬ್ರಹ್ಮ; ಸೃಷ್ಟಿಕರ್ತ : 
“ಬ್ರಹ್ಮಾ... ದ್ರುಹಿಣಃ . . « ಕಮಲಾಸನಃ-ಈ ೨೦ ಬ್ರಹ್ಮನ ವೆಸರ್‌” 
(ಹಲಾಯು. ೨-೭) ; ದ್ರುಹಿಣವಿನಿರ್ಮ್ಮಿತಮೆನೆ x x ಣಯುತಂ ಬಾಣ 
ಗದ್ಯ[ವಾ] ಲಿಖಿತ ವಿತಾಮಹನೆನ್ನೊರೆಯೊಳೊಪ್ಪಿರಲ್‌ (ಸೌಇಇ: 28-11, 
99೭-೬೩೩; 2099) ; ಕಣ್ಣೆಸೆದಂ ತ್ರಿಶೂಲಿಯಸಮಕರೋಟಿಮಾಲಿ 
ದ್ರುಹಿಣಶಿರಃಕಪಾಲಿ (ಳಿಕ್ನಾಡ. ೧-೦೪) ; ಯಮಂಲೋಕಕನಿತಜೊಳ್‌ 
ದ್ರುಹಿಣನೆಯ್ತಂದು.. ಇವರೆಲ್ಲರ" ನಿಚ್ಚಂ ವಿಷ್ಣುವಂ ಗಾನಯೋಗದಿಂ 
ಪೂಜಿಸುತಿರ್ದರ* . . . ಎಂಬಾಗಳ್‌ (ಅದ್ಭುಕ. ೧೮-೮). [ಸಂ.] 
ದ್ರುಹಿಣಸುತ (ನಾ). ಬ್ರಹ್ಮನ ವಂಗ ; ಕರ್ದವಂನೆಂಬ ಬ್ರಹ್ಮರ್ಷಿ: 
ಯಥೋಕ್ತವಿಧಿಗಳಲಿ ದ್ರುಹಿಣಸುತನಲಿ ಸುತೆಗೆ ಪಾಣಿಗ್ರಹೆಣವನು 
: ಮಾಡಿಸಿದನು (ನಿಧಾಗ. ೩-೦೦-೨). | ದ್ರುಹಿಣ + ಸುತ] 
ದ್ರುಹಿಣಾಂಡ (ನಾ). ಬ್ರಹ್ಮಾಂಡ ; ಜಗತ್ತ): ದ್ರುಹಿಣಾಂಡೋದರ 
ಪಂಕಜಾಕರದೊಳುತ್ಕೂರ್ಮೂಂ , . . ರಾಜದ್ಧಾತ್ರಿಯೆಂಬಾ - ಸರೋರುಹ 
ಮಧ್ಯಸ್ಥಿತ ನೂತ್ನಕರ್ಣಿಕೆಯವೊಲ್ರೋರ್ಕುಂ ಸುವರ್ಣಾಚಲಂ (ಉದ್ಯಟ. 
೦-೪೦). [ ದ್ರುಹಿಣ + ಅಂಡ್ಕ) 
ದ್ರೇಕ್ಕಾಣ (ನಾ). [ಜ್ಯೋತಿ] ಲಗ್ನದ ವರನೆಯಂ ಒಂದು ಭಾಗ; 
೧ ಇದರಲ್ಲಿ ಮೇಷ, ಕರ್ಕಾಟಕ, ತುಲಾ, ವಂಕರರಾಶಿಗಳ 
: ಮೊದಲನೆಯ ದ್ರೇಕ್ಕಾಣವು ಆ ರಾಶಿಯೇ ಆಗಂತ್ರದೆ. ಎರಡನೆಯ 
ದ್ರೇಕ್ಕಾಣವು ಅದರ ಐದನೆಯ ರಾಶಿಯಾಗುತ್ತದೆ. ಮೂರನೆಯ 
ಭಾಗವು ಅದರ ಒಂಬತ್ತನೆಯ ರಾಶಿಯಾಗಂತ್ತದೆ. ಹಾಗೆಯೆಂ 
ವೃಷಭ, ಸಿಂಹ, ವೃಶ್ಚಿಕ, ಕಂಂಭ ಈ ರಾಶಿಗಳಲ್ಲಿ ಒಂದನೆಯ 
ದಕ್ಕದ ಅದರ ಒಂಬಿತ್ತ ನೆಯ ರಾಶಿಯಾಗಂತ್ತ ದೆ. ಎರಡನೆಯ 
ಭಾಗವು ಲಗ್ನದ್ರೇಕ್ಕಾಣವೇ ಆಗುತ್ತದೆ. ವಂೂರನೆಯ ಭಾಗವು 
ಪಂಚವಂರಾಶಿಯಾಗುತ್ತದೆ. ಮಿಥಂನ, ಕನ್ಮಾ, ಧನಂಸ್ಲು. ಮಾನ ಈ 
ರಾಶಿಗಳ ಒಂದನೆಯ ಭಾಗ ಪಂಚವಂರಾಶಿ ದ್ರೇಕ್ಕಾಣ, ಎರಡನೆಯಂ 
ಭಾಗ ನವವಂರಾಶಿ ದ್ರೇಕ್ಕಾಣ, ವಯರನೆಯ ಭಾಗ ಲಗ್ನರಾಶಿ 
ದ್ರೇಕ್ಕಾಣವಾಗುತ್ತದೆ. ಉದಾಹರಣೆಗೆ: ಮೇಷಲಗ್ಗಪ್ರಮಾಣ 
೪-೨೮. ಇದರಲ್ಲಿ-೧-೨೯ ಮೇಷದ್ರೇಕ್ಕಾಣ, ೨-೫೯ ಸಿಂಹ 
ದ್ರೇಕ್ಕಾಣ, . ೪-೨೮ ಧನುಃದ್ರೇಕ್ಕಾಣ. ವೃಷಭಲಗ್ನ ಪ್ರಮಾಣ 
೫-೩. ಇದರಲ್ಲಿ-೧-೪೧ ವಂಕರದ್ರೇಕ್ಕಾಣ, ೩-೨೨ ವೃಷಭ 
ದ್ರೇಕ್ಕಾಣ, .೫-೩ ಕನ್ಯಾದ್ರೇಕ್ಕಾಣ. ಮಿಥಂನಲಗ್ನಪ್ರಮಾಣ 
೫-೨೮. ಇದರಲ್ಲಿ-೧-೪೯ ತಂಲಾದ್ರೇಕ್ಕುಣ, ೩-೩೯ ಕಂಂಭ 
ದ್ರೇಕ್ಕಾಣ, ೫-೨೮ ವಿಂಥುನದ್ರೇಕ್ಕಾಣ. ಹೀಗೆಯೇ ಉಳಿದ ರಾಶಿ 
ಗಳಿಗೂ ಕಲ್ಪಿಸಿಕೊಳ್ಳಬೇಕಂ. ದ್ರೇಕ್ಕಾಣವು ಜಾತಕಫಲ ಮತ್ತು 


“ಘೋರಾಮ್ರಿ ಹುಳಂಕುಡಿ 


ದ್ರೋಣ 


ಪ್ರಶ್ನೆ ಹೇಳಂವಾಗ ಉಪಯೋಗಕ್ಕೆ ಬರಂತ್ತದೆ: ದ್ರೇಕ್ಕಾಣಮುಂ 

ಮೂಟ್‌ನಿಕ್ಕುಂ (ಕಾತತಿ. ೦-೨೭): ದ್ರೇಕ್ಯಾಣಮುಚಿತಮದಟಿಿಂ ಮಿಕ್ಕಿರ್ಕುಂ 

ಹೋರೆ (ಜಕವಿ. ೪೪೦ ; ಶುಭಲಗ್ನಂ ಶುಭತಾರೆ ಯೋಗಕರಣಂ 

ದ್ರೇಕ್ಯಾಣ ಹೋರಾಸಮಂ (ರಾಂಶಮುಂ?) ಶುಭಂ (ಬೀಳವಂ. ೨-೧೬೮). 

[ ಸಂ. ] 

ದ್ರೋಣ (ನಾ). ೧. (ನೀರನ್ನು ತುಂಬಿಡಂವ) ದೋಣಿಯಾಕಾರದ 

ಮರದ ಪಾತ್ರೆ. ೨. ಎಲೆಗಳಿಂದ ಮಾಡಿದ ಪಾತ್ರೆ; ದೊನ್ನೆ: 
ಮಾಣದೆ ಸೋರ್ವಿಂದ್ರಿಯಮಂ ದ್ರೋಣದೊಳಾಂತಲ್ಲಿಯೊಗೆದ ಶಿಶುವಂ 
ಕಂಡೀ ದ್ರೋಣದೊಳ" ಪುಟ್ಟಿದೀತಂ ದ್ರೋಣನೆ ಫೋಗೆಂದು ಪೆಸರನಿಟ್ಟಂ 
ಮುನಿಪಂ (ಶಂಪಥಾ. ೨-೪೩). ೩. ಒಂದಂ ಅಳತೆ; ನಾಲ್ಕೂ ಕೊಳಗ : 
“ಆಢಕಃ-೧ ಕೊಳಗದ ಹೆಸರು, ದ್ರೋಣಃ-೧ ನಾಗಳಧ ಹೆಸರು, 
ಕೆಲವರು ಇಕ್ಕಳವೆಂಬುವರು” (ಸಿದ್ಧಾಂತಿ. 38೯) ; ಒ೦ದು ಸೊಲ್ಲಗೆಯೇ 
ನಿಕುಂಜವದು ನಾಲ್ಕಾಗಲೊಂದು ಕುಡಬವದು ನಾಲ್ಕಾಗಲೊಂದು 
ಪ್ರಸ್ಥವೂ ಪ್ರಸ್ಮವೆರಡಾಗಲೆೊಂದು ವಾ ಹ ದೆರಡಾಗಲೊಂ'ದು 
ಆಢಕವದು ನಾಲ್ಕಾಗಲೊಂದು ದ್ರೋಣ (ವಿವೇಕ. ಬ: ದೋೋಣದಿ 
ಪೋಡಶಭಾಗವ ಕಾಣುತಲಂ ಭಾರ್ಯಮೆನ್ನುತದು ನಾಲ್ಕಕಂಯೆಣಿಸೆ 
ದಾಢಕ ಪ್ರಸ್ತಂ ಕ್ಷೋಣಿಯೊಳುಂ ಭಾಗೆಗಾಣು ನಾಲ್ಕಕೆ ಕುಡುಬಂ 
(ಳಾಸ್ಮರ. ೭೪-೧) ; ೪ ಆಢಕ-೧ ದ್ರೋಣ (೩೨ ಸೇರು) (ಸಕವೈ. ೫1, 
ಪೃಸಾನನೆ). ಓ ಈ ಅಳತೆಗಳ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ೪. 
ಇಂದ್ರನ ಏಳಂ ಮೇಘ ವರ್ಗಗಳಲ್ಲಿ ಒಂದಂ; ಥಿ ಇದರಲ್ಲಿ 
ಎರಡು ವಿಧ: ೧. ಸಂವರ್ತ, ಭೀವಂನಾದ, ದ್ರೋಣ, ಚಂಡ, 
ಬಲಾಹಕ, . ವಿದ್ಯೂತ್ತತಾಕ, ಶೋಣ. ೨. ಸಂವರ್ತ, ಆವರ್ತ, 
ಪುಷ್ಕಲಾವರ್ತ, ದ್ರೋಣ, ಕಾಳ, ನೀಲ, ಮಹಾಕಾಳ: ಸಿಡಿಲ 
ಬಳಗಮನೊಳಕೊಂಡ ದ್ರೋಣ ಮಹಾದ್ರೋಣ ಪ್ರಷ್ಕಳಾವರ್ತ 
ಸುವರ್ತಕಂಗಳೆಂಬ ಮುಗಿಲ್ಲಳಂ ಬೆಸಸಿದಾಗಳಿ" (ಪೂಪಧಾ. ೫-೯೩ ವ). 
೫, ಕಾಡ ಕಾಗೆ; ಹೊಲೆಕಾಗೆ; ವಂಂಡಕಾಗೆ ; ಅಡವಿಯ ಕಾಗೆ: 
“ಕಾಕೋಅಃ, ಮೌಕುಳಿಃ, ದ್ರೋಣಃ, ಕ ೈಷ್ಣೆಕಾಕಃ, ವನಾಶ್ರಯಃ-ಈ ೫ 
ಅಡವಿಯ ಕಾಗೆ" (ಹಲಾಯು. ೪೦-೯೩) ; “ಶಿತಿಕಾಕಂ ವನಾಶ್ರಯಂ 
ಮೌಕುಳಿ ದ್ರೋಣಮಾ ಕಾಕೋಳಮೆನೆ ಕಾಡ ಕಾಗೆ” (ಮಂಗರಾ. ೫೦-೪). ಓ. 
ಚೇಳಂ; ವೃಶ್ಚಿಕ. ೭. [ಜ್ಯೋತಿ] ವೃಶ್ಚಿಕರಾಶಿ. ೬, ೭: ಮಕರೆ 
ಕರ್ಕಟಕ ಹರಿ ಮಿಧುನದಿಂದನಿಮೇಷನಿಕರದಿಂ ದ್ರೋಣಂ ತಿವಖಾನಂಗಳಿಂ 
ದೊಪ್ಪುತಕಳಂಕಮೆನೆ , . . ರೆಂಜಿಸಿತು ವಾರಾಶಿ (ಶ್ರೀರಾಮ, ೩-೨೯). ಲೆ. 
ಕಪ್ಪೆ ; ವಂಂಡೂಕ, ೯. ಪಾಂಡವ, ಕೌರವರುಗಳಿಗೆ ಧನುರ್ವಿದ್ಯೆ 
ಯನ್ನು ಕಲಿಸಿದ ಗುರು ; ಅಶ್ವತ್ಥಾವಂನ ತಂದೆ: £ ಭರದ್ವಾಜನೆಂಬ 
ವಂಹರ್ಷಿಗೆ ಫೃತಾಚಿಯೆಂಬ ಅಪ್ಸರ ಸ್ತ್ರೀಯನ್ನು ನೋಡಿದ ಕೂಡಲೆ 
ವೀರ್ಯಸೃಲನವಾಗಲಂ, ಅದನ್ನು ದೊನ್ನೆಯಲ್ಲಿಟ್ಟ ` ರಕ್ಷಿಸಿದನು. 
ಅದರಿಂದ” ವಂಗನೊಬ್ಬನಂ ಹಂಟ್ಟಿದಂದರಿಂದ ಅವನಿಗೆ 
ದ್ರೋಣನೆಂದು ಹೆಸರಾಯಿತು : ದ್ರೋಣಂ ಗಡಮಿಷುವಿದೈೆಗೆ ಜಾಣಂ 
(ಪಂಪಭಾ. ೨-೩೭) : ದ್ರೋಣನೆಮಗೊಳ್ಳಿ ಕೆಯ್ದಂ ದ್ರೋಣನ ಸುತನೊಳ್ಳಿ 
ಕೆಯ್ಯದಿರ್ಕುವೆು (ಗದಾಯಂ. - ೩-೬೧) ; ಹಳೆವಿದಿರ ಮಳೆಯಲಿ 
ಮೊಳಗಿದುರಿಯವೊಲುಜುಹಿದನು ದ್ರೋಣ (ಕುವ್ಕಾದ್ರೋ. ೦೭-೨೩). ೧೦. 
ಬಿಲ್ಲು; ಧನಂಸ್ಸು : ಈಶ್ವರನ ದ್ರೋಣವ ಮಾಡಿ ಪದ್ಮನಾಭನ ನಾರಿಯ 
ಮಾಡಿ ಕಮಲಜನೆಂಬ ಬಾಣವ ತೊಟ್ಟು ಮೂಜುಭುವನವನೆಚ್ಚವರಾರೋ 
(ಅವಕಂ. ೧೭೭-೭೯೧) ; ಚಾಪದಿಂದ (ಒಂದು ರೀತಿಯ ಬೊಂಬು) ಮಾಡಿದ್ದು 
ಕೋದಂಡ, ದಾರುವಿನಿಂದ (ಒಂದು ರೀತಿಯ ಮರ) ಮಾಡಿದ್ದು ದ್ರೋಣ, 
ಶೈಂಗದಿಂದ (ಇ ಕೊಂಬು) ಮಾಡಿದ್ದು ಧನುಸ್‌ ಅಥವಾ ಶಾರ್ಜ್ಸ (ಳಠಾಅ. 


೪೧೪೫ 


ದ್ರೋಣಮ್ಮ 


೨೭೩ ಅಡಿ). ೧೧. ಎ ದ್ರೋಣಮುಖ: ರಾಮಣೀಯಕ ಖೇಟ ಪಶ್ತನ 
ಭೂಮಿಗೆಸೆವ ದ್ರೋಣ ಸಂವಾಹನಗಳಂ ಪೊಕ್ಕು , . . ನಡೆತಂದನು 
ಪ್ರಿಯಂಗುಷ್ಕಾಮಹಾವನಕೆ (ಸನತ್ಕು. 8-೨೦) ೧೨. ತುಂಬೆಯ ಗಿಡ 
ಮತ್ತು ಅದರ ಹೂವು. "ದ್ರೋಣಕಂಸಂವಂ', "ದ್ರೋಣಪುಷ್ಟ' 

5 ಪರಾ. [ಸಂ.) 

ದ್ರೋಣಕಲಶ (ನಾ). ಎ ದ್ರೋಣ ೨: ದ್ರೋಣಕಲಶದೊಳಾದ ದೆಸೆಯಿಂ 

ದ್ರೋಣನಾದನು (ಕುವ್ಯಾಆ. ೬-೨೨). [ No.) 
ದ್ರೋಣಕಾಕ (ನಾ). ಒಂದಂ ಬಗೆಯ ಕಾಗೆ ; 
“ದ್ರೋಣಕಾಕಃ, 
೧೩೯). [ಸಂ.] 
ದ್ರೋಣಕುಸುಮ (ನಾ). ತಂಂಬೆಹೂವು : ಪ್ರಭುಶೆಟ್ಟಿಯ ಮಿದ್ಮೆಯೊಳು 
ದ್ರೋಣಕುಸುಮದ ಮಳೆಯಂ ಕಟಕಿಸಿದಂ (ಗುರುಜಾ. ೦೩-೮೯). 
[ ದ್ರೋಣ * ಕುಸುಮ] 
ದ್ರೋಣಕ್ಷೀರೆ (ನಾ). ನಾಲ್ಕು ಕೊಳಗದಷ್ಟು ಹಾಲು ಕೆರೆಯಂವ ಹಸಂ: 
“ದ್ರೋಣಕ್ಷೀಡು, ದ್ರೋಣದುಘಾ-೨ ಇಕ್ಕಳ ಹಾಲು ಕರೆಯುವ ಆಕಳು” 
(ಸಿದ್ಧಾಂಕಿ. 3೯8). [ಸಂ. ದ್ರೋಣಕ್ಷೀರಾ] 
ದ್ರೋಣಜ (ನಾ).2ದ್ರೋಣಪುತ್ರ: ದ್ರೋಣಜನಾ ಪಾಂಚಾಲಕ್ಷೋಣೀಶರ 
ನಿಕ್ಕಿ 'ತಲೆಗಳೆಂ ತಂದು ಕುರೆಕ್ಷೋಣೀಶನಿದಿಶೊಳಿಬ್‌ಪಿ ಕೃಪಾಣೋಗ್ರ 
ಭುಜಾಗ್ರನಿರ್ಪದುಂ (ಮಹಾನೇ. ೦೩-೩೧) ; ದಿವ್ಕಾಸ್ಟ್ರಶಸ್ತ್ರಂಗಳಿಂ ಕಲ್ಲಳಿಂ 
ಕಾಷ್ಠದಿಂ_ ಹಿಮದಿಂದೆ ಬೆಂಕಿಯಿಂ ಹಸ್ತದಿಂ ಪಾದದಿಂ ದಮಿತ 
ಹನನೋಪಾಯದಿಂ ನೋಯಿಸುವರಿಲ್ಲವಮರ ಯಕ್ಷ ಪಿಶಾಚ ರಾಕ್ಷಸ 
ಮನುಷ್ಯಾದಿಗಳೊಳು ದ್ರೋಣಜನೆ ಕೇಳಾ (ರಾಘಡ. ೬-೩೩). 
[ಸಂ.7 
ದ್ರೋಣದುಫೆ (ನಾ).ಎದ್ರೋಣಕ್ಷೀರೆ: “ದ್ರೋಣಕ್ಷೀರಾ, ದ್ರೋಣದುಘಾ- 
-ಪ೨ ಇಕ್ಕಳ ಹಾಲು ಕರೆಯುವ ಆಕಳು” (ಸಿದ್ಯಾಂತಿ. ೨೫) ; ಓಹೋ 
ಹೊಗಬದಿರೆಸಿಸಿದುವಾ ಹೆದದೊಳ್‌ ಜಲಧಿಘೋಷಮಂ ಧೇನುಪ್ರಷ್ಠೌಹಿ 
ದ್ರೋಣದುಘಾಧೃತದೋಹನಘನಧೀರದುಗೃಧಾರಾಧ್ಯನಿಗಳ್‌ 

[ ಸಂ. ದ್ರೊಣದುಘಾ) 

[ದ್ರೋಣಪುತ್ರ (ನಾ). ದ್ರೋಣಾಚಾಯರ೯ನ ಮಗ ; ಅಶ್ವತ್ಥಾಮ: 
ಇನಜನಿಂ ತೀರದ ಕಜ್ಜಂ ದ್ರೋಣಪುತ್ರನಿಂ ತೀರ್ದಪುದೇ (ಗದಾಯು. ೩-೬೦): 
ದ್ರೋಣಪುತ್ರ, ರುದ್ರಮಿತ್ರ, ನಿನ್ನ ಪೆಸರ ಪಟ೨ ಇದೇನ್‌ ? (ಅಕ್ಕಳ. 
೭-೦೦೮).. [ದ್ರೋಣ 4 ಪ್ರತ್ರ ) 

ದ್ರೋಣಪುಪ್ಪ (ನಾ). ಎ ದ್ರೋಣಕುಸುವು: ಸಂತತಂ ದ್ರೋಣಪುಷ್ಟಂಗಳಿಂ' 
ಬ್ರಹ್ಮನತ್ಕಂತ ಸದೃಕ್ತಿಯಿಂ ಬ್ರಹ್ಮೇಶ್ಚರನ ಪಾದಮಂ ತಾನೆ ಪೂಜೆಯಂ 
ರಚಿಸಿ ಮತ್ತಾ ಬ್ರುಹ್ಮಪದವಿಯಂ ಸಲೆ ಪಡೆದನು (ಆರಾ. ೩-೨೩): 
'ದೂರ್ವಾಂಕುರೆ ದ್ರೋಣಪುಷ್ಪವದ್ರುಗಂಚಿಗಳಿಂ  ಪರ್ವತದೊಳಿಳಿವ 
ಜಲದಿಂದೊರ್ವನೆಯಭಿಷೇಕಕೆಆ್‌ವುದೆಂದಂ ಗಡಭವಾ (ಗುರುಬೋ. 8-೦೩೭). 

[ದ್ರೋಣ + ಪುಷ್ಪ) 

ದ್ರೋಣಮುಖ (ನಾ). ನಾಲ್ಕುನೂರಂ ಗ್ರಾಮಗಳನ್ನೊಳಗೊಂಡ 
ಸೀಮೆಯ ವಂಯ್ಯಪಟ್ಟಣ ; ಜಲಸ್ಥಲಮಾರ್ಗಗಳನ್ನುಳ್ಳ ಪುರ; 
P ಇದರ ವಿಷಯದಲ್ಲಿ ಭಿನ್ನಾಭಿಪ್ರಾಯಂಗಳಿವೆ:(ಕಳ)ದಂಬಪತ್ತನವೂ 


ದೊಡ್ಮಕಾಗೆ : 
ಕಾಕೋಲಃ-೨ ಮುದಿಕಾಗೆ, ಮಾದೇಕಾಗೆ” (ಸಿದ್ಧಾಂತಿ. 
10 


೩8 


(ಅೀಲದ. 
೩-೧೦೮). 


40 


ದ್ರೋಣಿಮಂಖಗಳಿಂ (ಬೊಂಕಶಾ. ೧೯೪೪, ಬಂಕಾಪುರ, ೨೧-೦೩ ; 1069). 
[ ಸಂ.) 
ದ್ಫೋಣಮ್ಮ (ನಾ). ಒಬ್ಬಾತನ ಹೆಸರಂ : ನಾನಾನೃಪಕುಳಪ್ರಧಾನ 


ಭೂತಾಗುಣವಂಶೋತ್ಚನ್ನೋ ದ್ರೋಣಮ್ಮ .ನಾಮಧೇಯಸ್ತಸ್ಕ ಸೂನುಃ 
(ಸೌಇಇ. ೩೩, 8-೨8; 728). [ದ್ರೋಣ + ಅವ್ಮಿ]] 


ದ್ರೋಣಾಮುಖ 


ದ್ರೋಣಾಮುಖ (ನಾ). - ದ್ರೋಣವಂಂಖ: ಗ್ರಾಮ ನಗರೆ ಖೇಡ 
ಖರ್ವಡ ಮಡಂ ಪತ್ತನ ದ್ರೋಣಾಮುಖಂಗಳಂ ವಿಹಾರಿಸುತ್ತಂ 
ತೊಂಭ ತ್ರ ಸಾ ಸಿರ ದ್ರೋಣಾಮುಖಂಗಳುಂ 
ನಾಲ್ವತ್ತೆಣ್ಸಾಸಿರ ಪಟ್ಟಣಂಗಳುಂ . : , ಪದಿನೆಣ್ಸಾಸಿರ ಮ್ಲ ್ಲೀಚ್ಛರಂಜರು 
ಮಾತ್ಮೀಯಸಾವಪ್ರಿಜ್ಯವರಿಚ್ಛೆ ದಮಾಗೆ (ಅದಿಪು. ೧೫-೩ ವು; ತೊಂಬ 
ತ್ರಾಲುಸಾಸಿರ ಜ್ರೋಣಾಮಂಖಂಗಳೀದು ಪದಿನೆಣ್ಸಾಸಿರ್ವರ್‌ 
ವ್ಲೋಚ್ಛರಾಜರಿಂದಂ ನೆಣ್‌ದೈಶ್ವರ್ಯದ ಮೇಗೆ (ಶಜತಿಫು. ೧೦-೮೪ ವ) ; 
ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪಟ್ಟಣ ದ್ರೋಣಾವೂಖ 
ಸಂವಾಹಗಳೊಳ್‌ ವಿಹಾರಿಸುತತ್ತಿ೦ (ಸುಕುಮಾ. ೪-೨೦ ವ) ; ಗ್ರಾಮ 
ಮಡಂಬ ಖರ್ವಡ ಪುರ ದ್ರೋಣಾಮುಖಾದ್ಕಂಗಳಂ ಸನಿವಾಸಾರ್ಥ 
ಮೊಡರ್ಚಿ ಸರ್ವಜನಷುಂ ವಾಸ್ತುಪ್ರಕಾರೆಂಗಳಿಂದನಂವಪ್ಪಂತೆ ನೆಗಳ್ಳುಗುಂ 
ಮನೆಗಳಂ ತತ್ತನ್ಮಹಾಸ್ಕಾನದೊಳ್‌ (ವಿಷ್ಮು ಪು. ೧-೨-೨೨). 

[ ಆದ್ರೋಣಮುಖ) 
ದ್ರೋಣಾಸ್ಕ (ನಾ). ಎ ದ್ರೋಣವಂಂಖ : ತೆನತು ಪದಪಾಂಸುವಿಂ ಗ್ರಾಮ 
ನಗರೆ . . , ದ್ರೋಣಾಸ್ಕ ನಿಗಮಪತ್ತೆನತತಿ ಪಾವನಮಾಗೆ ವಿಹಾರಿಸುತ್ತೆ 
(ಪುಷ್ಪಪು. ೦೪-೦೪). [ಸಂ.] 
ದ್ರೋಣಿ (ನಾ). ೧. ದೋಣಿ; ನಾವೆ: “ಅಂಬುವಾಹಿ ತಾಂ ದ್ರೋಣಿ” 
(ವಸ್ತುಕೋ. 3೪-೧೨) ; ಸೋಪಾನಪದ್ಭತಿಗಳೊಳ್‌ ಗಿರಿದುರ್ಗಾರೋಹಣ 
ಮುಮಂ ದ್ರೋಣಿ ಯಾನಪಾತ್ರಾದಿಗಳೊಳ್‌ ಜಲದುರ್ಗೋತ್ತರಣಮುಮ 
ನುಪದೇಶಂಗೆಯ್ದು (ಅದಿಪು. ೬-೬೨ ವು; ನೋಡುತಿರೆ ಮಂತ್ರಿ ದಡದಲಿ 
ನಿಂತು, ಬರಬರುಕೆ ಕಿರಿದಾಗಿ, ಕಡೆಗೆ ಕಣ್ಮರೆಯಾದುದಾ ದ್ರೋಣಿ 
(ಶ್ರೀರಾಮಾ. ೯೮-೫೫೯). ೨. ದೊನ್ನೆ : ತೆಂದಳ್‌ ಸುರಸುಂದರಿ 
ಚಂದನರಸಭರಿತಾಯತ ಕೇತಕೀದಲದ್ರೋಣಿಗಳೆಂ (ಪಂರಾಮಾ. ೦೬-೯೦). 


(ವಡ್ಮಾರಾ. ೭-೨) ; 


೪೧೪೬ 


38 


೩. ವಂರದಲ್ಲಿ ಕೊರೆದಂ ಮಾಡಿದ ಪಾತ್ರೆ. ೪. ಎರಡಂ ಬೆಟ್ಟಗಳ 


ನಡುವಿನ ಕಣಿವೆಪ್ರದೇಶ ; ಕಮ್ಮಾರಿ ;-ಕಂದಕ : ಹೊಕ್ಕನು ಕನಕಶೈಲ 
ದ್ರೋಣಿಗಳ  ದುರ್ಬಲಸುರೌಘವನಾಣೆಗಂಜಿಸಿ ಕಳೆದುಕೊಂಡನು ಸಕಲ 
ವಸ್ತುಗಳ (ಕುಣ್ಮಾಸ. ೩-೦). ೫: (ಸಮಂದ್ರದಲ್ಲಿಯ) ಅತಿ ಆಳವಾದ 
ಪ್ರದೇಶ; ಕೊಲ್ಲಿ: ಕೆಲವು ಕಡೆ ಸಾಗರ ಬಹಳ ಆಳವಾಗಿದೆ. ಆ 
ಪ್ರದೇಶಗಳನ್ನೂ ದ್ರೋಣಿ ಅಥವಾ ಪಾತಾಳ - (Troughs or Deeps) 
ಎಂದು ಕರೆಯುತ್ತಾರೆ (ಳವಿನ. 0). ೬. ನೀಲಿಯಂ ಗಿಡ, ೭. ವೀಣೆಯಂ 
ಬುರಂಡೆ : ವೀಣೆಗೆ ಪತ್ರವಿಲ್ಲದಿದ್ದರೆ, ಚರ್ಮವಿಲ್ಲದಿದ್ದರೆ, ದ್ರೋಣಿಯಿಲ್ಲ 
ದಿದ್ದರೆ, ದಂಡವಿಲ್ಲದಿದ್ದರೆ, ಉಪವೀಣೆಯಿಲ್ಲದಿದ್ಕರೆ, ತಂತಿಯಿಲ್ಲದಿದ್ದರೆ, 
ಕಮಾನು ಇಲ್ಲದಿದ್ದರೆ, ಪುರುಷನ ಸಾಮರ್ಥ್ಯ ಪ್ರಯತ್ನೆಗಳಿಲ್ಲದಿದ್ದರೆ 
ಶೆಬ್ದ ಹುಟ್ಟುವುದೆ? (ಉುದ್ಧಪ. ಮಿಲಿಂದ. ೭೩). 
[ಸ9. ದ್ರೋಣಿ, ದ್ರೋಣೀ ] 

ದ್ರೋಣಿಕೆ (ನಾ). ಸಣ್ಣ ದೋಣಿ ; ಚಿಕ್ಕ ನಾವೆ: ತೇರ್ಗಳೀರೊಡ್ಡುಗಳ್‌ 
ಪವಣಂ ಮಿಾಅದಸೃಗ್ಗಳಾಪಗೆಯೊಳಂದಾಳುತ್ತುಮೇಚಿತ್ತೆ ಪೋದುವು 
ದುರ್ವಾಯುಗೆ ಸಂದ ವಾರಿಧಿಯ ನಾನಾ ದ್ರೋಣಿಕಾಶ್ರೇಣಿಯೊಲ್‌ 
(ಮಜಾನೇ. 93-98), [ ಸಂ. ದ್ರೋಣಿಕಾ] 

ದ್ರೋಣೀದಹನೆ (ನಾ): ಒಂದಂ ಬಗೆಯ ಯಂದೃಸಾಧನ (?) : ಬಿಲ್ಲು 
ತೀರು . . . ದ್ರೋಣೀದಹನ ಶತಫ್ಲಿ ಸಹಸ್ರಫ್ನಿ . . . ಖೇಟಕ ಮುಂತಾದ 
ಶತ್ರುಜಯಹಿತ್ಮರಕ್ಷಾಧಿ ಸಾಧನವಿಶೇಷಂಗಳಿಂದಲುಂ (ವಿವೇಕ. ೨೬೩). 

[ ಸಂ. 

ದ್ರೋಹ (ನಾ). ೧. ವಿಶ್ವಾಸಘಾತ ; ವಂಚನೆ; ಮೋಸ: “ಅಪಕಾರ, 
ದ್ರೋಹಃ-ಈ ೨ ಹೊಲ್ಲವೆ” (ಹೆಲಾಯು. ೧೨೭-೮೬); ಆ ಫ್ರೀಹೆಮಪಕಾರ 
ಮಕ್ಕುಂ” (ಮಂಗಂ3. ೧೩೨-೨೬) : ನೀ ಮಖಾಂತಾಗಿ ಬಂದ ಭಕ್ತರೆ ನೀಯೆನ್ನ 


ದ್ರೋಹಚಿಂತನ (ನಾ). 


ದ್ರೋಹಿತನ 


ದಿದ್ದರೆ ಅದೇ ದ್ರೋಹ (ಬಸವ. ೭೧6) ; ದ್ರೋಹದಿಂದ ಪಡೆದ ರಾಜ್ಯ, 
ದ್ರೋಹದಿಂದಲೇ ಹೋಗಬಹುದು (ಹಂಗೀತೆ. ೦೯೪). ವಿ. ತಪ್ಪು ; ಅಪ 
ರಾಧ: ೩. ಹಗೆ; ವೈರ: “ವಿದ್ವೇಷಂ ದ್ರೋಹಂ ವೈರಂ ವಿರೋಧಮೆನೆ 
ಪಗೆಯಕ್ಕುಂ” (ಐಸ್ಮುಕೋ. ೧೧೦-೪). ೪. ಮೋಸಮಾಡುವವನು ; 
ವಂಚಕ : ನೀಚನಾ ದ್ರೋಹನಾ ಸಂಚಳನಾ ಚಂಡಾಲನಾ ಪಾತಕನಿರವೆನಿದಂ 
ನೋಡು ಪಂಕೇಜವಕ್ಕೇ (ಗದಾಯು. 6-98) : ನೀವಿಕಾ ದ್ರೋಹನ 
ಮುಂದೆ ನಿಂದಿರ್ದೇನೆಂದು ಚಿಂತಿಸುತಿರ್ದಪಿರೆನೆ (ಪುಣತಂ. ೦೮೦-೧೦). 

ದ್ರೋಹ ಎಣಿಸು - ದ್ರೋಹ ಬಗೆ : ಹಾಲು ಕಂಡಿದ ಮೇಲೆ ಮನೆಗೆ 
ದ್ರೋಹ ಎಣಿಸುವುದಿಲ್ಲ' (ಪದ್ಮಸ. ೧೫೬). ದ್ರೋಹಕಾಳಾನಳ ಎ ದ್ರೋಹ 
ಮಾಡುವವರಿಗೆ ಪ್ರಳಯಾಗ್ನಿಯಂಂತಿರಂವವನಂ ; ಒಂದಂ ಬಿರಂದಂ : 
ವೈರಿಬಳಜಳಧಿಬಡವಾನಳಂ ದ್ರೋಹಕಾಳಾನಳಂ ಶೀಮತು 
ಮನ್ನಿಯಜೋಗಯ್ಯಂ (ಎಕ. ೪11, ಶಿಕಾರಿ. ೨೦-೧೫; 1082). 
ದ್ರೋಹ ಫಘರಟ್ಟವವಂಚಕರಿಗೆ ಅರೆಗಲ್ಲಿನಂತಿರಂವವನಂ; ಶತ್ರುನಾಶಕ; 
ಒಂದಂ ಬಿರಂದಂ : ಶ್ರೀಮನ್ಮಹಾಪ್ರಧಾನೆಂ ದಂಡನಾಯಕಂ ದ್ರೋಹ 
ಘರಟ್ಟ ಕಂ ಗಂಗರಾಜಂ (ಎಳೆ. 11, ೭೩-3೧; 1118); ವೈರಿಭೇರಂಂಡಂ 
ರಿಪುರಾಯಫಟೆಯ ದಿಶಾಪಟ್ಟಂ ದ್ರೋಹಫರಟ್ಟಂ ದೇವಗುರುಚರಣ 
ಸರೆಸೀರುಹಭೈಂಗಂ (ನಾಂದೇಡ್‌.೨೯-೦೦; 1130). ದ್ರೋಹ ಬಗೆಎಅಪಕಾರ 
ವನ್ನು ಎಣಿಸು ; ಕೇಡನ್ನು ಬಯಂಸಂ; ದ್ರೋಹ ಮಾಡಂ : ನಿಮಗೆ 
ದೇವರು ಎಂದಿಗೂ ದ್ರೋಹ ಬಗೆಯುವುದಿಲ್ಲ (ದೇವಹೆಂ. ೨೪೪). ದ್ರೋಹ 
ಮಾಡು - ಎರಡು ಬಗೆ; ಕೇಡೆಣಿಸು: ವಂಚಿಸಂ: ಅವರು ನಿಮಗೆ 
ದ್ರೋಹ ಮಾಡಬಾರದು (ರರ್ಮಸಾ. ೪4) : ದೋಸೆ ಶಿನ್ನುವ ಆಸೆಯಿಂದ 
ಇದ್ದ ಸೊಸೆಗೆ ದ್ರೋಹ ಮಾಡಿದ ಪಾಪ ನನ್ನದು (ಪದ್ಮಸ.೬ಂ). ದ್ರೋಹ 
ವಾಗು - ಅಪಕಾರವಾಗಂ ; ಕೇಡಾಗಂ : ನನ್ನಿಂದ ಅವಳಿಗೆ ಯಾವ 
ದ್ರೋಹವಾಗಿದೆ ? (ಪಠ್ಮಸ. ೧೩೨) ; ಅದರಿಂದ ಮಗಳಿಗೆ ದ್ರೋಹವಾಗು 
ತ್ತದೆಯೆ ? (ದೇವಹೆಂ. ೧೪): [ಸಂ] 
ಮೋಸ್ಸಮಾಡುವಿಕೆ; ದ್ರೋ ಹವನ್ನು 
ಬಗೆಯಂದವಿಕೆ : ವ್ಯಾಪಾದಃ ದ್ರೋಹಚಿಂತನಂ (ಸಿದ್ಧಾಂತಿ. ೪3). 

[ ದ್ರೋಹ + ಚಿಂತನ ] 


ದೋಹ (ನಾ). ೧. ಕೇಡಿಗ; ಮೋಸಗಾರ ; ವಂಚಕ : ಪಚ್ಚಡಿಕೆಯಂ 


ಪತ್ತಿರ್ದ ಕೂಜ್‌ಯಂ ಕಂಡರೆಸಂಗೆ ನಿದ್ರಾಭಂಗಮಂ ವಸಾಡಿದ ದ್ರೋಹಿಯಿ 
[ಐಾ$29. ಹನಿ) ದಕ್ಕುಮೆಂದು ಮಂದವಿಸರ್ಪಿಣಿಯಂ ಕೊಂದರ್‌ (ಪಂಕತಂ. 
6೩೦-೧೬; ಆನು ಭಕ್ತನೆನ್ನಲ್ಲಿ ಲೇಸುಂಟಿಂದು ಪರಿಣಾಮಿಸಿದರೆ ನಿಮಗಾನು 
ದ್ರೋ[ಹಿಯ]ಯ್ಕಾ (ಬಸವ, 90೭); ಕೈಯ ಕರಾಳಪರಶುವನೆತ್ತಿ ನೆಲದಲಿ 
ಬೀಳಹೊಡೆದನು ಪಿತನ ತಲೆಯನು ಷಹ ಕೆಡೆಯೆನುತ (ಬಸಪ, ೯-೧೩) ; 

ದ್ರೋಹಿಗಳು ಧೂಳಾಯ್ತು ಬಳಿಕಿನೊಳೀ ಹೆದನು ಬಂದಿದೆ (ಕುವ್ಮಾಕ. 
೭-೪೫) ; ಪಡೆಯೊಳಗದಾವನು ದ್ರೋಹಿಯಿಲ್ಲೆಂದ (ಳೌಶಿರಾ. ೪೩-೨೧). 
೨, ಮೋಸ ಮಾಡಿದಂದಂ; ವಂಚನೆ ಮಾಡಿದಂದಂ: ಕರ್ಣನುಗ್ರರೆಥಮಂ 
ಮಂ ನುಂಗಿದೀ ದ್ರೋಹಿಯೊಳ್‌ ನೆಲದೊಳ್‌ ಪಂಬಲೆ (ಪಂಪಛಾ. ೧೩-೧೭). 

[ ಸೆಂ. ದ್ರೋಹಿನ್‌ ] 


| ದ್ರೋಹಿಗ (ನಾ). ಎ ದ್ರೋಹಿ ೧: ಹೊಯಿಸಳರಾಜ್ಕದ ದ್ರೋಹಿಗರನ್ನು 


ದ್ರೋಹಿತನ (ನಾ). ಮೋಸಗಾರಿಕೆ ; 


ನಾಶಮಾಡಿ ದೇಶವನ್ನು ವಿಸ್ತಾರಪಡಿಸಿ, ನಿರುಪಾಧಿಕ ಮಾಡಿ, ದೇಶಸೇವೆ 

ಯನ್ನು ಮಾಡಿದ ಈ ಕತ್ತಿಯನ್ನೂ ಇನ್ನು ನೀನು ಹಿಡಿ (ಶಾಂತಲಾ. ೧೪೧). 
[ ದ್ರೋಹ + - ಇಗ] 

ವಂಚನೆ : ಈ ಸಂಸ್ಥಾನವು ಬಹು 

ಬಲವಾದದ್ದು, ಪಿತೊರಿಯೂ ದ್ರೋಹಿತನೆವೂ ಇಲ್ಲದಿದ್ದರೆ ಹೈದರೆನಿಗೂ 

ಜೈಸಲಸಾಧ್ಯವಾದದ್ದು (ಜತ್ರಪಾ. ೯೪). [ದ್ರೋಹಿ + - ತೆನೆ] 


ದ್ರೌಣಿ 


ದ್ರೌಣಿ (ನಾ). ೧. ದ್ರೋಣಾಚಾರ್ಯನ ವಂಗ ; ಅಶ್ವತ್ಥಾವಂ: ನಡೆ 
ಕುರುಕ್ಷ್ಮಾಪಾಳನಿರ್ದಲ್ಲಿಗೆಂದರವಿಂದಾಲಯೆಯಂ  ಮಗೂಟ್ತಿದನದೇನಾ 
ದ್ರೌಣಿ ಶೌರ್ಯಾರ್ಥಿಯೋ (ಪುಪಭಾ. ೧೩-೦೦೨) ; ಜೋಳದ ಪಾಟ್‌ಯಂ 
ಬಗೆದರಿಲ್ಲಾ ದ್ರೌಣಿಯಂಂ ದ್ರೋಣನಂಂ (ಗದಾಯು. ೨-೧೧) ; ಇವರಂ 
ಸುಡುವುದೇ ಲೋಹಿತಾಶ್ವಾಸ್ತ್ರವೆನೆ ದ್ರೌಣಿ ನಾನಲ್ಲವೆ ಶಿವಾರ್ಚಕನೆಂದನು 
(ರಾಘಶ, ೬-೩೬). ೨. ದೋಣಿ; ನಾವೆ. ೧,೨: ಕಾರವಕ್ಷಿತಿವರನ 
ಸೇನೆಯಂತಾ ದ್ರೌಣಿಯಿಂ ವೃಕ್ಷದಂತಾ ಪ್ರವಾಳದಿಂದ , . . ಒಪ್ಪಿತು 
ಸಮುದ್ರಂ (ಭಾವಂ. ೧-34). P ಇಲ್ಲಿರಂವ ಶ್ಲೇಷಾರ್ಥವು ವ್ಯಾಕರಣ 
ಶುದ್ಧವೆಂದಂ ಹೇಳಲಾಗಂವುದಿಲ್ಲ. [ಸಂ. ) 

ದ್ರೌಣಿಕ (ನಾ). ನಾಲ್ಯು-ಕೊಳಗ ಬೀಜವನ್ನು ಬಿತ್ತವಷ್ಟು ಭೂಮಿ ; 
ದ್ರೌಣಿಕಃ - ನಾಲ್ಕು ಕೊಳಗ ಬಿತ್ತತಕ್ಕ ಭೂಮಿಯ ಪೆಸರು (ಗುರುಜಾ. 
೨೯೬). [ಸಂ.] 

ದ್ರೌಪದಿ (ನಾ). ೧.: ದ್ರುಪದರಾಜನ ಮಗಳು ; ಪಾಂಡವರ ಪತ್ನಿ: 
ಆಗಳ್‌ ದ್ರೌಪದಿ ತನ್ನ ಕೇಶಪಾಶಮಂ ದುಶ್ಶಾಸನಂ `ಪಿಡಿದು ತೆಗೆದನೆಂಬ 
ಸಿಗ್ಗಗ್ಗಳಂ ಪೆರ್ಚೆ ಸಭೆಯೊಳಿಂತೆಂದಳ್‌ (ಪಂಪಥಾ. ೭-೯ ವು; ಮರು 
ತ್ಪುತ್ರಂ ಬಟಿಯಟ್ಟಿ ಕರಸಿ ತೋಜಿಲ್ಯೇಕಚ್ಛತ್ರೀಕೃತ ಜಗದಹಿತಕ್ಷತ್ರಿಯ 
ಕುಳಕಾಳರಾಶ್ರಿಯಂ ದ್ರೌಪದಿಯಂ (ಗದಾಯು. ೮-೪೪) ; ಮಗನು ಧೃಷ್ಟ 
ದ್ಯುಮ್ನ ದ್ರೌಪದಿ ಮಗಳು ಭಾರದ್ವಾಜನೆತ್ತಿದ ಹಗೆಗೆ ಹರುವಾಯ್ತೆನುತ 
ಹಿಗ್ಗಿದ ದ್ರುವದಭೂಪಾಲ (ಕುವ್ಮಾ. ೭-೭೪). ೨. [ಜ್ಯೋತಿ] ಒಂದಂ 
ನಕ್ಷತ್ರದ ಹೆಸರಂ: ಅದರ ಕೆಳಗೆ ಕುಂತಿಯವರೆಗಿನ ಖಗೋಳಪ್ರದೇಶವೆಲ್ಲ 
ಆಂಡ್ರಾಮಿಡ ರಾಶಿಗೆ ಸೇರಿದೆ. ಆಂಡ್ರಾಮಿಡವನ್ನು ದ್ರೌಪದಿಯೆಂದು 
ಕರೆದಿದೆ (ನಕ್ಷತ್ರ. 36). [ ಸಂ. ದ್ರೌಪದೀ ] 

ದ್ವಂದ್ವ (ನಾ). ೧. ಎರಡು; ಜೊತೆ ; ಯಂಗಳ ; “ಯುಗ್ಮಂ, ಯುಗಂ, 
ಯುಗಳಂ, ದ್ವಂದ್ವಂ ,.. ಯಮಳಂ-ಈ ೮ ಅಮಳ್‌” (ಹಲಾಯು. 
೧೦೬-೦೫) : ಎರೆಡರಲ್ಲೆ ಎಲ್ಲವಾಗಿ ಎರಡೆಂಬುದೆ ಅಲ್ಲವಾಗಿ ದ್ವಂದ್ವದಲ್ಲಿ 
ದಂಪತಿ ವಿಶ್ವವಾದ ಶಿವಸತಿ (ಅರಳು. ೪೪೬-೦೮) ; ಚೆಂದ ವೇಗ ಸ್ತಿಮಿತ 
ದನಂವು ಹುಳಿಯಂಪ್ಹನುವು ದ್ವಂದ್ವ ದನುವುಗಳಿಂದ (ಮಂಕುಕ. ೪೪೮). 
೨. ಪರಸ್ಪರ ಎರಂದ್ಭವಾದ ಗುಣ, ಸ್ವಭಾವ, ಸ್ಥಿತಿ ಅಥವಾ 
ವಸ್ತು ಮೊದಲಾದುವುಗಳ ಜೋಡಿ; ಶೀತ - ಉಷ್ಣ, ಕತ್ತಲೆ- 
ಬೆಳಕು, ಸಂಖ - ದಂಃಖ, ಕಹಿ - ಸಿಹಿ ಇತ್ಯಾದಿ; ಸುಖ - ದಃಃಖಗಳ 
ದ್ವಂದ್ವದಲ್ಲಿ ಸಿಲುಕದಿರೊ (ಧರ್ಮಸಾ. ೧೩೨) ; ಜೀವನು. . . ಲಾಭ- 
ನಷ್ಟ, ಜಯ-ಅಪಜಯಂಗಳೆಂಬ ದ್ವಂದ್ವಗಳಲ್ಲಿಯೇ ಯಾವಾಗಲೂ. ಸಿಲುಕಿ 
ನರಳುತ್ತಿರುವನು`(ಕಕ್ಕಿವಿ. ೧೬). ೩. ಬೇರೆ ಬೇರೆ: ಎಂಬ ಭಾವನೆ; 
ದ್ವೈತಭಾವ: ಹುಟ್ಟಿಸುವಾತ ಬ್ರಹ್ಮನಾದಡೆ ಅರ್ಚಿಸಲೇಕೊ ನಿಮ್ಮುವ 
. . « ಕೊಂದು ಹೊಡ್ದಿಸುವಾತೆ ರುದ್ರನಾದಡೆ ಮಹಾದ್ವಂದ್ವವ ನುಡಿಯ 
ಲೇಕೊ ನಿಮ್ಮುವ (ಮೋಳಿಮಾ. ೭-೨೩); ಆ ಒಂದಾದುದನೆ ನೋಡಿ 
ದ್ವಂದ್ವವನೆ ಹಜ*ದು ನಿವ ಸಂಗಸುಖದೊಳಗೋಲಾಡಿ ಸುಖಿಯಾದೆ 
ನಯ್ಯಾ (ಅಂಗವ. ೭೬-೭೯) ; “ದ್ವಂದ್ವಗಳ ಗೆದ್ದಂದು” ; “ಕಾನನೆಕೆ ನಡೆದು 
ಏಕಾಂತದಲಿ ಕುಳಿತಂದು” ; ಎಂದು ಒಬ್ಬೊಬ್ಬರೊಂದನು ಹೇಳಿ ತೆರಳಿದರು 
(ಕೋಗಿಲೆ. ೬೪-೧೬). ೪. ವಿಶೇಷವಾಗಿ ಇಬ್ಬರಂ ಮಾಡುವ ಯಂದ್ಳ ; 
ವಂಲ್ಲಯಂದ್ಧ, ಕುಸ್ತಿ- ಇತ್ಯಾದಿ : “ಸಂಗ್ರಾಮಃ, ಸಮಿತಿ, ಸಮಿತ್‌ 
- - ೬ ದ್ವಂದ್ವಃ, ವಿಗ್ರಹಃ - ಈ ೩೫ ಕಾಳೆಗಂ” (ಹಲಾಯು. ೭೩-೨೯೯). 
೫. ಸಂದೇಹ ; ಸಂಶಯ. ೬. ಜಗಳ ; ಚರ್ಚೆ; ವಾದವಿವಾದ: 
ಚರ್ಚಾಕೂಟದಲ್ಲಿ ಅವನಿಗೂ . . . ಚರಿತ್ರೆಯ ಅಧ್ಯಾಪಕರಿಗೂ ದ್ವಂದ್ವ 
ಪ್ರಾರಂಭವಾಗಿ ಬಿಡುತ್ತಿತ್ತು ! (ಭೂಮಿತಾ. ೭). *ಹ. ಇಬ್ಬರಂ- ಸೇರಿ 
ಏಕಾಂತದಲ್ಲಿ ಮಾತನಾಡಂವ ರಹಸ್ಕ,- ಗುಟ್ಟು.೮.ಎದ್ದಂದ್ವಸಮಾಸ: 


ಶಿ 
೦ 


[od 
೪ಾ 


೪೧೪೭ 


ದ್ವಂದ್ರಮೇಹ 


ದ್ವಿಷದಂ ಮೇಣ್‌ ಬಹುಪದಮನ್ಮಪದಾರ್ಥದೊಳೊಂದಿ ನಿಲೆ ಬಹುವ್ರೀಹಿ 
ಸಮಸ್ತಪದಾರ್ಥಂ ದ್ವಂದ್ವಂ ಪೂರ್ವಪದಪ್ರಾಧಾನ್ಮಮವ್ಯಯಾಭಾವಾಖ್ಯಂ 
(ಕಾವ್ಯಾವೆ. ೨೦೮); ಪದಾರ್ಥದ ಗಡಣಂ ದ್ವಂದ್ವ ಮೆನಿಪ್ಪುದು (ಕಮದ. 
೧೬೫ ಅಡಿಏ) ; ಅನೇಕ ಪದಗಳಿಗೆ ಸಮುಚ್ಚಯವು ತೋರಿ ಆಗುವ ಸವಖಸವು 
ದ್ವಂದ್ವ (ಕೈಪಿಡಿ. ೨೨). [ಸಂ.] 

ದ್ವಂದ್ವಕರ್ಮ (ನಾ). ಪರಸ್ಪರ ವಿರುದ್ಧವಾದ ಕಾರ್ಯ : ಸರ್ವ ಜೀವರು 
ಗಳಂತೆ ಪ್ರಣ್ಯವಾಪ ಸಂಖದುಃಖ ಸ್ವರ್ಗ ನರೆಕಂಗಳೆಂಬ ದ್ವಂದ್ವಕರ್ವೂಂಗಳ 
ಹೊದ್ದಿರ್ಪನೆ-ಶಿವನು (ಅಬಂಡೇ. ೦೧೬-೬೨). [ ದ್ವಂದ್ವ + ಕರ್ಮ) 

ದ್ವಂದ್ವಜ (ಗು). ಬೇರೆ ಬೇರೆಯಾದಂದರ ಸಂಬಂಧದಿಂದಂಂಟಾದ ; 
ಭಿನ್ನಪ್ರಕೃತಿಗಳ ಸಂಕರದಿಂದ ಜನ್ಯವಾದ : ದ್ವಂದ್ವಜ ಪಿತೃಮಾತೃತೆ 
ಯಿಂ ದ್ವಂದ್ವಜಯಬಸಾನ್ನೆ ಪಾನೆಖಾನಾದಿಗಳಿಂ ದ್ವಂದ್ವಜ ಯತುಸಂಗತದಿಂ 
ದ್ವಂದ್ವಪ್ರಕೃತಿಗಳೆ ಪುಟ್ಟುಗುಂ ತುರೆಗಂಗಳ್‌ (ಅಶ್ಶಶಾ. ೬-೮). 

[ ಸಂ.) 

ದ್ವಂದ್ವಜ್ವರ (ನಾ). ವಾತ, ಪಿತ್ತ, ಕಫ-ಇವುಗಳಲ್ಲಿ ಯಾವುದಾದರೂ 
ಎರಡರ ದೋಷದಿಂದ ಬರಂವ ಜ್ವರ ; ಎರಡಂ ದಿನಕ್ಕೊಮ್ಮೆ 
ಬರಂವ ಜ್ವರ : ದ್ರಾಕ್ಷಿಹಣ್ಣು . . . ಕಟುಕರೋಹಿಣಿ ಇವುಗಳ ಕಷಾಯ 
ವನ್ನು ಕಾಯಿಸಿ... . ಕೊಡಲು ತ್ರಿದೋಷಜ್ವರ, ದಾಹಜ್ಜರ, ಶ್ವಾಸ, 
ದ್ವಂದ್ವಜ್ವರ, ಮದ, ಮೂರ್ಛೆ ಸಹ ಮಾಣ್ಣುಂ (ಸಳವೈ. ೧೧೧). 

[ ದ್ವಂದ್ವ * ಜ್ವರ] 

ದ್ವಂದ್ವನಾಡಿ (ನಾ). ವಾತ, ಪಿತ್ತ ಮತ್ತು ಕಫ ಇವುಗಳನ್ನು ಸೂಚಿಸುವ 
ನಾಡಿಗಳಲ್ಲಿ ಯಾವುದಾದರೂ ಎರಡು ನಾಡಿ: ನಾಡಿಯ ಗತಿಭೇದಂ 
ಗಳಿಂದ ವಾತ ಮೊದಲಾದ ನಾಡಿಗಳನ್ನೂ ವಾತ ಪಿತ್ತಾದಿ ದೃಂದ್ವನಾಡಿ 
ಗಳನ್ನೂ ತಿಳಿದು ಹೇಳುವುದು (ಸಕವೈ. ೧೩). [ದ್ವಂದ್ವ + ನಾಡಿ] 

ದ್ವಂದ್ವಪ್ರಕೃತಿ (ನಾ). ೧. ಬೇರೆ ಬೇರೆ ಸ್ವಭಾವ. ೨. ಬೇರೆ ಬೇರೆ 
ಸ್ವಭಾವವುಳ್ಳುದಂ : ದ್ವಂದ್ವಜ ಪಿತೃಮಾತೃತೆಯಿಂ ದ್ವಂದ್ವಜಯವಸ್ನಾನ 
ಪಾನಖಾನಾದಿಗಳಿಂ ದ್ವಂದ್ವಜ ಹುತುಸಂಗತದಿಂ ದ್ವಂದ್ವಪ್ರಕೃತಿಗಳೆ 
ಪುಟ್ಟುಗುಂ ತುರೆಗಂಗಳ್‌ (ಅಕ್ಕಶಾ. ೬-೮೯). [ದ್ವಂದ್ವ + ಪ್ರಕೃತಿ] 

ದ್ವಂದ್ವಪ್ರಯತ್ನ (ನಾ). ಯಂದೃದ ಪ್ರಯತ್ನ; ಕದನ ಹೂಡುವಿಕೆ : 
ಖಂಡೇರಾಯನೊಡನೆ ಪುನಃ ದ್ವಂದ್ವಪ್ರಯತ್ನ ಮಾಡಬಾರದೆಂದು . , . 
ತನ್ನ ಅಧಿಕಾರವನ್ನು ಭದ್ರಗೊಳಿಸಿಕೆೊಂಡನು (ಒಡಕ. 9). 

[ ದ್ವಂದ್ವ + ಪ್ರಯತ್ನ 7 

ದ್ವಂದ್ವಪ್ರಾಸ (ನಾ). [ಛಂದ] ಪದ್ಯದ ಪ್ರತಿಸಾಲಿನ ಮೊದಲನೆಯ 
ಮಂತ್ರಿ ಮೂರನೆಯ ಸ್ವರಗಳ ನಡಂವೆ ಒಂದೇ ಬಗೆಯ ವ್ಯಂಜನ 
ಅಥವಾ ವ್ಯಂಜನಗಂಚೈ ಎರಡಂ ಸಾರಿ ಆವೃತ್ತಿಗೊಳ್ಳತಕ್ಕೂದಂ (?) : 
ದ್ವಿಪ್ರಾಸಂ ಸುಭಗ ದ್ವಂದ್ವಪ್ರಾಸಂ ಕಾವ್ಯರೆಚನೆಘಟಿ(ಗುಚಿ) ಶಮ (ಮೆ) 
[ನಿ]ಪ್ಪಾ ತ್ರಿಪ್ರಾಸಂ [ಸಲೆಯಂತಾ] [ದಿಪ್ರಾಸಂ] ಬೈಕ ನಾಲ್ಕು ತೆಜಿ 
ನುಗಿರ್ಕುಂ (ಕವಿರಾ. ೩-3೩0): ಉದಾ :- ಒಂದೊಂದ ಸೌಂದರ್ಯ 
ಮನೊಂದೊಂದೀಕ್ಷಿಸಲೊಡರ್ಚಿ ನಾಸಿಕಮಡ್ಡಂ ' ಬಂದಂದಮನೀಕ್ಷಿಸಿ 
ಪೆಅನಿಂ[ದಂ] ದೀಕ್ಷಿಸು [ವು]ವವಳ ನಿಡಿಯೆಸಟ್ಗಿಣ್ಣಳ್‌ (ಳವಿರಾ. ೩-೨೩೩) : 
ದ್ವಿಪ್ರಾಸಂ ಸುಭಗಂ ದೃಂದ್ವಪ್ರಾಸಂ ಕಾವ್ಕರಚನೆಗುಚಿತಮೆನಿಪ್ಪ ತ್ರಿಪ್ರಾಸಂ 
ಸಲೆಯಂತಾದಿಪ್ರಾಸಂ ಬೇಆ್‌ ನಾಲ್ಕುತೆಜಿನಾಗಿರ್ಕುಂ (ಛಂದೋಂಬಂ. ೦-೧೪). 

[ ದ್ವಂದ್ಹ + ಪಸ] 

ದ್ವಂದ್ವಮೇಹ (ನಾ). ಒಂದಂ ವಿಧವಾದ ಮೇಹರೋಗ : ವಿಷ್ಣುಕ್ರಾಂತಿ 
ಪರ್ಣವಂ ತಂದು ಕರೆದಿಂ ಮರ್ದಿಸಿ ಬಂದ ನೊರೆ ಕೂಡೆ ಒಂದು ಪಾವು 
ರಾಯಪುರಿಯ ಸಕ್ಕರೆಯಿಂದ ಕಲ್ಯ ಮಾಡಿ ಕೂಡಿ” ಮೂರು ದಿನ 
ಕೊಳ್ಳಲು ದ್ವಂದ್ವಮೇಹ ನಾಶ (ವಿವೈವಿ. ೧೨೨). [ದ್ವಂದ್ವ * ಮೇಹ) 


ದ್ವಂದ್ವಯುದ್ಧ 


ದ್ವಂದ್ವಯುದ್ಧ (ನಾ). ಇಬ್ಬರಂ ಮಾಡುವ ಕಾಳಗ ; :ಕುಸ್ತಿ ;, ಮಲ್ಲ 
ಯಂದ್ಧ : : ಅಂತಿರ್ವರುಂ ದ್ವಂದ್ವಯುದ್ಧದೊಳ್‌ ತಟ್ಟು ಕಾದೆ (ಶಾಂತಿಪು. 
೪-೪೪ ಫು ದ್ವ ೦ದ್ವ ಯುದ್ಧ ಕ್ಕ ಬಡ ಶಸ ಮೊಗಮಂ ನೋಡಿ 
(ಗದಾಯು. ೭-೬೧ ವ): ಕೊಂದು ವಜ್ರಹನುವಂ ದ್ವಂದ್ವಯುದ್ಧ ದೊಳ್‌ 
ದ್ವಿವಿದಂ ತಾನಂಮೇರ್ವಡೆದುರುಳಿದನ್‌ (ಶ್ರೀರಾಮಾ. ೬೩೧-೬೦). 
[ ದ್ವಂದ್ವ + ಯುದ್ಧ] 
ದ್ವಂದ್ಹಯೋಗ (ನಾ). [ಕಾವಾ] : ಎರ ಡಂ ಉಗುರಂಗಳಿಂದಾದ 
ಗಾಯದ ಗಂರಂತಂ : ಎರಡುಗುರ್ಗಳಿಂ ಕದಪಧರಮುರೋಜಂಗಳಂ 
ಕರಮೊತ್ತಲಂತದೇ ದ್ವಂದ್ವಯೋಗ (ಜನವ. ೭-೩೮) ; ಪಂಚನಖಯೋಗ, 
ದ್ವಂದ್ವಯೋಗ, ಅರ್ಧಚಂದ್ರಕ, ಮಂಡಲ, ಮಯೂರಪಥ, ಶತಪ್ಲತ, 
ಉತ್ಪಲಪೆಂಬ ಸಪ್ತವಿಧ ನಖೋಪಕ್ಷತವಿಹಿತರಿಂ (ವಿವೇಕ. ೨೩೦). "ನಖಕ್ಷತ' 
ಪರಾ. [ಸಂ.) 
ದ್ವಂದ್ವರೋಗ (ನಾ). ವಾತ ವಂತ್ತು ಪಿತ್ತ ಈ ಎರಡರ ದೋಷದಿಂದಾದ 
ಕಾಯಿಲೆ : ಬಹಳ ಶ್ಲೇಷ್ಮರೋಗಗಳಲ್ಲಿ , . . ಕೋಳಿಗಳ ಹಾಗೂ 
ನಾಡಿ ನಡೆವುದು. ವಾತ ಪಿತ್ತವೆರಡೂ ಕೂಡಿದ ದ್ವಂದ್ವರೋಗದಲ್ಲಿ ಅಡಿ 
ಗಡಿಗೆ `'ಹಾವಿನ ಹಾಗೆ ನಡೆಯುತ್ತ ಮತ್ತು ತಟತಟನೆ ಹಾರಾಡುತ್ತಲಿಹುದು 
(ಸಕವೈ. ೦೨). [ದ್ವಂದ್ವ + ರೋಗ] 
ದ್ವಂದ್ವವಿರಹಿತ (ನಾ). ಜೀವಾತ್ಮನ ವಂತ ಪರಮಾತ್ಮನ ಐಕ್ಯವನ್ನು 
ಕಂಡವನಂ; ಯೋಗಿ; ಯಂತಿ; ಇಂದ್ರಿಯವನೊಡೆತುಳಿದು ಕರ್ಮದ 
ಬಂದಿಯನು ತಲೆಬಳಚಿ . , . ದ್ವಂದ್ವವಿರಹಿತನಾಗಿ ವಿಶ್ವದಲೊಂದಿ 
ಮೆಚಿಸಯಲು ಬಲ್ಲವನಂ ಗುರುವೆಂದೆನಿಸುವನು (ಕುವ್ಕಾಉ. ೩-೮೩). 
[ ದ್ವಂದ್ವ + ವಿರಹಿತ ] 
ದ್ವಂದ್ವಸಮಾಸ (ನಾ). [ವ್ಕಾಕ] “ಎರಡಂ ಅಥವಾ. ಅನೇಕ ಪದಗಳಂ 
ಅರ್ಥದಲ್ಲಿ ಮುಖ ಅಮುಖ್ಯ ಎಂಬ ಭೇದವಿಲ್ಲದಂತೆ ಜೊತೆಗೂಡಿ 
ಸಮಾಸವಾದರೆ ದ್ವಂದ್ವಸಮಾಸವೆಂದಂ ಹೆಸರಂ? (ಮಧ್ಯಮ. ೦೪೬) ; 
ದ್ವಂದ್ವಸಮಾಸಕ್ಕೆ-ರಾಮರಾವಣೌ , , , ಸುಖದುಃಖ (ಕದ್ಮಾದ. ಇಟ). 
[ ದ್ವಂದ್ವ + ಸಮಾಸ] 
ದ್ವಂದ್ಹಾಗಮ (ನಾ). ಶಾಂತಾಗವುದ ಏಳು ಭೇದಗಳಲ್ಲಿ ಒಂದಂ: 
ಲಿಂಗಾಧ್ಯಕ್ಷ ಸುರಾಧ್ಯಕ್ಷ ಶಂಕರತಂತ್ರ ಮಹೇಶ್ವರಾಗಮ ಅಸಂಖ್ಯತಂತ್ರ 
ಅನಿಲಾಗ ಮ ದ್ವಂದ್ವಾಗಮವೆಂದು ಶಾಂತಾಗಮದೇಳು ಭೇದಂಗಳು 
(ವಿವೇಕ. ೭೧). [ ದ್ವಂದ್ವ 4 ಆಗಮ] 
ದ್ವಂದ್ವಾರ್ಥ (ನಾ). ಶ್ಲೇಷಾರ್ಥ ; ಎರಡಂ ವಿಧವಾದ ಅರ್ಥ ; ಬೇರೆ 
ಬೇರೆ ರೀತಿಯ ಅರ್ಥ: ಅರ್ಥವಾಯಿತು ತಾನೆ, ದ್ವಂದ್ದಾ ರ್ಥ ? 
(ಂದ್ರಸ. ೪೪-೩), [ದ್ವಂದ್ವ + ಅರ್ಥ] 
ದ್ವಂದ್ವಾರ್ಥತೆ (ನಾ). ಎರಡಂ ಅರ್ಥಗಳನ್ನು ಹೊಂದಿರಂವಿಕೆ ; ಭಿನ್ನ 
ವಾದ ಎರಡು ಅರ್ಥಗಳನ್ನು ಪಡೆದಿರಂವಿಕೆ : ದ್ವಂದ್ವಾರ್ಥತೆ, 
ಸಂದಿಗೃತೆ ಸ ಅನಿಶ್ಚಯಾರ್ಥ (ambiguity. ಇಂಕನಿ). 
[ಸಂ. ದ್ವಂದ್ವಾರ್ಥತಾ) 
ದ್ವತೊಗೆಯನೂರ್‌ (ನಾ). ಒಂದು ಊರಿನ ಹೆಸರಂ : ಕೊದಮೂಕುನಾಮ 
ಗ್ರಾಮಂ ಕುಂಬ(ಭ)ಸ(ಶ)ರ್ಮ್ಮಭಟ್ಟಃ ದೈ ಕೈತೊಗೆಯನೂರ್ನ್ನಾಮಗ್ರಾಮಂ 
ಕಾಶೈಪಗೋತ್ರಃ (ಇಆ. ೫೪11], ೩೬೭-೦೫ ; 8ನೆಯ ಶತ). 


[? . ಊರ್‌) 
ದ್ವಯ (ನಾ). ಜೊತೆ; ಜೋಡಿ; ವಿಂಥಂನ ; : ಯಂಗಳ : “ಯುಗ್ಮಂ, 
ಯುಗಂ ... ದ್ವಯಂ, ಯವಂಂ, ಯಮಳಂ- ಈ ೮ ಅಮಳ"” 


(ಹರಾಯನಿ, ೦೦೬-೦೫) : ಮೃಷ್ಟಾನ್ನವ ನೆನೆದರೆ ಹೊಟ್ಟೆ ತುಂಬುವುದೇ 
» ನೆನೆದಡಾಗದು ನಿರ್ಧರಿಸಿ ದ್ವಯಕುಳವಳಿದು ಬೆರೆಯಬಲ್ಲಡೆ ಸದ್ಗುರು 


೪೧೪೮ 


15 


20 


40 


ದ್ವಾತ್ರಿಂಶತಿದೋಷ 


ಸಿದ್ಧಸೋಮೇಶ್ವರಲಿಂಗವು ತಾನೇ (ಸರ್ವವ. ೦೮೨-೮೩೩) ; ಬೆಳೆಯೆಂಬ 
ಧಾತು ಸಸ್ಕಾವಳಿಯೊಳ್‌ ಬಳೆಯೆಂಬ ಧಾತು ಮಿಕ್ಕೆಡೆಯೊಳ್‌ ಸಂಗಳಿಕುಂ 
ತಿಳಿಯಲ್ಬರ್ಪುದು ಬೆಳೆ ಬಳವಿಗಳೆಂಬ ಭಾವವಚನದ್ವಯದೊಳ" (ಕಮದ. 
೨೧೮) ; ಬಿಜಯಂಗೈದ ಮಂಗಳದ್ವಯಗಳಂ ಮುದ್ದಿಸಿದರುಪಚರಿಸಿದರ* 
ದಶರಥಕುವೂರರೆಂ (ಶ್ರೀರಾಮಾ.೩೫-೧೮೬).. [ ಸಂ. ] 

ದ್ವಯಭಾವ (ನಾ). ಬೇರೆ ಬೇರೆ ಎಂಬ ಭಾವ ; ದ್ವೈತ : ದ್ವಯಭಾವಂ 
ನಮಗಿಲ್ಲ ಬಲ್ಲವರೆ ನಾನುಂ ನೀನುವಿಣ ಮಾತ “್ಥಶ್ವಿಯಂ (ಜಗವಿ: 
೧೮-೬). [ದ್ವಯ + ಭಾವ್ಯ] 

ದ್ವಯವಿಡಿ (ಕ್ರಿ). ಬ್ವೈತಭಾವವನ್ನು ಹೊಂದಂ : ದ್ವಯವಿಡಿದುದಕ್ಕೆ 
ಎರಡಿಲ್ಲದೆ ವಿಸಅಲಿಲ್ಲವಾಗಿ ಜಗವನಟಾವುದಕ್ಕೆ ದಿವ ರಾತ್ರಿಯಲ್ಲಡೆ ಮಾಟ 
ತೋಟಲಿಲ್ಲವಾಗಿ ಸಂಸಾರವ ಹಣಿಕಿವುದಕ್ಕೆ ನಿಃಕಳಂಕಮಲ್ಲಿಕಾರ್ಜುನನಲ್ಲ 
ದಿಲ್ಲವಾಗಿ (ಮೋಳಿಮಾ. ೦-೦). [ದ್ವಯ + ಪಿಡಿ] 

ದ್ವಯಾತಿಗ (ನಾ). ೧. ರಜೋಗಂಣ ಹಾಗಂ ತಮೋಗುಣಗಳೆರಡನ್ನೂ 
ಮಾಾರಿದವನಂ ; ಸತ್ತ್ವಗಂಣವುಳ್ಳವನು ; ಸಾತ್ವಿಕ : “ವಿರಜಸ್ತಮಾ।, 
ದ್ವಯಾತಿಗಃ -೨ ರಜೋಗುಣವನ್ನೂ ತಮೋಗುಣವನ್ನೂ ಬಿಟ್ಟ ಸಾತ್ವಿಕನ 
ಹೆಸರು” (ಸಿದ್ಧಾಂತಿ. ೨೨೮). ೨. ಸುಖ, ದುಃಖ ಮೊದಲಾದ ದ್ವಂದ್ಯ 
ಗಳನ್ನು ಬಿಟ್ಟವನಂ ; ನಿರ್ಲಿಪ್ತ ; ವಿರಕ್ತ. [ಸಂ.] 

ದ್ವಾಃಸ್ಕ (ನಾ). ಹ ದ್ಯಾಸ್ಕೃ: ವಂದಿಪ ನುತಿಪ ದ್ವಾಃಸ್ಥರಂ ಮನ್ನಿಸುತ 

. ಮೌನದಿಂ ದಿಟ್ಟಿಸಿದನು (ಪೆಂಕಾರಾ. ೨-೮-೧). [ ಸಂ.) 
ದ್ವಾಃಸ್ಥಿತ (ನಾ). ಬಾಗಿಲು ಕಾಯಂವವನು ; ದ್ವಾರಪಾಲಕ. ([ಸಂ.] 
ದ್ವಾತ್ರಿಂಶತಿ (ನಾ). - ದ್ವಾತ್ರಿಂಶತ್ತು. "ದ್ವಾತ್ರಿಂಶತಿದೋಷ' ಪರಾ. 
[ಸಂ] 

ದ್ವಾತ್ರಿಂಶತಿದೋಷ (ನಾ). [ಜೈನ] ಸಾಮಾಯಿಕಕ್ಕೆ ಅಡ್ಡಿಯಾದ 
ಮೂವತ್ತೆರಡು ಬಗೆಯ ದೋಷಗಳಂ ; P ವ್ರತಾಚರಣೆಯನ್ನು- 
೧. ಆಯಾಸಪಡುತ್ತ ಪ್ರೀತಿಯಿಲ್ಲದೆ ಮಾಡಂವುದಂ. ೨. ಬೇಸರ 
ದಿಂದ ಮಾಡುವುದು. ೩. ಯಾರಿಗೂ ಕಾಣದಂತೆ ಒಳಹೊಕ್ಕು 
ಮಾಡುವುದು. ೪. ಬೇರೆಯವರನ್ನು ಗದರಿಸಂತ್ತ ತಾನಂ 
ಒಲೆದಾಡುತ್ತ ಮಾಡುವುದು. ೫. ಮಂಖವನ್ನು ಮೇಲಕ್ಕೆತ್ತಿ 
ಮಾಡುವುದಂ. ೬, ತೆವಳಿ, ತೆವಳಿ ನಿಧಾನವಾಗಿ ಮಾಡುವುದಂ. 
೭. ಮಾನಿನಂತೆ ಹೊಳೆಯಂತ್ತ ಆಡಂಬರದಿಂದ ಮಾಡಂವುದಂ, 
೮. ಇನ್ನೊಬ್ಬರ ಮೇಲೆ ಬಹಳ ಕೋಪಿಸಿಕೊಂಡು ಮಾಡುವುದು. 
ತ ಕೈಯನ್ನು ಕಟ್ಟಿಕೊಂಡು ಅನಾಸಕ್ತಿಯಿಂದ ಮಾಡಂವುದಂ. 

ಇನ್ನೊಬ್ಬರಿಗೆ ಹೆದರಿ ಮಾಡಂವುದು. ೧೧. ಇನ್ನೊಬ್ಬರಿಂದ 

ತಾಸ ಮಾಡುವುದು. ೧೨. ಅಶಿಶ್ರದ್ಧೆಯಿಂದ ಕೂಡಿ 
ಮಾಡಂವುದಂ. ೧೩. ಇತರರಂ ತಿಳಿಯದಂತೆ ಕದ್ದ ಮಾಡಂವುದಂ. 
೧೪. ಇತರರಿಗೆ ಅಡ್ಡಿ ತಂದು ತಾನಂ ಗರ್ವದಿಂದ ಮಾಡಂವುದಂ. 
೧೫. ಜಗಳವಾಡಿ, ಆ ಅಸಮಾಧಾನ ಪರಿಹಾರ ಮಾಡದೆ ಮಾಡಂ 
ವುದು. ೧೬, ಗಟ್ಟಿಯಾಗಿ ಪಠನ ಮಾಡುತ್ತ ಮಾಡುಂವುದಂ. ೧೭. 
ಮಾಡಲಾಗದ ವಿಚಾರಗಳನ್ನೂ ಕುರಿತಂ ಮಾತನಾಡಂತ್ತ ಮಾಡು 
ವುದಂ. ೧೮. ಇತರರನ್ನು ಅವಹೇಳನ ಮಾಡಂತ್ತ ಮಾಡುವುದು. 
೧೯. ಹಣೆಯಲ್ಲಿ ವಟೂರಂ ರೇಖೆಯಂಂಟಾಗಂವಷ್ಟು ಕೋಪದಿಂದ 
ಮಾಡಂವುದಂ. ೨೦. ಅವಯಂವಗಳನ್ನು ವಂದಂರಿಕೊಂಡಂ ಮಾಡಂ 
ಪುದಂ. ೨೧. ವಿಶ್ವಾಸವಿಲ್ಲದ ಗಂರಂಗಳನ್ನು ಕಂಡಂ ಮಾಡುವುದಂ. 
೨೨. ಅಣಿಯಿಲ್ಲದೆ ಮಾಡುವುದು. ೨೩. ಗುರುಗಳಿಗೆ ಕಾಣ 
ಗೊಡದಂತೆ ಮಾಡುವುದು. ೨೪. ಶ್ರವಣರಂ ಬಂದರಲ್ಲಾ ಈ 
ಬಿಟ್ಟಿಯ ಕೆಲಸ ಹೇಗಾದರೂ ಮುಗಿಯಲೆಂದಂ ವಿವಿಧ ಉಪಕರಣ 


ದ್ವಾತ್ರಿಂಶತ್ತು 


ಗಳನ್ನೂ ಕೂಡಿಸಿ ಮಾಡುವುದಂ. ೨೫. ಉಪಕರಣಗಳಂ ಇಲ್ಲದೆಯೇ 


೪೧೪೯ 


ಮಾಡುವುದು, ೨೬, ೨೭, ೨೮, ಶ್ರಿಸಂಧೈಯಲ್ಲಿ ಮಾಡುವುದನ್ನು. 


ವರಂ ಘಳಿಗೆ ವಂಂಂಚೆ ಅಥವಾ ತಡಮಾಡಿ ಮಾಡಂವುದಂ. ೨೯. 
ವಂಂತ್ರಾದಿಗಳನ್ನು ಉಚ್ಚರಿಸದೆ ಮೌನವಾಗಿ ಮಾಡುವುದಂ. ೩೦. 
ಸನ್ನೆಗಳನ್ನು ತೋರಂತ್ತ ಮಾಡುವುದು. ೩೧. ಬಹಳ ಕರ್ಕಶ 
ಧ್ವನಿಯಿಂದ ವಂಂತ್ರಾದಿಗಳನ್ನು ಹೇಳಿ ಮಾಡುವುದು. ೩೨, 
ಮಂತ್ರಾದಿಗಳನ್ನು ಹಾಡುತ್ತ ಮಾಡಂವುದು :. ಪ್ರತಿದಿನ ಸಾಮಾ 
ಯಿಕವ ನಿರಾಲಸ್ಕಯುತನಾಗಿ ಮಾಳ್ಬುದರ್ತ್ಶಿಯೊಳು ಸತತ ದ್ವಾತ್ರಿಂಶತಿ 
ದೋಷವ ತೊಲಗಿಸಿ ಅತಿವಿಶೋಧಿ ಸಹಿತಾಗಿ (ದ್ಯಾದಕಾ. ೧೦-೭೦೪). 
"ದೋಷ' ಪರಾ. (ದ್ವಾತ್ರಿಂಶತಿ ದೋಷ) 
ದ್ವಾತ್ರಿಂಶತ್ತು (ನಾ). ಒಂದಂ ಸಂಖ್ಯೆ; ವಂವತ್ತೆರಡಂ : ಅಭಿನ 
ವೋದ್ವೃತ್ತ ಧೌತ ಶಂಖಶಶಾಂಕವಿಶದ ಜಲಾರ್ದ್ವಜಲ ಕುಸುಮಂಗಳಂ 
ಸಾರ್ವಭೌಮೋಚಿತ ದ್ವಾತ್ರಿಂಶಚ್ಚಾರುಚಾವಂರಂಗಳೆಂ ಮಾಡಿ ಪಿಡಿಸಿಯುಂ 
(ಆದಿಪು. 6-೪೧ ವು. (ಸಂ. ದ್ವಾತ್ರಿಂಶತ್‌] 
ದ್ವಾತ್ರಿಂಶತ್ರ್ರಿದಶಪತಿ (ನಾ). [ಜೈನ] ಮೂವತ್ತೆರಡಂ ಮಂದಿ ವ್ಯಂತ 
ರೇಂದ್ರರಂ; ಐಇವರಲ್ಲಿ ಕಿನ್ನರರ ಗುಂಪಿನಲ್ಲಿ ಇಬ್ಬರು ಇಂದ್ರ ್ರರಿದ್ದಾರೆ ; 
೧. ಕಿನ್ನರ. ೨. ಕಿಂಪುರಂಷ. ಕಿಂಪುರಂಷರ ಗಂಂಪಿನಲ್ಲಿ ಇಬ್ಬರು 
ಇಂದ್ರರಿದ್ದಾರೆ: ೧. ಸತ್ತುರುಷ. ೨. ವಂಹಾಪುರಂಷ. ಮಹೋರಗರ 
ಗುಂಪಿನಲ್ಲಿ ಇಬ್ಬರು ಇಂದ್ರರಿದ್ದಾರೆ.. ೧. ಅತಿಕಾಯ. ೨. 
ಮಹಾಕಾಯ. ಗಂಧರ್ವರ ಗುಂಪಿನಲ್ಲಿ ಇಬ್ಬರು ಇಂದ್ರರಿದ್ದಾರೆ: 
೧. ಗೀತರತಿ. ೨. ಗೀತಯಂಶ. ಯಕ್ಷರ ಗುಂಪಿನಲ್ಲಿ ಇಬ್ಬರು ಇಂದ್ರ 
ರಿದ್ದಾರೆ : ೧. ಪೂರ್ಣಭದ್ರ. ೨. ವಂಣಿಭದ್ರ. ರಾಕ್ಷಸತೆ ಗುಂಪಿ 
ನಲ್ಲಿ ಇಬ್ಬರಂ ಇಂದ್ರದಿದ್ದಾರೆ : ೧. ಭೀವಂ. ೨. ವಂಹಾಭೀಮ. 
ಪಿಶಾಚಿಗಳ ಗುಂಪಿನಲ್ಲಿ ಇಬ್ಬರಂ ಇಂದ್ರರಿದ್ದಾರೆ : ೧. ಕಾಳ. ೨. 
ವಂಹಾಕಾಳ. ಭೂತಗಳ ಗುಂಪಿನಲ್ಲಿ ಇಬ್ಬರಂ ಇಂದ್ರರಿದ್ದಾರೆ : ೧. 
ಸುರೂಪ. ೨. ಪ್ರತಿರೂಪ. ಇವರಲ್ಲಿ ದಕ್ಷಿಣೋತ್ತರ ಭೇದದಿಂದ 
ದ್ವಿಗುಣಿತವಾಗಿ ಒಟ್ಟು ಮೂವತ್ತೆರಡು ಮಂದಿ ವ್ಯಂತರೇಂದ್ರರಾಗು 
ತ್ತಾರೆ, ವಂತೂ ಒಟ್ಟು ಇಂದ್ರರೆ ಸಂಖ್ಯೆ ನೂರಂ. ಹೇಗೆಂದರೆ-ಭವನ 
ವಾಸಿಗಳು' ೪೦, ವ್ಯಂತರೇರಿದ್ರರಂ ೩೨, ಕಲ್ಪವಾಸಿಗಳು ೨೪, 
ಸೂರ್ಯ ಮತ್ತು ಚಂದ್ರರು ೨, ಚಕ್ರವರ್ತಿ ೧, ಸಿಂಹ ೧: ಚಿತ್ರಾತ 
ಪತ್ರದಿಂ ಶತಪತ್ರವನಸ್ಮಳಿಯನಿಟಾಸೆ ಗಗನಂ ದೆಸೆಯಂ ಚಿತ್ರಿಸೆ ಕಿರೀಟ 
ಕರಣಂ ದ್ಯಾತ್ರಿಂಶತ್ತಿದಶಪತಿಗಳಂದೇಟ್ವಿಂದರ್‌ (ಮಲ್ಲಿಳ್ಳ. 
[ಸಂ.] 
ದ್ವಾತ್ರಿಂಶದಿಂದ್ರ (ನಾ). - ದ್ವಾತ್ರಿಂಶತ್ರಿದಶಪತಿ: ಕೈಲಾಸಶೈಲವಿಶಾಲ 
ಸೃಟಿಕಸ್ಕಲೀನಿಕಟಮಂ ದ್ವಾತ್ರಿಂಶದಿಂದ್ರರ್ಕಳುತ್ಸವದಿಂದರ್ಚಿಸುವಾಗಳೇಂ 
ಕಣಿದುದೋ ಕರ್ಣಾವೃತಾಸಾರಮಂ . ,:. ಸುರಸತೀಮಂಜೀರಿಕಾ 
ಶಿಂಜಿಶ೦ (ಪಂರಾಮಾ. ೧೬-೯೬). [ಸಂ.] 
ದ್ವಾತ್ರಿಂಶದುಪಚಾರ (ನಾ). [ವೀಶೈ] ವಂೂವತ್ತೆರಡು ಬಗೆಯ ಸೇವೆ: 
ಬಳಿಕ ಪರಮವವಿತ್ರದ್ರವ್ಯಂಗಳಿಂ ಮಾಳ್ವ ಉಪಚಾರಂಗಳೊಳಗೆ 
ಕ್ರಿವಿಧೋಪಚಾರ . . . ದ್ವಾತ್ರಿಂಶದುಪಚಾರ [೩೨] ಉಂಟವಲಲ್ಲಿ 
ಆವಾಹನ ಆಸನ ವಾದ್ಯ ಅರ್ಯ ಆಚಮನೀಯ ಸ್ನಾನ ವಸ್ತ್ರ ಯಜ್ಞ 
ಸೂತ್ರ ಭೂಷಣ ಗಂಧ ಅಕ್ಷತೆ ಪುಷ್ಪ ಧೂಪ ದೀಪ ನೈವೇದ್ಯ ವಂಖ 
ವಾಸನ ನೀರಾಜನ ದರ್ಪಣ ಫಲಾರ್ಪಣ ತಾಂಬೂಲ ಪ್ರದಕ್ಷಿಣ 
ನವಂಸ್ಕಾರ ಸ್ತೋತ್ರ ಪುರಾಣಪಠಣ ಛತ್ರ ಚಾಮರ ವ್ಯಜನ ಶಯ್ಕೆ 
ಸಂಗೀತ ನೃತ್ಯ ವಾದ್ಯ ಆತ್ಮಾರೋಪಣಮೆಂಬ ದ್ವಾತ್ರಿಂಶದುವಚಾರಂ 
ಗಳಂ ಸಮಂತ್ರಕಮಾಗಿ ಮಾಡಿ (ವಿವೇಕ. ೦೭೮). [ಸಂ.) 


೦೪-೨೬೮). 


36 


ದ್ದಾ 


ದ್ವಾದತಗಣ 


ದ್ಹಾತ್ರಿಂಶದೇಕಕಲ್ಯ್ಮಾಣ (ನಾ). [ಜೈನ]ಒಂದಂ ವ್ರತ: ಧರ್ಮಮಂ ಕೇಳ್ದು 


ಸಂಸಾರಶರೀರಭೋಗನಿರ್ವೇಗಮಂ ಬೋಧಿಸೆ ಸಮ್ಮಗ್ಹರ್ಶನಸಮೇತಂ 
ಸಕಳಶ್ರಾವಕವ್ರತಂಗಳಂ ಕೆಯ್ಕೊಂಡು ಮನೆಗೆ ವಂದು ದ್ವಾತ್ರಿಂಶದೇಕ 
ಕಲ್ಮಾಣಂಗಳಂ ನೋನುತಿರ್ಪನ್ನೆಗಂ (ಕಾಂತಿಪು. ೯-0೩ ವ). [ಸಂ.] 
ಿದಶ (ಗು). ೧. ಹನ್ನೆರಡನೆಯ : ದ್ವಾದಶಭಾಗಮೊಂದು ಗೃಹಕಕ್ಕೂಂ 
(ಜಾತತಿ. ೧-೨೭) ; ದ್ವಾದಶದಿನಕ್ಕೆ ನಾಮಕರಣೋತ್ಸವಮಂ ಮಾಡಲೆಂದು 
ಗಾರ್ಗ್ಯನೆಂಬ ಪುರೋಹಿತಂ ತಿರೋಹಿತವೇಷನಾಗಿ ಬಂದು (ಗವಿ. 
4-೨೬ ವ). (ನಾ). ೨. ಒಂದಂ ಸಂಖ್ಯೆ; ಹನ್ನೆರೆಡು: ದ್ಯಾದಶಯೋಜನ 
ಸಂಸರ್ಪನ್ನಿನಾದಂಗಳಪ್ಪಾ ನಂದಿಗಳೆಂಬ ಪನ್ನೆರಡುಂ ಮಹಾಭೇರಿಗಳುಂ 
(ಅದಿಪು. ೧೫-೩ ಪ) ; ಗಗನತಲದೊಳು ದ್ವಾದಶಯೋಜನಸಮವೃತ್ತ 
ಸಂಸ್ಥಾನಮುಂ (ಆಜಪು. ೭-೨೦ ವು. [ಸಂ.] 


ದ್ವಾದಶಕೂಟ (ನಾ). [ಜ್ಯೋತಿ] ಕನ ಗೂ ವರನಿಗೂ ವಿವಾಹವು 


ದ್ವಾದಶಗಣ 


[dN 


ಕೂಡಿಬರಂವುದೆ ಹೇಗೆ. ಎಂದಂ ನೋಡಂವ ಹನ್ನೆರಡಂ ಕೂಟಗಳು ; 

_£ಔ ೧. ದಿನ, ೨, ಗಣ, ೩. ಮಾಹೇಂದ್ರ, ೪. ಸ್ವೀದೀರ್ಫ, 
೫. ಯೋನಿ, ೬. ರಾಶಿ, ೭. ಗ್ರಹಮೈತ್ರ, ೮. ವಶ್ಯ, ೯. ರಜ್ಜು, 
೧೦. ವೇಧ್ಕಾ ೧೧. ವರ್ಣ, ೧೨. ನಾಡೀ. ಇವುಗಳಲ್ಲಿ ದಿನಕೂಟಕ್ಕೆ 
ಮೂರಂ, ಗಣಕೂಟಕ್ಕೆ ಆರಂ, ಯೋನಿಕೂಟಕ್ಕೆ ನೌಲ್ಕು, ರಾಶಿ 
ಕೂಟಕ್ಕೆ ಏಳು, ಗ್ರಹಮೈತ್ರಕ್ಕೆ ಐನ, ವಶ್ಯಕೂಟಕ್ಕೆ ಎರಡು, 
ವರ್ಣಕೂಟಕ್ಕೆ ಒಂದಂ, ನಾಡೀಕೂಟಕ್ಕೆ ಎಂಟು ಹೀಗೆ ದ್ವಾದಶ 
ಕೂಟಗಳಿಂದ ವಂೂವತ್ತಾರಂ ಗಂಣಗಳಿವೆ. ಅದರಲ್ಲಿ ಹದಿನೆಂಟು 
ಕೂಡಿಬಂದರೆ ವಂದಂವೆ ಮಾಡಬಹುದೆಂದು ತೀರ್ವಾನಿಸುತ್ತಾರೆ. 
ಅಲ್ಲದೆ ಗಣಕೂಟ, ಯೋನಿಕೂಟ, ರಾಶಿಕೂಟ, ಗ್ರಹಮೈತ್ರಕೂಟ, 
ನಾಡೀಕೂಟವೆಂಬ ಐದಂ ಕೂಟಗಳಿಗೆ ವಿಶೇಷವಾಗಿ ಗಮನಕೊಡಂ 
ತ್ತಾರೆ. [ದ್ವಾದಶ * ಕೂಟ್ಯ) 


ದ್ವಾದಶಗಂಧರ್ವ (ನಾ). ತಂಂಬುರು. ನಾರದ, ಹಾಹಾ, ಹೂಹೂ, 


ವಿಶ್ವಾವಸಂ, ಉಗ್ರಸೇನ (ಅಗ್ರಸೇನ), ವಸಂರುಚಿ (ಸಂರಂಚಿ), 
ಪರಾವಸಂ (ಸರ್ವಾವಸಂ), ಚಿತ್ರಸೇನ,” ಊರ್ಣಾಯಂ 
(ಊರ್ಣಾಹ), ಧೃತರಾಷ್ಟ್ರ ವಂತ್ತೂ ಸೂರ್ಬ್ಯೇವರ್ಮೂರೆಂಬ 
ಹನ್ನೆರಡಂ ಮಂದಿ ಗಂಧರ್ವರಂ: ತುಂಬುರ ನಾರದ . . . ಸೂರ್ಯ 
ವರ್ಚ£ರ್ಮ] ರೆಂಬ ದ್ವಾದಶಗಂಧರ್ವರೇ ಪರಿಪಾಟಿಯಿಂ ಪಾಡುವರು 
(ವಿವೇಕ. ೨೬೬). [ದ್ವಾದಶ * ಗಂಧರ್ವ] 
(ನಾ). [ಜೈನ] ಸವಂವಸರಣಸಭೆಯಲ್ಲಿ ಸೇರಂವ 
ಹನ್ನೆರಡು ಬಗೆಯ ವರ್ಗಗಳು ; £ ೧. ಮುನಿ, ೨. ಕಲ್ಪಜಸ್ವೀ, 
೩. ಆರ್ಯಕೀರ, ೪. ಜ್ಯೋತಿಷ್ಯಸ್ತೀ, ೫. ವ್ಯಂತರಸ್ತ್ರೀ, ೬. ನಾಗ 
ಸ್ವೀ, ೭. ನಾಗದೇವತೆ, ೮. ವ್ಯಂತರ ದೇವತೆ, ೯. ಜ್ಯೋತಿಷ್ಯ 
ದೇವತೆ, ೧೦. ಕಲ್ಪವಾಸಿ, ೧೧. ಮನುಷ್ಯ, ೧೨. ತಿರ್ಯಕ್‌ ಪ್ರಾಣಿ: 
ದ್ವಾದಶಗಣ ಸರಸ್ಸರೋಜವಿದಳನಶೋಭಾಪ್ರಭಾವಪ್ರಸವಪಾರೀಣದಿವೃ 
ವಚನಮರೀಚಿಮಾಲಿರೋಚಿರ್ನಿಚಯತ್ರಿಜಗಚ್ಚೂಡಾಮಣಿಯಂ ಕರಣ 
ತ್ರಯಶುದ್ಧಿ ಯಿಂದೆಜಿಗಿ (ಕಾಂತಿಪು. ೯-೬೯) ; ಗಣಧರಾಧೀಶ್ವರವರ್ಗಮಂಂ 
. ನರನಿಕುರುಂಬಮುಂ ತಿರ್ಯಕ್‌ತತಿಯುಮೆಂಬೀ ದ್ವಾದಶ 
ಗಣಂಗಳುಮಂ ಇಂತನುಕ್ರಮದೊಳಿರ್ದ ಸಮವಸರಣಭೂಮಂಡಲದೊಳು 
(ಜಾಪುಂಪು. ೪೬): ಮುನಿ ಕಲ್ಪಜಸ್ತೀಯರು . , . ನರೆ ತಿರ್ಯಂಚಂ 
ಗಳೆಂಬ ದ್ವಾದಶಗಣ ಕರವ ಮಂಗಿದು ಬಳಸಿರಲು (ದೃ ದಾ. ೧೦-೪೭೪) ; 
ಧರ್ಮಶ್ರವಣವಂಂ ಕೇಳ್ವ ಪರಿವೃತದ್ವಾದಶಗಣಗಳಿಂ ಪರಮಶೋಭೆಯಂ 
ನಾಂತ ದೇವನ ಚರಣದಿದಿರಲಿ ಹರಹಿದನು ತನುಲತೆಯನವನಿಪಕಿ 
(ಸನತ್ಕು. ೧-೩೦). [ ದ್ವಾದಶ * ಗಣ] 


ದ್ದಾ 


ದ್ವಾದಶಗ್ರಾಮಿ 


ದ್ವಾದಶಗ್ರಾಮಿ (ನಾ). ದ್ವಾದಶಾದಿತ್ಯರ ಹನ್ನೆರಡು ವಂಂದಿ ಸಾರಥಿಗಳ 
ಗುಂಪಿಗೆ ಸೇರಿದವನಂ ; ೧. ರಥಭೃತ್‌, ೨. ರಥಜ, ೩. ರಥಚಿತ್ರ, 
೪, ರಥಾಶ್ವ, ೫.ಅರಂಣ, ೬. ಸುಷೇಣ, ೭. ಸೇನಜಿತ್‌, ೮. ತಾರ್ಕ್ಷ್ವ, 
೯. ವೃತ್ತ, ೧೦. ಅರಿಷ್ಟನೇವಿಂ, ೧೧. ರುತಜಿತ್‌, ೧೨. ಸತ್ಯಜಿತ್‌: 
ರಥಭೃತ್‌ ರಥಜ . . . ಸತ್ಯಜಿತ್ತುಗಳೆಂಬ ದ್ವಾದಶಗ್ರಾಮಿಗಳಿ ಪರಿ 
ಕ್ರಮದಿಂ ಸಾರಥಿಗಳು (ವಿವೇಕ. ೨೬೮). [ಸಂ. ದ್ರಾ _ದಶಗ್ರಾಮಿನ್‌ ] 
ದ್ವಾದಶಚಕ್ರವರ್ಶಿ (ನಾ). [ಜೈನ] ಅರಂವತ್ತುವಂೂರು ವಂದಿ ಶಲಾಕಾ 
ಪುರಂಷರಲ್ಲಿರಂವ ಹನ್ನೆರಡು ವಂಂದಿ ಸಾಮ್ರಾಟರಂ; ೪ ೧. ಭರತ, 
ಪಿ. ಸಗರ, ೩. ಮಘವಾ, ೪. ಸನತ್ಕುಮಾರ, ೫. ಶಾಂತಿ, 
೬. ಕುಂಥಂ, ೭. ಅರ, ೮. ಸುಭೌಮ, ೯. "ಫದ (ಮಹಾಪದ್ಮ), 
೧೦. ಹರಿಷೇಣ, ೧೧. pp Sa ೧೨. ಬ್ರಹ್ಮದತ್ತ : 
ಅವಸರ್ಪಿಣಿಕಾಲದ (ದೊಳ್‌) . - ದ್ವಾದಶಚೆಕ್ರವರ್ತಿಗಳುಂ ನವಬಲ 
ದೇವರುಂ ನವಕೇಶವರುಂ ನವಪ್ರ ್ರತಿಶತ್ತುಗಳಪ್ಪರೆಂಬುದುಂ (ಡಾವೂಪು. 
೨೪೭). [ದ್ವಾದಶ * ಚಕ್ರವರ್ಶಿ] 

ದ್ವಾದಶತಪ (ನಾ). [ಜೈನ] ಸಂವರಕ್ಕೆ ಮಾರ್ಗವಾದ ಹನ್ನೆರಡಂ 
ಬಗೆಯ ತಪಸ್ಸು ; p ಇದಂ ಬಹಿರಂಗ: ತಪಸ್ಸು ವಂತ ಅಂತರಂಗ 
ತಪಸ್ಸು ಎಂದಂ ಎರಡಂ ವಿಧ. ಅನಶನ (ಉಪವಾಸವನ್ನು ಮಾಡು 
ವುದು), ಅವಮೋದರ್ಯ (ಅಲ್ಪಾಹಾರವನ್ನು ತೆಗೆದುಕೊಳ್ಳು 
ವುದಂ), ವೃತ್ತಿಪರಿಸಂಖ್ಯಾನ (ಆಹಾರನಿವಿಂತ್ರವಾಗಿ ಇಷ್ಟೇ 
ವಂನೆಗಳಿಗೆ ಅಥವಾ ಇಲ್ಲಿಯವರೆಗೇ ಹೋಗುತ್ತೇನೆಂದಂ-ವಂತಾಗಿ 
ನಿಯಂವಂ ಮಾಡಿಕೊಳ್ಳುವುದು), ರಸಪರಿತ್ಯಾಗ (ಹಾಲಂ, ತುಪ್ಪ 
ಮೊದಲಾದ ರಸಪದಾರ್ಥಗಳನ್ನು ಬಿಡುವುದಂ), ವಿವಿಕ್ತಾವಾಸ 
(ಏಕಾಂತದಲ್ಲಿ ವಾಸಮಾಡುವುದು), ಕಾಯಕ್ಷೇಶ (ಶರೀರವನ್ನ 
ದಂಡಿಸಂವುದು) ಎಂಬುದಂ ಆರಂ ಬಗೆಯ ಬಹಿರಂಗತಪಸ್ಸು. 
ಪ್ರಾಯಶ್ಚಿತ್ತ. (ದೋಷಗಳನ್ನು ಶುದ್ಧಿಗೊಳಿಸುವುದಂ), ವಿನಯಂ 
(ಪೂಜ್ಯವಿಷಯಗಳಲ್ಲಿ ಆದರಭಾವ, ನವ್ರ್ರತೆ), ವೈಯಾವೃತ್ಯ 
(ಸ್ವತಃ ವಂತ್ತು ಅನ್ಯದ್ರವ್ಯಗಳ ಸಹಾಯಂದಿಂದ ಸೇವೆ ಮಾಡು 
ವುದು), ಸ್ವಾಧ್ಮಾಯಂ (ಜ್ಞಾನಸಂಪಾದನೆಗಾಗಿ ಆಲಸ್ಯವನ್ನು 
ಬಿಡಂವುದಂ), ವೃತ್ಸರ್ಗ (ಬಾಹ್ಯಾಭ್ಯಂತರಪರಿಗ್ರಹದಲ್ಲಿ ವಂಮತೆ 
ಯನ್ನು ಬಿಡುವುದು), ಧ್ಯಾನ (ಚಿತ್ತಚಾಂಚಲ್ಯವನ್ನು ತ್ಯಜಿಸಂ 
ವುದು) ಎಂಬುದಂ ಆರಂ ಬಗೆಯ ಅಂತರಂಗತಪಸ್ಸೂ : ದ್ವಾದಶ 
ತಪಂಗೆಳುಂ ಕರಮಾದರದಿಂ ಮೂರ್ತಿಗೊಂಡು ನಮ್ಮಯ: ಪ್ರರಕತ್ಕಾದ 
ರದಿಂ ಬಂದುವು ಪುಣ್ಮೋದಯದಿಂದೆನಿಸಿ ನೆಗಟ್ಟಿ ದಿವ್ಯಮುನೀಂದ್ರರ್‌ 
(ಧರ್ಮಾಮ್ಮ. ೯-೧8); ಆ ದ್ವಾದಶ ತ ಪಮಂ ತಳೆದಾ ದ್ವಾವಿಂಶತಿ 
ಪರೀಷಹಂಗಳುಮಂ ಗೆಲ್ವದ್ವೈತಂ ಮುನಿವಂಉಖ್ಯಂ ಸ್ಮಾದ್ವಾದಮತಾ 
ದ್ವಿಶೀಯನೆನೆ ಪೆಸರ್ವೆತ್ತಂ (ಚಂದ್ರಪು. ೧೧-೧೬): ದ್ವಾದಶತಪದಧಿದೇವತೆ 
ಯಾದ ದಯಾಲಕ್ಷ್ಮಿವೋದ ಬಲಟ್‌ಕೆ . . . ಜೀವಂ ಪೋದೊಡಲಂ 
ತಾದುದಾ ತಪೋಧನನ ` ಮನಂ (ವರ್ಥಪು. ೩-೦೪); ಜೈನವಂತದಲ್ಲಿ 
ಶ್ರಿಗುಪ್ತಿಗಳು, . . ಪಂಚಟಾರಿತ್ರಗಳು ದ್ವಾದಶತಪಗಳು ಇವುಗಳಿಂದ 
ಸಂವರವು ಸಾಧಿಸಲ್ಲ ಡುವುದು (ಜೈನಧ, ೩). [ದ್ವಾದಶ * ತಪ್ಪ] 
ಿದಶನಾಮ (ನಾ). ೧. ಕೇಶವ, ನಾರಾಯಣ, ಮಾಧವ, 
ಗೋವಿಂದ, ವಿಷ್ಣು, ಮಧಂಸೂದನ್ನ, ತ್ರಿವಿಕ್ರಮ, ವಾಮನ, 
ಶ್ರೀಧರ, ಹೃಷಿಕೇಶ, ಪದ್ಮನಾಭ "ಮತ್ತು ದಾಮೋದರನೆಂಬ 
ವಿಷ್ಣಾವಿನ ಪ್ರಸಿದ್ಧವಾದ ಹನ್ನೆರಡು ಹೆಸರಂಗಳಂ. ೨. ದೇಹದ 
ವೆಂಲೆ ಧರಿಸಂವ ಹನ್ನೆರಡು ನಾವಂಗಳು : ದ್ವಾದಶನಾಮದ ಗಂಧಂ 
ವೇದಾಧ್ಯಯನಾನುವಾದದಾನನಮೆಸೆಯಲ" ವೇದಾಢ್ಕ ವಿಪ್ರವೇಷಮ 


೪೧೫೦ 


` ನಾದಂ ಕೈಕೊಂಡು (ಮಹಾನೇ. 


ದ್ವಾದಶವರ್ಣ 


೭-೧೩೩) : ಸಿರಿ ಊರ್ಧ್ವಪಂಡ್ರ ದ್ವಾದಶ 
ನಾಮವಿಡುವರ ಪರಿಚಾರಕರ ಪರಿಚಾರಕನೆನಿಸೆನ್ನ (ಕನಕ. 
ದ್ವಾದಶನಾಮ ತುಲಸಿಮಾಲಾವಳಿಯ ಧಾರಣದಿ ವಿಷ್ಣು 
ಮೂರ್ತಿಯ ಭಜಿಸುವಾ ವಸುಧೆಸುರರಂ ಕೆಲರುಮೂಾ ಐಟ ಶಣಮನಿರದೆ 
ವೊಸೆದುಣ್ಮಕರ್ತುಡಾರೆನಲುಸುರ್ವೆ (ನವಮೋ. ೦೦-೧೧). 

[ದ್ವಾದಶ * ನಾಮ) 


೦೮೦-೨).; 


ದ್ವಾದಶಭಾವನೆ (ನಾ). ದ್ವಾದಶಾನಂಪ್ರೇಕ್ಷೆ : ದ್ವಾದಿಶಭಾವನೆಗಳು , 


ದ್ಠಾ 


ಆ ಹನ್ನೆರಡು ಭಾವನೆಗಳು ಅನಿತ್ಯ ಅಶರಣ . 
ಮತ್ತು ಧರ್ಮ ಎಂದು ಇವೆ. 


. ಬೋಧಿ ದುರ್ಲಭ 
. ಈ ಭಾವನೆಗಳು ದ್ವಾದಶಾಂಗ 
ವಾಣಿಯ ಕೇವಲಸಾರದಂತಿವೆ - ಇವುಗಳಿಗೆ ಅನುಪ್ರೇ N ಎಂದೂ 
ಹೇಳುವರು (ಕ್ರಾವಳಾ. ೪೫೮). [ದಾ ದಶ + ಭಾವನೆ) - 
್ರಿದಶಮಾರ್ತಂಡ (ನಾ). ಧಾತಾ, ಮಿತ್ರ, ಆರ್ಯಮಾ, ಶಕ್ರ, 
ವರಂಣ, ಅಂಶ, ಭಗ, ವಿವಸ್ವಾನ್‌, ಪೂಷಾ, ಸವಿತಾ, ತ್ವಷ್ಟಾ, 
ವಿಷ್ಣು ಎಂಬ ಹನ್ನೆರಡು ಜನ ಆದಿತ್ಯರಂ ; p ಇಲ್ಲಿ ಸೂಚಿತವಾಗಿ 
ರಂವ ೧೨ ಜನ ಆದಿತ್ಯರ ಉಲ್ಲೇಖ ಇನ್ನೂ ಬೇರೆ ಬೇರೆ ಆಕರಗಳಲ್ಲಿ 
ಬೇರೆ ಬೇರೆಯಾಗಿ ಸಿಗುತ್ತದೆ : ದ್ವಾದಶಮಾರ್ತಂಡರನೇಕಾದಶರುದ್ರರ 
ನಪ್ಪವಸುಗಳಂ ನೆಂ ಕಂಡಂ (ಜಗವಿ. ೫-೦೦೯). 
[ ದ್ವಾದಶ + ಮಾರ್ತಂಡ] 


ಡ್ವಾದಶರವಿ (ನಾ). ಎ ದ್ವಾದಶಮಾರ್ತಂಡ : ಸಂತಸದಿಂದಂ ದ್ವಾದಶರವಿ 


ಗಳ್‌ ಮಹೋಜ್ಜ್ವಳರ* ನಡೆತಂದರ್‌ (ಗಿರಿಕೆ, ೦೦-೬೫). 
[ ದ್ವಾದಶ * ರವಿ 


|ದ್ಹಾದಶರಾಕ್ಷಸ (ನಾ). ದ್ವಾದಶಾದಿತ್ಯರಿಗೆ ಅಂಗರಕ್ಷಕರಾದ ಹನ್ನೆರಡು 


ಮಂದಿ ದೈತ್ಯರು; p ಪ್ರಹೇತಿ, ಪೌರುಷೇಯ, ವಧ, ದರ್ಪ, 
ವ್ಯಾಘ್ರ, ಕ್ರೂರ, ಆಪಸ್ಸೂ, ವಾತ, ವಿದ್ಯುತ್‌, ದಿವಾಕರ, ಬ್ರಹ್ಮ 


'ವೇತ್ತ ವಂತ್ತೂ'ಯಂಜ್ಞವೇತ್ತ: ಪ್ರಹೇತಿ ಪೌರುಷೇಯ . . . ಯಜ್ಞ 
ವೇತ್ತರೆಂಬ ದ್ವಾದಶರಾಕ್ಷಸರೇ ಕ್ರಮದಿಂದವರ ಮೈಗಾವಲವರು (ವಿವೇಕ. 
೨೬೭). [ದ್ವಾದಶ ೬ ರಾಕ್ಷಸ] ` 


ದ್ವಾದಶರಾಜಕ (ನಾ). ಎದ್ದಾ ್ಯದಶಚಿಕ್ರವರ್ತಿ : ದ್ದಾ ್ವದಶರಾಜಕಮೆಂ[ಖಾ930, 


40 


ರೆಂ]ಬುದನೋದುಗಳೊಳ್‌ `ಕೇಳಲಾದುದಲ್ಲದೆ ` ಕಾಣಲ್ಯಾದುದೆ 
ಲವಣೋದಧಿವೃತಮೇದಿನಿಯೊಳ್‌ ದೇವ ನಿನ್ನ ಪೆಸರೆಸೆವೆಡೆಯೊಳ* 
(ಆದಿಪು. ೧೪-೦೪) ; ದ್ವಾದಶರಾಜಕವಂಂ ಗೆಲ್ಲಾ ದುನ್ನತಿ ಪೆರ್ಚೆ ಕರ್ಮರಿಪು 
ವಿಜಯದೊಳಾಸಾದಿತ ಕೇವಳಲೋಚನನಾ ದೇವಂ ಮೋಕ್ಷಲಕ್ಷ್ಮಿಗಧಿಪತಿ 
ಯಾದಂ (ಕಾಂತಿಪು. ೭-೫೨). 

[ದ್ವಾದಶ ರಾಜಕ] 


ದ್ವಾದಶರಾಶಿ (ನಾ). ೧. [ಜ್ಯೋತಿ] ಮೇಷ, ವೃಷಭ, ಮಿಥುನ, 


ಕರ್ಕಟಕ, ಸಿಂಹ, ಕನ್ಯಾ, ತಂಲಾ, ವೃಶ್ಚಿಕ, ಧನಂಸ್ಸು, ವಂಕರ, 
ಕುಂಭ ವಂತೂ ಮಾನ ಎಂಬ ಹನ್ನೆರಡಂ ರಾಶಿಗಳ ಹೆಸರಂ : ದ್ವಾದಶ 
ಕೋಷ್ಮಗಣಂಗಳುಮಾದರದಿಂ ಬಳಸೆ ಮೊದಲ ಪೀಠಮದೇಂ ಚೆಲ್ಹಾದುದೊ 
ರವಿವಂಂಡಳಮಂ ದ್ವಾ ದಶರಾಶಿಗಳ. ಬಳಸಿದಂದದಿನಾದಂ (ಕಂದ್ರಪು. 
08-53) ; ಗ್ರೀಕರ ದಾ ೫_ದಶರಾಶಿಪದ್ಧತಿಯು ಭಾರತದ ಖಗೋಳಜ್ಞರ 
ಮನಸ್ಸನ್ನು ಆಕರ್ಷಿಸಿತು (ನಕ್ಷತ್ರ. ಇಬ. ೨. ಜಾತಕನ 
ಜನ್ಮಲಗ್ನದಿಂದ ಹನ್ನೆರಡನೆಯ ರಾಶಿ : ದುಶ್ಚಿಕ್ಕಸಂಜ್ಞಂ ತೃತೀಯವೆ 
ದಲ್‌ ದ್ವಾದಶರಾಶಿ ರಿಃಫಮದು (ಜಾತತಿ. ೧-೩೩). [ದ್ವಾದಶ 4 ರಾಶಿ] 


ದ್ವಾದಶವರ್ಣ (ನಾ). ಹನ್ನೆರಡಂ ಅಕ್ಷರಗಳು : ಯಕಾರದಿಂ ಅಕಾರಾದಿ 


4% 


ಷೋಡಶವರ್ಣಂಗಳು ಣಕಾರದಿಂ ಕಕಾರಾದಿ ದ್ವಾದಶವರ್ಣಂಗಳು . . . 
ಉದಿಸಿದವು (ಉದ್ಕವಾ, ೭-೨). [ದ್ವಾದಶ * ವರ್ಣ) 


ದ್ಠಾ 


ದ್ವಾದಶಸಂಗ್ರಹಕ್ಳಪ್ಟಿ 


ದ್ವಾದಶಸಂಗ್ರಹಕೃಷ್ಟಿ (ನಾ). [ಜೈನ] ಅಪ್ರತ್ಕಾಖ್ಯಾನಕ್ರೋಫ, 
ಅಪ್ರತ್ಯಾಖ್ಯಾನಮಾನ, ಅಪ್ರತ್ಮಾಖ್ಯಾನಮಾಯೆ. ಅಪ್ರತ್ಕಾಖ್ಯಾನ 
ಲೋಭ, ಪ್ರತ್ಕಾಖ್ಯಾನಾವರಣಕ್ರೋಧ, ಪ್ರತ್ಕಾಖ್ಯಾನಾವರಣ 
ವಹನ, ಪ್ರತ್ಯಾಖ್ಯಾನಾವರಣಮಾಯೆ,ಪ್ರತ್ಕಾಖ್ಕಾನಾವರಣಲೋಭ, 
ಸಂಜ್ವಲನಕ್ರೋಧ, ಸಂಜ್ವಲನಮಾನ, ಸಂಜ್ವಲನಮಾಯೆ, ಸಂಜ್ವಲನ 
ಲೋಭ ಎಂಬ ಹನ್ನೆರಡು ಸಂಗ್ರಹಗಳ ಕವರ೯ಪರಮನಾಣುಶಕ್ತಿ 
ಯನ್ನೂ 'ಕಂಂಠಿತಗೊಳಿಸಂವುದಂ ; “ಅಪ್ರತ್ಯಾಖ್ಯಾನ, ಪ್ರತ್ಕಾಖ್ಯಾನ 
ಮತ್ತು ಸಂಜ್ವಲನ ಈ ಹನ್ನೆರಡು ಕಷಾಯಗಳ ಫಲ ಕೊಡಂವ 
ಸಾಮರ್ಥ್ಯವನ್ನು ಕಡಿವೆಂ ಮಾಡಂವುದಂ” (ಆದಿಪು. ಕೋಶ) : ಉಚಿತ 
ಕೃಷ್ಟಿವಿಧಾನದಿನನಂತಗುಣಹಾನಿರೂಪದಿಂ ದ್ವಾದಶಸಂಗ್ರಹಕೃಷ್ಟಿಗಳಂ 
ಮಾಡುತ್ತುಂ (ಅದಿಫು. ೧೦-೧೪ ಬ) ; ಉಚಿತಕೃಷ್ಟಿಕ್ರಿಯೆಯಿಂ ಪೂರ್ವಾ 
ಪೂರ್ವಸ್ಪರ್ಧಕಾನುಭಾಗಮನನಂತಗುಣಹಾನಿರೂಪದಿಂ ದ್ವಾದಶಸಂಗ್ರಹ 
ಕೃಷ್ಟಿಗಳಂ ಮಾಡುತ್ತೆಂ (ಕಂದ್ರಫು. ೦9-೭೧ ವ). 
[ ದ್ವಾದಶ * ಸಂಗ್ರಹ 4 ಕೃಷ್ಟಿ] 
್ಯಿದಶಸತ್ವ (ನಾ). [ಕಾಮಶಾ] ಸ್ತ್ರೀಯರಲ್ಲಿರಂವ ಹನ್ನೆರಡಂ ಬಗೆಯ 
ಮನೋಧರ್ಮಗಳಂ; P 'ಜನವಶ್ಯ' ಗ್ರಂಥದ ಐದನೆಯ ಸಂಧಿ 
ಯಲ್ಲಿ ಇವುಗಳ ವಿವರಣೆಯನ್ನು ಹೀಗೆ ಕೊಡಲಾಗಿದೆ “ಸುರ ಯಕ್ಷ 
ಗಂಧರ್ವ ನ[ಶಾಕಾಂ. ವ]ರ ನಾಗ ಕಾ(ಶಾಕಂ. ನಾ]ಕ ವಾನರ ಮುನಿ ಪಿಶಾಚ 
ರಾಕ್ಷಸ ಕಿನ್ನರ ಖರಮೆಂಬ ಪೆಸರ ಪನ್ನೆರಡು ಸ[ಪಾಣಾ. ತ]ತ್ತ್ವದ ಬಗೆಯ 
ನೊರೆವೆನಾಲಿಸು ಸರೋಜಾಯತಾಕ್ಷಿ 8೨೫% ಪರಿಮಳಾಂಗದ ಮನೋಹರ 
ವದನದುಜ್ಮ್ವಲದ ಗರುವಿಕೆಯ ದಾನಶಕ್ತಿಯ ಯುಕ್ತಿಯ ಪುರುಷಭಕ್ತಿಯ 
ಪಲರ ಪೊರೆವ ಧನವುುಳ ಸ ಭಾಸುರಗುಣಡವಳೆ ದೇವಸತ್ತ ಎದವಳು 1೨೬1 
ಸುರತಕ್ಕೆ ನಲಿವ ಸಿಂಗರಕೆ ಸೇರುವ ಸುರೆಗೆ ಹೆರುಷಿಸುವ .ನನಜಲಕ್ರೀಡೆ 
ಗೊಲಿವ ಸರಸಕ್ಕೆ ಸಲಂವ ಸೌಂದರಕೆ ಲಜ್ಜೆಗೆ ನಿಜಾಕರಮೆನಿಪವಳೆ ಯಕ್ಷ 
ಸಶ್ತ್ವದವಳು 1೨೭% ತಾಂಬೂಲ ಗಂಧ ಮಾಲ್ಕಾಂಬರಾಂಬುಪ್ರಿಯದ 
ಪೊಂಬಣ್ಣದೊಳ್ಳುಡಿಯ ರತಿಯಿಚ್ಛೆಯ ಇಂಬಜಿಕಿವ ಸಂಗೀತವಂ ಬೆಲ್ಲ 
ಬಗೆಯೊಳಾರಂ ಬಗೆಯದವಳೆ ಗಂ[ಐಾಕಾಂ. ಗಾಂ]ಧರ್ವಸತ್ತ್ವೈೆ ॥೨೮॥ 
ಬುಜುಚಿತ್ತದಿಷ ೈರ್ಗೆ _ ನಿಜದೊಳೊಲಿದಿರ್ಪ ಭಾವಜಕೇಳಿಗುತ್ಸಾಹಿಸುವ 
ದೈವವ ಭಜಿಸಿವೊಡಲಂ ಕಟ್ಟುವ ಜಡಮೆನಿಪಮಲನೀರಜನೇತ್ರೆಯವಳೆ 
ನರಸತ್ತ್ವದವಳು ॥೨೯॥ ಮೃದುಶೈತ್ಯಮಪ್ಪ ದೇಹದ ನಿದ್ದೆಗೆಯ್ದಿರವಿನಧಿಕ 
ವೆಂದೆನಿಪ ವಸ್ತುಗಳನೊಲ್ವ ಪುದುಗುವ ತೊಳಲ್ವ ಗೀತದೊಳಿಚ್ಛೆಯಿಡುವ 
ಸುಯ್ಕೊದವಿದವಳೇ ನಾಗಸತ್ತ್ವದವಳು 8೩೦॥ ಕ್ರೂರಬುದ್ಧಿಯ ಚಲಿಸು 
ವೋರೆಗಣ್ಣಿನ ಪಲರೊಳೋರಂತೆ ಪಿರಿದುಂಬ ಗೂಢರತದ ಆರನುಆ್‌ 
ನಂಬದಾಚಾರದಿಂ ನಡೆಯದ ಕಠೋರಸ್ವರದವಳೇ ಕಾಕಸತ್ತ್ವೈೆ 8೩೧॥ 
ಹಿಕವನಟ್‌ಯದೆ ಚಲಿಪ ಮತಿಯ ಕೋಪದ ಕುಹಕದಶಿಶೆಯದ ಬಹ್ವಾಶನದ 
ನಿಲ್ಲದ ಗತಿಯ ಘನನಖದಂತಹಶಿಯುಳ್ಳ ಸರಸಸಂಗತಿಯಜಿಯದವಳೆ 
ಕಪಿಸತ್ತ್ವದವಳು ೬೩೨8 ' ವಿನಯದ ವಿವೇಕದಿಂಪಿನ :ಸೈರಣೆಯ 
ನುಡಿಯ ಜನನಿಜನಕರ್ಗಂಜಿ ನಡೆವ ಹಿತವ ನೆನೆವ ನಿರ್ಮತ್ಸರದ' ಘನ 
ಭಕ್ತಿರತದ ಮಾನಿನಿಯೆ ಮುನಿಸತ್ತ್ವದವಳಬ್ಬಗಂಧಿ ॥೩೩॥ ಅಸಿಯ 
ನಡುವನ ಮಿಸುಗುವೆಸಳ್ಳಣ್ಣ ಪಿರಿದುಂಬ ಬಿಸುಮೆಯ್ಯ ಮದ್ಯ ಮಾನ 
ಪ್ರೀತಿಯ ಪುಸಿಗೇಳ್ವಿರುಳ್‌ ,ತೊಳಲ್ವ ಸಸಿನಿರದೆ ಲಜ್ಜೆಯಂದೆಸೆವಳ 
ಪಿಶಾಚ[ಐಕಾಂ. ಚೆ]ಸತ್ತ್ವ ದವಳಂಗನೆ ॥೩೪8 ಚಲದ ಕೋಪದ ಪುಸಿಯ 
ಕಲಹದಾತುರದಿರುಳ್‌ ನೆಲೆಗೆಟ್ಟು ಸುಳಿವ ಕಡುಗೆಂಪು ಮೆಯ್ಕ ಪಲಲಾಶನದ 
ಸುರೆಗೆ ನಲಿವ ಸಾಹಸದ ಚಾಪಲದವಳೆ ದೈತ್ಯಸತ್ತ್ವ[ಖಾಕಾಂ. ತ್ವ]ದವಳ 
ಬಲೆ 8೩೫॥ ಬಗೆ ಲಜ್ಞೆಯಳವೆಂಬಿವಗಲ್ಲ ಘನಮತ್ಸರದ ಜಗಳವಾಡುವ 
ತೊಡುವ ಪೂಗಂಧವ ಮಿಗೆ ಬಯಸುವಲ್ಲಿಗಲ್ಲಿಗೆ ನಿಲ್ಲ ಬಣ್ಣವನೆ 


೪೧೫೧ 


ದ್ವಾದತಾಂಗ 


ಬಿನಿದುಡುವಳವಳೆ ಕಿನ್ನರಸತ್ತೈಯು 8೩೬8 ವರಸೆ ನಿರ್ಲಜ್ಜೆ ದುಶ್ಚರಿತೆ 
ದುರ್ವಾಕ್ಕೆ ಮತ್ಸರಯುಕ್ತೆ ದುಷ್ಟೆ ಪುರುಷಾನುರಕ್ತೆ ಪಿರಿದೆನೆಲಂ ಬೈದ್ಭು 
ಪೊಯ್ಮರಂದಿರದೊದೆದೊಡಂ ಹರುಷೆಯಪ್ಪವಳೆ ಖರಸತ್ವ್ವದವಳು 8೩೭8: 
ದೇವಸತ್ವ ಯಕ್ಷಸತ್ವ. ಗಂಧರ್ವಸತ್ವ ನರಸತ್ವ ನಾಗಸತ್ವ ಕಾಕಸತ್ವ 
ವಾನರಸತ್ವ ವರಿನಿಸತ್ವ ಪಿಶಿಚಸತ್ವ ರಾಕ್ಷಸಸತ್ವ ಕಿನ್ನರಸತ್ವ ಖರಸತ್ವ 
ವೆಂಬ ದ್ವಾದಶಸತ್ವದ ಸತಿಯರಿಂ (ವಿವೇಕ, 3೪8). [ದ್ವಾದಶ * ಸತ್ವ್ಯ 


ದ್ವಾದಶಸರ್ಹ (ನಾ). ದ್ವಾದಶಾದಿತ್ಯರ ಕಂದುರೆಗಳನ್ನು ಕಟ್ಟುವ 


ps 
ಅ 


ದ್ದಾ 


ಅಧಿಕಾರಿಗಳಾದ ವಾಸುಕಿ, ಕಂಕವೀರ, ತಕ್ಷಕ, ನಾಗ, ಇಳಾಪುತ್ರ, 
ಶಂಖಪಾಲ, ಐರಾವತ, ಧನಂಜಯಂ, ವಂಹಾಪದ್ಮ, ಕರ್ಕೊಟಕ, 
ಕಂಬಳ ಮತ್ತು ಅಶ್ವತರವೆಂಬ ಹನ್ನೆರಡಂ ವಿಧವಾದ :ಹಾವುಗಳಂ : 
ವಾಸುಕಿ ಕಂಕವೀರ ತಕ್ಷಕ . . . ಅಶ್ವತರರೆಂಬ ದ್ವಾದಶಸರ್ಪಂಗಳೇ ಪರಿ 
ವಿಡಿದಾ ವಾಜಿಬಂಧನಂಧಿಕಾರಿಗಳು (ವಿವೇಕ. ೨೬೬). 
[ದ್ವಾದಶ + ಸರ್ಪ.] 

ಿದಶಸಾರತೈಲ (ನಾ). ಗರಂಗ್ರ ಬಳ್ಳಿಸೊಂಡೆ, ಆಡಂಸೋಗೆ, ನೆಲ 
ಗುಳ್ಳ, ಚೇಳುಬಾಲ, ಅಡಿಕೆಚಟ್ಟು, ಕೊಮ್ಮೆ. ಲೊಕ್ಕಿ, ಸೂರ್ನೂ 
ಭಕ್ತ, ತಾರೆ, ಎಸಗ ಮತ್ತು ಎಲಹಂರಿಗಳೆಂಬ ಹನ್ನೆರಡು ವಿಧವಾದ 
ಔಷಧಿವರೂಲಿಕೆಗಳಿಂದ ತೆಗೆದ ಎಣ್ಣೆ : ದ್ವಾದಶಸಾರತೈಲ - ಗರುಗ, 
ಬಳ್ಳಿಸೊಂಡೆ, ಆಡುಸೋಗೆ .. .. ಎಲಹುರಿ-ಇದರಲ್ಲಿ ಪ್ರತ್ಯೇಕ ಸ್ವರಸಗಳ 
ಸಮವಾಗಿ ತೆಗೆದು (ಸಕವೈ. ೨೨೬. [ದ್ವಾದಶ ಸಾರ್ಯ + ತೈಲ]... 


ದ್ವಾದಶಸ್ಥಾನ (ನಾ). [ಜ್ಯೋತಿ] ಜಾತಕನ: ಜನ್ಮಕುಂಡಲಿಯಲ್ಲಿರಂವ 


ಹನ್ನೆರಡು ವಂನೆ, _-ಭಾವ ; ಓ ೧. ಜನ್ಮಲಗ್ನದ ವಂನೆ-ಲಗ್ನಸ್ಥಾ ನ 


.(ತನುಸ್ಮಾನ), ೨. ಧನಸ್ಮಾನ, ೩. ಭ್ರಾತೃಸ್ಥಾನ (ಸಹಜ), 


೪. ಬಂಧುಸ್ಥೂನ (ಮಿತ್ರಸ್ಥಾನ) , ೫. ಪುತ ಸ್ಥಾನ, ೬. ರಿಪುಸ್ಥಾನ, 
೭. ಭಾರ್ಯಾಸ್ಕಾ; ನ, ೮. ವು ತ್ಯೂಸ್ವಾ ನ (ನೈಧನ), ೯. ಭಾಗ್ಯ 
ಸ್ಥಾನ (ಧರ್ಮಸ್ಥಾನ), ೧೦. ಕವಸ್ಮಾ ನ (ಉದ್ಯೋಗ). 
೧೧. ಲಾಭಸ್ಮಾನ, ೧೨. ವ್ಯಯಂಸ್ಥಾನ. ಆಯಾ ಸ್ಥಾನಗಳ ವಿಷಯ 


' ವನ್ನು ಆ ಸ್ಥಾನದಲ್ಲಿರಂವ ಗ್ರಹಗಳ ಬಲಾಬಲಗಳಿಂದ ನಿರ್ಣಯಿಸಂ 


ತ್ತಾರೆ. ಉದಾ: ಎರಡನೆಯ ಸ್ಥಾನದಲ್ಲಿ ಗಂರು ಮೊದಲಾದ ಶುಭ 
ಗ್ರಹಗಳಿದ್ದು ಶುಭಗ್ರಹಗಳ ದೃಷ್ಟಿ ಮೊದಲಾದ ಸಾವಂಗ್ರಿಗಳಿದ್ದರೆ 
ಜಾತಕನಂ ಧನವಂತನಾಗಂತ್ತಾನೆ, ಇತ್ಯಾದಿ : ದ್ವಾದಶಸ್ಥಾನಗಳ ಬಲಾ 
ಬಲಗಳನ್ನು ತಿಳಿದುಕೊಳ್ಳದೆ ಜಾತಕಫಲವನ್ನು ಹೇಳುವುದಕ್ಕಾಗುವುದಿಲ್ಲ 
(ಕೂಡ). [ದ್ವಾದಶ * ಸ್ಥಾನ] 


ದ್ವಾದಶಾಂಗ (ನಾ). [ಜೈನ] ಜೈನರ ಧರ್ಮಗ್ರಂಥೆಗಳ ಹನ್ನೆರಡು 


ಭಾಗಗಳಂ ; ಓ ೧. ಆಚಾರಾಂಗ-ಮೋಕ್ಷಮಾರ್ಗಕ್ಕೆ ಸಹಾಯಂಕವಾ 
ಗುವ ಆಚಾರಗಳ ಅಂದರೆ ಕುಳಿತುಕೊಳ್ಳುವುದು, . ಮಲಗುವುದು, 
ಆಹಾರಸ್ವೀಕಾರ ಇತ್ಯಾದಿಯಾದ ವಿಧಗಳ ವರ್ಣನೆ. ೨. ಸೂತ್ರ 
ಕೃತಾಂಗ- ಜ್ಞಾನದ, ವಿನಯಾದಿಯ ಅಥವಾ ಸ್ವವಂತ, ಪರಮತಗಳ 
ಕ್ರಿಯೆಂಯಂ ಸಂಕ್ಷೇಪವಾದ ವರ್ಣನೆ. ೩.. ಸ್ಮಾನಾಂಗ-ಒಂದರಿಂದ 
ಅನೇಕ ಭೇದರೂಪ ಜೀವ ಪುದ್ದಲಾದಿಗಳ ವರ್ಣನೆ, ೪. ಸಮಂ 
ವಾಯಾಂಗ-ಶಾಸ್ತ್ರಗಳ ಅಂಗೋಪಾಂಗಗಳ ನಿತ್ಯಸಂಬಂಧಜ್ಞಾನ. 
೫. ವಾಖ್ಯಾಪ್ರಜ್ಞಪ್ತ್ಯಂಗ-ಗಣಧರರಿಂದ ಕೇಳಲಾದ ೬೦ ಸಾವಿರ 
ಪ್ರಶ್ನೆಗಳಿಗೆ ತೀರ್ಥಕರರಂ ಉತ್ತರ ಹೇಳಿದ ವರ್ಣನೆ. ೬. ಜ್ಞಾತೃ 
ಧರ್ಮಕಥಾಂಗ ಜ್ಞಾತಾ ಎಂಬ ಗಣಧರದೇವನ ಪ್ರಶ್ನೆಗಳ ಅನಂ 
ಸಾರವಾಗಿ ಉತ್ತರರೂಪವಾದ ಧರ್ಮಕಥೆ ೭. ಉಪಾಸಕಾಧ್ಯಯಂ 
ನಾಂಗ ಶ್ರಾವಕರು ಆಚರಿಸುವ ಕ್ರಿಯೆಯನ್ನು ತಿಳಿಸುವ ಶಾಸ್ತ್ರ. 
ಉಪಾಸಕನು ದಾನ ಅಥವಾ ಪೂಜೆಯಿಂದ ಸಂಘದ ಸೇವೆ ಸಲ್ಲಿಸುವ 


ದ್ಮಾದಶಾತ 


ದ್ವಾದಶಾಂಗವೇದ 


ವಿವರಣೆ, ಶ್ರಾವಕರ ಪ್ರತಿಮಾ, ವ್ರತ, ಶೀಲ, ಆಚಾರ, ಕ್ರಿಯೆ, 
ವಂಂತ್ರಾದಿಕಗಳ ವರ್ಣನೆ. ೮. ಅಂತಕೃದ್ಧಶಾಂಗ-ಕೈವಲ್ಯಕ್ಕೆ 
ಹೋಗುವವರ ವರ್ಣನೆ; ಮೋಕ್ಷಗಾವಿಂಗಳ ಬಗ್ಗೆ ವರ್ಣನೆ. 
೯. ಅನಂತ್ರರೋಪಪಾದಿಕದಶಾಂಗ - ಪ್ರತಿಯೊಬ್ಬ. ತೀರ್ಥಂಕರನ 
ಜೀವನಾವಧಿಯಲ್ಲಿ ಹತ್ತು ಜನ ವಂಹಾಮಂನಿಗಳಂ ಉಪಸರ್ಗವನ್ನು 
ಅನುಭವಿಸಿ `೫ ಅನಂತ್ರರ ವಿಮಾನಗಳಲ್ಲಿ ಯಾವುದಾದರೊಂದರಲ್ಲಿ 
ಜನ್ಮವನ್ನು ಹೊಂದುವ ಭಾಗದ ವರ್ಣನೆ. ೧೦. ಪ್ರಶ್ನ 
ವ್ಯಾಕರಣಾಂಗ- ಆಕ್ಷೇಪಣೀಯ, ವಿಕ್ಷೇಪಣೀಯ, ಸಂವೇದನೀಯ, 
ನಿರ್ವೇದನೀಯಂವೆಂಬ ನಾಲ್ಕು ಬಗೆಯ ಧರ್ಮಕಥೆಗಳ ವರ್ಣನೆ; 
ಅನೇಕ ಪ್ರಶ್ನೆಗಳಿಗೆ ಉತ್ತರ ಹೇಳಂವ ರೀತಿ. ೧೧. ವಿಪಾಕ 
ಸೂತ್ರಾಂಗ-ಕರ್ಮದ ಬಂಧ, ಉದಯ, ಫಲ ಇತ್ಯಾದಿಗಳ 
ವರ್ಣನೆ. ೧೨. ದೃಷ್ಟಿವಾದಾಂಗ-೩೬೩ ವಿಂಥ್ಯಾವಾದದ ,ನಿರಾ 
ಕರಣೆಯಂ ವಿವರಣೆ. ಇದರಲ್ಲಿ ೫ ಭೇದಗಳಿವೆ. ೧. ಪರಿಕರ್ಮ 
ಪಿ. ಸೂತ್ರ. ೩. ಪ್ರಥಮಾನಂಯೋಗ. ೪. ಪೂರ್ವಗತ.೫. ಚೂಲಿಕಾ: 
ಗುರುವಿನನುಮತದಿಂ ದ್ವಾದಶಾಂಗಚತುರ್ದಶಪೂರ್ವಂಗಳಂ ಕಲ್ಲು 
(ಆದಿಪು. 0೪-೧೩೯ ವ) ವಿಶಾಖಗಣಪ್ರಮುಖಂ ಮಾರ್ಗಶಿರ ಸಿತೈಕಾದಶಿಯ 
ಪೂರ್ವಾಹ್ನದೊಳ್‌ ದ್ವಾದಶಾಂಗದರ್ಥಂಗಳುಮಂ . . . ಅವಧಾರಿಸಿ 
(ಮಲ್ಲಿಪು. ೧೪-೨೩೭). '[ ದ್ವಾದಶ ೬ ಅಂಗ] 
ದ್ವಾದಶಾಂಗವೇದ (ನಾ). ಎ ದ್ವಾದಶಾಂಗ: ಆಚಾರಾಂಗ, ಸೂತ್ರ 
ಕೃತಾಂಗ, ಸ್ಥಾನಾಂಗ, ಸಮಮ್ಯಜನಗೆ. ವ್ಯಾ ಪ್ಯಾಪುಜ್ಞಪ್ತ್ಯಂಗೆ, 
ಜ್ಞಾತೃ ಕಥಾಂಗ ಉಪಾಸಕಾಧ್ಮಯನಾಂಗ, ಅಂತಕೃದ್ದಶಾಂಗ, ಔಪಪಾದಕ 
ದಶಾಂಗ, ಪ್ರಶ್ನವ್ಮಾಕರಣಾಂಗ, ವಿಪಾಕಸೂತ್ರಾಂಗ, ದೃಷ್ಟಿವಾದಾಂಗ 
ಗಳೆಂಬ 'ಹೆನ್ನೆರಹು ಅಂಗಗಳಿವೆ. ಇವುಗಳಿಗೆ ದ್ವಾದಶಾಂಗವೇದಗಳೆಂದೂ 
ಜೈನಾಗವಂದಲ್ಲಿ ಸಂಕೇತವಿದೆ (ಭಾರದ. ೧೭೯). [ದ್ವಾದಶಾಂಗ * ವೇದ Y 
ದ್ವಾದಶಾಂಶ (ನಾ). [ಜ್ಯೋತಿ] ರಾಶಿಯ ಹನ್ನೆರಡನೆಯ ಒಂದಂ 
ಭಾಗ ; p ಲಗ್ನವನ್ನು ಹನ್ನೆರಡಂ ಭಾಗಗಳನ್ನಾಗಿ ಮಾಡಿದರೆ 
ಪ್ರತಿಯೊಂದಂ ಭಾಗಕ್ಕೂ ದ್ವಾದಶಾಂಶವೆಂದಂ ಹೆಸರು. ಪ್ರತಿ 
ಯೊಂದಂ ರಾಶಿಯ ಮೊದಲನೆಯ ದ್ವಾದಶಾಂಶವು ಆ:ರಾಶಿಯೇ 
ಆಗುತ್ತದೆ. ವಂಂಂದಕ್ಕೆ ಕ್ರವಂವಾಗಿ ' ರಾಶಿಗಳ ದ್ವಾದಶಾಂಶಗಳಂ 
ಪ್ರಾರಂಭವಾಗುತ್ತವೆ, ಉದಾ.- ವೆಂಷಲಗ್ನಪ್ರಮಾಣ ೪.೨೮ಅದರ 

ಎಂದರೆ ೦-೨೨ ಆಗುತ್ತದೆ. ೦-೨೨ ವೆಂಷ, ೦-೪೫ ವೃಷಭ, 
೧-೭ ವಿಂಥಂನ, ೧-೨೯ ಕರ್ಕಾಟಕ, ೧-೫೨ ಸಿಂಹ, ೨-೧೪ ಕನ್ಯಾ, 
೨-೩೬ ತುಲಾ, ೨.೫೯ ವೃಶ್ಚಿಕ, ೩-೨೧ ಧನಂಸ್ಲೂ, ೩-೪೩ ವಂಕರ, 
೪-೬ ಕುಂಭ, ೪-೨೮ ಮಿಸಾನ. ಹೀಗೆಯೇ ಇತರ ರಾಶಿಗಳಿಗೂ ಲೆಕ್ಕ 
ಹಾಕಿಕೊಳ್ಳಬೇಕು. ಜಾತಕಫಲನಿರ್ಣಯದಲ್ಲಿ ಇದಂ ಬಹಳ 
ಉಪಯುಕ್ತ ವಾಗಿದೆ: ತದ್ಗೃಹ ದ್ವಾದಶಾಂಶಮನಾಳ್ವೆರ್‌ ಸ್ವಗೃಹಾದಿ 
ರಾಶಿಪತಿಗಳ್‌ (ಜಾಕತಿ. ೧-೨೮). [ದಾ ದಶ + ಅಂಶ] 
} (ನಾ). ಹನ್ನೆರಡು ಸ್ವರೂಪಗಳಲ್ಲಿ ಕಾಣಿಸುವವನು , 
ಸೂರ್ಯ ; ನೇಸರಂ: “ಆದಿತ್ಯಃ, ಸವಿತಾ ; . . ದಾ ಒದಶಾತ್ಮಾ, 
ತ್ರಯಾತನುಃ- ಈ ೪೭ ಆದಿತ್ಯನ ಪೆಸರ್‌” (ಹಲಾಹಖ. ೭-೩೩) ; “ನಿಶಿವೈರಿ 
ಮಿಹರಂ . ದ್ವಾದಶಾತ್ಮೆಂ ತ್ರಯಾತನು ವಿಭಾವಸು ಸಪ್ತಸಪ್ತಿ 
ಸವಿತಾರಂ ಸಹೆಸ್ರಾಂಶು ಪೂಷ್ಟನೆನೆ ಸೂರ್ಯನಕ್ಕುಂ” (ಮಂಗರಾ. ೧೦-೨); 
ಆದಿಶಕ್ತಿಯನಾಂತು ಮೆಟ್ಟಿ ದ್ವಾದಶಾತ್ಮನನಮೃತಕರನಂ ಕಟ್ಟಿ . 
ಓಂಕಾರೆವಂ ತಾನುಚ್ಚರಿಸೆಲು (ಲಸಪು. ೫8-9೯) ; ದ್ವಾದಶಾಕ್ಮನ ಭಜಿಸಿದರೆ 
ಭಕ್ಕೂದಿ ಬಹುವಿಧದನ್ನ ಸಿದ್ಧಿ ಪುದು (ಕುವ್ಮಾಅ. ೧-೭). 

[ ಸಂ, ದ್ವಾದಶಾತ್ಮನ್‌) 


೪೧೫೨ 


ದ್ವಾದಶಾತ್ಮಕ (ನಾ). ಇ ದ್ವಾದಶಾತ್ಮ : 


ದ್ವಾದಶಾನುಪ್ರೇಕ 


ದ್ವಾದಶಾತ್ಮಕನಿಂದಲುಟ್‌ ದಿವಸ 


ವೆಂತಂತೆ ದೇವರಾಜೇಂದ್ರನಿಂ ಪಿರಿದು ಸೊಬಗಿಂದೊಪ್ಪಿತತುಳ ಪಂಪಾ 


ನಗರವು (ರಾಘಣ. ೧-೪೨). [ಸಂ.] 
ದ್ವಾದಶಾದಿತ್ಯ (ನಾ). - ದ್ವಾದಶಮಾರ್ತಂಡ : ಅತಿಶಯಮಂಪ್ಪ 
ರೂಪಂ . .. ತೇಜವಣುಂ ದ್ವಾದಶಾದಿತ್ಕರ್ಕಳೊರ್ಮೊದಲೆ ಉದಯಂಂ 


` ಗೆಯ್ವಂತೆ ಬೆಳಗಿದಪ್ಪುದು (ನಡ್ಮಾರಾ. ೬-ಟಿ; ಶ್ರುತಿಗಗಮ್ಮ ದ್ಯಾದಶಾದಿತ್ಯ 


ನಪ್ರತಿಮಮಹಿವಂಂಗೆ ಪ್ರತಿಯುಂಟೆ (ಬಸವ. ೩೯): ದ್ವಾದಶಾದಿತ್ಮರು 
ನವಬ್ರಹ್ಮಾದಿ ಬುಧ ಸಪ್ತಹುಷಿಗಳಂಂ , . . ಬಂದರೀಶನನೋಲಯಿಸ 
ಲೆಂದು (ಬಸಫು, ೧-೪೨) ; ಧಾತಾ ಆರ್ಯಮಾ ಮಿತ್ರ ವರುಣ ಇಂದ್ರ 
ವಿವಸ್ವಾನ ಪರ್ಜನ್ಯ ಪೂಷ ಅಂಶುಮಾನ್‌ ಗಭಸ್ತಿಮಾನ್‌ ತೃಪ್ಭೃ 
ವಿಷ್ಣುಗಳೆಂಬರೇ ಕ್ರವಂದಿಂ ದ್ವಾದಶಾದಿತ್ಮರು (ವಿವೇಕ. ೨೬೬) 

[ದ್ವಾ ದಶ + ಆದಿತ್ಯ] 


ದ್ವಾದಶಾನುಪ್ರೇಕ್ಷೆ (ನಾ). [ಜೈನ] ಜೈನವಂನಿಗಳಂ ಧ್ಯಾನ ಮಾಡ 


4 


ಬೇಕಾಧ ೧೨ ಬಗೆಯ ತತ್ತ ಳೆ ಅನುಚಿಂತನೆ ; ಜೈ ನವಂಂನಿಗಳಿಗೆ 
ವೈರಾಗ್ಯ ಹಂಟ್ಟಲಂ ಕಾರಣವಾದ ೧೨ ಬಗೆಯಂ ಭಾವನೆಗಳ ಚಿಂತನೆ; 
p ೧. ಅನಿತಾ ್ಯನಂಪೇಕ್ಷೆ : ದೇಹವು ಕ್ಷಣಭಂಗಂರವಾದಂದಂ ; 
ಸಂಸಾರದ ಸರ್ವ ಅವಸ್ಥೆ ಗಳೂ ಅನಿತ್ಯವಾದಂದಂ ಎಂಬ ಭಾವನೆ. 
3; ಅಶರಣಾನಂಪೇಕ್ಷೆ : ಹುಟ್ಟೂ, ಸಾವು, ವಂಪ್ಸು, ರೋಗ 
ವಂಂತಾದಂವುಗಳ. ಭಯದಿಂದ ಯಾರೂ ತನ್ನನ್ನೂ ರಕ್ಷಿಸಲಾರ 
ರೆಂದೂ ರತ್ನತ್ರಯಾತ್ಮಕ ಧರ್ಮವೇ ಶರಣೆಂದೂ "'ಛಾವಿಸುವಿಕೆ. 
೩. ಸೆಂಸಾರಾನಂಪೇಕ್ಷೆ : ನರಕ, ಪಶು, ಮಾನವ, ದೇವ ಈ 
೪ ಗತಿಯೂ ದಂಃಖವಾಯಂವಾದಂಜೆಂದಂ ಭಾವಿಸುವಿಕೆ. ೪. ಏಕ 
ತ್ವಾನಂಪ್ರೇಕ್ಷೆ : ಜೀವನಂ ಒಂಟಿಯಾಗಿಯೇ ಹಂಟ್ಬಾವುದಂ ಮತ್ತೂ 
ಸಾಯಣವುದಂ. ಒಂಟಿಯಾಗಿಯೇ ಸಂಖ - ದಂಃಖಗಳನ್ನು ಅನಂ 


. ಭವಿಸಂವುದಂ ಎಂಬ ಭಾವನೆ. ೫. ಅನ್ಯತಾ ಿನಂಪ್ರೇಕ್ಷೆ : ಜೀವದಿಂಡ 


ದೇಹ, ಕುಟಂಂಬ ಇತ್ಯಾದಿ ಪ್ರತಿಯೊಂದೂ ಭಿನ್ನ ಎಂಬ ಚಿಂತನೆ, 
೬. ಅಶಂಚಿತ್ವಾನುಪ್ರೇಕ್ಷೆ : ದೇಹವು ವಂಲ, ವೂತ್ರಗಳಿಂದ ಕೂಡಿ 
ಅಪವಿತ್ರವಾಗಿದೆ. ಮನುಷ್ಯದೇಹದಲ್ಲಿ ಒಂದಾದರೂ. ತಂಚಿಯೂ 
ಪವಿತ್ರವೂ ಇಲ್ಲವೆಂದು ಭಾವಿಸುವುದಂ. ೭. ಆಸ್ರವಾನಂಪ್ರೇಕ್ಷೆ: 
ವಂನ, ವಚನ, ಕಾಯಗಳ ಶಂಭ ಅಥವಾ ಅಶುಭ ಪ್ರವೃತ್ತಿಯಿಂದ 
ಕರ್ವುದ ಜನನ. ಅದಂ ಬಂಧನಕಾರಿಯಾದುದು ಎಂಬ ಚಿಂತನೆ. 
೮. ಸಂವರಾನಂಪ್ರೇಕ್ಷೆ: ವನ, ವಚನ, ಕಾಯಗಳ ನಿಗ್ರಹದಿಂದ 


, ಅಥವಾ ಅವುಗಳನ್ನು ಧರ್ಮದಿಂದ ನಡೆಸಂವುದರಿಂದ ಕರಬಂಧ 


ನಿರೋಧವಾಗುತ್ತದೆ ಎಂಬ ಚಿಂತನೆ. ೯. ನಿರ್ಜರಾನಂಪ್ರೇಕ್ಷಿ 

ತಪಸ್ಸು ಅಥವಾ ಆತ್ಮಧ್ಯಾನದ ವಊಲಕ ಕರ್ಮಕ್ಷಯಂದ ಸವಂಯಕ್ಕೆ 
ಮೊದಲೇ ಕರ್ಮವು ಕ್ಷಯಿಸುವೆದಂ ಎಂಬ ಭಾವನೆ. ಕರುವನ್ನು 
ಕ್ಷಯಿಸುವ ಅನಶನವೇ ಮೊದಲಾಗಿ ಹದಿವಂ9ರಂ ಪ್ರಕಾರವಾದ 
ತಪಸ್ಸನ್ನು ಕುರಿತಂ ವಿಚಾರ, - ಚಿಂತನೆ. ೧೦. ಲೋಕಾನಂಪ್ರೇಕ್ಷೆ : 
ಲೋಕದಲ್ಲಿರುವ ಜೀವಿಗಳಂ ಯಾವುವು ಇದಂ ಸಾದಿಯೋ 
ಅನಾದಿಯೋ ಎಂದಂ ಭಾವಿಸಂವುದಂ.: ೧೧. ಬೋಧಿದಂರ್ಲ 
ಭಾನಂಪ್ರೇಕ್ಷೆ: ರತ್ನತ್ರಯಧರ್ಮವು ಲಭ್ಯವಾಗುವುದಂ ಬಹಳ 
ಕಠಿನವೆಂಬ ಭಾವನೆ. ೧೨. ಧವರ್ಕನಂಪ್ರೇಕ್ಷೆ: ಜಿನೇಂದ್ರನಿಂದ 
ಹೇಳಲ್ಪಟ್ಟ ಧವರ೯ವೇ ಹಿತವನ್ನುಂಟುಮಾಡಂವುದಂ ಎಂಬ ಭಾವನೆ; 
ಸಿದ್ಧಪರಮೇಷ್ಮಿಗಳಷ ೈಗುಣಂಗಳಂ ನೆನೆಯುತ್ತುಮಧುವಾದಿದ್ದಾ ಿದಶಾನು 
ಪ್ರೇಕ್ಷಿಭಾವನಾಭಾವಿತಾಂತಃಕರಣನಾಗಿ ಧರ್ಮಧ್ಕಾನಮಂ 
ಧ್ಯಾನಿಸುತ್ತುಂ (ಅದಿಪು. ಧಟ್ಟಾರಕರ್‌ ದಶಕುಲಧರ್ಮೂ 


"00-೧೪ ವ); 


ದ್ವಾದಶಾಖ್ಸರಸ್ತ್ರೀ 


ಮುಮಂ ದ್ವಾದಶಾನುಪ್ರೇಕ್ಷೆಯುವುಂ . ದ್ರಾವಿಂಶತಿಪರೀಷಹಂಗಳುಮಂ 
» * ಕೇಳ್ದು (ಣಾವುಪು. ೭೪) : ಎಂದಿಂತು ಪರವತನಿರ್ವೇಗ ಪರನಾಗಿ 
ನುಡಿದನಿತಟ್‌ಂ ಮಾಣದೆ ಮತ್ತಂ ದ್ವಾದಶಾನಂಪ್ರೇಕ್ಷೆಗಳನನು ಗತಿಯಿನನು 
ಸ್ಮರಿಕಲ್‌ ಬಗೆದು (ಪುಷ್ಟಪು. `೧೩-೪೩ ವ). 
[ ದ್ವಾದಶ + ಅನುಪ್ರೇಕ್ಷೆ) 
ದ್ಯಾದಶಾಪ್ಸರಸ್ತ್ರೀ (ನಾ). ಕೃತಸ್ಥ ಲೆ, ಪುಂಜಿಕಸ್ಕಲೆ, ಮೇನಕೆ, ಸಹ 
ಕನೈ; ಪ್ರಮೋಚಂತಿ, ವಿಶ್ವಾಚಿ, ಫೃತಾಚಿ, ಊರ್ವಶಿ, ಪೂರ್ವ 
ಚಿತ್ತಿ ತಿಲೋತ್ತಮೆ, ರಂಭೆ ಮತ್ತು ಭದ್ರೆಯಂರೆಂಬ ಹನ್ನೆರಡಂ 
ಮಂದಿ ದೇವಗಣಿಕೆಯರಂ : ಕೃತಸ್ಥಲೆ ... ತಿಲೋತ್ತೆಮೆ ರಂಭೆ 
ಭದ್ರೆಯರೆಂಬ ದ್ವಾದಶಾಪ್ಲರಸ್ತ್ರೀಯರು ಕ್ರಮದಿಂ ನರ್ತನವಂ ಮಾಳ್ಬರು 
(ವಿವೇಕ, ೨೬೬). [ ದ್ವಾದಶ * ಅಪ್ಸರ * ಸ್ತ್ರೀ] 
ದ್ವಾದಶಾಯತನ (ನಾ). [ಬೌದ್ಧ] ಕಿವಿ, ಚರ್ಮ, ಕಣ್ಣು, ನಾಲಗೆ, 
ಮೂಗಂ ಎಂಬ ಪಂಚೇಂದ್ರಿಯಗಳು ವಂತ್ತು ಮನಸ್ಸು ಹಾಗು 
ಪಂಚೇಂದ್ರಿಯ ವಿಷಯಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 
ಮತ್ತೂ ಧರ್ಮ ಎಂಬ ಹನ್ನೆರಡಂ ಬಗೆಯ ಆಯತನಗಳ ; 
ಈ ಸ್ಮಂದಪಂಚಕದಲ್ಲೇ ದ್ವಾದಶಾಯತನ ಅಷ್ಟಾದಶ ಧಾತುಗಳು ಎಂದು 
ವಿಚಾರವಿರುವುದು. ದ್ವಾದಶಾಯತನವೆಂದರೆ ಮನಸ್ಸನ್ನು ಸೇರಿಸಿ ಆರು 
ಇಂದ್ರಿಯಗಳು, ಧರ್ಮವನ್ನು ಸೇರಿಸಿ ಆರುವಿಷಯಗಳು (ಹಿಂದಸಾ. 
3೯). [ ದ್ವಾದಶ + ಆಯತನ] 
ದ್ವಾದಶಾಹ (ನಾ). ೧. ಹನ್ನೆರಡು ದಿನಗಳ ಕಾಲ. ೨. ಹನ್ನೆರಡಂ ದಿನ 
ಗಳಲ್ಲಿ ನೆರವೇರಿಸಬೇಕಾದ ಒಂದಂ ಯಜ್ಞ : ದ್ವಾದಶಾಹವೆಂಬುದ್ಧ 
ಹನ್ನೆರಡು ಹಗಲುಗಳಲ್ಲಿ ನೆರವೇರಿಸಬೇಕಾದ ಒಂದು ಯಜ್ಞ (ಕಕ್ಕಿವಿ. ೯೮). 
೩. ಒಬ್ಬ ವ್ಯಕ್ತಿಯಂ ಮೃತನಾದಾಗ ಹನ್ನೆರಡನೆಯ`ದಿನೆ ಮಾಡಂವ 
ಪಿತ್ಯಕ್ರಿಯೆ ; ಸಪಿಂಡೀಕರಣಾದಿಕರ್ಮ. [ಸಂ.] 
ದ್ವಾದಶಿ (ನಾ). ಚಾಂದ್ರಮಾನದ ಪ್ರತಿಪಕ್ಷದ ಹನ್ನೆರಡನೆಯ ತಿಥಿ: 
ವಷಘ ಶುದ್ಧ ದಾ ್ವಿದಶಿ (ಯಪರಾಹ್ಮದೆೊಳ್‌) , , . ಸಾಸಿರ್ವರರಸು 
ಮಕ್ಕಳ್ಳೆರಸು ದೀಕ್ಷೆಯಂ ಕೈಕೊಂಡು (ಹಾವೂಪು. ೧೦೪) ; ದ್ವಾದಶಿಯೊಳ್‌ 
ದಿನಾಧಿಪತಿ ಪಂಚವಿಯೊಳ್‌ ಮಹಿಜಂ . . . ನಿಲೆ ದ ಗ್ಧ ವಾರಂ 
(ರೋಕೋಪ. ೦-೪); ರಾವಂಭಟ್ಟಾರಕರೆಂತುಮಸ್ಟಲಿತಚಿತ್ತದಿಂ ಶುಕ್ಲ 
ಧ್ಯಾನಪ್ರವಿಷ್ಟರಾಗಿ ಮಾಘಮಾಸದ ಶುಕ್ಲಪಕ್ಷದ ದ್ವಾದಶಿಯ ಬೆಳಗಪ್ಪ 
ಜಾವದೊಳ" (ಪಂರಾಮಾ, ೧೬-೬೭ ವ); ದ್ವಾದಶಿಯೊಳು ಕುಶಶಯನ 
ಪೂಜೆಯಂ ಮಾಡಿ ಭುಂಜಿಪರ್‌ (ಜೈಮಿಭಾ. ೨೪-೦೩). [-ಸಂ. ದ್ವಾದಶೀ] 
ದ್ವಾದಸಿ (ನಾ). - ದ್ವಾದಶಿ: ಹೇಮಳಂಬಿ ಪ್ರಸಿದ್ಧಂ ಸ್ವಸ್ತಂ ಮಾಸಂ 
ಗಡಂ ಕಾರ್ತ್ರೀಕವಂಸಿತದಿನಂ ದ್ಯಾದಸೀಸೋಮವಾರಂ (ಎಕ. 1೪, ಹೆಗ್ಮಡ, 
೦6-3 ; 1067) : ಆಮಾವಾಸೆ ದ್ವಾದಸಿಗೆ ದೋಸೆಗೆ" ಉದು ಮು ೧ ಅಕಿ 
ಮು ೧ (ಸೌಇ%: 32-11, ೪೩3-೪೭; 1450), [ ಸಂ. ದ್ವಾದಶೀ] 
ದ್ವಾಪರ (ನಾ). ೧. ಚತುಯರ್ಬಗಗಳಲ್ಲಿ ವಂರನೆಯಂದಂ ; ಮಾನಂಪ 
ಮಾನದಲ್ಲಿ (೮೬೪,೦೦೦ ವರ್ಷಗಳ ಅವಧಿಯಂನಲ್ನಳ್ಳ) ವರನೆಯ 
ಯಂಗ : ದ್ವಾಪರದಲಿ ಶ್ರೀಗುರು ಶಿಷ್ಯಂಗೆ ರುಂ0ಕಿಸಿ ಬುದ್ಧಿಯ ಕಲಿಸಿದರೆ 
ಅಗಲಿ ಮಹಾಪ್ರಸಾದವೆಂದೆನಯ್ಕ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ 
ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಕ (ಅನಜು. 
೧೩-೩೨) ; ದ್ವಾಪರದ ಮಜಿಕಿ ಜವನಿಕೆಯಲೀ ದ್ವಾಪರವೊ ಕೃತಯುಗವೊ 
ಧರ್ಮದ ರೂಪು ನಾನಾಮುಖವಲವತರಿಸಿತೊ (ಕುವ್ಮಾಸ. ೬-೧೨) ; 
ಸಾರಸುತನಿಲ್ಲದೆ ತದ್ರಾಜಂ ದ್ವಾಪರದೊಳ್‌ ಶಿವನೈಜೋನ್ನತಭಕ್ತಿ ಮುಕ್ತಿ 
ಗೆಂತೆನುತಿರ್ದಂ (ಹಮ್ಮಾರ. ೨-೨) ; ಕುವಸಾರವ್ಯಾಸನು ಹಾಡಿದನೆಂದರೆ 
ಕಲಿಯುಗ ದ್ವಾಪರವಾಗುವುದು! (ಐಾಂಕಜ. ೦3-3). ೨. ಎರಡಂ ಎಂಬ 


೪೧೫೩ 


20 


46 


ದ್ವಾರೆಪತಾಕೆ 


ಸಂಖ್ಯೆಯನ್ನು ಸೂಚಿಸುವ ಚಿಹ್ನೆಯಂಳ್ಳ ಪಗಡೆಯ ದಾಳದ 
ಒಂದಂ ವಂಂಖ, - ದುಗವಿರಂವ ವಂಖ: ಕೃತದಲ್ಲಿ ನಾಲ್ಕು ಅಂಕ 
ಗಳಿರುವುವು. ಆ ಅಂಕವು ಬಿದ್ದರೆ ತ್ರೇತೆ (೩), ದ್ವಾಪರ (೨), ಕಲಿ (೧) 
ಎಂಬ ಗರಗಳ ಅಂಕಗಳೂ ಸೇರಿ ಹತ್ತಾಗುವವು (ಬ್ರಹ್ಮಛಾ. ೨೦೭ ಅಡಿ), 
ಹಿ. ದ್ವಾಪರಯಂಗಪುರಂಷ. ೪. ಶಂಕೆ; ಸಂದೇಹ; ಸಂಶಯಂ: 
“ಸಂದೇಹದಲ್ಲಿಯುಂ ದ್ವಾ ಪ ರ ಮೆಂಬುದು" (ಹಾಯು, ೦೩--ಖ; 
“ಚಿ(ಕಿ)ಶ್ಸಿತವಚನಂ ದ್ವಾಪರಂ” (ವಸ್ತುಕೋ, ೧೩೯-೦೨೬). ೫. ಕಾಳಗ ; 
ಯಂದ್ಕ : “ಯುಗಂ ಕದನಂ ಸಂದೆಗಮಿಂತಂ ದ್ವಾಪರವೆಂನಿಕ್ಕುಂ” 
(ನಾನಾರ. ೯೭). ೬. (ಆಲಂ) ಹಳೆಯಂ ಕಾಲ ; ಪ್ರಾಚೀನಕಾಲ. [ಸಂ.] 

ದ್ವಾಪರಯುಗ (ನಾ). 2 ದ್ವಾಪರ ೧: ದ್ವಾಪರಯುಗ ಎಂಟುಲಕ್ಷ 
ಅಜುವತ್ತುನಾಲ್ಕುಸಾವಿರವರುಷದಲ್ಲಿ  ಸೌರಾಷ್ಟ್ರಸೋವೇಶ್ವರದೇವರು 
ಮೂಲಸ್ಥಾನ (ಆರವ. ೪೬-೦೩೧). [ದ್ವಾಪರ + ಯುಗ] 

ದ್ವಾಪಾರ (ನಾ). ೧೩ ದ್ವಾಪರದಿ.: ತ್ರಿಪುರಂ ಬೆಂದುದು ರುದ್ರನಿಂ ಕೃತ 
ಯುಗ ಪ್ರಾರೆಂಭದೊಳ್‌ . . . ದ್ವಾಪಾರದೊಳ್‌ ಖಾಂಡವಂ ಕಪಿರಾಜ 
ಧ್ವಜನಿ೦ (ಗೆಡಾಯು. ೧-೨8) : ದ್ವಾಪಾರದಲಿ ಭಾವಜಜನಕನಾಗುದವಿಸಿ 
ದನು ತ್ರಿಜಗವಆಿಯಲು ಬಾದರಾಯಣನೆಂಬ ನಾಮದಲಿ (ಬಸಪ್ಪ. 
೩೪-೩೨). ೨.ಎದ್ವಾಪರ ೪ : “ಸರ್ವಸಂದೇಹದಲ್ಲಿ ದ್ವಾಪಾರವೆಂಬುದರಿ” 
(ಮಂಗರಾ. ೧೩೮-೦). [-ಆಸಂ. ದ್ವಾಪರ] 

ದ್ವಾಮುಷ್ಕಾಯಣ (ನಾ). ಜನ್ಮ ಕೊಟ್ಟ ತಂದೆ ವಂತ್ತು ದತ್ತು ತೆಗೆದು 
ಕೊಂಡ ತಂದೆ 'ಈ ಇಬ್ಬರಿಗೂ ಉತ್ತರಾಧಿಕಾರಿಯಾಗುವ ವಂಗ: 
ಆದರೆ ನಾವು ದ್ವಾಮುಷ್ಕಾಯಂಣರು. ನಾವು ದೇವತೆಗಳ ಪುತ್ರರು ಹೇಗೋ 
ಹಾಗೆಯೇ ದಾನವರಿಗೂ ಪುತ್ರವರ್ಗ (ನಡದ. 11, ೦೩೮೮). [ಸಂ.] 

ದ್ವಾರ (ನಾ). ೧. ಬಾಗಿಲಂ : “ದ್ವಾಃ, ದ್ವಾರೆಂ, ವಳಜಂ-ಈ ೩ ಬಾಗಿಲ್‌” 
(ಹಲಾಯು, ೩೦-೦೪೫) ; “ವಳಜಮಾ ದಾ ಕರ್‌ ದ್ವಾರೆಮೆನಲು ಮಸನೆವಾಗಿ 
ಲಕುಂ್ಯ” (ಮಂಗರಾ, 8೯-೧೨) ; ಒಂದು ದ್ವಾರದಲ್ಲಿ ಬಂದ ಆತ್ಮಂಗೆ ಹಲವು 
-ದ್ವಾರ ಉಂಟೆಂದು ಹೊಲಬುದಬ್ಬ ನುಡಿವವರ ನೋಡಾ (ಮೋಳಿಮೂ. 
೧-೦) ; ದ್ವಾರ ಚತುಷ್ಕಾನ್ವಿತಮಂ . , , ನಯನವಿನೋದಾಗರಮೆನಿಪ್ಪ 
ಪಟಮಂಡಪಮಂ 'ಸೌಧ ಮೆ ನಂ೦ಂದ್ರದತ್ತ ಹೆಸ್ತಾವಳಂಬನೊಳಪೊಕ್ಕು 
(ಜೆಂದ್ರಫು. ೧೩-೧೦೪), ಪಿ. ದೇಹದ ನವರಂಧ್ರಗಳಂ : ಸಪ್ತಧಾತುಮಯ 
ಒಂಬತ್ತು ದ್ವಾರದಿಂ ... ಪೂತಿ ಗಂಧ ಕುತ್ತದಾಗರವೆನಿಸುವುದು 
(ದ್ಯಾದಕಾ. ೦೧-೬೪೦). "ನವದ್ವಾರ' ಪರಾ. ೩. ಉಪಾಯಂ; ಮಾರ್ಗ ; 
ದಾರಿ. [ ಸಂ.) 

ದ್ವಾರಗೊಲ್ಲ (ನಾ). ಬಾಗಿಲನ್ನ ಕಾಯಂವ ಸೇವಕ; ದ್ವಾರಪಾಲಕ: 
ಚಂದಮಂದಿರೆಬಾಗಿಲೊಳ ಮುನಿ ನಿಂದು ನುಡಿದನು ದ್ವಾರಗೊಲ್ಲಗೆ 
ಬಂದ ಕೌಶಿಕನೆರೆದು ನೃಪನಿಗೆ ಇಂದು ತಿಳುಪೆಂದು (ಹಮಕ, ೦೧), 

[ದ್ವಾರ + ಗೊಲ್ಲ, 

ದ್ವಾರನಿಯುಕ್ತ (ನಾ). ಬಾಗಿಲು ಕಾಯಂವ ಕೆಲಸಕ್ಕೆ ನೇವಂಕಗೊಂಡ 
ವನಂ; ದ್ವಾರಪಾಲಕನಾಗಿ ನೇವಂಕಗೊಂಡವನು : ರಜತಮಯ 
ಚತುರ್ಗೊೋಪುರದೊಳ್‌ ಕನಕಗದಾಹಸ್ತರ್‌ ದ್ವಾರನಿಯಂಕ್ತರ್‌ ಜ್ಯೋತಿ 
ರಮರೆನಾಯಕರಿರ್ಪರ್‌ (ಮಲ್ಲಿಪು. ೧೪-೧೩೯), [ ದ್ವಾರ -. ನಿಯಂಕ್ತ) 

ದ್ಹ್ವಾರಪಟ್ಟ (ನಾ). ೧. ಬಾಗಿಲುವಾಡ. ೨. ಕದ. ೩. ಬಾಗಿಲತೆರೆ ; 
ಬಾಗಿಲಿನ ಪರದೆ. [ಸಂ.] 

ದ್ವಾರಹತಾಕೆ (ನಾ). ಬಾಗಿಲಿಗೆ ಕಟ್ಟಿರಂವ ಬಾವುಟ, - ನಿಶಾನೆ : ದ್ವಾರ 
ಪತಾಕೆಗಳಂಂ . . . ಇಂದ್ರಧ್ಯ್ವಜಂಗಳಿಂದಿಂತಿವು” ನಿಷ್ಕಾರಣದಿನುಡಿದು 
ಕೆಡೆದೊಡೆ ಧಾರಿಣಿಯಧಿಪತಿಗೆ ಮರಣಮಕ್ಕುಮಮೋಘಂ (ರೋಳೋಪ, 

[ದ್ವಾರ + ಪತಾಕೆ] 


೪-೩೯). 


ಡ್ವಾಕಪಾಲ 


ದ್ವಾರಪಾಲ (ನಾ). ರಾಜಸೇವಕರಾದ ಹದಿನೆಂಟು" ಬಗೆಯ ಪ್ರಧಾನ 
ದಲ್ಲಿ ಒಬ್ಬ; ದ್ವಾರನಿಯಂಕ್ತ; ಬಾಗಿಲು ಕಾಯಂವವನಂ: 
“ದ್ಯಾಸ್ಸ್ಮ್ಯಃ, ದೌವಾರಿಕಃ . , , ದ್ವಾರಪಾಲಃ, ಪ್ರತೀಹಾರಃ-ಈ ೮ 
ಪಡಿ(ಯ)ಹಾಅಂ” (ಹೆಲಾಯು, ೭೦-೨೭೦) ; ಪೌರೋಹಿತಂ ದಂಡನಾಧ 
ನಧ್ಯಕ್ಷನಧಿಕಾರಿ ಮಂತ್ರಿಪ್ರಧಾನಂ ಮಹೋಗ್ರಾಣಿ ಭಂಡಾರಿ ಸೇನಾ 
ನಾಯಕಂ ಸಂಧಿವಿಗ್ರಹ ಪ್ರತಿಹಾರಿಯಂತಸ್ಥಿ ತಂ ದ್ವಾರಪಾಲಂ ಕರಣಿಕಂ 
ದಂಡಪಾಣಿ ಕೊಠಾರಿ ಯುವರಾಜನಾ ತಳವಾಅನೆಂಬಿವರು ಭೂರಮಣರಲ್ಲಿ 
ವಿನಿಯೋಗಮಂ ತಾಳ್ತು ಪದಿನೆಣ್ಬರ್‌ ಪ್ರಧಾನರೆನಿಕುಂ (ಮಂಗಲಾ. 

ಬಸವನಿರವಂ ದ್ವಾರಪಾಲರ ದೆಸೆಯೊಳಟ್‌ದು ಮರಳು 
(ಬಸಫು. 88-99), [ದ್ವಾರ+೬ಪಾಲ್ಕ] 

ದ್ವಾರಪಾಲಕ, ದ್ವಾರಪಾಳಕ (ನಾ). ೧. - ದ್ವಾರಪಾಲ : ಪ್ರಜಾಪತಿ 
ಮಹೀಪಾಲನಂ ದ್ವಾರಪಾಲಕಸಂದರ್ಶಿತಂ ಕಂಡು (ಕಾಂತಿಪು. ೩-೯೦ ಐ) ; 
ಕರೆಯಿರೆ ಹತವರಂ ಕರಣಿಕನಿಯೋಗಪ್ರತತಿಯಂ ಪರಿಚಾರಕರನಾ ದ್ವಾರ 
ಪಾಲಕರ (ಬಸಪು, ೩೫೪೪). ವಿ. ದೇವಸ್ಥಾ ನದ ವಂಂಖ್ಯದ್ವಾರದ 
ಎರಡಂ ಕಡೆ ಇರಂವ ವಿಗ್ರಹ. ದ್ವಾರಪಾಳಕ : ೧. ಸಿದ್ಧಾರ್ಥನೆಂಬ 
ದ್ವಾರಪಾಳಕಂ ಕಂಡು (ಭ್ರಕ್ಕಾಸ್ತ. 0೦-೨೦ ವ), [ದ್ವಾರ * ಪಾಲಕ] 

'ದ್ವಾರಪಾಳಕ "ದ್ವಾರಪಾಲಕ' ನೋ, 

ದ್ವಾರಪ್ರದೇಶ (ನಾ). ಬಾಗಿಲಿನ ಸಮಾಪದ ಪ್ರದೇಶ : ಆ ಕಿರಾತಂ 
ಕೊಂಡೊಯ್ದು ಬೇತಾಳಗುಹೆಯಂ ದೂರಾಂತರದೊಳ್‌ ತೋಟಲದಲ 
ದ್ವಾರಪ್ರದೇಶದಲ್ಲಿ (ಫುಣ್ಮಾಸ್ತ. ೭-೬೭ ವು. [ದ್ವಾರ ಪ್ರದೇಶ] 

ದ್ವಾರಬಂಧ (ನಾ). ೧. ಬಾಗಿಲಿನ ನಿಲಂವು ; ಕದಗಳಿಗೆ ಆಸರೆಯಾದ 
ಬಾಗಿಲಿನ ಚೌಕಟ್ಟು: ವಿಚಿತ್ರಮಣಿಮಯೂಖಚಿತ್ರಿತದ್ವಾರಬಂಧ 
ಬಂಧುರಮುಂ (ಆದಿಪು. ೧೩-೪೬ ವ); 'ಪವಿಮಣಿಯ ದ್ವಾರಬಂಧಂ ಜಂತೆ 
(ಕುಮಾಪು. ೦-8೩) ; ಮೇಲಿನ ಭಂವನೇಶ್ವರಿ, ದ್ವಾರಬಂಧ, ಗೋಡೆಯ 
ಹೊರಭಾಗ, ಶಿಖರ ಎಲ್ಲವೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆಗಳಿಂದ 
ಕೂಡಿವೆ (ಹೊಯ್ಕುವಾ. 00). ೨. ಕದ ; ಬಾಗಿಲುಪಡಿ : “ಸಾಮ್ಮದೊಳು 
ಕುಡುಬದೊಳ್‌ ದ್ವಾರಬಂಧದೊಳ" ಪಡಿಯೆನಿಕ್ಠ” (ಕಬ್ಮಮಂ. ೯೭). 

[ದ್ವಾರ + ಬಂಧ) 
ದ್ವಾರವಟ್ಟ "ದಾರವಟ್ಟ' ನೋ. 


೮೦-೧೧) ; 


ದ್ಯಾರವಾಟಿಕೆ (ನಾ). ಬಾಗಿಲುವಾಡ : ಎದ್ದ ಹುಲಿಮುಖ ದ್ವಾರವಾಟಿಕೆ: 


ವಜ್ರದುಕ್ಕಿನ ಲಾಳವಿಂಡಿಗೆಯಿದ್ದೆ ಬಾಗಿಲ ಹೊಕ್ಕು ನೋಡುತ ಒಳಗೆ 
ಬರಂತಿರ್ದ (ರೇವಾ, ೨-೩). 1 ಇದ್ವಾರವಟ್ಟ? ] 

ದ್ವಾರಾ (ಅ). ಮೂಲಕ; ಮಂಖಾಂತರ: ಅಂಚಿ.ದ್ವಾರಾ ಪುಸ್ತಕದ ಭಾಂಗಿ 
ಈ ದಿನ ಬಂದಿದೆ (ರೂಂ). [ಸಂ.] 

ದ್ವಾರಾಫೇಕ್ಲೆ (ನಾ). [ಜೈನ] (ಅಡಂಗೆ ಸಿದ್ಧವಾದೊಗ ಗೃಹಸ್ಥನಂ) 
ಬಾಗಿಲಲ್ಲಿ ನಿಂತಂಕೊಂಡಂ ಜೈನಸಂನ್ಯಾಸಿಗಳಂ ಚರಿಗೆಬರಂವುದನ್ನೂ 
ನಿರೀಕ್ಷಿಸುವಿಕೆ : ವ್ರತೋಪೇತಂ ದೀನಜನತಾಕಲ್ಪಾಂಫ್ರಿಪಂ ಶ್ರೀಯಂ 
ನಿರಾಕುಳಮನಂಭವಿಸುತ್ತುವಿರ್ದು ಮತ್ತೊಂದು ಪ್ರಣ್ಯದಿನದೊಳನಗಾರ 
ಸಮಯದೊಳ್‌ ದ್ವಾರಾಪೇಕ್ಷೆಯೊಳಿರೆ (ಕಾಂತಿಪು. ೬-೬೯ ವ). 

[ದ್ವಾರ + ಅಪೇಕ್ಷೆ) 

ದ್ವಾರಾವತೀಪುರ.(ನಾ). ಒಂದಂ ಊರಿನ ಹೆಸರಂ : ವೀರಲಕ್ಷ್ಮೀಕಾನ್ತಂ 
ದ್ಯಾರಾವತೀಪುರವರೇಸ್ವ » » ೬ ಗರುಡಧ್ದಜಂ ಸಂಕಚಕ್ರಲಾ೦ಂಚನಂ 
ಶ್ರೀಮನ್ಮಹಾಸಾವಂನ್ತಂ (ಸೌಇಇ. 21-1, ೮೬-೧೪ ; 1050). [೫0.) 

ದ್ವಾರಾವಲೋಕನ (ನಾ). - ದ್ವಾರಾಪೇಕ್ಷೆ: ತನ್ನ ಭೂರಿವಿಡಾಯವ 
ಬಟ್ಟು ದ್ವಾರಾವಲೋಕನಕಡಿಯಿಟ್ಟನಂಗಶೃಂಗಾರವೆರಸಿ ಭಕ್ತಿಯಿಂದ 


(ಭರಣ, ೩-೩). [ ದ್ವಾರ 4.ಅವಲೋಕನ 


೪೧೫೪ 


10 


ದ್ದಾಸ್ಕ 
ದ್ವಾರಿಕ (ನಾ). ಐ ದ್ವಾರಪಾಲ: “ದ್ವಾರಿಕಂ [ನಾಕಾ. ದೌವಾರಿಕಂ] 
ದ್ವಾಸ್ಕನೆನೆ ಬಾಗಿಲವನಕ್ಕು” (ಮಂಗಳಾ, ೭೯-೩೫). [ಸ9.) 


ದ್ವಾರಿಗ (ನಾ). ಇ ದ್ವಾರಪಾಲ : ಸುಂಕದೊಳ್‌ ನಿಯಂಕ್ತಂ, ಸುಂಕಿಗಂ. 

ಏವಂ ಬಾಗಿಲಿಗಂ, ದಾ ್ವಿರಿಗಂ, ಭಂಡಾರಿಗಂ (ಕದ್ಮಾಸು. ೪೧೮ ಪ್ರಯೋ). 
[ದ್ವಾರ * - ಇಗ] 

ದ್ವಾವತಿ (ನಾ). ಒಂದು ಊರಿನ ಹೆಸರು : ಚಂದ್ರಾದಿತ್ತ್ಮರ್ಕಳಣ 
ಸಾಗೆಯುಂ ಚಕ್ಕ್ರಮೆ ಬೇಳವಾಗೆಯಂಂ ವಜ್ರಕವಚಮೆ ಕಂಚುಳಿಕೆ 
ಯಾಗೆಯಂ ದ್ವಾವತಿಯ ಭಂಡಮೆ ತಾಯಿ [ಭ) ೦ಡಮಾಗೆಯುಂ 
ಐಸಂಬರಮ ಅಮೌಲ್ಯ ವಸುಗಳಾಗೆಯುಂ ನಡೆದುಂ ನುಡಿದುಂ ಸಂದ. , . 
ಸ್ವಾಮಿಗಳ್‌ಗೆ ಸಾಷ್ಟಾಂಗಮೆಜಗಿ ಪೊಡವಟ್ಟು (ಕ೩. 7%, ೩೫-೦೬; 
10002) [`ಈ ಇದು "ದ್ವಾರಾವತಿ' ಎಂಬುದರ ಅಪಲಿಖಿತವಿರಬ 
ಹುದೆ? ] 


| ದ್ವಾವಿಂಶತಿ (ನಾ). ಒಂದಂ ಸಂಖ್ಯೆ ; ಇಪ್ಪತ್ತೆರಡು : ದಶಸಹಸ್ರಧರಣೀ 


20 


80 


«5| ದ್ವಾಸ್ಕ (ನಾ). - ದ್ವಾರಪಾಲ : “ದೌವಾರಿಕಂ ದ್ವಾಸ್ಥ [ಪಾಕಂ, 


ಶ್ವರರೊಡನೆ ಜಿನೇಶರೂಪಮಂ 'ತಾಳ್ಲಿ .. . ಅಚ್ಛುತಕಲ್ಪದೊಳ್‌ 
ದ್ವಾವಿಂಶಶಿಪಾರಾವಾರಪರವಿಯುಷ್ಯನೆನಚ್ಮುತೇಂದ್ರನುಮಾಗಿ 1(ಅದಿಪು. 
೩-೫೭ ವ); ಆ ಕಲ್ಪದ್ವಯದ ಕಲ್ಪವಾಸಿಗರೆಲ್ಲಂ ತ್ರಿಹಸ್ತೋತ್ಸೇ 
ಧರುಂ ದ್ವಾವಿಂಶತಿ ಸಾಗರೋಪಮಾಯಂಷ್ಯರುಂ ಮನಃಪ್ರವೀಚಾರದಿವ, 
ಸುಖರುಮಪ್ಪರ್‌ (ಸುಳುಮೂ, ೦೦-೬೮ ವ); ಉತ್ಕೃಷ್ಟದಿಂ ಯಥಾ 
ಸಂಖ್ಯೆಯಿಂ ಏಕ ತ್ರಿ ಸಪ್ತ ದಶ ಸಪ್ತದಶ ದ್ವಾವಿಂಶತಿ ತ್ರಯಸ್ತ್ರಿಂಶತ್ಸಾಗ 
ಸೋರುವ (ತತ್ತ್ಯೃಪ್ರ. ೩೨). [ಸಂ.] 
ದ್ವಾವಿಂಶತಿಜಲಧಿ (ನಾ). [ಜೈನ] ಇಪ್ಪತ್ತೆರಡುಸಾಗರವೆಂಬ ಪ್ರಮಾಣ 
ದಷ್ಟು ಕಾಲ ; ಅಖಿಲಸುಖಮನುಂಡರ್‌ ದ್ವಾವಿಂಶತಿಜಲಧಿವರೆಗಮಿಂದ್ರ 
ಪ್ರತೀಂದ್ರರ್‌ (ಕಾಂತಿಪು. ೭-೦೦೦), [ದ್ವಾವಿಂಶತಿ + ಜಲಧಿ] 
ದ್ವಾವಿಂಶತಿಪರೀಷಹ (ನಾ). [ಜೈನ] ಕ್ಷುತಂ,, ಪಿಪಾಸೆ (ತೃಷ್ಣೆ), ಶೀತ, 
ಉಷ್ಣ, ದಂಶವಂಕ್ಷಿಕ (ದಂಶವಂಶಕ), ನಗ್ನತೆ, ಅರತಿ, ಸ್ತ್ರ್ರೈಣ, 
ಚರ್ಯೆ, ಶಯ್ಯೆ, ನಿಷದೈೆ, ಆಕ್ರೋಶ, ವಧೆ, ಯಾಚನೆ, ಆಲಾಭ, 
ಅದರ್ಶನ, ರೋಗ, ಸತೃಣಸ್ಪರ್ಶ, ಪ್ರಜ್ಞೆ, ಅಜ್ಞಾನ; ಮಲ, 
ಸಸತ್ಕಾರಪುರಸ್ಕಾರ ಎಂಬ ಇಪ್ಪತ್ತೆರಡಂ ಬಗೆಯಂ ಪರೀಷಹಗಳು : 
ಭಟ್ಟಾರಕರ್‌ ದಶಕುಲಧರ್ಮಮುಮಂ ದ್ವಾದಶಾನುಪ್ರೇಕ್ಷೆಯುಮಂ 
ದ್ವಾವಿಂಶಶಿಪರೀಷಹಂಗಳುಮಂ , , . ಕೇಳ್ದು (ಜಾೂಪು. 8) ; ಮತ್ತಂ 
ತ್ರಿದಂಡ ತ್ರಿಶಲ್ಕ ತ್ರಿಗಾರವಂಗಳಂ ಕ್ರಮಕ್ರಮದಿಂ ಕಬಲ್ಜಿ ಕಳೆಯುತ್ತುಂ 
. ದ್ವಾವಿಂಶತಿಪರೀಷಹಮುಮಂ ತನ್ನಂ ಮಿಗಲೀಯದೆ ತಳೆದು 
(ಹುಕುಮೂ. ೩-೪೬ ವ). "ಪರೀಷಹ' ಪರಾ. 
[ ದ್ವಾವಿಂಶತಿ * ಪರೀಷಹ] 
ದ್ವಾವಿಂಶತಿಶ್ರುತಿ (ನಾ): [ಸಂಗೀತ] ನಾದಾಂತಾ, ನಿಷ್ಫಲಾ, ಗೂಢಾ, 
ಸಕಲಾ, ಮಧುರಾ, ಕಥಾ, ಏಕಾಕ್ಷರಾ, ಭೃಂಗರೀತಿ, ರಥಗೀತಿಕಾ, 
ಸಂಪ್ರೋಕ್ತಾ, ರಂಜಿತಾ, ಪೂರ್ಣಾ, ಅಲಂಕಾರಿಣೀ, ವಾಂಶೀ, 
ವಂಣಿಕಾ, ತ್ರಿಸ್ಮಾನಾ, ಲಲಿತಾ,ಸೆಂಸ್ವರಾ, ಭಾಷಾಂಗಾ, ಪಾಲಿಕಾ, 
- ಸಂಪೂಣರ್ತ, ಪ್ರಸನ್ನಾ ಎಂಬ ಇಪ್ಪತ್ತೆರಡು ವಿಧವಾದ ಶ್ರುತಿಗಳಂ : 
ಸಪ್ತಸ್ಟರಗಳೇ ಅಲ್ಲದೆ ದ್ವಾವಿಂಶತಿಶ್ರುತಿ, ಅವುಗಳ ಪ್ರದರ್ಶನಕ್ಕೆ 
ಉಪಯೋಗಿಸಲಾಗುವ ಧ್ರುವವೀಣೆ , . : ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ 
"ಶ್ರುತಿ' ಪರಾ. 
( ದ್ವಾವಿಂಶಶಿ + ಶ್ರುತಿ] 
ದ್ವಾಶಿ "ದೋಸೆ' ನೋ. 


(ಭಾರದ, ೩೩೮). 


ಸ್ತ) ನೆನೆ 


ಬಾಗಿಲವನಕ್ಕೂ” (ಮಂಗಳಾ. ೭೯-೩೫). [ಸಂ.] 


ದಿ 


ದ್ವಿ (ನಾ). ೧. ಒಂದು ಸಂಖ್ಯೆ; ಎರಡು: ದ್ವಿ ತ್ರಿ ಪದರಚಿತವೃತ್ತಿ 
ವಿಚಿತ್ರೌಪಮ್ಮಾದ್ಕಲಂಕ್ರಿಯಾಸಮುಪೇತಂ . 
ಪೆಸರ್ವಡೆಗುಂ (ಕಾವ್ಯಾವ. ೭೮೪) ; ಬೆ, ಬೆನ್ನಿ, ಯಮ, ನಯನ, ಅಕ್ಷಿ, 
ದ್ವಂದ್ವ, ದ್ವ, ದ್ವಿ, 
ಆಟನೊಳವು (ಕಮದ, ೨೩). ೨. ಎ ದ್ವಿವಚನ:: ಏಕ ದ್ವಿತ್ವ ಬಹುತ್ವ 
ಮನೇಕ ದ್ವಿ ಬಹುತ್ವವಸ್ತಾಗಳೊಳಂಚರಿಪರ್‌ (ಕವದ. ೯೪). [ಸಂ.] 

ದ್ವಿಕ (ನಾ). ೧. ಎರಡನ್ನು ಒಳಗೊಂಡುದು ; ಯಂಗಳ ; ಜೋಡಿ: 
ಜೊತೆ: ಇನ್ನು ಕೆಲವು ದ್ವಿಕ (ಜೋಡಿ)ಗಳಾಗಿಯೂ ತ್ರಿಕ(ಮೂರು 
ಮೂರು) ಗಳಾಗಿಯೂ ಅಥವಾ ಅನೇಕಗಳಾಗಿಯೂ ಇವೆ (ಜ್ಯೋತಿರ್ವಿ. 
೨೦). ೨. ಕಾಗೆ. ೩. ಚಕ್ರವಾಕ, [ ಸಂ. 

ದ್ವಿಕರ್ಮ (ನಾ). ೧. ಎರಡಂ ಕರುಗಳು; ಪಾಪ ಮತ್ತು ಪುಣ್ಮ 
ಎಂಬ ಕರ್ಮ. ೨. (ವ್ಯಾಕ] ಎರಡು ಕರ್ಮಪದಗಳು : (೪. 

[ ದ್ವಿ ಕರ್ಮ] 

ದ್ವಿಕರ್ಮಕ (ನಾ). [ವ್ಯಾಕ] ಎರಡು ಕರ್ಮಪದಗಳನ್ನೊಳಗೊಂಡ 
ಕ್ರಿಯಾಪದ : ದೋಹನಾದಿಗಳೊಳ್‌ ದ್ವಿಕರ್ಮಕಮುಂಟು (ಕಮದ, ೧೨೮ 
ಪ್ರಯೋ) ; ಕೆಲವು ಧಾತುಗಳಿಗೆ ಎರಡು ಕರ್ಮಪದಗಳಿರುವುದುಂಟು. 
ಅಂಥವಕ್ಕೆ ದ್ವಿಕರ್ಮಕಗಳೆಂದು ಹೆಸರು (ಮಧ್ಯಮ. ೦೭೭). [ಸಂ.] 

ದ್ವಿಖುರ (ನಾ). ೧. ಎರಡು ಗೊರಸಂ. .೨. ಸೀಳಿದ ಗೊರಸನ್ನು 
ಹೊಂದಿರಂವ ಕುದಂರೆ : ಹಸುಗಳ ಗೊರಸಿನಂತೆ ಯೆರಡು ಗೊರಸು 
ಗಳುಳ್ಳ ಅಶ್ವವು ದ್ವಿಖುರವೆನಿಸಿಕೊಳ್ಳುವುದು (ಸೌಗಂಧಿ, ೩೧೨-೦೦). 

[ದ್ವಿ + ಖುರ] 

ದ್ವಿಗು (ನಾ). [ವ್ಯಾಕ] ತತ್ಪುರಂಷ ಸಮಾಸದ ಒಂದಂ ಭೇದ ; ಪೂರ್ವ 
ಪದವು ಸಂಖ್ಯಾವಾಚಕವಾಗಿರಂವ ತತ್ಪುರುಷ : ಉತ್ತರಪದದರ್ಥಂ 
ಮೆಯ್ವೆಶ್ತಿರೆ ತತ್ತುರುಷಮಂತದೇಕಾಶ್ರಯಮಾಗುತ್ತುಮಿರೆ ಕರ್ಮ 
ಧಾರಯಮೆತ್ತೆಂ ದ್ವಿಗುಸಂಜ್ಞಮದುವೆ ಸಂಖ್ಯಾದಿಪದಂ (ಕಾವ್ಯಾವ. ೨೦೪) ; 


ತತ್ಪುರುಷಂ ಸಮಂತದೇಕುಶ್ರಯವನಾಗೆ ಕರ್ಮಧಾರೆಯಮಸಕ್ಕುಂ ಅದು | 
ಸಂಪ್ಯಾಪೂರ್ವಕಮಾಗೆ ದ್ವಿಗುವಕ್ಕುಂ (ಕಮದ. ೧೬೪ ವೃತ್ತಿ) ; ವಿಶೇಷಣವು | 


ಸಂಖ್ಯಾವಾಚಕವಾಗಿದ್ದರೆ ದ್ವಿಗು. 
(ಕೈ ಬಡ. ೨೦). [Xo] 
ದ್ವಿಗುಣ (ನಾ). ೧. ಎರಡರಷ್ಟು ; ದುಪ್ಪಟ್ಟು ; ಎರಡರಿಂದ ಗುಣಿಸಿ 
ದುದು: ದ್ವಿಗುಣಂ ಗುಡಮಾಗಿರೆ ಜೀಸಗೆಯೊಳ್‌ . , . ಅಷ್ಟಗುಣಂ 
ವಣಗಿಯೊಳಿಂಬಿನೆ ಪೊಗೆಗೆಡೆಗೊಟ್ಟಂದು ಸಾದು ತಾಂ ಲೇಸಕ್ಕುಂ 
(ಲೋಕೋಪ. ೭-೩೯); ನೆಗಬ್ಬಿ ನೃಪರೊಳೆಗೆ ಮುಂ ಕವಿತೆಗೆ ಮುಂಜಂ 
ಭೋಜನುತ್ಸಲಂ ಶ್ರೀಹರ್ಷಂ ಮಿಗಿಲವರಿಂ ಬಲ್ಲಾಳಂ ದ್ವಿಗುಣಂ 
ತ್ರಿಗುಣಂ ಚತುರ್ಗುಣಂ ಪಂಚಗುಣಂ (ಯೆಕೋಜ. ೦-೧೭). ೨. ರಜೋ 
ಗುಣ ಮತ್ತು ತಮೋಗುಣವೆಂಬ ಎರಡಂ ಗುಣ; [ಮಿಗೆ ರ]ಣದೊಳ್‌ 
ಪರಿಚಿತ[ ಮಾ] ದ್ವಿಗುಣಮದೋರಂತೆ ಮಟ್ಟಮಿರ್ದುದು ಮತ್ತಂ ವಿಗತ 
ವಿಕಾರಾಕಾರಂ ಸೊಗಯಿ:ಸುಗುಂ ನಿನ್ನ ರೂಪು ಶಾಂತಾಧಾರೆಂ (ಕವಿರಾ. 


ಉದಾ, ಒಂದು * ಪಿಡಿ - ಒರ್ಪಿಡಿ 


೩-೧೯೭), 
ದ್ವಿಗುಣ ದ್ವಿಗುಣ (ದ್ವಿರುಕ್ತಿ) : ಸುತ್ತಿರ್ದುದು ನಂದೀಶ್ವರ ಸಮುದ್ರ 
ಮಿಂತು ದ್ವಿಗುಣದ್ವಿಗುಣ ವಿಸ್ತಾರದಿ೦ (ಸುಕುಮೂ, ೧೧-೩೪ ವ). [ಸಂ.] 
ದ್ವಿಗುಣಂಗೆಯ್‌ (ಕ್ರಿ). ಎರಡರಿಂದ ಗಂಣಿಸು ; ಇಮ್ಮಡಿಗೊಳಿಸು ; 
ಹೆಚ್ಚು ಮಾಡು: ಬಗೆದಾವೃತ್ತಪದಾಂತಮೆಯ್ದುವಿನೆಗಂ ಸಂಖ್ಯಾಂಕಮಂ 
ಸೂಕ್ತದಿಂ ದ್ವಿಗುಣಂಗೆಯ್ದು (ಛಂದೋಂಬು. ೬-೨೬೨). 
[ ದ್ವಿಗುಣ + ಕೆರ್ಯ ] 


. ಪಾಂಚಾಲರೀತಿಯೆನೆ 


ದ್ವಯ, ದಂಪತಿ ಇಂತಿನಿತುಂ ೨ಕ್ಕೆ ಹೆಸರು 
(ವೃವಹಾ. ೧೦-೧೦೨) ; ಏಕ ದ್ವಿ ಶ್ರಿ ಚತುಃ - ಪಂಚಾಕಲಿತಾರ್ಥಂಗಳಾಗಿ 


೪೧೫೫ ದ್ವಿಚರಮತ್ವ 
ದ್ವಿಗುಣಗೊಳ್ಳು (ಕ್ರಿ). ಎರಡರಷ್ಟಾಗು ; ಇಮ್ಮಡಿಯಾಗಂ; ಹೆಚ್ಚಾಗು: 
ನೆಕ್ಷುದೋವ್‌ ದ್ವಿಗುಣಗೊಂಡ ಆಶ್ಚರ್ಯದಿಂದ ನುಡಿದನು (ಪುನರು. ೨08). 
[ ದ್ವಿಗುಣ + ಕೊಳ್ಳು, (ಆ ಕೊಳ್‌) ] 
ದ್ವಿಗುಣಿ (ನಾ). ೧. ಎರಡರಷ್ಟು ಗುಣ ಉಳ್ಳ ವ್ಯಕ್ತಿ ಅಥವಾ ವಸ್ತ್ರ. 
೨. ಎರಡರಷ್ಟು ಆದುದು ; ಇಮ್ಮಡಿಯಾದುದು. 
[ ಸೆಂ. ದ್ವಿಗುಣಿನ್‌ ] 
ದ್ವಿಗುಣಿತ (ನಾ). ಎರಡರಷ್ಟಾ ದುದು; ಇವ್ಮಡಿಯಾದಂದಂ: ದೇವಾಲ 
ಯದ ಗೋಡೆ ಮತ್ತು ಮೇಲ್ಭಾವಣಿ ದ್ವಿಗುಣಿತವಾಗಿವೈಹೊಯ್ಮವಾ.೧೨೩): 
ವಣಿಜನ ವೃತ್ತಾಂತದಿಂದ ನಮ್ಮ ಮಹಾರಾಜನ ದುಃಖವು ದ್ವಿಗುಣಿತ 
ವಾಯಿತು (ಕಾಕುಂತ, ೯೪-೧೧). [ಸಂ.] 
ದ್ವಿಗುಣಿಸು (ಕ್ರಿ). ಎರಡರಿಂದ ಗಂಣಾಕಾರ ಮಾಡು ; ಹೆಚ್ಚಿಸು ; 
ಇಮ್ಮಾಡಿಗೊಳಿಸಂ : ದ್ವಿಗುಣಿಸಿ ವೃತ್ತಮನದಜಕೊಳ್‌ ಬಗೆದೊಂದಂ 
ಕಳೆದೊಡಕ್ಕುಮಂಗುಲಿಗಳವಂ ವಿ:ಗಲಂರೆದಧ್ವಯೋಗದೆ ನೆಗಬ್ಬು ಪದೇಶ 
ದೊಳಪರಿಮಿತಂ ಪ್ರಸ್ತಾರೆಂ (ಛಂದೋಂಬು. ೬-೨೬೬) ; : ಯುವತಿಯ 
ರೋರೊರ್ವರ ತಲೆನವಿರಂ ತಲೆನವಿರೊಳಡಸಿ ಕಟ್ಟುತ್ತುಂ ಮೋದುವುದುಂ 
ದ್ವಿಗುಣಿಸಿದುದು ಹಾರೆವಂ ಪ್ರತಿಧ್ವಾನದಿಂ ಜಿನೇಂದ್ರಾಲಯದೊಳ್‌ 
(ಪಂರಾಮಾ, ೧೪-೦೦೧) ; ವದನಾಬ್ದಾ ಸವಗಂಧಲಂಪಟರಟದ್ಭ ಎ೦ಗೆಂಗಳೆಂ 
ಸೋಯಲೆತ್ತಿದ ನೀಳೋತ್ಸಳಮಾಳೆಯಂ ದ್ವಿಗುಣಿಸಲ್ಕಾರ್ತತ್ತು . . 
ಅಪಾಂಗಾಳೋಕನಂ ನಲ್ಲಳಾ (ಕಾವ್ಯಾವ. ೯೩೦) : ದ್ವಿಗುಣಿಸಿದುವು ಶಕ್ರನ 
ನಿಮಿರ್ದೊಗೆವ ಭುಜಂಗಳ ನಖಂಗಳಿಂ . . . ನವಗ್ರಹಂಗಳ ರೆಚಿಗಳ್‌ 
(ಪುಷ್ಕಪು. ೦೨-೩೮). [ದ್ವಿಗುಣ * - ಇಸ್ಕು] 
ದ್ವಿಗುಣೀಕೃತ (ಗು). .ಎರಡರಷ್ಟಾಗಿ ಮಾಡಿದ ; ದಂಪ್ಪಟ್ಟಾಗಿಸಿದ ; 
ಇಮ್ಮಡಿಗೊಳಿಸಿವ : ತಪ್ತತಪನೀಯವರ್ಣಂ ಸಪ್ಪಾರತ್ನಿಪ್ರವಾಾಣನಾ 
ಪ್ರಥಮ ಮಹಿಪ್ರಾಪ್ತಾವಬೋಧನುಪಚಿತದೀಪ್ತಿದ್ವಿ ಗುಣೀಕೃತಾಂಗನನು 
ಪಮವಿಭವಂ (ವರ್ಧಮಾ. ೬-೪೭) ; ದ್ವಿಗುಣೀಕೃತಪ್ರಕೃತಿಪ್ರಮೋದನುಂ 
೬ ೬» ದಶಾಂಗಭೋಗಸಂಗತನುವನಾಗಿ (ಡಂದ್ರಪು. ೭-೩೩ ವ). 
[ಸಂ.7 
ದ್ವಿಗುಣೀಭೂತ (ಗು). ಎರಡರಷ್ಟಾದ ; ಇಮ್ಮಡಿಯಾದ : ಅದು 
ಕಾಣಲೊಡಂ ದ್ವಿಗುಣೀಭೂಫ ಶೋಕೋದ್ರೇಕನಂಗಿ (ಹಂದ್ರಪು. ೩-೦೧). 
[ಸಂ.] 
ದ್ವಿಗುಸಮಾಸ (ನಾ).೨ದ್ವಿಗು : ದ್ವಿಗುಎದ್ವಿಗುಸಮಾಸ (ಕಮದ. ೧೬೪ ಅಡಿಟ): 
ದ್ವಿಗುಸಮಾಸಕ್ಕೆ - ಪಂಚೇಂದ್ರಿಯಾಣಿ, ಸಪ್ತಾಂಗಾನಿ (ಕಜ್ಮಾದ. ೪೬). 
| [ದ್ವಿಗು * ಸಮಾಸ] 
ದ್ವಿಚರಮ (ನಾ). [ಜೈನ] ಎರಡು ಸಲ ಮಾನವಜನ್ಮವನ್ನೂ ಹೊಂದಿ 
ಮಂಕ್ರನಾಗುವವನು ; ಓ ವಿಜಯಾದಿ ವಿಮಾನಗಳಿಂದ ಚ್ಯುತನಾಗಿ 
ಮನಂಷ್ಯನಾಗಿ ಹುಟ್ಟಿ ಸಂಯವಿಂಯಾಗಿ ಮತ್ತೆ ವಿಜಯಾದಿಗಳಲ್ಲಿ 
“ಹುಟ್ಟಿ ಅಲ್ಲಿಂದ ಚ್ಕುತನಾಗಿ ಮತ್ತೆ ಮಾನವನಾಗಿ ಸಿದ್ದಿ ಯನ್ನು 
ಪಡೆಯುವವನಂ : ದ್ವಿಚರಮಾಃ - ದ್ವಿಚರಮರಪ್ಪರ್‌ (ತತ್ತೃಪ್ರ. ೨೨೬). 
[ಸಂ.) 
'ದ್ವಿಚರಮತ್ವ (ನಾ). [ಜೈನ] ಎರಡುಸಲ ಮಾನವಜನ್ಮವನ್ನು ಣೊಂದಿ 
ಮುಕ್ತಿ ಹೊಂದಂವಿಕೆ; ಓ ಒಂದು ಜನ್ಮ. ಎರಡು ಜನ್ಮ ಮತ್ತು 
ಅನೇಕ ಜನ್ಮಗಳಲ್ಲಿ ಮುಕ್ತಿಯನ್ನು ಪಡೆಯಂವುದೆಂದು ಮೂರಂ 
ಬಗೆಗಳಿವೆ: ಪರಮೋತ್ಕೃಷ್ಟತ್ವದಿಂ ಅವರ್ಗೆ ಸರ್ವಾರ್ಥಸಿದ್ಧಿನಾಮಂ 
ಅನ್ವರ್ಥಾಭಿಧಾನಮಕ್ಕುಂ ಅದಣಿ0 ಅವರ್ಗೆ ಏಕಚರಮತ್ವಸಿದ್ಧಿಯಕ್ಕುಂ 
ದ್ವಿಚರಮತ್ವಂ ಮನುಷ್ಯಶರೀರಾವೇಕ್ಷೆಯಿಂ ಅಪ್ಪುದು (ತತ್ತೃಪ್ರ. ೨3೩). 
[ಸಂ.7 


10 


18 


28 


ದ್ವಿಚರಮದೇಹ 


ದ್ವಿಚರಮದೇಹ (ನಾ). ಎ ದ್ವಿಚರಮ : ದ್ವಿಚರಮದೇಹನೆ ನೀನೀ ಸಚರಾ 
ಚರಸೇವ್ಯಂ (ಮಜಾನೇ. ೧೬-೭೫). [ದ್ವಿಚರಮ- ದೇಹ] _ 

ದ್ವಿಚರಮಸಮಯ (ನಾ). [ಜೈನ] ಎರಡನೆಯ ಸಲ ಮಾನವತ ಶೈ ವನ್ನು 
ಪಡೆಯುವ ಅವಧಿ : ಸ್ವಕೀಯ ದ್ವಿಚರಮಸಮಯದೊಳನ್ಮತರ.. , . 
ನೀಚೈರ್ಗೋತ್ರಂಗಳೆಂಬ ದ್ವ್ಯಧಿಕ ಸಪ್ತತಿ ಪ್ರಕೃತಿಗಳಂ ನಿರವಶೇಷಂ 
ಕಿಡಿಸಿ (ಮಹಾನೇ. ೦೬-೦೧೦ ಏ); ಮುಂದೆ ಈ ಗುಣಸ್ಥೂನದ ದ್ವಿಚರಮ 
ಸಮಯದಲ್ಲಿ ೭೨ ಕರ್ಮಪ್ರಕೃತಿಗಳು ತೊಲಗುವುವು (ಜೈನಪ, ೩೮೪). 
“ದ್ವಿಚರಮತ್ವ' ಪರಾ. [ದ್ವಿಚರಮ * ಸಮಯ ]. 

ದ್ವಿಚಾರಿಣಿ (ನಾ): ಇಬ್ಬರು ಪುರುಷರಲ್ಲಿ ಅನೈತಿಕ ಸಂಬಂಧವುಳ್ಳ ಕೈವಳಂ: 
ದಿಲ್ಲೀಶ್ವರನ ಸೇವೆಯನ್ನು ಮಾಡಿರುವುದರಿಂದ. ದ್ವಿಚಾರಿಣಿಯಾಗೆನು 
(ಕಪಾಕುಂ. ೮೦), [ ಸಂ. ವ್ವಿಚಾರಿಣೀ ] 

ದ್ವಿಜ (ಗಂ). ೧. ಎರಡಂ ಸಲ ಹುಟ್ಟಿದ. (ನಾ). ೨. `ಬ್ರಾಹ್ಮಣ : 
“ಬ್ರಾಹ್ಮಣಃ, ಬಾಡವಃ. ವಿಪ್ರಃ. . . ದ್ವಿಜಃ - ಈ ೧೦ ಬ್ರಾಹ್ಮಣಂ” 
(ಹಲಾಯು. ವ್ರುತಸಂಸ್ಕಾರೆದಿನಾದರ್‌" ವಿತತಗುಣರ್‌ 
ಬ್ರಾಹ್ಮಣರ" ಕ್ರಿಯಾಸಂತತಿ ಸಂಯುತರುಚಿತಸತ್ಕಿ )ಯಾವಿರಹಿತನಾತಂ 
ನಾಮಧಾರಕಂ ದ್ವಿಜನಲ್ಲಂ (ಆದಿಪು. ೦೫-೧೩); ದೀನಾನಾಥರ್ಗೆ ವೃದ್ಧ 
ದ್ವಿಜ ಮುನಿನಿಕರೆಕ್ಕಂದೆಡರ್‌ ಪೋಷಿನಂ , , , ಧರ್ಮಜಂ ಸೂಅಕಗೊಟ್ಟಂ 
(ಪಂಪಥಾ, ೬-೪೦) ; ದ್ವಿಜನಾಚಾರತೆಯುಳ್ಳವಂ (ಸೋಮೇಶ. ೯) ; ಅರಸು 
ಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ... ಕಾವ್ಯಕೆ ಗುರು 
ವೆನಲು ರಚಿಸಿದ ಕುಮಾರವ್ಯಾಸ ಭಾರತವ (ಕುವ್ಮಾಆ. ೦-೦೯). 
೩. ಬ್ರಾಹ್ಮಣ, ಕ್ಷಶ್ರಿಯ, ವೈಶ್ಯ ಈ ಮೂರಂ ವರ್ಣಗಳಲ್ಲಿ 
ಯಾವುದಾದರೊಂದರಲ್ಲಿ ಜನಿಸಿದವನು; ಓ ಉಪನಯನವನ್ನು 
ಮತ್ತೊಂದು ಜನ್ಮವೆಂದಂ ಪರಿಗಣಿಸುತ್ತಾರೆ, ಸ್ಮೃತಿಯಲ್ಲಿ 
ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ವರು ವರ್ಣಗಳಿಗೆ ಉಪನಯಂನದ 
ಯೋಗ್ಯತೆಯಿಂದೆ : “ಬ್ರಾಹ್ಮಣಃ, ಕ್ಷತ್ರಿಯಃ, ವೈಶ್ಯಃ -ಈ ಮೂಲಿ 
ವರ್ಣಮಂ ದ್ವಿಜರೆಂಬುದು” (ಹರಾಯು. ೬೫-೨೩೮) ; “ನಾಲ್ಕುವರ್ಣಂ 
ಗಳೊಳು ಬ್ರಾಹ್ಮಣಂ ಕ್ಷತ್ರಿಯಂ ವೈಶ್ಯನೆಂಬೀ ಮೂಜುವರ್ಣಂ ದ್ವಿಜಾಖ್ಕ 
ಮಕ್ಕುಂ” (ಮಂಗಳಾ. ೭೪-೦), ೪. ಮೊಟ್ಟೆಯಾಗಿ ಒಮ್ಮೆ, ಮೊಟ್ಟೆ 
ಯೊಡೆದು ಒಮ್ಮೆ ಹೀಗೆ ಎರಡು ಸಲ ಹುಟ್ಟುವುದು ; ಹಕ್ಕಿ, 
ಹಾವು, ಗೋಸುಂಬೆ ಇತ್ಯಾದಿ : “ಪತತ್‌, ಪತಂಗಃ , . . ವಾಜೀ, 
ದ್ವಿಜಃ - ಈ ೨೬ ಹಕ್ಕಿ” (ಹಲಾಯು. ೪೦-6೫) ; “ಶಕುನಿ .., . ದ್ವಿಜಂ 
ಪಕ್ಷಿ ವಿಖಗಂ ವಿಹಾಯಸಂ ಪತಗಂ ಪತಂಗಂ . . . ಶಕುಂತಿಯೆನೆ ಪಕ್ಷಿ” 
(ಮಂಗರಾ. ೩೦-೧) ; ದ್ವಿಜರೋಳ್ಪಂಡಿತ ಕಾಮವಾಜಿಮುನಿ ನಾಮಾನಂದ 
ಸಂತಾನ ಹಾ ಸುಜನ ಶ್ರೀನಗವಾಸ ಚೆಂಗುಡಿಯ ಮೂಗೆನ್ನಾತ್ಮಚೈತನ್ಮಮೇ 
(ಹಮ್ಮಾರ, 9-೩೦), ೫. ಹಲ್ಲು; ದಂತ: “ದಶನಃ, ದ್ವಿಜಃ, ದಂತಃ, 
ರದಃ, ರದನಃ- ಈ ೫ ಪಲ್‌ (ಹಲ್ಲು)” (ಹಲಾಯಂ. ೮೭-೩೭೩) ; “ಸಾಲು 
ವಲ್ಲು ದ್ವಿಜಂ ರದನಂ ರದಂ ದಶನಮಾ ದಂತಮೆಂದೆನಿಕ್ಕುಂ” (ಮಂಗರಾ. 
೯೪-೪). "ದ್ವಿಜಹತಿ' ಪರಾ. ಓ. ನಕ್ಷತ್ರ ; ತಾರೆ, “ದ್ವಿಜಸವರೂಹ' 
ಪರಾ. ೭. ಧಾನ್ಯಸಮೂಹ. ೮. ಚಂದ್ರ; ಶಶಿ: “ವಿಪುರೊಳು 
ದಂತದೊಳು ಚಂದ್ರನೊಳು ಪಕ್ಷಿಯೊಳು ಸರ್ಪನೊಳ್‌ ತಾರೆಯೊಳ್‌ 
ದ್ವಿಜಮಕ್ಕು” (ಮಂಗರಾ. ೧೫೦-೪೯) ; “ಅಂಡಜ ಗೃಹೋರಗ ಭೂಸುರ 
ದಂತ ಚಂದ್ರನೊಳ್‌ ಧಾನ್ಯಸಮೂಹದೊಳ್‌ ಸರಟದೊಳ್‌ ಭಗಣಂ 
ಗಳೊಳುಂ ದ್ವಿಜಾಂಕಿತಂ” (ನಾನಾರ. ೩೭). ೯. ಕಿವಿಯಂ ಆಭರಣ ; ಓಲೆ: 
“ಖಗಕುಲ ಸರ್ಪಂ ವಿಪ್ರಂ ಮೃಗಧರ ನಕ್ಷತ್ರ ಧಾನ್ಯ ತಾಟಂಕಂ ಹಲ್‌ 
ಬಗೆಗೆಂಟು ನಾಮ ನೋಡಲ್‌ ಜಗಕೀ ದ್ವಿಜ ಶಬ್ದ” (ನಾನಾಕಂ. ೭೯). 

[ಸಂ.] 


೬೫-೨೩೭) ; 


೪೧೫೬ 


10 


«5 


ದ್ವಿಜನ್ಮ 


ದ್ವಿಜಕುಲ (ನಾ). ೧. ಬ್ರಾಹ್ಮಣರ ಕುಲ, - ಜಾತಿ: ದ್ವಿಜಕುಲತಿಲ 
ಕೋಪಮರಗ್ರಜಾನುಜರ್‌ ಮಲ್ಲಪಯ್ಯ ಪುನ್ನಮಯ್ಕಂಗಳ" (ಕಾತಿಪು. 
೧೨-೬೩) ; ದ್ವಿಜಕುಲ ಸಂಜಾತರ್ಗಡ ನಿಜದಿಂ ನೀಮಾರ್ಯಪುರುಷರುಂ 
ಗಡ (ವೃಷವಿ. ೩೧-೦೩), ೨. ಬ್ರಾಹ್ಮಣರ ಕಂಲದಲ್ಲಿ ಜನಿಸಿದವನಂ ; 
ಬ್ರಾಹ್ಮಣ : ಕುಡುವುದೆ ಕನ್ನೆಯಂ ದ್ವಿಜಕುಲಂಗಿದು ವಿಶ್ವನರೇಂದ್ರ 
ವೃಂದದೊಳೀ ತೊಡರ್ದ ಪರಾಭವಂ (ಪಂಪಥಾ. ೩-೬೬); ದ್ವಿಜಕುಲ 
ನೆನಿಸುವನೀ ಪ್ರವುಜಿತದೊಳೆಸಗಿದೊಡೆ ದೋಷಮುಂಟೆಂದು ಮನುವ್ರಜ 
ವಾಕ್ಕಮುಂಟು (ಸುಕುಮಾ, 4-೩೦). ೩. ಹಕ್ಕಿಗಳ ಗುಂಪು: ಮಾಂಸವ 
ನಿಕ್ಕಿಯಾ ದ್ವಿಜಕುಲಕೆ ಸತ್ರವನಿಕ್ಕಿದುವು ದಿಗುವಲಯದೊಳು ರಣಧೀರ 
ನಂಬುಗಳು (ಕುವ್ಕಾವಿ. ಓರಿಇ. ೮-೪೩). [ ದ್ವಿಜ * ಕುಲ) 

ದ್ವಿಜಗತಿ (ನಾ). ೧. ಬ್ರಾಹ್ಮಣರ ವ್ಯವಹಾರ. ೨. ಪಕ್ಷಿಗಳ ಚಲನೆ ; 
ಹಕ್ಕಿಗಳ ಹಾರಾಟ. ೧, ೨ : ಘನನಾಮಂ ಲೋಕದೊಳ್‌ ಪೆರ್ನಗೆಗೆಡೆ 
ಯೆನೆಸಿತ್ತಕ್ಕಟಾ ಕೆಮ್ಮನೀ ಮಿತ್ರನ ತೇಜಕ್ಕಡ್ಡಲಾದೆಂ ದ್ವಿಜಗತಿಗೆಡಿಸಿರ್ದೆಂ 
ಜಗತ್ತಂಕಮೆನ್ನಿಂ ಜನಿಸಿತ್ತು. . . ಎನುತ್ತಂ ಚಿಂತೆಯಿಂ ಬೆಳ್ಬೆಡರ್ದುದೆನೆ 
ತದಬ್ದಂ ಶರನ್ಮೇಘಮಿರ್ಕುಂ (ರಾಜಕೇ. ೬-೪). [ ದ್ವಿಜ + ಗತಿ] 

ದ್ವಿಜಗಮನ (ನಾ). (ಗರಂಡ) ಪಕ್ಷಿಯ ವೇಲೆ ಸಂಚರಿಸುವವನಂ; 
ವಿಷ್ಣು : ದ್ವಿಜನಾಗಿ ಬಂದ ನಾರದಮುನಿ ಅಂದು ದ್ವಿಜಗಮನನ ಬಳಿಗೆ 
ಪೋಗಿ ತುತಿಸಿ (ತೀರ್ಥವು. ೨60), [ದ್ವಿಜ * ಗಮನ] 

ದ್ವಿಜಗಮನೆ (ನಾ). (ಹಂಸ)ಪಕ್ಷಿಯ ನಡಗೆಯಂಂತೆ ನಡಗೆಯುಳ್ಳವಳು; 
ಹಂಸಗವಮಂನೆ : ದ್ವಿಜಗಮನೆ ದ್ವಿಜಯುಗ್ಮವಕ್ಷೋಜೆ ಲಾಲಿಸೌ (ನವಮೋ. 

[ ಸಂ. ದ್ವಿಜಗಮನಾ] 

ದ್ವಿಜಚಕ್ರ (ನಾ). ೧. ಬ್ರಾಹ್ಮಣರ ಸವಂದಾಯಂ. ೨. (ಚಕ್ರವಾಕ) ಪಕ್ಷಿ. 
೧, ೨: ದ್ವಿಜಚಕ್ರಕ್ಕನಿಮಿತ್ತಮಾತ್ಮಕರದಿಂ ಸಂತಾಪಮಂ ಮಾಡಿಯುಂ 
ದ್ವಿಜರಾಜಂ . . . ರೆಜನೀಸೆಂಚರನಾಗಿಯುಂ ಕುವಲಯಾಪ್ತಂ ನೋಡಿದೇಂ 
ಚಿತ್ರಮೋ (ರಾಜಶೇ. ೦೦-೭೩). [ಸಂ.] 

ದ್ವಿಜತನೂಜ (ನಾ). ಬ್ರಾಹ್ಮಣನ ಮಗ: ಮೃಡನ ಸುತನುಂ ದ್ವಿಜತ 
ನೂಜನೆಂದುಂ ತಾನೆ ತಾನಾಗಿ. ಬಾಲಲೀಲೆಯ ಬಸವನೊಪ್ಪಿದಂ (ಬಸರ. 

[ದ್ವಿಜ + ತನೂಜ) 

ದ್ವಿಜತ್ವ (ನಾ). ಬ್ರಾಹ್ಮಣತ್ವ ; ಬ್ರಾಹ್ಮಣ್ಯ: ಮತ್ತಂ ತಮ್ಮ ದ್ವಿಜತ್ವ 
ಮನಃಳಿಪುವ ಬಗೆಯಿನಿಂತೆಂದಂ (ಜಾವೂಪು. 33೬) ;: ದ್ವಿಜತ್ವವು ಸದ್ಯಮ 
ಳೋತ್ತಮಭಕ್ತಿನಿಷ್ಠಿತವಹುದೆ ಭಾವಿಸಲು (ಬಸಪು. ೩-೭೮); ಬ್ರಾಹ್ಮಣ 
ಕ್ಷತ್ರಿಯ- ವೈಶ್ಯ ಈ ಮೂರುವರ್ಣದವರಿಗೆ ಉಪನಯನದಿಂದ ದ್ವಿಜತ್ವ 
ಬರುವದರಿಂದ , . . ವೇದಾಧಿಕಾರವಿರುವದು (ಮಾಧವ. 903). [ಸಂ.] 

ದ್ವಿಜನಿಕರ (ನಾ). ೧. ಬ್ರಾಹ್ಮಣರ ಗಂಂಪು. ೨. ಪಕ್ಷಿಗಳ ಸಮೂಹ : 
ತಾರೆಗಳು ತಮತಮಗೆ ತಲೆದೋಟ್‌ ಕತ್ತಲೆಯು ಬೀಜ್‌ ಭೀಕರಮಾಗೆ 
ದ್ವಿಜನಿಕರವಾಶ್ರಯವ ಸೇರೆ (ಪ್ರಾಢರಾ. ೧೩-೨೮) ; ಒಂದು ಮಾರ್ಗದೊಳೆ 
ನಡೆಯದೆ ಸದಾ ದ್ವಿಜನಿಕರದಂದಮಂ ಕಿಡಿಸಿ . . . ಕುಂದನಿತ್ತುದಟಾಂದೆ 
ಸಾರಥಿ ಹೆಳವನಾದಂ (ಜೈಮಿಭಾ. ೧೭-೪೩). ೧, ೨: ದ್ವಿಜನಿಕರಂ ಧೌತವ 
ನಕ್ಕಜದಿಂ ಮೇಲ್ಪಿಡಿದು ಪೊ:ಪ ತೆಅದಿಂದಾಗಳ್‌ ದ್ವಿಜನಿಕರಂ ಧೌತವ 
ನಕ್ಕಜದಿಂ ಮೇಲ್ವಿಡಿದು ಪೋದುದೀಕ್ಷಿಸೆ ಭೂಪಂ (ನಳಣಂ. ೩೨೯). 

[ ದ್ವಿಜ + ನಿಕರ] 

ದ್ವಿಜನ್ಮ (ನಾ). ೧. (ಉಪನಯಂನದಿಂದ ಸಂಸ್ಕಾರ ಹೊಂದಿದ) 
ಬ್ರಾಹ್ಮಣ, ಕ್ಷತ್ರಿಯ ಅಥವಾ ವೈಶ್ಯ ; ದ್ವಿಜ: ಆಜುಂ ವೃಶ್ತಿಗಳನಿವಂ 

ವಿಸಾಆ್‌ದರಲ್ಲರ್‌ ದ್ವಿಜನ್ಮರೀ ವೃತ್ತಿಗಳಿಂ ಬೇಆಸಾದರ್‌ ದ್ವಿಜರುಂತೇಂ 

ಬೇಜುಂಟೆ ಮನುಷ್ಯಜಾತಿ ತಾನೊಂದೆ ವಲಂ (ಅದಿಫು. ೦೩-೧೪), 

೨. ಬ್ರಾಹ್ಮಣ: ಧರಾಮರರೀ ಬ್ರಾಹ್ಮಣರೆಂದು ಕೊಂಡು ಕೊನೆ 


೩-೨೭). 


೧-೧೩೬). 


ದ್ವಿಜನ್ಮದಾನ 


ದಾ ಷಟ್ಟಂಡ ಭೂಮಂಡಲೇಶ್ವರನೋರಂತೆ ನೆಗಟ್ಟ್‌ ಕೂಡೆ ನೆಗಟ್ಚತ್ತೆತ್ತಂ |. 
ದ್ವಿಜನ್ಮಾನ್ವಯಂ (ಅದಿಪು. ೦೫-೨೦) ; ದ್ವಿಜನ್ಮಂಗೆ ಗುಣಾನ್ವಿತೆ ಸತಿ 
ಸಜ್ಜನಿಕೆಗರುಂಧತಿಗೆ ಮಿಗಿ ಲ್‌ ಕೌಂಡಿಕಬ್ಬೆ (ಛಂದೋಂಬು, ೧-0೬) ; 
ಜಗಮಣ್‌ಯಲೀ ದ್ವಿಜನ್ಮನ ಮಗಳಿಂತೀ ಕನ್ನೆ ಮುನ್ನಮೋದಿದ 
ವೇದಾದಿಗಳನೊಟಲ್ಲೀಗಳುದಾತ್ತ ಗೀತದಿಂದೋದಿದಂದಮಿದು ಬಿಸವಂದಂ 
(ಸುಕುಮಾ, ೭-೫೭), [ಸೆಂ. ದ್ವಿಜನ್ಮನ*] 

ದ್ವಿಜನ್ಮದಾನ (ನಾ). ಬ್ರಾಹ್ಮಣರಿಗೆ ನೀಡುವ ದಾನ, - ಕೊಡುಗೆ : 
ವಸುವಂ ದ್ವಿಜನ್ಮದಾನದೆ ಪೊಸಜವ್ವನಮಂ ಸ್ವದಾರಸಂತೋಷದೆ 
ನಿನ್ನಸಂವಂ ಪತಿಕಾರ್ಯದೆ ವರ್ಜಿಸಿದೈ (ಗದಾಯು. ೫-೨೨). 

[ ದ್ವಿಜನ್ಮ + ದಾನ] 

ದ್ವಿಜನ್ಮವಂಶ (ನಾ). ಬ್ರಾಹ್ಮಣ ವಂಶ,-ಕುಲ : ಸೋಮಶರ್ಮನೆಂಬೊಂ 
ದ್ವಿಜನ್ಮವಂಶಲಲಾಮಂ (ಸುಕುಮಾ. ೨-೩). [ ದ್ವಿಜನ್ಮ * ವಂಶ] 

ದ್ವಿಜನ್ಮವರ್ಣ (ನಾ). ಬ್ರಾಹ್ಮಣಜಾತಿ ; ದ್ವಿಜವರ್ಗ : ಅಂತು ಭವಿಷ್ಯ 
ದ್ವಿಜನ್ಮವರ್ಣಕಧ್ಮ್ಕ ಯನಾಧಾ ,ಪನದಾನಪ್ರತಿಗ್ರಹಯಜನಯಾಜನವಿಶಿಷ್ಠ ಕೈ 
ವೃತ್ತಿಯುಮಂ . . . ನಿಟ್‌ಸಿ (ಆದಿಪು. ೮-6೩ ವ). [ದ್ವಿಜನ್ಮ +೬ ವರ್ಣ] 

ದ್ವಿಜನ್ಮಸಭೆ (ನಾ). ಬ್ರಾಹ್ಮಣರ ಗಂಂಪು : ಮೂಡುವ ಬಾಳದಿನೇಶಬಿಂಬ 
ದೊಂದೆಸಕದಿನಾ ದ್ವಿಜನ್ಮಸಭೆಯಂ ಪೊಅಮಟ್ಟೊಡೆ ಮಾಸಿದಂದಮುಂ 
ಪಸದನದಂತೆ ಕಣ್ಣೆಸೆದು ತೋಟದುದಾ ಕದನಶ್ರಿಣೇತ್ರನಾ (ಪಂಪಭಾ. 
8-೬೦). [ದ್ವಿಜನ್ಮೆ * ಸಭೆ] 

ದ್ವಿಜಪ್ರಕರ (ನಾ). = ದ್ವಿಜನಿಕರ ೨: ಬಿಲ್ವಂ ದಾಳಿಂಬಮರಂ ದ್ವಿಜ 
ಪ್ರಕರಮುಂ ಭೃಂಗಾಳಿ ತಂಗಾಳಿಯು , , , ಇರ್ದ ವನಾಂತರಾಳದೊಳ್‌ 
ಪದ್ಮಾಕರಮಿರ್ಪುದು (ಹಮ್ಮಿರ. ೪-೧೭). [ದ್ವಿಜ ಪ್ರಕರ] 

ದ್ವಿಜರಾಜ (ನಾ). ೧. ಬ್ರಾಹ್ಮಣಶ್ರೇಷ್ಮ : ದ್ವಿಜರಾಜಂ ನಾಗದೇವಂ 
ಕಮಳಜಕುಳದಿಗ್ನುಗನನ್ತಾತನಗ್ರಾತ್ಮಜನುರ್ವ್ವೀಸುಂದರಂ ಸೋವರಸನು 
(ಸಸಇಇ. ೫%, ೩೧೩-೦: 23ನೆಯ ಕತ). ೨. ಬ್ರಾಹ್ಮಣರ ಅಧಿಪತ್ತಿ- 


೩8 


ಅಧಿದೇವತೆ; ಚಂದ್ರ: “ಇಂದುಃ, ಚಂದ್ರಃ . . . ದ್ವಿಜರಾಜಃ, 
ರೆಜನಿಕರಃ . . . ವಿಧುಃ, ದಾಕ್ಷಾಯಣೀರಮಣಃ - ಈ ೨೧ ಚಂದ್ರನ 
ಪೆಸರ್‌” (ಹಲಾಯು, 6-98) ; “ಇಂದು ಚಂದ್ರಮಂ ವಿಧು 


ಸೋಮನತ್ರಿಗೋತ್ರಜನಬ್ಬಿ ನಂದನಂ ದ್ವಿಜರಾಜನೆನೆ ಸುಧಾಂಶುವೆನಿಕ್ಕು” 
(ಮಂಂಗರಾ. ೦೦-೪) ; ದ್ವಿಜರಾಜಂಗೆಣೆವಂದು ಚಕ್ರಹತಿಯಿಂ ಸ್ವರ್ಭಾನು 
ತುಂಡಾಗನೇ (ಸೋಮೇಶ. 98) : ದ್ವಿಜರಾಜಂ ಕಮಲಾರಿಯಾಗಿ ವಿಧು 
ಹೆಂಸದ್ವೇಷಿ ಮೇಣಾಗಿಯುಂ ನಿಜದಿಂದಬ್ಬನಭಂಗಲಕ್ಷಣಯುತಂ ತಾನಾಗಿ 
(ರಾಜರೇ. ೧೦೧೨೭೩) ; ಜನತಾಹ್ಲಾದವಂನೀವುದಚ್ಚರಿಯೆ ಚಂದ್ರಂ... 
ದ್ವೀಜರಾಜನಬ್ದನರಿದೇ ದೃಕ್ಕಪ್ಪು ದು೦ ಶೌರಿಯಾ (ಜಿಕವಿ. ೬-೨೦). 
೧, ೨: ಈ ಮಹಾಪರುಪಷಂ . . . ಶೀವ್ರತೇಜನಾಗಿಯುಂ ಮಾರ್ತಂಡ 
ನಲ್ಲು ದ್ವಿಜರಾಜನಾಗಿಯುಂ ನಕ್ಷತ್ರಪತಿಯಲ್ತು (ಜಗವಿ. 6-00 ವ). 
೩. ಪಕ್ಷಿಗಳ ರಾಜ; ಗರುಡ. ೧, ೩: ದ್ವಿಜರಾಜಸುಸೇವಿತಂ ಬಲ 
ಜ್ಯಾಯನಭೇದ್ಯಮಂತ್ರಕುಶಲಂ ಬಲಿಬಂಧನನಂತೆ ರಾಯನಾರಾಯಣ 
ನೆಂಬುದುರ್ವಿ . . . ಬೂಚನ (ಎಕ. ೪, ಅರಸೀ. ೧೭೨-೨೩; 1162). 
೪. ಗಂಡಭೇರುಂಡ ಪಕ್ಷಿ : ಪವನನಿನವಂ ... ದ್ವಿಜರಾಜರಿಂದವನುದಕದಿಂ 
ಮಾರ್ಕೊಂಡಾಂತಾಂತವಂ ಹಳಿ ಗೆಲ್ವುದುಂ (ಕಾಂತಿಪು. ೪-೩೦). ೫. ಹಾವು 
ಗಳ ರಾಜ ; ಆದಿಶೇಷ. [ಸಂ.] 
ದ್ವಿಜರಾಜಧರ (ನಾ). ಚಂದ್ರನನ್ನ ಧರಿಸಿದವನಂ;-ಶಿವ : ಸಾಂತ್ವನವೆಸರ 
ದ್ವಿಜಂ ದ್ವಿಜರಾಜಧರನನೋರೊಂದು ದೆವಸಂ ನೀರುಂಡುಂ ಗಾಳಿಯುಂಡು 
ಮುಣದೆಯುಂ ತಪಮನಾಚರಿಸುತಿರಲೊಡಂ (ಕಾಮಾಶ್ಮ. ೦೩೭-೦೦). 
[ಸಂ.) 


40 


48 


೪೧೫೭ 


ದ್ವಿಜಾತಿ 


ದ್ವಿಜವಂತಿ (ನಾ). ಎ ದ್ವಿಜಾವಂತಿ : ಪಲ್ಲವಿ ಶೇಷಯ್ಯರ್‌ ಅವರು... , 
ಬೇರೊಂದು ಕಚೇರಿಯಲ್ಲಿ ದ್ವಿಜವಂತೀ ರಾಗವನ್ನು ಬಹಳ ವಿಸ್ತಾರವಾಗಿ 
ಹಾಡಿ ತೋರಿಸಿದರು (ಸಂಗೀತ. ೪೭). [ ಸಂ. ದ್ವಿಜಾವಂಶೀ) 

ದ್ವಿಜವಂಶ (ನಾ) .-ದ್ವಿಜನ್ಮವಂಶೆ : ದ್ವಿಜವಂಶಮನಾ ಭರತಂ ಸೃಜಿಯಿಸಿದಂ 
(ಅಜಿಪು. ೧೦-೧೬) ; ಇನ್ನು ನಿಜಗೋತ್ರಶಿಖಾವಂಣಿಯಂ ದ್ವಿಜವಂಶ 
ಭೂಷಣ([ರುಮೆ]ನಿಸಿ ನೆಗರ್ತ್ರೈ[ವಡೆದು] (ಸಟ. XX, ೭೪-೧೬ ; 3112); 
ದ್ವಿಜವಂಶಾರ್ಣವಪಾರಿಜಾತಕುಜದೇಶೀಯಂ ... ನಾಗವರ್ಮನಿದನುರ್ವೀ 
ಸಂಸ್ತುತಂ ವತಾಡಿದಂ (ಕಾವ್ಯಾವ. ೯೬೦). [ದ್ವಿಜ ವಂಶ) 

ದ್ವಿಜವಂಶಜ (ನಾ). ಬ್ರಾಹ್ಮಣವಂಶದಲ್ಲಿ ಹಂಟ್ಬಿದವನಂ; ಬ್ರಾಹ್ಮಣ: 
ಮಂಹೀಪತಿಗಂ ದ್ವಿಜವಂಶಜಗಮೇತೆಅ ಕೆಳೆ (ಪಂಪಭಾ. ೨-೪೮). 
[ ಸಂ.) 

ದ್ವಿಜವರ (ನಾ). ೧. ಇ ದ್ವಿಜರಾಜ ೧: ಪರಮಬ್ರಹ್ಮತೆನೂಭವರ್‌ ದ್ವಿಜ 
ವರರ್‌ ವರ್ಣೋತ್ತಮರ್‌ ಲೋಕಪೂಜ್ಕರ್‌ (ಅದಿಪು. ೧೩-೨೦) ; ಫಲಾ 
ವಳಿಯಂ ವಿನಯದಿನಾ ದ್ವಿಜವರಂಗೆ ಕಪಿವರನಿತ್ತಂ[ಪಾಳಾಂ. ಜರ೦ಗೆ ಕವಿ 
ತಂದಿತ್ತಂ] (ಪಂಠಕತಂ. ೧೦೦೦-೧೯) ; ದ್ವಿಜವರ ಸೋಮಃ ಶರ್ಮನ ವಧೂಟಿಕೆ 

. « ದಾನಮಂ ಹುಸಿಗೆ ಕೊಟ್ಟು (ಪುಕ್ಕಾಸ್ತ. ೧೨-3೯). ೨. ಪಕ್ಷಿಗಳಲ್ಲಿ 
ಶ್ರೇಷ್ಠವಾದಂದಂ; ರಾಜಹಂಸ: ಉಣಲ್ಕಿತ್ತಬ್ದ್ಬಬೀಜಂಗಳಂ 
ಶರದಂಭೋಜಿನಿ ಮಾಡಿದ್‌ ದ್ವಿಜವರಂಗಾತಿಥೈಸತ್ಕಾರಮಂ (ರಾಜಕೇ. 
೬-೦೦). 1 ದ್ವಿಜ ವರ್ಕ] 

ದ್ವಿಜಸಂತತಿ (ನಾ). ೧. ಬ್ರಾಹ್ಮಣರ ಗುಂಪು. ೨. ಪಕ್ಷಿಗಳ ಸಮೂಹ. 
೧, ೨: ದ್ವಿಜಸಂತತಿಯಕ್ಕುಖಾನಿಡಾಶ್ರಿತಸ್ಥಿ ತಿಯಿನಿರ್ಪವೊಲ್‌ ತದ್ವನ 
ದೊಳ್‌ ದ್ವಿಜಸಂತತಿ ಯಕ್ಕುಖಾನಿಜಾಶ್ರಿತಸ್ಥಿತಿಯಿನಿರ್ಪುದು (ನಳಕಂ. 

` ೬೦೬). [ ದ್ವಿಜ + ಸಂತತಿ] 

ದ್ವಿಜಸಮೂಹ (ನಾ). ನಕ್ಷತ್ರಗಳ ಗುಂಪು; ತಾರೆಗಳ ಸಮೂಹ: 
ಅದೋ ದ್ವಿಜಸಮೂಹವು, ನನ್ನನ್ನು ನೋಡಲೆಂದು ಕಣ್ಣೆರೆದು ನಿಲುಕಂತ್ತಿದೆ 
(ಹಗಳಿ. ೧೦). [ದ್ವಿಜ * ಸಮೂಹ] 

ದ್ವಿಜಹತಿ (ನಾ). ೧. ಬ್ರಾಹ್ಮಣರ ಕೊಲೆ. ೨, ಹಲ್ಲಿನಿಂದುಂಟಾದ 
ಗಾಯ ; ದಂತಕ್ಷತ. ೧, ೨: ದ್ವಿಜಹತಿ ವನಿತಾಧರದೊಳಿ 
ಪ್ರಜಾತಿಪಾತಂ ಮದಾಳಿಕುಳದೊಳ್ಳನದೊಳ್ಳುಜನಾಳೀಕಾಕರಸಂಭಜನೆಂ 
ತಲೆದೋರ್ಕುಮಲ್ಲದಿಲ್ಲಾ ನಾಡೊಳ್‌ (ರಾಜಶೇ, ೨-೨೯). [ಸಂ.) 

ದ್ವಿಜಾಂಗನೆ (ನಾ). ೧. ಬ್ರಾಹ್ಮಣಸ್ತ್ರೀ. ೨. ಹೆಣ್ಣು ಹಕ್ಕಿ: ಎನ್ನನಿಲ್ಲಿರಿಸಿ 
ಪೆಅತೊಂದು ದ್ವಿಜಾಂಗನೆಯೊಳ ನೆರೆದು ಸುಖದಿನಿರ್ಪಿರೆ (ಧರ್ಮಾಮ್ಮ. 
೨-೨೨೦). [ದ್ವಿಜ + ಅಂಗನೆ) 

ದ್ವಿಜಾತ (ನಾ). ದ್ವಿಜ; ಬ್ರಾಹ್ಮಣ: ಸಹಜಭಕ್ತರ್ಗೆ ಒಲವಿನೆತ್ತುವ ಕೈಗಳಂ 
ದುರ್ಮ೯ಲಿನ ಕರ್ಮಚರದ್ವಿಜಾತರ್ಗಲಸದೆತ್ತುವದಧಮಜಾತರ್ಗಧಮ 
ಜಾತವಲಾ (ಬಸಫು. ೩-೪೭). [ಸಂ.] 

ದ್ವಿಜಾತಿ (ನಾ). ೧. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂರು 
ವರ್ಣಗಳಲ್ಲಿ ಯಾವುದಾದರೊಂದಕ್ಕೆ ಸುಬಂಧಿಸಿದವನು : ನಟ್ಟನಡು 
ಕಟ್ಟಕಡೆ .. . ನೀರ ತಡಿ ಮನೆಗಟ್ಟುವೊಡಶುಭಂ ದ್ವಿಜುತಿವರ್ಗಕ್ಕೆಲ್ಲಂ 
(ರೋಕೋಪ. ೩-೧೨). ವಿ. ಬ್ರಾಹ್ಮಣಜಾತಿಯಲ್ಲಿ ಹುಟ್ಟಿದವನಂ ; 
ಬಾ ್ರ್ರಹ್ಮಣ : ಅಂಗವಂಗಿಗಸಾಧ್ಯವಾದುದನಂಗಿಗೊಡಬಡುವುದೆ ದ್ವಿಜಾತಿಗೆ 
ಸಂಗತಾನುಷ್ಠಾನಪರವೆಂಬುದು ನೃಪಸ್ತೋಮ (ಕುವ್ಮಾಆ. ೦೫-೦೮). 
೩. ಪಕ್ಷಿ; ಹಕ್ಕಿ. ೨, ೩: ಮತ್ತಮಾ ವನಂ... ಕುಜಾತಿ ಸಮೃದ್ಧ 


ಮಾಗಿಯುಂ ದ್ವಿಜಾತಿಮನೋಜ್ಞಬಮುಂ ಪರಿಗತಶಬರೋಪಯಃಕ್ತ 
ಮಾಗಿಯುಮವಿಗ್ರಹಸವಂಗ್ರಸ್ಥಳಮುಂ , . , ಎನಿಸಿರ್ದುದು (ರಾಜಕೇ. 
8೨೭೪ ವ), (ಸಂ) 


ದ್ವಿಜಾತಿರೂಪ 


ದ್ವಿಜಾತಿರೂಪ (ನಾ). ಪಕ್ಷಿಯ ಸ್ವರೂಪ ; ಹಕ್ಕಿಯಂ ಆಕಾರ ; ಕದನ 
ದೊಳಾನ್ತರಾತಿಗಹಿ[ಯಲ್ಲ]ದ ರಾಹ: ದ್ವಿಜಾತಿರೂಪನಲ್ಲದ ವಿನತಾಸು[ತಂ] 
(ಸೌಇಇ. XX, 80-0೬ ; ?). [ದ್ವಿಜಾತಿ * ರೂಪ] 

ದ್ವಿಜಾಧಮ (ನಾ), ಕೀಳಾದ ಬ್ರಾಹ್ಮಣ ; ಹೆಸರಿಗೆ ಮಾತ್ರ ಬ್ರಾಹ್ಮಣ 
ನಾದವನು: “ಬ್ರಹ್ಮಬಂಧುಃ, ದ್ವಿಜಾಧಮಃ - ಈ ೨ ದ್ವಿಜಾಧಮಂ” 
(ಹಲಾಯು, ೬೭-೨೫೧) ; “ಬ್ರಹ್ಮಬಂಧೆವೆನೆ: ದ್ವಿ ಜಾ ಧಮನೆನಿಕ್ಕು” 
(ಮಂಗರಾ. ೭೫-೬). [ದ್ವಿಜ + €ಧಮ] 

ದ್ವಿಜಾವಂತಿ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ; ಹರಿ 
ಕಾಂಭೋಜಿಯ ೨೮ನೆಯ ಮೇಳಕರ್ತ ರಾಗ : ರಾಗ ದ್ವಿಚಾವಂತಿ 
(ಶಂಕರಾಭರಣ) ಆದಿತಾಳ (ಹನುಮ, ೭೨). (ಸಂ. ದ್ವಿಜಾವಂತೀ] 

ದ್ವಿಜಿಹ್ವ (ಗಂ). ೧. ಎರಡು ನಾಲಗೆಯುಳ್ಳೆ ; ಎರಡಂ ನಂಡಿಯುವ. 
(ನಾ). ೨. ಎರಡು ಮಾತನಾಡಂವವನು ; ಮಾತಿಗೆ ತಪ್ಪುವವನು » 
ಅವಿಶ್ವಾಸಿ ; “ಎರಡು ನುಡಿವವ ಪುರೋಭಾಗಿ ದ್ವಿಜಿಹ್ಹನಕ್ಕು” (ಮಂಗರಾ 
6-0). ಹ. ಚಾಡಿ ಹೇಳುವವನು: ಚಾಡಿಕೋರ. ೪. ಎರಡು 
ನಾಲಗೆಯಬುಳ್ಳದು ; ಹಾವು; ಸರ್ಪ : “ಉರಗಂ ಭೋಗಿ... ಸರ್ಪಂ 
ದ್ವಿಜಿಹ್ವಾಹ್ವಯಂ” (ವಸ್ತುಕೋ. ೧೯-೭). ೨,೪: ಉದಧಿಯಂತೆ 
ಜಡಸ್ವಭಾವರುಂ ವಿಷಮೋರಗನಂತೆ ದ್ವಿಜಿಹ್ನ ರುಂ ಎನಿಸಿ 
(ಸುಕುಮಾ, ೨-೩ ವು; ಅದು ಸಲೆ ರಾಜಶೂನ್ಯಮುರುರಾಜವಿಭಾಸಿಯೆ 
ನಾಂ ದ್ವಿಜಿಹ್ವಸಂಪದಮದು ಸಜ್ಜನಕ್ಕೆ ಶರಣಾಂ (ಪುಷ್ಪಪು. ೯-೩೨); 
ಛಿದ್ರನಿವಾಸರಂ ಪದವಿಹೀನರನಶ್ರು ತರು ದ್ವಿಜಿಹ್ವರಂ . ,'. ರೌದ್ರತರಾಸ್ಯರಂ 
ಬೆರಸುವಾತನನೀತಿಯ ಸೇತುವಲ್ಲವೇ (ನಳರಂ. ೬೦೦). ೫. ಸೀಳಿದ 
ನಾಲಗೆಯುಳ್ಳೂದು : ದ್ವಿಜಿಷ್ವಂ ಹೀನಾಧಿಕದಂತನೇಕಮುಷ್ಕಂ ತ್ರಿಕರ್ಣ 
ವೆನಿಪಶ್ವೈಮಶುಭಲಕ್ಷಣಮಕ್ಕುಂ (ಲೋಕೋಪ, ೧೧-೮೬). ೬. ನಾಲಗೆಯ 
ಒಂದರ ರೋಗ. [ಸಂ.] 

ದ್ವಿಜೆ (ನಾ). ೧. ಒಂದು ಬಗೆಯಂ ಅಂಟುಗಿಡ ; ಭಾರಂಗಿ ಗಿಡ. 
೨. ಒಂದು ಬಗೆಯ ಗಂದಿಗೆ ವಸ್ತು ; ರೇಣುಕ : “ದ್ವಿಜಾ, ಹರೇಣುಃ 
೬ ೬ ೬ ಭಸ್ಮಗಂಧಿನೀ -೬ ರೇಣುಕಾ ಎಂಬುವ ಗ್ರಂದ್ಯ ದ್ರವ್ಯದ ಹೆಸರು” 
(ಸಿದ್ಧಾಂತಿ. ೦೪೦). [ಸಂ. ದ್ವಿಜಾ) 

ದ್ವಿಜೇಶ (ನಾ) ೧. ಬ್ರಾಹ್ಮಣರ ಅಧಿಪಶಿ; ಚಂದ್ರ : ಪರನಖಕಾಂತಿಯೊ 
ಳ್ಪೊಳೆವ ಚಂದ್ರನನೀಕ್ಷಿಸಿ ಸದ್ವಿಜೇಶ ಮಚ್ಚರಣದೊಳೇಕೆ ಬಿರ್ದೆಯೆನುತಂ 
(ತ್ರಿ ಪುವಿ. ೨೪-೧೬೦). ಪಿ. ಪಕ್ಷಿಗಳ ರಾಜ; ಗರುಡ. ೩. ಕರ್ಪೂರ, 

[ಸಂ.] 

ದ್ವಿಜೋತ್ತಮ (ನಾ). ಬ್ರಾಹ್ಮಣರಲ್ಲಿ ಶ್ರೇಷ್ಠನಾದವನಂ; ಉತ್ತವಂನಾದ 
ಬ್ರಾಹ್ಮಣ: ಒಂಭತ್ತನೆಯ ` ತಿಂಗಳೊಳ* ದ್ವಿಜೋತ್ತೆಮರಿಂ 
ಗೋತ್ರಿಕಾಬಂಧನಮಂಂ ಮಂತ್ರಪ್ರಸಾಧನವಂುಂ ರಕ್ಷಸೂತ್ರಮುಮಂ 
ಗರ್ಭಿಣಿಗೆ ಮಾಟ್ಬುದು (ಜಾವುಪು. ೨೧೪), [ದ್ವಿಜ + ಉತ್ತಮ] 

ದ್ವಿಜೋತ್ತಮೆ (ನಾ). ಉತ್ತಮಳಾದ ಬ್ರಾಹ್ಮಣಸ್ತ್ರೀ : ಆ ದ್ವಿಜೋತ್ತಮೆ 
ಅಲ್ಲಿಯ ಮಣಿಮಯವಿಚಿತ್ರಜನಭವನಂಗಳಂ' ಕಂಡು ಭಕ್ತಿಪಾರ್ವಕಮ 
ವೆ ಲ್ಲಮ ೦ ಪೂಜಿಸಿ (ಪುಕ್ಕಾಸ್ತ. ೧-೯೪ ವ). [ಸಂ. ದ್ವಿಜೋತ್ತಮಾ] 

ದ್ವಿಜೋಪಚಾರ (ನಾ). ೧. ಬ್ರಾಹ್ಮಣನಿಗೆ ಮಾಡುವ ಸತ್ಕಾರ. 
೨. ಹಲ್ಲನ್ನು ಉಜ್ಜುವುದಂ. ೧, ೨: ಸ್ವರಾಗಶಂತತಿ ಶುನಕಗೋಷ್ಠಿ 
ಯೊಳು ಚತುರದ್ವಿಚೋಪಚಿಂರು ದಂತಧಾವನದೊಳು ವಿತತಧರ್ಮುಶುವಣ 
ವಂತ್ಮಕಾಲದೊಳಗೆ ಅಲ್ಲದಾ ನಾಡೊಳಿಲ್ಲೆಂದ ವಿಶ್ವಾಮಿತ್ರನು 
(ಹಡಕಾ. ೨-೦೦). [ದ್ವಿಜ ಉಪಚಾರ] 

ದ್ವಿಟ್ಯುಲ (ನಾ). ಎ ದ್ವಿಟ್ಟಕ್ರ : ನೆಗಟ್ಬಿಂ ದ್ವಿಟ್ಕುಲಕುಲನಗದಳನಪಟುಪವಿ 
ಪ್ರತಿಮಭುಜಂ (ಇಉಾಪ್ಮಾವ, ೧೯೭), [ಸಂ.] 


೪೧೫೮ 


ದ್ವಿತೀಯಪೀಠ 


ದೆ ಹೆ ಸು ನ್‌ 
ದ್ವಿಟ್ಟಕ್ರ (ನಾ). ವೈರಿಗಳ ಗುಂಪು; ಶತ್ರಗಳ ಸಮೂಹ : ದ್ವಿಟ್ಟಕ್ರ 
"ಯೋಧನ 'ಪ್ರಕಟಸೂದನ ಘನವಿರುಟ್ಟಾರುಗಾತ್ರಕೃತವಿಷ್ಣುಕಮಳಜತುರಾ 
ಷುಟ್ವಕಿತಚಂಚಲಿತ ತಾಂಡವಾಡಂಬರ ದಿಗಂಬರಾಂಬರಕುಂತಲ (ಉದ್ಯದೇ. 
[ ಸಂ.] 


೬-೩೨). 


5| ದ್ವಿಟ್ಟುರ (ನಾ). ೧. ಶತ್ರುಗಳ ನಗ: ; ಹೆಗೆಗಳ ಪಟ್ಟಣ. ೨. ಶತ್ರ್ರವಿನ 


10 


20 


40 


45 


ಶರೀರ : ದ್ವಿಟ್ಟುರಧ್ವಂಸರತಕ್ರೋಧಂ ವೃಷಾಂಕಂ 
ವಸುಧೆಯಂ ಯುದ್ಧರಂಗತ್ರಿಣೇತ್ರಂ (ಜಗವಿ. ೧-೩). [ ಸಂ. 
ದ್ವಿತಯ (ನಾ). ೧. ಎರಡಂ ; ಜೊತೆ ; ಜೋಡಿ; ಯುಗಳ: ಯುಗ್ಮಂ 
-.. ದ್ವಿತಯಂ, ,, . ಯಮಳಂ - ಈ ೮ ಅಮರ್ಳ” (ಹಲಾಯು, 
೦೧೬-೧೩) ; ಆತಿಶೆಯಪುಣ್ಯಂ ಗರ್ಭಾವತರಣ ಜನ್ಮಾಭಿಷೇಕ ನುತಕಲ್ಮಾಣ 
ದ್ವಿತಯಮನೆಯ್ದಿರ್ದ ಜಗತ್ಪತಿ ಘನರಥನೆಭಿಮುಖಂ ವಿಮೋಹಾಂತರಥಂ 
(ಶಾಂತಿಪು. ೯-೩೯) ; ವೀರರ ವೀರ ವಿಮುಕ್ತುಹಾರಂ ಭವದರಿವಧೂಸ್ತನ 
ದ್ವಿತೆಯಂ ಕಣ್ಣೀರಿಂ ಮಿಂದೆದೆಗಿರ್ಚಿಂದೋರಂತಿರೆ ಬೆಂದು ಚರಿಸುತಿರ್ಪುದು 
ತಪಮಂ (ಕಾದಂಪೂ. ೬೧). ೨. [ಗಣಿತ] ಎರಡಂ ಎಂಬ ಸಂಖ್ಯೆ: 
ಇಂತಿದು ಸಮಬಂಧದ್ವಿತಯಾಂತರಮಾ ವಿಷಮಬಂಧವಿ:ನ್ನಿಂತಕ್ಕುಂ 
(ಕವಿರಾ. ೨-೩೭); ಗಗನ ಗಗನಾಕಾಶ ರೆಸನವದ್ವಿಕಯ್ಕೈ[ಪಃಕಾಂ.ದ್ವಿತೀಯೈ] 
ಕ್ಯದಂತೆಗಳ್‌ ತ್ರೇತೆಯಕ್ಕು೦ (ಮಂಗರಾ. ೨೨-೦೪). [ಸು.] 
ದ್ವಿತೀಯ (ಗು). ೧. ಎರಡನೆಯ : ಅಂತು ಯತಿಯಂ ಪೇಲ್ಗಾರ್ಪಂತಾದ್ಯ 
ದೊಳಲಸದಾರ್ಯೆಯೊಳ್‌ ಕಂದದೊಳಂ ಸಂತಂ ದ್ವಿತೀಯಪಾದಗತಾಂತ 
-ದೊಳಕ್ಕದು ಚತುಷ್ಪದೀಪದವಿಗಳೊಳ್‌ (ಕವಿರಾ. ೦-೭೭): ಆ ದ್ವಿತೀಯ 
ಮುನೀಶ್ವರನಗ್ರಮ:ನೀಶ್ವರಾದೇಶದಿಂ , , , ಜನ್ಮಾಂಧಕಿಯಲ್ಲಿಗೆ ಬಂದು 
(ಸುಕುಮಾ. ೩-3೩ ವು; ಈ ತೆಅದಿಂದ ವರ್ಶಿಸುವನುದ್ದಿ ಷ್ಟನೆಂಬಾತ 
ದ್ವಿತೀಯಗುಣಧುಮ (ದ್ಯಾದಶಃ. ೦೦-೭೬೦). (ನಾ). ೨. ಜೊತೆಗಾರ ; 
ಸಂಗಾತಿ. ೩. ಎರಡು; ಭಿನ್ನವಾದುವು : ಶ್ರುತಿಯೇಕ ಏವ ರುದ್ರೋ 
ನ ದ್ವಿತೀಯೆಂದಾವಗಂ ಪೇಳ್ವೆಂದದಿಂ (ಬಸಪು. ೩೪-೯). 
ದ್ವಿತೀಯ ವಯಸ್ಸು ಎ ಆಯಂಷ್ಯದ ಉತ್ತರಭಾಗ ; ಇಳಿವಯಂಸ್ಸು ; 
ಅಪರವಯಸ್ಸು : (8). ದ್ವಿತೀಯಎವಾಹ ಎ ಎರಡನೆಯ ಮದಂಪೆ: 
(ಕಿ). ದ್ವಿತೀಯಾವತಾರ 2 (ದೇವರ) ಎರಡನೆಯ ಹುಟ್ಟು ; (ದೇವರು) 
ಎರಡನೆಯ ಸಲ ಹುಟ್ಟಿ ಬರುವಿಕೆ: ಸಾರಲಿಲ್ಲದ ಪುರುಷನೀತ 
ದ್ವಿತೀಯಾವತಾರದ ಶ್ರೀದೇವಿ ನೀನು ಓರಂತೆ ಸೊಗವಾಳುವುದೆಂದು 
ಬೀಳ್ಕೊಂಡು. ನಾರದನಡರಿದ ನಭವ (ಮೋಹತ. ೦೩-೮೨). [ಸಂ.] 
ದ್ವಿತೀಯಕಲ್ಮಾಣ (ನಾ). [ಜೈನ] ಜಿನನ ಪಂಚಮಹಾಕಲ್ಯಾಣಗಳಲ್ಲಿ 
ಜನ್ಮಾಭಿಷೇಕೋತ್ಸವ ಎಂಬ ಎರಡನೆಯಂ ಕಲ್ಮೂಣ : ಪರಮೇಶ್ವರ 
ದ್ವಿತೀಯ ಕಲ್ಮಾಣಕರಣೋತ್ಸು ಕಾಂತಃಕರಣನೈರಾವತಾರೊಢಂ ಶಚಿ 
ಸಮೇತನುಂ ಚರ್ತುವಿಧಾಮರಪರೀತನುವಣಾಗಿ (ಪುಷ್ಪಪು. ೦೦-೩ ವ). 
`ಜನ್ಮಸವನ', 'ಪಂಚಮಹಾಕಲ್ಮಾಣ' ಪರಾ. 
[ ದ್ವಿತೀಯ + ಕಲ್ಮಾಣ] 
ದ್ವಿತೀಯದ್ದೀಪ (ನಾ). [ಜೈನ] ಎರಡನೆಯ ದ್ವೀಪ; ಧಾತಕೀದ್ವೀಪ : 
ಅಂತಲ್ಲಿಂದಂ ತಳರ್ಮ ಬಂದಿ: ದ್ವಿತೀಯ:ದ್ವೀಪದ ಯಾಮ್ಮದಿಶೆಯೊಳಿಸೆ 
ವಿಷುಕಾಧಾರಿಣೀಧರದ ಮೂಡಣ ಭರತದೊಳ್‌ (ಚಂದ್ರಪು. ೪-೭೯ ವ), 
"ದ್ವೀಪ' ಪರಾ. [ದ್ವಿತೀಯ * ದ್ವೀಪ] 
ದ್ವಿತೀಯಪೀಠ (ನಾ). [ಜೈನ] ಜಿನನು ಸಮವಸರಣದಲ್ಲಿ ಮಂಡಿಸುವ 
ಮೂರಂ ಪೀಠಗಳನ್ನೊಳಗೊಂಡ ಆಸನಗಳಲ್ಲಿ ಎರಡನೆಯದಂ : 
ಮೇಘರಥಧರಾಧೀಶ್ವರನುಂ .. . ಸಮವಸರಣಮಂ ಪೊಕ್ಕು ಪ್ರಥಮ 
ದ್ವಿತೀಯ ತೃತೀಯ ಪೀಠಂಗಳುಮನನುಕ್ರಮದಿನರ್ಚಿಸಿ(ಕಾಂತಿಪು.೯-೬೯ ವ). 
[ ದ್ವಿತೀಯ + ಪೀಠ] 


ರಕ್ಷಿಸುಗೆ 


ದ್ವಿತೀಯರ್ಶ್ಸ 


ದ್ವಿತೀಯರ್ಕ್ಸ (ನಾ). [ಜ್ಯೋತಿ] ಎರಡನೆಯ ಸ್ಥಾನ: ಇನವರ್ಜ್ಯಂ 
ಕ್ಷಿತಿಜಾದಿಗಳ್‌ ಹಿಮಮಯೂಖಂಗೆ , . . ಒಂದಿ ನಿಲೆ ಮತ್ತಂ ತದ್ವ್ವಿತೀ 
ಯರ್ಕ್ಷದೊಳ್‌ ಸುನಫಾಯೋಗಂ (ಜಾತತಿ. ೧೪-೦). 
[ದ್ವಿತೀಯ + ಯಕ್ಷ] 

ದ್ವಿತೀಯಾವಿಭಕ್ತಿ (ನಾ). [ವ್ಯಾಕ] ಏಳಂ ವಿಭಕ್ತಿಗಳಲ್ಲಿ ಎರಡನೆಯದು : 
ಕರ್ಮಾರ್ಥವನ್ನು ಸೂಚಿಸಂವ ವಿಭಕ್ತಿ : ದ್ವಿತೀಯಾವಿಭಕ್ತಿಗೆ - ಚೆಚ್ಚರಂ 
ನುಡಿದನೆಂಬಲ್ಲಿ ಚೆಚ್ಚರಮಂ ನುಡಿದನೆಂಬ ದ್ವಿತೀಯೆಯನಲ್‌ವುದು (ಕಮರ. 
೯೦ ಪ್ರಯೋ) ; ದ್ವಿತೀಯಾವಿಭಕ್ತಿ , , . ಇದು ಕರ್ಮಾರ್ಥದಲ್ಲಿ ಬರುವುದು. 
ಕರ್ಮವೆಂದರೆ ಕ್ರಿಯೆಗೆ ವಿಷಯವಾದದ್ದು (ಕೈಏಡಿ. 1೪). [ಸಂ.] 
ದ್ವಿತೀಯೆ (ನಾ). ೧. ಹೆಂಡತಿ ; ಭಾರ್ಯೆ ; ಪತ್ನಿ : “ಹೆಂಡತಿ [ಯಲ್ಲಿ]ಯುಂ 
ದ್ವಿತೀಯಾಯೆಂಬುದು?  (ಹಲಾಯು. ೧೩೩-೧೬) ; “ವಿವಾಹಮಾದಾ 
ಕಾಂತೆಯ ದ್ವಿತೀಯೆಯೆಂಬುಡು” (ಮಂಗರಾ. ೧೩೯-೬): ನಿನ್ನ ದ್ವಿತೀಯೆ 
ಯನವಳನೊರ್ವ ರಕ್ಕಸಂ ಕೊಂಡುಯ್ಗೆ (ಅದ್ಭುತ. ೧೫-೧೦). ೨. ಪಕ್ಷದ 
ಎರಡನೆಯ ತಿಥಿ; ಬಿದಿಗೆ. ೩. ಎ ದ್ವಿತೀಯಾವಿಭಕ್ತಿ : ಮತ್ತಾ 
ದ್ವಿತೀಯೆಗಂ ಮನಮೊತ್ತರಿಸಿರ್ಕುಂ ವಿಭಾಷೆಯಿಂ ನಿಧನದೊಳಂ ಪತ್ತಿ 
ನಿಮಿರ್ದಮರ್ದು ನಿಲ್ಕುಮುದಾತ್ತತೆ ಮಿಗೆ ದಂ ತೃತೀಯೆಗೇದಂತಂ 

ಮೇಣ್‌ (ಕಾವ್ಯಾವ, ೧೦೭) ; ನಾನಾ ತೆಜದ ಲಿಂಗಂಗಳ್ಗೆ ಪರವಾಗಿ 

ಮವಿಭಕ್ತಿಗಳ್‌, ಮ್‌ (ಸೂ. ೧೦೫), ಅಮ್‌ (ಸೂ. ೧೦೪. ೧೦೬), 
ಇಮ್‌ (ಸೂ. ೧೦೭), ಕೆ (ಸೂ. ೧೧೩, ೧೧೪), ಅತ್‌ (ಸೂ. ೧೦೬. 
೧೧೬), ಅದ್‌ (ಸೂ, ೧೦೬, ೧೧೭), ಒಳ್‌ (ಸೂ. ೧೧೯) ಎಂದು, 
ಪ್ರಥಮೆಗಂ, ದ್ವಿತೀಯೆಗಂ, ತೃತೀಯೆಗಂ, ಚತುರ್ಥಿಗಂ, ಪಂಚವಿಗಂ, 
ಷಷ್ಮಿಗಂ, ಸಪ್ತವಿಗಂ - ಏಟಾಗಿ, ಕಾರಕವಶದಿಂ ಪತ್ತುಗುಂ (ಕಮದ. 
೯೩ ವೃತ್ತಿ] [ಸಂ. ದ್ವಿತೀಯಾ] 
ದ್ವಿತ್ವ (ನಾ). ೧. ಜೋಡಿ ; ಜೊತೆ. ೨. [ಗಣಿತ] ಎರಡು ಎಂಬ ಸಂಖ್ಯೆ. 
೩. [ವ್ಯಾಕ] ವ್ಯಂಜನಗಳ ಸಂಯುಕ್ತಾಕ್ಷರ ; ಒತ್ತಕ್ಷರ : ಮೊದಲೊ 
ಳನುಸ್ವಾರಂ ಬೆರಸದಂತಪುಲ್ಲಿಂಗದೊಳ್‌ ಗೆಯಕ್ಕುಂ ದ್ವಿತ್ವಂ ವಿದಿತ ನಪುಂಸಕ 
ದೊಳ್‌ ಪಕ್ಷದಿಂ ತೃತೀಯಂ ಚತುರ್ಥಿಗಂತುಲಿಿದುವಜಕೊಳ್‌ (ಕಾವ್ಯಾವ. 
೧98) ; ಒಂದು ಹ್ರಸ್ವಸ್ವರದಿಂದ ಕೂಡಿ ಅಂತ್ಯದಲ್ಲಿ ನಣಯಲಳಗಳನ್ನುಳ್ಳ 
ಶಬ್ದಗಳಿಗೆ ಸ್ವರ ಪರವಾದರೆ ಆ ಅಂತ್ಯವ್ಯಂಜನೆಗಳಿಗೆ ಸಾಮಾನ್ಯವಾಗಿ 
ದ್ವಿತ್ವ ಬರುತ್ತದೆ (ಕೈಪಿಡಿ. ೧೦) ; ದ್ವಿತ್ವವಂದರೆ ಒಂದೇ ವರ್ಣವನ್ನು 
ಎರಡು ವರ್ಣವಾಗಿಮ್ಮಡಿಸಿ ಸಂಯುಕ್ತವಾಗಿ ಹೇಳುವುದು (ಹೊನುಗ. ೨೬), 
೪. ಒತ್ತಕ್ಷರವುಳ್ಳ ಪದ ; ದ್ವಿತ್ವವನ್ನು ಹೊಂದಿರಂವ ಪದ : ಕೆಲವು 
ನಿಜಬಿಂದುಗಳ* ಕೆಲಕೆಲವು ವಿಕಲ್ಬಾರ್ಥಬಿಂದುಗಳ್‌ ದ್ವಿತ್ವಂಗಳ್‌ ಕೆಲವಾ 
ಶಿಥಿಲದ್ವಿತ್ವ್ತಂ  ಕೆಲಮುಭಯಮುಮಾಗಿ ಕೆಲವು ಪದನಜ್‌ವುದವಂ 
(ಕಮದ. ೩೬), ೫. ಎ ದ್ವಿವಚೆನ: ಅವಳ್‌ ದ್ವಿತ್ವ ಬಹುತ್ವಂ ಬವರಿಸೆ 
ತಳ್ತಿರ್ಕುಮಲ್ಲಿ ಗಳ್‌ ಶಬ್ದಂ ಮತ್ತವು ಸರ್ವನಾಮ ಗ'ಣವಚನೆ ವೃತ್ತಿಯಂ 
ತಾಳ್ಡೆ ನೆಗಟ್ಲುಮವು ಬಹುಳತೆಯಿಂ (ಉವ್ಮಾವ. ೮೭) : ಏಕ ದ್ವಿತ್ವಬಹುತ್ವ 
ಮನೇಕದ್ವಿ ಬಹುತ್ವವಸ್ತುಗಳೊಳಾಚರಿಪರ್‌ ಸ್ವೀಕಾರ್ಯಂ ಕನ್ನಡದೊಳ 
ಗೇಕಬಹುತ್ವ೦ (ಶಮದ, ೯೪). [ಸಂ.] 
ದ್ವಿತ್ವವಿಕಲ್ಪ (ನಾ). [ವ್ಯಾಕ] ಒತ್ತಕ್ಷರವು ಇಲ್ಲದೆಯೂ ಇರಂವುದಂ : 
ಚತುರ್ಥಿಯ "ಗೆ' ಕಾರಕ್ಕೆ ದ್ವಿತ್ವವಿಕಲ್ಪವೂ ಇದೆ. -ಬುಧರ್ಗೆ, ಬುಧರ್ಗ್ಗೆ 

«- ಇತ್ಕಾದಿ (ಸಂಶೋಧ. ೬೦). [ದ್ವಿತ್ವ * ವಿಕಲ್ಪ] 
ದ್ವಿತ್ವವೃತ್ತಿ (ನಾ). [ವ್ಯಾಕ] ವ್ಯಂಜನಗಳ ಸಂಯಂಕ್ತ ಸ್ವರೂಪ; 
ಒತ್ತಕ್ಷರವಾಗಿರುವಿಕೆ : ಸ್ವರಮಮರ್ದಿರೆ ಮುಂದೇಕಸ್ವರದೊಳ್‌ ನಣಲ 
ಯಳಕಾರಮನಿತುಂ ಹ್ರಸ್ವಾಕ್ಷರ ಪೂರ್ವಮಾಗೆ ಪೀನಂ ಸ್ವರೂಪದಿಂ ದ್ವಿತ್ವ 


ವೃತ್ತಿಯಂ ತಾಳ್ದಿರ್ಕು೦ (ಕಾವ್ಯಾವ, ೭೪) ; ಪ್ರಶಿಷೇದಧರ್ಥದೊಳೆ ಧಾತು 


೪೧೫೯ 


20 


86 


ದ್ವಿಧಾಕೃತಿ 


ವಿಂಗೆ ವಿಭಕ್ತಿ ಪರಮಾದೊಡಂ ಭೂತಕಾಲಕ್ರಿಯೆಯೊಳ್‌ ಪ್ರತಿಷೇಧಮ 
ನುಸಿರ್ವ ಅದೆ ಎಂಬುದು ಪರಮಾದೊಡಂ ನಣಲಯಳಂಗಳ್ಗಿ ದ್ವಿತ್ವವೃತ್ತಿ 
ನಿತ್ಯೆಂ (ಕಮದ. ೭೧ ವೃತ್ತಿ). ದ್ವಿತ್ವ * ವೃತ್ತಿ) 


ದ್ವಿತ್ವಾಕ್ಷರ (ನಾ). [ವ್ಯಾಕ] ವ್ಯಂಜನಗಳ ಸಂಯಕ್ತಾಕ್ಷರ ; ಒತ್ತಕ್ಷರ : 


“ ದ್ವಿತ್ವುಕ್ಷರಮದು ದಡ್ಡಕ್ಕರಮೆಂದು ಶಿಳಿವುದು” (ತುನಿ. ೨೪) ; 
ಪರಪದಪೂರ್ವಂ ದ್ವಿತ್ವಾಕ್ಷರಮಾಗಿರೆ ಪೂರ್ವಪದದ ಚರಮಂ ಹ್ರಸ್ವಾಕ್ಷರ 
ಮಾಗೆ ಸಂಧಿದೋಷಂ ಸರೇಫಥಮಿದಿರಾಗೆ ಶಿಥಿಲಮೆಂದನುಸರಿಪರ್‌ 
(ಶೆಮದ. ೩೯). "ದಡ್ಡಕ್ಕರ' ಪರಾ. [ದ್ವಿತ್ವ + ಅಕ್ಷರ) 


ದ್ವಿದಲ, ದ್ವಿದಳ (ಗಂ). ೧. ಎರಡು ಬೇಳೆಯಾಗುವ,- ಹೋಳಾಗಂವ. 


(ನಾ). ೨. ಎರಡು ಪಕಳೆಗಳು. ೩. ಎರಡಂ ಬೇಳೆ ಆಗಂವ ಕಾಳು. 
ದ್ವಿದಳ: ೧. "ದ್ವಿದಳಧಾನ್ಯ' ಪರಾ. ೨. ಷೋಡಶದಳ ಷೋಡಶಾಕ್ಷರ 
ದ್ವಿದಳ ದ್ವಿಯಕ್ಷರ (ದ್ವಯಾಕ್ಷರ) ಎಂಬ ಚಕ್ರದಳ ಅಕ್ಷರೆಂಗಳೆಲ್ಲವೂ 
ಬಯಲಾದವು (ಸಿದ್ದೇವ. ೨೦೦-೬೧೪). [ದ್ವಿ ದಲ] 


ದ್ವಿದಳ "ದ್ವಿದಲ' ನೋ. 
ದ್ವಿದಳಧಾನ್ಯ (ನಾ). ಅವರೆ, ತೊಗರಿ, ಉದ್ದು, ಹೆಸರಂ ಮೊದಲಾದ, 


ಎರಡು ಬೇಳೆಯಾಗುವ ಧಾನ್ಯ, - ಕಾಳು : ಭಾರಿ ಅಮಾನಿಕೆರೆಯಿದ್ದು 

೬.೬. ರಾಗಿ, ದ್ವಿದಳಧಾನ್ಯಗಳನ್ನು ಹೇರಳವಾಗಿ ಬೆಳೆಯುತ್ತಾರೆ 

(ನಿಟ್ಕೂಶಾಂ, ೨); ದೇಹವನ್ನು ಬೆಳೆಸುವ "ಆಹಾರಗಳು. . . ಅವರೆ, 

ಸೋಯಾಾರ್ಬೀ (800೩ Bean) ಇತ್ಯಾದಿ ದ್ವಿದಳಧಾನ್ಯಗಳು (ಗೈ ಹವಿ, ೮). 
[ದ್ವಿದಳ (= ದ್ವಿದಲ) * ಧಾನ್ಯ] 


ದ್ವಿದಳಪದ್ಮ (ನಾ). [ಯೋಗ] ಯೋಗ ಸಾಧನೆಯಲ್ಲಿ ಕುಂಡಲಿನಿಯ 


ಶಕ್ತಿಯು ಎಚ್ಚತ್ತು ನಿಲ್ಲುವ ಸ್ಥಾನ : ಆಜ್ಞಾಚಕ್ರದ ದ್ವಿದಳಪದ್ಮದಲ್ಲಿ 
ಅವಿರಳ ಸುಜ್ಞಾನಪೀಠದೊಳೆಗೆ ಅಮೃತಮಯ ಲಿಂಗವ ಕಂಡೆನು 
ನೋಡಾ (ಸಿದ್ಧೇವ. ೦೭೮-೭೪೧). 

[ ದ್ವಿದಳ (ಎ ದ್ವಿದಲ) + ಪದ್ಮ] 


ದ್ವಿದೃಷ್ಟಿ (ನಾ). ಬಿಂಬಗಳು ಎರಡಾಗಿ ಕಾಣಿಸುವುದಂ; ಒಂದಂ 


ಬಗೆಯ ಕಣ್ಣಿ ನ ದೋಷ: ಮಗುವಿಗುಂಟಾಗುವ ಅಡಚಣೆಗಳು : (೧) 
ಚೆನ್ನಾಗಿ ಕಾಣಿಸದೇ ಇರುವುದು . . . ದ್ವಿದೃಷ್ಟಿ ಅಥವಾ ಮಂಜುದೃಷಿ ಕ 
(ನಿಮ್ಮದ. ೪೪). [ದ್ವಿ * ದೃಷ್ಟಿ? 


ದ್ವಿಧರ್ಮ (ನಾ), ಎರಡಂ ಬೇರೆ ಬೇರೆ ಮತ,-ಧರ್ಮ ; ಭಿನ್ನಧರ್ಮ. 


ದ್ವಿಧರ್ಮದ ಕುಟುಂಬೂಗಂಡಹೆಂಡಿರು ಬೇರೆ ಬೇರೆ ಮತಾಚರಣೆ 
ಯನ್ನು ಹೊಂದಿರಂವ ಸಂಸಾರ; ಗಂಡ ಹೆಂಡಿರಂ ಬೇರೆ ಬೇರೆ 
ವಂತಧರ್ಮಗಳಿಗೆ ಸೇರಿರಂವ ಕುಟುಂಬ: ಇಂಥದೊಂದು ದ್ವಿಧರ್ಮದ 


ಕುಟುಂಬದಲ್ಲಿ. . . ಹೆಂಡತಿ ಮತ್ತು ಮಗ ಇವರಷ್ಟೇ ಹಿಂದೂಗಳಾದಿ 
ಇರುವಂಥ ಅವಸ್ಥೆ ಕೆಲದಿನ ನಡೆದು ಬಂತು (ಸ್ಮೃತಿಜಿ, ೪). 
[ದ್ವಿ ಧರ್ಮ) 


ದ್ವಿಧಾ (ಅ). ೧. ಎರಡು ಭಾಗವಾಗಿ. ೨. ಎರಡು ವಿಧವಾಗಿ, 


ರೀತಿಯಾಗಿ. [ಸಂ.] 


ದ್ವಿಧಾಕೃತ (ನಾ). ಎರಡಾಗಿ ಒಡೆದಂದು ; ಎರಡು ಹೋಳಾದುದಂ ; 


ಭಗ್ನವಾದುದಂ : “ಭಿನ್ನಂ ಭಂಗುರ ಭಗ್ಗಂ ಛಿನ್ನಂ ವೃಕ್ಲಂ ದ್ವಿಧಾಕೃತಂ 
ಛಿತಮಕ್ಕುಂ” (ವಸ್ತುಕೋ. ೧೦೬-೪೮). [ಸಂ.] 


ದ್ವಿಧಾಕೃತಿ (ನಾ). ಎರಡು ಆಕಾರ; ಒಂದೇ ಬಗೆಯ ಎರಡು ರೂಪ: 


ಕೀರ್ತಿಯ ಮಡಲ್ವ ಸುಧೆಯೊಳ್ಳಿಧಾಕೃತಿಯಾಯ್ತೊ ಸಂತಸದ ಬೆಳಸಿನ 

ಬೆಳೆದ ಪಸುಗೆಯೋ ಸಲ್ವ ಕುಲದೇಳ್ಲೆಯ ಸಸಿಯ ಕೋಡೊ , . , 

ವನಲ್ಯುಶಲವರ್ಕುಶೆಲದಿಂ ಕಣ್ಣೆ ಸೆದರಾಶ್ರಮದೊಳು (ಜೈಮಿಭಾ. ೦೯-೪೪). 
[ ಸಂ.] 


ದ್ವಿಧಾಗು 


ವ 


ದ್ವಿಧಾಗತಿ (ನಾ). ೧. ಎರಡು ರೀತಿಯ ಸಂಚಾರ; ೨. ಮೋಸ ; ಇಬ್ಬ 
ಗೆಯಂ ವಹಿವಾಟಂ. ೩. ನೀರಂ ವಂತ್ತು ನೆಲ ಎರಡರ ಮೋಲೂ 
ಚಲಿಸುವ ಪ್ರಾಣಿ; ಏಡಿ, ಮೊಸಳೆ ಇತ್ಮಾದಿ. [ಸಂ.] 

ದ್ವಿಧಾಭಾವ (ನಾ). ಇಬ್ಬಗೆಯ ಭಾವನೆ; ಎರಡಂ ಬಗೆಯ ಯೋಚನೆ : 
ಇದರ ಬಗ್ಗೆ ಅವನ ಮನಸ್ಸಿನಲ್ಲಿ ಒಂದಿಷ್ಟೂ ಒಂದು ಸಲವಾದರೂ 
ದ್ವಿಧಾಭಾವ ಮೂಡಬಾರದೆ? (ಇಪ್ಶಳೆ. ೨೭೦). [ಸಂ.] 

ದ್ವಿಧಾವೃತ್ತಿ (ನಾ). ಭಿನ್ನಭಿನ್ನ ಧೋರಣೆಗಳಿರುವ ವೃತ್ತಿ,-ನಡವಳಿಕೆ, - 
ವ್ಯವಹಾರ : ಆದಮನಾ ನಂದನಚ್ಕುತಿಯನ್ನು ಬಣ್ಣಿಸಿರುವ ಮಹಾ 
ಕವಿಯ ದ್ವಿಧಾವೃಶ್ತಿ ನಿನ್ನ ಮನದಿ ಬಂದಿತು (ಚಿಂತನ. ೨೯-೧೨) ; ಅವನ 
ಲ್ಲಿಯ ದ್ವಿಧಾವೃತ್ತಿಯ ನಿರ್ಣಯವನ್ನೂ ಅವನು ದೈವಕ್ಕೇ ಬಿಟ್ಟು 
ಕೊಟ್ಟಿದ್ದ (ಸಮಜೀ. ೫೩೨) ; ಎರಡು ಕಣ್ಣಿಗೆ ಕಾಣುವ ವಸ್ತು ಒಂದು, 
ಎರಡು ಕಿವಿಗೆ ಕೇಳಿಸುವ ಶಬ್ದ ಒಂದು. ಅವುಗಳಿಗೆ ದ್ವಿಧಾವೃತ್ತಿಯಿಲ್ಲ 


ಮೂಲತಃ (ಅರಳು, ೧೯). ([ಸಂ.] 


ದ್ವಿಪ (ನಾ). ಎರಡಂ ಹಂತದಲ್ಲಿ ನೀರು ಕುಡಿಯಂವಂಥದಂ; |. 


p ಸೊಂಡಿಲಿನಿಂದ ನೀರನ್ನು ಒಮ್ಮೆ ಹೀರಿ ತರುವಾಯ ಅದನ್ನು 
ಬಾಯಿಗೆ ಸಂರಿದಂಕೊಂಡಂ ಕಂಡಿಯುವಂಥದ:; ಆನೆ : “ ವಹಾತಂಗಃ, 
ದ್ವಿರದಃ, ದ್ವಿಪಃ, ಕರೀ, ಗಜಃ, ಸ್ತಂಬೇರೆಮಃ. ಅನೇಕಪಃ, 
ಕುಂಭೀ, ಕುಂಜರಃ, ವಾರಣಃ, ಇಭಃ. ರದೀ, ಸಾಮೋದ್ಭವಃ, ಸಿಂಧುರೆಃ- 
ಈ ೧೪ ಆನೆಯ ವೆಸರ್‌” (ಹಲಾಯು. ೩೬-೬೧) : ವಿಪುಳತರಕಟಕನುದ್ಯ 
ದ್ವ್ವಿಪಹಲೆ (ರಿ)ಮಹೀಷಿನಿಷೇವ್ಯನುನ್ನ ತಪಾದಂ ವ್ಯಪನೀತಶ್ರೀೀಫಲದಂ 
ವಿಪರೀತಕನಪ್ಪನಂತು ಭೂಭೃನ್ನಾಥ೦ (ಕವಿರಾ. ೩-೦೧೦) ; ಭಗದತ್ತಂ 
ಸುಪುತೀಕದ್ದಿಪಮನುಪಚಿತೋತ್ಸಾಹದಿಂ ತೋಟ್‌ ಕೊಟ್ಟಂ (ಪಂಪಳಾ. 
೧೦-೬೯) ; ಘನಶೌರ್ಯಾನಲಧೂಮವಲ್ಲಿವಡನಾಂಭೋಜಾಳಿನೀಮಾಲೆ 

ಯೌವನಗಂಧದ್ವಿಪದಾನಲೇಖೆ ವಪುರಾಲೇಖ್ಕಪ್ರಭೋನ್ಮೀಲನಾಂಜನರುಗ್ಲೇಖೆ 
ವಿವಾಹವಂಂಗಳಕದೇ ಭ್ರೂಸಂಜ್ಞೆಯೆಂಬಂತೆ ಚೆಲ್ವನದೇಂ ಶ್ಮಶ್ರುವಿಕಾಸ 
ರೇಖೆ ತಳಿದತ್ತೀಗಳ್ಕುಮಾರಾಸ್ಕದೊಳ್‌ (ಉದಂಉ. 900) ; [ ತಪಿ]ಯಿಂ 
ನಿರ್ಧೂಕದೋಷಂ ವಿಶದಶಶಿಯಿನತ್ಯಂತಕಾಂತಂ ಸದಾನದ್ವಿಪದಿಂ 
ಭದ್ರಾನ್ವ [ ಯಂ (ಸುಳುಮಾ. ೯-೧೦೭). [ಸಂ.) 

ದ್ವಿಪಕ್ಷ (ನಾ). ೧. ಎರಡು ರೆಕ್ಕೆ: ಎರೆಡು ಪಕ್ಕಗಳಿದ್ದರೆ ದ್ವಿ ಪಕ್ಷವಿಮಾನ 
(Biplane) ಎನಿಸುವುದು (ಬಾಲಪ್ರ. 11, ೪98). ೨. ಎರಡಂ ಪಾರ್ಶ್ವ, 
ಬದಿ: ದಿ ಪಕ್ಷದಲ್ಲಿ ಕಂಗೊಳಿಸುತ್ತಿದ್ದ ಮಹಾಸೌಧಗಳಿದ್ದ ವಿಶಾಲವೂ 
ಸುಂದರವೂ ಆದ ರಂಜವೀಧಿಗಳಲ್ಲಿ. .. ಆ ಬಂಡಿ'.ಮೇರಿಯಟ್ಟಳ 
ಗೃಹಾಭಿಮುಖವಾಗಿ ಸಾಗಿತು (ಪುನರು. ೩೩೬). ೩. ಎರಡು ಗಂಂಪು,- 
ಪಂಗಡ. (ದ್ವಿ. ಪಕ್ಷ] 

ದ್ವಿಪಕ್ಷೀಯ (ಗು). ಎರಡಂ ಗಂಂಪಿಗೆ ಸೇರಿದ; ಎರಡಂ ಪಂಗಡಕ್ಕೆ 
ಸಂಬಂಧಿಸಿದ. [ದ್ವಿ ಪಕ್ಷೀಯ) 

ದ್ವಿಪಘಟಾಳಿ (ನಾ). ಗಜಗಳ ಗುಂಪು; ಆನೆಗಳ ಸವಂೂಹ : ನೆಗಬ್ಕರಿ 
ಘೂರ್ಜರದ್ವಿಪಘಟಾಳಿಗೆ ತನ್ನಯ ಸೂಚಿಯಾನೆ ತೊಟ್ಟಗೆ ಸಮರಾಗ್ರ 
ದೊಳ್ಳೆರಿಯೆ (ಗದಾಯು. ೦-೦೬). [ದ್ವಿಪ * ಘಟಾಳಿ] 

ದ್ವಿಪಘಟೆ (ನಾ). ಇ ದ್ವಿಪಘಟಾಳಿ : ಪಡುವಣ ಕಡಲೊಳ್‌ ನಿತ್ತರಿಸದೆ 
ನೆಗೆದುವು ಜಳಮತ್ತ ದ್ವಿಪಘಟೆಗಳೆನಿಸಿದುವು ಘನಘಟೆಗಳ್‌ (ಮಲ್ಲಿಪು. 
6-69). [ದ್ವಿಪ * ಫಟೆ] 

ದ್ವಿಪದ (ಗಂ). ೧. ಎರಡಂ ಪಾದಗಳನ್ನೊಳಗೊಂಡ, (ನಾ). ೨. 
ಎರಡಂ ಕಾಲುಗಳನ್ನುಳ್ಳ ಜೀವ,-ಪ್ರಾಣಿ: ಕ್ಷೇತ್ರವಾಸ್ತು 
ಧನಧಾನ್ಮದ್ವಿಪದ . . .' ಭಾಂಡಪ್ರಭೇದದಿಂ ಪತ್ತುಂ ತೆಅದ ಬಾಹ್ಮ 
ಪರಿಗ್ರಹೆಮುಮಂ ಪತ್ತುವಿಟ್ಟು (ವರ್ಧಮಾ. ೧೦-೭ ವ). 


೪೧೬ರ 


30 


36 


ಕ 
೪ 


ದ್ವಿಪಮಾರ್ಗ 


೩. ಎರಡಂ'ಪದಗಳು : ದ್ವಿಪದಂ ಮೇಣ್‌ ಬಹುಪದಮನ್ಮಪದಾರ್ಥ 
ದೊಳೊಂದಿ ನಿಲೆ ಬಹುವ್ರೀಹಿ (ಕಾವ್ಯಾವ. ೨೦೮). ೪. [ಛಂದ] ಪ್ರತಿ 
ಸಾಲಿನಲ್ಲಿ ಮೂರಂ ವಿಷ್ಣು, ಒಂದು ಬ್ರಹ್ಮಗಣ ಬರುವ ಪದ್ಯಜಾಶಿ: 
ಈ ದ್ವಿಪದದ ಧಾಟಿ ತೆಲುಗಿನಲ್ಲಿ ಬಲು ಹಳೆಯದು (ಸಮಾಲೋ, ೨೦೮) ; 
ಈ ನಾಟಕಗಳು ಪದ್ಯ, ಕಧ್ಯ, ದ್ವಿಪದ, ಭಾಷಣಗಳು ಮುಂತಾದವುಗಳಿಂದ 
ರಂಜಿಸಲ್ಪಟ್ಟಿವೆ (ಛಾರದ, 8೫೬). [ಸಂ.] 
ದ್ವಿಪದಿ (ನಾ). ೧. [ಛಂದ] ಎರಡಂ ಪಾದಗಳನ್ನೊಳಗೊಂಡ ಒಂದಂ 
ತ್ತ. ೨. ಪ್ರತಿಪಾದದಲ್ಲಿಯೂ ಐದಂ ಮಾತ್ರೆಯ ಗಣ 
ಮೂರೂ, ವರಂ ಮಾತ್ರೆಯ ಗಣ ಒಂದೂ ಇರಂವ ಒಂದಂ 
ವಿಧವಾದ ಪದ್ಯಜಾತಿ; ಒಟ್ಟು ಹದಿನೆಂಟು ಮಾತ್ರೆಗಳು 
ಒಂದೊಂದಂ ಸಾಲಿನಲ್ಲಿರುವ ಪದ್ಯ; £ ಕನ್ನಡ ಕೈಪಿಡಿಯಲ್ಲಿ 
ಕೊಟ್ಟೆರಂವ ದ್ವಿಪದಿಯಲ್ಲಿ “ಮೋಸಗಾರರ ಕೂಡೆ ಬೆರಸದಿರ 
ಬೇಕು” ಎಂಬ ಲಕ್ಷದಲ್ಲಿ ೫ ಮಾತ್ರೆಯ ೩ ಗಣ, ೩ ಮಾತ್ರೆಯ 
೧ ಗಣ ಬರಂತ್ತದೆ. ಇದಂ ಒಟ್ಟು ೧೮ ಮಾತ್ರೆಗಳಾಗಂತ್ತದೆ. 
ಮೊದಲನೆಯಂ ಗಣದಲ್ಲಿ ೬ ಮಾತ್ರೆಗಳೂ ಬಳಿಕ ೪ ಮಾತ್ರೆಗಳ 
೫ ಗಣಗಳಿರಬೇಕೆಂದೂ ಕೊನೆಯಲ್ಲಿ ಗಂರುವಿರಬೇಕೆಂದೂ ೨ 
ವಂತ್ತು ೬ನೆಯ ಗಣಗಳು ಜಗಣವೇ ಆಗಬೇಕೆಂದೂ ದ್ವಿಪದಿಯ 
ಲಕ್ಷಣವನ್ನು ಸೋವೇಶ್ವರನೆಂಬಂವನಂ ಹೇಳಿದ್ದಾನೆಂದು ಭರತ 
ಕೋಶದಲ್ಲಿದೆ. ಈ ಲಕ್ಷಣದಂತೆ ೨೬ ಮಾತ್ರೆಗಳು ಒಂದೊಂದಂ 
ಸಾಲಿನಲ್ಲಿ ಬಂದಂತಾಗಂತ್ತದೆ. ದ್ವಿಪದಿಯನ್ನು ಚರ್ಚರೀನರ್ತನದಲ್ಲಿ, 
ಗೀತದಲ್ಲಿ ಉಪಯೋಗಿಸಂತ್ತಿದ್ದರೆಂದಂ ತಿಳಿದುಬರುತ್ತದೆ : ದ್ವಿಪದಿ 
(ತೆಲುಗಿನಲ್ಲಿ ದ್ವಿಪದ) . . . ಪಾದಕ್ಕೆ ಮೂರು ವಿಷ್ಣು, ಒಂದು ಬ್ರಹ್ಮ ; 
೫.೫.೫.೩-ಎರಡು ಸಲ: ಹಸಿದು ಬಂದವರಿಂಗಶನವೀಯಬೇಕು ಶಿಶು 
ಗಳಿಗೆ ಪುಲ್ಪೆಣ್ಣೆಗಳ ನಡಸಬೇಕು (ಕೈ ಏಡಿ. ೧೩೧) ; ಇದರಲ್ಲಿಯ ಪದ್ಯಗಳು 
ದ್ವಿಪದಿಗಳು, ಇಲ್ಲವೆ ಚೌಪದಿಗಳು (ಕಎಪು. ಪೀಠಿಕೆ); ದ್ವಿಪದಿಯನ್ನೆ 
ದ್ವಿಗುಣಿತಗೊಳಿಸಿದಾಗ ಚೌಪದಿಯಾಗುವುದು (ಸಂಕೋಥ. ೧೩೨). "ತ್ರಿಪದಿ' 
ಪರಾ. ೩. ಒಂದಂ ಬಗೆಯ ಪ್ರಾಕೃತದ ಪದ್ಮ. 
[ ಸಂ. ದ್ವಿಪದೀ] 
ದ್ವಿಪದೀಖಂಡ (ನಾ). ಹಾಡಲು ಅನುಕೂಲವಾಗಿರಂವ ಮಾತ್ರಾ 
ಪ್ರಧಾನವಾದ ಎರಡು ಸಾಲಿನ ಪದ್ಯ; ಬಿಡಿಪದ್ಯ ; p ಇದರಲ್ಲಿ 
ಹಲವಾರು ಭೇದಗಳಿವೆ. ಶ್ರೀ ಹರ್ಷನ ರತ್ನಾವಳೀನಾಟಿಕೆಯಲ್ಲಿ 
ಬರಂವ ದ್ವಿಪದೀಖಂಡದಲ್ಲಿ ಒಂದನೇ ಅಂಕದ ಹನ್ನೆರಡು ಮತ್ತು 
ಹದಿಮೂರನೆಯಂ ಪದ್ಯಗಳ ಒಂದೊಂದಂ ಸಾಲಿನಲ್ಲಿ ೨೬ ಮಾತ್ರೆ 
ಗಳಿವೆ ಕಲಾವತಿ, ಕನಕಾಂಗಿಯೆಂಬ ಚೇಟಿಯರಿರ್ವರುಂ ದ್ವಿಪದೀಖಂಡ 
ಮೆಂಬ ಪಾಡುಗಳಂ ಪಾಡುತ್ತೆ ಬಂದರ್‌ (ಮಿತ್ರಗೋ. ೯). [ಸಂ.] 
ದ್ವಿಪದ್ದಿಷ್ಟ (ನಾ). ಆನೆಯ ವೈರಿ; ಸಿಂಹ: ರುಂದ್ರದ್ವಿಪದ್ವಿಷ್ಟವಿಷ್ಟರ 
ವಿಶ್ರುಂತನನಾತ್ಮಕಾಂತನನುಪಾಂತೋದ್ಧಾಮ ಸೀಮಂತಿನೀಕರಚಾಮರೋ 
ತ್ಯರ ಮರುದ್ವಾಕೀರ್ಣಕರ್ಣುಬ್ಮನಂ ಸಾರ್ತಂದು (ಪುಷೃಪು. ೯-೦೦೮). 
[ದ್ವಿಪ + ದ್ವಿಷ್ಟ) 
ದ್ವಿಪಪತಿ (ನಾ). ಆನೆಗಳ ಒಡೆಯ; ಗಜೇಂದ್ರ : ದ್ವಿಪಪತಿಗೆ ದಂತಭಂಗಂ 
. ಅಪಮಾನಿಗೆ ಮಾನಭಂಗವಾದುದೆ ಮರಣಂ (ನೀತಿಸಾ. ೦೧೧). 
[ದ್ವಿಪ- ಪತ್ತಿ] 
ದ್ವಿಪಮಾರ್ಗ (ನಾ). ಆನೆಯಯ ಹಾದುಹೋಗಿರಂವ ದಾರಿ: ಅಪಗತ 
ಫಲತ್ವಮಂ ಭಗ್ನಪಾತಿತೋತ್ಸಾತ ವಿಧಿಯನೆಯ್ದಿದ ನೃಪರಿಂ ದ್ವಿಪಮಾರ್ಗ 
ಮೆಂತು ಹತಪಾದಪಂಗಳಿಂ ಭಯದಮಂತೆ ಭಯದಂ ಮಾರ್ಗಂ (ಶಾಂತಿಫು. 


೦೦-೧೫೮), [ದ್ವಿಪ * ಮಾರ್ಗ] 


ದ್ವಿಷರೂಪು 


ದ್ವಿಪರೂಪು (ನಾ). ಆನೆಯ ಆಕಾರ, - ಆಕೃತಿ: ವಶಿತೆ ಭೂತಿಯ 
ಉದರದಲ್ಲಿ ಗಜಮುಖನೆಂಬ ದನುಜ ಪುಟ್ಟಲ್ಕವಳು ದ್ವಿಪರೂಪ ಬಿಟ್ಟು 
ಮುನ್ನಿನ ತೆಆದಿ ತನ್ನೋಪನೆಡೆಗೆ ಪೋಗಲೈ (ಪ್ರೌಢಂ. ೧-೮). 
[ ದ್ವಿಪ + ರೂಪು] 
ದ್ವಿಪವಿಲಸಿತ (ಗಂ). ೧. ಎರಡು ವಜ್ರಾಯಂಧಗಳಿಂದ ಶೋಭಿಸುವ. 
೨. ಆನೆಯಂ ವಿಲಾಸದಿಂದ ಕೂಡಿದ. ೧, ೨: ಆ ವನಂ... ದ್ವಿಪ 
ವಿಲಸಿತಮಾಗಿಯುಮಗಣಿತವಜ್ರೋಪರಂಜಿತಮುಂ ವಿತತಕರಾರ್ಕೋಪ 
ಲಸಿತಪೆಮಾಗಿಯುಂ ಬಹುಲತಾರಾರಾಜಿತಮುಂ ತತತಾಪಸಸಮುಚ್ಚಯ 
ಮಾಗಿಯುಮಶೋಕಸಂಗತಮೆನಿಸಿರ್ದುದು (ರಾಜರೇ. ೫-೭೪ ವ). 
[ಸಂ. (ದ್ವಿ * ಪವಿ ಲಸಿತ) ; (ದ್ವಿಪ + ಎಲಸಿತ)] 
ದ್ವಿಪವೈರಿ (ನಾ). ಎ ದ್ವಿಪದ್ವಿಷ್ಟ ; ಉಪಶಮದಿಂದಾಸ್ತಿಕ್ಕದಿನುಪಾಸ್ತಿ 
ಸಂಯೋಗದಿಂ ದಯಾಳುತೆಯಿಂದಂ ದ್ವಿಪವೈರಿ ಬೆಳಗಂಗುಮ್ಮಘವಿಪಾಟನ 
ಪ್ರವಣಮನುಪಮಂ ಸಮ್ಮಕ್ತ್ವಂ (ವರ್ಧಮು. ೬-೨೫). [ದ್ವಿಪ- ವೈರಿ) 
ದ್ವಿಪಸ್ಕಂಥ (ನಾ). ಆನೆಯ ಹೆಗಲು, - ಭುಜ: ರದನಂಗಳ್‌ ನಾಲ್ಕ 
ಆಂದದ್ಭುತಮೆನಿಪ ಸಹಸ್ರದ್ವಿಪಸ್ಥಂಧದೊಳ್‌ ಪೂಡಿದ ವಿದ್ಯಾದೇವತಃ 
*ಿರ್ಧಿತರಧಮನತಿಕ್ಷೋಭದಿಂದೇಣಾ ಬಂದಂ (ಪಂರಾಮಾ, ೧೪-೧೨೯). 
[ ದ್ವಿಪ * ಸ್ಕಂಧ) 
ದ್ವಿಪಾದ (ನಾ). ಎರಡು ಪಾದಗಳು : ಮನುಜಂ ದ್ವಿಪಾದಪಶು ತಾನೆನಿಪ 


ವನುಂ .. . ಜಿನಮತಮನರ್ಥಿಯಿಂ ಕೇಳ್ವ ನರಂ ತಾಂ ಜೈನನೆನಿಸಿ 
ಪಂಡಿತನಕ್ಕುಂ (ಸಮಪ, ೩-೩೨). "ದ್ವಿಪಾದಶೀರ್ಷಾಸನ' ಪರಾ. 
[ದ್ವಿ * ಪಾದ] 


ದ್ವಿಪಾದಶೀರ್ಷಾಸನ (ನಾ). [ಯೋಗ] ಯೋಗಾಸನಗಳಲ್ಲಿ ಒಂದು 
ಭಂಗಿ; ಎರಡೂ ಕಾಲುಗಳನ್ನು ಮೇಲೆತ್ತಿ ಮಾಡಂವ ಶೀರ್ಷಾಸನದ 
ಒಂದು ಭಂಗಿ: ಮುಖ್ಯವಾದ ಕೆಲವು ಆಸನಗಳು :- ಅಷ್ಟವಿನ್ಮಾಸಗಳು 
೧. ಉತ್ತಾನಾಸನ . . . ೩೦. ದ್ವಿಪಾದಶೀರ್ಷಾಸನ (ಥಾರದ. ೦೬೭). 

[ ದ್ವಿಪಾದ + ಶೀರ್ಷಾಸನ ) 

ದ್ವಿಪಾದ, (ನಾ). ಎರಡು ಪಟ್ಟು ತಪ್ಪುದಂಡ ; ಇಮ್ಮಾಡಿ ತಪ್ಪುದಂಡ ; 
“ದ್ವಿಪಾದ್ಕಃ, ದ್ವಿಗ:ಣೋ ದಂಡಃ-ಎರಡರಷ್ಟು ದಂಡ ತೆಗೆದುಕೊಳ್ಳುವುದಕ್ಕೆ 
ಹೆಸರು, ದುಗುಣಿಜುಲ್ಮಾನೆ” (ಸಿದ್ಧಾಂತಿ. ೨೦೪. (ಸಂ.] 

ದ್ವಿಪಾರಿ (ನಾ), ಎ ದ್ವಿಪದ್ವಿಷ್ಟ : ದ್ವಿಪಾರಿಗುಣ್ಮುವ ರಸನಾಗ್ರಮಂ ಪುಲಿಗೆ 
ಕೈಯೆರಡಂ ನಿರ್ಮಿದೆತ್ತಿ ಪಂದಿಗೊಪ್ಪುವ ಮೊಳಕೈಯ ತೋರ್ಪರರೆಬರ್‌ 
ಬಿಯದರ್‌ ಸಲೆ ಸನ್ನೆವೇಂಟೆಯೊಳ್‌ (ರಾಜಕೇ. 8-೮೫). [ದ್ವಿಪ ಅರಿ) 

ದ್ವಿಪೆ (ನಾ). ಒಂದು ಬಗೆಯ ಗಿಡ ; ದೊಡ್ಡಕಣಿಗಿಲೆ ಗಿಡ ; “ದ್ವಿಪೆಯನ್ಮ 
ದಿಕೆ[ ಪಾಕಾಂ ಯುನ್ಮಧುಕೆ] ಪೆರ್ಗಣಿಗಿಲಸಿಪರ್ಣಿ” (ಮಂಗರಾ. ೪೨-೩೭). 

[?) 

ದ್ವಿಪೇಂದ್ರ (ನಾ). ಶ್ರೇಷ್ಠವಾದ ಆನೆ; ಗಜರಾಜ : ಯಾಮದ್ವಿಪೇಂದ್ರ 
ಪ್ರತಾನಕಟೋನ್ಮುಕ್ತಮದೌಘಕರ್ದಮಿತಕಾಂತಂ ರಾಜಗೇಹಾಜಿರಂ 
(ಕಂದ್ರಫು. ೦-೩೦) ; ಅನ್ನೆಗಮಾ ದ್ವಿಪೇಂದ್ರನುಂ ದಿನದಿನಂ ಮೊದಲಾಗಿ 
ನೀರಂ ಕುಡಿಯದೆ ಕವಳಂಗೊಳ್ಳದಿರ್ಪುದದಜ ಪರಿಚಾರಕಂ ಬಂದು 
ರಾಮಂಗೆ ಬಿನ್ನವಿಸಲ್‌ (ಪುಣ್ಕೂಸ್ರೆ. ೨-೮ ವ). 

[ದ್ವಿಪ + ಇಂದ್ರ] 

ದ್ವಿಪ್ರತಿ (ನಾ). ೧. ಎರಡು ಪ್ರತಿ : ದ್ವಿಪ್ರತಿಯಲ್ಲಿ ಪ್ರಾರ್ಥನಾಪತ್ರವನ್ನು 
ಹಾಕಬೇಕು (ಕೂರಿ). ೨. ವಲ ವಂತ್ತು ಅದರ ಎರಡನೆಯ ಪ್ರತಿ; 
ನಕಲು : ಸ್ಟೀರಿಯೋ ಮತ್ತು ಎಲೆಕ್ಟೋಫಲಕಗಳನ್ನು ಹಾಫ್‌ಟೋನ್‌ 
ಮತ್ತು ಲೈನ್‌ ಪಡಿಯಚ್ಚುಗಳನ್ನು ದ್ವಿಪ್ರತಿಗಳಿಂದು ಕರೆಯುವರು 
(ಮುದ್ರಕ, ೫೬). [ದ್ವಿ ಪ್ರತಿ] 


೪೧೬೧ 


[3 


ಶೆ! 


ಗಿ 


ತೇ 


40 


«6 


ದ್ವಿಮಾಸ 


ದ್ವಿಪ್ರಾಸ (ನಾ). [ಛಂದ] ಪದ್ಯದ ಪ್ರಶಿಸಾಲಿನಲ್ಲಿಯೂ ಮೊದಲ 
ಮತ್ತ ವಂರನೆಯಂ ಸ್ವರಗಳ ನಡುವೆ ಒಂದೇ ರೀತಿಯ ಎರಡಂ 
ವ್ಯಂಜನಗಳು ಸವಂವಾಗಿ ಬರಂವ ಪ್ರಾಸ; ಉದಾ:- ಅರಸರೊಳೆಲೆ 
ನೀಂ ಸರಸಮನರಸಿಯವೊಲಾಡ.ತಿರ್ಪೆ ನಿನಗಿದು ಗುಣಮೇ ಅರಸರ್‌ 
ಸರಸಮನಟ್‌ವರೆ ಸರಸಮನಾಡರಸರಲ್ಲದವರೊಳ್‌ ಮಗಳೇ (ಕವಿರಾ, 
೩-೨೩4): ದ್ವಿಪ್ರಾಸಂ ಸುಭಗಂ ದ್ವಂದ್ವಐಿಸಂ ಕಾವ್ಯರಚನೆ(ಗುಚಿ) 
ತ(ವೆಂ)[ನಿ]ಪ್ಪಾ ತ್ರಿಪ್ರಾಸಂ [ ಸಲೆಯಂತಾ ದಿಪ್ರುಸಂ] ಬೇಟ ನಾಲ್ಕು 
ತೆಜಿನಾಗಿರ್ಕುಂ (ಕವಿರಾ. ೩-34೨) ; ದ್ವಿಪ್ರಾಸಂ ಸುಭಗಂ ದ್ವಂದ್ವಪ್ರಾಸಂ 
ಕಾವ್ಯರಚನೆಗುಚಿತಮೆನಿಪ್ಪ ತ್ರಿಪ್ರಿಸಂ ಸಲೆಯಂತಾದಿಪ್ರಾಸಂ ಬೇಕ 
ನಾಲ್ಕು ತೆಜಿನಾಗಿರ್ಕು೧ (ಛಂದೋಂಬು, ೧-೪೬ ಅಡಿಪದ್ಯ). [ದ್ವಿ*ಪ್ರಾಸ] 
ದ್ವಿಭಂಗಿ (ನಾ). [ನಾಟ್ಯ] ದೇಹವು ಎರಡು ಕಡೆ ವಂಣಿದಿರುವುದಂ, - 
ಬಾಗಿರುವುದು ; ಅಂಗಭಂಗಿಗಳಲ್ಲಿ ಒಂದು : ದೇವತಾಮೂರ್ತಿಗಳ 
- ಸಮಭಂಗಿ, ದ್ವಿಭಂಗಿ, ತ್ರಿಭಂಗಿ ಮೊದಲಾದ ಅಂಗವಿನ್ಮಾಸಗಳ 
ವೈಖರಿಗಳನ್ನು ಸಕಾರಣವಾಗಿ ಚಿತ್ರಿಸಿದ್ದಾರೆ (ಭಾರದ. ೭೭). 
[ದ್ವಿ + ಭಂಗಿ] 
ದ್ವಿಭಾಗ (ನಾ). ಎರಡು ಸಮಭಾಗ. 'ದ್ವಿಭಾಗಿಸಂ' ಪರಾ. 
[ದ್ವಿ + ಭಾಗ] 
ದ್ವಿಭಾಗಿಸು (ಕ್ರಿ). ಎರಡಂ ಸಮಭಾಗವನ್ನಾಗಿ ಮಾಡಂ,-ಬೇರ್ಪಡಿಸಂ: 
ಒಂದೇ ಆದ ಅರ್ಧನಾರೀನಟೇಶ್ವರನನ್ನು ದ್ವಿಭುಗಿಸಿ ಈಶ್ವರ- ಪುರ್ವತಿಯ 
ರನ್ನಾಗಿ ಹುಟ್ಟಿಸಿದ ಮೇಲೆ ಅವರೆನ್ನು ಒಂದುಗೂಡಿಸುವ ರತಿ ಕಾಮರು 
ಬೇಕೇ ಬೇಕು (ಸಾಹಿಸ. ೧೪೩). [ದ್ವಿಭಾಗ + - ಇಸ್ಕು] 
ದ್ವಿಭಾಷಾಕ್ಷೇತ್ರ (ನಾ). ಯಾವುದಾದರೂ ಎರಡು ಭಾಷೆಗಳನ್ನು 
ಪ್ರಧಾನವಾಗಿ ಆಡುವ ಮಾತಾಗಿ ಉಪಯೋಗಿಸಂತ್ತಿರಂವ ಕ್ಷೇತ್ರ, 
ಸಂಗವಂಪ್ರದೇಶ; ಕೋಲಾರ, ಕಾಸರಗೋಡು, ಬೆಳಗಾವಿ ಇತ್ಯಾದಿ. 
[ಸಂ.] ` 
ದ್ವಿಭಾಷಾಚತುರ (ನಾ), ಎರಡು ಭಾಷೆಗಳಲ್ಲಿ ನೈಪುಣ್ಯ ಪಡೆದವನು ; 
ಕೇಶವನ ಇನ್ನೊಂದು ಸಮಸ್ಯೆಯೆಂದರೆ ಅಭಿವ್ಯಕ್ತಿಯ ಎಡಬಿಡಂಗಿತನ, 
ಅವನು ದ್ವಿಭಾಷಾಚತುರ (ಹೊಸಕ್ಲಿ. ೨೯೬). [ಸಂ.] 
ದ್ವಿಭಾಷಾವಲಯ (ನಾ). - ದ್ವಿಭಾಷಾಕ್ಷೇತ್ರ: ಕರ್ನಾಟಕ ದೇಶದಲ್ಲಿ 
ಬೆಳಗಾಂ ಮತ್ತು ಮಡಕಸಿರಾಗಳು ದ್ವಿಭಾಷುವಲಯಗಳು (ರೂಂ). [ಸಂ.) 
ದ್ವಿಭಾಷಿ (ನಾ). ೧. ಎರಡು ಭಾಷೆಗಳನ್ನು ಬಲ್ಲವನಂ. ೨, ಭಾಷಾಂತರ 
ಮಾಡಿ ಹೇಳುವವನು ; ದಂಬಾಷಿ : ಆದುದರಿಂದ ದ್ವಿಭಾಷಿಯಾಗಿದ್ದ 
ಸಿಪಾಯಿನ ಕಡೆ ಅವನೂ ತಿರೆಗಿದನು (ಮಲನಾ. ೧೦೩) ; ಎಷೊ ಲೀ ಸಲ 
ತಾನೇ ದ್ವಿಭಾಷಿಯಾಗಿ ಅವರೆದುರು ನಿಂತು ಮಾತಸಾಡಿದ್ದುಂಟು 
(ಜಯಂತ. ೩೨). [ ಸಂ. ದ್ವಿಭುಷಿನ್‌ ] 
ದ್ವಿಭಾಷಿತ್ವ (ನಾ). ಎರಡು ಭಾಷೆಗಳನ್ನು ಉಪಯೋಗಿಸುವುದಂ: 
ಈ ದ್ವಿಭುಷಿತ್ವದ ಪರಿಣಾಮವಾಗಿ ಪರ್ಜಿಭಾಷೆ ಪರಭಾಷೆಯ ಪದಗಳನ್ನು 
ವಿಪುಲವಾಗಿ ಪಡೆಯತೊಡಗಿದೆ (ದ್ರಾವಿವಿ. ೧೮೩). [ ಸಂ.) 
ದ್ವಿಮಾತ್ರ (ನಾ). [ಛಂದ] (ಉಚ್ಚಾರಣೆಗೆ) ಎರಡು ಮಾತ್ರೆಗಳಷ್ಟು 
ಕಾಲ ತೆಗೆದಂಕೊಳ್ಳುವುದಂ; ದೀರ್ಫಾಕ್ಷರ; ಗಂರು ; ಸ್ವರದೊಳಗ 
ಮೇಕಮಾತ್ರಾನಿರತಂ ಹ್ರಸ್ವಂ ದ್ವಿಮಾತ್ರಮಂತದು ದೀರ್ಫಂ (ಕಾವಾವ. 
00); ಸ್ವರ ವ್ಯಂಜನದಿನೇಕಮಾತ್ರಮಾದೊಡೆ ಹುಸ್ವಂ, ದ್ವಿಮಾತ್ರಮಾದೊಡೆ 
ದೀರ್ಫಂ. ತ್ರಿಮಾತ್ರಮಾದೊಡೆ ಪ್ಲುತಂ (ಕಮದ. ೧೦ ವೃತ್ತಿ). [ಸಂ.] 
ದ್ವಿಮಾಸ (ನಾ). ಎರಡು ತಿಂಗಳು : ತ್ರಿದಿನಕ್ಕೊರ್ಮೆ ಫಲಾದನಂ 
ನೆಗಳುದಾತಂಗೊಂದು ತಿಂಗಳ್‌ ದ್ವಿಮಾಸದೊಳಾಖಂ ದಿನಕೊರ್ಮೆ 
ತತ್ಸಳಚಯಾಹಾರೆಂ (ಕಲಕ. ೨-೯೯). [ದ್ವಿ + ಮಾಸ್ಯ] 


ದ್ವಿಮುಖ 


ಸ್ವಮುಖ (ಗಂ). ೧. ಎರಡು ವಯಖಗಳುಳ್ಳ. 

ಮುಖಗಳಿಂದ ಕೂಡಿದುದು:' ಸಂಖ್ಯಾವಾಚಿ ಸಮಾಸಕ್ಕೆ -ಏಕಾಂಗ, 
ದ್ವಿಮುಖ . . . ದಶವ್ಯಾಕರಣ-ಎಂದು ಸಮಾಸಮಾಗಲೊಡಂ (ಕಮದ. 
6೨ ಪ್ರಯೋ). ೩. ಇಬ್ಬಗೆಯಾದುದಂ; ಎರಡು ವಿಧವಾದುದಂ: 


ಮಾನವನ ಜೀವನದ ಹೋರಾಟ ದ್ವಿಮುಖ-ಬದುತುವ ಸಲುವಾಗಿಯೇ 


(ನಾ). ೨. ಎರಡು: 


೪೧೬೨ 


ಹೋರಾಟವೊಂದು ; ಉತ್ತಮ ಆದರ್ಶಸಾಧನೆಗೂಗಿ ನಡೆಯುವ ಹೋರಾಟ: 


ವೊಂದು (ಖುಕ್ಳಾರ. ೧ ಏಳೆ). ೪. ಎರಡಂ ತಲೆಯ ಹಾವು; 
ಇರ್ತಲೆಹಾವು : " ದ್ವಿಮುಖಮಹಿರಣಿಯೆನಲ್ಕಿರ್ತಲೆಗನಕ್ಕು 
006-೨). [ದ್ವಿ ಮುಖ) | 

ದ್ವಿಮುಖ (ನಾ). ಎರಡು ಬಗೆಯಾಗಿರುವುದಂ : ಕುವಿಭಾಷೆ ಒರಿಯಾ 
ಮತ್ತು ತೆಲುಗುಭಾಷೆಗಳ ಗಡಿಯ ನಡುವೆ ದ್ವಿಮುಖಿಯಾದ ಪ್ರಭಾವಕ್ಕೆ 
ಒಳಗಾಗಿ ಬಾಳುತ್ತಿದೆ (ದ್ರಾವಿವಿ. ೧೭೦), [ಸಂ. ದ್ವಿ ಮುಖಿ: 

ದ್ವಿಯಾಮ (ನಾ). ಎರಡು ಜುವ,-ಯಾವಂ : ದೂಜಾವಂ, ಮಜಾವಂ, 
ದ್ವಿಯಾಮಂ (ಶದ್ದಾನು. ೩೭೭ ಪ್ರಯೋ). [ಸಂ.] 

ದ್ವಿರದ (ಗು). ೧. ಎರಡು ಹಲ್ಲುಗಳನ್ನೂ ಹೊಂದಿದ ; ಎರಡು ದಂತ 
ಗಳಿಂದ ಕೂಡಿದ. (ನಾ). ೨. ಆನೆ; ಗಜ: “ವಾತಂಗಃ, ದ್ವಿರದಃ 

. ಸಿಂಧುರಃ _- ಈ ೧೪ ಆನೆಯ ಪೆಸರ್‌” (ಹೆಲಯ. ೩೬-೬೦) ; ವನ್ಶೆ 

ಗಂಥದ್ವಿರದವೆ ಕೊಳನಂ ಪೊಕ್ಕವೋಲ ಕಾದಿ ತೋರ್ಪೆಂ (ಪಂಪಭಾ. 
೧೧-೮೭): ಸಿಂಹಹಸ್ತಾವಲಂಬದ್ವಿರಹಪಂಬೋಲಿರ್ದೆನೀ ಮಾಯೆಯ ಮುಖ 
ದೆಡೆಯೊಳ್‌ (ಕಕ್ಪಾಶ. ೨೬); ಹರಿದುದಗ್ಗದ ಸುಪ್ರತೀಕ ದ್ವಿರದ (ಕುವ್ಯಾದ್ರೋ. 
೪-೭೭). [ಸಂ.7 

ದ್ವಿರದಕರ (ನಾ). ಆನೆಯ ಸೊಂಡಿಲು : ಕರಮೆಂಬುದು (ದ್ವಿರದಕರಂ) 
ಪರಿಭ:ವಿಪುದಿಂತಿದಂ ಪ್ರಯೋಗಾಂತರದಿಂ (ವಸ್ಮುಕೋ. ೧೩೫-೧೦೨). 

[ ದ್ವಿರದ + ಕರ್ಯ 

ದ್ವಿರದಘಟಾಳಿ (ನಾ), ದ್ವಿಪಘಟಾಳಿ: ದ್ವಿರದಘಟಾಳಿಯೊತ್ತರದಿ ಪಾಯ್ವೆಡೆ 
ಯೊಳ್ನದಿ ಸೇತುಗಟ್ಟಿದಂತಿರೆ (ತ್ರಿ ಪುವಿ. ೨೪-೨೮೪) [ದ್ವಿರದ ೬ ಫಟಾಳಿ) 

ದ್ವಿರದಘಟೆ (ನಾ). -ದ್ವಿಪಘಟಾಳಿ : ವಜ್ರುಯುಂಧಾಂಕಂ ದ್ವಿರದಘಟೆಯಂ 

. ಸಮರದೊಳೋರಂತೆ ಮಾಲಾಂತು ಗೆಲ್ವಂ (ಸುಕುಮಾ. ೭-೪). 
[ದ್ವಿರದ * ಘಟೆ] 

ದ್ವಿರದಾನನ (ನು). ಆನೆಯ ಮುಖವುಳ್ಳವನಂ ; ಗಣಪತಿ ; ಗಜಾನನ : 
ಹಟ್ಟ ದರಾಜಿಚುಂಬಿತಕಪೋಲಯುಗಂ ದ್ವಿರದಾನನಂ . , , ನಮಗೀಗೆ 
ಮನೋರಥಂಗಳಂ (ಪಂಕತಂ. ೨೭೨-೧೮). [ದ್ವಿರದ + ಆನಸ] 

ದ್ವಿರದಾರೋಹ (ನಾ). ಆನೆಯನ್ನು ಏರುವವನಂ; ಮಾವುತ : ದ್ವಿರ 
ದಾರೋಹಂ ಯುದ ೋದ್ಮುರಮನನಾಧೋರಣಂ ನಿಷಾದಿಯೆನಿಕ್ಕುಂ 
(ವಸ್ಮುಕೋ. 69-0೧). [ದ್ವಿರದ * ಆರೋಹ) 

ದ್ವಿರದಾರೋಹಕ (ನಾ). ಎ ದ್ವಿರದಾಶೋಹ : ದ್ವಿರದಾರೋಹಕ ವಾಜಿ 
ವಾಹಕ ವರೂಥಾರೂಢ ಭೂಪಾಲ ಕಿನ್ನರೆಯಾತಾಂಕುಶ ಖಾತ ಖಡ್ಗ 
ಖರ ಕಾಂಡಾನೇಕಶಸ್ವ್ರಾಂಶುವುಂ ಸ್ಫುರಿತಾಂಗಾಭರಣಾಂಶುವುಂ ಭುವನೆಮಂ 
ಜ್ಕೋತಿರ್ಮಯಂ ವಣಡೆ (ಮಹಾನೇ, ೧೧-೦೧೦). 

[ ದ್ವಿರದ +. ಆರೋಹಕ ] 

ದ್ವಿರದಾರೋಹಣ (ನಾ). ಆನೆಯನಶ್ನಿ ಏರುವಿಕೆ ; ಆನೆಸವಾರಿ : ದ್ವಿರ 

ದಾರೋಹಣ ಯೋಗ್ಯವೀಥಿ ಹಯವೈಹಾಳಿ ಪ್ರದೇಶಂ (ಪುಷ್ಪಪು. ೪-೩೪). 
[ದ್ವಿರದ * ಆರೋಹಣ 1 

ದ್ವಿರದಾಸ್ಯ (ನಾ). ಎ ದ್ವಿರದಾನನ : ಈ ಮಹಾಪುರುಷು. . . ಕ್ರೌಂಚಾ 

ರಾತಿಯಾಗಿಯುಂ ಷಣ್ಮುಖನಲ್ತು ಪರಶುಧರನಾಗಿಯುಂ ದ್ವಿರದಾಸ್ಯನಲ್ತು 

(ದ್ವಿರದ * ಆಸ್ಕ) 


” (ಮಂಗರಾ. 


(ಬಗವಿ, ೮-೧೦ ವ). 


1% 


[ 


| ದ್ವಿರದೇಂದ್ರ (ನಾ 


ದ್ವಿರೂಪ 


)- ಶ್ರೇಷ್ಠವಾದ ಆನೆ; ಗಜರಾಜ; ಗಜೇಂದ್ರ: ದ್ವಿರ 
ದೇಂದ್ರಸ್ಕಂಧಮಂ ರುಗ್ಮಿಣಿಯೊಡನೊಲವಿಂದೇಖಶ ಲೀಲೆಯಿಂ 
ಬಂದು ಪೊಕ್ಕಂ ಪುರಮಂ (ಮಹಾನೇ, ಆ ದ್ವಿರದೇಂದ್ರಂ 
ಮೂಜು:ದಿನಂಬರಂ ನಿರಾಹಾರನಾಗಿರಲ್‌ (ಪ್ರಣ್ಕಾಸ್ತ. ೨-೮ ವ). 

[ ದ್ವಿರದ + ಇಂದ್ರ ] 

ದ್ವಿರಸನ (ನಾ). ೧. ಎರಡು ನಾಲಗೆಯುಳ್ಳುದು; ಹಾವು; ನಾಗ: 
“ವಿಷಧರಃ, ದಂದಶೂಕಃ . . . ದ್ವಿರಸನಃ, ಇದತ. ದರ್ವೀಕರಃ, 
ದೃಕ್‌ಛ್ರುತೀ, Weds Hee ರ್‌"(ಹಲಾಯು, ೧೨೫-೧೮). 
೨. ನಾಗದೇವತೆ: ದ್ವಿರಸನರಟಿಕ್ಕಿ ದರ್‌ ಕೆಟಗೆ ಮೇಗೆ ದಿವೌಕಸರುಳ್ಳಿದರ್‌ 
(ಮಹಾನೇ, ೧೨-೪). ೩. ಆಡಿದ ಮಾತಿಗೆ ತಪ್ಪುವವನು ; ವಂಚಕ. 
೧, ೩: ಆಪದಸ್ಥಂ ವಿಷವಕ್ತಕಂ ದ್ವಿರಸನಂ ಮಿತ್ರದ್ವಿಷಂ ವಕ್ರಗಾಮಿ 
ಪರೋಪದ್ರವಕಾರಿ ದುಷ್ಟಮತಿ ಛಿದ್ರಾನ್ವೇಷಿ ಎನೆ ಪಾವಂ 
ಪೋಲು ಲೋಕಕ್ಕೆ ವರ್ತಿಪ ದುರ್ನ್ವೋದ£ ರ್ಬೋಧ 3ನನುಗ್ರನಂ 
ತಪಸಿಯೆಂಬರ್ಮೂಢರೀ ಲೋಕದೋಳ್‌ (ಸಮಪ. ೧೪-೧೪). [೫0.7 

ದ್ವಿರಸನಬಾಣ (ನಾ). ಹಾವಿನ ಮಂತ್ರವನ್ನು ಅಭಿಮಂತ್ರಿಸಿ ಪ್ರಯೋ 
ಗಿಸುವ ಅಸ್ತ್ರ ; ಸರ್ಪಾಸ್ತ್ರ : ದ್ವಿರಸನಬ:ಣಂ ವಿಜಯನ ಗರುತ್ಮಶರದಿಂದೆ 
ಸುಚ್ಚುನುಜ್‌ಯಪ್ಪುದುಂ (ಮಹಾನೇ. ೧೨-೨೩೨), [ ದ್ವಿರಸನೆ + ಬಾಣ] 

ದ್ವಿರಾಷ್ಟ್ರವ್ಯಾಪಾರ (ನಾ). ಎರಡು ದೇಶಗಳ ನಡುವಿನ ಪರಸ್ಪಂ 
ಮಾರಾಟ, ಕೊಳ್ಳಾಟ; ಅಂತರ ರಾಷ್ಟ್ರಿ €ಯ ವ್ಯಾಪಾರ: ರಕ್ಷಣಾಸುಂಕ, 


೭-೪೦) ; 


(Protective Tarif), ವಿನಿಮಯ ಯಹತೋಟಿ . . - ದ್ವಿರಾಷ್ಟ್ರವ್ಯಾಪಾಶ 
(8118668781 Trade), ಹಾಗು ವಿನಿಮಯ ಒಪ್ಪಂದಗಳು (ಅಂತಸೆಂ. ೯). 
[ದಿ ರಾಷ್ಟ್ರ + ವ್ಯಾಪಾರ) 


ದ್ವಿರುಕ್ತಿ (ನಾ). ೧. [ವ್ಯಾಕ]ಒಂದು ವರ್ಣ ಅಥವಾ ಒಂದು ಪದವನ್ನು 
ಎರಡು ಸಲ ಉಚ್ಚ ರಿಸುವಿಕೆ : ಹೀಗೆ ಒಂದು ವಿಶೇಷವಾದ ಅರ್ಥವನ್ನು 
ಸೂಚಿಸುವುದಕ್ಕಾಗಿ ಪದವನ್ನು ಎರಡು ಬಾರಿ ಪ್ರಯೋಗಿಸುವುದಕ್ಕೆ ದ್ವಿರೆಕ್ತಿ 
ಎಂದು ಹೆಸರು (ಮಧ್ಯಮ. ೧೯೦) ; ದ್ವಿರುಕ್ತಿ (೧) ದೂರ, ಸಾಮಿಪ್ಯ. 
ಬುಧೆ ಇವು ಮೊದಲಾದ ಅರ್ಥಗಳು ತೋರುವಲ್ಲಿ ಒಂದೇ ಪದವನ್ನು 
ಅನೇಕಾವೃತ್ತಿ ಪ್ರಯೋಗಿಸುವರು (ಕ್ಕ ಏಡಿ. ೬೦), ೨. ಒತ್ತಕ್ಷರ ; ದ್ವಿತ್ವ : 
ಸ್ವರಮಾದಿಯಪ್ಪ ವವು ಮುಂತಿರೆ ದೀರ್ಫ್ಛಂ ಮೊದಲೊಳಗುರುಗಕ್ಕುಂ 
ತದವಾಂತರದೊಳ್‌ ಣಟಳನತಂಗಳ್‌ ದೆರೆಕೊಳೆ ತಳೆಗುಂ ದ್ವಿರುಕ್ತಿಯಂ 
ಬಹುಳತೆಯಿಂ (ಕಾವ್ಯಾವ. ೨೧೪) ; ಅತ್ವಂ ಎ ದ್ವಿರುಕ್ತಿಯಾದ ನಡು ಕಡೆ 
ಎಂಬ ಶಬ್ದಂಗಳ ಮೊದಲ ಪದದ ಕಡೆಗೆ ಅಕಾರೆಂ . . . ಬರ್ಪೆದು 
(ಶಮದೆ. ೧೯೩ ಟೀಕೆ). 
ದ್ವಿರುಕ್ತಿಕಾರ್ಯ ಇ ವೀಪ್ಸೆ ಮತ್ತು ಅನುಕರಣ- ಇವುಗಳಲ್ಲಿ ಬರುವ 
ದ್ವಿರುಕ್ತಿಯ ಸ ಶೈರೂಪದಲ್ಲಿ ಉಂಟಾಗಂವ ವ್ಯತ್ಯಾಸ. - ಬದಲಾವಣೆ ಕ 
ದ್ವಿರುಕ್ತಿಕಾರ್ಯಗಳು : ೨1) ದ್ವಿರುಕ್ತಿಯಲ್ಲಿ ಪ್ರಾರಂಭದ ತುದಿ ಮೊದಲ್‌ 
ಶೆಬ್ದಗಳಿಗೆ ತುತ್ತ ಮೊತ್ತ ಎಂದೂ ಕಡೆ ನಡು ಶಬ್ದಗಳಿಗೆ ಕಟ್ಟ ನಟ್ಟ 
ಎಂದೂ ರೂಪಗಳು ಬರುವುವು. ಉದಾ :-ತುತ್ತ ತುದಿ, ಮೊತ್ತಮೊದಲ, 
ಕಟ್ಟಕಡೆ, ನಟ್ಟನಡು (ಕೈಪಿಡಿ. ೬೦). [ ಸಂ.] 
ದ್ವಿರೂಢೆ (ನಾ). ಎರಡು ಸಲ ಮದುವೆಯಾದ ಹೆಂಗಸು. 
[ ಸಂ. ದ್ವಿರೊಢಾ] 
ದ್ವಿರೂಪ (ನಾ). ೧. ಎರಡು ಆಕಾರ, - ಸ್ವ ರೂಪ : ದರಹಾಸನಿಭಾಸಿತೆ 
ವಕೆ ಫೈ ಶೋಭೆಯ ನೆವದಿಂದೆ ಚಂವ್ರವಳಯಂ ದತ್ತ ನಿಶಂ ದ್ವಿರೊಪ ಮಂ 
(ಚಂದ್ರಪ್ಪ. ೨. ಎರಡು ರೂಪವುಳ್ಳುದು: ದ್ವಿರೂಪ- 
ಬಹುರೊಪತ್ವ . ಹವಳದ ನಿರ್ಮಾಣ - ಇವೆಲ್ಲವೂ ಈ ವಂಶದ 
ವಿಶೇಷ ಲಕ್ಷಣಗಳು (ಪ್ರಾಣಿಶಾ. ೧೩೨). [ಸಂ.) 


೨-೧೯). 


ದ್ವಿರೇಫ 


ದ್ವಿರೇಘ (ನಾ). ಭ್ರವಂರ ಎಂಬ ತನ್ನ ಹೆಸರಿನಲ್ಲಿ ಎರಡು ರಕಾರ 
ಗಳನ್ನುಳ್ಳ ಕೀಟ; ತುಂಬಿ: “ಮಧುಕರಃ . . . ಅಳೀ, ದ್ವಿರೇಫಃ - 
ಈ ೧೩ ತುಂಬಿ” (ಹಲಾಯು. ೪೩-೧೦೧) ; “ಅಳಿ ಚಂಚರೀಕಮಿಂದಿಂದಿರಂ 
ತುಂಬಿ, , . ಶಿಳೀಮುಖಮದಳಿನಂ ದ್ವಿರೇಫಮದು ... ಭ್ರಮರಮಕ್ಕುಂ” 
(ಮಂಗಾ. ೫೨-೧೦) ; ಸರೆಸಿಜಮೋ ಮೊಗಮೋ ಮೇಣ್ಣಿರೇಫಮೋ 
ಲೋಲನಯನಯುಗಮೋ ಮನದೊಳ್ಳಿರಿದುಂ ಸಂಶಯಂ (ಕವಿಂ. 
೩-೭೦) ; ಸಿರಿಸದ ಪೂಮಾಲೆಗಳಂ ದ್ವಿರೇಫಮಾಲೆಗಳ ಬಳಸಿದಂತಿಕ್ಕಿದಳಾ 
ತರುಣಿಯ ವಮಂ:ಂಗೈಗಳೆೊಳಂ ಹರಿನೀಲದ ಪಿಂಡುಗಂಕಣಂಗಳನಾಗಳ್‌ 
(ಬಾಧಪು. ೦೧-೫೯) ; ತ್ರಾಹಿ. ಗಿರಿಜಾನನಾಂಭೋಜಮಗ್ನಮಾದ್ಯದ್ವಿರೇಫಿ 
(ಉದೃದೇ. ೩-೩೧). [ ಸಂ.7 

ದ್ವಿರೇಫಕುಳ (ನಾ). ತುಂಬಿಗಳ ಗುಂಪು; ಭ್ರವಂರಗಳ ಸಮೂಹ : 
ಅಲರೆ ತೊಂಗಲ ಮೇಲೆ ಗಾವರಿಪ ದ್ವಿರೇಫಕುಳೆಂಗಳಿಂ (ಹಾಲಾಸ್ಯೆ. ೧-೧೧-೪). 

[ ದ್ವಿರೇಫ + ಕುಳ್ಳ (ಎಕುಲ)) 

ದ್ವಿರೇಫತತಿ (ನಾ). 2 ದ್ವಿರೇಫಕುಳ : ನಿಜಶರೀರಸೌರಭಕೆ ಸೋಲ್ತು 

ತದ್ವ್ಯಾಜದಿಂ ದ್ವಿರೇಫತತಿ ಚಾಪದಿಂ ತೊಲಗೆ (ಮಲ್ಲಿಪು- ೧೪-೨೮೩). 
[ ದ್ವಿರೇಫ* ತತ್ತಿ] 

ದ್ವಿರೇಫಾಳಿ (ನಾ). ಎ ದ್ವಿರೇಫತತಿ : ಶಾಳಿವನಗಂಧಾಂಧದ್ವಿರೇಫಾಳಿ ಕಣ್ಣೊ 
ಇಿಸಿತ್ತು (ಪಂಪಠಾ. ೭-೭೦). ([ದ್ವಿರೇಫ 4 ಆಳಿ ( ಎ ಆಲ)] 

ದ್ವಿರ್ಭಾವ (ನಾ). [ವ್ಯಾಕ] ಒತ್ತಕ್ಷರ ; ದ್ವಿತ್ವ: ಅರ್ಪ, ಕ್ಷುತ್‌... 


ವಾಕ್‌ - ಇವು ಮೊದಲಾದುವರ್ಕೆ ಉತ ಶಂ ಬೆರೆಸಿ ದ್ವಿರ್ಭುವಮಾಗಿ ಅಪ್ಪು, 


ಕ್ಷುತ್ತು - ಎಂಬಂತಾದೊಡ೦ (ಕಮದ. ೮೬ ಪ್ರಯೋ); ಅಕಾರಾಂತ 


ನಪುಂಸಕಲಿಂಗದ ಏಕವಚನದಲ್ಲಿ ಬರುವ *ಕೆ' ಕಾರಕ್ಕೆ ವಿಕಲ್ಪವಗಿ, 


ದ್ವಿರ್ಭಾವವೂ ಇದೆ - "ಮರಕ್ಕೆ' ಎಂಬಂತೆ (ಸಂಶೋಧ. ೬೦). [ಸಂ.] 

ದ್ವಿಲಿಪಿ (ನಾ). ಎರಡು ಬಗೆಯ ಲಿಪಿ: ಈ ನಿಯಮಕ್ಕೆ ಬಾಧೆ ತರುವ 
ಮತ್ತೊಂದು ಅಂಶವೆಂದರೆ ಭಿನ್ನಲಿಪಿಗಳನ್ನು ಬಳಸುವ ಮತ್ತು ಭಿನ್ನಭಾಷೆ 
ಗಳನ್ನು ಆಡುವ ಪ್ರಾಂತ್ಯಗಳ ಗಡಿಗಳ ಉದ್ದಕ್ಕೂ ಎಡೆಬಿಡದೆ ಇರುವ 
ದ್ವಿಭಾಷಾ, ದ್ವಿಲಿಪಿವಲಯಗಳು (ಭಾರದ. ೩a). [ದ್ವಿ ಲಿಏ) 

ದ್ವಿವಚನ (ನಾ). (ವ್ಯಾಕ] ಎರಡು ಸಂಖ್ಯೆಯ ವಸ್ತು, ವ್ಯಕ್ತಿ 
ಮುಂತಾದುವುಗಳನ್ನು ಸೂಚಿಸುವ ಶಬ್ದರೂಪ : ಪ್ರಮಾಣಾಂತರ 
ಸಂಖ್ಯಾನಿವೃತ್ತ್ಯರ್ಥಂ ದ್ವಿವಚನನಿರ್ದೇಶಂ ಪ್ರವಪಣಕ್ಕೆ ಮಾಡೆಪಟ್ಟುತ್ತು 
(ಜತ್ತೆ ಪ್ರ. 84); ಸ್ವೀಕಾರ್ಯಂ ಕನ್ನಡದೊಳಗೇಕ ಬಹುತ್ವಂ ದ್ವಿವಚನ 
ಮುಚಿತದೆ ಬರ್ಕುಂ (ಿಮದ. ೯9) ; ಫಿಜಿಯನ್‌ ಎಂಬ ಭಾಷೆಯಲ್ಲಿ 
ಏಕವಚನ, ದ್ವಿವಚನ, ಶ್ರಿವಚನ ಮತ್ತು ಬಹುವಚನವೆಂಬ ನಾಲ್ಕು ಬಗೆಯ 
ವಚನಗಳಿವೆ (ದ್ರಾವಿವಿ. ೨೭೫). [ಸಂ.] 

ದ್ವಿವಪ್ತೃ (ನಾ). ಮಲತಂದೆ ; ಬಲತಂದೆ : “ಬಲದಂದೆ ದ್ವಿವಪ್ತೃವಕ್ಕುಂ" 
(ಮಂಗಂ3. ೯೨-೧೨). [ಸಂ.] 

ದ್ವಿವಾರಂ (ಅ). ಎರಡುಸಲ ; ಎರಡು ಬಾರಿ: ಮತ್ತಂ ತದವಗುಹನದಿಂ 
_ದ್ವಿವಾರಮ ಯೇ ಪುಟ್ಟಿ ಪಂಚತ್ವಮನೆಯ್ದಿ (ಪಸಾರ. ೩೪೬). [0.7 

ದ್ವಿವಿಧ (ನಾ). ಎರಡು ಪ್ರಕಾರ: ನಿನ್ನ ಬೆಸಗೊಂಡ ತತ್ವಮುಂ 
ಹೇಯೋಪಾದೇಯರೂಪದಿಂ ದ್ವಿವಿಧಮಕ್ಕುಂ (ಆದಿಪು. ೧೦-೬೧ ವ). ` 

(ದ್ವಿ * ವಿಧ) 

ದ್ವಿವೇದನೀಯ (ನಾ). (ಜೈನ] ಆತ್ಮನಿಗೆ ಸುಖ ಅಥವಾ ದಂಃಖ 
ವನ್ನುಂಟುಮಾಡುವ, ಸಾತಾವೇ ದನೀಯಂ ಮತ್ತು ಅಸಾತಾ 
ವೇದನೀಯ ಎಂಬ ಎರಡು ವಿಧವಾದ ಕರ್ಮಪ್ರಕೃತಿ ; ೧ ಜೀವನಿಗೆ 
ನುಖಾನುಭವವನ್ನುಂಟುಮಾಡುವ ಕರ್ಮೋದಯ ಸಾತಾವೇದ 
ನೀಯ,ದಂಃಖಕ್ಕೆಕಾರಣವಾದ ಕರ್ಮೋದಯ ಅಸಾತಾವೇದನೀಯ: 


೪೧೬೩ 


ದ್ವಿಷತ್ಸೇನೆ 


ಪಂಚಜ್ಞಾನಾವರೆಣಂಗಳುಂ ದ್ವಿವೇದನೀಯಂಗಳುಂ ಅಷ್ಟಾವಿಂಶತಿ 
ಮೋಹನೀಯಂಗಳುಂ ಸತ್ವಪ್ರಕೃತಿಗಳೆ:ದುತ್ತರಪ್ರಕೃತಿಗಳು 
ಶ್ರೀವೀತರಾಗಸರ್ವಜ್ಞರಿಂದಂ ನಿರೂಪಿಸಲ್ಪಟ್ಟುವು (ಗೊಮ್ಮುಸಾ. ೬-೮). 
[ದ್ವಿ * ವೇದನೀಯ) 

ದ್ವಿವ್ಯಕ್ತಿತ್ವ (ನಾ). ಎರಡು ವಿಧವಾದ ವ್ಯಕ್ತಿತ್ವ ; ದ್ವಿವಂಖ ವ್ಯಕ್ತಿತ್ವ : 
ಹಾಗೆ ಮಾಡಲು ಯತ್ನಿಸಿದರೂ ದ್ವಿವ್ಯಕ್ತಿತ್ವವು ಹೆಚ್ಚು ದಿನ ಬಾಳಲಾರದು 
(ಧರ್ಮಶ್ರೀ, ೨೭೪). [ ದ್ವಿ + ವ್ಯಕ್ತಿತ್ವ) 

ದ್ವಿಶಾಲಾಲಯ (ನಾ), ಎರಡು ಅಂತಸ್ತಿನ ಮನೆ: ತದ್ಗುರು . . . 
ದ್ವಿಶರೀರೆರಾಶಿಯೊಳಿರಲ್ಯಕ್ಕುಂ ದ್ವಿಶಾಲಾಲಯಂ (ಜಾತತಿ. ೪-೦೪). 

[ ಸಂ.] 

ದ್ವಿಶಿಖರ (ನಾ). ೧. ಒಂದು ಪರ್ವತದ ಹೆಸರು: ಶೈಲೇಂದ್ರ ದ್ವಿಶಿಖರ 
. « . ಹಿಮಾದ್ರಿಗಳೆಂಬ ದಶಳುಲಪರ್ವತಂಗಳೇ ಪೂರ್ಮೋಕ್ತ ಗಂಧಮಾದನ 
ವೆಂಬ ಕೀಲಕಪರ್ವತಕ್ಕೆ ತೆಂಕಣದಿಕ್ಕಿ ನಲ್ಲಿಹವು (ವಿವೇಕ. ೨೦೩). ೨. [ನಾಟ್ಯ] 
ಎರಡು ಶಿಖರಹಸ್ತಗಳನ್ನು ಕೂಡಿಸಿ ಹಿಡಿಯುವುದು; p “ಮತ್ತೊ 
ಬ್ಬರನ್ನು  ಶಪಿಸಂವುದಂ, ಚಿಟುಕುಮುರಿಯಂವುದಂ, ಸ್ತೀಯಂರ ಜಗಳ, 
"ಇಲ್ಲ' ಎನ್ನುವುದು ಇವುಗಳನ್ನು ತೋರಿಸುವಾಗ” (ಉಸ್ಕರಂ. ೨೪೬ 
ಗದ್ಯಾನುವಾದ) ; ದ್ವಿಶಿಖರ - ಎರಡುಂ ಶಿಖರಕರಂಗಳ* ಸರಿಯಾಗೊಂದಲ್ಲೆ 
ಸಂಯುತಂಗಳೊಳಧಿಕಂ ತರುಣೀ ದ್ವಯಶಿಖರಾಖ್ಯಂ ಏರಿದುಂ ಶಾಪಿಸುವ 
ಚಿಟುಕುಮುರಿವಿನಿತಟೊಳಂ (ಲಾಸ್ಕರಂ. ೨-೮೦). [ದ್ವಿ ಶಿಖರ) 

ದ್ವಿಶಿರ (ನಾ). ಎರಡು ತಲೆಗಳನ್ನು ಹೊಂದಿರಂವುದಂ ; ಭೇರಂಂಡಪಕ್ಷಿ : 
ಪಸಿದೆಯ್ತಂದುಣ್ಣುದಾ ಪೆಣ್ಣುಲಿಯ ಮೊಲೆಯನಲ್ಲಿರ್ದ ಸಾರಂಗಶಾಬಂ 
ದ್ವಿಶಿರಂ ತಾಯ್ದಪ್ಪಿ ಪಾಯ್ದೆಂಟಡಿಗೆ ಕುಟುಕನೊಲ್ಹೂಡುಗುಂ (ಕಬಕ. 
೨-೬೩). [ದ್ವಿ ಶಿರ್ಕ) 

ದ್ವಿಷ (ನಾ). ಹಗೆ; ಶತ್ರು: “ಅರಿ ವಿರೋಧಿ . . . ದ್ವಿಷಂ ಶಾತ್ರವ 
ನರಾತಿಯಾಪ್ರತ್ಕನೀಕಂ ಪರಿಪಂಥಿಯೆನಲು ಹೆಗೆಯಕ್ಕು” (ಮಂಗರಾ. 
6೬-೨೯) ; ಬಲಸಂಪನ್ನೆಂ ದ್ವಿಪ(ಷ್ತನಂ ರಣದೊಳ್‌ ಭಿನ್ನರಥಂ ವಕಾಡಿ 
ಪಿಡಿದು ತಂದೆನೆಗಿತ್ತಂ (ಬಂಹರಿ. ೫-೩೧). [ಸಂ.] 

ದ್ವಿಷಜ್ಹನ (ನಾ). ಹಗೆಯಾದ ಜನ; ವೈರಿಜನ ; ಶತ್ರುಜನ: ಶ್ರೀ 
ಶೀಲಭದ)ಂ ದ್ವಿಷಜ್ಜನದುಭ೯ರೆಗಜಾಂಕುಶಂ ಸುಜನರತ್ನಂ ತಾನೆನಲ್ಕೇಂ 
ಕೃತಾರ್ಥನೊ . . . ಶ್ರೀಧರಂ (ಜಾತತಿ. ೧-೫). [ಸಂ.] 

ದ್ವಿಷಜ್ಚಾತ(ನಾ). ೧. ಶತ್ರುವಿನಿಂದಂಂಟಾದಂದು. ೨. ಶತ್ರುವಿನ ಮಗ: 
ದ್ವಿಷಜ್ಞಾತಂ ಚೂತಂ ಪಿತೃವನಮದಾಯ್ತಂಬುಜವನಂ ವಿಷಖದಾಯಂ 
ಕಾಯಂ ವನಿತೆಗವನಿಂ ಚಿತ್ತಭವನಿಂ (ಲೀಲಾವ. ೩-೮೩೫. [ಸಂ.] 

ದ್ವಿಷತೆ (ನಾ). ಹಗೆತನ; ಶತ್ರುತ್ವ: ಹುಸಿ ಪರದ್ರೋಹವು ಪರಸ್ತ್ರೀ 
ವೃಸನಪೇಯವಸೂಯೆ ಮಾನ್ಯದ್ವಿಷತೆ ಪತಿತಸಮೇತಮತ್ಮಸ್ತುತಿಯೆ 
ನಿಪ್ಪಿವನು ಬಿಸುಟು ತದ್ವಿಪರೀತದಲಿ ವರ್ತಿಸುವನವನೇ ರಾಯನು 
(ಕುವ್ಮಾಉ. ೩-೭೦). [ ಸಂ. ದ್ವಿಷತಾ] 

ದ್ವಿಷತ್ತು (ನಾ). ಶತ್ರು; ವೈರಿ: “ಅಭಿಯಾತಿಃ, ಅರಾತಿಃ. ಅಮಿತ್ರಂ. 
ರಿಪುಃ, ಪ್ರತಿಪಕ್ಷಃ, ವಿಪಕ್ಷಃ, ವಿರೋಧೀ, ಅರಿಃ, ಅಹಿತಃ, ಅಸಹನಃ, 
ಜಿಘಾಂಸುಃ, ಪರಿಪಂಧಿ:, ಪರಃ, ಅಸುಹೃತ್‌, ಪ್ರತ್ಯರ್ಥೀ, ಪ(ತ್ಯ)ರ್ಯ 
ವಸ್ಥೂತೂ, ದ್ವೇಷೀ, ವೈರೀ, ಶಾತ್ರವಃ, ಶತ್ರುಃ, ಸಪತ್ನಃ, ಭ್ರಾತೃವ್ಯಃ, 
ಪ್ರತ್ಕನೀಕಃ, ದ್ವಿಷತ್‌ - ಈ ೨೪ ಹಗೆ” (ಹಲಾಯು. ೭೫-೩೦೨). 

[ ಸಂ. ದ್ವಿಷತ್‌] 

ದ್ವಿಷತ್ತೇನೆ (ನಾ). ಶತ್ರುಸೈನ್ಯ; ಹಗೆಗಳ ಪಡೆ: ಎರಡುಂ ತೋಳ 
ನೆರವೊಂದೆ ಬಿಲ್ಲೆರವಸಂಖ್ಯಾತಂ ದ್ವಿಷತ್ತೇನೆ ಖೇಚರರಂ ಭೂಚರನೊಂದೆ 

[ಸಂ. ದ್ವಿಷತ್ಸೇನಂ) 


16 


20 


40 


45 
ಮೆಯ್ಕೊಳೆ ಕೊಲುತ್ತಿರ್ದಪ್ಪಂ (ಪಂರಾಮಾ, ೯-೧೨9). 


ದ್ವಿಷದ್ದಳ 


ದ್ವಿಷದ್ಬಳ (ನಾ). ಎ ದ್ವಿಷಶ್ಸೇನೆ : ಶ್ರೀರಮಣಿಯಂ ದ್ವಿಷದೃಳಪಾರಾವಾರ 
ದೊಳುದಗ್ರಭುಜವಿಜಯಮಹಾಮೇರುವನೆ ಕಡೆದು ಪಡೆದಳವಾರುಮ 
ನಿಟ್‌ಸಿದುದುದಾತ್ತನಾರಾಯಣನಾ (ಪಂಪಭಾ. ೪-0). ಸಂ. ದ್ವಿಷದೃಲ] 


೪೧೬೪ 


ದ್ವಿಷದ್ಭೂಮಿಪ (ನಾ). ಶತ್ರುರಾಜ : ತ್ರಿಜಗದ್ವ್ವಾಪಿತಕೀರ್ತಿಕುಂತಳ | 


ಧರಾಧೀಶಂ ದ್ವಿಷದ್ಭೂ ಮಿಪವ್ರಜಕಾಲಂ ಹರಿಮೂರ್ತಿ ನಿರ್ಮಳಗುಣಂ 
(ಮದತಿ. ೧-೩). [ಸಂ.] 

ದ್ವಿಷದ್ಕೋಷೆ (ನಾ). ಹಗೆಯ ಹೆಂಡತಿ : ಶತ್ರುವಿನ ಪತ್ನಿ : ನಾವೆಸಗ 
ವೇಳ್ತುದಂ ತಾನೆ ಸಾಧಿಸಿಹನಾ ದ್ವಿಷದ್‌ಯೋಪೆಯ ತಂದು (ಶ್ರೀರಾಮಾ. 
8೬೨-೨೯೨), [ಸಂ. ದ್ವಿಷದ್ಕೋಷಾ? 

ದ್ವಿಹನ್ನೃಪ (ನಾ). ಶತ್ರರಾಜ: ಸಾಧಿತಶತ್ರುಷಡ್ಬಲರನುಕ್ರಮದಿಂ 
ಚೆರೆರೆಂ ದ್ವಿಷನ್ನ ಎಪಾಷ್ಠಾದಶತೀರ್ಥದೊಳ್ಲೆ ಡೆಯಿಸಲ್ಲೆಆ್‌ವರ್‌ (ಶಾಂತಿಪು. 
3-೪3): ಓಂದು ದಿವಸಂ ದ್ವಿಷನ್ನೃಪವಂದಿತಚರಣಂ . ತಂದಂ 
ಜಿನೇಂದ್ರ ದೀಕ್ಷೆಗೆ ಬಗೆಯಂ (ವರ್ಧಮಾ. ೩-೩೬). [ಸಂ.] 

ದ್ವಿಷನ್ಮೇದಿನೀಶ್ವರ (ನಾ). ಎ ದ್ವಿಷನ್ನೃಪ : ರಣಜಯೋದ್ಯೋಗಂ ದ್ವಿಷನ್ಮೇ 
ದಿನೀಶ್ವರಸಂಹಾರಹೆವಿರ್ಭುಜಂ ಭುಜಬಳಂ (ಎಳ. 11, ೧೩೩-೧೩ ; 982). 

[ಸಂ.] 

ದ್ವಿಷ್ಟ (ಗು). ೧. ದ್ವೇಷದ ; ಹಗೆತನದ; ಪ್ರತಿಪಕ್ಷದ. (ನಾ). 
೨. ತಾಮ್ರ. [ಸಂ.7 

ದ್ವಿಷ್ಠ (ಗು). ಎರಡರಲ್ಲಿರುವ ; ಎರಡು ಸ್ಮಳಗಳಲ್ಲಿರಂವ, [ ಸಂ. ] 

ದ್ವಿಸಂದಿ (ನಾ). ಒಂದು ಊರಿನ ಹೆಸರು: ದ್ವಿಸನ್ನಿ ಸತ್ತಿವಂಗಲದ 
ಗಂಗವೂರ ತತ್‌ ಪಶ್ಚಿಮಶ್ಚಾಮ್‌ (ಮೈಆರಿ. ೧೯೧೯, ೧೧-೧೦ ; ?). [7] 

ದ್ವಿಸಂಧಿಗ್ರಾಹಿ (ನಾ). ಶ್ಲೋಕ, ಕಾವ್ಯ ಮುಂತಾದುವನ್ನು ಎರಡು 
ಸಲ ಕೇಳಿದ ಕೂಡಲೆ ನೆನಪಿನಲ್ಲಿಡುವ ಸಾವಂರ್ಥ್ಯವುಳ್ಳವನಂ. 

[ ಸಂ. ದ್ವಿಸಂಧಿಗ್ರಾಹಿನ್‌ ] 

ದ್ವಿಸಪ್ತತಿಪ್ರಕೃತಿ (ನಾ). [ಜೈನ] ಎಪ್ಪತ್ತೆರಡು ವಿಧವಾದ ಪ್ರಕೃತಿಗಳು; 
P ೧. ಅನ್ಯತರವೇದನೀಯ, ೨. ದೇವಗತಿ, ೩. ನರಕಗತ್ಯಾನು 
ಪೂರ್ವಿ, ೪. ತಿರ್ಯಗ್ಗ ತ್ಕಾನುಪೂರ್ವಿ, ೫. ಮನುಷ್ಯಗತ್ಕಾನಂ 
ಪೂರ್ವಿ, ೬. ದೇವಗತ್ಯಾನುಪೂರ್ವಿ, 
೮. ವೈಕ್ರಯಿಕಶರೀರ, ೯. ಆಹಾರಕಶರೀರ, ೧೦. ತೈಜಸಶರೀರ, 
೧೧. ಕಾರ್ಮಣಶರೀರ, ೧೨. ಸವಂಚೆತುರಸಂಸ್ಥಾನ, ೧೩. ನ್ವಗ್ರೋಧ 
ಸಂಸ್ಥಾನ, ೧೪. ಸಾ ್ವತಿಸಂಸ್ಥಾ ನ, ೧೫. ಕಂಬ್ಹಸಂಸ್ಥಾನ,೧೬. ವಾವಂನ 
ಸಂಸ್ಥಾನ, ೧೭. ಹುಂಡಸಂಸ್ಥಾನ, ೧೮. ಶ್ವೇತವರ್ಣ, ೧೯. ಪೀತ 
ವರ್ಣ, ೨೦. ಹರಿತವರ್ಣ, ೨೧. ಅರುಣವರ್ಣ, ೨೨. ಕೃಷ್ಣವರ್ಣ, 
೨೩. ಶಿಕ್ಷ, ೨೪. ಕಟಂ, ೨೫. ಕಷಾಯ, ೨೬. ಆವ್ಲು, 
೨೭. ವಂಧುರ, ೨೮. ವಜ್ರವೃಷಭನಾರಾಚಸಂಹನನ, ೨೯. ವಜ್ರ 
ನಾರಾಚಸಂಹನನ, ೩೦. ನಾರಾಚಸಂಹನನ, ೩೧. ಅರ್ಧನಾರಾಚ 
ಸಂಹನನ, ೩೨. ಕೀಲಿತಸಂಹನನ, ೩೩. ಅಸಂಪ್ರಾಪ್ತಸೃಕಪಾಟಿಕಾ 
ಸಂಹನನ, ೩೪. ಔದಾರಿಕಾಂಗೋಪಾಲನ, ೩೫, ವೈಕ್ರಯಿಕಾಂ 
ಗೋಪಾಂಗ, ೩೬. ಆಹಾರಕಾಂಗೋಪಾಂಗ, ೩೭. ಸುಗಂಧ, 
೩೮. ದುರ್ಗಂಧ, ೩೯. ವಂೃದಂಸ್ಪರ್ಶ, ೪೦. ಕರ್ಕಶಸ್ಪರ್ಶ, 
೪೧. ಗುರುಸ್ಪರ್ಶ, ೪೨. ಲಘುಸ್ಪರ್ಶ, ೪೩. ಶೀತಸ್ಪರ್ಶ,.೪೪. ಉಷ್ಣ 
ಸ್ಪರ್ಶ, ೪೫. ಸ್ನಿಗೃಸ್ಪರ್ಶ, ೪೬. ರೂಪಸ್ಪರ್ಶ, ೪೭. ಅಗುರಂಲಘಂ, 
೪೮. ಉಪಘಾತ, ೪೯. ಪರಘಾತ, ೫೦. ಉಚ್ಚ್ವ್ಚ್ವಾಸ, ೫೧. ಪ್ರಶಸ್ತ 
ವಿಹಾಯೋಗತಿ, ೫೨. ಅಪ್ರಶಸ್ತವಿಹಾಯೋಗತಿ, ೫೩. ಸಿರ, 
೫೪. ಅಸ್ಥಿರ, ೫೫. ಶುಭ, ೫೬. ಅಶಂಭ, ೫೭. ಸಂಸ್ವರ, 
೫೮. ದುಸ್ವರ, ೫೯, ಸುಭಗ, ೬೦. ದುರ್ಭಗ, ೬೧. ಪ್ರತ್ಯೇಕಶರೀರ, 


೭. ಔದಾರಿಕಶರೀರ, | 


80 


ಹ 


0 


ದ್ವೀಂದ್ರಿಯ 


೬೨. ಅಯಶ, ೬೩, ಯಶ (ಕೀರ್ತಿ), ೬೪. ಅನಾದೇಯ, 
೬೫. ನಿರ್ಮಾಣ,೬೬. ಆಹಾರಪರ್ಯಾಪ್ತಿ, ೬೭. ಶರಶೀರಪರ್ಯಾಪ್ತಿ, 
೬೮. ಇಂದ್ರಿಯಂಪರ್ಯಾಪ್ತಿ, ೬೯. ಉಚ್ಛಾ sಸನಿಶ್ವಾಸಪರ್ಯಾಸಪ್ತಿ, 
೭೦. ಭಾಷಾಪರ್ಯಾಪ್ತಿ, ೭೧. ಮನಃಪರ್ಯಾಪ್ತಿ, ೭೨. ನೀಚೈ 
ರ್ಗೊತ್ರ. ಇದರ ಗಣನೆಯಲ್ಲಿ ಆದಿಪುರಾಣದ ಬೇರೆ ವಂದ್ರಣಗಳಿಗೆ. 
ಹಾಗೂ ತತ್ತ್ವರತ್ನಪ್ರದೀಪಿಕೆ ಮೊದಲಾದ ಜೈನಾಕರಗ್ರಂಥಗಳಿಗೆ 
ವ್ಯತ್ಯಾಸವು ಕಂಡುಬರುತ್ತದೆ. ಕೆಲವು ಹೊಸದಾಗಿ ಸೇರಿವೆ, ಕೆಲವು 
ಬಿಟ್ಟುಹೋಗಿವೆ. ಪ್ರಕೃತ ಈ ಗಣನೆಯು ಆದಿಪುರಾಣದ ೧೬-೪೯ 
ವಚನದಲ್ಲಿ ಕೊಟ್ಟಿರುವಂತೆ ಪಾಠವನ್ನು ಶುದ್ಧಿಗೊಳಿಸಿ ಕೊಡಲಾಗಿದೆ: 
ಪಂಚಷಟ್ಕಾಂಗೋಪಾಂಗದ್ವಿಕಂ ಗಂಧದ್ವಿಕಂ ಸ್ಪರ್ಶಾಷ್ಟಕಂ ಅಗುರುಲಘುಂ 
- * - ನೀಚೈರ್ಗೋತ್ರಂಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ 
(ಆದಿಫು. ೧೬-೪೯ ವ). [ದ್ವಿ ಸಪ್ತತಿ* ಪ್ರಕೃತಿ) 

ದ್ವಿಸಪ್ತಲೋಕ (ನಾ). ಈರೇಳು ಲೋಕ ; ಹದಿನಾಲ್ಕು ಲೋಕಗಳಂ ; 
P ೧. ಭೂಲೋಕ, ೨. ಭುವರ್ಲೋಕ, ೩. ಸುವರ್ಲೋಕ, 
೪. ಮಹರ್ಲೊಕ, ೫. ಜನಲೋಕ, ೬. ತಪೋಲೋಕ, ೭. ಸತ್ಯ 
ಲೋಕ, ೮, ಪಾತಾಳ, ೯. ಮಹಾತಳ, ೧೦. ರಸಾತಳ, ೧೧. ತಳಾತಳ, 
೧೨. ಸುತಳ, ೧೩. ವಿತಳ, ೧೪. ಅತಳ : ಸಪ್ತಾಶ್ವ ಚಂದ್ರವಸು 

ನುಗಳಂ ಬಡಿದು ದ್ವಿಸಪ್ತಲೋಕಂಗಳ್ಗೆ ಠಾಣೆಯವನಿಟ್ಟು (ಜಿಬಪು. 

೪೭-೧೧). [ದ್ವಿ * ಸಪ್ರಲೋಕ] i 

ದ್ವಿಸರ (ನಾ). ಎರಡೆಳೆಯ ಹಾರ,-ಸರ: ತುಲಸಿಯ ಮಣಿ ಸರೋಜ 
ಮಣಿಗಳ ಕೊರಳೊಳಷ್ಟಕಷ ಕೆ ಯೇಕಸರ ದ್ವಿಸರ ತ್ರಿಸರಂಗಳಂ ಧರಿಸಿ 
ಮಿಸುನಿವೆರಸಿ (ಕೃಷ್ಣವಿ. ೨-೧೭). [ದ್ವಿ * ಸರ್ಯ] 

ದ್ವಿಸಹಸ್ರಜಿಹ್ವ (ನಾ). ಎರಡುಸಾವಿರ ನಾಲಗೆಯಯಳ್ಳವನು; ಆದಿಶೇಷ : 
ಅಹಿರಾಜಂ ದ್ವಿಸಹೆಸ್ರಜಿಹ್ವನಟ್‌ಯಂ ವ್ಯಾವರ್ಣಿಸಲ್‌ ಬಲ್ಲನೇ ಮಹಿಯೊಳ್‌ 
ಮಾನವನೊಂದೆ ನಾಲಗೆಯೊಳ್‌ (ಜಗವಿ. ೨-೩೭). [ಸಂ.] 

ದ್ವಿಸಾಗರೋಪಮಾಯುಪ್ಯ (ನಾ). [ಜೈನ] ಎರಡುಸಾಗರದಷ್ಟು 
ಆಯಂಷ್ಯವನ್ನುಳ್ಳ ವ್ಯಕ್ತಿ: ಅಲ್ಲಿಯ ವೈಮಾನಿಕರೆಲ್ಲಂ ಸಪ್ತಹೆಸ್ತ್ಟೋ 
ತ್ಸೇಧಶರೀರರುಮುತ್ಕೃಷ್ಟದಿಂ ದ್ವಿಸಾಗರೋಪಮಾಯುಷ್ಕರುಂ ಕಾಯ 
ಪ್ರವೀಚಾರರುಮಪ್ಪರ್‌ (ಸುಕುಮಾ. ೧೧-೬೦ ವ). ([ ಸಂ. 

ದ್ವಿಸ್ವಭಾವ (ನಾ). ೧. ಎರಡಂ ವಿಧವಾದ ಸ್ವಭಾವ. ೨. [ಜ್ಯೋತಿ] 
ದ್ವಾದಶರಾಶಿಗಳಲ್ಲಿ ಒಂದು ವರ್ಗ ; ಚರ ವಂತ್ತು ಸ್ಥಿರರಾಶಿಗಳ 
ಧರ್ಮವನ್ನೂ ಹೊಂದಿರುವ ರಾಶಿ; p ಮೇಷಾದಿ ದ್ವಾದಶರಾಶಿ 
ಗಳಲ್ಲಿ ಮೂರಂ ಬಗೆಗಳಿವೆ. ಕೆಲವು ಚರರಾಶಿ, ಕೆಲವು ಸ್ಥಿರರಾಶಿ, 
ಕೆಲವು ದ್ವಿಸ್ವಭಾವರಾಶಿ. ಚರರಾಶಿ - ಮೇಷ, ಕರ್ಕಾಟಕ, ತುಲಾ, 
ಮಕರ. ಸ್ಥಿರರಾಶಿ-ವೃಷಭ, ಸಿಂಹ, ವೃಶ್ಚಿಕ, ಕಂಂಭ. ದ್ವಿಸ್ವಭಾವ 
ರಾಶಿ - ಮಿಥುನ, ಕನ್ಯಾ, ಧನುಸ್ಸು, ಮಾನ: ಅಂಶಕದೊಳ್‌ 
ವರ್ಗೋತ್ತಮದಂಶಕಮಕ್ಕುಂ , , . ಸ್ಥಿರಗೃಹ ಮಧ್ಯಾಂಶೆಕಮುಂ 
ದ್ವಿಸ್ವಭಾವದಂತ್ಕಾಂಶಕಮುಂ (ಜಾತತಿ. ೧-೩೮). [ದ್ವಿ ಸ್ವಭಾವ]. 

ದ್ವೀಂದ್ರಿಯ (ನಾ). [ಜೈನ] ಸ್ಪರ್ಶನ ಮತ್ತು ರಸನ ಈ ಎರಡಂ 
ಇಂದ್ರಿಯಗಳಂ ಮಾತ್ರ ಇರುವ ಜಂತಂ : ಸ್ಪರ್ಶನ ರಸನೇಂದ್ರಿ 
ಯೋಪೇತಂಗಳಪ್ಪ ಶಂಖಾದಿ ದ್ವೀಂದ್ರಿಯಂಗಳುಂ , , . ಮನುಷ್ಯಾದಿ 
ಪಂಚೇಂದ್ರಿಯಂಗಳುಮೆಂದಿಂತು ತ್ರಸಜೀವಂಗಳ* ಚತುರ್ವಿಧಮಕ್ಕೂಂ 
(ಆದಿಪು. ೧೦-೬೧ ವ) ; ಆ ತ್ರಸಜೀವಿಗಳುಂ ದ್ವೀಂದ್ರಿಯಾದಿ ವಿಕಳೇಂದ್ರಿಯಂ 
ಷಡ್ವಿಧಂ (ಜೀವಸಂ. ೬-೩ ವ) ; ದ್ವೀಂದ್ರಿಯಂಗಳು ಇಟುವೆ ತಗುಣೆ . . . 
ಮೊದಲಾಗೊಡೆಯವಾಗಿ ಪುಟ್ಟಿ ಕೆಲವು ಸತ್ತು ... ದುರ್ಗತಿಗಳ್ಲೆ ಸಲ್ವುವು 


(ಶ್ರಾವಳಾ. ೧೨೩). [ ದ್ವಿ ಇಂದ್ರಿಯ | 


ದ್ವೀಪ 


ದ್ವೀಪ (ನಾ). ೧. ಸುತ್ತಲೂ ನೀರಂಳ್ಳ ಎತ್ತರವಾದ ಭೂಭಾಗ; 
ನೀರಿನಿಂದ ಸುತ್ತುವರಿದ ಭೂವಿಂ ; ಅಂತರೀಪ ; ನಡುಗಡ್ಡೆ : 
ದ್ವೀಪಾಬ್ಧಿವರ್ಗಕ್ರಮಮದುವುಮಸಂಖ್ಯಾತವಣ ಸಂಖ್ಯೆಯೊಳ್ತಾತ್ಸರ್ಯಂ 
ಗೆಯ್ವನ್ನವೆಂಬಗ್ಗಳಿಕೆಯಿಂನೆಸೆದತ್ತೇಕರಜ್ಜು ಪ್ರಮಾಣಂ (ಅದಿಪು. ೦-೪6) ; 
ನೆಗಟ್ಲಾ ದ್ವೀಪದ ಮಧ್ಯದಲ್ಲಿ ಕಲಶಂ ಚಂಡಪ್ರಭಂ ಪಂಜರಂ ಭಗಣಂ 
ಪಲ್ಲವಮಂಬುರಾಶಿಯೆನೆ , . . ಗಗನಚ್ಛತ್ರದ ಹೇಮದಂಡಮೆನಿಸಲ್‌ 
ಸಾಲ್ಡತ್ತು ಹೇಮಾಚಲಂ (ಜಗವಿ. ೧-೨೫); ಜಲಧಿ ಮಾತೃಕೆ ವಾರ ಕುಲ 
ಗಿರಿಗಳು ವಿಭಕ್ತಿ ದ್ವೀಪ ಸರ್ಪಾವಳಿ ಮುನೀಶ್ವರರುಗಳ ಧಾತುಗಡಣದ 
ವೇದಿಗಳ ತಿಳಿದು. ; . ನಡೆವವರುಗಳು ನಿರ್ಮಳದಲೆಡಹದೆ ಬೆರಸಿ 
ಕೊಂಬರು ಮುಕ್ತಿರಾಜ್ಯವನು (ಕುವ್ಶಾಉ. ೪-೩೪); ಎಲ್ಲಾ ಕಡೆಗಳಲ್ಲಿಯೂ 
ನೀರಿನಿಂದ ಸುತ್ತಲ್ಪಟ್ಟಿರುವ ಭೂಭಾಗವು “ದ್ವೀಪವು 181886)” ಎಂದು 
ಕರೆಯಲ್ಪಡುತ್ತದೆ (ಳೂಗೋಳ. ೧೦). ೨. ನೀರಿನ ಮಧ್ಯದ ಮರಳಿನ 
ದಿಣ್ಣೆ : “ಸೈಕತಃ, ಪುಳಿನಂ, ದ್ವೀಪಂ (ಸಿಕತಾ) - ಈ ೩ ಮಳಲದೀಣೆ 
(ದಿಣ್ಣೆ) (ಹಲಾಯಖ. ೧೧೦-೪೮) ; “ಪುಳಿನಮೆನೆ ಸೈಕತಮೆನಲು ದ್ವೀಪ 
ಮೆಂದೆನಲು ವಂಳಲೊಟ್ಟಲಕ್ಕು” (ಮಂಗರಾ. ೧೨೨-೧೧). ಹ. ಮೇರು 
ಪರ್ವತದ ಸುತ್ತಲಿನ ಭೂಭಾಗ ; ॥ ಪುರಾಣಗಳ ಪ್ರಕಾರ ಜಗತ್ತಿನಲ್ಲಿ 
ಜಂಬೂ, ಪ್ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಕ ಮತ್ತು ಪುಷ್ಕರ 
ಎಂದಂ ಏಳು ದ್ವೀಪಗಳಿವೆ. ಇವು ಕಮಲದ ದಳದಂತೆ ಮೇರಂ 
ಪರ್ವತವನ್ನು ಸುತ್ತುಗಟ್ಟಿವೆ ವಂತ್ತು ಒಂದೊಂದೂ ಬೇರೆಬೇರೆ 
ಸಾಗರದಿಂದ ಬೇರೆಯಾಗಿವೆ. ಈ ದ್ವೀಪಗಳ ಸಂಖ್ಯೆಯ ಬಗೆಗೆ 
ಭಿನ್ನಾಭಿಪ್ರಾಯಗಳಿವೆ, “ಸಪ್ತದ್ವೀಪ' ಪರಾ. ೪. ಆಶ್ರಯಂಸ್ಥಾನ. 
೫. ಒಂದಂ ಅಳತೆ: “ವರ್ತನೆಯದೈವತ್ತು ಮಂಡಲಮೆನಿಕ್ಕು ವೈವತ್ತು 
ವಾರ್ತಮೆನಿಕ್ಕವೈವತ್ತು ಸಂಖ್ಯೆವರಲುತ್ತಮದ್ವೀಪಮಕ್ಕು '' (ಮಂಗರಾ. 
೯೬-೦೨). ೬ [ಜೈನ] ಜೈನಗ್ರಂಥಗಳಲ್ಲಿ ಹೇಳಿರುವ ಮಂಖ್ಯವಾದ 
ಎಂಟಂ ದ್ವೀಪಗಳು; ಐ ೧, ಜಂಬೂದ್ವೀಪ, ೨. ಧಾತಕೀದ್ವೀಪ, 
೩, ಪುಷ್ಕರವರದ್ವೀಪ, ೪. ವಾರುಣೀವರದ್ವೀಪ, , ೫. ಕ್ಷೀರವರ 
ದ್ವೀಪ, ೬. ಫೃತವರದ್ದೀಪ, ೭. ಇಕ್ಷುವರದ್ವೀಪ, ೮. ನಂದೀಶ್ವರ 
ದ್ವೀಪ. "ದ್ವಿತೀಯದ್ವೀಪ', “ತೃತೀಯದ್ವೀಪ' ಪರಾ. ೭. (ಆಲಂ) 
ಸಂಪರ್ಕರಹಿತ ಸ್ಥಳ. [ಸಂ. 
ದ್ವೀಪಕಲ್ಪ (ನಾ). ವಂರುಕಡೆ ನೀರುಳ್ಳ ಭೂಭಾಗ ; ಪರ್ಯಾಯ 
ದ್ವೀಪ: ಹಿಂದೂದೇಶದ ತೀರ ದಕ್ಷಿಣತುದಿಯಲ್ಲಿಯೂ ಮಲಯಾ 
ದ್ವೀಪಕಲ್ಪದಲ್ಲಿಯೂ . . . ವಾಸವಾಗಿರುತ್ತಾರೆ (ಮಂಂಬಯಿ. ೫-೨೯೦) ; 
ಕೊಂಚ ಕಡಮೆಯಾಗಿ ಎಲ್ಲಾ ಕಡೆಗಳಲ್ಲಿಯೂ ನೀರಿನಿಂದ ಸುತ್ತಲ್ಪಟ್ಟಿರುವ 
ಭೂಭಾಗವು “ಅರ್ಧ ದ್ವೀಪವು (Peninsula). ಪರ್ಯಾಯದ್ವೀಪ, ದ್ವೀಪ 
ಕಲ್ಪ” ಎಂದು ಕರೆಯಲ್ಪಡುತ್ತದೆ (ಭೂಗೋಳ. ೧೦); ದ್ವೀಪಕಲ್ಪ 
(ಪೆನಿನ್‌ಸ್ಕುಲ)ದಲ್ಲಿಯ ಬಹಳ ಬತ್ತಿದ ಪ್ರದೇಶಗಳೆಂದರೆ ಬಳ್ಳಾರಿಯ 
ಸುತ್ತಲಿರುವ ಎತ್ತರದ ಪ್ರದೇಶಗಳು (ದಭಾಇ. ೫). [ಸಂ.] 
ದ್ವೀಪಖಂಡ (ನಾ). ಎದ್ವೀಪ ೧: ಪೊರಪೊಣ್ಮುತ್ತೆ ಗೋಚರಿಪುದೊಂದದ್ಳುತಂ 
ದ್ವೀಪಖಂಡಮದೊ ಸಸ್ಮಹೀನಂ ಪ್ರಾಣರಹಿತಂ (ಶ್ರೀರಾಮಾ. ೧೬೫-೩೬೨). 

[ ದ್ವೀಪ + ಖಂಡ) 
ದ್ವೀಪಜಾಲ (ನಾ). ನಡಂಗಡ್ಡೆಗಳ ಗುಂಪು,- ಸಮಂದಾಯ : ಒಂದ 
ಕ್ಕೊಂದು ಸವಿಸಾಪದಲ್ಲಿರುವ ಅನೇಕ ದ್ವೀಪಗಳಿಗೆ * ದ್ವೀಪಜಾಲವು 
(Archipelago) ಎಂದು ಹೆಸರು. ಏಷ್ಯಾಮೈನರಿಗೂ ಮತ್ತು ಗ್ರೀಸ್‌ 
ದೇಶಕ್ಕೂ ಮಧ್ಯದಲ್ಲಿರುವ ದ್ವೀಪಜಾಲಕ್ಕೆ “ನಿರ್ದಿಷ್ಟ ದ್ವೀಪಜಾಲ 
(The Arohipelago) ” ಎಂದು ಹೆಸರು (ಥೂಗೋಳ. ೦೦). 

[ದ್ವೀಪ + ಜಾಲ) 


೪೧೬೫ 


ದ್ದಿ 


್ವೀಪಿ 


ದ್ವೀಪದ್ರಾಕ್ಷಿ (ನಾ). ಒಂದಂ ಬಗೆಯ ಒಣದ್ರಾಕ್ಷಿ : “ದ್ವೀಪದ್ರಾಕ್ಷಿ 


(ಮೆಡಿಟರೇನಿಯನ್‌ ಸಮುದ್ರಪ್ರಾಂತಗಳಲ್ಲಿ ಬೆ ಳಿಯುವ ಬೀಜವಿಲ್ಲದ 
ದ್ರಾಕ್ಷಿಯನ್ನು ಒಣಗಿಸಿ ತೆಯಾರಿಸಿದ್ದು)” (currant. ಇಂಕನಿ) ; ದ್ವೀಪ 
ದ್ರಾಕ್ಷಿ, ಖರ್ಜೂರದ ಹಣ್ಣು . .. ಲವಂಗ ಇವುಗಳನ್ನು ಸಮಭಾಗವಾಗಿ 
ಚೂರ್ಣವನ್ನು ಮಾಡಿ (ಸಕವೈ. ೪). "ದೀಪದ್ರಾಕ್ಷಿ' ಪರಾ. 

[ದ್ವೀಪ ದ್ರಾಕ್ಷಿ ] 


ದ್ವೀಪದ್ರಾಕ್ಷೆ (ನಾ). ಎ ದ್ವೀಪದ್ರಾಕ್ಷಿ : ಸಕ್ಕರೆ ದ್ವೀಪದ್ರಾಕ್ಷೆಹಣ್ಣು ಈ 


ದ್ವೀಪಧಾತ್ರಿ (ನಾ). 2 ದ್ವೀಪ ೧: 


ಎರಡುಮಂ ಜೇನ ತುಪ್ಪದಲ್ಲಿ ಕಲಸಿ ಮೆದ್ದು ತಣುವಾಯೊಳ್‌ ತಣ್ಣೀರೆಂ 
ಕುಡಿಯಲ್‌ ಪಿತ್ತಂ ಕಿಡುವುದು (ರೋಕೋಪ.೯-00 ಟೀಕು). "ದೀಪದ್ರಾಕ್ಷೆ' 
ಪರಾ. [ದ್ವೀಪ * ದ್ರಾಕ್ಷೆ] 

ಧರಣಿಜಾಪ್ರಿರ್ಧನಾಶೀರ್ವಾದ 
ಮಿದಿರುಗೊಳಿ ಬಂದುದೆನೆ ಧಾಎಸಿತ್ತೇರ್ದು ತನಗಭಿಮುಖಂ ಆ ದ್ವೀಪಧಾಶ್ರಿ 


(ಶ್ರೀರಾಮಾ. ೪೧೮-೪೦೫). [ದ್ವೀಪ * ಧಾತ್ರಿ] 


ದ್ವೀಪಪತಿ (ನಾ). ದ್ವೀಪದ ಒಡೆಯ, -ರಾಜ : ಶರಧಿಗಳ ವಳಯದಖಳ 


185 


ದ್ವೀಪಪತಿಗಳ ತಲೆಗಳನು ಹೊಡೆದು (ತೊರರಾ. ೧-೮-೩೭). 
( ದ್ವೀಪ + ಪತ್ತಿ] 


ದ್ವೀಪವತಿ (ನಾ). ೧. (ಮಧ್ಯೆಮಧ್ಯೆ ದ್ವೀಪವನ್ನು ಹೊಂದಿರುವ) 


20 


ನದಿ; ಹೊಳೆ ; ತೊರೆ: “ಸಿಂಧುಃ . ದ್ವೀಪವತೀ, ಸರಿತ್‌, 
ರೋಧೋವಕ್ತ್ವಾಾ - ಈ ೨೧ ತೊಟ್‌” (ಹಲಾಯು. ೧೧೦-೪); “ನದಿ 
ತರಂಗಿಣಿ ತಟಿನಿ . . . ದ್ವೀಪವತಿಯಾಪಗೆಯೆನೆ ತೊಟಿ?ಗೆ ನಾಮಂ” 
(ಮಂಗೆರಾ. ೦೨3-೦೧೦). ವೆ ಭೂಮಿ. [ ಸಂ. ದ್ವೀಪವತೀ ] 


ದ್ವೀಪಸಮುದಾಯ (ನಾ). = ದ್ವೀಪಜಾಲ : (Archipelago. ಪಾರಿನಿ. ೬). 


[ ದ್ವೀಪ + ಸಮುದಾಯ] 


ದ್ವೀಪಾಂತರ (ನಾ). ಬೇರೆ ದ್ವೀಪ; ದೂರದಲ್ಲಿರಂವ ದ್ವೀಪ; ಪರದೇಶ : 


80 


ದ್ವೀಪಾಂತರಮಂ ಶ್ವೇತದ್ವೀಪಸ್ತ್ರೀ ನೋಡಲೆಂದು ಬಂದಳೊ (೪ಾದಂಪೂ. 
೬೬೬) ; ವಾತಾಪಿಪುರವರೇಶ್ವರನುಮಶ್ಶೆ ಶೈ ಮೇಧಯಜ್ಞದೀಕ್ಷಿತನುಂ ದ್ವೀಪಾಂ 
ತರಪ್ರಕಟಪ್ರಭಾವನುಮೆನಿಸಿದ ಪುಲಿಕೇಶಿದೇವನಿಂ (ಗದಾಯು. ೨-೭ ವ). 
ದ್ವೀಪಾಂತರಕ್ಕೆ ಕಳುಹಿಸು ಎ ಕರಿನೀರಿನ ಶಿಕ್ಷೆಗೆ ಒಳಗುಮಾಡು ; 
ದೇಶಭ್ರಷ್ಟನನ್ನಾಗಿಸಂ. [ದ್ವೀಪ +, ಅಂತರ] 


ದ್ವೀಪಾಂತರವಾಸ (ನಾ). ತಪ್ಪು ಮಾಡಿದವರಿಗೆ ದೂರದ ದ್ವೀಪದಲ್ಲಿ 


ವಾಸಮಾಡುವಂತೆ ಕೊಡುವ ಒಂದು ಬಗೆಯ ಶಿಕ್ಷೆ; ಕರಿನೀರಿನ ಶಿಕ್ಷೆ: 

ದ್ವೀಪಾಂತರವಾಸ ಮಾಡಬೇಕೆಂಬ ರಾಜದಂಡನೆಗೆ ಗುರಿಯಾದವರು 

ಇರುವದಕ್ಕಾಗಿ ಈ ದ್ವೀಪಗಳಲ್ಲಿ ಸ್ಥಳವು ಏರ್ಪಾಟಾಗಿದೆ (ಭೂಗೋಳ. ೩೦). 
[ ದ್ವೀಪಾಂತರ + ವಾಸ್ಯ) 


ದ್ವೀಪಾಂತರಶಿಕ್ಷೆ (ನಾ). ತಪ್ಪು ಮಾಡಿದವರಿಗೆ ದ್ವೀಪಾಂತರವಾಸವನ್ನು 


ದಂಡನೆಯಾಗಿ ವಿಧಿಸುವ; ಒಂದಂ ಬಗೆ ಯ ಕಠಿನಶಿಕ್ಷೆ; ಕರಿ 
ನೀರಿನ ಶಿಕ್ಷೆ: ರಾಜಮೋಹನನಿಗೂ ಭಿಕ್ಕುವಿಗೂ ದ್ವೀಪಾಂತರಶಿಕ್ಷೆ 
ಯಾಯಿತು (ಬಂಕಿಮ. 9೨). | ದ್ವೀಪಾಂತರ + ಶಿಕ್ಷೆ] 


ದ್ವೀಪಿ (ನಾ). ೧. ಹುಲಿ; ಶಾರ್ದೂಲ; ವ್ಯಾಘ್ರ : “ವ್ಯಾಫುಃ, ದ್ವೀಪೀ. 


ಪುಂಡರೀಕಃ, ತರಕ್ಷುಃ, ಶಾರ್ದೂಲಃ, ಚಿತ್ರಕಾಯಃ, ಮೃಗಾರಿಃ - ಈ ೭ 
ಹುಲಿ” (ಹಲಾಯು. ೩೮-೭೩) : ನಿನಗಾದುಪಹತಿಯೆನಗಾದಪುದು ನಡೆಯೆಂ 
ದೆರಡುಂ ಆ ಕಪಟತಾಪಸರೂಪಧಾರಿಯಪ್ಪ ದ್ವೀಪಿಯ ಸವಿಸಾಪಕ್ಕೆ ಬಂದು 
ಪೊಡೆವಟ್ಟು (ಪಂಶತಂ. 3೩೩-೧೦) ; ಸಳನೆಂಬ ನೃಪಂ ಸೆಳೆಯಿಂದೆ ಕೋಪನ 
ದ್ವೀಪಿಯನೊಂದನೊರ್ವ್ವ ಮುನಿ - ಪೊಯ್ಸಳಯೆಂದಡೆ ಪೊಯ್ದು ಗೆಲ್ಲು 
(ಎಕ. 1೪, ನಾಗಮಂ. ೭೦-೨; 1178). ೨. ಚಿರತೆ. 

[ ಸಂ. ದ್ವೀಪಿನ್‌] 


ದ್ವೇಷ 


ದ್ವೇಷ (ನಾ). ೧. ಹಗೆತನ; ವಿರೋಧ; ವೈರ: ಪೋಡಶವಿಕಾರ - ರಾಗ, 
ದ್ವೇಷ, ಕಾಮ, ಕ್ರೋಧ, ಲೋಭ . . . ಶ್ರದ್ಧೆ ಈ ಹೆದಿನಾರೆಂದು 
ವಾಸುದೇವಮನನದಲ್ಲಿರುವದು (ಅಮ್ಮತ. ೬-3೬ ಬೀಕು); ಅವಿದ್ಯಾ, ರಾಗ, 
ದ್ವೇಷ, ಭಯ, ಮೋಹ ಮುಂತಾದುವು ಅಥವಾ ಅವಿದ್ಯಾ, ಅಸ್ಮಿತಾ, 
ರಾಗ, ದ್ವೇಷ, ಅಭಿನಿವೇಶೆ - ಇವು (ಬ್ರಹ್ಮಧಾ. ೪೩ ಅಡಿ); ಸ್ಮೃತಿ 
. « - ದ್ವೇಷ ಮೊದಲಾದುವು ಮನಸ್ಸಿನಿಂದ ಹುಟ್ಟುವುವು (ಭಾತತ್ಮ್ಮ. 
೨೯೬); ನಿಮ್ಮಿಬ್ಬರ ಮೇಲೂ ಆಕೆಗೆ ದ್ವೇಷವಿದೆ (ಪದ್ಮಸ. ೧೩೮). 
೨. ಅಪೇಕ್ಷೆ ಇಲ್ಲದಿರುವಿಕೆ; ಅರುಚಿ : ಬೇಕೆಂಬ ಇಚ್ಛೆಯೇ ' ರಾಗ, 
ಬೇಡವೆಂಬ ಇಚ್ಛೆಯೇ ದ್ವೇಷ(ಹಿಂದಸಾ. ೩೩); ದ್ವೇಷ ಅಥವಾ ಅನಿಚ್ಛೆಯು 
ನಿವೃತ್ತಿಕಾರಣ (ಹಿಂದಸಾ. ೬೪). ಹಿ. ಜುಗುಪ್ಸೆ; ಅಸಹ್ಯ ; ಹೇವರಿಕೆ. 
೪. ಕೋಪ; ಕ್ರೋಧ: ದ್ವೇಷಂ ವಿರಹಿಗಳೊಳ್‌ ಪರಿತೋಷಂ 
ಮಧುಮತದೊಳಾಗೆ ಬಂದರ್‌ ಕೆಲರುಂ ಯೋಷಿಜ್ಞನಮಲರಂಬಿನ ವೇಷಂ 
ಗೊಂಡಂತೆ ನೆಅಕಿದು ಪೂದುಡುಗೆಗಳಿಂ (ಕಾಂಶಿಪು. ೮-೨೩). 

ದ್ವೇಷ ಸಾಧಿಸು-ಹಗೆಯನ್ನು ಸಾಧನೆಮಾಡಂ : ಇಷ್ಟು ದ್ವೇಷ 
ಸಾಧಿಸಿ, ಆ ಮಕ್ಕಳಾದರೂ ಸುಖವಾಗಿದ್ದಾರೆಯೇ ? (ಕರುಕ. ೧೧೭). 
[ಸಂ.] 

ದ್ವೇಷಣ (ನಾ). ೧. ಶತಂ್ರತ್ವ ; ಹಗೆತನ ; ವೈರ, ೨. ಶತ್ರು; ಹಗೆ; 
ವೈರಿ. [ಸಂ.] 

ದ್ವೇಷಿ (ನಾ). ಹಗೆ; ಶತ್ರು; ವೈರಿ: “ಅಭಿಯಾತಃ . . . ದ್ವೇಷೀ, 
ವೈರೀ - ೬ ೬ ದ್ವಿಷತ್‌-ಈ ೨೪ ಹಗೆ” (ಹಲಾಯು. ೭೫-೩೮೨). 

[ ಸಂ. ದ್ವೇಷಿನ್‌ ] 

ದ್ವೇಷಿಸು (ಕ್ರಿ). ೧. ಹಗೆತನ ಸಾಧಿಸು; ಶತ್ರುತ್ವವನ್ನು ಬೆಳೆಸು: 
ನಾನು ಪ್ರೀತಿಯನ್ನು ದ್ವೇಷಿಸುತ್ತೇನೆ ; ಆ ಕಾರಣ ದ್ವೇಷವನ್ನು ಪ್ರೀತಿಸು 
ತ್ತೇನೆ (ವಾತ್ಸಲ್ಕ. ೨೮೬). ವ. ಹೇವರಿಸು ; ಅಸಹ್ಯಪಡು : ಅವನು 
ತೀರಾ ದ್ವೇಷಿಸುವ ಹುರಿಹಿಟ್ಟನ್ನು ತಿನ್ನೆಂದರೆ ಅವನಿಗೆ ಕೋಪ ಉಂಟಾಗದೆ 
ಇರುವುದೇ ? (ಮೊಗ್ಗು. ೩). [ದ್ವೇಷ - ಇಸ್ಯು) 

ದ್ವೇಷ್ಟೃ (ನಾ). = ದ್ವೇಷಿ. [ಸಂ. 


೪೧೬೬ 


10 


15 


25 


ದ್ವೇಷ್ಯ (ಗು). ೧. ಹಗೆತನದ; ಶತ್ರುತ್ವದ; ವೈರದ. (ನಾ). ೨. ಶತ್ರು; | 


ವೈರಿ: “ಅಕ್ಷಿಗತಃ, ದ್ವೇಷ್ಠಃ, ಪ್ರಣುಯ್ಕಃ. ಅಸಮ್ಮತಃ - ಈ ೪ 
ಅನಿಷ್ಟಂ” (ಹಲಾಯು. ೬೦-೨೦೧). [0.1 
ದ್ವೈಗುಣಿಕ (ನಾ). ಹೆಚ್ಚು ಬಡ್ಡಿಗೆ ಹಣ ಕೊಡುವವನು ; ದುಪ್ಪಟ್ಟು 
ಬಡ್ಡಿ ಹಾಕುವವನು; ಕುಸೀದಕ : “ದ್ವೈಗುಣಿಕಃ, ವಾರ್ಧುಷಿಕಃ, 
ವೃದ್ಧ್ಯಾಜೀವಃ , ಕುಸೀದಕಃ _ ಈ ೪ ಬಡ್ಡಿಗುಡುವವಂ” (ಹೆಲಾಯು. 
೯೩-೪೧೭); “ಕುಸೀದಕನು ವಾರ್ಧುಷಿಕನಾ ದ್ವೈಗುಣಿಕ[ಪಾಠಾಂ. ದ್ವ ೪ತೆಗುಣಿ) 
ನೆನಲು ವೃಧ್ಯಾಜೀವನೆನೆ ಬಡ್ಡಿ ಗೊಡುವನಕ್ಕು0” (ಮಂಗರಾ. ೧೦೨-೧). 
[ ಸಂ.] 
ದ್ವೈತ (ನಾ). ೧. ಉಭಯಂತ್ವ; ಎರಡಾಗಿರಂವಿಕೆ; ದ್ವಿತ್ವ; ದ್ವಂದ್ವ 
ಸ್ಮತಿ : ಕೂರ್ಮೆ ಬೆಸುಗೆಯಿಂ ದ್ವೆ ತೆ ತಾನದ್ವೆ ಆತೆಮಪ್ಪ ಹದೊಂದಚ್ಚರಿಯೆ 
(ಶ್ರೀರಾಮಾ, ೦೨-೩೧೫) ; ಕಾಯಕೆ ಕಣ್ಣಳೆರೊರ್ಪ ಮಾಳ್ಕೆಯಿಂ ದ್ವೈತ 
ಮಿರ್ದುದು ಸೀತೆ ರಾಮರೊಳಗದ್ದೈತಿ ತಾನಾಗಿ! (ಶ್ರೀರಾಮಾ. ೫೫-೫೦). 
೨. ಎರಡು; ಜೊತೆ; ಜೋಡಿ : “ದ್ವಂದ್ವಮುಭಯಂ ದ್ವಯಂ ಯುಗ್ಮ 
ಯಮಳಂ ಯುಗಂ ದ್ವೈತಮೆನಲುಯೆರಡಕ್ಕೆ ಪೆಸರಕ್ಕು” (ಮಂಗರಾ. ೧೯- 
೩). ೩. [ತತ್ತ್ವಶಾ] ಜೀವ ವಂತ್ತು ಈಶ್ವರಭೇದವನ್ನು ಪ್ರತಿ 
ಪಾದಿಸುವ ಒಂದು ತತ್ತ್ವ: ಜೀವಾತ್ಮ ಮತ್ತಿ ಪರಮಾತ್ಮ ಬೇರೆ 
ಬೇರೆ ಎಂದಂ ಹೇಳುವ, ಮಧ್ವಾಚಾರ್ಯರಿಂದ ಸ್ಥಾಪಿತವಾದ 


ತತ್ತ್ವ: ಪ್ರಸಿದ್ಧವಾದ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ 


30 


45 


1 


ದ್ವೈತಮತ 


ಗಳೆಂಬ ತ್ರಿಮತಗಳಲ್ಲಿ ಒಂದು : ಕೋವಿದರ ಸಂಗವನುಳಿದು ಮಾಯಾ 
ವಿಲಾಸದ ನೆಲೆಯ ನೋಡದೆ ಸಾವುತಿಹುದೇ ದ್ವೈತ (ಕುವ್ಕಾಉ. ೪-೭೫) ; 
ಗೀತೆಯಲ್ಲಿ ಆಚಾರ್ಯಶ್ರೇಷ್ಠ ಶಂಕರರು ಅದ್ವೈತವನ್ನು ಕಂಡರೆ ಮಧ್ವರು 
ದ್ವೈತವನ್ನು ಕಾಣುತ್ತಾರೆ (ಧರ್ಮಸಾ. ೧೫೪). ೪. ಸಂದೇಹ; ಶಂಕೆ ; 
ಸಂಶಯ. ೩, ೪: ದ್ವೈತವ ಹೇಳುವ ಹಿರಿಯರೆಲ್ಲರು ದ್ವೈತಕ್ಕೊಳಗಾದರು 
ನಿಸ್ಸಂಸಾರವ ಹೇಳುವ ಹಿರಿಯರೆಲ್ಲರು ಸಂಸಾರದ ಸಾರವ ಚಪ್ಪರಿದು 
ಕೆಟ್ಟರು (ವಮೋಳಿಮಾ. ೧೪-೩೧). [ಸಂ.] 
ದ್ವೈತದರ್ಶನ (ನಾ). - ದ್ವೈತಮತ: ಶ್ರೀಮಧ್ವಾಚಾರ್ಯರು , .. 
ಪ್ರತಿಪಾದಿಸಿರುವ ದ್ವೈತವೇದಾಂತವನ್ನು ದ್ವೈತದರ್ಶನವೆಂದು, 
ಕರೆಯುತ್ತಾರೆ (ಭಾರದ. ೨೭೩). [ದ್ವೈತ + ದರ್ಶನ] 
ದ್ವೈತಪಾಶುಪತ (ನಾ). [ಶೈವ] ಶೈವಮತದ ಎಂಟು ಪ್ರಭೇದಗಳಲ್ಲಿ 
ಒಂದಂ : ಶೈವಮತದಲ್ಲಿ ನಾವು ಎಂಟು ಪ್ರಭೇದಗಳನ್ನು ಕಾಣಬಹುದು. 
(೧) ದ್ವೈತ ಪಾಶುಪತ, ೨) ದ್ವೈತಶೈವಸಿದ್ಧಾಂತ, (೩) ದ್ವೆ ತೌದ್ಯೈತ 
ಲಕುಲೀಶಪಾಶುಪತ, (೪) ವಿಶಿಷ್ಟುದ್ವೈತಶೈವ, (೫) ವಿಶೇಷದ್ವೈತ 
(ವೀರಶೈವ), (೬) ನಂದಿಕೇಶ್ವರ ಶೈವ, (೭) ರಸೇಶ್ವರಶೈವ, (೮) 
ಕಾಶ್ಮೀರಶೈವ (ಧಾರದ. ೨೧೦). [ ದ್ವೈತ * ಪಾಶುಪತ] 
ದ್ವೈತಭಕ್ತಿ (ನಾ). ಜೀವಾತ್ಮವು ಪರಮಾತ್ಮನಿಗೆ ತೋರುವ ಭಕ್ತಿ : 
ದ್ವೈತಭಕ್ತಿಯಲ್ಲಿ ಕೊನೆಯವರೆಗೂ ಭೇದವು ಇದ್ದೇ ಇರುವುದು... ಈ 
ದ್ವೈತಭಕ್ತಿಯಲ್ಲಿ ಸಾಮರಸ್ಕವಿಲ್ಲದುದರಿಂದ ಇದು ಸಂಸಾರಬಂಧವಿಮೋಚಕ 
ವಲ್ಲ (ಶಿವಾಸೂ. ೧೩೫-೪೩) ; ಸದಮಲದ್ವೈತಭಕ್ತಿಯು ನವವಿಧಮಾಗಿ 
ಚದುರೆ ತೋರುವುದದ ವಿವರಿಪೆ (ವೇರಾಂಶ. ೯). " ಅದ್ವೈತಭಕ್ತಿ' 
ಪರಾ. [ದ್ವೈತ ಭಕ್ತಿ) 
ದ್ವೈತಭಾವನೆ (ನಾ). ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ 
ಬೇರೆ ಎಂದಂ ಶಿಳಿಯುವಿಕೆ: ಭಕ್ತಸ್ಥಲದಿಂದ ಐಕ್ಕಸ್ಥ ಲಕ್ಕೆ ದ್ವೈತಭಾವನೆ 
ಯಿಂದ ಅದ್ವೈತಸಿದ್ಧಿಗೆ ಮುಂದುವರಿಯುವುದೇ ಸಾಧನೆ (ಶೂನ್ಯಕು. ೭). 
( ದ್ವೈತ + ಭಾವನೆ] 
ದ್ವೈತಮತ (ನಾ). ಮಧ್ವಾಚಾರ್ಯರಂ ಪ್ರಶಿಪಾದಿಸಿದ ವಂತ ; ಆತ್ಮ 
ಮತ್ತ ಪರಮಾತ್ಮರಲ್ಲಿ ಭೇದವನ್ನು ಹೇಳಂವ ವಂತ: ಜೀವರಿಗೂ 
ಪರಮಾತ್ಮನಿಗೂ ಪುರೆವಾರ್ಥಿಕವಾದ ಭೇದವನ್ನು ಇಹದಲ್ಲಿಯೂ ಪರ 
ದಲ್ಲಿಯೂ ಸ್ಥಾ ಪಿಸಿರುವುದರಿಂದ ಇವರ ಮತಕ್ಕೆ ದ್ವೈತಮತವೆಂಬ ಹೆಸರು 
ಬಂದಿದೆ (ಭಾರದ. 3೭೪). ಓ “ಶ್ರೀಮಧ್ವಾಚಾರ್ಯರ ಸಿದ್ಧಾಂತತತ್ವ 
ಗಳಾದ ಮೋಲೆ ಉದಾಹರಿಸಿದ ಒಂಭತ್ತು ಪ್ರವೆೀಯಂಗಳ ಸಾರಾಂಶ 
ವನ್ನು ಅವರ ಗ್ರಂಥದ ಆಧಾರದಿಂದಲೇ ಸಂಗ್ರಹರೂಪವಾಗಿ ಪ್ರತಿ 
ಪಾದಿಸಲಾಗಿದೆ. ೧. ಶ್ರೀಹರಿಯು ಸರ್ವೋತ್ತಮನು, ೨. ಈ 
ಜಗತ್ತು ಸತ್ಯವಾದಂದಂ (ವಿಂಥೈಯಲ್ಲ, ಸುಳ್ಳಲ್ಲ). ೩. ಚೇತನ, 
ಅಚೇತನ ಮತ್ತು ಈಶ್ವರ ಇವರಿಗಿರುವ ಭೇದವು ಸತ್ಯವಾದಂದು 
(ಪಾರಮಾರ್ಥಿಕವು). ೪. ಸಕಲಜೀವರೂ ಶ್ರೀಹರಿಗೆ ಅಧೀನರು 
ವಂತ್ತು ಅವನ ದಾಸರಂ. ೫. ಜೀವರು ಪರಸ್ಸರ ತಾರತಮ್ಯ 
ವುಳ್ಳವರು. ೬. ಜೀವನಿಗೆ ಸ್ವರೂಪಾನಂದವುಂಟಾಗುವುದೇ 
ವಂಕ್ತಿಯಂ. ೭. ಅಂತಹ ಮೋಕ್ಷಕ್ಕೆ ನಿರ್ಮಲವಾದ ಭಕ್ತಿಯಂ 
ಮುಖ್ಯಸಾಧನವು. ೮. ಪ್ರತ್ಯಕ್ಷ, ಅನಂಮಾನ ವಂತ್ತು ಆಗವಂ 
ಎಂಬುದಾಗಿ ಪ್ರಮಾಣಗಳು ಮೂರು ಬಗೆಯಾಗಿವೆ. ೯. ಸಕಲ 
ವೇದಗಳಿಂದಲೂ ವಜಖ್ಯವಾಗಿ ಪ್ರತಿಪಾದ್ಮನಂ ಶ್ರೀಹರಿಯು. 
ಈ ಪ್ರಮೇಯನವರತ್ನಮಾಲಿಕೆಯೇ ಶ್ರೀವಂದಾನಂದತೀರ್ಥರು 
೬ ಲೋಕಕ್ಕೆ ಧಾರೆಯೆರೆದಿರಂವ ಸಿದ್ಧಾಂತದ ಸಾರವು” (ಭಾರದ. 3೭೫). 
[ದ್ವೈತ + ಮತ] 


ದ್ವೈತಮಾರ್ಗ ೪೧೬೭ ದ್ವೈಮಾತುರ 


ದ್ವೈತಮಾರ್ಗ (ನಾ). ಎ ದ್ವೈತಮತ: ದ್ವೈತಮಾರ್ಗಕ್ಕೆ ಮುಕ್ತಿ ಎಂಬುದು 
ಎಂದೆಂದಿಗೂ ಸೆಟೆ (ಘನವ. ೧೭-೧೫). [ದ್ವೈತ + ಮಾರ್ಗ] 
ದ್ವೈತವಾದ (ನಾ). ಜೀವಾತ್ಮ ವಂತ್ತು ಪರಮಾತ್ಮರಲ್ಲಿರುವ ಭೇದ 


ದ್ವೈಧೀಭಾವ (ನಾ). ೧. ಎರಡು ವಿಧವಾದ ಭಾವನೆ ; ಸಂಶಯಂಭಾವನೆ: 
ಮನುಷ್ಯನು ಹೀಗೋ ಹಾಗೋ ಎಂದು ದ್ವೈಧೀಭಾವದಿಂದ ಯಾವ 
ಕಾರ್ಯಕ್ಕೂ ಹೋಗಬಾರದು (ಛೀಷ್ಮಠ. 6೬). ೨. [ರಾಜನೀ] ಸಂಧಿ, 


ವನ್ನು ಕುರಿತಂ ಹೇಳುವ ವಾದ ; £ ಮಧ್ವಾಚಾರ್ಯರಂ ಸಾರಿದ 
ಸಿದ್ಧಾಂತ. “ಒಂದೇ ತತ್ತ್ವದಿಂದ ಎಂಬ ವಾದವನ್ನು ಏಕತ್ವವಾದ 
ಅಥವಾ ಏಕತತ್ತ್ವವಾದ ಎನ್ನತ್ತಾರೆ. ಎರಡರಿಂದ ಎನ್ನುವ ವಾದ 
ವನ್ನು ದ್ವೈತವಾದ, ದ್ವಿತತ್ತ್ವವಾದ(ಡ್ಕೂಯಲಿಸಂ) ಎನ್ನುತ್ತಾರೆ” 
(ಕವಿಕೋ. 1%, ೮೮೦0). [ದ್ವೈತ * ವಾದ್ಯ] 
ದ್ವೈತವೇದಾಂತ (ನಾ). ಎ ದ್ವೈತವಂತ : ಜೀವ ಜಗತ್ತುಗಳು ಪರಮಾತ್ಮ 
ನಿಗೆ ಶರೀರರೂಪದಿಂದ ಸಂಬಂಧಪಟ್ಟಿರುವುದನ್ನು ಸಹಿಸಲಾಗದೆ, ಅವು 
ಗಳಲ್ಲಿ ಪರಸ್ಪರ ಪ್ರತ್ಯೇಕತೆಯನ್ನು ಪ್ರತಿಪಾದಿಸಲು ದ್ವೈತವೇದಾಂತವು 
ಹೊರಟಿತು (ಶಕ್ಕಿವಿ. ೦೬. [ ದ್ವೈತ + ವೇದಾಂತ] 
ದ್ವೈತಸಿದ್ಧಾಂತ (ನಾ). ಎ ದ್ವೈತವಂತ : ದ್ವೈತಸಿದ್ಧಾಂತವನ್ನು ಸ್ಥಾಪಿಸಿದ 
ಆಚಾರ್ಯಪುರುಪರಾದ ಶ್ರೀಮಧ್ವಾಚಾರ್ಯರು ಉಡುಪಿಗೆ ಸವಿಸಇಾಪ 
ದಲ್ಲಿರುವ ಶಿವಳ್ಳಿಯಲ್ಲಿ , , , ಜನಿಸಿದರು (ಕಕಾಅ. ೦೭೧) ; ಮೋಕ್ಷ 
ದಲ್ಲಿಯೂ ಜೀವರು ಪರೆಸ್ಪರ ತಾರತಮ್ಮಸಹಿತರಾಗಿಯೇ ಇದ್ದಾರೆಂಬುದು 
. . * ದ್ವೈತಸಿದ್ಧಾಂತದಲ್ಲಿ ಪ್ರತಿಪಾದಿಸಿರುವರು (ಛಾರದೆ. ೨೭೭). 
[ದ್ವೈತ + ಸಿದ್ಧಾಂತ ] 
ದ್ವೈತಾದ್ವೈತ (ನಾ). ೧. ದ್ವೈತ ವಂತ್ತು ಅದ್ವೈತಸಂಪ್ರದಾಯಂ : 
ಇತರ ಮತದ ದ್ವೆ ತದ ತೆಶಾಸ್ತ್ರವ ಕೇಳಿ ಅಹುದೋ ಅಲ್ಲವೋ ಏನೋ 
ಎಂತೋ ಎಂದು ಸಂದೇಹಿಸಿದಲ್ಲಿ ಅದು ಅಜ್ಞಾನ ನೋಡಾ (ಸಿದ್ಮೇವ. 
೨೦-೩೬). ೨. [ವೀಶೈ] ದ್ವೈತದಿಂದ ಪ್ರಾರಂಭಿಸಿ ಆದ್ವೈತದಲ್ಲಿ 
ಕೊನೆಗೊಳ್ಳುವ ಮತ; ವೀರಶೈವವಂತ : “ವೀರಶೈವಧರ್ಮವನ್ನು 


ಡೆ 


15|ದ್ದೆ 


ವಿಗ್ರಹ, ಯಾನ, ಆಸನ, ದ್ವೈಧೀಭಾವ' ವಂತ್ತು ಸಂಶ್ರಯ ಎಂಬ 
ಆರು ಬಗೆಯ ಭೇಡೋಪಾಯಗಳಲ್ಲಿ. ಒಂದಂ ; ಶತ್ರುಗಳನ್ನು 
ಭೇದೋಪಾಯಂಗಳಿಂದ ಒಡೆಯುವಿಕೆ : ಸಂಧಿವಿಗುಹದ್ವಯಾವಸ್ಥಾನಂ 
ದ್ವೈಧೀಭಾವಮಕ್ಕುಂ (ಆವುಂಪು. ೩೦೦); ತನ್ನ ಮನವ:ನೆನ್ನರುಮಣಯ 
ದಂತು ಕಾಕಾಕ್ಷಿಗೋಳಕನ್ಮಾಯದಿಂದಿರ್ಪುದು ದ್ವೈಧೀಭಾವಮೆಂಬುದಕ್ಕುಂ 
(ಪಂಶತಂ, 3೧೯-೧೨). [ಸಂ.] 


ಪ (ಗು). ೧. ಹುಲಿಗೆ ಸಂಬಂಧಿಸಿದ; ಹಂಲಿಯ ತೊಗಲಿನಿಂದ 


ಮಾಡಿದ. (ನಾ). ೨. ಹುಲಿಯ ಚರ್ಮ. ೩. ಹುಲಿಯ ಚವರ 
ವನ್ನು ಹೊದಿಸಿದ ರಥ : “ದ್ವೈಪಃ, ವೈಯಾಫ್ರಃ-೨ ದ್ವೀಪಿಚರ್ಮಾ 
ವೃತರಥ-ಹುಲಿಯ ತೊಗಲು ಹೊದಿಕೆಯುಳ್ಳ ರಥದ ಹೆಸರು” (ಸಿದ್ಧಾಂತಿ. 
[ ಸಂ. ] 


೨೧೭). 


ಳಪಾಯನ (ನಾ). ೧. (ಯವಂನಾನದಿಯಂ) ದ್ವೀಪದಲ್ಲಿ ಜನಿಸಿ 


ದವನು; ವ್ಯಾಸಮಹರ್ಷಿ : “ಸಾತ್ಕವತೇಯಃ, ಪಾರಶರ್ಯಃ, ದ್ವೈಪಾ 
ಯನಃ, ವ್ಯಾಸಃ-ಈ ೪ ವ್ಯಾಸಂ” (ಹಲಾಯಃ. ೬೮-38). "ಕೃಷ್ಣ 
ದ್ವೈಪಾಯನ? ಪರಾ. ೨. ಒಂದು ಮಡುವಿನ ಹೆಸರಂ : ಪಾಂಡವರು 
ದ್ವೈಪಾಯನವೆಂಬ ಆ ಮಡುವಿನ ಹತ್ತಿರಕ್ಕೆ ಬಂದ ಕೂಡಲೆ 
ಧರ್ಮರಾಜನು ಕೃಷ್ಣನನ್ನೂ ಕುರಿತು. . . ಎಂದನು (ವಶಭಾ. ೩೦೪). 
£ ಕನ್ನಡಕಾವ್ಯಗಳಲ್ಲಿ ಇದನ್ನೇ ವೈಶಂಪಾಯನಸರೋವರವೆಂದಂ 
ಕರೆದಿದೆ. [ಸಂ.] 


ದ್ವೈಮಾತುರ (ನಾ). ೧. ಇಬ್ಬರು ತಾಯಂದಿರನ್ನು ಹೊಂದಿದವನು. 


ದ್ವೈತಾದ್ವೈತವೆಂದೂ ಶೆಕ್ತಿವಿಶಿಷ್ಟಾದ್ವೈತವೆಂದೂ ಕರೆಯುವುದುಂಟು” ೨. ಗಣೇಶ: “ವಿನಾಯಕಃ, ವಿಘ್ನರಾಜಃ, ದ್ವೈಮಾತುರಃ . , 
(ಶೂನೃಕು. ೧೩) ; ಶಿವಶರಣರ ತತ್ವಸಿದ್ಧಾಂತಕ್ಕೆ ಶಕ್ತಿವಿಶಿಷ್ಟಾದ್ವೈತ, | 28। ಗಜಾನನಃ-೮ ಶಿವಪುತ್ರನಾದ ಗಣಪತಿಯ ಹೆಸರುಗಳು” (ಸಿದ್ಧಾಂತಿ. ೨೦); 


ದ್ವ ಆತೌದ್ವೈತ, ಪಟ್ಟಿಲಸಿದ್ಧಾಂತ, ಭೇದಾಭೇದ ಇವೇ ಮೊದಲಾದ 
ಹೆಸರುಗಳಿವೆ (ಧಾಕದ. ೩0೮). [ದ್ವೈತ * ಅದ್ವೈತ] 
ದ್ವೈತಿ (ನಾ). ೧.`ಜೀವಾತ್ಮ ವಂತ್ತು ಪರಮಾತ್ಮ ಬೇರೆಬೇರೆಯೆಂದು 
ತಿಳಿಯುವವನಂ: ನಿತ್ಯಮುಕ್ತನಾದ ನಿಜಲಿಂಗೈಕ್ಕನು ದ್ವೈತಿಯಲ್ಲ ಅದ್ವೈತಿ 
ಯಲ್ಲ ಕಾಣಾ (ಸಿದ್ದೇವ. 33-8೫೯) ; ಈಶ್ವರನಿಗೂ ಜೀವಿಗೂ ಯಾವ 
ಸ್ಥಿತಿಯಲ್ಲಿಯೂ ಅಭೇದವನ್ನು ಒಪ್ಪದೆ ದ್ವೈತವೇ ವೇದಾಂತದ ಸಿದ್ಧಾಂತ 
ವೆನ್ನುವವರು ದ್ವ ತಿಗಳು (ಭಾರದ. ೧೩೧). ೨. ಮಾಧ್ವಮತಸ್ಥ. 

[ ಸಂ. ದ್ವೈತಿನ?] 
ದ್ವೈತೀಯಕ (ಗು). ಎರಡನೆಯ: ದ್ವೈತೀಯಕಜನಪಂಗದ್ವೈತಂಗಜಿತಂಗೆ 
ಭುವನದಯಿತಂಗಾಗಳ* ದೈತೇಂದ್ರರೆಲ್ಲಮೆಆಗಿದರಾತತಪುಣ್ಕಂಗೆ ಜಗ 
ದೊಳೆಜಿಗದರೆೊಳರೆ (ಅಜಿಪು. 8-೩). [ಸಂ.] 
ದ್ವೈಧ (ನಾ). ೧. ಎರಡಾಗಿರುವಿಕೆ ; ಬೇರೆಯಾಗಿರುವಿಕೆ. ೨. ಎರಡು 
ವಿಧ; ಎರಡು ಪ್ರಕಾರ: ಅರ್ಥಂ ದ್ವೈಧಮಾಗೆ ಮನದ ಸಂಶಯಮಂ 
ಪರಿಚ್ಛೇದಿಸಿ , . . ತಿಳಿದು (ಮಲ್ಲಪು. ೩-೧೧). ೩. ದ್ವೇಷ; ವಿರೋಧ: 
ಕುರುಕ:ವರರೊಳೆ ಮೊಳೆತಕಟಸೂಯೆ ಕೌರವರು ಪಾಂಡವರೆಂದು 
ದ್ವೈಧದ ತೃಣುಗ್ನಿ ಕೊಮೆಕೊಮೆದು ಸಿವಿಸಿಮಿಸುತಿದೆ! ಎಂದಿಗಾವ 
ದವಾಗ್ನಿಯಾಗಿ ಧಗಧಗಿಸ:ವ್ರದೊ (ಹೆಬೈರ. ೨೪-೦೭). ೪. ಭೇದ: 
ಚಿತ್ತವಿರೆ ಚಿಂತೆಗಳು ಜೀವವಿರೆ ಜಗವೆಂಬ ದ್ವೈಧವೇ ಮೆರೆಯೆ (ಮಲೆದೇ. 
೧೬-೬). ಹ. ಎ ದ್ವೈಧೀಭಾವ ೨: “ ದ್ವೈಥಂ-ಶತ್ರುಗಳಿಗೆ ಪರಸ್ಪರ 
ಭೇದಬುದ್ಧಿಯನ್ನು ಕಲ್ಪಿಸಂವಿಕೆ ” (ಸಿದ್ಯಾಂತಿ. ೨90). "ಷಡ್ಗುಣ' ಪರಾ. 

[ಸಂ.1 


86 


46 


P (1) ಸ್ಮಂದಪುರಾಣದ ಮೇರೆಗೆ: ಗಣಪತಿಯಂಂ ರಾಜವರೇಣ್ಯನಿಗೆ 
ರಾಣಿ ಪುಷ್ಪಕೆಯಲ್ಲಿ ಚತುರ್ಭುಜ, ಆನೆಯ ತಲೆಯೊಡನೆ ಹಂಟ್ಟಿ 
ದನಂ. ಪುಷ್ಪಕೆ ಭಯಗೊಂಡಂ ಆ ಶಿಶಂವನ್ನಿ ಒಂದಂ ಸರೋವರ 
ದಲ್ಲಿ ಬಿಟ್ಟಳಂ. ಪಾರ್ಶ್ವನೆಂಬ ಖಂ೩ ಅದನ್ನು ತನ್ನ ಆಶ್ರಮಕ್ಕೆ 
ಕೊಂಡೊಯ್ದು ತನ್ನ ಸತಿ ದೀಪವತ್ಸಲೆಗೆ ಕೊಟ್ಟನಂ. ಆಕೆ ಆ 
ಶಿಶುವನ್ನು ಸಲಹಿದಳು. ಗಣಪತಿಗೆ ಹೀಗೆ ಇಬ್ಬರು ತಾಯಂಂದಿರಾ 
ದರಂ. (11) ಮತ್ತ್ಯಪುರಾಣದ ಮೇರೆಗೆ : ಪಾರ್ವತಿಯಂ ತನ್ನ 
ಮೈಗೆ ಅಂಗರಾಗವನ್ನು ಪೂಸಿಕೊಂಡಾಗೆ ಕೆಳಗೆ ಬಿದ್ದುದರಲ್ಲಿ 
ಒಂದಂ ಪುರಂಷಾಕಾರದ ಬೊಂಬೆಯನ್ನು ಮಾಡಿದಳು. ಅದಂ 
ಆನೆಯ ಅಕಾರವಾಗಿತ್ತು. ಆಕೆ ಅದನ್ನು ಗಂಗೆಯಲ್ಲಿ ತೇಲಿಬಿಟ್ಟಳಂ. 
ಗಂಗೆ ಅದನ್ನು ಪುತ್ರವಾತ್ಸಲ್ಯದಿಂದ ವಂಗೂ ಎಂದಳಂ. 
ಪಾರ್ವತಿಯೂ ಹಾಗೇ ಕರೆದಳು. ಹೀಗೆ ಗಣಪತಿ ಇಬ್ಬರಂ 
ತಾಯಂದಿರನ್ನು ಪಡೆದನಂ. ೩. ಜರಾಸಂಧ; p ಬೃಹದ್ರಥನಿಗೆ 
ಬಹುಕಾಲ ವಂಕ್ಕಳಾಗದುದರಿಂದ ಅವನು ಚಂಡಕೌಶಿಕವಂನಿಯ 
ಮರೆಹೊಕ್ಕನಂ. ಆ ಮಹರ್ಷಿ ಒಂದು ಮಾವಿನ ಹಣ್ಣನ್ನ ಮಂತ್ರಿಸಿ 
ರಾಣಿಗೆ ಕೊಡಬೇಕೆಂದು ಕೊಟ್ಟನು. ರಾಜನಂ ಆ ಹಣ್ಣನ್ನ ಎರಡು 
ಭಾಗ ಮಾಡಿ ತನ್ನ ಇಬ್ಬರು ಪಶ್ನಿಯರಿಗೂ ಕೊಟ್ಟನಂ. ರಾಣಿಯರು 
ಗರ್ಭಪತಿಯರಾಗಿ, ನವಮಾಸಾನಂತರ ಶಿಶುವಿನ ಒಂದೊಂದಂ 
ಹೋಳನ್ನು ಹೆತ್ತು, ಆ ವಿಕಾರಶಿಶುವನ್ನ ತಿಪ್ಪೆಯಲ್ಲಿ ಬಿಸಾಡಿದರು. 
ಜರೆಯೆಂಬ ರಾಕ್ಷಸಿ ಆ ಎರಡು ಸೀಳುಗಳನ್ನು ಕೂಡಿಸಿದಂದರಿಂದ 
ಮುಗು ಬದಂಕಿತು. ಜರಾಸಂಧನ ಜನನವಾದೂದು ಹೀಗೆ. [ ಸ.) 


ದ್ವೈವಿಧ್ಯ 


ದ್ವೈವಿಧ್ಯ (ನಾ). ೧. ಎರಡಂ ವಿಧ, - ಪ್ರಕಾರ. ೨. ಉಭಯಂಸಂಕಟ ; 
ಬಿಕ್ಕಟ್ಟು ; ಪೇಚಂ : ಮಹಾಶಯ | ತಾವು ದ್ವೈವಿಧ್ಯದಲ್ಲಿ ಸಿಕ್ಕಿರುವಂತೆ 
ತೋರುವುದು (ಏಕಾ. ೧೧). [ಸಂ.] 

ದ್ವೈಹಾಯನ (ನಾ). ಎರಡಂ ವರ್ಷಗಳ ಅವಧಿ. [ಸಂ.] 

ದ್ವ್ಯಂಗರಾಶಿ (ನಾ). (ಜ್ಯೋತಿ] ಚರರಾಶಿ ಮತ್ತು ಸ್ಥಿರರಾಶಿ| , 
ಎರಡರ ರೂಪವನ್ನು ಪಡೆದಿರುವ ರಾಶಿ; ದ್ವಿಸ್ವಭಾವದ ರಾಶಿ; 
ವಿಂಥಂನ, ಕನ್ಮಾ ಧನಂಸ್ಸ ವಂತ್ತು ವಾನ ಎಂಬ ರಾಶಿಗಳಂ: 
ಚರಗೃಹಮಪ್ಟಮಮಾಗಿರೆ [ ಪರ]ಮಂಡಲದೊಳ* ದ್ವ್ಶಂಗ 
ರಾಶಿಯಾಗಿರೆ ತದೃಕ್ಷಮಧ್ಯದೆ ವಂಡಿಗುಂ (ಜಾತತಿ. ೨೩-೩). 

[ಸಂ.] 

ದ್ವ್ಯಕ್ಷರ (ನಾ). ೧. ಎರಡಂಅಕ್ಷರಗಳಂಳಂದಂ: ದ್ವಿದಳ ದ್ವ್ಯಕ್ಷರ 

[ಖಾಣಾ. ದ್ವಿಯಕ್ಷರ, ದ್ವಯಾಕ್ಷರ]ಎಂಬ ಚಕ್ರದಳ ಅಕ್ಷರಂಗಳೆಲ್ಲವೂ ಬಯ 

ಲಾದವ ನೋಡಾ (ಸಿದ್ಧೇವ. ೨೦೦-೬೧೪). ವಿ. [ಛಂದ]ಎರಡೇ ಅಕ್ಷರಗ 

ಳುಳ್ಳೆ ಪದ್ಮ ; ಎರಡುಅಕ್ಷರಗಳನ್ನೂಿ ಮಾತ್ರ ಬಳಸಿ ಬರೆದ ಪದ್ಯ ; 

ನಿರೋಷ್ಕ ಸ್ಯ ಅತಾಲವ್ಯ, ಏಕಾಕ್ಷರ, ದ್ವ್ಯಕ್ಷರ, ಹಾರೆಬಂಧ, ಮುರಜಬಂಧ 

ಮಂಂತಾದ ನಾನಾವಿಧಗಳುಂಟು (ಕೈಏಡಿ. ೨೫೪). [ಸಂ.] 

ದ್ವ್ಯಕ್ಷರಿ (ನಾ). ೧. ಎರೆಡು ಅಕ್ಷರಗಳನ್ನುಳ್ಳ ಮಂತ್ರ : ಏಕಾಕ್ಷರಿ, 
ದ್ವ್ಯಕ್ಷರಿ, ತ್ರ್ಯಕ್ಷರಿ ಚತಂರಾಕ್ಷರಿ, ಪಂಚಾಕ್ಷರಿ, ಷಡಕ್ಷರಿ ಮುಂತಪ್ಪ 
ಪ್ರಸಿದ್ಧಮಂತ್ರಂಗಳೊಳವಲ್ತೆ (ಕಾಮಾಶ್ಕೆ. ೦೧೬-೧). ೨. - ದ್ವ್ಯಕ್ಷರ ೨: 
ದ್ವ್ಯಕ್ಷರಿ ದನುಸಂದನನಿನನಂದನನಿನನಂದನನಿನನನಂದನನ ನಂದನನಂ 
(ಮಡತಿ. ೬-೧೦):. ಅಕ್ಷರಬಿಂದುಚ್ಕುತಕಂ ದ್ವ ,ಕ್ಷರಿಯೇಕಾಕ್ಷರಂ ನಿರೋಷ್ಮ 
ಮತಾಲವ್ಯಾಕ್ಷರಮೆನೆ ಸ ನೆಗಟ್ಗುಂ ಪಲವುಂ (ಕಾವ್ಕಾವ. ೫೭೦). 

[ಸಂ. ದ್ವ್ಯಕ್ಷರೀ 

ದ್ವ”ಟಣುಕ (ನಾ). ಎರಡು ಪರಮಾಣುಗಳ ಸೇರಿಕೆಯಿಂದ ಉಂಟಾ 
ದಂದಂ : ಎರಡು ಪರಮಾಣುಗಳು ಸಂಬಂಧ ಹೊಂದಿ ದ್ವ್ಯಣುಕ 
ಹುಟ್ಟುವದು (ಥಾರದ. ೨೩೦) ; ಎರಡು ಅಣುಗಳು ಸೇರಿ ಒಂದು 
ದ್ವ್ಯಣುಕವಾಗುತ್ತದೆ (ತತ್ಮಪ್ರಾ. ೨೫೭). [ಸಂ.] 

ದ್ವ್ಯಧಿಕ ನಾ). ಎರಡರಷ್ಟು; ಇಮ್ಮಾಡಿ : ನೀಚೈರ್ಗೊತ್ರಂಗಳೆಂಬ 
ದ್ವ್ಯಧಿಕಸಪ್ತತಿಪುಕೃತಿಗಳಂ ನಿರವಶೇಷಂ ಕಿಡಿಸಿ (ಮಹಾನೇ. ೧೬-೦೦೧ ವ). 

[ಸಂ.7 


೩6 


¥ 


ಧ 


ಧ (ನಾ). ೧. ಕನ್ನಡ ವರ್ಣಮಾಲೆಯ ವೂವತ್ತೊಂಬತ್ತನೆಯ ಅಕ್ಷರ. 
೨. [ಗಣಿತ] ಒಂಬತ್ತ ಎಂಬ ಸಂಖ್ಯೆಯ ಸಂಕೇತ: “ಅಆ ರುಧಳ 
ಮೊಂಬತ್ತು” (ಮಂಗರಾ. ೦೦೪-೧೦). ೩. [ಸಂಗೀತ] ಸಪ್ತಸ್ವರಗಳಲ್ಲಿ 
ಆರನೆಯದಂ ; ಧೈವತ: ಸ್ಮಾಯಿಸಂಚಾರಿಗಳ ಸರಿಗಮಪಧನಿಯ 
ಸರದಾಯತದ . . . ತಾರ ಮಧ್ಯ ವಂಂದ್ರಗಳಿಂದೆ ಸೊಗಸುಗೊಳಿಸಿ | 5 
ಗೇಯರಸಮೊಸರೆ ಪಾಡಿದರು (ಜೈಮಿಭಾ. ೨೧-೩೮) ; ಸಪ್ರಸ್ವರೆಗಳು ಕ್ರಮ 
ವಾಗಿ ಸ, ರಿ, ಗ, ಮ,ಪ, ಧ, ನಿ ಎಂಬ ಸಂಕೇತಾಕ್ಷರಗಳಿಂದ ಪ್ರಯೋಗ 
ದಲ್ಲಿವೆ (ಸುಗೀಕಂ. ೧೩). ೪. [ಛಂದ] ಅಂಶಗಣಗಳಲ್ಲಿ ಒಂದು; 
ರಂದ್ರಗಣ ; ನಾಲ್ಕು ಅಂಶಗಳನ್ನುಳ್ಳಗಣ, 


೪೧೬೮ 


ಧಂ 


| ದ್ವ್ಯಧಿಕತೆ (ನಾ). ಎರಡರಷ್ಟಾಗಿರಂವುದು ; ಎರಡುಪಟ್ಟಾಗಿರಂವುದಂ ; 


ಇವ್ಮಾಡಿ : ದ್ವಿಗುಣಕ್ಕೆ ಚತುರ್ಗುಣಂ ದ್ವಿಗುಣದ್ವಯಾಧಿಕಮಪ್ಪುದಟ್‌ಂ 
ದ್ವ (ಧಿಕಮೆಂಬುದಕ್ಕುಂ ಆ ಶಬ್ದಂ ಪ್ರಕಾರಾರ್ಥಂ ತತ್ಪ್ರಕಾರಂ ದ್ವ್ಯಧಿಕತೆ 
ಯಕ್ಕುಂ (ತತ್ತ್ವಪ್ರ. 3೪೯). [ಸಂ. ದ್ವ್ಯಧಿಕತಾ] 

ದ್ವ್ಯರ್ಥಕ (ಗು). ೧. ಎರಡಂ ಅರ್ಥಗಳುಳ್ಳ. ೨, ಸಂದಿಗ್ಭಾರ್ಥವುಳ್ಳ. 

[ಸಂ.] 

ದ್ವ್ಯರ್ಧ (ನಾ). ಒಂದೂವರೆ; ಒಂದು ಮತ್ತು ಎರಡನೆಯದರಲ್ಲಿ 
ಅರ್ಧ. [ಸಂ.] 

ದ್ವ್ಯರ್ಧಾಕ್ಷ (ನಾ). ಚಿತ್ರಕಲೆ ವಂಂತಾದಂವುಗಳಲ್ಲಿ ಒಂದೂವರೆ ಕಣ್ಣು 
ಕಾಣುವಂತಿರುವ ಭಂಗಿ : ಎಸೆಗುಂ ಖುಜ್ವಾಗತಂ . . . ಮೆಚ್ಚಿಸಂಗಂಂ 
ದ್ವ 1ರ್ಧಾಕ್ಷವೆಂಂಬಂತಿರೆ ಸೊಗಯಿಪುತಿರ್ಪಂಗನಾಭಂಗಿಯಂ ಚಿತ್ರಿಸಿ 
ಚಿತ್ರಕ್ಕ್ಕಿಯುವೊಯ್ದ್ನಂ ಮದನನೆನೆ ಮಹಾದೇವಿ ಕಣ್ಗೊಪ್ಪಿ ತೋರ್ಪಳ್‌ 
(ಅಚಿಪು. 3-೪5). [ಸಂ. (ದ್ವರ್ಧ-* ಅಕ್ಷಿ* _)) 

ದ್ವ್ಯರ್ಧಾಕ್ಷಿ (ನಾ). ಎ ಧ್ವ್ಯರ್ಧಾಕ್ಷ: ರಥಾಂಗಮಿಥುನಂ ದ್ವ್ಯರ್ಧಾಕ್ಷಿಯಿಂ 
ಬರ್ಹಿಮಂಡಳಿ ಪಾರ್ಶ್ವಾಗತದಿಂದದೇಂ ಪಡೆದುವೋ ಪಂಚಾಂಡಕವ್ಯಕ್ತಿ 
ಕಣ್ಣೊಳೆ ಕಂದರ್ಪನ ಬಾಣಪಂಚಕದವೊಲ " ಚಿತ್ತ ಕೃತಿಕ್ಷೋಭಮರ (ಮಲ್ಲಪು. 
೫-೪೧). [ಸ0.) 

ದ್ವ್ಯಷ್ಟ (ನಾ). ಒಂದು ಬಗೆಯ ಲೋಹ; ತಾಮ್ರ: “ತಾಮ್ರಕಂ-ಶುಲ್ಬಂ, 
ಮ್ಲೇಚ್ಛಮುಖಂ, ದ್ವ್ಯಷ್ಟಂ. ವರಿಷ್ಠಂ, ಉದುಂಬರಂ, ಓದುಂಬರಂ-೬ 
ತಾಮ್ರದ ಹೆಸರುಗಳು” (ಸಿದ್ಧಾಂತಿ. ೨೬೧). [ಸಂ.] 

ದ್ವ್ಯಹ (ನಾ). ಎರಡಂ ದಿನಗಳ ಅವಧಿ. [ಸಂ.] 

ದ್ವಾಮುಷ್ಕಾಯಣ (ನಾ). ಎ ದ್ವಾವಂಷ್ಕ್ಯಾಯಣ, (ಸಂ.] 

ದ್ವ್ವಾಹಿಕ (ನಾ). ಎರಡು ದಿನಗಳಿಗೊಮ್ಮೆ ಬರಂವ ಜ್ವರ ; ಎರಡರ 
ಜ್ವರ: ಮಾಕ್ಷಿಕ, ತಾಳಕ, ಸುವರ್ಣ ಇವೆಲ್ಲವನ್ನು ಎಕ್ಕದ ಹಾಲಲ್ಲೂ 
. . . ಜೇನುತುಪ್ಪದಲ್ಲೂ ಕೊಡಲು ಸರ್ವ ವಿಷಮಜ್ವರ, ಏಕಾಹಿಕ. 
ದ್ವ್ವಾಹಿಕ, . . . ಧಾತುಗತಶ್ವಾಸ ಹರಂ (ವಿವೈವಿ. ೧೬). [ಸಂ.] 

ದ್ವ್ಯಾಹಿಕಜ್ವರ (ನಾ).ಎದ್ವಾ ಹಿಕ : ಬೆಳ್ಳುಳ್ಳಿ, ಅಗರಧೂವಂ ಇವುಗಳನ್ನು 
ನಾಲ್ಕು ನಾಲ್ಕು ತೂಕ ಚೂರ್ಣವಂ ಮಾಡಿ, . . ತೈಲವನ್ನು ಅಭ್ಯಂಗನಕ್ಕೆ 
ಉಪಯೋಗಿಸಲು. . . ದ್ವಾ,ಹಿಕಜ್ವರ, ವಿಷಮಜ್ವರ ಮೊದಲಾದವುಗಳು 
ನಾಶವಾಗುವುವು (ಸಕವೈ. ೭೩). [ದ್ವಾ,ಹಿಕ-- ಜ್ವರ] 


ಧಂ (ನಾ). ಒಂದಂ ಅನಂಕರಣ ಶಬ್ದಂ: ಫೊಗೆದುದು ಪೊತ್ತಿದತ್ತು . . . 
ಧಂ ಧಗಿಲ್‌ ಧಗಿಲ್‌ ಧಗಿಲೆನುತಟ್ಟಿ ತಟ್ಟಿದುದು ಮುಟ್ಟಿತು ಸುಟ್ಟಿತು 
ತಿಂದು ತೇಗಿದತ್ತಗಿಯದೆ ನಿಂದ ಪೂಗಣೆಯನಂ ಪಣೆಗಣ್ಣುರಿ ಹಂಪೆ 
ಯಾಳ್ಜನಾ (ಗಿರಿಕ. 5-೪೭) ; ನಿಸ್ಸಾಣಧ್ವನಿ ತಂಬಟ ಸ್ಫುಟ ಧಡಂ ಧಂ ನಾದ 
ಭೀತರ್ಪ್ಪಲರ್ನಿಸ್ಸತ್ವರ್ವ್ವಿಸುಟೋಡಿ ನಾಡ ನಗರಿ ಭೆಂಡಾರವಂಂ ಪೆಂಡಿರಂ 
(ಎಕ. ೪111, ಸಾಗರ. ೦೫-೨೮ ; 1218) ; ಧಂ ಧಳಧಳರೆಂದು ಬಾಟ್‌ಸಿದರು 
ದೇವದುಂದುಭಿಗಳನುಫೆಯೆನುತೆ (ಮೋಹತ. ೪೨-೧೨) ; ಕಡಲು ಕುಣಿಯೆ 
ಗೊಂದಣ ತೆರೆಮುರಿ ನೊರೆ ಧಂ ಧಣ (ಹೃದಸೆ. ೩೭-೧); ಧಂ ಧಂ 
ಎನ್ನುವ ಶಬ್ಧ ಕೇಳಿಬರುತ್ತಿದೆ (ರೂಢಿ). 


ಧಂಧೆ 


ಧಂಧಂ (ದ್ವಿರುಕ್ತಿ) : ಧಂಧಂ ಧಗಿಲ್ಭುರ್ಭುಗಿಲ ಘಂಘರಿಲೆಂದೇ 

ನಳ್ವಿತೋ ಸೇವುಣಬಳವನಮಂ ವೀರಬಲ್ಲಾಳ ಕೋಪೋದ್ಭುರದಾವೋಗ್ರಾ 
ನಳ೦ (ಎಕ. ೪1, ತರೀಕೆ. ೪೩-೪೩; 1196); ಶ್ರಿದಶರಬ್ಬರಿಸಿ ಆನಕ 
ದುಂದುಭಿಶಂಖ ಧಂಧಂ ಧಣಾ ಸರಿಗಮಪಧನೀಯೆಂದೆನುತ , . . 
ತುತಿಸಿದರು (ವಿದಾಕ್ಮ. ೯೨-3). 

ಧಂದೆ,ದಂಧೆ, ಧಂಧೆ (ನಾ). ೧. ಜೀವನೋದ್ಯೋಗ; ಜೀವನೋಪಾಯಂ; 

ಹೊಟಿ | ಪಾಡಿನ ವೃತ್ತಿ; ಮಾನು ಹಿಡಿಯಂವದೇ ಅವರೆ ಮುಖ್ಯ ಧಂದೆ 
ಯಾಗಿತ್ತು (ಪಾನಕ. ೭); ಸ್ವಂತ ಧಂದೆಯಿಂದ ಉಪಜೀವನ ಮಾಡುವ 
ವೈದ್ಯ ವೆಂಕಪ್ಪ (ಸಮಜೀ. ೧೧ ಬಿಕೆ). ೨. ಕೆಲಸ ; ಕಾರ : ಊಟಕ್ಕೆ 
ಬೇಕಾಗುವ ಎಲೆ-ದೊನ್ನೆಗಳನ್ನು ಅಂಗಡಿಯಿಂದ ಖರೀದಿಮಾಡಿ ತರುವದು 
ಕೇವಲ ಅಬ್ರಾಹ್ಮಣ್ಯ ಧಂದೇ ಎಂದು ಅವನ ಠಾಮಮತ (ದೀಪಹ. 11, ೨). 
೩. ವ್ಯಾಪಾರ : "ಮೋಹಿನೀಸಿಂಧೂರ'ದ ಧಂದೆ ತೆಗೆದುಹಾಕಿಬಿಡುತ್ತಾ 
ರಂತೆ (ಸಾಹೇಬ್‌. ೨೩೩). ದಂಧೆ: ೨. ನಾವು ಎಂದಾದರೂ ಆ ದಂಧೆ 
ಮಾಡೇವೇ ? (ಬದುಜ. 304) ; ಅಂಗಡಿಯಲ್ಲಿ ದಂಧೆ ಮಾಡು (ಮುಕ್ತಿ. 
೦೯೩). ೩. ಅದೇ ದಂಧೆಯಲ್ಲಿ ಲಕ್ಷಾಂತರರೂಪಾಯಿ ಸಂಪೂದನೆಮಾಡಿದ 
ಕಂಪನಿಗಳೂ ಕುಂಟುತ್ತಲೇ ಇದ್ದವು (ಮಧುಸಂ. 48). ಧಂಧೆ : ೧. ಹೊಟ್ಟೆ 
ಧಂಧೇನ ಬರವಣಿಗೆ ಮಾಡಿಕೊಂಡು, ಇಂಗ್ಲಂಡದೊಳಗ, ಅಮೇರಿಕಾ 
ದೊಳಗ ನಡೀಬಹುದು (ಅಪನಾ. ೨03). ೩. ಅವನ ಧಂಧೆ ಮಂಗ್ಲಿಸುವ 
ಉತ್ಸುಕತೆಯೂ ನನಗಿಲ್ಲ (ಗಾಳಿಪ. ೧೪೭). 

[ «ಹಿಂ. ಧಂಧಾ ; ಮರಾ. ಧಂದಾ ; ಗುಜ. ಧಂಧೋ ] 

ಧ ಧೆ "ಧಂದೆ' ನೋ. 

ಧಕಲ್ಪಟ್ಟಿ "ಢಕಲಪಟ್ಟಿ' ನೋ. 

ಧಕಾರ (ನಾ). [ವ್ಯಾಕ] "ಧ' ಎಂಬ ಅಕ್ಷರ: ಯತ್ವಮಿಶ್ರ ಧಕಾರಕ್ಕಿತ್ವಂ 
ಬೆರಸಿದ ದಕಾರಂ-ಆಧ್ಯಕ್ಷ- ಅದ್ದಿಕ (ಕಮದ. ೨೭೬ ಪ್ರಯೋ). [ ಸಂ. 

ಧಕುಕು (ನಾ). ಒಂದಂ ಅನಂಕರಣ ಶಬ್ದ : ವಿಕಳಾಂಧಕಾಸುರನ ಶೂಲ 
ದಿಂದಿಅಸದು. ಮೇಲಕೆ ನೆಗಹಿ ನೆಲಕಿಕ್ಕಿಯೆರ್ದೆಯ ತಂಳಿದಾಡಿದಂ ಧಕುಕು 
ಥಿಕುಕೆಂಬ ವಾದ್ಯಧ್ವನಿಗೆ ನಾಲ್ಕನೆಯ ಲೀಲೆಯುಂ ಶಿವ ನಮಸ್ತೇ 
(ಗಂರುಣಾ. ೪-೧೦). 

ಧಕ್ಕಡ, ದಕ್ಕಡ, ದಕ್ಕಡೆ, ದಕ್ಕಳ, ಧಕ್ಕಡಿ, ಧಕ್ಕಡೆ, ಧಕ್ಕಳ (ಗು). 
೧. ಗಟ್ಟಿವಣಟ್ಟಾದ; ದೃಢಕಾಯವಾದ ; ಪೈಸರದ ಬಲುಬಂಧ ಧಕ್ಕಡ 
ವಾಸುಗಿಯಂ ಮೇಳವದ ವರಪಕ್ಷೀಶ ಮಾರುತಿ ಕದನಕ್ಕೈವಡಿಯಿಂದ 
ಮಿಗಿಲೆನಲು (ಕುಪ್ಕಾವಿ. ಓರಿಇ. ೪-೬೩): ಜಡಿದಿಟ್ಟನೌಕುವ ಡೊಂಬಿಗರ 
ದವಡಿಗರ ಧ[ಪಾಕಾ. ದ]ಕ್ಕಡ ರಕ್ಕಸರ ಹನುಮ (ತೊರರಾ. 8-೪-೨೨). 
(ನಾ). ೨. ದಿಟ್ಟ; ಥೆ ಓರ್ಯಸ್ಥ; ಸಾಹಸಿಗ; ಶೂರ : ಸಿಕ್ಕಿದವು ಧಾಳಿ 
ಯಲಿ ಧೈರ್ಯದ ಧ[ಪಾಕಾಂ. ದ]ಕ್ಕಡರ ಮನ ಹರೆಹಿನೊಳಹೂಯಿಕ್ಕಿದರು 
ಕಡೆಗಣ್ಣ ಬಲೆಗಳ ಮುನಿಮೃಗಾವಳಿಗೆ (ಕುವ್ಶಾಅ. ೧೮-೭); ನೂಕಿದೊಡೆ 
ಕರ್ಣೂದಿ ದೊರೆಗಳ ಡಾಕನಾನುವರಾರು ದಿವಿಜಾನೀಕದಲಿ ಧ[ಪಾಕಾಂ. 
ದ]ಕ್ಕಡರ:ಸಂರು ದುವ್ವಾಳಿಸಿತು ನಭಕೆ (ಕುವ್ಕಾಅ. ೧೯-೧೫ ; ಭಾನು 
ಬಿಂಬವ ಮೊಗೆವ ಲೌಡೆಯ ಮಾನಸದ ಧಕ್ಕಡರು ಕಲಿ ಪವಮಾನತನಯನ 
ಮುತ್ತಿಕೊಂಡರಂ ರಾಯರಾವುತರು ಧಕ್ಕಡರಂ ನೂಕಿದರು ಪಯಂಗಳಂ 
ತೇರ್ಗಳಂ (ತುರಂಗ. ೩೨-೧೪). ೩. ತೀಕ್ಷ್ಣತೆ; ಶೀವ್ರತೆ; ಉಜ್ಜ್ವಲತೆ: 
ಆಗ ದೀಪ್ತಿಯು ಧಕ್ಕಡದಿ ತೋರುವವು ಖಳಪಳ ನೀರು ಕುದಿ 
ವಂತೆ (ಜ್ಞಾನಸಿಂ. ೧೩-೪೪). ದಕ್ಕಡ: ೨. ದಾನವರು ದಕ್ಕಡರು 
ಧೈರ್ಯೋದ್ಧಾನಶೀಲರು ಘೂಯವನು ಗಿರಿಯಾನಬಾರದೂ ಮಂಷ್ಟಿಬಲ 
ವೆಗ್ಗಳರು ಸತ್ತ್ವದಲಿ (ಕುವ್ಯಾದ್ರೋ. ೧೬-೩೫) ; ಭೀತಿಗೊಳುತಿದೆ ಮಾಟು 
ಬಲ ಮರುು ಪೂತು ದಕ್ಕಡ ದಿಟ್ಟರಿಪುಸಂಘಾತ ವಾರಿಧಿಬಾಡಬಾನಲಕೀರ್ಶಿ 


೪೧೬೯ ಧಕ್ಕಡೆಯತನ 


ಜಗರಂಂಪ (ಕುವ್ಯಾಕ. ೨೧-೧೩); ದಕ್ಕಡರು ಬಿಲ್ಲವರಾಂತರರಿಭಟನ 
(ಕುವ್ಯಾಶ. ೨-೪೪). ೪. ದಿಟ್ಟತನ ; ಸಾಹಸ ; ಶೌರ್ಯ : ಆ ಕುದುರೆಯ 
ಬೆಂಗಾಪಿನ ದಕ್ಕಡದ ಗಂಡುಗಲಿಗಳ ಗಂಡಂ ರಾಘವಾವರಜನೆನ್ನನಿಂತು 
ಪೇಟ್ವಿಟ್ಟಿದಂ (ರಾಮಾಶ್ವ. ೦೪೨-೧೬). ದಕ್ಕಡೆ ; ೨. ಕಕ್ಕಡೆಯ ಕರವಾಳ 
ಹರಿಗೆಯ ದಕ್ಕಡೆಯರೊತ್ತಂಬರಿಸಿ ಬೊಬ್ಬಿಕ್ಕಿ ಬಿಲುಗುಂಡುಗಳಲೆಬ್ಬಿದರಂಜ 
ನಾಸುತನ (ತೊರರಾ. ೩-೫-೧೯). ೫. ದಾಂಡಿಗ ; ಸ್ಥೂಲಕಾಯ; ದೃಢ 
ಕಾಯಂ: ತೋಣದಿರಲವಗೆಚ್ಚಅಕಕೆ ಕವರ್ಣಟರುಕ್ಕಿನ ಚವ್ಮ್ಮಟಿಗೆಗಳಲೇಜ? 
ಹೊಯ್ದರು . :* ೬ ದಳವೇಖಿದುದು ದಕ್ಕಡೆಯ ರಕ್ಕಸನೊಟೀಕೆಯ 
ಬಲುನಿದ್ರೆ ತೊಡೆಯನು ತಟ್ಟಿದಂದದಲಿ (ತೊರರಾ. ೬-೨೬-೨೭). ದಕ್ಕಳ ; 
೪, ತ್ರೈಭುವನ ಕಂಪಿಸುತಿರ್ದುದೈ -ರಣದವಕಿಗರ ದ[ಐಾ9೦, ಧ]ಕ್ಕಳ 
[ಪಾಕಾಂ. ಡ]ದ ದೆಖ್ಫಾಳದ ಮಹಾಹವಕೆ (ತೊರರಾ. ೪-೩-೦). ಧಕ್ಕಡಿ: 
೬. ಅತಿಶಯಂ; ಹೆಚ್ಚಳ : ಬೆಕ್ಕಸಂಬಡುತಸುರಪತಿ ತನ್ನಿಕ್ಕಲದ ಕರತಳದ 
ಮುಸುಕಿನ ಧಕ್ಕಡಿಯ ದುಮ್ಮಾನದಲಿ ಹೊಕ್ಕನು ಪುರಾಂತರವ (ತೊರರಾ. 
೬-೨೬-೨). ಧಕ್ಕಡೆ: ೨. ಧಕ್ಕಡೆಯರಾನಕದ ದನಿ ದಶದಿಕೃನುಬ್ಬಿಸೆ 
(ತೊರರಾ. ೧-೦೫-೪೩) ; ಅರಿಶರೌಘಂಗಳಂ ಕತ್ತರಿಸಿ ಕರಚಮತೃಶಿಯೊಳ್ಳ 
ಕೃಡೆಯರೆಚ್ಚಸ್ತ್ರಮಂ (ತುರಂಗ. ೬೬-೭). ಧಕ್ಕಳ : ೪. ಮೇಲಿನ "ದಕ್ಕಳ' 
ಉಲ್ಲೇಖಕ್ಕೆ ಕೊಟ್ಟಿರಂವ "ತೊರರಾ' ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. [ «ಮರಾ. ಧಕ್ಕಡ್‌, ಧಾಕಡ್‌] 

ಧಕ್ಕಡತನ, ದಕ್ಕಡತನ (ನಾ). ೧. ಶೂರತನ; ಸಾಹಸವೃತ್ತಿ : ದಾನವರ 
ಧ[ಪಾಕಾಂ. ದ]ಕೃಡತನವನದನೇನನೆಂಬೆನು ಜೀಯ (ಕುವ್ಮಾಅ. ೧೨-೨೦). 
ದಕ್ಕಡತನ: ೨. ದುಷ್ಟತನ; ಕೇಡಿಗತನ: ವಿವಿಧವನಪರಿಯಟಣದಾಯಾಸ 
ವನು ತತ್ಪರಿಸರದ ಕಂಟಕನಿವಹವನು ದಾನವರ ದಕ್ಕಡತನದ ದಟ್ಟಣೆಯ 
. « * ವಿವರಣವನಆಂಹಿದನು (ಕುವ್ಶಾಅ. ೧೭-3). [ ಧಕ್ಕಡ * - ತನ } 

ಧಕ್ಕಡಿ "ಧಕ್ಕಡ' ನೋ. 

ಧಕ್ಕಡಿಗ, ದಕ್ಕಡಿಗ (ನಾ). ೧. ದಿಟ್ಟ; ಬಲಶಾಲಿ; ಶೂರ, ೨. ದಂಷ್ಟ ; 
ಕೆಡುಕ. "ಧಕ್ಕಡಿಗತನ' ಪರಾ. ದಕ್ಕಡಿಗ : ೧. ಅವರು ಬಲಂ ದಕ್ಕಡಿಗ 
ರೆಮಗೆ ಮಣಿಯರು (ಪ್ರಥುಪು. ೯-೨೪೬); ದಾಟ್‌ಡುವ ದೆಖ್ಬಾಳದ ದಕ್ಕಡಿ 
ಗರಂ ತಟುಬಿ ನಿಂದಂ (ರಾಮಾಶ್ಮ. ೧೪೩-೨೧). ವಿ. ತಾಯಿಗೆ ತಪ್ಪದ 
ದಕ್ಕಡಿಗನಿಗೆ ಆವಾಜ್ಞೆಯೆಂದು ನೀವೆಲ್ಲರು ಪೇಳಿ (ಸಾರಂಗ, 30) ; ನಿನ್ನ 
ಮಾನಮಂ ಕೊಂಬ ದಕ್ಕಡಿಗರಾರು (ನವಮೋ. ೯-೩೮). 

[ ಧಕ್ಕಡ + - ಇಗ] 

ಧಕ್ಕಡಿಗತನ (ನಾ). ದುಷ್ಟತನ ; ಕೆಡಂಕಂತನ : ಧನಗಿತ್ತಿಯಾ ಧಕ್ಕಡಿಗ 
[ಪಾತಾ. ಯೆ]ತನವ ನೋಡುನೋಡನುಮಾನದನು ಲೇಸುಲೇಸೆಂದು 
ತಲೆದೂಗಿ ಕೌಟಿಲ್ಕವನು ಮಾಡಿ ಕಣ್ಣಟ್ಟುವಳು ಬಾಯ ಕಟ್ಟದಿರಳಂ 

[ ಧಕ್ಕಡಿಗ + -ತನ] 


[2 


10 


16 


20 


(ಸಿಂಗಿರಾ. ೧೫-೧೦). 
ಧಕ್ಕಡೆ "ಧಕ್ಕಡ' ನೋ. 
ಧಕ್ಕಡೆಯ, ದಕ್ಕಡೆಯ (ನಾ). ಕಲಿ; ಶೂರ; ಸವಂರ್ಥ; ದಿಟ್ಟ: ಅಭವಂಗೆ 

ಶಕ್ಕ ಮುನ್ನಲ್ಲಾನದೇಸರ ಧಕ್ಕಡೆಯ ನಾಚಿಸದಿರೀ ಕಡೆಗಿಕ್ಕು ಸಂಗರದಾ 

ನಿರೂಪಸ್ಥಿತಿಯ ವೀಳೆಯವ (ಅಂಬಿಕಾ. ೩೯-೭). ದಕ್ಕಡೆಯ : ಚಕ್ಕನೆ 
ನಿಜರಥವನಂತಲ್ಲಿಗೈದಿಸುತೆ ದಕೃಡೆಯನಹ ವ್ಯಾಘ್ರವಂಖನಿಂಗಿಂತೆಂದನು 

(ಘೋರಾಸು. ೧೩). [ಧಕ್ಕಡೆ (ಎಧಕ್ಕಡ) * - ಅ; 
ಧಕ್ಕಡೆಯತನ, ದಕ್ಕಡೆಯತನ (ನಾ). ೧. ಕಲಿತನ; ಪರಾಕ್ರವಂ ; 

ಶೌರ್ಯ ; ಸಾಮರ್ಥ್ಯ: ಮರ್ಕಟರ ದಳದುಳದ ದೂಟಾನ ಧ[ಖಾ. ದ] 

ಕೃಡೆಯತನ ಬಿದ್ದುದೈ ಕರ್ಣಕ್ಕೆ ಕಮಲಪ್ರಿಯನ ಸುತ ಸಾವರ್ಣಿನಂದನೆಯ 

(ತೊರರಾ. ೪-೧೦-೦೭). ೨.ಎಧಕ್ಕಡಿಗತನ : ನೈಯತಿ ಮಾತನಾಡದಿರು ತೆಗೆ 

ವಳಾವಳಿ ಬೇಡ ವರುಣ ಚಲಿಸದಿರು ಪವಮಾನ ಧನದೇಶ ಧಕ್ಕಡೆಯತನವು 


40 


46 


ಧಕ್ಕಲು ೪೧೭೦ 


ಸಲದು ಸಾರಿರಿ ದನುಜಸುರರು...ಎಂದು ಸಲೆ ವೇತ್ರಕರ್‌ ಬರಾ ಬರಿಗೆಯ್ಯ 
ತಿರ್ದರಾ ಭಾಳನೇತ್ರನ ಸಭೆಯೊಳು (ನಂದಿಮಾ, 8-46). ದಕ್ಕಡೆಯತನ : 
೧, ಚಕ್ಕನೆ ಮೇಘನಾದಂ ಮುಳಿದು ಘರ್ಜಿಸುತೆ ಉಕ್ಕು ವಾತುರದಿಂದೆ 
ನಿಜವರೂಥವನುಳಿದು ದಕ್ಕಡೆಯತನದಿನಂಬರಕಡರ್ದು ಧನುವಿನಿಂ ಶರೆ 
ವರ್ಷಮಂಂ ಕರೆವುತೆ (ಘೋರಾಸು. ೨೬). 1 ಧಕ್ಕಡೆಯ + - ತನ) 

ಧಕ್ಕಲು "ದಕ್ಕಲು' ನೋ. 

ಧಕ್ಕಳ "ಧಕ್ಕಡ' ನೋ. 

ಧಕ್ಕಾ "ಧಕ್ಕೆ' ನೋ. 

ಧಕ್ಕಾಧಿಂಗಿ (ನಾ). ತಾಳಮೇಳವಿಲ್ಲದ ಕುಣಿತವನ್ನು ಸೂಚಿಸುವ ಒಂದು 
ಅನಂಕರಣ ಶಬ್ದ : ಕುಣೇಬ್ಯಾಡ, ಕುಣೀಬ್ಕಾಡಾ ಧಕ್ಕಾಧಿಂಗಿ, ನಿನಗೇನು 
ಗೊತ್ತ ತಂಗಿ (ದಾಸಹು. ೫೩). 

ಧಕ್ಕಾಮುಕ್ಕಿ, ಢಕ್ಕಾಮಂಕ್ಕಿ, ಧಕ್ಕಿವಯಕ್ಕಿ, ಧಕ್ಕೆಮಂಕ್ಕೆ (ನಾ). 
೧. ಗದ್ದಲ ; ತಿಕ್ಕಾಟ ; ನೂಕಂನುಗ್ಗಲು ; ಸಂವಂರ್ದ : ಆ ರಸ್ತೆ 
ಒಮ್ಮೆಗೇ ಎರಡಡಿ ಅಗಲದ ಓಣಿಯಾಗಿ ಬಿಟ್ಟರೆ, ಹೋಗಿ ಬರುವವರಲ್ಲಿ 
ಧಕ್ಕಾಮುಕ್ಕಿಯಾಗುವುದಿಲ್ಲವೇ |! (ಜಾಲಪ್ರ. 111, ೧೩೦೪). ೨. ಗುದ್ದಾಟ; 
ಹೊಡೆದಾಟ; ಮಾರಾಮಾರಿ : “ಧಕ್ಕಾ ಮುಕ್ಕಿ - ತೆಕ್ಕಮಂಕ್ಕಿ: ಬಡಿದಾಟ” 
(ಹಾನಕೋ. 5); ಅದೇನೊ ಇಲ್ಲ. ಧಕ್ಕಾಮುಕ್ಕಿಯ ಹೊತ್ತಿನಲ್ಲಿ ಮಹಾದೇವ 
ತುಸು ಕಚ್ಚಿದ್ದ (ಕುಂಹಿಂ. 85). ಢಕ್ಕಾಮುಕ್ಕಿ : (೪). ಧಕ್ಕಿಮುಕ್ಕಿ : 
೧. ದಯಮಾಡಿ ನನಗೆ ಧಕ್ಕಿಮುಕ್ಕಿ ಮಾಡಬೇಡಿರಿ. ದೂರಿಂದಲೇ 
ಮಾತಂಡಿರಿ (ಮೋಹಿನೀ. ೧೨೭), ೩. ಪೆಟ್ಟು: ಹೊಡೆತ ; ಆಘಾತ: 
ಮುಂದೆ ಎಷ್ಟೋ ಧಕ್ಕಿಮುಕ್ಕಿಗಳನ್ನು ಹೊಂದಿ ಸ್ಟೇನಕ್ಕೆ ಮುಟ್ಟುವಷ್ಟರಲ್ಲಿ 
ಅರ್ಧ ಹಡಗಗಳು ಸಹ ಉಳಿದಿದ್ದಿಲ್ಲ (ಇಂಗ್ಲಇ. ೫೪). ಧಕ್ಕೆಮುಕ್ಕೆ : 
೩. ಹಿಂದೂಧರ್ಮವು ಬಹುಕಾಲದಿಂದ ಪರಧರ್ಮದವರ ಧಕ್ಕೆಮುಕ್ಕೆಗಳ 
ಪರಂಪರೆಗಳಿಗೆ ತಲೆ ಕೊಟ್ಟು ನುಗ್ಗುನುರಿಯಾಗಿದ್ದರೂ, , . ಚಿರಸ್ಥಾಯಿ 
ಯಹಿಗಿರುವದು (ಹಿಂಮಂಸ. ೨). 

[-ಹಿಂ. ಧಕ್ಕಾಮುಕ್ಕೀ ; ಮರಾ, ಧಕ್ಕಾಬುಕ್ಕೀ, ಧಕಾಬುಕಾ 
ಧಎಬ:ಕೀ£, ಧಕೀಬುಕೀ,) 

ಧಕ್ಕಿಮುಕ್ಕಿ "ಧಕ್ಕಾವಯಕ್ಕಿ' ನೋ. 

ಧಕ್ಕೆ, "ಡಕ್ಕೆ' ನೋ. 

ಧಕ್ಕೆ, ದಕ್ಕೆ (ನಾ). ೧. ಏಟು ; ಪೆಟ್ಟೂ; ಹೊಡೆತ; ಆಘಾತ: 
ಲೇಡನ್‌ಜಾರದಲ್ಲಿ ವಿದ್ಯುತ್ತು ಬಹಳ ಸಂಚಿತವಾಗಿದ್ದರೆ, ಅದರ ಧಕ್ಕೆಯು 
ನಮಗೆ ತಡೆಯ:ವದಿಲ್ಲ (ಮುಂಬಯಿ. 8-೨೧೯): ಕಲ್ಲು ಬೀಳುತ್ತಲೆ ಇದ್ದುವು. 
ಯಾರಿಗೂ ಧಕ್ಕೆಯಾಗಲಿಲ್ಲ (ಮೇದಿಮ. ೧39). ೨. ವಿಪತ್ತು ; ಆತಂಕ ; 
ಹಾನಿ; ನಷ್ಟ : ಜ್ಞಾನಾಂಬೆಗೆ ನಡುಕವುಂಟಾಗಿ ಜ್ವರವೂ ಬಂದು ಗರ್ಭಕ್ಕೇ 
ಧಕ್ಕೆ ಬರುವಂತಾಗಿಬಿಟ್ಟಿತು (ಪ್ರತಿತಿಪ. ೪೧) ; ಮನೆಯ ಮಾನಕ್ಕೆ ಧಕ್ಕೆ 
ತಗಲಿದಾಗ ಜೀವದ ಹಂಗುದೊರೆದು ಕಾದಿದ್ದ (ದಕ್ಷಿನ. ೧೧೦) ; ಕುಲದ 
ಕೀರ್ತಿಗೆ, ತನ್ನ ಪ್ರತಿಷ್ಠೆಗೆ ಧಕ್ಕೆ ಬರದಂತೆ ಭಯದಿಂದ ನಡೆದುಕೊಂಡು 
ಬಂದಿರುವನು  (ವಾರಾಕೃ. ೬): ನಿನ್ನ ನೌಕರಿಗೆ ಧಕ್ಕೆ ಬಂದೀತು 
(ನಾಪೋಲೀ. ೨೩೭). ದಕ್ಕೆ: ೨. ಅನ್ನ ತಿನ್ನದೇ ಸತ್ತರೂ ಅವರವರೆ 
ಧರ್ಮಕ್ಕೆ ದಕ್ಕೆಯಾಗಬಾರದು (ಕಾವೇರಿ. 3೯). 

ಧಕ್ಕೆ ಹತ್ತು - ತೊಂದರೆಯಾಗು: ನಿನ್ನಂಥ ಸಾವಿರಾರುಜನ 

ಸಾಹೆಸಿಗಳು . . . ಪ್ರಯತ್ನಿಸಿದರೂ ನನ್ನ ಒಂದು ಕೂದಲಿಗೆ ಕೂಡ 
ಧಕ್ಕೆ ಹತ್ತಲಾರದು (ಅಂಬಿಕೆ. ೧೫). [ «ಹಿಂ. ಮರಾ. ಧಕ್ಕಾ) 

ಧಕ್ಕೆ, ಧಕ್ಕಾ (ನಾ). ಸವಂದ್ರದಲ್ಲಿ ಹಡಗುಗಳು ನಿಲ್ಲುವುದಕ್ಕಾಗಿ 
ಏರ್ಪಡಿಸಿದ ಸ್ಥಳ; ಹಡಗಂಕಟೆ ಕೈ: ಧಕ್ಕೆಗಳೆಂಬುವು ಸಮುದ್ರದಿಂದ, 
ಶಾಂತವಾದ ಸ್ಥಳಕ್ಕೆ ಬಂದು, ದಡಕ್ಕೆ ತಾಗಿ ಹಡಗುಗಳು ನಿಲ್ಲುವ 


10 


16 


30 


35 


ಧಗಡಿ, 


ಸ್ಮಳಗಳು (ಜಾಲಪ್ಪ. 11, ೮೧೬) : ಬಂದರದ ಧಕ್ಕೆಗೆ ದೇಶ ಬಿಟ್ಟು ಇಷ್ಟು 
ದೂರ ಬಂದು, ಸ್ವಾಗತಿಸಿ ಇಲ್ಲಿಂದ ಕರೆದುಕೊಂಡು ಹೋಗಬೇಕಾಗಿದೆ 
ಒಬ್ಬ ಮಹಾಪುರುಷನನ್ನು (ಭಾರತಿ. 38); ಆ. ಸಂತೆಯ ಬಯಲನ್ನು 
ಕೊರೆದು ತೆಗೆದಂತೆ ಹಳ್ಳಕ್ಕೆ ಹೊಂದಿ ಗಚ್ಚಿನ ಧೆಕ್ಕೆ! (ಜಿಟ್ಕಹೊ. 3). 
ಧಕ್ಕಾ : ಜಲಮಾರ್ಗದಿಂದ ಕಳುಹಿಸುವುದಕ್ಕೆ ಧಕ್ಕಾ ಫಿ ಹೋಡಿ ಬಾಡಿಗೆಯ 
ಖರ್ಚು ತಕ್ಕೊಳ್ಳುವ ದರಗಳು (ಮುಂಬವ್ಕಾ. ೪೦ ಪ್ರಸ್ತಾವನೆ). 

[( «ಮರಾ. ಧಕ್ಕಾ./ಇಂ. 200 ] 


ಧಕ್ಕೆ, (ನಾ). ಹಡಗಿನ ಅಟ್ಟ,-ಮೇಲುಭಾಗ: ನನ್ನ ಸೋದರನೊಡನೆಯೂ 


ಸ್ನೇಹಿತರೊಡನೆಯೂ ಹಡಗಿನ ಧಕ್ಕೆಗೆ ಬಂದುದಾಯಿತು (ಅಪೂಪ. ೪); 
ಪ್ರತಿನಿಧಿಯು ಹಡಗಿನ ಧಕ್ಕೆಗೆ ಬಂದು ಕಣ್ಣರಳಿಸಿ ನೋಡಿದನು (ಕಪ್ಪ. 
೬-೫೬). [+ ಇಂ. Deck ] 


ಧಕ್ಕೆ ಬಲಿ "ಡಕ್ಕೆಬಲಿ' ನೋ. 
ಧಕ್ಕೆಮುಕ್ಕೆ "ಧಕ್ಕಾವಂಕ್ಕಿ' ನೋ. 
ಧಗ (ನಾ). ಒಂದು ಅನುಕರಣ ಶಬ್ದ : ನಿಶಾಟರನುಂಡನಗ್ನಿ ಛುಮ್ಮೆಂಬ 


ಛಟಚ್ಛಟೆಂಬ ಧಗಯೆಂಬ ಧಗದ್ಭಗಯೆಂಬ [ಪಾಠಾ. ಧಗಲ್‌ಧಗಲೆಂಬ] 
ಥಟ್ಟುಪೊಟ್ಟೆಂಬ ರವಂ ಕಟುತ್ತಡಸಿ ಮೆಲ್ವ ಸರಕ್ಕನುಸಾರಿಯಪ್ಪಿನಂ 
(ಕಾವ್ಯಾವ. ೨ರ). 

ಧಗಧಗ, ಧಗದ್ಮಗ (ದ್ವಿ ರುಕ್ತಿ) : ಪಶ್ಚಿಮಾಶಾನಿಳಪಾತೋಜ್ಜ ಎ೦ಭಿತಂ 
ಬಂದುದು. ವಿರಹಿತರುವ್ರಾತಮಂ ಪರ್ವವುಗ್ರಾನಳನೆಂಬಂತಬ್ಬ ಕಾಲಂ 
ಸ್ತನಿತಧಗಧಗಧ್ವಾನರೌದ್ರಾಯವರಾಣಂ (ಕಂದ್ರಫು. ೪-೨೯); ಧಗಧಗಂ 
ಧಗಧಗಂ ಧಗಧಗಿಲ್‌ ಛಿವಿ:ಛಿಮಿಲ" ಧುರಿಧುರಿಲ್‌ ಛಟಛಟಿಂದು . , 
ಕೆಂಗಿಡಿಗೆದಟ್‌ ದಾವಾಗ್ನಿ ಮುತ್ತಿತ್ತು ನಾಲ್ದೆಸೆಯನು (ಹಕಕಾ. ೧೦-೬) ; 
ಧಗಧಗ ಎಂಬುದಂ ಧಗಧಗಂ ಎನಲಾಗದು (ಶಮದ. ೬೧ ಪ್ರಯೋ) ; 
ಉರಿಯೊಳಾಜ್ಯವನೆಆ್‌ದೊಡಂತುಬ್ಬರಿಸಿ ಧಗಧಗ ಎನುತ ಶಕೆಯಾವರಿಸಿದ 
ವೊಲು (ಬಸಪು. ೪-೨) ; ಧಗಧಗ ನಿಸ್ವನಂ ನಿಮಿರೆ ಕೆಂಗಿಡಿ ಸೂಸೆ (ವೃಷವಿ. 
3೯-೧೪೦): ಧಗಧಗಾ ಉರಿಯುತಿದೆ ಹೇಗೊ ಹತ್ತಿದ ಬೆಂಕಿ (ಆರಕೋ. ೨೭) ; 
ಧಗದ್ಭಗೆಂದುರಿವ ದಳ್ಳುರಿಯೊಳ್‌ ಪಿಡಿದೊತ್ತಿ (ಧರ್ಮಾಮ್ಮ. ೧-3೩6). 
ಧಗಧಗಧಗಿಸು - ಅಧಿಕವಾಗಿ ಪ್ರಜ್ವಲಿಸು : ಉರಿಯ ತೆಕ್ಕೆಯಲಿ 
ಧಗಧಗಧಗಿಸಿ ಧಾಳಿಟ್ಟುಮು ಮಹಾಶರವಹಿತಮೋಹರಕೆ (ಕುವ್ಯಾದ್ರೋ. 


೧೯-೩೩). 


ಧಗಡ, (ನಾ). ಜಾರ; ವಿಟ: ಎಲ್ಲಿಗೈದಿದನೊ ಧಗಡ ತೋರು ಬೇಗದಿ ನಿನ್ನ 


ಚಲ್ವಿಕೆಯು ಘನವಾಯ್ತೆಯೆನುತ ಕೆೊಲ್ಲುತಿರೆ (ಕಂದ್ರಾವ. ೪೫). 
[ «ಹಿಂ. ಧಗಡಾ ; ಮರಾ. ಧಗಡ) 


ಧಗಡ್ಕ (ನಾ). ದಾಂಡಿಗ; ದಡಿಯ: “ಹುಂಬ” (ಈಾನಕೋ. ೮). 


Pp ಸಂಸ್ಕೃತ ಜೈನಗ್ರಂಥಗಳಲ್ಲಿ "ಮಹಮ್ಮದೀಯ ಸೈನಿಕ,-ಭಟ' 
ಎಂಬ ಅರ್ಥದಲ್ಲಿ ಇದು ಬಳಕೆಯಲ್ಲಿದೆ. 
[ «ಮರಾ. ಧಾಂಗಡ್‌ ; ಗುಜ. ದಗಡ, ಧಗಡೋ] 


ಧಗಡಿ,, ದಗಡಿ (ನಾ). ಉದ್ಧಟ ವ್ಯಕ್ತಿ ; ಧೂರ್ತವ್ಯಕ್ತಿ ; ಜಗಳಗಂಟಿ : 


ಬುಗುಡೀಯ ಕೊಟ್ಟೇನೆಂದು ಬೆಡಗಿನಿಂದ ಎನ್ನ ತಂದ ಬುಗ್ಲೀ ಕೇಳಿದರಲ್ಲಿ 

ಬುಗ್ಲಿ ಪಾಂಡವರಾದ್ದ ಪಗ್ನಿ ... ಛೀ ಅತ್ತ ಹೋಗು ಧಗಡಿ ಹೋಗೆನುತಾನೆ 

(ಕನಕ. ೮೮-೬) ; ಬುಗುಡಿ ಆದರೆ ಧಗಡೀ ಮಗಳಿಗೆ ಆಗದೆ? (ಗಾಡಿ). 

ದಗಡಿ : ಫೇ ದಗಡಿ ಜಾಯೆಂದು ನಿಜಕರದೊಳಿಹ ಕಲ್ಲ ಬೈದು ಕೊಡೆ 

(ಪ್ರೌಢರಾ. ೭-೪೭) ; “ವಾಗ್ದೇವಿ ಬಂದಳು ದಗಡಿ” ಎಂದು ಘಟ್ಟಿಯಾಗಿ 

ಉಚ್ಚರಿಸುತ್ತ . . . ನೆಲದ ಮೇಲೆ ಬಿದ್ದು ಹೊರಳಿದರು (ವಾಗ್ಮೇವಿ. ೪೦). 
[ «ಮರಾ. ಧಗಡೀ. ಧಾಂಗಡಿ./ತೆಲು. ಧಗಿಡಿ, ಧೆಗಿಡೀ ] 


ಧಗಡ್ಮಿ "ದಾಗುಡಿ' ನೋ. 


ಧಗದ್ಭಗಿತ 


ಧಗದ್ಭಗಿತ (ಗು). ಧಗಧಗ ಎಂದಂ ಸದ್ದುಮಾಡುವ ; ಧಗಧಗಿಸುವ : 
ಧ್ಲತ ಧಗದ್ಧಗಿತರವ ನಿರ್ಮಳಶಿಖಾಳಿಯಂ ಸತತಗತಿಪಥಮನಡರ್ಪುಜ 


ಜ್ವುಲೆಯಂ . . . ನೋಡಿ ಗಜಗಮನೆ ಕನಸೆಂದು ಬಗೆವನ್ನೆಗಂ ಹ 
೭-೨೭ ರಗಳೆ). [ಸಂ] 
ಧಗದ್ಧ ಗಿಸು "ಧಗಧಗಿಸು' ನೋ 6 
ಧಗಧಗನೆ (ಅ). ಧಗಧಗ ಇಹ ತೀಕ್ಷ್ಣವಾದ ಜ್ವಾಲೆಯನ್ನು 


ಚಿಮ್ಮಿ ; ಪ್ರಜ್ವಲಿಸಿ : 
ಹೋಯಿತು (ರೂಢಿ). 
ಧಗಧಗಧಗನೆ ( ದ್ವಿರುಕ್ತಿ ): ಧಗಧಗಧಗನೆ ಪೊತ್ತುವ ಜಿ ಲೆಗಳ ಮಾಲೆ 
ಭುಗುಭುಗುಭ ಗಿಲ್ಫುಗಿಲ್ಫುಗಿಲೆಂದು ಡಾವರಿಸೆ (ಜೈಮಿಭಾ. ೮-೩೯). 
( ಆಧಗ * - ಅನೆ] 
ಧಗಧಗಿಲ್‌ (ನಾ). ತೀಕ್ಷ್ಣವಾಗಿ ಉರಿಯಂವುದನ್ನೂ ಅನುಕರಿಸುವ 
ಶಬ್ದ: ಧಗಧಗಿಲ್‌ ಧಗಧಗಿಲ' ಘರಿಘರಿಲ್‌ ಘರಿಘರಿಲ್‌ , , , ಧಗಧಗಿಲ್‌ 
ಛಿಮಿಛಿಮಿಲ್‌ ಛುರಿಛುರಿಲ್‌ ಛಟಛಟಿಂದು , “nafs ದಾಮಗ್ಗಿ 
ಮುತ್ತಿತ್ತು ನಾಲ್ದೆಸೆಯನು (ಹಡಕಾ. ೧೦-೬). 
ಧಗಧಗಿಸು, ಧಗದ್ದೆ ಗಿಸು (ಕಿ ಶ್ರ). 0. ಸ) ಧಗಧಗವೆಂದು ಉರಿ; 
ಪ್ರದಿ: ಪ್ರವಾಗು; ಪ್ರಜ್ವಲಿಸು : ದೆಸೆಗಳಂ ದಹಿಸುತ್ತೆ ರಸೆಯನಲ್ಲಾ 
ಡಿಸುತೆ ಒಗೆದುದು ಮಹಾವಿಷಂ ಧಗಧಗಿ[ಐಾಂಾ30, ಥಳಥಳಿ, 
ದಳದುಳಿ]ಸಿ ಮುಳಿದು ಬೆಂಬತ್ತಿತು ಮಹಾವಿಷಂ (ನಂಬಿರ. 
ಧೆಗಧಗಿಸಿ ಮಸಗಿ ದಳ್ಳುರಿ ನೆಗೆತೆ3 (ಬಂಹರಿ. ೮-೩೦) ; 
ಧಗಿಸುತಡುಗಬ್ಬುಗಳನುಹುತಿಗೊಳುತ್ತಂ ... 


ಸಿಡಿಲು ತಗಲಿದ ಮರ ಧಗಧಗನೆ ಸ 


A 
೧-೧೪): 

ಉಬ್ಬುತುಪರಿಗೆ ಧಗ 
ಭಾಳನೇತ್ರನ ನಿಬ್ಬರದ 
ಭಾಳಾಂಬಕಾಗ್ನಿಗೆ ಸಮವೆನಿಸುತಿರೆಲು (ಬಸಪು. ೪೪-3೧) ; ವಿಕಟ ವಿಕ್ರಮ 
ಎಸ್ಸುಲಿಂಗಪ್ರಕರದಲಿ ಧೆಗಧಗಿಸುತಿದೆ ಸಾಯಕವ ನಿಲಿಸಾ ನೀನೆನುತ 
ಭಂಗಿಸಿತು ಪರಿವಾರ ( ಕುಪ್ಕಾದೋೊ. ೧೯-೨೨); ಗಗನದಲಿ ಬಳಿಕಸುರಪತಿ 


20 


ಧೆಗಧಗಿಪ ಕಿಚ್ಚ ನು ಕಂಡು ಬೆಚ್ಚಿ ದು ಬೆಗಡಿನಲಿ ಬೆಸಸಿದನು (ತೊರರಾ.೫8- | 25 


೮-೩೯); ;ಬಿದಿರಾಮೆಳೆ ಧಗಧಗಿಸೆ ಘನ ಹೆಬ್ಬಿ ದಿರು ಛಟಛಟಿರೆನಲೂವುರಿಯೊಳು 
ಕದಳಿಗಳು ಸಿಮಿಸಿಮಿಸೆ (ನಳತ. ೬-೭) ; ಹಗಲೆಲ್ಲ ಧಗಧಗಿಸಿ, ಇರುಳು 


ಮಗನುಗಿಸಿ ಬೆಳಗು ಬಂದಿತು ದುಃಖದುಮ್ಮಾನಗಳ ಕುಡಿದ: ಸುಖದ 
ಸುಮ್ಮಾನಗಳ ಹೆಜ್ಜೆಯಿರಿಸಿ (ನೆಲಮು. 9೩-೧9), ೨. ಸುಟ್ಟುಹೋಗು ; 
ಉರಿದುಹೋಗು ; ; ದಹಿಸಿಹೋಗು : ಧಗಧೇಃಪಆವತ್ತಸಾವಿರ 
ಸಗರರನು ಸಂಸ್ಕಾ! ರಮುಖದಲಿ ತೆಗೆಯಲೋಸುಗ ತಪದಲಿದ್ದ ನು ಕವ 
ಗರ್ಭಂಗೆ (ತೂರರಾ. ೦-೧೨-೦೩), ೩. ಥಳಥಳಿಸಂ ; ಮರುಗು: Be 
ಕಲಶಗಳಿಂದ ಸೌಧದ ಸಾಲು ಧಗಧಗಿಸಲು ಕಂಡರವರು (ಅಂಜಡ. ೭-೨೦೬); 
ಕಣ್ಣೆ ತೋಟ್‌ದನಿಂದ್ರಚಾಪದೊಳು ಮೂಡಿದ ನೃಪನಂತೆ ಮಿಗೆ 
ತೋರಮುತ್ತಿನ ತೊಡಿಗೆಯೊಡನೆ ಧಗಧಗಿಸುವ ಲಾವಣ್ಯದಿಂದ (ಭರಶ. 
೧-೪೪). ಧಗದ್ಭ ಗಿಸು : ೪. ( ರುಳ) ಹೆಚ್ಚಾ ಗು; ಪ್ರಖರವಾಗು : H 
ಮಂದರೆಮಹೀಧರಪ್ರ, ಮಾಣದಾಲಿಗೋಡುವ ಲೋಹಪಂಡಮಂ ನಹನು ಯ 
ಕರಗಿಸಲಾರ್ಪ ಘರ್ಮಮೊರ್ಮೆ ಮಾಣದೆ ಧ[ಪಕಾ. ದ]ಗದ್ಧ ಗಿಸುತ್ತು 
ವಿರ್ಪದು (ವರ್ಧಪು. ೧೧-೩ ವ) ; ಒಗೆವ ದಿನೇಶನಂ ಹರಿವ ಸಿಂಧುವ 
ನೂದುವ ಗಾಳಿಯಂ ಧಗದ್ಧಗಿಸುವ ಕಿಚ್ಚಂ . .. ದೈವಮೆಂದೆಅಗುಮುತನೆ 
ದೇವವಿಮೂಢನಾಗನೆ (ಪಸಾರ. ೪೬೩). "ದಹಿಸು' ಪರಾ. 
[ ಎಧಗ+ - ಇಸ್ಕು) 

ಧಗಮು " ದಗವಂ? ನೋ. 

ಭಗಮೆನ್‌ (ಕ್ರಿ). ಧಗ್ಗನೆ ಉರಿ: ಮಗನೆ ಪದಿನಾಲ್ಯ ವರುಷದ ಮಗನೈ 
ನಿನ್ನನ್ನನೊರ್ವನಂ ಪಗೆವಡೆಯೆ ಇದ್ನುಗಳ ಗನ ಬಿಬಲ್ಕೆ ವೇಟ, ರ್ದೆ ಧಗಮೆನೆ 
ಸೈರಿಸುವುಪಾಯಮಾವುದು ಕಲವ (ಪ: ೦೧-೯೧). 


40 


45 
[ಧಗ* ಎನ್‌) 


೪೧೭೧ 


80 ಧಟಿನಿ (ನಾ). ಉಡಿದಾರ; ಕಟಿಸೂತ್ರ. 


ಧಟ್ಟಣೆ 


ಧಗಲ್‌ (ನಾ). ಒಂದಂ ಅನುಕರಣ ಶಬ್ದ. "ಧಗಲಿಡ.' ಪರಾ. 

ಧಗಲಿಡು (ಕ್ರಿ). ತೀಕ್ಷ್ಣವಾಗಿ ಉರಿ; ಭುಗಿಲಿಡು : ಪುಟನೆಗೆವ ಕಿಡಿಗಳ 
ತೇಜಿಗಳ ಭುಗಿಭುಗಿಪ ಕೆಮ್ಮುರಿ ರಥದ ಸುಲ್ಲಳೊಳೊಗುವ ಕೆಂಡಗಳ 
ಧಗಲಿಡುವ ಕಾಲಾಳ ಕಡುಹಿನ ಹೊಗರಿನಲಿ ಹೊದರೆದ್ದು ದೈತ್ಯನ 
ವಿಗಡದಳವನು ಮುಸುಕಿದನು (ಅಂಬಿಕಾ. ೧೬-೩೭). [ ಧಗಲ್‌ + ಇಡೆ] 

ಧಗಿಲ್‌, ಧಗಿಲು (ನಾ). ಒಂದು ಅನುಕರಣ ಶಬ್ದ: ಧಂ ಧಗಿಲ್‌ ಧಗಿಲ್‌ 
ಧಗಿಲೆನುತಟ್ಟೆ ತಟ್ಟಿದ:ದು ಮುಟ್ಟಿತು ಸ:ಟ್ವಿತು ತಿಂದು ತೇಗಿದತ್ತೆಗಿಯದೆ 
ನಿಂದ ಪೂಗಣೆಯನಂ ಪಣೆಗಣ್ಣು ರಿ ಹಂಪೆಯಾಳ್ವನಾ (ಗಿರಿಕ, ೮-೪೭). 
ಧಗಿಲು : ಯುಗಜುಗ ಪ್ರಳಯವಹಂದೂ ಕಣೆನಿಂದೂ ಕಾಣೆ ಧಗಿಲು 
ಭುಗಿಲೆಂದುರಿವಂದೂ ಕಾಣೆನಿಂದೂ ಕಾಣೆ (ಬಸವ. ೫9೨) ; ಧಗಿಲು 
ಭುಗಿಲೆಂದು ಮುಸುಕಿದ ಮಹಾಜ್ಯಾಲೆ ಇದೇನೊ (ಸಿದ್ಧಜ, ಕ, ೧೯-೩೪) ; 
ಧಗಿಲು ಭುಗಿಲೆನುತೆ ಮಾಮಸಕದಿಂ ಮಸಗಿ ತೊನೆದು ಬಸುಟಂ ಹೊಸೆದು 
(ತಿರುರ. ದೇ. ೧೮-೩). 

ಧಗಿಲು " ಧಗಿಲ್‌' ನೋ. 


15| ಧಗೆ "ದಗ್ಗೆ' ನೋ. 


ಧಗ್ಗನೆ (ಅ). ಬೇಗನೆ; ಒಮ್ಮಿಂದೊಮ್ಮೆ : ಇದು ಧಗ್ಗನೆ ಉರಿಯುತ್ತದೆ. 
ಉರಿಯುವಾಗ ಸುಟ್ಟ .ಕಾಗದದ ವಾಸನೆ ಬರುತ್ತದೆ (ಗೃಹವಿ, ೬೨). 
[ಧಗ್‌ + - ಅನ್ನೆ) 
ಧಟ (ನಾ). ೧. ತಕ್ಕಡಿ; ತ್ರಾಸು : “ಧಟ-ದಿಬ್ಬದ ತೆಲೆ” (ನಾಚಿರಾ. 8): 
“ಧಟಃ -ತಕ್ಕಡಿ” (ಸಿದ್ಧಾಂತಿ. ೩೯೦). ೨. ದಿವ್ಯಗಳಲ್ಲಿ ಒಂದು ; ತಕ್ಕಡಿ 
ಯಿಂದ ಪರೀಕ್ಷಿಸುವ ದಿವ್ಯ : "ದಿವ್ಯ? ಪರಾ. ೩. [ಜ್ಯೋತಿ] ತುಲಾ 
ಶಿ: “ಧಟ ಇ ತುಲಾರಾಶಿ” (ಜಾತತಿ. ಪರಿ. ೩೭೭). [ ಸಂ. 
ಧಟಧಟ (ನಾ). ಒಂದಂ ಅನುಕರಣ ಶಬ್ದ : ಸೆಳೆವುತೆ ಹಿಮ್ಮೆಟ್ಟುತೆ ನಿಂದಿ 
ರುತಂ ಪದತಳದಿಂ ಧಟಧಟ ಕಿಣಕ್ಸಿನುತಂ [ಖಾಕಾಂ. ಪದತಳದೊಳೆ 
ತಟಗಿರ್ರೆಂದೆನುತಂ] ಮೃದುಗತಿಯೊಳ್‌ ಘಲಘಲಕೆಂದೆನುತಂ (ಛ್ಯಂಗೀರ. ಹ. 
೪೭೦-೦೧). 
ಧಟಿ, (ನಾ). ೧. ಹರಕುಬಟ್ಟಿ; ಚಿಂದಿಬಟ್ಟೆ. ೨. ಲಂಗೋಟಿ; ಕೌಪೀನ. 
[ ಸಂ. ಧಟೀ] 
ಧಟ್ಕಿ (ನಾ). ಶಿವ. [ಸಂ.ಧೆಟಿನ್‌] 
[ ಸಂ. ಧಟಿನೀ] 
ಧಟ್ಟಣೆ (ನಾ). ೧. ಅಬ್ಬರ; ಆಟೋಪ; ಉರವಣೆ : ಉರುಪರಾಕ್ರಮ 
ತೇಜ ಪಡುವಣ ತರಣಿಯಾದುದು ಧಟ್ಟಣೆಯ ಧರಧುರಕೆ ನಿರ್ದವಜಿಹ್ಯೆ 
ಯಾದುದು ನಿಮಿಷನಿಮಿಷದಲಿ (ಕುವ್ಕಾಸ. 3-೧೦) : ವಾದ್ಯಧ್ವನಿಯ 
ಧಟ್ಟಣೆ ಧಾತುಗೆಡಿಸಿತು ಜಗದ ಜೋಡಿಗಳ (ಕುವ್ಶಾಅ. ೧೯-೧೫) ; ಅರಸ 
ಕೇಳಿವರಿಬ್ಬರುಬ್ಬಿನ ಧುರದಧ [ಪಾಕಾಂ. ಥ]ಟ್ಟಣೆ ಪಸರಿಸಿತು ಸುರನರರನಾ 
ಸಮಯದಲಿ (ಕುವ್ಕಾಗ. ೫-೫೬) ; ನಿನ್ನವನೆನಿಸುವಂತಕನಂಜಿ ಭಜಿಸುತ್ತಿಹನು 
ನಿಮ್ಮಡಿಯ ದಿನದ ಭೋಗವದಾ ಚತುರ್ದಶಮನುಗಳಿರವುತಂಗೆ ಮಿಗಿಲೇ 
ಮನುಜರಿನ್ನೆಂತಂಜದಿಹರೆಂತೇನ ಧ ಟ್ಟ ಣೆ ಗೆ (ನಿಧಾಗ. ೪-೧೬-೨೭): 
ಕುಶಿಕಸುತ ತತ್ಪುತ್ರರೆಡೆಗೈದಿ ಬಿನ್ನವಿಸ `ವಿಸದ ನುಡಿಗಳ ಕೇಳುತವರು 
ಫಲವಿಸಾಯದಿರೆ. ರಸೆಯೊಳತಿದುರ್ಫಟದೊಳೀ ಪರಿಯ ಧಟ್ಟಣೆಯ 
ವ[ಫಾಕಾಂ.ರ] ಚನದಿಂ ಗೈದರೈ ಸೆ (ವೆಂಕಾರಾ.೧-೧೮-೧೨):ಭೀಮ ನ ಧಟ್ಟಣೆಯ 
ದೆಸೆಯಿಂದ ಜರಾಸಂಧನ ನಾಲಗೆಯು ನಿರ್ದವವಾಯಿತು (ಕಾಜಸೂ, ೨೪). 
೨. ಘಟ್ಟಣೆ ; ಏಟು; ಹೊಡೆತ: ಏಳುದಿನ ಪರಿಯಂತ ಧರಣೀ 
ಪಾಲಕುಲಕ್‌ಸ್ತು ಭನು . . . ಅಮರಾದ್ರಿಯನು ಬಲಗೊಂಡು ಕಾಲನನು 
ಜವಗೆಡಿಸಿ ತಿರುಗಿದಡೇಳುಸಾವಿರ ಕಲ್ಪನೆಗಳಾ ಘಾಲಿಗಳ ಧಟ್ಟಣೆಯಲಾದವು 
[ಧಟ್ಟಿಸಂ1-ಆಣ್ಮೆ./ಮರಾ. ದಟಾವಣೇ, ದಟಣೇ] 
44 


(ನಿಭಾಗ. ೫-೧ ೨೯). 


ಧಟ್ಟಿ " ದಟ್ಟಿ' ನೋ. 

ಧಟ್ಟಿಸು " ದಟ್ಟಿಸ್ಕು ' ನೋ. 

ಧಟ್ಟಾಟೌ (ನಾ). (?) : ತೊಳ್ತುಲ, ಧೆಟ್ಟುಟ್‌, ಮುಮ್ಮಟ್‌, ಮಣ್ಮಟಾ, 
ಚಪ್ಪಲಿ? (ಕಣ್ಮಾನು. ೧೪೦ ವ್ಯಾಖ್ಯಾ), “ತಂಳಿದಾಟ ; ಹಾವಳಿ” (ಪ್ರಠ್ಣ). 

[?) 

ಧಟ್ಟೈಸು " ದಟ್ಟಿಸ್ಕು' ನೋ. 

ಧಡ, "ತಡ್ಕ' ನೋ. 

ಧಡ್ಕ (ನಾ). ವಯಂಡ; ಅಟ್ಟೆ: "ಅಟ್ಟೆ, ದಿಂಡು, ಧಡ” (ಕಂನುಶು. ೭೮) ; 
ಧಡವು ನಿಡಿದಾಗಿ ಪುಚ್ಚದ ಕಡೆಗೆ ಸಣ್ಣಾಗುತ್ತ ಹೋಗಿರುತ್ತದೆ (ಮುಂಬಯಿ. 
8-೫5) ; ಶಿವಪ್ಪನ ಧಡ ಒಂದೆಡೆ ಹಾಗು ರುಂಡವೊಂದೆಡೆ ಬಿದ್ದಿತ್ತು 
(ಶಿಲಾಮು .೨೦) ; ನೀನು ಆಕೆಯನ್ನು ಹುಡುಕಿ ತರೆದಿದ್ದರೆ ನಿನ್ನ ಸಿರವು ಧಡದ 
ಮೇಲೆ ಉಳಿಯಲಾರದೆಂಬುದನ್ನು ಲಕ್ಷ್ಯದಲ್ಲಿಟ್ಟುಕೋ (ಅಂಬಿಕೆ. ೩೯). 

[ «ಪ್ರಾ. ಧಡ) 

ಧಡ, "ದಿಡ' ನೋ, 

ಧಡಂ (ನಾ). ಒಂದು ಅನಂಕರಣ ಶಬ್ದ : ನಿಸ್ಸಾಣಧ್ವನಿ ತಂಬಟಸ್ಫುಟ 
ಧಡಂ ಧಂ ನಾದ (ಎಕೆ. ೪111, ಸಾಗರ. ೧೩-೨೭; 1218). 

ಧಡಂಧುಡುಕಿ ಎ ಒಂದು ಬಗೆಯ ಆಟ; ಐ ವಂಧ್ಯ ಒಂದಂ ಕಂಭಕ್ಕೆ 

ಜೋಡಿಸಿರಂವ ಉದ್ದವಾದ ವಂರದ ತಂಂಡಿನ ಎರಡೂ ಕಡೆಗಳಲ್ಲಿ 
ಒಬ್ಬೊಬ್ಬರಾಗಲೀ ಅನೇಕರಾಗಲೀ ಕುಳಿತಂ ಕೆಳಕ್ಕೂ ಮೇಲಕ್ಕೂ 
ಚಲಿಸಿ ಆಡುವ ಆಟ. ಇಂಗ್ಲೀಷಿನ 86-88% ಎಂಬ ಆಟಕೆ 
ಸಮಾನವಾದಂದಂ. ಸಂಸ್ಕೃತದಲ್ಲಿ ಇದನ್ನು " ಉಚ್ಚಾವಚಕ್ರೀಡೆ » 
ಎಂದು ಕರೆದಿದ್ದಾರೆ. 

ಧಡಕ*, ಧಡಕು (ನಾ). ೧. ಒಂದು ಅನುಕರಣ ಶಬ್ದ : ಧಡಕ*, ಧಡಕ್‌ 
ಎಂದು ಸದ್ದು ಮಾಡುತ್ತಾ ರೈಲು ಹೊರಟಿತು (ರೂಂ): ಧಡಕು: ೨. 
ಕುಲುಕಾಟ: ವಿದ್ಯಾರ್ಥಿಗಳು ಬಾಗಿಲಿಗೆ ಹಾಯ್ದರು. ಆದರೆ ಪ್ರತಿ 
ಧಡಕಿಗೆ ಅದು ಕಿರ್ರೆಂದು ಒದರಿ ಇದ್ದಕ್ಕಿದ್ದಂತೆ ಇರುತ್ತಿತ್ತು (ರಕ್ತಧ್ಯ. 
೧೫೮) ; ಬಂಡಿ ಉಯ್ಯಾಲೆಯಂತೆ ತೂಗಾಡುತ್ತಿತ್ತು. ರಸ್ತೆಯಲ್ಲಿ ಕಲ್ಲು 
ಗಳೇನೂ ಇರದಿದ್ದು ದರಿಂದ ಧಡಕಿರಲಿಲ್ಲ (ಜಿಂದಜೀ. ೩). 

ಧಡಕಸ (ನಾ). ರಭಸ; ವೇಗ: ಧಡಕಸದಿಂದ ತಾ ಖಡ್ಗವ ಸೆಳೆದಾನು 
ಬಿಡದೆ ಕಡಿವೆನೆನುತಾಲಿವರನ್ನು (ಸಾನಂಗ, ೧೯). [?) 

ಧಡಕು "ಧಡಕ್‌ ' ನೋ. 

ಧಡಕ್ಕನೆ (ಅ). ಒಮ್ಮೊಲೆ ; ತಕ್ಷಣ; ಕೂಡಲೆ: ನೀನು ಬರುವುದೊಂದೇ 
ತಡ, ಧಡಕ್ಕನೇ ಆರಾಮಕುರ್ಚಿಯ ಮೇಲೆ ಬಹಳ ದಣಿದವನಂತೆ ಬಿದ್ದ 
ತೇಕುತ್ತ ಉಶ್‌, ಉಶ್‌, ಎನ್ನುವಿ (ಬ್ರಹ್ಮಜೀ. ೧೯೪). [ ಧಡ + -ಅನೆ,] 

ಧಡಗ (ನಾ). (?) :. ಕಡಗವ ಕೊಟ್ಟೇನೆಂದು ಸಡಗರದೆನ್ನ ತಂದ ಕಡಗ 
ಕೇಳಿದರಲ್ಲಿ ಕಡಗ ಅಂಬರದಲ್ಲಿ ಗುಡುಗ ಮುಂಗೈ ಮೇಲಿನ ಗಿಡುಗ ಎತ್ತಿನ 
ಮ್ಯಾಲಿನ ಧಡಗ ಹೋಗೆನುತಾನೆ (ಕನಕ. ೮6೮-3). [?) 

ಧಡಧಡ (ನಾ). ಒಂದು ಅನುಕರಣ ಶಬ್ದ. “ಧಡಧಡನೆ' ಪರಾ. 

ಧಡಧಡನೆ (ಅ). ಬೇಗಬೇಗನೆ : ಧಡಧಡನೆ ಅಂಬುಧಿಯಾ ದಾಟಿ ಸೀತೆಗೆ 
ಗುರುತಾ ಕೊಡಕೊಡುತ್ತ ಕುಸ್ತರಿಸಿದಂತ ಹನುಮಂತಾ (ಬಾದಿಕೀ. 3೮-೧). 

[ ಧಡಧಡ + - ಅನೆ] 

ಧಡಧಡಿ 'ಧಡಧಡೀತ ನೋ. 

ಧಡಧಡಿಸು, "ದಡದಡಿಸು' ನೋ. 

ಧಡಧಡಿಸ್ಕು (ಕ್ರಿ). ಧಡಧಡನೆ ಹರಿ; ರಭಸದಿಂದ ಪ್ರವಹಿಸಂ: 
ರಕ್ತಬೀಜಂಗೇರು ಕಾಣಿಸಲೊಡನೆ ಭುಗುಳಿಸಿ ಮೇರೆಯಿಲ್ಲದ ರಕುತ 
ಧಡಧಡಿಸಿತ್ತು ಕುಂಭಿನಿಗೆ (ಅಂಬಿಕಾ. ೪೧-೨೬):  [ ಧಡಧಡ * - ಇಸ್ಕು) 


೪೧೭೨ 


30 


ಧಡಪಡಿಸು 


ಧಡಧಡೀತ, ಧಡಧಡಿ (ಅ), ವಂಂಚ್ಚುವಂರೆಯಿಲ್ಲದೆ; ಬಹಿರಂಗವಾಗಿ; 
ನಿಸ್ಸಂಕೋಚವಾಗಿ: ಧಡಧಡೀತ ಮನ್ಮಾಗ ಸೊಸೀ ಇದಾಳ, ಮತ್ತೊಂದ 
ಮದವೀ ಮಾಡತ್ಕಾನಂದರ ಯಾರರ ಹೆಣ್ಣ ಕೊಟ್ಟಾರು? (ನಿಸರ್ಗ. ೨೦೦). 
ಧಡಧಡಿ : ಹಗಲೀಗೇ ಸರಸವಾಡ್ತೀಯೇನೆ ಬಂದವನ ಜತೆಗೆ ಧಡಧಡೀ 
ಜಗಲಿಯ ಮೇಲೆ? (ಮೂರುದಾ. ೦೭೭). [ ಮರಾ. ಧಡಧಡೀತ] 

ಧಡಪಡ, ದಡಬಡ್ಕ (ನಾ). ೧. ಆತುರ; ವೇಗ. "ಧಡಪಡಿಸಂ' ಪರಾ. 
ವಿ. ಗದ್ದಲ; ಗಲಾಟೆ; ಅಬ್ಬರ: ಕಿಟ್ಟಿಯ ಧಡಪಡವನ್ನು ಕೇಳಿ ಪುಸ್ತಕದತ್ತ 
ಲಕ್ಷಕೊಡದೆ ಸದ್ದು ಕೇಳತೊಡಗಿದಳು (ಗಂಮಾಯಿ. ೧೪); ಹ. ಈಗ ಹೀಗೆ 
ಮನೆಯೊಳಗ ಧಡಪಡವರಾಡಿದರ? (ಅಶೋಕ. ೭೨). ಶ್ರವಂ; ಪ್ರಯತ್ನ; 
ದುಡಿವೆಂ: ನಮ್ಮ ಧಡಪಡ ಸರ್ವರ ಕಲ್ಯಾಣದ ಸಲುವಾಗಿ ನಡೆದಿತ್ತು 
(ದೀಪಹ. 11, 4೭೦). " ಧಡಪಡಿಸು' ಪರಾ, ದಡಬಡ್ಕ: ೧. 
ಕೆಲಸವನ್ನು ಬೇಗ ಮುಗಿಸಬೇಕೆಂದು ದಡಬಡ ಅಂತ ಮಾಡಿದರೆ ಕೆಲಸವೇ 
ಕೆಟ್ಟುಹೋಗುತ್ತದೆ (ಕೂರಿ). 

ಧಡಪಡ ಮಾಡು, ದಡಬಡ ಮಾಡು - ೧. ಅಬ್ಬರಮಾಡಂ ; ಗದ್ದಲ 

ಮಾಡಂ: ಕಾರಣವಿಲ್ಲದೆ ಯಾಕೆ ಹೀಗೆ ಧಡಪಡ ಮಾಡುತ್ತಿದ್ದೀ ? (ರಂ). 
೨. ಪ್ರಯಂತ್ನಮಾಡು ; ಶ್ರವುಪಡು: ನೀನು ಕಲಿಯಬೇಕು ... 
ಒಬ್ಬ ಒಳ್ಳೆಯ ಆಫೀಸರನ ಅಥವಾ ಡಾಕ್ಟರನ ಕೈಹಿಡಿಯಬೇಕು ಎಂದು 
ನಾನು ಇಷ್ಟೆಲ್ಲ ಧಡಪಡ ವಣಿಡುತ್ತಿರುವೆ (ಕ್ಷಿತಿಜ. ೬೬). ೩. ಚಡಪಡಿಸು; 
ಒದ್ದಾಡಂ : ರೋಗಿಯು ಹಿಂಡಿ ತೆಗೆದಂತೆ ನಿಃಸತ್ವನೂ ಚಿಂತಾತುರನೂ 
, « . ಧಡಪಡ ಮಾಡುವವನೂ ಆಗಿರುವನು (ಓಷಧೀ. ೬). ೪. ಆತುರ 
ಪಡು: ಇದರಲ್ಲೆಲ್ಲ ದಡಬಡ ಮಾಡಿದರೆ ಕೆಲಸವೇ ಕೆಟ್ಟುಹೋಗುತ್ತೆ 
(ಮುನಿಮಾ. ೧೦೪೩), [ “ಮರಾ. ಧಡಪಡ, ಧಡಫಡ, ಧಡಬಡ] 

ಧಡಪಡಿಸು, ತಡಪಡಿಸಂ, ತಡಫಡಿಸಂ, ದಡಪಡಿಸಂ, ದಡಬಡಿಸ್ಕೂ 
(ಕ್ರಿ). ೧. ಆತುರಪಡಂ; ತವಕಿಸಂ; ಗಡಿಬಿಡಿಮಾಡು : ನನ್ನನ್ನು 
ಜೇಲಿಗಟ್ಟಲು ಬ್ರಿಟಿಶ್‌ ಸರಕಾರವೇ ಟೊಂಕಕಟ್ಟಿ ನಿಂತಿರುವಾಗ ಇವನು 
ಇಷ್ಟು ಧಡಪಡಿಸಿದನಲ್ಲ! (ಮನೆಜಿ. ೪3): ಅಂಥ ವತನೆಗೆ ಆಸುಪಾಸಿನ 
ಜನ ಹೆಣ್ಣು ಕೊಟ್ಟು ದಿವ್ಯಸಂಬಂಧ ಬೆಳೆಸಲು ಹೇಗೆ ಧಡಪಡಿಸಲಿಲ್ಲವೋ 
— ಅರಿಯೆ! (ದೀಪನಿ. ೨೩). ಪಿ. ಪ್ರಯತ್ನಮಾಡಂ : ತಮ್ಮ ಹೆಸರಿನ 
ಸುತ್ತಲೂ ಒಂದು ಹೊಳಪು ಹೆಣೆಯಬೇಕೆಂದು , . . ಅದಕ್ಕಾಗಿ ಚಡಪಡಿಸಿ, 
ಧಡಪಡಿಸಿ, ಹಗಲು ರಾತ್ರಿ ಒಂದು ಮಾಡಿ, ಅವಿಶ್ರಾಂತವಾಗಿ ಬೆವರು 
ಸುರಿಸುತ್ತಾರೆ (ಗಾಳಿಪ. 6೩) ; ಐದುವರ್ಷಗಳವರೆಗೆ ಧಡಪಡಿಸಿದರೂ 
ಆಧ್ಯಾತ್ಮಿಕ ದೃಷ್ಟಿಯಿಂದ ಯಾವ ಫಲವೂ ನನಗೆ ದೊರೆಯಲಿಲ್ಲ(ಮಹಾಯೋ, 
೦೮೩) ; ನಿನ್ನದೊಳ್ಳೆಯದಾಗಲಿಯೆಂದೇ ನಾನು ಧಡಪಡಿಸಿದೆ (ಸಮಜೀ. 
೦೯೮) ; ಎಲ್ಲಾ ಅದಕ್ಕೆ, ಅದರೆ ಉನ್ನತಿಗೆ ಎಂದೇ ಧಡಪಡಿಸುತ್ತಾರೆ 
(ದೀಪಹ. 1, ೧೬). ೩. ಚಡಪಡಿಸಂ ; ಒದ್ದಾಡು; ಕಳವಳಿಸು : ಪಾಪ! 
ಬಡ ಮನೋಹರನಂತೂ ಒಂದೇ ಸವನೆ ಧಡಪಡಿಸುತ್ತಿರಬಹುದು 
(ಕುಬೃಣ್ಮ, ೨೨೨); ಬೇಟೆಗಾರರ ಸಪ್ಪಳವನ್ನು ಕೇಳಿ ಚಿಗರೆಗಳು ನಿಲ್ಲುವ 
ಹಾಗೆ ಬಾಗಿಲಮುಂದೆ ವಾಸವಾಗಿದ್ದ ಗೋಪಿಯು ಮಾತ್ರ ಕಿವಿಗಳನ್ನು 
ನಿಮಿರಿಸಿ ನಿಲ್ಲುತ್ತದೆ, ಧಡಪಡಿಸುತ್ತದೆ (ಫಲಸಂ. ೪). ತಿಡಪಡಿಸು : ೧. 
ಓಡೋಡಿ ಬಂದಿರುವೆ ಹಡೆದವ್ವ ತಡೆದರು ಒಡೆಯಗೆ ಉಣಸಲು ತಡಪಡಿಸಿ 
ಬಂದರೆ ಓಡೆಲ್ಲಿ ಹೋದೆಯೊ ಎನ ತಂದೆ (ಸಿದ್ಧ ಪು. ೪-6). ತಡಫಡಿಸು : 
೧. ಆಕೆಯು ತಡಫಡಿಸುತ್ತ ರಾಮನ ಬಳಿಗೆ ಹೋಗಿ (ತುಳಸೀ.೨೨೭). ೩. 
ನಿರ್ಮಲೆ ತಡಫಡಿಸುತ್ತ ಹಾಸಿಗೆಯಲ್ಲಿ ಎದ್ದೇ ಕುಳಿತಳು (ಮೂರುದಾ. ೨೧೭). 
ದಡಪಡಿಸು : ೧. “ದಡಪಡಿಸು- ಒದ್ದಾಡು ; ಗಡಿಬಿಡಿ ಮಾಡಂ್‌ 
(ಹಾನಕೋ. ೧). ದಡಬಡಿಸ್ಸು: ೧. ಸದ್ದುಕೇಳಿ ಹೆಂಗಸರೆಲ್ಲ ದಡಬಡಿಸುತ್ತ 
ಎದ್ದು ಹೋದರು (ರೂಂ).' [ ಧಡಪಡ + -ಇಸ್ಕು) 


ಧಡಯ 


ಧಡಯ "ಧಡೆೈ,' ನೋ. 

ಧಡರ್‌ (ನಾ). ಒಂದು ಅನುಕರಣ ಶಬ್ದ : ಬೆದಜ್‌ ಎದೆ ಧ।ಪಃಕಾಂ. ವೆ) 
ಡರೆಂದು ಬಡಿಯಲು (ಸಮ್ಮಳೌ. ೧೦-೬೮). 

ಧಡಲ್‌ (ನಾ). ಒಂದು ಅನಂಕರಣ ಶಬ್ದ 
ಧಡಲ್‌ ಎಂದು ಸಿಡಿಯಿತು (ರೂಢಿ). 

ಧಡಲ್ಬಾಜಿ (ನಾ). ಒಂದು ಬಗೆಯ ಪಟಾಕಿ; ದೊಡ್ಡ ಆನೆಪಟಾಕಿ : 
ನೆಲಕ್ಕೆ ಅಪ್ಪಳಿಸಿ ಗರ್ಜಿಸುವ “ನೆಲಗುಮ್ಮೆ', ಹೆಡೆಬಿಚ್ಚಿದ ಹಾವಿನ ಮರಿ 
ಯಂತಹ ತಾಳೆಮಡಲಿನ “ಧಡಲ್ಪಾಜೀ' (ಮೂರುದಾ. ೨೧೬) ; ಧಡಲ್ಫಾಜಿ 
ಸಪ್ಪುಳವ ಬೇಡುವದು ಡೊಳ್ಳು ಡೊಂಬರಾಟ( ಜೀವಲ. ೯೩-೯) ; ಪಟಾಕ್ಷಿ, 
ಚಟಾಕಿ, ಧಡಲ್‌ಬಾಜಿ . .. ಮೊದಲಾದ ಶಬ್ದಗಳು ಅನುಕರಣದಿಂದಲೇ 


: ಆನೆಪಟಾಕಿ ಹಚ್ಚಿದ ತಕ್ಷಣ 
ಚ 


ಲಾ 


ಬಂದುವು (ಛಾಷಾಶಾ. 8). [ಆ ಧಡಲ್‌] 
ಧಡವ (ನಾ). ದಾಂಡಿಗ; ಟೊಣಪ: ಹತ್ತುವರ್ಷದ ಧಡವ ಆಗಿದ್ದೀಯೇ. 
ಇನ್ನೂ ಬರೆಯಲು ಬರುವುದಿಲ್ಲವೆ? (ರೂಢಿ) “ಗಡವ' ಪರಾ. (?] 


ಧಡವೆ (ನಾ). ದಾಂಡಿಗಿತ್ತಿ; ಟೊಣಪೆ : ಹನ್ನೆರಡು ಹದಿಮೂರು ವರ್ಷದ 
ಧಡವೆಯರಾಗಿ ಏನ್ರೇ ಆದು ಆಡೋದು? (ಕನಕೆ. ೯೬). [ಧಡವ- -ಎೃ] 

ಧಡಾಡಿ (ನಾ). ಜಬರ್ದಸ್ತು ; ಜೋರು: ಭಾಳ ಧಡಾಡಿ ಆಸಾಮಿ 
(ಧನಂಜ. 4೧). [4 ಮರಾ. ಧಡಾಡೀ) 

ಧಡಾರ್‌ (ನು). ಒಂದಂ ಅನುಕರಣ ಶಬ್ದ. " ಧಡಾರನೆ” ಪರಾ. - 

ಧಡಾರನೆ (ಅ). ಜೋರಾಗಿ ; ರಭಸವಾಗಿ : ಒಳೆಗೆ ನಡೆದು ಧಡಾರನೆ 
ಬಾಗಿಲು ಮುಚ್ಚಿಕೊಂಡು. ಹೊರಟೇ ಹೋದರು (ಮೂಪ್ರೇಮ. ೦೭೬). 

[ ಧಡಾರ್‌ + - ಅನ್ಯ) 

ಧಡಿ "ತಡ್ಕಿ' ನೋ. 

ಧಡಿಕೆ (ನಾ). ಕುಲುಕಾಟ; ತುಯ್ಡ್ಮಾಟ : ಗಾಡಿಯ ಧಡಿಕೆಗೆ ಒಳಗೆ 
ಕುಳಿತವರ ಮೈ ನುಗ್ಗುನುಚ್ಚಾಗುತ್ತಿತ್ತು (ಕಂಬಹು.. 36); ಬೀದಿಯ ಪ್ರತಿ 
ಯೊಂದು ಏರಿ - ಇಳಿಜಾರಿನ ಧಡಿಕೆಗೆ ಕೆಸರು ಅಲುಗಾಡಿ ಕೆಳಗೆ ಬಿದ್ದು 

- ಪ್ರಯಾಣಿಕರನ್ನು ತೊಂದರೆಗೀಡುಮಾಡಿದಂತಾಗುತ್ತಿತ್ತು (ಜಿಂಜನ್‌. 

೨೦೪). [<ಧಡಕ್‌] 

ಧಡಿಗ " ದಡಿಗ' ನೋ. 

ಧಡಿಗತನ (ನಾ). ದುಷ್ಟತನ ; ನೀಚತನ : ಕಡನ ಕೊಟ್ಟವರೊಡನೆ ಧಡಿಗತನ 
ಮಾಡುವ ಭ್ರಷ್ಟ ಬಡವರಿಗೆ ಕೊಟ್ಟ ನುಡಿ ನಡೆಸದವ ಭ್ರಷ್ಟ (ಪುರದ. 
೪-೦೫6-೦). [ಧೆಡಿಗ (ಆ ದಡಿಗ) * - ತನ] 

ಧಡಿದೋತರ " ದಡಿದೋತ್ರ ' ನೋ. 

ಧಡಿಯ "ದಡಿಯೂ' ನೋ. 

ಧಡಿಯ "ಧಡ್ಕೆ' ನೋ. 

ಧಡೂತಿ. ದಡೂತಿ (ನಾ). ೧_ಗಟ್ಟಿವಂಟ್ಟಾಗಿರುವುದು : ದಷ್ಟಪುಷ್ಟ: 
ದೃಢಕಾಯಂ : ಆರೋಗ್ಯಶಾಸ್ತ್ರದ ಗಂಧವನ್ನೇ ಅರಿಯದ, ಹಳ್ಳಿಗರು 
ಎಷ್ಟೊಂದು ಧಡೂತಿಗಳಾಗಿದ್ದಾರೆ (ಮೂಲಾನ. ೮2) ; ಮುದುಕಿ ಧಡೂತಿ 
ಯಾಗಿದ್ದಳು (ಎದೇ. ೨೯). ೨. (ಸೀರೆ, ಧೋತರ ಮೊದಲಾದಂವು) 
ಒತ್ತಾಗಿ ನೆಯ್ದಿರುವಿಕೆ; ತೂಕವಾಂಗಿರಂವಿಳೆ : ಸೀರೆ ಧಡೂತಿಯಾಗಿದೆ. 
ಬಾಳಿಕೆ ಬರುತ್ತದೆ (ಕ). ದಡೂತಿ: ೧. ದೊಂದಿವಿನಾಸೆಯ ಆ ವ್ಯಕ್ತಿ 
ಉದ್ದವಾಗಿ ದಡೂತಿಯಾಗಿದ್ದನು (ಪುನರು. ೨೩). ೨. ಎಲ್ಲಾ ಸೀರೆಗಳನ್ನೂ 
ನೋಡಿ “ಅಕ್ಕ, ಇದು ತುಂಬ ಚೆನ್ನಾಗಿದೆ ! ದಡೂತಿಯಾಗಿದೆ | ಇದನ್ನು 
ಉಟ್ಟುಕೊ” ಎಂದಳು (ಇಲದು. ೬೩). ೩. ಶಕ್ತಿ; ಸಾಮರ್ಥ್ಯ; ಸತ್ವ ಕ 
ಯೋಗ್ಯತೆ : ಹನ್ನೊಂದನೇ ದಿನ ಅವರವರ ದಡೂತಿಯಿದ್ದಷ್ಟು ದಾನ | 
ಧರ್ಮಗಳನ್ನು ಕೊಡುತ್ತಿದ್ದರು (ಹುಟ್ಕಹ. ೬೯). 

| « ಮರಾ. ಧಡೋತೀ, ಧಡೌತಾ] 


40 


೪೧೭೩ 


45| ಧಣಿಧಣಿ (ನಾ). ಒಂದು ಅನುಕರಣ ಶಬ್ದ 


ಧಣಿಧಣಿ 


ಧಡೆ|, ಜಡಯಂ, ದಡಿಯ್ಕ, ದಡ್ಕೆ. ದಡೆಯ, ಧಡಯಂ. ಧಡಿಯ್ಯ, 
ಧಡೆಯಂ (ನಾ). ಹತ್ತು ಅಥವಾ ಹನ್ನೆರಡು ಸೇರುಗಳ ಒಂದಂ 
ಅಳತೆ; ಮಣದ ನಾಲ್ಕನೆಯ ಒಂದು ಭಾಗ : ವಾಡಿಕೆಯಾಗಿ ೧೨ 
ಸೇರಿಗೆ ಒಂದು ಧಡೆ, ೪ ಧಡೆಗೆ ಒಂದು ಮಣ (ಕಾಗೆ. ೨೪) ; ಧಡೆ 
ಬತ್ತಾಸನ್ನೂ ನಾಲ್ಕುಸೇರು ಪುಟಾಣಿಯನ್ನೂ ಬಹಳ ಸೋತವರಂತೆ 
ಖರೀದಿ ಮಾಡುತ್ತಾರೆ (ಸ್ಮಪ್ಮಹೊ. ೪೬) ; ನನಗೆ ಧಡೇ ಬಂಗಾರ ಇಡಸತಾನು 
(ರಕ್ತಧ್ಮ. ೦೨೧). ದಡಯ : ವಂದು ಮಣುವಿಂಗೆ ದಡಯ ನಾಲ್ಕುಂ 
ಪಂಚೇರು ಛಂದದೊಳೆಂಟು ಡಾಶೇರು ಷೋಡಶಮಕ್ಕುಂ (ಭಾಸ್ಕರ. ೭೫-೭)- 
ದಡಿಯ್ಯ : ಒಂದು ದಡಿಯ ಹುಣಸೆಹಣ್ಣು ತಾ (ರೂ). ದಡ್ಕೆ : ಬೆಲ್ಲ 
ಎದ್ಧ. ಕಡೆ ನೊಣ, ದಡೆ ನಾಲ್ಕಕ್ಕೆ ಮಣ (ಗಾದ). ದಡೆಯ: ಶಶಿ ಖಂಡು 
ಗಕಿಪ್ಪತುಮಣ ಶಶಿ ಮಣುವಿಗೆ ದಡೆಯ ನಾಲ್ಕು ತಪ್ಪದು ಬಲ್‌ಕಂ ಶಶಿ 
ದಡೆಯಕೆ ಸೇರ್‌ ಪತ್ತುಂ ಶಶಿ ಸೇರಿಂಗಂ ಪಾವು ನಾಲ್ಕು ತಪ್ಪದು ನಿರುತಂ 
(ವ್ಯವಹಾ. ಅನುಬಂಧ. 1. 3). ಧಡಯ: ವೇಷಭೂಷಣಗಳನ್ನು ಬದಲಾಯಿಸಿ 
ಒಂದು ಧಡಯ ಬಂಗಾರ ಸಹಿತವಾಗಿ ಲಗ್ನಮಾಡಿಸಿದರಂತೆ 
(ಕಥವಿ. ೪೦೯). ಧಡಿಯ್ಯ : ಒಂದು ಧಡಿಯ ಬೆಲ್ಲ ಹೊತ್ತು ತರಲು ಆಗಲಿ 
ಲ್ಲವೆ? (ಕೂ). ಧಡೆಯ: ಪಂಚೇರು ಧಡೆಯ ಮಣ ಮಾಂತಾದು 
ವುಗಳಿಂದ ವ್ಯಾಪೂರ ಮಾಡುವಂತೆ ಕಟ್ಟಳೆ ವಹಡಿಸಿದರು 
(ಜಾಮವಂ. ೧೦೯). [೪ ಮರಾ. ಧಡಾ) 
ಧಡ್ಕೆ (ನಾ). ಒಂದಂ ಬಗೆಯ ಕರುಳಂರೋಗ ; ಕಾಲರಾ: ನಾನಾ 
ಧಡೇದ ಬ್ಯಾನಿ ಬಂದು ಸತ್ತಾ ಅಂತ ನಾ ಸುಳ್ಳು ಹೇಳೂದಿಲ್ಲ (ಗ್ರಾ ಮಾಯ. 
a). [ «ಮರಾ. ಧಡಾ) 
ಧಡೆಯ "ಧಡ್ಕೆ' ನೋ. 
ಧಡ್ಡ "ದಡ್ಡ್ಯ' ನೋ. 
ಧಣಂ (ನಾ). ಒಂದಂ ಅನಂಕರಣ ಶಬ್ದ. "ಧಣವ್ಮಾನೆ' ಪರಾ. 
ಧಣಗರಿ (ನಾ). ಎತ್ತಗಳಲ್ಲಿ ಒಂದು : ಜಾತಿ: ಎತ್ತೂಗಳಲ್ಲಿ ಸೋರಟೀ 
. ಧಣಗರೀ, ಖಿಲಾರೀ, ಹಣಬಿರಿ, ಚಿಲ್ಲರಿ ಎಂಬ ೮ ಜಾತಿಗಳುಂದಿ 
(ಕಛಾಗೆ. ೩೫೭). [?) 
ಧಣಧಣ (ನಾ). ಒಂದು ಅನುಕರಣ ಶಬ್ದ : ಧಣಧಣಮೆಂದುಲಿದೊಡನೇಂ 
ತಣಿದುಟ್‌ವರೆ ನೀಂ ಧನಂ ಧನಂ ಧನಮೆನಲ್‌ (ಜಿಕವಿ. ೬-೧೩೫. [ ಸಂ. 
ಧಣಧಣತ್ಕೃತಿ (ನಾ). ಧಣಧಣ ಎಂಬ ಶಬ್ದ : ಸಿಡಿಲ ಮಣ್‌ ತಾ 
ಕಾರ್ಮುಕದೊಳುಗೃಡಿಸುವಂತಿರೆ ಧಣಧಣ[ಪಾಕಾ. ಢಣಢಣ]ತೃತಿ ಜಡಿಯೆ 
(ತೊರರಾ. &-೬-೩೦). [ಸಂ.) 
ಧಣಧಣಿರು (ನಾ). ಒಂದು ಅನಂಕರಣ ಶಬ್ದ : ಮೊರೆವ ಶಂಖಮೃದಂಗ 
ಭೇರಿಗಳುಟುಬಿ ಧಣ[ಪಾಕಾಂ. ಧಂ]ಧಣಿರನಲು ವಿಗೆ ಮೋಹಂಸಲಾ 
ನಿಸ್ಸಾಳತತಿ ಘನವಾದ್ಕ ಫೋಷಿಸಲು (ನಳಡ. ೩-೭೩). 
ಧಣಮ್ಮನೆ (ಅ). ಧಣಂ ಎಂದಂ : ಅನುಕರಣಕ್ಕೆ-ಖಣಿಲ್ಲನೆ .. . ಚು 
[ಪಾಠಾಂ. ಮೆ್ಮೆ]ನೆ. ಫೊಟ್ಟನೆ (ಕಮದ. ೦೪ ಪ್ರಯೋ). [ಧಣಂ + - ಅನೆ] 
ಧಣಾ (ನಾ). ಒಂದಂ ಅನಂಕರಣ ಶಬ್ದ : ತ್ರಿದಶರಬ್ಬರಿಸಿ ಅನಕ ದುಂದುಭಿ 
_ ಶಂಖ ಧಂಧಂ ಧಣಾ ಸುಸು ಜಾಸು . * ೬ ತಂತಿಸಿದರು 
(ವಿದಾಕೃ. ೯೨-೨). 
ಧಣಾರ್‌ (ನಾ). ಲೋಹದ ಪಾತ್ರೆಗಳು ಬೀಳುವಾಗ ಉಂಟಾಗುವ 
ಸದ್ದನ್ನು ಅನುಕರಿಸಂವ ಶಬ್ದ : ಅಟ್ಟದ" ಮೇಲಿನಿಂದ ಪಾತ್ರೆ ಧಣಾರ್‌ 
ಎಂಬ ಸದ್ಧಿ ನೊಂದಿಗೆ ಬಿದ್ದಿತು (ರೂಢಿ). 
ಧಣಿ "ದನ್ಮಿ' ನೋ. 
: ವರನು ಧಣಿಧಣಿ ಎಂದು 
ರೂಪಾಯಿ ಸುರಿದನು (ಹುಟ್ಟಿ ಹ. ೧೪). 


ಧಣಿಯ 


ಧಣಿಯ, ಧನಿಯ, (ನಾ). ೧. ಒಡೆಯಂ; ಯಜಮಾನ : ಧಣಿಯರ ಮನಿ 
ವನಿಂದ ಕಾವಲು ಮಾಡಣ್ಣ (ಅರಳು-9೩೦-೭). ಧನಿಯ್ಯ್ಮ : ೨. ಹಣವಂತ; 
ಧನಿಕ : “ಉಳ್ಳಿ ವ, ಒಡೆಯ, ರೊಕ್ಕಸ್ತ, ಧನಿ(ಯ)” (ಕಂನುಹು. ೭೯). 

[| ಎಪ್ರಾ. ಧಣಿಅ. /ಸಂ. ಧನಿಕ] 

ಧಣಿರ್‌ (ನಾ). ಒಂದು ಅನುಕರಣ ಶಬ್ದ : ಹಟ್ಟೀಲಿ ಒಳಕಲ್ಲು ಕೊಟ್ಟಿಗೇಲಿ 
ಸೇದೋ ಬಾವಿ ಹೊಕ್ಕು ಕುಟ್ಟಿದರೆ ಧಣಿರೆಂಬೋ ಒನಕೆಯ ಕೆತ್ತಿಸಿದಪ್ಪುಜಿ 
ಸುಖ ಬ.ಳೊ (ನಾಪದ. ೧೨೪). 

ಧಣು, (ನಾ). ಮೆಚ್ಚಿಕೆಯನ್ನು ಸೂಚಿಸುವ ಮಾತು ; ಕೊಂಡಾಟದ 
ನಂಡಿ : “ಅರರೆ ಧಣು ಭಾಪು ಭಳರೇ ಧಿರುರೇ ಮರು ಪೂತುರೆ ಪಾಯ್ಕು 
ಚಾಗೂ ಸಲೆ ಸುಂದರೆಖೆಂನೆ ಕೊಂಡಾಟದ ನಡಿ" (ಛಾರನಿ. ೪೬) ; 
ಕೈದುಡುಕುತಿದ೯ ರು ಧಣುದರುರಿ ಜಗಜಟ್ಟಿ ಭಾವ್ಪೆನುತ 
(ಸಾಳ್ಯಭಾ. ೨೨-೬೭). 

ಧಣುಧಣು (ದ್ವಿರುಕ್ತಿ) : ವೀರ ಧಣುಧಣು ಪೂತುರೇ ಬಿಲುಗುಅ 

(ಕುವ್ಯಾಭೀ: ೪-೧೮) ; ಅರರೆ ಧಣುಧಣು ಪೂತು ಪಾಯಿಕು ಸರಿಯ ಕಾಣೆನು 
ಭಾವೆನಿತ ವಿಸ್ತರಿಸಿ ದಾನವವೈರಿ ಕರ್ಣನ ಹಿರಿದು ಹೊಗಳಿದನು 
(ಕುವ್ಮಾಕ. ೨೩-೦೭) ; ಖಂಡಿಸಿದೆ ನೀನಿವನ ಧಣುಧಣುವೆನುತೆ ಪೊಗಳಿದರು 
(ರಾಮಾಸಂ. ೬-೭-೨೮). 

ಧಣ್ಯು (ನಾ). ಮಲ್ಲಯುದ್ಧದೆ ಒಂದು ಪಟ್ಟು (?): ಕರವಳಯ 
ತಳಹತ್ತ ಡೊಕ್ಕರ ಶಿರವ ಧಣು ಧಣುವಟ್ಟ ತಳ ಪೊಪ್ಪರೆ ದುವಂಗುಲ 
ಕಂದ ಡೊಕ್ಕರ ತೋರಹತ್ತದಲಿ , .. ತೋಟ್‌ದರು ಕಾಶಲವ (ಕುವ್ಯಾಅ. 

[?] 

ಧಣಾರೆ (ನಾ). ಒಂದಂ ಕೊಂಡಾಟದ ನುಡಿ: ಲೇಸು ಲೇಸೆಲೆ ಪಾರ್ಥ 
ಧಣುರೆ ಸೆಬಾಸು ಕಾಣೆವು ತಾವು ಬದುಕಿದ್ದೀಸುಕಾಲ ಮಹಾಸುಭಟರ 
ಪರಿವಿ:ತವುಂಟವರ್ಗೆ ಈಸು ದೃಢಮನವಿಲ್ಲ (ಕೋಗಯ. - 
"ಧಿರಂರೆ'. 'ಭಳಿರೆ' ಪರಾ. 

ಧಣುವಟ್ಟ "ದಣುವಟ್ಟಿ' ನೋ, 

ಧಣುವಟ್ಟಿ "ದಣುವಟ್ಟಿ' ನೋ. 

ಧಣ್ಣಗವಾಡಿ (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ಶ್ರೀಪುರುಷ 
ಮಹಾರ ಜರ್‌ ಪೃಥುವೀರಾಜ 4ಂಗೆಯೆ ಕೆಸುಗೊಳವೆೊಡೆಯ ಬಿನಾಮ್ಮಜಬ್ಲ್‌ 
ಥಣ್ಣಗವಾಡಿಯಂ ಬ್ರಹ್ಮಾದೇಯಂಗೊಟ್ಟಂ (ಎಳ, 1೪, ಹೆಗ್ಗಡ. ೪-೩; ಸು. 
150). [ಧಣ್ನ್ಣಗೃ+ ಪಾಡಿ] 

ಧಣ್ಣಿಕುತ್ತಾರೆವಿಗುರವಿ (ನಾ). ಒಬ್ಬಾಕೆಯ ಹೆಸರು: ಶ್ರೀವೆರುವಾಳು 
ಗುರುವಡಿಗಳಾ ಶಿಷ್ಠ ಧಣ್ಣಿಕುತ್ತಾರೆವಿಗುರೆವಿ ೫ ೫ » ಡಿಪ್ಪಿದಾರ್‌ 
(ಎಕೆ. 11, ೭-೧; ಸು. 70). [?) 

ಧತ್ತೂರ (ನಾ). ಒಂದಂ ಬಗೆಯ ಗಿಡ ; ಉಮ್ಮತ್ತ ; ವಂದ್ಡುಗಂಣಿಕೆ : 
“ ಧ[ಪಾಣಂ. ದು]ತ್ತೂರಮಾ ಕನಕಮುನ್ಮತ್ತ ಮೆನಿಸಿಕ್ಕು " (ಮಂಗಾ. 
೩೮-೨೬). [XNo.) 

ಧತ್ತೂರಿ "ದತ್ತೂರ' ನೋ. 

ಧತ್ವ (ನಾ). [ವ್ಯಾಕ] ಧಕಾಶ : ಯತ್ವ ಮಿಶ್ರ ಭತ್ವಕ್ಕೆ ದತ್ವಮತ್ವಕ್ಕಿತ್ವಂ 
(ರವುದ. ೨೭೬). [ಸಂ.) 

ಧಧಾಂ (ನಾ). ಒಂದು ಅನುಕರಣ ಶಬ್ದ: ಮುಟ್ಟಿದುದು ಕುಲನಗ 
ವ್ರಾತಮಂ ವೀರಬಲ್ಲೂಳನೃಪಂ ಸೂಳ್ಳಸವೇಟ್ಸಿಕ್ಕಸರ ಸಮರಧಾರೀ 
ಧಧೂಂ ಧಾಂ ಧಧಾಂಧ ಧ್ವನಿ (ಸೂಕ್ಲಿಸು. ೧೮-೧೬). 

ಧನ (ನಾ). ೧. ದುಡ್ಡು; ಹಣ: “ದ್ರವಿಣಂ ದ್ರವ್ಯಂ ವಸ್ವರ್ಥ ವಿತ್ತ... 
ಧನವೇಕಾರ್ಥಂ” (ವಸ್ತುಕೋ. ೨೯-೧೨); ಧನ ಮಂ ಮರ್ಯಾದೆ 

೦ದಾರ್ಜಿಸಿ (ಪಂರಾಮಾ. ೩-೧೬೧) ; ಧನಮುಳ್ಳಿನೆಗಂ ವೇಶ್ಶಾಂಗನೆ 


೩-೨೯). 


೧೮-೩೨). 


26 


40 


ಧನ 


ಪ[ತ್ತು]ಗುಂ (ಬಂಹರಿ. ೪-೩೧). ೨. ಸಂಪತ್ತ ; ಐಶ್ವರ್ಯ ; “ದ್ಕುಮ್ನಂ 
-.. ಧನಂ, ಹಿರಣ್ಕಂ, ವಸು, ವಿಭವಂ- ಈ ೧೫ ಒಡಮೆಯ ಪೆಸರ್‌” 
(ಹಲಾಯು. ೧೪-೮೦) ; ಧನಮೆಂಬ:ದು ವಿಭುಗೆ ಯಶೋಧನಂ (ಆದಿಪು. 
೧೪-೭೬೪) : ಧನವ ಬೇಡಿದಡೀವೆ (ಬಸವ. ೭೦೭); ಸರ್ವಖುತುಗಳೊತು 
ಫಲವಿಡಿದೊಜಿಗುವ ತರುಕುಲಂ ಬತ್ತದೊಂ೦ಂದೆೇೇ ಪರಿಯಲಿಹ 
ಸರೋವರವೆಮ್ಮ ಧನವು (ಹತಕಾ. ೮-೭) ; ಧನವನುಳ್ಳ ಮಹಾತ್ಮನಾವುದ 
ನೆನೆದೊಡದು ಕೈಸಾರುವುದು (ಕುವ್ಯಾಉ. ೪-8೫). ೩. ಗೋಧನ ; ಪಶು 
ಸಂಪತ್ತು : “ಗೋವೃಂದಂ, ಗೋಧನಂ, ಧನಂ. ಈ ಮೂಟು ತುಅ ವಿನ 
ಹಿಂಡ.” (ಹರಾಯು. ೪೪-೧೦೭): “ಗೋ ಮಹಿಷ ಪ್ರಭೃತಿ ಪಶುಸ್ತೋಮಂ 
ಪ್ರಧನಂ ಧನಾಹ್ವಯಂ” (ವಸ್ತುಕೋ. ೯೧-೧೪). ೪. [ಜ್ಯೋತಿ] ಜಾತಕನ 
ಜನ್ಮಲಗ್ನದಿಂದ ಎರಡನೆಯ ಸ್ಮಾನ: ಸಹಜಾಯವ್ಯಯ ಧನ ದಶ 
ಸುಹೈದ್ಗ ಹಸ್ಮಾಯಿಯಾಗೆ ತತ್ಕಾಲದೊಳಾ ಗ್ರಹಮಂತದು ತಂತ್ಕಾಲಿಕ 
ಸುಹೃದ್ಧ್ರಹಂ ಪರಯುತಂ ದ್ವಿಷದ್ಗ ೪) ಹಮೆನಿಕುಂ (ಜಾತತಿ, 3-೧೭). 
೫. [ಗಣಿತ] ಅಧಿಕ ಚಿಹ್ನೆ; ಸಂಕಲನವನ್ನು ಸೂಚಿಸುವ ಚಿಹ್ನೆ; + 
ಗುರುತು: ವರ್ಗಮೂಲಕ್ಕೆ ಧನ, ಯಣ ಚಿಹ್ನೆಗಳೆರಡನ್ನೂ 
ಕೊಡದೆ ಒಂದೆ: ಮೂಲವು ಕೊಡಲ್ಪಟ್ಟಿದೆ (ಗಣಿಡ. ೧೪) ; ಬ್ರಹ್ಮಗುಪ್ತ 
ಹೇಳಿರುವಂತೆ : “ಧನ ಮತ್ತು ಖುಣ ಇವುಗಳ ಗುಣಲಬ್ಧ ಯಣ ; ಎರಡು 
ಯಣಗಳದ್ದು ಧನ; ಧನವನ್ನು ಧನದಿಂದ ಗ:ಣಿಸಿದರೆ ಧನ” (ತತ್ಕಪ್ರಾ. 
೪೭೦) ; ಖುಣವಸ್ತುಕಣಗಳು ಧನ ಆಧಾರಬಿಂದುವನ್ನು (೫೬೦೬೬) 
ಸುತ್ತುವರಿದು ಪರವನಣುಗಳುಂಟಾಗಿವೆ (ನಿಕಿಉ. ೨೩೦). ೬. [ಜ್ಯೋತಿ] 
ಎಂನೆ ಕಟ್ಟುವಾಗ ನೋಡುವ ಒಂದು ಲೆಕ್ಕಾಚಾರ ; p ವಂನೆಯ 
ನಿವೇಶನದ  ಉದ್ಮಸಂಖ್ಯೆಯನ್ನು ಅಗಲಸಂಖ್ಯೆಯಿಂದ ಗಂಣಿಸಿ 
ಬಂದ ಫಲವೇ ಕ್ಷೇತ್ರಫಲ. ಅದನ್ನು ಎಂಟರಿಂದ ಗುಣಿಸಿ, 
ಹನ್ನೆರಡರಿಂದ ಭಾಗಿಸಿದರೆ ಉಳಿಯುವ ಶೇಷವೇ ಧನ. ಕ್ಷೇತ್ರಫಲ 
ವನ್ನು ಮೂರರಿಂದ ಗುಣಿಸಿ. ಎಂಟರಿಂದ ಭಾಗಿಸಿದರೆ ಉಳಿಯಂವ 
€ಷವೇ ಖಂಣ. ಯಣಕ್ಕಿಂತ ಧನ ಹೆಚ್ಚಾಗಿದ್ದರೆ ಶಂಭ: ಪದಮಂ 
ರಂಧ್ರದಿನೊತ್ತಿಯೆತ್ತು ಗಜದಿಂ ಕೊಳ್‌ ಮಿಕ್ಕುದಕ್ಕುಂ ಧನಂ ತದವಾಪ್ತಂ 
ನಗಸಂಗುಣಂ ಫಣಿಷೃತಂ ಶೇಷಂ ಬಿಯಂ 
ಮನೆಗೌಯೆಂ (ಲೋಕೋಪ. ೩-೨೧). 
ಧನಕನಕ ಎ ಹಣ ಮತ್ತು ಹೊನ್ನು: "“ಧನಕನಕವಾಚಸಂ ರೈ 
ಶಬ್ದಂ” (ವಸ್ತುಕೋ. ೧೨೩-೪೨) ; ಧನಕನಕಮುಳ್ಳನಕ ದಿನಕರನವೋಲಕ್ಕು 
ಧನಕನಕ ಹೋದ ಮಣ:ದಿನ ಹಾಳೂರ ಶುನಕನಂತಕ್ಕು (ಸರ್ವಜ್ಮ. ೧೨೩೭); 
ಕಪ್ಪಕಾಣಿಕೆಗಳನ್ನು ತಂದು ಧನಕನಕಸಂಗ್ರಹ ಮಾಡಿಕೊಳ್ಳಬೇಕಾಗಿತ್ತು 
(ವಠಧಾ. 60). . ಧನಕನಕವಸ್ತುವಾಹನ ಎ ಐಶ್ವರ್ಯ, ವಾಹನ 
ವಂಂಂತಾದುವು. ಧನದಾತ - ಹಣವಂತ; ಧನಿಕ: ಧನದಾತಂ ಕಿಟದಾಗಿ 
ದೊಡ್ಡಿತೆನೆ ಲಿಂಗಂ ದೊಡ್ಡದ:ದಂದು ನಿರ್ಧನ೦ (ಲೋಕೋಪ. ೧೧-೫). 
ಧನ ಧಾನ್ಯ ಎ ಸಂಪತ್ತು ಮತ್ತು ಆಹಾರಧಾನ್ಯ: ಧನಧಾನ್ಯದಿಂ 
ಪೂರ್ಣವಣಾದಿಳೆಯೊಡೆತಷವ ತನ್ನಿಂ ತಾನೆ ತೊಟಕಿದು. (ಕರ್ಣವ್ಮ. ೯-೮). 
ಧನ ಧಾನ್ಯ ಸಮೃದ್ಧಿ ಎ ಸಂಪತ್ತು ಹಾಗು ದವಸಧಾನ್ಯಗಳಿಂದ ತಂಂಬಿ 
ರಂವುದು : ಕೃಷ್ಣದೇವರಾಯನ ಕಾಲದಲ್ಲಿ ವಿಜಯನಗರವು ಧನಧಾನ್ಯ 
ಸಮೃದ್ಧಿಯಿಂದ ಕೂಡಿದ್ದಿತು (ರೂಢಿ). ಧನಮುಳ್ಳಂ, ಧನವು ವ೭ಹಣ 
ವನ್ನುಳ್ಳ ವನಂ; ಹಣವಂತ : ಧನಮುಳ್ಳನುಮಂ ಬಿಡದೊಯ್ಯನೆ ಸಾಯದೆ 
ಬಂದಿವಿಡಿದವಂ ಬಾಟಕ್ಕಿ ಂದಂದನವರತಂ ಜಿನರಂ ಪಿಡಿದ ನರಂಗೆರಡುಂಟೆ 
ಬಗೆವೊಡಿನ್ನೀ ಜಗದೊಳಿ್‌ (ಧರ್ಮಾಮ್ಮ . ೩-೧೯೭); ಧನಮುಳ್ಳನುಮಿಲ್ಲದನುಂ 
ಮನದಾಣ್ಮನುಮೊತ್ತೆಯಾಣ್ಮನುಂ ನೆರೆವೆಡೆಯೊಳ್‌ ತನಗೆ ಸರಿಯೆನಿಪ 
ಬರ್ದಿನ ವನಿತೆಗೆ ಸಲೆ ಸಂದುದುಟ್‌ದರೋೊಳ್‌ ಸಂದಪುದೇ (ಲೀಲಾವ. ೨-೮ಲ): 


ಲಬ್ಧಮಂತದು ತಾನ 


ಧನಂಗುಳಿ 


ಪ್ರತ್ಕಯಕ್ಕೆ-ಧನಮುಳ್ಳಂ, ಧಾನ್ಯಮುಳ್ಳಂ, ಗುಣಮುಳ್ಳೆಂ (ಶಮದ. 
೨೦೬ ಪ್ರಯೋ); ಹಡೆದುಂಬ ಸೂಳೆಯಂತೆ ಧನವುಳ್ಳವರನಚಿಸಿಯಲಜಿಸಿ 
ಬೋಧಿಸಲು ಪ್ರುರ್ಥಿಸಲು ಮುನ್ನ ನಿಾಎನಜಸಯೆನಯ್ಯಾ (ಐಸಷ. ೪೧೨). 
ಧನಮುಳ್ಳಾತ ಎ ಧನದಾತ : ಧನಮುಳ್ಳಾತಂ ದಿಟಂ ಜುಣೊಡೆಯನಧಿಕ 
ನುರ್ವೀಶ್ವರು ಮನ್ಮಥಂ ಸಜ್ಜನನೆಲ್ಲಾ ವಿದ್ಯೆಯೊಳ್‌ ಬಲ್ಲವಂ (ದಶಕು. 
೮-೭೯). [ಸಂ.] 
ಧನಂಗುಳಿ ( ನಾ). ಹಣವನ್ನು ಗಳಿಸುವ ಸ್ವಭಾವವುಳ್ಳವನು : ಆಟಂಗುಳಿ, 
ಲಂಚಂಗುಳಿ, ಧನಂಗುಳಿ (ಕಜ್ಮಾನು. ೩6೩ ಪ್ರಯೋ). 
[ ಧನ * - ಗುಳ್ಳಿ (ಆ - ಕುಳ್ಳಿ) 
ಧನಂಜಯ (ಗು), ೧. ಧನವನ್ನು ಗೆಲ್ಲುವ. (ನಾ). ೨. ಬೆಂಕಿ; ಅಗ್ನಿ : 
ಗಿರಿಶಲಲಾಟಲೋಚನಧನೆಂಜಯದಿು ಪರಿದಗ್ಮನಾದ ಭುಸುರಕುಸುಮೇಷು 
. : ಜಲಕ್ಕನುದೃವಿಪನೆಂಬವೊಲ್‌ (ಊಜಕೇ. ೧೧-೬೦). ೩, ಅಗ್ನಿಯ 
ಅಧಿದೇವತೆ : “ಸ್ವಾಹಾಪ್ರಿಯಂ ಸಪ್ತರಸನನಪ್ಪಿತ್ತಂ ಧನಂಜಯಂ . . , 
ವಿರೋಚನನೆನಿಸ್ಕಿಂ” (ಮಂಗರಾ. ೦೪-೬);: ತೂಗಿ ಬಾಣವಹಣಡಿ 
ಶವಿವರೆಗಾಗಿ ಬರಸೆಳೆದುರಿ ಬೊಬ್ಬಿಆದಾಗಲಿಂತೆಂದನು ಧನಂಜಯನಾ 
ಧನಂಜಯಗೆ (ಕುವ್ಮಾಆ. 3೦-೨೪). ೩. ಅರ್ಜುನನಿಗಿರುವ ಹತ್ತು ಹೆಸರು 
ಗಳಲ್ಲಿ ಒಂದು ; p ಯುಧಿಷ್ಠಿರನ ರಾಜಸೂಯಯಾಗದ ಸಮಯ 
ದಲ್ಲಿ ಹೇರಳವಾದ ಧನರಾಶಿಯನ್ನು ಅರ್ಜುನನು ಸಂಪಾದಿಸಿ 
ತಂದಂದರಿಂದ ಅವನಿಗೆ ಈ ಹೆಸರು ಬಂದಿತು : ನಸುನಗುತರ್ಜುನನು 
ಫಲುಗುಣ ಧನಂಜಯ ಜಿಷ್ಣು ಸಿತವುಹನ ವಿಜಯ ಬೀಭತ್ತು ಪಾರ್ಥ 
ಕಿರೀಟಿ ಮೊದಲಾದ ವಿನುತ ಕೃಷ್ಣನು ಸವ್ಯಸಾಚಿಗಳೆನಿಪ ಫೆಸರನು ತಿಳುಪಿ 
(ಕುವ್ಯಾವಿ. ೬-೪೬). "ದಶನುಮ' ಪರಾ. ೪. ಶರಿಃರದಲ್ಲಿರಂವ ನಾಗ, 
ಕೂರ್ಮ, ಕೃಕರ, ದೆ:ವದತ್ತ ವಂತ್ತು ಧನಂಜಯವೆ:ಬ ಪಂಚೆ 
ವಾಯುಗಳಲ್ಲಿ ಒಂದು: “ಶೀರ್ಷದಲಿಹಾನಿಲಂ ಧನಂಜಯನಕ್ಕು” 
_ (ಮಂಗರಾ. ೧೩-೧೨) : ಶಿವ ಜೀವರೊಂದುದನ್ಲಿ ಪ್ರಾಣ ಅಪಾನ... 
ಧನಂಜಯ ಎಂಬ ದಶವಾಯುಗಳ ಗಮನಾಗಮನದ ವಿಷಖುವ್ಮಾಪ್ತಿಗಳು 
ಅಡಗಿ ಆತ್ಮಲಿಂಗಸಂಬಂಧಿಯಾದೆನು (ಸಿದ್ದೀವ. ೧೦೩-೩೦). "ಧನಂಜಯ 
ವಾಯಂ' ಪರಾ. ೫. ದಶರೂಪಕ ವೆಂಬ ಲಕ್ಷಣಗ್ರಂಥವನ್ನು 
ಬರೆದವನು: ಗ್ರಂಥಕರ್ತೃವಾದ ಧನಂಜಯ ಗ್ರಂಥಾಂತ್ಮಶ್ಲೋಕದಲ್ಲಿ 
. *. ಅದರ ಹೆಸರನ್ನು ಸೂಚಿಸಿದ್ದೂನೆ (ದಕರೂ. ೫17, ಹೀರಿಕೆ). [ಸಂ.) 
ಧನಂಜಯಲೊ.ಚನ (ನಾ). ಕೆಂಡಗಣ್ಣ ; ಶಿವ: ಕಾಲಕಂಧರವರ ದೇವ 
ದೇವ ಹರಿರಾಜ ಧನಂಜಯಲೋಚನಾಧಕಾಸುರಹರೆ. .. ಪಾಲಿಸಾ 
(ಹಮ್ಮಾರ. ೮6-6೪). [ಧನಂಜಯ + ಲೋಚನ] 
ಧನಂಜಯವಾಯು (ನಾ) ಎ ಧನಂಜಯ ೪ : ನುಡಿ ನುಡಿಯಲಿಕ್ಕೆ 
ಬುದ್ಧಿಯ ಮಾಡಿಸುವದೊಂದು ಧನಂಜಯವಾಯು . . . ಹಸ್ತದಲ್ಲಿ 
ದೇವದತ್ತವಾಯು ಜಿಹ್ನೆಯಲ್ಲಿ ಧನಂಜಯವಾಯು (ಕನ್ನವ. ೬೬-೧೩): 
ಧನಂಜಯವಾಯು ನೀಲವರ್ಣ (ಸಿದ್ದೇವ. ೧೦೯-೩೬೪) ; ಧನಂಜಯ 
ವಾಯುವಿನಿಂ ಶೋಕಮೋಹಂಗಳಹೆವು (ವಿವೇಕ. ೩೨). 
[ ಧನಂಜಯ + ವಾಯು] 
ಧನಂಜಯಾಂಬಕ (ನಾ). ಎ ಧನಂಜಯಲೋಚನ : ಪಾಂಡುಪುತ್ರನಾತಂ 
ಜಡಿದೊತ್ತೆ ಜಾಆ್‌ ಪೆಜಿಸಾರ್ವನೆ ಧೀರಧನಂಜಯಹಾಂಬಕಂ (ಶಬಶೆಂ. 
೪-೪೪). [ಧನಂಜಯ + ಅಂಬಕ ) 
ಧನಂಬಡೆ (ಕ್ರಿ). ಐಶ್ವರ್ಯವನ್ನು ಸಂಪಾದಿಸು: ತಾಯುಮಂ ವಂತೆ 
ಯುಮಂ ಬಿಸುಟ್ಟು ಪರದಾಡಿ ಧನಂಬಡೆಯಲ್ಕೆ ಪೋಗೆ (ಮಹಾನೇ. ೪-೧೦೭); 
ಸಂಸ್ಕೃತದ ನಿತ್ಯಬಿಂದುಗೆ-ಗುಣಂಗೊಂಡಂ . , . ಪ್ರಿಯಂ ನುಡಿದಂ ; 
ಧನಂಬಡೆದಂ (ಕಮದ. ೧೬೭ಪ್ರಯೋ). [ಧನ+ ಪಡ್ಕೆ) 


೪೧೭೫ 


1% 


48 


ಧನದ 


ಧನಕೋ (ಗು). ೧. ಸಾಲ ಕೊಡುವ ; ಲೇವಾದೇವಿಯ :ಯಣಕೋ 
ಜನರ ಹೊಲಮನೆಗಳನ್ನು ಜಪ್ತ ಪರಾಡಿಸಿ, ದನಕರುಗಳೆನ್ನು ಮಾರಿಸಲು 
ಹಂಬಲಿಸುವ ಧನಕೋ ಜನರು ಅಧರ್ಮದ ಅರ್ಥೆಶಾಸ್ತ್ರವನ್ನೇ ಹಿಂಬಾಲಿಸು 
ತ್ತಾರೆ (ಛ3ರಸಂ, ೧೬೫). (ನಾ). ವಿ. ಬಡ್ಡಿವ್ಯವಹಾರ ಮಾಡುವ 
ವನು ; ಲೇವಾದೇವಿ ಮಾಡುವವನು : ವಿಶ್ವಾಸ ಅವನ ಬಿನ್‌ ವ್ಯಾಜದ 
ಧನಕೋ ಆಗಿದ್ದ (ದೀಪಹ, 1, ೧೬೮). [*- ಮರಾ. ಧನಕೋ] 

ಧನಕೋಶ (ನಾ). ಹಣವನ್ನು ಶೇಖರಿಸುವ ಸ್ಥಳ; ಕೋಶಾಗಾರ; 
ಭಾಂಡಾರ ; ಖಜಾನೆ: ಧನಕೋಶಂ ನವಹೇಮತಾಮರಸಕೋಶಂ 
ದೇಶಮಾ ಸೈಕತುವನಿದೇಶಂ ಸಹಕಾರಿ ಸಾರಸಹಕಾರಂ ಮಂತ್ರಿ ಮಂದಾ 
ನಿಳಂ ತಾನಾಗೆ ತದ್ವನದೆೊಳ್‌ ದರ್ಪಂಚಕ್ರವರ್ತಿ ಮೆಜಿಕವಂ 
ಸಪ್ಪಾಂಗಸಾವಪ್ರಾಜ್ಯದುಂ (ಡಂದ್ರಪು. ೧೧-೫೯). -- 

[ ಧನ * ಕೋಶ] ' 

ಧನಕ್ಷಯ (ನಾ). ಹಣ ಹಾಳಾಗುವುದಂ; ದ್ರವ್ಯಹಾನಿ: ಶುನಕಶಕುನಮಂ 
ಪೇಬಕಂ. .. ಪಿಂದೆ ವಕ್ರಿಸೆ ಮುಂದೆ ತಿರ್ದೆ ಸಮಂತು ಮುಂದೆ ಧನಕ್ಷಯಂ 
(ಲೋಕೋಪ. ೧೨-೨೪); ಧನಕ್ಷಯವನುಂ ದ್ರವ್ಮಾರ್ಜನೆಯನುಂ ಗೃಹ 
ಛಿದ್ರವನುಂ ತನಗೂದವಮಾನವನುಂ ಪ್ರಕಟಿಸಲಾಗದು (ವಿವೇಕ. ೧೩೦). 

[ ಧನ * ಕ್ಷಯ) 

ಧನಗರ (ನಾ). ೧. ಕುರಿ ಕಾಯುವವನು ; ಕುರುಬ: ಧನಗರೆರು- 
ಇವರು ಕಾನಡಾಜಿಲ್ಲೆಯಲ್ಲಿ . . , ಇರುತ್ತಾರೆ (ಕಥಾಗೆ. ೧೭೫). ೨. ಏನೂ 
ತಿಳಿಯದವನು; ದಡ್ಡ. + ಮರಾ. ಧನಗರ) 

ಧನಗಾಹಿ (ನಾ). ಹಣವನ್ನು ಕಾಯುವವನು ; ಕೋಶವನ್ನು ರಕ್ಷಿಸಂವ 
ವನಂ; ಭಂಡಾರಿ : ಸುರಪ ನಾಯಕನಗ್ನಿಯಿಂಧನಿ ಮರುತ ಬೋವನು 
ಯಮನು ಗೋವನು ವರುಣನಸಗನು ಹರನು ಹರಸುವ ಯ್ಲ್ಷ ಧನಗಹಿ 
(ಕೌಶಿರಾ. ೧೦-೬೭). [ಧನ * ಕಾಹಿ] 

ಧನಚಿಹ್ನೆ (ನಾ). ಎಧನ ೫: ಈ ದೂರಗಳು ಕನ್ನಡಿಯ ಮುಂದುಗಡೆ 
ಇದ್ದರೆ ಧನಚಿಸ್ನೆಯನ್ನು ಹಾರಬೇಕು (ಥೌತವಿ. ೧೭೨). [ಧನ 4 ಚಿಹ್ನೆ) 

ಧನದ (ಗು). ೧. ಐಶ್ವರ್ಯವನ್ನು ಕೊಡಂವ. (ನಾ). ೨. ಕ.ಬೇರ: 
“ ಧನದಂ ಕುಬೇರೆನಳಕಾಧಿನಾಯಕಂ ಗುಹ್ಮಕೇಶ್ವರಂ ವೈಶ್ರವಣಂ” 
(ಪಸ್ತುಳೋ. ೮-೪೬); “ಪೊನ್ನೊಡೆಯ ತಿಸುಳಿಗೆಳೆಯನುಮೆನ್ನಲ್‌ ತಾಂ ಧೆನದ 
ನಕ್ಕು” (ಕವಿಕಂ. ೩೯); ಧನೆದಂ ಕಾಂಚನಪಂಚರತ್ನೆಮಯಮಂ ರೈವೃಷ್ಟಿಯಂ 
ಮಾಡುವಲ್ಲಿ (ಅದಿಪು. ೭೨೪); ಧನದನ ಕಾಂಚನಮಿವರನ:ದಿನಮೊರೆವ 
ಸುವರ್ಣರೆಜದ ತೂಕಕ್ಕೆ ವರೆಲ್‌ ಕನಸಿನೊಳಮಾಜದೆನಿಸುವ ಧನಪಶಿಗಳ ಬಚ್ಚ 
ರಾಪಣಂಗಳಳುಂಬಂ (ಪುಷ್ಪ ಫು. 3-೮೭); ಆ ಮಹಾಂತಕ ವರುಣ ಧನದರು 
ಕೊಟ್ಟರೆಂಬುಗಳೆ (ಕುವ್ಶಾಅ. ೭-೭) ; ಪಿರಿಯಳ್ಳಿ ಧನದಂ ಕಿಜೌಯಳ್ಗಿ ರಾವಣ 
ಕುಂಭಕರ್ಣ ವಿಭೀಷಣ ಶೂರ್ಪನಖೆಯರ:ದೃವಿಸಿದರ್‌ (ರಾಮಾಶ್ಶ. ೧೩-೧೩). 
೩. ಐಶ್ವರ್ಯವಂತ; ಶ್ರೀಮಂತ. ಪ, ೩: ಅಳಕಾಪುರಿಯೆನೆ ಧನ 
ದಾವಳಿಯಿಂದಮರಾವತಿಯೆನೆ ವಿಬುಧಾಶ್ರಯದಿಂ ವಿಳಸದ್ಭೋಗಾವತಿಯೆನೆ 
ಸಲೆ ಭೋಗಿಗಳ0 ಬಬಾಪ್ಪು ಮಾಳಿಗೆ ರೆಯ್ಕಂ (ಎಇ. ೩೪, ೩೧೫; 1172): 
(ಶಾಪಮಂ. 606 ನೋ). ೪. ಧನವನ್ನು ದಾನ ಮಾಡುವವನು. ೨,೩, 
೪; ಅತಿಭೋಗಿಸೇವ್ಮಮನ್ತದು ಪೆಸರ್ವೆತ್ತು ರೆಂಜಿಸುವ ಭೋಗವತಿ: 
ಪುರದನ್ಹೆ ಭಾವಿಸಲ್ಕದು ಧನದ ಪ್ರಸೇವ್ಯವಳಕಾಪುರದನ್ನೆನೆ ಬಳ್ಳಿಗಾವೆ 
ಗಾವುದೊ ಪಡಿಪಟ್ಟಿಣ೦ (ಎಕ. ೪11, ಶಿಕಾರಿ, ೧೦೦-೩೭: 1129). 
ವಿ, ೪: ಧನದಂ ಭಿಕ್ಷುಸಖಂಗೆಳೆ ನಿತ ಧನಮಾಯದಾದನಾ ನಾಮಂ 
ಸುಮ್ಮನೆ ಬಂದುದೆಂದು ನಗುತುಂ ಧನದಾಪ್ತನನಲ್ಲಿ ಮನ್ನಿಪರ್‌ ಘನಧನದರ್‌* 
(ರಾಜರೇ, 3-೯8). ೩, ೪; ಧನದರಲ್ಲದ ಧನದರಿಲ್ಲ ತಕ್ಕರಲ್ಲದೆ ಟಕ್ಕರಿಲ್ಲ 
ಜನ್ನಮಲ್ಲದೆ ಬನ್ನಮಿಲ್ಲ (ಅಜಿಪು. ೧-೨೦ ವ). [ಸಂ.] 


ಧನದನಿವಾಸ 


ಧನದನಿವಾಸ (ನಾ). ೧. ಕುಬೇರನ ವಾಸಸ್ಥಾನ. ೨. ಶ್ರೀವಂಂತನ 
ವಾಸಸ್ಥಾನ. ೧, ೨: ಧನದನಿವಾಸದಿಂ ಮಣಿಮಯೋಜ್ವಳದೇವಕುಲಂ 
ಗಳಿಂದೆ ನಂದನವನದಿಂ , , , ಪೌದನಪುರಮೊಪ್ಪುತಿರ್ಪ)ದಮರಾವತಿಯಂತೆ 
ಸುವರ್ಣಗೋಪಷ್ಪರೆಂ (ಪಾರ್ಶ್ಶಪು.೦-೧೧೧). [ ಧನದ + ನಿವಾಸ] 
ಧನದಭವನ (ನಾ). ಕುಬೇರನ ಅರಮನೆ: ಧನದಭವನಮೆನಿಪ ಸಿರಿಯ 
ಬಚ್ಚರಾಪಣಂಗಳಿಂ ಪೊದಲ್ಮ [ಕಾವ]ಣಂಗಳಿಂ (ಪಂಪಧಾ. ೧-೫೮ ರಗಳೆ). 
ಧನದ 4 ಭವನ] 
ಧನದಮಿತ್ರ (ನಾ). ಕುಬೇರನ ಗೆಳೆಯ ; ಶಿವ: ಉದ್ರಿಕ್ತಸತ್ವಾವೇಶಂ 
ಕಲ್ಮಾಣಭೂಭೃತ್ಸದನ ಧನದಮಿತ್ರಂ ಧರಾಧಾರಧರ್ಮಂ . . . ನಂದಿ 
ಕೇಶಂ ಮಹೇಶಂ (ರಾಜಕೀ. ೧-೧). [ ಧನದ 4% ಮಿತ್ರ] 
ಧನದಸಖ ನಾ). ಎಧನದವಿತ್ರು : ಅನಘನಪ್ಪ ಹಲಾಯುಧನನು ಧನದಸಖ 
ನನುರ:ಗನಾಗುತ ತೆಗೆದು ಬಿಗಿಯಪ್ಪಿ (ಬಸಪು. ೨೫-೪೯); ಶಿಶಿರಗಿರಿಸುತೆ 
ಯರೆಸ ಸರಸಗುಣಗಣನಿಖಳಯಷಿಹೃದಯ ನಿಲಯ ಧನದಸಖ ಜಿತಗೆಜ 
ದನುಜ . . . ಜಯಜಯತು (ಇಇಂದಪು. ೧೩-೧) [೫೦.) 
ಧನದಾಚಲ (ನಾ). ಕುಬೇರನು ವಾಸಿಸುವ ಬೆಟ್ಟ; ಕೈಲಾಸಪರ್ವತ: 
ಧನದಂ[ಪಾಣಂ. ಕನಕ2]ಚಲಕ್ಕೆ ಬಡಗಣದೆನೆ ವಿಜಯಾರ್ಧಾಚಲಕ್ಕೆ ತೆಂಕಣ 
ದೆನೆ... ಮ್ಲೇಚ್ಛದೇಶಮಿರ್ಪದಪೂರಂ (ಪಂರಾಮಾ. ೪-೩೭). 
[ಧನದ + ಅಚಲ) 
ಧನದಾಚಟಿ (ನಾ). ಎ ಧನದ:ಚಲ : ಅದು ಕನಕುದ್ರಿಯಂ ತಾಳಿ » x ೫೬ 
ಸ್ತಿತಿಕರಂ ಧನದಾಚಟದಂ ೫ x ೫ (ಸೌಇಇ. ಸಸ, ೭೯-೯: 1119). 
[ ಆಸಂ. ಧನದಾಚಲ) 
ಧನದಾದ್ರಿ (ನಾ). ಎ ಧನದಾಚಲ: ಎವಿಧವಿನೋದಸುಖಂ ವೈಶ್ರವಣಂ 
ಧನದಾದ್ರಿಯೊಳ” ಸುಖಂ ವಸಿಯಿಸುವಂತವನಿಪನಾ ಮಾಡದೊಳುದ್ಧ 
ವುಂಬನಿಧಿ ವಿಶ್ವಸೇನನುದಿನಮಿರ್ಕುಂ (ಶಾಂತಿಪು. ೯-೧೪೯). 
[ ಧನದ + ಅದ್ರಿ 1 
ಧನದಾನ (ನಾ). ಹಣವ ರೂಪದಲ್ಲಿ ಕೊಡುವ ದಾನ; ದ್ರವ್ಯದಾನ : 
ಸುರೇಶ್ವರೆಂ ವಿಲೋಕನದಿನಹೀಶ್ವರಂ ವಿಭವವರ್ಣನೆಯಿಂದೆ ಧನೇಶ್ವರಂ 
ವಿನೂತನ ಧನದಸನದಿಂ ನೆರೆದರ್‌ (ಂತಿಪು. ೯-೪೩); ಆದರದಿಂ ಗೋದಾನಂ 
ಸ್ತ್ರೀದಾನಂ ವಸ್ತ್ರದುನವಿಭಕುಲದಾನಂ ಭೂದಾನಂ ಧನದೂನಂ' ಶ್ರೀದಾನಂ 
ಗುಡುತುವೊಪ್ಪಿದಂ ಗಿರಿರಾಜಂ (ಗಿರಿಕ. ೩-೬), ಧನಲಕ್ಷ್ಮಿದೇವಿ 
ನಿಮಗೊಲಿಯಬೇಕೆಂದು, ಮನದಣಿಯೆ ಧನದಾನ ಮಾಡಿ ನಮಗಿಂದು 
(ಕಎಪು. ೧೫-೨). [ಧನ ದಾನ) 
ಧನದಾನುಜ (ನಾ), ಕುಬೇರನ ಸಹೋದರ ; ರಾವಣ : ಕಂಡಾ ಧನಪ 
ದಿಗ್ಭಾಗದಲಿ ಧನದ:ನುಜನ ಪುರವರೆವ (ತೊರರಾ. ೩-೧-೩೬). 
[ಧನದ + ಅನುಜ) 
ಧನದಾಪ್ತ (ನಾ).ಎಧನದವಿಂತ್ರ : ಧನದು ಭಿಕ್ಷುಸಖಂಗೆಳ್ಳನಿತಂ ಧನವಿಸಾಯ 
ದಾದನಾ ನಾಮಂ ಸುಮ್ಮನೆ ಬಂದುದೆಂದು ನಗುತುಂ ಧನದಾಪ್ತನನಲ್ಲಿ 
ಮನ್ನಿಪರ್‌ ಘನಧನದರ್‌ (ರಾಜಕೇ. ೨-೯೫). [ ಧನದ * ಆಪ್ತ] 
ಧನದಾಹಿ (ನಾ), ಹಣದ ದಾಹವುಳ್ಳವನು ; ಧನದ ದುರಾಸೆಯಂಳ್ಳ 
ವನು: ಅಂತರುಗಜೀವನದಲ್ಲಿ ಆಸೆಬುರುಕರು, ಧನದಾಹಿಗಳು ಆಗಿ 
ಯಾವುದೇ ಅಕೃತ್ಯಕ್ಕೆ ಹೇಸದ ಜನ . . . ನಮ್ಮ ನುಯಕರಾಗಿ (ಭಾರದ: 
[ ಸಂ. ಧನದಾಟನ್‌) 
ಧನಧವ (ನಾ). ಐಶ್ವರ್ಯಕ್ಕೆ ಅಧಿಪತಿಯಾದವನು ; ಕುಬೇರ :-ದಿನ 
ಕರಂ ಬಂದುದಯವಂದನೊ ಧನಧವಂ [ಪಾಃ. ವರಂ] ಬೈಚಿಟ್ಟ 
ನಿಧಿಯೋ ಕನಕಗಿರಿ ಮೂಡಿದುದೊಯೆನಲುಜ ರಳಿತವಾಗಿರಲು (ಬಸಪು. 
[ ಧನ + ಧವ] 


೪೭೦೧). 


೫-೫೮). 


೪೧೭೬ 


16[' 


ಧನಪಾಳ 


ಧನನಾಥ (ನಾ). ಧನಧವ: ಅಮರನಾಥ ಮಹಿಷನಾಥ ಸರಿನ್ನಾಥ ಧನನಾಥ 
ಸನಾಥಮಪ್ಪ ದಿಕ್ಸುಲರ ಕೇಳೀಪ್ರಾಸಾದಂಗಳಿಂದಂ (ಅಜಿಪು. ೭-೨೦ ವ). 
[ ಧನ * ನಾಥ) 
ಧನನಾಶ (ನಾ). ಸಂಪತ್ತು ಹಾಳಾಗುವಿಕೆ : ಧನುಜೇಜ್ಕಂ ಕುಜಗೇಹ 
ದೊಳ್‌ ನಿಲೆ ಪರಸ್ತ್ರೀಲೋಲನಾಳಾಪದಿಂ ಧನನಾಶಂ (ಜಾತತಿ. ೧೭-3೯). 
[ಧನ * ನಾಶ) 
ಧನಪ (ನಾ). ಎ ಧನಧವ : “ಧನಪನಂ ಏಕಕುಂಡಲನೆಂಬುದು” (ಮಂಗರಾ. 
೧೩೮-೧) ; ಧನಪ ವಿಷ್ವಕ್ಲೇನ ವೈದ್ಯಾಶ್ವಿನಿಗಳಿಗೆ ಸರಿಯೆನಿಪ ಷಣ್ಮುಖನನುಜ 
(ಹಸಾರ. ೨೮-೪). [ಸಂ.] 


10| ಧನಪತಿ (ನಾ). ೧. ಎ ಧನಧವ : “ ಧನಪತಿ ಯಕ್ಷಂ ಶ್ರೀದಂ ಮನುಷ್ಯ 


ಧರ್ಮಂ ಗುಹ್ಮಕೇಶ್ವರಂ ವೈಶ್ರವಣಂ” (ವಸ್ತುಕೋ. ೮-೪೬): 
ಧನಪತಿಯೆಂಬಭಿಧಾನಂ ತನಗೆಂತನ್ಶಾರ್ಥರಕ್ಷಕಂಗೆಂದು ಕುಬೇರನ 
ನಿಳಿಕೆಯ್ವರ್‌ ನಿಜಮಪ್ಪನುಪಮಧನದಿಂದೆ ಚಿನ್ನವರದಂ್‌ ಪುರದೊಳ್‌ 


(ಕುಸುಮಾ. ೨-೧೨೨); ನುತ ಸುರಪತಿಯುುಂ ಸ್ವಾಹುಪತಿಯುಂ ಪಿತೃ 

ಪತಿಯುಮಸುರಯಾದಃಪತಿಯುಂ ರೆಯಪತಿಯುಂ ಧನಪತಿಯುಂ ಪಶು 

ಪತಿಯು ಮೆನಿಸಿದಾಶಾಪತಿಗಳ್‌ .. ಇರ್ದ೦* (ಪುಷ್ಪಪು. ೧೦-೮೦) ; 

ನೀ ಯಕ್ಷೇಶನಲ್ಲಿಗೆ ಹೋಗಿ ಬೇಡುವುದೀ ಸರೋರುಹೆವಾವ ಘನ ಧನ 

ಪತಿಯುದಾರನಲೆ (ಕುವ್ಕಾಅ. ೧೦-೪೮). ೨. ಧನಿಕ; ಶ್ರೀವಂಂತ : ರವಿ 

-ಚಾಪಕ್ಷೇತ್ರದೊಳ್‌ ನಿಂದೊಡೆ ಧ[ಖಃಾ. ಜ]ನಪತಿ ಸತ್ಪೂಜಿತಂ ದಾರುಣಂ 

ವೈದ್ಯವಿವಂ ತಕ್ಷೋಪಜೀವ್ಯಂ (ಜಾತತಿ. ೧೭-೧೭) ; ಆತಿಶುದ್ಧವರ್ಣದಿಂದಂ 

ಕ್ಷಿತಿಪತಿ ಸಾಮಾನ್ಮವರ್ಣದಿಂದೆ ಧನಪತಿ (ಲೋಕೋಪ. ೧೧-೩೧) ; ಕಳ 

ನೊಳಗಲಗ:ಡಿದ ಕಲಿಯಂತೆ ಧನಪತಿ ಸುಲಿಗೆವಡೆದಂತೆ , . . ಹೆಂಪಳಿದಿರ್ದ 

ನಸುರೇಂದ್ರ (ತೊರರಾ. ೬-೨೬-೭); ಕೋಡುಳ್ಳವನೈ ನೀನು 

ಪಾಡುಳ್ಳವನಹ:ದು ಭಳಿರೆ ಧನಪತಿ ರವಿಗಂ ನೋಡಿ ಬಡ ಕಾಣಿ ಸೊಡರಂ 

ನೀಡುವೊಲ್ನುಡಿದೆಯ್ದಿರದೆ ನಡೆನಡೆಯೆ.0ದರ್‌ (ಹಮ್ಮಾರ. ೨-೧೧೮). 

[ ಧನ + ಪತ್ಯಿ) 

ಧನಪತಿತ್ವ (ನಾ). ಧನದ ಒಡೆತನ : ' ಪ್ರಜಾಪತಿಬ್ರಹ್ಮನು ಮೊಮ್ಮಗನಾದ 
ವೈಶ್ರವಣನಲ್ಲಿ ಪ್ರೀತಿಗೊಂಡು ಅವನಿಗೆ ಅಮರತ್ವ ಧನಪತಿತ್ವ ಲೋಕ 
ಪಾಲತ್ವ . . . ಇವುಗಳನ್ನು ಕೊಟ್ಟನು (ವಕಛಾ. ೪೦). [0.1 

ಧನಪತಿಪ್ರಿಯ (ನಾ). = ಧನದಮಿತ್ರ : ಮನಸಿನೊಳು ಗರ್ವಿಸಿದ ಸಿರಿ 
ಯಾಳನ ಮದಾಪಹರಾರ್ಧಮಾಗಲು ಧನಪತಿಪ್ರಿಯನಾ ಹೆಲಾಯುಧನಂ 
ಮೆಅ್‌ದನಂದು (ಬಸಪು. 3೫-೫೨). [ಧನಪತಿ* ಪ್ರಿಯ) 

ಧನಪತಿಮಿತ್ರ (ನಾ). - ಧನದಮಿತ್ರ : ಧರೆಯೆ ರಥ ವನಜಾಸನನು ರಥ 
ಸೂತನಾ ಶೈಲೇಶ ಧನಪತಿಮಿತ್ರ ಸುರಕುಲಸಾರ್ವಭೌವಂ:ಗೆ (ಅಮ್ಮತ. 
೬-೧) ; ಧನಪತಿಮಿತ್ರ ಗಾುತ್ರರುಚಿನಿರ್ಜತಮಿತ್ರ ಕರಾಲಕಾಲಮರ್ದನ 
(ರಾಜಶೀ. ೧೦-೫೯). [ ಧನಪತಿ * ಮಿತ್ರ] 

ಧನಪದಿಕ್ಕು (ನಾ), ಉತ್ತರ ದಿಕ್ಕು : ಕಂಡಾ ಧನಪದಿಗ್ಳುಗದಲಿ ಧನದಾನು 
ಜನ ಪುರವರವ (ತೊರರಾ. 8-೧-೩೬). [ಧನಪ 4 ದಿಕ್ಕು) 

ಧನಪಸಖ (ನಾ). ೨ ಧನದವಿಂತ್ರ : ಧನಪಸಖನೊಲಿದಾಗ ನಿಜರೂಪಮಂ 
ತೋಟಿ ... ಸಾಯುಜ್ಯವನು ಕೊಡುವೆ ಬುಯೆಂದು ಕರೆದೊಡೆ 
(ಪ್ರೌಢರಾ. ೧೦-೫೧). [ಸಂ.] 

ಧನಪಾಲ, ಧನಪಾಳ (ನಾ). ಧನವನ್ನು ರಕ್ಷಿಸುವವನು ; ಕುಬೇರ. 
ಧನಪಾಳ : ಧನಪುಳನ ಪುಣ್ಮಮನೆಯ್ದನುನಯದಿಂ ಧಾರೆಗೊಂಡು ನಿಜ 
ರಾಜ್ಯಮನಿತ್ತು ನೃಪಂ ಪುರಮಂ ಪೊಜಮಡಲನುಗೆಯ್ಕಲ್‌ ಶಂಭು 
ರೂಪುದೋಜಾದನಾಗಳ್‌ (ತ್ರಿಪುವಿ. ೩೯-೧೧). [ ಸಂ. ] 

ಧನಪಾಳ "ಧನಪಾಲ' ನೋ. 


ಧನಬಲ 


ಧನಬಲ, ಧನಬಳ (ನಾ). ೧. ಹಣದ ಬಲ; ಸಂಪತ್ತಿನ ಸಾಮರ್ಥ್ಯ : 
ತನ್ನ ಧನಬಲದಿಂದ ವಿದೇಶಿವ್ಯಾಪಾರದಲ್ಲಿಯೂ ಅದು , , , ಪ್ರಬಲಿಸಲು 
ಶಕ್ತವಾಗಿತ್ತು (ಹಣಪ್ರ. ೩೧). ಧನಬಳ : ೨. ಒಂದು ಬಗೆಯ ತೆರಿಗೆ : 
ಅಲ್ಲಿ ಮನ್ನೆಯ ನಿಬನ್ಮದ ಕೆಜುದೆಆಗಳವಾವುವೆನ್ನಡೆ ಮನೆವಣಂ ಪಿರಿಯ 
ರವಣಂ ಧನಬಳಂ ಕಾಳಗೊಲ್ಲು - .. ಇನ್ನೀ ನಡೆವ ತೆಟ್‌ಗಳ್‌ 
(ಸೌಇಇ. XX, ೪೭-೩೬ ; 2074). [ಧನ . ಬಲ್ಯ] 
ಧನಬಳ "ಧನಬಲ' ನೋ. 
ಧನಮದ (ನಾ). ಅಷ್ಟವಂದಗಳಲ್ಲಿ ಒಂದು ; ಐಶ್ವರ್ಯದ ಸೊಕ್ಕು ; 
ಶ್ರೀಮಂತಿಕೆಯ ಅಹಂಕಾರ : ಧನಮದ ಪೊತ್ತಲ್ಲಿ ದರಿದ್ರವಾಗಿ 
ಕಾಡಿತ್ತು ಮಾಯೆ ಹರಿಶ್ಚಂದ್ರಂಗೆ (ದವ. ಕ. ೧೫೫-೫೨೦) ; ಧನಮದದಿ 
ಕುಲಮದದಿ ವಿದ್ಯಾಘನದಿ . . . ದ್ವಿಜಗುರುವನು ವಿಭಾಡಿಸಿ (ಕುವ್ಕಾಉ. 
&-೪೦). [ಧನ * ಮದ] 
ಧನರಕ್ಷಕ (ನಾ). ಸಂಪತ್ತನ್ನು ಕಾಪಾಡಂವವನಂ ; ಕುಬೇರ : ಧನರಕ್ಷಕ 
ನುಮಕೃತ್ರಿಮಜಿನಗೃಹಮಂ ನೋಡಿ ಸಮವಸೃತಿಯಂ ಪದೆದಿಂಬಿನೆ 
ಮಾಟಿ್ಯ್ಯಿಂ (ಪಾರ್ಶ್ವೃಪು. ೧೩-೧೮). [ಧನ + ರಕ್ಷಕ] 
ಧನರಕ್ಷೆ (ನಾ). ಸಂಪತ್ತಿನ ರಕ್ಷಣೆ: ಧನರಕ್ಷೆಗೆ ಲೋಭಂ ನಿಜತನುರಕ್ಷೆಗೆ 
ಪುಸಿ ನಿಜಾತ್ಮರಕ್ಷೆಗೆ ಭಯಮೆಂಬಿನಿತುಮಕಾರಣಮಿವಜಕೊಳಗನಪೇಕ್ಷಕನೆನಿಸಿ 
ನೆಗಟ್ಟಿನಿಅಕಿವ ಬೆಡಂಗ೦ (ಗದಾಯು. ೨-೮). [ಧನ ರಕ್ಷೆ) 
ಧನರೇಖೆ (ನಾ). [ಸಾಮುದ್ರಿ] ಸಿರಿವಂತನಾಗುವುದನ್ನು ಸೂಚಿಸಂವ 
ಅಂಗೈಯ ಗೆರೆ: “ಮಧ್ಯಮರೇಖೆಯು ಧನರೇಖೆಯೆನಿಸುಗು” (ಸಾಮಂಲ. 
೯೭-೧೧); ಈ ರೇಖೆಯೆ ಧನರೇಖೆಯಿದಾರಯ್ಕಿಂ ನುಡಿಗುಮಿವನ ಪೇರೈ 
ಸಿರಿಯಂ ನೂಟ್‌ಣ್ಬರ್‌ ಧನದರುಮಾ ಶ್ರೀರಮಣಂ ಕೊಟ್ಟ ಕತದೆ ಧನಿಕ 
` ರೆನಿಕ್ಕು೦ (ವಸ್ತವಂ. ೫-೩೫). "ಅರ್ಥರೇಖೆ' ಪರಾ. [ಧನ* ರೇಖೆ) 
ಧನಲಕ್ಷ್ಮಿ (ನಾ). ಐಶ್ವರ್ಯದ ಅಧಿದೇವತೆ : ಧನಲಕ್ಷ್ಮಿದೇವಿ ನಿಮ 
ಗೊಲಿಯಬೇಕೆಂದು, ಮನದಣಿಯೆ . ಧನದಾನ. ಮಾಡಿ ನಮಗಿಂದು 
(ಕಎಪು. ೧೩-೨). 
ಧನಲಕ್ಷ್ಮಿ ಪೂಜೆ ಎ ದೀಪಾವಳಿಯ ಮಾರನೆಯ ದಿನ ಮಾಡುವ 
ಲಕ್ಷ್ಮಿಯ ವಿಶೇಷವಾದ ಪೂಜೆ : ಧನಲಕ್ಷ್ಮಿ ಪೂಜೆಯಾ ದಿನವಾದುದೆಂದು 
ಮನೆಬಾಗಿಲಿಗೆ ನಾವು ಬ೦ಂದಿರುವೆವಿಂದು (ಕಎಪು. ೧೩-೨). 
[ ಧನ + ಲಕ್ಷ್ಮಿ? 
ಧನಲಾಭ (ನಾ). ಹಣದ ಗಳಿಕೆ; ಐಶ್ವರ್ಯವನ್ನು ಸಂಪಾದಿಸುವುದಂ : 
ಅವನೀಪತಿಗಳನೋಲೈಸಿ ಪಡೆವ ಧನಲಾಭದಿನುನ್ನೆತಗಿರಿಗುಹಾಂತರಾಳ 
ಸ್ಥಿತಿಲಾಭಂ ಪೂಜ್ಯರ (ಪಂಜತಂ. ೧೩೪-೨): ಧನಲಾಭಮ[ನೊಳ್ಳುಣಿಸಂ 
ಕನಕಮ]ನೋಪವರ ಕೂಟಮಂ ಕಬ್ಬಿಲೆಯೆ ತಿಳಿಪುಗುಂ ಮಂಂಬಗಲೆೊಳ್‌ 
(ಲೋಳಕೋಪ. ೧೨-೩೫). [ಧನ * ಲಭ] 
ಧನಲೋಭ (ನಾ). ಹಣದ ಅತ್ಯಾಶೆ ; ಸಿರಿಯಂ ದುರಾಸೆ : ತನುಲೋಭ 
ಮನಲೋಭ ಧನಲೋಭ ಮಂಂದುಗೆಡಿಸಿ ಕಾಡಿಹುವೆನ್ನ್ನ (ಬಸವ. ೩೧೫). 
[ ಧನ + ಲೋಭ] 
ಧನಲೋಭಿ (ನಾ). ಹಣದ ದಂರಾಸೆಯಂಳ್ಳವನಂ ; ಜಿಪುಣ. 
₹ ಸಂ. ಧನಲೋಭಿನ* ] 
ಧನವಂಚಕ (ನು). ಹಣದ ವಿಷಯದಲ್ಲಿ ಮೋಸಮಾಡಂವವನಂ : 
ಪೆರ್‌ ಧನವಂಚಕರ್‌ ಕರುಣಮಿಲ್ಲದೆ ಕೊಂದರ್‌ (ಧರ್ಮಾಮ್ಮ. ೧೨-೦೨೦) ; 
ಭಕ್ತಿಯೆಳ್ಳನಿತಿಲ್ಲ. . . ತನುವಂಚಕ ಮನವಂಚಕ ಧನವಂಚಕ ನಾನಯ್ಯಾ 
(ಬಸವ. ೩೦೭೩) ; ಮೂದಲಿಸಲುಂ ಪ್ರಾಣವಂಚಕನಾದವಂಗಂ ಲಿಂಗಭಕ್ತಿ 
ಸುವೇಧಿಸದು ಧನವಂಚಕಂಗೆ ಸುಸಾಧ್ಯವಾಗದದು (ಬಸಪು. ೩೯-೧೯). 
[ ಧನ * ವಂಚಕ] 


`೪೧೭೭ 


10 


86 


«0 


48 


ಧನವ್ರಯ 


ಧನವಂತ (ನಾ). ಶ್ರೀಮಂತ; ಸಾಹುಕಾರ: ಹಣವಂತ: “ಆಢ್ಯಃ, 
ಸಮೃದ್ಧಃ, ಧನವಾನ್‌, ಇನಃ, ಇಭ್ಯಃ, ಧನೀ: ಈಶ್ವರಃ - ಈ ೭ 
ಧನವಂತಂ” (ಹೆರಾಯು. ೫೯-೨೦೧) ; ಧನವಂತಂ ಶುಚಿವಿಕ್ರಯಕ್ಕೆ ಕುಶಲಂ 
ಮೇಧಾವಿ ರೋಗಾನ್ವಿತಂ _ . . ನಿಡಿಯಂ ಚಲತೃಶಶರೀರಂ ತುಂಗನಾಸಂ 
ಸ್ವಬಂಧುನಿಕಾಯಕ್ಕುಪಕಾರಿ ತೆತ್ತಿಗನೆನಿಕ್ಕುಂ ತೌಲಿಗೇಹೋದ್ಭವಂ (ಜಾತತಿ. 
೧೭-೭೩); ಧನವಂತಂ ಸ್ಥಿಗ್ಗತ್ವಚನ ನೂಸಸೌಖ್ಯಂ ಮೃದುತ್ವಚಂ 
(ರೋಕೋಪ., ೧೦-೩೫) ; ಸ್ಕೂಲಭಾಗ್ಯಪ್ರಾಣಿ ಭಾಪುರೆ ಲೋಲಕಾರು 
ಣ್ಯಾತ್ಮ ಭಲರೇ ಪಾಲಿತಾರ್ಥನಿಕಾಯ ಭಲರೇ ಭಲರೆ ಧನವಂತ (ಬಸಪು, 
೩೦-೨೩) ; ಕಾಮವನ್ನು ಬಿಟ್ಟರೆ ಧನವಂತನಾಗುತ್ತಾನೆ (ವಶಭಾ. ೦೮9). 

[ ಸಂ. ಧನವತ್‌ ) 

ಧನವಂತ್ರಿ “ಧನ್ವಂತ್ರಿ? ನೋ. 

ಧನವಿಕಾರ (ನಾ). ೧. ಐಶ್ವರ್ಯದಿಂದ ಉಂಟಾಗುವ ಅವಗುಣ ; 
ಧನಮದ. ೨. ಹಣದ ಮೇಲಿನ ಮೋಹೆ,-ಆಸೆ: ಲಿಂಗವಿಕಾರಿಗೆ 
ಅಂಗವಿಕಾರವೆಂಬುದಿಲ್ಲ ಜಂಗಮವಿಕಾರಿಗೆ ಧನವಿ*ಾರವೆಂಬುದಿಲ್ಲ (ಬಸವ. 
೭೯೫) ; ತನು ಮನವನಂಡಲೆವ ಧನವಿಕಾರದ ಭಯ ನೋಡಾ (ಸಿದ್ಮೇವ. 
೪೩-೦೨೮). [ಧನ + ವಿಕಾರ 

ಧನವಿಕಾರಿ (ನಾ). ಐಶ್ವರ್ಯದ ಮದವುಳ್ಳವನಂ : ಮನವಿಕಾರಿಗೆ ಲಿಂಗ 
ವೆಲ್ಲಿಯದೊ ಧನವಿಕಾರಿಗೆ ಪ್ರಸಾದವೆಲ್ಲಿಯದೊ (ಸಿದ್ಧವ. ಕೆ. ೪೦೮-೧೩೧೪). 

[ ಸಂ. ಧನವಿಕಾರಿನ್‌ 

ಧನವಿಧೇಯಕ (ನಾ). ಹಣಕಾಸಿನ ಮಸೂದೆ: ಧನವಿಧೇಯಕಗಳ ಮತ್ತು 
ಇತರ ವಿತ್ತವಿಧೇಯಕಗಳ ಸಂಬಂಧವಾಗಿ . . . ಒಂದು ವಿಧೇಯವನ್ನು 
ಮಂಡಿಸುವುದು ಸಂಸತ್ತಿನ ಉಭಯಸದನಗಳಲ್ಲಿ ಯಾವುದೊಂದರಲ್ಲಾದಥೂ 
ಪ್ರಥಮತಃ ಪ್ರಾರಂಭವಾಗಬಹುದು (ಛಾಧಾಕ. ೩೨). 

[ಧನ + ವಿಧೇಯಕ] 

ಧನವಿಹೀನ (ನಾ). ಹಣವಿಲ್ಲದವನು ; ಬಡವ : « ಶ್ವಮೇಧವು ಘನವೆನಿಸಿ 
ಬಹುದಕ್ಷಿಣಾನ್ವಿತವಾಗಬೇಕದಕೆ ಧನವಿಹೀನನು ನಾನು ರಣಹತ ಮನುಜ 
ಪತಿಗಳು ಸುತರು ಬಾಲಕರೆನವರತವತ್ಮಂತಶೋಕಾಕ್ರಾಂತರಾಗಿಹರು 
(ತಿಮ್ಮಅ. ೦-೧೬) ; ಧನವಿಹೀನಗೆ ತನ್ನ ಕುಲ ಜಾತಿ ಧರ್ಮಂಗಳನುಗೂಡಿ 
ಕೊನೆಸಾಗುವುವೆ (ಕರ್ಣವೃ. ೯೪-33). [ಧನ * ವಿಹೀನ] 

ಧನವು (ನಾ). ಹಣ ; ಧನ : ತನುವಿನ ಧನವಿನ ಪೆಂಡಿರ ತನಯನ ಕಣು 
ಮೋಹದಿಂದೆ ನೀನಿಂತಾದೈ (ಧರ್ಮಾಮ್ಮ. ೦೪-೭೭) ; ರಾಜ್ಯನಿವಹದೋಳ್ಳ 
ನವಿಗಂ ಬಗೆಯಿಲ್ಲ ಮುನ್ನ ಕೌರವನು ಸೇದಿಹನೆಲ್ಲ ಪಣಗಳಂ ಪ್ರಜೆಗಳಲಿ 
ಹರಣವನ್ನುಳಿಸಿ ಬಿಟ್ಟು (ತುರಂಗ. ೮೦-೭), "ದನವು' ಪರಾ. p ಇದನ್ನು 
"ಕದ, ಕದವು', “ದನ, ದನವು' ಮುಂತಾದ ಶಬ್ದಗಳ ಸಾದೃಶ್ಯ 
ದಿಂದ ಮಾಡಿಕೊಳ್ಳಲಾಗಿದೆ. [ <ಸಂ. ಧನ] 

ಧನವ್ಯಸನ (ನಾ). ಸಪ್ತವ್ಯಸನಗಳಲ್ಲಿ ಒಂದು; ಹಣ ಕೂಡಿಡುವುದರಲ್ಲಿ 
ಅತಿಯಾದ ಆಸಕ್ತಿ: ತನುವ್ಯಸನ ಮನವ್ಮಸನ ಧನವ್ಯಸನ ವಾಹನವೃಸನ 
ಉತ್ಸಾಹವ್ಮಸನ ಸೇವಕವೃಸನ ಮತ್ಸರವ್ಮಸನವೆಂಬ ಸಪ್ತವ್ಯಸನಂಗಳ 
ಸ್ವಪ್ನದಲ್ಲಿ ನೆನೆಯದೆ (ವಡಸಂ, ೪೩೩-೮೯) : ತನುವ್ಯಸನ ಮನವ್ಯಸನ ಧಸ 
ವ್ಯಸನ ರಾಜ್ಯವ್ಯಸಸ ವಿಶ್ವವ್ಯಸನ ಉತ್ಸಾಹವ್ಯಸನ ಸೇವಕ(ಸೇವಕಿ)ವೃಸನ 
ಎಂಬ ಸಪ್ತವ್ಯಸನಂಗಳ ಸಂಹಾರವ ಮಾಡಿದ ನಿವರ್ನೃಸನಿಯ ನೋಡಾ 
(ಸಿದ್ದೇವ. ೧೫೮-೪೭೬), "ಸಪ್ತವ್ಯಸನ' ಪರಾ. [ ಧನ ವ್ಯಸನ] 

ಧನವ್ರಯ (ನಾ). ಹಣದ ವೆಚ್ಚ; ಧನವ್ಯಯ : ಅರ್ಥಶಾಸ್ತ್ರವು 
ಧನಾರ್ಜನೆ ಮತ್ತು ಧ ನವ್ರ ಯ ಉದ್ಯೋಗದಲ್ಲಿ ನಿರತರಾಗಿರುವ 
ಮನುಷ್ಯರನ್ನು ಕುರಿತು ವಿಚಾರ ಮಾಡುತ್ತದೆ (ಛಾರದ. ೩೩೨). 

[ ಧನ * ಪ್ರಯ] 


ಧನಸಂಗ್ರಹ 


ಧನಸಂಗ್ರಹ (ನಾ). ೧. ಹಣವನ್ನು ಕೂಡಿಡುವುದಂ: ಕೇಂದ್ರ 
ಸರ್ಕಾರಕ್ಕೂ ಪಂತ ಅಥವಾ ಸ್ಥಳೀಯ ಧನಸಂಗ್ರಹಸಂಸ್ಕೆ ಗಳಿಗೂ 
ಯಾವ ಸಂಬಂಧಗಳು ಏರ್ಪಟ್ಟೆವೆ (ಹಾಪ್ರ. ೨೨೭). ೨, ಒಬ್ಬುತನ 
ಹೆಸರು: ಮನ್ನೆಯವಲ್ಲಭನಂಂಮೆನಿಸಿದ ಪಿರಿಯ ಧನಸಂಗ್ರಹನೆ ಮಗ(ಂ) 
ನಿನ್ನಪಠಸಂ . . ಧನಸಂಗ್ರಹನ ಮಗ (ಸೌಇಇ. ಸಸ, ೭೧-೩೩: 
1109) ; ಶ್ರಿ"ಕೈಲಾಸನ್ರಿಪು ಜಗತ್ತಿಳಕನುದ್ದಾಮಧಾಮಂಗೆ 
ಸಂಗ್ರುಮುಾಮಂ ಜಖಯಶ್ರಿ:ಕಾನ್ತಂ ಧನಸಂಗ್ರಹಂ ತನಯಂ (ಸೌಇಇ. ಸಸ, 
೩೦೯-೧೮ ; 19ನೆಯ ಶತ). [ಧನ « ಸಂಗ್ರಹ) 
ಧನಸಂಚಯ (ನಾ). ಎ ಧನಸಂಗ್ರಹ ೧: ಕೃಷಿ ಗೋರಕ್ಷಣ ವಾಣಿಜ್ಯ 
ಗಳಿಂದ ಧನಸಂಚಯ ಮಾಡಿ ತದ್ವುರಾ ಜಗತ್ತನ್ನು ಪೋಷಿಸುತ್ತಾ 
ಐಶ್ವಂ5.೯ವನ್ನು ಭೆ ಇಗಿಸತಕ್ಕದ್ದು (ಮಾಧವ. 
[ ಧನ + ಸಂಚಯ?) 
ಧನಸಂಪತ್ತಿ (ನಾ). ಹಣಕಾಸು ; ಐಶ್ವರ್ಯ : ಧನಸಂಪತ್ತಿ ವಿಭುತ್ವವೃತ್ತಿ 
ಘನದೋರ್ದರ್ಪಪ್ರಭಾವ್ಯಾಪ್ತಿ ತನ್ನೊಳಳವಟೊ ಶೀರಂತಿರಲ್‌ 
(ನೇಮಿಪು. ೧-೬೮) ; ಆಜ್ಞಾನೆದಿಂದಲೆ ಧನಸಂಪತ್ತಿಯಿಲ್ಲದ್ದರಿಂದಲೊ 
ಆ ಪ್ರದೇಶದ ಜನರು ಎದುರಿಗಿರುವ ಪ್ರಯೋಜನವನ್ನು 
ರೂಢಿಸಲಾಗದಿರಬಹುದು (ಹಣಪ್ರ. ೧೨೬). [ಧನ ಸಂಪತ್ತಿ) 
ಧನಸಂಸ್ಕ (ನಾ). [ಜ್ಯೋತಿ] ಜಾತಕನ ಜನ್ಮಲಗ್ನದಿಂದ ಎರಡನೆಯ 
ಸ್ಥುನದಲ್ಲಿರುವವನಂ | ಖರರುಜ್ನಂದನನೆೊಂದಿದಂದುದಯದೊೊಳ್‌ 
ರೋಗಾನ್ವಿತಂ ಧನಸಂಸ್ಕೆ ನಾಗಧನನಕ್ಕುಂ (ಜಾತತಿ. ೦೮-೧೪). 
[ಸಂ.7 
ಧನಸಹಾಯ (ನಾ). ಆರ್ಥಿಕ ನೆರವು ; ಹಣದ ಪೂರೈಕೆ : ಆ ಕನೈೆಯರೆ 
ಪುಣಿಗ್ರಹಣ ಮಾಡುವುದರಿಂದ ಮ:ಡಲೇಶ್ವರರಿಗೆ ಜನ ಧನಸಹುಯ 
ಮಾತ್ರವಲ್ಲದೆ ಆ ಸಾಮಂತರಿಗೂ ದೊಡ್ಡವರೊಡನೆ ನಂಟುತನ ಬೆಳಿಸಿದೆ 
ವೆಂಬ ಮಾನ ಗೌರವಗಳೂ ಉಂಟಾಗುತ್ತಿದ್ದುವು (ಶಾಂತಲಾ. ೯4): ಸರ್ಕಾರದ 
ಧನಸಹಾಯ ಪಡೆದು ಖಾಸಗಿಸಂಸ್ಥೆಗಳು ಬೆಳಿದಿವೆ (ರೂಂ). 
[ಧನ * ಸಹಾಯ) 
ಧನಸ್ಥಾನ (ನಾ). [ಜ್ಕೋತಿ] ಎರಡನೆಯ ಸ್ಥಾನ: ದಿವಸೇಂದ್ರಂ ಕೇಂದ್ರ 
ಲಾಭಾಷ್ಟಮ ನವಮ ಧನಸ್ಥಾನದೊಳ್‌ ಭೌಮನಿಂ , .. ಲಗ್ನದಿನುಪಚಯ 
ತೂರ್ಯಾಂತ್ಯದೊಳ್‌ ಮಾಟ್ಯುಮೊಳ್ಳಂ (ಜಾತತಿ. ೧೦-೩) : ಅಮರೇಜ್ಯಂ 
ಕೇಂದ್ರ ಲಾಭಾಷ್ಟಮ ಸಹೆಜ ಧನಸ್ಥಾನದೊಳ್‌ ಲಗ್ನದಿಂ ಪಂಚಮಷಷ್ಮೈ 
ಕಾದಶುಸ್ತದ್ವಿತನು ನವಮಪಾತಾಕರ್ಮಂಗಳೆೊಳ್‌ , . . ಪೂಜ್ಯನಕ್ಕುಂ 
(ಜಾತತಿ. '೧೦-೦ಂ). [ಧನ . ಸ್ಥಾನ] 
ಧನಹರಿ (ನಾ). ಒಂದು ಬಗೆಯ ಸುಗಂಧದ್ರವ್ಯ: "ರುಕ್ಷಸೀ,” ಚಂಡಾ, 
ಧನಹರೀ . . . ಗಣಹಾಸಕಃ-೭ ಕರೀಕಚೋರಂ, ಬಲರಾಕ್ಷಸೀಗಡ್ಡೆ” 
(ಸಿದ್ಧಾಂತಿ. ೧೪೧). [ ಸಂ. ಧನಹರೀ) 
ಧನಹಾರಿ (ನಾ). - ಧನಹರಿ : “ರಾಕ್ಷಸೀ-ತುಳಸಿ, ಚಂಡೆ, ಧನಹಾರಿ” 
(ಓಷಧಿ. ೧೩೭). [ ಎಸಂ. ಧನಹರೀ] 
ಧನಹೀನ (ನಾ). ಧನವನ್ನು ಕಳೆದುಕೊಂಡವನು ; ದರಿದ್ರ: ಧರ್ಮ 
ನಿಮಿತ್ತವಾಗಿ ಧೆ.ಹೀನನಾದಾತಂಗೆ ಬಡತನವಂದೊಡಂ ಒಪ್ಪು ವನಂ 
(ಪಂಚತಂ. ೩೦೧-೧೨) ; ಲಿ೦ಗಮುದ್ದ ವಿಲ್ಲದೆ ಕಿಜಾದಾಗಿ ದೊಡ್ಡಿ ತಾಗಿರಲ್‌ 
ಧನವಂತನಪ್ಪಂ ಉದ್ದಮಾಗಿರಲ*” ಧನಹೀನನಪ್ಪಂ (ರೋಕೋಪ. ೧೧-೩ 
ಟೀಕೆ) : ಧನಹೀನು ಧನಮಿತ್ರಂ ಧನಮುಳ್ಳವನಾವನಸ್ವರೂಪಂ ಚಿದ್ರೂಪ 
ನಿವಾಸಿಯಾನದರ್ಶಂದೆನಗಮವಂಗಂ ವಿದೂಷಕರ್‌ ಪಗೆವೊಯ್ದರ (ದಶಕು. 
ಧನಹೀನರು ಸೇರಿ ಬರುತಿರೆ ಧನವುಳ್ಳೆ ಜನರು ಪಾತಕಿಯ 
[ ಧನ + ಹೀನ] 


೩೯೩). 


೮೧) ; 


ಕೀ. 

ಜೆ 
m 

Kio 


ಡುತೆ ತನುವ ಕೊಂಕಿಪರು (ಕರ್ಣವ . ೯.೧೫). 


೪೧೭೮ 


ಧನಾಶ್ರಯ 


ಧನಾಕಾಂಕ್ಲೆ (ನಾ). ಹಣದ ಆಶೆ: ಅವಳಿಗೆ ತಂದೆಯ ವಿಷಯದಲ್ಲಿರುವ 
ಪ್ರೀತಿಯು ಫನಾಕಾಂಕ್ಷೆಯಿಂದಲ್ಲವೆಂದೂ ವಿಶದವಾಯಿತು (ಳವಿಕ. ೨೪). 
[ಧನ ೬ ಆಕಾಂಕ್ಷೆ] 
ಧನಾಗಮ (ನಾ). ಹಣದ ಪ್ರಾಪ್ತಿ ; ಧನಲಾಭ: ತನಗೆ ಧನಾಗಮಮಂ 
ಕಾಣದೆ (ನೇವಿಂಪು. ೪-೫೨ವ) ; ಪ್ರೂಜ್ಞನಾಗಿರ್ಪವನಧಿಕಾರಿಯಾದುದು... 
ಯಶೆವಹುದಮಿತ ಧನಾಗಮವಪ್ಪದು ನಾಕಲೋಕದ ಸುಖವಹುದು 
(ಇಂಡಾಪ. ೧೭೩-೫೧). [ಧನ 4 ಆಗಮ) 
ಧನಾಢ್ಯ (ಗು). ೧. ಶ್ರೀಮಂತಿಕೆಯಿಂದ ಕೂಡಿದ : ಗೃಹೋಪಕಂಠವನ 
ಭೂಜಮೆ ಕಲ್ಪಮಹೀಜದೊಪ್ಪಮಂ ತಳೆಯೆ ಧನಃಢ್ಯ ದಂಪತಿಯೆ 
ತದ್ಭವದಂಪತಿಯಂದಮಂ ಪುದುಂಗೊಳಿಸೆ ಪುರಂ ವಿರಾಜಿಪುದು ದೇವಕುರು 
ಪ್ರತಿಮಾನಮೆಂಬಿನಂ (ಶಂದ್ರಪು. ೧೧-೭೨). (ನಾ). ವ. ಹಣವಂತ; 
ಸಿರಿವಂತ: “ ಹೊನ್ನುಳ್ಳವಂ ಧನಾಢ್ಯನೆನಿಕ್ಕು” (ಮಂಗರಾ, ೭೦-೧೬) ; 
ಉದಯಿಸಿದ:ಲಯಕ್ಕುಪಚಯಾಲಯದಲ್ಲಿ ಸಮಸ್ತಸೌಮ್ಯರೊಂದಿದೊಡತಿ 
ಧನ್ಯನೆಗುಮವರಾಯೆಡೆಯೆೊಳ್‌ ನೆಲಸಲ್‌ ಧನಾಢ್ಯಂ (ಜಾತತಿ. ೧೨-೩೩). 
[ಧನ + ಆಢ್ಯ) 
ಧನಾದೇಶ (ನಾ). ಅಂಚೆಯ ಮೂಲಕ ಹಣವನ್ನು ಕಳಿಸುವ ವ್ಯವಕ್ಥೆ ; 
ಮನಿಯಾರ್ಡರು ; ಇತ್ತೀಚೆಗೆ ಧನಾದೇಶದ ಶುಲ್ಕವನ್ನು ಏರಿಸಿದ್ದಾರೆ 


5 


(ರೂಢಿ). [ ಧನ + ಆದೆಶ] 
ಧನಾಧಿಕ (ನಾ). - ಧನಾಢ್ಯ೨: “ಧನಿ ಧನಾಧಿಕನಾಢ್ಯಂ” (ವಸ್ತುಕೋ 
20 ೬೨-೬೫). [ಧನ * ಅಧಿಕ) 


ಧನಾಧಿಪ (ನಾ). ೧. ಶ್ರೀಮಂತ ; ಧನಿಕ : ಜನೇಂದ್ರಮಂದಿರೆಮ: , . . 
ಕೀರ್ತಿ ಧೀಂಕಿಡೆ ದೆಸೆಗಂ ವಿಳಾಸದೆೊಳು ಮಾಡಿಸಿದಂ ಭರೆದಿಂ ಧನಾಧಿವಂ 
(ಪುಣ್ಕಾಸ್ತ. ೮-೪). ವಿ. ಸಂಪತ್ತಿನ ಒಡೆಯ: ಕುಬೇರ. [ಧನ ಅಧಿಪ] 

ಧನಾಧೀಶ್ವರ (ನಾ).ಎಧನಾಧಿಪ ೨: “ಧನಾಧೀಶ್ವರಂ ಬಲನುಂ ಪಟ್ಟಣ 
ಮೇಕ ಕು:ಡಲಮೆನಿಕ್ಕುಂ” (ನಾನಾರ. ೧೪೮). [ಧನ * ಅಧೀಶ್ವರ) 

ಧನಾಧ್ಯಕ್ಷ (ನಾ). ೧. ಇ ಧನುಧಿಪ ೨: “ಐಳಬಿಳಃ, ಪೌಲಸ್ತ್ಯಃ , .. 
ಧನುಧ್ಯಕ್ಷಃ. ಉತ್ತರಾಶಾಪತಿಃ . . . ಪುಣ್ಯಜನೇಶ್ವರೆಃ- ಈ ೧೭ ಕುಬೇರನ 
ಪೆಸರ್‌” (ಹಲಾಯು. ೧೪-೭೮) ; “ಯಕ್ಷ ಮನುಷ್ಯಧರ್ಮಂ ನೃವಾಹನ 


ಧನಾಧ್ಯಕ್ಷನುತ್ತರದಿಗ್ವರಂ . . . ಎನೆ ಕಂಬೇರನೆನಿಸಿಕ್ಕು” (ಮಂಗರಾ. 
50| ೧೬-೧೫); ಮತ್ತವಾ ಧನಾಧ್ಯಕ್ಷನ ಕಜ್‌ವ ವಸುಧೂರೆ (ಮಹಾನೇ. 
೮-೪೨ ವ). ೨. ಕೋಶಾಧಿಕಾರಿ; ಭಂಡ:ರಿ. [ಧನ 4 ಅಧ್ಯಕ್ಷ] 


ಧನಾಯೆ (ನಾ). ಹಣವನ್ನು ಸಂಪಾದಿಸುವ ಆಸೆ; ಧನಲೋಭ : 
“ತೃಷ್ಣಾ, ಅಭಿಲಾಷ ಧನಾಯಾ, ಗರ್ಧನಾ-ಈ ೬ ಕಾಂಕ್ಷೆ” 
(ಹೆಲಾಯು. ೬೦-೨೦೯). [ ಸಂ. ಧನಾಯಾ] 
ಧನಾರ್ಜನೆ (ನಾ). ಹಣದ ಸಂಪಾದನೆ : ಕರ್ಮಗಳಲಿ ಧನಾರ್ಜನೆಗಳಲಿ 
ಶರ್ಮೆ ಪುತ್ರೋತ್ಪತ್ತಿ ಕರದಿಂ ನಿರ್ಮಲಿನದಮೃತತ್ವವಸಾಗದು ತ್ಕಾಗಮನ 
ಮಿರದೆ (ಗಗತಾ. ೧೬-೨೩) ; ಮಾನವನು ಸರ್ವ ಪ್ರಯತ್ನದಿ:ದಲೂ 
ಧನಾರ್ಜನೆ ಮಾಡಬೇಕು (ಹಕಾರ. ೮೭ ಒರಿಕೆ). 
[ ಧನ ೬ ಅರ್ಜನೆ) 
| ಧನಾರ್ಥಿ (ನಾ). ಹಣವನ್ನು ಬಯಸುವವನು : ಜಯಲಕ್ಷ್ಮೀಧಾಮ 
ಧನಾರ್ಥಿಯೆ ನಲ್ಲೆಂ (ಪಂಚತಂ. ೧೯೪-೧೪). [ಸಂ. ಧನಾರ್ಥ್ಧಿನ್‌] 
ಧನಾಶಾವೃದ್ಧಿ (ನಾ). ಎ ಧನಾಯೆ : “ ಧನುಶಾವೃದ್ಧಿ . ಧನಾಯಾಖ್ಶೆ” 
(ವಸ್ತುಕೋ. ೬೨-೬೫). [ಸಂ.] 
ಧನಾಶ್ರಯ (ನಾ). ಕೋಶಾಗಾರ ; ಭಂಡ.ರ: *“ ಆ ಲತಿಕಾಸಮೂಹ 
ಗುರುಗುಂಜಿ ಧನಾಶ್ರಯ ಗುಂಜವಾಚಕಂ” (ನಾನಾರ. ೧೩೪). 
`[ಧನ * ಆಶ್ರಯ ] 


«5 


ಧನಾಶ್ರೀ 


ಧನಾಶ್ರೀ (ನಾ). [ಸಂಗೀತ] ಒಂದು ರಾಗದ ಹೆಸರು: ನಮ್ಮ ಧನ್ಮಾಸಿ 
ಯನ್ನೇ ಹೋಲುವ "ಧನಾಶ್ರೀ' ರಾಗದ ರೂಪವರ್ಣನೆಯನ್ನು ಹೀಗೆ 
ಹೇಳಲಾಗಿದೆ (ಭಾರದ. ೫೪೩). [ಸಂ.] 

ಧನಿ, "ದನ್ಮಿ' ನೋ. 

ಧನ್ನಿ (ನಾ). ೧. ಹಣವಂತ; ಧನಿಕ: “ಧನಿ ಧನಾಧಿಕನಾಢ್ಯಂ” (ವಸ್ತುಕೋ. 

ನಿಲೆ ಬುಧಂ . , , ಉಕ್ಷತೌಲಿಗಳೊಳಾಚಾರ್ಯಂ ಬಹುಸ್ತ್ರೀ 
ಸುತಂ ಗುರುಭಕ್ತಂ ಧನಿ ([ಎಂಾಂ. ದಾನಿ) ಸತ್ಯವಾಕ್ಕನೆನಿಕುಂ (ಹಾತತಿ. 
೧೬-೨೨). ೨. ಒಡೆಯ; ಯಜಮಾನ; ಸ್ವಾಮಿ : ನುಲ್ದತ್ತುಕೋಟಿ 
ಸಂಪತ್ತಿಗೆ ಅವನು ಧನಿಯಾಗಿದ್ದನು (ಬುದ್ಧಜಾ. ೧೩೮) ; ಬಡಬಗ್ಗರು 
ಕೈಒಡ್ಡಿದುಗ ನೀಡೂ ಧನಿ ಬಾಪೂಸಾಬ (ಗ್ರಾಮಾಯ. ೨೬) ; ಧನಿಯ ಹೆಂಡತಿ 
ಕಂಡರೆ , . . ಶಿಕ್ಷೆ ಕೂಡ ಸಿಗಬಹುದಿತ್ತು (ರಕ್ತರೂ. ೨). ೩. ಧನಾಧಿಪ ; 
ಕುಬೇರ : “ಬಳಬಳಃ, ಪೌಲಸ್ತ್ಯಃ . . . ಧನೀ, ಪುಣ್ಯಜನೇಶ್ವರಃ- ಈ 
೧೭ ಕುಬೇರನ ಪೆಸ೦್‌” (ಹಲಾಯಂ. ೧೪-೭೯) ; ಸುರಪತಿ ಕೇಳ್‌ ಶಿಖಿ 
ಕೇಳ್‌ ಯಮ ಕೇಳ" ... ಧನಿ ಕೇಳ್‌ ಶಿವ ಕೇಳ್‌ ದುರುಳನೊಡಲ 
ಮೇಲಿನ್ನಿರೆನಿರೆನಿರೆನೆಂದಜುಪುವವೊಲ್‌ ತಲೆತಿರುಗಿದುದು (ವೀರೇಶ. 
೧-೬೩) ; ಧನಿ ಧನದನೆಂಬ ನಾಮಂ ತನಗೇಕೆ ಪರಾರ್ಥರಕ್ಷಕಂಗೆ ಕುಬೇರು 
ಗೆನುತಿಟ*ಕೆಯ್ವರ್‌ ತಮ್ಮಯ ಧನದೆಣಿಕೆಯನಟ್‌ಯ:ದಾ ಪುರದ ಸಿರಿವಂತರ್‌ 
(ಶಾಂತೀಶ್ವ. ೧-೧೨೦) ; ಬೇಡು ಬೇಡು ದುನವೇಂದ್ರನೊ ಯಿಂದ್ರಪದವೋ 

ಭೂನ:ಥ ಹುಶ್ಚಂದ್ರನಂತೆ ಸಾಮ್ರಾಜ್ಯವೊ ಧನಿಯಂತೆ ನವ 

ನಿಧಿಗಳೋ (ನವಮೋ. ೦೯-೬೨). ೪. ಬುದ್ಧ: “ಬುದ್ಧನದ್ವಯ.ವಂದಿ 
ದಶಬಲಂ ಜನನತನುಜಿದ್ದರ್ಮವಾನ್‌ ಶೌಕ್ಯನಾ ಸುಗತನಾ ಲೋಕಜಿದ್ಮನಿ 
ಸಮಂತಭದ್ರನೆನಲ್ಕೆ ಬೌದ್ಧಂ” (ಮಂಗಳಾ. ೭-೨೩). [ಸಂ. ಧನಿನ್‌] 

ಧನಿಕ (ನಾ). ಹಣಮತ ; ಸಿರಿವಂತ ; ಸಾಹುಕಾರ : ಹೈದಯದೊಳೆನ್ನವರ್‌ 
ಪೆಜರಿವರ್‌ ಧನಿಕರ ಬಡವರ್‌ ಸಮಂತು ಬೇಡದವರಡುರ್ತು ಬೇಡಿದವ 
ರೆನ್ನದೆ. . . ಕೋಶಗೃಹಂ ಬಜ್‌ದಾಗೆ ಕೊಟ್ಟು (ಜೆಂದ್ರಪು. ೬-೮೧); 
ಲೆಕ್ಕವಿಲ್ಲದೆ ಬಾಳ್ವೆ ಧನಿಕನನಕ್ಕಆ್‌ಂದೀರೈದು ಸಾಸಿರೆದೊಳ್ಳಲಾಗಿ 
ಬರ್ದುಂಕು ನೀನೆಂದುಅ* ಪರಸಿದಂತೆ (ಬಸಪು. ೧-೩೪) : ಧನಿಕನಂತೆ ಸಮಸ್ತ 


೬೫) ; 


ಸುಖ ಸಂಜನಿಸ:ವುದೆ ಸರ್ವಕ್ಕೆ ಸಾಧನ ಧನ (ಕುವ್ಶಾಉ. ೪-8೩) ; ಧನದಾಸೆ' 


ಗಾಗಿ ನಾ ಧನಿಕರ ಮನೆಗಳ ಕೊನೆಬಾಗಿಲಲಿ ನಿಂದು ತೊಳಲಿ ಬಳಲಿದೆನೊ 
(ಪುರಂದ. ೪-೧೨೬-೧) ; ಕೊಟ್ಟ ಧನಿಕರು ಬಂದು ನಿಷ್ಮರದ ವಹತಾಡಿ 
ಕೆಟ್ಟ ಬೈ ಬೈಯುವರು (ಕಎಪು. 3೨-೧. [ಸಂ.7 

ಧನಿಯ, "ಧಣಿಯ' ನೋ. 

ಧನಿಯ್ಯ (ನಾ). ಸ್ತುತಿಪಾತ್ರ ; ಧನ್ಯ ; ಕೃತಾರ್ಥ : ಮನದ ಭಾವಗಳ 
ಪೂರ್ಣದಿನೊರೆಯಲರಿತ ಕವಿ . ಅನುರೂಪದಿಂದ ವಾಸ್ತವಗೊಳಿವ 
ಕೃತಿಚತುರ ಧನಿಯರಿವರೆಲ್ಲಿಹರೊ ? (ಮಂಕುಕ. ೫೬೭). 

[ ಆಪ್ರಾ. ಧಣಿಅ./ಸಂ. ಧನ್ಯ 1 

ಧನಿಯ್ಯ (ನಾ). ಕೊತ್ತುಂಬರಿಬೀಜ ; ಹವೀಜ : ವಾಯುವಿಳಂಗ, 
ಹಿಪ್ಪಲಿ, ಬೆಲ್ಲ. ಧನಿಯ . . . ಒಂದು ವರ್ಷಕ್ಕಿಂತೆಲೂ ಹೆಚ್ಚಾಗಿ ಹಳೆಯ 
ದಾಗಿರಬೇಕು (ಸಕವೈ. ೩111, ಪ್ರಸ್ತಾವನೆ) ; ಧನಿಯ, ಸಾಸಿವೆ, ಹುಚ್ಚೆಳ್ಳು 
ಮೊದಲಾದುವುಗಳನ್ನು ಸ್ವಲ್ಪಸ್ವಲ್ಪವಾಗಿ ಅನುಕೂಲವಾದ ಸ್ಥಳಗಳಲ್ಲೆಲ್ಲಾ 
ಬೆಳೆಯುತ್ತಾರೆ (ವೃ್ಯವಮ. ೪). ( ಎಸಂ. ಧನ್ಮಾ] 

ಧನಿಷ್ಠ, (ನಾ). [ಜ್ಯೋತಿ] ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದು ಮತ್ತು 
ಆ ನಕ್ಷತ್ರದಲ್ಲಿ ಬರುವ ಮಳೆ; ಫೆಬ್ರವರಿ ತಿಂಗಳ ವಿನೆಯ 
ತಾರೀಖಿನಿಂದ ೧೫ನೆಯ ತಾರೀಖಿನ ಮಧ್ಯದ ಅವಧಿಯಲ್ಲಿ 
ಪ್ರಾರಂಭವಾಗುವ ವಂಳೆ : (ಮಗ್ಮಜ. 1%, ೭೬೮). [ಸಂ. ಧನಿಷ್ಠಾ 

ಧನಿಷ್ಠ (ನಾ). ಬಹಳ ಧನವುಳ್ಳವನಂ ; ದೊಡ್ಡ ಶ್ರೀವಂಂತ. [ಸಂ.] 


೪೧೭೯ 


ಲಾ 


ಧನುರಾಸನ 


ಧನಿಷ್ಠೆ (ನಾ). ೧. ಬಹಳ ಹಣವಂತಳಾದ ಹೆಂಗಸು. ೨. [ಜ್ಯೋತಿ] 
ಅಶ್ವಿನಿ ಮೊದಲಾದ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಇಪ್ಪತ್ತ 
ಮೂರನೆಯದಂ : “ಧನಿಷ್ಠಾ, ಶ್ರವಿಷ್ಮು-ಈ ೨ ದನಿಪ್ಮೆ” (ಹ೦ಾಯು. 
೧೦-೫೧) ; ಧನಿಷ್ಠೆ ಮೊದಲೆನೆ ಭಗಣಂ (ಜಾತತಿ. 3೪-೧೫) : ಅಶ್ವಿನಿ ಭರಣಿ 


ಕೃತ್ತಿಕೆ... ಶ್ರವಣ ಧನಿಷ್ಠೆ . . . ರೇವತಿಗಳೆಂಬಿಪ್ಪತ್ತೇಳು ತಾರೆಗಳು 
(ವಿವೇಕ. ೨೫೮). [ ಸಂ. ಧನಿಷ್ಠಾ) 


ಧನಿಸುತ (ನಾ). ಕುಬೇರನ ಮಗ; ನಳಕೂಬರ : ಭದ್ರನೊ ದತ್ತಕನೊ 
ಪಂಚಾಳನೋ ಮೇಣ್‌ ಕೂಚಿಮಾರನೊ ಮೇಲೆ ಧನಿಸುತನೋ 
ಜಯಂತನೊ ಕಾಮನೋ ಎನಲು (ಬಸಫು. ೪೦-೧9). [ಧನ್ಯಿ * ಸುತ) 


10 ಧನು (ನಾ). ೧. ಬಿಲ್ಲು; ಧನುಸ್ಸು : “ಧನು ಕೊೋ ದಂಡಂ ಬಾಣಾಸನಮಸ್ವ್ರಂ 


20 


40 


46 


ಕಾರ್ಮುಕಾಖ್ಯವ:ದು ಚಾಪಂ” (ವಸ್ತುಕೋ. 6೫-೦೭) ; ಧನು ಕಾಮಂ 
ಗಿಕ್ಷುದಂಡಂ (ಆದಿಪು. ೩-೯೧) ; ಧನುವುಂ ಕರ್ಬಿನ ಬಿಲ್‌ ಗಡಂ (ಕಾವ್ಕಾವ. 
೭8೨) ; ಧನುವಿನ ಟಂಕೃತಂ ವಿಶಿಖಭೀಂಕೃತಂ .,, ವನಜಭವಾಂಡಮಂ 
ಪ್ರದಿಯೆ (ಜಗವಿ. ೧೩-೫) ;: ಧನುವಂ ಕೊಂಡೊ ತ್ತಿ ಕಾಯ್ತಿನಿಂ 
ದೇಟಸುವ ಸರಭಸಕ್ಕುರ್ವಿ ತರ್ಗಿತ್ತು ನಾಗೇಂದ್ರನ ಭೋಗಂ (ಕುಸುಮಾ. 
೧೧-೪೩) ; ಧನು ತನಗೆ ನೆಗಹಲ್ಕೆ ಕೃಷ್ಣಾಜಿನವೊ ಸಾಲಗ್ರಾಮದೇವರೊ 
(ಕುವ್ಶಾಆ. ೧೩-೧೭). ವಿ. ನಾಲ್ಕು ಹಸ್ತಗಳ ಒಂದು ಅಳತೆ; 
ಧನುವೆಂಟು ನಾಲ್ಕು ನಾಲ್ಕಂತನುಕ್ರಮದಿನುದಯಮೆನಿಪ ಮೂಟುಿಂ 
ಪೀಠು ಘನವೈಡೂರ್ಯಮಯಂ ಭರ್ಮನಿರ್ಮಿತಂ ಪಂಚರತ್ನಸಂಚಿತ 
ಮೆಸೆಗುಂ (ಪಾರ್ಕೃಪು. ೧೬-೩೦) ; ವೃಂತರದೇವರ್ಕಳಿಲ್ಲರುತ್ಸೇಧವು ಸಂತತ 
ಹತ್ತುಧನುಗಳು (ದ್ಯಾರಶಾ, ೬-೧೫೨). ೩. [ಜ್ಯೋತಿ] ಹನ್ನೆರಡು 
ರಾಶಿಗಳಲ್ಲಿ ಒಂಬತ್ತನೆಯದಂ ; ಮೂಲಾ, ಪೂರ್ವಾಷಾಢ ಮತ್ತು 
ಉತ್ತರಾಷಾಢದ ಒಂದು ಪಾದ ಸೇರಿ ಧನೂರಾಶಿಯಾಗುತ್ತದೆ ; 
ಚರರಾಶಿ ಕುಳೀರ ತುಲಾಧರ ಮೃಗ ಮೇಷಂ ಘಟೋಕ್ಷ ವ, ಶ್ವಿಕ ಸಿಂಹಂ 
ಸ್ಥಿರರಾಶಿ ಧನು ರುಷು ಸುಂದರಿ ಮಿಥುನಂ ದ್ವಿಸ್ವಭಾವರಾಶಿಗಳೆನಿಕುಂ 
(ಕಾತಕಿ. ೧-೨೩) ; ಧನು ವಿ:ಥುನಂ ಘಟಂ ವನಿತೆ ಗೋಪತಿ ವೃಶ್ಚಿಕಮೆಂಬ 
ಲಗ್ನಮೇಟನೆಯದು (ಲೋಕೋಪ. ೨-83): ಧನುಗೆವರೆ ದೇವಗುರು 
ವಿಂಬಿನಲಿ ತಿಳಂ ಪಟ್‌ ಯುಪು ಮುಂ ಘನಮಕ್ಕುಂ (ಅಟೃಮ. ೧೨-೦೪೭) ; 
ವನಿತೆಯೊಳು ಕಮಲಾರಿಯಿದ್ದನು ಕನಕ ಮನ್ಮ ಥನೆಡೆಯೊಳಿದ್ದನು 
ಧನುವಿನೊಳಗಿನತನುಜನಿದ್ದನು ಭಗಣಚಕ್ರದಲಿ (೫ೌಶಿರಾ. ೧೩-೪೮). 
"ದ್ವಾದಶರಾಶಿ' ಪರಾ. ([ ಸಂ..) 

ಧನುಕೋಟಿ (ನಾ). ಎ ಧನುಷ್ಯೋಟಿ ೧ : “ಬಿಲ್ಲ ಕೊಪ್ಪಟನಿ ಧನುಕೋಟಿ 
ಯೆಂದೆನಿಸಿಕ್ಕು” (ಮಂಗರಾ. ೮೭-೩೩). [ಧನು ೬ ಕೋಟ್ಮಿ) 

ಧನುಗೊಳ್‌ (ಕ್ರಿ). ಬಿಲ್ಲನ್ನ ತೆಗೆದುಕೊಳ್ಳು : ಕಡುಗಾಯ್ದು ಕೋಪದಿಂ 

. * ಗಾಂಡಿವಿಯುಂ ಧನುಗೆೊಂಡೊಡೆ (ನೇಮಿಪು. ೧೦-೫೮). 
[ ಧನು * ಕೊಳ್‌, ) 

ಧನುಧಾರಿ (ನಾ). ೧. ಬಿ ಲ್ಲನ್ನು ಧರಿಸಿದವನು; ಧನುರ್ಧಾರಿ. 
ಪಿ. ಅರ್ಜುನ: ಯೋಗೇಶನಿಂದ ಧನುಧಾರಿಯಲ್ಲಿ ಅನಿಮೇಷ ಭೇದವಾಯ್ತು 
(ಹೈದಸೆ. ೯-೧೧). [ ೫೦. ಧನುಧಾರಿನ್‌ ] 

ಧನುರಾಗಮ (ನಾ). ಅಸ್ವಪ್ರಯೋಗಗಳನ್ನು ಕುರಿತ ಶಾಸ್ತ್ರ: 
ಧನುರ್ವಿದ್ಯೆ:ಇನಿಬರೊಳಗೀತನೊರ್ವನೆ ಧನುರಾಗಮದೆಡೆಗೆ $೫» ಶಲನಕ್ಕುಂ 
(ಪಂಪಭಾ. ೨-೫೫); ಅ ಗಗನೇಚರನುಂ ಧನುರಾಗಮವಿದ್ಯಾಗಮೈಕನಿಧಿ 
ವಿದ್ಯೆಗಳಿಂ ಪೋಗದೆ ಕಾದುತ್ತಿರೆ (ಕಾಂತಿಪು. ೪-೨೫). [ಸಂ.] 

ಧನುರಾಸನ (ನಾ). [ಯೋಗ] ಬಿಲ್ಲಿನಾಕಾರದಲ್ಲಿ ಶರೀರವನ್ನು 
ಬಾಗಿಸಂವ ಒಂದು ಆಸನ : ಮುಖ್ಯವಾದ ಕೆಲವು ಆಸನಗಳು : ೧. 
ಉತ್ತಾನುಸನ . , . ೨೧. ಧನುರಾಸನ (ಭಾರದ. ೧೬೭). [ಸಂ.) 


ಧನುರಿ 


ಧನುರಿ (ನಾ). ನಾಲ್ಕು ಬಗೆಯ ಶಿಲ್ಪಗಳಲ್ಲಿ ಒಂದು; ಬಿಲ್ಲಿನಂತೆ 
ಬಾಗಿರುವ ರಚನೆ ; ಧನುರಿ ಮಧ:ರಿ ಸಾಧಾರಿಣಿ ಪಾಸಿಯೆಂಬ ರೇಖಾ 
ಚತುಷ್ಕದೊಳಂ ಚಾರುತೆವೆತ್ತು (ಮಹಾನೇ. ೧೫-೨೭ ವು. ಓ ಇದಂ 
ಸಾಮುದ್ರಿಕ ಲಕ್ಷಣಗಳನ್ನು. ಹೇಳುವಾಗಲೂ "ಬಿಲ್ಲಿನಂತೆ ಬಾಗಿರುವ 
ರೇಖೆ' ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತದೆ. [?] 

ಧನುರ್ಗತಿ (ನಾ). ಬಿಲ್ಲಿನ ಆಕಾರ: ಗುದಸ್ಥಾನದಲ್ಲಿ ಆಧಾರಚಕ್ರ ಪೃಥ್ವಿ 
ಎಂಬ ಮಹಾಭೂತ ಚತುಃಕೋಣೆ ಚೌದಳ ಪದ್ಮ - ೬ ಲಿಂಗಸ್ಕಾ ನದಲ್ಲಿ 
ಸ್ವಾಧಿಷ್ಮುನಚಕ್ರ ಅಪ್ಪುವೆಂಬ ಮಹಾಭೂತ ಧನುರ್ಗತಿ ಷಡುದಳ ಪದ್ಮ 
(ಅವದಂ. ೪೪-೧೮೫). [ಸಂ.] 

ಧನುರ್ಗುಣ (ನಾ). ಬಿಲ್ಲಿನ ಹೆದೆ; ಸಿಂಜಿನಿ: ಧನುರ್ಗುಣವೇಗತಾಡನಾ 
ಕಳಿತವಿಕೀರ್ಣಕೋಷ್ಮ ಮನೆ ಕೂರ್ಮವಿನಿಷ್ಮುರಪ, ೈಷ್ಮಭಾಗಮೆಂದು ... 
ಧರಿತ್ರಿ ಬಂದು ನಿಶ್ಚಳತೆಯಿನಿರ್ಪಳಲ್ತೆ ಭುಜಮಂಡಳದೊಳ್‌ ವಸುಧಾಧಿ 
ನಾಥನಾ (ಶಂದ್ರಪು. ೩-3೧) ; ಚಂಡ ಧನುರ್ಗುಣಮಂ ನೀವಿ ಜೇವೊಡೆಯ 
ಲೊಡನೆ (ಕಬಶಂ. ೪-೧೭ ವ). [ಸಂ.] 

ಧನುರ್ಗುಣಕ್ಟಣಿತ (ನಾ). ಬಿಲ್ಲಿನ ಹೆದೆಯನ್ನು ಮಿಡಿದಾಗ ಆಗುವ 
ಧ್ವನಿ; ಧನುಷ್ಟಂಕಾರ : ಜಾಣ್ವಾತು ಧನುರ್ಗುಣಕ್ವಣಿತಮಂ ಪಷ್ಟಾಸ್ತ್ರ 
ನಿಂದಾಗಳಾಗಿಸೆ ಪಣ್ಯಾಜನಮಿರ್ದುದೋಲಗದೊಳ" (ರಾಜಶೇ. ೮-೪೭). 

[ ಧನುರ್ಗುಣ + ಕ್ವಣಿತ ] 

ಧನುರ್ಗೇಹಜ (ನಾ). [ಜ್ಯೋತಿ] ಧನಂರಾಶಿಯಲ್ಲಿ ಹುಟ್ಟಿದವನಂ : 
ಬಸಿವಾಯಂ ಕವಿ ವಾಗ್ಮಿ ದೀರ್ಥಮುಖಕಂಠಂ ಧಾರ್ಮಿಕಂ ತ್ಯಾಗಿ. . . 
ನಿಪ್ಪಣಂ ಮಹೋದ್ಯಮಿ ನಿಗೂಢಾಂಸಂ ಧನುರ್ಗೇಹಜಂ (ಜಾತತಿ. ೧೭-೪). 
"ದ್ವಾದಶರಾಶಿ' ಪರಾ. [ಸಂ.] 

ಧನುರ್ಗ್ರಹ (ನಾ). ೧. ಬಿಲ್ಲುಗಾರ. ೨. ಕ್ಷೇತ್ರಪರಿಮಾಣವನ್ನು 
ಅಳೆಯಂವುದಕ್ಕಾಗಿ ಬಳಸುವ ಒಂದಂ ಮಾನ; ಇಪ್ಪತ್ತೇಳು 
ಅಂಗುಲಗಳ ಒಂದಂ ಅಳತೆ : ಕ್ಷೇತ್ರಪರಿಮಾಣವನು ಯೋಜನವನುಂ 
ಧನುರ್ಹಸ್ತದಿಂ ಮಾಡುವದು ಮತ್ತಮಾ ಧನುರ್ಗ್ರೃಹೆಹಸ್ತವು ನಾಲ್ಕಾಗ 
ಲೊಂದು ಧನುವೆನಿಸುವದು (ವಿವೇಕ. ೩೦೧). [ಸಂ.] 

ಧನುರ್ಜ್ಮಾರವ (ನಾ). ಬಿಲ್ಲಿನ ಹೆದೆಯ ಟಂಕಾರ ; ಸಿಂಜಿನಿಯ ಧ್ವನಿ ; 
ಧನುರ್ಜ್ಮಾರವಂ ಬಳೆಯಲ್‌ ಜೇವೊಡೆಗೆಯ್ದು (ನೇಮಿಪು. ೧೨-6). [ಸಂ.] 

ಧನುರ್ಜ್ಮಾರುತಿ (ನಾ). ಇ ಧನಂಗ್ಗ್ಜಣಕ್ಕಣಿತ : “ಧನುರ್ಜ್ಮಾರುತಿಯೊಳ್‌ 
ಟಂಕಾರಂ” (ವಸ್ಮುಕೋ. ೮೧-೩೯). [ಸಂ.] 

ಧನುರ್ದಂಡ (ನಾ). ಬಿಲ್ಲು ; ಧನಂಸ್ಸು : « ನ್ಯದುರ್ಧರನಿಜಧನುರ್ದಂಡಮಂ 
ತದ್ಧ ಆಜಿನಿಗೆ ಕೋಪಕುಟಿಲದಕ್ಷಿಣದಿಕ್ಕಾಲಭೃಕುಟೀವಿಭ್ರಮಮಂ ಮಾಡ 
ಲ್ಪಡೆಯದೆಯುಂ (ಆದಿಫು. ೧೪-೧೦೩ ವ) ; ಆಹವಶೌಂಡಮಾ ಧನುರ್ದಂಡ 
ಮುಮುಳ್ಳಿನಂ ದ್ರುಪದನಂದನೆ ಸಂಧಿಯನಾಗಲೀವೆನೇ (ಗದಾಯು. ೦-೭೩): 
ಶಬರಶಂಕರಂ ಪ್ರಚಂಡಧನುರ್ದಂಡಮಂ ಕೆಯ್ಕೊಂಡು ತಿರುವೊಯ್ದು 
ಜೇವೊಡೆದು ಬಾಣವಂಂ ಪೂಡಿ ತೆಗೆನೆಆಕಿದೆಚ್ಚಾ ಗಳ (ಶಬಶಂ, ೪-೪೬ ವ). 

[ ಸಂ. ] 

ಧನುರ್ಧರ (ನಾ). ಧನುಸ್ಸನ್ನು ಹಿಡಿದಿರ:ವವನಂ ; ಬಿಲ್ಲಂಗಾರ : ಮಾನಂ 
ಸಮಂತೆಚ್ಚು ಮೆಚ್ಚಿಸಿದಂ ದೇವರುಮಂ' ಧನುರ್ಧರರುಮಂ ವಿದ್ವಿಷ್ಟ 
ವಿದ್ರಾವಣಂ (ಪಂಪಧಾ. ೩-೬೩); ಪ್ರವಿಪುಲಧನುರ್ಧರಂ ಶ್ಯಾಮವರ್ಣನಾಯ 
ವ್ಯಯಕ್ರಿಯಾರುಚಿ . ಯುವಶಿಮಧ್ಯಮ ದ್ರೇಕ್ಕಾಣಂ (ಜಾತತಿ. 
೧೯-೦೭) : ಜವನೆರ್ದೆ ಬಿರ್ಚುವ ತೆಅದಿಂ ತವುತರ್ಪದುವುಭಯಬಲ 
ಧನುರ್ಧರಸೈನ್ಯ೦ (ಪಂರಾಮಾ. ೦೩-೫೩) ; ದಿಕ್ಕುಗಳೇಣು ಮುಜ್‌ಯಲು 
ಹೊಕ್ಕೆಸುವ ಬಿಲುಜಾಣರುರವಣೆ ಲಜ್ಜಿಸಿತು ಲೋಕದ ಧನುರ್ಧರರ 


(ಕುವ್ಯಾಭೀ. ೪-೧೭). [ಸಂ.) 


೪೧೮೦ 


ಧನುರ್ಲತೆ 


ಧನುರ್ಧರಪ್ರಾಯ (ಗು). ಅನೇಕ ಬಿಲ್ಲುಗಾರರಿಂದ ಕೂಡಿರುವ : 
ಚಿಲಾತಾವರ್ತರೆಂಬಿರ್ವರ್‌ ಮ್ಲ ಚ್ಛರಾಜರ್‌ ಧನುರ್ಧರಪ್ರಾಯಮುಮ 
ಶ್ವೀಯ ಬಹಳಮುಂ ಹಾಸ್ತಿಕಸಾಧನಮುಮಪ್ಪ ತಮ್ಮ ಬಲಮನೊಂದು 
ಮಾಡಿ ಕೂಡಿಕೊಂಡು (ಆದಿಪು. ೧೩-೩೬ ಪ). [ಸಂ] 


5| ಧನುರ್ಧರಫಾಲನೇತ್ರ (ನಂ). ೧. ಬಿಲ್ಲುಗಾರರಲ್ಲಿ ಶಿವನಿಗೆ ಸಮಾನ 


10 


18 


20 


80 


40 


ನಾದವನು. ೨. ದ್ರೋಣಾಚಾರ್ಯ : ಸಾತ್ಯಕಿ ಬಿಲ್ಲನಿಳುಹಿದ 
ನುತ್ತಮಾಂಗಕೆ ಕರೆಯುಗವ ಚಾಚುತ್ತ ಬಿನ್ನೆ ಸಿದ ಧನ:ರ್ಧರಫಾಲನೇತ್ರಂಗೆ 
(ಕುವ್ಕಾದ್ರೋ. ೧೦-೮). [ ಧನುರ್ಧರ + ಫಾಲನೇತ್ರ] 

ಧನುರ್ಧಾರಣ (ನಾ). ೧. ಬಿಲ್ಲನ್ನು ಹಿಡಿಯಂವುದು. ೨. ಪ್ರೋದ್ಗೀ 
ತಾಗಮದ ಹದಿನಾರಂ ಭೇದಗಳಲ್ಲಿ ಒಂದಂ : ಕವಚಾಗಮ ವರಾಹ 
ತಂತ್ರ . . . ಪಶುಬಂಧಸಂಹಿತೆ ದಂಡಧರತಂತ್ರ ಕುಶತಂತ್ರ ಧನು 
ರ್ಧಾರಣ ಶಿವಜ್ಞಾನ ವಿಜ್ಞಾನ... ಭ ರತ ಆತೋದ್ಯವೆಂದು ಪ್ರೋ ದಿ 
ತಾಗಮದ ಪೋಡಶಭೇದಂಗಳು (ವಿವೇಕ. ೭೧). [ಸಂ.] 

ಧನುರ್ಧಾರಿ (ನಾ). - ಧನುರ್ಧರ: ದ್ರೇಕ್ಕಾಣದೇವತೆಯು ಮನುಷ್ಯನ 
ಮುಖ ಮತ್ತು ಕುದುರೆಯ ಶರೀರೆವುಳ್ಳ ವನೂ ಧನುರ್ಧಾರಿಯೂ . . 
ಆಗಿರುವನು (ಜಾತಕಿ. ೧೯-೨೩ ಟೀಕೆ). [ಸಂ. ಧನುರ್ಧಾರಿನ*] 

ಧನುರ್ಬಲ, ಧನುರ್ಬಳ (ನಾ). ೧. ಬಿಲ್ಲಂಗಾರರ ಪಡೆ ; ಧನುರ್ಧಾರಿಗಳ 
ಸೈನ್ಯ : ಕೀಜ್‌ ಬಂದುವು ಹಯಂ ರೆಣಭೂಮಿಗೆ ತೇರ್‌ ತೆರಳ್ಳು ಬಂದುವು 
ತಟ್‌ಸಂದು ಬಂದುವು ಕಡಂಗಿ ಧನುರ್ಬಲಮಿರ್ವಲಂಗಳೊಳ್‌ (ಪಂರಾಮಾ. 
೧೩-೯3). ವಿ. ಬಿಲ್ಲಿನ ಬಲ: ಈಗ ನಾನು ನಿನಗೆ ದಾರಿ ಕೊಟ್ಟರೆ, 
ಮಿಕ್ಕವರೂ ಹೀಗೆಯೇ ನನ್ನನ್ನು ಧನುರ್ಬಲದಿಂದ ಆಜ್ಞೆ ಮಾಡಿಯಾರು 
(ವಜಾ. 900). ಧನುರ್ಬಳ : ೧. ಅಂತು ಚತುರ್ಭುಜನಗುರ್ವಾದ 
ಧನುರ್ಬಳಂ ಕಣದ ಶರಾಸಾರದಿಂ,. - * ತರ್ಗಿ ಮುಗ್ಗುವುದಂ ಕಂಡು 
(ನೇವಿನಪು. ೭-೫೪ ವ). [ಸಂ.] 

ಧನುರ್ಬಳ "ಧನಂರ್ಬಲ' ನೋ. 

ಧನುರ್ಭಂಗ (ನಾ). ಬಿಲ್ಲನ್ನ್ನ ಮಂರಿಯಂವುದಂ. 

ಧನುರ್ಭೇದನ '(ನಾ). - ಧನುರ್ಭಂಗ. [ಸಂ.] 

ಧನುರ್ಮಧ್ಯ (ನಾ). ಬಿಲ್ಲಿನ ಮಧ್ಯಭಾಗ ; ಬಾಣ ಹೂಡುವ ಸ್ಥಳ; 
ಬಿಲ್ಲನ್ನು ಕೈಯಲ್ಲಿ ಹಿಡಿಯಂವ ಸ್ಥಳ. [ಸಂ.] 

ಧನುರ್ಮಾಸ (ನಾ). ಸೂರ್ಯನಂ ಧನುರಾಶಿಯಲ್ಲಿರುವ ಅವಧಿ; 
ಸಾಮಾನ್ಯವಾಗಿ ಡಿಸೆಂಬರ್‌ ಹದಿನಾಲ್ಕನೆಯ ತಾರೀಖಿನಿಂದ ಜನವರಿ 
ಹದಿನಾಲ್ಕನೆಯಂ ತಾರೀಖಿನವರೆಗಿನ ಕಾಲ; p ಈ ಅವಧಿಯಲ್ಲಿ 
ಬೆಳಗಿನ ಜಾವದಲ್ಲಿ ವಿಶೇಷವಾದ ಪೂಜೆ, ವ್ರತಗಳನ್ನು ಆಚರಿಸ 
ಲಾಗುವುದು : ಧನುರ್ಮಾಸದಂಥ ಪ್ರಸಂಗದಲ್ಲಿ ಹುಗ್ಗಿಯ ಸಮಾರಂಭ 
ವಾಗಲಿಲ್ಲ (ಸ್ಮೃತಿಜಿ. ೧೪೭) ; ಧನುರ್ಮಾಸದಲ್ಲಿ ಬೆಳೆಗ್ಗೆ ಎದ್ದು ಸ್ನಾನಾದಿಗಳ 
ನಂತರ ಹುಗ್ಗಿ ಪೊಂಗಲುಗಳನ್ನು . . . ತಿಂದು ಕುಡಿಯಬೇಕೆಂಬ ಯತು 
ಧರ್ಮಗಳು ಎಂಥ ಹಿತಕರ್ತವ್ಯಗಳೋ ನಕ್ಷತ್ರಗಳ ಗೆಳೆತನವನ್ನು ಬಯಸು 
ವುದು ಅಂಥ ಹಿತಕರ್ತವ್ಯಗಳಲ್ಲೊಂದು (ನಕ್ಷತ್ರ. ೨). [ಸಂ.] 

ಧನುರ್ಮುಷ್ಟಿ (ನಾ). ' ಕ್ಷೇತ್ರಪರಿಮಾಣವನ್ನು ಅಳೆಯುವುದಕ್ಕಾಗಿ 
ಬಳಸುವ ಒಂದು ಮಾನ: ಪಟ್ಟಣುದಿಕವನೇ ಧನುಮರರ್ಮುಷ್ಟಿಹಸ್ತದಿಂ 
ಮಾಡುವದು (ವಿವೇಕ. ೩೦೧). [ಸಂ.] 

ಧನುರ್ಲತೆ (ನು). ೧. ಬಿಲ್ಲು; ಧನುಸ್ಸು: ಧನುರ್ಲತಾಗುಣನಿನಂದಮನಾಲಿಸಿ 
ಕೇಳಲುಂ ಮನಂ ಬೆರ್ಚದೆ ಸಿಂಹಪೊತಕಮನೋವಲುಮಾಕೆಯ ದೋಹಳಂ 
ಕರಂ ಫೆರ್ಚಿದುದಾ ಗುಣುರ್ಣವನ ಮುಂದಣ ಬೀರಮನಂ(ದೆ] ತೋರ್ಪ 
ವೋಲ್‌ (ಪಂಪಭಾ. ೧-೧೪೨) : ವಿಳಾಸದಿಂದಮೇಜಸಿದಲರ್ವಿಲ್ಲನೈಕ್ಷವ 
ಧನುರ್ಲತೆ . , . ಎನಿಪ್ಪವೊಲಾಂತಳಾಕೆಯಾ ಪಸದನದೊಳ್‌ ಜಗತ್ತಿತಯ 


[ ೫, ] 


ಧನುರ್ವಂಶ 


ಚಿತ್ತವಿಮೋಹನಶಕ್ತಿಯೇಟಕ್ಕಿಯಂ (ಡಂದ್ರಪು. ೬-೬ಟ ; ನಿನ್ನ ಧನುರ್ಲತಾ 
ಹತಿಯ ಬಾಸುಳೆ ಪೂಗಳ ಮಾಲೆಯೊಚ್ಚತಂ ನಿನ್ನಯ ಮುಷ್ಟಿಯುದ್ಧಮದು 
ಮತ್ಸದಪೂಜೆ ನಿಜಂ ಧನಂಜಯಾ (ಶಬಕಂ. 8-೪೦. ವ. ಓಂದಂ ಬಗೆಯ 
ಬಳ್ಳಿ ; ಸೋಮಲತೆ. [ ಸಂ. ಧನುರ್ಲತಾ) 

ಧನುರ್ವಂಶ (ನಾ). ಬಿಲ್ಲಿನಂತೆ ಬಾಗಿದ ಬೆನ್ನುವಬೂಳೆಯಯಳ್ಳೂದಂ: 
ಪರಿಪೂರ್ಣಗ್ರೀವನುಮತಿವಿಶಾಲೋರಸ್ಸ್ಮಳನುಂ ಧನುರ್ವಂಶನುಂ ವಿಪು 
ಲೋಪಚಿತಾಂಸನುಂ (ಅಜಿಪು. : ೪-೨೦ವು. "ವಂಶ' ಪರಾ. , [ಸಂ.] 

ಧನುರ್ವರ್ಮ (ನಾ). ಬಿಲ್ಲಿನ ಹೊದಿಕೆ,- ಗವಸಣಿಗೆ : “ಬಿಲ್ಲ ಗವಸಣಿಗೆ 
ಧನುರ್ಪ್ವರ್ಮಮೆನಿಸಿಕ್ಕು” (ಮಂಗರಾ. ೮೭-೩೩). [ ಸಂ.) 

ಧನುರ್ವಳ (ನಾ). ೨ ಧನುರ್ಬಲ ೧ : ಯಾದವಪತಾಕಿನೀಪತಿ ಧನುರ್ವಳಕ್ಕೆ 
ಕೆಯ್ವಾಸುವುದುಂ (ನೇಮಿಪು. ೭-65 ವು. [ ಸಂ. ಧನುರ್ಬಲ] 

ಧನುರ್ವಾತ (ನಾ). ದೇಹವು ಬಿಲ್ಲಿನಂತೆ ಸೆಟೆಯಂವ ಒಂದಂ ಬಗೆಯ 
ವಾತರೋಗ ; ಸೆಟೆರೋಗ ; ಬೆಳ್ಳುಳ್ಳಿ, ಚಿತ್ರಮೂಲದ ರೆಸದಲ್ಲಿ ಕೊಡಲು 
ಅಷ್ಟವಿಧ ಧನುರ್ವಾತಂಗೆಳು ಮಾಣುವುವು (ವಿವೈವಿ. ೪೭) ; ಪಾಂಡುರೋಗ, 
ಶ್ವಾಸ, ಖಾಸ, ಜ್ವರೆ, ಧನುರ್ವಾತ ಮುಂತಾದ ರೋಗಂ ಬಿಡುಗಡೆಯಹುದು 
(ಸಕವೈ, ೧೭೯) ; ವಾತವಿಕಾರ, : ಸನ್ನಿ, ಧನುರ್ವಾತ ಮುಂತಾದವುಗಳಿಗೆ 
ಆಯವರಿತು ಕಲ್ಕ, ಬಿಸಿ ಮೊದಲಾದವುಗಳನ್ನು ಹುಕಲು ಬಲ್ಲವಳಾಗಿದ್ದಳು 
(ಶಾಂತಲಾ, ೩3೬). [೫೦.] 

ಧನುರ್ವಾಯು (ನಾ). - ಧನುರ್ವಾತ : ದಪ್ಪದುಟಿಯ, ಧನುರ್ಮುಯು 
ಹಿಡಿದ ಕಂಠದ . . . ರಾಜಕುವಹಿರ ಕೋರ್ಚಗಿೀ:ನ್‌ ಅನಂತರ ಬಂದನು 
(ಪುನರು. ೪೫೮). [ಸಂ] 

ಧನುರ್ವಿದ್ಯೆ (ನಾ). ಬಿಲ್ವಿದ್ಯೆ : ನೆಆಿಯೆ ಧನುರ್ವಿದ್ಯೆಯ ಕಣ್ಣೆಆಿವಿನೆಗಂ 
ಕಲ್ತ ನಿಮ್ಮ ಮಕ್ಕಳ ಮೆಯ್ಕೊಳ* ಮೆಜಕಿದಪ್ಪೆನೆನ್ನ ವಿದ್ದೆಯ೦ (ಪಂಪಥಾ. 
೨-೬೫) ; . ಕೃಪಾಚಾರ್ಯನೆಂಬ ಬ್ರಾಹ್ಮಣನು ವೃಷ್ಟಿವಂಶದ ರಾಜರಿಗೂ 
ಇತರ ರಾಜರಿಗೂ ಧನುರ್ವಿದೈೆಯನ್ನು ಹೇಳಿಕೊಡುತ್ತಿದ್ದನು (ಐಶಥಾ. ೦ಬ). 

[ ಸಂ. ಧನುರ್ವಿದ್ಮಾ] 

ಧನುರ್ವೀಣೆ (ನಾ). ಒಂದಂ ಬಗೆಯ ತಂತೀವಾದ್ಯ : ಧನುಸ್ಸಿನ ಹಂಬಿನ 
ಮೇಲೆ ಬಾಣ ಹರಿದು ನಾದೋತ್ಪತ್ತಿ ಮಾಡಿ, ಈಗಿನ ಪಿಟೀಲುವಾದ್ಯಕ್ಕೆ 
ರೂಪ ಕೊಟ್ಟ ಕಾರಣ, ಈ ವಾದ್ಯದ ಪ್ರಾಚೀನರೂಪಕ್ಕೆ ಧನುರ್ವೀಣಾ 
ಎಂದು ಹೆಸರು ಬಂದಿದೆ (ಸಂಗೀಕಂ. ೧೧೪) ; ಧನುರ್ವೀಣೆ ಅಥವಾ ಪಿಟೀಲಿನ 
ಪೂರ್ವ ಮಾದರಿಯಾದ ರಾವಣಾಸ್ತ್ರವು ಇಂದಿನ ಪಾಶ್ಚಾತ್ಮಪಿಟೀಲು ರೂಪಿತ 
ವಾದುದರಲ್ಲಿ ಬಹು ಪ್ರಭಾವವನ್ನು ಬೀರಿದೆ (ಛಾರದ. ೫೪೫). 

[ ಸಂ. ಧನುರ್ವೀಣಾ) 

ಧನುರ್ವೇದ (ನೂ). ಆಯುರ್ವೇದ, ಧನಂರ್ವೇದ, ಗಾಂಧರ್ವವೇದ 
ಮತಂ ಅರ್ಥಶಾಸ್ತ್ರಗಳೆಂಬ ನಾಲ್ಕು ಉಪವೇದಗಳಲ್ಲಿ ಒಂದಂ ; 
ಅಸ್ಟ್ರಪ್ರಯೋಗಗಳನಲ್ನ ಕುರಿತು ಹೇಳುವ ವೇದ; ಬಿಲ್ವಿದ್ಯೆ: 
ಬಾಹುಬಲಿಗೆ - ಕಾಮತಂತ್ರ ಸಾಮಂದ್ರಿಕಾಯುರ್ವೇದ ಧನುರ್ವೇದ 
ಹಸ್ತ್ಯಶ್ವತಂತ್ರ ರೆತ್ನಪರೀಕ್ಷೆಗಳುಮಂ . , , ಉಪದೇಶಂಗೆಯ್ದಂ (ಆದಿಪು. 
6-೬೦ ವ); ಯಾದವವಂಶಜರುಂ ನಾನಾ ದೇಶ ನರೇಂದ್ರರುಂ ಘಟೋದ್ಭೃವನ 
ಧನುರ್ವೇದಮನೆ ಕಲಲ್‌ ಬಂದಾಳಾದರ್‌ (ಪಂಪಥಾ. ೨-೫೬); ಪರಶುರಾಮನ 
ಕಂಡು ಹೊಕ್ಕೆನು ಗರುಡಿಯನು ದ್ವಿಜನೆಂದು ಕಲಿತೆನು ವರ ಧನುರ್ವೇದವನು 
ಪಡೆದೆನು ದಿವ್ಯಮಾರ್ಗಣವ (ಕುವ್ಮೂಕ. ೯-೩೧) : ಉಪವೇದ ಚತುರ್ವಿಧಂ 
ಗಳಲ್ಲಿ ಭನುರ್ವೇದವು ಶತ್ರುಜಯಾರ್ಥಮಾಗಿಯೇ ಮಂತ್ರಾಶ್ರಪ್ರುಯೋಗಾ 
ಧಿಗಳಂ ಕಲ್ಪಿಸುವುದು (ವಿವೇಕ, 9) ; ಅನುಪಮ ಧನುರ್ವೇದದುರುಮಂತ್ರ 
ಶಕ್ತಿಯಿಂ ತೀವಿದ ಮಹಾಶರೆವನು ತೆಗೆದಾರ್ದು ಫಲುಗುಣನೆಚ್ಚನು 


(ಜೈವಿಂಭಾ. ೧೩-೪೬). [ಸಂ.] 


೪೧೮೧ 


5| ಧನುರ್ಹಸ್ತ (ನಾ). ೬ ಧನುರ್ಮುಪ್ಟಿ 


20 


ಧನುಸ್ಸು 


ಧನುರ್ವೇದಿ (ನಾ). ಧನಂರ್ದೇದವನ್ನು ಅಭ್ಯಾಸಮಾಡಿದವನಂ ; 
ಧನುರ್ವೇದಿಯುಂ ಶಬ್ದವೇದಿಯುಮಪ್ಪ ಬಿಲ್ಲ ಬಿನ್ನಣಿಯನೊರ್ವನಂ 
ಕರೆದು ನಿಚ್ಚಂ ವಕ್ರಿಸುತ್ತಿರ್ಪ ನಿಚ್ಚಲವಕ್ಕಿಯನೆಚ್ಚು ಬುಯೆಂದಂ 
ಪೇಟ್ವುದುಂ (ಪಂಶತಂ. ೧೨೭-೧೮). [ ಸಂ. ಧನುರ್ವೇದಿನ್‌ ) 

(?) : ಕ್ಷೇತ್ರಪರಿಮಾಣವನು 
ಯೋಜನವನುಂ ಧನುರ್ಹಸ್ತದಿಂ ಮಾಡುವದು ಮತ್ತಮಾ ಧನುರ್ಗ್ರಹ 
ಹಸ್ತವು ನಾಲ್ಯಾಗಲೊಂದು ಧನುವೆನಿಸುವದು (ವಿವೇಕ. ೩೦೧). [ಸಂ.] 

ಧನುವಟ್ಟಿ "ದಣಂವಟ್ಟಿ' ನೋ. 

ಧನುಶ್ರುತಿ (ನಾ). ಎ ಧನಂರ್ವೇದ : ಕೃಪನನುಜೆಯನು ತಂದು ದ್ರೋಣಂ 
ಗುಪಯಮವ ಮಾಡಿದನು ಹರ್ಷದಿ ದ್ರುಪದ ಬಂದೀ ದ್ರೋಣನೊಡ 

` ನಟ೨ದನು ಧನುಶ್ರುತಿಯ (ಕುಪ್ಕಾಆ. ೬-34). [ಸಂ.] 

ಧನುಶ್ಶಲಾಕೆ (ನಾ). ಎ ಧನುರ್ದಂಡ : ಮಣಿಯನೆ ಕಾತ..ಕಲ್ಪಲತೆ 
ಸಿಂಜಿನಿಯಂ ತೆಗೆದಿಟ್ಟ ಪುಷ್ಪಮಾರ್ಗಣನ ಧನುಶೈ[ಪಃಕಂ: ನುಃಶ]ಲಾಕೆ 

. ಮುಗುಳೇಜದ ಮಲ್ಲಿಗೆ ಸುತ್ತುತಂ ನಭೋಮಣಿರುಚಿಯಂ ತೆಜಂಬೊಳೆವ 
ಪದ್ಮಿನಿ ತಾನೆನಿಸುತ್ತೆ ತಾಳ್ಮೆ ಸನ್ಮಣಿಪಿಣಿಲಚ್ವೆಮುತ್ತು ಕನಕಾಂಬರದಿಂ 
ಕಮಳಾಕ್ಷಿ ಶೋಟ್‌ದಳಿ್‌ (ರಾಜಶೇ. ೧೦-೧೭). 

[ ಸಂ. ಧೆನುಶ್ಮಲಾಕಾ] 

ಧನುಷ್ಕೋಟಿ (ನಾ). ೧. ಬಿಲ್ಲಿನ ತುದಿ ; ಕೊಪ್ಪು ; ಗೊಲೆ: “ಧನುಷ್ಕೋ 
[ಪಾಕಾಂ, ನುಃಕೋ]ಟಿ ಕೊಪ್ಪು ಗೊಲೆಯೆನಿಸಿರ್ಕುಂ” (ಕವಿಕಂ. ೮8). 
೨. ರಾಮೇಶ್ವರದ ಬಳಿಯಲ್ಲಿದ್ದ ಒಂದಂ ತೀರ್ಥಕ್ಷೇತ್ರ: ವರ 
ಧನುಷ್ಕೋಟಿಯಲ್ಲಿ ಮಿಂದೀಶ್ವರಪದಾಂಬುಜಕೆಜಿಗಿ (ಕುವ್ಮಾಆ. ೧೯-೧೫). 
೩. [ಜ್ಯೋತಿ] ಧನೊರಾಶಿ. ೨, ೩: ಮಕರ ಕರ್ಕಟಕ ಹರಿ ಮಿಥುನದಿಂ 
ದನಿಮೇಷನಿಕರದಿಂ ದ್ರೋಣಂ ತಿಮಾನಂಗಳಿಂದೊಪ್ಪುತಕಳಂಕಮೆನೆ 
ಧನ.ಷ್ಕೋಟಿಯಿಂ ಬೆರೆದತುಳ ವೃಷಕೆ ನೆಲೆವನೆಯಿದೆನಿಸಿ ... , ರಂಜಿಸಿತು 
ವುರಾಶಿ ರಾಶಿರಾಶಿಯನೂಂತ ಗಗನದಂತೆ (ಶ್ರೀರಾಮ. ೩-೨೯). [ಸ0.] 

ಧನುಪ್ಟಂಕಾರ (ನಾ). ಬಿಲ್ಲಿನ ಹೆದೆಯನ್ನೂ ವಿಂಡಿದಾಗ ಆಗುವ ಧ್ವನಿ; 
ಸಿಂಜಿನಿಯ ಧ್ವನಿ; ಬಿಲ್ಲಿನ ಟಂಕಾರ : ತುರಗಗರ್ಜನೆ ರಥದ ಚೀತ್ಯತಿ 
ವರ ಧನುಷ್ಟಂಕಾರ ಕಪಿಯಬ್ಬರಣೆ , . . ಅರರೆ ಹೊದಲ್‌ದ್ಧವು (ಕುವ್ಯಾವಿ. 
೬-೬೩). [70] 

ಧನುಷ್ಟಂಕೃತ (ನಾ). ಎ ಧನುಷ್ಟಂಕಾರ : ಲಲಿತಭ್ರೂಕಾರ್ಮುಕಂ ಕೇಕರೆ 
ರುಚಿ ನನೆಗೋಲ್‌ ಕುಂತಳಂ-ಮೌರ್ವಿ ಮಂಜೀರಲಸದ್ಭ್ವಾನಂ ಧನ:ಷ್ಟಂ 
ಕೃತಮೆನೆ , . . ಪಂಚೇಷು ಗೆಲ್ಲಂಬಡೆವಿನಮಿಸುಗುಂ (ಜಗವಿ. ೨-೩೩). 

[ ಸಂ.] 

ಧನುಪ್ಪಟ (ನಾ). ಒಂದಂ ಬಗೆಯಂ ವಂರ; ಮೊರಲೆ; ಪ್ರಿಯಾಲಂ; 
“ಮೊರಟೆಗಿಡ” (ಅಮರ. ಲೀ), [ಸಂ.] 

ಧನುಷ್ಟಾಣಿ (ನಾ). ಧನ.ಸ್ಸನ್ನು ಹಿಡಿದಿರುವವನು ; ಧನಂರ್ಧಾರಿ : 
ನಡೆಗೊಂಡನಡವಿಕೀಳ್ವಟ್ಟೆಯೊಳಿಳಾತ್ಮಜಾವಲ್ಲಭಂ . ಭೀಷಣ 
ಧನುಷ್ಟಾಣಿಯಾಗಿ (ಶ್ರೀರಾಮಾ. ೧೨೬-೩೫). [ ಸಂ.) 

ಧನುಸ್ಸು (ನಾ). ೧. ಬಿಲ್ಲಂ : ಮನಸ್ಸು, ಪಯಸ್ಸು, ಯಶಸ್ಸು, ಶಿರಸ್ಸು, 
ಧನಸ್ಸು (ಶಜ್ಮಾನು, ೧೩೩ ಪ್ರಯೋ). ೨. ವೃತ್ತದ ಒಂದು ಭಾಗ; 
ಕಮಾನು. ೩. [ಜ್ಯೋತಿ]ಸನ್ನೆರಡಂ ರಾಶಿಗಳಲ್ಲಿ ಒಂಬತ್ತನೆಯದಂ; 
ಧನೂರಾಶಿ : ಖಗೋಳದಲ್ಲಿ ಮೇಷ ವೃಷಭ ಮಿಥುನ ಕರ್ಕಟ ಸಿಂಹ ಕನ್ಯೆ 
ತುಲೆ ವ ಶ್ವಿಕ ಧನುಸ್ಸು ಮಕರ ಕುಂಭ ವಿಸನವೆಂಬ ಪನ್ನೆರಡು ರಾಶಿಗಳೇ 

ನಾಲ್ಕು ನಾಲ್ಕು ಪಾದಗಳಿಂದ ನೂಜಕಿಂಟಾಗಿ (ವಿವೇಕ. ೨೫೮) ; 
ಲಗ್ನವು... ಮಿಥುನ ಮಾನ ಧನುಸ್ಸು ಕನ್ಶಾರಾಶಿಗಳಾದರೆ ಉತ್ತರದಲ್ಲಿ 
ರುತ್ತದೆ (ಜಾತತಿ. ೪-೧೭ ಟೀಕೆ). [ ಸಂ. ಧನಂಸ್‌] 


ಧನೂರಾಶಿ 


ಧನೂರಾಶಿ (ನಾ).-ಧನಂಸ್ಸು ೩: ಧನೂರಾಶಿಯ ಮೊದಲನೆಯ ದ್ರೇಕ್ಕಾಣ 
ದೇವತೆಯು ಮನ.ಷೈನ ಮುಖ ಮತ್ತು ಕುದರೆಯ ಶರೀರವುಳ್ಳವನೂ 
ಧನುರ್ಧಾರಿಯೂ . . . ಆಗಿರುವನು (ಜಾತತಿ. ೧೯೨೨೫ ಟೀಕೆ). [ಸೆಂ] 

ಧನೇಶ (ನಾ). -ಧನಾಧಿಪ ೨: ನೆಜದಿಂತಿವರ;ನ ಲಾರ್ಪರೇ ಸಂದ ಸುರೇಂದ್ರ 
ನುಂ ಧನೇಶನುಂ (ನೇಮಿಪು. ೧೧-೧೦೩) : ಪಲಖರ್ಧನಪರ* 
ತಮ್ಮೊಳೆಗಲಕೆಯಲೆ ೧ರ್ವಂ ಧನೇಶನೆಂದೇಳಿಸುತಂ (ತ್ರಿಫುವಿ. ೭-೨೫). 

( ಧನ. ಈಶ) 

ಧನೇಶ್ವರ (ನಾ). ೧. ಧನಾಧಿಪತ್ತಿ: ಕುಬೇರ: ಸುರಪತಿ ಸೂತ್ರಧಾರ 
ನಮರಾವಳಿ ಶಿಲ್ದಿಗಣಂ ಧನೇಶ್ವರಂ ಬರೆದು £ ದ, ಪವಣ್ಣೆ ಜಾಣ್ಣೆವರೆ 
ನಿರ್ಮಿಸಿದಂ ಪುರಮಂ (ಶಾಂತಿಪು. ೯-೧೫೮) ; ಸರೆನಿಧಿನಾಮಯಕನ ದಿಶಾವರ 
ದೆಡೆಯೊಳ್ನಟ್ಟ ಕಲ್‌ ಧನೇಶ್ವರನ ದಿಶಾವರದೆಡೆಯೊಳ್‌ ಪುಣಿಗೆ ದೇವರ 
ತೋಂಟಂ ಮೇರೆ (ಎಕ. ೪11, ಶಿಕಾರಿ. ೯೯-೪೬; 1133) ; ಪ್ರಷ್ಟಕದಲೈ 
ತಂದನು ಧನೇಶ್ವರನಾ ತಪೋವ-ಕೆ (ಕುವ್ಕಾಅ. ೭-೪). ೨. ಐಶ್ವರ್ಯ 
ವಂತ; ಹಣವಂತ: ಬುದ್ಧಿ ವಂತಂ ಧನೇಶ್ವರನುರ್ವೀಪತಿ (ಹಾತತಿ. 

[ ಧನ * ಈಶ್ವರ) 

ಧನೋತ್ಕರ (ನು). ಹಣದ ಮೊತ್ತ; ಸಂಪತ್ತು : ಧನೋತ್ಕರಮುಂ 
ವೆ:ಯ್ಕರವುಂ ಕಳತ್ರಭರಮುಂ ಸಂಕ್ಷೇಶಮಂ ಮಾಡುಗುಂ (ಜೀವಸಂ. 
೧9-3೭). [ಧನ ಉತ್ಕರ)] 

ಧನ್ಯ (ಗಂ). ೧. ಧನವನ್ನು ಕೊಡುವ; ಧನಲಾಭಕ್ಕೆ ಕಾರಣವಾದ. 
(ನಾ). ೨. ಹಣವಂತ ; ಸಿರಿವಂತ ; ಧನಿಕ: ಮುಸಲಭವಂ ಧನ್ಯಂ 
ಮಾನಸಮೇತಂ ಬಹುವಿಧಕ್ರಿಯಾಶಕ್ತನವಂ (ಕಾತತಿ. ೧೩-೧೦; ; ಸುಭಗ 
ನುದ್ಧಮೆನಿಪ್ಪೆದೆಯಾತಂ ಧನಂ (ಲೋಕೋಪ. ೧೧-೮). ೩. ಅದೃಷ್ಟ 
ಶಾಲಿ; ಪ್ರಣ್ಯಶಾಲಿ ; ಸ.ದೈವಿ: “ಸುಕೃತೀ, ಪುಣ್ಯವಾನ*, ಧನ್ಯಃ - ೩ 
ಪುಣ್ಯವುಳ್ಳವನ ಪೆಸರು, ಒಳ್ಳೆಯ ಆದೃಷ್ಟವಂತನು” (ಸಿದ್ಧಾಂತಿ. ೨೭೮) ; 
ಕ್ಷೇಮಂಕರತೀರ್ಥಕರನೈಪಕುವತಾರಂಗಂ ಧನ್ಯಂ ಕನಕಚಿತ್ರೆಗಂ ವಜ್ರಾಂಕಿತ 
ತಳವಿಳಸಿಸಂ ಪವಿತ್ರಂ ಪುತ್ರಂ (ಶಾತಿಪು. ೭-೧೧೫) ; ನೀನೊಲಿದವನೇ ಧನ್ಯ 
ಜಗಕ್ಕೆ ಪುವನ (ಬಸವ. ೫೦೭ : ಧನ್ಮರೆಮ್ಮವೊಲದಾರ್‌ ಮುನ್ನಾದವರ್‌ 
(ಜಗವಿ. 4-8) ; ನಿಮ್ಮ ದೆಸೆಯಿಂದೇಸು ಧನ್ಮರೊ ನಾವು (ಕುಪ್ಶಾಉ. ೪-೩೮): 
ಏನು ಧನ್ಕ್ಮಳೋ ಲಕುಮಿ ಎಂಥಾ ಮಾನ್ಯಳೊ ಸಾನುರಾಗದಿಂದ ಹರಿಯ 
ತಾನೆ ಸೇವೆ ಮಾಡುತಿಹೆಳು (ಪುರಂದ. ೧-೬೭ ಪಲ್ಲವಿ) ; ಸಕಲಮಂತ್ರಾಸ್ತ್ರ 
ವಿದನೀ ರೆಣಕಲಾಪಂಡಿತಂ ತಾನೆ ಗುರೆ.ವಹನೆನಲ್‌ ಧನ್ಮನೈಸಲೆ ರಾಮ 
ಚೆಂದ್ರಂ (ಶ್ರೀರಾಮಾ. ೩೦-೭೬). ೪. ಗುಣವಂತ; ಸದ್ಗುಣಿ; ಸಜ್ಜನ ; 
ಅಗಣಿತಪುಣ್ಯನಬ್ಬೆ ಯೊಡವುಟ್ಟಿದ ವಳಾವನೆಶೇಷಶಾಸ್ತ್ರಪಾರಗನತಿಧನ್ಮನೆಂದು 
ಪರಿಭಾವಿಸಿ ಬಂದೊಡವಜ್ಞೆ ಗೆಯ್ದು ಇಯ್ವುಗದೆಡೆಯೆಲ್ಲಮಂ ಪುಗಿಸಿ 
(ಸುಕುಮಾ, ೨-೬೩. ೫. ಕರ್ತವ್ಯವನ್ನು ನೆರವೇರಿಸಿದವನಂ; ಕೃತಕೃತ್ಯ: 
ಕೃತಾರ್ಥ : ಇಂದು ಕೃತಕೃತ್ಮನಾದೆಂ ದೇವ ನಡೆ ತಂದೆ ಇಂದಾನು ಧನ್ಯ 
ನಾದೆಂ ದೇವ ಕರುಣಿಸಿದೆ (ಇಹರ. ದೇ. &೬-೮) ; ಧನ್ಮನಂದೆಂ ಪುಣ್ಯನಾದೆಂ 
ಮಾನ್ಯನಾದೆಂ , . , ಯತಿವರಂಗಿಂದೆನ್ನುವಂ ಕೊಟ್ಟು (ಬಸಪು. ೨೪-೧೮) ; 
ನಿನ್ನ ನೋಡಿ ಧನೈನಾದೆನೊ ಹೇ ಶ್ರೀನಿವಾಸ (ಪುರಂದ. ೩-೭ ಪಲ್ಲವಿ) ; ಧನ್ಯ 
ನಾಂ! ಧನ್ಯ ನೀಂ! ಧನ್ಯವಿನಾ ರೆವಿಕುಲಂ! (ಶ್ರೀರಾಮಾ. ೧೮-೪೮೩) ; ನಿನ್ನ 
ದರ್ಶನದಿಂದ ನನ್ನ ಪಾಪವೆಲ್ಲ ತಾ ಹೋಯಿತು ನಾನು: ಧನ್ಮನಾದೆನು 
(ಕೇಪರ. ೧). ೬. ಧನ; ಸಂಪತ್ತು. [ಸಂ.] 

ಧನ್ಯಂಗಿರು (ಕ್ರಿ). ಧನ್ಯವೆಂದು ಭಾವಿಸು; ಕೃತಾರ್ಥನೆಂದು ತಿಳಿ; 
ಛಂದೋವೇದೀನಟಂ ನೀಂ ಕೊಳದೊಡವಿಂದೆ ಕೊಳ್ಳೆಂದೆನೆಂದಂದೆ ಧನ್ಯಂ 
ಗೆತ್ತಾಂ ಸಿಗ್ಗಾಗೆ ; ನೀನಕ್ಕೆಮ ಕೊಳುವುಳಿವಂ. ನೀಡೆ ತಪ್ಪೇನೊ ದೇವಂ! 
(ಗಿಳಿವಿಂ. ೪11, ಸಮರ್ಪಣ). [ಧನ್ಯ + ಗಿರು (ಆಗಿಜು) ) 


೧೪-೧೩). 


೪೧೮೨ 


[3 


10 


15 


20 


80 


33 


45 


ಧನ್ವಂತರಿ 
ಧನ್ಯತೆ (ನಾ). ೧. ಐಶ್ವರ್ಯವಮಂತಿಕೆ; ಸಂಪತ್ಸಮೃದ್ಧಿ. ೨. ಅದೃಷ್ಟ; 
ಸಂದೈವ; ಸೌಭಾಗ್ಯ: ಕ್ಷಿತಿಯೊಳಿಂತನ್ಮಾಯದಿಂದವಹಿತವನಾಚರಿಸಲೈ 
ಮಿಗೆ ಧನ್ಯತೆಯನೀವುದು ಚೋದ್ಯವಲ್ಲು ಟೆ ಭಕ್ತಿಸ್ಥಿತಿಗೆ ಕೂರ್ತಿಹೆ 
ಭಸ್ತಿವತ್ಸಳ ಭಕ್ತಪರತಂತ್ರ (ಲಸಪು. 2೦-೭೫ ;: ಒಂದು ಛಲ 
ದಿಂದೆ ತನ್ನ ಕುವರಿಗೆ ಮರುತ್ಸಖನಲ್ಲದೆ ಅನ್ಕರಂ ಪತಿಯಾಗಿ ವರಿಸಬೇಕೆಂಬ 
ಚೈತನ್ಯಮಿಲ್ಲೇನು ಮಾಡುವೆನಿನ್ನು ನಿನಗೀವ ಧನ್ಮತೆಗೆ ಬಾಹಿರಂ ತಾನಾದೆನು 
(ಜೈಮಿಭಾ. ೯-೭). ೩. ಕೃತಾರ್ಥತೆ; ಕೃತಕೃತ್ಯತೆ ; ಸಾರ್ಥಕತೆ: 
ಕಣ್ಣಿರುವ ನಿಮಗೆ ಕಣ್ಣ ಧನ್ಯತೆಯೆ ತಿಳಿಯದಲ್ಲಾ (ಡಂದ್ರಸೆ. ೪೩-೧೭) ; 
ನಿನ್ನಂಥ ಒಬ್ಬ ಸಚ್ಛಿಷ್ಕನನ್ನು ಪಡೆಯುವುದರಲ್ಲೇ ಗುರುವಿನ ಧನ್ಮತೆಯಿದೆ 
(ಹೊಸಕ್ತಿ. ೩೮). [ ಸಂ. ಧನ್ಮತಾ) 
ಧನ್ಯವಾದ (ನಾ). ೧. ಕೃತಜ್ಞತೆಯ ನಂಡಿ; ಕೃತಜ್ಞತಾ ಪೂರ್ವಕ 
ವಾದ ಪ್ರಶಂಸೆ ಹಾಗು ವಂದನೆ: ಸಭೆಯ ಕಡೆಯಲ್ಲಿ 
ನೆರವಾದವರೆಲ್ಲರಿಗೂ ಕಾರ್ಯದರ್ಶಿಗಳು ಧನ್ಯವಾದವನ್ನು ಹೇಳಿದರು 
(69). ೨. (ವಿಶೇಷವಾಗಿ ಕ್ರೈಸ್ತರಂ) ದೇವರಿಗೆ ಸಲ್ಲಿಸುವ 
ಕೃತಜ್ಞ ತೆ; ಅವನು ಆಗಾಗ್ಗೆ ಪ್ರಭುಭೋಜನ ಧನ್ಯವಾದಸಮರ್ಪಣ 
ಆರಾಧನೋತ್ಸವ ಮೊದಲಾದ ಸಮಾರೆಂಭಗಳಲ್ಲಿ ಕಡ್ಡಾಯವಾಗಿ ಹಾಜರಿ 
ಹಾಕಬೇಕಾಗಿತ್ತು (ಪುನರು. ೩). ೩. ಮೆಚ್ಚುಗೆ; ಪ್ರಶಂಸೆ; 
ಹೊಗಳಿಕೆಯ ಮಾತು: ಶೇಷಣ್ಣನವರು ಕೀರ್ತಿಶೇಷರಾದರು. ಬದುಕಿ 
ದೃಷ್ಟು ದಿನ ನಿಮಿಷ ನಿಮಿಷವನ್ನೂ ಧನ್ಯವಾದಗಳಿಂದ ಕಳೆದರು (ಗಾನಕ. ೬). 
[ ಧನ್ಯ * ವಾದ್ವ] 


ಧನ್ಯಾಸಿ (ನಾ). [ಸಂಗೀತ] ಒಂದು ರಾಗದ ಹೆಸರಂ: ಸಮಸ್ತರಾಗಂಗ 


ಳೊಳಗೆ ರಾಮಕ್ರಿಯೆ ಭೂಪಾಳಿ . . , ಬಿಲಡರಿಧನ್ಮಾಸಿಕಲ್ಕೂಣಿ. . . 
ಮಧ್ಯಮಾವಶಿಯೆಂಬ ಮೂವತ್ತಾಆು ರಾಗಂಗಳೇ ಮುಖ್ಯವಾಗಿ ಬಳಕೆ 
ಯಿಂದಧುನಾತನರಲ್ಲಿ ಪ್ರಸಿದ್ಧಗೊಂಡಿರ್ಪುವು (ವಿವೇಕ. 3೩೪) : ಧನ್ಯಾಸಿ 
ಎಂದು ಈ ರಾಗದ ಪ್ರಾಚೀನನಾವು . , . ೮ನೇ ಮೇಳಕರ್ತ ಹನುಮ 
ತೋಡಿಯಲ್ಲಿ ಜನ್ಮ. ಉಪಾಂಗರಾಗ. ಕರುಣಾರಸಪ್ರಧಾನರಾಗ. ಸಾಧಾರಣ 
ಗಾಂಧಾರ, ಶುವ್ಧಧೈವತೆ, ಕೈಶಿಕಿನಿಷಾದಗಳು ಜೀವಸ್ವರಗಳು (ಸಂಗೀಕು. 
೧೫೩) ; ಪಲ್ಲವಿ ಶೇಷಯ್ಮರ" ಅವರು ಧನ್ಮಾಸಿರಾಗದ ಆಲಾಪನೆ ಮತ್ತು 
ಪಲ್ಲವಿಯನ್ನು ೮ ಗಂಟೆಗಳ ಕಾಲ ಹಾಡಿದರು (ಸಂಗೀತ. ೪೭) : ನಮ್ಮ 
ಧೆನ್ಮಾಸಿಯನ್ನೇ ಹೋಲುವ “ಧನಾಶ್ರೀ” ರಾಗದ ರೂಪವರ್ಣನೆಯನ್ನು 
ಹೀಗೆ ಹೇಳಲಾಗಿದೆ (ಛಾರದ ೩೪೩). [ಸಂ.] 
ಧನ್ಯ (ನಾ). ೧. ಪುಣ್ಯವಂತೆ ; ಭಾಗ್ಯವಂತೆ : ಆಸ್ಕಂ ಶರಚ್ಮಂದ್ರನನಿಟ್‌ಸೆ 
ಕರಂ ಧನ್ಯೆ ತತ್ಕನ್ಯೆಯಕ್ಕುಂ (ಲೋಕೋಪ. ೧೧-೩೦) ; ಧನ್ಯ ನಾಂ! ಧನೈ 
ನೀಂ! ಧನ್ಮವೂ ರವಿಕುಲಂ ! (ಶ್ರೀರಾಮಾ. ೧೮-೪೮೩). ವಿ. ದಾದಿ, 
೩. ಒಂದು ಬಗೆಯ ನೆಲ್ಲಿ; ಬೆಟ್ಟನೆಲ್ಲಿ. ೪. ಕೊತ್ತುಂಬರಿ; ಧನಿಯಂ. 
[ಸಂ. ಧನ್ಯಾ? 
ಧನ್ಹ (ನಾ). ೧. ಬಿಲ್ಲು; ಧನಂಸ್ಸು : “ಅಸ್ಟ್ರಂ, ಧನುಃ, ಇಷ್ಟಾಸಃ, 
ಕೋದಂಡಃ, ಧನ್ಯ , ; , ದ್ರುಣಾ- ಈ ೯ ಬಿಲ್ಲು? (ಹಲಾಯು. 
೭೬-೩೧೦) ; ನೊದೆ ನಾಣಲ್ಪೆತ್ತ ಬಲ್ಬಜಧನ್ವಂಗಳಂ ಮಿಗಿಲಾಗಿ ಸಂಗ್ರಹಂ 
೨. ಮರುಭೂಮಿ : “ಮರು 
“ನೀರಿಲ್ಲದಿಳೆ 


ಗೆಯ್ಯಬೇಕು (ಭಾರಶಾಂ. ೫8೨೮-೮೮). 
ಧನ್ವಾಹ್ವಯಮೂಷರವೂರಿಣಂ” (ವಸ್ತುಕೋ. ೨೬-೨) ; 
ಮರುಧನ್ವಮಕ್ಕು” (ಮಂಗರಾ. ೨೮-೨). [ಸಂ. ಧನ್ವನ*) 
ಧನ್ಹಂತರಿ (ನಾ). ೧. ಸೂರ್ಯ ; ನೇಸರಂ. ೨. ದೇವತೆಗಳ ವೈದ್ಯ: 
ಮೂಲಿಕೆ ಲಿಂಗವ ಪೂಜಿಸಿ ಮರಣದೂರತ್ವ ದುಃಖಸಮಿಾಪತ್ವ ಪಡೆದರು 
ನೋಡಾ ಧನ್ವಂತರಿಗಳು (ಸಿವ, ಕ. ೧೮೨-೬೧೧) ; ಧನ್ವಂತರಿ ನಮ್ಮಾ 
ದಾಶರಥಿ (ಅಹಲ್ಕಿ. ೧೧೮-೧೧) ; ನನ್ನ ಧನ್ವಂತರಿ ಪ್ರಯೋಗಕ್ಕೆ ಸಮಾನ 


ಧನ್ವಂತ್ರಿ 


ವಾದ ಔಷಧವು ಎಲ್ಲಿಯೂ ಇಲ್ಲ (ನಿಷ್ಕಾಮ. ಅ). ದೇವತೆಗಳು 
ಮತ್ತು ರಾಕ್ಷಸರು ಸಮುದ್ರಮಥನ ಮಾಡಿದಾಗ ಈತನು ಕ್ಷೀರ 
ಸಮಂದ್ರದಲ್ಲಿ ಅಮೃತಕಲಶದೊಂದಿಗೆ ಉದಿಸಿ, ಆಯಂರ್ವೇದ 
ವನ್ನು ಪ್ರಚಾರಮಾಡಿದನಂ. [ಸಂ.] 

ಧನ್ವಂತ್ರಿ, ಧನವಂತ್ರಿ (ನಾ). ಎ ಧನ್ವಂತರಿ ೨: “ಔಷಧಾಚಾರ್ಯರೆನೆ 
ಧನ್ವಂತ್ರಿಯೆನಿಸಿಕ್ಕು” (ಮಂಗರಾ. ೧೧೫-೭). ಧನವಂತ್ರಿ : ತನುಶುದ್ಧರಾದ 
ರೆಂಬೋದು ಮನಕೆ ಧನವಂತ್ರಿ ವೈದ್ಯನೆ ನಿನಗೆ ತೋರಿತು ಕಾಣೊ 
(ಮೋಕ್ಷದೀ. ೨೪-೨೦). [ £ಸಂ. ಧನ್ವಂತರಿ) 

ಧನ್ವನ (ನಾ). ಒಂದಂ ಬಗೆಯ ಗಿಡ: “ಏಚ್ಛಿಲಃ -ಧನ್ವನ, ಚೆಳ್ಳೆ” 
(ಓಹಧಿ. ೯೭) ; “ಮುಿಹಾಬಲ- ತವರಾಲ, ಧನ್ವನ, ಮೊಸಳೆ” (ಓಷಧಿ. ೧೧೬). 

[ಸಂ.) 

ಧನ್ವಯಾಸ (ನಾ). ಒಂದು ಬಗೆಯ ಗಿಡ; ತುರಂಚೆ: “ಯಾಸಃ. 
ಯವಾಸಃ, ದುಸ್ಪರ್ಶಃ. ಧನ್ವಯಾಸಃ, ಕುನಾಶಕಃ . ... ದುರಾಲಭಾ- 
೧೦ ತೀಟಕಸಂಧಿ ಹೆಸರುಗಳು, ನಸುಗುನ್ನೇ ಹೆಸರುಗಳು, ತ-ರುಚೀಬಳ್ಳಿ” 
(ಸಿದ್ಧಾಂತಿ, ೧೩೩). [ಸಂ.] 

ಧನ್ವಿ (ನಾ. ೧. ಬಿಲ್ಲುಗಾರ ; ಧನುರ್ಧರ : ತುಡೆ ಧನ್ವಿ ಸರಲನೊರ್ವಂ 
ಗೆಡೆವುಗೆ ಮತ್ತೊರ್ವನವನನದು ತಟರಿವವೊಲ್‌ (ಶಾಂತಿಪು. ೬೨೯); 
ಒರ್ವನೆ ಧನ್ವಿಯೆನಲ್‌ ಸಕಲೋರ್ವರೆಯಂ ಕಾದು ತನ್ನ ಬಾಣದ 
ಮೊನೆಯೊರ್ಳ ಮಾರ್ವಲಮಂ ತವಿಸಿದೆಂ (ಪಂರಾಮಾ. ೨-೬೨) ; ಧನ್ವಿ 
ಪದಾತಿವ್ರಾತಟಂಕಾರದಿನುರುಕಹಳಾಜಾಲಘಫೂತ್ಕಾರದಿಂ . .. ವಿಷ್ಟಪಮಂ 
ರಬ್ದುತ್ಮಕಂ ಮಾಡಿದುದುಭಯವ: ಹೀಭೃಚ್ಚಮೂಚಕ್ತ ವಾಳಂ (ಅಂದ್ರಪು. 
00-೬೭) ; ನಗರಾಜನಂತಚಲಾಂಗನಾಗಿ ಧನ್ವಿಯಂತೆ ಲಕ್ಷ್ಮೈಕಾಗ್ರಚಿತ್ತನೆನಿಸಿ 
(ರಾಜಕೀ, ೧೦-೫೭ ವ) ; ನಿಶ್ಚಿತ ನಾರಾಚಮಯ ತೂಣಿ:ರಮಂ ಧರಿಸಿ 
. * * ಕಲಿ ಧನ್ವಿ ಹಳುವ ಹೊಕ್ಕನು ಹೊಮ್ಮುರೆಯ ಹಿಂದೆ (ಶ್ರೀರಾಮಾ. 
೨೩೫-೦೯೦). ವಿ. ಒಂದು ಬಗೆಯ ಮರ; ಕೆಂಪು ಮತ್ತಿವಂರ : 
“ಬಿಲ್ವ ರಂ ಧನ್ವಿಯಕ” (ಮಂಗರಾ. ೩೬-೧೮). ೩. ಅರ್ಜುನ. 
೪. ವಿಷ್ಣು. ೫. ಶಿವ. [ ಸಂ. ಧನ್ವಿನ್‌] 

ಧಬಕ (ನಾ). (ಉಕ) ದಡ್ಡ; ಹೆಡ್ಡ: ಎತ್ತು ಮೂಟೆ ಹೊತ್ತಂತೆ 
ಡಿಗ್ರಿಗಳನ್ನು ಹೆರಲು ಬಂದ ಧಬಕರು ಉಮೇಶನ ಪ್ರತಿಭೆಯನ್ನು ಕಂಡು 
ದಿಜ್ಮೂಢರಂಗಿ ಶರಣು ಬಂದಿದ್ದರು (ದಾಕೂಟ. ೩). [7?) 

ಧಬಕಿ (ನಾ). (ಉಕ) ದಡ್ಡಿ ; ತಿಳಿಗೇಡಿ ಹೆಂಗಸು; ಮೂರ್ಪ ಹೆಂಗಸಂ : 
ಆಕೇನು ಧಡ್ಡೆ, ಧಬಕೆ? ತಿಳಿಸಿ ಹೇಳಿದ ಮ್ಯಾಲೆ ಯಾಕ ತಿದ್ದಿಕೊಳೊ ದಿಲ್ಲಾ 
(ವೈನಿ. ೧೬). [ಧಬಕ+ - ಇ] 

ಧಬಧಬೆ, ದಬದಬೆ (ನಾ). (ಉಕ) ತಡಸಲು : ಜಲಪಾತ: ನದಿಯ 
ಮುಖ, ಧಬಧಬೆ ಮುಂತಾದವುಗಳನ್ನು . . . ತೋರಿಸಿ ಕಲಿಸುವುದರಿಂದ 
ಆಗಂವಷ್ಟು ಲಾಭವು ಬರೇ ಬಾಯಿಯಿಂದ ಬೇಕ:ದಷ್ಟು ಹೇಳಿದರೂ 
ಆಗುವದಿಲ್ಲ (ವಿಣಾಫೂ. ೩); ಕನ್ನಡ ಜಿಲ್ಲೆಯೆ ಳಗಿನ ಪ್ರಸಿದ್ಧ ಧಬಧಬೆಯಾದ 
ಗೇರಸೊಪ್ಪೆ (ಅಂಬಿಕೆ. ೨೬). ದಬದಬೆ : ಎನ್ನನುಳಿದು ಪೋಗದಿರಿ ನೀವೆಂದು 
ಪೇಳುವಳು ಕೇಳ್ಳೋರ್ಗರೆವ ದಬದಬೆಯು ಸರದಿಂ ನದೀರೆವ.ಣಿ ನಂಬುಗೆ 
ಯೊಳು (ಮಹಾಂತೇ.೨೨-೩೮). 

[ «ಮರಾ. ಧಬಧಬಾ, ಧಬಧಬೀ] 

ಧಮಕಿ (ನಾ), ಬೆದರಿಕೆ ; ಗದರಿಕೆ : ಗಂಡನಾಗುವವನ ಬಗ್ಗೆ ಯೋಚಿಸು 
ಶ್ರಿರಲಿ .. , ಯಾವುದರದೂ "ಧಮಕಿ" ಇಲ್ಲದಿರುವುದು ಸರಿಯಲ್ಲ 
(ಮೂರುದಾ. ೧೦೩) ; ಜಮಾನ್ಹಾರನ ಧಮಕಿಗೆ ಏನು ಉತ್ತರ ಕೊಡುವುದು, 
ಇದೇ ವಿಚಾರಣೀಯ ವಿಷಯವಾಗಿತ್ತು (ಜವಾನ್ನಾ. ೬೨); ನೀ ದಾದಾಗ 
ಕೊಟ್ಟ 'ಧಮಕೀಯಿಂದ ಪುಷ್ಕಳ ಫಾಯದೇ ಆಗೆ:ದ (ದೀಪಹ. 11, ೨೮೧). 


5] ಧಮಣಿಗ (ನಾ). 


ಧಮ್ಮ, 


ಧಮಕಿ ಹಾಕು ಎ ಬೆದರಿಕೆ ಹಾಕು : ಕುಡಿಯೂದಕ್ಕ ರೊಕ್ಕಾ ಕೊಡಿರಂತ 
ಧಮಕೀ ಹಾಕೂದೇನು - ಸಿಕ್ಕವರನ್ನು ಹಿಡಿದು ಬಡಿಯೂದೇನು 
(ಮಣ[ನ್ಮು ಹೆ. ೩೮) [ «ಮರಾ. ಧಮಕೀಿಃ, ಧವ:ಕಾ; ಹೀ. ಧಮಕೀ] 
ಧಮಣಿ "ದಮಣಿ' ನೋ. 
ದವಂಣಿಗಾಡಿ ಹೊಡೆಯಯವವನು ; ಪೆಟ್ಟಿಗೆ ಗಾಡಿ 
ಹೊಡೆಯುವವನು : ಇಬ್ಬರೂ ಅದರೊಳಗಿಂದ ಕೆಳಗಿಳಿದರು. 
ಧಮಣಿಗನು ಅವರ ಗಂಟು ಗದಡಿಗಳನ್ನು ಕಟ್ಟೆಯ ಮೇಲೆ ಇಟ್ಟನು 
(ರಕ್ತಧ್ಮ. ೧೦೧). [ಧಮಣಿ (ಆದಮಣಿ) * -ಗೃ) 


ಧಮನ (ನಾ). ಒಂದಂ ಬಗೆಯ ಹುಲ್ಲು; ಲಾಳದ ಕಡ್ಡಿ. (ಸಂ.] 


10] ಧಮನಿ (ನಾ). ೧. ಕೊಳವಿ ; ನಳಿಕೆ; ನಾಳ: “ಧಮನಿಯೆನೆ ಕೊಟವಿ” 


1% 


49 


(ಮಂಗರಾ. ೬೧-೨೦) ; ಕೆಂಗೆಂಡದ ಧಮನಿಯಂ ಸುಖಮೆಂದು ಮುದ್ದಿಸ 
` ಲ್ಬೋಗೆ ಸುಖಮನೀವುದೆ (ವಂಕಾರಾ. ೨-೯-೧೭). ವ. ರಕ್ತನಾಳ; ನರ; 
ನಾಡಿ: ಧಮನಿ, ಗಮನಿ, ಲೋಲೆ, ಧೃತಿ, ಸರ್ವಗಾ ಎಂಬೈದು 
ನಾಮವನುಳ್ಳ ನಾಡಿಯು ತಾನು ಏಕರೂಪವಾಗಿಯೇ ಆಲದ ಬೀಳಿನ 
ಹಾಗೆ ನೂಲಿನಂತೆ ಐದು ಬೆರಳಿಗೂ ಪ್ರಧಾನವಾದ ಹೆಬ್ಬೆಟ್ಟಿನ ಮೂಲ 
ದಲ್ಲಿರುವ ನರದ ಮೇಲೆ ಸಣ್ಣನಾಗಿ ಕಾಣಬರುವುದು (ಸಕವೈ. ೧೦) ; 
ವೈದಿಕವಲ್ಲದೆ ಶೂರಶಿಪಾಯಿಯ ನೆತ್ತರೂ ನಮ್ಮ ಧಮನಿಯಲ್ಲಿ ಆಡುತ್ತಿತ್ತು 
ಎನ್ನುವುದಕ್ಕೆ ಅವು ಸಾಕ್ಷಿಯಾಗಿವೆ (ದೀಪಹ. 11, ೯೪). ೩, ಕೊರಳು ; 
ಕಂಠ: “ಕೊರಲ:ಮಾಸ್ಕಂ ಗಳಂ ಧಮನಿ ಕಂಧರ ಶಿರೋಧರಮದಾ 
ಗ್ರೀವಮೆನಿಸಿಕ್ಕು” (ಮಂಗರಾ. ೯೫-೭): [ಸಂ.) 
ಧಮ್ಮ, ದಮ್ಮ, ದರುವಂ, ದರ್ಮ, ಧರಂಮ (ನಾ). ೧. ದಾನ; 
ಧರ್ಮೂಕಾರ್ಯ : ರಾಜರಕ್ಷಿತಂ ಧಮ್ಮ [೦] (ಕಇಆ. ೦೦-೩-೩೪೭; 
1062) ; ಇ ಧಮ್ಮಕ್ಕಾರಾನುಂ ಅಡ್ಡೆಂ ಬಂದವರು ಅಯ್ನೂರ್ವ್ವ 
ಸ್ವಾಮಿಗಳ್ಲಿದಿರಾದವರು (ಸೌಇಇ, ೫೫, ೧೩೯-೧೮; 1163); ಪಾರೆಣೆಯ 
ಜಂಗಮಾರಾ[ಧ)ನೆಗೆ ಕೊತ್ತಸಿಗೆ ಇ (ಈ) ಧಮ್ಮಕ್ಕೆ [ಇ]ದು ವಿವರ ಎಂದು 
ನಾಗರಸ[ರು] ಕೊಟ್ಟ ಸಾಸನ (ಎಇ. ೫೫1, ೧೪-೭೫೩; 1260) ; ಯಾ 
ಧಮ್ಮ ಖ್ಬೈ ಆವನಾನೊಬ್ಬ ತಪ್ಪಿದಡೂ ಗಂಗೆಯ ತಡಿಯ ಖಪಿಲೆಯ 
ಕೊಂದ ಪಾಪದಲಿ ಹೋಹರು (ಎಕ. 7%, ಬೆಂಗಳೂ, ೮೨೫೪ ; 1440). 
ದಮ್ಮ : ೧. ಈ ದಮ್ಮವನಟ್‌ದವರ್‌ ಕವಿಲೆಯುಂ ಬಾಣರಾಸಿಯು 
ವನಟ್‌ದ ಪಾಪಕ್ಕೆ ಪೋಪರ" (ಎಕ. ಸ, ಜಿಂತಾಮ. ೩೦-೦೭ ; 1047) 
ಉಜದೆ ನಿಜ ದಮ್ಮಮಂ ಮೇಣ್‌ ಕಜ:ಪಿಂದ ಪೆಆರ ದಮ್ಮಮಂ 
ಮೇಣಳಿವಂತೆಜಿಗೊಳುವಂ ಪುಳುಕೊಣ್ಣದೊಟಬಜ:ವತ್ತುಸಹಸ್ರಮುದು 
ಭವಿಸಿಕು (ಎಕ. ೪1, ತರೀಕೆ. ೬೨-೨೭; 11047). ೨. ಧರ್ಮ; ನೀತಿ: 
*ಧರ್ಮು-ದಮ್ಮ” (ಶುದ. 3೬೧ ಪ್ರಯೋ): ಮನೆವಾಟ ದಮ್ಮಮ 
ವೆಲ್ಲಮಂ ನೀನೆ ಬಲ್ಲೆ (ಪಂಕತಂ- ೧೩೦-೬); ದಮ್ಮವಿಮ್ಮಡಿಯಾಯ್ತು 
ದನುಜರ ಹೆಮ್ಮೆ ಕರಿವೊಳೆಯೋಯ್ತು (ಅಕ್ರೂಡ. ೬-೩೨), ೩, ಧರ್ಮದ 
ಅಧಿದೇವತೆ ; ಯಮ: “ಜವನಜಂ ದಮ್ಮನು” (ಕಬ್ಮಮಂ. ೦೩); 
“ದಮ್ಮನೆಂದೆನಲಂತಕಂ” (ಕರರ. ೫೦). ೪. ತತ್ತ್ಕೋಪದೇಶ : ಎಮಲ 
ವಾಹನ ಜಿನಪತಿಯಂ ಪ್ರದಕ್ಷಿಣಂಗೆಯ್ದು ಪೂಜಿಸಿ ಪೊಡೆವಟ್ಟು ದಮ್ಮ 
(ಪಾತಾಂ. ಧರ್ಮ]ಮಂ ಕೇಳ್ದು (ಅರ್ಥನೇ. ೨-೪೨ ವ). ದರುಮ : ೨. 
ರುಮದ ಚರಕಂ ನನ್ನಿಯ ಪೊರ್ತ್ಕುಳುವ:ರಿವು ಸಮಾಧಿ ಧೃತಿಯುಮಿರೆ 
ಅರಮೆನೆ  ನಯವಿನೆಯಮವಂ ಹಿತಕಾ ಪರಿಷದದೊಳವಂ 
ನಡೆ ಸಿಂಸಿದಂ (ಸಾನಂದ, ೩-೦೧), ದರ್ಮ: ೧. ಮಲ್ಲಿಕಾರ್ಜುನರಾಯ 
` ಮಹಾರಾಯರಿಗೆ ದರ್ಮ್ಮವಾಗಿ ಬಿಟು ದರ್ಮ್ಮಶಾಸನಗಳನೂ ಬರಸಿ 
ಕೊಡಹೇಳಿ (ಎಕ. ಸ, ಜೌರಿಂಂ", ೦೮-೪; 146). ೫. ಪುಣ್ಯವುಂಟಾಗುವಿಕೆ; 
ಪುಣ್ಯ ಸಂಪಾದನೆ: ಸಾಳುವ ನರಸಿಂಗರಾಜವೊಡಯರಿಗೆ ದರ್ಮ್ಮವಾಗ 


ನೇಮಿ 


ಧಮ್ಮ, 


ಬೇಕೆಂದು ಯಾಸ್ವರಿನಾಯಕರು ಎಳ x ೫ ೫ (ಎಕ. ಸ, ಬೌರಿಂಗ್‌. 
೧೯-೬ ; 1472). ಧರುಮ : ೨. ಧರುಮಕೆನ್ನ ಮಾರಿ, ತಾನು ಕರುಮಬಾಹ್ಯ 
ಆಗಿಹನು (ನಡದಾ. 1, 9೨೦), ೬. ಮತ: ನನ್ನ ಕಾಣದ ಮುನ್ನ ಕಾಣೆ 
ನಾ ನಿನ್ನನೆಂದು ಸಾರುವವೈಸೆ ಧರುಮಂಗಳೆಲ್ಲ (ಗಿಳಿವಿ. ೫೬-೩). 

[ ಇಪ್ರಾ, ಧಮ್ಮ. /ಸಂ. ಧರ್ಮ) 

ಧಮ್ಮ್ಯ "ದಮ್ಮ? ನೋ. 

ಧಮ್ಮಕಾಳು (ನಾ). ದಪ್ಪವಾದ ಕಾಳಂ,- ಬೀಜ; ದಡಿಗಾಳಂ : ಗಿಡ್ಡಕಾಳು 
ಧಮ್ಮಕಾಳು. ಮೊದಲಾದ ಕನಿಷ್ಠಪ್ರತಿಯ ನೆಲ್ಲುಬೀಜವನ್ನು ಬಿತ್ತಿ 
ಅಕ್ಕಿಯನ್ನು ಕೆಡಿಸಿಕೊಳ್ಳುತ್ತಾರೆ (ಕಪ್ಪ. ೬೪). 

[ ಧವ್ಮೂ (<ಎದಮ್ಮ್ಯು) + ಕಾಳ್ಯು (ಕಾಟ್‌) ] 
ಧಮ್ಮಗಳ್‌ (ನಾ). ಬಿಟ್ಟಿಯಾಗಿ ಕೊಡುವ ಹೆಂಡ : ಧಮ್ಮಗಳ್ಳಿಟ್‌ವುತುಂ 
(ಬಾಧಪು, ೦೦-೧೭೪). [ ಧಮ್ಮ + ಕಳ) 

ಧಮ್ಮಗುದ್ದಿ (ನಾ). ದಪ್ಪವಾದ ಮರದ ತಂಂಡು: ಹಮ್ಮುಯೆಂಬೊದೆ 
ಎಮ್ಮೆ ಗಮ್ಮುಯೆಂಬೋದೆ ಹಗ್ಗ ಹೆಮ್ಮೆಯೆಂಬೊದೆ ಅದಕ್ಕೆ ಧಮ್ಮಗುದ್ದಿ 
(ಪುರಂದ, ೨-೩೫-೧).  ಧಮ್ಮ್ಯ (-ಆದಮ್ಮ್ಮ) * ಗುದ್ದಿ (ಆಗಂದ್ಕಿ)] 

ಧಮ್ಮಪದ (ನಾ). ಬುದ್ಧನ ವಚನಗಳ ಸಂಕಲನ ; ಧಮ್ಮಪದ ಥೇರಗಾಥಾ 
ಥೇರೀಗಾಥೆಗಳೂ, ಸುತ್ತನಿಪಾತದ "ಸುತ್ತ" ವೆಂಬ ಹೆಸರಿನ ಶುದ್ಧಗಾಹೆಗಳೂ 
*"ಗಾಥಾ' (ಬುದ್ಧಪ. 8 ಪ್ರವೇಶ), [ಧಮ್ಮ * ಪದ್ಮ) 

ಧಮ್ಮಮಗ್ಗ (ನಾ). [ಬೌದ್ಧ ] ಧರ್ಮಮಾರ್ಗ; ಬುದ್ಧನು ಪ್ರತಿಪಾದಿಸಿದ 
ಆರ್ಯ ಅಷ್ಟಾಂಗಿಕ ಮಾರ್ಗ; ಐಸಮ್ಯಕ್‌ದೃಷ್ಟಿ, ಸಮ್ಯಕ್‌ಸಂಕಲ್ಪ, 
ಸಮ್ಯಕ್‌ವಾಕ್‌, ಸಮ್ಮಕ್‌ಕರ್ಮಾಂತ, ಸಮ್ಯಕ್‌ ಆಜೀವ, ಸಮ್ಯಕ್‌ 
ವ್ಯಾಯಾಮ, ಸಮ್ಯಕ್‌ಸ್ಕೃತಿ, ಸಮ್ಯುಕಸಮಾಧಿ- ಇವೇ ಆ 
ಮಾರ್ಗದ ಎಂಟಂ ಅಂಗಗಳು : ಮಾರನಂ ಮುರಿದು ಸಂಬುದ್ಧನೆಮ 
ಗಗ್ಗಂ ನಿಬ್ಬಾಣಮೊಂದೆ, ತಣ್ಣೆಯರಣ್ಯಮಂ ತರಿದು, ತೋರ್ದನರಿ 
ಯಟ್ಮಂಗಿಕದ ಧಮ್ಮಮಗ್ಗಂ (ಗಿಳಿವಿಂ. ೪೩-0). "ಸಮ್ಯಕ್‌ದೃಷ್ಠಿ ೈ ಪರಾ. 

[< ಸಂ. ಧರ್ಮಮಾರ್ಗ] 

ಧಮ್ಮಸ "ದಮ್ಮಾಸಂ' ನೋ. 

ಧಮ್ಮಸವಿಕ್ಕು (ಕ್ರಿ). ನೆಲವನ್ನು ಕುಟ್ಟಿ ಸವಂಮಾಡಂ ; ಧಮ್ಮಸುಮಾಡು: 
ಹೊತ್ತ ಅರೆಬಂಡೆಯಂ ಹೆಗಲಿಂದೆ ಹಾಯ್ಕಿ . . , ಬದ್ಧನಿಯ ಚಪ್ಪಳೆ 
ಗಳುಣ್ಮುವೋಲಪ್ಪಳಿಸಿ ತೋಳ್ಗಳಂ ಜಂಘೆ ಧಮ್ಮಸವಿಕ್ಕೆ ಕುಪ್ಪಳಿಸಿ 

» * ವಾನರರಸಂಖ್ಯಪಂಕ್ತಿಗಳೆಸೆದುವಲ್ಲಲ್ಲಿ (ಶ್ರೀರಾಮಾ. ೫೨-೨೨೮). 
[ ಧಮ್ಮಸ ( ಆದಮ್ಮಸು) + ಇಕ್ಕು) 

'ಧಮ್ಮಿಲ್ಲ (ನಾ). ಹೆಣೆದು ಮುಡಿಕಟ್ಟೆ ಅಲಂಕರಿಸಿದ ಕೂದಲು, - ಕೇಶ 
ರಚನೆ; ತುರುಬಂ ; ಮುಡಿ; ಕಬರಿ: “ಕಬರಿ ಧಮ್ಮಿಲ್ಲ ಕಚೋದ್ಭಂಧನಂ” 
(ವಸ್ತುಕೋ. ೭೦-೨೦) ; “ವೇಣೀ, ಧಮ್ಮಿಲ್ಲಃ. ಕುಂತಳಃ, ಕಬರೀ - ಈ ೪ 
ಮುಡಿ” (ಹ೦ಾಯು, ೮೭-೩೭೬) ; “ಕಬರಿ ಕುಂತಳಂ ವೇಣಿ ಧಮ್ಮಿಲ್ಲ 
ಮೆನಲಾ ಕಟ್ಟುಮುಡಿ” (ಮಂಗರಾ, ೯9-೬೪): ಮೊಗಮಂ ತಾವರೆ 
ಕಣ್ಣನುತ್ತ ಹೈಳದಳಂ ಧವ್ಮಿಲ್ಲಮಂ ಸೋಗೆ ಸೆಳ್ಳುಗುರಂ ಕೇದಗೆ , . . 
ಆರಾಧಿಸಿ ಪೋಲ್ತುವೆನ್ನದೆ ಸರೋ ಜಾತಾದಿ ನಿಸ್ಸಾರವಸ್ಸುಗಳೊಳ್‌ 
ಪೋಲಿಸುವಂತುಟೇಮ್ಮರುಳನೇ ರೂಪಂ ವಿಚಿತ್ರಾಂಗಿಯಾ (ಅದಿಪು. ೬-೮೫); 
ದುಶ್ಶಾಸನಂ ತನಗಂ ಮೆಲ್ಲನೆ ಮೃತ್ಯು ಸಾರೆ ತೆಗೆದಂ ಧಮ್ಮಿಲ್ಲಮಂ 
ಕೃಷ್ಣೆಯಾ (ಪಂಪಥಾ, ೭-೫) ; ಬಿಟ್ಟಿರ್ದ ಧವ್ಮಿಲ್ಲಮುಂ ಪೊಸತೊಂದೊಪ್ಪ 
ಮನೀಯೆ . , . ಬಂದತ್ತು ಗೋಪೀಜನ೦ (ಗವಿ, ೩-೮೯) ; ಉರಮಿಂಬಿಲ್ಲ 
ಪಯೋಧರದ್ವಯದ ಕೊರ್ಬಿಂಗೆ ೬. ಬೆನ್ನಿಂಬಿಲ್ಲ. ಧಮ್ಮಿಲ್ಲಬಂಧುರ 
ಸೀಮಾವಳಯಕ್ಕೆ (ಗಿರಿಕ, ೪-8೮) ; ಧಮ್ಮಿಲ್ಲದುರುಭರಕೆ ನಟಣೆಯಲಿ 
ಬಳುಕಿದುದು ಕೊರಳು (ತೊರರಾ. ೩-೪-೬) ; ನಸುವಣ್ಣದುಟಿಯರ್ಗೆ ಕಿಸು 


೪೧೮೪ 


20 


46 


ಧರಣ, 


ವಣ್ಣಗಣ್ಣರ್ಗೆ ಸಸಿನಾದ ಧಮ್ಮಿಲ್ಲದವರ್ಗೆ ಒಸೆದುಡತೊಡಲು ಕೊಟ್ಟು 
(ಭೈರಸೂ, ೨೮೩) : ಬಲುಮುಡಿಗಳುಂಟು ಭಾವೆಯರ ಧವಮ್ಮಿಲ್ಲದೊಳ* 
ಹೊಳಹು ಮುರುಹುಂಟು ನಾಟ್ಯದ ವನಿತೆಯರೊಳು (ರುಕ್ಮಾಂಗ. ೪-೧೯); 
ಧಮ್ಮಿಲ್ಲವನು ರಚಿಸು, ಮೆಯ್ಯ ಸಿಂಗರಿಸು (ಯಶೋಧ. ೪೭-೦೫) ; ಸಿಲ್ಕಿದು 
ವೆನಲ್ಕೆ ರಜನಿಯ ಕುರುಳ ಧಮ್ಮಿಲ್ಲಕ್ಕೆ ಪೂವರಿಲ್ಲಳಂತೆವೋಲಲ್ಲಲ್ಲಿ 
ಶೋರ್ತುವಯ್‌ ಮಿನುಗುವ ಮಿಸುನಿ ತಾರೆ (ಶ್ರೀರಾಮಾ, ೨೬೦-೮೭೪). 
[ಸಂ.] 
ಧಮ್ಮಿಲ್ಲದ್ಯುತಿ (ನಾ). ಮಂಡಿಯ ಹೊಳಪು; ತುರುಬಿನ ಕಾಂತಿ: 
ಪಿರಿದುಂ ಮಾಡಿತ್ತು . . . ಸುರಸ್ಕ್ರೀಯರಪಾಂಗಾಕ್ಷಿಪ್ರಭಾಸಂಚಯದಿನುದಿತ 
ದೇಹಾಂಶುಸಂದೋಹದಿಂ ಮೇದುರಧಮ್ಮಿಲ್ಲದ್ಕುತಿಸ್ತೋಮ 
ದಿನಧರಮಯೂ ಖಾಳಿಯಿಂದೆತ್ತಲುಂ ಪೂಂಡುರಿತಂ ಬ್ಲ ೈಶಂಗಿತಂ ಕರ್ಬುರಿತ 
ಮರುಣಿತಂ ವ್ಯೋಮರಂಗಂ ಬೆಡಂಗಂ (ಡಂದ್ರಪು. ೧೨-೭೭). 
[ ಧಮ್ಮಿಲ್ಲ * ದ್ಯುತಿ] 
ಧಮ್ಮೇತ (ನಾ). ಬಾವಿಯಿಂದ ನೀರನ್ನ ಧರ್ಮಾರ್ಥವಾಗಿ ಎತ್ತಾವ 
' ಏತ: ಬಾಡನ ಹಟ್ಟಿಯಲು ಧಮ್ಮೇತದ ಸ್ಥಳದಿಂ ತೆಂಕಲು ತಕ್ಕಿಲವು 
(ಎಇ. ೩1೪, ೨೬೨-೪೦; 1173); ಹರಿವ ಕಿಜುವಳ್ಳದಿಂ ಪಡುವಲು 
ಧಂಮೇತದ ಬಾವಿಯಂಂ ತೆಂಕಲು ತೋಟ ಮತ್ತೆ ೫x ೫ ೫ (ಸೌಇಕ. ಸ, 
೦೨೮-೩೪: 1174). "ಧರ್ಮೇತ್‌ ಪರಾ. [ಧಮ್ಮ * ಏತ] 
ಧರ (ನಾ). ೧. ಬೆಟ್ಟ; ಪರ್ವತ: “ಅಚಳಃ, ಶಿಳೋಚ್ಚಯ । ... 
ಧರಃ, ಅದ್ರಿಃ. ಕುಧ್ರಃ- ಈ ೧೪ ಬೆಟ್ಟು” (ಹಲಾಯು. ೨೭-೦೧). ೨. ವಿಷ. 
"ಧರಭೋಗಿ' ಪರಾ. ೩, ಖಡ್ಗ. [ಸಂ.7 
ಧರಣ, (ಗು). ೧. ಧರಿಸಿರುವ ; ಹೊತ್ತಿರಂವ : ಆಧಾರವಾಗಿರಂವ. 
(ನಾ). ೨. ಧರಿಸಂವಿಕೆ : “ಧರಣಂ, ಧಾರಣಂ . . . ಧಾರ್ಯಂ ಈ 
೬ ತಾಳ್ಕೆ” (ಕಕ್ಕ. ೦೨೮). ೩. ಆಧಾರ. ೪. ಅಣೆಕಟ್ಟು, ಕಟ್ಟೆ. 
೫. ಸೂರ್ಯ. ೬, ಚಿನ್ನದ ಅಥವಾ ಬೆಳ್ಳಿಯಿಂದ ಮಾಡಿದ ಒಂದಂ 
ಬಗೆಯ ನಾಣ್ಯ ; ಗದ್ಯಾಣದ ಅರ್ಧಭಾಗ: “ನಾಲ್ಕು ಹಾಗಂ ಪಣ 
ಮಯ್ದು ಪಣಂ ಧರಣಂ ಧರಣದ್ವಯಂ ಗದ್ಮಾಣಂ” (ಪಸಾರ- ೯೪) ; 
ಪೂಸವ ನಕ್ಕಂ ಚೌಲಕ್ಕಂ ಧರಣಂ (ಇಅ. ೪281, ೨೮೭-೩೯ ; ೪ನೆಯ ಶತ); 
ಮತ್ತೊನ್ಹು ಈಸ್ವರಲಯಕ್ಕೆ ಕೊಟ್ಟ ಧರಣಂ ಎವ(0)ಬ್ಲಲ್ಲಳೊನ್ನು 
(ಸಾಇಇ. ೫1-1, ೩೩-೯; 933); ಕೆಜಿಯ ದೀಪಾವಳಿಯಲು ಶಿಜುವ 
ಅರುವಣಂ ಗದ್ಯಾಣ ೧ ಧರಣ ೧ .(ಸೌಇಇ, XX, ೦೦೯-೩೦ ; 1148); 
ಪ್ರತಾಪಕೆ ಪಣವು ಬಾಣಂ ಪ್ರತಾಪಕಂ ಧರಣವೆರಡು ಚೌಲಂ ನಾಲ್ಕುಂ 
(ವೈವಹಾ. ಅನುಬಂಧ, 1, ೫); ಬೆಳೂರು ಗದ್ದೆಯಲ್ಲಿ ಕಂದಾಯ ಅಯಿದು 
ಹೊನ್ನು ಧರಣದ ಭೂಮಿಗೆಯಲ್ಲ ಚತುಸ್ಸೀಮೆ ವಿವರ (ಎಕ. ೩1೪, ತಿರುಮ, 
೦೬೪-೦೯ ; 2668) ; ರಾಮಟೆಂಕೀನಾಣ್ಯವು ಕಟಾಕಟಿ ನಾಲ್ಕು ತೊಲಿ 
ಇರುತ್ತಿತ್ತು . . . ಕಾಲುಪಾಲಿನ ನಾಣ್ಯಕ್ಕೆ ಧರಣವೆನ್ನುವರು. ಅದು ೧ 
ತೊಲಿ ತೂಕವಿರುತ್ತಿತ್ತು (ಕಛಾಗಿ. ೨೮೦) ; ಪಾವಲೆ ಇಲ್ಲದಿದ್ದರೆ ಧರಣ 
ಕೊಡಬಾರದೆ ? (ಗಾದ). ೭. ಒಂದಂ.. ತೂಕದ ಪ್ರಮಾಣ; ಕಾಲಂ 
ತೊಲೆ; ಹತ್ತು ಪಲದ ತೂಕ: ಭಂಗಿಸೊಪ್ಪಿನ ರೆಸದಿಂ ಮರ್ದಿಸಿ 
ಮೂರು ಧರಣ ತೂಕವಂ ಜೇನುತುಪ್ಪವೆರಸಿ ಕೊಡಲು ಸಕಲವಾದ 
ಅತಿಸಾರವೂ ಗುಣವಹುದು (ಸಕವೈ. ೩೨೪); ಗ ೧ ತೂಕ ಶರ್ಕರೆ, ಧರಣ 
ತೂಕ ಏಲಕ್ಕಿಯನು ಹಾಕಿ ಉಣ್ಣಲು ಬಹುಮೂತ್ರಕೃಚ್ಛ), 
ಮೇಹ ಮುಂತಾಗಿ ಮಾಣ್ಣುಂ (ಸಕವೈ. ೩೮೫) ; ವಟಕಗಳಿಗೆ ತಕ್ಕಂತೆ 
ಗುಡಪಾಕ ಮಾಡಿ ಕಲಸಿ ಜೊತೆಗೆ ಒಂದೊಂದು ಧರಣ (ಕಾಲು ತೊಲ) 
ಯವಕ್ಷಾರ, ಸದ್ಯಕ್ಷಾರೆ. . . ಸೇವಿಸಿದರೆ ಶ್ಯಾಸಕಾಸ . . . ಅತಿಸಾರ 
ಗಳೆಲ್ಲಾ ನಾಶವಾಗುವುವು (ಸಕವೈ. ಪರಿ. ೪೪೭). [ಸಂ.] 


ಧರಣ್ಮ 


ಧರಣ್ಯ "ಧರಣ್ಮಿ' ನೋ. 
ಧರಣಿ, (ನಾ). ೧, ಇಳೆ; ಭೂಮಿ; ಪೃಥ್ವಿ; ನೆಲ: “ಸ್ಮಿರೆ ಧರಣಿ 
ಧಾತ್ರಿ ಮೇದಿನಿ ಧರಿತ್ರಿ ಧರೆಯವನಿ ಪೃಥ್ವಿ ರಸೆ ವಸುಧೆ ವಸುಂಧರೆ ಕು ಮಹಿ 
ಜಗತಿ ವಿಶ್ವಂಭರೆ ಗೋ ಕ್ಕೂ ಕೋಣಿ ಭೂವಿ ಭೂ ಗೋತ್ರೆ ನೆಲಂ” 
(ವಸ್ತುಕೋ. ೨೬-೧) ; ಮೆಚ್ಚೆ ನುನೀ ಧರಣಿಯುಳಿರವಾನೆನ್ನು ಸನ್ಯಾಸನಂ 
ಗೆಯ್ದು (ಎಕ.11, ೮೮-೩,ಸು. 700);:ಧರಣೆಯಂ ವಿಕ್ರಾಂತದಿಂದಂ ರಸಾತಲದಿಂ 
ದೆತ್ತಿದನಾವಂ (ಪಂಪಭಾ. ೬-೪೧); ಧರಣಿಗೆ ಧೈರ್ಯಮಂಬುಧಿಗೆ ಗುಣ್ಣು 
ಸಹಸ್ರಕರಂಗೆ ತೇಜಂ . , , ತನ್ನದೊಂದಿರವಿನೊಳಾದುವು (ಕಾದಂಪೂ. 
೨೪೩) ; ಧರಣಿಯ ಮೇಲೊಂದು ಹಿರಿದಪ್ಪ ಆಂಗಡಿಯನಿಕ್ಕಿ ಹರದ 
ಕುಳ್ಳಿರ್ದ (ಅಸವ. ೧೧೩) ; ಧರಣಿಯನೊಕ್ಕಲಿಕ್ಕಿ ದಿಗಧೀಶರನೊತ್ತಿ ಮೆಟ್ಟಿ 
(ಗಿರಿಕೆ. ೬-8). ೨. ಭೂಮಿದೇವಿ; ಭೂಮಿತಾಯಿ; ಧರೆಣಿ ನುಂಗುವಳಿಬ್ಬ 
ರನು ಸಂಗರವ ಜಯಿಸದ ನೈಪನ ದೇಶಾಂತರವ ಚರಿಸದ ಪಂಡಿತನನು 
(ಕುವ್ಶಾಉ, ೩-3೨). "ಧರಣಿಜಾತೆ' ಪರಾ. ೩. ರಾಜ್ಯ : ಧರಣಿಯಂ 
ಪಚ್ಚಾಳ್ಚ೦ (ಪಪಧಾ. ೧೩-೮೩). ೪. [ಗಣಿತ] ಒಂದು ಎಂಬ ಸಂಖ್ಯೆಯ 
ಸಂಕೇತ: “ಧರಣಿ ಶಶಿಯೆನಲೊಂದು” (ಮಂಗರಾ. ೧೦೩-೮). ೫. [ಛಂದ] 
ಅಕ್ಷರಗಣಗಳಲ್ಲಿ ಒಂದಂ; ಮಗಣ (---): ಗುರುಲಘುಮಿಶ್ರಂ 
ಮೂಜಕ್ಕರದಿಂ ಗಣಮಿಡು ಲತಾಂಗಿ ಬರೆದೆಂಟುಗಣಂ ಧರಣಿ ಜಲಾಗ್ನಿ 
ಮರುದ್ವ್ಯೋಮ ರವಿ ಶಶಾಂಕೇಂದ್ರನಿಲಯಮಿವು. ಗಣನಾಮಂ 
(ಳಂದೋಂಬ. ೧-೩೭). ೬. ಒಂದು ದೇವತೆಯ ಹೆಸರು; ಪ್ಲೇಗಿನಮ್ಮ: 
ಹೊತ್ತಿನಂತೆ ಮತ್ಕಾರ ನೆನೆದೇವು ಹುತ್ತದಲ್ಲಿರುವೋ ಧರಣೀಯ ಧರಣಿ 
ಕಾಳಿಂಗನ ಹೊತ್ತಿನಂತೆ ಎದ್ದು ನೆನೆದೇವು (ನನ್ನೂರು. ೩೦). ೭. (?) : 
ಆಶಿಯ ಅರಿಕೆಯ ಕರವಿಡಿದು ಭವವಾಸನೆ ಲೇಸು ತನಗೆಂದು ಅನುದಿನವು 
ಅದಕ್ಕೆ ಧರಣಿಯೆಂಬರು (ಉದ್ಯೋಪ್ರ. ೭-೩೭-೨೨), 

ಧರಣಿೆಯಮರ:ಧರಣಿಸುರ : ಧರಣಿಯಮರರೆ ಸೇವೆಯನು ವಿಸ್ತರಿಸಿ 
(ಕುವ್ಯಾಉ. 8-೬೭) ; ಧರಣಿಯಮರರ ಶಾಪವದು ಪರಿಹರಿಸುವುದೆ (ನಿಧಾಗ. 
೦-೧೦-೫೯). [ ಸಂ.) 
ಧರಣಿ,, ಧರಣ್ಮ, ಧರಣೆ (ನಾ). ಕೊಟ್ಟ ಮಾತಿನ ಅಥವಾ ಕೋರಿಕೆಯ 
ಪೂರೈಕೆಗಾಗಿ ಒತ್ತಾಯಂಪಡಿಸಂವ ಉದ್ದೇಶದಿಂದ ಅದಕ್ಕೆ ಸಂಬಂಧಿಸಿ 
ದವರ ಸಮಕ್ಷದಲ್ಲಿ, ಉದ್ದೇಶ ಫಲಿಸುವವರೆಗೂ ಕದಲದೆ ಪಟ್ಟು 
ಹಿಡಿದು ಕುಳಿತುಕೊಳ್ಳುವಿಕೆ : ಅಂದೇ ಸಂಪನ್ನೂ ಅರ್ಧದಿನ ಕೆಲಸಕ್ಕೆ 
ಹೋಗದೇ ಕಚೇರಿಯ ಮುಂದೆ ಧರಣೇ ಕೂತು ಆಚರಿಸಲು ಯೋಚಿಸಿದರು 
(ಅಪನಾ. ೧೧೧). ಧರಣ್ಯ : ಅವರು ಧರಣ ಕೂತು ಸಾಧಿಸಿಕೊಂಡರು 
(ರೂಢಿ). ಧರಣೆ : ಫವುಜಿಗೆ ಕರಾರು ಬಾಕಿ ಮಾಡಬೇಕಾದ್ದಕ್ಕೆ ದಂಗೆ ಧರಣೆ 
ಆಗಿರುವುದನ್ನು ತಿಳಿದು (ಹೈದರ. ೬೦). 

ಧರಣಿ ಮುಷ್ಕರ ಎ ಕೋರಿಕೆಯಂ ಪೂರೈಕೆಗಾಗಿ ಪಟ್ಟು ಹಿಡಿ 
ಯುವುದು : ತಮ್ಮ ಬೇಡಿಕೆಗಳ ಪೂರೈಕೆಗಾಗಿ ಒತ್ತಾಯಿಸಿ ಕಚೇರಿಯವ 
ರೆಲ್ಲರೂ ಇಂದು ಧರಣಿ ಮುಷ್ಕರವನ್ನು ಪ್ರಾರಂಭಿಸಿದರು (ರೂಢಿ). 
ಧರಣಿ ಹಿಡಿ, ಧರಣ ಹಿಡಿ ಎ ಧರಣಿವುಷ್ಯರವನ್ನು ಮಾಡು: ತಮ್ಮ 
ಅಹವಾಲಿಗೆ ಸರಿಯಾದ ಪ್ರತಿಕ್ರಿಯೆ ಸಿಗದಿದ್ದಾಗ ಶ್ರಮಜೀವಿಗಳಂ ಧರಣಿ 
ಹಿಡಿಯದೆ ಬೇರೆ ಮಾರ್ಗವಿಲ್ಲ (ಕೂಡಿ): ಆ ದುರಕಿಗ್ರಹಿ ಇನ್ನೂ ಮನೆಯಲ್ಲಿ 
ಕುಳಿತು ಧರಣ ಹಿಡಿಯುತ್ತಿದ್ದರೆ, ಅದನ್ನು ನೋಡುವುದೆಂತು ಎಂಬ ಭೀತಿ 
(ಕರುಕ, ೭೦). ಧರಣಿ ಹೂಡು  ಧರಣಿಹಿಡಿ : ಅವರು ತಮ್ಮ . ಬೇಡಿಕೆ 
ಗಳನ್ನು ಈಡೇರಿಸಿಕೆಇಳ್ಳಲು ಇಂದಿನಿಂದ ಧರಣಿಹೂಡಿದ್ದಾರೆ (ರೂಢಿ). 
ಧರಣೀಸಂಪು ಎ ಧರಣಿಮುಷ್ಕರ : ಅವನ ಪ್ರೇಯಸಿ. .. ಒಮ್ಮೊಮ್ಮೆ 
ಧರಣೀಸಂಪು ಹೂಡಿ ನೆಲವನ್ನಪ್ಪಿ ಮಲಗಿಬಿಡುತ್ತಾಳೆ (ಗಾಳಿಪ, ೧೦). 

[«- ಹಿಂ. ಧರನಾ ; ಮರಾ. ಧರಣೇ) 


೪೧೮೫ 


5 


ಧರಣಿಜ (ನಾ). 


ಧರಣಿಪಾಲಕ 


೧. ಭೂಮಿಯಲ್ಲಿ ಹಂಟ್ಟಿದುದಂ;. ಗಿಡ; ವಂಠರ ; 
“ತರು ವನಸ್ಪತಿ ಸಾಲಮಂಘ್ರಿಪಂ ದ್ರು ದ್ರುಮಂ ಧರಣಿಜಂ,,, 
ಕುಜಮೆನಲು ವೃಕ್ಷಕ್ಕೆ ನಾಮವಕ್ಕುಂ” (ಮಂಗರಾ. ೩೧-೦). ೨. ಭೂಮಿ 
ದೇವಿಯ ವಂಗ; ಅಂಗಾರಕ ; ವಂಂಗಳಗ್ರಹ: ಧರೆಣಿಜಗೃಹಮೆನಿ 
ಪೆಟನೆಯ ರಾಶಿಯೊಳ್‌ ನಿಂದ ಗುರುವನೀಕ್ಷಿಸೆ ಶನಿ. .. ಮಡಿಗು 


ಮವಂ (ಜಾತತಿ. ೬-೨0). ೩. ನರಕಾಸಂರ. [ಸಂ] 


ಧರಣಿಜಾತ (ನಾ).ಎಧರಣಿಜ ೧: ಪರಿಪರಿಯ ಘನಸಾರಚಂದನಧರಣಿಜಾತಾ 


ಮೋದಶೀತಳ ಪರಮಸಂಗತಿಗಂಗಮಂ ತಾನೊಗ್ಗುತಂ ಶಿವನು (ಲಸೆಪು. 
[ಸಂ.) 


೨೬-೪೪). 


10| ಧರಣಿಜಾತೆ (ನಾ). ಭೂವಿಂಯ ಮಗಳಂ; ಭೂಜಾತೆ ; ಸೀತೆ : ನಡೆಯು 


16 


30 


ತೆಲೆವನೆಯಂಗಳಕ್ಕಲ್ಲಿ ನಿಂದಳು ಧರಣಿಜಾತೆ (ಶ್ರೀರಾಮಾ, ೨೩೯-೨೯೮). 
[ ಸಂ. ಧೆರಣಿಜಾತಾ ] 


ಧರಣಿಜೆ (ನಾ). ಎ ಧರಣಿಜಾತೆ: ಧರಣಿಜೆಯನುಯ್ದ ಲಂಕಾಪುರೇಶನಂತಪ್ಪ 


ಗಂಡರುಂ ಸತ್ತರ್‌ ನಿತ್ತರಿಸದೆ (ಧರ್ಮಮ್ಮ. ೪-೨೩೯) ; ಹರಿಗೆ ಧರಣಿಜೆ 
ಲಕ್ಷ್ಮಣಂಗು ತರುಣಿಯೂರ್ಮಿಳೆ ಕೀರ್ತಿಯೆಂಬಳ ಭರತದೇವಗೆ ಇತ್ತು 
ಶತ್ರುಹದನನಿಗಿತ್ತು ಮಾಲಿನಿಯ (೪ಇಶಿರಾ. ೨-೫೯), [೫ಂ. ಧರಣಿಜಾ) 


ಧರಣಿಧರ (ನಾ). ೧. ಭೂವಿ:ಯನ್ನೂ ಹೊತ್ತಿರಂವುದಂ. ೨. ವಿಷ್ಣು : 


“ವಿಷ್ಣುಃ, ಕೃಷ್ಣಃ .. ಗೋವಿಂದಃ, ಧರಣಿಧರಃ, ಸುಪರ್ಣಕೇತುಃ . . . 
ಗದಾಧೆರಃ - ಈ ೪೫ ನಾರಾಯಣನ ವೆಸರ್‌” (ಹಲಾಯಂ, ೫-೨೩). 
೩. ಪರ್ವತ. ೪. (ಅಷ್ಟ)ದಿಗ್ಗಜ. ೫, ಆವೆಂ; ಕೂರ್ಮ. ೬. ಆದಿಶೇಷ, 
೭. ರಾಜ: ಧರಣಿಧರ ನಮ್ಮ ದುರ್ನೀತಿಯಂ ನೋಡದಿರು 
(ಜೈಮಿಧಾ. ೨೪-೩೮). [ಸಂ.] 


ಧರಣಿಪ (ನಾ). ಭೂವಿಂಯಂನಲ್ನ ಪಾಲಿಸಂವವನಂ ; ಅರಸ; ರಾಜ; 


ಭೂಪಾಲ ; ಧರಣಿಪನಂ ಬೀಟಕ್ಕೊಂಡಾತುರದಿಂ , . , ಶಿವಭದ್ರಂ 
ಬರಲ್‌ (ಉದ್ಯಟಿ. ೭-೫) ; ಧರಣಿಪಂ ಮೊದಲಾಗಿ ತಾವೊಂದೊಂದು 
ದಿನದಲ್ಲಿ ನರರು ಸರ್ಬರು ಬಂದು ನೋಡಲು (ಬಸಪು. ೩೪-೩೦) ; ಧೆರಣಿಪನ 
ಸಂತೈಸಿದನು ಮುನಿವರನು (ಕುವ್ಯಾಉ. ೪-೦೨೨). [ 0.) 


ಧರಣಿಪತಿ (ನಾ). ಎ ಧರಣಿಪ : ಧೆರಣಿಪತಿ ಕೀರ್ತಿದೇವಂ ನಿರುತಂ ಪೊಂ 


ಕಮ್ಮಿತ್ತಾದುದೆನಿಸಿದಂ (ಸಮಪ. ೦-೪೬) ; ಧರೆಣಿಪತಿಯಪ್ಪ ಚಕ್ರೇಶ್ವರ 
ನೊಳ್‌ ಧುರಧರೆಗೆ ವಂದು (ನೇಮಿಪು. 9೧-೯೭೩) ; ಧೆರಣಿಪತಿ ಧರ್ಮುಜನ 
ಮುಖಸಂದರುಶನವ ವಕಾಡಿದನು (ಕುವ್ಯಾಆ. ೪-೪೦). 

[ ಧರಣಿ, * ಪತ್ಯಿ ] 


ಧರಣಿಪಾಗ್ರಣಿ (ನಾ). ರಾಜರಲ್ಲಿ ಶ್ರೇಷ್ಠನಾದವನಂ : ಕೇಳ್ಳುಣಮಣಿಯೆ 


ಧರಣಿಪಾಗ್ರಣಿಯೆ (ಜೈಮಿಭಾ. ೧೨-8೫). [ಧರಣಿಪ ಅಗ್ರಣಿ] 


ಧರಣಿಪಾಧ್ವರ (ನಾ). ರಾಜಸೂಯಯಾಗ : ನಿಮ್ಮ ಕೃಪೆಯಲಿ ಧರಣಿ 


ಪಾಧ್ವರ ಸಿದ್ಧಿಯಾಯ್ತು ನಿರೆಂತರಾಯದಲಿ (ಕುವ್ಯಾಸ, ೧೧-೭). 
[ಧರಣಿಪ + ಅಧ್ವರ) 


ಧರಣಿಪಾಲ, ಧರಣಿಪಾಳ (ನಾ). ಭೂಮಿಯನ್ನು ಪಾಲಿಸುವವನಂ 


ರಾಜ: ಧರೆಣಿಪಾಲಾಜ್ಞಾ ಧಿಮುದ್ರಾಸಮಂಕಿತಮಾಗಿರ್ದುದು ಕಾರಣಂ 


. ತಲೆಯ ಮೇಲಿಟ್ಟಾದರಂ ಮಾಡರೇ (ಜಾಧಪು. ೦-೪೨) ; ಧರಣಿಪಾಲ 


ಮೃಗಂಗಳನು ಸಲೆ ಬರಿಸಿ ಸದೆದನು (ಕುವ್ಯಾಆ. ೧೪-೧೮), ಧರಣಿಪಾಳ : 
ಈ ಧರಣಿಪಾಳತನೂಜೆಗೆ ಮಪ್ರಿನನ್ಯಕನ್ಯಾವಳಿಗಳ್‌ ಸಮಾನತೆ 
ಯನೆಯ್ದುವರುರೊ ಸಮಸ್ತೆಲೋಕದೊಳ್‌ (ಬಾಧಪು- ೧೧-೧೬೦), 

[ ಧರಣಿ + ಪಾಲ್ಮ] 


46 ಧರಣಿಪಾಲಕ (ನಾ). ಎ ಧರಣಿಪ: ಧರಣಿಪಾಲಕನಾಗ ಕಳುಹಿದಡರಿಯುವ 


ರೆಸಂ ಮರಳಿ ಬರುತಂ (ಬಸಪು. 8೩-೪೬). [ಧರಣ್ಮಿ * ಪಾಲಕ] 


ಧರಣಿಪಾಳ 


ಧರಣಿಪಾಳ "ಧರಣಿಪಾಲ' ನೋ. 
ಧರಣಿಭೃತ್ತು (ನಾ). ೧. ಬೆಟ್ಟ; ಪರ್ವತ. ೨. ದೊರೆ; ರಾಜ. ೧, ೨: 
ಜನಚಿತ್ತಾಹ್ಲಾದಪಾದಂ ಸಕಲಧರೆಣಿಭ, ಓನ್ಮಸ್ತಕನ್ಯಸ್ತವರಾಗಿರ್ಪಿನಮುಚ್ಚಂಡ 
ಪ್ರತಾಪೋದಯಮರಿಕುಮುದಾಭೋಗವಿಧ್ವಂಸಿಯಾಗಿರ್ಪಿನಂ . . . ಒಳ್ಳಂ 
ಪೆತ್ತುದಾತ್ತಂ ಬೆಳಗುಗೆ ಜಗಮಂ ಗೋಪಮಾರ್ತಂಡದೇವಂ (ಜಗೆವಿ. ೧-೪). 
[ ಸಂ. ಧರಣಿಭೃತ್‌ ] 
ಧರಣಿಮಂಡಲ (ನಾ). ಭೂಮಂಡಲ; ಪೃಥ್ವಿ: ಧರಣಿಮಂಡಲಮಧ್ಯ 
ದೊಳಗೆ ಮೆರೆಯುತಿಹೆ ಕರ್ನಾಟದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ 
ಪರಿಯ ನಾನೆಂತು ಪೇಳ್ವೆನು (ಗೋಹಾಡು. ೧-೧). [ಧರಣ್ಮಿ* ಮಂಡಲ) 
ಧರಣಿಮತ್ಸ್ಯನ್ಕಾಯ (ನಾ). ಲೌಕಿಕನ್ಯಾಯಗಳಲ್ಲಿ ಒಂದಂ ; ನೀರಿನಿಂದ 
ಹೊರಗೆ ಬಂದಂ ನೆಲದ ಮೇಲೆ ಬಿದ್ದಿರುವ ವಿನಾನಿನ ದೃಷ್ಟಾ ಸಂತ ; 
Pp ಆಶ್ರಯಂವನ್ನು ಕಳೆದುಕೊಂಡಿರುವುದನ್ನ ಸೂಚಿಸುವ ನ್ಮಾಯ. 
ಇದರ ಪರಿಣಾಮ ನಾಶವೆಂಬ ಅರ್ಥದಲ್ಲಿ ಉಪಯೋಗವಾಗುತ್ತದೆ: 
ಪರಚಕ್ರಕ್ಕೆಡೆಮಾಡಿ ಧಂತ್ರಿಯ ತರುಣಿಯರ್ಬಾಲವೃದ್ಧರನೆಯ್ದೆ ಅರಸ 
ಕೇಳ್ಬಿಟ್ಟು ನೀವಿಲ್ಲಿರುತಿರಲಿನ್ನು ಧರೆಣಿಮತ್ನ ,ನ್ಮಾಯವೆನೆ ಕೇಳ್ದು (ತ್ರಿಧುತಿ. 
(ಧರಣಿ, * ಮತ್ಸ್ಯ * ನ್ಯಾಯ] 
ಧರಣಿರುಹ (ನು).ಎಧರಣಿಜ ೧ : ತಮ್ಮಲ್ಲಿರ್ದ ಪಕ್ವಫಳಮಿರದೀವೆಯೆಂಬತ್ತಿ 
ಯಮಳಪಣ್ಣಾರದಿಂದುರೆ ಬದರಿ ಧರಣಿರುಹ ಸಲೆ ವಿರಾಜಿಸುತಿರ್ದವಾ 
ಬನದೆ೧ಳು (ನವಮೋ. ೪-೨೯). [ಸಂ.] 
ಧರಣಿವರ (ನಾ). -ಧರಣಿಪ : ಕೀಳಿನ ಹೊಲೆಯರಿಗೆ ಶಿವಭಕ್ತಿಮಹಿಮೆಯ 
ದಳವಿಯೇ ತಿಳಿಯಲಿಕೆ ಬಿಜ್ಜ ಳಧರಣಿವರೆ ಕೇಳು (ಬಸಪು. ೫೬-೪೯), 
[ ಧರಣಿ, + ವರ್ಕ) 
ಧರಣಿವಲ್ಲಭ (ನಾ). ಇ ಧರಣಿಪ : ಅನುಮತಿಸಿ ಸಕಲರಾಜ್ಯೋದ್ಧರೆಣ 
ಕರಣಮನಿತ್ತು ಬಿಜ್ಜ ಳಧರಣಿವಲ್ಲಭನು (ಬಸಪು. ೫-೦೯). [ಧರಣಿ + ವಲ್ಲಭ) 
ಧರಣಿಸಂಭೂತೆ (ನ.:).ಧರಣಿಜಾತೆ : ಧರಣಿಸಂಭೂತೆ ಊರ್ಮಿಳೆಯೊಡನೆ 
ಮಾತಾಡಿ ಮುಂಗಿವನಿತರೊಳ್‌ (ಶ್ರೀರಾಮಾ, ೪೪-೪೫೭). 
[ ಸಂ. ಧರಣಿಸಂಭೂತಾ 
ಧರಣಿಸುತ (ನಾ). ಮಂಗಳಗ್ರಹ ; ಕುಜಗ್ರಹ : ಧರಣಿಸುತಾಂಶದೊಳ್‌ 
ಪ್ರಹರಣಾನಲ ಸಾಹಸಧಾತುವಿಂ (ಜಾತತಿ, ೧೦.೪); ಧರಣಿಸುತ ಮೃಗ 
ವೇಟ್‌ ನಿಂದಿರೆ ಶಶಿಜ ವಿನೆಯದಲಿ ತರಣಿಸುತ ಜೂಕದಲಿ ಮೆಟ್‌ದಿರೆ 
. . . ಪ್ರತ್ರೋದಯಗಳಾದುವು ಭೂಪ ದಶರಥಗೆ (ಕಶಿ. ೧-೬೬). 
[ಧರೆಣಿ, * ಸುತ] 
ಧರಣಿಸುತೆ (ನಾ). ಎ ಧರಣಿಜಾತೆ ; ಅಂತೆನಿಪ ವೆಣ್ಣಮೆಯ್ಕನ ಕಾಂತೆ 
ಗುಣವ್ರಾಕೆ ಧರಣಿಸುತೆಗಂ ಮಿಗಿಲೆಂಬಂತೊದವಿದ ಪತಿಭಕ್ತಿಯಂನಾಂತೆಸೆದಳ್‌ 
ಪೋಟಕಬ್ಬೆಯೆ.೦ಬಳ್‌ ಪೆಸರಿಂ (ಛಂದೋಂಬು, ೧-೨೧). [ಸಂ. ಧರಣಿಸುತಾೂ] 
ಧರಣಿಸುರ (ನು). ಭೂಮಿಯ ಮೇಲಿರುವ ದೇವತೆಯೆಂದಂ ಭಾವಿಸ 
ಲಾದವನು ; ಭೂಸುರ; ಬಾ ್ರ್ರಹ್ಮಣ : ಧರಣಿಸುರೆಂ ಮನದೊಳ* 
ಕೊಕ್ಕರಿಸದೆ ಕಪಿಳನ ಸಪಜಸ್ತಿಭೋಜನೆಮಂ ಸ್ವೀಕರಿಸಿದಂ (ಶಾಂತೀಕ್ಕ. 
೬-೩೪) ; ಧರಣಿಸ:ರರಾ ಪಾದರಕ್ಷೆಯ ಸರಿಯ ತೂಕಕೆ ಬಾರಎಂದರು 
(ಬಸಪು. ೫೫-೫೭) ; ಧರೆಣಿಸುರನೆಂದೆನ್ನ ಠಕ್ಕಿಸಿ ಶರೆವ ಬೇಡಿದೆ (ಕುವ್ಮಾಕ- 
[ ಧರಣಿ; + ಸುರ] 
ಧರಣೇಂದ್ರ, (ನಾ). (?): ಹರನ ಕೊರಳಲ್ಲಿಪ್ಪ ಕರೋಟಿಮಾಲೆಯ ಶಿರದ 


೪-೧೮). 


೯-೩೨). 


ಲಿಖತವ ಕಂಡು ಮರುಳುತಂಡಗಳು ಓದಿ ನೋಡಲು ಇವನಜ ಇವ ಹರಿ |. 


ಇವ ಸುರಪತಿ ಇವ ಧರಣೀಂದ್ರನಿವನಂತಕನೆಂದು ಹರುಷದಿಂದ ಸರಸ 
ವಾಡಿತ್ತ ಕಂಡು (ಬಸವ. ೩೩೯). 
[ ಇದು "ಧರಣೀಧ್ರ' ಎಂಬುದರ ಅಪಲಿಖಿತವಿರಬಹುದು ] 


೪೧೮೬ 


ಧರಣೀಧರಣ 


ಧರಣೇಂದ್ರ, (ನಾ). [ಜೈನ] ಪಾರ್ಶ್ವನಾಥ ತೀರ್ಥಂಕರನ ಯಕ್ಷ : 
ಧರಣೀಂದ್ರನೆನಭವನ ಕಿಂಕರೆನೆಂ (ಆದಿಪು, ೯-೧೧೧) ; ವಂದನಾಭಕ್ತಿಗೆ 
ವಂದ ಧರಣೀಂದ್ರನಂ 6ಂಡು ತತ್ಸೌಂದರ್ಯಮಹಿಮೆಗೆ ನಿದಾನಂಗೆಯ್ದು 
ಭವನಾಮರೆಲೋಕದೊಳ" ಧರಣೀದ್ರನಾಗಿ ಪುಟಿ ದಂ (ಶ೫ಂತಿಪು. ೭-೮೨ ವ); 
ದೇವರ್‌ ಬಿಲ್ವಿಡಿವಂತು ಬಲ್ವಡೆಯೆ ವಜ್ರಾವರ್ತ ಚಾಪಕ್ಕೆ ಮೇಣ್‌ 
ದೇವೇಂದ್ರಂ ಧರೆಣೀಂದ್ರನಲ್ಲದುಟ್‌ದರ್‌" ಬಿಲ್ವೊಯ್ಲು ನಿಲ್ವನ್ನರಾರ್‌ 
(ಪಂರಾನೂ. ೯-೫8೬, ; ಈ ನಾಗಾಲಯದ ಧರಣೀಂದ್ರಂಗೆ ತೋಟ ಪೊಡೆ 
ಮಟ್ಟು ಬಾಯೆಂದು ಬೇಜಕೊಂದು ಮನೆಯೊಳಿರಿಸಿದ ಚರುಗಮಂ 
ಕುಡುವುದುಂ (ಧರ್ಮಾಮ್ಮ. ೧೦-೧೮೪), 

[P ಇದು 'ಧರಣೇಂದ್ರ' ಎಂಬುದರ ಅಪಲಿಖತವಿರಬಹುದು) 

ಧರಣೀಕಂದ (ನಾ). ಒಂದು ಬಗೆಯ ಗಡ್ಡೆ : “ವಕ್ರಕಂದಃ- ಧರಣೀಕಂದ” 
(ಓಪಧಿ. ೧೪೭). [ಸಂ.] 

ಧರಣೀಚಕ್ರ (ನಾ). ೧. ಭೂಮಂಡಲ : ಧರಣೀಚಕ್ರಮನೊಪ್ಪಗೊಳ್‌ 
ಬಗೆಯ:ದಿರ್ವಿದ್ದೇಷಮಂ (ಗದಾಯು. ೭-೪೪) , ಧರಣೀಚಕ್ರದೊಳಾರ್ಗ 
ಮಗ್ಗ ಳಮಿಳಾದೇವಾನ್ವವಾಯಂ (ಸುಕುಮಾ, ೬-೪೭); ಧೆರಣೇಚಕ್ರಮುಮಂ 
ವಿಯತ್ತಳಮುಮಂ ಗಂಟಿಕ್ಕುವರ್‌ , .. ಮಳಲೊಳಂ ನೀರ್ಮಾಡುವರ* 
ಜೋಡೆಯರ' (ಛರ್ಮಾಮ್ಮ, ೩-೧೩೪). ವಿ. ಭೂಮಂಡಲದ ಜನ: 
ಧರಣೀಚಕ್ರ;6 ಪದಪಂಕರುಹಮನೀ ತೆಣಿದಿನಗಲದೋಲಗಿಸುವುದಂ ನಿರೆವಿಸು 
ತಿರ್ದುದು (ಪಾರ್ಕು. ೭-೧೦೬), [ಸಂ.] 

ಧರಣೀಜ (ನಾ). ೧.ಎ ಧರಣಿಜ ೧: ನೆಆ್‌ಯೆ ಪಣೆಮುಟ್ಟಿ ಕೈವಂ 
ದೆಜಗಿದುದಿದು ದೇವ ನಿನಗೆ ಹೃದಯಂ ತಾನೆತ್ತಜದುದೆನವೇಡ ಧಾರಿಣಿ 
ಯೆಜ್‌್‌ಯಂಗೆಅಗುವುದು ಚೋದ್ಕಮೇ ಧರಣೀಜ೦ (ಕಂದ್ರಪು. ೭-೯೪): 
೨. ಎಧರಣಿಜ ೨: ಧರಣೀಜಂ ಪದಿನೈದು. . . ದೈತ್ಯಗುರೆವಿಪ್ಪತ್ತೊಂದು 
ಸಂವತ್ಸರಂ ಪರಮೋಚ್ಚಾಂಶದೊಳೊಂದಿ ನಿಂದೊಡದು ಪಿಂಡಾಯುಷ್ಕ 
ಮಕ್ಕು೦ (ಜಾತತಿ. ೮-೧೦). [ಸಂ.] 

ಧರಣೀಜಾತ (ನಾ). ಎ ಧರಣಿಜ ೧: ತೋರವಣ್ಣೊಂಗಲಿಂ ತಳೆದೊಪ್ಪ 
ಕ್ಕೊಳಗಾದ ಚೂತ ಧರಣಿಃಜಾತಂಗಳಿಂ ಪಡೆದುದಾನಂದಮಂ 
ನಂದನಂ (ಮಹಾನೇ. ೪-೨೩). [ಸಂ.] 

ಧರಣೀತಲ, ಧರಣೀತಳ (ನಾ). ನೆಲ; ಭೂವಿಂ; ಭೂತಳ. ಧರಣೀತಳ: 
ಧರಣೀತಳ ಘನತಮಮಂ ಕರಗಿಸಿ ಭಾಸ್ವತ್ಯರಂಗಳಿಂ ಗಗನತಳಕ್ಕಿರದಡರ್ವ 
ವಿಸ್ಫುರದ್ದಿನಕರೆನಂ ಚಿತ್ರಾಂಗದಾವನೀಶಂ ಕಂಡ೦(ಆದಿಪು. ೧೬-೪೮) ; 
ತಳಕ್ಕೆ -ಕರತಳ, ಕೆಂದಳ, ತಟ್ಟತಳ, ತಳೆಹಗ್ಗೆ, ಧರಣೀತಳ (ಕವದ, ೨೯೮ 
ಪ್ರಯೋ) ; ಮಾಚಯ್ಯಂಗೆಅಗಲೊಡನೆ ಆತನುಂ ತಾವಿಬ್ಬರುವಶಂಖ್ಯಾತ 
ಭಕ್ತಗಣಗಂಳಿಗೆ ಧರಣೀತಳದೊಳಷ್ಟಾಂಗದಂಡಪ್ರಣಮವಂ ಮಾಡಿ 
(ಬಸಪು. ೩೭-೩೭). [ಸಂ. ] 

ಧರಣೀತಳ "ಧರಣೀತಲ' ನೋ. 

ಧರಣೀಧರ (ನಾ). ೧. ವಿಷ್ಣು: ಧರೆಣೀಧ5ಂ ದ್ರುಹಿಣನಷ್ಪದಿಕ್ಸಾಲಕರ್‌ 
ಭರದಿಂದ ಬಂದು ಹೊಅಹುಯ್ಯಲಂ ತಾಗೆ (ಲಶಿಚಂ. ೧೭-೧6), ೨. ಬೆಟ್ಟ; 
ಪರ್ವತ : “ಧರಮದ್ರಿ ಕುಧರಂ ಪರ್ವತಂ ಧರಣೀಧರಂ 
ಶೃಂಗಿ ಸಾನುವಂಂತೇ ಗೋತ್ರಮೆನಲು ಬೆಟ್ಟಕ್ಕೆ ನಾಮಂ” (ಮಂಗರಾ. 
೨೯-೧); ಧರಣೀಧರಂಗಳ್ಳಿವತ್ತೆರಡಅಕೊಳಂ ಚಿಲ್ವುವೆತ್ತ ಜಿನಗೃಹಂ 
(ಸುಕುಮಾ. ೧೧-೩೧), (ಸಂ.] 

ಧರಣೀಧರಣ (ನಾ). ೧. ಭೂವಿಂಯಂನ್ನು ಹೊತ್ತಿರಂವುದಂ ; ಬೆಟ್ಟ. 
೨. ಭೂಮಿಯನ್ನು ಧರಿಸಿರಂವವನು ; ಭೂವಂಂಡಲಕ್ಕೆ ಆಧಾರ 

8| ವಾಗಿರಂನವನಂ : ಹರಿಯೆ ಧರಣೀಶಕ್ತಿ ತಾನೆಂದೊರೆವನಲ್ಲದೆ ಹರನೆ 

ಧ-ಣಿ:ಧರಣನೆಂದೊರೆಯನು (ಬಸಪು. ೫೭-೨೭). [ಸಂ. ) 


10 


16 


pS 


ಧರಣೀಧವ 


ಧರಣೀಧವ (ನಾ). ಭೂಮಿಯ ಒಡೆಯಂ; ಅರಸ ; ರಾಜ : ಧರಣೀಧವ 
ವೇಟ್‌ನಗಾ ವಂಮಲ್ಲಣ ಚೋಳ ಮೂರ್ಪನಯನಾರಿಗಳೆಂಬರ 
ಚಾರಿತ್ರೆಮಂ (ಉದೃಟ. ೧೨-೨೪). [ಸಂ.] 

ಧರಣೀಧ್ರ (ನಾ). ೧. ಪರ್ವತ : ಧರಣೀಧ 0ಗಳ್ಗಮಬ್ಬಪುತತಿಗ (ಮೆಸೆಗುಂ) 
ಕೂಡೆ ಜೀಮೂತನಾಮಂ (ವಸ್ತುಕೋ,೧೧೯-೭), ೨. ಆದಿಶೇಷ: ಸಿದ್ಧಾಂತ 
ಮುನೀಂದ್ರರಿಂದ್ರಧರೆಣೀಧ್ರನಿಭಕ್ಷಮರೀಡ್ಮಸತ್ಯ $ಮರ್‌ (ಧರ್ಮಾಮ್ಮ, 
೧-೨೬). ೩. ಆದಿಕೂರ್ವ. [ಸಂ] 

ಧರಣೀನಾಥ (ನಾ). - ಧರಣೀಧವ : ಧರಣೀನಾಥರ ಸಾಮಂತರ ದಂಡೇ 
ಶ್ವರರ ಪಡೆವಳರ ಕಲಿಗಳ , , , ಗೃಹವೀಧಿಗಳಿನಾ ಪುರಂ ರಂಜಿಸುಗುಂ 
(ಉದ್ಯಟಿ. ೧-೮೦) ; ಧರಣೀನಾಥರನೆಯ್ದೆ : ಕಾಣಿಸಿಕೊಳುತ್ತುಂ 
ಆನತರನೀಗಳ್‌ ಕಾಯುನತುಂ ಬಂದು (ಕಾಂತೀಕ್ಕೆ. ೩-೬). [ಸಂ.] 

ಧರಣೀಪತಿ (ನಾ). ಎ ಧರಣೀಧವ ; ಆನೆಯಂ ಕುದುರೆಯಂ ಧರಣೀಪತಿ 
ಸಾಟಿ ಬೀಜ್‌ದಂ (ಕಂದ್ರಪು. ೬-೮೦). [ಸಂ.] 

ಧರಣೀಪಾಲ, ಧರಣೀಪಾಳ (ನಾ). ಎ ಧರಣೀಧವ : ಧರಣೀಪಾಲ ಸಹಸ್ರ 
ಸಂವೃತನೆನಲ್‌ ಸಂದಿರ್ದುಮೇಕಾಕಿಯಂತಿರೆ ತನ್ನಂ ಬಗೆವಂ 
ತನೂಜರಹಿತಂ ವಿಶ್ವಂಭರಾವಲ್ಲಭಂ (ಕಾದಂಪೂ. ೩೨೭) ; ಧರಣೀಪಾಲ 
ಸುತರ್ಕಳಂ ತೃಣಸವತಾನರ್ಗಂಡು (ಮಹಾನೇ, ೯-೧೦೫); ಧರಣೀಪಾಲರೊಳ 
ಗಗ್ಗಳೆಯನೈ ಧರ್ಮ೯ಜನು (ಕುವ್ಕಾಉ. ೪-೧30). ಧರಣೀಪಾಳ : 
ವರಸಿಂಹಾಸನದಿಂದಮೆಟ್ಟು 'ಧರಣೀಪಾಳಂ ... ಸದ್ಭಕ್ತಿಯಿಂ ಪೋಗಿ 
(ಬಾಧಪು. ೩-೧೩). [ ಸಂ.) 

ಧರಣೀಪಾಳ "ಧರಣೀಪಾಲ' ನೋ. 

ಧರಣೀಪಾಳಕ (ನಾ). ಎ ಧರಣೀಧವ : ಧರಣೇಪಾಳಕ ದಂಡನಾಯಕ 
ಮಹಾಸಾಮಂತ ಮಂತ್ರಿವ್ರಜಂಬೆರಸಾಸ್ಕಾನದೊಳರ್ದು (ಪುಷ್ಕಪು. 
೪-೦೦೮) ; ಧರಣೀಪಾಳಕನಾ ಕುಮಾರಕ ನ ವಕ್ರಾಲೋಕನಂಗೆಯ್ದು 


(ಬಾಧಪು. ೦೨-೭೬). [ ಸಂ. ಧರಣೀಪಾಲಕ] . 
ಧರಣೀಪುತ್ರ (ನಾ). ಅಂಗಾರಕ ; ವಂಂಗಳಗ್ರಹ. "ಧರಣೀ ಪುತ್ರನಿವಾಸ' 
ಪರಾ, [ಸಂ.] 


ಧರಣೀಪುತ್ರನಿವಾಸ (ನಾ). [ಜ್ಯೋತಿ] ಮೇಷ ಮತ್ತು ವೃಶ್ಚಿಕ ರಾಶಿ; 
ಅಂಗಾರಕನ ಕ್ಷೇತ್ರ: ಧರಣೀಪುತ್ರನಿವಾಸದೊಳ್‌ ನಿಲೆ ಬುಧಂ ಕೂಟಕ್ರಿಯಾ 
ವೇದಿ ತಸ್ಕರನದ್ರವ್ಯನಸತ್ಕವಾದಿ . . . ನಾಸ್ತಿಕಂ (ಜಾತತಿ. ೦೭-೨೨), 
[ಸಂ.1 
ಧರಣೀಪೂಜ್ಯ (ನಾ). ೧. ಭೂಮಂಡಲಕ್ಕೆ ಗೌರವಾರ್ಹವಾದುದು : 
ಧರಣೀಪೂಜ್ಯಂ ಭವ್ಕೋತ್ಯರವಂದ್ಯಂ ಕಾವ್ಕರತ್ನಮಮಳಯಶಶ್ಶಿ ಕರಂ 
(ಧರ್ಮಾಮ್ಮ. ೧೪-೦೬೩). ೨..ಭೂವಂಂಡಲಕ್ಕೆ ಗೌರವಾರ್ಹನಾದವನು ; 
ಲೋಕಪೂಜ್ಯ: [ಸಂ.] 
ಧರಣೀಭರ (ನಾ). ಎ ಧರಣೀಭಾರ :  ಭರತನನೇಕಾಧ್ವರಭರನಿರತಂ 
ಜಸಮುಟ್‌ಯೆ ಕಟಿಕಯೆ ಭೂಪರ್‌ ಪಲರಾದರಿಸಿದ ಧರಣೀಭರಮಂ 
ಧರಿಯಿಸಿದಂ ಪ್ರತಿಮನೆಂಬನಪ್ರತಿಮಬಲಂ (ಪಂಪಥಾ. ೧-೬೪). [ಸಂ.] 
ಧರಣೀಭರ್ತೃ (ನಾ): ಇ ಧರಣೀಧವ : ಧರಣೀಭರ್ತೃ ಭುಜಂಗಸೇನನವನೀ 
ಸಾಮ್ರಾಜ್ಯಮಂ ಕೀರ್ತಿಶೇಖರನೊಳ್‌ ನೆರ್ಮಿಸಿ (ಅನಂಪು. ೨-೫೭). 
[ಸಂ.] 
ಧರಣೀಭಾರ (ನಾ). ರಾಜ್ಯದ ಹೊಣೆ; ಆಡಳಿತದ ಹೆಣೆ; ರಾಜ್ಯಭಾರ : 
ಧರಣೀಭಾರಮನಾರೊ ಪೊತ್ತಪರಿದಂ ನೀಂ ಪೋಗಿ ಭಾಸ್ವತ್ತಪೋಭರಮಂ 
ತಾಳ್ದಿದೊಡೆ (ವರ್ಧಪು. ೨-೬೦) ; ಧರಣೀಭಾರಕ್ಕೆ ಯತೋಧರನನೊಡಂ 
ಬಡಿಸಿ... ಕಂಭಂದಪ್ಪಿದ ಕರಿಯಂತೆ ತಪೋವನಕ್ಕೆ ನಡೆದನಿಳೇಶಂ 
(ಯಶಠೋಜ. ೨-೧೩). [ಸಂ.] 


೪೧೮೭ 


* + «|10 


ಧರಣೀವಳಯ 


ಧರಣೀಭೃತ್ಪತಿ (ನಾ). ೧. ರಾಜರಲ್ಲಿ ಶ್ರೇಷ್ಠನಾದವನು. ೨. ಪರ್ವತ 
ಗಳಲ್ಲಿ ಶ್ರೇಷ್ಠವಾದಂದು, ೧, ೨: .ದೊರೆವೆತ್ತುನ್ನತಿಯಿಂ .. 
ವಸುಂಧರೆಗೆ ತಾಂ ಮಧ್ಯಸ್ಥ ಮಾದೊಳ್ಳಿನಿಂ ಧರಣೀಭೃತ್ಸತಿಪೂಜ್ಯಮಾದ 
ಮಹಿಮಾವಷ್ಟಂಭದಿಂ ನಾಡೆ ಸುಂದರಮಾಗಿರ್ದುದು ಪೋಲ್ಡು ಮಂದರನಗಂ 
5] ಸಾಹಿತ್ಯಸರ್ವಜ್ಞನಂ (ಮಲ್ಲಪು. ೧-೬೯). [ಸಂ.] 
ಧರಣೀಮಂಡನ (ನಾ). ಭೂಮಂಢಲಕ್ಕೆ ಅಲಂಕುರಪ್ರಾಯವಾದಂದು. 
ಧರಣೀಮಂಡನನೊಪ್ಪಗುಂ ಮಳೆಯದೇಶಂ ತನ್ಮಹೀಶ್ರೀಗೆ ಕುಂಜರಶೈಳಂ 
ತೊಡವಂತದಕ್ಕೆ ತಿಳಕಂ ವೇಗುವಶೀಸಿಂಧು(ಪಾರ್ಶ್ಶಪು. 9-೫೭). [ ಸಂ.) 
ಧತಣೀಮಂಡಲ, ಧರಣೀವಂಂಡಳ (ನಾ). ಎ ಧರಣಿವಂಂಡಲ ; ವರ 
ಶೃಂಗಾರರಸಪ್ರವಾಹಮ ತುಳಾಲಂಕಾರಸಂಶೋಭಿತಂ ಧರಣೀಮಂಡಲ 
ಲಾಲಿತಂ (ಐಾಧಪು. ೧-೫೦) ; ಕೊಂಡಗುಳಿಯೊಳು ಕೇಶಿರಾಜನಖಂಡಿತ 
ಪ್ರತಿಭಾಷೆ ಧರಣೀಮಂಡಲ[ಪಾಕಾ. ೪9] ದೊಳತಿಕೀರ್ತಿಯಾಯಿತ್ತೀ 
ಕಟತವಟ್‌ಯೆ (ಬಸಪು, ೩೬-೬೯). ಧರಣೀಮಂಡಳ : ಧರಣೀಮಂಡಳದಲ್ಲಿ 
ಸಾರತರಸೌಖ್ಯಕ್ಕೀಕೆಯೇ ಸೀಮೆ (ಜಾಧಪು. ೨-೩೩). [ಸಂ.] 
18] ಧರಣೀಮಂಡಳ "ಧರಣೀವಂಂಡಲ' ನೋ. 
ಧರಣೀಮಾರ್ಗ (ನಾ). ಭೂಮಿಯ ಮೇಲ್ಮೈ ; ಭೂತಳ ; ಭೂಮಾರ್ಗ: 
ಅತಿಶಯಪಂಚರುಚಿಪ್ರತಿಕೃತಿಹರಿತಂ ತಾಮ್ರಕೃಷ್ಣಪೀತಸಿತಶ್ರೀಧೃತವಣಾಗಿ 


ಸೂಯಿಯಾಣದ ವಿತಾನಮಂ ಪೋಲ್ಮುದಖಳಧರಣೀಮಾರ್ಗಂ (ಣಂತಶಿಪು. 
೧೦-೨೨), . [ ಸಂ. ] 
20| ಧರಣೀರಕ್ಷಣ (ನಾ). ರಾಜ್ಯದ ಕಾಪು: ಧರಣೀರಕ್ಷಣಮಂತ್ರಾಕ್ಷರಮಂ 


. ೬ . ಪೊನ್ನೊರೆಯಿಂದಂ ಬರೆದಂತಾ 'ನೃಪನ ತೋಳ ಬಾಳ್ತೊಗರೆಸೆಗುಂ 
(ಮಲ್ಲಿಪು. ೩-೦3) : ಧರಣೀರಕ್ಷಣದಕ್ಷದಕ್ಷಿಣಭುಜಂ ಲಕ್ಷ್ಮೀಧರಂ ಮೈದುನಂ 
(ಪಂರಾಮಾ, ೯-೧೪೩). [ಸಂ.] 

ಧರಣೀರಾಯ (ನಾ). ದೊರೆ; ರಾಜ: ಧರಣೇರಾಯರೆಲ್ಲರ ಗೆಲಿದು 
ತಂದೆನು . , . ಅನುಪಮಿತಮೌಲ್ಯವನಮಲವತೌಶ್ಚಿಕವ. (ಕುವ್ಮಾಳ. 
೧೬-೬), [ ಇಧರಣಿ, * ರಾಯ) 

ಧರಣೀರುಹ (ನಾ). - ಧರಣಿಜ ೧: ತ್ರಿದಶಧರಣೇರುಹದೊಳೊಳುಗಂಪು 
ಮಿರ್ಪವೊಲಖಳಭಕ್ತರೊಳು ಪೂರಮಾಗಿಹ ನಿಮ್ಮ ಕೃತಿಯಂ ಪಾರವೆಯ್ದುಸಿ 
ಪೊರೆವುದು (ಬಸಪು. ೧-೭). [ಸಂ.] 

30| ಧರಣೀವರಾಹ(ನಾ).೧. ಭೂವಂಂಡಲವನ್ನು ತನ್ನ ಕೋರೆದಾಡೆಗಳಿಂದ 
ಎತ್ತಿಹಿಡಿದ ವರಾಹ: ಗೋಡೆಗಳ ಮೇಲೆ . , . ಈ ವಿಗ್ರಹಗಳಿವೆ : 
ರತಿ-ಮನ್ಮಥ . . . ಹೂಮಾಲೆ ಹಿಡಿದ ಭೂದೇವಿ, ಧರಣೀವರಾಹ, 
ಕಾಳಿಂಗಮರ್ದನ (ಹೊಯ್ಯವಾ. ೧೪೩). ವಿ. ವಿಜಯನಗರದ ರಾಜರಿಗೆ 
ಸಲ್ಲಂತ್ತಿದ್ದ ಒಂದಂ ಬಿರಂದಂ : ಧರಣೀವರಾಹ ಕಠಾರಿಯ ಸಾಳ್ವ 
ಬಿರಿದಂತೆಂಬರ ಗಂಡ (ಸಾಇಇ, ೫೫, ೨೩೬-೬; 1666). [ಸಂ.] 

ಧರಣೀವಲ್ಲಭ (ನಾ). ಎ ಧರಣಿಪ : ಧರಣೀವಲ್ಲಭನುಜ್ಞಿಯಿಲ್ಲದೆನಗೆಂತುಂ 
ಬರ್ಪುದೌಚಿಶ್ಯಮಲ್ಲು (ಪಂರಾಮಾ. 0೧-೦೧೦) ; ಧರಣೀವಲ್ಲಭ ನೀಂ 
ಮಹಾಮಹಿಮೆಯಿಂ ಬಂದು , ., ಸಮಂತಿರು. (ನೇಮಿಫು. ೩-೧೯) ; 
ಧೆರಣೀವಲ್ಲಭ ತನ್ಮುನಿನಿರೀಕ್ಷಣಕ್ಷಣದೊಳಲರ್ದು ಕಡವಿನ ಮರಗಳ 
ಪರಿಗತರೋಮಾಂಚತೆಯಿಂ ದೊರೆಮಾಡಿದುದೆನ್ನ ತನುವುವುಂಂ ನೆಟ್‌ 
ತನ್ನೊಳೆ (ಜಂದ್ರಪು. ೨-೯೯). [ ಸಂ.] 

ಧರಣೀವಳಯ, (ನಾ). ೧. ಭೂಲೋಕ ; ಭೂಮಂಡಲ. ಪಿ. 
ಭೂಮಂಡಲದ ಜನ :ಧರಣೀವಳಯಂ ಚಿಃ ಎನೆ ಪರಧನಮಂ ಕಪಟವೃತ್ತಿ 
ಯಿಂ ವಂಚಿಸಿ ಕೊಂಡು (ಪಂಡತಂ. ೧೭೨-೨೩) ; ಓಳಗೆ ಕುಜನರು ಹೊಲಿಗೆ 
ಧರಣೀವಳಯಮನಾನ್ಕರು (ಕುವ್ಕಾಸ, ೧-೩೪). 

[ ಸಂ. ಧರಣೇವಲಯ] 


35 


40 


46 


ಧರಣೀಶ 


ಧರಣೀಶ (ನಾ). ದೊರೆ; ರಾಜ : ಧರಣೀಶೆಂ ದಯೆಗೆಯ್ದುಮಗ್ರಮಹಿಷೀ 
ಸಂಪತ್ತಿಯಂ... ಪುತ್ರವೋಹರಸಾಸ್ವಾದನತೃಪ್ತಿಯಿಲ್ಲವೆನುತುಂ 
(ಮಲ್ಲಿಪು. ೩-೧೦೭) ; ಧರೆಣೇಶನ ಯಂತ್ರದ ಕತ್ತುರಿನೀರೆಸೆವಸಿಯ ಧಾರೆ 
ಯಗ್ರದೊಳೊರ್ವಳ್‌ ಸ್ಮರನಸಿಯ ಧಾರೆಯಗ್ರದೊಳಿರವಿಂತುಟು ವಿಜಯ 
ಲಕ್ಷ್ಮಿಗೆಂಬವೊಲಿರ್ದಳ್‌ (ಕಂದೃಫು. ೭-೧೩೬): ಧರಣೀಶಂ ಕವಿದೊತ್ತಿ 
ಮುತ್ತಿ ಪೊಸನೀರಂ ಸೂಸುವ , . , ಕಾಮಿನೀವೃಂದಮಂ ಪಿರಿದಾನಂದದಿ 
ನೊಲು ನೋಡಿ (ಉದ್ಭಟ, ೯-೧೨೦), [ಸಂ.] 

ಧರಣೀಶಕ್ತಿ (ನಾ). ಭೂಮಿಗೆ ಆಧಾರವಾದ ಶಕ್ತಿ : ಹರಿಯೆ ಧರಣೇಶಕ್ತಿ 
ತಾನೆಂದೊರೆವನಲ್ಲದೆ ಹರನೆ ಧರಣೀಧರಣನೆಂದೊರೆಯನವಿ(ಬಸಪು. ೩೭-೨೭). 

{ ಸಂ.] 

ಧರಣೀಶಾವಾಸ (ನಾ). ಅರಮನೆ ; ರಾಜಭವನ : ಸಿಂಗದ ಸಿಸು ಬಳೆ 
ವೊಂದಂದದಿಂದಾರ್ಪ ತೇಜಸ್ಸು ರಿತಂ ವಿಕ್ರಾಂತಮೆಂಬೀ ಗುಣಮೊಡವೆಳೆ 
ಯಂತ್ರಿರ್ಪಿನಂ ನೆಂದನಂ ತದ್ಭರಣಿಃಶಾವಾಸದೊಳ್‌ ಶೋಭಿಸುತಿರೆ.ಬಳೆದಂ 
(ಜಂದ್ರಪು. ೩-೧೦೪). [ಧವಣೀಶ + ಆವಾಸ) 

ಧರಣೀಶ್ವರ (ನಾ). ೧. ಧರಣೀಶ: ಧರಣಿ:ಶ್ವರ ವಚನಾಮೃತಪರಿಷೇಕದೆ 
» . : ಪರಮೇಶ್ವರಿ ಮಗನನಂದು ಪೆತ್ತಂತೊಸೆದಳ* (ಅಜಿಫು.. ೩-೧೩) ; 
ಧರಣೀಶ್ವರಸುತೆಯಾಗಿಯುಮರಣ್ಯ್ಮದೊಳ್‌ ಬಿಟ್ಟು ಸಾವ ದುಷ್ಕರ್ಮಫಲಂ 
ದೊರೆಕೊಂಡತ್ತೆನಗೆ (ಪಂಠರಾಮಾ. ೧೪-೫೫) ; ಸೊಗಯಿಸುವುದು ಧವಣೀಶ್ವರ 
ಗೇಹ ವಿಶಾಲವಜ್ರನಿರ್ಮಿತಶಾಳೆಂ (ಜಂದ್ರಪು. ೧-೦೩೮), ಮಿ. ಶಿವ, 
೩. [ಗಣಿತ] ಹದಿನಾರಂ ಎಂಬ ಸಂಖ್ಯೆಯ ಸಂಕೇತ ; p ಹದಿನಾರು 
ಜನ ಚಕ್ರವರ್ತಿಗಳಂ ಪುರಾಣಪ್ರಸಿದ್ಧರು. ಆದಂದರಿಂದ "ಧರಣೇ 
ಶ್ನರ' ಎಂಬ ಶಬ್ದಕ್ಕೆ ೧೬ ಎಂಬ ಅರ್ಥ ಬರುತ್ತದೆ: ಎರಡುಂ 
ಮೂಟುಂ ನಾಲ್ಕುಂ ಗುರುವಿಂ ಪ್ರಸ್ತರಿಸಲುಬುನಿಧಿ ಗಜ ಧರಣೀಶ್ವರ 
ಗಣಮೊಗೆಗುಮವರ್ಕ್ಶಂ ಸರಸಿಜಭವವಿಷ್ಣುರುದ್ರಸಂಜ್ಞೆಗಳಕ್ಕುಂ 
(ಛಂದೋಂಬು, 8-೩). [ಸಂ.] 

ಧರಣೀಸಮುತ್ತಿ ತ (ನಾ). ನೆಲದಿಂದ ಮೇಲೆ ಎದ್ದುದು: ಧರಣೀ 
ಸಮುತ್ನಿತಂ ಪೂಂಸು.ರೇಣು ಚೂರ್ಣಾಭಿಧಾನಕಂ ಕ್ಷೋದಂ ಧೂಳಿ ರಜಂ 
ಪರಾಗಮೆಂದಿವು ತೆರಳ್ಳು ಪುದಿದಿರ್ದುದಕ್ಕುಮದು ಪಿಂಜಳಕ೦ (ವಸ್ತುಕೋ 
೯೧-೧೩). [Xo.] 

ಧರಣೀಸುತ (ನಾ). ೧. ಅಂಗಾರಕ. ೨. ಭೂದೇವಿಯ ಮೊಮ್ಮ ಗ; 
ಭಗದತ್ತ: ಧರಣೀಸುತನಟ್‌ದಂ ದಿಕ್ಕರಿ ಕೆಡೆದುದು ನರಶರೆಂಗಳಿಂ' 
ಭುವನಮಂಮಿನ್ನುರಿಯ:ದಿರೆದು (ಪಂಪಥಾ, ೧೧-೮೨. ಓ ಇದು 
"ಧರಣಿಜಸಂತ', ಎಂಬುದರ ಅಪಲಿಖಿತವಿರಬೇಕು. [ಸಂ.) 

ಧರಣೀಸುತೆ (ನಾ). ಭೂಸುತೆ ; ಸೀತೆ: ಅಭಿರಾಮಗುಣಗಣವಶೀ 
ಕರಣೀಯತಾನುಕರಣೀಯ ಧರಣೀಸುತೆಯಂಂ (ಎಕೆ. 11 (2), ೧೫೮-೨೪; 
1180). [ಸಂ. ಧರಣೀಸ ತಾ] 

ಧರಣೀಸುರ (ನಾ). - ಧರಣಿಸುರ : ಧರಣೀಸುರರಂ ವಿಮಲಾಧ್ವರವುಂ 
ಸಜ್ಜನರ , , , ಭೂವರರೊಲ್ಲು ರಕ್ಷಿಸದೊಡಾರ್ಪೊರೆವವರ್‌ (ಉದ್ಕಟ. 
೨-೨೬) ; ಉಲ್ಲಾ ಸಭಕ್ತಿರತಿಸ್ಥಿ ರರು ಧರೆಣೀಸುರರು ಹೆರವೇಷಧರರಘ 
ಹರೆರು ಚೆದ್ವರರ: (ಬಸಪು. ೪೬-೯) : ಅಣಿಯನು ತಂದಿತ್ತು ಧರಣೀಸುರನ 


ಮನ್ನಿಸಿ... . ಕಳುಹಿದನು (ಕುವ್ಯಾಅ. ೨೩-೩೨). [ಸಂ.7 
ಧರಣೀಹಾರ (ನಾ). ಭೂವಿಂಗೆ ಸರದಂತೆ ಅಲಂಕಾರಪ್ರಾಯ 
ವಾದುದಂ :' ಧರಣೀಹಾರು ಹಸ್ತಿನಪುರೆ ಮಮರಪುರೋಪಹಾಸಿ 


ಭೂವನಿತೆಯ ಕರ್ಪುರದ ಕರೆಂಡಗೆ ಸೌಖ್ಯದ ಪರವರಿ ಪೊಸವೇಟದಿರ್ಕೆ 
ಸಯ್ದಿನ ತಾಣಂ (ಶಾಂತಿಪು, ೯-೧೩೯). [ಸಂ.) 


ಧರಣೆ "ಧರಣ್ಕಿ' ನೋ. 


೪೧೮ರ 


10 


18 


45 


ಧರಭೋಗಿ 


ಧರಣೇಂದ್ರ (ನಾ). [ಜೈನ] ಪಾಶ್ನ ರ್ಯ ನಾಥತೀರ್ಥಂಕರನ ಯಕ್ಷ: 
ಧರಣೇಂದ್ರನಆ್‌ದು ಭೋರಕೆನೆ ಧರಾತಳ2 ಬಿರಿಯೆ ನೆಗೆದು ಬರ್ಪಂ 
(ಆದಿಪು, ೯-೧೦೦) : ಧರಣೇಂದ್ರನ ಸತಿಯರ್ಗಂ ಸುರರಾಜನ ಪೆಂಡವಾಸ 
ದೊಳ್ಳೆಂಡಿರ್ಗಂ ಕರಮೆನ್ನರಸಿಯರೆಯ್ನೂರ್ವರುಮಗ್ಗಳಮವರನೆಂತು 
ಬಿಸುಟಾನಿರ್ವೆಂ (ಧರ್ಮಾಮ್ಮ. ೧೪-೪೦). [ ಸಂ.) 

ಧರತಿ, ಧರ್ಶಿ (ನಾ). (ವಿಶಿಷ್ಟವಾದ) ಶೈಲಿ; ರೀತಿ; ಧೋರಣೆ; 
ಧಾಟಿ : ಕೆಲಸಾನ ಆಟಿಗೆ ಮಾಡೂವ ಸೂಟಿಗೆ ಹಸನಾದ ಧರತಿಗೆ ಮೆಚ್ಚಿದೆ 
ಗರೆತಿಗೆ (ಗಂಗಾತ. ೩೩-೧೨) ; ` ಪಲ್ಲವಿಗಳ ಸೊಲ್ಲಿತ್ತುವ ಧಾಟಿ ಧರತಿಗಳು 
ಅನೇಕವಿವೆ (ಕರ್ನಾಕ, ೩೭೭) : ಅವಳು ನಗುವ "ಧರತಿ' ಪೂರ್ಣ ಹಾಗೆಯೇ 
ಇದೆ (ಹೊಸಕ್ಷಿ. ೧೯೭) ; ಅಹಾ! ಏನು ಧಾಟಿ! ಅಹಾ | ಏನ್ನು ಹಾಡುವ 
ಧರತಿ! (ಕನ್ನಜಾ, 93). : ಧರ್ತಿ : ಇಂದಿರೆಯ ಮಾತಿನ ಧರ್ತಿ ಮೋಜಿನ 
ದೆನಿಸಿ ಎಲ್ಲರೂ ಬಿದ್ದು ಬಿದ್ದು ನಕ್ಕರು (ಕೊನೆಕಾ. ೧0) ; ತಾನು ಅನಿಕೇತೆ, 
ಅನಂತಪ್ರವಾಸಿ ಎನ್ನುವ ಧರ್ತಿಯಲ್ಲಿದ್ದಾಳೆ (ದೀಪಹ. 11, ೧೭೩). 

[ *-ಮರಾ. ಧರತೀ, ಧರ್ತೀ) 

ಧರಧುರ, ದರದುರ (ನಾ). ೧. ಆರ್ಭಟ ; ಕೋಲಾಹಲ ; ರಭಸ; 
ಅಬ್ಬರ ; ಆಡಂಬರ : ನೆಕ್‌ ನಂಬೊ ನೆಆ್‌ ನಂಬೊ ಧರಧುರವಿಲ್ಲದೆ 
ಸಾವ..ವೇದಿಗಳಂತೆ (ಬಸವ. ೧೪೯) ; ಬಿರಿಯಲಬುಜಭವಾಂಡವಿದೆ ಕಪಿವರನ 
ಕಳಕಳ ದೇವದತ್ತದ ಧರಧುರದ ದೆಖ್ಬಾಳವಿದೆ ಗಾಂಡಿವದ ಬೆ.ಬ್ಬೆಯಿದೆ 
(ಕುವ್ಕಾವಿ. ೬-೪) ; ತುರಗಹೃದಯಧ್ವೆನಿಯ ಸಿಡಿಲಿನ ಧರಧುರದ ಗರ್ಜ 
ನೆಯ . . . ಬಅಿನ ಬರವನು ವಿರಚಿಸುವೊಡೆ ವಿಧುತೃಗಳವಲ್ಲ (ಕುವ್ಯಾಉ. 
೩-೬೩) ; ಗಿರಿಯ ಮುತ್ತಿದ ಮುಗಿಲವೊಲು ಹೊಗೆ ಹೊರಳಿಗಟ್ಟತು 
ಮೇಲೆ ದಳ್ಳುರಿ. ಧರಧುರದಲೊಳಬೀಳುತಿದ್ದವು ಕಿಡಿಯ ಚೊಣಿಯಲಿ 
(ಕುವ್ಕಾದ್ರೋ. ೧೯-೪೫) ; ನಿಸ್ಸಾಳಕೋಟಿಯ. ಧರಧುರದ ದೆಖ್ಬಾಳದಲಿ 
ತಲೆದೋಟಿಾದನೆ ಪಾರ್ಥ (ಕುವ್ಮಾಕ. ೪-೧೯). ೨. ಹೆಚ್ಚಳ ; ಅತಿಶಯಂ; 
ಆಧಿಕ್ಯ: ಹರೆದ ಬಲ ಮೊರೆವ ಬಹುವಿಧವಾದ್ಯರಭಸದ 
ಧೆರಧುರದ ಕೆಂಧೂಳಿಯಲಿ ಮೋಹರಿಸಿ ಮುಸುಕಿತು ಭೀಮಸೇನನ ರಥದ 
ಬಳೆಸಿನಲಿ (ಕುವ್ಕಾಕ. ೧೯-೭) : ಬೆರಳಲಂಬನು ತೂಗಲುರಿ ಘೂತೃರಣೆಯಲಿ 
ಪಂಠಿಸಿತು ಸುಯ್ಲಿನ ಧರಧುರದ ಬೆಳುನೆಣರೆಯ ಲಹರಿಯ ವಿಷೆದ 
ಲೋಳೆಗಳ (ಕುಪ್ಕಾಕ. ೨೫-೩); ಹೆೊಟಿವಡಲಿ ಜನವೈದೆ ಮಧುರಾಪುರಕೆ 
ನೋಡುವ ಬಿಲ್ಲ ಹಬ್ಬದ ಧರಧ:ರೆದ ಸಂಭ್ರಮವನಾ ಹೊಳೆಲೊಪ್ಪವನು 
(ನಿಧಾಗ. ೧೦-೩೪-೦೯). ೩. ತೀವ್ರತೆ; ತೀಕ್ಷ್ಣತೆ : ಬರಬರಲು ರಿಪುಭಟನ 
ಹೊಯ್ದುಳ' ಧರಧುರಕೆ ಕಲಿ ಸಾತ್ಯಕಿಯ ತರಹರಣೆ ತಗ್ಗಿತು ಮಹಿಮೆ 
ಮುಗ್ಗಿತು ವಂಟ್‌ದುದಗ್ಗಳಿಕೆ (ಕುಪ್ಕಾದ್ರೋ, ೦೪-೧೦). ೪. ಉಗ್ರವಾದ 
ಕಾಳಗ ; ತೀವ್ರವಾದ ಯಂದ್ಧ (?): ಅಸಂಖ್ಯಾತ ನಿವಾತಕವಚರಂ 
ಧರಧುರದೊಳ್‌ ತಳತಾಳಂಕನಿಕಾಯಮಂ [ಪಾಕಾ. ಧುರಂಧರೋದ್ಯತ್ತಾಳ 
ತಳತ್ತಾಳನಿಕಾಯಮಂ] ಸಾಯಕಸಘಾತದಿಂ ಯಮವಪುರಕ್ಕೆ ಕಳುಪಿ (ಜಗವಿ. 
೧8-8 ವ. ದರದುರ: ೫. ಶ್ರೇಷ್ಠ; ಅಧಿಕ; ದಂರಂಧರ: ಆನು 
ನಿಮ್ಮ .ಭಕ್ತಿಯಲ್ಲಿ ದರದುರನೆಂಬೆ ದಿಟಕ್ಕೆ | ಬಂದರೆ, ಕಾಣದಂತಡ್ಡಮೊಗ 
ವಿಕ್ಕುವೆಗರುಡಂಗೆ ಘಟಸರ್ಪನ ತೋಲುವಂತೆ (ಬಸವ. ೩೧೧). 

[?] 

ಧರಭೋಗಿ (ನಾ). ೧. ವಿಷವನ್ನುಳ್ಳುದಂ ; ಹಾವು. ೨. ಖಡ್ಗವನ್ನು 
ಬಳಸುವವನಂ ; ಖಡ್ಗಯಂದ್ಧದಲ್ಲಿ ಸಂತೋಷಿಸುವವನು. ೧, ೨: 
ಜಳನಿಧಿವೋಲು(ಲ*) ಗಭೀರನಹಿರಾಜನವೊ:ಲು(ಲ*) ಧರಭೋಗಿ ಚಂದ್ರ 
ಮಂಡಳದವೊರೀ(ಲೀ)ಕ್ಷಣಪ್ರಿಯಂ . . . ಎನುತ್ತೆ ಬಣ್ಣಿಸುತವಿಪ್ಪದು 
ಧಾರಿಣಿ ಚೀಲಗೌಂಡನ (ಕಇ. 37, ೧೦-೩೧ ; 3123). 

[ ಸಂ. ಧರಭೋಗಿನ*] 


ಧರಸೋಡಿ 


ಧರಸೋಡಿ (ನಾ). ಹೊಲ ಗದ್ದೆಗಳ ವೆಂರೆಯನ್ನು ಗೊತ್ತುಮಾಡು 
ವಾಗ ಆಅಂಕುಡೊಂಕಾಗಿರಂವ ಅಂಚೆನ್ನು ನೇರವಾಗಿರಂವಂತೆ 
ಅಕ್ಕಪಕ್ಕದ ಭೂವಿಂಯ ಭಾಗವನ್ನು ಸರಿಪಡಿಸಂವ ಪದ್ಧತಿ: ಧರಸೋಡಿ 
ಕೊಡುವಾಗ ಹ ಎಂಬಲ್ಲಿ ನ ಎಂಬಲ್ಲಿ ಸಹ ಕಂಪಾಸುಯ-ಟ್ಟು ಅಂತರೆ 
ತೆಗೆದು'ಉಳಿದ. ಅಂತರದಲ್ಲಿ ಕೂಡಿಸಿಕೊಳ್ಳಬೇಕು. ಅದಕ್ಕೆ ಹೊರಗಿನದು 
ಧರಸೋಡಿ ಅಂದರೆ ಬಿಟ್ಟುಬಿಡತಕ್ಕದ್ದು (ಧೂವಿನಿಅ. ೪೭). 

[ «ಮರಾ. ಧರಸೋಡ) 

ಧರಾಗ್ರ (ನಾ). ಎ ಧರಣೀತಲ : ಸುರನರರಾಜಕಂ ಸಭೆ ಧರಾಗ್ರಮೆ ಕೂಡೆ 
ಸಮಗ್ರರಂಗಂ (ನೇಮಿಪು. 6-0೬೫) ; ವಿದಿತವಾಯುಶ್ರೀಯು ಕೀರ್ತಿಯು 
ಸದಮಳ ಜ್ಞಾನಾಭಿವೃದ್ಧಿಯತ ಒದಗಿ ಬಾಳುತ್ತಿಪ್ಪರವಿರತವೀ ಧೆರಾಗ್ರ 
ದೊಳು (ಬಸಪು. ೪೮-೩೨), [0.7 


ಧರಾಚಕ್ರ (ನಾ).  ಧರಣೀಚಕ್ರ ೧: ಪೆಜ[ನಾ]ವಂ ಧರಾಚಕ್ರಕೈಅಿಕಿಯಂ 


ಕೆಳೆಯಪ್ಪವಂ ನೆ ಯಾರೆಣೆಯೆ.ಂಬನ್ನಂ' ಕುಆತಬ್ಬಿಗೆ ಬನ್ನೆಮಂ (ಕವಿರಾ. 
೨-೧೨೫) ; ಬೆಸಕೆಯ್ದತ್ತು ಸಮುದ್ರಮುದ್ರಿತಧರಾಚಕ್ರಂ (ಪಂಪಛಾ, 
೧-೧೧೦) ; ತಿಟ್ರಿನೆ ತಿರುಗುವ ಧರಾಚಕ್ರಭ್ರಾ?ಪಿಯೊಳ್‌ ತಮಗೆ ಚಿತ್ತ 
ಭ್ರಾಂತಿಯಾಗೆ (ಗದಾಯು. ೮-೨೦ ಪ). [ಸಂ.] 

ಧರಾತಲ, ಧರಾತಳ (ನಾ). ೭ ಧರಣೀತಲ : ಮಾನಕ್ಕಿ ದೊರಕಲು 
ಸಂತಸದಿ ಕೊಂಡಧಿಕಸಂಭ್ರಮವಾಂತು ಪರಿತರಲೆಡಹೆ ಅಕ್ಕಿ ಧರಾತಲ 
[ಪಾಠಾಂ. ೪]ದೊಳೊಗಲು : (ಬಸಪು. ೨೭-೧೭) ; ಆ ಸತ್ಮೇಶಚಾಮಯನ 
ಸಾಂಗಭಾಷೆ : ಧರಾತಲ[ಪಾಕಾಂ. ಳ )ದೊಳುತ್ತುಂಗವಾಯಿತು (ಜಸಪು. 
೩೬-೩೮). ಧರಾತಳ : ಪಟಿಯ ಧರಾತಳಮಂ ಗುಣದಟಿವನೊಡಂಬಡದ 
ಕಾಮದಂಗೀಯದದರ್ಕಟಔಪೆ ದೆಸೆಗಳ್ಗೆ ಕೆಮ್ಮನೆ ಮೊಲಗುವಿರೇಂ ಮೊಬಗಿ 
ದಂತೆ ಕೊಳ್ಳುವೆ ಮಟ್‌್‌ಗಳ್‌ (ಕಾವ್ಯಸ. ೪೩೭ ಶೂದ್ರಕ) : ಧೆರಾತಳಮಂ 
ಕೊಟ್ಟಿನಿವಂ ಜಳಾಂಜಳಿಯಂಮಂ ನಾಂ ಕೊಟ್ಟೆನಿಲ್ಲ (ಗದಯ. ೩-೩೧) ; 
ಬುಡಸಹಿತ ಬಲುಮರೆ ಧರಾತಳಕುಡಿದು ಬಿದ್ದವು (ತೊರರಾ. ೧-೧೦-೧೪). 

[ಸಂ.] 

ಧರಾತಳ' "ಧರಾತಲ' ನೋ. 

ಧರಾತ್ಮಜ (ನಾ). - ಧರಣಿಸಂತ: “ವಕ್ರಃ, ಅಂಗಾರಕಃ . . . ಧರಾತ್ಮಜಃ 
ಈ ೫ ಮಂಗಳನ ಪೆಸರ್‌” (ಹಲಾಯು. ೯-೪೬). [ಸಂ. ] 

ಧರಾತ್ಮಜೆ (ನಾ). ಎ ಧರಣಿಜಾತೆ : ತಿಂಗಳ್ಮನೆಯ ಮಿಗಮೆ. . . ಬರುತಿರೆ 
ಧರಾತ್ಮಜಾವದನಮಂ ತನ್ನ ಸದನಂಗೆತತ್ತಿ (ಶ್ರೀರಾಮಾ. ೨೩೧೦-೮೨) - 

[ ಸಂ. ಧರಾತ್ಮಜಾ ] 

ಧರಾದಾನ (ನಾ). ಭೂಮಿಯನ್ನು. ದಾನವಾಗಿ . ಕೊಡುವುದು; 

ಭೂದಾನ : ಷೋಡಶಮಹಾದಾನಗಳನ್ನು ಮಾಡಬೇಕೆಂದು ನಿಶ್ಚಯಿಸಿ 
. * ಎಲ್ಲವನ್ನೂ ಮಾಡಿದರು, ಆವು ಯಾವವೆಂದರೆ... . ೧೧. ಧರಾ 
ದಾನ ೧೨. ವಿಶ್ವಚಕ್ರದಾನ (ಕಾಮವಂ. ೯೬), "ಪೋಡಶದಾನ' ಪರಾ. 
[ ಸಂ.] 

ಧರಾಧರ (ನಾ). ೧. ಭೂಮಿಯನ್ನು ಹೊತ್ತಿರುವಂಥದಂ : ಧುರ 
ದಗ್ಗಳದ ಗಮನಕೆ ಕರಿಗಳಡೆಗೆಡೆದವು ಧರಾಧರದ [ಪಾಉಾಂ. ದಿಶಾವಳಿಯ, 
ಧೆರಾತಳದ, ಧರಾತಳಕೆ] (ತೂರರಾ. ೬-೨೭-೬). ೨. ಪರ್ವತ: ಆಯುಂ 
ಶ್ರೀಯುಂ ವಿಜಯಮುಮಾಯತಿಯುಂ ನೈಪತಿ ನಿನಗೆ ನಿಜ 
ಸಂತತಿಯುಂ ನ್ಯಾಯದೆ ಪೆರ್ಚುವುದಕ್ಕೀ ತೋಯಧಿ ಧರ[ಣೀಧ]ರಾಧರ 
ಸ್ಥಿತಿವರೆಗಂ (ಕವಿರಾ. ೩-೨೦೬); ಅನೈದೈವಧರಾಧರಾಶನಿ ಅನ್ಯದೇವಾ 
ರ್ಣವಕಳಶಭವ (ಐಸಪು ೩೩-೪). "ಧರಾಧರಧರ' ಪರಾ. ೩. ವಿಷ್ಣು. 
೪, ದೊರೆ; ರಾಜ: ಚೌಪಳಿಗೆಗಳೊಳ್‌ ಧರಾಧರಧುರೆಂಧರಬಂಧುರ 
ರಾಜಕ೦ . . . ಅವ್ವಳಿಸಿರೆ (ಪಂಪಭಾ. ೩-88). [ಸಂ.] 


೪೧೮೯ 


ಧರಾಧಿಪತ್ಕ 


ಧರಾಧರಧನ್ವ (ನಾ). (ಮೇರಂ) ಪರ್ವತವನ್ನು ಬಿಲ್ಲಾಗಿ ಮಾಡಿ 
ಕೊಂಡವನಂ ; ಶಿವ : ಧೆನಪತಿಮಿತ್ರ 'ಗಾತ್ರರುಚಿ ನಿರ್ಜಿತಮಿತ್ರ.. . 
ಧರಾಧ:ಧನ್ವ ಶಶಾಂಕಖಂಡಮಂಡನ (ರಾಜಶೇ, ೧೦-೫೪). 
[ ಸಂ. ಧೆರಾಧರಧನ್ವನ್‌ ] 


| ಧರಾಧರಧರ (ನಾ). ೧, ಬೆಟ್ಟವನ್ನು ಎತ್ತಿ ಹಿಡಿದವನು, ೨. ಭೂಮಿ 


36 


30 


40 


48|. 


ಯನ್ನು ಮೇಲೆತ್ತಿದವನು ;' ವಿಷ್ಣು; ೩. ಕೃಷ್ಣ: ದೋರ್ಗರ್ವ 
ದಿಂದಾಂತ ವೈರಿ ಧ೦ಾಧೀಶಬಲಕ್ಕೆ ಗಾಂಡಿವಧನಂ ಗಂಗಾಧರಂ ತುಂಗ 
ಶಕ್ತಿಧರಂ ವಜ್ರಧರಂ' ಧರಾಧರಧರಂ ಶ್ರೀ ಕೀರ್ತಿ ವಿದ್ಯಾಧೆರಂ (ಪಂಜ. 
6-೬) ; ಸಾಹಸದೊಳ್‌ ಧರಾಧರಧರೆಂ ಭುಜವೀರ್ಯ್ಮ ನಿಜಪ್ರತಾಪಸನ್ನೋ 
ಹದೊಳರ್ಜ್ವನಂ . . . ವಿಷ್ಣು ನ್ಯಿಪಾಳನೊಳಾರಿದಿರ್ಪ್ವುವರ್‌ (ಎಕ. ೪1, 
ಕಡೂರು. ೫೧-೧೧, 1169), "ಗಿರಿಧರ' ಪರಾ. 
[ಸಂ. ] 
ಧರಾಧರಧೈರ್ಯ (ನಾ). ಬೆಟ್ಟದಂತೆ ಅಚಲವಾದ : ಸ್ಮೈರ್ಯ 
ವುಳ್ಳವನಂ : ಗುರ.ಸನ್ನಿಧಿಯೊಳ್ಳುನ್ನಲ ಪರಿಣತಿವಡೆದಿರ್ದ ಸಕಳವಿದ್ಕೆ 
ಯನೀಗಳ್‌ ಪರಿವಿಡಿಗೆಯ್ವಂತೆ ಕಳಾಧರನಾದಂ ಶ್ರೀಧರಂ ಧರಾಧರಧೈರ್ಯಂ 
(ಮಲ್ಲಿಪು. ೪-೧೩೪). [ಧೆರುಧರೆ + ಧೈರ್ಯ] 
ಧರಾಧರೇಂದ್ರ (ನಾ). ದೊಡ್ಡ ಬೆಟ್ಟ; ಪರ್ವತಗಳಲ್ಲಿ ಶ್ರೆ ಕ್ರೇಷ್ಠವಾದುದಂ: 
ದುರ್ಬ್ಬುರುರಿಧರಾಧರೇಂದ್ರಕುಳಿಶಂ ಶ್ರೀವಿಷ್ಣುಭೂಪಾಳನಾರ್ದ್ವೆರ್ಬ್ಬಟ್ಟಲ್‌ 
`ಸೆಡೆದೊೋಡಿ. ಪೋಗಿ ' ಭಯದಿಂದಾಬಂದನೀಬಂದನೆಂದುರ್ಬ್ಬೀಪಾಳರ 
ಕಣ್ಣೆ ಲೋಕವನಿತುಂ ತದ್ದೂ )ಪವಾಗಿರ್ಪ್ಸದುಂ ಸರ್ಬ್ಬಂ.ವಿಷ್ಣುಮಯಂ 
ಜಗತ್ತೆನಿಪುದೇಂ ಪ್ರತ್ಕಕ್ಷಮಾಗಿರ್ದ್ದದೋ (ಎಕ. ೪, ಬೇಲೂರು, ೧೬೧-೦೯ ; 
ಸು. 3160), [ಧರಾಧರ + ಇಂದ್ರ] 
ಧರಾಧಾರ `(ನಾ). ೧. ದೊರೆ; ರಾಜ: ಪಾರಾವತಮಂ: -ಗಿಡಿಗಂ 
ಭೋರೆಂದೋರಂತೆ ಮುಟ್ಟಿ ಬೆನ್ನಟ್ಟಿ ಧರಾಧುರನೆಯೆನ್ನಂ ಕಾವುದಕಾರೆ 
.- ಣಮಾ, ಶ್ರೇನಕೋಪಮಪಗತಪಾಪಾ `(ಕಾತಿಪು, ೯-೮6). ೨. ಬೆಟ್ಟ; 
ಪರ್ವತ. "ಧರಾಧಾರಧರ್ಮ' ಪರಾ, [ಸಂ.] 
ಧರಾಧಾರಧರ್ಮ (ನು). ೧. (ಮೇರು)ಪರ್ವತವನ್ನೇ ಬಿಲ್ಲನ್ನಾಗಿ 
ಮಾಡಿಕೊಂಡವನಂ ; ಶಿವ: ೨. ಬಹಂಜನರಂ ಆಶ್ರಯಿಸಿರಂವ 
ಶೈವಧರ್ಮದಲ್ಲಿ ನಿರತನಾದವನು; ಬಸವೇಶ್ವರ. `೧,೨::ಶ್ರೀ 
ಶೈಲಾದಿಪ್ರಸಿದ್ಧಂ » . . ಧನದಮಿತ್ರಂ ಧರಾಧಾರಧೆರ್ಮಂ (ರಾಜಕಿೀ. ೧-೧). 
[ ಸಂ. ಧೆರಾಧಾರಧರ್ಮನ್‌ (ಧರಾಧಾರ + ಧರ್ಮ + -) ; 
(ಧರಾ * ಆಧಾರ * ಧರ್ಮ * -)] 
ಧರಾಧಿಪ (ನಾ). ಇ ಧರಣಿಪ ; ಪುಣ್ಯಕಥೆಯಂದದೆ . ಭಾವಿಸ ಕೇಳ್ಕುದಾ 
ಧೆರ:ಧಿಪನ ಶರನ್ನಿಶಾತರಕಳೋ ಜ್ಹ್ವಳಮಂ ಜಸಮಂ ಜಗಜ್ಮನಂ (ಶಂದ್ರಪು. 
೨-೬) ; ಧರಾಧಿಪನತುಳೆಹರುಷದ ಹೊನಲಿನಲಿ ಹೊದಟ್‌ದ್ದು . - 
ನುಡಿದನು : (ತೊರರಾ. ೧-೩-೧೦); ಸಂತಾನಕಾಮಿ ಧರಾಧಿಪಂ , , 
ಪುತ್ರಾಭಿವಾಛೆಯ ಸಮಾಧಿಯೊಳ್‌ ತಾನಿರೆಲ್‌ (ಶ್ರೀರಾಮಾ ೧೨-೩೦೬). 
[ಸಂ.] 
ಧರಾಧಿಪತಿ (ನಾ) .ಎಧರಣಿಪ : ತದ್ಮರಾಧಿಪತಿ ತನ್ಮೂನಿನಾಥರೆ ಪಾದಪದ್ಮ 
ದೊಳ್‌ ಬಿಟಕ್ಕಿಟ್ಟು (ನೇಮಿಪು. 3-59) : ಬರೆ ಬಳವಾ ಧರಾಧಿಪತಿ ಕಾಲನ 
ದಾಲ್‌ಯ ಮೂಲಕರ್ತ್ಯವೀ ನರಪಶಿಯೆಂಬಿನಂ ನಡೆದು (ಮಹಾನ, ೩-೮೦). 
[ ಸಂ.] 
ಧರಾಧಿಪತ್ಯ. (ನಾ). ಭೂಮಿಯಂ ಒಡೆತನ : ಧರಾಧಿಪತ್ಯಪತಿಯಾಗದವಂ 
ಧರಣೀಶಪುತ್ರನೇ (ಮಜಾನೇ. ೪-೬೪) ; ತಂದಳು ಮತ್ತೆ ವಲ್ಕಲವ ವನ 
ನಿವಾಸಧರಾಧಿಪತ್ಯದ ಜನಪತನದುಡುಗೊಲ್‌ಯಿದೀಗೆಂದೆನುತ (ತೊರರಾ. 


೨-೩-೪೩). [ಸಂ.] 


ಧರಾಧೀಶ 


ಧರಾಧೀಶ (ನಾ). ಎ ಧರಣಿಪ : ಈಬಂದಂ ಧರಾಧೀಶನೆಂಬರವಂ 
ಫೊಂಪುಟ್‌ವೋಗೆ (ಆದಿಪು, 0೨-೧೨೬); ಚಂಪಾಪುರದ ಧೆರಾಧೀಶನಪ್ಪ 
ಸೂಯ೯ಮಹಾರಾಜನ ಸುತಂ ಸಾಮಾನ್ಮಲ್ಲೆಂಬುದುಂ (ಮಹಾನೇ. 

[ಸಂ.] 

ಧರಾಧೀಶ್ವರ (ನಾ). ಎ ಧರಣಿಪ : ಸ್ತಿಮಿತಸಾಗರ ಧರಾಧೀಶ್ವರನವಿನಶ್ಚರ 
ಸುಖಾನುಭವನಿರತಂ (ಕಾಂತಿಪು. ೧-೭೩ ವ) ; ಧಿಗಿಲೆಂದುದು ಧರಾಧೀಶ್ವರನ 
ತಂದೆಯ ಹೃದಯದಲಿ (ಕುವ್ಕಾಕ. ೧-೨), [ಸಂ.] 

ಧರಾಧ್ರ (ನಾ). - ಧರಾಧರ ೨: ಪ್ರಶಾಪಮಿನನಂ ಘನಧೈರ್ಯಗುಣಂ 
ಧರಾಧ್ರಮಂ . . . ಗೆಲ್ಡು ತೋಟದಾ ಭೂಪನ ಖಡ್ಗಮೊಂದೆ ಸಲೆ 
ಗೆಲ್ಹುದೆ ವೈರಿನರಂಧಿನಾಥ೦೨ (ರಾಜರೇ. ೩-೭). [ಸಂ.] 

ಧರಾನಂದನೆ (ನಾ). ಎಧರಣಿಜಾತೆ : ಧರಾನಂದನೆಯ ಪುಣಿಗ್ರಹಣದುಜ್ಜು 
ಗದನಿತ ಪೆಳ್ಳಿ ಚ್ವಲ್‌ಸಿದನು ಮೇಲಣ ಮಹೋತ್ಸವವ (ತೂರರಾ. 
೦-೦೬-೮). [ ಸಂ. ಧರಾನಂದನಾ] 

ಧರಾಪುತ್ರಿ (ನಾ). ಎ ಧರಣಿಜಾತೆ ; ಪಂತದಿಂ ಪಾಡಿನಿಂದೊಬ್ಬರೊಬ್ಬರ 
ಕಾಡಿ' 'ಕರುಬಿಂದೆ' ಬಂದರಿಲ್ಲಿಗೆ ಧರಾಪುತ್ರಿಯಂ ಕೈವಿಡಿಯೆ (ಶ್ರೀರಾಮಾ. 

[ಸಂ. ಧರಾಪುತ್ರೀ] 

'ಧರಾಭಾಗ (ನಾ). ಭೂಮಿ ; ನೆಲ: ಆ ಮರುತಾತ್ಮಪ್ರಭವಂ ಮರುಜ್ಹ 
ವದಿನೆಯ್ತಂದುದೃತಂ ಕೌರವೇಶ್ವರನೂರುದ್ವಯಮಂ ಗದಾಪರಿಫದಿಂ 
ಪೊಖಯ್ಯುಲ್‌ ಧರಾಭಾಗದೊಳ್‌ ಗಿರಿ ಬೀಬ್ವಿಂತಿರೆ ಬಿಟ್ಟಿ ೦ (ನೇಮಿಪು. 

[ಸಂ.] 

ಧರಾಭಾರ (ನಾ). ಆಡಳಿತದ ಹೊಣೆ ; ರಾಜ್ಯಭಾರ : ನೀನೆ ಜಟ್ಟಿಗನೈ 
ಮುನ್ನಿನೊರಂಟುವೇಡ ಮಗನೇ ಕೈಕೊೊಳ್‌ ಧರಾಭಾರವ:೦ (ಪಂಪಛಾ. 
೧-50) ; ನಿನೆಗಸ್ಮದ್ವಚನಂ ವಿಧೇಯಮದಟಂ ಕೈಕೊಳ್‌ ಧೆರಾಭಾರಮಂ 
(ಪೂರಾವೂ. ೬-೪೬) ; ಸಂಸಾರಕ್ಕೆ ಪೇಸಿ ಅರಿಂಜಯಂಗೆ 
[೦: ಜ್ಯಾಭಿಪೇಕಂ ಮಾಡಿ] ಧರಾಭಾರಮನೊಬ್ಬಹಿ (ಧಮಾ೯ಮೃ, ೪-೨೬೯). 

[ಸಂ.] 

ಧರಾಮಂಡಲ, ಧರಾಮಂಡಳ (ನಾ). ಧರಣಿವ:ಂಡಲ; ಭೂಮಂಡಲ; 
ಪೃಥ್ವಿ: ಮುಂ ಕೊಂಬ ಮಂದಿ ಕುದುರೆಗೆ ಧರಾಮಂಡಲಂ ಸಂಕ:ಲದ 
ವಾದ್ಮಧ್ವನಿಗೆ. ದಿಶುಮಂಡಲಂ . , . ಸಂಕೋಚಮೆನೆ ಬಂದು ಪಿಡಿದು 
ಪಾರ್ಥನ ತುರಗಮಂ ಕಟ್ಟಿ ಬಳಸಿ ಪದ್ಮವ್ಕೂಹಮಾಗಿ ನಿಂದಾರ್ದುದಾ ಸೇನೆ 
ನಲಿದು (ಕೃಮಿಛಾ. ೧೨-೯). ಧರಾಮಂಡಳ : ಅಕ್ಕಣನ ಸುತಂ ಸಾಸ್ತ 
ನೊಳಕ್ಕುಂ ದೊರೆ ಚುರುದತ್ತ ಬಲಿ[ಸಿ]ಬಿಗುತ್ತಂ ಮಿಕ್ಕ ನರನಾತನಾರ್ಪಿ 
[6] ಗಕ್ಕುಮೆ ದೊರೆಯಾಗಲೀ ಧರಾಮಣ್ಣಳದೊರ್ಳ (ಸೌಇಇ. 2, 
8೩-೩೪ ; 1081) [ಸಂ.) 

ಧರಾಮಂಡಳ "ಧರಾಮಂಡಲ' ನೋ. 

ಧರಾಮರ (ನಾ). ಧರಣಿಸಂರ: ಚಾರಿತ್ರಶುದ್ಧರ” ಧರಾಮರರೀ ಬ್ರಾಹ್ಮಣ 
ನೆಂದು 'ಕೊಂಡುಕೊನೆದಾ ಷಟ್ಟಂಡೆಭೂವುಂಡಲೇಶ್ವರನೋರಂತೆ ನೆಗಟ್ಸ್‌ 
ಕೂಡೆ ನೆಗಲ್ಕತ್ತೆತ್ತಂ ದ್ವಿಜನ್ಮಾನ್ವಯಂ (ಆದಿಪು. 
ಪರಸುವ ಧರಾಮರರ ಪರಕೆಯ ರವಂಗಳಿಂ (ಅಜಪು. ಧಾವಂ 
ನಾಮಭೇಯಗ್ರಮದೊಳಿರ್ಪಂ ಧರಾಮರೆಂ ವಿಮುಂಚಿಯೆಂಬಂ 
(ಹೆಂಕಾವೂ. ೬-೩೨ ಪ) ; 'ಧರಾಮರರಂ ಕನಿಷ್ಠಕುಲದ ಮನುಜರಿಗೆ 
ಸೋಂಕಲಂಗದಿದೆಂಬುದೊಂದುಂಟೇ (ಬಸಪು, ೫೫-೩೩). [ಸಂ.] 

ಧರಾಮರತ್ವ (ನಾ). ಬ್ರಾಹ್ಮಣ್ಯ ; ಬ್ರಾಹ್ಮಣನಾಗಿರುವಿಕೆ : ಪಡೆಯ 
ಬಾರದ ದಿವ್ಯಮಪ್ಪ ಧರುಮರತ್ವವನಮ್ಮ ನೀಂ ಪಡೆದು ಮತ್ತದನೊಲ್ಲ 
ದಿಲ್ಲಿಗೆ ವಂದು . , . ಪೊರ್ದಿದೈ ಜನದೀಕ್ಷೆಯಂ 

[ ಸಂ.] 


೯-೪೩ ವ), 


೪೦-೩೭೨), 


, ೧೨-೨೦೨). 


೧೩-೨೧) ; 


೪-೭); 


(ಧರ್ಮೂಮ್ಮ. ©-೬೬).: 


೪೧೯೦ 'ಧರಿತ್ರೀತಳ 


ಧರಾಮರಪತಿ (ನು). ೧. ಭೂಮಿಗೆ ಇಂದ್ರನಂತಿರಂವವನಂ ; ದೊರೆ; 
ರಾಜ : ಇರೆ ಚಂದ್ರಂ ತೊಲೆಯೊಳ” ಹಿಮಕಿರಣಸುತಾದಿ ಗ್ರಹತ್ರಯಂ 
ನೋಡೆ ಧರಂಮರವಶಿ (ಕಾತಕಿ. 3೦-ಲ, ೨. ಶ್ರೇಷ್ಠನಾದ ಬ್ರಾಹ್ಮಣ: 
ಕಮಂಡಲು ಪಳಚ್ಚನೆಸೆದಿರ್ದುದು ಶುದ್ಧಾಂತಃಕರಣೋಪಾಧ್ಯಾಯಾಂತ್ಶೇ 
ವಾಸಿಯವೊಲಾಧರಾಮರಪತಿಯಾ (ಅನಂಪು. ೨-೪೪). [ಸಂ.] 

ಧರಾರುಹ (ನಂ). ಮರ; ವೃಕ್ಷ: ಪೆಡೆಯೆತ್ತಿ ನಲಿವ ನಾಗಂಗಳಂ 
ಕೊನೆಗೊಂಬುಗಳೊಳ್‌ ತುಳ್ಳು... ಮಾಣಿಕ್ಕದ ಮರಂಗಳಂತಿರಂದಂಬೆತ್ತ 
ಚಂದನಧರಾರುಹಂಗಳಿಂ' (ಕಬಶಂ. ೩-೩೩ ವ). [ಸಂ.] 

ಧರಾವರ (ನಾ). ರಾಜ ; ದೊರೆ: ಅಂತು ಬಂದ ನಾರದನನಾದರದಿಂದಾ 
ಧೆರಾವರಂ ಸಮುಚಿತಾಸನದೊಳಿರಿಸಿ (ನೇಮಿಪು. ೧೧-೬೮ ವ). (ಸಂ.] 

ಧರಾವರೆ (ನಾ). ಶ್ರೇಷ್ಠವಾದ ಭೂವಿಂ: ಪಲಕಾಲಂ ಭರತಧರವರೆ 
ಯೆಲ್ಲಂ ಭೋಗಭೂವಮಿಯಾಗಿರೆ ,,.. ಭೋಗಭೂಮಿಜರ್‌ ಸುಖದಿನಿರಲ್‌ 
(ಸಮಪ. ೨-೯). [ಸಂ. ಧರಾವರಾ) 

ಧರಾವಲಯ, ಧರಾವಳಯ (ನಾ). ಎ ಧರಾವಂಂಡಲ: ಅಡಿದಳಿರ್ಗೆ ಧರಾ 
ವಲಯ:ಂ ಕಡುವೆಟ್ಟಿತ್ತಾಗೆ ನಡೆಯಲಆ್‌ಯದೆ ಮನುಜರ” ಸೆಡೆಯೆ ಹಯಾ 
ದಿಗಳಿಂದಂ ನಡೆಯಿಸಿದಂ ಕಲಿಸಿ ವಾಹನಾರೋಹಣವಂಂ(ಪಂಠಾಮಾ, ೧-೬೬), 
ಧರಾವಳಯ : ಅಂತು ನಿರಂತರಂ ಧರಾವಳಯವೆ:ಲ್ಲಂ ಬಲಮಯವಣಗೆ 
ಯುಂ .., ಅಗುರ್ವಾಗಿ ನಡೆಯೆ (ವರ್ಧಮಾ. ೮-೩೧ ವ) ; ಧರಾವಳೆಯಮಂ 
ಪ್ರಚಂಡಭುಜದಂಡದೊಳ್‌ ತಾಳ್ವಿದಂ (ಮಲ್ಲಪು. ೩-೧3) ; ಶೂರತ್ವದೊಳೀ 
ಧರಾವಳಯದೊಳ್‌ ವಿಭು ಕೇಶವರಾಜನೊಪ್ಪುವಂ '(ಸೌಇಇ, 2%, ೨೪ರ- 
೩೪ ; 1226) 7 ಧರಾವಳಯಪೂಜಿತನಾ ಜಿತಶತ್ರುಭೂಭುಜಂ ಮಗಳ್ನರು 
ಮನಳಿಯನುಮಂ ಮುಂದಿಟ್ಟು ಪುಂಮನರಮನೆಯುಮಂ ಪೊಕ್ಕು 
(ಮಹಾನೇ. ೪-೫೩೮). [ ಸಂ.] 

ಧರಾವಲ್ಲಭ (ನಾ). = ಧರಣಿಪ : ಆ ಧರಾಷಲ್ಲಭಂ ಮಂಥರೆಯ ಭೀಷ 
ಣೈಕಾಂತತೆಗೆ ಬಗೆಗರಗಿ (ಶ್ರೀರಾಮಾ. ೨೩-೬೦೪), [ಸಂ.] 

ಧರಾವಳಯ "ಧರಾವಲಯಂ' ನೋ. 

ಧರಾವಿಭಾಗ (ನಾ). ಭೂಭಾಗ ; ದೇಶ : ಪನ್ನಗಕೇತನಂಗೆ ಧರಾವಿಭಾಗ 
ಮನಿತ್ತು . . . ಬನ್ನವಿಂಲ್ಲದೆ ಬಾಟ್ವುದೇಂ ಪುಟುವಾನಸಂಗೆನಗಕ್ಕುಮೇ 
(ಪೂಂಪಛಃ. ೯-೧೭). [ಸಂ.] 

ಧರಾಸುತ (ನಾ). 2 ಧರಣಿಸಂತ, [ಸಂ.] 

ಧರಿತ್ರಿ (ನು). ೧. ನೆಲ; ಭೂಮಿ; ಪೃಥ್ವಿ : “ಸ್ಥಿರೆ ಧರಣಿ ಧಾತ್ರಿ ಮೇದಿನಿ 
ಧರಿತ್ರಿ ಧರೆಯವನಿ ಪೃಥ್ವಿ ,, . ಭೂಮಿ ಭೂ ಗೋತ್ರೆ ನೆಲಂ” 
(ವಸ್ತುಕೋ. ೨೬-೧) ; ಧರಿತ್ರಿಯಂ ಜೀಯೆನೆ ಬೇಡಿಕೊಳ್ಳದೆ ವಿರೋಧಿ 
ನರೇಂದ್ರರನೊತ್ತಿ ಕೊಂಡುಂ (ಪಂಪಭಾ. ೧-೧); ನಿನೆಗಾರ್‌ ದೊರೆ 
ವಚಾನವರೀ ಧರಿತ್ರಿಯೊಳ್‌ (ಪುಷ್ಪಪು. ೮-೬೬) ; ವಿರಹ ವಿಸ್ಮೃತಿ ಕೇವಳಮೇ 
ಧೆರಿತ್ರಿಯೊಳ್‌ (ನಳಣಂ, ೬೩); ಅವಗೆ ಧರಿತ್ರಿಯೊಳಗೆಣೆಯಾವನೈ ಭೂಪೂಲ 
(ಕುವ್ಯಾಉ. ೩-೭೩). ೨. ಜನ: ಮಗನೆಂಬಂತು ಧರಿತ್ರಿ ನಿನ್ನನುಜರಂ 
ಕೈಕೊಂಡು ಮುಂ ಪೂಣ್ಣ ನನ್ನಿಗೆ ಬನ್ನಂ ಬರಲೀಯದಾರ್ತೆಸಗಿದೀ 
ವಿಖ್ಮಾತಿಯೂಂ' ಕೀರ್ತಿಯುಂ ಮುಗಿಲಂ ಮುಟ್ಟಿದುದಲ್ಲಿ (ಪಂಪಥಾ. 
೧-೮9), [ಸಂ.ಧರಿತ್ರೀ] 

ಧರಿತ್ರೀಜಾತ (ನಾ). - ಧರಾರಂಹ : ಆತಪಂ ಪರಿದಾದಡಂ ಸಂಪ್ರೀತಿಯಲಿ 
ಬಂದೇಆನದಡೆ ಚಂದ್ರಾತಪದೊಳಿರಿಸುವ ಧರಿತ್ರೀಜಾತ ಜಾತಿಗಳ (ಬಸಪು. 
೧೯-೩೯). [9.7 

ಧರಿಶ್ರೀತಳ (ನಾ). ಭೂಲೋಕ ; :ಭೂವಿರಿ : ಅಪ್ರಮಿತಮುನಿಮಾಳೆ 
ಯೊಳ್‌ ವರ್ಧಮಾನಮುನಿ ನೆಗಟ್ಗನೀ ಧರಿಶ್ರೀತಳದೊಳ್‌ (ಸುಳುಮಾ. 

[ ಸಂ. ಧರಿತ್ರೀತಲ] 


10 


30 


885 


46 


48 


೧-೨೪). 


ಧರಿತ್ರೀತಿಳಕ 


ಧರಿತ್ರೀತಿಳಕ (ನಾ). ಭೂಲೋಕಕ್ಕೆ ತಿಲಕದಂತೆ' ಭೂಷಣಪ್ರಾಯ 
ವಾದಂದು: ಆ: ಕುರುಜಾಂಗಲವಿಷಯಮಹೀಕಂಂತೆಗೆ ಪೊಸತೆ ಸಮೆದ 
ಮುತ್ತಿನ ಮುಡಿ ಧಾತ್ರೀಕರ್ಣಪೂರಮವನಿಸ್ತ್ರೀಕರರ್ಲಿಲಾಂಬುಜಂ ಧರಿತ್ರೀ 
ತಿಳಕಂ (ಕಾಂಶಿಪ್ಪ. ೬ ೧೩೮), [ಸಂ. ಧೆರಿತ್ರೀತಿಲಕ] 

ಧರಿತ್ರೀಧವ (ನು). - ಧರಣಿಪಶಿ; ಅವರವರ ' ಮತಗಳ ಧರಿತ್ರೀಧವ 
ನೊರೆಯಲು (ಶಂಕಲಾ. ೧೦-೬). [ಸಂ.] 

ಧರಿತ್ರೀನಾಸ (ನು). ಎ ಧರಣಿಪ: ಕುಸುಮದತ್ತಂಗೆ ಧುತ್ರೀನಾಧ 
ಪದವಿಯ: ಕೊಟ್ಟಾ ನರಪಶಿ ಬಟ*ಕ ದೀಕ್ಷೆಯಂ ಕೈಕೊಂದಂ (ಯಕೋದ. 
೪-೭೬). [Xo.] 

ಧರಿತ್ರೀಪಾಲ, ಧರಿತ್ರೀಪಸಳ (ನಾ). ಎ ಧರಣಿಪ : ಕೆ:ಉು ಜನಮೇಜಯ 
ಧರಿತ್ರೀಪಾಲ ನಿಮ್ಮಯ ಮೊಸ ೯ಪೃಥ್ವೀಪಾಲರಿದ್ದಲು ;.:ಪೈತದಿಂದ 
ವಿರಾಟನಗರಿಯಲಿ (ಳುವ್ಕೂವ. 3-0). ಧರಿತ್ರೀಪಾಳ: ಪನದೇವಂ 
ಕಂಡೋಲಗಿಸಿದಂ ಧರಿತ್ರೀವಾಳಂಗೆ ನಗೆ:ಂದ್ರುಸೂರೆವಸ್ತೂತ್ಯರೆಮಂ 
(ವರ್ಧಮಾ, ೯-೬೩). [ಸಂ.] 

ಧರಿತ್ರೀಪಾಳ 'ಧರಿಶ್ರೀಪಾಲ' ನೋ. 

ಧರಿತ್ರೀಮಿತ್ರ (ನಾ). ಇಡೀ ಭೂಲೋಕಕ್ಕೆ ಗೆಳೆಯನಂತಿರುವವನಂ ; 
ಲೋಕಕ್ಕೆ ಉಪಕಾರಿಯಾದವನಂ : ಎಲ್ಲಿ ಬಂದುದೊ ತುರಂಗಂ 
ಕೇಳಿಯೇಕಾದುದೀ ಶಿಶುವಿಂತೇಕಳಿದತ್ತೊ. . . ಕೋಪಿಸಿ ಚೋಳಾಧಿಪನೇಕೆ 
ಕೊಲ್ಹನೊ ಧರಿತ್ರೀಮಿತ್ರನಂ ಪ್ರತ್ರನಂ (ಕಾಜಕೀ. ೦೪-೪೬). [ಸಂ.] 

ಧರಿತ್ರೀರಮಣ (ನು) .ಎಧರಣಿಪ : ಪತೀಂದ್ರವಾಹನಂ ಬಳಿಕೈದೆ ಪಾಂಡವ 
ಧರಿತ್ರೀರಮಣರಿದಿರ್ಗೊಂಡರು (ಜೈಮಿಭಾ, ೨-೪೬). [ ಸಂ.) 

ಧರಿತ್ರೀವಲ್ಲಭ ' (ನಾ). ಇ ಧರಣಿಪ : ರತ್ನಕಂಬಲಮನೊ ಧರಿತ್ರೀವಲ್ಲಭಂ 
ಮುಹುರ್ಮುಹುರಾಲೋಕನಕುತೂಹಳಚಿತ್ತನಾಗಿ 'ವಿಸ್ಮಯಂಬಟ್ಟು 
(ಸುಕುಮಾ. ೧೦-೧೦೩ ವ), [ಸಂ] 

ಧರಿತ್ರೀಸ್ತುತ್ಯ (ನಾ). ಲೋಕದ ಹೊಗಳಿಕೆಗೆ ಪಾತ್ರನಾದವನಂ ; 
ಲೋಕಪೂಜ್ಯ: ಸೂರ್ಯವಮಿತ್ರಬ್ರತಿಪತಿಗವಧಿಜ್ಞಾನಮೊಪ್ಪಿರ್ದುದಂ 
ಕಂಡು ಧೆರಿತ್ರೀಸ್ತುತ್ಯಂ .,.. ತುಷ್ಪನಾದಂ ಪರಮಜಿನಮತಾಂಭೋಜಿನೀ 
ರಾಜಹೆಂಸಂ (ಸುಕುಮಾ- ೩-೪೮). [ಸಂ.] 

ಧರಿಯಿಸು "ಧರಿಸಂ' ನೋ. 

ಧರಿಸು, ಧರಿಯಿಂಸಂ (ಕ್ರಿ). ೧. (ಕೈಯಲ್ಲಿ) ಹಿಡಿ ; ತೆಗೆದುಕೊಳ್ಳು : 
ಹರಕೆಯನು ಕೈಕೊಂಡಮಿತವಿಕ್ರಮನಿಷುಧಿಚತಪಕೃಪಾಣವನು, ಧರಿಸಿ 
ಗಮಿಸಿದನು. ಮುನಿಯೊಡನೆ (ತೂರರಾ. ೦-೯-೪೨). ೨. ಹೊರಂ; 
ನಿರ್ವಹಿಸು ; ಹೊತ್ತಕೊಳ್ಳು : ರುಂಹರಿ ರುಜೆಗೆ ಸರಿದಳು ಧರಿಸಲಾಅದೆ 
ವೈರಿವಾಹಿನಿಯ (ತೂರರಾ, -೬-೦೭-೦೨). ೩. ತಾಳಂ ; ತಳೆ; ತನುವಿನಲ್ಲಿ 
ಸುಖವ ಧರಿಸಿಕೊಂಡಡೆ ಆ. ತನುವಿಂಗೆ ಕೊಲಿತೆ ನೋಡಾ (ಅವಣಂ. ೯೬- 

ಮಧುಸೇಕಮನಾದರಿಸದೆ ವಕುಳಂ ಮುಕುಳಮನರಲಂ ಧರಿಸಿ 

ದುದು ಕೊಂಬುಕೊಂಬಿನೊಳೆಲ್ಲಂ (ಜಂದ್ರಪು. 3-೯3): ಶಿರದೊಳು 

ಧರಿಸಿಯವರ ನಿಜಾಜ್ಞೆಯಂ (ಬಸಪು. ೪೮-3೧) : ಬಂಜೆ-ಗರ್ಭವ ಧರಿಸುವಳು 

ಧೆನಧಾನ್ಯಗೋಧನಸಂಪದಾದಿಗಳು ಭಂತವಾಗಿಹವಾ ವಖನಿಪನಿಹ 

ಧರಣಿಯಲಿ (ಕೊರರಾ. ೧-೫-೬೦); ಪರಮಪವಿತ್ರೋದಕವ ಹಸ್ತದೊಳಾಂತಾ 

ಶಿರದೊಳು ಧರಿಸಿಕೊಂಡು (ಮೋಹತ. ೬-೪೪) ; . ನಕ್ಷತ್ರಮಯ ರತತ್ರಿಯಂ 

ಧರಿಸಿ ಸೂರ್ಯನೆ ಶೋಭಿಪಂತೆ . , . ಪೊಳೆದುದು ಕಣ್ಣೆ ಮಂಗಳದಮರ 

ಮೂರ್ತಿ (ಶ್ರೀರಾಮಾ. ೧೩-೩೪೩). ೪. (ಉಡುಪು, ಆಭರಣ ಮೊದ 

ಲಾದಂವನ್ನೂ) ತೊಡಂ ; ಹಾಕಿಕೊಳ್ಳು; ಧಾರಣೆಮಾಡು : ಏಕ 

ಮುಖದ ರುದ್ರಾಕ್ಷಿಯ ಒಂದನೆ ಪಶ್ಚಿಮದಲ್ಲಿ ಧರಿಸುವುದಯ್ಕ (ಅಜನ. 

೧೮-೪೫) ; ನೆನೆದು ಭೋಂಕೆನಲೆದ್ದು ರುದ್ರಾಕ್ಷೆಯಂ 'ಧರಿಸಿ (ಸಂಬಿರ. 


೪೩೨) ; 


೪೧೯೧ 


16 


20 


80 


40 


46 


ಧರಿಸು. 


೦೯-೭೨) ; ಮಗುವು ವೇಷವ ಧರಿಸಿ ದೂರದಲಗಲಿ ಹೋಗಲು ತನ್ನ 
ಚಿತ್ತಕೆ ಢಗೆಯ ಡಾವರವಾಯ್ತು (ಕುವ್ಕಾದ್ರೋ, ೬-೬೪) ;- ಧರಿಸಿದನು 
ನವರತ್ನಖಚಿತಾಭರಣ ದಿವ್ಯಾಂಬರ ಸುಮಾಲ್ಕಸುಗಂಧನಿಕರವನು (ನಳಡ, 
೨-೧೧) ; ಮಿಟುಪ ಕಿರೀಟವುಂಟದನಂದು ಧರಿಸಿತಿಲ್ಲುಆ' ಮನದೊಂದು 
ಲೀಲೆಯೊಳು (ಥರಠ. ೧-೩೪) ; ಜಡೆಯೆಡೆಯೊಳು ಗಂಗೆಯ ಮುಡಿದಂಡೆ 
ಯಾಗಿ ಧರಿಸಿದ... ಚೆನ್ನ ನಂಜುಂಡನಡಿದಾವರೆಗೆಜಿಗುವೆನು (ಕಂನವಿ. 
9-೭) ; ಇನ್ನಿಬ್ಬರು ಒಳ್ಳೇ ಉಡುಪು ಧರಿಸಿದ್ದ ಗಂಡಸರು ಬಂದಿದ್ದರು 
(ಜೆಂಗಾಳ್ಳಿ. ೪೬೫). ೫. ತಿಲಕ, ವಿಭೂತಿ, ಗಂಧ, ಮುದ್ರೆ, . ನುಮ 
ಮುಂತಾದುವುಗಳನ್ನು ಹಚ್ಚಿಕೊಳ್ಳು, - ಇಟ್ಟುಕೊಳ್ಳು: ನಿಮ್ಮ 
ಲಾಂಛನವ ಧರಿಸಿಪ್ಪ ಉದರಪೋಷಕ ನಾನಯ್ಯಾ (ಬಸವ. ೩೪೧) ; ಭಸಿತ 
ರುದ್ರಾಕ್ಷೂದಿ ಮುದ್ರೆಗಳ ನಿರ್ಮಲತೆಯಿಂ ಧರಿಸಿ ಚರಿಸುತ ಚರ್ಮ 
ದುರ್ಮುದ್ರೆಗಳನೇ , . . ಧೆರಿಸುವುದುಚಿತವೇ' ಹೆಳು (ಬಸಪು. 4-96), 


೬. ತೊಡಿಸು ; ಮಂಡಿಸಂ ; ತೊಟಂ ಕೊಳ್ಳುವಂತೆ ಮಾಡು: ಕೆಲರು 


ಹೂವಿನ ಹಾಸಿಗೆಯ ಕೋಮಲೆಗೆ ಸಮೆದರು ಕೆಲರು ಚಿಗುರಿನ ತೊಡವ 
ಧರಿಸಿದರು[ಪಾಂ. ನಾನಾ ವಿವಿಧೆ ಶೈತ್ಯೋಪಚಾರವ ರಚಿಸಿ] (ನಿಳರ. 
0-90). ೭. ಪಡೆ; ಹೊಂದಂ : ಕೋಲು ಧರಿಸಿದವೆಆಕೆಗಳನೆನೆ ಚಾಳಿಸಿತು 
ಪಡೆ (ಕುವ್ಯಾದ್ರೋ. ೧-೭೦) ; ರಕ್ತಜಲದಲಿ ಕರುಳ ಹೂಮಾಲೆಯಲಿ 
ವೀರರಣಾಭಿಷೇಕವನು ಧರಿಸಿ .., , ಮನೆದುಬ್ಬರದಲಿಟ್‌ದಾಡಿದರೆ.ಬಟ 
ಕೃತಕೃತ್ಯ ತಾನೆಂದ (ಕುವ್ಕಾಳ. 6-೩೯); ಲತಾಂಗಿಯ ದಕ್ಷಿಣಹಸ್ತಂ ಧರಿಸಿತು 
ಪಿರಿದುಂ ಚೆಲ್ಮಿಕೆಯಾ (ಜಯಕಾ. ೨-೦೪); ವಿಶೇಷಮಾಂದ್ಯವನಾಂತು 
ದೊಳ್ನಡೆ ಬಳಲ್ಕೆಯಂ ಧರಿಸಿ (ಕೆಬಪು, ೪-೧೩) ; ಶರ್ಮ ಎಂಬ ಉಪಪದ 
ವನ್ನು ಬ್ರಾಹ್ಮಣರಲ್ಲದೆ ಅನ್ಯರು ಧರಿಶುತ್ತಿದ್ದಿಲ್ಲವೆಂಬುದನ್ನು' ಜ್ಞ ಪಕವಿಡ 
ಬೇಕು (ಕರ್ಣಾಅ, ಬ. ಲೆ. (ವ್ರತ ಮೊದಲಾದುವನ್ನು) ಕೈಕೊಳ್ಳು ; 
ಆಚರಿಸಂ : ಪಾಶುಪತ ಸುವ್ರತವ ಧರಿಸಿದುದಾ ' ಸುಪರ್ವಸ್ತೋಮ 
(ಕುವ್ಕಾಕ. ೬-೩೩). ೯. ತಡೆ; ತಡೆಹಿಡಿ; ನಿರೋಧಿಸು; ನಿಲ್ಲಿಸು: 
ವರನದಿಗಳಲಿ ಮುಳುಗಿ ಮೂಗಿನ ಬೆರಳಲೂರ್ಧ್ವಶ್ವಾಸಪವನನ ಧರಿಸಿ 
ಕಾಲತ್ರಯಜಪಾನುಷ್ಠ್ಮಾನೆಹೋಮದಲಿ . , . ನೀವಾಚರಿಸುವುದು 
(ಕುವ್ಕಾಕ. ೧೧-೬೦). ೩, ೯: ಶಶಿರವಿಗಳ ನೆಆ* ಧರಿಸಿ ಸಂತೋಷದೆ 
ಪಶುಪತಿಯಂತೆ ಠಾಜಿಸುತ . , . ರೆಂಜಿಸಿದುದಾ ಬನ ದೊರೆಯಂತೆ 
(ಕಂನವಿ. 3-೩೧). ೧೦. ಒಳೆಕೊಳ್ಳೂ ; ಒಳಗೊಂಡಿರು: ಕ್ಷೀರಾಬ್ಧಿ 
ಹರಿಯ ಧರಿಸಿಕೊಂಡಿಹುದು (ಕಂನವಿ. 8-೪೨). ೧೧. ಆಧಾರವಾಗು ; 
ಆಸರೆಯತಾಗಂ : ಅಗ್ನಿ ವಾಯುವ ಧರಿಸಿ ವಾಯು ಅಕಾಶವ ಧರಿಸಿ 
ಆಕಾಶ ಅಪ್ಪೆವ ಧರಿಸಿ (ಮೋಳಿಮಾ. ೨-3). ಧರಿಯಿಸು : ವಿ. ಪಲ 
ರಾದರಿಸಿದ ಧರಣೀಭರಮಂ ಧರಿಯಿಸಿದಂ ಪ್ರತಿಮನಂಬನಪ್ರತಿಮಬಲಂ 
(ಪಂಪಭಾ. ೧-೬೪) ; ಧರಿಯಿಸಿ ಮಂದರಮಂ ಕೂರ್ಮರೂಪದಿಂ (ಜಗವಿ. 
6-೮೬) ; ಕಡು ಸೊಗಯಿಸುವೀ ಕುಸುಮದ ಫಲಮೇ ಪೊಡದವಿಯನೆಲ್ಲವಮು 
ನೊಂದೇ ತೋಳೊಳ್‌ ಗಡಣದಿ ಧರಿಯಿಪುದಪ್ಪುದು ನಿಶ್ಚಯಂ (ಜಯಕಾ, 
೨-೪೬), ೩. ಪರಮಜನೇಂದ್ರವ:ಣಿಯೆ ಸರಸ್ವತಿ ಜೀಜದು ಪೆಣ್ಣ ರೂಪಮಂ 
ಧೆರಿಯಿಸಿ ನಿಂದುದಲ್ಲು (ಆದಿಪು. ೧-೯) ; ಹರಿ. ವರ್ಷಜಧೆನುವಂ ಸಂಹರಿಸ 
ಲೊಡಂ ಜೈತ್ರಚಾಪಮಂ ಜಿನಚಂದ್ರಂ ಧೆರಿಯಿಸಿದಂ (ಕಾಂತಿಪು.. ೧೦-೧೩೫); 
ಮಲಮಂ ಧರಿಯಿಸಿ ನಾಣಂ ತೊಲಗಿಸಿ ನಿರ್ಗಂಥವಿ:ರ್ದು (ಧರ್ಮಾಮೃ. 
೦-೦೧೩) ; ಎಬ್ಬಿ ಸುಟ್ಟು ರೆಯವೊಲಪ್ಪದರ್ಥಮನುಪಾರ್ಜಿಸುವಲ್ಲಿ ನಿಡಾಭಿ 
ಮಾನಮಂ ಧರಿಯಿಸುವಲ್ಲಿ ಚಾದಗೆವೊಲಪ್ಪದು ತಪ್ಪದಮಾತ್ಮಲಕ್ಷಣಂ 
(ಕಾವ್ಕಸಾ. ೪೨೨). ೪. ಧರಿಯಿಸಿ ಮಣಿಮೇಖಲೆಯಂ ಕರಮೆಸೆದತ್ತಲಘು 
ಜಘನೆಯತಿಘನಜಘನಂ . (ಜಗವಿ. ೧೧೯೦೧೩). ದಿ. ಆನಿದಜಂದ ವಂ 
ಧರಿಯಿಸಲ್ವೇಟಕ್ಕೆಂದು ನೀಲೋತ್ಪಲಪ್ರಿಯನಿನ್ನುಂ ನೆಜ* ವಪೆರ್ಚುತು 


ಧರುಮ 
ಕ್ಯುಯುತುಂ ತಾನಿರ್ಪನಭ್ಯಾಸದಿಂ (ಧರ್ಮಾಮ್ಮ. ೩-೦೬೭) ; ಇರೆ ನವಪದ್ಮ 
ರಾಗಚಷಕಂ ನಿಜಹಸ್ತ ತಳಾಗ್ರದೊಳ್‌ ಮನೋಹರಿ . . . ನವೋದಿತಚಂದ್ರ 
ಬಿಂಬದುಂ ಧರಿಯಿಸಿದಿಂದ್ರದಿಗ್ವನಿತೆಯಂತೆಸೆದಳ* ಮಧುಪಾನಗೋಷ್ಠಿ 


ಯೊಳ್‌ (ಜಗವಿ. ೦೬-೧೧3) ; ಇರದಧಿಕಭ್ರಾಂತತೆಯಂ ಧರಿಯಿಸಿ ಕಡುಗಂದಿ 
ಜಿನುಗುವಾಅಡಿಯಾದಂತಿರೆ ತೋರ್ಪೀ ಪರಿಜನಮಂ ಹರಿಸದೆ ೧ಳೊಡಗೂಡಿ 
ತೋಲು ಚರಣಾಂಬುಜಮಂ (ಜಂದ್ರಪು. 8-೧೩) : ಈ ಚಿತ್ರದ ಪಡಿರೂಪಂ 
ಧರಿಯಿಸಿದಾ ಚೆನ್ನಿಗನಲ್ಲದೆಯುಳಿದವರೆನ್ನಯ ಸೋದರರು (ಟಯಳಾ. 
ಅರಸುಗುಣಂಗಳನತಿಭೀಕರಕಾಂತಂಗಳನವಂ ವಿಯಚ್ಚರರಾಜಂ 
ಭರಿಯಿಸಿದಂ ಜಳನಿಧಿ ಜಳಚರಚಯಮಂ ರತ್ನಚಯಮುಮಂ ಧರಿಯಿಪ 
ವೊಲ್‌ (೫ ವ್ಯಾನ. 3೪೯). ಲೆ. ನಿಷ್ಮುರಮಪ್ಪ ಬಾಹ್ಯತಪಮಂ ಧರಿಯಿಸಿದಂ 
ಸೂರ್ಪನಂದು ಮಾಯಾತಪಮಂ AES ; ಸಮಸ್ತ 
ಬುಧರ್ಮುದದಿ ಧರಿಯಿಸುವ ರತ ತ್ರಯಸುರತ್ನ ಗಿರಿ ಪೆರ್ಮೆವಡೆದುದು 
(ಸಾಳ್ಮಭಾ. 'ಂ- ೭). ೧೦. ಧರಿಯಿಸೆ ತನ್ನಾಜ್ಞೆ ವಸುಂಧರೆಯಂ ಧರೆ ತಾಳ್ವೆ 
ತನ್ನೆ ವಿಶದಯಶೋವಲ್ಲರಿಯಂ ವಿದ್ವ ದ್ಗೊ ೇಷ್ಮೀನಿರತಂ ಸುಖಸಂಕಥಾ 
ವಿನೋದದೊಳಿರ್ದಂ (ಮಲ್ಲಿಫು. ೩-೨೩): "ಶರಂಯ: ನದಿಗಳ" ಧರಿಯಿಸ 
ಲಾರ್ತಪುವೆ ಶೊಟಿಕಯ :ನೀರಂ ಕೆರೆಗಳ ಧರಿಯಿಸಲಾರ್ಕುಮೆ ಭಾವಿ 
ಗಳರಿದೆನಿಸುವ ತೊಜಿಕಿಯ ನೀರ್ಗಳಂ ತಾ ಳ್ತುಗುಮೇ (ರರ್ಮಾಮೃ, 
೧೨. ಪಾಲಿಸು; ರಕ್ಷಿಸು.: `ಧರೆಯಂ .ಸದ್ಧರ್ಮಾಶ್ರಯ 
. ಆಕಲ್ಪಂ ನೀಂ ಧರಿಯಿಸೆ ತಪಮದೆ (ಕಂದ್ರಪು, ೯-೪0). 
[ಧರಣ + -. ಇಸ್ಕು] 
ಧರುಮ “ಧಮ್ಮೊಃ' ನೋ. 
ಧರೆ (ನಾ). ೧. ನೆಲ; ಭೂವಿಂ; ಭೂಲೋಕ : “ತಿರೆ ಪೊಡವಿ ರಸ್ನವಸಿಟಳ್‌ 


4-೭೫); 


೬-೧೩೪). 


ಧರೆಯಂ . 


ಧರೆಯೆಳೆಯೆಂದೆನ್ನೆಲಿರದೆ. ಧಾರಿಣಿಯಕ್ಕುಂ” (ಕವಿಕಂ. ಇಲ): 'ಧೆರೆ 
ರತ್ನಗರ್ಭಮಾದುದು ಸುರರೆಲ್ಲಂ ಹರ್ಷಗರ್ಭರಾದರ್‌ (ಅದಿಪು, ೭-3೬): 
ಧರೆ ಕಂಪಂಗೊಳ್ಳಿನಂ ಪೆರ್ವಡೆಗಳಿರಡುಮೋರೊಂದಜಕೊಳ್‌ ತಾಗೆ 


ತೂರ್ಯಸ ಕರೆಮುಂ ಕುಭಿತಜಲನಿಧಿಧಾ ರ ನದಂತಾದುದೆತ್ತಂ 
(ಪಂರಾಮಾ. : ೧೩-೩೭) ; . ಮಟ್‌ಯಿಲ್ಲದೆ 'ಪೊಯ್ನಾರಿಂ ಬೆಳೆಗುಮೆ ಧರೆ 
(ಛರ್ಮಾಮೃ. ೧-೪೯) ; ಬಿತ್ತಿ ಬೆಳೆಯಬಹುದೆ ಧರೆಯಿಲ್ಲದೆ (ಬಸವ, ೩೯೮) ; 
ಧರೆಯಂ ಮೂಲಿಡಿ ಮಾಡಿದ 'ಹರಿ ಬರ್ಪೊಡೆ ತಡವೆ (ಜಗವಿ. ೧೦-೩೨); 
ಧರೆ ಬೀಜಂಗಳ ನುಂಗೆ ಬೇಲಿ ಹೊಲನೆಲ್ಲಂ ಮೇದೊಡಂ (ಸೋಮೇಶ. ೨೪) ; 
ಕರೆವ ಕಹಳೆಗಳ ಮಹಾರವದೊಳಗೆ ಧರೆ ನಡುಗೆ (ನಂಬಿರ. ೭-೦3೦): 
ಧರೆಯಂ ಸ್ಥಿರೆಯೆನಿಸಿದಂ . .'. ಅದೇಂ ಸಮರ್ಥನೆ ಪದ್ಮಂ (ಪುಷ್ಪ ಪು- 
೩-೨); ಧರೆಯೊಳೀ ಹೊತ್ತಿನಲಿ ನಿನಗೆ ಅದಾವುದು ಕೊಆತೆ 
(ಳುವ್ಮಾಉ. ೩-೭9). ೨. ಭೂಲೋಕದ ಜನ ; ಜನತೆ: ಧರೆ ಬಣ್ಣಿಸೆ 
ಸೈಯಡಿಯೊಳ್‌ . ಹ೦ಹರಛವನಂಗಳನಚ್ಚರಿಯೆನೆ ಮಾಡಿಸಿದಂ 
(ಪಂಠತಂ- ೧೦-೦೫) ; ಧರೆ ಕೊಂಡು ಕೊನೆದು ಬಣ್ಣಿಪುದರಿದೆ (ಧರ್ಮಾಮ್ಮ. 
೪-೨೬೫); ಧರೆಗಾಚಾರಮನಣಿಪಲ್‌ ಗುರುವಿಂ ಕೃತವಿದ್ಯನಾದ ಕೃಪ್ಥಂ 
ಗುರತಿವಂ ಗುರುದಕ್ಷಿಣೆಯಂ ಬೇಡೆನೆ (ಆಗವಿ. ೪-೧) ; ಧರೆಯೊಳಗೆ ಕಡು 
ಮೂರ್ಯರಿವರಿಬ್ಬರು ಕಣು ದುರಿಯೋಧನನು ದಶಶಿರನು (ಕುವ್ಕಾಉ. 
4-0೭). ೩. ರಾಜ್ಯ ; ಧರೆಯಂ ಕುಡುವಂದೆನಗಂ ಗುರು ತನಗಂ ರಾಜ 
ನಾಮಮಂ ಕೊಟ್ಟೊಡೆ. ನೋಡಿರೆ ತನಗೀಗಳ* ರಾಜಾಧಿರಾಜನೆಂದಿಟ್ಟು 
ಕೊಂಡನಡಕಿಲೈಸರಂ (ಆದಿಪು. ೧೪-೭೮) ; ಕುರುಪಶಿಯಂ ವಿಷ್ಣು ಬೇಡಿದಂ 
ಧೆರೆಯರೆಯರ (ಕಮದ. ೬೪ ಪ್ರಯೋ) ; ಸಕಲಧರೆಯ ಜನವೈತಹುದು ಗಡ 
(ನಿಭಾಗ. ೧೦-೩೪-೧೯), ೪. ವಂಣ್ಣು ; ಧೂಳು : ಬೆಂದ ಮಡಕೆ ಮರಳಿ 
ಧರೆಯ ಕೂಡಬಲ್ಲುದೆ (ಸಿದ್ದೇವ, ೨೦೨-೬೨೦). ೫. ಭೂದೇವಿ : ರಮೆ 
ಧರೆಯರಿಂದಲಾಲಿಂಗಿತ್ವದಿ ಕಮಲಜಾದಿಗಳಿಂದ ತುತಿಸಿಕೊಳ್ಳುತ ಹೃದಯ 


೪೧೯3 


ಶಾ 
೦ಎ 


ಧರ್ಮ 


ಕಮಲದೊಳಗಿರುವ ಶ್ರೀವಿಜಯವಿಠಲನ ಕಂಡೆ (ವಿದಾಕೃ. ೩೭-೫). 
೬. [ಗಣಿತ] ಒಂದು ಎಂಬ ಸಂಖ್ಯೆಯ ಸಂಕೇತ : “ಶಶಾಂಕ ಸೋಮಂ 

ವಸುಧಾತಳಮಾ ಸಿತಕರ ರಸೆ ಧರೆ ಇಳೆ ರೊಪವೈಕಮೊಂದಲ 
ನಾಮಂ” (ವ್ಯವಹಾ. ೯-೧) ; ಗಿರಿ ಗಿಣಿ ದಿವಿಗಿರಿ ಗುಣಿದಿವಿ ಗಿರಿ ಗುಣನಿಕರಂ 
ಪುರಗಣಿತಂ ಧರೆ ಧರೆ ಧರೆ ಧರೆ ಧರೆ ಧರೆ ಧರೆ ಧರೆ ಧರೆಯಂ'. ಪರಿಗಣಿತಂ 
(ಭಾಸ್ಕರ. ೪೪-೩). ರಿ. [ಛಂದ] ಅಕ್ಷರ ಗಣಗಳಲ್ಲಿ ಒಂದು ; ಮಗಣ 
(- = -) : ಆದಿಯ ಮಧ್ಯಾಂತದೆ ಗುರುವಾದೊಡೆ ಶಶಿ ಸೂರ್ಯ 
ವಾಯು ಗುರುವಿರೆ ಧರೆ ಮತ್ತಾದಿಯ ಮಧ್ಯಾಂತದೆ ಲಘುವಾದೊಡೆ ಜಲ 
ವಹ್ನಿ ಗಗನ ಲಘುವಿಂ ನಾಕಂ (ಛಂದೋಂಬು. ೧-೩೭ ಅಡಿಪದೃ); ಧರೆ 
ಜಲ ನಿಶಾಕರಂ ಸುರಪುರಗಣಮುಂ ಶುಭಮೆನಿಕ್ಕು೦ (ಛಂದೋಂಲು. ೧-೪೪). 

[ಸಂ. ಧರಾ] 


ಧರೆಮೋಜು (ನಾ). ಪ್ರಪಂಚವೇ ಸಂತೋಷದಿಂದ ತುಂಬಿರಂವಂತೆ 


15 


ತೋರುವಿಕೆ ; ಅಶಿಯಾದ ಸಂತೋಷ: ಸರಗೀಯ ಕೊಂಡ್ಲೆಂಗ 
ಸರದಿತ್ತ ನನ ಮನವು ಸರಿಬಾರದವರು ಇದರೀಗಿ ಬಂದರ ಧರೆಮೋಜಿನ 
ಮನವು ನೆಲ ನೋಡಿ (ಕನ್ನಜಾ. ೧೦೩). [ಧೆರೆ4 ಮೋಜು] 


ಧರ್ತಿ 'ಧರತಿ' ನೋ. 
ಧರ್ಮ (ನಾ). ೧. ಜಗತ್ತಿನ ಸ್ಥಿತಿಗತಿಗಳ ದೃಷ್ಟಿಯಿಂದ ದೃಢವಾಗಿ 


, ಕೇನಾಶಂ”. 


ಹಡಿಯ ರಶಾವಂಿ -ನಿಷ್ಠೆ ಯಿಂದ ಪಾಲಿಸಬೇಕಾದಂದು ; ವಾಡಿಕೆ 
ಯಾಗಿ ಬಂ ದ ವಂತಸಂಬಂಧವಾದ ಅನುಷಾ ನ: ಕಟ್ಟ ಳೆ; ವಿಧಿ; 
ಆಚಾರ; ಸಂಪ ಶ್ರ ದಾಯ; ವಿಹಿತವಾದ ಆಚರಣೆ: ಈ ಸಂಸ್ಕ ತಿಯೊಳ್‌ 
ಧವರ್ನಾಧರ್ಮಸ್ಥಿತಿಯೆ ವಲಂ ಸ್ವರ್ಗನರಕಸುಖದುಃಖಕರಂ(ಅದಿಪು. ೫-೭೭); 
ದಯವಿಲ್ಲದ ಧರ್ಮವದೇವುದಯ್ಯಾ . . . ದಯವೇ ಧರ್ಮದ ಮೂಲ 
ವಯಾ (ಬಸವ. ೨೪೭) ; ಧರ್ಮಮನಾದಿಯಿನೊದವಿದ ಕರ್ಮದ ಕೇಡಿಂಗೆ 
ಮೂಲಂ (ಜೀವಸಂ. ೨೧೩-೧) ; ರ್ಮೆಂ. ಧಾರ್ವಿಕನಿಂದೆ ನಿಲ್ಕೂದು 
(ಅನಂಪು. ೩-೬೩) : ಧರ್ಮದಾಧಾರದಲಿಹುದು ಜಗ ಧರ್ಮವುಳ್ಳನನಾಶ್ರ 
ಯಿಸುವುದು ಧರ್ಮವೇ ನೂಕುವುದು ಜನ್ಮಾಂತರದ ಪಾತಕವ , , 
ಧೆರ್ಮವನು ಬಿಟ್ಟಿಹುದು ಬದುಕಲ್ಲ (ಕುವ್ಕಾಉ. ೪-೫೯) ; ಧರ್ಮವೆಂದರೆ 
ಮನುಷ್ಯನು ಇಹಪರದೃಷ್ಟಿಯಿಂದ ಸುಖಕ್ಕಾ ಗಿ ಮಾಡಬೇಕಾದ ಕೆಲಸಗಳು 
(ಹಿಂದಸಾ. ೧೪೯). ೨. ಪುಣ್ಯ: “ಧರ್ಮಃ, ಪುಣ್ಯಂ, ವೃಷಃ, ಶ್ರೇಯಃ, 
ಸುಕೃತಂ-ಈ ೫ ಪುಣ್ಯದ ಪೆಸರ್‌” (ಹಲಾಯು. ೨೦-೧೨೫) ; ಇದನಾರಾರ್ಸ 
'ಲಿಪ್ಪೋರ[ವ)ರ್ತೈ ಧರ್ಮಮಾರಾರಿದಾ ಕೆಡಿಪ್ಪೋರವರ್ಶ್ರೈ ಪಾಪ (ಸಇ೩ಇ. 
XX, ೯-30.: ಸು. 8ನೆಯ ರತ); ಧರ್ಮಕೆ ಕೈಬುರೆದೀ ಕಾಲ ಪಾಪಕರ್ಮಕೆ 
ಮನಸೋಲೋದೀ ಕಲಿಕಾಲ (ಪುರಂದ. ೦-೧೦ ಪಲ್ಲವಿ). ೩. ಚತುರ್ವಿಧ 
ಪುರುಷಾರ್ಥಗಳಲ್ಲಿ ಒಂದು ; ಸದ್ಧತಿಗೆ ಸಾಧನವಾದ ಅನಂಷ್ಕಾನ : 
“ಧರ್ಮಾದಿ ಪುರುಷಾರ್ಥಮಕ್ಕು'' (ಮಂಗರಾ. ೬೭-೧3) : ಪರಮಸುಖಪದ 
ಶ್ರೀಧರ್ಮಕಾಮಾರ್ಥಮೋಕ್ಷಸ್ಥಿರವಿಷಯ, ವಿಶೇಷಾಖ್ಯಾನವಿಖ್ಯಾತತತ್ತ್ವಂ 
(ಕವಿರಾ. ೩-೨೧೦); ಥರ್ಮಾರ್ಥಕಾಮಮೆಂಬಿವು ಧರ್ಮಾರ್ಥಿಜನಕ್ಕೆ ನೆಅಕಿದ 
ನೆರ್ಮುಂತವಆೂಳ್‌ ಧರ್ಮಂ ಪ್ರಧೂನಮರ್ಥಂ ಧರ್ಮಾಂಭ್ರಪಫಲಮದರ್ಕೆ 
ರಸಮದು ಕಾಮಂ (ಆದಿಪು. ೧೦-೫೦) ; ಆರ್ಥದಿಂ ಧರ್ಮವನು ಧರ್ಮ 
ದಿನರ್ಧವನು ಧರ್ಮಾರ್ಥವೆರಡನು ವೃರ್ಥಕಾಮದಲಳಿಯಲೇ ರಾಜ್ಯಾಭಿ 
ಲಷೆಯಲಿ (ಕುವ್ಕಾಸ. ೧-೨೮) ; ಧರ್ಮ ಅರ್ಥ ಕಾಮ ಮೋಕ್ಷವೆಂಬ 
ಚತುರ್ವಿಧಫಲಪದಂಗಳ ನಾನೊೊಲ್ಲೆನೆಯ್ಯಾ (ಅಬಂಡೇ. 
೪. ಕರ್ತವ್ಯ: ಮಕ್ಕಳಿಗೆ ಬುದ್ಧಿ ಹೇಳುವುದು ತಂದೆ ತಾಯಿಗಳ ಧರ್ಮ 
(ರೂಂ). ೫. ಯಮರಾಜ: “ಯಮುನರ್ಕಸುತಂ ಧರ್ಮಂ . . , ಅಂತಕಂ 
(ವಸ್ತುಕೋ.* ೮-೪೧) : “ಯಮಂ ಧರ್ಮನಂತಕಂ 
ಕೀನಾಶಂ ಕ ಶೈ ತಾಂತನಕ್ಕುಂ” (ಮಂಗರಾ. ೧೫-೧೦) ; ಧರ್ಮನಂ ಮೂದಲಿಸಲ್‌ 


೧೬೧-33). 


ಧರ್ಮ 


ಪೋದಂ ಪುತ್ರನನಜಸಲ್ಪೋದನೆ ಯಮಪುರಕೆ ಮುತ್ತಬಾಣಂ ದ್ರೋಣಂ 
(ಗದಾಯು. ೩-೨೫), ಸುರಪತಿ ದಹನಂ ಧರ್ಮಂ ನಿರುತಿ ವರುಣನನಿಳನೈಳ 
ಬಿಳನೀಶ ಮಹೀಶ್ಚರನಿಂದುವೆಂಬ ದಿಕ್ಬುಳರುಮಂ ದಶದಿಶೆಯೊಳಿರಿಸಿ ಪರಿ 
ಕರಸಹಿತಂ (ಚಂದ್ರಶು. ೧೨-೧೧೩). "ಧರ್ವಜ' ಪರಾ. ೬. ಪಾಂಡವರಲ್ಲಿ 
ಹಿರಿಯ ; ಯುಧಿಷ್ಠಿರ. ೨, ೬: ನುತಧರ್ಮ್ಮಂ ರಿಪುಭೀಮನರ್ಜನ 
ಯಶಂ ವಿದ್ವಿಷ್ಟಭೂಭೃದ್ಯಮಂ ... ಭಾಸತ್ಸುಮಿತ್ರೋದ್ಭವಂ ಕ್ಷಿಶಿಪಾಳಂ 
ನರಸಿಂಹವೇವ೦ (ಎಕ. ೪, ಬೇಲೂರು, ೧೯೩-೪೩: 1161), ಮ. ಗುಣಿ; 
ಸ್ವಭಾವ ; ಲಕ್ಷಣ : “ಧರ್ಮಃ, ಸ್ವಭಾವಃ, ಆತ್ಮಾ - ಈ ೩ ಸ್ವಭಾವ” 
(ಪಲಾಯು. 0೦೨೯-೯೭): “ಧರ್ಪುಂ ಗುಣಸ್ವಭಾವವಾಚಿ” (ವಸ್ತುಕೋ. 
೧3೯-೬೧) ; ಬಗೆಯಲ್ಕೆ .ಧರ್ಮದಿಂ ಕ್ಷತ್ರಧರ್ಮವ.ವರ್ಗೆ ವಿರುದ್ಧ 0೦ 
(ಗದಾಯು. 8-೩8) ; ಪೆಜಿವ- ಧರ್ಮಂಗಳನೇತೆಅದಿಂದ: ತಂದು ಪೆಅವ 
ಪತ್ತಿಸಿ 'ಕಣ್ಣೆಆ್‌ಯೆ ಚತುರೋಕ್ತಿ .ಕೃತಿಯೊಳ್‌ ನೆಟ್‌ದಿರೆ 
ಪೇಟ್ವುದು ಸಮಾಧಿಯೆನೆ ಪೆಸರ್ವಡೆಗುಂ (ಕಾವ್ಕಿವ. 8೧೯) ; ಶೈಶವದಲ್ಲಿ 
* ೬ * ಉಷಾ ಬೆಳೆಯುತ್ತಿದ್ದಳು. ಬೆಳೆಯುವದೇ ಅವಳ ಧರ್ಮವಾಗಿತ್ತು 
(ಸಮಜೀ, ೧೨೩೩). ಲೆ. ಬಿಲ್ಲು; ಚಾಪ: ಸ್ಮರವೈರಿಧರ್ಮವಕ್ಷೋಜೆ 
ಸ್ಮರಹರಕಾಂಡಚತುರಾವತಾರವೂಧ್ಯೇ -(ಪ್ರೌಢರಾ. ೬-೨3). ೧, ೮: ಗುಣ 
ಮೇಳದ ಧರ್ಮಂ ಮಾರ್ಗಣತತಿಯಂ ಲಕ್ಷ್ಮಸಿದ್ಧಿಯೊಳ್‌ ಕೂಡಿ ನೃಪಾಗ್ರಣಿ 
ಯನಿಹಸೌಖ್ಯದಿಂದಮೆ ತಣಿಪುದದೆ ಪರಮಸುಖೈಕಕಾರಣಮಲ್ತೇ (ಪುಷ್ಪ ಪು: 
4-00). "ದಶಧರ್ಮಧಾರಿ' ಪರು. ೯. ನ್ಯಾಯ: ನೀತಿ: ಧರ್ಮ 
ವೆಂಬುದು ಪರಮಪದವಾು ಧರ್ಮವನು ಬಿಟ್ಟಿಹುದು ಬದುಕಲ್ಲರಸ ಕೇಳೆಂದ 
(ಕುವ್ಯಾಉ. ೪-೩೯) ; ಸತಿ ಸಹಜುತ ಸುತರುಗಳ ತವಿಸುವುದು ತಾ ಧರ್ಮ 
ವಲ್ಲ (ತೂರರಾ. ೪-೨-೩0); ಧರ್ಮವೇ ಜಯವೆಂಬ ದಿವ್ಮಮಂತ್ರ ಮರ್ಮ 
ವನ್ನಟಿತು ವಾಾಡಲು ಬೇಕು ತಂತ್ರ (ಪುರಂದ. 3-೭8 'ಪಬ್ಲವಿ); ಆತನೇ 
ಪುಲಿಸುವನಿವನ ಭೂತಳಮಂ ನಿಜಾತಿಶಯಧರ್ಮದಿಂದೆಳ್ಳೆ ನಿತು ದೋಷ 
ಮಿಲ್ಲದೆ (ಕೈಮಿಭಾ. ೧೭-೧೩). ೧೦. ದತ್ತಿ; ದಾನ; ಉಚಿತವಾಗಿ 
ಕೊಟ್ಟುದು: ಈ ಧರ್ಮಮಂ ಕಿಡಿಸಿದಾತ' ವಾರಣಾಸಿಯೊಳು ಕುರುಕ್ಷೇತ್ರ 
ದೊಳು ಸಾಸಿರ್ವ್ವ ೬ ೬ ರ ಸುಸಿರ್ವ್ವ ಕವಿಲೆಯ .ಕೊನ್ಹ ಪಂಚಮಹಾ 
ಪಾತಕ [ವಕು] (ಸಇಇಇ. ಸಸ, 83-99; 3046) ; ಈ ಧರ್ಮ್ಮಮ 
ನೋನ್ತಿರ್‌ ಕಿಡಿಸಿದವರಧೋಗತಿಗಿಳಿವರೆ (ಇಇಇಇ, .ಸ೫, ೧೭೫-೬೨ ; 
1190); ಧರ್ಮಕ್ಕೆ ದಟ್ಟಿ ಕೊಟ್ಟರೆ ಹಿತ್ತಲಿಗೆ ಹೋಗಿ ಮೊಳ ಹಾಕಿ 
ನೋಡಿದ (ಗಾದೆ); ಕೆಟ್ಟು ನಂಟರ ಸೇರೆಬೇಡ. . ಕೊಟ್ಟ ಧರ್ಮ ತಿರುಗಿ 
ಕೇಳಬೇಡ (ಗಾದ). ೧೧. ನಿಷ್ಠೆ ; ಶ್ರದ್ದೆ ; ಭಕ್ತಿ: (ಕ). ೧೨. ಮತ; 
ದರ್ಶನ : ಜೈನಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನಧರ್ಮಗಳಲ್ಲೋದಾ 
ಗಿದೆ (ಭಾರದ. ೧೬೮) ;: ಇತರ ಪಂಥದವರು "ಮತ', “ದರ್ಶನ', "ಸಿದ್ಧಾಂತ" 
ಎಂದು ಯಾವುದನ್ನು ಹೆಸರಿಸುವರೋ ಅದನ್ನು ಬುದ್ಧನು, “ಧರ್ಮ” 
ಎಂದು ಕರೆದನು (ಛಾರದ. ೧೯೧). ೧೩. ದಯೆಂ ; ಕರಂಣೆ; ಕೃಪೆ: ಬೆಂದ 
ಮನವೆನ್ನ ಮತಿಗೆಡಿಸಿ ಕಾಡಿತು ಎನ್ನ ತಂದೆ ಕೂಡಲಸಂಗಮದೇವಾ ಇವ 
ಮಾಣಿಸು ನಿಮ್ಮ ಧರ್ನು (ಬಸವ. ೪) ; ದೇವರ ಧರ್ಮದೊಳೊಂದು 
ಬೇಂಟೆ ದೊರೆಕೊಂಡರೆ ಕೂಡಲಸಂಗಮದೇವಂಗರ್ಷಿತವ ಮಾಡುವೆ 
(ಬಸವ, ೯೦೭) ; ನೀನೆ ಬಂದಾಳ್ಮಾಡೆ ಯ.ಕ್ತಿ ಕೊಂಬುದೆ ದೇವ 
ನೀನೇ ಬಂದಾಳೆನಲು ಧರ್ದಮುಂಟೇ ದೇವ (ನಂಬಿರ. ೭-೧೫೨). 
೧೪. ರೀತಿ; ಕ್ರಮ : ಶೆಟ್ಟರು ವೃತ್ತಿಯಿಂದ ವ್ಯಾಪಾರಿ, ಅದೇ ಧರ್ಮ 
ದಿಂದ ಸಾಕಷ್ಟು ಸಂಪಾದಿಸಿದ್ದರು (ಹೊಸಕ್ತಿ: ೩). ೧೫. ಒ೦ದಂ 
ಬಗೆಯ ತೆರಿಗೆ : ಒಂದು ಹೊಲದ ಮೇಲೆ ಹಾಕಬಹದಾಗಿದ್ದ ತೆರಿಗೆ 
ಗಳಿವು-ಸಿದ್ಧಾಯ, ಅರಸರ ಸೇಸೆ, ಕಾಣಿಕೆ, ದಾಯ, ಧರ ಇತ್ಯಾದಿಗಳು 
(ಕಶಾಅ. 908). ೧೬. ನ್ಯಾಯವಾದ ಬಡ್ಡಿ : ಧನವೆಲ್ಲ ಮಲ್ಲಿಕಾರ್ಜುನನ 


೪೧೯೩ 


40 


45 


( 


`ನಿರ್ಜರೆ 


ಧರ್ಮ 


ಧರ್ಮವ್ಮಯದದೆನೆ ಧರ್ಮದೊಳಗೆಮ್ಮ ಭಾಗೆಯರ್ಥದಲಿ ಬೆಳೆವನಿತು 
ಧರ್ಮುವನಾದೊಡಂ ಕರುಣಿಸೆಮಗೆ (ಸಿದ್ಧರಾ. ೪-೩) ; ಒಡಲಿಲ್ಲದುಸುತುಂಟೆ 
ನಿಮಗೆನ್ನ ಮೇಲೆ ಬಪ್ಪೊಡವೆಯಿಲ್ಲೆನೆ ಧರ್ಮವುಂಟೆ ಕೆಡುವೊಡವೆಯಂ 
ಕೊಡೆ ಕಂಡು ಕೆಡದ ಧರ್ಮವ ಕೆ.ಡುವೆನೇ ಎನಲು (ಸಿದ್ಧರ. ೮-1); 
ಈತ ಕದ್ದು ತಂದೆಮ್ಮರ್ಥದೊಳಗೆಮ್ಮ ಭಾಗೆಯಂ ಕೊಡು ಕೊಡದೊಡದಟ 
ಬೆಂಬಳಿಯ ಧರ್ಮವನಾದೊಡಂ ಕೊಡೆಂದೆನೆ ಕೊಡಂ (ಸಿರ್ಮರಾ. 6-0). 
೧೭, ಬಿಟ್ಟೆ; ಪುಕ್ಕಟೆ: ನೀನೇನು ಧರ್ಮಕ್ಕೆ ಕೆಲಸ ಮಾಡುತ್ತಿಲ್ಲ. 
ಸಂಬಳ ತೆಗೆದುಕೊಂಡ ಮೇಲೆ ಸರಿಯಾಗಿ ಕೆಲಸ ಮಾಡು (ರೂಢಿ). ೧೮. 
ಯಜ್ಞ; ಯಾಗ. ೧೯. ಯಜ್ಞದಲ್ಲಿ ಸೋಮಪಾನ ಮಾಡುವವನು- 
೨೦. ಶಿವ. ೨೧. ಅರಸ; ದೊರೆ. ೨೨, ಉತ್ಪಾತ. ೨೩. ವಿಷ; 
ಗರಳ: “ಗಿರಿಶನೊಳು ಕಾಲನೊಳು ಪುಣ್ಮದೊಳು ಬಿಲ್ಲಿನೊಳು ಗರಳದೊಳ್‌ 
ಕ್ರತಂವಿನೊಳು ಧರ್ಮಮಕ್ಕು” (ಐುಂಗರಾ. ೧೪೮-೪೪) ; “ಆರಸುತ್ಪಾತಂ' 
ಬಿಲು ವಿಷ ಹರ ಪುಣ್ಯಂ ಯಜ್ಞಮಹಿಂಸೆ ಯಮ ಚಾರಿತ್ರಂ ನಿರುತದಿ ದಶ 
ಧರ್ಮಾಖ್ಯಂ” (ನಾನಾಕಂ. ೧೦೪). ಪಿಳಿ. [ಕಾವ್ಯಮಾ] ಉಪಮಾ 
ಲಂಕಾರದಲ್ಲಿ ಎರಡಂ ವಸ್ತುಗಳ ನಡಂವೆ ಇರುವ ಸಾಧಾರಣ 
ಧರ್ಮ,- ಸಾಮಾನ್ಯ ಧರ್ಮ : ಉಪಮೇಯಮುಮುಪಮಾನಮು 
ಮ:ಪಮಾವಾಚಕಮ:ಮಂತೆ. ಧರ್ಮಮುಮಿವರಲ್ಲಪವರ್ತಿಸೊಂದೆರಡು 
ಮೂರ್ಚಪಲಾಕ್ಷಿಯಿದೆಂಟು ಬಗೆಯ ಲುಪ್ಪೋಪಮೆಗಳ* (ನರದ. ೧೦-೩). 
೨೫. [ಜ್ಯೋತಿ] ಜನ್ಮಲಗ್ನದಿಂದ ಒಂಬತ್ತನೆಯ ಸ್ಥಾನ: 
ಸಿತನಿಂ ಧರ್ಮ ಧನಾರಿ ಪಂಚಮ ದಶಾಯಸ್ಥಾನದೊಳ್‌ ಮಂದನಿಂ ತ್ರಿತಯಾ 
ರಾತಿ 'ಸ:ತಾಂತ್ಯದೊಳ್‌ . . . ಇಂದ್ರಮಂತ್ರಿ ಶುಭದಂ ಶೇಷಂಗಳೊಳ್‌ 
ನಿಂದಿತಂ (ಜಾತತಿ. ೧೦-೧೧) ; ದನುಜೇಜ್ಯಂ ಧರ್ಮ ಕರ್ಮ ತ್ರಿ ತನು ಧನ 
ಚತುಪ್ತಂಜ ರಂಧ್ರಾಯದೊಳ್‌ . . . ಲೇಸೆನಿಕ್ಕುಂ (ಜಾತತಿ. ೧೦-೦೨). 
“ಧರ್ಮನಿವಾಸ' ಪರಾ. ೨೬. ಎ ಧವರ೯ಧ್ಯಾನ : ಆರ್ತ ರೌದ್ರ ಧರ್ಮ 
ಶುಕ್ಲಾಭಿಧಾನಧ್ಯ್ಮೂನಚತುಷ್ಪಯಮುವ:೦ (ಸುಕುಮಾ. 4೩೯ ವ); ಪರಿ 
ಹರಿಸಿ ಚಿತ್ತದಿಂದುರ್ತರೌದ್ರಮಂ ಧರ್ಮ ಶುಕ್ಲಮೆಂಬೀಯೆರಡುಂ ಸ್ಥಿರ 
ಮಾಗೆ ದಿವ್ಯಮುನಿಪಂ ನಿರಂತರಧ್ಯ್ಮಾನಯೋಗತತ್ಸರನಾದಂ (ಮಳ್ಗಿಪು. 
00-99). "ಧ್ಯಾನಚತಂಷ್ಟಯ' ಪರಾ. ೨೭. ಇಪ್ಪತ್ತನಾಲ್ಕು 
ತೀರ್ಥಂಕರರಲ್ಲಿ ಹದಿನೈದನೆಯವನು ; ಧರ್ಮನಾಥ: ವಿಮಳ 
ಅನಂತ ಧರ್ಮ . , , ವರ್ಧಮಾರರೆಂಬಿಪ್ಪತ್ತುನಾಲ್ಕರ್‌ ತೀರ್ಥಕರರ್‌ 
(ಕಾವುಪು. 909). ೨೮. - ಧರ್ಮದ್ರವ್ಯ: ಚೇತನಾರಹಿತಮಜೀವ 
ತತ್ತ್ವಂ ಅದು ಗತಿಸ್ಥಿ ತ್ಯವಗಾಹಶರೀರಾದಿ ವರ್ತನಾಹೇತು ಧರ್ಮಾಧರ್ಮಾ 
ಕುಶ ಪುದ್ಧಲ ಕಾಲಭೇದದಿಂ ಪಂಚವಿಧಂ (ಆದಿಪು. ೧೦-೬೩ ವ) ; ಲೋಕಾ 
ಕಾಶದಲ್ಲಿ ಧರ್ಮ ಎಂಬುವ ಒಂದು ದ್ರವ್ಯವಿದೆ. ಈ ದ್ರವ್ಯವು ಜಗತ್ತಿನಲ್ಲಿ 
ಪವೆಯು ಇರುವಂತೆಯೇ ಇರುತ್ತದೆ ಇದು ಆತ್ಮನ ಗಮನಕ್ಕೆ 
ಸಹಾಯಮಾಡುತ್ತದೆ (ಕೈನಪ. ೩90). ವಿ೯. ದ್ವಾದಶಾನುಪ್ರೇಕ್ಷೆ 
ಗಳಲ್ಲಿ ಒಂದು ; ಧವರ್ಣವನ್ನೂ ಕುರಿತ ಚಿಂತನೆ : , ಅಧ್ರುವವ:ಶರಣ 
ಮೇಕತ್ವಮನ್ಯತ್ವಮಶುಚಿತ್ವಂ ಸಂಸಾರಂ ಲೋಕಮಾಸ್ರವಂ ಸಂವರೆ 
ಬೋಧಿದುರ್ಲಭ ಧರ್ಮಸ್ಯ ಖ್ಯಾತಮೆಂಟುವ ಪನ್ನೆಕಡ; 
ಮನುಪ್ರೇಕ್ಷೆಯಂ ಕ್ರಮದಿನನುಸ್ಮರಿಸುತ್ತುಮಿರ್ಪನ್ನೆಗಂ (ಅಜಪು. ೬-೬೧ ವ). 
"ದ್ವಾದಶಾನಂಪ್ರೇಕ್ಷೆ' ಪರಾ. ೩೦. [ದ್ವೈತ] ನಲವತ್ತು ವಿಧವಾದ 
ಗುಣಗಳಲ್ಲಿ ಒಂದು: ರೂಪ, ರಸ. ಗಂಧ, ಸ್ಪರ್ಶ. .. ಧರ್ಮ, 
ಅಧರ್ಮ, ಸೌಭಾಗ್ಯವೆಂದು ಸಾಮಾನ್ಮವ'ಗಿ ನಲವತ್ತು 
ವಿಧ ಗುಣಗಳು (ಹಿಂದಸಾ. ೨೭೫). ೩೧. [ಯೋಗ] ಮೂರು ಬಗೆಯ 


ಸಂಸ 


ಸಂಸ್ಕಾರ ಆ 


. ಚಿತ್ತ ಪರಿಣಾವಂಗಳಲ್ಲಿ ಒಂದಂ : ನಿರೋಧ, ಸಮಾಧಿ, ಏಕಾಗ್ರತಾ ಎಂಬ 


ಮೂರು -ವಿಧವಾದ ಚಿತ್ತಸ್ಥಿತಿಗಳು ಧರ್ಮ ಲಕ್ಷಣ ಅವಸ್ಥೂ ಎಂಬ ಸೂಕ್ಷ್ಮ 


ಧರ್ಮ 


ಸ್ಥೂಲರೊಪವಾದ ಚಿತ್ರಪರಿಣುಮಗಳೆನ್ನಲ್ಪ ಡುವುವು (ಹಿಂದಸಾ. ೧೦೩). 
೧ ಧರ್ಮವನ್ನು ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸುತ್ತಾರೆ. “ಧರ್ಮ 
-ಪಿ; (ಅ) ಪ್ರವೃತ್ತಿಧರ್ಮ, ನಿವೃತ್ತಿಧರ್ಮ (ಮಹಾಭಾ. 
ಶಾಂತಿ. ೨೪೦-೬, ಅನಂಶಾಸನ. ೨೧೧).'(ಆ) ವಿದಿತ (ವ್ಯಕ್ತ), 
ಅವಿದಿತ (ಅವ್ಯಕ್ತ) (ಕೇನ. ೨-೪ ಭಾ). (ಇ) ಪಶಂಧರ್ಮ, ಪತಿ 
ಧರಿ (ಕ್ರಿಯಾಸಾರ. ಉಪದೇಶ. ೩). ಧರ್ಮ-೩: (ಅ) 
ದ್ವಿಜಾತಿಯ : ಅಧ್ಯಯನ, ಇಜ್ಮಾ, ದಾನ (ಗೌಧಸೂ. ೧೦-೧; 
೮-೯ಭಾ; ಭಾಗ. ೧೧-೩೯; ಕಾಠಕ. ೨೮).(ಆ)ಬ್ರಾಹಣರಿಗೆ ವಿಶೇಷ 
ವಾಗಿರುವ : ಪ್ರವಚನ (ಅಧ್ಯಾಪನ), ಯಾಜನ, (ಶುದ್ಧನಾದವ 
ನಿಂದ) ಪ್ರತಿಗ್ರಹ (ಗೌಧಸೂ. ೧೦-೨; ೭.೧ ಭಾ.; ಧರ್ಮಸಿಂ. 
ಪೂ. ೩-೨೪೦). ಅಥವಾ- ಯಾಜನ. ಅಧ್ಯಾಪನ, ಶುದ್ಧ ಪ್ರತಿ 
ಗ್ರಹ (ಮನು. ೧೦-೭೬-೪೧೧) (ಇ) ನಿತ್ಯಕರ್ಮ, ನೈಮಿತ್ತಿಕ 
ಕರ್ಮ, ಕಾವ್ಯಕರ್ಮ (ವ್ಯಾಸಸ್ಕೃತಿ, ೩.೧; ಛಾಂದೋಗ್ಯ. 
೧೦೬೫). (ಈ) ಕಾಯಿಕ, ವಾಚಿಕ, ಮಾನಸಿಕ (ಚರಕ. ೧೧-೫೪). 
(ಉ) ಸತ್ಯ, ತಪಸ್ಸು, ಅಧ್ಯಯನಾಧ್ಯಾಪನ (ತೈತ್ತಿರೀ. ೩೨೩). 
(ಊ) ಯಜ್ಞ, ದಾನ, ತಪಸ್ಸು (ಗೀತಾಭಾ. ೧೮-೩). (ಯಂ) 
ದೈವ, ಪಿತ, ಮಾನುಷ (ಬೃಹದಾ. [, ೫೬). (ಬೂ) ಹೀನ, 
ವಂಧ್ಯಮ, ಉತ್ತಮ (ಚೆರಕ. ೨೨೭). (ಎ) ಫಲಭೋಗದ ದೃಷ್ಟಿ 
ಯಿಂದ : ಸಂಚಿತ, ಆರಬ್ಧ, ಆಗಾಮಿ (ತೈತ್ತಿರೀ. ೪). (ಐ) 
ಸಾತ್ತ್ವಿಕ, ರಾಜಸ, ತಾಮಸ (ಗೀತಾಭಾ. 1] ೧೮-೨೩-೨೫). 
(ಐ) ಶಸ್ತ್ರಚಿಕಿತ್ಸೆಯ : ಪೂರ್ವಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್‌ 
ಕರ್ಮ (ಸುಶ್ರುತ). (ಓ) ಪೂಜಾರಾಧ್ಯ, ಪುಣ್ಯಯಜ್ಞ » ದೃಢ 
ಚರ್ಯಾ (ಆದಿಪು. ೧೫-೧೬ ವ). (ಓ) ಶಸ್ತ್ರಕರ್ಮ, ಕ್ಷಾರಕರ್ಮ, 
ಅಗ್ನಿಕರ್ಮ (ಚರಕ. 71 ೧೪-೩೫). (ಔ) ಕರ್ಮ, ಅಕರ್ಮ, 
ವಿಕರ್ಮ (ಗೀತಾಭಾ. ೨೫೨). (ಅಂ) ಮೃದಂಗವಾದನದ : ತ್ವಂಕ್ಕ, 
ಆಲಿಂಗ್ಯ, ಊರ್ಧ್ವಕ (ವಿಚಿಂ. ೪.೩೯೪). (ಅಃ) ಪರಸ್ವಾನಭಿದ್ಯತೆ, 
ಸರ್ವಸತ್ತ್ವಸೌರ್ಹದ, ಕರ್ಮಫಲಶ್ರದ್ಧೆ (ಮಹಾಭಾ. ಅನಂ 
ಶಾಸನ. ೧೩-೫). (ಕ) ಪರಸ್ವಗ್ರಹಣ, ಅಶಾಸ್ತ್ರೀಯಹಿಂಸೆ, 
ಪರದಾರಗ್ರಹಣ (ಮನಂ. ೧೨-೭). ಧರ್ಮ-೫ : (ಅ) ವರ್ಣ 
ಧರ್ಮ್ವ,ಆಶ್ರಮ-,ಗುಣ-, ವರ್ಣಾಶ್ರಮ. , ನಿಮಿತ್ತ-(ಗೌಧಸೂ. 
೧-೧-ಭಾ). (ಆ) ಅಹಿಂಸಾ, ಸತ್ಯ, ಅಕ್ರೋಧ, ಶೌಚ, ಇಂದ್ರಿಯ 
ಸಂಯಮ (ಮನು - ಗೌಧಸೂ. ೧೦-೧ ಭಾ). (ಇ) ಸತ್ಯ, 
ಅಕ್ರೋಧ, ದಾನ, ಅಹಿಂಸಾ, ಪ್ರಜನನ (ವಸಿಷ್ಠ - ಗೌಧಸೂ. 
೧೦.೫೧ ಭಾ). (ಈ) ಶಬ್ದಪ್ರವೃತ್ತಿಗೆ ನಿಮಿತ್ತವಾದವು : ಜಾತಿ, 
ದ್ರವ್ಯ, ಗುಣ, ಕ್ರಿಯೆ ಸಂಬಂಧ. (ಉ) ಯೋಗಾಭ್ಯಾಸದ : 
ಪ್ರಾಣಾಯಾವಂ, ಧ್ಯಾನ, ಪ್ರತ್ಕೂಹಾರ, ಧಾರಣಾ, ಸ್ಮರಣ 
(ವಾಯಂಪು. 1-೧೦-೭೧). ಧರ್ಮ-೮ : (ಅ) ಕ್ಷಮೆ, ಸತ್ಯ, 
ದಯೆ, ದಾನ, ಶೌಚ, ಇಂದ್ರಿಯನಿಗ್ರಹ, ದೇವಪೂಜೆ, ಹವನ, 
ಸಂತೋಷ, ಸ್ತೇಯಂವರ್ಜನ (ಧರ್ಮಸಿಂ. ೧-೮). (ಆ) ಧರ್ಮದ 
(1) ಇಜ್ಯಾ. ಅಧ್ಯಯನ, ದಾನ, ತಪಸ್ಸು, ಸತ್ಯ. ಕ್ಷಮಾ, ದಮ, 
ಅಲೋಭ (ಮಹಾಭಾ. ವನ. ೨-೭೫). (1) ತಪ, ಸತ್ಯ, ಕ್ಷಮಾ, 
ದಯ, ಶೌಚ, ದಾನ, ಯೋಗ, ಬ್ರಹ್ಮಚರ್ಯ (ವಾಮನ. ಅ. 
೨೨-ಸಂ. ೧೫೧). ಧರ್ಮ-೯ : ಸಾರ್ವವರ್ಣಿಕ ಧರ್ಮಗಳು: 
ಅಕ್ರೋಧ, ಸತ್ಯವಚನ, ಸಂವಿಭಾಗ, ಕ್ಷಮಾ, ಸ್ವಪತ್ನಿಯಲ್ಲಿ ಪ್ರಜ 
ನನ, ಶೌಚ, ಅದ್ರೋಹ, ಆರ್ಜವ, ಭೃತ್ಯಭರಣ (ಮಹಾಭಾ. 
ಶಾಂತಿ. ೬೦-೭, ೮). ಧರ್ಮು-೧೦: (ಅ) ಆತ್ಮನ : ಉತ್ತಮ 


೪೧೯೪ 


ಧರ್ಮಂಬೇಟಿ* 


ಕ್ಷಮೆ, ಮಾರ್ದವ, ಆರ್ಜವ, ಶೌಚ, ಸತ್ಯ, ಸಂಯವಂ, ತಪಸ್ಸು, 
ತ್ಯಾಗ, ಆಕಿಂಚನ್ಯ, ಬ್ರಹ್ಮಚರ್ಯ (ತತ್ತ ವಡೆ ್ರೈ. ೯-೩೨೫, ೩೨೬ ; 
ಪೂರ್ವಪು. ೧೧-೧೦೩, ೧೦೪). (ಆ) ಭೈಕ್ಷ, ಅಸ್ತೇಯ, ಶೌಚ, 
ಅಪ್ರಮಾದ, ಅವ್ಯವಾಯ, ಭೂತದಯೆ, ಕ್ಷಮಾ, ಅಕ್ರೋಧ, 
s| ಗುರುಶುಶ್ರೂಷಾ, ಸತ್ಯ (ವಾಯುಪು. 1-೮-೧೭೬, ೧೭೭)” 
(ಶ್ರೀವತ್ನ. 3೧೮). 
ಧರ್ಮ ಕೊಡು-ದಾನಮಾಡಂ: ಕಷ್ಟದಲ್ಲಿರುವವರಿಗೆ ಧರ್ಮ ಕೊಡಲು 
ಹಿಂಜರಿಯಬಾರದು (ಕೂ0). ಧರ್ಮದ ಬಡ್ಡಿ - ನ್ಯಾಯವಾದ ಬಡ್ಡಿ : 
ಧರ್ಮದ ಬಡ್ಡಿಯ ಮೇಲೆ ಹಣ ಕೊಡುವ ವಿಷಯದಲ್ಲಂತೂ ಯಾವ 
ಸಂದೇಹವೂ ಇರಲಾರೆದು (ಯೋಧಪು. ೩೧). ಧೆರ್ಮದ ಮದುವೆ - ತೆರ 
ಇಲ್ಲದೆ ಹೆಣ್ಣನ್ನು ತಂದುಕೊಳ್ಳುವುದು. ಧರ್ಮದ ಮೇರು- ಧರ್ಮದ 
ಆಚರಣೆಯಲ್ಲಿ ಮೇರುವಿನ ಉನ್ನತಿಯನ್ನು ಪಡೆದವನು ; ಒಂದು 
ಬಿರುದು: [ಗು]ಣಸಂಪನ್ನಂ ಸ್ಥಿ ರನುಡಿವಾತಂ ಧರ್ಮ್ಮದ ಮೇರು 
ಸೋಮೇಸ್ವರ[ದಾ]ಸ ಪಂ ೫ ೫೬ ೫ ವಯ್ಮಂ (ಸಿಇಇಇ, XX, ೨೪-೩೪ ; 
pS 1034) : ವಿಪ್ರಕುಳಪ್ರದೀಪರೀಶ್ವರಚರಣಾಬ್ಮಭೃಂಗರಧಿಕರ್ಸ್ಸಲೆ ಧರ್ಮದ 
ಮೇರುಗಳ್‌ (ಸಾಇಇ. ೫೫, ೫೭-೦೩ ; 1084). ಧರ್ಮ ನೀಡು - ಧರ್ಮ 
ಕೊಡಂ : ಪ್ರವಾಹಪರಿಹಾರನಿಧಿಗೆ ಆ ಸಂಸ್ಥೆಯು ಉದಾರವಾಗಿ ಧರ್ಮ 
ನೀಡಿತು (ಕೂಡ). ಧರ್ಮ ಬೇಡು- ದಾನ ಬೇಡಂ : ಕೆಲವರು ಸೋಮಾರಿ 
- ಗಳಾಗಿ ಧರ್ಮ ಬೇಡುವುದನ್ನೇ ಅಭ್ಯಾಸ ವಹಡಿಕೊಂಡು ಬಿಡುತ್ತಾರೆ 
(ರೂಢ). ಧರ್ಮ ಮಾಡು ಎ ೧. ಸತ್ಯರ್ಮವನ್ನು ಮಾಡಂ ; ಪುಣ್ಯ 
ಕೌರ್ಯ ಮಾಡು : ಧರ್ಮ ಮಾಡುತ್ತೇನೆಂದು ಸುಳ್ಳು ಹೇಳಿ ಧನಾರ್ಜನೆ 
- ಮಾಡುತ್ತಾನೆ (ಜಾತತಿ. ೧೭-೧೦ ಲೀ). ೨. ದಾನ ಮಾಡಂ: ಇಂಥಾ 
ಜನ್ಮಾ ನೋಡೋ ಧರ್ಮಾ ಮಾಡೊ (ಜಾಸಿಗ. ೬೭-3): ಧರ್ಮ ಮಾಡಿದರೂ 
ಮರ್ಮ ತಿಳಿಯಬೇಕು (ಗಾಡಿ). ಧರ್ಮ ಹಾಕು - ಧರ್ಮ ಕೊಡು: 
. ಆಗರ್ಭಶ್ರೀಮಂತರಾದವರು ಹಿಂದಿನ ಕಾಲದಲ್ಲಿ ಪ್ರತಿನಿತ್ಯ ಧರ್ಮ ಹಾಕು 
ವುದಕ್ಕಾಗಿಯೇ ಸ್ವಲ್ಪ ದ್ರವ್ಯವನ್ನು ಮಾಸಲಾಗಿಡುತ್ತಿದ್ದರು (ರೂಢಿ). 
ಸಂ.) 
ಧರ್ಮವಎತ್ತ (ನಾ). ಎ ಧಮ್ಮೇತ (?) : ಶೀ[ಮ][ದಾ]ಹವಮಲ್ಲದೇವರಲ್ಲಿ 
ಮೂನೂಣಃ ಗದ್ಮಾಣಂ ಧರ್ಮವತ್ತಜಕ್ಸಿಯ್ಕೆ ಪ[ಇಳ್ಕಾ]ರ ಸಂವಜಮಾಗಿ 
ಪ್ಯಡೆದಂ ಊರಂ ವಿದ್ವಜ್ಞನಕ್ಕಾದರದೆೊಳ್‌ ಭರೆಣಂಗೆಯ್ದಿ (ಸೌಇಇ. ಸ2-1, 
೪8-೪೭; 980). [ಓ ಇದು 'ಧರ್ಮಏತ"' ಎಂಬುದರ ಅಪಲಿಖತ) 
ಧರ್ಮವಏತ "ಧರ್ವೆೇಣತ' ನೋ. 
ಧರ್ಮಂಗೆಯ್‌ (ಕ್ರಿ). ೧. ಪುಣ್ಯಕಾರ್ಯವನ್ನು ಮಾಡು: ಧರ್ಮಂ 
ಗೆಯ್ಯಲ್‌ ಬಯಸುಗುಮೊರ್ಮೆ ಜಿನಾಗಮಮನೋಜಿಯಿಂ ಕೇಳ್ದ ನರಂ 
(ಸಮಪ. ೩-೩0) : ಧರ್ಮಂಗೆಯ್ವನ ಫಲಮನಿಲ್ಲಿಯ ಮನ್ನಣೆಯುಮಂ 
ಮಹಿಮೆಯನಲಅ?ಪುತಿರ್ಪುದನೊಳ್ಳಿತ್ತು ಬಗೆದು ಭಾವಿಸಿ ನೋಟ್ಟುದು 
(ಬಂಹರಿ. ೧೦-೧೨ ವ). ೨. ದಾನಮಾಡು : ಬಸವಯ್ಯಂ ರುದ್ರಹೋಮಂ 
ಗ್ಲೆಯ್ಮು ಸಹಸ್ರಛೋಜನಮಾಡಿ ಬಲಿಯಂ ಕಳೆದು ಧರ್ಮ್ಮಂಗೆಯ್ನು 
(ಎಕ, 1೪, ಹೆಗ್ಗಡ. ೧೬-೭; 1022). [ ಧರ್ಮ * ಕೆಯ್‌,] 
40। ಧರ್ಮಂಬೆಟು (ಕ್ರಿ). ಧರ್ಮದೀಕ್ಷೆಯಂನ್ನು ಪಡೆ: ಆ ಮುನಿನಾಥಂ ಜಿನ 
- ಮಾರ್ಗಮನೀಯೆ . , . ಶುಕ್ರನುಮಾ ವಿನುತ ಬೃಹಸ್ಪತಿಯುಮಂತೆ 
ಧರ್ಮಂಬೆತ್ತರ್‌ (ನೇಮಿಪು. ೫-೨೬). [ ಧರ್ಮ ಪೆಟ] 
ಧರ್ಮಂಬೇಟ* (ಕ್ರಿ). ನ್ಯಾಯವಾದುದನ್ನು ಹೇಳು ; ಧರ್ಮಸಮ್ಮತ 
ವಾದುದನ್ನು ತಿಳಿಸು: ಕರ್ಮಮುಳ್ಳೆಂ ಮನಂಷ್ಯಭವಂಬಡೆದು ಧರ್ಮಮಂ 
ಮಲಕಿದು ನೆಗಟಕ್ಟೊಡಂ . . . ಧೆರ್ಮಂಬೇಟಲ್‌ ಬಲ್ಲವರುಮೇಗೆಯ್ವರ* 
[ಧರ್ಮ + ವೇಟ್‌] 


ಶಿ. 


26 


46 
(ಜೀವಸಂ.. ೮-೨೪ವ). 


ಧರ್ಮಕಂಟಕ ೪೧೯೫ 


ಧರ್ಮಕಂಟಕ(ನಾ). ೧. ಧವರ೯ಕ್ಕೆ ಉಂಟಾಗುವ ತೊಂದರೆ, -ವಿಪತ್ತಾ. 
೨. ಧರ್ಮಕ್ಕೆ ಹಾನಿಯನ್ನುಂಟುಮಾಡುವವನು: ಧರಣಿಯಲಿ 
ಮುರೆವೈರಿಯಿರ್ದಡೆ ನಿರುತ ತಮಗೀ ವಿಧಿಯೆ ದುಷ್ಟರ ಶಿರವನುಟ್‌ 
ಚಂಡಾಡದಿಹನೇ ಧರ್ಮಕಂಟಕರೆ (ನಿಭಾಗ. ೧-೧೩-೧೧). 
[ ಧರ್ಮ + ಕಂಟ3] 
ಧರ್ಮಕಥನ (ನಾ). ಧರ್ಮವನ್ನು ಕುರಿತು ಹೇಳಂವುದು,_ ವ್ಯಾಖ್ಯಾನ 
ಮಾಡುವುದಂ ; ಧರ್ಮುಬೋಧೆ : ಮುನಿಪತಿ ವಾಚನೆಯಿಂ ಪೃಚ್ಛನೆ 
ಯಿನನುಪ್ರೇಕ್ಷೆಯಿಂ , ,, ಧರ್ಮಕಥನದಿಂದಂ ವಿನುತಸ್ವಾಧ್ಯಾಯವೆಂಬ 
ತಪಮಂ ತಳೆದಂ (ಸುಕುಮಾ. ೪-೧೮). 
[ಧರ್ಮ + ಕಥನ] 
ಧರ್ಮಕಥೆ (ನಾ). ಧಾರ್ಮಿಕ ವ್ಯವಹಾರವನ್ನು ತಿಳಿಸುವ ಕಥೆ : ಇತ್ತ 
ಮೇಘರಥಂ , . . ಧರ್ಮಕಥೆಯಂ ಪಲರ್ಗೆ ಪೇಟುತ್ತಿರ್ಪನ್ನೆಗಂ 
(ಜಾವುಂಪು. ೨೦) : ವೇಸುವದಣ್ಣನಾಯಕಂ. . . ಧರ್ಮ್ಮಲಥಾಪ್ರಸಂಗದಿಂ 
ಧರ್ಮ್ಮಕುರ್ಯ್ಯತತ್ಪರನಂಗಿ (ಸಾಇಇ. ಸಸ, ೧೩೭-೨೬; 1161). 
[ಧರ್ಮ + ಕಥೆ] 
ಧರ್ಮಕರ (ನಾ). ೧. ಧರ್ಮವನ್ನು ಮಾಡುವವನು. ೨. ಬಿಲ್ಲನ್ನು 
ಹಿಡಿದಿರುವವನು. ೧, ೨: ಕನಕನಗೇಂದ್ರಧರ್ಮಕರನಾಗಿಯುಮುನ್ನತ 
ಧರ್ಮಹಂತೃ *. . ಎಂದೆನಿಸಿರ್ದನಹೀಂದ್ರಭೂಷಣಂ (ರಾಜಶೇ. ೧೪-೧೪೪). 
[ಸಂ.) 
ಧರ್ಮಕರಕ (ನಾ). ಭಿಕ್ಷಂಗಳು ಉಪಯೋಗಿಸುವ ನೀರಿನ ಪಾತ್ರೆ: 
ಸ್ಮವಿರೆನು [ಒಂದು] ಧರ್ಮಕರೆಕದಲ್ಲಿ ನೀರು: ಹಿಡಿದುಕೊಂಡು (ಬುದ ಪ. 
ಮಿಲಿಂದ, ೯8). [ಧರ್ಮ . ಕರಕ] 
ಧರ್ಮಕರ್ತ (ನಾ). ದೇವಸ್ಥಾನದ ಖರ್ಚಿನ ಮೇಲ್ವಿಚಾರಕ: 
ಧರ್ಮದರ್ಶಿ ; ಧರ್ಮಾಧಿಕಾರಿ: (8).  [ ಧರ್ಮ 4* ಕರ್ತ] 
ಧರ್ಮಕರ್ಮ (ನಾ). ೧. ಧಾರ್ಮಿಕ ಕಾರ್ಯ ; ಯಜ್ಞ, ಯಾಗ, ಪೂಜೆ 
ಮೊದಲಾದ ಕರ್ಮ : ಜನ್ಮಕುಲಧನಜಾತಿವರ್ಣಪ್ರಭೇದವಂ ಗಣಿಸಡೆಯೆ 
ಮನದ ಹೃದಯದ ಧರ್ಮಕರ್ಮವನೆ ಹಿಡಿದು ಮನ್ನಣೆಮಾಡಿ (ಶ್ರೀರಾಮ: 
೭-೧೮೧) ; ವೇದಗಳೂ ವೇದೋದಿತ ಧರ್ಮಕರ್ಮುಗಳೂ ಅಳಿಸಿ ಹೋಗುವ 
ಕಲಿಯುಗದಲ್ಲಿ ಸ್ಮೃತಿಗಳನ್ನು ಕೇಳುವರಾರು? (ಛಾರದ. ೬9). ೨. ಪುಣ್ಯ 
ಕವರ್ಣ ; ಪುಣ್ಯನಸಂಪಾದನೆಯ ಕಾರ್ಯ, 
ಧರ್ಮಕರ್ಮ ಸಂಯೋಗ - ೧. ಪುಣ್ಯಕರ್ಮ ಫಲಿಸುವಿಕೆ ; ಅದೃಷ್ಟ ಕೈ 
ಕೂಡಿಬರುವಿಕೆ : ಧರ್ಮಕರ್ಮು ಸಂಯೋಗದಿಂದ ಅದೇ ವೇಳೆಗೆ ಅವರೂ 
ಅಲ್ಲಿಗೆ ಬುದುದರಿಂದ ನನಗೆ ಅವರ ದರ್ಶನ ಆಯಿತು (ರೂಢಿ). 
೨. ಆಕಸ್ಮಿಕ. [ ಧರ್ಮ ೬ ಕರ್ಮ] 
ಧರ್ಮಕಹಳೆ "ಧರ್ಮಗಹಳೆ' ನೋ. 
ಧರ್ಮಕಾಯ (ನಾ). ಧರ್ಮರೂಪವಾದ ದೇಹವುಳ್ಳವನು ; ಧರ್ಮವೇ 
ಶರೀರವಾಗಿರುವವನು : ಬುದ್ಧನೆ ಪಾರ್ಥಿವವಾದ ಕಾಯ ಕಣ್ಮರೆ 
ಯಾದರೂ ಆತ "ಧರ್ಮಕಾಯ'ನಾಗಿ ಶಾಶ್ವತನಾಗಿದ್ದಾನೆ (ಥಾರದ. ೧೯೨). 
[ಧರ್ಮ + ಕಾಯ] 
ಧರ್ಮಕಾರ್ಯ (ನಾ). ೧. ಧರ್ಮ ಅಥವಾ ವಂತಸಂಬಂಧವಾದ 
ಆಚರಣೆ ; ಸದಾಚಾರ. ೨. ಸತ್ಯರ್ಮ ; ಪರೋಪಕಾರದ ಕೆಲಸ; 
ಪುಣ್ಯಕಾರ್ಯ : ಆದಿಭಟ್ಟಾರಕವ್ಯತಿಕರಸ್ಥಿ ತಿಯನಾನಂದನೆಂಬಂ ಧರ್ಮ 
ಕಾರ್ಯನಿಮಿತ್ತಂ ಬಂದಟ್‌ಪಿದೊಡೆ (ಅದಿಪು.೧೬-೪೯ ವ); ಮೃತ್ಯುಪಾಶದಲ್ಲಿ 
ಸಿಕ್ಕಿರುವ ಚತುರಂಗಸೇನೆಯನ್ನು ಮೃತ್ಯುವಿನಿಂದ ಬಿಡುಗಡೆ ಮಾಡಿದರೆ 
ಅದು ಒಂದು ದೊಡ್ಡ ಧರ್ಮಕಾರ್ಯವಾಗುತ್ತದೆ (ವಧಾ. ೨೫೧). 
[ಧರ್ಮ * ಕಾರ್ಯ) 


[J 


10 


15 


26 


80 


ಧರ್ಮಗಹಳೆ 


ಧರ್ಮಕುಮಾರ (ನಾ). ಯವಂಧರ್ಮನ ವಂಗ; ಧರ್ಮರಾಯ; 


ಯಂಧಿಷ್ಮಿರ : ಪಾಂಡವರಾಯ ಧರ್ಮಕುಮಾರ ಗೆಲಿದನು ಕೌರವೇಶ್ವರನ 
(ಕುವ್ಕಾಕ, ೪ ಸೂಕನೆ). [ಧರ್ಮ + ಕುಮಾರ] 


ಧರ್ಮಕೃತ್ಯ (ನಾ). ಎ ಧರ್ಮಕಾರ್ಯ ೨: ಭಾಷೆಯನ್ನು ಯಾರೂ 


ಯಾರ ಉಪಕಾರಕ್ಕೆ ಕಲಿಯುವುದಿಲ್ಲ; ಅದು ಧರ್ಮಕೃತ್ಯವೂ ಅಲ್ಲ; 
ಉಸಿರಾಟದಂತೆ ಅದು ಸ್ವಾಭಾವಿಕವೂ ಅಲ್ಲ (ವಿಜಾಮಂ. ೧೮). 
[ಧರ್ಮ + ಕೃತ್ಯ) 


ಧರ್ಮಕ್ಷೇತ್ರ (ನಾ). ೧. ಧರ್ಮವು ಬೆಳೆಯಲು ಯೋಗ್ಯವಾದ ಕ್ಷೇತ್ರ ; 


ಪುಣ್ಯಕ್ಷೇತ್ರ; ಪವಿತ್ರಕ್ಷೇತ್ರಃ ತೀರ್ಥಕ್ಷೇತ್ರ: ಅಂತು ಧರ್ಮಕ್ಷೇತ್ರಂಗಳಂ 
ವಿಹಾರಿಸಿ ವಿನೇಯಜನಾಶಯಕುಶೇಶಯಂಗಳನಲರ್ಚುತುಂ . ಬಂದು 
(ಆದಿಪು. ೧೦-೬೮ ವ) ; ಅಮರಾನೀಕಮನೇಕಂ ಕ್ರಮಯುಗವಿನ್ಮಸ್ತಮಸ್ತಕಂ 
ಬಳಸಿರೆ ವಿಶ್ರಮಿಸುವಪೋಲ್‌ ಧರ್ಮಕ್ಷೇತ್ರಮದಾವುದೆನೆ ಸಮವಸರಣ 
ದೆಡೆಯನೆ ನಡೆದಂ (ಕಾಂತಿಫು. ೧೨-೨೧); ಧರ್ಮಕ್ಷೇತ್ರವೇ ಕರ್ಮಕ್ಷೇತ್ರ 
(ಭಾರದ. ೧೧೦). ಪಿ. ಭಾರತ. ೩. ಧಾರ್ದೀಕನಾದ ವ್ಯಕ್ತಿ. [ಧರ್ಮ. ಕ್ಷೇತ್ರ) 


ಧರ್ಮಗತಿ (ನಾ). ೧.ಧರ್ಮದ ಮಾರ್ಗ; ಧರ್ಮದ ಹಾದಿ: ಧರ್ಮಗತಿಯ 


ತಾರತಮ್ಮವ ತಿಳಿವೊಡೆ ಪೆರ್ಮೆಯ ಬಿಟ್ಟು ಬೇಸಆದೆ ನಿರ್ಮಲಮತಿಯಾಗಿ 
ನೀ ನಡೆ ಮಿಥಿಲೆಗೆ ಧರೂವ್ಮಾಧನ ಬಳಿಗೆ (ಹದಿಲ.*3-ಇ೯). ವಿ. ನ್ಯಾಯಂ 
ವಾದ ಕ್ರವಮಂ,-ರೀತಿ; ಸರಿಯಾದ ನಡವಳಿಕೆ: ದುಷ್ಟಬುದ್ಧಿಯ 
ತಂದೆ ಪ್ರೇಮಮತಿ ಮತಿಗೆಟ್ಟು ಧರ್ಮಗತಿಯಂ ಬಿಟ್ಟು (ಪಂಠತಂ. 
೧೬೬-೨3೧) : ಗೆಲವಿದೆಂತುಟೊ ತನ್ನ ಸೋಲಿದು ಬಳಿಕ ಸೋತರೆ ಧರ್ಮ 
ಗತಿಯನು ತಿಳಿದು ಹೇಳಲಿ ತತ್ಸಭಾಸದರೆಂದಳಿಂದುಮುಖಿ (ಕುವ್ಕಾ.ಸ 
೦೪-೮೦). [ಧರ್ಮ ಗತಿ) 


ಧರ್ಮಗರಣಿಗ (ನಾ). ಧರ್ಮಕಾರ್ಬುಕ್ಕೆ ಮಾಡುವ ವ್ಯಯವನ್ನು 


ಬರೆಯುವವನು; ಧರ್ಮಕಾರ್ಯಗಳ ಲೆಕ್ಕವನ್ನಿಡುವವನಂ: ಪಾಲಿಪು 
ಕೊಳ್ಳಿಯುಂ ಅರಮನೆ ತಾಣದ ಭಾಗಮಂಮ್‌ ಅರ್ಜ್ಜಕಮ್ಮೆನ್ರಿಯೆಕಿ 
ಕೊಟ್ಟ ಸೇನವರಸರುಂ ಧರ್ಮ್ಮಗರಣಿಗರುಂ (ಎಕ. ೪1, ಕೊಪ್ಪ. ೩೭-೧೦ ; 
ಸು. 6767). [ ಧರ್ಮ * ಕರಣಿಕ) 


ಧರ್ಮಗಹಳೆ, ಧರ್ವಕಹಳೆ, ಧರ್ಮಗಾಳೆ (ನಾ). ಯುದ್ಧದಲ್ಲಿ 


ಗೆದ್ದವರು ಕರುಣೆಯಿಂಂದ ಯುದ್ಧವನ್ನು ನಿಲ್ಲಿಸಂವ ಸೂಚನೆಗಾಗಿ 
ಊದಿಸುವ ಕಹಳೆ: ಮುಜ್‌ಯಲಿಟ್‌ದು ಪಾಳೆಯ ಪರಿಯಂತರ ಒಲಿಸಿ 
ಧರ್ಮೂಗಹಳೆಯ [ಪಾಕಾ. ಗಾಳೆಯನು]ನೆಟ್‌ಗಲಿ ರಾಮ ತಿರುಗಿದನೊಯ್ಯನೆ 
ತನ್ನುಜುವ ಭಟರ ಮೋಹರದೊಳು (ಕುರಾಸಾಂ. ೦೫-೧೨೧) : ಬರಲು 
ಬಹುದು . . . ದುರ್ಧರದ ಸಾಹಸರೆಂದು ಅಡ್ಡೈತರೆ ವಿಭೀಷಣ 
ಧರ್ಮಗಹಳೆಗಳುಲಿಯಲಿತ್ತೆರದಿ (ಜರಾಮಾ. ೨೬೨-೭೪). ಧರ್ಮಕಹಳೆ : 
ತಿಮ್ಮಣ್ಣನಾಯಕನು ಧರ್ಮಕಹಳೆಯನ್ನು ಹಿಡಿಸಿದನು, ಕದನವು ನಿಂತಿತು 
(ಕವೀರ. ೧೨೨) ; ದಂಡಿನವರ ತಿಳುವಳಿಕೆಗೆ ಕೂಚುನಗಾರಿ, ಧರ್ವಾಕಹಳಿ 
ಮೊದಲಾದ್ಮನ್ನು ಉಪಯೋಗಿಸುತ್ತಿದ್ದಂತೆ ತಿಳಿಯಬರುವ ಸಂಗತಿಯು 
. . ಸೇನೆಯಲ್ಲಿ” ಒಂದು ವಿಧವಾದ ತರಬಿಯತ್ತು ಇತ್ತೆಂದು ತೋರಿ 
ಸುವುದು (ಜಿತ್ರಖಾ. ೭ ಉಪೋದ್ಯಾತ). ಧರ್ಮಗಾಳೆ : ಪಾಳೆಯ ಪರಿಯಂತ 
ಮುಜಯಲಿಟ್‌ದು ಧರ್ಮಗಾಳೆಯ ದನಿಯನೆಲ್ಲರನು ಕೇಳಿಸುತೊಯ್ಯನೆ 
ತಿರುಗಿದನೆಂದ. ಕಟ್ಟಾಳು ಕಾಟಣ್ಣ ಲೀಲೆಯೊಳು (ಕುಂಸಾಂ. ೪೨-೭೮) ; 
ದಾಳಿಯಂ ವಣಾಡಿದುದು ಹರಗಣಂ ಪುರದ ಪೆರ್ಬಾಗಿಲೊಳ್‌ ಗಾಡದಿಂ 
ಧರ್ಮಗಾಳೆಯನಿರದೆ ಪಿಡಿಸಿ ತಿರುಗಿತು ವಿಜಯದುತ್ಸವದೊಳು (ಜಿಬಪು. 
೪೪-೪೬) ; ಸಾವಿಗೆ ಭಯಗೊಂಡು ಬೇಡಿಕೊಳ್ಳವರಮ 'ಕಾವೆನು ಭಯ 
ಬೇಡೆಂದು ಶೀವಿದ ಧರ್ಮಗಾಳೆಯ ಹಿಡಿಸಿದನಾ ಭೂವರನಂಜರಾಜೇಂದ್ರ 
(ಕಂನವಿ. ೧೬-೪೫). "ದಮ್ಮಗಹಳೆ' ಪರಾ. [ಧರ್ಮಃ ಕಹಳೆ] 


ಧರ್ಮಗಳ್‌ 


ಧರ್ಮಗಳ (ನಾ). 
ಕೊಡುವ ಮದ್ಯ: 
ಗಳ್ಳೆಂದೇಕಕಿವರ್‌ 


ಉಚಿತವಾಗಿ ಕೊಡುವಕಳ್ಳು ; ದಾನವಾಗಿ 
ನೆರೆದೆಲ್ಲರ್‌ ಕಳ್ಳುಡಿಯುತ್ತಿರೆ ಬಡವರ್ಗಲ್ಲಿ ಧರ್ಮ 
"ಧರ್ಮಗಳೂ ಡಿ 


(ಧರ್ಮಾಮ್ಮ . ೧-೧೪೪). ಪರಾ. 
[ಧರ್ಮ + ಕಳ್‌] 

ಧರ್ಮಗಳೆ (ನಾ). (ಲಕುಲೀಶ) ಯತಿಯ ಧರ್ನದಂಡ; ಯೋಗ 
ದಂಡ : ಹರನರಸಂ ಸುರರ್ನೆರದ ಗುಣ್ಮು ಜಟಾವಳಿ ತೊಂಗಲಿನ್ನ ) 
ದುರ್ಧರಗಿರಿ ಸೇತು ಧರ್ಮ್ಮಗಳೆಯಂಕದ ಮದ್ದಳೆ ಧೂಮ ವೇಳೆ ವಿಸ್ಸುರಿತ 
ಶಿವಾಗಮಂ ಸುರಿಗೆಯಾಗಿರೆ ಪಾಪವನೊತ್ತಿ ಕುತ್ತಿ ನಿಷ್ಕುರಮಿಜಿದಿನ್ನು 
ಕೊನ್ನ ತಪದಂಕವಿದೀ ತಪದಂಕಕಾಜಿನ (ಎಕ. ೫11, ಶಿರಾ. ೨೪.೬೮ ; 
9489). [ಧರ್ಮ * ಗಳೆ (ಗಟ) ] 

ಧರ್ಮಗಳ್ಗುಡಿ (ಕ್ರಿ). ಉಚಿತವಾಗಿ ಕಳ್ಳನ್ನು ಕುಡಿ ; ಬಿಟ್ಟಿ ಹೆಂಡ ಕಂಡಿ : 
ಕಳ್ಳೊಳ್‌ ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ ಬೊಟ್ಟಿಟ್ಟು ಕಿಟಿಯರ್ಪಿರಿ 
ಯರಟ್‌ದು ಪೊಡವಟ್ಟು ಧರ್ಮಗಳ್ಳು ಡಿವರ್ಗೆಲ್ಲಂ ಮಿಾಸಲ್ಗಳ್ಳನೆಅಕಿದು 
(ಪಂಪಭಾ.' ೪-೮೭ ಪ). [ಧರ್ನುಗಳ" + ಕುಡಿ] 

ಧರ್ಮಗಾಮಿ (ನಾ). ಧರ್ಮಮಾರ್ಗದಲ್ಲಿ ನಡೆಯುವವನು : ಧರ್ಮ 
ಗಾಮಿಗಳಾದ ಅವರು ಹೆಚ್ಚುಕಡಮೆಯಾಯಿತೆಂದರೆ ಸುಮ್ಮನಿರುವುದಿಲ್ಲ 
(ವಧಾ. ೨೯).. [ ಸಂ. ಧರ್ಮಗಾಮಿನ್‌] 

ಧರ್ಮಗಾಮುಂಡ (ನಾ). ಒಬ್ಬಾತನ :ಹೆಸರು : ಶ್ರೀಪಾಲನಾವತಾಸ್ಯ 
ಧರ್ಮ್ಮಗಾಮುಣ್ಣ ಪುತ್ರಜಃ ಪ್ರಾತಿಷಿ ಒಪಚ್ಛಿ ಲಾಪಟ್ಟಂ ಸ್ಲೇಯಾದಾಚನ್ಮ J) 
ತಾರಕಂ (ಸೌಇಇ. ಸಸ, ೯-೧೪ ; ಸು. 8ನೆಯ ಶತ). 

[ಧರ್ಮ + ಗುಮುಂಡ 

ಧರ್ಮಗಾರಿಯ (ನಾ). ಎ ಧರ್ಮಕಾರ್ಯೆ೨ : ಯಾ ಮರಿಯಾದೆಯಳು 
ಧರ್ಮುಗಾರಿಯವನು ನಡಸುವರು (ಎಕ. ೩1, ಹೆೊಳಲ್ಲೆ.- 
2406 9). [<ಸಂ.ಧರ್ಮಕಾರ್ಯು] 

ಧರ್ಮಗಾಳೆ "ಧರ್ಮಗಹಳೆ' ನೋ. 

ಧರ್ಮಗುಣ (ನಾ). ೧..ಸತ್ಯರ್ವವನ್ನು ಮಾಡುವ ಗುಣ; ಸದ್ದೂ ಣ: 
ವನಜದ್ವಿಟ್ಟುತನೊಂದಿದಂದುದಯದೊಳ್‌ ಪ್ರಾಜ್ಞಂ . , . ಜಾಮಿತು 
ಕೇತನದೊಳ್‌ ಧರ್ಮಗುಣಾನ್ವಿತಂ (ಜಾತತಿ.' ೧೮-೧೦). ೨. ಬಿಲ್ಲಿನ ಹೆದೆ: 
ಸೊಗಯಿಪ ಧರ್ಮಗುಣಂಗಳನಗಲಿದೊಡಾಕ್ಷಣದೊಳನ್ಕರಂ ಕೊಂದವ 
ವಂಬುಗಳೆಂದಡೆ ವಿರಹಿತಧರ್ಮಗುಣರ್‌ ಪೆಅರಂ ವಿಘಾತಿಸು ವುದದ್ಭುತಮೇ 
(ಾಧಪು:: ೧೩-೬೪) ೧,೨: ಕೃತವಿದ್ಯರ ಭೀಕರಶರ ತತಿ ಮೊಳೆತೇವಂತೆ 
ಸಮೆದು ಬಿಟ? ಸಂಗರದೊಳ್‌ ಗತಿಗಂತುಟು ಧಿರ್ಮಗುಣಚ್ಕುತದಿ 
ನಧೋಗತಿಗೆ ಬೀಟ್ವುದೊಂದಚ್ಚರಿಯೇ (ಗದಾಯು. 9-೩೩) ; ಕಡುವೇಗಿ 
ಧರ್ಮ್ಮ ಗುಣಮಂ ಬಿಡುವುದು : ಖರದೂಷಣಾನ್ವಿತಂ ಮೂದರೆಯಂ 
ಪಡೆದುದು ಬಲ್ಲಾಳನ ದಿಟನುಡಿಯೊಳ್ಳಡಿ ಯಾ ಗಲಾರ್ಪ್ಸ್ಪದೇ ರಾಮಶರೆಂ 
(ಎಕ. ೪,ಬೇಲೂರು. 


೭೫-೨೦; 


೦೭೫-೯; 1186) 
[ಧರ್ಮ + ಗುಣ) 
ಧರ್ಮಗುತ್ತಿ (ನಾ). ಒಂದಂ ಬಗೆಯ ಬತ್ತ: ಕುಂದದ ಚಂದ್ರಲೇಖೆ 
. ನಿರಂತರಮೊಪ್ಪುವ ಧರ್ಮೇಗುತ್ತಿಯೆಂಬಂದದನೇಕ ನಾಮವೆಸೆಗುಂ 
ಮೃದುಬಂಧುರ ಗಂಧಶಾಲಿಗಳ್‌ (ಮಲ್ಲಳಾ. ೪-೭೮). [?) 
ಧರ್ಮಗುರು (ನಾ). ಧರ್ಮಮಾರ್ಗವನ್ನು ಉಪದೇಶಿಸುವ ಗಂರಂ : 
ಶ್ರೀಮನ್ನಾಗಸ್ವಾವಿಂ ೫ ೬ ೫೬ ಧರ್ಮ್ಮಗುರುಗಳಲ್ಲಿ ಜವಳಿ[ಗು]ಳವಂ 
ಮನ್ನಣೆ ಪ್ರತಿಪತ್ತಿವೆರಸು ಬ್ರಹ್ಮಪರಿಗೆ ಕೇರಿಯು [ಕೆ]ಯುಮಂ. , . 
ಪಡೆದು (ಸೌಇಇ. ೫1-1, ೬೪-೧೮ ; 1028); ಡಾ. ಆಬಟ್‌ರು ಆಗ ಟಿಳಕರ 
ಧೆರ್ಮಗುರುವಾಗಿದ್ದರೆಂದು ಹೇಳಲಡ್ಡಿಯಿಲ್ಲ (ಸ್ಮೃತಿಜಿ. ೧೮೬). 
[ ಧರ್ಮ ಗುರ್ಕು ) 


೪೧೯೬ 


30 


86 


45 


ಧರ್ಮಚಕ್ರ 


ಧರ್ಮಗೇಹ (ನಾ). ೧.ಧರ್ವಕ್ಕೆ ಆಶ್ರಯಂವಾದುದು : ಧರ್ಮದ ನೆಲೆ: 
ನಿಜನೇತ್ರಂ ಲೋಕನೇತ್ರಂ ನಿಜಭರಣವಿಳಾಚಕ್ರಭೂರಾವಹೆಂ ಮೇಣ್‌ 
ನಿಜವಾಹಂ ಧರ್ಮಗೇಹಂ ನಿಜಧನು ದನುಜಾರಾತಿಜಾತಾಧಿವಾಸಂ , . , 
ಕುಡುಗೆಮಗತುಳ ಶ್ರೇಯಮಂ ಶೈಲಜೇಶಂ (ರಾಜಕೇ. ೦-೨). 
೨. [ಜ್ಯೋತಿ] ಜಾತಕನ ಜನ್ಮಲಗ್ನದಿಂದ ಒಂಬತ್ತನೆಯ ಸ್ಥಾನ. 

[ಧೆ ರು + ಗೇಹ] 

ಧರ್ಮಗೊಡ್ಡು (ನಾ). ೧. ಕಂದಾಚಾರದಲ್ಲಿ ನಿಷ್ಠೆ; ವ್ಯವಹಾರಜ್ಞಾನ 
ವಿಲ್ಲದಿರುವಿಕೆ : ಧರ್ಮಗೊಡ್ಡಿನ ಹುಚ್ಚನೀ ನಮ್ಮವನ ಕಯ್ದೆ ಈ ಶಾಸನ 
ದೊರೆವಟ್ಟು (ಮಂತ್ರಶ. ೧೩-೧0). ೨. ವ್ಯವಹಾರಜ್ಞಾನವಿಲ್ಲದಿರುವ 
ವ್ಯಕ್ತಿ; ಕರ್ಮಠ. (ಧರ್ಮ ಗೊಡ್ಡು) 

ಧರ್ಮಗೊಳಗ (ನಾ). ಕಣದ ಧಾನ್ಯರಾಶಿಯಲ್ಲಿ ಧರ್ಮಕ್ಕಾಗಿ ಮೊಟ್ಟ 
ಮೊದಲು ತೆಗೆದಿಡುವ ಒಂದಂ ಕೊಳಗದಷ್ಟು ಧಾನ್ಯ: ಅದಟ ಸತು 
ಮೂಡಲು ವಿರಟನ ದಿಬ್ಬೆ ಬಡಗ ಕೈರವಿಯ ಹಳ್ಳ ತೆಂಕ ಕೆಚಕಿಯ ಹಳ್ಳೆಂ 
ಮೇರೆ ಕೆಜಿಯ ಕೊರಲು ದೇ:ವಗೊಳಗಂ ಧರ್ಮಗೊಳಗವೆರಡು ದೇವರ 
ನಂದಾದೀವಿಗೆಗೆ ಬಿಟ್ಟ ಗಾಣವೆರೆಡು (ಎಳ. ಸ1, ಹಳ್ಳಕೆ. ೨೧-೩೬; ೩081). 
"ದೇವಗೊಳಗ' ಪರಾ. [ಧರ್ಮ + ಕೊಳೆಗ್ಗ] 

ಧರ್ಮಗೋಷ್ಠಿ (ನಾ). "ಧಾರ್ಮಿಕ ಪ್ರವಚನಗಳ ಸಭೆ, - ಕೂಟ : 
ಮಸೀದಿಗಳಲ್ಲಿ ಕೊರಾನಿನ ಪಠನದ ಮೂಲಕ ನಡೆಯುವ ಸನ್ಮಾರ್ಗ 
ಬೋಧನೆಯೂ ಹಿಂದೂದೇವಾಲಯಗಳಲ್ಲಿ ನಡೆಯುವ ಧರ್ಮಗೋಷ್ಮಿ 
ಗಳೂ . , , ಉತ್ತಮವೂ ಉದಾತ್ತವೂ ಅದ ಸಮಾಜನಿರ್ಮಾಣಕ್ಕೆ ನೆರ 
ವಾಗುತ್ತಿವೆ (ಶಿಕ್ಷ. ೬೫. [ಧರ್ಮ * ಗೋಷ್ಠಿ) | 

ಧರ್ಮಗೌರವ (ನಾ). ಧರ್ಮದ ಬಗೆಗೆ ಇರಂವ ಆದರ ; ಧರ್ಮವನ್ನು 


ಕುರಿತ ಶ್ರದ್ಧೆ: ಈ ಕ್ರೂರಜನರ' ನಡತೆಯಿಂದ ನಿನ್ನ ಧರ್ಮ 
ಗೌರವವೆಲ್ಲಾ ಹೋಗಿ ಬಿಟ್ಟಂತೆ ಕಾಣುತ್ತದೆ (ವಜಭಾ. ೯೯). 
[ಧರ್ಮ + ಗೌರವ] 
ಧರ್ಮಗ್ರಂಥ (ನಾ). ಮತದ ಪ್ರಕ್ತಿ )ಯೆ, ತತ್ತ್ವ, ವಿಧಿ:ವಂಂತಾದಂವು 


ಗಳನ್ನು ವಿವರಿಸುವ ಗ್ರಂಥ ; p ವೇದ, -ಬೈಬಲ್ಲು, ಕೊರಾನು 
ಮುಂತಾದುವು : ವೈದಿಕರೂ ಅವೈದಿಕರೂ ಪರಸ್ಪರರ ಧರ್ಮಗ್ರಂಥಗಳ 
ಅಧ್ಯಯನವನ್ನು ಮಾಡಬಹುದಲ್ಲವೆ ? (ಮಾಧವ. 920); ಲಕುಲೀಶ- 
ಪಾಶ:ಪತದ ಧರ್ಮಗ್ರಂಥಗಳು ದೊರಕಿದಂತೆ ಕಾಳಾಮುಖರ ಧರ್ಮ 
ಗ್ರಂಥಗಳು ಪ್ರತ್ಯೇಕವಾಗಿ ದೊರೆತಿಲ್ಲ (ಕಶಾ೪. ೦೩೪). 
[ಧರ್ಮ * ಗ್ರಂಥ) 

ಧರ್ಮಗ್ಲಾನಿ (ನಾ). ಧರ್ಮದ ಹಾನಿ; ಧರ್ಮಾ ನಷ್ಟವಾಗುವಿಕೆ : 
ಕೃಷ್ಣುವತಾರವಾದದ್ದು ದ್ವಾಪರಯುಗದ ಅಂತ್ಯದಲ್ಲಿ ನಡೆದ ಧರ್ಮ 
ಗ್ಲಾನಿಯ ಕಾರಣದಿಂದ (ಭಾರದ. ೧೦೪): ಅರ್ಜುನನ ಅಳಲಿಗೆ ಕಾರಣ , , 
ವರ್ಣಸಾಂಕರ್ಯ, ವರ್ಣಸಾಂಕರ್ಯದಿಂದ ಧರ್ಮಗ್ಲಾನಿ, ಧರ್ಮಗ್ಲಾನಿ 
ಯಿಂದ ನರಕಪ್ರೂಪ್ತಿ (ಭಾರದ. ೧೧೨). [ಧರ್ಮ * ಗ್ಲುನಿ) 

ಧರ್ಮಫಾತಕ (ನಾ). ೧. ಧರ್ಮದ ಉಲ್ಲಂಘನೆ ; ಧರ್ಮದ್ರೋಹ : 
ನನ್ನನ್ನು ಕೋರದೆಯೇ ನೀನು ಆ ರಾಜನ-ಸಹವಾಸ ಮಾಡಿದ್ದು ಧರ್ಮ 
ಘಾತಕವೇನಲ್ಲ (ವಡಛಾ. ೩೯೫). ೨. ಧರ್ಮವನ್ನು ಉಲ್ಲಂಥಿಸಂವವನಂ; 
ಧರ್ಮದ್ರೋಹಿ. ' [ ಧರ್ಮ +೬ ಘಾತಕ) 

ಧರ್ಮಚಕ್ರ (ನಾ). ೧. ಧರ್ಮಸಾಮ್ರಾಜ್ಯ; ಧರ್ಮವುಳ್ಳ ಚಕ್ರಾಧಿಪತ್ಯ. 
೨. ಧವರ೯ರಕ್ಷಣೆ ಮಾಡಿದ ಚಕ್ರಾಯಂಧವನ್ನು ಧರಿಸಿದವನು; ವಿಷ್ಣು. 
೧, ೨: ಪ್ರತಿಪಾಲಿತಧರ್ಮಚಕ್ರಂ . . . ಈ ಚಳಂಕ್ಕನಾರಾಯಣದೇವ 
ನೀಗೆಮಗೆ ಮಂಗಳಕಾರಣಮುತ್ಸ ವಂಗಳಂ (ಗದಾಯು. ೧-೧). ೩. ಬುದ್ಧ. 
೪. [ಬೌದ್ಧ] ಧರ್ಮದ ಸಂಕೇತವಾದ ಚಕ್ರ : ಭರತಖಂಡದ ರಾಷ್ಟ್ರ 


ಧರ್ಮಚಕ್ರಪ್ರವರ್ತನ 


ಧ್ವಜದಲ್ಲಿ, . . “ಧರ್ಮಚಕ್ರ” ' ವಿಶ್ವಸಾಮರಸ್ಮವನ್ನು ಸಾಕ್ಷಂತ್ಯರಿಸಿದ 
ವೈದಿಕಖಷಿಗಳ ದಿವ್ಯಸಂದೇಶವ ಪ್ರತೀಕ (ಪುಕ್ಮಾರ. ೪೭ ಪೀಠಿಕೆ); ಸಕಲ 
ಜಗತ್ತಿಗೂ ಮಾರ್ಗದರ್ಶಕವಾಗಿರಬೇಕೆಂದು ನೆಹರೂ ಅವರು ವೇದ 
ಪ್ರಶಂಸಿತವಾದ ಆದಿತ್ಯನ ಧರ್ಮಚಕ್ರವನ್ನೂ . .. ರಾಷ್ಟ್ರಧ್ವಜದಲ್ಲಿ 
ಅಳವಡಿಸಿ (ಚುಳ್ಳಾರ, ೧೨೦ ಏರಿಕೆ) ; ಎಂತಾದರು ಈ ದುರಂತಕಿಹುದೆ 
ಕೊನೆಯ ಅಂಕವು? "ಸಂಭವಾಮಿ ಯ:ಗೇಯುಗೇ' ಅಗೋ ಧರ್ಮಚಕ್ರವು 
(ನೆಲಂಮು. ೪೦-೨೪) ; ಬೌದ್ಧ ರಿಗೆ (ಹೀನಯಾನ) ಪೂಜಾರ್ಹವಾದ ಸಂಕೇತ 
ಗಳನ್ನು ಮೂರು ಗುಂಪುಗಳನ್ನಾಗಿ ವಿಭಾಗಿಸಬಹುದು . . . (1|1) 
ಉದ್ದೇಶಿತ: ಸ್ತೂಪ, ಧರ್ಮಚಕ್ರ ಮತ್ತು ತ್ರಿರತ್ನಚಿಹ್ನೆಗಳು ಇದರಲ್ಲಿ 
ಮುಖ್ಯವಾದುವು (ಭಾರದ. ೪೯೫. "ಧರ್ಮುಚಕ್ರಪ್ರವರ್ತನ' ಪರಾ. 
೫. [ಜೈನ] ಶೀರ್ಥೆಂಕರಸು ವಿಹಾರ ಮಾಡುವ ಸಮಯದಲ್ಲಿ ಆತನ 
ವಂಂದೆ ಚಲಿಸಂವ, ಸೂರ್ಯನನ್ನು ಮಾರಿಸುವ ಪ್ರಕುಶದಿಂದ 
ಕೂಡಿದ, ಸಾವಿರ ಅರಗಳನ್ನುಳ್ಳ ಚಕ್ರ : ಜಿನಚಂದ್ರದೇವಂ ನಡೆಯೆ 
ಧರ್ಮಚಕ್ರಂ ಮುಂದೆ ನಡೆಯೆ (ಉಾಂತಿಪು. ೧೨-೧೪ ವ) ;: ಪಸರಿಸಿದ 
ಕುತೀರ್ಥಧ್ವಾಂತಮಂ ತೊಲ್ಳಿ ಪೆಂಪಿಂ ವಿಶದವಿಭವತೇಜ 
ಶ್ವಕ್ರಮರ್ಕಂಬೊಲುದೆ ಜ್ಯತಿಸು ಸಕಲಧಾತ್ರೀಚಕ್ರದೊಳ್‌ ಧೆಮ”ಚಕ್ರಂ 
(ಅಜಿಪು. ೧-೧೬) ; ಪಡೆದಚ್ಚರಿಯೆಂ ಸಹಸ್ರಭಾನು ತ್ಹಿ [ಡ] ದುದ್ಯೋತಿ 
ಸುರೇಂದ್ರಕಲ್ಪಿತಾರ್ಫ್ಯಂ ಕಿಡೆ ದುರ್ಮತದುಸ್ತಮ ಪ್ರಭಾವಂ ನಡೆಗುಂ 
ಸಂದಿಸಿ ಮುಂದೆ. ಧರ್ಮಚಕ್ರಂ (ವರ್ಧಮಾ. ೧೪-3೭). ಓ. ಯಕ್ಷರ 
ತಲೆಯ ಮೇಲೆ ಸಮವಸರಣಕಾಲದಲ್ಲಿ ಇರಂವ ಚಕ್ರಾಕಾರವಾದ 
ಒಂದಂ ಬಗೆಯ ಆಭರಣ :' ಧರ್ಮಚಕ್ರಪರಚಕ್ರಮನಾಕ್ರಮಿಸಲೈ 
ಸಾಲ್ಹ ಭಾಸುರತರ ತೀವ್ರತೇಜದಪರಾಜಿತೆ ಮಾಚಕ್ಕಿಮತಿಪ್ರಕಾಶಮಂ 
(ಮಲ್ಲಪು. ೧-೯); ನಾಲ್ಕುಂ ದೆಸೆಯೊಳಂ ಧರ್ಮಚಕ್ರಮಂ ಧರಿಯಿಸಿರ್ಪ 
ಯಕ್ಷೇಂದ್ರರಿಂ . , . ಪ್ರಥಮಪೀಠಮಕ್ಕುಂ -(ಪಸಾರ. 8೬೬). ೭. ಚಕ್ರಾ 
ಕಾರವಾದ ಒಂದಂ ಬಗೆಯ ಆಭರಣವನ್ನು ಧರಿಸಿರಂವವನು : ಅದಜ 
`ನಾಲ್ಕುಂ ದಿಜ್ಮುಖಂಗಳೊಳ್‌ . . . ಧರ್ಮ ಡಕ್ರರ್‌. ಯಕ್ಷರ್ಕಳಿರ್ಪರ್‌ 
(ಮಹಾನೇ.೧೫-೬೮ ವು. [ಧರ್ಮ 4 ಚಕ್ರ್ನ] 

ಧರ್ಮಚಕ್ರಪ್ರವರ್ತನ (ನಾ). ೧. [ಬೌದ್ಧ ] ಧರ್ಮಚಕ್ರವನ್ನು ಚಲಿಸಂ 
ವಂತೆ ಮಾಡುವುದು. ೨. “ಬಂದ್ಕನಂ ಮಾಡಿದ ಮೊತ್ತಮೊದಲನೆಯ 
ಉಪದೇಶಕ್ಕೆ "ಧರ್ವಚಕ್ರಪ್ರವರ್ತನ' ವೆಂದೂ ಆತನ ವಚನಗಳ 
ವಂಣಿಹಾರಕ್ಕೆ "ಧವರ೯ಪದ'ವೆಂದೂ ಹೆಸರು” (ಛಾರದ. ೧೯೨): 
ನಾಲ್ಕು ಆರ್ಯಸತ್ಯಗಳನ್ನು ಭಗವಂತನು ತನ್ನ ಮೊದಲ ಶಿಷ್ಯರಿಗೆ. ವಿಶದೀ 
ಕರಿಸಿದನು. ಈ ಪ್ರಸಂಗವನ್ನು “ಧರ್ಮಚಕ್ರಪ್ರವರ್ತನ” ಎಂದು ಕರೆದಿ 
ದ್ದಾರೆ. ಇಲ್ಲಿ "ಚಕ್ರ' ವೆಂದರೆ "ರಾಜ್ಯ'. ಭಗವಂತನು ಧರ್ಮರಾಜ್ಯವನ್ನು 
`ಪ್ರವರ್ತನ' ಮಾಡಿದನೆ ಹೊರತು 'ಸ್ಕಾಪನ” ಮಾಡಲಿಲ್ಲವೆಂಬ ಒಳ ಅರ್ಥ 
ವನ್ನು ಇಲ್ಲಿ ಗಮನಿಸಬಹುದು (ಭಾರದ. ೧೯೬) ; ಭಗವಂತನಂ' ಧರ್ಮಚಕ್ರ 
ಪ್ರವರ್ತನವನ್ನು ಗೈದಾಗ , . ..ಅನೇಕ ದೇವತೆಗಳೂ ಧರ್ಮವನ್ನು 
ಕಂಡುಕೊಂಡರು (ಬುದ ಪ. ಮಿಲಿಂದ. ೨೫). [ ಧರ್ಮಚಕ್ರ + ಪ್ರವರ್ತನ ] 

ಧರ್ಮಚಕ್ರಮುದ್ರೆ (ನಾ). [ಶಿಲ್ಪಶಾ]: (ಬಂದ್ಕನ) ಮೂರ್ತಿಶಿಲ್ಪದ 
ಒಂದಂ'ಭಂಗಿ)-ಮಂಬ್ರೆ : ವೈರೋಚನನ ಪ್ರತಿಮೆಯು “ಧರ್ಮಚಕ್ರ 
ಮುದ್ರೆ” ಇಂದಲೂ ಅಕ್ಷೋಭ್ಯಬುದ್ಧನ ಪ್ರತಿಮೆಯು 'ಭೂಮಿಸ್ಫರ್ಶ' 
ಮಂದ್ರೆಯಿಂದಲೂ . . . ಕೂಡಿರುತ್ತವೆ (ಭಾರದ. ೫೧೪). 

[ ಧರ್ಮಚಕ್ರ * ಮುದ್ರೆ] 

.ಥರ್ಮಚತ್ರ, ಧವರ೯ಛತ್ರ (ನಾ). ಧರ್ಮಾರ್ಥವಾಗಿ ಊಟ ವಸತಿ 
ಗಳನ್ನು ಒದಗಿಸುವ ಸ್ಥಳ: ಮೈಸೂರಿನಲ್ಲಿರುವ ಪೂರ್ಣಯ್ಯನವರ 
ಧರ್ಮಚತ್ರವು ಹಿಂದಿನ ಕಾಲದಿಂದಲೂ ಬಡಬಗ್ಗರಿಗೆ ಆಶ್ರಯ ನೀಡುತ್ತಿದೆ 


40 


೪೧೯೭ 


ಧರ್ಮಜ 


(ಕೂಡಿ). ಧರ್ಮಛತ್ರ: ರಂಗಮ್ಮನ ವಠಾರವೇನು ಧರ್ಮಛತ್ರ ಕೆಟ್ಟು X 
ಹೋಯ್ತೆ? (ರಂಗವ 45); ಆ ಧರ್ಮಳಛತ್ರದ ಆವಾರದಲ್ಲಿ 
ವಸುಮತಿಯೊ ಒಬ್ಬಳಂಗಿ ನಿಂತಳು (ಮಡ್ಮಮ.. ೦48). 

[ <ಸಂ. ಧರ್ಮಸತ್ರ ] 


5| ಧರ್ಮಚರಿತ (ನಾ). ಎ ಧರ್ಮುಚಾರಿ : ಧರ್ಮಚರಿತ ದ:ರಿತದೂರ : 


ಪ್ರಪಂಚರಹಿತ ಪರಾಪರ (ಸಿದ್ದೇವ. ೩-೭). : [ಧರ್ಮ 4 ಚರಿತ] 

ಧರ್ಮಚಾರಿ (ನಾ). ಧರ್ಮಮಾರ್ಗದಲ್ಲಿ ನಡೆಯುವವನು ; ಧರ್ಮ 
ವನ್ನು ಆಚರಿಸುವವನಂ :. ಧರ್ಮವೇ ಖಂಡಿತವಾಗಿಯೂ ಧರ್ಮಜಾರಿ 
ಯನ್ನು ರಕ್ಷಿಸುತ್ತದೆ (ಧಾರಣ. ೧೯). [ಸಂ. ಧರ್ಮಚಾರಿನೀ ] 


10| ಧರ್ಮಚಿಂತಾಪನ್ನೆ (ನಾ). ಧರ್ಮಾಚರಣೆಯ ಕ್ರಮವನ್ನು ಕುರಿತು 


ಚಿಂತೆಗೆ ಒಳಗಾದವಳ : ನಿನ್ನ ನೆನೆದಂಗನೆಗೆ ಬಹುದು ಪತಿವ್ರತಾಭಾವ 
ಎನ್ನನುಜ್ಞೆಗೆ ಧರ್ಮಚಿಂತಾಪನ್ನೆಯಾಗದಿರೆಂದು ಕೃಪೆ ಸಲ್ಲಿ ತನ್ನ ಸಿರಿಕರ 
ತಳೆವನಿರಿಸಿದನುತ್ತವಕಾಂಗದಲಿ (ಕುವ್ಮಾಅ. ೧೬-೩೨). 

[ ಸಂ. ಧರ್ಮಟಿಂತಾಪನ್ನು ] 


15| ಧರ್ಮಚಿಂತಾಯಕ (ನಾ). ಧರ್ಪುವನ್ನು ಕುರಿತು ಚಿಂತಿಸಂವವನು : 


ಸಿದ್ಧಾರ್ಥಸೆಟ್ಟಿ ಯಂ... ಭಾನುದತ್ತಶೆಟ್ಟಿ ಕೈಯ ಧರ್ಮಚಿಂತಾಯಕನಪ್ಪ 'K 
ಧೆನದತ್ತನ ಸವಿಸಾಪದೊಳಿರಿಸಿ (ಮಹಾನೇ. ೪-೧೧೯ ವ). 
[ಧರ್ಮ + ಚಿಂತಾಯ:ಕ ] 

ಧರ್ಮಚಿಂತೆ (ನಾ). ಧರ್ಮದಲ್ಲಿ ಆಸಕ್ತಿ : ಧರ್ಮವನ್ನೂ ಕುರಿತ ಎಣಿಕೆ ; 
ಧರ್ಮಬಂದ್ಧಿ : “ಉಪಾಸ್ತಿಃ. ಧರ್ಮಚಿತಾ-ಈ ೨ ಧರ್ಮಬುದ್ಧಿ” 
(ಹಲಾಯು, ೧೨೬-೮೫) ; ಅನುಪಮ ಧರ್ಮುಚಿಂತೆ . . . ಕೆಂಕರರ ಪರಿವರ್ತನ 
ಕ್ರಿಯೆಯ ಸಮ್ಮದದೊಳ್‌ ಸಲೆ ಕೂಡಿ ತದ್ಭರಾವರನಖಿಲಾವನೀವಳ ಯಮಂ 
ಪರಿಪುಲಿಸುತಿರ್ದಂ (ಮಹಾನೇ. &-೨೨). [ಸಂ. ಧರ್ಮಚಿಂತಾ]. 

ಧರ್ಮಚಿತ್ತ (ನಾ). ಧರ್ಮಬುದ್ಧಿ ಧರ್ವಿಷ್ಠತೆ : , ಬರ್ಮಗಾವುಣ್ಣಂ 
ಧರ್ಮಚಿತ್ತದೊಳ್ನೆಗಳ್ಳು . . . ಧಾರಾಪೂರ್ವ್ವಕದಿಂ ಬೆಂಗೇರಿಯ ಕೆಜಿಯ 
ಕೆಳಗೆ ಬಿಟ್ಟ ಗಟ್ಸ್‌ ಮತ್ತರೊನ್ನು (ಸಇಇಇ. ಸಸ, ೩೩-೦೦: 1065). 

[ಧರ್ಮ + ಚಿತ್ತ] 

ಧರ್ಮಚ್ಯುತ (ನಾ). ಧರ್ಮವನ್ನು ಬಿಟ್ಟವನು; ಧರ್ಮಭ್ರಷ್ಟ ; 
ಧರ್ಮುಮಾರ್ಗದಿಂದ.: ದೂರವಾದವನು : ರಾಜನನ್ನು: ಕೊಂದು 
ಧರ್ಮುಚ್ಯುತನಾದ ಇವನಿಗೆ ಪೂಜೆ ವಣಾಡಿದೆಯಲ್ಲಾ. ಇಂಥ, ನೀನು 
ಧರ್ಮಾತ್ಮ ಹೇಗಾದೀಯೆ ? (ವಣಛಾ. ೪೨). [ಧರ್ಮ * ಚ್ಯುತ) 

ಧರ್ಮಚ್ಛುತಿ (ನಾ). ೧. (ಕೈಕೊಂಡ) ಧರ್ಮವನ್ನು ಬಿಡುವುದಂ ; 
ಧರ್ಮಬಭ್ರಷ್ಟತೆ. ೨. ಬಿಲ್ಲನ್ನು ಬಿಟ್ಟುಹೋಗಂವುದಂ ; ಬಿಲ್ಲಿನಿಂದ 
ಚಿಮ್ಮಿ ಮುಂದಕ್ಕೆ ಹೋಗುವುದಂ. ೧, ೨: ಧೃತಧರ್ಮಚ್ಯುತಿ 
ಬಾಣಸಂಹತಿಗೆ ಬದ್ಧ್ಮಾವೈಕೃತಂ ವಾರಣಕ್ಕೆ ತಮ:ಃಸಂಗತಿ ರಾತ್ರಿಗೆ... 
ಜನಕ್ಕಿಲ್ಲಲ್ಲಿ ಬೇಟಲ್ಲಿಯುಂ (ಪುಷ್ಕಪು. ೨-೨೪). [ಧರ್ಮ 4 ಚ್ಯುತಿ ) 

ಧರ್ಮಛತ್ರ "ಧರ್ಮುಚತ್ರ' ನೋ. 

ಧರ್ಮಜ (ಗಂ). ೧. ಧರ್ಮಬಂದ್ಧಿಯಿಂಂದ ಹುಟ್ಟಿದ. (ನಾ). ೨. ಯವಂ 
ಧರ್ಮನ ಮಗ ; ಪಾಂಡವರಲ್ಲಿ ಹಿರಿಯ ; ಯಂಧಿಷ್ಮಿರ: “ಪಾಂಡವಂ 
ಧರ್ಮಜಂ ಯುಧಿಷ್ಠಿರನು ಧರ್ಮುಪುತ್ರನೆಂದೆನಿಕು” (ಮಂಗರಾ. ೭೮-೩) ; 
ಕಃ ಕೇನಾರ್ಥೀ ದಂದ್ರಃ ಎನುತುಮನಿತುವುಂ ಧರ್ಮಜಂ 
ಸೂಟ್‌ಗೊಟ್ಟಂ (ಪಂಪಭಾ. ೬-೪೦); ಹರಿ ಕೇಳ್‌ ಧರ್ಮಜ ಕೇಳ 
ಸುರೇಂದ್ರಸುತ ಕೇಳ್‌ ವಹಾದ್ರೀಸುತರ್‌ ಕೇಳಿಮಿರ್ವರುಮಿಂತೆಯ್ದಿದುದಲ್ಲೆ, 

೨ ೬ ಭೀಮಪ್ರತಿಜ್ಞಾಕ್ಷರೆಂ (ಗದಾಯು. 6-೬೪); ಜೂಜನಾಡಿ ಧರ್ಮಜ 
ಮುಖ್ಯರಳಿದರು (ಬಸಪು. ೪೪-೬೪) ; ವಾರುವದ ಖುರ ನಾಲ್ಕಟಲಿ 
ಮಣಿಚಾರು ಕನಕವ ಸುರಿದು ಧರ್ಮಜ ತೇರನೇಆ್‌ದನು (ಕುವ್ಮಾಭೀ. ೧-೬೨) ; 


ಕೋ 


ಧರ್ಮಜನ$ 


ನಿರ್ಮಲವಾಜಿಯರ0 ಸಂವೇಗಂ ತಂದು ನಿಲಿಸಿದಂ ಧರ್ಮಜನ 
ಸಮ್ಮುಖದೊಳಂ (ಜೈಮಿಭಾ. 8-೧೧). ೩. ಬಿಳಿಯ ಹಕ್ಕಿ ; p ಧರ್ಮಜ 
ನೆಂದರೆ ಪಾಂಡವ. "ಪಾಂಡವ' ಶಬ್ದಕ್ಕೆ "ಬಿಳಿಹಕ್ಕೆ' ಎಂಬರ್ಥವೂ 
ಉಂಟು : ಸುರಪತಿಯ ಬೆಳ್ಳಡಿಯ ರಥಚರಣದ ಪಾವಕನ ಮುನಿಯ 
ಧರ್ಮಜನ ಲಸತ್ತುರಗದ ಗಜಗಂಡದ ಭಾಸುರವಾದ್ಯದ ಪೆಸರೆ ಖಗಕುಳಂ 
ಕರಮೆಸೆಗುಂ (ರಾಜಕೇ. 8-೬೦). ೪. ಔರಸಪುತ್ರ. [ಸಂ.] 
ಧರ್ಮಜನಕ (ನು). ೧. ಯಮನ ತಂದೆ ; ಸೂರ್ಯ. ೨. ಧರ್ಮವನ್ನು 
ಪ್ರಚಾರ ಮಾಡಂವವನಂ ; ಧರ್ಮೀಷ್ಮ. ೧, ೨: ಕಮಳಾನಂದನಕಾರಿ 
ಚಾರುಕಮಳ ಪ್ರೋದ್ಭಾಸಿಹಸ್ತಂ ವಿರೋಧಿಮದಧ್ವಾಂತವಿಭೇದಿ ಧರ್ಮ್ಮ 
ಜನಕಂ ಸನ್ಮಾರ್ಗ್ಗವಿದ್ಯೋತೆನಂ ಲೋಕಮನೆಲ್ಲಂ ಬೆಳಗುತ್ತ 
ಮಿರ್ಕೈ ದೊರೆವೆತ್ತಾದಿತ್ಕನತ್ಕೂರ್ಜ್ಜಿತಂ (ಎಕ.೪1, ಕಡೂರು. ೬೬-೩೮ ; 
1172). [ ಧರ್ಮ * ಜನಕ) 
ಧರ್ಮಜಾಗೃತಿ (ನಾ). ಧರ್ಮವು ಉಚ್ಛಾ ೨ಯಸ್ಥಿತಿಯಲ್ಲಿರುವುದಂ : 
ಭಾರತದಲ್ಲಿ ಅನೇಕ ಮಹಾತ್ಮರು ಜನಿಸಿ ಧರ್ಮಜಾಗೃತಿಯನ್ನುಂಟು 
ಮಾಡಿದ್ದಾರೆ (ರೂಢಿ). [ ಧರ್ಮ + ಜಾಗೃತಿ] 
ಧರ್ಮಜ (ನಾ). ಧವರ೯ವನ್ನು ಬಲ್ಲವನು: ಧರ್ಮಜ್ಞ ರಧರ್ಮಮೆನೆ 
ವಾರ್ಧಕರಸಂಬದ್ಧಮೆನೆ . , . ಸಮುದ್ರಕ್ಷೋಭದಂತೆ ಘೂರ್ಣಿಸುವ 
ಜನಕ್ಷೋಭಮಂ ಕೈಕೊಳ್ಳದೆ (ಜಗವ: ೨-೫೩ವ) ; ಕಾರುಣಿಕರ್‌ 
ಧರ್ಮಜ್ಞರ* ಚಾರಿತ್ರಸಮೇತರೆನಿವ ನಿಮ್ಮನ್ನರನಾಗಾರತೆಯಂಂ ಪಾವನ 
ಮನಗಾರತೆಯಿಂದೆಸಗುವೆಸಕಮಿಂ ಪೆಟಿತುಂಟೇ (ಡಂದ್ರಪು 
ಧರ್ಮ್ಮಜ್ಞನೇ ಧರ್ಮ್ಮಜಂ ಬಲವದ್ವೈರಿಮದಪ್ರತಾಪಹ[ರ]ನೇ ಅಮ್ಮಮ್ಮ 
ತಾನನ್ನಕಂ , , , ಬುಧನುತ ಶ್ರೀನಾಕಭೂಪಾಳಕಂ (ಸೌಇಇ. ೫%, ೩೧೩-೬; 
ಸು. 12ನೆಯ ಶತ): ನೀನಲಾ ಧರ್ಮಜ್ಞನಂದಾ ಮಾನಿನಿಯರ ವಿವಾಹೆದಲಿ 
ನೀನೇನ ಮಾಡಿದೆ ಬೇಸೆಆ್‌ಸಿ ಬಳಲಿಸಿದೆ ಬಾಲಕಿಯ (ಕುಖ್ಯಾಸೆ. ೧೦-೪೦) ; 
ಜನನಿ ಶಿಶುವನು ಸತ್ಕುಲೀನನು ವಿನುತ ಸದ್ವರ್ತನೆಯ ಸತ್ಪುರುಷನು ಸದಾ 
ಚಿಂರವನು ಸಜ್ಜನನಧಿಕ ಸದ್ಗುಣವ ಜನಪನೈಶ್ಚರಿಯವನು ಧರ್ಮಜ್ಞನು 
ಯಶೋಲಭ್ಯವನು ಸಲಹುವ ನೆನಹಿನವೊಲಭಿಮಾನರಕ್ಷೆಯ ಸತಿಯ ಕಪಿ 
ಕಂಡ (ತೊರರಾ. ೫-೩-೨೫). [ಸಂ.] 
ಧರ್ಮಜ್ಞ ತೆ (ನಾ). ಧವರ೯ವನ್ನು ತಿಳಿದಿರುವಿಕೆ; ಧರ್ಮಜ್ಞನಾಗಿರುವಿಕೆ: 
ಯತಿಗಳಾದಿರಿ ನೀವು ರೋಷಚ್ಯುತರಲೇ ಬಳಿಕೇನು ಧೆರ್ಮಜ್ಞತೆಯ 
ನೆಲೆಗಳನಆ್‌ದ ಮನವೆಟಗುವುದೆ ಕಾಳಗಕೆ (ಕುವ್ಶಾಉ. ೬-೨೧). 
[ಸಂ. ಧರ್ಮಜ್ಞ ತಾ] 

ಧರ್ಮಡೋಣಿ (ನಾ). (ದನಕರಂ ಮೊದಲಾದುವುಗಳು ನೀರು ಕುಡಿ 
ಯಂವುದಕ್ಕಾಗಿ) ಧರ್ಮಾರ್ಥವಾಗಿ ಕಟ್ಟಿಸಿದ ತೊಟ್ಟಿ ಅಥವಾ 
ದೋಣಿ :' ನಂಮ ಗ್ರಾಮಕೆ ಧರ್ಮಡೋಣಿಗೆ ನೀರ ಹೊಯಿವದಕೆ 
ಉರಿಗೆ ಪಡುವಲು ಅಲದ ಮರನ ಪಟಿಯನು ಧರ್ಮವತದ ನೀರ 
ಯೆತುವದಕೆ ನಾಉ ಸರ್ವಮಾನ್ಯವಾಗಿ ಬಿಟೆಉ . . . ಗಟ ತಿಂಮೋಜ 
ಗೊಪುಲಪಲಿ ಮಲ್ಲೋಜಯಿವರು ಮುಂತಾದ ವೋಜುಗಳು ಧರ್ಮ 
ಡೋಣಿಗೆ ನೀರ ಎತುವ ಕಬಿನದ ಏತದ ಬಾನೆ ಕಬಿನದ ಕಟ್ಟು ಯಿಷ್ಟಂ 
ಧರ್ಮವನು ತಪದೆ ನಡಸಿ ಬಾಹೆಉ (ಸೌಇಇ. 28-11, ೬೬೦೨೯; 1559). 

[ಧರ್ಮ * ಡೋಣ್ಯಿ (ಆದೋಣಿ) 
ಧರ್ಮತತ್ವರ (ನಾ). ಧರ್ಮದ ಆಚರಣೆಯಲ್ಲಿ ಆಸಕ್ತನಾದವನು ; 
ಧರ್ಮಪರಾಯಣ : ಸಕಳಾಗಮಕೋವಿದರೆಂದು ಧರ್ಮ್ಮ್ಛತತ್ಪರರಿವ 
ರೆಂದು ಕೂರ್ತ್ತ್ಗ ಮಲಯಾಳ ತಪೋನಿಧಿ ದೇವಸಿಂಗಿಜೀಯರ ಪದ 
ಯುಗ್ಮಮಂ ಪಡೆದು ಕಚ್ಚಿದರ್‌ (Mua. XX, ೪೯-೫೮ ; 10761). 


[ ಧರ್ಮ + ತತ್ತರ) 


೪-೪೦); 


೪೧೯೮ 


10 


49 


45 


ಧರ್ಮದೂರ 


ಧರ್ಮತನಯ (ನಾ). ೧. ಯಂಧಿಷ್ಮಿರ; ಧರ್ಮರಾಯಂ : ಶಶಾಂಕಸಂಕಾಶ 


ಯಶೋಧವಳಿತಭುವನಂ ತಾಗಿದನವಯವದಿಂ ಬಂದು ಧರ್ಮತನಯನ 
ಬಲದೊಳಿ (ಪಂಪಥಾ. ೧೧-೩): ಒಡವುಟ್ಟಿದನೆಂದಅೌದೊಡೆ ಕುಡುಗುಂ 
ರಾಜ್ಯಮನೆ ಧರ್ಮತನಯಂ ನಿನಗೂಂ ಕುಡಲಾರ್ತೆನಿಲ್ಲ (ಗದಾಯು. ೩-೧೯). 
ಪಿ. ಧರ್ಮವನ್ನು ತನ್ನ ಬಳಿ ಕಲಿತ ಶಿಷ್ಯ, - ವಿದ್ಯಾರ್ಥಿ : ರಾಮ 
ದೇವಾಚಾರ್ಯನ ಧರ್ಮತನಯನಾದ ಜಯದೇವಪಂಡಿತನಿಗೆ . . 
ಪೂಜಾರ್ಥವಾಗಿ ಕೊಟ್ಟನು (ಕರ್ಕಾಅ. ೮). ೩. ಧರ್ಮಶಾಸ್ತ್ರದ ಪ್ರಕಾರ 
ವಂಗನೆನಿಸಿಕೊಳ್ಳುವವನಂ. [ಧರ್ಮ + ತನಯ] 


ಧರ್ಮತೂಂಬು (ನಾ). ಧರ್ಮಾರ್ಥವಾಗಿ ಕಟ್ಟಿಸಿದ ತೂಬು : ಇದುವೆ 


ಸೂದೂಟು ನೊಯ್ಯವಾಲರಯ್ಯಮ್ಮನ್ಗೆ ಧರ್ಮತೂಂಬು 9 ಕೊಟ್ಟರ್‌ 
(ಎಕ, 71%, ತಿರುಮ. ೨೫೩-೧೨ ; ಸು. 800), [ ಧರ್ಮ 4 ತೂಂಬು) 


ಧರ್ಮದ (ನಾ). ಧರ್ಮ ಮಾಡುವವನಂ; ಧರ್ಮಿಷ್ಮ : ಬ್ರಯಮಾದುದು 


ಧರ್ಮಂ ಪೃಥ್ವಿಯ ಸೂನುವಿನಿಂದಧರ್ಮಮಂತಡು ತಾನಪ್ರಿಯಮಾಯ್ತು 

ತನಗೆ ಸಹಜಾರಿಯಿಂದಮೇನಾ ಧೆರಾಧಿಪಂ ಧರ್ಮದನೋ (ವರ೯ಮಾ. 

೭-೫೫) : ಧರ್ಮದರಾಗೆ ಮೇಗೆ ಸುಖಿಯಪ್ಪುದು ಸಂದೆಯಮೆಂದು 

ಗೆಯ್ಕದಿಫಿ ೯ದು ಮರುಳ್ತನಂ ತಗುಳ್ಹವಂದಿರಂ (ಬಂಹರಿ. ೧೦-೧೩). 
[ಸಂ.) 


ಧರ್ಮದರ್ಶಿ (ನಾ). ಚತ್ರ, ದೇವಾಲಯ, ಮಠ ವಂಂಂತಾದ 


ಸಾರ್ವಜನಿಕ ಸಂಸ್ಥೆಗಳಿಗೆ: ಸೇರಿದ ಆಸ್ತಿಯನ್ನು ನೋಡಿಕೊಳ್ಳುವ 
ಗೌರವ ಸದಸ್ಯ; ಟ್ರಸ್ಟಿ : ದೇವಸ್ಥಾನಕ್ಕೆ ಹೀಗೆ ಬಂದ ದತ್ತಿಗಳನ್ನು 
ರಕ್ಷಿಸಲು ನಾಲ್ಕಾರು ಜನರನ್ನು ಧರ್ಮದರ್ಶಿಗಳಾಗುವಂತೆ ಕೇಳಿಕೊಳ್ಳು 
ತ್ತಿದ್ದ ರು (ಕಳಾಆ. ೧೭೯): ಕಂದಾಯ ರಾಜ ಅಥವಾ ರಾಜಾಧಿಕಾರಿಗಳ 
ಸ್ವಂತ ವೇತನವಲ್ಲ; ಅದು ಪ್ರಜೆಗಳಿಗೆ ಸೇರಿದುದು. ಅದಕ್ಕೆ ಅವರು 
ಬರಿಯ ಧರ್ಮದರ್ಶಿ ಮಾತ್ರ (ಭಾರದ. ೩೬೦) ; ಅಂತರರಾಷ್ಟ್ರೀಯ ಹಣ 
ಕಾಸಿನ ವಿಷಯಗಳ ಬಗ್ಗೆ ಧರ್ಮದರ್ಶಿ (೫೬೩66) ಅಥವಾ ಏಜೆಂಟ* ಆಗಿ 
ವರ್ತಿಸುವುದು ಮೊದಲನೆಯ ಬಗೆಯ ಕಾರ್ಯಾಚರಣೆಯಾಗಿದೆ (ಆಂತಸಂ. 
[ ಸಂ. ಧರ್ಮದರ್ಶಿನ್‌ ] 


೧೪೬). 


ಧರ್ಮದರ್ಶಿಮಂಡಲಿ (ನಾ). ಧರ್ಮದರ್ಶಿಗಳ ಸಮಿತಿ : ಭಗವಂತನಿಂದ 


ಸಂಸ್ಕಾ ಪನೆಗೊಂಡಿದ್ದ ಈ ಸುಸ್ಮಿರ ಸಂಸ್ಥೆಗೆ ಕೇವಲ ಮಾನವೀಯ ಸಂಸ್ಥೆ 
ಯಾದ ಧರ್ಮದರ್ಶಿಮಂಡಲಿಯ ರಕ್ಷಣಿ ಅತ್ಯಗತ್ಮವಾಗಿತ್ತು (ಪುನರು. 


೩೯೩). [ಧರ್ಮದರ್ಶಿ « ಮಂಡಲಿ] 


ಧರ್ಮದಾಯ (ನಾ). ಸಾರ್ವಜನಿಕ ಧರ್ಮಕಾರ್ಯಗಳೆನ್ನು ನಡೆಸುವುದ 


ಕ್ಕಾಗಿ ಬಿಟ್ಟುಕೊಟ್ಟ ದತ್ತಿ. - ಕಾಣಿಕೆ, - ದೇಣಿಗೆ: ಪೂರ್ವದಿಂದ 
ನಡೆದುಬರುತ್ತಿರುವ ದೇವದಾಯ ಬ್ರಹ್ಮದಾಯ ಧರ್ಮದಾಯ . .. ಉಂಬಳಿ 
ರಕ್ತಕೊಡಗೆ ಮರಿಂತಾದುವೇನೊ ಹೆಚ್ಚುಕಡಮೆಯಾಗದಂತೆಯೂ . . . 
ನಮ್ಮ ಕರೆಣಿಕರು ಎಚ್ಚತ್ತಿರಬೇಕು (ಬಿರುಗಂ. ೩೬-೨೧). 

[ಧರ್ಮ ೬ ದಾಯ್ಯ) 


ಧರ್ಮದೀಕ್ಷೆ (ನಾ). ಯಾವುದಾದರೂ ಒಂದಂ ವಂತಕ್ಕೆ ಸೇರಿಸಿಕೊಳ್ಳು 


ವಾಗ ಮಾಡುವ ಸಂಸ್ಕಾರ : ಕ್ರಿಸ್ತೀಯಧರ್ಮದ ಅಭ್ಯಾಸವಾದ ನಂತರ 

ನಾಲ್ಕುತಿಂಗಳಿಗೆ ಮುಂಬಯಿಯ ಭೇಂಡೀಬಜಾರದಲ್ಲಿರುವ ಅಮೆರಿಕನ್‌ 

ಮಿಶನ್ನದ ಚರ್ಚಿನಲ್ಲಿ ಧರ್ಮದೀಕ್ಷೆ ಕೊೊಟ್ಟರು(ಸ್ಮೃ ತಿಚಿ. ೧೮೬). 
[ಧರ್ಮ + ದೀಕ್ಷೆ] 


ಧರ್ಮದೂರ (ನಾ). ಎ ಧರ್ಮಚ್ಯುತ: ಧರ್ಮದೂರನು ನಿನ್ನವನು 


ಸತ್ಕರ್ಮಬಾಹಿರನಾತ್ಮರಚಿತವಿಕರ್ಮದೋಷದೊಳಳಿವ 
ವಿದುರ (ಕುಪ್ಶಾಉ. ಓರಿಇ, ೩-೦೩ ಹೆಚ್ಚಿನ ಪದ್ಮ). 
[ಧರ್ಮ * ದೂರ] 


ನಿನ್ನವನೆಂದನಾ 


ಧರ್ಮದೃಷ್ಟಿ 


ಧರ್ಮದೃಷ್ಟಿ (ನಾ). ಧಾರ್ಮೀಕ ಪ್ರಜ್ಞೆ ; ಧರ್ಮಪರತೆ : ನಮ್ಮ ರಾಯನ 
ಧರ್ಮದೃಷ್ಟಿಯು ಆಶ್ಮರ್ಯಕರವಾದದ್ದು ! (ಕಾಕುಂತ. ೬೭-೧೬) ; ಮನ 
ವಚನೆ ಕಾಯಗಳಲ್ಲೂ ಸತ್ಯನಿಷ್ಠೆ, ಧರ್ಮದೃಷ್ಟಿ, ನ್ಯಾಯಪರತೆ - ಇವು 
ವ್ಯಾಪಿಸಿದಲ್ಲದೆ ಶಿವಾನುಗ್ರಹ ದೊರೆಯದು (ಶಕ್ಕಿವಿ. ೭೪). 
[ ಧರ್ಮ + ದೃಷ್ಟಿ ] 
ಧರ್ಮದೇವತೆ (ನಾ). ಧರ್ಮದ ಅಭಿಮಾನಿದೇವತೆ ; ಧವರ್ಣದ ಅಧಿ 
ದೇವತೆ: ಬಿಲ್ವಫಲ ಲಿಂಗವ ಪೂಜಿಸಿ ನಮ್ಮ ಪ್ರಥಮ:ಪಾದವ ಪಡೆವರು 
ನೋಡಾ ಧರ್ಮದೇವತೆಗಳು (ಸಿವ. ಕ. ೧೮೩-೬೧೧) ; ಧರ್ಮದೇವತೆಯೇ 
ಈ ರೂಪವನ್ನು ತಳೆದು ಬಂದು ನ್ಯುಯವನ್ನು ತೀರ್ಪು ಮಾಡುತ್ತಿರುವಳು 
(ಕವಿಕ. ೧7; ಗೀತಾಂಜಲಿಯ ಪದ್ಯಗಳಲ್ಲಿ ವೇದಾಂತದ ಪರಿಪಾಕವಿದೆ. 
ಧರ್ಮದೇವತೆಯ ಅವತಾರವಿದೆ (ಧರ್ಮಸಾ. ೮೨). [ಧರ್ಮ * ದೇವತೆ] 
ಧರ್ಮದೇಶನ (ನಾ). ಧರ್ಮೋಪದೇಶ ; ಧರ್ಮಬೋಧನೆ : “ಅನಿತ್ಯ- 
ದುಃಖ-ಅನಾತ್ಮ” ಎಂಬ ಈ ಮೂರು ತತ್ವಗಳನ್ನು ಭಗವಂತನು ತನ್ನ 
ಮೊದಲಿನ ಮೂರು ಧರ್ಮದೇಶನಗಳಲ್ಲಿ ಸ್ಪಷ್ಟಪಡಿಸಿದ್ದಾನೆ (ಭಾರದ. ೨೦೦). 
[ ಧರ್ಮ + ದೇಶನ) 
ಧರ್ಮದೇಶನೆ (ನಾ). ಎ ಧರ್ಮುದೇಶನ : ಯೇಸು ತನ್ನ ಧರ್ಮದೇಶನೆ 
ಯನ್ನು ಪ್ರಾರಂಭಿಸಿದಂದಿನಿಂದ ಡಂಭಾಚಿರವನ್ನೂ, ಆಷಾಢ 
ಭೂತಿತನವನ್ನೂ . , . ಅಣಕಿಸುತ್ತಿದ್ದನು (ಗೊಲ್ಕೊಥಾ. ೪1, ಮುಮ್ಮಡಿ). 
[ ಸಂ. ಧರ್ಮದೇಶನಾ) 
ಧರ್ಮದ್ರವ, (ನಾ). [ಜೈನ] ಜೀವ, ಪುದ್ದಲ, ಧರ್ಮ, ಅಧರ್ಮ. ಕಾಲ 
ಮತ್ತು ಆಕಾಶವೆಂಬ ಆರುಬಗೆಯ ದ್ರವ್ಯಗಳಲ್ಲಿ ಒಂದು; ಲೋಕಾ 
ಕಾಶವನ್ನು ವ್ಯಾಪಿಸಿರುವ ಈ ಅಖಂಡ, ಅವಂೂರ್ತ ದ್ರವ್ಯವು 
ಉದಾಸೀನಭಾವದಿಂದ ಜೀವ, ಪುದ್ಧಲಗಳ ಗತಿಗೆ ಸಹಾಯಕ 
ವಾಗಿರುತ್ತದೆ: ಜೀವದ್ರವ್ಯ ಪುದ್ಗಲದ್ರವ್ಯ ಧರ್ಮದ್ರವ್ಯ ಅಧರ್ಮ 
ದ್ರವ್ಯ ಆಕಾಶದ್ರವ್ಯ ಕಾಲದ್ರವ್ಯವೆ?೦ಬ ಷಡ್ಡ ,ವ್ಯಂಗಳ ಗುಣಪರ್ಯಾಯ 
ಮುಮಂ . , . ವ್ಯಾಖ್ಯಾನಂಗೆಯ್ಯಲ್‌ (ಸುಕುಮಾ. ೩-೩೯ ವ); ಜೀವ 
-ಪುದ್ದ ಲಗಳೆರಡರಲ್ಲಿಯೂ ಕ್ರಿಯಾಶೀಲತೆಯು ಇದೆ. ಇವು ಒಂದು ಸ್ಥಾನ 
ದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುವಾಗ, ಸ್ಥಳಾಂತರದ ಕ್ರಿಯೆಗೆ- 
ಗತಿಗೆ-ಳಉದಾಸೀನ ಭಾವದಿಂದ ಸಹಾಯ. ಮಾಡುವ ದ್ರವ್ಯಕ್ಕೆ (Medium 
of ೫೦೬103) ಧರ್ಮದ್ರವ್ಯವೆಂದು ಜೈನರು ಹೇಳುತ್ತಾರೆ (ಜೈನಪ. ೪೨೨); 
ಧರ್ಮದ್ರವ್ಕ್ಯ (Principle of. Motion), ಜೀವ ಮತ್ತು ಅಜೀವ 
ದ್ರವ್ಯಗಳ ಸಂಚಾರಕ್ಕೆ ಸಹಾಯ ಮಾಡುವುದು (ಛಃರದ. ೧೮೬). 
[ಧರ್ಮ + ದ್ರವ್ಯ) 
ಧರ್ಮದ್ರೋಹ (ನಾ). ೧. ನಿಯಮವನ್ನು ಮಾರುವುದು ; ಕರ್ತವ್ಯ 
ಚ್ಯುತಿ; ಧರ್ಮದ ಉಲ್ಲಂಘನೆ : ಮತ್ತಾರ್ಗ್ಗಂ ಸಲ್ಲದೀ ಬಸದಿಯೊಡೆಮೆ 
ಯನತ್ಕುದ್ವೃತ್ತಂಗನ್ರದು ತಾನೆಜಕ್ನಿಗುತ್ತಂಗತ್ರಿಮಕ್ಕೆ ೬ ೬ ಧರ್ಮ 
ದ್ರೋಹಂ (ಸೌಇಇ. ೩1-1, 23-೭೭; 1007) ; ಉದ್ರೇಕದಿಂ ಮಂನಿವರ 
ನೊಳಾಡಿ ತಪ್ಪದ ಗುರುದ್ರೋಹೆಮೊಂದು . . . ಇದಜಿ ಸಂಗಡಕೆ ಧರ್ಮ 
ದ್ರೋಹಮೈದಾಗದಿಹುದೆ ತನಗಶ್ವಮಂ ಕಂಡು ಕೊಂಡೊಯ್ಯದಿರಲು 
(ಜೈಮಿಭಾ. ೪-9); ಆಕ್ಷೇಪಿಸುವದೂ ಇದ್ದದ್ದರಲ್ಲಿ ಹೆಚ್ಚುಕಡಿಮೆ ಮಾಡ 
ಹೋಗುವದೂ ಧರ್ಮದ್ರೋಹವೇ ಸರಿ (ಮಾಧವ. ೪೪೧). ೨. ಧವರ೯ಕ್ಕೆ 
ದ್ರೋಹ ಬಗೆಯಂಂವವನಂ : ಧರ್ಮದ್ರೋಹಚಕ್ರಂ ಸುಗಿದು ಪುಗೆ ದಿಶಾ 
ಚಕ್ರಮಂ (ಮಲ್ಲಪು. ೧೪-೨೩). [ಧರ್ಮ . ದ್ರೋಹ] 
ಧರ್ಮದೋಹಪರ (ನಾ). ಧರ್ಮದ್ರೋಹದಲ್ಲಿ ತೊಡಗಿದವನಂ,- 
ಆಸಕ್ತನಾದವನು: ಅನ್ಮಾಯಿಗಳಿಗೆತ್ತಣ ದೈವ ಧರ್ಮದ್ರೋಹಪರರಿಗೆ 
ಜಯವದೆತ್ತಣದು (ಶಿರಾ. 3೬.೯). [ ಸಂ.) 


೪೧೯೯ 


ಧರ್ಮನಂದನ 


ಧರ್ಮದ್ರೋಹಿ (ನಾ). - ಧರ್ಮದ್ರೋಹಪರ : ಪಾಪಿಗಳುಂ ಧರ್ಮ 
ದ್ರೋಹಿಗಳುಂ ತಮ್ಮನಜಯಲೀಯದೆ ದಿವಸಕ್ರಮದಿಂ ಬಳೆದ ಪಾಪ 
ದಿಂದಂ ಮಹಾನರಕದೆೊೊಳ್ಬಿರ್ದು ಬಹುದುಃಖಮನುಣ್ಬರ೦* (ಧರ್ಮಾಮ್ಮ. 
೪-೪೨) ; ಗಾಹುಗತಕದಲುಳಿವ ಧರ್ಮದ್ರೋಹಿ ತಾನಲ್ಲ (ಕುವ್ಯಾದ್ರೋ. 
೧೯-೪೩). [ ಸಂ. ಧರ್ಮದ್ರೋಹಿನ್‌] 

ಧರ್ಮಧರ (ನಾ). - ಧರ್ಮರಕ್ಷಕ : ಗಟ್ಲಿಯ ಪಾಬಿಯನಟಾೌದು ಬೆಳೆವೆ 
ನೆಂಬನುಂ ಧರ್ಮದ ಪಾಟ್‌ಯನಟ್‌ದು ಸುಖಮಂ ವಪಡೆವೆನೆಂಬನುಂ 
ಬೇಳಪ್ಪರ್‌ ಬುದ್ಧಿ ಯೊಡೆಯನಾಗನದಣ3ನೆಡೆಯುಡುಗದೆ. ಧರ್ಮಧರನ 
[ಪಾಠಾಂ. ಧರ್ಮಜರ]ಪ್ಪುದು (ಜೀವಸಂ. ೨೨೩-೦೯). [ಸಂ.] 


10] ಧರ್ಮಧ್ಯಾನ (ನಾ). [ಜೈನ] ಆರ್ತಧ್ಯಾನ, ರೌದ್ರಧ್ಯಾನ, ಧವರ೯ 


15 


35 


48 


ಧ್ಯಾನ ಮತ್ತು ಶುಕ್ಲಧ್ಯಾನಗಳೆಂಬ ನಾಲ್ಕು ಬಗೆಯ ಧ್ಯಾನಗಳಲ್ಲಿ 
ಒಂದು ; ಧರ್ಮವಿಷಯಗಳನ್ನು ಸದಾ ನೆನೆಯುತ್ತಿರುವುದಂ ; 
P ಸಾಧಕನು ಸಾವ್ಯಾತೆಯನ್ನು ಅಭ್ಯಾಸ ಮಾಡಂವುದಕ್ಕಾಗಿ ಯಾವ 
ಧ್ಯಾನವನ್ನು ಅನುಷ್ಠಾನ ಮಾಡಂವನೋ ಅದಕ್ಕೆ ಧವರ೯ಧ್ಯಾನ 
ವೆಂದಂ ಹೆಸರಂ. ರಾಗದ್ವೇಷಗಳನ್ನು ಬಿಟ್ಟು ಅರ್ಥಾತ್‌ ಸೌಮ್ಯ 
ಭಾವದಿಂದ ಜೀವಾದಿ ಪದಾರ್ಥಗಳನ್ನು, ಅವು ಯಾವ ಸ್ವರೂಪ 
ದಲ್ಲಿರಂವುವೋ ಅವೇ ರೂಪಗಳಿಂದ ಧ್ಯಾನಿಸುವುದು ಧರ್ಮಧ್ಯಾನ. 
ಇದರಲ್ಲಿ ಆಜ್ಞಾವಿಚಯ, ಅಪಾಯವಿಚಯ, ವಿಪಾಕವಿಚಯ 
ಮತ್ತು ಸಂಸ್ಕಾನವಿಚಯಗಳೆಂಬ ನಾಲ್ಯೂ ಒಳಭೇದಗಳಿವೆ. ಜೈನ 
ಗ್ರಂಥಗಳಲ್ಲಿ ಇನ್ನೂ ಹಲವಾರು ಒಳಭೇದಗಳಂ ನಿರೂಪಿತವಾಗಿವೆ: 
ಮೃತಕಸೆಜ್ಜೆಯೊಳಿರ್ದು ಸಂನ್ಯಸನಂಗೆಯನ್ನು ಧರ್ಮಧ್ಯ್ಕಾನ ಶುಕ್ಲಧ್ಮಾನಂ 
ಗಳಂ ಧ್ಯಾನಿಸುತಿರ್ಪನ್ನೆಗಂ (ವಡ್ಮಾರಾ-3೯-೨) ; ಮುನ್ನಮಾಜ್ಞಾವಿಚಯಮ 
ಪಾವಿಚಯವಿಪಾಕವಿಚಯಸಂಸ್ಥೂ ನವಿಚಯಮೆಂಬ ನಾಲ್ಕುಂ ಧರ್ಮ 
ಧ್ಯಾನಮಂ ಧ್ಯಾನಿಸುತ್ತುಂ (ಆದಿಪು. ೧೦-೦೪ ವ) ; ದುರಿತವೃಕ್ಷದ ಬೇರೆಂ 
ಧರ್ಮ!ಪಾಕಾಂ. ಶುಭ]ಧ್ಯಾನಮೆಂಬ ಕುಠಾರದಿಂ ಕಡಿಯುತ್ತಿರೆ (ಜೀವಸಂ. 
೧೮೧-೬) ; ತವದಾಜ್ಞ್ಯಾ ವಿಚಯಮವಪಾಕವಿಚಯವೆನೆಯುಂ ವಿಪಾಕ 
ವಿಚಯಂ ಸಂಸ್ಥಾನವಿಚಯವೆನೆಯುಂ ಪೆಸರ್ವೆತ್ತುವು ನಾಲ್ಕುಂ ತಮ್ಮೊಳೆಸೆಯೆ 
ಧರ್ಮಧ್ಯಾನಂ (ಪುಷೃಪು. ೦೪-೩) ; ಆಪೂಯವಿಚೆಯಂ ಉಪಾಯವಿಚೆಯಂ 
ಜೀವವಿಚಯಂ ಅಜೀವವಿಚಯಂ ವಿಪಾಕವಿಚಯಂ ವಿರಾಗವಿಚೆಯಂ ಭವ 
ವಿಚಯಂ ಸಂಸ್ಥಾನವಿಚಯಂ ಆಜ್ಞಾವಿಚಯಂ ಕಾರಣವಿಚಯಮೆಂದಿಂತು 
ಧರ್ಮಧ್ಯಾನಂ ಪತ್ತು ತೆಜನಪ್ಪುದು ' (ಪಸಾರ. ೫೯೩). "ಧರ್ಮಯೋಗ' 
ಪರಾ. [ಧರ್ಮ + ಧ್ಯಾನ] 

ಧರ್ಮಧ್ವಜ (ನಾ). ೧. ಧರ್ಮದ ಸಂಕೇತವಾದ ಧ್ವಜ: ಧರ್ಮರಾಜನು 
ಸಿಂಹಪೀಠವನು ಅಡರಿದೊಲು ಧರ್ಮಪ್ರಾಣವು ಧರ್ಮಧ್ವಜದ ನೆಳಲಿನಲೀ 
ಧರ್ಮಚೇತನವ ಪ್ರತಿಬಿಂಬದಂತಿರುವ ನೃಪಧರ್ಮೂದಿಂ ಪಾಲಿಸುತ್ತಿರಲಿಲ್ಲಿ 
ಢಿಲ್ಲಿ (ಕಎಪು. ೩೫-೧೮). ೨. (ಆಲಂ) ಧರ್ಮದ ಹೆಸರಿನಲ್ಲಿ ಸ್ವಾರ್ಥ 
ವನ್ನು ಸಾಧಿಸುವವನಂ ; ಧರ್ಮಿಷ್ಠನ ವೇಷ ಹಾಕಿಕೊಂಡವನಂ ; 
ಆಷಾಢಭೂತಿ : “ಧರ್ಮಧ್ವೆಜಃ, ಲಿಂಗವೃತ್ತಿ1-ಈ ೨ ತಪೋವೇಷ 
ಗೊಂಡವಂ” (ಹಲಾಯು. ೬೭-೨೫೧) ; “ಬ್ರಹ್ಮರೊಳು ತಪವೇಷಗೊಂಬವಂ 
ಧರ್ಮಧ್ವಜಂ ಲಿಂಗವೃತ್ತಿಯಕ್ಕುಂ” (ಮಂಗರಾ. ೭೫-೭) ; ವನಿತಾಪುತ್ರರೆತಂ 
ವಿಲಜ್ಜನಲಸಂ ಧರ್ಮಧ್ವಜಂ . . . ಮೃಗಪ್ರೋದೈವಂ (ಜಾತತಿ. ೧೭-೧೦). 

[ಧರ್ಮ + ಧ್ವಜ] 

ಧರ್ಮಧ್ವಜಿ (ನಾ). ಎ ಧರ್ಮಧ್ವಜ ೨. (ಸಂ. ಧರ್ಮಧ್ವಜಿನ್‌] 

ಧರ್ಮನಂದನ (ನು). ಯಮನ ವಂಗ; ಪಾಂಡವರಲ್ಲಿ ಹಿರಿಯ ; 
ಧರ್ಮರಾಜ ; ಯಂಧಿಷ್ಮಿರ : ಆಗಳಿ ಧರ್ಮನಂದನಂ ಮುಕುಂದಂಗೆ 
ಬಟ್‌ಯನಟ್ಟಿ ಬರಿಸಿ (ಪಂಪಭಾ. ೧೧-೪ವ) : ಎನಗಿದಯುಕ್ತಮೆಂದಿರದೆ 


ಧರ್ಮನಿರ್ಣಯ 


ಪೆರ್ಬುಸಿಯೊಳ್ಳುದಿದಿರ್ದ ಧರ್ಮನಂದನನನೆ ಧರ್ಮನಂದನನೆನಲ್ಲೊರೆ .. , 
ವೇಡಿಯಾಗಿ - ಮತ್ಸ್ಯ್ಯನ ಮನೆವೊಸ್ಕ ಪಾರ್ಥನನೆ ಪೂರ್ಥನೆನಲ್ಲೊರೆ 
ಗಂಡರೆಂಬರೇ (ಗದಾಯು. ೩-೩೨) ; ರಾಜಪರಿಪಾಟಿಗಳ ಪಂಥದ ಜೂಜ 
ಬಲ್ಲರೆ ಕರೆಯ ಬಾರದಡಾ ಜನಾರ್ದನನಾಣೆಯೆಂದನು ಧವರ೯ನಂದನನು 
(ಕುವ್ಮಾಸೆ. ೧೩-೪೨). [ಧರ್ಮ + ನಂದನ] 

ಧರ್ಮನಿರ್ಣಯ (ನಾ). ಧರ್ಮದ ನಿಯಮ. ಸಿದ್ಧಾಂತ : ಆವುದಿದಕನು 
`ನೀತಿಯೆನೆ ಧೌಮ್ಯಾದಿ ಸುಜನವ್ರಾತ ನಿಶ್ಚೈಸಿದರು ' ಮನದಲಿ ಧೆರ್ಪ್ವಿ 
ನಿರ್ಣಯವ (ಕುವ್ಶಾಅ. 33-೩೯) ; ನಾಭಿಯಿಂದವೆ ಕೆಳಗೆ ಕೈವಾಡುವುದು 
ಸಲ್ಲದು ಗದೆಯ ಕದನದಲಿ ಚಲಿಸಲಾಗಿದು ಧರ್ಮನಿರ್ಣಯದೊಳಗಿದೊಂದೆ 
ಭಾಷೆ ಮಾಡಿದಿರಳಿದಿರನ್ಮಾಯದಲಿ ಕೋದಿರಿ ಕೌರವೇಶ್ವರನ (ಕುವಾಗ. 
6-34). [ಧರ್ಮ * ನಿರ್ಣಯ) 

ಧರ್ಮನಿರ್ಣಾಯಕ (ಗಂ). ಧರ್ಮವನ್ನು ಕುರಿತಂ ನಿರ್ಧಾರ ಮಾಡುವ, 
ನಿಶ್ಚಯಿಸಂವ : ಧರ್ಮನಿರ್ಣಾಯಕ ಪ್ರಮಾಣವು ವೇದ (ಧಾರದ::೪೯). 

[ ಸಂ.) 

ಭರ್ಮನಿವಾಸ (ನಾ). [ಜ್ಯೋತಿ] ಜನ್ಮಲಗ್ನದಿಂದ .ಒಂಬತ್ತನೆಯ 
ಸ್ಥಾನ : ಕನೇನಿರೆ ಲಗ್ನದೊಳ್‌ ಕ್ಷತತನು ವಿಕ್ತಸ್ಥಾನದೊಳ್‌ ಕದನ್ನಭುಜಂ 
ಧರ್ಮನಿವಾಸದೊಳಘ8ರನನ್ಯನಿಲಯದೊಳ: ರವಿಗೆ ಪೆ:ಟ್ಹಫಲಮಂ 
ಪಡೆಗುಂ (ಜಾತತಿ. ೦೧೯). [ಧರ್ಮ * ನಿವಾಸ) 

ಧರ್ಮನಿಶ್ಚಯ (ನಾ). ಎ ಧರ್ಮನಿರ್ಣಯ: ಈ ನುಡಿಯ ಸಲಿಸಿದೊಡೆ 
ಇವನಪಮಾನಹತನಿದು ಧವ ೯ನಿಶ್ಚಯನೇನು ಸಂಶಯವಿಲ್ಲೆನಂತ ನುಡಿ 
ದುದು ಮುನಿಸ್ಕೋಮ (ಕುವ್ಯಾಅ. ೨೨-೪೦) ; ಧರ್ಮನಿಶ್ಚಯವನ್ನು ತಿಳಿದ 
ನನ್ನಂಥವನು ಅನ್ಕರ ಕೈಸೇರಿದ ಹೆಂಗಸನ್ನು ಹೇಗೆ ಇಟ್ಟು 
ಕೊಳ್ಳುವುದು? (ವಡಧಾ. ೪೧). [ಧರ್ಮ ನಿಶ್ಚಯ] 

ಧರ್ಮನಿಷ್ಮ (ನಾ). ಧರ್ಮದಲ್ಲಿ -ಹೈಯಯಳ್ಳವನು, -ಶ ಕ್ರದ್ಧೆಯಂಳ್ಳ 
ವನಂ; ಧರ್ವಿಷ್ಮ : ವಸುಧೆಯೊಳು ಧರ್ಮನಿಷ್ಠರನೊಯ್ವ ಮಾರ್ಗವದು 
ಸೆಸಿನವದು ಸಾರೆಯದು ಸ ಶೈಸ್ಥವದು ಸೌಖ್ಯವದು (ಸಾನಂಜ. ೪-೯೯) ; 
ಅಧರ್ಮಶೀಲರೆು ಪರರು ನೀವತಿ ಧರ್ಮನಿಷ್ಕರು (ಕುವ್ಕಾಸ, ೧-೧೦). 

[ದರ್ಮ 4 ನಿಷ್ಠ) 

ಧರ್ಮನಿಷ್ಠೆ (ನಂ). ಧರ್ಮದಲ್ಲಿ ಇಟ್ಟಿರುವ ಅಚಲವಾದ ನಂಬಿಕೆ, - 
ಶ್ರದ್ಧೆ: ಧೆರ್ಮನಿಷ್ಮೆಯಿಂದ ಭಾರತೀಯ ಸಮಾಜಿಕ ಜೀವನವೇ ಬೆಳಗಿತು 
(ಭಾರದ, ೩೮9) ; ಕಠಿಣವಾದ ಧರ್ಮನಿಷ್ಮೆಯಿಂದ ನಡೆಯುವವಳು ಅಜ್ಜಿ 
(ಕಂಬಹು. ೪೪). [ಧರ್ಮ 4% ನಿಷ್ಠೆ 

'ಧರ್ಮಪಟ್ಟು (ನಾ). ಧರ್ಮದ ವಿವರಣೆ; ದಾನದ.ಪಟ್ಟಿ, - ದಾಖಲು: 
ಯಿ ಧೆರ್ಮಪಟ್ಟಿನಲ್ಲಿ ಅಡ್ಡಿ ನಡಸಿದರೆ ವಂಕ್ಕಾದಲ್ಲಿ ಹಂದಿಭಕ್ಷಣೆ ಮಾಡಿದ 
ಹಾಗೆ ಯೆಂದು ಬರೆಸಿ ಕೊಟ್ಟ ಧರ್ಮಪರವಾನೂ (ಎಳ, 1೫, ಜನ್ಮ ಪ. 
0೧೪9-೧೭ ; 1767). ':[ ಧರ್ಮ + ಪಟ್ಟು (<ಎಪಟ್ಟೈ)] 

ಧರ್ಮಪತ್ತನ (ನಾ). ೧. ಶ್ರಾವಂತಿ ನಗರ. ೨. ಮೆಣಸು. 

[ ಧರ್ಮ + ಪತ್ತನ] 

ಧರ್ಮಪತ್ನಿ (ನಾ). ವಿಧಿಪೂರ್ವಕವಾಗಿ ಮದುವೆಯಾದ ಹೆಂಡತಿ: 
ಧರ್ಮಪತ್ನಿ ಬಾಯಟ್‌ದು ಕೊರಲ್ಲೆ ಪಾಯ್ದು ಪರಿದಾಡುವ ಬಾಲಕನಾದ 
ಶೋಕದಿಂ ಗಲಗಲ ಕಣ್ಣ ನೀರ್‌ ಸುರಿಯೆ ಚಿಂಕಿಪ ಪಾರ್ವನ ಶೋಕ 
ದೊಂದು ಪೊಂಪುಟ್‌ಯನೆ ನೋಡಿ (ಪಂಪಭಾ. ೩-೨೫); ನೀಮಾ ಯತಿ 
ಶ್ವರೂಪಮಂ ಕೈಕೊಂಡ ವಾರ್ತೆಯಂ ನಿಮ್ಮ ಮುನ್ನಿನ ಧರ್ಮಪತ್ನಿಯಪ್ಪ 
ಕೋಮದತ್ತೆ . . , ಅಜಿ೨ದು (ಸುಕುಮಾ. 8-೭ವ): ಧರ್ಮವಪತ್ನಿಯನ್ನು 
ಬಿಟ್ಟವನ ಹೆಸರನ್ನು ಎತ್ತುವುದಕ್ಕೆ ಯಾರಿಗೆ ತಾನೆ ವಂನಸ್ಸು ಬಂದೀತು? 


(ಕಾಕುಂತ. ೧೦೭-೩). [ ಸಂ. ಧರ್ಮಪತ್ನೀ] 


೪೨೦೦ ಧರ್ಮಪಾಲ 


ಧರ್ಮಪಥ (ನಾ). ಧರ್ಮದ ಹಾದಿ, ಮಾರ್ಗ : ಭಲರೆ ನೃಪೇಂದ್ರಾ 
ದಯೆಯೊಳ್‌ ನೆಲೆಗೊಳಿಸಿದೆ ಮನಮಂ . , . ಧರ್ಮಪಥದೊಳ೯ ಸಲೆ 
ಸಂದಪೆ ಕಾಲಲಬ್ಬಿ ಪೊಲಗೆಡಿಸುವುದೇ (ಯಶೋಶ. ೧-೬) ; ಧರ್ಮಪಥ 
ಹುಲುವಟ್ಟಿಯೆನಿಸಿದ ಹಮ್ಮಿನಲಿ ಕೆಡಬೇಡ ನೀತಿಯ ನೆಮ್ಮಿದವ ಕೆಡನೆಂದು 
ನಾರದ ನುಡಿದನರಸಂಗೆ (ಕುವ್ಠಾಉ. ೯-೧೩). [ ಸಂ. (ಧರ್ಮ+ಪಥಧಿನ"+-)] 
ಧರ್ಮಪದ್ಧ ತಿ(ನಾ). ಧವ೯ಪಥ: ಧರ್ಮಪದ್ಧತಿಯನೀಕ್ಷಿಸಲಿವಳನಿಂದು 
ವಿಾಸಜುವುದು ಮತವಲ್ಲೆಂದವಂ ತಿಳಿದನು (ಜೈಮಿಧಾ. ೧೧-೨೦). 
[ಧರ್ಮ * ಪದ್ಧತಿ) 
ಧರ್ಮಪರ (ನಾ). ಧರ್ಮದಲ್ಲಿ ವಿಶೇಷವಾದ ಶ್ರದ್ಧೆಯುಳ್ಳವನು ; 
ಧರ್ಮನಿಷ್ಠ ; ಧರ್ಮಿಷ್ಠ: ನಿರ್ದವ್ಯನಂ ಸೂಳೆಯರ. ಖಳನಂ 
ಧರ್ಮಪರರ್‌ . . . ಬಿಡುವಂತೆ ರಾಜ್ಯದಳಿಪಂ. ಬಿಟ್ಟಂ ಖಗಾಧೀಶ್ವರಂ 
(ಧರ್ಮಾಮ್ಮ. ೩-೪೩) : ಧರ್ಮಪರರ್ಗಲ್ಲದೆಮ್ಮಯ ನಿರ್ಮಲಚಾರಿತ್ರ 
ಮಿಂಬುಕೆಯ್ಯದು (ಯಶೋಡ, ೧-೬೪) ; ದೈವಬಲವವರಲ್ಲಿ ನೀವೇ ದೈವ 
ಹೀನರು ಧರ್ಮಪರರವರೈವರೂ ಸತ್ತುರುಷಶೀಲರು ನೀವಧಾರ್ಮಿಕರು 
(ಕುವ್ಯೂಭೀ. ೧-೨೩). [ಸಂ.] 
ಧರ್ಮಪರವಾನಿಗೆ (ನಾ). ಎ ಧರ್ಮಪರವಾನಂ : ಸೈದುಮಹಮ್ಮದು 
ಅಕಲಶು ಖಾದ್ರಿಯವರಿಗೆ ಬರಸಿ ಕೊಟ್ಟ ಧರ್ಮಪರವಾನಿಗೆ ಕ್ರಮವೆನ್ತೆನ್ಹರೆ 
- (ಎಕೆ. 1%, ಡನ್ನಪ. ೧೧೪-೬; 1762). 
[ಧರ್ಮ * ಪರವಾನಿಗೆ (ಪರವಾನಗಿ) ] 
ಧರ್ಮಪರವಾನು (ನಾ).ದತ್ತಿ ಅಥವಾ ದಾನ ಕೊಟ್ಟುದಕ್ಕಾಗಿ ಬರೆಸಿದ 
ಶಾಸನ; ದಾನಶಾಸನ : ಯ ಧೆರ್ವ೯ಪಟ್ಟಿನಲ್ಲಿ ಅಡ್ಡಿ ನಡಸಿದರೆ 
ಮಕ್ಕಾದಲ್ಲಿ ಹಂದಿಭಕ್ಷಣೆ ಮಾಡಿದ ಹಾಗೆ ಯೆಂದು ಬರೆಸಿ ಕೊಟ್ಟ ಧರ್ಮ 
ಪರೆವಾನೂ (ಎಕ. 1೩, ಚನ್ನಪ. ೧೧೪-೧೭ ; 1767). 
(ಧರ್ಮ + ಪರವಾನು (<ಎಪರವಾನಾ)] 
ಧರ್ಮಪರಾಜ್ಮುಖ (ನಾ). ಧರ್ಮದ ಬಗೆಗೆ ಉದಾಸೀನತೆಯನ್ನು 
ಹೊಂದಿದವನಂ : ಧರ್ಮಪರಾಜ್ಮುಖರನ್ನು ಉಪಾಯಾಂತರದಿಂದ ದಂಡಿಸಿ 
ಪಾಡುವ ಧರ್ಮರಕ್ಷಣವು ಅಧರ್ಮವಾಗಬಹುದೋ? (ಮಾಧವ. &೬೨). 
[ಧರ್ಮ * ಪರಾಜ್ಮುಖ) 
ಧರ್ಮಪರಾಜ್ಮುಖತೆ (ನಾ). ಧರ್ಮದ ಬಗೆಗೆ ವಿಮಂಖವಾಗಿರಂವುದು.- 
ಉದಾಸೀನತೆ: ಕೃತಕಾಯ ೯ದ್ವೇಷಮೊ ವಿಶ್ರುತ ಧರ್ಮಪರಾಜ್ಮಖತೆಯೊ 
ಅವಹೇಳನಮೋ (ಕಾಕುಂತ. ೬೭-೨). [ಧರ್ಮ + ಪರಾಜ್ಮುಖತೆ]' 
ಧರ್ಮಪರಾಯಣ (ನಾ). ಎಧರ್ಮಪರೆ: ನಿಮ್ಮಯ್ಯಂ ಧವರ್ವ್ಷಪರಾಯಣಂ 
ಮಹಾಪುರ:ಷಂ (ಕಾಪು. ೨೯೪) : ಅವನ ಮಗನೂ ಈಗ ತಂದೆಯಂತೆಯೇ 
ಧರ್ಮಪರಾಯಣ ನಾಗಿದ್ದಾನೆ (ವಡಭಾ. *೮). [ ಧರ್ಮ * ಪರಾಯಣ] 
ಧರ್ಮಪರಿಣಾಮ (ನಾ). (ವಸ್ತುವಿನ) ಸ್ವಭಾವ ಅಥವಾ ಗುಣದಲ್ಲಿ 
ಆಗುವ ಬದಲಾಣೆ,- ವ್ಯತ್ಯಾಸ : ಬಾಹ್ಮವಸ್ತುಗಳಲ್ಲೂ ತಂತುಗಳಿಂದ 
ಆಗತಕ್ಕ ಪಟಾದಿ ಪರಿಣಾಮವು ಧರ್ಮಪರಿಣಾಮ (ಹಿಂದಸಾ. ೧೦೩). 
[ಧರ್ಮ + ಪೆರಿಣಾಮ] 
ಧರ್ಮಪಾನೀಯ (ನಾ). ಧರ್ಮಾರ್ಥವಾಗಿ (ದಾರಿಗರಿಗೆ) ಕೊಡುವ 
ನೀರಂ ಅಥವಾ ಪಾನೀಯ: ಪೂರ್ವಪದಾಂತ್ಯಕ್ಕೆ ದೀರ್ಭ್ಧಮ:€ 
ಉತ್ತರಪದಾದಿಗೆ ಲೋಪಮುಮಾಗಿ-ಕಾಂಸ್ಕತಾಳೆ-ಕಂಸಾಳ ; ಧರ್ಮ 
ಪಾನೀಯ. _ದಮ್ಮಾಣಿಎಂದಾಯ್ತು (ಕಮದ. ೨೯೩ ಪ್ರಯೋ). 
[ ಧರ್ಮ + ಪಾನೀಯ] 
ಧರ್ಮಪಾಲ (ನಾ). ಧರ್ಮವನ್ನು ರಕ್ಷಣೆಮಾಡ.ವವನು ; ಧರ್ಮಿಷ್ಠ : 
ನಿನ್ನಂತಾವಂ ಜನ್ಮಸಾಫಲ್ಯಮನ. ಕಿ ಪಡೆದಂ ಭೂಪರೊಳ*್‌ ಧರ್ಮಪಾಲು 
[ ಧರ್ಮ *.ಪಾಲ್ಮ) 


10 


40 


468 
(ದಾಧಪು. ೩-೬೨). 


ಧರ್ಮಪಾಲನ 


ಧರ್ಮಪಾಲನ (ನಾ). ಧರ್ಮವನ್ನು ರಕ್ಷಿಸುವುದು ; ಧರ್ಮದ ರಕ್ಷಣೆ ಕ 
ಧರ್ಮಪುಲನಿರೊಪವಾದ ತಪಶ್ಚರ್ಯವನ್ನು ಹೆಚ್ಚು ಕಠಿಣತರ 
ವಾಗಿಯೇ ಅಲ್ಲ, ಉಗ್ರತರವುಗಿಯೂ ಆಚರಿಸಬೇಕಾಗುವದು (ಮಾಧವ. 
&೬8). [ಧರ್ಮ +೬ ಪಾಲನ] 

ಧರ್ಮಪೀಠ (ನಾ). ೧. ಧರ್ಮದ ತಳಹದಿ,- ಬುನಾದಿ : ರಾಜ್ಯವಾಗಲಿ 
ಕೋಶವಾಗಲಿ ಧರ್ಮಪೀಠದ ಮೇಲೆ ಸ್ಕಾ ಪಿತವಾದಾಗ ಭೂಷಣವಾಗುವುದು 
(ದಾನಚಿಂ, ೧೬೩). ೨. ಧರ್ಮಪ್ರಸಾರ ಮಾಡುವ ಸ್ಥಳ : ಮಠ: 
ಸಂನ್ಯಾಸಿಗಳು ಧರ್ಮಪೀಠದಿ:ದ ಮಾಡುವ ಉಪದೇಶಗಳನ್ನು ಜನರು 
ಶ್ರದ್ಧೆಯಿಂದ ಲಾಲಿಸಬೇಕು (6). ಹ. ನ್ಯಾಯಾಲಯದಲ್ಲಿ 
ನ್ಯಾಯಾಧೀಶನು ಕುಳಿತುಕೊಳ್ಳುವ ಸ್ಥಳ : ಧರ್ಮಪೀಠದಲ್ಲಿ ಕುಳಿತು 
ನ್ಯಾಯಾಧೀಶನು ಕೊಡುವ ತೀರ್ಪನ್ನು ಜನರು ಒಪ್ಪಬೇಕು (ಕೂರಿ). 

[ ಧರ್ಮ * ಪೀಠ) 

ಧರ್ಮಪುತ್ರ (ನಾ). 
ಪಿ ನ್ಯಾಯಶಾಸ್ತ್ರದ. ದೃಷ್ಟಿಯಿಂದ ವಂಗನೆಂದು ಪರಿಗಣಿತನಾಗಂ 
ವವನಂ. ೩. ಪಾಂಡವರಲ್ಲಿ ಹಿರಿಯ ; ಯಂಧಿಷ್ಮಿರ : “ಪಾಂಡವಂ 
ಧರ್ಮಜಂ ಯುಧಿಷ್ಠಿರನು ಧರ್ಮಪುತ್ರನೆಂದೆನಿಕು” (ಮಂಗರಾ. ೭೮-೩) ; 
ಧರ್ಮದೊಳ್‌ ನಿರ್ಮಲಚಿತ್ತಂ ಧರ್ಮಪುತ್ರ೦: (ಪಂಪಭಾ. ೧೪-೬೪) : ಆ 
ಧರ್ಮಪುತ್ರಂ ದಯಾಪರನೆಂದೆಲ್ಲರ ಪೇಟ್ಮ ಮಾತು ಪುಸಿಯಾಯ್ತಾ 
ಕಾರ್ಮೂಕಾಚಾರ್ಯನಂ ಕೊಂದಾಗಳ್‌ : (ಗದಾಯು. ೩-೨೬೩) ; 
ಹಯ ಮೇಧಸತ್ರಸಾಧನಕೆ ವೇದವ್ಕಾಸಮುನಿ ಧರ್ಮಪುತ್ರನಂ ಬೋಧಿಸಿ 
ಮರಳ್ಕಂ (ಕೈಮಿಥಾ. ೨-೪೭). [ಧರ್ಮ * ಪುತ್ರ] 

ಧರ್ಮಪುರ (ನಾ). - ಧರ್ಮವುರ: ವಿನುತಚಳುಕ್ಕವಂಶಪತಿ ಮಿಕ್ಕರಿಕೇಸರಿ 
ಸನ್ನ ವಿಕ್ರಮಾರ್ಜುನವಿಜಯಕ್ಕೆ ಧರ್ಮಪುರಮೆನ್ನು ಮದೀಯವಿ:ದೆನ್ದು 
ಕೀರ್ತಿಶಾಸನಮನೆ ಕೊಟ್ಟ ಶಾಸನದ ಪಂಪನನಾ ಬಿರುದೊಂದು ಜೈನ 
ಶಾಸನದ ನೆಗಬ್ತಿಯ ವೃಷಭಪರ್ವತಮನ್ತದು ತಾನೆ ವೇಬದೇ 
(ಕನ್ನನು. ೩3-೧೧-೯) : ಭ್ರಾತರ್ದ್ವಮ್ಮಪುರಂ ಪ್ರಯಾಮ ಕಿಮತೋ 
ಜೈನಾಭಿಷೇಕೋತ್ಸವ ಕ್ಷೀರಪ್ಲಾವಿತತುಂಗ ಶೃಂಗ ವೃಷಭಕ್ಷೋಣೀಧ್ರ 
ಮಾಕ್ಷಾಮಹೇ ಯಾತ್ರಾ ಯಾತಸಮಸ್ತಭನ್ಯ ಜನತಾ ಸನ್ಮಾನದಾನೋದ್ಯತಂ 
ಪಂಪಾರ್ಯಾನುಜಮತ್ರ ಭಿ:ಮತನುಜಂ ಸಮ್ಮಕ್ತ ಎರತ್ನಾ ಕರಂ (ಕನ್ನನು. 
೩೨-೧೧-೮), [ಧರ್ಮ + ಪುರ್ಯ] 

ಧರ್ಮಪೋಪಕ (ನಾ). ೧. ಧರ್ಮಕ್ಕೆ ಸಹು:ಯಂಕವಾದಂದು: ಧರ್ಮ 
ಪೋಷಕವಾದ ಅರ್ಧ ಕಾಮಗಳೆ ಜೀವನದ ಪುಷ್ಟಿ ಮತ್ತು ಸಾರ್ಥಕ್ಕ 
ಸಂಪಾದಕ (ಖುಕ್ಳಾರ. ೧೦೭ ಪೀಕಿಕೆ). ಪಿ. ಧರ್ಮವನ್ನು ಕಾಪಾಡಂವ 
ರಾಜನೇ ಮೊದಲಾದವರು: ನಾಲ್ಕಡಿ ಕೃಷ್ಣರಾಜ ಒಡೆಯರು ಧರ್ಮ 
ಪೋಷಕರ:ಗಿದ್ದರು (ಕೂ). [ಧರ್ಮ + ಪೋಷಕ] 

ಧರ್ಮಪ್ರಕಾಶನ (ನಾ). ಧರ್ಮವನ್ನು ಬೆಳಕಿಗೆ ತರುವುದು; ಧರ್ಮ 
ಪ್ರಚಾರ : .ಧರ್ಮಪ್ರಕಾಶನ ಕುಂಠಿತವಾದ ಕಾಲದಲ್ಲೆಲ್ಲ ವಸಿಷ್ಠುದಿ 
ಆಧ್ಯಾತ್ಮಸಂಪನ್ನರೆ ರಾಷ್ಟ್ರನಾಯಕರಾಗಿ ಧರ್ಮಸಂರಕ್ಷಣೆ ಮಾಡುತ್ತಿದ್ದಾರೆ 
(ಖುಳ್ಳಾರ. ೧೨೨ ಬಿಕೆ). [ಧರ್ಮ « ಪ್ರಕಾಶನ] 

ಧರ್ಮಪ್ರಚಾರ (ನಾ). ಧರ್ಮದ ಪ್ರಸಾರ ; ಧವರ೯ವನ್ನ ಹರಡುವಿಕೆ : 
ವಾಸ್ಕೋಡಿಗಾಮನು ಇಂಡಿಯಾಕ್ಕೆ ಬಂದ ಮೇಲೆ ಕ್ರೈಸ್ತಮತದ ಧರ್ಮ 
ಪ್ರಚಾರವು ಅಧಿಕವಾಗಿ ಬೆಳೆಯಿತು (ಕೂಡ). [ಧರ್ಮ +೬ ಪ್ರಚಾರ) 

ಧರ್ಮಪ್ರಚಾರಕ (ನಾ). ಧರ್ಮವನ್ನೂ ಜನತೆಯಲ್ಲಿ ಪ್ರಚಾರಮಾಡು 
ವವನು: ಅಶೋಕನು ಮಹಿಷಮಂಡಲಕ್ಕೂ ಧರ್ಮಪ್ರಚಾರಕರೆನ್ನು 
ಕಳುಹಿಸಿದ್ದನೆಂದು ಬೌದ್ಧಗ್ರಂಥಗಳಿಂದ ತಿಳಿದ.ಬರುತ್ತದೆ (ಕರ್ಷಾಅ. ೨). 

[ ಧರ್ಮ + ಪ್ರಚಾರಕ] 


೧. ಧರ್ಮಪತ್ನಿಯಲ್ಲಿ ಹಂಟ್ಟಿದ ಮಗ. 


೪೨೦೧ 


ಧರ್ಮಪ್ರವರ್ತನ 


ಧರ್ಮಪ್ರತಿಪಾಳ (ನಾ). ಧರ್ಮವನ್ನು ಕಾಪಾಡುವವನು, ಧರ್ಮೀಷ್ಮ : 
ಮಹಾಮಹೇಸ್ವರೆಂ ಸಮಯಧ [ರ್ಮ್ಮ]ಪ್ರತಿಪಾಳರುಮಪ್ಪ ಕಾಚೆಯ 
ಸಾಹಣಿ[ಯಂಂ] , . ಧಾರಾಪೂರ್ವ್ವಕಂ ಮಾಡಿಕೊಟ್ಟರು (ಸೌಇಇ. 


XX, 336-೧೨ ; 1207). [ಸೆಂ ಧೆರ್ಮಪ್ರತಿಪಾಲ] 


5] ಧರ್ಮಪ್ರತಿಪಾಳಕ (ನಾ). ಎ ಧರ್ಮಪ್ರತಿಪಾಳ : ಕಿರಿಯ . ಗೋವಣರೆಸ 


40 


45 


ಧರ್ಮಪ್ರತಿಪಾಳಕನಿಂ[ದ]ರೆಸನ ಮಗ ಆಹುಮಲ್ಲರಸ . . , ಭೂಮಿಯಂ 
ಸರ್ವ್ವನಮಸ್ಯಮಾಗಿ ಬಿಟ್ಟರು (ಸಾಇಇ. ಸಸ, ೮೫-೧೮ ; 1120). 
[ಸಂ. ಧರ್ಮಪ್ರತಿಪಾಲಕ ) 

ಧರ್ಮಪ್ರತಿಪಾಳನ (ನಾ). ಧರ್ಮವನ್ನೂ ಸಂರಕ್ಷಿಸುವುದಂ,-ಆಚರಿಸು 
ವುದು: ವೀರಬಣಂಜಸಮಯಧರ್ವ್ಮಪ್ರತಿಪಾಳನ ಎಸುದ್ಧ ಗುಡ್ಡಧ್ವಜ 
ಎರಾಜಿತಾನೂನ , . , ಆಚಾರಕಲಿಗಳಪ್ಪ ಶ್ರೀಮದಯ್ನೂರ್ವ್ವರ್ಸ್ವಾಮಿ 
ಗಳುಂ (ಸೌಇಇ. ೫1-11, ೧೪೮-೭ ; 2099). [ ಸಂ. ಧರ್ಮಾಪ್ರತಿಪಾಲನ] 

ಧರ್ಮಪ್ರತಿಷ್ಠಾಪಕ (ನಾ). ಧರ್ಮವನ್ನು ಸ್ಮಾಪಿಸುವವನಂ : ರಾಮನು 
ಇಂದಿಗೂ ನಮಗೆ ಧರ್ಮಪ್ರತಿಷ್ಠಾಪಕನೆಂದು ಅವತಾರವಾಗಿ ತೋರುವನು 
(ಪ್ರಬಂಧ. ೫೩). [ಧರ್ಮ + ಪ್ರಶಿಷ್ಠಾಪಕ) 

ಧರ್ಮಪ್ರತಿಷ್ಮಾಪನೆ (ನಾ). ಧರ್ಮವನ್ನು ನೆಲೆಗೊಳಿಸುವಿಕೆ: ಅಧರ್ಮವು 
ತಲೆದೋರಿದಾಗ ಮಹಾತ್ಮರು ಧರ್ಮಪ್ರತಿಷ್ಕಾಪನೆಯನ್ನು ಮಾಡಲು 
ಶ್ರಮಿಸುತ್ತಾರೆ (ಕೂಡ). [ಧರ್ಮ * ಪ್ರತಿಷ್ಠಾಪನೆ] 

ಧರ್ಮಪ್ರಭಾವ (ನಾ). ೧. ಧರ್ಮದ ವಂಹಿಮೆ, ವರ್ಚಸ್ಸು : ಅವಂ 
... ಧರ್ಮಪ್ರಭಾವಮಂ ದಿವಿಜಲೋಕಕ್ಕೆ ಮೆಅಕಿಯುತ್ತಂ ನಿಜನಿವಾಸಕ್ಕೆ 
ವಂದು (ವರ್ಧಮಾ, ೬-೪೬ವ); ಕಂಟಕನಲಾ ಧರ್ಮಪ್ರಭಾವಕ್ಕೆ 
ಕೌರವೇಶ್ವರನು (ಕುವ್ಮಾಗ. ೩-3). ೨. ಯಂಮಧರ್ಮುನ ವಂಹಿವೆಂ,- 
ಶಕ್ತಿ. ೧, ೨: ಸತ್ಪುರುಷನಂತೆ ನಿಷ್ಕಪಟಮಹಿಮಾವಳಂಬಿಯುಂ 
ಯಾಮ್ಯದಿಶೆಯಂತೆ  ಧರ್ಮಪ್ರಭಾವವಿಭಾವಿತಮುಮೆಂಬ ಮಹನೀಯ 
ಮಹಿವೆ:ಯಂ ತಳೆದು (ಫುಪೃಫು. ೯-೩೦ ವ). [ಧರ್ಮ * ಪ್ರಭಾವ) 

'ಧರ್ಮಪ್ರಭಾವನೆ (ನಾ). [ಜೈನ] ಸಮ್ಯಗ್ಗರ್ಶನದ ಎಂಟು ಅಂಗಗಳಲ್ಲಿ 
ಕೊನೆಯದು : ನಿಶ್ಶಂಕೆಯುಂ ... ವಾತ್ಸಲ್ಯಮುಂ ಧರ್ಮಪ್ರಭಾವನೆಯು 
ಮೆ:ದು ಎಸೆವಂಗಮೆಂಟಟ್‌೨ ರೆಂಜಿ'ಸು ವ ಮಹಾನರ್ಫ್ಮಮಪ್ಪ 
ದರ್ಶನಮಂ . . . ಕೈಕೊಂಡು (ಧರ್ಮಾಮ್ಮ. ೧-೭೮) ; ಕಡೆಯಲುಳಿದಿರ್ದ 
ಪಲ್ಮಪ್ರವಿಂತಕಾಲದೊಳ್‌ . ಧರ್ಮಪ್ರಭುವನಾಪ್ರಕಾಶಮೆಲ್ಲಂ ವಿಚ್ಛಿತ್ತಿಯ 
ನೆಯ್ದಿ (ದಾಧಪು. ೬-೩೭ ವ). [ಧರ್ಮ + ಪ್ರಭಾವನೆ] 

ಧರ್ಮಪ್ರವರ (ನಾ). ೧. ಶ್ರೇಷ್ಠವಾದ ಧರ್ಮೂ.೨. ಧವದ ಆಚರಣೆ 
ಯಲ್ಲಿ ಶ್ರೇಷ್ಠನಾದವನಂ; ಧರ್ಮಾಷ್ಮ : ಅವರು ನಿವಗತಿಭಕ್ತರೈ 
ಬಾಂಧವರೆಲೇ ತಪ್ಪೇನು ಧರ್ಮಪ್ರವರರಿಗೆ ನೀವೊಲಿದಿರೆಂದನು ಕೌರವರ 
ರಾಯ (ಕುವ್ಕಾಸ. ೧-೯). [ ಧರ್ಮ + ಪ್ರವರ] 

ಧರ್ಮಪ್ರವಚನ (ನಾ). ಧವರ್ಫ೯ವನ್ನು ಕಂರಿತಂ ಮಾಡುವ ವ್ಯಾಖ್ಯಾನ : 
ಧರ್ಮದ ಬಗೆಗೆ ತಿಳಿವಳಿಕೆಯನ್ನುಂಟುಮಾಡಲು ಅಲ್ಲಲ್ಲಿ ಧರ್ಮಪ್ರವಚನ 
ಗಳು ನಡೆದರೆ ಒಳ್ಳೆಯದು (ರೂಂ). [ಧರ್ಮ * ಪ್ರವಚನ] 

ಧರ್ಮಪ್ರವರ್ತಕ (ನಾ). ಧರ್ಮವನ್ನು ಪ್ರಚಾರ ಮಾಡಂವವನು, 
ಧರ್ಮದ ಪ್ರೇರಕ: ಸೃಷ್ಟಿಕರ್ತನು . .. ಮಹಾತ್ಮರಾದ ಧರ್ಮ 
ಪ್ರವರ್ತಕರ ವುಖಂಂತರವಾಗಿ ಜ್ಞಾ ನರಾಶಿಯನ್ನು ಹಂಚಿಕೊಟ್ಟಿರುವನು 
(ಮಾಧವ. ೪೧೪). [ಧರ + ಪ್ರವರ್ತಕ] 

ಧರ್ಮಪ್ರವರ್ತನ (ನಾ). ಧರ್ಮಕ್ಕೆ. ಉಂಟಾಗುವ ಪ್ರಚೋದನೆ : 
ತ್ರಿಜ್ಞಾನಧರಂ ಪುಟ್ಟಿ. . - ಸಕಲಭುವನವಿಹಿತಧರ್ಮಪ್ರವರ್ತನಹೇತು 
ವಷ್ಟುದಆ್‌೨ ಧರ್ಮನಾಧರೆಂದನ್ವರ್ಥನಾಮಮನಿಟ್ಟು ಪೋದ: (ಜಾವೂಪು. 


೧೭4). [ ಧರ್ಮ * ಪ್ರವರ್ತನ] 


ಧರ್ಮಪ್ರವೃದ್ಧಿ 


ಧರ್ಮಪ್ರವೃದ್ಧಿ (ನಾ). ಧರ್ಮದ ಏಳಿಗೆ; ಧಾರ್ಮೀಕ ಕರ್ಮಾನಂಷ್ಕಾನದ 
ಮೇಲ್ಮೆ, ಹೆಚ್ಚಳ: ಎಲ್ಲಿಯವು ಧರ್ಮಪ್ರವೃದ್ಧಿಗಳೆಲ್ಲಿಯದು ಯಜ್ಞಾದಿ 
ಕರ್ಮವಿವೆಲ್ಲವಂ ತಾಂ ಹೇಳಲೇನಿನ್ನೆಂತು ಸಂದಹವು (ಬಸಪು. ೫೩-೬). 
[ಧರ್ಮ + ಪ್ರವೃದ್ಧಿ ] 
ಧರ್ಮಪ್ರಸಂಗ (ನಾ). ಪುಣ್ಯದ ವಿಚಾರ,-ಸೆಂಗತಿ, -ವಿಷಯ : ಬಜ್ಜಲ 
ಮಹಾರಾಜಂ . ಬಿಜಯಂಗೆಯ್ದು . . ಅನಿಬರುವೆೊಂದಾಗಿ ಬಂದು 
ಕುಳ್ಳಿರ್ದು ಕೋಡಿಯಮಠದ ಧರ್ಮ್ಮಪ್ರಸಂಗಮಂ ಮಾರ್ಪುದುಂ 
(ಎಕ. ೪11, ಶಿಕಾರಿ. ೧೦3-೩8: 1162) ; ಕುವರ[ಮ]ಲಿದೇವಂ . 
ಸಂಕಥಾವಿನೋದದಿಂ ರಾಜ್ಮಂಗೆಯ್ಕಿಯುತಿರ್ದ್ದದೊಂದು ದಿವಸಂ ಧರ್ಮ 
ಪ್ರಸಂಗಮಾಗೆ ... ಒದವಿದ ಸರಸಿಜಮರ್ಕ್ಕ ಭ್ಮುದಯದಿನಲರ್ವನ್ತೆ ಜನದ 
ಮನ[ಮ]ಲರ್ವಿನೆಗಂ ಸದಯೋಕ್ತಿಮುಕ್ತಿಯಿಂ ವಿಭೂ [ವು] ಳಿಯಣ್ನಂ 
ಧರ್ಮ್ಮಪ್ರಸಂಗಮಂ ಪಟ್ಟಿಸಿದಂ (ಕಇ. IV, ೩೮-೪೧.; 3187); ಕೋಣ 
ವತ್ತಿಯ ಸೆಟ್ಟಿಕವ್ವೆ ಮಾಡ್ಸಿದ ಸಾತೆಯನಹಳ್ಳಿಯ ಹರಿಹರೇಶ್ವರದೇವರ 
ಧಂರ್ಮ್ಮಪ್ರಸಂಗವಂ ಬಿಂನಪಂಗೆಯ್ದು ಆ ದೇವರೆ ಶ್ರೀಕಾರ್ಯಕ್ಕೆ ಹೆಡೆದ 
ವ್ರಿತ್ತಿ (ಕಣ. 117, ೧-೯೯; 3204). [ಧರ್ಮ + ಪ್ರಸಂಗ] 
ಧರ್ಮಪ್ರಿಯ (ನಾ). ೧. ಧರ್ಮದಲ್ಲಿ ಆಸಕ್ರಿಯಯಳ್ಗ ವನು ; ಧರ್ಮಿಷ್ಠ: 
ಯಥಾ ರಾಜಾ ತಥಾ ಪ್ರಜಾ ಎಂಬವೊಲೋಜಿಯೊಳೋಜಿಗೊಂಡು 
ಧರ್ಮಪ್ರಿಯರಾದರ್‌ ಪ್ರಜೆಗಳುಂ (ಆದಿಪು. ೧೬-೪೦). ೨. ಧರ್ಮರಾಜ 
ನಲ್ಲಿ ಪ್ರೀತಿಯಂಳ್ಳವನು. ೧,೨: ಪಾರ್ಥನಂತೆ ಧರ್ಮಪ್ರಿಯನುಂ...ನಿಚ್ಚ 
ಗಲಿಯಂತೆ [ಧರ್ಮದೊಳ್‌) ನಿಶ್ಶಂಕನುಮಪ್ಪುದು (ಧರ್ಮಾಮ್ಮ. ೪-೪೬). 
[ಧರ್ಮ + ಪ್ರಿಯ) 
ಧರ್ಮಫಲ (ನಾ). ವಿಹಿತವಾದ .ಕರ್ಮ್ಪು ಗಳ ಆಚರಣೆಯಿಂದ 
ದೊರೆಯಂವ ಫಲ,-ಲಾಭ : ನಮ್ಮನ್ನು ನಾವು ಕೊಂದುಕೊಂಡು ಏನು 
ಧರ್ಮಫಲ ಸಾಧಿಸಿದ ಹಾಗಾಯಿತು? (ವಡಥಭಾ. ೩3೮). 
[ಧರ್ಮ + ಫಲ] 
ಧರ್ಮಬಂಧಿತ (ಗು). ೧. ಧರ್ಮದ ನಿಬಂಧನೆ ಅಥವಾ ಕಟ್ಟೆ ಗೆ 
ಒಳಗಾದ. (ನಾ). ೨. ಧವರ್ಕದ ಕಟ್ಟಿಗೆ ಒಳಗಾದ ವ್ಯಕ್ತಿ : ನಾನೇಮ 
ಮಾಡಲಿ ? ನಾನಿಂದು ಧರ್ಮಬಂಧಿತಳು' (ನಿಕಿಉ. 309). 
[ ಧರ್ಮ + ಬಂಧಿತ] 
ಧರ್ಮಬಲ (ನಾ). ಧರ್ಮದ ಪ್ರಭಾವ,-ಸಾಮರ್ಥ್ಯ : ಎತ್ತಲೊಲೆವುದು 
ಧರ್ಮಬಲ ತಾನತ್ತಲೊಲೆವುದು ದೈವ ದೈವವದೆತ್ತಲೊಲೆದಿಹುದತ್ತ 
ವಿಜಯಶ್ರೀಯ ಕುಡಿನೋಟ (ಕುವ್ಯಾದ್ರೋ. ೪-೨). [ಧರ್ವು+ಬಲ್ಕ ] 
ಧರ್ಮಬಹಿರ್ಮುಖ (ನಾ). ಧರ್ಮದಿಂದ ವಿಮಂಖನಾದವನುಂ : 
ಬಳಿಮುಖ ಧಿರ್ಮಬಹಿರ್ಮುಖ ಚಳಮತಿ ನೀಂ ರೌದ್ರಭಾವಮಂ ತಳೆ 
ದಿಂತೇಕೊಳಪುಗುವೆ ಘೋರದುರ್ಗತಿಗಳೊಳಿ್‌ (ನೇಮಿಪು. ೩-೭೨). 
[ ಧರ್ಮ +೬ ಬಹಿರ್ಮುಖ 
ಧರ್ಮಬಾಹಿರ (ನಾ). ೧. ಧರ್ಮಕ್ಕೆ ಹೊರತಾದುದು: ಈ ನಿಯಮಕ್ಕೆ 
ಹೊರಗಾದ ಉದಾಹರಣಗಳು . ಎಲ್ಲಿಯಾದರೂ ಕಂಡುಬಂದರೆ ಅವು 
ಕೇವಲ ಅಪವಾದವೆಂದಾಗಲಿ, ಧರ್ಮಬಾಹಿರವೆಂದಾಗಲಿ ತಿಳಿಯಬೇಕು 
(ಮಾಧವ. 8೨೭). ವ. ಧರ್ಮವನ್ನು ಉಲ್ಲಂಘನೆ ಮಾಡಿದವನಂ ; 
ಧರ್ಮಭ್ರಷ್ಟ : ಧರ್ಮಬಾಹಿರನೂ ಕಠಿನಹೃದಯನೂ ದುಷ್ಟನೂ .. . 
ಆದ ರಾಜನನ್ನು ತನ್ನ ಸ್ವಾಮಿಯೆಂದು ಸ್ವೀಕರಿಸಲು. ಹುಸೇನರು ಹೇಗೆ 
ಒಪ್ಪಲಿಲ್ಲವೋ (ರಾಮರಾ. ೯). [ಧರ್ಮ - ಬಾಹಿರ] 
ಧರ್ಮಬಾಹಿರತೆ (ನಾ). ಧರ್ಮಭ್ರಷ ತೆ; ಧರ್ಮಕ್ಕೆ ಹೊರತಾಗಿರುವಿಕೆ: 
ಗೋವಿಂದರಾಯರ ಧರ್ಮಬಾಹಿರತೆ -ನೀತಿಬಾಹಿರತೆಯನ್ನು ಶ್ರೀಗಳವರ 
ನಿದರ್ಶೆನಕ್ಕೆ ತರಬೇಕು (ಸಮಜೀ, ೩೭). [ಧರ್ಮಬಾಹಿರ%- ತೆ] 


ಸುಖ 


೪೨೦೨ 


10 


೩8 


86 


40 


4ರ 


ಧರ್ಮಭೂಪಣ 


ಧರ್ಮಬುದ್ಧಿ (ನಾ). ೧. ಸತ್ಕವರ”೯ದಲ್ಲಿ ಆಸಕ್ತಿ; ಸದಾಚಾರ: 
ವಿಟ ರಸಂಗಳು ಭೊ ಧರ್ಮಬುದ್ಧಿ ಯಂ ಪಡೆದು ನಿಜಾರ್ತ್ಯದಿಂದೆಸೆಯೆ 
ನಿರ್ಮಿಸಿದಂ ಮ್ರಿಡಗೇಹಮಂ (ಸೌಇಇ. ₹೫, ೧೧೫-೪೪ ; 1146) ; ನಿನ್ನನ್ನು 
ನೋಡಿದ ಮೇಲಾದರೂ ನನಗೆ ಧರ್ಮಬುದ್ಧಿ ಬರುವುದು ಬೇಡವೇ ? 
(ಪ್ರತಾಪ. ೧). ೨. (ದೇವರ) ಸೇವೆ; ಉಪಾಸನೆ; ಆರಾಧನೆ: 
“ಉಪಾಸ್ತಿಯೆನೆ ಧರ್ಮಬುದ್ಧಿ ಯದು” (ಮಂಗರಾ. ೧೩೬-೩೯). 
[ಧರ್ಮ + ಬುದ್ಧಿ ] 
ಧರ್ಮಬೋಧನೆ (ನಾ). ಧರ್ಮವನ್ನು ಕಂರಿತಂ ಮಾಡುವ ಉಪದೇಶ ; 
ಧರ್ಮದ ಬಗೆಗೆ ಅರಿವನ್ನುಂಟುವನಾಡುವಿಕೆ ; ಅವರೆಲ್ಲರೂ ತಮ್ಮ 
ಧರ್ಮಬೋಧನೆಯನ್ನು ಕೇಳಲು ಅವಕಾಶ ಕೊಟ್ಟಿದ್ದರು (ಕಠಾಅ. ೦೬೮). 
[ಧರ್ಮ + ಬೋಧನೆ] 
ಧರ್ಮಜಬೋಧೆ (ನಾ). - ಧರ್ಮಬೋಧನೆ : ಧರ್ಮವಿಪ್ಣವಪರಿಸ್ಥಿತಿ 
ಯುಂಟಾದಾಗ ಮಹಾತ್ಮರು ಅವತರಿಸಿ ಜನರಿಗೆ ಧರ್ಮಬೋಧೆಯನ್ನೂ 
ತತ್ವಬೋಧೆಯನ್ನೂ ಮಾಡುತ್ತಿದ್ದರು (ಭಾರದ. ೨೬೪). 
[ಧರ್ಮ * ಬೋಧೆ] 
ಧರ್ಮಬ್ರಯ "ಧರುವ್ರಯ”' ನೋ *? 
ಧರ್ಮಭಗಿನಿ (ನಾ). ೧. ಒಡಹುಟ್ಟಿದವಳು ; ಸಹೋದರಿ. ೨. ಧಾರ್ಮಿಕ 
ದೃಷ್ಟಿಯಿಂದ ಅಥವಾ ನ್ಯಾಯಶಾಸ್ತೆದ ದೃಷ್ಟಿಯಿಂದ ಸಹೋದರಿ 
ಯೆನಿಸಿದವಳಂ : ನಮ್ಮಲ್ಲಿ ಧರ್ಮಕ್ಕೆ ಅಂಥಾ ಸಂಕುಚಿತಾರ್ಥವಿಲ್ಲದಿದ್ದರೂ 
ನಾವೂ ಸ್ವಲ್ಪ ಹೆಚ್ಚುಕಡಿಮೆ ಅಂಥಾ ಅರ್ಥದಲ್ಲಿಯೇ ಧರ್ಮಭ್ರಾತ, 
ಧರ್ಮಭಗಿನಿ, ಧರ್ಮಾಚಾರ್ಯ, ಧರ್ಮಾಧಿಕಾರಿ ಎಂಬಿತ್ಯಾದಿಯಾಗಿ 
ಅನ್ನುತ್ತೇವೆ (ಆರ್ಯಧ. ೧೦) ; ಒಂದೇ ಮತದವರಾದ ಸ್ತ್ರೀಪುರುಷರು 
ಪರಸ್ಪರ ಧರ್ಮಭ್ರಾತರು, ಧರ್ಮಭಗಿನಿಯರರಿ (ಆರ್ಯಧ. ೧೨ ಅಡಿ). 
[ ಸಂ. ಧರ್ಮಭಗಿನೀ] 
ಧರ್ಮಭಂಡಾರ (ನಾ). ಧರ್ಮದ ಕೋಶ, - ನೆಲೆ: ಹರಿಗನ 
ಧರ್ಮಭಂಡಾರದಂತೆ ಸಾರಮಾದುದು 7 , , ಧರ್ಮವುರಂ (ಪಂಪಭಧಾ. 
೧೪-೫೬). [ಧರ್ಮ + ಭಂಡಾರ (ಬಂಡಾರ) ] 
ಧರ್ಮಭೂತಜ್ಞಾ ನ (ನಾ). (ವಿಶಿಷ್ಟಾ) (ದೀಪಕ್ಕೆ ಪ್ರಭೆಯಂಂತೆ) 
ಜೀವಾತ್ಮ ಪರಮಾತ್ಮರನ್ನು ಆಶ್ರಯಿಸಿಕೊಂಡಿರುವ ದ್ರವ್ಯವಿಶೇಷ ; 
p ಇದಂ ಸಕಲ. ವ್ಯಾಪಾರಗಳಿಗೂ ಕಾರಣಭೂತವಾಗಿದೆ. ಇತರ 
ವಸ್ತುಗಳಿಗೆ ಪ್ರಕಾಶಕವಾಗಿಯೂ ಸ್ವಯಂಪ್ರಕಾಶವಾಗಿಯೂ ಇದೆ. 
ಇದಂ ಪ್ರತಿ ಜೀವಕ್ಕೂ ಬೇರೆ ಬೇರೆಯಾಗಿದೆ: ಧರ್ಮಭೂತಜ್ಞಾನ, 
ವಿಶಿಷ್ಠ ದೆ ಜ್ಞಾನ ವಿೋಾಮಾಂಸೆಯ ಆಧಾರ. ಅದು ಜಗತ್ತು, ಅತ್ಮ, 
ಬ್ರಹ್ಮ ಇವುಗಳ ಸ್ವರೂಪವನ್ನು ಅರಿಯಲು ಬೇಕಾದ ಬೆಳಕು ನೀಡುತ್ತದೆ 
(ತತ್ಮಪ್ರಾ. ೩೨೫) ; ಅತ್ಮ ದ್ರವ್ಯಗಳೂ ಸ್ವಯಂಪ್ರಕಾಶವಾಗಿ ಜ್ಞಾನಶಬ್ದಕ್ಕೆ 
ಗೋಚರವಾದಂದರಿಂದ ವ್ಯತ್ಯಾಸ ತೋರುವುದಕ್ಕಾಗಿ ಧರ್ಮಭೂತಜ್ಞಾನ 
ವೆಂದು ಇದು ವ್ಯವಹರಿಸಲ್ಪಡವುದು (ಹಿಂದಸಾ. ೨೩೯). [ಸಂ.] 
ಧರ್ಮಭೂಮಿ (ನಾ). ೧. ಧರ್ಮಕ್ಕೆ ಆಶ್ರಯವಾದ ಭೂವಿಂ; 
ಧರ್ಮಕ್ಷೇತ್ರ :  ಮಹಾಪು(ಂ)ಣ್ಕ್ಮನದೀತೀರದ`ು ಪ್ರಖ್ಯಾತವಾಗಿರ್ದ್ದ 
ಧರ್ಮ್ಮಭೂಮಿಯಂ ಶ್ರೀಮನ್ಮಹಾಪ್ರಧಾ[ನಂ] . . . ಕಂಡು (ಸಾಇಇ. 
ಸ, ೧೫೪-೪೩ ; 1172): ಭಾರತವು ಜಗತ್ತಿನ ಸತ್ಯಪ್ರೇಮಿಗಳ ದೃಷ್ಟಿಯಲ್ಲಿ 
ಧರ್ಮಭೂಮಿಯೆಂಬ ಯಶಸ್ಸನ್ನು ಪಡೆದಿದೆ (ಛಾರಂ. ೪೭). ೨. ಭಾರತ. 
[ ಧರ್ಮ + ಭೂಮಿ] 
ಧರ್ಮಭೂಷಣ (ನಾ). ಧ ವಂ ೯ ವೇ ಆಭರಣವಾಗುಳ್ಳವನು ; 
ಧರ್ಮಿಷ್ಮ : ಆ ಮುನಿಮುಖ್ಯಶಿಷ್ಯತಿಲಕಂ ನೆಗಟ್ಟಂ ಸಲೆ ಧರ್ಮಭೂಷಣಂ 
[ ಧರ್ವು +೬ ಭೂಷಣ) 


(ಖಮದ. ೧-೧೯). 


ಧರ್ಮಭ್ರಂಶ ೪೨೦೩ ಧರ್ಮರತಿ 


ಧರ್ಮಭ್ರಂಶ (ನಾ). ಎ ಧರ್ಮಬಾಹಿರತೆ : ಗಂಡನೊಡನೆ ಬಾಳುವುದು! | ಧರ್ಮಮೂಲ (ನಾ). ೧. ಧರ್ಮವನ್ನು ಆಧಾರವಾಗಿ ಉಳ್ಳೂದರ : 


ಹೆಂಗಸಿಗೆ ಧರ್ಮಭ್ರಂಶವೆಂಬ ಈ ಕುಶಿಕ್ಷಣವನ್ನು ನಿನಗೆ ಕೊಟ್ಟವರು ತಿಳಿದು ನೋಡಿರೆ ರಾಮ ಧರ್ಮಸ್ಥಳಕೆ ನೀವು ಸಹಾಯವಿನಿಬರ ಗೆಲವು 
ಯಾರು ? (ಬಂಕಿಮ. ೩&೧). [ಧರ್ಮ 4 ಭ್ರೇಶ] ನಿರ್ಮಳಧರ್ಮಮೂಲವೊ ಧರ್ಮ ವಿರಹಿತ ವೊ (ಕುವ್ಕಾಗ, ೬-೫). 
ಧರ್ಮಭ್ರಷ್ಟ (ನಾ). ಎ ಧವರ೯ಬಾಹಿರ ೨: ಅನೃತವನ್ನು ಹೇಳಿದರೆ ಪಾಪ ೨. ಧರ್ಮಕ್ಕೆ ಆಧಾರವಾದ ಗ್ರಂಥ ; ವೇದ, ಆಗಮ ವಂಂತಾದುವು. 
ಬರುತ್ತದೆ. ತಾನೂ ಧರ್ಮಭ್ರಷ್ಟನಾಗುತ್ತೇನೆ ಎಂದು ಧರ್ಮರಂಜನಂ | [ಧರ್ಮ * ಮೂಲ] 
ನಿರಾಕರಿಸುತ್ತಾನೆ (ಭಾರದ. ೧೦೩). [ಧರ್ಮ + ಭ್ರಷ್ಟ] ಧರ್ಮಮೇಘ (ನಾ). [ಯೋಗ] ಧ್ಯಾನಾಭ್ಯಾಸದಿಂದ ಲಭಿಸುವ 
ಧರ್ಮಭ್ರಪ್ಪತೆ (ನಾ). ಎ ಧರ್ಮುಬಾಹಿರತೆ : ಜಗತ್ತಿನಲ್ಲಿ ಈಗ ಹಲವು ಆನಂದ ; p ಸಮಾಧಿಯಲ್ಲಿ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ 
ವೈದಿಕಧರ್ಮಗಳೂ ಹಲವು ಅವೈದಿಕಧರ್ಮಗಳೂ ಪ್ರಚಲಿತವಾಗಿರೆಲಿಕ್ಕೆ ಸಮಾಧಿ ಎಂದು ಎರಡು ಬಗೆ. ಸಂಪ್ರಜ್ಞಾ ತವು ಒಂದಂ 
. : . ಮನುಷ್ಯನ ಧರ್ಮಭ್ರಷ್ಟತೆಯೇ ಕಾರಣವು (ಮಾಧವ. ೪೧೯). ಆಲಂಬನವನ್ನು ಕುರಿತು ಮಾಡಂವ ಸಮಾಧಿ. ಅದು ಸವಿಕಲ್ಪ. 
[ ಸಂ. ಧರ್ಮಭ್ರಷ್ಟತಾ] 10, ವಿರಕ್ತನಾದವನ ಸಾಧನೆಯಂ ನಿರಾಲಂಬ, ನಿರ್ವಿಕಲ್ಪ. ಅದಕ್ಕೆ 
ಧರ್ಮಭ್ರಾತ (ನಾ). ೧. ಒಡಹುಟ್ಟಿದವನಂ; ಸಹೋದರ. ೨. ಅಸಂಪ್ರಜ್ಞಾತವೆಂದಂ ಹೆಸರು. ಈ ಸಮಾಧಿಯಲ್ಲಿ ವಿವೇಕವುಂಟಾ 
ಧಾರ್ಮಿಕವಾಗಿ ಅಥವಾ ನ್ಯಾಯಶಾಸ್ತ್ರದ ದೃಷ್ಟಿಯಿಂದ ಸಹೋದರ ಗುತ್ತದೆ. ಇದಂ ಪರವಂಸಿದ್ಧಿ : ಧ್ಯಾನಾಭ್ಯಾಸದಿಂದ ಬರೆತಕ್ಕ ಆನಂದಕ್ಕೆ 
ನೆನಿಸಿಕೊಳ್ಳು ವವನು: ನಮ್ಮಲ್ಲಿ ಧರ್ಮಕ್ಕೆ ಅಂಥಾ ಸಂಕುಚಿತಾರ್ಥವಿಲ್ಲ ಧರ್ಮಮೇಘವೆಂದು ಹೆಸರು (ಹಿಂದಸಾ. ೧೦೯). [ಸಂ,] 


ದಿದ್ದರೂ ನಾವೂ ಸ್ವಲ್ಪ ಹೆಚ್ಚುಕಡಿಮೆ ಅಂಥಾ ಅರ್ಥದಲ್ಲಿಯೇ ಧರ್ಮ” ಧರ್ಮಯುದ್ಧ (ನಾ). ೦. ಮರೆ ಮೋಸವಿಲ್ಲದೆ ಮಾಡುವ ಯಂದ್ಧ ; 
ಭ್ರಾತಧರ್ಮಭಗಿನಿ, ಧರ್ಮಾಚಾರ್ಯ, ಧರ್ಮಾಧಿಕಾರಿ ಎಂಬಿತ್ಯಾದಿಯಾಗಿ | 5 ಧರ್ಮಸವ್ಮತವಾದ ಕಟ ಳೆಗಳಿಗೆ ಅನುಸಾರವಾಗಿ ನಡೆಸುವ ಯಂದ್ಮ: 


ಅನ್ನುತ್ತೇವೆ (ಆರ್ಯಧ, ೧೦). ಸಂ. ಧರ್ಮಭ್ರಾತ್ಮ] ಸಮಸ್ತ್ರಜನಸಂಹರಣಕಾರಣಮಪ್ಪರಣದೊಳೇವಂದಪುದೆಂದು ಧರ್ಮಯುದ್ಧ 
ಧರ್ಮಮಾತೆ (ನಾ). (ಕ್ರೈಸ್ತರಲ್ಲಿ ಜ್ಞಾನಸ್ನಾನ ಮಾಡಿಸಂವಾಗ) ಮನೆ ತಮ್ಮೊಳ್‌ ಸವಂಕಟ್ಟೆ (ಆದಿಪು. ೧೪-೧೦೦ ವ): ಪೆಜಿತನಿನ್ನೆನಗೆ ನುಡಿಯ 
ರಕ್ಷಣೆಯ ಹೊಣೆಯನ್ನು ಹೊತ್ತವಳು; ಇದಂ ಇಂಗ್ಲೀಷಿನ ಲೆಡೆಯಿಲ್ಲ ಧರ್ಮಯುದ್ಧಮಂ ನೋಡಲ್ವೇಟ್ಕು೦ (ಪಂಪಧಾ, ೦೩-೯೦ ವ): 
“God Mother’ ಎಂಬಂದರ ಅನಂವಾದ ; ನನ್ನನ್ನು ನಿಮ್ಮ ಜತೆಗೆ ಆ ಪ್ರಸ್ತಾವದೊಳ್‌ ಧರ್ಮಯುದ್ಧಮಂ ನೆನೆದು ಇಆ್‌ಯೆಂ ಬಿಟ್ಕನನೆಂಬೀ 
ಕರಕೊಂಡು ಹೋಗಿರಿ .. . ನೀವು ನನ್ನ ಧರ್ಮಮಾತೆಯಾಗಿರಿ (ಸ್ಮೃತಿಚಿ. | $0] ಬಿಜುಬಿಂದಂ ಬೀಸಿ ಗದೆಯ ಗಾಳಿಯ ಕೋಟಕಟ್ವಆ್‌ಸಿದುದು ಭೀಮನಂ 
೨೪೪). [ಧರ್ಮ * ಮಾತೆ] ಮೆಯ್ಮಅದವನಂ (ಗದಾಯಾ. ೮-೩೧ ವ). ವಿ. ಧರ್ಮರಕ್ಷಣೆಗಾಗಿ 
ಧರ್ಮಮಾರ್ಗ (ನಾ). ಧರ್ಮುಸಮ್ಮತವಾದ ಮಾರ್ಗ; ನ್ಯಾಯವಾದ ಮಾಡುವ ಯುದ್ಧ ; ಜೀಹಾದ್‌ ; ಐ ‘Crusade’ ಎಂಬ 
ದಾರಿ,-ಕ್ರವಂ; ಸನ್ಮಾರ್ಗ : ಭವಪ್ರಭವಜೀವಿಗೆ ನಿರ್ಮಲಧರ್ಮ ಆಂಗ್ಲಪದವನ್ನು ಕೆಲವುವೇಳೆ "ಧವರ೯ಯಂದ್ಕ' ಎಂದಂ ಅನುವಾದ 
ಮಾರ್ಗದೊಳ್‌ ಮನೆಮೊಸೆದಾಗಳುಂ ನಡೆಯವೇಟ್ಟುದಂ (ಪಂಡತಂ.89-೧೭); ಮಾಡುತ್ತಾರೆ. [ಧರ್ಮ 4 ಯುದ್ಧ] 
ತಂದೆ ತನ್ನೊಡಹುಟ್ಟಿದಾತನುಯೆಂದು ಕಾಂ ಬು ದೆ ಧರ್ಮಮಾರ್ಗವು| 98। ಧರ್ಮಯೋಗ (ನಾ).-ಧರ್ಮಧ್ಯಾನ: ಚಿತ್ತವನಾತ್ಮನೊಳಡಗಿಸೆ ನಿಶ್ಚಯ 
(ಕೌಶಿರಾ. ೩೬-೬೨); ಮೆಟ್‌ ವ ನಾನಾಬಗೆವಸ್ತುಗೆಕನು ದಯೆವೆರೆಸುತೆ ದುತ್ತಮ ಧರ್ಮಯೋಗವದು (ರಂಶ. ೬೯-೩೬) : ಅಜಿಕಿವು ಬೆಳಗು ಸುಖ 
ಧರ್ಮಮಾರ್ಗದಲಿ ಕರೆದಾ ಕ್ಷಣ ಕ್ರಯಕೀವ ಹರೆದರ ಸುರುಚಿರೆಗೃಹ ಕಿಆ್‌ದಾಗಿ ಶೋಟುತ ಮಟ್‌ಸುತಹುದ) ಧರ್ಮಯೋಗ ಅಆ್‌ವು ಬೆಳಗು 
ಗಳೊಪ್ಪಿದುವು.(ಕಂನವಿ. ೬-೩೧). .[ಧರ್ಮ + ಮಾರ್ಗ) ಸುಖ ಪಿರಿದಾಗಿ ತೋಟುತ ಮಜಕ್‌ಸದಿಹುದು ಶುಕ್ಲಯೋಗ (ಧರಡ. 
ಧರ್ಮಮಾಹಾತ್ಮ (ನಾ). ಧರ್ಮದ ಹಿರಿಮೆ,-ಘನತೆ, -ಹೆಚ್ಚಳ : ೬೯-೩9). [ಧರ್ಮ * ಯೋಗ] 
ಪೇಟ್ಮ ನವನೀಶಂ ಧರ್ಮಮಾಹಾತ್ಮ್ಯಮಂ (ಸಮಪ. ೪-೯೦). 30| ಧರ್ಮರಕ್ಷಕ (ನಾ). ಧರ್ಮವನ್ನು ಕಾಪಾಡಂವವನು : ಧರ್ಮರಕ್ಷಕಂ 
[ಧರ್ಮ * ಮಾಹಾತ್ಮ್ಯ) ಜಲಧಿಮಂದ್ರಿತಧರಾಧಿ:ಶೆ ಪಾವನ ಶಿವನ ಕಳೆಯ ಶ ಚಿನ್ಮಾನಿನೀಶ 
ಧರ್ಮಮಿಮಾಂಸಾಶಾಸ್ತ್ರ (ನಾ). ವೇದಾರ್ಥನಿರ್ಣಯ ಮಾಡಲು ಸೌರಂಭಾಳಿಯಿಂದ ಸತ್ಯೇಂದ್ರನೆಸೆದಂ (ಭಾವಜಿಂ, ೪-30). [ಧರ್ಮ- ರಕ್ಷಕ) 
ಆಧಾರಭೂತವಾದ ಶಾಸ್ತ್ರ ; ಜೈವಿಂನನಿವಂಹರ್ಷಿಗಳಿಂದ ಪ್ರವೃತ್ತ ಧರ್ಮರಕ್ಷಣ(ನಾ).ಎಧರರಕ್ಷಣೆ: ಧರ್ಮರಕ್ಷಣ ಮಾಡುವದಕ್ಕಾಗಿ ಅವರಂ 
ವಾದ ಶಾಸ್ತ್ರ: ಪೂರ್ವಮಿನಾಮಾಂಸಾಶಃಸ್ತ್ರ : ಉಪನಿಷತ್ತುಗಳು ಸ್ವತಃ ಕೃತಘ್ನತೆಯ ಪಾಪಕ್ಕೆ ಗುರಿಯಾದದ್ದು ಅವರೆ ಸ್ವಾರ್ಥತ್ಕಾಗದ 


ವೇದಗಳಿಗೆ ಸೇರಿದ ಗ್ರಂಥಗಳಾದುದರಿಂದ ವೇದವ್ಮಾಖ್ಮಾನವಾದ | 36 ಲಕ್ಷಣವಾಗಿರುವದು (ಮಾಧವ, ೩೬೦). [ಧರ್ಮ + ರಕ್ಷಣ] 
ಧೆರ್ಮವಿಕಾಮಾಂಸಾಶಾಸ್ತ್ರ, ಪೂರ್ವವಿಾಮಾಂಸೆ ಎಂದೂ ವೇದಾಂತ ಧರ್ಮರಕ್ಷಣೆ (ನಾ). ಧರ್ಮವನ್ನು ಉಳಿಸಂವುದು,-ಕಾಪಾಡಂವುದಂ : 
ವ್ಯಾಖ್ಯಾನವಾದ ಬ್ರಹ್ಮಮಿಾಮಾಂಸಾಶಾಸ್ತ್ರ ಉತ್ತರಮಿಾಸಮಾಂಸೆ ಎಂದೂ ಆತ್ಮರಕ್ಷಣೆಗಿಂತ ಧರ್ಮರಕ್ಷಣೆಯು ಪ್ರಿಯವಾಯಿತು (ಥಾರದ. ೩೮೮). 
ವ್ಯವಹಾರ (ಹಿಂದಸಾ. ೧೮೫). [ಸಂ.] [ಧರ್ಮ ರಕ್ಷಣೆ] 

ಧರ್ಮಮಾಮಾಂಸೆ (ನಾ). ಎ ಧರ್ಮವಿನಾಮಾಂಸಾಶಾಸ್ತ್ರ : ಜೈಮಿನಿ] | ಧರ್ಮರತ (ನಾ). ಧರ್ಮದಲ್ಲಿ ಮಗ್ಗನಾದವನು ; ಧರ್ಮಾಸಕ್ತಿಯಂಳ್ಳ 
ಸೂತ್ರಕ್ಕೆ ಪೂರ್ವವಿಸಾಮಾಂಸೆ, ಧರ್ಮ ವಿಕಾಮಾಂಸೆಯೆಂದೂ ಬಾದರಾಯಣ | ವನಂ : ಧರ್ಮಸ್ವಾಮಿ ಜಿನೇಶ್ವರಧರ್ಮರತಂ ಸಾರ್ಥವಾಹಕಂ . , . 


ಸೂತ್ರಕ್ಕೆ ಉತ್ತರಮಿಾಮಾಂಸೆ, ಬ್ರಹ್ಮಮಾಮಾಂಸೆಯೆಂದೂ ವ್ಯವಹಾರ ಬೀಡಂ ಬಿಟ್ಟಂ (ವರ್ಧಮಾ. ೬-0. [ಧರ್ಮ +ರತ] 
(ಹಿಂದಸಾ. ೧೮೪). [ಧರ್ಮ + ವಿಖಾಮಾಂಸೆ] ಧರ್ಮರತಿ (ನಾ). ಧರ್ಮದಲ್ಲಿ ಆಸಕ್ತಿ, - ಪ್ರೀತಿ ಅಭಿವಿನುತ ಧರ್ಮ 
ಧರ್ಮಮೂಢ (ನಾ). ಧರ್ಮದ ಬಗೆಗೆ ಸರಿಯಾದ ಜ್ಞಾ ನವಿಲ್ಲದವನು : ರತಿಯುಂ ಸ್ವಭಾವವೈರಾಗ್ಯಭಾವಮುಂ ಸರ್ವಭವಾನುಭವವಿರಕ್ತತೆಯುಂ 
ಜಗತ್ತು ಧರ್ಮಮೂಢರಿಂದ ಹಾಗೂ ನೀತಿಬಾಹಿರರಿಂದ ತುಂಬಿರುವುದನ್ನು ದುರ್ಲಭಮದು ಭವ್ಮಪ್ರಬೋಧಿಯೆನಿಕ್ಕುಂ (ಸುಕುಮಾ. ೦೨-೩೭) ; ಇದೆಂಥ 
ನೋಡಿ ಕವಿಯ ಮನಸ್ಸ ಅಧೀರವಾಗುವುದು (ಗೊತ್ತುಗು. ೨೭). ೫ ಗುರುಭಕ್ತಿ, ಇದೆಂಥ ಧರ್ಮರತಿ, ಇದೆಂಥ ನಿಯಮನಿಷ್ಠೆ! (ಕರಣ. ೪೯೪). 
[ಧರ್ಮ + ಮೂಢ] [ಧರ್ಮ + ರತಿ, ] 


46 


ಧರ್ಮರಾಜ ೪೨೦೪ 
ಧರ್ಮರಾಜ (ನಾ). ೧. ಯವಂ: “ಶವನ: .., ಧರ್ಮರಾಜಃ, 
ಯಮಃ . ಶ್ರಾದ್ಧದೇವಃ . .. ಈ ೧೬ ಜವನ ವಪೆಸರ್‌” 
(ಹಲಾಯು. ೧೩-೭೨). ವಿ. ಬುದ್ಧ : ಬೌದ್ಧಪ್ರಪಂಚದಲ್ಲಿ . . . ಬುದ್ಧನು 


“ಧೆರ್ಮರಾಜ,' ಆತನ ಶಿಷ್ಯಪ್ರಧಾನನಾದ ಸಾರಿಪುತ್ರನು "ಧರ್ಮುಸೇನಾ 
ಪತಿ' (ಭಾರದ.೧೯೨). ಹಿ. ಜಿನ. ೪. ಪಂಚಪಾಂಡವರಲ್ಲಿ ಹಿರಿಯವನಂ; 
ಯುಧಿಷ್ಠಿರ : ಉಭಯಸೈನ್ಯಂಗಳಂ ಕಂಡತ್ತ ರಾಜರಾಜನುಮಿತ್ತ ಧರ್ಮ 
ರಾಜನುಮೊಡನೊಡನೆ ಕೆಯ್ದಾಸಿದಾಗಳ್‌ (ಪಂಪಭಾ. ೧೦-೬೫ ವ) ; ಪರಹಿತ 
ಕಾರ್ಯ್ಯಮಂ ನೆಅ್‌ಯೆ ಮಾರ್ಪೆಡೆಗಂ ಸಲೆ ಧರ್ಮರಾಜಂ (ಸೌಇಇ. 
2%, ೭೬-೩೮; 1118); ಧರ್ಮರಾಜನಿಗೆ “ಅಣ್ಣೂ! ಧೆರ್ಮವಕಾರ್ಗದಿಂದಲೇ 
ರಾಜ್ಯ ಪಡೆದುಕೋ . . .” ಎಂದು ಹೇಳಿದನು] (ವಕಛಾ. ೧3೦). 
೫. (ಧರ್ಮದಿಂದ ಆಳುವ) ರಾಜ ; ದೊರೆ. [ಧರ್ಮ + ರಾಜ] 
ಧರ್ಮರಾಜಜನಕ (ನಾ). ಯವಂನ ತಂದೆ; ಸೂರ್ಯ : ಇರದೆಯ್ರರ್ಪಂ 
ದೋಷಾಕರನವನಂ ನೋಡಲಾಗದೆಂದಾ ದಿನಪಂ ವರಧರ್ಮರಾಜಜನಕಂ 
೬ * ೬ ನೀಳೆಗಿರಿಯಂ ಸಾರ್ದಂ (ಹಮ್ಮಾರ. ೩-೦೩). 
[ಧರ್ಮರಾಜ + ಜನಕ] 
ಧರ್ಮರಾಜ್ಯ (ನಾ). ಸತ್ಯ, ನ್ಯಾಯ, ನಿಷ್ಪಕ್ಷಪಾತತೆಗಳನ್ನುಳ್ಳ 
ರಾಜ್ಯ; ಸುರಾಜ್ಯ: ಭಗವಂತನು ಧರ್ಮರಾಜ್ಯವನ್ನು "ಪ್ರವರ್ತನ' ಮಾಡಿ 
ದನೆ ಹೊರತು *ಸ್ಮಾಪನ' ಮಾಡಲಿಲ್ಲ (ಭಾರದ. ೦೯೬). [ ಧರ್ಮ + ರಾಜ್ಯ) 
ಧರ್ಮರಾಯ (ನಾ). ೧. ಯುಧಿಷ್ಮರ : ಕ್ಷಮೆಯೊಳ್‌ ಧರ್ಮರಾಯ 
ಶಕ್ತಿಗೆ ಭೀಮ .,. ಶ್ರೀಕೃಷ್ಣರಾಜವಡೆಯರೈಯನವರು (ಎಕ. 111 
(8), ಗುಂಡ್ಲುಪೇ. ೮೦-೩; 1673): ಕುದುರೆ ಇಲ್ಲಿಯೇ ಉಳಿದುಬಿಟ್ಟು 
ಧರ್ಮರಾಯನ ಯಾಗ ನಿಂತುಹೋದೀತು (ಬಿದುರಿ. ೮ ಪ್ರಸ್ತಾವನೆ), 
೨. ಸತ್ಯವಂತ; ನ್ಯಾಯಂವಂತ ; ಧರ್ಮಿಷ್ಮ. ಧರ್ಮ + ರಾಯ) 
ಧರ್ಮರುಚ (ನಾ). ಧರ್ಮಪ್ರಿಯ ; ಧರಿ೯ಷ್ಮ : ಸ್ಥಿರಸತ್ಮವ್ರತಿಯೆಂದು 
ಧರ್ಪುರುಚಿಯೆಂದಾ ಧರ್ಮಪ್ಪತ್ರಂ ದಯಾಪರನೆಂದೆಲ್ಲರ ಪೇಟ್ಜ ಮಾತು 
ಪ್ರಸಿಯಾಯ್ತಾ ಕಾರ್ಮುಕಾಚಾರ್ಯನಂ . , , ಕೊಂದಾಗಳ್‌ (ಗದಾಯಂ. 
೩-3೩) : ರಾಜಗುರು, ಧರ್ಮರುಚಿ, ಶಿಷ್ಯತತಭಕ್ತನ್‌, ಯೋಧಾಗ್ರ 
ಗಣ್ಮನ್‌ (ಅಕ್ಕತ್ಮಾ, ೧೭-೩೭೩). [ಧರ್ಮ 4 ರುಚಿ] 
ಧರ್ಮಲಂಡ (ನಾ). ಧರ್ಮವಿರೋಧಿ; ಧರ್ಮದ್ರೋಹಿ ; ಅವರೆಲ್ಲ 
ಅವನ ಮೇಲೆ ಧರ್ಮಲಂಡನೆಂಬ ಆಪಂದನೆ ಹೊರಿಸಿ . . , ವಿಚಾರಣೆಗೆ 
ಗುರಿಮಾಡಿದ್ದರು (ಜೆಂಜನ್‌. ೦೩7) ; ಅವರು ಧರ್ಮಲಂಡರಾಗಿ, ಹೇಡಿ 
ಗಳಾಗಿ , , . ತಮ್ಮ ಸರ್ವಸ್ವವನ್ನು ಯವನರಿಗೆ ಅರ್ಪಿಸಿ ನಿಹ್ಕಿಯರಾಗಿ 
ನೋಡುತ್ತಿದ್ದರು (ರಾಜ್ಕೋದ. ೩); ಧರ್ಮಲಂಡ ತಾನು! ಮತ್ತೆ ಮೊದಲಿಗೆ 
“ಶ್ರೀ” ಅಂತ ಬೇರೆ ಹಚ್ಚಿಕೊಳ್ಳೋದು! (ಅಶ್ಶಮೇ. ೧೯). 
[ಧರ್ಮ + ಲಂಡ್ಯ ) 
ಧರ್ಮಲುಪ್ತೆ (ನಂ). ಎ ಧರ್ಮಲುಪ್ತೋಪವೆಂ : ಧರ್ಮಲುಪ್ತೆಯೆಂತೆನೆ 
ಚಂದ್ರಂಗಿಂದ್ರಂಗೆ ಹರಿಶ್ಚಂದ್ರಂಗೆಣೆಯೆಂದೊಡಾವ ಚಂದಂ ಚಿಕ 
ದೇವೇಂದ್ರಂಗೆ ಸದ್ಗುಣಾಬ್ಧಿ ಗುಪೇಂದ್ರಂಗೆಣೆಯೆಂಬುದೊಂದೆಯಂದಮೆ 
ನಿಕ್ಕುಂ ಇದಆಕೊಳೀ ಚಂದ್ರೇಂದ್ರ ಹರಿಶ್ಚಂದ್ರರಂ ದೊರೆಗೊಳಿಸುವೆಡೆ 
ಯೊಳಾಹ್ಲಾದಕರತ್ತೈ ಶೈ ಕೈರ್ಯಸತ್ಯವಾಕ್ಯತ್ವಂಗಳೆಂಬ ಸಮಾನಧರ್ಮಂಗಳಂ 
ಪೇಟದಿರ್ಪುದಲ್‌ಂ ಧರ್ಮಲುಪ್ತೆಯಾದುದು (ಅಪ್ಪತಿ, ೩೪-೨೦). 
[ ಸಂ. ಧರ್ಮಲುಪ್ಪಾ] 
ಧರ್ಮಲುಪ್ತೋಪಮೆ (ನಾ). [ಕಾವ್ಯವ] ವಾಚಕಲುಪ್ತೆ, ಧರ್ಮ 
ಲುಪ್ತೆ, ಧರ್ಮವಂಚಕಲಂಪ್ತೆ, ವಾಚಕೋಪಮೋಯವಲಾಪ್ತೆ, ಉಪ 
ಮಾನಲುಪ್ತೆ, ವಾಚಕೋಪಮಾನಲುಪ್ತೆ, ಧರ್ಮೋಪವಮಾನಲುಪ್ತೆ 
ಮತ್ತು ಧರ್ಮೋಪಮಾನವಾಚಕಲುಪ್ತೆ ಎಂಬ ಎಂಟು ಬಗೆಯ 


10 


20 


30 


ಅ 
ಲಾ 


40 


46 


ಧರ್ಮವರ್ಧನ 


ಲುಂಪ್ತೋಪಮೆಗಳಲ್ಲಿ ಒಂದಂ; ಸಾಧಾರಣಧರ್ಮಕ್ಕೆ ಲೋಪವಾಗಿ- 
ರಂವ ಉಪಮಾಲಂಕಾರ ; p "ಇವಳ ವಂಖವು ಚಂದ್ರನಂತಿದೆ' 
ಎಂಬ ವಾಕ್ಯದಲ್ಲಿ "ಮಂಖ' ಉಪಮೇಯ, "ಚಂದ್ರ? ಉಪಮಾನ, 
"ಅಂತೆ'- ಉಪಮಾವಾಚಕ. “ಕಾಂತಿಯಲ್ಲಿ” ಎಂಬ ಪದವಿಲ್ಲ. ಅದೇ 
ಧರ್ಮ. ಅದಂ ಲಂಪ್ರವಾಗಿರಂವುದರಿಂದ ಧರ್ಮಲೂಪ್ತೆ. ಉದಾ: 
ಅನಿಮಿಷ ಚಾಪದಂತೆ ಸಿರಿ ಶಾರದನಿಃರದಕಾಂತಿಯಂತೆ ಯೌವನ 
ದೆಸಕಂ ತೃಣಾಗ್ರಗತವಾಃಕಣಿಕಾಗಣದಂತೆ ಸಂದ ಜೀವನಂ (ಪಂಶತಂ. 
8೯-೦೬). [ಸಂ. ಧರ್ಮಲುಪ್ರೋಪಮಾ 
ಧರ್ಮವಂತ (ನಾ). ೧. ಸದ್ಗುಣಿ ; ಸದಾಚಾರಸಂಪನ್ನ ; ಧರ್ಮಿಷ್ಠ : 
ಈತನು ಧರ್ಮ ವಂತ, ರೂಪವಂತ, ಗುಣವಂತ (ವಶಫಾ, ೧೭೧). 
ಪ. ಉದಾರಿ; ದಾನಶೀಲ: ದುಡ್ಡು ಎಲ್ಲಿಂದೋ ಬರುತ್ತದೆ. ಬಡವರಿ 
ಗಾಗಿ ಧರ್ಮವಂತರು ಕಳಿಸುತ್ತಾರೆ (ಮಕ್ಮೆಮ. ೧೩೫). 
[ ಸಂ. ಧರ್ಮವತ್‌ ] 
ಧರ್ಮವಣ್ಣಿಗೆ (ನಾ). (?) : ಚೈತ್ರಪವಿತ್ರ ಅತಿಥಿಯಭ್ಯಾಗತ ತಪೋಧನರ 
ಗ್ರಾಸಕ್ಕೆ ಬಿಟ್ಟ ತಕ್ಕಿಲ ಮತ್ತರ* ೧ ಅಲ್ಲಿಂ ಪಡುವಲು ಸಮಸ್ತ ಪ್ರಾಣಿಗಳ್ಗೆ 
ಬಿಟ್ಟ ಧರ್ಮವಣ್ಣಿಗೆಗೆ ಕಂಬ ೪೫೦ (ಸಾ ಇಇ. IXx-1, 3೯೬-೬೮ ; 1176). 
[ಧರ್ಮ ?] 
ಧರ್ಮವತಿ (ನಾ). [ಸಂಗೀತ] ಒಂದು ರಾಗದ ಹೆಸರಂ : ಧರ್ಮವತಿ- 
ಜನಕರಾಗ ೧೦ನೇ ದಿಶಿಚಕ್ರದಲ್ಲಿ ೫ನೇ ಮೇಳ. ಕ್ರಮಸಂಖ್ಯೆ ೫೯ 
(ಸಂಗೀಡಂ. ೦೬೫). [ಸಂ.ಧರ್ಮವತೀ] 
ಧರ್ಮವತ್ತಳೆ, ಧರ್ಮವತ್ಮಳಿ (ನಾ). ದಾನಪತ್ರ ; ದಾನಶಾಸನ: 
ಧರ್ಮ್ಮವತ್ತಳೆಯ ಶಾಸನಮರ್ಯ್ಯಾದೆಯಲ್‌ ತಿಜುವ ಸಿದ್ಧಾಯಂ (ಎಇ. 
೫1, ೭೯-೨೧; 1060); ಲಕ್ಷ್ಮಮಂಡಲಿಕಂ ನಿರ್ಮುಳ ಧರ್ಮವತ್ತಳೆಯ 
ನಷ್ಟೋದ್ಧಾರಮಂ ಮಾಡಿದಂ (ಎಇ. ೩೪, ೩೪೦-೩೨; 107) ; ೫೦ ಗದ್ಯಾಣ 
ಪೊಂನಂ ಪಿಂಡಾದಾನದಿಂದಂ ಧರ್ಮ್ಮವತ್ತಳೆಯಿಂ ತಿಟುವಂತಾಗಿ ಧಾರಾ 
ಪೂರ್ವ್ವಕಂ ಮಾಡಿ ಆಚಂದ್ರಾರ್ಕ್ಯತಾರಂಬರಂ ಕೊಟ್ಟರ್‌ (ಸಾಇಇ. 1-11 
೧೫8೪-೬೩ ; 1104): ತುಂಬುಳದ ಮಹಾಜನಂ ನೂರನಾಲ್ವದಿಂಬರ್ಗ್ಗಂ 
ಧಾರಾಪೂರ್ವ್ವಕಂ ವಣಡಿ ಬಿಟ್ಟ ಧೆವರ್ಮ್ಮವಾವೂರಲು ಧರ್ಮ್ಮವತ್ತಳೆಯಾಗಿ 
ತಿಜುವ ಸಿದ್ಧಾಯದ ಪೊಂನೊಳಗೆ ವ್ಯಾಖ್ಯಾನದುಪಾಧ್ಯಾಯರ್ಗ್ಗೈೆ ಗದ್ಯಾಣ 
ಮೆಂಟು (ಸಾಇಇ. 1-1, ೧೭೫-3೦; 1107). ಧರ್ಮವತ್ನಳೆ: ಯಾವ 
ಕಾಲಕ್ಕಂ ಪೂರಾಯಂ ಹೀನಾಯಮೆನ್ನದೆ ವರ್ಷ ನಿಬನ್ಮದಿಂ ಧರ್ಮ್ಮುವತ್ಕೆ ಳ್ಳ 
ಯಾಗಿ x x೫ (ಎಳ, ೫7, ದಾವಣ. ೧೪೨3-೨೫; 1002). 
[ ಧರ್ಮ + ಪತ್ತಳೆ 
ಧರ್ಮವತ್ಥಳೆ "ಧರ್ಮುವತ್ತಳೆ? ನೋ. 
ಧರ್ಮವನಚಾರಿ (ಗು). ತಪೋಭೂವಿಂಯಲ್ಲಿ ಅಥವಾ ಆಶ್ರಮದಲ್ಲಿ 
ಸಂಚರಿಸುವ : ಆವನಿಂದಾದೊಡಂ ಹತಿ ತಾಂ ಸಂಭವಿಸಿತ್ತೊ 
ಧರ್ಮವನಚಾರಿಪ್ರಾಣಿವರ್ಗಕ್ಕೆ . .. ಎಂದು ತೊಳಲ್ವುದೆನ್ನಯ ಮನಂ 
ನಿಣೆೈಸದೇನೊಂದುಮುಂ (ಶಾಕುಂತ. ೬೩-೨೧) 
[ ಸಂ. ಧರ್ಮವನಚಾರಿನ್‌ ] 
ಧರ್ಮವರ್ತನೆ (ನಾ). ಒಳ್ಳೆಯ ನಡತೆ; ಸತ್ಯರ್ವದ ಆಚರಣೆ ; 
ಸದಾಚಾರ: ನೆಟ ನನಂತನಾಥನಪವರ್ಗಮನೆಯ್ಲಿದನಂತರಂ ಕರಂ ಕೆಟ್ಟುದು 
ಧರ್ಮುವರ್ತನೆ (ರಾಠಪು. ೦೬-೪೭). [ ಧರ್ಮ * ವರ್ತನೆ] 
ಧರ್ಮವರ್ಧನ (ನು). ಧರ್ಮದ ಏಳಿಗೆ, -ಅಭಿವೃದ್ಧಿ : ಈಶನ ಭವನ 
ಮ್ಮುಕುನ್ಹ ಭವನಂಗಳನಿಂಬಿನೆ ಮಾಡಿ ಧರ್ಮ್ಯವರ್ದ್ಯನದೆ ಕನೀಯನನ್ಹನನ 
ರಾಜ್ಯಮನೀಕ್ಷಿಸುಗೆ (ಎಳ. ಸ, ಮುಳೆಬಾ, ೩೮-೩೨ ; ಸು. 890). 
[ಧರ್ಮ + ವರ್ಧನ] 


ಧರ್ಮವಾದಿನಿ 


ಧರ್ಮವಾದಿನಿ (ನಾ). ಧರ್ಮದ ಪರವಾಗಿ ವಾದಿಸುವವಳು ; ಧರ್ಮದ 
ಪಕ್ಷಪಾತಿ ; ಅವಳು ಧರ್ಮವಾದಿನಿ, ಪತಿಯು ದೇವರೆಂದು ಭಾವಿಸಿದ್ಧಳು 
(ಕಾವೇರಿ. ೨೮). [ಸಂ.ಧರ್ಮವಾದಿನೀ] 

ಧರ್ಮವಿಘಾತಕ (ನಾ). ಧರ್ಮವನ್ನು ಕೆಡಿಸುವವನು ; ಧರ್ಮವನ್ನು 
ನಾಶಪಡಿಸಂವವನು ; ಧರ್ವದ್ರೋಹಿ ; ದಂರ್ಮಾರ್ಗಿ : ಸುನೀತನಾ 
ಧರ್ಮಜನ ಧರ್ಮವಿಘಾತಕರು ನಾವೆಮ್ಮ ಕಳುಹುವುದೆನುತ ಹೊಟಿ 
ವಂಟ (ಕುವ್ಠಾಸ. ೧೨-೩೬); ಅನ್ಯರನ್ನು ಬಲಾತ್ಕರಿಸುವ ದುಷ್ಟರು, 
ಆಧಾರ್ಮಿಕ ನೀಚೆಸ್ವಾರ್ಥಪರಾಯಣರಾದದ್ದರಿಂದ ಅವರು ಧರ್ಮ 
ವಿಘಾತಕರಾಗುವರು (ಮಾಧವ. ೪೮೭). [ಧರ್ಮ + ವಿಘಾತಕ 

ಧರ್ಮವಿಚಾರ (ನಾ). ೧. ಧರ್ಮದ ವಿಷಯಂ,- ದೃಷ್ಟಿ: ಧರ್ಮವಿಚಾರ 
ದೊಳಂ ಜಿನಧರ್ಮಮೆ ಮಿಗಿಲೆಂದು ನಂಬಿ ಭಾಸ್ಕರದೇವಂ , , , ಸದ್ಧರ್ಮ 
ಕಥಾಳಾಪದಿಂದಮಿರ್ದು (ಧರ್ಮಾಮ್ಮ. 6-903). ೨. ಧರ್ಮದ ವಿಷಯ 
ದಲ್ಲಿ ನಡೆಯಂವ ಚರ್ಚೆ. [ಧರ್ಮ * ವಿಚಾರ] 

ಧರ್ಮವಿಜಯ (ನಾ). ಧರ್ಮದಿಂದ ಗೆಲ್ಲಂವವನಂ ಇದು... 
ಶ್ರೀಮದಜಿತಸೇನಭಟ್ಟಾರಕಚರಣಕಮಲಚಂಚರೀಕಂ ಧರ್ಮವಿಜಯ 
ಶ್ರೀಮಚ್ಚಾವುಂಡರುಜವಿರೆಚಿತ ತ್ರಿಷಒ್ಮಲಕ್ಷಣಮಹಾಪುರಾಣದೊಳ್‌ ಪುಷ್ಪ 
ದಂತಪುರಾಣಂ (ಜಾವುಂಪು. ೧೨೯). [ಧರ್ಮ * ವಿಜಯ] 

ಧರ್ಮವಿಜಯಿ (ನಾ). ಧರ್ಮುವು ತನ್ನ ಕಡೆ ಇಲ್ಲವೆಂದು ತಿಳಿದರೆ 
ಸೋಲಂವವನಂ ; ಅಹಿಂಸಾಮಾರ್ಗದಿಂದ ಗೆಲ್ಲಬಹಂದಾದವನಂ : 
ಅರ್ಥವಿಜಯಿಯುಂ ಅಸುರವಿಜಯಿಯುಂ ಥೆರ್ಮವಿಜಯಿಯುಮೆಂ 
ದರೆಸುಗಳಿ* ಮೂವರಷ್ಟರ್‌ . . . ಅವಅಕೊಳುತ್ತಮಸ್ವಭಾವಮಪ್ಪರ್‌ 
ಧರ್ಮವಿಜಯಿಗಳ್‌ ಸಾಮಲಕ್ಷಣಮಪ್ಪೆ ಪಾಯದಿಂ ಸಾಧ್ಯರ್‌ (ಡಾವೂಪು- 
೩೦೮). [ ಸಂ.ಧರ್ಮವಿಜಯಿನ್‌] 

ಧರ್ಮವಿನಾಶಿ (ನಾ). ಎ ಧರ್ಮಿವಿಘಾತಕ: ಆ ಶಕುನಿ ಪೂರ್ವಾರ್ಜಿತದ 
ಡೊಳ್ಳಾಸದಲಿ ಡಾವರಿಸಿ ಧರ್ಮವಿನಾಶಿ ನಕುಲನ ಗೆಲಿದು ಬೊಬ್ಬಿ ಜೌದವ 
ನಿಪನ ಜಲದ (ಕುವ್ಮಾಸ. ೦೪-೦೧೪), [ಸ0. ಧರ್ಮವನಾಶಿನ್‌ ] 

ಧರ್ಮವಿನೋದ (ನಾ). ಧರ್ಮದಲ್ಲಿ ಸಂತೋಷಗೊಳ್ಳುವವನಂ : 
ಎಸೆವ ಸಕವರ್ಷಮಂ ಮಾಣಿಸಿ ವಿಕ್ರಮವರ್ಷಮೆಂದು ತನ್ನಯ ಪೆಸರಂ 
ವಸುಮತಿ ನೆಗಳ್ಚಿದ ಸಾಹಸಿಗಂ ಜಗದೇಕದಾನಿ ಧರ್ಮ್ಮವಿನೋದ 
(ಸೌಇಇ. ಸಸ, ೯೩-೩೦ ; 7). [ಧರ್ಮ * ವಿನೋದ] 

ಧರ್ಮವಿಷ್ಣವ (ನಾ). ಧರ್ಮವು ನಷ್ಟವಾಗಿ ಹೋಗುವಿಕೆ,-ಲೋಪ 
ವಾಗಂವಿಕೆ : ಲೋಕಿ ಧರ್ಮವಿಪ್ಲವಪರಿಸ್ಥಿ ತಿಯುಂಟಾದಾಗ 
ಮಹಾತ್ಮರು ಅವತರಿಸಿ ಜನರಿಗೆ ಧರ್ಮಬೋಧೆಯನ್ನೂ ತತ್ವಬೋಧೆ 
ಯನ್ನೊ ಮಾಡುತ್ತಿದ್ದರು (ಛಾರದ. ೨೬೯). [ಧರ್ಮ 4 ವಿಪ್ಲವ] 

ಧರ್ಮವಿರೋಧಿ (ನಾ). ಧರ್ಮವನ್ನು ದ್ವೇಷಿಸಂವವನು: ಧರ್ವ 
ವಿರೋಧಿಗಳಂ ದುಷ್ಕರ್ಮಪಯೋಧಿಗಳಂ ... ನಿರ್ಮೂಳಿಸುಗೆ ಗಜೇಂದ್ರಂ 
ಪೆರ್ಮೆಯ ಯಕ್ಷಂ (ವರ್ಧಪು. ೧-೮). [ ಸಂ. ಧರ್ಮವಿರೋಧಿನಿ್‌) 

ಧರ್ಮವಿವಾಹ (ನಾ). ಧರ್ಮಾರ್ಥವಾಗಿ ಮಾಡುವ ವಂದಂವೆ : ಧರ್ಮ 
ಸ್ಥಳದಲ್ಲಿ ಈ ಸಲ ನಡೆದ ಧರ್ಮವಿವಾಹೆದ ಸಂದರ್ಭದಲ್ಲಿ ಅನೇಕ ಮದುವೆ 
ಗಳಂದುವು (ರೂಂ). [ಧರ್ಮ ವಿವಾಹ) 

ಧರ್ಮವಿಹೀನ (ನಾ). ೧. ಧರ್ಮದಿಂದ ದೂರವಾದಂದಂ ; ನೀತಿಯಿಂದ 
ಹೊರತಾದೂದಂ : ಧರ್ಮವಿಹೀನವಾದ ಈಗಿನ ರಾಜಕೀಯ ಪರಿಸ್ಥಿತಿ 
ಯನ್ನು ನೋಡಿದರೆ . , , ಸುರಕ್ಷಿತತೆಯ ನಂಬಿಗೆಯು ಎಲ್ಲಿ ಉಳಿದದೆ 
(ಮಾಧವ, &5€), ೨. ಸದ್ಗುಣವಿಲ್ಲದವನು ; ಧರ್ಮುಲಂಡ : ಸಕಳ 
ಧರ್ಮ[ಪಾಕಾ. ಪುಣ್ಯ] ವಿಹೀನರುಗಳಂ ... ಅಲ್ಬಶೀಲರನೆಮ್ಮನುದ್ಧರಿಸಿ 


(ಬಸಪು. ೫೬-೪೪). [ಧರ್ಮ +೬ ವಿಹೀನ 


೪೨೦೫ 


15 


20 


3ರ 


40 


ಧರ್ಮವೊಟಲ್‌ 


ಧರ್ಮವೀರೆ (ನಾ). ೧. ಧರ್ಮಕ್ಕಾಗಿ ಅಥವಾ ಯಾವುದೇ ಮಹೋ 
ದ್ಮೇಶಸಾಧನೆಗಾಗಿ ಹಿಂಸೆ ಅಥವಾ ಸಾವಿಗೆ ಬಲಿಯಾಗಂವವನಂ ; 
ಹುತಾತ್ಮ : ಆರ್ಕಿಮಿಡಿಸನಿಗೆ ಧರ್ಮವೀರನ (೫೩೬೪) ಸಾವು ಬಂತು 
(ಶಿಲ್ಪನಾ. ೮೯) ; ಧರ್ಮವೀ ರರ ತ್ಕಾಗಶೀಲವೂ ಸನ್ಯಾಸಿಗಳ ಆನಂದವೂ 
ವ್ರತಶೀಲರ ಸಂಯಮಶಕ್ತಿಯೂ ಆದ ಯೇಸುಭಗವಾನ್‌ ನಮ್ಮ 
ನ್ನುದ್ಧರಿಸು (ಪುನರು. ೧೬೮). ೨. [ಕಾವ್ಯಮಾ] ವೀರರಸದ ಒಂದು 
ಪ್ರಭೇದ; ದಾನವೀರ, ಧರ್ಮವೀರ, ದಯಾವೀರ ಮತ್ತು ಯುದ್ಧ 
ವೀರ ಎಂಬ ನಾಲ್ಕೂ ಬಗೆಯ ರಸಗಳಲ್ಲಿ ಒಂದಂ: ಭರತನು ದಾನವೀರ, 
ಧರ್ಮವೀರ, ಯುದ್ಧವೀರ- ಎಂದು ವೀರರಸವನ್ನು ಮೂರು ಪ್ರಕಾರವಾಗಿ 
ಎಂಗಡಿಸುತ್ತಾನೆ ; ದಯಾವೀರೆವನ್ನು ಇವುಗಳ ಜೊತೆಗೆ ಕೆಲವರು ಸೇರಿಸು 
ತ್ತಾರೆ , ... ಧರ್ಮರಾಯನಲ್ಲಿ ಕಾಣಬರತಕ್ಕದ್ದು ಧರ್ಮವೀರವೆನ್ನುತ್ತಾರೆ 
(ಛಾರಮಾ. ೪೧೧). ೩. ಧರ್ಮವೀರ ಎಂಬ ರಸಕ್ಕೆ ಆಧಾರನಾದ 
ನಾಯಕ. [ಧರ್ಮ ವೀರ] 

ಧರ್ಮವುರ (ನಾ). ಒಂದಂ ಸ್ಥಳದ ಹೆಸರಂ ; ಐ ಕನ್ನಡದ ಆದಿಕವಿ 
ಪಂಪನು ನೆಲಸಿದ್ದ ಊರಂ : ಹರಿಗನ ಧರ್ಮಭಂಡಾರದಂತೆ ಸಾರಮಾ 
ದುದು ಬಿಟ್ಟಗ್ರಹಾರಮಾ ಬಚ್ಚೆ ಸಾಸಿರದೊಳಂ ಧರ್ಮವುರಂ (ಪಂಪಛಾ. 
೧೪-೩೦) ; ಜಿನವಲ್ಲಭಂ ಸಬ್ಬಿನಾಡ ನಟ್ಟನಡುವಣ ಧರ್ಮ್ಮವುಂದುತ್ತರ 
ದಿಗ್ಭುಗದ ವೃಷಭಗಿರಿಯೆಂಬನಾದಿಸಂಸಿದ್ಧತೀರ್ತ್ವದ ದಕ್ಷಿಣದಿಶಾಭಾಗದೀ 
ಸಿದ್ಧ ಶಿಲೆಯೊಳ್ತಮ್ಮ ಕುಲದೈವಮಾದ್ಮನ್ತ ಜಿನಬಿಂಬಂಗಳುಮಂ . , . 
ಮಾಡಿಸಿದಂ , . . ಬರೆದುದೆ ತಾಂಬ್ರಶಾಸನಮದೇಯಮೆ ಧರ್ಮವುರಂ 
ನೆಗಟಿಕ್ಕಿವೆತ್ತರಿಗನ ಕೊಟ್ಟುದೇ ನೆಗಟ್ಮ ಪಂಪನ ಪೆತ್ತುದೆ ಪೇಟ್‌ಮೆನ್ನು 
ನೀಮ್ಮರುಳೆ ಪಲರ್ಮ್ಮೆಯುಂ ಪಲಬರೆಂ ಬೆಸಗೊಳ್ಳದೆ ಪೋಗಿ ನೋಡ 
ಸುನ್ನರವೃಪಭಾಚಳೋನ್ನ ತಶಿಳಾತಳದೊಳ್ಳರೆದಕ್ಕರಂಗಳಂ (ಕನ್ಮನು. 
೩3-00-6೯). [ ಆ ಧರ್ಮಪುರ] 

ಧರ್ಮವೃಂದ (ನಾ). ಕರ್ತವ್ಯಗಳ ಸಮೂಹ : ಒಂದರೊಡನೊಂದಾಗಿ 
ಬಂದು ನಿಂದಿಹ ಧರ್ಮವೃಂದದಲಿ ಪೂರ್ಣಮನ ಹೊಂದಿಸುತಲಿ (ಕಎಪು. 
2೨-3). [ಧರ್ಮ * ವೃಂದ) 

ಧರ್ಮವೃತ್ತಿ (ನಾ). ಧರ್ಮದ ಕೆಲಸ ; ಧಾವಿ೯ಕಕಾರರ೯ : ಶ್ರೀಯಂ 
ಕೂರಿಸಿ ತಾಳ್ಮಂ ಶ್ರೇಯೋನಿಧಿ ಧರ್ಮವೃತ್ತಿಯಂ ಪರ್ಚಿಸುತುಂ (ದಾಧಪು. 
೧೨-೧). [ಧರ್ಮಳ+ವೃತ್ತೀ] . 

ಧರ್ಮವೃದ್ಧಿ (ನಾ) ಪುಣ್ಯದ ಏಳಿಗೆ,-ಹೆಚ್ಚಳ: ನಿಟಿಲನ್ಮಸ್ತ್ಮಕರಾಬ್ದಸಂಪುಟ 
ವಿನಮ್ರಾತ್ಮಾಂಗರಂ ಭಕ್ತಿಲಂಪಟರಂ ತನ್ಮುನಿ ಧರ್ಮವೃದ್ಧಿ ನಿಮಗೆಂದಾ 
ನಾಲ್ವರಂತಸ್ತ ಎ೬ಪಟಮಂ ಪಿಂಗಿಸಿ (ಶಾಂತಿಪು. ೭-೪). [ಧರ್ಮ ವೃದ್ಧಿ) 

ಧರ್ಮವೃಕ್ಷ (ನಾ). ಧರ್ಮಾರ್ಥವಾಗಿ ನಟ್ಟ ಮರ,-ಸಾಲುವಂರ : ಒಡೆದು 
ತಟಾಕವ ಧರ್ಮವೃಕ್ಷಗಳನು ಕಡಿದು... ಕಣ್ಣೆಡಿಸಿದರೇವೇಳ್ವೆನದನು 
(ಕಂನವಿ. ೪-೧೪). [ಧರ್ಮ + ವೃಕ್ಷ] 

ಧರ್ಮವೊಳಲ್‌ "ಧರ್ಮುವೊಟಿಲ್‌' ನೋ. 

ಧರ್ಮವೊಲಲ್‌, ಧವರ೯ವೊಳಲ್‌ (ನಾ). ಒಂದಂ ಊರಿನ ಹೆಸರು ; 
p ಈಗಿನ ಧಾರವಾಡಜಿಲ್ಲೆಯ ಡಂಬಳ: ಪರಮಮಹಾದೇವಿ 
ಧರ್ಮ್ಮವೊಬಲನಾಳುತ್ತಿರೆ ಅಲ್ಲಿ ಕೊಟ್ಟುದು ಪದಿರ್ಕ್ವೃಣ್ಣುಗ ಮಣ್ಣು 
(ಎಕ. ೩11, ಶಿರಾ. ೨೪-೩೯: ಸು. 900) ; ಶ್ರೀಮತ್‌ ಬಾಚಯ್ಯಸೆಟ್ಟಿಯರ 
ಳಿಯಂ ಗೋತ್ರಪವಿತ್ರಂ ಬಿ:ರಯ್ಯಸೆಟ್ಟಿಯರ್‌ ಧರ್ಮ್ಮವೊಟಲ ನಗರೆ 
ಜಿನಾಳಯಕ್ಕೆ , . . ಕೊಟ್ಮ ಮೊಕ್ಕೆಯ ಪೊಸವೊಂಗದ್ಮಾಣ ೩೫ (ಸೌಇ೩. 
1-1, ೯೪೨೭ ; 1058). ಧರ್ಮವೊಳಲ್‌ : ಮಹಿಮೋನ್ನತರಪ್ಪ 
ಶ್ರೀಮದ್ಭರ್ಮವೊಳಲ ಪದಿನಜುವರು(ವರ್‌) ಸೆಟ್ಟಿಗಳು ಮಹಾನಗರಮುಂ 


(ಮು)ವಿರ್ದ್ದು (ws. ಸ, ೧೮೬-೦೫) 2095). [ಧರ್ಮ * ಪೊಬಲ್ಮ್‌)] 


ಧರ್ಮವ್ಯಯ 


ಧರ್ಮವ್ಯಯ (ನಾ). ಧರ್ಮಕ್ಕಾಗಿ ಮಾಡುವ ಖರ್ಚಿನ ಹಣ: ತನ್ನ 
ಸಖನಂ ಧರಾಮರನನ್ನಯದಿಂ ಬರಿಸಿ ರಂದ್ರದತ್ತಂಗಿತ್ತಂ ಮುನ್ನಿನ ಲೆಕ್ಕದ 
ಪೊನ್ನಂ ಪನ್ನೆರಡಬ್ದಕ್ಕೆ ತಕ್ಕ ಧರ್ಮವ್ಯಯಮಂ (ನೇವಿಪು. ೩-೮೫). 
[ಧರ್ಮ + ವ್ಯಯ] 
ಧರ್ಮವುಯ, ಧರ್ಮಬ್ರಯ (ನಾ). ದಾನ, ಧರ್ಮಗಳಿಗಾಗಿ ಮಾಡುವ 
ವೆಚ್ಚೆ : ಗುಣಶಾಸನದಿನಾಳ್ವರ ಸತ್ರಕ್ಕೆ ಮತ್ತರ್ನ್ನೂಟು ಮನೆಯೆರಡು 
ಅನ್ನು ಧರ್ಮ್ಮವ್ರಯಕ್ಕಂ  ಉಪಬಿಯಕ್ಕಂ ಮತ್ತರ್ಮ್ಮೂನೂಜು (ಎಇ. 
೫೫, ೬-೩೧: 1012). ಧರ್ಮಬ್ರಯ : ತವಗಂ ಮಹಾಜನಕ್ಕಂ ಪ್ರಜೆಗಂ 
ಮಾಡಿದ ವ್ಯವಸ್ಥೆ ಯುಂ ಧರ್ಮ್ಮಬ್ರಯದುಪಬಿಯದ ಮಾನ್ಮದ ಭೂವಿಯ 
ನಿವೇಶನದ ಪ್ರಮಾಣಮೆನೆನೆ (ಎಇ. ೩೩, ೬-೧೩ ; 1012); ಮಾನ್ಯದ 
ಸತ್ರದ ಧರ್ಮ್ಮಬ್ರಯದುಪಬಿಯದನ್ನನಿತುವೆಡೆಯ ಕೆಯ್ಮತ್ತರೈನೂಜುಮ 
ನಲ್ಲಿಯಲ್ಲಿಯ ನಿವೇಶನಂಗಳುವನೆನಿತು ದುಷ್ಕಾಲವಾದಡಂ ಮಹಾಜನಂ 
ಕಾದೂಡುವರ್‌ (ಎಇ. ಸಸ, ೬-9೪; 1012). [ ಧರ್ಮ * ವ್ರಯ) 
ಧರ್ಮವ್ಯಚ್ಛೇದ (ನಾ). ಧರ್ಮದ ನಾಶ,-ಲಯಂ; ಅಂತು ಧರ್ಮ 
ವ್ಯಚ್ಛೇದಮಾದ ಕಾಲದೊಳ" (ಅನಂಪು. ೪-೧೩೫ ವ). [ಧರ್ಮ ಮೃ್ಮಚ್ಛೇದ] 
ಧರ್ಮಶಪಥ (ನಾ). ಧರ್ಮದೃಷ್ಟಿಯಿಂದ ಮಾಡಿದ ಪ್ರತಿಜ್ಞೆ : ನಾನು 
ಸತಿಯಾಗಿ ಇದುದ್ದು ನಿಜವಾಗಿದ್ದರೆ, ಭಗವಂತನೆ ಸಾಕ್ಷಿಯಾಗಿರುವ, 
ನೀನು ಸಹಸಾ ಎಂದೆಂದಿಗೂ ನಿನ್ನ ಧರ್ಮಶಪಥ ಉಲ್ಲಂಘಿಸಲಾರಿ (ಇಪ್ಶಕ, 
[ಧರ್ಮ + ಶಪಥ] 
ಧರ್ಮಶರಣ (ನಾ). ಧವರವೇ ಆಶ್ರಯಂವಾಗಿರಂವವನು; ಧರ್ಮವನ್ನು 
ಮೊರೆಹೊಕ್ಕವನು,-ನಂಬಿದವನಂ : ಯಾರು ಆತ್ಮದೀಪರಾಗಿ , . . 
ಧರ್ಮದೀಪರಾಗಿ, ಧರ್ಮಶರಣರಾಗಿ, ಅನನೃಶರಣರಾಗಿ ವಿಹರಿಸುವರೋ 
ಆ ಶಿಕ್ಷಾಕಾಮರು, ನನ್ನ ಭಿಕ್ಷುಗಳಲ್ಲಿ ಅತ್ಯಗ್ರರಾಗುವರು (ಭಾರದ. ೨೦೧). 
[ಧರ್ಮ * ಶರಣ] 
ಧರ್ಮಶಾಲೆ (ನಾ). ೧. ಪ್ರವಾಸಿಗಳು ಇಳಿದಂಕೊಳ್ಳುವುದಕ್ಕಾಗಿ 
ಏರ್ಪಡಿಸಿರುವ ವಂನೆ ; ಧರ್ಮಛತ್ರ : ತಿರುಕನೋರ್ವನೂರ ಮುಂದೆ 
ಮಂಜುಕು ಧರ್ಮಶಾಲೆಯಲ್ಲಿ ಒಅಗಿ ಇರಲು ಅಲ್ಲೆ ಒಂದು ಕನಸ ಕಂಡನು 
(ಕನಕ, ೨೧೩-೧) ; ನಿನಗೆ ಅರಮನೆ ಯಾವುದು, ಧರ್ಮಶಾಲೆ ಯಾವುದು 
ಇಷ್ಟು ಸಹ ತಿಳಿಯುವುದಿಲ್ಲವೊ? (ಮುಂಬಯಿ. ೪-೧೩೨). ೨. ಬಡವರ 
ವಸತಿಗಾಗಿ ಏರ್ಪಡಿಸಿದ ಆಶ್ರಯ : ಹಳ್ಳಿಹಳ್ಳಿಗಳಿಂದ ಬಂದ ನಿರ್ಗತಿಕರ 
ಬಿಡಾರವಾಗಿತ್ತು ಈ ಪಟ್ಟಣದ ಧರ್ಮಶಾಲೆ (ಮಡ್ಮಮ. ೧೩೧). 
[ ಸಂ. ಧರ್ಮಶಾಲಾ] 
ಧರ್ಮಶಾಸನ (ನು). ೧. ಎ ಧರ್ಮಸಾಧನ ೨: ಇಂದರಸಪೊಡೆಯರು 
ತಮಗೆ ಪುಣ್ಕುರ್ಥವಾಗಿ ಬರಸಿದ ಧರ್ಮ್ಮಶಾಸನದ ಕ್ರಮವೆಂತೆಂದರೆ 
(ಎಕ. ೫117, ಸಾಗರ, ೧೬೪-೧೮ ; 1498) ; ನೀವು ನಿಮ್ಮ ಶಿಷ್ಯಪಾರಂಪರ್ಯ 
ವಾಗಿ ಆಧಿಕ್ರಯದಾನ ಪರಿವರ್ತನೆಗೆ ಸಲ್ಲುವ ಹಾಗೆ ಅನುಭವಿಸಿಕೊಂಡು 
ಬರುಲುಳ್ಳವರು ಯಂದು ಕೊಟ್ಟ ಭೂದಾನ ಧರ್ಮಶಾಸನ (ಎಕ. ೫1೪, 
ಮೈಸೂರು. ೧೧೪-೬೮; 1663). ೨. ಧರ್ಮದಿಂದ ಆಳುವವನಂ: 
ಕಟ್ಟುಕೆೊಡಗೆ, ಧರ್ಮಶೀಸನ ಎಂಬ ಬಿರುದುಗಳನ್ನು ಉತ್ತಮ ಜನರಿಗೆ 
ಕೊಡುವಲ್ಲಿ ಇವರು ನಾಡು ಹಾಗೂ ಗಾವುಡರ ಪ್ರತಿನಿಧಿಗಳಾದ ಅಧಿಕಾರಿ 
ಗಳೊಂದಿಗೆ ಸಹಕರಿಸುತ್ತಿದ್ದರು (ತುಳುನಾ. ೧೧೨). [ ಧರ್ಮ + ಶಾಸನ] 
ಧರ್ಮಶಾಸ್ತ್ರೃ (ನಾ). ಧರ್ಮಾಧವರ೯ಗಳನ್ನು ಕಂರಿತಂ ಜನತೆಗೆ ಅಪ್ಪಣೆ 
ಕೊಡಿಸಂವವನು ; ಧರ್ಮವನ್ನು ವಿಧಿಸಂವವನಂ,-ಶಾಸನ ಮಾಡಂ 
ವವನು : ಕವಿ ಧರ್ಮಶಾಸ್ತ್ರೃವೆಂಬದಟವೆಸರ್ಗೆ ಸಿಲ್ಕದೆ ಜನಂ ತನಗೊಪ್ಪುತೆ 
ಮರ್ಚಿ ನಚ್ಚಿ ಮೋದದೆ ಪುದುವಾಳ್ವವೋಲ್‌ ವಿಧಿಸುವಂ ಬಿಸವಂದಮೆ 
ಲೋಕಶಾಸನಂ (ಸಂಸಪ, ೩೯-೧೦). [ಧರ್ಮ ೩ ಶಾಸ್ತ್ರ] 


pe 
೮ 


೨೨೨), 


30 


೪೨೦೬ 


ಧರ್ಮಶ್ರವಣ 


ಧರ್ಮಶಾಸ್ತ್ರ (ನಾ). ೧. ಸದಾಚರಣೆಯ ವಿಧಿ, ನಿಯಮಗಳನ್ನು 
ನಿರೂಪಿಸುವ ಶಾಸ್ತ್ರಿ; ಮನಂ, ಪರಾಶರ ಮೊದಲಾದವರಿಂದ ರಚಿತ 
ವಾದ ಸ್ಮೃತಿ: ಎರಡ(ಎಂಟ)ನೆಯ ದೀಕ್ಷೂನ್ವಯಕ್ರಿಯೆಯೊಳ್‌ ಅವತಾರ 
ವೆಂಬುದು ತನ್ನನಾಶ್ರಯಿಸಿದ ಭವ್ಮಜನಕ್ಕೆ ವೇದಮುಂ ಪುರಾಣಮುಂ 
ಧರ್ಮಶಾಸ್ತ್ರಮುಂ ಚಾರಿತ್ರಮ:0 . . . ಎಂಬ ದಶವಿಧದೊಳಲ್ಲಿ ಮೊದಲ 
ವೇದಮೆಂಬುದು (ಡಾವುಂಪು. 3೨೧) ; ಬಣ್ಣಸರಂಗೊಳ್ವಂತೆ ಧರ್ಮಶಾಸ್ತ್ರಂ 
ಪೇಟ್ವಿರಿ್‌ (ಸಮಪ. 4-೭೬) ; ಹಿರಿಯರಿದೆ ಸಾಮಾಾಜಿಕರು ಸಚ್ಚರಿತರಿದೆಲಾ 
ಸ್ತ್ರೀಮತವನುತ್ತರಿಸಲಾಗದೆ ಧರ್ಮಶಾಸ್ತ್ರದೊಳೆಂದಳಿಂದುಮುಖಿ (ಕುವ್ಕಾಸ. 
೧೪-೮೪) ; ಈ ದಿವ್ಯಸಂದೇಶ ಉಪನಿಷತ್ತು, ಗೀತಾ, ಬ್ರಹ್ಮಸೂತ್ರ, 
ಇತಿಹಾಸ, ಪುರಾಣ, ಧರ್ಮಶಾಸ್ತ್ರ . . . ಇತ್ಯಾದಿ ನಾನಾ ಪ್ರಣಾಳಿಕೆಗಳ 
ಮೂಲಕ . . . ತನ್ನ ಪ್ರಭಾವವನ್ನು ಬೀರಿದೆ (ಖುಕ್ಳಾರ. ೯೬ ಪೀಠಿಕೆ). 
೨. ನ್ಯಾಯಶಸ್ತ : ಅಕಟೆಮ್ಮ ಧರ್ಮಶಾಸ್ತ್ರದಿ ಮರಣದಂಡಕೆಡೆಯಿರೆ, 
ಪರರ ಬಾಗಿಲಿಗೆ ನೀತಿಭಿಕ್ಷೆಗೆ ಬರುವೆವೇನಿಂತು (ಗೊಲ್ಮೊಥಾ. ೬-೧೬೫)- 
(ಧರ್ಮ + ಶಾಸ್ತ್ರ] 
ಧರ್ಮಶಾಸ್ತ್ರಜ್ಞ (ನಾ). ಧರ್ಮುಶಾಸ್ತ್ರವನ್ನೂ ತಿಳಿದವನಂ. [ಸಂ] 
ಧರ್ಮಶೀಲ (ನಾ). ಸದಾಚಾರಸಂಪನ್ನ ; ಧರ್ಮಿಷ್ಠ : ಧರ್ಮಶೀಲರಿ 
ಗಳಿವದೆತ್ತಣ ಧರ್ಮವರ್ತಿಗಳದೆಲ್ಲ ಮಾಡಿದ ಕರ್ಮ ನಿಷ್ಠಲವೆಂಬ ನೀತಿ 
ಯದಿಲ್ಲಿ ಕಂಡುದಲ (*ಶಿರಾ. ೧೯-೬೩) ; ಧರ್ಮಶೀಲರೊಡನೆ ಒತ್ತಾಯದ 
ಪ್ರಯತ್ನದಿಂದ ವ್ಯವಹರಿಸ ಹೋಗುವದು . . . ತಮ್ಮ ರಾಷ್ಟ್ರೋದ್ಯಾರತೆ 
ಯನ್ನು ಮುಂದೆ ಮಾಡಿದಂತಾಗುವದಿಲ್ಲವೊ? (ಮಾಧವ. ೪೬೫). [ಸಂ.1 
ಧರ್ಮಶೀಲೆ (ನಾ). ಒಳ್ಳೆಯ ನಡತೆಯಂಳ್ಳವಳು ; ಗಂಣವಂತೆ ; 
ಧರ್ಮೀಷ್ಮೆ. [ ಸೆಂ. ಧರ್ಮಶೀಲಾ] 
ಧರ್ಮಶ್ರದ್ಧೆ (ನಾ). ಧರ್ಮದಲ್ಲಿ ಆಸಕ್ತಿ,-ನಿಷ್ಮೆ : ಭಾರತೀಯರ ಜೀವನ 
ದಲ್ಲಿ ಧರ್ಮಶ್ರದ್ಧೆ ಜೀವನಾದ್ಯಂತವನ್ನೂ ಸಂಪೂರ್ಣವಾಗಿ ಆವರಿಸಿದೆ 
(ಭಾರದ. ೩೨೬); ಅವರೆ ಧರ್ಮಶ್ರ ದ್ದೆ ಯ ದೃಢತೆಯು ಬಲು ಬೆಲೆಯುಳ್ಳದ್ದು 
(ಮಾಧವ. ೩೭೭). [ಧರ್ಮ + ಶ್ರದ್ಧೆ) 
ಧರ್ಮಶ್ರವಣ (ನಾ). ೧. ಧಾರ್ಮಿಕ ತತ್ತ್ವಗಳ ನಿರೂಪಣವನ್ನು ಕೇಳಂ 
ವುದಂ : ಧರ್ಮಶ್ರವಣಾನಂತರಮಿಂತೆಂದು ಬಿನ್ನಪಂಗೆಯ್ದರ್‌ (ಶಾಂತಿಪು. 
ವ); ಎತತಧರ್ಮಶ್ರವಣವಂತ್ಯಕಾಲದೊಳೆಗಾಶ್ರಿತ ಪರ್ವಎಭವ 
ವೇಣುಗಳೊಳು . . . ಅಲ್ಲದಾ ನಂಡೊಳಿಲ್ಲೆಂದ ವಿಶ್ವಾಮಿತ್ರನು (ಹಡಕಾ: 
೨-೧೧); ಧರ್ಮಶ್ರವಣಾನಂತರಮೊರ್ಮೆಯೆ ತಮ್ಮಿರ್ವರಾಯುರವಸಾನಮಂ 
, . . ಮುನಿಗಳಂ ಬೆಸಗೊಂಡರ್‌ (ಶಾಂತೀಶ್ಯ. ೭-೪೩) : ಅವಧರಿಸು ಮುರ 
ವೈರಿ ಧರ್ಮಶ್ರವಣಕೋಸುಗ ಬಾರೆವಾವ್‌ ಪಾರ್ಥಿವರ ಪಂಥದ ಕದನ 
ವಿದ್ಯಾಕಾಮವೆಮಗಾಯ್ತು (ಕುವ್ಮಾಉ. ೧-೩೦) : ಅವನಿಪತಿ ಚಿತ್ತೆ ,ಸು 
ಧರ್ಮಶ್ರವಣಮುಖದಲಿ . . , ಸುಪೇಣಾದಿಗಳು ಸತಿಸಹಜಾತಸುತರು 
ಗಳ ತವಿಸುವುದು ತಾ ಧರ್ಮವಲ್ಲೆಂದವರು ನುಡಿಯಲು (ತೊರರಾ. 
೪-೨-೩೨) ; ಧರ್ಮಶ್ರವಣವಿದೇತಕೆ ಮೂರ್ಯಗೆ (ಪುರಂದ. ೨-೧೭೭ ಪಲ್ಲವಿ). 
೨. ಧಾರ್ಮಿಕ ತತ್ತ್ವಗಳ ಬಗೆಗೆ ಮಾಡಂವ ವ್ಯಾಖ್ಯಾನ,- ಪ್ರವಚನ; 
ಎನಗುಅದಿರ್ಕುಮೆ ನಿನ್ನ ಪೇಟ್ಗಿ ಧರ್ಮಶ್ರವಣಂ (ಪಂಪಭಾ. ೯-೪೫೩) ; 
ಶ್ರವಣಾಮೃತಮೆನೆ ಧರ್ಮಶೈವಣಂ ಮೃದುಮಧುರರುಚಿರಗಂಭೀರೆರವಂ 
ಶ್ರವಣದಿ ತಾಜಿಸಿದು ವಿವಿಧವಿನೇಯಮನಿಂತು ಶಾಂತಿಜನನಪವೃಜಿನಂ 
(ಕಾಂತಿಪು. ೧೨-೨೩) ; ಹೈಂಗರ ಸಭಾಮಂಟ [ಪದಲು ವೈ]ಗಿನ ಧವರ್ನ್ಮಿ 
ಶ್ರವಣಕ್ಕೂ ತಮ್ಮ ವಕ್ಕಣಶಾಲೆಯಲು ತರ್ಕೃಶಾಸ್ತ್ರಮುಂ ವ್ಯಾಖಾ 4ನಮಾಡಂ 
ವಂತಾಗಿ ಬಿಟ್ಟ ಗದ್ಮಾಣ ೩೦ (ಸಾಇಇ. ೫1-11, ೧೩೯-೩೨; 1111); ದುಃಖ 
ದೊಳ೯ ಸೆ ೈರಿಸುವುದೆಂದು ನಿಮ್ಮ ಪೇಟ್ಮ ಧರ್ಮಶ್ರವಣಮೆನಗೆಯೊ ನಿಮಗಮ 
[ಧರ್ಮ + ಶ್ರವಣ] 


೭-೬೬ 


ಕ್ಕುಮೊ ಪೆ ಟಿ೨ಿಂ (ಜೀವಸಂ. 33-೪೦ ವ). 


ಧರ್ಮಶ್ರವಣಂಗೆಯ* 


ಧರ್ಮಶ್ರವಣಂಗೆಯ್‌ (ಕ್ರಿ). ಧರ್ಮೋಪದೇಶವನ್ನು ಮಾಡು; 
ಧಾರ್ಮಿಕ ತತ್ತ್ವಗಳನ್ನು ನಿರೂಪಿಸಂ : ನೀಂ ತಪ್ಪದೆ ನುಡಿಯೆಂದು 
ಧರ್ಮಾಧಿಕರಣಂ ಧರ್ಮಶ್ರವಣಂಗೆಯ್ದುಸಿರದಿರ್ಪುದುಂ(ಪಂಠತಂ. ೧೭೬-೧೯). 
[ಧರ್ಮಶ್ರವಣ + ಕೆರ್ಮ 

ಧರ್ಮಶ್ರವಣಂಗೆಯ್ದು (ಕ್ರಿ). ಧಾರ್ಮಿಕ ತತ್ತ್ವಗಳನ್ನು ಕೇಳಂವಂತೆ 
ಮಾಡು: ದೇವರುಳ್ಕೊಡೆ ಧಾರಿಣೀಶ್ವರನ ಮುಂಗಡೆ ತೋಣಲಾಗದೆ 
ತೋರ್ಪೆನೆಂಬವನುರ್ವಿಯೊಳ್‌ ಎಂದು ಧರ್ಮಶ್ರವಣಂಗೆಯ್ಸುತಿರ್ಪಿನಂ 
(ಧರ್ಮಾಮೃ. ೫-೨೪೬). . [ಧೆರ್ಮಶ್ರವಣ 4 ಕೆಯ್ದು] 
ಧರ್ಮಸಂಕಟ (ನಾ). ಪರಸ್ಪರ ವಿರಂದೃವಾದ ಎರಡು ಬಗೆಯ 
ಕರ್ತವ್ಯಗಳಲ್ಲಿ ಯಾವುದನ್ನು ಮಾಡಬೇಕಂ ಎಂಬುದಂ ನಿಶ್ಚಿತವಾಗಿ 
ತಿಳಿಯದೆ ಉಂಟಾಗುವ ಪೇಚಿನ ಪರಿಸ್ಥಿತಿ ; ಇಕ್ಕಟ್ಟಿನ ಪ್ರಸಂಗ; 
ಉಭಯಂ ಸಂಕಟ : "ಧರ್ಮಸಂಕಟ' ಎಂದರೆ ಒಂದಕ್ಕೊಂದು ವಿರೋಧೆ 
ವಾದ ಕರ್ತವ್ಯಗಳಲ್ಲಿ ಯಾವುದನ್ನು ಮಾಡುವುದು ಎಂಬುದು ನಿಶ್ಚ ಯವಾಗಿ 
ತಿಳಿಯದೆ ಭ್ರಾಂತಿಯಾಗುವ ಸ್ಥಿತಿ (ವ್ಯಾಸಔ. ೩೦೯) ; ಇಂದ್ರ ಮತ್ತು 
ಅಗ್ನಿಯು ಶಿಬಿಯ ಮನೋದಾರ್ಥ್ಯವನ್ನು ಪರೀಕ್ಷಿಸ:ವುದಕ್ಕೋಸ್ಕರೆ 
ಅವನಿಗೊಂದು ಧರ್ಮಸಂಕಟವನ್ನು ತಂದಿಡುತ್ತಾರೆ (ಭಾರದ. ೧೦೩) ; 
ಭಾವನೊಡನೆ ಮಾತನಾಡದೆ ಈ ಧರ್ಮ ಸಂಕ ಟ ಬಗೆಹರಿಯಂವಂತಿಲ್ಲ 
(ವಾತ್ತಲ್ಮ. ೩8೮); ಅವನು ಎದುರಿಸಬೇಕಾಗಿ ಬಂದ ದೊಡ್ಡ 
ಧರ್ಮಸಂಕಟ , . ಪ್ರಮಿತ್ಕೂಸನ್ನೆ ಪರ್ವತಾರಣ್ಯದ ಹೆಬ್ಬಂಡೆಗೆ 
ಬಂಧಿಸಿ ಬೆಸೆಯಬೇಕಾಗಿ ಬಂದದ್ದು (ಬದ್ಮಪ್ಪ. ೩1೪1, ಏರಿಕೆ). 

[ಧರ್ಮ + ಸಂಕಟ] 
ಧರ್ಮಶಂತತಿ (ನಾ). ೧. ಧರ್ಮಪತ್ನಿಯಿಂದ ಪಡೆದ ಸಂತಾನ ; 
ಧರ್ಮಸಂತತಿನಿಮಿತ್ತಂ ಧರ್ಮಪತ್ನೀಪರಿಗ್ರಹಮಂ ಕೈಕೊಳವೇಟ್ಟುದು 
(ಪುಷ್ಪ ಪು. ಸಹಜಂ ಮುನ್ನಮೆ ದೇವ ನಿನ್ನ ಮನದೊಳ್‌ 
ವೈರಾಗ್ಯಮುಂಟಾದೊಡಂ ಮಹಿಶಂ (ಯಂ, ರಕ್ಷಿಪ ಧರ್ಮಸಂತತಿ 
ನಿಮಿತ್ತಂ ರಾಜ್ಯಮಂ ತಾಳಿ ನಿಸ್ಪೃಹನಾಗಿರ್ಪವೊಲಿರ್ದೆನಿನ್ನೆವರಂ (ಪುಷ್ಪ ಪು. 
೧೩-೬೩), ೨. ಧಾರ್ವಕವಾಗಿ ಮಗನಂತಿರಂವವವಂ. 

[ ಧರ್ಮ + ಸಂತತಿ] 
ಧರ್ಮಸಂತಾನ (ನಂ). ೧.ಎಧರ್ಮಸಂತತಿ ೧. ೨. ಒಂದೇ ಧರ್ಮವನ್ನು 
ನಂಬಿರುವ ಜನರ ಗುಂಪು ಮತ್ತು ಆ ಗುಂಪಿಗೆ ಸೇರಿದವನು 
ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯೂ ಅಯ್ಯಾ ಅಯ್ಯಾ 
ಎನಲಾಟಕ ಚೆನ್ನಯ್ಯನೆಮ್ಮಯ್ಯನು ಚೆನ್ನಯ್ಯನ ಮಗ ನಾನು ಕೂಡಲ 
ಸಂಗನ ಮಹಾಮನೆಯೊಳು ಧರ್ಮಸಂತಾನ ಭಂಡಾರಿ ಬಸವಣ್ಣನು 
(ಬಸವ. ೩9೬). [ ಧರ್ಮ + ಸಂತಾನ] 
ಧರ್ಮಸಂತೆ, ಧರ್ವಸಂಥೆ (ನಾ). ಧರ್ಮಸಂಸ್ಥೆ: ಎಲ್ಲರಂ ಕುಳ್ಳಿರಿಸಿಯೆ 
ಕೇಳ್ದ [ಧ] ರ್ಮ್ಮಸಂಧೆಯೆನಿಸಿಯೆ ಮಾಯ್ದೇವರಸಂ ಮಾಡಿದ 
ಧ(0)ವರ್ಮ್ಮಂ ಧರೆಯೊಳಗಿದು ಧರ್ಮ್ಮಸಂತೆಯಾಚಂದ್ರಾರ್ಕ್ಕಂ (ಸೌಇಇ. ಸ, 
೧೭೫-೩೩ ; 1190). ಧರ್ಮಸಂಥೆ ; ಮಾಯಿವೇವ' ದಣ್ಣನಾಯಕಂ 
ತಂಮಾಳ್ಕೆಯ ಮೂವತ್ತಾಜುಂ: ಬಾಡದ ರಾಜಧಾನಿ ಬೇವಿನೂರಲು 
ಧರ್ಮದಾರವೆಯುಮಂ ಧರ್ಮ್ಮಸಂಥೆಯಂ ಮಾಡಿ 
[ಆ ಧರ್ಮಸಂಸ್ಥೆ ] 


೧೨-೯೩೫); 


(ಸೌಇಇ. ಸಸ, 


೧೭೫-೫೩ ; 1190). 


ಧರ್ಮಸಂಥೆ 'ಧರ್ಮಸಂತೆ' ನೋ. 


ಧರ್ಮಸಂದೇಶ (ನಾ). ಧರ್ಮದ ಬೋಧೆ: ಇತಿಹಾಸ ಪುರಾಣಗಳು, 
ಅತ್ಯುತ್ತಮ ಕಾವ್ಯಗಳು, ಶಿಲ್ಪಕಲೆಗಳು ಇವುಗಳೆ ಮೂಲಕ ಧರ್ಮಸಂದೇಶ 
ಸರ್ವತ್ರ ಪ್ರಸರಿಸುವಂತಾಯಿತು (ಜುಕ್ಳಾರ. ೧೦೭ ಪೀರಿಕೆ). 

[ ಧರ್ಮ + ಸಂದೇಶ] 


೪೨೦೭ 


ಧರ್ಮಸಾಧನ 


ಧರ್ಮಸಂಸ್ಥಾ ಪನೆ (ನಾ). ಅಳಿದಂಹೋಗಂತ್ತಿರಂವ ಧರ್ಮವನ್ನು ಪುನಃ 


ಪ್ರತಿಷ್ಮಿಸಂವುದಂ,- ಸ್ಥಿರಗೊಳಿಸಂವುದು: ವಿದ್ಯಾರಣ್ಯರನ್ನು ಹರಿಹರನು 
“ಧರ್ಮಸಂಸ್ಥಾಪನೆಗೆ ಹ:ಟ್ವಿದ ಪರಂಜ್ಕೋತಿಯ ಆಪರ ಅವತಾರ”ವೆಂದೆ 
ಪ್ರಶಂಸಿಸಿದ್ದಾನೆ (ಜುಳ್ಳಾರ. ೧೧೧ ಏಂ). [ ಧರ್ಮ + ಸಂಸ್ಥಾಪನೆ] 


5| ಧರ್ಮಸಂಸ್ಥೆ (ನಾ). ಅಗತ್ಯವಿರಂವ ದರಿದ್ರರಿಗೆ ಸಹಾಯ ಮಾಡುವ 


10 


15 


20 


30 


40 


46 


ಸಂಘ : ಬಡವರ ಹಿತಚಿಂತನೆಗಾಗಿ ಅನುಥಾಲಯ. ಧರ್ಮಸಂಸ್ಥೆ, ಅಶಕ್ತ 
ಪೋಷಕಸಂಘ ಮುಂತಾದುವುಗಳನ್ನು ಸ್ಥಾಪಿಸಿರುತ್ತಾರೆ (ರೂಢಿ). 
[ಧರ್ಮ + ಸಂಸ್ಥೆ] 


ಧರ್ಮಸಂಹಿತೆ (ನಾ). ಎ ಧರ್ಮಶಾಸ್ತ್ರ ೧: ಶಿವಪುರಾಣದ ಧರ್ಮಸಂಹಿತೆ 


ಯೊಳಜಸುತಗೆ ಶಿವನು ವಿಷಮಂ ಧರಿಸಿ ಚಂದ್ರಧರನಾದುದಂ . . . 
ಪೇಳ್ದಪೆಂ (ಲಶಿಜಿಂ. ೧೨ ಸೂಜನೆ). [ಧರ್ಮ ಸಂಹಿತೆ) 


ಧರ್ಮಸಖಾಯಿ (ನಾ). ಧರ್ಮಕಾರ್ಯದಲ್ಲಿ ಸಹಾಯಕನಾದವನಂ, - 


ಜೊತೆಗಾರ : ತಂನ ಧರ್ಮ್ಮಸಖಾಯಿಯಪ್ಪ ತಣ್ನಂತುಳದಾಸರಿಗೆ ಸಂತಾನ 
ಗಾಮಿಯಾಗಿ ಕೊಟ್ಟ ಪ್ರಸಾದ ಮಾನ ೧ (ಮೈಆರಿ. ೧೯೪೬, ೩೧-೨೨ ; 


2814). [ಧರ್ಮ ಸಖಾಯ್ಕಿ (ಆಸಹಾಯಿ)] 


ಧರ್ಮಸತ್ರ (ನಾ). ಪ್ರಯಾಣಿಕರು ಮೊದಲಾದವರಿಗೆ ಪುಕ್ಕಟೆಯಾಗಿ 


ವಸತಿ, ಊಟಗಳನ್ನು ಒದಗಿಸಲಾಗುವ ಮನೆ; ಛತ್ರ: ಇದೇನು 
ಮನೆಯೋ ಧರ್ಮಸತ್ರವೋ? (ರೂಂ). [ಧರ್ಮ -- ಸತ್ರ) 


ಧರ್ಮಸಭೆ (ನಾ). ೧. ನ್ಯಾಯವನ್ನು ನಿರ್ಣಯಿಸುವುದಕ್ಕಾಗಿ ಸೇರಂವ 


ಸಭೆ ; ನ್ಯಾಯಾಸ್ಕಾನ. ೨. ಮತಸಂಬಂಧವಾದ ವಿಷಯಗಳನ್ನು 
ಕ್ರಮಪಡಿಸುವುದಕ್ಕಾಗಿಯೂ ಆದೇಶಗಳನ್ನು ನೀಡುವುದ 
ಕ್ಯಾಗಿಯೂ ಸೇರಂವ ಸಭೆ: ಪೂರ್ವಾಚಾರಪರಾಯಣರು ಆಗಿಂದಾಗ್ಗೆ 
ಧರ್ಮಸಭೆಗಳನ್ನು ನಡಸಿ, ಸದ್ಮರ್ಮದ ಸ್ವರೂಪವನ್ನು ಶೋಧಿಸಿ ಸ್ಕಿರ 
ಪಡಿಸಲು ಪ್ರಯತ್ನಿಸಿದರು (ಭಾರದ. ೨೦೩). ೩. [ಜೈನ] ಕೇವಲಜ್ಞಾನ 
ದೊರಕಿದ ಮೇಲೆ ತೀರ್ಥಂಕರನು ಧರ್ಮೋಪದೆ:ಶ ಮಾಡುವ ಸಭೆ ; 
ಸಮವಸರಣವಂಂಟಪ : ಮಹಾವೀರನ ಧರ್ಮಸಭೆಯಲ್ಲಿ (ಸಮವಸರಣ) 
ಎಲ್ಲ ಜಾತಿಯ ಜನರೂ ಇರುತ್ತಿದ್ದರು (ಜೃನಪ. ೩೧). 
[ಧರ್ಮ + ಸಭೆ 


ಧರ್ಮಸಾಕ್ಷಿ (ನಾ). ಧರ್ಮದ ಪ್ರಮಾಣ, ಸಾಕ್ಷಿ: ಸಾವಂತ ಮನ್ನೆಯ 


ಮಂಡಲೇಶ್ವರರು ಪೊಡವಿ ತಮ್ಮನಿತಜಲಿ ರಾವಣನಡಗಿರದವೋಲಾಣೆ 
ಭಾರದ ಕಡಿಯ ಕೊಟ್ಟರು ಬಳಿಕ ತಮ್ಮಯ ಧರ್ಮಸಾಕ್ಷಿಯಲಿ (ತೊರರಾ. 
[ಧರ್ಮ + ಸಾಕ್ಷಿ] 


೪-೯-೨೨). 


ಧರ್ಮಸಾಧನ (ನಾ). ೧. ಧರ್ಮವನ್ನು ಗಳಿಸುಂವಿಕೆ : ಪಾತ್ರಕ್ಕೆ ಧರ್ಮ 


ಸಾಧನಮಪ್ಪ ಧನಮಂ ಕುಡೆ ಕೊಟ್ಟ ಸಿಂಗಂ ಕೊಂಡಂಗಂ ಉಭಯಲೋಕ 
ದೊಳ್‌ ಹಿತಮಕ್ಕುಂ (ಡಾವುಪು. ೧೩೬) : ಅರ್ಥಸಾಧನ ಧರ್ಮಸಾಧನವರ್ಧ 
ಧರ್ಮದಲುಭಯಲೋಕಕನರ್ಥಸಾಧನ ಕಾಮವೆಂದನು ಮುನಿ ನೃಪಾಲಂಗೆ 
(ಕುವ್ಮಾಸ. ೧-೨೮) ; ಪಾರಮಾರ್ಥಿಕ ಧರ್ಮಸಾಧನಕ್ಕೆ ಏಹಿಕವ್ಯವಹಾರದ 
ತೃಪ್ತಿಯು ಬೇಕು (ಮಾಧವ. ೩೮೭). ೨. ಧರ್ಮಕಾರ್ಯವನ್ನು ನಡೆಸಿ 
ಕೊಂಡು ಹೋಗುವುದಕ್ಕಾಗಿ ಹಾಕಿಕೊಟ್ಟ ದತ್ತಿ ; ಧವರ್ಣಶಾಸನ: 
ಚವುಡಿಸೆಟ್ಟರಿಗೆ ಹೂವಿನ ಚೆಂನಯ್ಕನು ಕೊಟ ಧರ್ಮಸಾಧನದ ಸಂಬಂಧ 
ನನ್ನ ಕ್ಷೇತ್ರವು ಅಡಹಾಗಿ-ಲು ನೀವು ಆ ಕ್ಷೇತ್ರವನು ಬಿಡಿಸಿ (ಎಕ. 17 (2), 
೩೨೮-೩; 1587); ಸ್ತಾನಿಕ ಅಪಾುಜಿ ಪೂಜೆಯನು ಸಮರ್ಪಿಸಿಕೊಂಡುಯಿರೆಂದು 
ಕೊಟ್ಟ ಧರ್ಮಸಾಧೆನ (ಎಳ. ಸ, ಹೊಸಕೋ. ೧-೧9 ; 1569). 
P ಧರ್ಮಸಾಧನಗಳಂ-ಅಹಿಂಸೆ, ಕ್ಷವೆಂ, ಸತ್ಯ, ಅಲೋಭ, ಲಜ್ಜೆ, 
ಶ್ರದ್ಧೆ, ಇಂದ್ರಿಯನಿಗ್ರಹೆ, ದಾನ, ಯಜ್ಞ, ತಪ, ಧ್ಯಾನ. 
[ಧರ್ಮ 4 ಸಾಧನ] 


ಧರ್ಮಸಾಮ್ರಾಜ್ಯ 


ಧರ್ಮಸಾಮ್ರಾಜ್ಯ (ನಾ). ಧರ್ಮವೇ ಪ್ರಧಾನವಾಗಿರುವ ರಾಜ್ಯ. 
[ಧರ್ಮ * ಸಾಮ್ರಾಜ್ಯ ] 

ಧರ್ಮಸಾರ (ನಾ). ಧರ್ಮದ ತಿರುಳಂ, - ಸತ್ತ್ವ : ನೀನು ಧರ್ಮಸಾರ 
ವನ್ನು ಬಲ್ಲವನು (ಭೀಷ್ಮಠ. ೨೦೯). [ಧರ್ಮ + ಸಾರ್ಯ] 

ಧರ್ಮಸಾರತಿ (ನಾ). ಧರ್ಮವನ್ನು ನಡೆಸಿಕೊಂಡು ಹೋಗುವವನು: 
ಶ್ರೀಮದ್ಭೀಮರಸರ್ಸ್ಸರ್ವ್ವಗುಣಜನಸಂಸ್ತೂಯಮಾನ ಧರ್ಮ ೯ ಸಾರತಿ 
ಚತುಸ್ಸಮಯಾಶ್ರೆಯ ಸಕಳಭುವನವಿಖ್ಯೂತಕೇರ್ತೀ (ಕಇಅ. ೮೫-೧೮-೧೪ , 
932). [ ಸಂ. ಧರ್ಮಸಾರಧಿ] 

ಧರ್ಮಸಾವರ್ಣಿಕ (ನಾ). ಹದಿನಾಲ್ಕು ಮನುಗಳಲ್ಲಿ ಒಬ್ಬ ; ಹನ್ನೊಂದ 
ನೆಯ ಮನು: ಸತಲಧರ್ಮಪಸ್ಮತಿಪ್ರವರ್ತಕರಾಗಿ ಶಿವಪ್ರಸಾದದಿಂ 
ಲೋಕಾಧಿಪತ್ಯಂಗೈದು ಸ್ವಾಯಂಭುವ . . . ಧರ್ಮಸಾವರ್ಣಿಕ ... 
ಇಂದ್ರ ಸಾವರ್ಣಿಕರೆಂಬ ಹದಿನಾಲ್ಕು ಮನುಗಳೊಳಗೆ(ವಿವೇಕ. ೨0೪). [ಸಂ.) 

ಧರ್ಮಸಿದ್ಧ (ನಾ). ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲವನು ; ಧರ್ಮಾ 
ಚರಣೆಯಲ್ಲಿ ಸಿದ್ಧಿಯನ್ನು ಪಡೆದವನು: ನೀನು ಧರ್ಮಸಿದ್ಧನಾಗಿ 
ಕುಣುತ್ತೀಯೆ ; ನಿನಗೆ ತಿಳಿಯದ್ದೇ ಇಲ್ಲವೆಂದು ನನಗೆ ತೋರುತ್ತದೆ (ವಡಭಾ. 

[ ಧರ್ಮ + ಸಿದ್ಧ] 

ಧರ್ಮಸುತ (ನಾ).ಎಧರ್ಮಪುತ್ತ ) ೨; ಲಜ್ಮಾಭರದಿಂದಂ ತಲೆಯನೆಜಿಗಿದಂ 
ಧರ್ಮಸುತಂ (ಗದಾಯು. ೬-೩೯) ; ಧರ್ಮುಮಯವೀ ಯಜ್ಞ ನೀನೇ ಧರ್ಮ 
ಸುತನೆಂದಿದ್ದೆ ಎಲ್ಲಿ ವಿಕರ್ಮವಾಯಿತು (ಕುವ್ಯಾಸೆ. ೮೩೧) ; ಹಯಮಂ ಬಿಟ್ಟು 
ನೆಲದೆಕಿಯ ಧರ್ಮಸುತನಂ ಕಂಡು ಬದುಕುವುದು ಲೇಸು (ಜೈಮಿಭಾ. ೧೪-೯); 
ಧರ್ಮಸುತನಿಂದೆಯುಂ ಮಿಗೆ ಧಾರ್ಮಿಕನೆನಿಪವನ ಮೊಮ್ಮನಂದ 
ದೊಳೊಗೆದಂ . , , ಚುಮರಾಜನಾದಿಬಿಡೌಜಂ (ಜಕವಿ. ೨-೬೨). 

[ಧರ್ಮ + ಸುತ] 

ಧರ್ಮಸೂಕ್ಷ್ಮ (ನಾ). ಧರ್ಮದ ರಹಸ್ಯ,-ಮರ್ಮ : ರಾಯ ಮುನ್ನವೆ 
ತನ್ನ ಸೋತಬುಜಾಯತಾಕ್ಷಿಯ ಬಳಿಕ ಸೋತರೆ ಧೆರ್ಮಸೂಕ್ಷ್ಮದಲಿ ರಾಯ 
ಸಭೆಯಲಿ ಹಿರಿಯರಟ್‌ದದರಾಯತವನಟುಹಿದರೆ ಬಹೆನೆಂದಾ ಯುವತಿ 
ಬಿನ್ನಹ ಮಾಡಿದಳು (ಕುವ್ಕಾಸೆ. ೧೪-೩೮) ; ಧರ್ಮಸೂಕ್ಷ್ಮವನ್ನು ಅರಿಯದೆ 
ಯಾವ ಕಾರ್ಯವನ್ನೂ ಮಾಡಬಾರದು. (ನೀತಿಚಿಂ. ೩, ೧೦) ; ಪಾಂಡವರೇ! 
ನೀವು ಹುಡುಗರು; ಧರ್ಮಸೂಕ್ಷ್ಮವನ್ನರಿಯಿರಿ (ವಡಥಾ. ೮೧). 

[ಧರ್ಮ + ಸೂಕ್ಷ್ಮ? 

ಧರ್ಮಸೂತ್ರ (ನಾ). ಸನಾತನ ಹಿಂದೂಜನಾಂಗದ ವರ್ಣಾಶ್ರಮಾ 
ಚಾರ, ರಾಜಧರ್ಮ ಮೊದಲಾದ ಆಚಾರ ವ್ಯವಹಾರಗಳನ್ನು ವಿಧಿ 
ಸುವ ಸೂತ್ರರೂಪವಾದ ಸ್ಕೃತಿಗ್ರಂಥ; p ಗೌತಮಧರ್ಮಸೂತ್ರ, 
ಬೋಧಾಯಂನಧರ್ಮಸೂತ್ರ, ಆಪಸ್ತಂಬಧರ್ಮಸೂತ್ರವೆಂಬ 
ಮೂರಂ ಧರ್ಮಸೂತ್ರಗ್ರಂಥಗಳು ಈಗ ಉಪಲಬ್ಧವಾಗಿವೆ. ಧರ್ಮ 
ಸೂತ್ರಗಳು ಆಚಾರವ್ಯವಹಾರಗಳನ್ನು ವಿಧಿಸುವಂತೆ, ಗೃಹ್ಯಸೂತ್ರ 
ಗಳು ಹಿಂದೂಜನಾಂಗದಲ್ಲಿ ಸಂಸಾರಿಗಳು ಅನುಸರಿಸಬೇಕಾದ ಪುಸ 
ವನ, ಸೀಮಂತ, ಜಾತಕರ್ಮ, ವಿವಾಹ, ಅಂತ್ಯೇಷ್ಟಿ ಮೊದಲಾದ 
ಸಂಸ್ಕಾರಗಳ ಕ್ರಮವನ್ನು ವಿಧಿಸುತ್ತವೆ. .ಸ್ಮೃತಿಗಳಂ ಶ್ಲೋಕರೂಪ 
ವಾಗಿರುತ್ತವೆ. ಇವು ಸೂತ್ರರೂಪವಾಗಿವೆ ; ಗೌತಮಧರ್ಮಸೂತ್ರ 
(೧-೨) ವಶಿಷ್ಠಧರ್ಮಸೂತ್ರಗಳಲ್ಲಿ “ಸ್ಮೃತಿಯು ಧರ್ಮದ ಆಧಾರ” 
ಎಂದು ಹೇಳಿದೆ (ಭಾರದ. ೫೦). [ಧರ್ಮ * ಸೂತ್ರ] 

ಧರ್ಮಸೂತ್ರಕಾರ (ನಾ). ಧರ್ಮಸೂತ್ರಗಳನ್ನು ರಚಿಸಿದವನು: 
ಆಪಸ್ತಂಬಾದಿ ಧರ್ಮಸೂತ್ರಕಾರರು ಭರತಖಂಡದ ಸಮಗ್ರ ಸಾಮಾಜಿಕ 
ನೀತಿಯಲ್ಲಿ ಐಕ್ಕವನ್ನೂ ದಾರ್ಥ್ಯವನ್ನೂ ಉಂಟುಮಾಡಿದರು (ಜುಕ್ಕಾರ. 

[ಸಂ.) 


೧೩೭). 


೧೦೩ ಏೀಕಿಕೆ). 


೪೨೦೮ 


ಧರ್ಮಸ್ವ 


ಧರ್ಮಸೆರೆ (ನಾ). ವಂದುವೆಯಾಗುವುದು ಕಷ್ಟವಾಗಿರಂವ ಹೆಣ್ಣಿನ 
ಸ್ಥಿತಿ; ಕನ್ಯಾಸೆರೆ : ವಯಸ್ಸಿಗೆ ಬಂದಿರುವಳು. ಬ್ರಹ್ಮಲಿಖಿತವಿದ್ದರೆ ಈ 
ವರುಷ ಧರ್ಮಸೆರೆಯನ್ನು ಬಿಡಿಸಬೇಕೆಂದಿರುವೆ (ಜಯಂತ. ೨೭೫). 
ಧರ್ಮಸೆರೆ ಬಿಡಿಸು ಮದುವೆಯಾಗುವುದು ಕಷ್ಟ ವಾಗಿರುವ ಹೆಣ್ಣಿಗೆ 
ಮದುವೆ ಮಾಡಿಸು: ಅಂಗಹೀನ ಹುಡುಗಿಯರಿಗೆ ಮಂಗಳಸೂತ್ರ 
ಕಟ್ಟಿ ಸುವುದಕ್ಕೆ "ಧರ್ಮಸೆರೆ ಬಿಡಿಸುವುದು” ಅಥವಾ "ಕನ್ಯಾಸೆರೆ ಬಿಡಿಸುವುದು" 
ಎಂದು ಹೇಳುತ್ತಾರೆ (ಧರ್ಮಸೆ. ಮುನ್ನುಡಿ); ಲೀಲೀ ಲಗ್ನದಾಗ ಆಕೀದು 
ಧರ್ಮಸೆರೆ ಬಿಡಿಸಿದರಾತು (ಧರ್ಮಸೆ. ೮6). 
[ಧರ್ಮ 4 ಸೆರ್ಕೆ (ಎಸೆಅಕಿ,)] 


10| ಧರ್ಮಸೇನ (ನು). ಒಬ್ಬಾತನ ಹೆಸರಂ: ಶ್ರೀಕಿತ್ತೂರಾ ವೆಳ್ಮಾದದಾ 


15 


66 


ವರ್ಶ್ಮಸೇನ ಗುರವಡಿಗಳಾ ಶಿಷ್ಕರ್‌ (ಎಕ. 11, ೨೪-೧; ಸು. 700), 
[ಸಂ.) 
ಧರ್ಮಸ್ತಂಭ (ನ). ಧರ್ಮಕಾರ್ಯಗಳ ವಿವರಗಳನ್ನು ಕೆತ್ತಿರುವ 
ಕಂಭ: ಶ್ರೀಮಕುಟೇಶ್ವರದೇವಸ್ಥಾನದ ಮುಂದೆ ಧರ್ಮಸ್ತಂಭವನ್ನು 
ಊರಿದನು (ಕರ್ಣಾಅ. ೫»). [ಧರ್ಮ +ಸ್ತಂಭ] 
ಧರ್ಮಸ್ಥ ಲ, ಧರ್ಮಸ್ಥಳ (ನಾ). ೧. ಧರ್ಮದ ನೆಲೆ; ಧರ್ಮಕ್ಕೆ 
ಆಶ್ರಯವಾದ ಸ್ಥಿತಿ. ಧರ್ಮಸ್ಥಳ: ೧. ಈ ಶಾಸನಮರ್ಯಾದೆಯಂ 
ಮಾಲೌದವರು ಧರ್ಮಾಸ್ಥೆಳೆವ ಕೆಡಸಿದವರು . . . ಸಮಯದ್ರೋಹರು 
ರಾಜದ್ರೋಹರು (ಎಳ. 11, ೩೩೩-3೦ ; 1206) ; ಶಿಳಿದು ನೋಡಿರೆ: ರಾಮ 
ಧರ್ಮುಸ್ಥಳಕೆ ನೀವು ಸಹಾಯವು (ಕುವ್ಕಾಗ. ೬-೫). ವಿ. ದಕ್ಷಿಣಕನ್ನಡ 
ಜಿಲ್ಲೆಯ ಒಂದಂ ಪ್ರಸಿದ್ಧ ತೀರ್ಥಕ್ಷೇತ್ರ: ಪಡುಬಿದ್ರೆಯಲ್ಲಿ ಜರಗುವ 
ಡಕ್ಕೆಬಲಿ, ಧರ್ಮಸ್ಥಳದಲ್ಲಿ ಹದಿನೆರಡು ವರ್ಷಗಳಿಗೊಮ್ಮೆ ನಡೆವ “ನಡಾ 
ವಳಿ' ಎಂಬ ಉತ್ಸವ . . , ಇವುಗಳು ಪ್ರುಮುಖ್ಯವುದುವುಗಳಾಗಿವೆ 
(ತುಳುನಾ. ೨೫೩). ೩. ನ್ಯಾಯವನ್ನು ನಿರ್ಣಯಿಂಸುವ ಸ್ಥಳ ; ನ್ಯಾಯಾ 
ಸ್ಥಾನ: ಆ ಕುಂತೆಯರೆನ್ನ ತನ್ನ ಪತಿಯೆಂದೋರೊರ್ವರೊಳ್‌ ಕಾದು 
ತಿರ್ಪಿನೆಗಂ ಮಾಣಿಸಿಯಿರ್ದ ನಾಲ್ವರವರಂ ಧರ್ಮಸ್ಥಳಕಟ್ಟಿದರ್‌ (ಪದ್ಮಸಾ. 
11, ೬೧೨ : ಧರ್ಮಪ). ೪. ಪವಿತ್ರವಾದ ಸ್ಥಳ ಕ್ಯ ಪುಣ್ಯಸ್ಥಳ. 
[ ಧರ್ಮ + ಸ್ಥಲ] 
ಧರ್ಮಸ್ಥಳ "ಧರ್ಮಸ್ಥಲ' ನೋ. 
ಧರ್ಮಸ್ಥಾಪಕ (ನಾ). ಧರ್ಮವು ನೆಲೆಗೊಳ್ಳುವಂತೆ ಮಾಡುವವನಂ ; 
ಧರ್ಮವನ್ನು ಪ್ರತಿಷ್ಠಾಪಿಸುವವನು : ನೀವು ನಿಜವಾಗಿಯೂ ಧರ್ಮ 
ಸ್ಥಾಪಕರೇ ಸರಿ (ಮಾಧವ. ೩೮೭). (ಧರ್ಮ 4 ಸ್ಥಾಪಕ] 
ಧರ್ಮಸ್ಥಾ: ಪನೆ (ನಾ). ಧರ್ಮವನ್ನು ನೆಲೆಗೊಳಿಸಂವುದು. 
[ ಧರ್ಮ ಸ್ಥಾಪನೆ] 
ಧರ್ಮಸ್ಥಿತಿ (ನಾ). ನ್ಯಾಯವಾಗಿರಂವಿಕೆ ; ಧರ್ಮದ ನೆಲೆ: ಗಣಧರ 
ದೇವರುಮಂ ಮುನಿಗಣಮುಮನತಿಭಕ್ತಿಭರದೆ ಬಂದಿಸಿ ಭವ್ಯಾಗ್ರಣಿಗಳ್‌ 
ಬಟ್‌ಯಂ ವಾಾನವ ಗಣಭೂಮಿಯೊಳಿರ್ದು ಕೇಳ್ದು ಧರ್ಮಸ್ಥಿ ತಿಯಂ 
(ಮಹಾನೇ. ೩-೩): ಧ್ಯಾನಿಸುವೆಂ ಧರ್ಮಜಿನಾಧೀಶನನೀ ಪಂಚದಶಸುತೀರ್ಥಾ 
ಧಿಪನಂ ಮಾನಿತಧರ್ಮಸ್ಥಿ ತಿಯಂ *. « ಒಲವಿ೦ (ಬಾಧಪು. ೧೬-೩೯೬); 
ಪತಿಗಳಿವರಂಜಿದರು ಧರ್ಮಸ್ಥಿತಿಯನಜ್‌ದವರಳುಕಿದರು .- - ಕೃಷ್ಣ ನೀನೆ 
ಗತಿಯೆನುತ ಬಾಯ್ವಿಡಲು ಲಜ್ಜಾಸ್ಮಿತಿಯನುಳುಹಿದ ದೈವ ನೀ ಮೈದೋ 
ದೈ ತನಗೆ (ಕುವ್ಮೂಅ. ೨-೧೩). [ಧರ್ಮಃ ಸ್ಥಿತಿ) 
ಧರ್ಮಸ್ವ (ನಾ). ಧಾರೀಕಕಾರ್ಯಗಳಿಗಾಗಿ ಕೊಟ್ಟ ದತ್ತಿ ; ಧರ್ಮ 
ನಿಧಿ: ಧಾರ್ಮಿಕಶಿಕ್ಷಣವನ್ನು ಕೊಡಬೇಕಾದ ಕಟ್ಟುಪುಡುಳ್ಳ ಯಾವುದಾ 
ದರೂ ಧರ್ಮಸ್ಯಕ್ಕೆ ಅಥವಾ ನ್ಯಾಸಕ್ಕೆ ಅಧೀನವಾಗಿ ಆ ಸಂಸ್ಥೆಯು 
ಸ್ಥಾ ಪಿತವಾಗಿದ್ದಲ್ಲಿ (ಭಾಧಾನ.' ೧೭). . [ಸಂ.] 


ಧರ್ಮಹಂತೃ 


ಧರ್ಮಹಂತೃ (ನಾ). ೧. ಧರ್ಮ ವನ್ನು ಹಾಳುಮಾಡುವವನು. 
೨. [ವೀಶೈ] ಕಾಲಯಮನನ್ನು ನಾಶ್ಸಮಾಡಿದವನು. ೧, ೨: 
ಕನಕನಗೇಂದ್ರಧರ್ಮಕರನಾಗಿಯುಮುನ್ನ ತಧರ್ಮಹಂತೃ[ಪಾಕಾಂ.ತೆ 4] ಸಂಜನಿ 
ತಪರಾರ್ಧನುಗಿಯುಮೂುದಗ್ರಪರಾರ್ಥಹ೨5ಂ ಪ್ರದತ್ತಕಾಮನುಮೆನಿಸಿರ್ದು 
ಕಾಮಮಧನಂ... ಎಂದೆನಿಸಿರ್ದನಹೀಂದ್ರ ಭೂಷಣಂ (ರಾಜರೇ. ೧೪-೦೪೪). 

[ಸಂ.7 

ಧರ್ಮಹಸ್ತ (ನಾ). ೧. ರಕ್ಷಣೆಯನ್ನು ನೀಡುವ ಕೈ ; ಅಭಯಹಸ್ತ : 
ಅವನತರ್ಗ್ಗೆ ಧರ್ಮ್ಮಹಸ್ತವನವಯವದಿಂ ನೀಡಿ ಚಾಣ » ೬ ಯೊಳವರತ 
[ವಂ] ಕೊಂಡುಂ ಧಾರ್ವಾಕನೆನಿಸುವನೀ ಜಯಕೇಸಿದೇ » ೬ ವಿಪರೀತ 
(ಸೌಇಇ. ೫%, ೧೦೭-೩೮: 3188), ೨. ದಾನವನ್ನು ಮಾಡುವವನು. 

[ಸಂ.] 

ಧರ್ಮಹಾನಿ (ನಾ). ಧರ್ಮದ ನಾಶ; ಧರ್ಮಕ್ಕೆ ಒದಗುವ ಕೇಡು,- 
ತೊಂದರೆ : ನಿನ್ನಂತಪ್ಪ ದುರ್ಮಂತ್ರಿಯ ಕಾರಣದಿಂ ಪಿಂಗಳಕಂಗೆ ಧರ್ಮ 
ಹಾನಿಯುಂ ಯಶೋಹಾನಿಯುಮಾಗಿ ಮಾಣದೆ ಪ್ರುಣಹಾನಿಯುಮಾಗ 
ಲಿರ್ದುದು (ಪಂಡಕಂ. ೧೬೮-3); ಏಕೆ ನಾಚಿಕೆ ಧರ್ಮಹಾನಿ ವ್ಯಾಕುಳತೆ 
ಮಿನ್ನೇಕೆ . . . ಏಕೆ ಭಯ ನಮಗಿನ್ನು (ಕುವ್ಕಾದ್ರೋ. ೧೯-೪೧). 

[ಧರ್ಮ * ಹಾನಿ] 

ಧರ್ಮಹೀನ (ನಾ). ೧. ಧರ್ಮಕ್ಕೆ ದೂರವಾದಂದು ; ಧರ್ಮಬಾಹಿರ 
ವಾದಂದಂ : ರಾಷ್ಟ್ರವು. . . ಧರ್ಮಹೀನವಾದ ಮಾಯಾವೀ ಯುದ್ಧ 
ಕ್ರಮವನ್ನು ಕೈಕೊಂಡು ಶಾರೀರಬಲವನ್ನು ಕಳಕೊಳ್ಳುವದು (ಮಾಧವ. 
೪೯೭). ವಿ. ನೀತಿ, ನ್ಯಾಯಗಳನ್ನು ಬಿಟ್ಟವನಂ ; ಅಧರ್ಮಿ ; ಧರ್ಮ 
ಬಾಹಿರ : ಅಲ್ಲಿ ನೀನು ಸುಯಿಧಾನದಿಂ ರಕ್ಷಿಸಲು ಧರ್ಮಹೀನನ ಸಾರೆ 
ನಿಲ್ಲೆನೆಂದು ನೆಲದಲಡಗಿ ಹೋಗುತ್ತಲದೆ (ಉರಿಪೆ. ಕ. ೯-೧೩); ದೈವ 
ದೂರರು ಧೆರ್ಮಹೀನರು ನೆಯ್ವ ನೆಯ್ಲೆ ಗಳೆನುತ ಮಿಗೆ ಬಿಸುಸುಯ್ವಾ ಶಿರ್ದರು 
ಕರ್ಣ ಕೃಪ ಗುರು ನಂದನಾದಿಗಳು (ಕುವ್ಕಾದ್ರೋ. ೧೪-೪೬). 

[ಧರ್ಮ + ಹೀನ] 

ಧರ್ಮಾಂತರ (ನಾ). ತನ್ನ ಮತವನ್ನು ಬಿಟ್ಟು ಬೇರೆ ವಂತವನ್ನೂ 
ಸ್ವೀಕರಿಸುವುದು; ಮತಾಂತರ : ಭಾರತೀಯ ವಿದ್ಯಾರ್ಥಿಗಳನ್ನು ಕಂಡು 
“ನೀನು ಧರ್ಮಾಂತರವಾಗುವುದು ಸಾಧ್ಯವೇ” ಎಂದು ಕಿವಿಯಲ್ಲುಸಿರುವ 
ಪಾದ್ರಿ (ಸಮಜೀ. ೧೫ ಏಳೆ): ಆ ದಿನಗಳಲ್ಲಿ ಧರ್ಮಾಂತರವೆಂದರೆ ಜನಕ್ಕೆ 
ಮೃತ್ಯುವಿಗಿಂತೆ ಭಯಂಕರವೆನಿಸಿತ್ತು (ಸ್ಮ ತಿಚಿ. ೬). [ ಸಂ.) 

ಧರ್ಮಾಂಧ (ನಾ). ತನ್ನ ಮತವನ್ನು ಕುರಿತು ಅತ್ಯಭಿಮಾನವೂ ಅನ್ಯ 
ಮತಗಳನ್ನು ಕುರಿತು ದೈ ಥೇ ಷವೂ ಉಳ್ಳ ವನು ; ಸ್ವಮತಾಭಿಮಾನ 
ದಿಂದ ವಿವೇಕವನ್ನು ಕಳೆದಂಕೊಂಡವನಂ; ಮತಾಂಧ: ಧವರ್ಷಂಧರೀ 
ಯೇಹೂದ್ಕರ್‌ (ಗೊರ್ಕೊಥಾ. ೭-೧೯೩) ; ಮುಕ್ತಿಯ ಸರ್ಟಿಫಿಕೇಟ್‌ಗಾಗಿ 
. « « ಧರ್ಮಾಂಧರ ಆಷಾಡಭೂತಿ ನೀತಿಗಳಿಗೆ ಕೊನೆ ಮೊದಲೇ ಇಲ್ಲ 
(ಜೀವಾತ್ಮ. ೨೧೭), [ ಧರ್ಮ 4 ಅಂಧ] 

ಧರ್ಮಾಂಧತೆ (ನಾ). ತನ್ನ ಮತವನ್ನು ಕುರಿತು ಅತ್ಯಭಿಮಾನವನ್ನೂ 
ಅನ್ಯಮತಗಳನ್ನು ಕುರಿತಂ ದ್ವೇಷವನ್ನೂ ಹೊಂದಿರಂವಿಕೆ : ಸಂಪು 
ದಾಯದ ಸೆರೆಯಲ್ಲಿಯೂ ಧೆರ್ಮಾಂಧತೆಯ ತಳದಲ್ಲಿಯೂ ಸಿಕ್ಕುಬಿದ್ದ ಅವರ 
ಪ್ರೀತಿಯು .. - ಈಗ ಎಚ್ಚರಾಗಿತ್ತು (ಸಮಜೀ. ೨೪೧). 

[ ಸಂ. ಧರ್ಮಾಂಧತಾ) 

ಧರ್ಮಾಗಮ (ನಾ). ಧಾರ್ಮಿಕ ವಿಧಿನಿಯಮಗಳ ಗ್ರಂಥ ; ನ್ಯಾಯ 
ಶಾಸ್ತ್ರ : ಧರ್ಮಾಗಮ, ಧರ್ಮಾಸನ, ಧರ್ಮಾಧ್ಯಕ್ಷ, ಧರ್ಮಾಧಿಷ್ಕಾನ, 
ಧೆರ್ಮಾಧಿಕರಣ ಇತ್ಯಾದಿಗಳಲ್ಲಿ ಧರ್ಮಕ್ಕೆ ನ್ಮಾಯ ಎಂದರ್ಥವು 
(ಆರ್ಯಧ. ೧೧). [ಧರ್ಮ + ಆಗಮ 


೪೨೦೯ 


ಧರ್ಮಾಧಿಕರಣ 


ಧರ್ಮಾಗ್ರೇಸರ (ನಾ). ಧರ್ಮಾಚರಣೆಯಲ್ಲಿ ಶ್ರೇಷ್ಠನಾದವನು: 
ಜನರು "ಇವನೇ ಮಧ್ಯಮ ಪಾಂಡವ!' ಎಂದರು ... "ಅಸ್ವ್ರವಿದ್ಧಾಗ್ರಗಣ್ಯ' 
ಎಂದರು ; "ಧರ್ಮಾಗ್ರೇಸರ' ಎಂದರು (ವಣಧಾ. ೨೩). 
[ಧರ್ಮ + ಅಗ್ರೇಸರ ] 


5] ಧರ್ಮಾಚರಣ (ನಾ). ಸದಾಚಾರ ಪರಿಪಾಲನೆ; ಧರ್ಮಾನುಷ್ಕಾನ : 


16 


40 


ಈಗ ಗರ್ಭಿಣಿಯಾದ ಈಕೆಯನ್ನು ಧರ್ಮಾಚರಣಾರ್ಥವಾಗಿ ಪ್ರತಿ 
ಗ್ರಹಿಸುವುದು (ಶಾಕುಂತ. ೬೬-೮). [ಧರ್ಮ + ಆಚರಣ ] 

ಧರ್ಮಾಚರಣೆ (ನಾ). ಎ ಧರ್ಮಾಚರಣ : ಧರ್ಮಾಚರಣೆಯಲ್ಲಿಯೂ ಈಕೆ 
ಪರಾಧೀನೆ (ಶಾಕುಂತ. ೧೩-೦೦) ; ವಿವಾಹವು ಹೆಂಗಸರಿಗೆ ಧರ್ಮಾಚರಣೆಗೆ 
ಏಕಮಾತ್ರ ಸೋಪುನವಾಗಿರುವುದು (ಕಪಾಕುಂ. ೩೧). 

[ಧರ್ಮ + ಆಚರಣೆ ] 

ಧರ್ಮಾಚಾರ (ನಾ). - ಧರ್ಮಾಚರಣ. [ಧರ್ಮ 4 ಆಚಾರ) 

ಧರ್ಮಾಚಾರ್ಯ (ನಾ). ವಂತದ ಗುರು; ಧರ್ಮಗಂರು ; ಮಠಾ 
ಚಾರ್ಯ : ಧರ್ಮಾಚಾರ್ಯ, ಧರ್ಮಾಧಿಕಾರಿ . . . ಇತ್ಯಾದಿ ಪ್ರೆಜೋಗ 
ಗಳಲ್ಲಿ ಧರ್ಮವೆಂದರೆ ಮತವೆಂದೇ ಅರ್ಥಮಾಡಬೇಕು (ಆರ್ಯಧ. ೧೦) ; 
ಈ ದಿವ್ಯ ಸೌಂದರ್ಯದ ಕಾವ್ಯಮಯವಾದ ಅನುಭಹವನ್ನು ಭಾರತೀಯ 
ಧರ್ಮಾಚಾರ್ಯರು ನಾನಾಬಗೆಯಾಗಿ ಹಾಡಿದ್ದಾರೆ (ಸೌಂದಸ. ೦೧೨). 

[ ಧರ್ಮ +೬ ಆಚಾರ್ಯ) 

ಧರ್ಮಾತ್ಮ (ನಾ). ೧. ಧರ್ಮದಲ್ಲಿ ಶ್ರದ್ಧೆಯುಳ್ಳೆವನು ; ಸದಾಚಾರೆ 
ಸಂಪನ್ನ ; ಧರ್ಮಿಷ್ಮ : ಕುರುಭೂಪಾಲನು ಪಾಂಡುಪುತ್ರರು ಮಹಾ 
ಧರ್ಮಾತ್ಮರೆಂದಿತ್ತನೇ (ಸೋಮೇಶ. ೫೪); ಪ್ರಕಟಪುಪರಿಗಹುದು 
ಸಾಮ್ರಾಜ್ಯಕವು ಧರ್ಮಾತ್ಮರಿಗೆಯಾ ಪರಿ ವಿಕಟತೆಯಸುರರಂಜ್ಯವೆಂಬುದು 
ಪೌರಜನ ಮುಗಿ (ಕುವ್ಮಾಆ. ೮-೮೯) ; ಧರ್ಮಾತ್ಮನೆಂದರೆ ಪುಣ್ಕಾತ್ಮನು 
(ಆರ್ಯಧ. ೧೦). ಪಿ. ದಯಾವಂತ ; ದಾನಶೀಲ: ಅನಾಥನಾದ ಆ 
ಬಾಲಕನು ಧರ್ಮಾತ್ಮರ ಸಹಾಯದಿಂದ ವಿದ್ಯಾಭ್ಮಾಸವನ್ನು ಪೂರೈಸಿದನು 
(ರೂಢಿ)... [ ಸಂ. ಧರ್ಮಾತ್ಮನ್‌] 

ಧರ್ಮಾತ್ಮಜ (ನಾ).  ಧರ್ಮಪುತ್ರ ೨: ಅರಿಯಂತೀಯರಿಯಂ ಕಣುತ್ತಠಿ 
ಯೆನುತ್ತಾರ್ದಿಟ್ಟಮತ್ರಂ ನಭೋಂತರದೊಳೀ ತಾಂ ಶಿಶುಪಾಲಮಸ್ತಕ 
ಸಮೇತಂ ಪೂಟ್‌ ಧರ್ಮಾತ್ಮಜಾಧ್ವೆರದೊಳ್‌ ಬಾಯಿನವಂಂ ಸುರಾಂಗನೆ 
ಯರೀವಂತಾಯ್ತು (ಜಗವಿ. ೦-ಟ). [ಧರ್ಮ ಆತ್ಮಜ] 

ಧರ್ಮಾದಾಯ (ನಾ). ೧. ಧರ್ಮಕಾರ್ಯಗಳಿಗಾಗಿ ಸರಕಾರವು ಪ್ರತಿ 
ವರ್ಷವೂ ವಿಣಸಲಾಗಿರಿಸುವ ಮೊತ್ತ. ೨. ದಾನಕ್ಕಾಗಿ ಕೊಡುವ 
ಹಣ ; ಧರ್ಮಕಾರ್ಯಕ್ಕಾಗಿ ತೆಗೆದಿಡುವ ಹಣ ; ದೇವರ ಹಣ: 
ಭಂಗಾರ ಬೆಳ್ಳಿಯ ಖರೀದಿಗೆ ಅಡತಿ ಧರ್ಮಾದಾಯ, ದಲಾಲಿ ಹಾಂಗು 
ಹಕ್ಕಶಾಯಿಯ ದರಗಳು (ಪುನು ೧೨, ಕಲಮು ೨೪) (ವಖಂಬವ್ಯಾ. ೧೪ 
ಪ್ರಸ್ತಾವನೆ) ; ನಾವು ಖರೀದಿ ಮತ್ತು ವಿಕ್ರಯದ ಜೀನಸುಗಳ ಮೇಲೆ 
ಹೊರಿಸುವ ಪಾಠಶಾಲಾ ಅಥವಾ ಧರ್ಮಾದಾಯವೆಂಬ ಬಾಬು ಸೋಲಾ 
ಪುರದ ವೀರಶೈವ ಲಿಂಗಾಯತರ ಸಂಸ್ಕೃತಪಾಠಶಾಲೆಗಾಗಿ ತೆಗೆದು 
ಕೊಳ್ಳೋಣಾಗುತ್ತದೆ (ಮಂಬವ್ಕಾ. ೩ ಅಡಿ) ; ಧರ್ಮಾದುಯ-ನೂರು 
ರೂಪಾಯಿಗೆ`ಅರ್ಧಾ ಆಣೆ (ವಂಬವ್ಕಾ. ೧೩). [ಧರ್ಮ ಆದಾಯ] 

ಧರ್ಮಾಧಿಕರಣ (ನಾ). ೧. ನ್ಯಾಯಂವನ್ನು ನಿರ್ಣಯಿಸಂವ ಆಡಳಿತ 
ಶಾಖೆ; ನ್ಯಾಯಾಲಯ; ನ್ಯಾಯಾಸ್ಥಾನ : ತಳವಾಜಂ , ,, 
ನಾವಿದನುಮವನ ಪೆಂಡಕಿಯುವಹ ಪಿಡಿದೊಡಗೊಂಡು ಪೋಗಿ ಧವರಾಧಿ 
ಕರಣದ ತಾಣಾಂತರದೊಳಿರಿಸಿದರಿ (ಪಂಶತಂ. ೭೯-೨): ಧರ್ಮಾಧಿಷ್ಕಾನ, 
ಧರ್ಮಾಧಿಕರಣ-ಇತ್ಯಾದಿಗಳಲ್ಲಿ ಧರ್ಮಕ್ಕೆ ನಾಯ ಎಂದರ್ಥವು(ಆರ್ಯಧ.೧೦). 
ಪಿ. ನ್ಯಾಯವನ್ನು ನಿರ್ಣಯಿಂಸಂವ ಅಧಿಕಾರಿ; ನ್ಯಾಯಾಧಿಪತಿ: 


ಧರ್ಮಾಧಿಕಾರ 


ಧರ್ಮಾಧಿಕರಣಂಗಳಲ್ಲಿಗೆ ಬಂದು ತಂತಮ್ಮ ವೃತ್ತಾಂತಮಂ ಸವಿಸ್ತರಂ ಪೇಟ 
ಕೇಳ್ಹು . ಶಿರಮಾರವಲ್ಲಭನದು ಅವರ್ಗೆ ಪತಿಯಕ್ಕುಂ ಎಂದು 
ಧರ್ಮಾಧಿಕರಣಂಗಳ್‌ ಪೇಟ್ಮು ಪೋದರ್‌ (ಪದ್ಮಸಾ. ೬1, ೬೧೨ ವ; ಧರ್ಮಪ). 

ಧರ್ಮಾಧಿಕರಣದವರ್‌ - ನ್ಯಾಯಂವನ್ನು ನಿರ್ಣಯಿಸುವ ಅಧಿಕಾರಿ 


೪೨೧೦ 


ಧರ್ಮಾಪೋಹ 


ಗೃಹಸ್ಥಧರ್ಮದೊಳು ಪತ್ತುತೆಜದ ಭೇದ ರತ್ನತ್ರಯಾತ್ಮಕಧರ್ಮದೊಳಂ- 
ನೆಗೆಬೊಡಲ್ಲದೆ ಪರಪರಮೋತ್ತಮಮುಕ್ತಿಸುಖಂ ದೊರಕೊಳ್ಳದೆಂದು 
ಚಿಂತಿಸುವುದು ಧರ್ಮಾನುಪ್ರೇಕ್ಷೆ (ಕ್ರಾವಕಾ. ೧೪೭-೩). "ದ್ವಾದಶಾನು 
ಪ್ರೇಕ್ಷೆ' ಪರಾ. [ಧರ್ಮ + ಅನುಪ್ರೇಕ್ಷೆ ) 


ಗಳು : ಧರ್ಮಾಧಿಕರಣದೆವರ್‌ ನಾವಿದನಂ ಕರೆದು . . . ಬೆಸಗೊಂಡೊಡೆ | 8| ಧರ್ಮಾನುರಕ್ತ (ಗು). ಧರ್ಮದಲ್ಲಿ ಆಸಕ್ತಿಯುಳ್ಳ: ಶ್ರೀಕಣ್ಮ ಪರಮೇಶ್ವರ 


(ಪಂಶತಂ. ೭೯-೬) ; ಹೆದಲಿದಿರು ತೆಕ್ಕದಿರು ಅಂಜದಿರು ಲೋಗರಿಟ್ಟುದೊ 
ನಿನ್ನ ಕೃತಕವೋ ಹೇಳು ಧರ್ಮಾಧಿಕರಣದವರಂ ಕರಸುವೆಂ ನುಡಿಸುವೆಂ 
ಕಾವೆನೆಂದವನಿಪಂ ಬೆಸಗೊಂಡಡೆ (ಹಠ. ೧೩-೭) [ಧರ್ಮ + ಅಧಿಕರಣ] 
ಧರ್ಮಾಧಿಕಾರ (ನಾ). ೧. ಧರ್ಮದಿಂದ ರಾಜ್ಯಭಾರ ಮಾಡುವುದು ; 
ಧಾರ್ಮಿಕ ಆಚರಣೆಗಳಂ ಸರಿಯಾಗಿರುವಂತೆ ನೋಡಿಕೊಳ್ಳುವ 
ರಾಜ್ಯಭಾರ : ಪುರುಖಲದ ಇರೆಸರಿಂದ ಧರ್ಮಾಧಿಕಾರದಲ್ಲಿ ನಿಯುಕ್ತನಾದ 
ನಾನು, ಆಶ್ರಮವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಯುವುದಕ್ಕೆ 
ಈ ಧರ್ಮಾರಣ್ಯಕ್ಕೆ ಬಂದಿರುವೆನು (ಕಾಕುಂತ. ೧೩-೦೪). ೨. ಧರ್ಮವನ್ನು 
ಅನುಸರಿಸಂವ ಹಕ್ಕು,-ಅಧಿಕಾರ : ಕ್ಷಶ್ರಿಯ-ವೈಶ್ಶವರ್ಣದವರಿಗೆ 
ವೈದಿಕ ಧರ್ಮಾಧಿಕಾರವೂ ವೈದಿಕ ಸಂಸ್ಕಾರಗಳೂ ಇದ್ದೇ ಇರುವವು 
(ಮಾಧವ. 9೦೪). [ಧರ್ಮ - ಅಧಿಕಾರ] 

ಧರ್ಮಾಧಿಕಾರಿ (ನಾ). ೧. ನ್ಯಾಯಾಧೀಶ; ನ್ಯಾಯಾಧಿಕಾರಿ : “ಪ್ರಾಡ್ವಿ 
ವಾಕಃ, ಅಕ್ಷದರ್ಶಕಃ -೨ . ., ನ್ಯಾಯನಿರ್ಣುಯಕನ ಹೆಸರುಗಳು. 
ಜಡ್ಡಿ. ಮುನಸೀಫ*, ಧರ್ಮಾಧಿಕಾರಿ” (ಸಿದ್ಧಾಂತಿ. ೩೬). ೨. ವಂತಾಧಿ 
ಕಾರಿ; ಮಠಾಧಿಪತಿ : ಧರ್ಮಾಚಾರ್ಯ, ಧರ್ಮಾಧಿಕಾರಿ. . . ಇತ್ಯಾದಿ 
ಪ್ರಯೋಗಗಳಲ್ಲಿ ಧರ್ಮವೆಂದರೆ ಮತವೆಂದೇ ಅರ್ಥಮಾಡಬೇಕು (ಆರ್ಯಧ. 
೧); ಹನ್ನೆರಡನೆಯ ಖೈದಿ ಧರ್ಮಾಧಿಕಾರಿಯೊಬ್ಬನ ಮಗಳು 
(ಪುನರು. ೧೪೩). ೩೬. ರಾಜನು ಮಾಡಿದ ದಾನ, ಧರ್ಮಗಳನ್ನು 
ಹಂಚಲು ನಿಯುಕ್ತನಾಗಿದ್ದ ಅಧಿಕಾರಿ. [ ಸಂ. ಧರ್ಮಾಧಿಕಾರಿನ*7 
ಧರ್ಮಾಧಿಕ್ರಮ (ನಾ). ಧರ್ಮದ ಅನುಸರಣೆ ; ಧರ್ಮಾನುಷ್ಮಾನ : 
ಬರಿಯ ಇಷ್ಟಪೂರ್ತಗಳು ದಾನಗಳು ಇವುಗಳನ್ನು ಮಾಡಿದವರಿಗೆ ಧರ್ಮಾಧಿ 
ಕ್ರಮದಲ್ಲಿ ದಕ್ಷಿಣಾಮಾರ್ಗದಿಂದ ಗತಿಯಾಗುವುದೆಂದೂ . . . ತಿಳಿಯ 
ಬಹುದಾಗಿದೆ (ಬ್ರಹ್ಮಛಾ. ೪೩2. [ಧರ್ಮ +೬ ಅಧಿಕ್ರಮ) 
ಧರ್ಮಾಧಿಷ್ಮಾನ (ನಾ). ನ್ಯಾಯಾಲಯ; ನ್ಯಾಯಾಸ್ಥಾನ : ಧರ್ಮಾಸನ, 
ಧರ್ಮಾಧ್ಯಕ್ಷ, ಧರ್ಮಾಧಿಷ್ಕಾನ, ಧರ್ಮಾಧಿತರಣ ಇತ್ಯಾದಿಗಳಲ್ಲಿ ಧರ್ಮಕ್ಕೆ 
ನ್ಯಾಯ ಎಂದರ್ಥವು (ಆರ್ಯಧ. ೧0). [ಧರ್ಮ + ಅಧಿಷ್ಕಾನ] 
ಧರ್ಮಾಧ್ಯಕ್ಷ (ನಾ). ೧. ನ್ಯಾಯಾಧೀಶ ; ನ್ಯಾಯಾಧಿಪತಿ : ತದಾಭರಣ 
ವೃತ್ತಾಂತಮಂ ಪೇಟ್ವುದುಮರಸಂ ಧರ್ಮಾಧ್ಯಕ್ಷರಂ ಬರಿಸಿ ವಿಚಾರಿಸಿಮೆನೆ 
(ಜಾವುಂಪು. ೪೩೯) ; ಧರ್ಮಾಸನ, ಧರ್ಮಾಧ್ಯಕ್ಷ ಇತ್ಯಾದಿಗಳಲ್ಲಿ 
ಧರ್ಮಕ್ಕೆ ನ್ಯಾಯ ಎಂದರ್ಥವು (ಆರ್ಯರ. ೧೧). ೨. ವಿಷ್ಣು. ೩. ಮತ- 
ಧರ್ಮ, ನೀತಿ-ನಿಯಂವಂಗಳ ಪಾಲಕ, -ರಕ್ಷಕ: (8). ೪. ಮಠಾಧಿ 
ಪತಿ. [ಧರ್ಮ + ಅಧ್ಯಕ್ಷ] 

ಧರ್ಮಾನುಜ (ನಾ). ೧.ಧರ್ಮರಾಯಂನ ತಮ್ಮ; ಅಜನ: ಜಗದ್ಗುರು 
ವೆಂಬರ್‌ . , , ಧವರ್ತಾನುಜಂಗೇಕೆ ಕಿಂಕರನಾದಂ (ಗದಾಯಂ. ೩-೪೩) ; 
ವಾಸವನ ಸೂನು ಮೃತನಾದನೇ ಧರ್ಮಾನುಜಂ ಪ್ರಾಣಮಂ ತೊಜದನೇ 
(ಕೈಮಿಭಾ. ೨೩-೩9). ೨. ಧರ್ಮರಾಯನ ತಮ್ಮಂದಿರಾದ ಭೀಮ, 
ನಕುಲ, ಸಹದೇವ. [ ಧರ್ಮ * ಅನುಜ) 

ಧರ್ಮಾನುಪ್ರೇಕ್ಷೆ (ನಾ). [ಜೈನ] ಹನ್ನೆರಡಂ ಅನುಪ್ರೇಕ್ಷೆಗಳಲ್ಲಿ 
ಒಂದು ; ಧರ್ಮಪ್ರಾಪ್ತಿಯಿಂದ ಅಭ್ಯುದಯಂ, ನಿಶ್ರೇಯಸಗಳು 
ದೊರೆಯಂವುದೆಂಬ ಭಾವನೆ : ಆ ಧರ್ಮಾನುಪ್ರೇಕ್ಷೆಯಂ ಮೋಕ್ಷಾರ್ಥ 
ವಹಿಗೆ ನೀನಿಂ ನೆಗಟಲ್ವೇಟ್ಮುಂ (ಜೀವಸಂ. ೨೧೫ ಅಡಿಟ) ; ಪನ್ನೊಂದುತೆಟದ 


ಚರಣಕಮಳಭಕ್ತಿಯಿಂ ಧರ್ಮಾನುರಕ್ತಚಿತ್ತದಿಂ . . . ಬಿಟ್ಟ ವ್ರಿಶ್ತಿ 


(ಎಳ. 1111, ಸೊರಬ. ೪೭೬-೧೧; 991). [ಧರ್ಮ * ಅನುರಕ್ತ] 


ಧರ್ಮಾನುರಕ್ತಿ (ನಾ). ಧರ್ಮದ ಬಗೆಗಿರಂವ ಆಸಕ್ತಿ, - ಒಲವು, 


[ಧರ್ಮ + ಅನುರಕ್ತಿ ] 


10| ಧರ್ಮಾನುರಾಗ (ನಾ). ೧. ಧರ್ಮದಲ್ಲಿರುವ ಆಸಕ್ತಿ-ಶ್ರದ್ಧೆ: ಧರ್ಮಾನ 


185 


ರಾಗದಿಂ . , , ಜಿನಧರ್ಮದ ಪೆರ್ಮೆಗೆ ರಾಗಿಸರೆ ಭವ್ಮರಜ್‌ವಿನ ದಿವ್ಯರ* 
(ಶಾಂತಿಪು. ೧೨-೩೭) ; ಅನೇಕ ದೆ:ವಕುಂತೆಯರಂ ಧರ್ಮಾನುರಾಗದಿಂ ಕಲ್ಪಿಸಿ 
ಕಬಿ*ಪುವುದುಂ (ಮಹಾನೇ. ೮-೪೨ ವ), ೨. ದಾನಮಾಡುವುದರಲ್ಲಿ 
ಆಸಕ್ತಿ; ದಾನಬುದ್ಧಿ : ಧರ್ಮ್ಮಾ [ನು] ರಾಗದಿಂ » » x ಕೊಟ್ಟರೀ 


ಧರ್ಮ್ಮಮಂ (ಸಇಇಇ. ೫%, ೪೮-೨೧; 1074). [ಧರ್ಮ + ಅನುರಾಗ] 


ಧರ್ಮಾನುರಾಗಿ (ನಾ). ಧರ್ಮದಲ್ಲಿ ಆಸಕ್ತಿಯುಳ್ಳವನು; ಧರ್ಮಿಷ್ಮ : 


ಮತ್ತಮುಟಾದ ದೇಶಾಧೀಶ್ವರರುಂ ಧರ್ಮಾನುರಾಗಿಗಳಲ್ಲದೆ ಪರಾಂಗನಾ 
ಪೇಕ್ಷಕರಲ್ಲರ್‌ (ಧರ್ಮಾಮ್ಮ. ೪-3೦೩): ಪೊಲ್ಲಮೆಯೊಳಡಂಗಿ ಕಿಡದೆ ಧರ್ಮಾನು 
ರಾಗಿಯಪ್ಪುದು (ಜೀವಸಂ. ೧3೪-೪ ವ). [ ಸಂ. ಧರ್ಮಾನುರಾಗಿನ್‌ ] 


೩0| ಧರ್ಮಾನುಷ್ಕಾನ (ನಾ. ವಿಹಿತವುದ ಕರ್ವಗಳ ಆಚರಣೆ: ಧರ್ಮಾ 


ನುಷ್ಮಾನದ ಆವಶ್ಯಕತೆಯನ್ನು ಒತ್ತಿ ಹೇಳುವುದೇ ಸ್ಮೃತಿಗಳ ಮುಖ್ಯಧೇಯ 


(ಭಾರದ. ೫೧). [ ಧರ್ಮ + ಅನುಷ್ಮೂನ] 


ಧರ್ಮಾನುಸರಣ (ನಾ). ಎ ಧರ್ಮಾನುಷ್ಕುನ : ಧರ್ಮಾನುಸರಣದಿಂದಲೆ 


ಉಳಿದ ಪುರ:ಷಾರ್ಥಗಳೂ ಸಿದ್ಧಿಸುತ್ತವೆ (ಹುಕ್ತಾರ. ೧೦೪ ಹೀಕಿಕೆ). 
[ ಧರ್ಮ + ಅನುಸರಣ] 


ಧರ್ಮಾಪೋಹ (ನಾ). [ಕಾವ್ಯವಿನಾ] ಅರ್ಥಾಲಂಕಾರಗಳಲ್ಲಿ ಒಂದರ ; 


ಅಪಹ್ನುತಿ ಅಲಂಕಾರದ ಒಂದು ಭೇದ : ಕುಸುಮಂಗಳೆಂಬ ಮಾತದು 
ಪುಸಿ ದಹನಮಯಂಗಳೆಂಬುಗಳ್‌ ಮನಸಿಜನಾ ಜಸೆಮಟ್‌ಯೆ ಸುಡುವುದೆ 
(ವೆ)ರ್ದೆಯಂ ಬಿಸಿಯವಿವೆಂದಿಂತೆ ಪೇಟ್‌ ಧರ್ಮಾಪೋಹಂ (ವಿರಾ. 4-೦೦೪); 
ಸ್ಮರನೆಸ್ವ್ರಸಮಿಶಿಯದು ನಿರ್ಭರಮಂಗಮನುರ್ಚಿ ಪೋಗೆಯುಂ ಪೋಬ 
ಟ್‌ಯಂ ದೊರೆಕೊಳಿಸಲಾಗದದಜ್‌ಂ ಶರತತಿಯಲ್ತೆಂಬುದಿಂತು ಧೆರ್ಮಾ 
ಪೋಹಂ (ಕವಿರಾ. ೩-೧೮೫). P `ಒಂದು ವಸ್ತುವಿನಲ್ಲಿರುವ ಸಹಜವಾದ 
ಧವರ೯ವನಲ್ನಿ ಅಲ್ಲಗಳೆದಂ ಬೇರೆಯ ಧರ್ಮವನ್ನು ಆರೋಪಿ 
ಸುವುದು. ಇಲ್ಲಿ ಮೊದಲನೆಯ ಪ್ರಯೋಗದಲ್ಲಿ "ಮನ್ಮಥನ 
ಬಾಣಗಳು ಹೂವುಗಳಂ' ಎಂಬ ಮಾತು ಸುಳ್ಳೂ. ಅವು ಅಗ್ನಿರೂಪ 
ಗಳಂ. ಇಲ್ಲಿ ಕುಸುಮಧರ್ಮವನ್ನು ಅಲ್ಲಗಳೆದು ಅಗ್ನಿಧರ್ಮವನ್ನು 
ಆರೋಪಿಸಲಾಗಿದೆ. ಆದಂದರಿಂದ ಧರ್ಮಾಪೋಹಾಪಹ್ನುತಿ. ಎರಡ 
ನೆಯ ಪ್ರಯೋಗದಲ್ಲಿ ಮನ್ಮಥನ ಬಾಣಗಳ ಸಮೂಹವು ಶೆರೀರ 
ವನ್ನು ಭೇದಿಸಿಕೊಂಡುಹೋದರೂ ಹೋದ ಮಾರ್ಗವನ್ನು ಕಂಡು 
ಹಿಡಿಯಲಾಗುವುದಿಲ್ಲ. ಆದಂದರಿಂದ ಇವು ಬಾಣಗಳ ಸವಂಹವಲ್ಲ. 
ಬಾಣಗಳಾಗಿದ್ದರೆ ಹೋದ ಸ್ಥಳ ಮತ್ತು ಹೊರಕ್ಕೆ ಬಂದ ಸ್ಥಳ 
ಗಳನ್ನು ಗೊತ್ತೂಮಾಡಬಹಂದಾಗಿತ್ತು ಎಂಬಲ್ಲಿ ಬಾಣಗಳನ್ನು ಬಾಣ 
ಗಳಲ್ಲ ಎಂದು ನಿಷೇಧ ಮಾಡಿದೆ. ಇಲ್ಲಿ ಬೇರೊಂದನ್ನು ಆರೋಪಿ 
ಸಿಲ್ಲ. ಇದು ಹಿಂದಿನ ಉದಾಹರಣೆಗಿಂತ ಸ್ವಲ್ಪ ಬೇರೆಯಾಗಿದೆ. 
ದಂಡಿಯಂ ಇದನ್ನು "ಸ್ವರೂಪಾಪಹ್ನಾತಿ' ಎಂದು ಹೇಳಿದ್ದಾನೆ. 
[ಧರ್ಮ * ಅಪೋಹ] 


ಧರ್ಮಾಯತ್ತ 


ಧರ್ಮಾಯತ್ತ (ನಾ). ಧವದಿಂದ ಕೂಡಿದಂದು ; ಧರ್ಮಸವ್ಮೂತ 
ವಾದಂದು : ನ್ಯಾಯಾರ್ಜಿತವಿತ್ತಂ ಧರ್ಮಾಯತ್ತಮೆನಿಪ್ಪ ರಂಜವೃತ್ತಂ 
ತನಗೇಕಾಯತ್ತಮಾಗೆ ಧರೆಯಂ ಜೀಯೆನಿಸಿದನಿಂತುದಾತ್ತಚರಿತರುಮೊಳರೇ 
(ಪಂರಾಮಾ. ೨-೭೦). [ಧರ್ಮ +೬ ಆಯತ್ಮ್ಯ] 

ಧರ್ಮಾರಣ್ಯ (ನಾ). ಖುಷಿಗಳು ವಾಸಿಸುವ ಅರಣ್ಯ ; ತಪೋವನ ; 
ಧರ್ಮವನ್ನು ಶಿಷ್ಯನಿಗೆ ಉಪದೇಶಿಸಂವ ಸ್ಥಳ ; p ಸಾಮಾನ್ಯವಾಗಿ 
ಅರಣ್ಯದ ಮೃಗಾದಿಗಳಲ್ಲಿರುವ ದ್ವೇಷಾದಿಗಳಂ ಮಾಯಂವಾಗಿರುವ 
ಕಾಡು; ಯಷ್ಕಾಶ್ರಮ : ಧರರ್ಥಾಧಿಕಾರದಲ್ಲಿ ನಿಯುಕ್ತನಾದ ನಾನು 
ಆಶ್ರೆಮವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಯುವುದಕ್ಕೆ ಈ ಧರ್ಮಾ 
ರಣ್ಯಕ್ಕೆ ಬಂದಿರುವೆನು (ಶಾಕುಂತ. ೧೩-೧೬) ; ಸಾವಿರಾರು ರಾಕ್ಷಸರನ್ನು 
ಕೊಂದು ರಾಮನು ಆ ಧರ್ಮಾರಣ್ಮವನ್ನು ಕ್ಷೇಮಗೊಳಿಸಿದನು 
(ವಧಾ. 9೦೫). [ ಧಮ: + ಅರಣ್ಯ) 

ಧರ್ಮಾರ್ಥ (ಗು). ೧. ಉಚಿತವಾದ ; ಪುಕ್ಕಟೆಯಾದ : ಧರ್ಮಾರ್ಥ 
ದಾನಗಳು ಮತ್ತು ಧೆರ್ವಾರ್ಥ ದಾನಗಳ ಸಂಸ್ಥೆಗಳು (ಛಾಧಾನ. ೨೯೩). 
(ನಾ). ೨. ಸಹಾಯ ಮಾಡಂವ ವನೋಧರ್ಮ ; ಧರ್ಮದೃಷ್ಟಿ : 
ರೋಗಿಗಳಿಗೆ ಧರ್ಮಾರ್ಥವಾಗಿ ಔಷಧ ಕೊಡುವ ಏರ್ಪಾಡು (ತೇಮೋಡ. 
೩೪). ೩೩ ಪುಕ್ಕಟೆ ; ಬಿಟ್ಟಿ : ಧರ್ಮಾರ್ಥವಾಗಿ ದೋಣಿ ನಡೆಸುತ್ತೇನೆ 
(ವಡಭಾ. ೩). [ಸಂ.] 

ಧರ್ಮಾರ್ಥಿ (ನಾ). ಧರ್ಮವನ್ನು ಆಚರಿಸುವ ಬಯಂಕೆಯುಳ್ಳವನು' 
ಪುಣ್ಯಸಂಪಾದನೆ ಮಾಡಲು ಬಯಸಂವವನು : ಇಂತಪ್ಪ ಧರ್ಮಾರ್ಥಿ 
[ಪಾಕಾ. ರ್ಮವರ್ತಿ]ಯೆನ್ನ ಮನೆಯೊಳಿರಲ್ವೇಡೆ (ವಡ್ಮಾರಾ. ೧೫೧-೮): 
ಧರ್ಮಾರ್ಥಿಗಳ್ಲಿ ಧರ್ಮಮುಮನಾಗಳುಂ ಪ್ರತಿಬೋಧಿಸಿ (ಡಾವೂಪು. 
೨೦೭) ; ಧೆರ್ಮಪತ್ರನಪ್ಪ ಯುಧಿಷ್ಠಿರಂ ಧರ್ಮಾರ್ಥಿಯುಂ ಯಶೋರ್ಥಿ 
ಯುವವಗಿ ರಾಜಸೂಯಯಾಗಂಮಾಡಲುದ್ಯೋಗಂಗೆಯ್ದು (ಪಂಕತಂ. 
388-30). [ಸಂ. ಧರ್ಮಾರ್ಥಿನ್‌ ] 

ಧರ್ಮಾವರ್ಣವಾದ (ನಾ). [ಜೈನ] ದರ್ಶನಮೋಹನೀಯಂಕರ್ಮುದ 
ಆಸ್ರವಗಳಲ್ಲಿ ಒಂದಂ ; ಧರ್ಮವನ್ನೂ ಕಂರಿತ ನಿಂದೆ ;. ಧರ್ವನಿಂದೆ: 
ಜಿನೋಪದಿಷ್ಟಧರ್ಮಂ ನಿರ್ಗಣಂ ತದುಪಸೇವಿಗಳಸುರರಪ್ಪರೆಂಬ ಅಸದು 
ತ್ತರಸಮೂಹಂ ಧರ್ಮಾವರ್ಣವಾದಂ (ತತ್ತ ಪ್ರ. ೨೬೦. "ಅವರ್ಣವಾದ' 
ಪರಾ. p ಇದರಲ್ಲಿ ಕೇವಲ್ಕವರ್ಣವಾದ, ಶ್ರುತಾವರ್ಣವಾದ, 
ಸಂಘಾವರ್ಣವಾದ, ಧರ್ಮಾವರ್ಣವಾದ ಮತ್ತೂ ದೇವಾವರ್ಣ 
ವಾದ ಎಂಬ ಐದಂ ಬಗೆಗಳಿವೆ. ಕೇವಲಿ ಮೊದಲಾದ ವಿಷಯದಲ್ಲಿ 
ಬೋಷೋದ್ಭಾಟನೆಯಂು ದ ರ್ಶನಮೋಹನೀ ಯಕರ್ಮಾಸ್ರವವಾಗಂ 
ತ್ತದೆ. [ ಧರ್ಮ + ಅವರ್ಣವಾದ ] 

ಧರ್ಮಾವಳಿ (ನಾ). ಧರ್ಮಗಳ ಸಮೂಹ; ಧವರ೯ವಿಚಾರಗಳ 
ವಿವರ : ತಿಳುಹು ಧರ್ಮಜ ಸಕಲ ಧರ್ಮಾವಳಿಯ ಸಾರವನು (ಕುಪ್ಶಾಅ. 
೨೩-೩೮). [ಧರ್ಮ + ಆವಳ್ಳಿ (- ಆವಲಿ)] 

ಧರ್ಮಾವಾಸ (ನಾ).ಧವ್ಫ೯ದ ನೆಲೆ; ಧರ್ಮಕ್ಕೆ ಆಶ್ರಯವಾದ ಸ್ಥಳ: 
ಪಾವನನದಿಗಳಾಡುಂಬೆೊಲ ವಿಪುಳಧವರ್ತಾವಾಸ ವಿಪುಳಪ್ರಣ್ಯದ ಪಕ್ಕೆ 
ಕೀವಿರ್ದ ಶಿವಭಕ್ತಿಯಾಗಾರಮಖಳದೇಶಾವಳಿದು ನಾಯಕರತ್ನ 
(ಕ್ರಿಭುತಿ. ೨-೧೧). [ಧರ್ಮ -. ಆವಾಸ] 

ಧರ್ಮಾವಿರುದ್ಧತ್ವ (ನಾ). ಧರ್ಮಕ್ಕೆ ಅವಿರೋಧವಾಗಿರಂವಿಕೆ ; 
ಧರ್ಮಸಮ್ಮಾತವಾಗಿರಂವಿಕೆ : ಧರ್ಮಾವಿರುದ್ಧತ್ವ : ಭಾರತೀಯ ಅರ್ಥ 
ಶಾಸ್ತ್ರವು ಧರ್ಮ, ಮತ, ನೀತಿ, ಅಧ್ಯಾತ್ಮ ಇವುಗಳನ್ನು ವಿರೋಧಿಸು 
ವುದಕ್ಕೂ ನಿರಾಕರಿಸುವುದಕ್ಕೂ ಹೋಗುವುದಿಲ್ಲ (ಭಾರದ. ೩೫೩). 

[ಸಂ.] 


೪೨೧೧ 


ಧರ್ಮಿ 


ಧರ್ಮಾಸನ (ನಾ). ನ್ಯಾಯನಿರ್ಣಯಂ ವರಾಡುವಾಗ ನ್ಯಾಯಾಧೀಶನು 


ಕುಳಿತಂಕೊಳ್ಳುವ ನ್ಯಾಯಪೀಠ : ಧರ್ಮಾಗಮ, ಧರ್ಮಾಸನ, ಧರ್ಮಾ 
ಧ್ಯಕ್ಷ . .. ಇತ್ಕಾದಿಗಳಲ್ಲಿ ಧರ್ಮಕ್ಕೆ ನ್ಯಾಯ ಎಂದರ್ಥವು (ಆರ್ಯಧ. ೧೧); 
ಧರ್ಮಾಸನ ಹೊರಳುತಿವೆ ಸಿಂಹಾಸನ ಉರುಳುತಿವೆ (ಗರಿ. ೧೧೫-೧೯). 

[ ಧರ್ಮ + ಆಸನ] 


ಧರ್ಮಾಸೂಯೆ (ನಾ). (ಅನ್ಯ) ಮತವನ್ನೂ ಕುರಿತ ಅಸಹನೆ: 


ಧರ್ಮಾಂಧರೀ ಯೇಹೂದ್ಯರಿವರಿಗೀ ಯೇಸುವಿನೊಳಿರುವ ಧರಾ 
ಸೂಯೆಗಾಂ ದುಡುಕೆ ಗಂಡೋಲಿಗಳ ಗೂಡಿಗೆಸೆದ ಕಲ್ಲಂತಾಗದಿರದು 
(ಗೊಲ್ಗೊಥಾ. ೭-೧೯೭). [ಧರ್ಮ +೬ ಅಸೂಯೆ] 


10| ಧರ್ಮಾಸ್ತಿಕಾಯ (ನಾ). [ಜೈನ] ಜೀವ, ಪುದ್ದಲ, ಧರ್ಮ, ಅಧರ್ಮ 


25 


80 


40 


48 


ಮತ್ತು ಆಕಾಶ ಎಂಬ ಐದು ಬಗೆಯ ಅಸ್ತಿಕಾಯಗಳಲ್ಲಿ ಒಂದಂ ; 
ಬಹುಪ್ರದೇಶದಲ್ಲಿ ವ್ಯಾಪಕವಾಗಿರಂವ ಧರ್ಮದ್ರವ್ಯ : ಪುಣ್ಕಪಾಪ 
ಮೆಂಬುದು ಗಂಧರ್ವನಗರವಿಳಾಸಮುಂ ಧರ್ಮಾಸ್ತಿಕಾಯಮೆಂಬುದು ಮರು 
ಮರೀಚಿಕಾನಿಕಾಯಂಗಳುಂ . .. ಜೀವಿತ ಮರಣಂಗಳೆಂಬಿವಟ್‌ಟ್ವಳಮುಂ 
ಪುಸಿಯ ಪೊಟ್ಟಳಮುಮಕ್ಕುಂ (ಶಾಂತಿಪು. ೮-೧೩೨ ವು: ಜೀವಾಸ್ತಿಕಾಯಂ 
ಪ್ರದ್ಧಲಾಸ್ತಿಕಾಯಂ ಧರ್ಮಾಸ್ತಿಕಾಯಂ ಅಧರ್ಮಾಸ್ತಿಕಾಯಂ ಆಕಶಾಸ್ತಿ 
ಕಾಯಮೆಂಬ ಪಂಚಾಸ್ತಿಕಾಯನಿಕಾಯಮುಮಂ . . . ವ್ಯಾಖ್ಯಾನಂ 
ಗೆಯ್ಕಲ್‌ (ಸುಕುಮಾ. ೩-೩೯ ಪ) ; ಅಣುಗಳ ಪುಂಜವೇ ಪುದ್ಗಲದ್ರವ್ಯವು. 
ಅದರಲ್ಲೂ ಅಸಂಖ್ಯಾತ ಅಂಶಗಳಿರುವುವು. ಅವುಗಳಿಗೆ ಪ್ರದೇಶವೆಂದು 
ಹೆಸರು . . , ಅಸ್ತಿಕಾಯವೆಂದರೆ ಬಹುಪ್ರದೇಶವುಳ್ಳ ವಸ್ತುವೆಂದರ್ಥ 
ಜೀವಾಸ್ತಿಕಾಯ, ಧರ್ಮಾಸ್ತಿಕಾಯ, ಅಧರ್ಮಾಸ್ತಿಕಾಯ 
ಆಕಾಶಾಸ್ತಿಕಾಯ, ಪುದ್ಧಲಂಸ್ತಿಕಾಯ ಎಂದು ವ್ಯವಹಾರವಿರುವುದು 
(ಹಿಂದಸಾ. 6೧). "ಪಂಚಾಸ್ತಿಕಾಯ' ಪರಾ. £ ಇದು ಅನಂತ ಹಾಗೂ 
ಗುರುವೂ ಲಘಂವೂ ಅಲ್ಲದ ಗಂಣವುಳ್ಳುದಂ. ಇದರ -ರೂಪವು 
ಯಾವಾಗಲೂ ಪರಿಣಾಮವನ್ನು ಹೊಂದುತ್ತಿರುತ್ತದೆ. ಇದು 
ನಿತ್ಯ. ಗತಿಕ್ರಿಯಾಯುಕ್ತವಾದ ದ್ರವ್ಯಗಳ ಕ್ರಿಯೆಂಯಲ್ಲಿ ನಿವಿಂತ್ರ 
ಭೂತವಾಗಿರಂತ್ತದೆ. ಇದು ಯಾವುದರ ಕಾರ್ಯವೂ ಅಲ್ಲ. 
[ಧರ್ಮ + ಅಸ್ತಿಕಾಯ ಘ 


ಧರ್ಮಾಸ್ಪತ್ರೆ (ನಾ). ರೋಗಿಗಳಿಗೆ ` ಪುಕ್ಕಟೆಯಾಗಿ ಔಷಧೋಪಚಾರ 


ಮಾಡುವ ಆಸ್ಪತ್ರೆ ; ಉಚಿತ ಚಿಕಿತ್ಸೆ ನೀಡುವ ದವಾಖಾನೆ: 
ಹೇಗಿದ್ದರೂ ಧರ್ಮಾಸ್ಪತ್ರೆ. ಅದರಲ್ಲೂ ಇಲ್ಲಿ ಬರುವವರು ಎಲ್ಲ ನಿರ್ಗತಿಕರು 
(ದೀಪದ. ೯೭). [ಧರ್ಮ + ಆಸ್ಪತ್ರೆ] 


ಧರ್ಮಿ (ಗಂ). ೧. ಒಳ್ಳೆಯ ಗುಣವುಳ್ಳ ; ಪುಣ್ಯಕಾರ್ಯಗಳನ್ನು 


ಆಚರಿಸುವ. ೨. ನಿಯಮಗಳನ್ನು ಪಾಲಿಸುವ ; ಕರ್ತವ್ಯಗಳನ್ನು 
ತಿಳಿದುಕೊಂಡ. (ನಾ). ೩. ಲಕ್ಷಣಗಳನ್ನುಳ್ಳುದಂ ; ವಿಶಿಷ್ಟಗುಣ 
ಅಥವಾ ಸ್ವಭಾವಕ್ಕೆ ಆಶ್ರಯಂವಾದಂದಂ : ನೇರವಾಗಿ ಧರ್ಮಿಯನ್ನು 
ಹೇಳದೇ ಗೌಣವಾದ ಧರ್ಮಗಳನ್ನು ಹೇಳಿಬಿಟ್ಟು ಅದರಿಂದ ಧರ್ಮಿಯಿರು 
ವುದನ್ನು ಊಹಿಸಿಕೊಳ್ಳಿ ಎನ್ನುವುದು ಯಾವ ನ್ಯಾಯ? (ಥಾರವಿಾ. ೧೩೭) : 
ಆತ್ಮ, ಅನಾತ್ಮ-ಎಂಬ ಧರ್ಮಿಗಳನ್ನು ಇವುಗಳ ಧರ್ಮಗಳನ್ನೂ (ಬ್ರಹ್ಮಭಾ. 
ತ ಅಡಿ). ೪. ಸದಾಚಾರಿ; ಧರ್ಮಿಷ್ಠ: ಧರ್ಮಿಗಂ ಕೊಲೆಯೇ 
ಮಂತ್ರಿಗಮಿಚ್ಚಕುಜಿತನಮೇ (ಗದಾಯು. 3-೪೬) : ದೇವಂಗಾಜಣದೆ 
ಧರ್ಮಿಯ? ಬಡಿದರ್‌ (ಪುಷ್ಪಪು. ೧೨-೮೬) : ಧರ್ಮಿಯನು ಜನವಾಶ್ರಯಿ 
ಸುವುದು (ಕುಪ್ಶಾಉ. ಓರಿಇ. ೩-೧೩ ಹೆಚ್ಚಿನ ಪದ್ಮ) ; ಹೊಲಗೇರಿಯಲಿ ಹುಟ್ಟು 
ಎಲುವಿನ ಗೃಹವಾಸ ಸಲೆ ಧರ್ಮಿ ದಾನಿಯೆನಿಸದೆ ಹಾರುವನು ಕುಲಕೆ 
ಹೋರಿಹನು (ಸರ್ವಜ್ಞ. ೯೬೦). ೫. ಕರುಣೆಯಂಳ್ಳ ವನಂ; 
ದಯಾಮಯಂ : ಕೂಡಲಸಂಗಮದೇವಾ ನೀನೆನಗೊಳ್ಳಿದನಾದರೆ ಎನ್ನ 


ಧರ್ಮಿಷ್ಠ 


ಹೊಗಳತೆಗಡ ಬಾರಾ ಧರ್ಮ (ಬಸವ. &೮೬) ; ಎನ್ನ ಜನ್ಮವ ತೊಡೆದನೀ 
ಧರ್ಮಿ ಎನ್ನ ಜನ್ಮವನತಿಗಳೆದನೀ ಧರ್ಮಿ (ಬಸವ. 960) ; ಪಶು 
ಪಂಕದಲ್ಲಿರೆಬ್ಬಿಸುವ ಧರ್ಮಿಯ ಕಾಣೆ (ರೀಕ್ಷಾರೋ. ೧೫-೨೪); ಸೊಡರು 
ಲಂಚವ ಕೊಂಡು ಕೊಡುವದೊಪ್ಪಚಿ ಬೆಳಗ ಪೊಡವಿಗೆ ಸಾರ್ಯ 
ಬೆಳಗೀವೊಲ್‌ ಲಂಚವನು ಹಿಡಿಯನವ ಧರ್ಮಿ (ಸರ್ವಜ್ಞ. ೧೩೧೭). 
೭, [ನಾಟ್ಯ] “(ನಾಟ್ಯ) "ಧರ್ವಿ' ಎಂದರೆ ನಟರು ಆಚರಣೆ 
ಯಲ್ಲಿಟ್ಟುಕೊಂಡಿರತಕ್ಕ “ಸವಂಯ” ಅಥವಾ ಸಂಪ್ರದಾಯ. 
ಆಡಂವ ಮಾತನ್ನು ಸಂಗೀತದಲ್ಲಿ ಹೇಳುವುದಂ, ನರ್ತನ ಮಾಡುತ್ತ 
ನಡೆದು ಬರಂವುದು, ಸ್ವಗತದಲ್ಲಿ ಹತ್ತಿರವಿರುವ ನಟರೂ ಆಡಿದ 
ಮಾತನ್ನು ಕೇಳದಂತಿರಂವುದಂ- ಇತ್ಯಾದಿ” (ಸಂನಾಟಿ. ೧೨). 
[ಸಂ. ಧರ್ವಿನ್‌] 

ಧರ್ಮಿಷ್ಠ (ನಾ). ಧರ್ಮದಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವನಂ ; ಧರ್ಮ 
ಮಾರ್ಗದಲ್ಲಿ ನಡೆಯಂವವನಂ; ಧರ್ಮಾತ್ಮ : ಅನಲ್ಪಬುದ್ಧಿ ಸುಖ 
ಧರ್ಮಿಷ್ಠ ಕಲಾವೇದಿ ಸತ್ಯರತಂ ಶಾಸ್ತ್ರವಿದಂ , .. ಕನ್ಮಾನಿವಾಸೋದ್ಭೃವಂ 
(ಹಾತತಿ. ೧೭-೬) ; ಅರಸ ಧರ್ಮಿಷ್ಠನು ಯುಧಿಷ್ಠಿರ ಧರಣಿಪಶಿಯುತ್ತಮನು 
ಪವನಜ ನರರು ವಿನಯಾನ್ವಿತರು (ಕುವ್ಯಾಸ ೧೨-೩೫೨) ; ಪೂಂಡವರು 
ಧರ್ಮಿಷ್ಮರು (ನೀತಿಚಿಂ. 1, ೧೮). [ಸಂ.] 

ಧರ್ಮೇತ, ಧರ್ಮವಏತ(ನಾ).-ಧಮ್ಮೇತ : ಪುರಿಕರನಗರದ ಅಯ್ನೂರ್ಬ್ಬರೆ 
ನಡೆಯಿಸುವನ್ನು ಮಾ ಡಿ ಧರ್ಮೇತಮುಮಂ ಸಾನನ್ಮದೆ 
ಶ್ರೀಸಾನ್ತಿಸೆಟ್ಟಿ ಪರಿರಕ್ಷಿಸಿದಂ (ಸಇಇಇ. ೫೫, ೩೫5-೩೦: 2082) ; ಕೋಟೆಯ 
ಕೆಯ್ಯ ಸ್ಮಳದೊಳಗೆ ಪಾತ್ರ ಪಾವುಳಕ್ಕೆ ಬಿಟ್ಟ ಮತ್ತರು ಇಂಸೂಆ ಇಪ್ಪತ್ತು 
». - « ಧರ್ಮ್ಮೆತಕ್ಕೆ ಹತ್ತು (ಕಜ, 11, ೧೬-೪೪ ; 1322) ; ನಾಗವಾವಿಯ 
ಖಂಡಸ್ಸುಟಿತ ಜೀರ್ನ್ಕೋ(ರ್ಣೋ)ದ್ಧಾರಕ್ಕಮಲ್ಲಿಯ ಧರ್ಮೇತಕ್ಕಂ 

. ಕೊಕ್ಕೂಳಿಗೇರಿಯ ಹಾಳಹಸುಗೆಯೊಳಗೆ ಸರ್ವನಮಶ್ಯ(ಸ್ಕ)ಮಾಗಿ 

ಬಿಟ್ಟ ಮತ್ತರಂಜು (ಎಇ. VIII, 30೬-೪೦ ; 1162); ಕೆಆ್‌ಯ ಕೆಳಗಣ 
ಧರ್ಮೇತದ ಭಾವಿಯಿಂ ತೆಂಕಲುಂ ಬಡಗಲು೦ (ಸೌಇಇ. 1X-1, ೩೬೭-3೭; 
1229) : [ಧ]ರ್ಮೇತದ ಕೆಯ್ಯ ಪಡುವಣ ಬಡಗಣ ಗುಡ್ಡೆ (ಸಾಇಇ. ಸಸ, 
೩೩೩-೧; ಸು. 18ನೆಯ ಶತ). ಧರ್ಮವತೆ:: ತಿಂದಮಣನಾಯಕರು ತಂಮ 
ವೊಡೆಯಗೆ ಪುಣ]ಣ್ಯವಾಗಲೆಂದು ಸೋಗೆಯ ಧರ್ಮಐತಕ್ಕೆ ಕೊಟ್ಟ 
ದಣಾಯಕರ ಪುರ (ಸೌಇಇ, IX-1, ೩೦೩-೬ ; 1516). [ಧರ್ಮ + ಏತ] 

ಧರ್ಮೆೈಕರಕ್ಷಕ (ನು). ನ್ಯಾಯವನ್ನು ರಕ್ಷಿಸುವ ಏಕೈಕ ವ್ಯಕ್ತಿ; ಧರ್ಮ 
ಪಕ್ಷಪಾತಿ : ನೀವು ಮಾಡಿದ ಸತ್ಯಭಾಷೆಗೆ ನೀವಲಾ ತಪ್ಪಿದಿರಿ ನೋಟಕರಾವು 
ಮಧ್ಯಸ್ಥಿತರಲೇ ಧರ್ಮೈಕರೆಕ್ಷಕರು (ಕುವ್ಶಾಗ. ೮-39). 

[ ಧಮ ೬ ಏಕ + ರಕ್ಷಕ] 

ಧರ್ಮೋತ್ತರ (ಗು). ಧರ್ಮಪ್ರಧಾನವಾದ ; ಧಾರಕ ವಿಚಾರಗಳಿಂದ 
ಪರಿಪೂರ್ಣವಾದ : ಶಿವಮಠದೊಳುಚ್ಚರಿಪ ಶಿವಪುರಾಣಂಗಳಂ ಶಿವಧರ್ಮ 
ಧರ್ಮೋತ್ತರಪ್ರಸಂಗಂಗಳಂ . , , ಪೇಳುತುಂ (ನಂಬಿರ. ೯-೧೦೨). 

[ಧರ್ಮ + ಉತ್ತರ] 

ಧರ್ಮೊೋತ್ಸವ (ನಾ). ಧಾರ್ಮಿಕ ಉತ್ಸವ; ಧಾರ್ಮಿಕ ಕಾರ್ಯಗಳ 
ಆಚರಣೆ : ಬಗೆ ಧರ್ಮೊತ್ಸಮಮೆಲ್ಲಿತಲ್ಲಿಗೆ , .. ತನ್ನಂ ತಡವಿಲ್ಲದುಯ್ಕೆ 
(ಶಾಂಕಿಪು. ೭-೭೭). [ಧರ್ಮ +೬ ಉತ್ಸವ] 

ಧರ್ಮೋದಕ (ನಾ). ಮ್ಭಾತರಾದವರಿಗೆ ಮರಣದಿನದಿಂದ ಹತ್ತನೆಯ 
ದಿನ ಎಂದರೆ ದಶಾಹದಂದು ಜ್ಞಾತಿಗಳೂ ಬಂಧಂಗಳೂ ಕೊಡುವ 
ತಿಲೋದಕ : ಹಿಂದಿನ ದ್ವೇಷವನ್ನು ನೆನಪಿನಲ್ಲಿಟ್ಟುಕೊಂಡು ಅಣ್ಣನಿಗೆ 
ಧರ್ಮೋದಕವನ್ನು ನೀಡಲು ಸ್ವಂತ ತಮ್ಮನೇ ಬರಲಿಲ್ಲ (ರೂಢಿ). 

[ಧರ್ಮ + ಉದಕ್ಕ) 


೪೨೧೨ 


ಧರ್ಮೋಪದೇಶಂಗೆಯ್‌ 


ಧರ್ಮೋದಯ (ನಾ). ೧. ಧರ್ಮದ ಅಭಿವೃದ್ಧಿ -ಇಏಳಿಗೆ : ಕೃತಯುಗ 
ದೊಳ್‌  ಧರ್ಮೋದಯದತಿಸುಖದುನ್ನು ಶಿಗಳಿಂದಮಿಪ್ಪುದು ಲೋಕಂ 
(ಉಸ್ಕರಂ, ೦-8). ೨. ಧರ್ಮದ ಬಗೆಗೆ. ಉಂಟಾಗುವ ಎಚ್ಚರ,- 
ತಿಳಿವಳಿಕೆ. [ಧರ್ಮ * ಉದಯ] 


& ಧರ್ಮೋದ್ದಾ ರ (ನಾ). ೧. ಧರ್ಮವನ್ನು ಎತ್ತಿಹಿಡಿಯಂವುದಂ ; 


10 


15 


ಧರ್ಮುಸಂರಕ್ಷಣೆ: ಧರ್ಮ್ಮೋದ್ಧಾರಮಂ ಮಾಡಿದವರ ಮಹಿಮೆಯಂತೆಂದೊ 
೫ ೫ ೫ (ಸೌಇಇ. ೫%, ೨೨೪-೧೦೧ ; ೩296). ವಿ. ಧರ್ಮವನ್ನೂ ರಕ್ಷಿಸು 
ವವನು,- ಎತ್ತಿಹಿಡಿಯಂವವನಂ : ಶೂರಧೀರನುದಾರಧರ್ಮೋದ್ಧಾರ 
ವಿವಿಧವಿಚಾರ ಸುಜನಾಧಾರ ರಿಪುಸಂಹಾರ. ., ಸುಜನ ಸ್ವಾಮಿಕಾರ್ಯಾಗಾರ 
ನೆನಿಸುವ ಮಂತ್ರಿಯುಂಟೇ ರಾಯ ನಿನಗೆಂದ (ಕುವ್ಯಾಸ, ೧-೭೧). 
[ಧರ್ಮ + ಉದ್ಧಾರ ] 

ಧರ್ಮೋದ್ದಾರಕ (ನಾ). ಧರ್ಮವನ್ನು ಎತ್ತಿಹಿಡಿಯಂವವನು; 
ಧರ್ಮಸಂರಕ್ಷಕ : ಕೃಷ್ಣನು ಧರ್ಮೋದ್ಧಾರಕನಾದನು (ಹುಕ್ಕಾರ. ಕೆಂ 
ಏಳ). [ಧರ್ಮ +೬ ಉದ್ಧಾರಕ 7 

ಧರ್ಮೋದ್ಯೋಗ (ನಾ). ಧರ್ಮುಕಾರ್ಯ ; ಧರ್ಮದಿಂದ ಕೂಡಿದ 
ಆಚಾರ,-ವ್ಯವಹಾರ ; ಆಗಣಮಾಗಣಮಿವೆನ್ನವೆನ್ನದೆ ಧರ್ಮ್ಕೋದ್ಕೋಗ 
ದಿಂದ ರಕ್ಷಿಸುವರ್‌ (ಸಾಇಇ. ೩1-1, ೩೨-೮೦ ; 1007) ; ಪುಪೋದ್ಕೋಗಮನೆ 
ಬಿಸುಟು ಧರ್ಮೋದ್ಯೋಗದೊಳಡರಿರ್ಪ ಜೈನರಣ್ಣ ವಿದಗ್ಮರ್‌ (ಧರ್ಮಾಮ್ಮ. 
೩-೨೦೪) ; ಧರ್ಮೋದ್ಕೋಗಾನುರಾಗೋಲ್ಲಸಿತಹೃದಯನುದೃದ್ಧಿ ಭೂಷಾ 
ವಳೀರೋಚಿರಾಳಾಚಿತ್ರಿತಾಭ್ರಂ ಸೌಧರ್ಮೇಂದ್ರಂ ಬಂದಂ 
(ಚಂದ್ರಪು. ೧೨-೪೩). [ಧರ್ಮ + ಉದ್ಯೋಗ] 

ಧರ್ಮೋದ್ಯೋಗಿನಿ (ನಾ). ಧರ್ಮಕಾರ್ಯದಲ್ಲಿ: ನಿರತಳಾಗಿರುವವಳುಂ: 
ಕಂಚಲಮಹಾದೇವಿಯರ ಮಹಿಮೋನ್ನತಿಕೆಯೇ ದೊರೆತೆನೆ.. , . ನಿತ್ರ್ಯ 
ಪ್ರವರ್ತಿತ ದಯದಾನಧರ್ಮ್ಮೋದ್ಕೋಗಿನಿ (ಸಾಇಇ. ಸ.ಸ, ೪೬-೧೧; 1045). 

[ ಸಂ. ಧರ್ಮೋದ್ಯೋಗಿನೀ] 

ಧರ್ಮೋಪದೇಶ (ನಾ). ೧. ಧರ್ಮಶಾಸ್ತ್ರ. ೨. ಧಾರ್ಮಿಕತತ್ತ್ವಗಳನ್ನು 
ಬೋಧಿಸುವುದು : ಆತನುಮಾಂ ಪೇಟ್ಡಿ ಧರ್ಮೋಪದೇಶಮುಮಂ 
ಬಿಟ್ಟು ತನ್ನ ಮುನ್ನಿನ ದುಷ್ಟಮಂತ್ರಿಗಳ ಮಾತಂ. ಕೈಕೊಂಡಂ (ಪಂಡತಂ. 
೦೩೬-೧೩) ; ಧರ್ಮೋಪದೇಶಮಿಲ್ಲದೆ ಕರ್ಮಮನುಪಶಮಿಪ ಚರಿತಮಿಲ್ಲದೆ' 
ದುಃಖಕ್ಕಾರ್ಮಮೆನಿಸಿರ್ದ ಲೌಕಿಕಧರ್ಮದೊಳೆಸಗುವನೆ ಸಮಯಮೂಢಂ 
(ಧರ್ಮಮ್ಮ. 8-೨93) ; ದೇಶಂ ಧರ್ಮೊೋಪದೇಶಂ ಶ್ರುತಬಲಮೆ ಬಲಂ 
೬. ೬ ೬ ಅದತ್ತೆನೆ ತನಗೆ ಜಗತ್ಸಿದ್ಧರಾದ್ಧಾ. ಂತಚಕ್ರಾಧೀಶಂ ಸಪ್ತಾಂಗ 
ಸಾಮ್ರಾಜ್ಯದಿನಿಳೆಗೆಸೆದಂ ವೀರನಂದಿವುತೀಂದ್ರರಿ (ಡಂದ್ರಪು, ೧೮೨೯): 
ನೀನೇನೂ ನಮಗೆ ಧರ್ಮೋಪದೇಶವನ್ನು  ವರಾಡಬೇಕಾದುದಿಲ್ಲ 
(ಕವಿಕ. ೨೮). ೩. [ಜೈನ] ಸ್ವಾಧ್ಯಾಯದ ಐದು ಅಂಗಗಳಲ್ಲಿ ಒಂದು : 
ಸ್ವಾಧ್ಯಾಯವು ವಾಚನೆ, ಪೃಚ್ಛನೆ. ಅ ನುಪ್ರೇಕ್ಷೆ, ಆಮ್ನಾಯ, 
ಧರ್ಮೋಪದೇಶ ಎಂದು ಆಯ್ದು ಬಗೆಯಾಗಿದೆ... ದುರ್ಮಾರ್ಗದಿಂದ 
ತಿರುಗಿಸುವುದಕ್ಕೂ ಸತ್ಯಮಾರ್ಗವನ್ನು ತೋರಿಸುವುದಕ್ಕೂ ಧರ್ಮಾರ್ಥವಾಗಿ 
ಉಪದೇಶಿಸುವುದು ಧರ್ಮೋಪದೇಶ ಸ್ವಾಧ್ಮಾಯವು (ಜೈನಧ. ೮೮). 

[ಧರ್ಮ +೬ ಉಪದೇಶ] 

ಧರ್ಮೋಪದೇಶಂಗೆಯ್‌ (ಕ್ರಿ). ಧರ್ಮವನ್ನು ಕುರಿತಂ ಉಪದೇಶಿಸಂ: 
ನೆಭೋಯಸಾನದೊಳ" ಕಿಜ್‌ದು  ಪೊಯ್ತಾಗೆಯುಂ .. - ಧರ್ಮೋ 
ಪದೇಶಂಗೆಯುತ್ತುಮುತ್ತಮತೀರ್ಥೆಶ್ವರಂ ವಿಹಾರಿಸೆ (ಶಾಂತಿಪು.೧೨-೨೩ ಪ) ; 
ಆ ಕೇಸರಿಗಾಸುರಕರ್ಮಂಗೆಯ್ಯಲ್ವೇಡೆಂದು ಧರ್ಮೋಪದೇಶಂಗೆಯ್ದು 
ಪರಲೋಕಕ್ಕುತ್ತರಸಾಧಕನಾಗಿ ನಡೆವೆಂ (ಪಂಜತಂ. ೧೩೬-೨). 

[ ಧರ್ಮೋಪದೇಶ + ಕೆಯ್‌;1] 


ಧರ್ಮೋಪದೇಶಕ ೪೨೧೩ ಧವಡ, 


ಧರ್ಮೋಪದೇಶಕ (ನಾ). ೧. ಧರ್ಮತತ್ತ ಗಳನ್ನು ಉಪದೇಶ ಮಾಡಂ 
ವವನು; ಧರ್ಮಗುರು. ೨. ವಂತಪ್ರಚಾರಕ: ಅಶೊಕಮಹಾರಾಜನು 
ಬನವಾಸಿಗೆ ಧರ್ಮೊೋಪದೇಶತರನ್ನು ಕಳುಹಿಸಿದ್ದನೆಂಬ ಮಹಾವಂಸದ 
ವಚನದಿಂದ ದೃಢವಾಗುತ್ತದೆ (ಕರ್ಣಾಅ, 3). [ಧರ್ಮ + ಉಪದೇಶಕ] 
ಧರ್ಮೋಪದೇಶಿ (ನಾ). ಧಾವಿಂ೯ಕತತ್ತ್ವಗಳನ್ನು ಬೋಧಿಸುವವನಂ ; 
ಧರ್ಮೊೋಪದೇಶಕ: ಧರ್ಮೋಪದೇಶಿಯಪ್ಪಂ ದುರ್ಮನನೇ ಶಾಂತನಾಪ್ತ 
ನಲ್ಲಂ ದ್ರಂ (ಸಮಪ. 6-೬೫). [ ಸಂ. ಧರ್ಮೋಪದೇಶಿನ”) 
ಧರ್ಮೋಪನಯನ (ನಾ). ಧರ್ಮಾರ್ಥವಾಗಿ ಮಾಡಂವ ಮುಂಜಿ: 
ಇಂದು ದೇವಸ್ಥಾನದಲ್ಲಿ ಧರ್ಮೋಪನಯನವನ್ನು ಏರ್ಪಡಿಸಿದ್ದರು (ಕೂರಿ). 
[ಧರ್ಮ + ಉಪನಯನ ] 
ಧರ್ಮೋಪಮಾನಲುಪ್ತೆ (ನಾ). [ಕಾವ್ಯಮಿಾ]ಲುಪ್ತೋಪಮಾಲಂಕಾರದ 
ಒಂದು ಪ್ರಭೇದ; ಉಪಮಾನ ಉಪಮೇಯಂಗಳಲ್ಲಿರುವ 
ಸಾಧಾರಣಧರ್ಮವೂ  ಉಪಮಾನವೂ ಉಕ್ತವಾಗದಿರುವುದಂ : 
ಧರ್ಮೋಪಮಾನಲುಪ್ತೆ ಯೆಂತೆನೆ :- ಗಂಡೇಟ್ಜಿಂದೂರಂ ಕೈಕೊಂಡಿರೆ ನೀಂ 
ಕೊಂಗುನಾಡ ಪೆಜಗೋಂಟೆಗಳಂ ಕೊಂಡುದುದಂ ಕೊನರಿಪುದದು ದಂಡಾ 
ಪೂಪಂಬೊಲಲ್ತೈೆ ಚಿಕದೇವೇಂದ್ರಾ (ಅಪ್ಪಕಿ. ೩೭-೧೧): ಇದಲ[ೊಳ್‌ 
ಅಂದೂರಂ ಪೆಜಿಗೋಂಟೆಗಳಂ ಕೊಂಡೈ ಎಂಬ ಉಪಮೇಯಮಂ ವೊಲ್‌ 
ಎಂದು ವಾಚಕಪದಮಂ ಪೇಟ್ದು ಕೋಲಂ ಕಜ್ಜಾಯಂಗಳಂ ನುಂಗಿದನೆಂಬ 
ಉಪಮಾನಮಂ ಕಡುಗೆಯ್ಕೆ ಮೆಲ್ಗೆಯ್ಮೆಗಳೆಂಬ ಸಾಧಾರಣಧರ್ಮಮುಮಂ 
ವೇಟದಿರ್ಷುದಲಾಂ ಧರ್ಮೋಪಮಾನಲುಪ್ತೆಯಾದುದು (ಅಪ್ರತಿ. ೩೮-೧). 
[ ಸಂ. ಧರ್ಮೋಪಮಾನಲುಪ್ತಾ ] 
ಧರ್ಮೋಹಮಾನವಾಚಕಲುಪ್ತೆ (ನಾ). [ಕಾವ್ಯವಿಸಾ] ಲುಪ್ತೋಪಮಾ 
ಲಂಕಾರದ ಒಂದು ಪ್ರಭೇದ ; ಉಪಮಾನ ಉಪಮೇಯಗಳಲ್ಲಿ 
ರುವ ಸಾಧಾರಣಧರ್ವುವೂ ಉಪಮಾನವೂ ಉಪಮಾವಾಚಕ 
ಶಬ್ದವೂ ಲೋಪವಾಗಿರಂವುದು: ಧರ್ಮೋಪಮಾನವಾಚಕಲುಪ್ತೆ 
ಯೆಂತೆನೆ :-ಪೊಸಊರಂ ಮುತ್ತಿದುದಂ ಮಸಗಿ ಮಹೀಶೂರಸುಭಟರೆಯ್ದಿ 
ದುದಂ ತಾಂ ಮಿಸುಗುವಿನಂ ಮೂಗರಿದುದನೆಸವಂತಂ ಕೋಕಿಲಾಮ್ರ 
ಮೆಂದಂ ಮಂದಂ ಇದಟಿಸೊಳೀ ಎಸವಂತರಾವು ತನ್ನ ಮೂಗು ಪೋದುದುಂ 
ಕೋಗಿಲೆ ಬರ್ಪದುಂ ಮಾಂಬಳಂ ಬಿಟ್ಟಿಂತಾಕಸ್ಮಿಕಮಾದುದೆಂಬಲ್ಲಿ ಮೂಗ 
ರಿದುದೆಂ ಬ ಉಪಮೇಯಮಾತ್ರಮಂ ಪೇಟ್ಮು ಇದರ್ಕುಪಮಾನಮಾದ 
ಅಮ್ರಪತನಮಂ ಆಕಸ್ಮಿಕಮೆಂಬ ಸಮಾನಧರ್ಮಮುಮಂ ಅಂತೆಯೆಂಬ 
ವಾಚಕಪದಮುಮಂ ಪೇಟದಿರ್ಪದಟ್‌ಂ ಧರ್ಮೋಪವಮಾನವಾಚಕಲುಪ್ರೆ 
ಯಾದುದು (ಅಪ್ರತಿ, ೩೮-೧೩).  [ ಸಂ. ಧರ್ಮೋಪಮಾನವಾಚಕಲುಪ್ತೂ ] 
ಧರ್ಮೋಪಮೆ (ನಾ). [ಕಾವ್ಯಮಾ] ಅರ್ಥಾಲಂಕಾರಗಳಲ್ಲಿ ಒಂದು ; 
ಉಪಮಾಲಂಕಾರದ ಒಂದು ಪ್ರಭೇದ ; ಉಪಮಾನ ಉಪಮೇಯ 
ಗಳಲ್ಲಿರುವ ಸಾಧಾರಣಧರ್ಮವು ಮಾತಿನಲ್ಲಿ ಉಕ್ತವಾಗಿರಂವುದಂ : 
ತಳಿರ್ಗಳೆವೋಲ್‌ ಮೆಲ್ಲಿದುವೀ- ತಳೆಂಗಳಳಿಕುಳದವೋಲ* ವಿನೀಳೆಂಗಳ 
ನಿನ್ನ ಳಕಾಳಿಗಳೆಂಬುದನಾಕುಳಮಿಲ್ಲದೆ ವಿಬುಧರಟ್‌ಗೆ ಧರ್ಮೋಪಮೆಯಂ 
(ಕವಿರಾ.೩-೬೧) : P ಈ ಪ್ರಯೋಗದಲ್ಲಿ "ತಳಿರ್ಗಳವೋಲ್‌ ಮೆಲ್ಲಿ 
ದಂವೀ ತಳಂಗಳ೯' ಎಂಬಲ್ಲಿ ಉಪಮಾನವಾದ ತಳಿರಂಗಳಲ್ಲೂ ಉಪ 
ಮೇಯವಾದ ಅಂಗೈಯಲ್ಲೂ ಇರಂವ ಸಮಾನಧರ್ಮವಾದ ಮೆಲ್ಬು 
ಶಬ್ಧತಃ ಹೇಳಿ ಡೆ. ಆದುದರಿಂದ ಧರ್ಮೋಪಮೆ. ಉಳಿದ 
ಪ್ರಯೋಗಗಳಲ್ಲೂ ಹೀಗೆಯೇ ಸವಂನ ಶಯ ಮಾಡಿಕೊಳ ಬೇಕು ; 
ಧರ್ಮೋಪಮೆಗೆ ಜಲನಿಧಿವೊಲ್‌ ಗಂಭೀರಂ ಬಲವೈರಿಯವೊಲ್‌ ಸಮಗ್ರ 
ವಿಭವಸನಾಥಂ ಕುಲಗಿರಿವೊಲ್‌ ನಿಷ್ಕಂಪಂ ಬಲಿಯಂತೆವೊಲಧಿಕದಾನಿ 
ದಾನವಿನೋದಂ (ಕಾವ್ಯಾವ. ೬೬೭). [ ಧರ್ಮ + ಉಪಮೆ] 


ಧರ್ಮೋಪಮೇಯಲುಪ್ತೋಪಮೆ (ನಾ). [ಕಾವ್ಯಮಿಾ] ಲುಪ್ರೋಪಮಾ 
ಲಂಕಾರದ ಒಂದು ಪ್ರಭೇದ; ಸಾಧಾರಣಧರ್ಮವೂ ಉಪ 
ಮೇಯವೂ ಉಕ್ತವಾಗದಿರುವುವಂ ; p ಇದು ಎಂಟು ವಿಧವಾದ 
ಲುಪ್ರೋಪಮೆಯಲ್ಲಿ ಸೇರಿಲ್ಲ: ಧರ್ಮೋಪಮೇಯಲುಪ್ರ್ಪೋಪಮೆ : 
ಎಳ್ಳನಿತು ನಿನ್ನ ಮಾತಂ ಕೇಳ್ವಿ ನೆಂದೆಣಿಕೆಗೊಳ್ಳದಿರು ಪರಿಚರ್ಯೆ ಮನೆವಾಳ್ತೆ 
ಯೆಂದೆಂಬ ತಳ್ಳಿಯವಳಲ್ಲ ನೀನೆಂದುದಂ ಮಾಡೆನೆಂದಾ ಚಂಡಿ ಚಂಡಿಗೊಳಲು 
ಮುಳ್ಳಿಡಿದ ಮರನೇಅದಂತಾದುದಿಹಪರಕಿದೊಳ್ಳಿ ತಾದವುದೆ ಬಂದುದು 
ತಪೋಹುನಿಯೆಂದಳ್ಳೆಯೊಳ* ಕೋಲ್ಲೊಂಡ ತೆಜದೊಳುದ್ಧಾಲಕಂ ಚಿಂತಿಪಂ 
ಪ್ರತಿದಿನದೊಳು. ಈ "ಮುಳ್ಳಿಡಿದ ಮರನೇಜ್‌ದಂತಾದುದು' ಎಂಬಲ್ಲಿ 
"ಚಂಡಿಯನ್ನು ಮದುವೆ ಮಾಡಿಕೊಂಡದ್ದು” ಎಂಬ ಉಪಮೇಯವಾಗಲಿ 
"ಹಿಂಸೆ ಕೊಡುವುದು' ಎಂಬ ಧರ್ಮವಾಗಲಿ ಉಕ್ತವಾಗಿಲ್ಲ (ಕೈ ಬಡಿ. 3೩೭): 
(ಜೈಮಿಥಾ. ೧೦-೨೪ ನೋ.) [ಧರ್ಮ + ಉಪಮೇಯ + ಲುಪ್ರೋಪಮೆ] 


|ಧರ್ಮ್ಯ (ಗು). ೧. ಧರ್ಮಸಮ್ಮತವಾದ ; ಪುಣ್ಯಕರವಾದ. (ನಾ). 


೨. ನ್ಯಾಯಂಯಂಕ್ತವಾದಂದಂ : ಯಾರು ಸರ್ವಾಧಾರನಾದ ನನ್ನ 
ಸಂಬಂಧಿಯಾದುದರಿಂದ ಧರ್ಮ್ಮವೆನಿಸುವ ನನ್ನ ಪ್ರೀತಿಸಾಧನವಾದ ಇದು 
ವರೆಗೆ ನಿರೂಪಿತವಾದ ತತ್ತ್ವವನ್ನು ಶ್ರದ್ಧೆಯಿಂದ , , , ಉಪಾಸನ 
ಮಾಡುತ್ತಾರೆಯೋ ಅವರೇ ನನ್ನ ಭಕ್ತರು (ಭಾತತ್ತ,. ೧36). [ಸ0.) 

ಧರ್ಷ (ನಾ). ೧. ಧೈರ್ಯ; ದಿಟ್ಟತನ; ಧಾರ್ಷ್ಟ. ೨. ಸೊಕ್ಕು; 
ಗರ್ವ. ೩. ದೂಷಣೆ; ನಿಂದೆ. ೪. ನಪುಂಸಕ ; ಕೊಜ್ಜೆ. [ಸಂ.7 

ಧರ್ಷಣ (ನಾ). ೧. ಅಪಚಾರಮಾಡುವುದಂ ; ನೋಯಿಸುವುದಂ. 
೨. ಮೇಲೆ ಬೀಳಂವುದು; ಆಕ್ರಮಿಸುವುದು ; ಆಕ್ರಮಣ. ೩. ಅಪ 
ಮಾನ. ೪. ಸಂಭೋಗ. ೫. ಅತ್ಯಾಚಾರ. [ಸಂ.] 

ಧರ್ಷಣಿ (ನಾ). ನೀತಿಗೆಟ್ಟವಳಂ; ವ್ಯಭಿಚಾರಿಣಿ: “ಪುಂಶ್ಚಲೀ ಧರ್ಷಣೇ ... 
ಪೂಂಸುಲಾ-೮ ಹಾದರಗಿತ್ತಿಯ ಹೆಸ ಎಗಳು” (ಸಿದ್ಧಾಂತಿ. ೧೬೯೫, [೫0] 

ಧರ್ಷಿಣಿ (ನಾ). ಎ ಧರ್ಷಣಿ: “ಪಾಂಸುಳಾ, ಬಂಧಕೀ, ಸ್ವೈರಿಣೀ . . . 
ಧರ್ಷಿಣೀ, ಕುಲಟಾ, ಅವಿನೀತಾ, ಅಭಿಸಾರಿಕಾ- ಈ ೧೦ ಹಾದರಗಿತ್ತಿ” 
(ಹಲಾಯು. ೮೧-೩೪೨). [ಸಂ. ಧರ್ಷಿಣೀ) 

ಧವ (ನಾ). ೧. ಗಂಡಸಂ; ಪುರಂಷ. ೨. ಗಂಡ; ಪತಿ: “ಕಾಂತಃ, ಕಮಿತ್ಲಾ 

.. ಧವಃ . . . ಅನುಕಃ - ಈ೧೪ಗಂಡಂ” (ಹಲಾಯು. ೮3-೩98); ನಿನ್ನ 

ಧವನುಗ್ರನತಿದುಶ್ಚರಿತ್ರಂ ಸಂತತಂ (ಆರಾಶ.೧೬-೩) ; ನವದಶೈಕಾದಶ 
ಸಂಖ್ಯೆಯ ಧವರ ನೆ ವರಿಸಿರ್ದ ವಾಜ್ಮಾಶಿವೆಯರೆಣೆಯೇ ನಾಗಮಾಂ 
ಬಾಸತ್ಪತಿವ್ರತೆಗೆ (ತಿಮ್ಮಕಾ. ೧-೧). ೩. ಒಡೆಯ ; ಯಜವನತಾನ ; 
ಅಧಿಪತಿ : ಉದಯದ್ಗೃಹದ್ರೇಕ್ಕಾಣಂ ಮೊದಲಾಗಿರೆ ಮಂದಣಿಪ್ಪತ್ತೆರಡನೆ 
ತ್ರ್ಯಂಶಾಂಶದ ಪತಿಯ ಗುಣದೆ ಮೇಣ್‌ ತತ್ಸದನದ ಧವಗುಣದೆ ಸಾವು 
ಸಮನಿಸಿ ಬರ್ಕು೦ (ಜಾತಕಿ, 3೩-೨೧): "ದಿಗ್ಗವ' ಪರಾ. ೪. ಒಂದಂ 
ಬಗೆಯ ಗಿಡ ; “ಧವಃ, ಅರ್ಜುನಃ . . . ಮೋಕ್ಷಃ ಎಂಬಿವು ಮರಂಗಳು 
ಮಪ್ಪುವು” (ಹಲಾಯಂ. ೧೩೫-೨೬). [ಸಂ:] 

ಧವಗೇಡಿ (ನಾ). ಒಡೆಯಂನಿಲ್ಲದವನು; ಅನಾಥ ; ದಿಕ್ಕಿಲ್ಲದವನಂ : 
ದೆಯೆಗೆಯ್ದೂ ಧವಗೇಡಿಯೆನಿಸದವರ ಅವಿರಳನೇ ಗುರು ನಮಸ್ತೇ 
(ಮೈ ಲಾರ. ೧೮೮-೧). [ಧವ 4 ಕೇಡಿ, 

ಧವಡ್ಕ, ದವಡ (ನಾ). ೧. ಹುಂಬ; ಅವಿವೇಕಿ : ಧವಡರೈ ನೀವಳ[ಪಾಕಾಂ. 
ಧವಡತನದಲಿ, ಕವಡುತನದಲಿ]ದಿಟ್ಟರಹಿರಂಗವಣೆಯೊಳ್ಳಿತು ನಿಮ್ಮ ನಿಜವನು 
ವಿವರಿಸಾ ನೀವಾರು (ಕುವ್ಕಾಸ. ಓರಿಇ. ೨-೮೩). ದವಡ : ೨. ಹಟಮಾರಿ: 
ಕಳ್ಳ ಹಾದರಿಗ ಕೊಯ್ಯ ದವಡ ಬುಜಾರ ಪಲ್ಲರನೆಲ್ಲ ನೆರವಿದೆ `(ಬಿಜ್ಕರಾ. 
6-93). ೩. ಕೆಡುಕ; ನೀಚ ; ದಂಷ್ಟ. "ಅತಿದವಡ' ಪರಾ. 

[*-ಮರಾ, ಧವಡ] 


ಧವಡ್ಕ 


ಧವಡ್ಕ.(ನಾ). (?) ವರ್ಗಚತುರ್ಥಾಕ್ಷರಂಗಳ್ಗೆ ಘೆಟ್‌ಯಂ , . . ಧೆಟಿಂ, 
ಧಾಳಿ, ಧಾರಿ. ಧವಳಂ (ಧವಡಂ) (ಕಮದ. ೦೫ ಪ್ರಯೋ). (?] 
ಧವಡತನ, ದವಡತನ (ನಾ). ೧. ಹುಂಬತನ ; ಅವಿವೇಕ : ಕೈತವದ 
ಭಂಡರು ನೀವೊ ನಾವೋ ಸಾಕದಂತಿರಲಿ ಧವಡತನ[ಪಾಕಾ. ದವಡತನ, 
ಕವಡುತನ]ದಲಿ ದಿಟ್ಟರಹಿರಂಘವಣೆಯೊಳ್ಳಿತು ನಿಮ್ಮ ನಿಜವನು ವಿವರಿಸಿರೆ 
ೇವಾರು ಹೇಳೆಂದನು ಜರಾಸಂಧ (ಕುವ್ಯಾಸ. 3-೬). ೨. ಹಟಮಾರಿತನ. 
ದವಡತನ : ೧. ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 
[ಧವಡ, + - ತನ] 

ಧವಲ, ಧವಳ (ಗಂ). ೧. ಬಿಳಿಯ; ಶುಭ್ರವಾದ. "ಧವಲಪಕ್ಷ' 
ಪರಾ.೨. ಅಂದವಾದ; ಸಂಂದರವಾದ. ೩. ಶ್ರೇಷ್ಠವಾದ ; 
ಘನತೆಯಿಂದ ಕೂಡಿದ. (ನಾ). ೪. ಬಿಳುಪು. ೫. ಶ್ರೇಷ್ಠವಾದ 
ಎತ್ತು. ೬. ಒಂದಂ ಬಗೆಯ ಕರ್ಪೂರ ; ಚೀನಿಕರ್ಪುರ.೭. ಒಂದಂ 
ಬಗೆಯಂ ಗೀತಪ್ರಬಂಧ ; ವಿವಾಹ ಮೊದಲಾದ ವಂಂಗಳಕಾರ್ಯ 
ಗಳಲ್ಲಿ ಹಾಡುವ ಆಶೀರ್ವಾದಪರವಾದ ಹಾಡು; ೧ ಇದಂ 
ನಾಲ್ಕು, ಆರು ಅಥವಾ ಎಂಟು ಪಾದಗಳಿಂದಲೂ ಸಾಮಾನ್ಯವಾಗಿ 
ಆರು ಮಾತ್ರೆಯ ಗಣಗಳಿಂದಲೂ ಕೂಡಿರುತ್ತದೆ : ಶುಭಮಂಹೂರ್ತ 
ದೊಳು ಕಲ್ಯಾಣಮಂಟಪದಿ ಕ:ಳಿತು ರಾಣಿಯರು ಸಹಿತಿಲ್ಲಿ ಧವಲ 
ಶೋಭನಗಳಂ ಜಾಣತನದಿಂ ಕೇಳಿ ಪರಕೆಯಂ ಕೈಕೊಂಡು (ಬೀಳವಂ. 
ಆ ಧವಲದ ಕವಿಗಳ ಕೊಂಡಾಟದ ನಾದವಮೊಪ್ಪಿದ.ದು 
(ಗುರು. ೪೭೫). ಧವಳ: ೧. ಧವಳಧೌತ ದ:ಕೂಳಾಂತರೀಯಮಂ 

ಪ್ರಸೂನರಚನಾವಿಚಿತ್ರಶೇಖರನುಂ . . ಗಾರುಡಮಣಿಪ್ರಭಾ 
ವಿಭಾಸಿತಮಣಿಯಂಗುಳೀಯನುಮಾಗಿ (ವರ್ಧಮಾ. ೧೨-೨೩ ವ); ಚತುರ್ಥ 
ಸ್ನಾನದೊಳ್‌ ಧವಳಮಂಗಳಾಲಂಕೃತೆಯಾಗಿ ನಿಜಮನಃಪ್ರಿಯನ ಸೂಟಕ್ಷಿ 
ವಂದು. (ಜಂದ್ರಪು. ೩-೮೩ವ) : ಶಂಖಧವಳಕಂಠದೊಳ್‌ ಪತ್ತುವಿಡಿದೇಕ 
ಮುಖೀರುದ್ರಾಕ್ಷಮೊಂದಂ ತೆಅಂಬೊಳೆಯೆ (ರಾಮಾಕ್ಕ. ೪೦-೨೫). ೪. “ಗೌರಃ, 
ಶ್ವೇತಃ, ಸಿತಃ, ಶುಭ್ರಃ, ವಳಕ್ಷಃ, ಧವಳಃ , . . ಪಾಂಡುರಃ- ಈ ೧೨ 
ಬಿಳಿದು” (ಹಲಾಯು. ೧3೧-೪೭) ; ಶರದದ ಮುಗಿಲ್ಗಳಿಸೆದುವತಿಧವಳಂಗಳ್‌ 
(ಆಗವಿ. ೪-೬೦) ; ಚೆಂದುಟಿ ಹವಳವು ಸ:ಲಿಪಲ್ಲು ಧವಳವು (ಇಂಡಾಪ. 
66-೨೭). ೭. ಧವಳಗಜೇಂದ್ರಮುಂ ಧಳವಚಾಮರಮುಂ ಧವಳಾತಪತ್ರಮುಂ 
» ೬ ಬೆರಸಷ್ಟದಿಕಟಂ ಧವಳಿಸೆ ಕೀರ್ತಿಯಿಂ ಧವಳ[ಏಾಉಂ. ಬೆಳಗೆ]ಮಂಗಳ 
ಗೇಯದಿನೊಪ್ಪಿ ಬರ್ಪ ಕಾರವಧವಳಂಗೆ ದೇಸಿಗನೆ ಬರ್ಪವೊಲೊರ್ವನೆ 
ಬರ್ಪದಂದುದೇ (ಗದಾಯಂ. ೩-೪೦); ವಿವಾಹಗೇಹವನು ನೋಡುತ್ತ ಬರ 
ಬರಲಲ್ಲಿ ಮಂಗಳಾರತಿವಿಡಿದು ಧವಳಮಂ ಹಾಡುತಿರಲು (ಸಿದ್ಧರಾ. 6-೮೯) ; 
ನುಣ್ಣನಿಯ £ ಯಿ ]೦0 ಧವಳಾಖ್ಯವಂ ಸುವಾಸಿನಿಯರೊಲಲ್ಹು ಪಾಡಿಯೆ 
ನುಶಿರ್ಪ ರವಂ ಪರೆದಿರ್ದುದೆಲ್ಲಿಯುಂ (ನಳಿಕಂ. ೪೨೫) : ಇಕ್ಕೆಲದಿ ಕಳಸ 
ಕನ್ನಡಿವಿಡಿದು. ಮುತ್ತೈದೆಯರು ಧವಳಮಂ ಪಾಡಲು (ಲಶಿಜಿಂ. ೧೫-೨೩) ; 
ಎಲ್ಲಿಯುಂ ಪಾಡುತಿಹ ಧವಳಶೋಭಾನೆಗಳನೆಲ್ಲಮಂ ತ್ರಿಗುಣಾತ್ಮ ತೋರುತ್ತೆ 
(ಪರಶು. 9-೬೩). "ಧವಳಾರ್ಕ' ಪರಾ. ೮. ಪಂಚವಂಹಾವಾದ್ಯಗಳಲ್ಲಿ 
ಒಂದಂ; ಶಂಖ: ಶೃಂಗವಾದ್ಯವೆಂಬ ಕೊಂಬು ತಮ್ಮಟವೆಂಬ ಹಲಿಗೆ 
ಶಂಖವೆಂಬ ಧ[ಪಾಕಾ. ದ]ನಳ ಭೇರಿಯೆಂಬ ಬಾಜಾ ಜಯಘಂಟೆಯೆಂಬ 
ಜಾಗಟೆ ಇತ್ತೆದ ಪಂಚಮಹಾವಾದ್ಯಂಗಳಂ (ವಿವೇಕ. ೨೩೬). 

{ ಸಂ. ] 

ಧವಲಚಾಮರ, ಧವಳಚಾವಂರ (ನಾ). ಬಿಳಿಯ ಚಾವಂರ, - ಚವರಿ : 
ವಿಳಾಸಿನಿ:ನಿಕರತರಾಂದೋಳಿತ ಧವಲಚಾಮರಸ್ತೋಮಮಯೂಖಂಗಳುಂ 
ತತ್ಕೇಕರಕಾಂತಿಸಂತಾನಂಗಳುಮಮೃತಪಯೋಧಿ ಲಹರಿಕಾಲಾವಣ್ಯವರಿ 
ಬೀಟಿಲ್‌ (ಮಹಾನೇ. ೧೧-೦೨೬ವ). ಧವಳಚಾಮರ : ಧವಳಟಾವ:ರಮಂಂ 


ತಿ-೧೧೮) ; 


೪೨೧೪ 


20 


26 


40 


46 


ಧವಲಪಕ್ಷ, ಧವಳಪಕ್ಷ (ನಾ). 


ಧವಲಯಶ, ಧವಳಯಶ 


ಧವಲಾಗಾರ 


ಧವಳಾತಪತ್ರಮುಂ . . ಸಷ್ಟದಿಕ್ತಟಂ ಧವಳಿಸೆ ಕೀರ್ತಿಯಿಂ 
(ಗದಾಯಂ. ೩-೪೦): ನಲಿದು ನರ್ತಿಪಂಚೆಗಳಿನೆ ಬೀಸುವ ಧವಳಚಾಮರಂಗಳ* 
(ಪುಷ್ಪಪು. 8-೧೭). [ಧವಲ * ಚಾಮರ] 


ಧವಲಚ್ಛತ್ರ, ಧವಳಚ್ಛತ್ರ (ನಾ). (ಅರಸೊತ್ತಿಗೆಯ ಚಿಹ್ನೆಯಾದ) 


ಬಿಳಿಯ ಕೊಡೆ ; ಶ್ವೇತಚ್ಛತ್ರ : ಧವಲಚ್ಛತ್ರಚ್ಛಾಯೆಬಿ:ನವನೀಚಕ್ರಕ್ಕೆ 
ಚಂಡಕರತಾಪಂ ಸಂಭವಿಸದೆನೆ ತನ್ನ ಜಸದಿಂ ಧವಳಿಸಿದಂ ಧೆವಳಕೀರ್ತಿ 
ದಿಗ್ಭಿತ್ತಿಗಳಂ (ಪಂರಾಮಾ, ೧೦-೧೦೮). ಧವಳಚ್ಛೆತ್ರ : ಉನ್ನತಧವಳಚ್ಛತ್ರ 
ಚ್ಛನ್ನವಿಯತ್ತಳನನಿನದುಕುಳಿತಿಳಕನನಿಂತನ್ನೆಯದಿಂದೀ ಪಟುವಿನೊಳೆನ್ನರಸನ 
ನಿಂತು ಬಿದಿಯೆ ತಂದಿಕ್ಕುವುದೇ (ಪಂಪಭಾ. ೨-೮೨) ; ಕಿಕ್ಕಿಟಗಿಟಿದ ಧವಳ 
ಚ್ಛತ್ರಂಗಳೊಳ್‌ ತಳ್ಳೊಯ್ದು (ಶಾಂತಿಫು. ೧೦-೨೧ ವು; ವಳಾರಾರಿಯ 
ಕಾರುಣ್ಯದಿಂ ಬಂದ ದಂಡಿಗೆಯ ಧವಳಚ್ಛತ್ರದ . . . ಬಿಂಕದ ಬಾಹತ್ತರ 
ನಿಯೋಗಂ (ನಂಬಿರ. ೮-0೬) : ಧವಳಚ್ಛತ್ರದೆಡಬಲಕೊಲೆವ ಚೌರಿಗಳ 
« ೬ * ಕುಮಾರವರ್ಗದ ಸುಳಿವುಗಳ ಸಾರಂಭದಲಿ ಹೊಜವಂಟನಾ ಭೂಪ 
[ ಸಂ. ] 


(ಕುವ್ಯಾಸ. ೧೨-೯೮). 


ಧವಲತೆ, ಧವಳತೆ (ನಾ). ಬಿಳುಪು; ಗೌರವರ್ಣ: ಅವಿಶೇಷದಿನುದ್ದಮ 


ದೊಳ್‌ ಧವಲ[ಪಾಕಾಂ. 6]ತೆ , . . ವಿವಿಕ್ಷವರ್ಣವ್ಯವಸ್ಥೆಯಿಂದೊಂದಿರ್ಕುಂ 
(ಕಾವ್ಯಾವ. ೮೯೪). ಧವಳತೆ : ಸಲಿಲಂ ನಿರ್ಮಳವದುವು ತಳೆದುದಾಗಸಂ 
ಧವಳತೆಯಂ (ಗಿರಿಕ. ೯-೬೪) ; ಪೊರೆಪೊರೆಯಾಗಿ ದಳವೇಅ* ಬಹಳತರ ಧವಳ 
ತೆಯನಾಂತ ಮುಗಿಲ ಮೊತ್ತಮೆತ್ತಲುಂ ಬಿತ್ತರಂಬಡೆಯೆ (ಜಾಧಪು. ೪-೬೬ ವ); 
ತೊಳೆದರೆ ಮಸಿಗೆ ಧವಳತೆಯುಂಟೆ (*ಶಿರಾ. ೩೬-೪೭). [ಸಂ. ಧೆವಲತಾ] 
೧. ಬಿಳಿಯ ರೆಕ್ಕೆ. ೨. ಬಿಳಿಯ ರೆಕ್ಕೆ 
ಗಳನ್ನುಳ್ಳ ಪಕ್ಷಿ. ೩. ಶುಕ್ಲಪಕ್ಷ. ಧವಳಪಕ್ಷ: ೩. ವೈಶಾಖಮಾಸದ 
ಧವಳಪ್ನೂದ ಪಂಚಮಿಯ ಶುಭದಿವಸದಭಿಜಿಲ್ಲಗ್ನದಲಿ ಮೂರ್ಧಾಭಿಷೇಚನದ 
ವಿವರವಾಯ್ತೊ (ತೂರರಾ. ೨-೧-೧೪). [ಧವಲ + ಪಕ್ಷ] 

(ನಾ). ಶಂಭ್ರವಾದ ಕೀರ್ತಿ; ಕಳಂಕ 
ರಹಿತವಾದ ಯಂಶಸ್ಸು : ಧವಲ[ಪಃಕಾ. ಳ]ಯಶದಿಂ ಬೊಮ್ಮಿದೇವಂ 
ಭುವನವಂದಿತನಾಗಿ ಪರಮೋತ್ಸವದೊಳಾ ಕಲ್ಕ್ಮಾಣಕಟಕದೊಳೆಂದಿನಂತಿರ್ದ 
(ಬಸಪು. ೩9-೩೭). ಧವಳಯಶ : ಮೇಲಿನ ಪ್ರಯೋಗದ ಪಾಠಾಂತರ 
ವನ್ನು ನೋಡಿ. ಸಂ. ಧವಲಯಶಸ್‌] 


ಧವಲಾಂಗ, ಧವಳಾಂಗ (ನಾ). ಬಿಳಿಯ ಬಣ್ಣ: ದ ಮೈ, - ದೇಹ: 


ಸ್ವಚ್ಛತರ ಧವಲಂಂ[ಶಾತಾಂ. ೪೨೦]ಗದತಿಮನೋಹರ ಪೀತಪುಚ್ಛದ ಜಿ 
ಕೋಮಲ ತುರಂಗಮಂ ಸಾಧಿಸಿ ಮಹಾಕ್ರತುವನಾಚರಿಪೊಡೆ (ಜೈಮಿಭಾ. 

3-30). ಧವಳಾಂಗ : ಧವಳಾಂಗ[ಪಾತಾಂ. ಳರ]ಪ್ರಭೆ ದೆಸೆಯಂ ಧವಳಿ 
ಸಲಮರಾವತೀ ನಗರದಿಂದಾಗಳ್‌ . , , ಸುರಗಜಮದಿರದೆ ಒಂದತ್ತಾಗಳ್‌ 
(ಕ್ರಿ ಪುವಿ. ೬೩-೬). [ಧವಲ + ಅಂಗ್ಲ] 


ಧವಲಾಕ್ಷತ,ಧವಳಾಕ್ಷತ (ನಾ). ಬಿಳಿಯ ಅಕ್ಷತೆ : ಶಿವದೇವ್ಕಾದಿ ಸವಿತ್ರೀ 


ನಿವಹಮ:ಂ . . . ಪರಸುತ್ತಿಕ್ಕುವ ಧವಲಾಕ್ಷತಮಮರೆ ಮಸ್ತಕಾಗ್ರದೊಳ್‌ 
(ಮಹಾನೇ. ೧೧-೧೦೪). ಧವಳಾಕ್ಷತ : ಧವಳಾಕ್ಷತಕುಸುಮಚರುಪ್ರವರ 
ಸುಗಂಧಪ್ರದೀಪಫಳಪರಿಕರದಿಂ ಅರ್ಥ್ಯಮೇನೊಪ್ಪಿದುದೋ 
(ವರ್ಧಮಾ. ೧೨-೨೬). [ಸಂ.] 


ಧವಲಾಗಾರ, ಧವಳಾಗಾರ (ನಾ).೧. ಸುಣ್ಣ ಬಳಿದ ವಂತೆ. ೨. ಸೌಧ; 


ಹರ್ಮ್ಮ; ಅರಮನೆ. ಧವಳಾಗಾರ: ೨. ಧವಳಾಗಾರತರತ್ತರಂಗಬಹಳಂ 
. * ಇಳಾಮಧ್ಯದೊಳೆಟ್ಟಿ ಪಾಲ್ಗಿಡಲೆನಲ್‌ ಸಾಕೇತಮೇಂ ಸಾಲ್ಕುದೋ 
(ಅನೆಂಪು. ೧-೮೮) ; ಆಗರಕ್ಕೆ -ಕ್ಷೀರಾಗಾರ _ಕೀರಾರ, ಕೀಲಾರ .. . ಧವ 
ಳಾಗಾರ-ಧವಳಾರ (ಕಮದ: 3೯8 ಪ್ರಯೋ). "ಧವಳಾರ್ಯ' ಪರಾ, 
[ ಧವಲ + ಆಗಾರ] 


ಧವಲಾತಪತ್ರ 


ಧವಲಾತಪತ್ರ, ಧವಳಾತಪತ್ರ (ನಾ). ಎ ಧವಲಚ್ಛತ್ರ : ಧವಲಾತಪತ್ತ 
ವಾರಣವಿವಿಧಧ್ವ ಜಚುಮರಂಗಳಂ ರಾಜ್ಯಶ್ರೀಗಿವು ತೊಡವೆಂದವನೊಲ್ಲದೆ 
ಭುವನೇಶಂ ರಾಜಭವನಮಂ ಪೊಜಮಟ್ಟಂ (ಪಂಠಾಮಾ. ೨-೪೮). ಧವಳಾತ 
ಪತ್ರ : ಧವಳಾತಪತ್ರಮಡ್ಡಂ ದಿವಸಕೆ ಸಲಲೀಯದಂತಿರಿರ್ಪುದು ವಿಚಳ 
ದೃವಳಿಮಚಮರರುಹಂ ಬೀಸುವ ನೆವದಿಂ ಪಂಜ್‌ ಬೀಸುವುದು ನೃಪ 
ಗುಣಮಂ (ಗದಾಯು. ೯-೧೦) ; ತನ್ಮುಖೇಂದುವನಭೀಕ್ಷಿಸಲೈದಿದ ಚಂದ್ರ 
ಬಿಂಬದಂತಿರೆ ಧವಳಾತಪತ್ರಂ (ರಾಜಕೇ. ೧೦-೧೪). [ಧವಲ + ಆತಪತ್ರ 

ಧವಲಾಯತ, ಧವಳಾಯಂತ (ನಾ). ಇ ಧವಲಾಗಾರ ೨: ಗೌರಿಯರಸಂ 
ನಿರ್ಮಿಸಿದ ಶೃಂಗಾರಸಿಂಹಾಸನವೊ ಶಿವನ ವಿಹಾರಧವಲಾ [ಖ380. ೪೨] 
ಯತವಮೊ ಶಂಕರರಚಿತಮಂಟಪವೊ (ಬಸಪು. ೧೨-೧೫). ಧವಳಾಯುತ : 
ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ಧವಲ + ಆಯತ್ಮ] 

ಧವಲಿ (ನಾ). ಬಿಳಿಯ ಹಸಂ,-ಆಕಳು. [ಸಂ. ಧವಲೀ] 

ಧವಲಿತ, ಧವಳಿತ (ಗು). ೧. ಬಿಳಿದಾಗಿಸಿದ ; ಅಚ್ಚ ಬಿಳಿದಾಗಿ 
ಮಾಡಿದ. ಧವಳಿತ : ೦. ಅಚ್ಚಬೆಳ್ಳಿಂಗಳೊಳ* ಸುಧಾಧವಳಿತೋತ್ತುಂಗ 
ರಮ್ಮಹರ್ಮ್ಮದೆರಡನೆಯ ನೆಲೆಯ ಚೌಪಳಿಗೆಯ ಮುಂದಣ ರಮ್ಮ 
ಹರ್ಮ್ಮಾಗ್ರದೊಳೆ (ಪಂಪಧಾ, 9-೩೨ ವ) ; ರಾಕ್ಷಸರಾಜಂ ಕೇಳ್ದು ದಂಷ್ಯಾ 
ಕಿರಣಧವಳಿತಾಸ್ಥಾನನಿಂತೆಂದನಾಗಳ್‌(ಜಗವಿ. 3-98). (ನಾ). ೨. ಬಿಳುಪು: 
ಬಿಳಿಯ ಬಣ್ಣ : ಆಗಳಾಗಳೆಸೆಯೆ ಪಾಸುವ ವಸುಧಾಲೇಪದಿನತಿವಿಶಾ 
ಲಭಿತ್ತಿ [ ಬಿಭ್ರದ್ಭು ]ಗಮೆಲ್ಲಂ ಧವಳಿತಮಾದುವು (ವರ್ಧಮಾ. ೧೦-೬೯ ವ). 
೩. ಶಿವ : ಒಬ್ಬ ಕೆಂಚನೊಬ್ಬ ಕರಿಕನೆೊಬ್ಬ ಶುದ್ಧಧವಳಿತನೆಂತಯ್ಯಾ ಲಿಂಗವೆ 
(ಬಸವ. 8೪೩). [ಸಂ.] 

ಧವಲಿಮ, ಧವಳಿಮ (ಗು). ೧. ಬಿಳಿಯ ಬಣ್ಣದ ; ಬಿಳುಪಾದ: 
ಅವಿರರ ಪಯೋನಿಧಿಯನಟ್ಟಹಾಸಂ ಮಾಡುವವೊಲಿರ್ದುದಾ ಪುರಂ 
ಪ್ರುಸಾದ ಕೋಟೆಗಳ ಧವಲಿ [ಪಾಕಾಂ. 9]ಮ ಸುಧಾಕಿ:ರ್ಣರುಚಿಗಳಿಂ 
(ಜೈಮಿಭಾ. ೧೦-೩5), (ನಾ). 2. ಎ ಧವಲತೆ : ಸರ್ವಾಂಗಭಸಿತದಿಂ 
ನರೆಯಿಂ ಕಾರುಣ್ಮದಿನಶಿಧವಲಿವುದಿಂ ಫುಣ್ಯಂ ಪಣ್ಣಾದ ತೆಅದೆ ತಾಪ 
ಸರಿರ್ಪರ್‌ (ಗಿರಿಳ. ೦-೬೩). ಧವಳಿಮ : ೧. ವಿಚಳದ್ಮವಳಿಮಚಮರರುಹಂ 
ಬೀಸುವ ನೆವದಿಂ ಪಾಜಕಿ ಬೀಸುವುದು ನೃಪಗುಣವಂಂ (ಗದಾಯಂ. ೯-೧೧). 
೨. ಅಮಳತರ ರದನರ:ುಚಿಸಂಕ್ರಮಧವಳಿಮಮಧರವಿದ್ರುಮಂ ನರ್ತಕಿ 
ಯಾ (ರಾಜಶೇ. ೧೨-೮೦) ; ದಶರಥನ ಕೀರ್ತಿಯೋಲುಳಿದುದಯ್‌ ಭಸ್ಮ 
ಧವಳಿಮರಾಶಿ (ಶ್ರೀರಾಮಾ. ೧೨೦-೨೨೮). [ಸಂ. ಧವಲಿಮನಿ] 

ಧವಲೆ (ನಾ). ಎ ಧವಲಿ, [ಸಂ. ಧವಲಾ 

: ಧವಲೋತ್ಪಲ, ಧವಳೋತ್ಪಳ (ನಾ). ಬಿಳಿಯ ನೈದಿಲೆ: ಇಡೆ ಶಶಿ 
ಮುಖಿಯರ್‌ ಕಂಡಾಗಡೆ ಧವಲೋತ್ಸಲ [ಪಾಠಾ. ಳೋತ್ಸಳ)ದ ನಡುವೆ 
ಚಂದನರಸಮಂ ಬಿಡೆ ತೀವಿಕೊಂಡು ನಡೆನಡೆದೊಡನೊಡನಿಟ್ಟಿಟ್ಟು 
ಜೊನ್ನಮಂ ಪಸರಿಸಿದರ್‌ (ಗಿರಿಕ. ೪-೨೮). ಧವಳೋತ್ಪಳ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. [ಧವಲ * ಉತ್ಪಲ ] 

ಧವಳ "ಧವಲ' ನೋ. 

ಧವಳಕ (ನಾ). ಬೆಳ್ಳಗಿರುವವನಂ; ಗೌರಾಂಗ : ಹಿರಿಯ ಬೊಮ್ಮನು 
ಕೆಂಚ ಕಿಟಿಯ ಹರಿ ತಾ ಕರಿಗ ಪುರಹರನು ಶುದ್ಧಧವಳಕನು [ಪಾಂ. 
ಧೆವಳಾಂಕ] ಇವರುಗಳು ಸರಿಯೆ ದೈವಕ್ಕೆ (ಸರ್ವಜ್ಮ. ೨೧೯). 

[ ಸಂ. ಧವಲಕ] 

ಧವಳಕಮಳ (ನಾ). ಬಿಳಿಯಬಣ್ಣದ ತಾವರೆ : ಸಮುತ್ತುಂಗಮಂಗಳ 
ಸ್ತೂಪಂಗಳಂ ಧವಳಕಮಳದಳಾಳಂಕೃ ತಂಗಳಿಂಬ ಸಂಕೆಯನನು ಕರಿಸೆಯುಂ 
(ಬಾಧಪು. ೧೬-೨೨೫ ವ). [ಧವಳ (ಧವಲ) * ಕಮಳ (-ಕೆಮಲ)] 


೪೨೧೫ 


ಧವಳಮರೀಚಿ 


ಧವಳಗಜ (ನಾ (ನಾ). ಬಿಳಿಯ ಆನೆ ; ಐರಾವತ : ಇಂದ್ರಾಣೀಯುಕ್ತನಿಂದ್ರಂ 
ಧವಳಗಜಸಮಾರೋಹಣಂಗೆಯ್ಹು . ೬ ೬ ಬಂದಂ (ಜಾಧಪು. ೧೬-೩೫೬). 
[ಧವಳ (ಧವಲ) * ಗಜ] 
ಧವಳಗಜೇಂದ್ರ (ನಾ). ಶ್ರೇಷ್ಠವಾದ ಬಿಳಿಯ ಆನೆ : ಧವಳಗಜೇಂದ್ರಮುಂ 
6 ಧವಳಚಾಮರಮಂಂ , « ಬೆರಸಷ್ಟದಿಕ್ತಟಂ ಧವಳಿಸೆ ಕೀರ್ತಿಯಿಂ 
(ಗೆದಾಯಂ. 8-೪0), [ ಧವಳ (ಇಧವಲ) + ಗಜೇಂದ್ರ] 
ಧವಳಗಿರಿ (ನಾ). ೧. ಹಿಮಾಲಯ ಪರ್ವತ : ಇಂದಿನ ಬೆಳಕಿಗೆ ಕಣ್ಣು 
ತೆರೆದು, ಧ್ವಜವೆತ್ತಿ ಹಿಡಿಯಲಿದೆ ಧವಳಗಿರಿ ! (ನೆಲಮು. ೪೫-೨೦) ; ಧವಳ 
ಗಿರಿಯಿಂದ ಕನ್ಯಾಕುಮಾರಿಯವರೆಗೆ ಬಿಡುಗಡೆಗೆ ಕಾದಿಹುದು ಒಂದು ಖಂಡ 
(ದೀಪಮ, ೩೧-೧೭), ವಿ. ಹಿಮಾಲಯಪರ್ವತದ ಒಂದು ಅತ್ಯುನ್ನತ 
ಶಿಖರ : ಉನ್ನತದಲ್ಲಿ ಎವರೆಸ್ಟ್‌ ಶಿಖರಕ್ಕೆ ಎರಡನೇದು ಧವಳಗಿರಿ 
(ಧೂಗೋಳ. ೩೧). [ಸಂ. ಧವಲಗಿರಿ ] 
ಧವಳಗ್ರೀವ (ನಾ). ಬಿಳಿಯ ಕೊರಳಂ ; ಬೆಳ್ಳನೆಯ ಕಂತ್ರಿಗೆ: ಧವಳ 
ಗೀವಾವೇಷ್ಟಿತ ಸುವರ್ಣಪರಿಪೂರ್ಣಶೃಂಖಳಾಬಂಧಮದೇಂ ಧವಳಾಂಭೋ 
ಧರ ಪರಿರಂಭವಿಳಾಸಿನಿಯ ಚಿರರುಚಿಯನಭಿನಯಿಸಿದುದೋ  (ಮಲ್ಲಿಪು. 
6-೧8೩). [ಧವಳ (ಧವಲ) + ಗ್ರೀವ] 
ಧವಳಚಮರರುಹ (ನಾ). ಬಿಳಿಯ ಚಾಮರ : ಧವಳಚಮರರುಹಪವನನ 
ನವಮಾನಂಗೆಯ್ದು ಕಂದ ನಿಷ್ಮುರಚೀರೀರವ ಮುಖಪರುಷಕಾನನಪವ 
ಮಾನನ ಸೋಂಕನಾಸೆಗೆಯ್ಯಲ್‌ ಬಗೆದೈ (ಪಂರಾಮಾ. ೭-೧೦). 
[ಧವಳ (ಎಧವಲ) * ಚಮರರುಹ] 
ಧವಳಚಾಮರ "ಧವಲಚಾವಂರ' ನೋ. 
ಧವಳಚ್ಛತ್ರ "ಧವಲಚ್ಛತ್ರ' ನೋ. 
ಧವಳತಲ್ಪ, ಧವಳತಳ್ಳ (ನಾ). ಬೆಳ್ಳನೆಯ ಹಾಸಿಗೆ; ಶಂಭ್ರವಾದ 
ಹಾಸಿಗೆ : ಜಳಶಯನನವತರಿಸುವುದಂ ತಿಳಿದಲ್ಲಿಂ ಮುನ್ನ ದುಗ್ಧ ವಾರಿಧಿ 
ತಳ್ಳಚ್ಛಳದಿಂದವತರಿಸಿತ್ತಾ ನಿಳಯದೊಳಿನೆ ಧವಳತಲ್ಪಮೆಸೆದುದನಲ್ಬಂ 
(ಜಗವಿ. ೨-೭೪). ಧವಳತಳ್ಳ : ಶರದದ ಬೆಳ್ಮುಗಿಲ್ವೊಆಕಯಿನುಣ್ಮುವ 
ನಿರ್ಮಳಮಾಕ್ತಿಕಕ್ಕೆ ತಾರಿ ದೊರೆಯೆ.ನೆ ಪುಟ್ಟಿದಂ ಧವಳತಳ್ಳಯುಗಾಂತರ 
ದೊಳೆ ನಮೇರುಶೇಖರಧರನಾತ್ತನೂತ್ನವಯಸಂ (ಜಂದ್ರಪು. ೪-೬೧). 
[ ಸಂ. ಧೆವಲತಲ್ಪ ] 
30] ಧವಳತಳ್ಳ "ಧವಳತಲ್ಪ' ನೋ. 
ಧವಳತೆ "ಧವಲತೆ' ನೋ. 
ಧವಳದಂತ (ನಾ). ಬೆಳ್ಳನೆಯ ಹಲ್ಲಂ: ವನಲಕ್ಷ್ಮೀಕಾಂತೆಯ ಕಾಂತ 
ಧವಳದಂತಾಳಿಯವೊಲ್‌ ಸೊಗಯಿ:ಸಿತು ಕುಂದಕುಟ್ಮಲನಿಕರಂ (ಡಂದ್ರಪು. 
೨-೯೩). [ಧವಳ (ಧವಲ) * ದಂತ] 
35| ಧವಳದಂತಿ (ನಾ). ಎ ಧವಳಗಜೇಂದ್ರ : ಧವಳದಂತಿಯ ಹೆಗಲಿನಲಿ 
ರಾಘವನ ಕಂಡೆನು (ತೊರರಾ. ೩-೩-೭೧). [ಧವಳ (-ಧವಲ) + ದಂತಿ] 
ಧವಳದ್ಯುತಿ (ನಾ). ಬೆಳ್ಳನೆಯ ಕಾಂತಿ: ಧವಳದ್ಕುತಿಯಿಂ ದೆಸೆಯಂ 
ಧವಳಿಸುತುಂ.. , ಧವಳೇಂದುಕಾಂತವಿರಚಿತಧವಳಾಗಾರಂಗಳೊರ್ಮೆಯುಂ 
ರಮ್ಮತರಂ (ಕುಸುಮಾ. ೨-೯೧). [ ಸಂ. ಧವಲದ್ಮುತಿ J 
46, ಧವಳಪಕ್ಷ "ಧವಲಪಕ್ಷ' ನೋ. } 
ಧವಳಪ್ರಾಸಾದ (ನಾ). ಎ ಧವಲಾಗಾರ ೨ : ವಿವಿಧಮಣಿಶಬಲಿತಂ ಕಮ್ಮ 
ವಿಧಾನ ಸುವರ್ಣಕಲಶಕಿರಣೋದ್ಯೋತಂ ಅವಿರಳವಾದ್ಯಸಮೇತಂ ಧವಳ 
ಪ್ರಾಸಾದ ಸಾರದೇವಾಗಾರಂ (ಜಗವಿ. ೨-೨೩). '[ಸಂ. ಧವಲಪ್ರಾಸಾದ) 
ಧವಳಮರೀಚಿ. (ನಾ). ಬೆಳ್ಳನೆಯಂ -ರಶ್ಮಿ, - ಕಾಂತಿ: ದುಕೂಲದ ಧವಳ 
ಮರೀಚಿಯೆಂಂ ಭಸಿತದ ಪ್ರಭೆಯುಂ ದಟ್ಟಿ 4 ಮೆಅ್‌ಯೆ (ಬಸರ. ೪-೭೩). 
[ ಧವಳ (ಎಧವಲ) + ಮರೀಚಿ ] 


1೩6 


90 


48 


ಧವಳಯಶ 


ಧವಳಯಶ "ಧವಲಯಂಶ' ನೋ. 
ಧವಳಯಶೋನಿಧಿ (ನಾ). ಶುಭ್ರವಾದ ಕೀರ್ತಿಗೆ ಆಶ್ರಯನಾದವನು : 
ಅವಿಳಕಳಾಪ್ರವೀಣನನಿಮಿತ್ತಬಾನ್ಸ್ನವಂ ಮನುಚರಿತಂ ಧವಳಯಶೋನಿಧಿ 
ಯೆನೆ ಪೆಂಪುವಡೆದು ಜಗದೊಳಗೆ [ಕೊ]ವ ಮಯ ನೆಗಲ್ಡಿಂ (ಸಾಇಇ. 
೪, ೮೪೩-೨೩ ; 2066). [ ಸಂ. ಧವಲಯಶೋನಿಧಿ) 
ಧವಳರಥ (ನಾ). ೧. ಬಿಳಿಯ ರಥ. ೨. ಬಿಳಿಯರಥವನ್ನು ಹೊಂದಿ 
ದನನಂ: ಧವಳಹಯಂ ಧವಳರಥಂ ಧವಳೋಷ್ಲೀಷಂ ಶಶಾಂಕಸಂಕಾಶ 
ಯಶೋಧವಳಿತಭುವನಂ ತಾಗಿದನನಯವದಿಂ ಬಂದು ಧರ್ಮುತೆನಯನ 
ಬಲದೊಳ್‌ (ಪಂಪಭಾ. ೧೧-೩೯). [ಧವಳ (-ಧವಲ) + ರಥ] 
ಧವಳಲೋಚನೆ (ನಾ). ಹೊಳಪಿನ ಕಣ್ಣುಗಳುಳ್ಳವಳಂ: ಧವಳಲೋಚ 
ನೆಯ ಕಟಾಕ್ಷೂಳೋಕಂ ಮುತ್ತಿನ ರಖಂಪಾಳೆಂ ಕವಿದಂತೆ ಬಳಸಿದುದು 
ತತ್ಕುಜಮಂ (ಡಂದ್ರಪು, ೬-೧೦3). [ ಸಂ. ಧವಲಲೋಚನಾ] 
ಧವಳವಸನ (ನಾ). ಬಿಳಿಯ ಬಟ್ಟೆ: ಧವಳವಸನಂಗಳೊಳವಿತರವಸ್ತ 
ಸಾಧಾರಣ ವಿವಾದೊಳಂ ತಾಂ ವ್ಯವಹರಿಕುಮಂಶುಕಾಖ್ಯಾನ 
(ವಸ್ತುಕೋ. ೧೪೦-೧೩೨). [ಧವಳ (-ಧವಲ) + ವಸನ] 
ಧವಳವಿಲೋಚನ (ನಾ). ಹೊಳಪಿನ ಕಣ್ಣು ; ಕಾತಿಯಂಕ್ರವಾದ 
ಕಣ್ಣು : ಧವಳವಿಲೋಚನಂ ಧವಳಚಾಮರಮಾಗೆ ಲಲಾಟಪಟ್ಟವೊಪ್ಪುವ 
ಪೊಸವಟ್ಟಮಾಗೆ ಪೋಲ್ತು ತೋಟುವುದಸಿತೋತ್ಪಲೇಕ್ಷಣೆಯ 
ಯೌವನಲಕ್ಷ್ಮಿಯೆ ರಾಜ್ಯಲಕ್ಷ್ಮಿಯಂ (ಅಜಪು. 3-38) ; ಧವಳಾತಪತ್ರಮಂಂ 
ಧವಳವಿಲೋಚನೋತ್ಸಲವಧೂಜನಮಂಂ ಬೆರಸಷ್ಟದಿಕ್ತಟಂ ಧವಳಿಸೆ 
ಕೀರ್ತಿಯಿ)೦ (ಗದಾಯು. ೩-೪೧) : ಧವಳವಿಲೋಚನಂ ಪೊಳೆವ ಪೂವನೆ 
. * ಜಾತ್ಯರುಣಾಧರಾಂಶು ಪಲ್ಲವಮನೆ ಪೋಲೆ (ಅರ್ಥನೇ. ೩-೫೮). 
[ ಸಂ. ಧೆವಲವಿಲೋಚನ ] 
ಧವಳವಿಲೋಚನೆ (ನಾ). - ಧವಳಲೋಚನೆ : ಜವನಿಕೆಯಂ ಕಳೆಯೆ 
ರಂಗದೊಳ್ಳಣ್ಣೆ ಸೆದಳ್‌ ಧವಳವಿಲೋಚನೆ (ಮಲ್ಲಿಪು. ೮-೩೮). 
[ ಸಂ. ಧವಲವಿಲೋಚನಾ) 
ಧವಳವಿಷಯ (ನಾ). ಒಂದಂ ನಾಡಿನ ಹೆಸರಂ; ಬೆಳುವಲನಾಡು : 
ಪಾಳಯತಿ: ಮಹಾಶ್ರೀಮತಿ ವಿನಯಾಂಬುಧಿನಾಮ್ನೀ ಧವಳವಿಷಯಂ 
ಸರ್ವ್ವಂ (ವಖಿಂಬರಾ. ೫, ೦೯೦-೪ ; 902) ; (ಎಇ. ೫111, ೧೯೨-೪ ; 902 
ನೋ). p ಇದು “ಬೆಳ್ವೊಲ' ಎಂಬುದರ ಸಂಸ್ಕೃತೀಕರಣ. 
[ ಧವಳ (ಧವಲ) + ವಿಷಯ] 
ಧವಳಸರ್ಷಪ (ನಾ). ಬಿಳಿಯ ಸಾಸುವೆ : ದೂರ್ವಾಂಕುರ ಸಿತಾಕ್ಷತ ಧವಳ 
ಸರ್ಷಪ ವರಫಲಾವಳಿಯ ತರಿಸಿದನು (ಕುವ್ಕಾಕ.. ೧-೨೮). 
[ಧವಳ (ಎಧವಲ) + ಸರ್ಷಪ] 
ಧವಳಸ್ತಂಬೇರಮ (ನಾ). - ಧವಳಗಜ : ಧವಳಸ್ತಂಬೇರಮಂ ಗೋಪತಿ 
ಹರಿ ಸಿರಿ ಪೂಮಾಲೆ ಪೂರ್ಣೇಂದುಬಿಂಬಂ : . . ಎಂದಿಂತಿವನಾರ್ನಿನ್ನಂದದಿಂ 
ಸುಂದರಿ ಕನಸುಗಳಂ ಕಾಣ್ಪ್ಬ ಸೈಪಿಂಗೆ ನೋಂತರ್‌ (ಮಲ್ಲಿಪು. ೧೧-೧೨೦). 
[ಧವಳ (ಎಧವಲ) + ಸ್ತಂಬೇರಮ ] 
ಧವಳಹಯ (ನಾ). ೧. ಬಿಳಿಯ ಕಂದಂರೆ, ೨. ಬಿಳಿಯ ಕುದಂರೆಗಳಿಂದ 
ಕೂಡಿದವನು ; ಬಿಳಿಯ ಕುದುರೆಗಳನ್ನುಳ್ಳ ವನಂ : ಧವಳೆಹಯಂ 
ಧವಳರಥಂ ಧವಳೋಷ್ಲೀಷಂ . . . ತಾಗಿದನವಯವದಿಂ ಬಂದು ಧರ್ಮ 
ತನಯನ ಬಲದೊಳ" (ಪಂಪಭಾ. ೧೧-೩೯). 
[ ಧವಳ (ಎ ಧವಲ) ೬ ಹಯ) 
ಧವಳಹಾಸ (ನಾ). ಬೆಳ್ಳನೆಯ ನಗೆ : ಹೊರಗೆ ನೀಲಾಕಾಶ, ಮುಗಿಲು, 
ತೊರೆ, ತೆರೆ, ಕಾನು, ಹಿಮಗಿರಿಯ ಕಂದರದ ಧೆವಳಹಾಸ (ನಡೆಬಂ. ೪೧-೪). 
[ಧವಳ (ಐಧವಲ) + ಹಾಸ್ಯ) 


೪೨೧೬ 


10 


15 


26 


45 


ಧವಳಾಯತ 


ಧವಳಾಂಗ "ಧವಲಾಂಗ' ನೋ. 
ಧವಳಾಂಗಪ್ರಭೆ (ನಾ). ಬೆಳ್ಳನೆಯ ದೇಹಕಾಂತಿ: ಧವಳಾಂಗಪುಳೆ 
ದೆಸೆಯಂ ' ಧವಳಿಸೆ [ ತನಿಗಂಪನಾಳ್ಹು ಕಡುದಣ್ಣೆನಸುಂ) ಕವಿತರೆ 
ನೀಡಿದನಾಗಳ್‌' ದಿವಿಜೇಭಕ೦ಾನುಕಾರಿ ನಿಜಕರಯೊಗಮಂ (ಕಾದಂಪೂ. 
೯೩೮). [ಧವಳ (ಎ ಧವಲ) + ಅಂಗಪ್ರಭೆ] 
ಧವಳಾಂಬರ (ನಾ). ಎ ಧವಳವಸನ : ರುಚಿರಮೆನಿಸಿರ್ದ ಧೌತ ಧವಳಾಂ 
ಬರದಿಂ ಕರಮೆಸೆದಂ (ಕಾರಂಪೂ. ೬೮6). [ಧವಳ (ಇ ಧವಲ) + ಅಂಬರ] 
ಧವಳಾಂಶು (ನಾ). ಶುಭ್ರವಾದ ಕಿರಣ: ಧೆವಳಾಂಶೂಜ್ಞ್ಯಳಶೆಂಖ 
ದೀಧಿತಿಯಿನಾ ರತ್ನಾಕರಂ ಕೂಡೆ ಬಣ್ಣವುರಂ ತೀವಿದ ವಳಾಬಕ್ಕಿಯಿಂ 
ದೆಸೆವಿನಂ ಚೆಲ್ವಾದನಬ್ಬೋದರಂ (ಜಗವಿ. ೧-೪೯). 
[ಧವಳ ( ಎ ಧವಲ) + ಅಂಶು 
ಧವಳಾಕ್ಷ (ನಾ). ಎ ಧವಳವಿಲೋಚನ : ಅನುಲೇಪಾತಿಶಯಪುಭಾವದಿಃ 
» » « ಕರಮೊಪ್ಪಿ ತೋರ್ಪ ಧವಳಾಕ್ಷಂ ಶೋಭಿತಾಂಗಂ ಭುಜಾನನಮೆಂದಿ9 
ತಿವಗಣ್ಮಪುಣ್ಯಜನಿತಂ ಜೀವಕ್ಕೆ ನಿರ್ವ್ಯಾಕುಲಂ (ಸುಕುಮಾ, ೫-೩೬). 
[ ಸಂ. ಧವಲಾಕ್ಷ] 
ಧವಳಾಕ್ಷತ "ಧವಲಾಕ್ಷತ' ನೋ. 
ಧವಳಾಕ್ಷತೆ (ನಾ). ಬಿಳಿಯ ಅಕ್ಷತೆ: ವಿಕೀರ್ಯಮಾಣಪ್ರಸವ ಧವಳಾಕ್ಷತಾ 
ಸಾರ ಪ್ರಕಾಶವಿಶದಮುಂ . . , ಎನಿಸಿ ಗೋವರ್ಧನ ನಗಂ ಸೊಗಯೀಷೆ 
(ಜಗವಿ. ೪-03). [ ಸಂ. ಧವಲಾಕ್ಷತಾ ) 
ಧವಳಾಕ್ಷಿ (ನಾ). - ಧವಳಲೋಚನೆ : ಧವಳಾಕ್ಷಿ ಸುಧಾಧವಳಿತಗವಾಕ್ಷ 
ಾಳಾಂತರಂಗಳೊಳ್‌ ವದನಮನಿಟ್ಟವಳೋಕಿಸುವಟಳಿಂದಂ ಧವಳಿಸಿದುವೊ 
ಕಣ್ಣವೆಳ್ಳು ದಿಗುಭಿತ್ತಿಗಳೆಂ (ಸುಕುಮಾ, ೧೧-೯) ; ರವಿಯಂಂ ಕಂಡುದಲ್‌ಂದಂ 
ಧವಳಾಕ್ಷಿ ಜನೇಂದ್ರಸಮಯವರ್ಥನನಂ ಪಡೆವೈ (ಧರ್ಮಾಮ್ಮ. 
೧೦-೧೭). [ ಸಂ. ಧೆವಲಾಕ್ಷೀ] 
ಧವಳಾಗಾರ "ಧವಲಾಗಾರ' ನೋ. 
ಧವಳಾತಪತ್ರ "ಧವಲಾತಪತ್ರ' ನೋ. 
ಧವಳಾತಪವಾರಣ (ನಾ). ಎ ಧವಲಾತಪತ್ರ : ಧೆವಳಾತಪವಾರಣವೂಂ 
ಪ್ರವಿಮಳ ಚಮರಜಮನಸಮಸಿಂಹಾಸನಮಂ ಭುವನಪ್ರಭುವಿಂಗಿತ್ತಂ 
(ಪಾರ್ಶ್ವಪು. ೧೧-೧೮). [ಧವಳ ( = ಧೆವಲ) + ಆತಪವಾರಣ] 
ಧವಳಾಪಾಂಗ (ನಾ). ೧. ಬೆಳ್ಳಗೆ ಹೊಳೆಯುವ ಕಡೆಗಣ್ಣು. ೨೨. 
ಚೆಲಂವಾದ ಕಡೆಗಣ್ಣುಳ್ಳೂ ದಂ: ಧವಳಾಪಾಂಗಂ ಕೇಕಾರೆವಮುಖರಂ 
ಹರಿತಶಾಬಲಾಂಕಕಳಾಪೆಂ ನವಿಲಾಟಂ ಸೊಗಯಿಸಂಗುಂ ಸುವಿನೀಲಾಯ 
ತಗಳಂ ಪಯೋದಾಗಮದೆೊಳ್‌ (ಕವಿರಾ. ೩-೬); ಧವಳಾಪಾಂಗಮರೀಚಿಗಳ್‌ 
ಪುದಿದುವೆಂಬನ್ನಂ ಕಪೋಳಂ ಬೆಳರ್ತುವು (ಮಲ್ಲಪು. ೪-೯6) ; ಧವಳಾಪಾಂಗ 
ಮರೀಚಿ ಮಂಡಳಿಸಿ ನಿಂದಂತಿರ್ಪ ಕರ್ಪೂರಕರ್ಣವತಂಸಂ (ಅನು. ೭-೯೦). 
[ಧವಳ (ಐ ಧವಲ) ೬ ಅಪಾಂಗ] 
ಧವಳಾಬ್ದ (ನಾ). ಎ ಧವಳಕವಂಳ : : ಧವಳಾಬ್ಡಸಿತಚ್ಛತ್ರಂ ನವೀನ 
ಕಳಹಂಸಧವಳಚಾಮರೆನಿದಿರ್ವರ್ಪವೊಲೆಸೆವಂ ನಿನಗುತ್ತಲಧವಲಂ 
ಶರದವನಿಪಾಲಕಂ ಕವಿಧವಳಾ (ಲೀಲಾವ. 8-೪೩) ; ಧವಳಾಬ್ದ ಗೌರಹಂಸ 
ಪ್ರವರನ ಮೇಲಬ್ಜರಾಗರುಚಿಯೆನಿಪಬ್ದೋದೃವನೇಂ ಬೆಳಗುತ್ತಿರ್ದನೊ 
ಧವಳಾಭ್ರದ ಮೇಲೆ ಬೆಳಗುವೆಳನೇಸಜಿವೋಲ೯ (ಜಗವಿ. ೧-೩೭). 
[ ಧವಳ ( ಎ ಧವಲ) + ಅಬ್ಬ ] 
ಧವಳಾಭ್ರ (ನಾ). ಬೆಳ್ಮಗಿಲು; ಬಿಳಿಯ ಮೋಡ: ಅಬ್ದೋದ್ಭವನೇಂ 
ಬೆಳಗುತ್ತಿರ್ದನೊ ಧವಳಾಭ್ರದ ಮೇಲೆ ಬೆಳಗುವೆಳನೇಸಜವೋಲ್‌ 
(ಜಗೆವಿ. ೧-೩೭). [ಧವಳ ( - ಧವಲ) ೬ ಅಭ್ರ] 
ಧವಳಾಯತ "ಧವಲಾಯಂತ' ನೋ. 


ಧವಳಾರ, 


ಧವಳಾರ, "ದವಳಾರ್ಯ' ನೋ. 

ಧವಳಾರ್ಯ, ಢವಳಾರ, ದವಳಾರ್ಯ (ನಾ). ೧. [ಸಂಗೀತ] ಒಂದು ಬಗೆಯ 
ಗೀತೆ : ಧವಳಾರಮಂ ಪಾಡುವರು ಮಾಂಗಲ್ಯ ಪಾರ್ವತಿಯ ಹರ್ಮ್ಯವಿದು 
ನೋಡೆಂಡು ಬಿನ್ನೆವಿಸಿದಂ ಮುನಿಪನು (ರಾಘಶ. ೭-೭೪); ಢವಳಾರೆ 
ಸೋಭಾನಾ (ಮಡಿಕ್ಕಾ. ೪1, ೧ರ), ಢವಳಾರ ; ೧. ರಾಗ-ತೋಡಿ, 
ಢವೆಳಾರೆ, ವಏಕತಂಳ (ಸಮುಮ. ೨3೫. ೨. ಒಂದು ರಾಗದ 
ಹೆಸರು : ಕೆಲವೊಂದು ಮಂಗಳಗೀತಗಳನ್ನು ನಮ್ಮ ದೇವಾಲಯಗಳಲ್ಲಿ 
ಹಾಡುವ ವಾಡಿಕೆಯಿದೆ. ಅದರಲ್ಲಿ "ಢವಳಾರ'ವೆಂಬ ಅಪೂರ್ವವಾದ 
ರಾಗವನ್ನು ಕೇಳಿದ್ದೇನೆ (ಜಾನಗೀ. ೦೦೭), ದವಳಾರ್ಕ : ೧. ಚಿಕ್ಕಲಿಗ 
ಮುದ್ಧವ್ವೆಯರ್ಗಂ ವ್ಯಕ್ತದಿಂ ದವಳಾರಮಂ ಪಾಡಿ ಸಂತತಂ ನಕ್ತಕರ 
ಜೂಟಶರಣರೆ ಸೇವೆಯಂ ಮಾಡಿ (ಪ್ರಥುಪು. ೯-೧೩೩) ; ಸೂಳೆಯರು 
ದಪಳಾರ ಶೋಭನಗಳನು ಪಾಡುತಲಿ ಇದಿರುಗೊಂಡರು (ರಂಕದಾ. ೫-೨೬). 

[ಧವಳ ( ೬ ಧವಲ) « ಅರ? ./ಸಂ. ಧವಲ] 

ಧವಳಾರ, (ನಾ). ಸುಣ್ಣ (?) : ಮಿಳಿ ತುಪ್ಪ ನೂಲು ಧೆವಳಾರದ ಭಂಡಿ 
ಕಳುಕು ಅಡುಗಬ್ಬು ಹೊಗೆದೆಆ್‌ ಕಬ್ಬಿಲದೆಅಕ್‌ ಮಗ್ಗದೆಅಕಿ ಕಾವಲಿದೆಅಕ 
* * « ಎಲ್ಲವನೂ ಕಾರುಣ್ಮಂ ಮಾಡಿ ಧಾರಾಪೂರ್ಬ್ಬಕಂ ಮಾಡಿ ಕೊಟ್ಟರು 
(ಎಕ. ೪7, ಕಡೂರು. ೪೯-೪೧ ; 1292) ; ಧವಳಾರದ ಭಂಡಿ ಅಡುಗಬ್ಬಿನ 
ಭಂಡಿ, , . ಬಿಟ್ಟು (ಎಕ: ೫೪1, ಚಿಕ್ಕನಾ. ೭೦-೨೫; 7). {7?] 


ಧವಳಿತ "ಧವಲಿತ' ನೋ. 
ಧವಳಿಮ "ಧವಲಿವಂ' ನೋ. 


ಧವಳಿಸು (ಕ್ರಿ). ೧. ಬೆಳ್ಳಗಾಗು ನ ಅಚ್ಚ ಬಿಳಂಪಾಗಂ : ಧವಳಗಜೇಂದ್ರಮುಂ 
ಧವಳಚಾಮರೆಮುಂ ... ಬೆರಸಷ್ಟದಿಕ್ತಟಂ ಧವಳಿಸೆ ಕೀರ್ತಿಯಿಂ 
ಧವಳಮಂಗಳಗೇಯದಿನೊಪ್ಪಿ ಬರ್ಪ ಕೌರವಧವಳಂಗೆ ದೇ ಸಿಗನೆ 
ಬರ್ಪವೊಲೊರ್ವನೆ ಬರ್ಪದಾದುದೇ (ಗದಾಯು. 8-೪೦) : ಅಕಳೆಂಕಚೆಂದ್ರ 
ಮಕ್ಕಂದ್ರಿಕೆಯಿಂ ಧವಳಿಸೆ ದಿಗಂಬರಶ್ರೀಭವ್ಯಪ್ರಕರೆಚಕೋರಂ ನಲಿದುದು 
(ಪಂಠಾಮಾ. ೧-೧೩) ; ಅನಿವಿಷವಧು ಕತ್ತುರಿಗದಡಿನ ಚಳೆಯಂಗೊಟ್ಟಳಲ್ಲಿ 
. * ೬ ಕಡೆಗಣ್ಣ ಕಾಂತಿ ಧವಳಿಸುವಿನೆಗಂ (ಅನಂಪು- ೬-೪೬) ; ಮಹೋತ್ಪಲ 
ಮಿತ್ರನಿದಿರಿನಲಿ ಧಾತು ಧವಳಿಸಬಲ್ಲುದೇ ಖದ್ಯೋತಕೀಟಕದ (ತೊರರಾ. 
೩-೭-೩೮). ೨. ಹೊಳೆ; ವಿಂರುಗಂ : ತೆಜ್‌ದ ಕಣ್ಗಳೊಳೆ ಧವಳಿಸಿದ 
ನಿಜವದನಮಂ (ಆದಿಪು. ೭-೨೭ ರಗಳೆ) ; ಮಿಸುಗಿ ದರ್ಪಣ ಧವಳಿಸಿದುದು 
ಭೂಪನ ಶಶಿಮುಖಿ ಗರ್ಭವ ಧರಿಸೆ (ಕಂನವಿ. ೪-೩೯). ೩. ಸಂಣ್ಣವನ್ನು 
ಬಳಿ; ಬಿಳಿಯ ಬಣ್ಣವನ್ನು ಲೇಪಿಸಂ : ಬೀಸುವ ಚಾಮರಂಗಳ 
ಪೊಳಪಿನೊಳಮೆತ್ತಿದ ಬೆಳ್ಗೊಡೆಗಳ ಬೆಳ್ಳಿನೊಳಂ ದೆಸೆಗಳೆಲ್ಲಂ ಧವಳಿಸಿದನ್ನ 
ವಾಗೆ (ಪಂಪಥಾ. ೩-೩೪ ವ): ನಸುನಗೆ ದಶನಪ್ರಭೆಯಿಂದೆ ಕೂಡಲಾ ದೆಸೆ 
ಧವಳಿಸಿದವೊಲಾಯ್ತು (ಕಾದಂಪೂ ೪೮೨ ರಗಳಿ) ; ಒಳಗೆ ಶೋಧಿಸಿ ಹೊಗೆ 
ಧವಳಿಸಿ ಭಾವದಿಂದ ಗುಡಿತೋರಣವ ಕಟ್ಟಿದೆನಯ್ಯಾ (ಸರ್ವವ. ೭೫-೪೨೧) ; 
ನಯನಪ್ರಭೋಜ್ಜ್ವ ಆಲಿಜ್ಯೋತ್ಸೆ,ಯಿನಾದಂ ಕನ್ನೆ ಮುನ್ನ ಧವಳಿಸಿ ಭೂಷಾ 
ಚಯಮಣಿಗಣನಿಚಯದೆ ತಾಂ ಬಯಲಂ ಚಿತ್ರಿಸಿದಳ್‌ (ಡಂದ್ರಪು. 8-೧೦೫) ; 
ಕಡುಚೆಲ್ವ ಮೇಲ್ವಲಗೆ ನೆಲಗಟ್ಟುಗೋಡೆಗಳ ಗಡಣಮಂ ಧವಳಿಸಲು 
ನೃಪಕೀರ್ತಿ ದಶದಿಕ್ಕಿನೆಡೆಗೆ ತೀವಿದ ತೆಅದೊಳೆಸೆಯೆ . , , ಬರೆದರು 
(ಭಾವಚಿಂ. ೫-೨೩). ೪. ಬೆಳ್ಳಗಾಗುವಂತೆಮಾಡಂ ; ಬೆಳಗು: ಭವನಾಂ 
ತರಮಂ ನೆ ಧವಳಿಸುತಿರ್ದಪುದೀ ತುಜುಗೆಮೆಗಣ್ಟೆಳಗು ಪುಂಡರೀ 
ಕೇಕ್ಷಣನಾ (ಕಾದಂಪೂ. ೪3೦) ; ಬಾಯ್ದೆ ಆೌಯಂ ಧವಳಿಸೆ ನಿಜದಂತಕಾಂತಿ 
. ಸಂತಾನಂಗಳ್‌ . , . ನೆಜ್‌ನುಡಿದಳ್‌ (ಮಲ್ಲಪು. 9-6೬) ; ಧೆವಳಿಸಿತವುಂಚಿ 
ಕೌಮುದಿ ಧೌತಧಾತ್ರಿಯಂ ಸುಪ್ತಜನರಾತ್ರಿ (ಶ್ರೀರಾಮಾ. 3೭೮-೧೮). 
[ಧವಳ (ಇ ಧವಲ) + - ಇಸು] 


೪೨೧೭ ಧಳಧಳನೆ 


ಧವಳೇಕ್ಷಣೆ (ನಾ). ಎ ಧವಳಲೋಚಿನೆ : ಧವಳೇಕ್ಷಣೆ ಬಾಯ್ದೆ ಜಯಂ 
ಧೆವಳಿಸೆ ನಿಜದಂತಕಾಂತಿಸಂತಾನಂಗಳಠ" . . , ನೆಟ್‌ ನುಡಿದಳ್‌ 
(ಮಲ್ಲಿಪು. ೪-೮೬),  [ಸಂ. ಧವಲೇಕ್ಷಣಾ ] 
ಧವಳೇಕ್ಷು (ನಾ). ಬಿಳಿಯ ಕಬ್ಬು ; ರಸದಾಳಿ ಕಬ್ಬು : ಧವಳೇಕ್ಷುಚ್ಛಾಯ 
5| ನಿಷಣ್ಣವಪುಗಳಂದದೊಳೆ ನೆಗಟ್ಡಿ ಬಣ್ಣಮನಾ ಶೈಶವದಿಂ ಕಾಕಳಿಯೊಳ್‌ 
ಚಕ್ರವರ್ತಿಯಂ ಪಾಡಿ ಶಾಳಿಗೋಬಯರೆಸೆದರ್‌ (ಕಾಂತಿಪು. ೧೦-೧೩೮) ; ' 
ಕಳಮ ದ್ರಾಕ್ಷೆ ಧವಳೇಕ್ಷುಗಳ ವನವೀಧಿಗಳನೀಕ್ಷಿಸುತರಸನೈತಂದ (ತೊರರಾ. 
೧-೬-೧೦) ; ಮದನದಿಗ್ವಿಜಯಕೈದುವನೆಂದು ಸಧನುಗಳ ಮುದದೆ 
ಪೂಜಿವೊಡಿಟ್ಟಂತೆ ಒದಗಿದ ಧವಳೇಕ್ಷುದಂಡವೋಲಗದ ಚೌಸದನದೆ 
ಪೂಗಳೊಪ್ಪಿದ.ವು: (ಕಂನವಿ. ೨೦-೩೨). [ಧೆವಳ (ಎ ಧವಲ) + ಇಕ್ಷು] 
ಧವಳೋತ್ತರೀಯ ( 2). ಬಿಳಿಯ ಮೇಲಂವಸ್ಟ್ರೃ - ಶಲ್ಯ: ಇಟ್ಟ 
ವಿಭೂತಿಯ ತೊಟ್ಟ ರುದ್ರಾಕ್ಷೆಯ ಹೊದೆದ ಧವಳೋತ್ತರೀಯದ ಉಟ್ಟ 
ತಳಿರ್ಗಾಸೆಯ , , . ಶೈವಶೈಂಗಾರಂ ಸರ್ವಾಂಗದೊಳ್‌ ಬಳೆಯೆ (ನಂಬಿರ. 
೧೬-೧೦೩). [ಧವಳ (= ಧವಲ) + ಉತ್ತರೀಯ] 
15| ಧವಳೋತ್ಪಳ "ಧವಲೋತ್ಪಲ' ನೋ. 
ಧವಾದಿನಿ (ನಾ). ಗಂಡನನ್ನು ನಂಂಗಿದವಳಂ ; ಗಂಡನ ಸಾವಿಗೆ ಕಾರಣ 
ಳಾದವಳು : ಕಂಲವಿನಾಶಿನಿ ಧವಾ ದಿನಿ ಪಾಪಿ ದುರ್ಮಾರ್ಗಕಲಿತೆ 
ಸುರಪತಿಯಂತಜೇಯನಂ ಗಿರಿಯಂತೆ ಚಲನೆಯಿಲ್ಲದನಂ . , . ಪಲವುವಿಧ 
ಕರ್ಮದಿಂ ಸಂತಾಪಗೊಳಿಸುತಿಹೆ (ವೆಂಕಾರಾ. ೨-೧೨-೨೦). 
20 [ ಸಂ. ಧವಾದಿನೀ] 
ಧವಿತ್ರ (ನಾ). (ಯಜ್ಞದ ಅಗ್ನಿಗೆ ಗಾಳಿಹಾಕಲು ಉಪಯೋಗಿಸುವ) 
ಕೃಷ್ಣಾ ಜಿನದಿಂದ ಮೂಡಿದ ಬೀಸಣಿಗೆ. [ಸಂ.] 
ಧಸ್‌ (ನಾ). ಒಂದಂ ಅನುಕರಣ ಶಬ್ದ : ಆ ಸಮಯದಲ್ಲಿ ಅವಳ ಎದೆ 
ಧಸ್‌ ಅಂದಿತು (ಮಂಜುಳ. ೯೧). 
35| ಧಸಕ್‌ (ನಾ). ಒಂದಂ ಅನಂಕರಣ ಶಬ್ದ. "ಧಸಕ್ಕೆನ್ನು' ಪರಾ. 
ಧಸೆಕ್ಕೆನ್ನು (ಕ್ರಿ). ಹೌಹಾರಂ ; ನಡುಗು: ಬ್ರಾಹ್ಮಣಿಯ ಎದೆಯು 
ಧಸಕ್ಕೆಂದಿತು (ಹುಟ್ಕಹ. 8೩೩); ಆಚಾರ್ಯರೆ ಎದೆ ಧಸಕ್ಕೆಂದಿತು (ಸಮಜೀ. 
00೬), [ಧಸಕ್‌ + ಎನ್ನು (ಎನ್‌) ] 
ಧಸರಿ (ನಾ). ಒಂದಂ ಬಗೆಯ ಸೊಪ್ಪು : ಬಹುಮೂತ್ರವಾಗಿ ಇರುವಂಥ 
30 ವರುಗಳಿಗೆ .. . ಕೊಡುವಂಥಾ ಮೇಲೋಗರಗಳು - ಗಣಜಿಲೆಸೊಪ್ಪು 
ಜ.1 ಮಜ್ಜಿಗೆ, ಹೊನಗೆ.ನ್ನೆ, ಧಸರಿ, ೀವಿನಹೂವು, (ವಿವೈವಿ.೧೫೬), 
[?] 


ತಾತ 
೦ಎ 


ಧಸವಂಧ "ದಶವಂಧ' ನೋ. 
ಧಸಿಕೆ (ನಾ). ಆಕಸ್ಮಿಕ ಭಯ, ದಂಃಖ ಮೊದಲಾದಂವುಗಳಿಂದ ಮನಸ್ಸಿಗೆ 
35, ಉಂಟಾದ ಆಘಾತ, - ಪೆಟ್ಟು: ರಾತ್ರಿ ಕೆಟ್ಟಕನಸುಗಳು ಬೀಳುತ್ತವೆ, 
ಮನಸಿನಲ್ಲಿ ಧಸಿಕೆ ಕುಳಿತಿದೆ (ಕುರಿಹಿಂ. 93). [ «ಮರಾ. ಧಸಕಾ] 
ಧಸ್ನನ್ನು (ಕ್ರಿ). ಹೌಹಾರಂ ; ಭಯಹೊಂದಂ: ಆ ದೃಶ್ಯವನ್ನು ಕಂಡು 
ನಾರಾಯಣಶಾಸ್ತ್ರಿಯ ಹೊರತು ಉಳಿದವರೆಲ್ಲರ ಎದೆಗಳು ಧಸ್ಸೆಂದವು! 
(ಅಂಬಿಕೆ. ೧೩) ; ಕಕ್ಕನ ಎದೆ ಧಸ್ಸೆಂದಿಶು (ಕನಕೆ. ೩೧). 
40 [ ಧಸ್‌ + ಎನ್ನು (ಎನ್‌) 
ಧಳಂ "ಧಟಂ' ನೋ. 
ಧಳಧಳನೆ (ಅ). ದಡದಡನೆ ; ಸರಸರನೆ : ಹೆಳವನಲ್ಲಿಗೆ ಗಂಗೆ ಧಳಧಳನೆ 
ಬರ್ಪಂತೆ (ದೀಕ್ನಾಬೋ. 68-00) ; ಧಳಧಳೆ[ಪಾಳಾಂ. ದಳದಳ]ನೆ ಪುಳಕದಗೆ 
ನಳನಳಿಸೆ ಕಣ್ಗಳೊಳು ಗಳಗಳನೆ ಬಾಷ್ಟಂ.೪೪ದೊಗುತಿರೆ (ಸಾನಂಶ. ೧-೬೩); 
«| ಆನಂದಾಶ್ರು ಕಣ್ಗಳೊಳ್‌ ಧಳಧಳ[ಪಾಣಾ. ದಳದಳ]ನೆ ಸುರಿಯೆ (ಪದ್ಮರಾ, 
೬-3೮). [ಆಇಧಳಂ * - ಆನೆ] 


ಧಟ 


ಧಟ (ನಾ). (?) : ಆದಿಗ್ರಹಣಾದನ್ಮತ್ರಾಪಿ - ಘಟ*ಯಂ, ರುಳಂ, ಠಕ್ಕು, 
ಢೊಕ್ಕರಂ, ಧಟಿಂ[ಪಾಕಾಂ. 9೦],ಭರಂ (ಛಾಷಾಭೂ. ೧೦ ವೃತ್ತಿ) ; ವರ್ಗ 
ಚತುರ್ಥಾಕ್ಷರಂಗಳ್ಗೆ -. ಘಟಿಯಂ, ಘಾಟ್‌ಗೆ , , , ಢೊಕ್ಕರಂ, ಧಟ 
[ಪಾತಾ.9೦], ಧಾಳಿ, ಧಾರಿ, ಧವಳಂ (ಧವಡಂ) (ಶಮದ. ೧೫ ಪ್ರಯೋ). 
[Lp ಇದು "ದಟ' ಎಂಬುದರ ಪರ್ಯಾಯರೂಪವಿರಬಹುದು ] 
ಧಟಂ, ಧಳಂ (ನಾ). ಒಂದಂ ಅನುಕರಣ ಶಬ್ದ: ಖಚಿಲ್ಲೆನೆ,, . ಧಟ 
ಮ್ಮೆನೆ, ಘಟುಲ್ಲೆನೆ - ಇವು ಮೊದಲಾದ ಮಹಾಪ್ರಾಣಾನುಕರಣಂಗಳ 
ನಿತ್ಯಅಿಟಂಗಳ್‌ (ಕಮದ. ಪರಿ. ೦), ಧಳೆಂ: ಕೋಳಾಹಳೋತ್ಕರ ನಿಸ್ಸಾಳ 
ಧಳಂ ಧಳಂ ಧಳೆರವಂ ಪರ್ಬಿತ್ತು ಮೂಲೋಕವಂ (ಗಿರಿಕ. ೬-೩೪). 
ಧಳಂಧಳಂ, ಧೆಳಂಧೆಳ, ಧಳಧೆಳಂ (ದ್ವಿರುಕ್ತಿ) : ನಿಸ್ಸಾಳಧ್ಹನಿ ಧಳಂ 
ಧಳಮ್ಮೆನೆ (ತಿರುನಾ, ದೇ. 333-೧) : ಕೋಕಿಳಕುಳ ನಿಸ್ಲಾಳ ಧಳಂಧಳಂ 
ಧಳಂಧಳ ನಿನಾದಮುಣ್ಮಿತ್ತಾಗಳ್‌ (ಗಿರಿಕ. ೮-೩) ; ಧಳಧಳಂ ಜೊಟ್ಕ್‌ಂಬ 
ದಜದಜ ದೊಳದೊಳೆಂಬೀ ಧ್ವನಿಗಳವನಿಗೆ ಭಯವನೀವುತಿರೆ (ಸಾನಂಡ. 
೮-08) ; ಧಳಧಳಂ ಧಳಧಳಂ ಧಳೆಮೆಂಬ ಶಬ್ದಸವ್ಮಿಳಿತ ಕೋಣಪ್ರಹಾರ 
ದಿನುಣ್ಮಿದತಿರವಂ , , . ಆವರಿಸಲು (ಜಲಪು. ೩೮-೧). 'ಧಟಿಮ್ಮಾನೆ' 
ಪರಾ. 
ಧಬಗ (ನಾ). ಒಂದಂ ನಾಯಿಯ ಹೆಸರೆ : ಲೋಕನೆಂಬುದು ಎಟ್ಬತ್ತೈದು 
ಪಂದಿಯಂ ಕೊನ್ಮತ್ತು ಇದುವೆರಸಿ ಯೂ ನಾಯಕ ಧಟಗನೆಂಬುದು 
ಪಿರಿಸನ್ಹಿ ಮಗ ಯಿಪ್ಪತ್ತಟು ಪನ್ನಿಯಂ ಕೊನ್ಸನ್‌ (ಎಕ. ಸ, ಮುಳದಾ. 
೮೫-೨ ; ಸು, 975). [7] 
ಧಟಮ್ಮನೆ (ಅ). ಧಳಂ ಎಂಬ ಸದ್ದಿನೊಂದಿಗೆ: ಅನುಕರಣಕ್ಕೆ - 
ಖಣಿಲ್ಲನೆ . . . ಧಲಮ್ಮನೆ. ಭೋರನೆ ಎಂಬಿವಾದಿಯಾಗಟ್‌ವುದು (ಕಮದ. 
೧೪ ಪ್ರಯೋ) ; ಘುಳುಮ್ಮನೆ ಧಟ[ಪಾಕಾಂ. ಳು]ಮ್ಮನೆ ಮೊದಲಾದುವು 
ಮಹಾಪ್ರಾಣಾಕ್ಷರವುಳ್ಳ ಅನುಕರಣಗತ ನಿತ್ಮಅಟಗಳಾದ ಪದಗಳು 
(ಶಣ್ಮಾನು. ೧೪೧ ವ್ಯಾಖ್ಯಾ). [ಧಟಿಂ + - ಅನೆ] 
ಧಾಂ (ನಾ). ಒಂದು ಅನುಕರಣ ಶಬ್ದ: ಕುಳ ಭೂಭ್ಯನ್ಮಸ್ತಕಂ ಸೀಳಿ 
ಧಾಶ್ರಿಗೆ ತಾಂ ಪರ್ಬಿದುದುರ್ಬಿ ಧಾಂ[ಪಾಕಾ.. ದಾಂ]ಧಳಧಳ ಸ್ಪಾರೋರು 
ಭೇರೀರವಂ (ರಾಜಕೇ. ೬-೩೧) ; ಬಳೆದು ನೆಗೆತಂದು ಧಾಂ[ಪಾಠಾ. ದಾಂ] 
ಧಳಧಳಂಧಳ ಧ್ವನಿಯಳುರ್ಕೆಗೊಳಿ (ರಾಜರೇ. ೬-೪೪). 
ಧಾಂಛಾಂ (ದ್ವಿರಂಕ್ತಿ): ಧಾಂಧಾಂ ಧಾಂಧಳಂಬಿಕ್ಕಿದ ಕುಡುಹಿನ 
ನಿಸ್ಸಾಳ .ಘೋಷಕ್ಕೆ ರಾಯರ್‌ ಕೆಡೆದರ್‌ (ಸೂಕ್ತಿ ಸು, ೧೮-೨). 
ಧಾಂಡಿಗ 'ದಾಂಡಿಗ' ನೋ. 
ಧಾಂಡಿಗಿತ್ತಿ (ನಾ). ಕಸುವುಳ್ಳವಳು ; ಗಟ್ಟಿಗಿತ್ತಿ : ಧಾಂಡಿಗಿತ್ತಿಯೊಬ್ಬಳು 
ಇದ್ದಕ್ಕಿದ್ದಂತೆ ಒಳಗೆ ಬಂದಳು (ರೂಢಿ). 
[ ಧಾಂಡಿಗ (ಇದಾಂಡಿಗ) + - ಇತ್ತಿ] 
ಧಾಂದಲೆ, ದಾಂದಲೆ, ದಾಂಧಲೆ (ನಾ). ಗದ್ದಲ; ಗಲಾಟೆ ; ಹಾವಳಿ ; 
ಕೋಲಾಹಲ: ಒಂದು ಕಡೆ ಮರಾಠರ ಧಾಂದಲೆ, ಮತ್ತೊಂದು ಕಡೆ 
ನಿಜಾಮನ ಉಪಟಳ (ಸುವರ್ಣ. 3೯) ; ಹಿಂಡು ಹೊಲೆಯರಿಗೆ ಬೆಳತನಕ 
ಧಾಂದಲೆ ಹಾಕಲಿಕ್ಕೆ ಅವಕಾಶ ಕೊಟ್ಟಾನ (ಗಂಗಾಸಾ. ೧೧೩) ; ಯಾರರೆ 
ಧಾಂದಲೆ ಹಾಕತಾರೆ. ಅದನ್ನೆಲ್ಲಾ ಥಮ್ಮಣಿ ಮಾಡತೀವಿ (ಧನಂಜ. ೩೧). 
ದಾಂದಲೆ: ಅಲ್ಲೇ ನೀ ಎಟ್ಟದು ದಾಂದಲೇ ಹಾಕೂದು? (ಹೂಬಿಸಿ- ೧೧); 
ಈ ದಾಂದಲೆ ಏಕೆ ಬೇಕು? (ತುಳುನಾ. ೯). ದಾಂಧಲೆ : ದೇವರ ಉತ್ಸವ 
ದಲ್ಲೂ ದಾಂಧಲೇನಾ ? (ನಮ್ಮಕ್ಕಿ. 8೯) : ಬಲಿಷ್ಠರಾದವರು ಪ್ರಬಲಿಸಿ 
ದಾಂಧಲೆ ಮಾಡಿ ದೊರೆತಷ್ಟು ದ್ರವ್ಯವನ್ನು ವಿವಿಧ ವಿಧಗಳಲ್ಲಿ ದೋಚು 
ತ್ತಿದ್ದರು (ಪೈಮಹ- ೨೧). [*-ಹಿಂ. ಧಾಂಧಲ್‌ ; ಮರಾ. ಧಾಂದಲ್‌] 
ಧಾಂಧೂಂ "ಧಾವಂಧೂವಾ' ನೋ. 


೪೨೧೮ 


10 


ಧಾತಕೀಕುಸುವು 


ಧಾಕ (ನಾ). ಹೆದರಿಕೆ ; ದಿಗಿಲು; ಭಯ; ಆತಂಕ: ಇಷ್ಟು ಜನರು 
ಕೂಡಿದಾಗ ನಿರ್ಣಯಕ್ಕೆ ಬರೋದು ಅವಸರದ ಕೆಲಸ ಅದೀತೇನೋ ಅಂತ 
ಸನಗ ಧಾಕ (ಹೆದರಿಕೆ) ಅದ (ನಿಹಾರ. 30). [ «ಹಿಂ. ಮರಾ.ಧಾಕ್‌] 

ಧಾಟಿ, (ನಾ). ಆಕ್ರಮಣ ; ಮುತ್ತಿಗೆ; ದಾಳಿ (?) : ಪುರುಡಿನ ಗರುಡಿ 
ಸೊರ್ಕಿನಿರ್ಕೆ ಮುಳಿಸಿನ ಬೆಳಸು. . , ಬಲ್‌ ಚದುರ ಚಾವಡಿ ಚಢಾಳ 
ದೋಳಿ ಬೇಟದ ಧಾಟಿ ಸಿಂಗರದ ರಂಗಭೂಮಿ ... ರಾಜಿಸುವ ಸೂಳೆಗೇರಿ 
(ಪಡ್ಮಕಾ. 6-೮೭). "ದಾಟ್‌' ಪರಾ. ( ಎಸಂ.ಧಾಟೀ] 

ಧಾಟಿ, "ದಾಟ್ಕಿ' ನೋ. 

ಧಾಡಧಾಡ (ನಾ). ಒಂದಂ ಅನುಕರಣ ಶಬ್ಧ: ಗೆಲವಿಂದಂ ಮದ್ಧುಗುಂಡಂ 
ತುಂಬಿ ಹಾರಿಸುತ ಧಾಡಧಾಡೆಂಬ ರವದಿಂ (ಕೃಷ್ಣವಿ. ೫-೯೩). 

ಧಾಡನೆ (ಅ). ರಭಸದಿಂದ ; ಇದ್ದಕ್ಕಿದಂತೆ : “ಧಾಡನೇ” ಬಿದ್ದೆದ್ದು 
ರೋದನಮಾಡಿದಳು ಕಲ್ಕರಗುವಂತೆಯೆ (ಪಾರ್ವಪ. ೧-೩೨)- 

[ ಧಾಡ್‌, * ಅನೆ) 

ಧಾಡಸಿ "ಧಾಷಸಿ' ನೋ. 

ಧಾಡಸೀ, ಧಾಡಸಿ (ಗು). ೧. ದಿಟ್ಟತನದ ; ಅಪಾಯಂವನ್ನು ಲೆಕ್ಕಿಸದ ; 
ಸಾಹಸ ಪ್ರವೃತ್ತಿಯ. ೨. ದುಡುಕಿನ ; ದುಡಂಕುತನದ : ವಾಮನ 
ರಾಯರೇ ನಿಮ್ಮದು ಬಹು ಧೂಡಸೀ ಸ್ವಭಾವ (ಜೀಟಿನಾ. 3೩೧). ಧಾಡಸಿ: 
೧. ಉಡುಪೀಯವರು ಭಾಳ ಧಾಡಸಿ ಮಂದಿ (ಕಕ್ತಥ್ಮ. 3೨). ೨. ಹಿರಿಯ 
ಮಗ ಧೀರನ ಧಾಡಸಿ ಪ್ರಕರಣವೊಂದು ಕರುಳು ಕೊರೆಯುತ್ತಿತ್ತು 
(ಸಾವಿಉ. ೧೬೦). [ «ಮರಾ. ಧಾಡಸೀ, ಧಾಡಶೀ] 

ಧಾಡಸೀತನ (ನಾ). ದುಡುಕು ; ದುಡಂಕಂತನ : ವ್ಯಾಪಾರದಲ್ಲಿಯೂ 
ಕೂಡ ನಾನೇನೂ ಧಾಡಸೀತನ ಮಾಡುತ್ತಿದ್ದಿಲ್ಲ (ಗೀಜುಗೆ. 
ಅನುಭವ, ಧಾಡಸೀತನ. ಅನನಿಗೆ ವಯಸ್ಸಿನ ಮಾನದಿಂದ ಏರಲಿಲ್ಲ 
(ದೀಪಹ. 11, ೪೨೦). [ ಧಾಡಸೀ * - ತನ] | 

ಧಾಡಿ, ದಾಡ್ಮಿ (ನಾ). ಕೇಡು; ತೊಂದರೆ ; ವಿಪತ್ತೂ; ರೋಗ: 
ನನಗೇನಾಗಿದೆ ಧಾಡಿ, ಗುಂಡಕಲ್ಲ ಹಾಗಿದ್ದೀನಿ (ಮರಳಿ. ೧೭೧) ; ಅವನಿಗೇನು 
ಧಾಡಿ, ಊರ ತುಂಬ ಸ್ನೇಹಿತರು, ಎಲ್ಲೋ ೨ಡಿ ತೀರ್ಥ ಆಗಿರುತ್ತೆ 
(ನಟಸಾ. ೩) ; ಅಳ್ಲಿಕ್ಕೇನಾತೋ ಧಾಡೀ ನಿನಗ ಏಳು (ತಿಡುಗು. ೨೦) ; 
ನಾಲ್ಕುವರ್ಷ ಕಣ್ಣು ಮುಚ್ಚೆ ಕುಳತಿ ಅಂದರ ಆ ಹೊಲಕ್ಕೂ ಧಾಡಿ 
ಬರತದ (ಅಶೋಕ. ೩೭). ದಾಡ್ಕಿ; ಇನ್ನು ಹತ್ತು ದಿನೆ ರಾತ್ರಿ ಎಲ್ಲಾ 
ಜಾಗರಣೆ ಮಾಡಿದರೂ ಈ ದೇಹಕ್ಕೆ ದಾಡಿಯಿಲ್ಲ (ಪದ್ಮಸ. ೨೩೩) ; ನೆನಗೆ 
ದಾಡಿ ಬರಲಿಕ್ಕಿಲ್ಲ (ಮರಮ. ೨೫೬). [ ೪- ಮರಾ. ಧಾಡ್‌] 

ಧಾತ (ನಾ). ೧. ಬ್ರಹ್ಮ; ಸೃಷ್ಟಿಕರ್ತ: ಧಾತ ಮಾಡುವ ತೆಅಪನಟ್‌ಯದೆ 
ಕಾಡುವ ಕಮ್ಮಟದೇಹಿಗಳ ನೋಡಾ ಧಾತೃ 
ಶಬ್ದದ ತಕಾರಕ್ಕೆ - ಧಾತ, ಮಾಂಧಾತ (ಶಮದ. ಕಿ. 69 ಪ್ರಯೋ!) ; 
ಧಾತನೆಣ್ಣೆಯ ಗಾಣದೆಳ್ಳುಕಾಳಲೆ ನೀನು (ಮಂಕುಳ. ೩೩೭). ವಿ. 
ದ್ವಾದಶಾದಿತ್ಯರಲ್ಲಿ ಒಬ್ಬನು: ಧಾತಾ, ಅರ್ಯಮಾ, ಮಿತ್ರ, ವರುಣ ... 
ತ್ವಪ್ಟ, ವಿಷ್ಣುಗಳೆಂಬವರೇ ಕ್ರಮದಿಂ ದ್ವಾದಶಾದಿತ್ಕರು (ವಿವೇಕ. 3೬೬). 

[ ಸಂ. ಧಾತೃ] 

ಧಾತಕಿ (ನಾ). ಆರೆಹೂವು ; “ಮರಾಟಿಮೊಗ್ಗ್ಗೂ” (ಸಂಕನಿ) : ಹಿಷ್ಟೋದಕ 
ಗುಡ ಧಾತಕೀ ಸಂಯೋಗದಿಂದಮೆಂತು ಮದವಿಕಾರಮೆಸೆದಪ್ಪುದು ಅಂತೆ 
(ಆದಿಪು. 3-೯ ವು: "ಧಾತಕೀಕಂಸಂಮ' ಪರಾ. [ಸಂ. ಧಾತಕೀ] 

ಧಾತಕೀಕುಸುಮ (ನಾ). ಆರೆ ಹೂವು: “ಅಗ್ನಿಜ್ವಾಲಾ, ಸುಭಿಕ್ಷ. 
ಧಾತಕೀ,- ಧಾತುಪುಷ್ಟಿಕು ಈ ೪ ಧಾತಕೀಕುಸುವಂ” (ನಾಚಿರಾ. ೦೧೦): 
“ಅಗ್ನಿಜ್ವಾಲಾ, ಸುಭಿಕ್ಷಾ, ಧಾತಕೀ, ಧಾತುಪುಷ್ಟಿಕಾ- ೪ ಧಾತಕೀಕುಸುಮ” 
(ಸಿದ್ಧಾಂತಿ. ೧೪೦); ಧಾಶಕೀಕುಸುಮು, ಲೋಧ್ರ, ಮಂಜಿಷ್ಠೆ, ಲಾಮಂಚ, 


೪೭) ; 


(ಕೋಲಶಾಂ. ೭-೨೫) ; 


ಧಾತಕೀಖಂಡ 


ಶ್ರೀಗಂಧ ಇಷ್ಟನೂ ಸಮಾಂಶವಾಗಿ ನೀರಿಂದ ಅರೆದು ಮೈಗೆ ಲೇಪಿಸಲು 
ಸಕಲಗ್ರಹಃಳು ಹರೆವಹವು (ವೈದ್ಯಸಾ. 11, ೧೫) ; ಮಂಜಿಷ್ಠೆ, ಧಂತಕೀ 
ಕುಸುಮ, ತಾವರೆಕುಸುಮ . , . ಪಾಕದಲ್ಲಿಳಿಹಿ ಶರೀರಕ್ಕೆ ಲೇಪಿಸೆ ಪಿತ್ತ 
ಜ್ವರ, ಉನ್ಮಾದ, ಮೂರ್ಛೆ ಸಹ ಮಾಣುವುವು (ಸಕವೈ. ೮೫). [0.1] 
ಧಾತಕೀಖಂಡ (ನಾ).ಎಧಾತಕೀಷಂಡ; ಐ ವಂಧ್ಯಲೋಕದಲ್ಲಿರಂವ ಒಂದಂ 
ದ್ವೀಪ. ಇದರ ಒಳಭಾಗದಲ್ಲಿ ಧಾತಕೀವೃಕ್ಷವಿದೆ. ಇದಂ ರತ್ನ 
ವಂಯಂವಾಗಿದೆ. ಅದರಿಂದಲೇ ಈ ದ್ವೀಪಕ್ಕೆ ಧಾತಕೀಖಂಡವೆಂದಂ 
ಹೆಸರಂ ಬಂದಿದೆ. ಇದು ನಾಲ್ಕು ಲಕ್ಷ ಯೋಜನ ವಿಸ್ತಾರವಾಗಿದೆ. 
ಇದರ ನಾಲ್ಕು ಕಡೆಯಲ್ಲೂ ಕಾಲೋದಧಿ ಸಮಂದ್ರವಿದೆ. ಇದಕ್ಕೆ 
ಅಧಿಪರಂಗಳಂ ವ್ಯಂತರದೇವರಾದ ಪ್ರಭಾಸ ವಂತ, ಪ್ರಿಯ 
ದರ್ಶನರು : ಜಂಬೂದ್ವೀಪಂ ಲವಣಸಮುದ್ರಂ ಧಾತಕೀಖಂಡದ್ವೀಪಂ 
ಕಾಳೋದಕಸಮುದ್ರಂ ಫು ಷ್ಯರವರದ್ದೀೀವಂ ಪುಷ್ಕರವರಸಮುದ್ರಂ 
(ತತ್ತ್ಮಪ್ರ. ೧೨೫), :[ ೫0.7 
ಧಾತಕೀಷಂಡ (ನಾ). [ಜೈನ] ಪುಷ್ಕರದ್ವೀಪದಲ್ಲಿ ಒಂದು ಭಾಗ; 
ಧಾತಕೀ ಎಂಬ ವೃಕ್ಷ ಪ್ರಧಾನವಾಗಿರಂವ ದ್ವೀಪ : ಆನೀ ಭವಕ್ಕೆ 
ಮೂಟನೆಯ ಭವದೊಳ್‌ ಈ ಧಾತಕೀಷಂಡದ ಮೂಡಣ ಮಂದರದ 
. ಪಾಟಳಿಗ್ರಾಮದೆೊಳ್‌ , . . ನೆಲಸಲೊಡಂ (ಅದಿಪು. ೩-೩೩ ವ): 
ಧಾತಕೇಷಂಡದ ಮೂಡಣಮಂದರದ ಪೂರ್ವವಿದೇಹದ ಸೀತಾನದಿಯ 
,«. ದಕ್ಷಿಣಶ್ರೇಣಿಯೊಳ್‌ (ಕಾಂತಿಪು. ೬-೮೪ ವ) ; ಲವಣಸಮುದ್ರಮದಂ 
ನಾಲ್ಕು ಲಕ್ಷ ಯೋಜನದಗಲದಿಂ ಬಳಸಿರ್ದುದು ಧಾತಕೀಷಂಡದ್ವೀಪಂ 
(ಸುಕುಮಾ. ೧೧-೫೦ ವ) ; ಉದ್ಭತೋಲ್ಭ್ಬಣ ರೋಷಂ ಪರಿಯಿಟ್ಟು ಮುತ್ತಿದ 
ವೊಲಿರ್ಕುಂ ಧಾತಕೀಷಂಡಮಾಕ್ಷಣಭದ್ರಂ: ಸಸಮುದ್ರಮಂ ಬಳಸಿ 
ಜಂಬೂದ್ವೀಪವಿನ್ಕಾಸಮಂ೦ (ಕಂದ್ರಪು. ೧-೬). [ಸಂ.) 
ಧಾತಾರ (ನಾ). ಬ್ರಹ್ಮ ; ಸೃಷ್ಟಿಕರ್ತ: “ಬ್ರಹ್ಮಾ-ಧಾತಾರಂ” (ಕಾಶಕ್ಕ. 
೨೮೦) : ಭರ್ತಾರಂ, ಭರ್ತ ; ಧಾತಾರಂ, ಧಾತೃ; ಹೋತಾರಂ, ಹೋತೃ 
(ಭಾಷಾಥೂ. ೧೧೦ ಪ್ರಯೋ). [ಸಂ. ಧಾತೃ) 
ಧಾತು (ನಾ). ೧. ಮೂಲವಸ್ತು ; ವರೂಲಘಟಕ,- ಅಂಶ,- ಸತ್ವ: 
ಆಚಾರಲಿಂಗವಿಡಿದು ಗುರುಲಿಂಗವ ಕಾಣಬೇಕು . . . ಪ್ರಸಾದಲಿಂಗ 
ವಿಡಿದು ಮಹಾಲಿಂಗವ ಕಾಣಬೇಕು ಇಂತೀ ಷಡುಸ್ಥಲದ ಧಾತುವ 
ಸಂಬಂಧಿಸಿ ಒಂದು ಮಾಡಿಕೊಂಡಿಪ್ಪ ಈ ಕರಸ್ಕಲದ ಅನುವ ಗೋಹೇಶ್ವರನ 
ಶರಣ ಸಂಗನ ಬಸವಣ್ಣ ಬಲ್ಲ (ಅವಡಂ. ೦೬-೭೫೭) ; ಕಲ್ಲುಪ್ಪು ಕರ್ಪರವು 
ಸೊಲ್ಲೆರಡು ಧಾತೊಂದು ಖುಲ್ಲನೊಳ್ಳಿದನ ರೂಪೊಂದು ಗುಣದೊಳಗೆ 
ಎಲ್ಲ ಅಂತರವು (ಸರ್ವಜ್ಞ. 609). ವ. ಪೃಥ್ವಿ, ಅಪ್ಪು, ತೇಜಸ್ಸು, 
ವಾಯಂ, ಆಕಾಶಗಳೆಂಬ ಪಂಚವಂಹಾಭೂತಗಳಂ. ೩. ಆಕಾಶವನ್ನೂ. 
ಬಿಟ್ಟು ಉಳಿದ ಭೂತಗಳು: “ಅಂಬರವರ್ಜಿತ ಪಂಚಭೂತದೆೊಳ್‌ 
. . . ಶೀಲಮಿಂತಿವಕೆ ಧಾತಂವೆನಿಕ್ಕು” (ನಾನಾರ. 6೩). ೪. ದೇಹದೊಳಗಿನ 
ರಸ, ರಕ್ತ, ಮಾಂಸ, ಮೇದಸ್ಸು. ಅಸ್ಥಿ, ಮಜ್ಜೆ, ಶುಕ್ರಗಳೆಂಬ 
ಏಳು ಮುಖ್ಯವಾದ ಘಟಕಗಳು ; ಸಪ್ತಧಾತುಗಳು : ಪಂಚೇಂದ್ರಿಯ: 
ಸಪ್ರಧಾತು ಹಂಚು ಹಲ್‌ಮಾಡಿ ಕಾಡಿಹುವಯ್ಕಾ (ಬಸವ. ೪೭) ; ಜಲಧಿ 
ವಹತೃಕೆ ವಾರ ಕುಲಗಿರಿಗಳು ವಿಭಕ್ತಿ ದ್ವೀಪ ಸರ್ಪಾವಳಿ ಮುನೀಶ್ವರರುಗಳ 
ಧಾತುಗಡಣದ ವೇದಿಗಳ ತಿಳಿದು... . ನಡೆವವರುಗಳು ನಿರ್ಮಳ 
ದಲೆಡಹದೆ ಬೆರಸಿಕೊಂಬರು ಮುಕ್ತಿರಾಜ್ಯವನು (ಕುವ್ಕಾಉ. ೪-೩೪) ; 
ಧಾರುಣಿಯ ಲಂಪಟರು ಕದನವ ಹಾರಿ ಬಂದರು ಗಡ ಕ ೈತಾಂತನ ಭೂರಿ 
ಭೂತದ ಧಾತುವಾಯಿತು ಲೇಸುಲೇಸೆಂದ (ಕುವ್ಕಾಳೀ. ೦-೪) : ಧಾತು 
ಏಳನು ಕಲೆತು ಭೂತ ಪಂಚಕವಾಗಿ ಓತು ದೇಹವನು ಧರಿಸಿರ್ದ 
ಮನುಜರ್ಗೆ ಜಾತಿ ಎತ್ತಣದು (ಸರ್ವಜ್ಞ. ೯೭೩) : ಧಾತುಗಳು -ರಸಧಾತು,: 


೪೨೧೯ 


465 


ಧಾತು 


ರಕ್ತಧುತು, ಮಾಂಸಧಾತು, ಮೇದೋಧಾತು. ಅಸ್ಥಿ ಧಾತು, ಮಜ್ಮಧಾತಂ, 
ಶುಕ್ಲಧಾತು ಎಂದು ಏಳು ತೆರನಾಗಿವೆ (ಸಕವೈ. ೯6). ೫. ದೇಹದೊಳಗಿನ 
ವಾತ, ಪಿತ್ತ, ಕಫಗಳೆಂಬ ಮೂರು ದ್ರವ್ಯಗಳಂ: ಒಂದೊಂದು 
ಧಾತುವಿನ ಹೆಚ್ಚೆಗೆಯಿಂದಲೂ ಎರಡು ಧಾತುಗಳ ಮಧ್ಯೆಮ ಮಾಂದ್ಕಗಳ 
ವೃತ್ಕಾಸಗಳಿಂದಲೂ ಪುಟ್ಟುವ ಸನ್ನಿದೋಷವಾರು (ಸಕವೈ. ೦೩೧); 
ಅನ್ನೋದಕ ಅಗ್ಗಿಗಳೆಂಬ ಮೂರರಿಂದ ಹುಟ್ಟುವುದು ವಾತ, ಪಿತ್ತ, ಶ್ಲೇಷ್ಮ 
ವೆಂಬ ಮೂರು ಧಾತುಗಳು (ಜಸಾರ. ೯-೩ ಟೀಕು). ೬. ಲೋಹ ; ಖನಿಜ: 
ಧಾತುವಿನ ಪಾತ್ರೆಗಳನ್ನು ಬಳಸುವ ಮನೆಗಳು ತೀರ ವಿರಳವಾಗಿದ್ದವು 
(ಪ್ರೇಮಾಕ್ರೆ. ೨೪೮) ; ಸುಟ್ಟ ಅದಿರು ಶುದ್ಧವಾಗಿ ಭಾತುವಾಗುತ್ತದೆ 
(ಕಲ್ಲೋಲ. ೧೮-೨); ಅರರೆ! ಧಾತು ಪ್ರಕರದರಸನೆನಿಸುವ ಕನಕ! ಅರಿಯೆಯಾ 
ನಿನಗೆಂತು ಬಂದುದೀ ದೇಹಂ? (ಪಂಜಿನೆ. ೧೬೭-೧೧); ಭೂತ ಭವಿಷ್ಯಗಳ 
ಮಾತ್ಹೇಳಿ ಒಲಿಸುವರು ಧಾತು ಬಂಗಾರ ಮಾಡುವರು (ಸಿದ್ಧಪು. 3೨-೧೮). 
೭. ಆತ್ಮ; ಪರಮಾತ್ಮ: ಪರಬ್ರಹ್ಮ. “ಧಾತಂಗೆಡು' ಪರಾ. ೮. ಕಣ್ಣು, 
ಕಿವಿ, ವೂಗು, ನಾಲಗೆ ಮತ್ತು ಚವರ೯ಗಳೆಂಬ ಐದಂ ಜ್ಞಾನೇಂದ್ರಿಯ 
ಗಳಂ. ೯, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ (ಪಂಚಮಹಾ 
ಭೂತಗಳ) ಐದು ಗುಣಗಳು ; ಪಂಚ ತನ್ಮಾತ್ರೆಗಳು : ವಿಕಳನಾದೆನು 
ಪಂಚೇಂದ್ರಿಯ ಧಾತುವಿನಿಂದ ಮತಿಗೆಟ್ಟೆನು ಮನದ ವಿಕಾರದಿಂದ 
(ಲಸವ.9೩). ೧೦. ಮೂಳೆ; ಎಲುಬಂ: “ಅಸ್ಮಿ, ಧಾತು, ಕೀಕಸಂ, ಕುಲ್ಕಂ 
ಈ ೪ ಎಲ್ಲೂ” (ಹಲತಯಂ. ೧೦೪-೧೦). ೧೧. ಕಾವಿಬಣ್ಣ ದ ಕಲ್ಲಂ; ಕೆಂಪು 
ಬಣ್ಣದ ಶಿಲೆ ; ಗೈರಿಕ : “ಗೈರಿಕಂ, ಧಾತುಃ-ಈ ೨ ಜಾದು” (ಹಲಾಯು* 
೨೮-೧೬) ; “ಗೈರಿಕಂ ಧಾತುವೆನೆ ಜಾಜಕ್ಕು” (ಮಂಗರಾ. ೩೦-೩) ; ಧಾತು 
ರಕ್ತಾಶೋಕಕಿಸಲಯವಿಭಾಸಿಭಾಸು `ಸಟಾಕಲಾಪಮಲ್ಲಾಡೆ (ಪ ಜಿತಂ. 
೩೫-೧೩) ; ದಾರುಣರಕ್ತವಕ್ತಮೃಗರಾಜಯುಗಕ್ಕೆ ಪ ಸಧಾತು 
ಕುಭ, ೈದ್ಯುಗಕ್ಕೆ ಸಿಂದೂರಿತ ಗಂಧಸಿಂಧುರಯುಗಕ್ಕೆಣೆಯೆಂಬಿನಮಣ್ಮಿ ಕಾದಿ 
ದರ್‌ ಕೌರವರಾಜನುಂ ಕುರುಕುಲಾಂತಕನುಂ ರುಧಿರಾಕ್ರಮೂರ್ತಿಗಳ್‌ 
(ಗದಾಯು. 6-0೭) ; ಮಹೋತ್ಪಲಮಿತ್ರನಿದಿರಿನಲಿ ಧಾತು ಧವಳಿಸಬಲ್ಲುದೇ 
(ತೊರರಾ. ೩-೭-೩೮). ೧೨. ಸ್ವಭಾವ; ಸಹಜವಾಗಿರುವಿಕೆ ; ವಿಶಿಷ್ಟ 
ವಾದ ಗುಣ ; ಇರವು; ಸ್ಥಿತಿ: ಪೂತುರೇ ರಣವೆಂಬುದೆಮ್ಮಯ ಧಾತು 
ಕಲಿ ಮೂದಲಿಸಿ ಕರೆದರೆ ರಾಜ್ಮಸಿರಿಯೇಕೆ (ಕುವ್ಕಾದ್ರೋ. ೧೫-೨೫) : ಬನದ 
ಸೀತೆಯ 'ಧಾತನಜ* ಹೋಗೆನೆ .. , ಲಂಕಾನಗರಿಗೈತಂದ (ತೊರರಾ- 
೬-೪೨-೧) ; ಮಾತು ಮುನ್ನಿನವೋಲು ಬಳಕೆಯ ರೀತಿ ಮುನ್ನಿನವೋಲು 
ಚಿತ್ತದ ಧಾತು ಬೇಚಕೊಂದಾಯುತ್ರಿ (ನಿಧಾಗ. ೧೦-೭೨-೨೪) ; “ಇಳೆಯಾದಿ 
ಭೂತಂಗಳಲಿ ಪಂಚಲೋಹದಲಿ ಹಲವು ವರ್ಣದಲಿ'ಸ್ವಭಾವದಲಿ ರಸ ೨ಧಿರ 
ವೆಲುಮಾಂಸ ಮೊದಲಾದ ದೇಹದಲಿ ಧಾತುವೆಂಬಭಿಧಾನ ವರ್ತಿಸಿರ್ಕುಂ” 
(ಮಂಗರಾ. ೧೪೬-೩೪). ೧೩, ರೇತಸ್ಸು ; ಶುಕ್ಲ; ವೀರ್ಯ: “ಧಾತು 
ರೇತಂ ಶುಕ್ಲಂ” (ವಸ್ತುಕೋ. ೭೨-೩೦) ; ರುಧಿರ. , . ಶುಕ್ಲಮೆಂಬ ಸಪ್ತ 
ಧಾತುಗಳ* ಕ್ರಮದಿಂ ವರ್ಧಿಸಲಾ ಜೀವನಾದೊಡೆ ಆಯಾ ಧಾತುಮಯ 
ನಾಗಿ ಪುರುಷನ ಗರ್ಭದಲ್ಲಿ ಮಾಸತ್ರಯಮಿರ್ದು (ವಿವೇಕ. ೩೩೫). ೧೪. ಶಕ್ತಿ; 
ಸಾವಂರ್ಥ್ಯ. "ಧಾತುಗೆಡಿಸಂ', “ಧಾತಂಗೆಡಂ' ಪರಾ. ೧೫. ಧೈರ್ಯ. 
"ಧಾತಂಗುಂದಂ' ಪರಾ. ೧೬. ಅರುವತ್ತು ಸೆಂವತ್ಸರಗಳಲ್ಲಿ ಒಂದು; 
ಹತ್ತನೆಯ ಸಂವತ್ಸರ : ಮತ್ತಮಾ ವರುಷವೇ ಪ್ರಭವ . . , ಧಾತು 
-..ಅಕ್ಷಯವೆಂದಲುವತ್ತು ತೆಅನಾಗಿಹುದು (ವಿವೇಕ. 8೨೧). ೧. ಎಚ್ಚರ; 
ಪ್ರಜ್ಞೆ : ಪ್ರಜ್ಞೆ ತಪ್ಪಿ ಮಂಚದ ಮೇಲೆ ಬಿದ್ದುಕೊಂಡಿದ್ದ ರಂಗಮ್ಮನಿಗೆ 
ಶೈತ್ಯೋಪಚಾರ ಮಾಡಿ ಧಾತು ಬರುವಂತೆ ಮಾಡಿದ್ದರಂತೆ (ಮಲೆಮ.-9೬೬). 
೧೮. [ಗಣಿತ] ಏಳಂ ಎಂಬ ಸಂಖ್ಯೆಯ ಸಂಕೇತ: ತುರಗ - ಹಯಂ 
ಧಾತು... ಸ್ವರ ಸಾಗರ ಪರ್ವತಾದ್ರಿಯೇಟರ ನಾಮಂ (ವ್ಯವಹಾ. ೯-೭). 
47 


ಧಾತುಕ್ಷಯ ೪೨೨೦ 


೧೯. [ವ್ಯಾಕ] ಕ್ರಿಯಾಪದದ ಮೂಲರೂಪ ; ಪ್ರತ್ಯಯಂರಹಿತವಾದ 
ರೂಪ: ಧಾತುಗನೇಕಾಕ್ಷರಕಾಖ್ಯಾತವಿಭಕ್ತಿಗಳ ಮೊದಲೊಳಿಸು 
ತಾನಕ್ಕುಂ :ಹೇತು ಪ್ರುಯೋಗದೊಳ್‌ (ಕಾವ್ಶಾವ. ೪೧೭) ; ಕ್ರಿಯೆಯರ್ಥದ 
ಮೂಲಂ ಪ್ರತ್ಯಯರಹಿತಂ ಧಾತು , , . ಧಾತುಗೆ ವಿಭಕ್ತಿಯಾಜಜಾಗಿರ್ಕುಂ 
(ಕಮದ: 50೬) ; ಸಂಧಿ, ಸವಹಿಸ, ತದ್ಧಿತ, ಆಖ್ಯಾತ, ಧಾತು. ಅಪಭ್ರಂಶ, 
ಅವ್ಕಯವೆಂಬಷ್ಟಪ್ರಕಾರಮಂ ಪ್ರಪಂಚಿಸುವ ವ್ಯಾಕರಣದೋಷಮಿಲ್ಲದೆ 
(ವಿವೇಕ, 3೪೧) ; ಕ್ರಿಯೆಯನ್ನು ತಿಳಿಸುವ ಪ್ರಕೃತಿಯೇ ಧಾತು (ಮಧ್ಯಮ. 
೭೦). ೨೦. [ಸಂಗೀತ] ಹಾಡಿನ ಸಾಹಿತ್ಯಕ್ಕೆ ಪೂರಕವಾಗಿ ಬರಂವ 
ದ್ರವ್ಯ; p ಪ್ರಾಚೀನ 'ಸಂಗೀತಶಾಸ್ತ್ರದ ಪ್ರಕಾರ ಸ್ವರ, ಪದ, 
ಬಿರಂದ, ಪಾಟ, ತೇನ (ತೇನಕ ಅಥವಾ ತೆನ್ನ), ತಾಳಗಳೆಂಬ ಆರಂ 
ದ್ರವ್ಯಗಳಂ. ಆಧುನಿಕ ಸಂಗೀತಶಾಕ್ಯದ ಪ್ರಕಾರ ರಾಗ, ಗವಂಕ, 
ವರ್ಣಮಂಟ್ಟುಗಳಂ. ಒಳ್ಳೆಯ ಸಂಗೀತದಲ್ಲಿ "ಧಾತಂ' ವಂತ್ತು 
“ಮಾತು'ಗಳಿರಡೂ ಹೊಂದಿಕೊಂಡಿರಂತ್ತವೆ. ಭರತಕೋಶದಲ್ಲಿ 
“ಧಾತು” ಎಂಬಂದಂ, (ವಾದ್ಯಗಳನ್ನು) . ಬೇರೆ ಬೇರೆ ರೀತಿಯಿಂದ 
ಬಾರಿಸುವಾಗ ಅಥವಾ ನುಡಿಸಂವಾಗ ಹೊರಡಂವ ಬೇರೆ ಬೇರೆ 
ರೀತಿಯ ಸ್ವರವಿಶೇಷವೆಂದೂ ಇದರಲ್ಲಿ ವಿಸ್ತಾರ, ಆವಿದ್ಧ, 
ವ್ಯಂಜನ ವಂತ್ತು ಕರಣಗಳೆಂಬ ನಾಲ್ಕು ಬಗೆಗಳಿವೆಯೆಂದೂ ವಿವರಿಸ 
ಲಾಗಿದೆ: ಕಳಪಿಕಪಂಚಮಾಂಚಿತ ಮೃದುಧ್ವನಿಯಂ ಗೆಲೆವಂದು ಸುಸ್ವರಂ 
ಲಳಿ ಲುಳಿ ಧಾತು ರೀತಿ ಗತಿಯೋಜೆ ಬಜಾವಣಿ ... . ಬೆಡಂಗು ಭಂಗಿ 
ಸಂಗಳಿಸೆ ಸುಕಂಠೆ ಪಾಡಿ ಪುದಿದಳ ಮುದಮಂ ನರನಾಥಚಿತ್ತದೊಳ್‌ 
(ಕುಸುಮಾ, ೦-೩೭) ; ಜಾತಿ ಲಯ ತಾಳ ರೀತಿ ಗಮಕಂ ಯತ್ನ ತಿ] ತೋಪು 
ಕಳಾಸ ಧಾತು ಮೇಣತಿರಸಭಾವಬಿಂಕಂ . . , ರುಚಿರಗಾನಸುತಾಳದ 
ಮಾರ್ಗಮೊಪುವಂತತಿ ಚತುರತ್ವದಿಂದಭಿನಯಂಗಳನೂಹಿಸುತಾಡಿ 
ತೋಟ್‌ದರ್‌ (ಚಿಕ್ಕದೇ. ೧೩); ಪೂರ್ಣಕಂಠದಿಂದ (ಧಾತು ಮತ್ತು 
ಮಾಟು) ಮಹುವೈದ್ಯನಾಥ ಆಯ್ಯುರ್‌ ಅವರು ಹಾಡುತ್ತಿದ್ದರು 
(ಸಂಗೀತ. `೯). [ಸಂ.] 
ಧಾತುಕ್ಷಯ (ನಾ). ೧. ದೇಹದೊಳಗಿನ ರಸಾದಿ ಧಾತುಗಳಂ ಕಡಮೆ 
ಯಾಗಂವುದು. ೨. ವೀಯ೯ನಾಶ : ಧಾತುಕ್ಷಯದಿಂದ ರಕ್ತವು `ಕ್ಷೀಣಿಸಿ 
ಪೊಟ್ಟೆಯೊಳಗಿನ ಆಂತ್ರಗಳು ದುರ್ಬಲವಾಗಿ ಅನ್ನವು ಚನ್ನಾಗಿ ಜೀರ್ಣ 
ವಾಗಲಾರದೆಂದು ವೈದ್ಯಶಾಸ್ತ್ರದ ಸಿದ್ಧಾಂತವಿರುವದು (ಬ್ರಹ್ಮಜೀ. 33). 
೩. ನಿತ್ರಾಣ; ದೌರ್ಬಲ್ಯ ; ನಿಶ್ಯಕ್ತಿ : ಧಾತುಕ್ಷಯಂ ಮನಃಪ್ರತಿಘಾತಂ 
ಪುಟ್ಟಿಸುಗುಮೊಂದ.ಮಾಲಸ್ಯಮನ ಪ್ರೀತಿಯಿನಸಹ್ಮತೆಯಿನಭಿಜಾತೋಜ್ಜ ೨9 
ಭಣತೆಯಿಂದಮದನಟಛಗಟವಂ (ಕೃಂಗಾರ. 3೨೯). [ಧಾತು ಕ್ಷಯ] 
ಧಾತುಕ್ಷೀಣತೆ (ನಾ). ಎ ಧಾತುಕ್ಷಯ ೨: ವೀರ್ಯವು ನೀರಿನಂತೆ ತೆಳ್ಳ 
ಗಾಗುವದು . . . ಧಾತುಕ್ಷೀಣತೆಯು ಹೆಚ್ಚಾಗುವುದು (ಬ್ರಹ್ಮಕೀ. ೨೦). 
[ಧಾತು + ಕ್ಷೀಣತೆ ] 
ಧಾತುಗತ (ಗು). ವಂಳೆಯೊಳಗೆ ಸೇರಿಕೊಂಡಿರುವ ; ಅಸ್ಥಿ ಗತವಾದ : 
ಸರ್ವವಿಷಮಜ್ವರ, ಏಕಾಹಿಕ, ದ್ವ್ಯಾಹಿತ, ತ್ರ್ಯುಹಿಕ, ಚಾತುರ್ಥಿಕ, 
ಸನ್ನಿಪಾತ ಧಂತುಗತಶ್ವಾಸಹರಂ (ವಿವೈವಿ. ೦೬). [ಭಛಾತು * ಗತಃ], 
ಧಾತುಗರ್ಭ (ನಾ).[ಬೌದ್ಧ] ಬಂದ್ಕನ ಅವಶೇಷಗಳನ್ನು ಕಾಯ್ದಿಟ್ಟಿರಂವ 
ಕಟ್ಟಡ ; ಚೈತ್ಯಾಲಯ ; ಡಾಗೋಬ ; ಪಗೋಡ : ಈ ರಾಜ್ಯಗಳಿದ್ದ 
ಪ್ರದೇಶದಲ್ಲಿ ಭಾರತೀಯ ಶಿಲ್ಪಗಳೂ, ಬೌದ್ಧಸ್ತೂಪಗಳೂ, ಧಾತುಗರ್ಭ 
ಗಳೂ ವಿಶೇಷವಾಗಿ ದೊರೆತಿವೆ (ಭಾರದ, ೩90) ; "ಪಾಗನ್‌'ನೆ ರಾಜ ; , , 
ಬೌದ್ಧಧರ್ಮವನ್ನು ಸ್ವೀಕರಿಸಿ ದೇಶದಲ್ಲೆಲ್ಲ ಧಾತುಗರ್ಭಗಳನ್ನು ಕಟ್ಟಿಸಿ 
ಬರ್ವಾ ಇತಿಹಾಸದಲ್ಲಿ ಸುವರ್ಣಯುಗವನ್ನು ಆರಂಭಿಸಿದ 
(ಧಾರದ. ೩೪೧). [ಧಾತು4 ಗರ್ಭ) 


45 


ಧಾತುಗೆಡು 


ಧಾತುಗುಂದು (ಕ್ರಿ). ೧. ಶಕ್ತಿಗಂಂದಂ; ದಂರ್ಬಲವಾಗು; ನಿರ್ವಿಣ್ಣ 


ವಾಗಂ; ಘಾತಿಯಲಿ , , , ಧಾತುಗುಂದಿದನಳ್ಳಿಟ್‌ದವಳ್ಳೆಗಳು 
(ಕಂವ್ಯಾಆ. ೧೪-೧೦) ; ಅಂಗಜನವುಪಟಳದಿ ಕಡುನೊಂದು ಧಾತುಗುಂದಿಹಳಾ 
ತರುಣಿ (ನಳಜ. ೨-೪೬) ; ಮಸಗಿದುದು ಕೆಂದೂಳಿ ಗಗನವ ಮುಸುಕಿದರೆ 
ರವಿ ಧಾತುಗುಂದಿ ಪಸರಿಸಿತು ಎಣ್ಣೆ ಸೆಯಾ (ರಾಮಕ. 6); ಅಡಿಗಡಿಗೆ 
ಧಾತುಗುಂದುವ ಧೈರ್ಯಮೆಸೆಯಲೆಸೆದಂ್‌ ಶಿವನ ಬೆ೦ಕೊಂ ಡು 
ಸುರಸತಿಯರು (ಜಿಬಪು. ೦೯-೩೨) ; ದ್ಯೂತಕೇಳಿಯೊಳಜ್ಞಾತವಾಸದೆೊಳಂದು 
ಧಾತುಗಂಂದದೆ ಪಾಂಚಾಲಿ ಓತು ಪಾಂಡವರನೊಲಿಸಿ ಹದಿಬದೆಯರ, 
ಬೈತಲೆವಣಿಯೆನಿಸಿದಳು (ಹದಿಬ. ೩-೪೦). ೨. ಧೈರ್ಯಗುಂದಂ; ಕಂಗೆಡಂ: 
ಈತನಿನ್ನೇನ ತಂದಪನೆಂದು ಚಿತ್ತದಲಿ ಧಂ[ಪಃಕಂ. ದಾ]ತುಗುಂದದಿರಿ 
ಮಲುಗದಿರಿ (ಸೋಮಜ. ೨-೦೨೨) ; ಧಾತುಗುಂದಿದೆ ಪತಿಯ ಕಾಣದೆ 
ಭೀತಿಯಲಿ ನಿಮ್ಮಡಿಯ ಕಂಡೆನು (ನಳಡ, ೫-೩೬). [ಧಾತು 4 ಕುಂದು, ] 


ಧಾತುಗೆಡಿಸು (ಕ್ರಿ). ಶಕ್ತಿಗುಂದಿಸಂ ; ದುರ್ಬಲಗೊಳಿಸಂ; ಸತ್ವಗಂಂದಿಸಂ: 


ರಜನೀಚರರ ಥಟ್ಟಣೆ ಧಾತುಗೆಡಿಸಿತು ದಿಟ ರುಬ್ಬಟೆಯ (ಕುವ್ಮಾದ್ರೋ. 

೧೫-೨೩) ; ಈತನೆಮ್ಮುವ ತನ್ನ ಮೂಗಿನ ಮಾತರಿಶ್ವನ ಬಿಟುಬನಲಿ ನೆಜಕಿ 

ಧಾತುಗೆಡಿಸಿದನು (ತೊರರಾ. ೫-೮-೪೩). ೨. ಧೈರ್ಯಗಂಂದಿಸಂ 

ಹೆದರಿಸಂ : ತನ್ನನೀ ಪರಿ ಧಾತುಗೆಡಿಸುವುದುಚಿತವೇ( ತೊರರಾ. ೩-೧೧-೪೦). 
[ ಧಾತುಗೆಡು + - ಇಸ್ಕ್ಯು ] 


ಧಾತುಗೆಡು (ಕ್ರಿ). ೧. ಶಕ್ತಿಗಂಂದಂ; ದಂರ್ಬಲವಾಗಂ : ಬಳಲು; 


ಆಯಾಸಗೊಳ್ಳೂ : ಧೃತಿಗೆಟ್ಟು ಮನ ಧಾತುಗೆಟ್ಟರೆ ಅಪ್ಪುದು ತಪ್ಪದು 
(ಬಸವ, ೬೮೭) ; ಸತಿ ಮಾಯಾಮೋಹವಾಚಾ ದಿಸೆ ನೆಆ್‌ ಧೃತಿಗೆಟ್ಟೆಂ ವೃಥಾ 
ಧಾತುಗೆಟ್ಟೆಂ (ಕಳ್ಕಾಶ. 8೩): ಈರೈದುಪವಾಸದಿಂ ಧಾ[ಪಾಳಾಂ. ದಾ]ತು 
ಗೆಟ್ಟಿಆಿಯದೀ ಮ್ಯಫ್ರಪುರಮಂ ಪೊಗಲು ವ್ಯಾಘ್ರಪುರಮಾದುದೆಮಗೆ 
(ಸೋಮ. ೨-೮) ; ಯಕ್ಷನಿಟ್ಟ ನಿಪಾತತೃಣಮಂ ನೆಗಪಲಾಅಆದೆ ಧಾತು 
ಗೆಟ್ಟರು ವಿಷ್ಣುಧಾತರು ತಾವೆ ಘನವೆಂದು (ಬಸಪು. ೩೪-೪೭) ; ಘಾಸಿಯಾದರಂ 
ಘಾಯವಡೆದು ವಿಳಾಸವಳಿದುದು ರಿಪುಭಟನ ಗೆಲುವಾಸೆ ಬೀತುದು ಧಾತು 
ಗೆಟ್ಟುದು ಸರಳ ಸಾರದಲಿ (ಕುವ್ಕಾದ್ರೋ. ೬-೨೦); ಟೆಬ್ಬರಿಸುವನೆ 
ಕಲಿಭೀಮನುಬ್ಬಟೆಯರಿಗಳಾಹವಧೀರರಾದರೆ ಧಾತುಗೆಡುವವನೆ (ಕುವ್ಕಾಕ. 
೧3-೨೬): ನೆಗ್ಗಿದುದು ಧರೆ ಭಟರ ಘಾಯದ ಲಗ್ಗೆ ಗಮರೇಶ್ವರರು ಸರಕನು 
ಹುಗ್ಗಿದರು . . . ದಿಗ್ಗಜಂಗಳು ಧಾತುಗೆಟ್ಟವು (ನಿಧಾಗ. ೧೦-೪೯-೬೭) ; 
ಆ ತುರಂಗಮವ ಬಿಡು ಧಾತುಗೆಡಬೇಡೆನುತ್ತಾತನಂ ನರನೆಚ್ಚನಂ (ಜೈಮಿಭಾ. 
೦೩-೬). ೨. ಧೈರ್ಯಗುಂದಂ ; ಕಂಗೆಡಂ ; ತಬ್ಬಿಬ್ಬಾಗಂ: ಓತು 
ನಡೆಗೊಂಡು ಕಂಗೆಟ್ಟು ಮಗುಳೆಯ್ತಂದು ಭೀತಿಯಿಂದೆಅಗಿ ಕಿಂಕಂ 
ರ್ವಾಣಮಂ ತೋಜ ಧಾತುಗೆಡಬೇಡೆಂದು ಮಲ್ಲಿಕಾರ್ಜುನನ ಸುಖಸದನಕ್ಕೆ 
ಕೊಂಡೊಯ್ದನು (ಸಿದ್ಧರಾ, ೪-೪೬); ಏನು” ಮಾಡಲಯ್ಯ 
ಧಾತುಗೆಟ್ಟು ಬೆಳ್ಳಿ : ಬಂಗಾರದಲಿ ಮೆಟ್‌ ವ ಧೂರ್ತೆಯರ ನೋಡುವೀ 
ಚಕ್ಷುರಿಂದ್ರಿಯಕೆ (ಕನಕ. 69-0). ೩. ಎಚ್ಚರತಪ್ಪು ; ಪ್ರಜ್ಞೆತಪ್ಪು ; 
ನಿಶ್ಚೇ ಹಿ ಸಿ ತನಾಗು: ಧಾತುಗೆಟ್ಟನು ಭೀಮ ಮುಸುಕಿತಂ ಭೀತಿ ನಮ್ಮೆಲ್ಲರನು 
(ಕುವ್ಕಾಗ. ೭-೪೫). ೪. ಕಳೆಗುಂದಂ ; ನಿಸ್ತೇಜವಾಗಂ : ಕಂಠಮಾಲೆ 
ಯೆೊಳ್ಳಾ ತಿನಾಯಕರತ್ನಮಂ ತೆಗೆದು ಬಿಸುಟಂತೆ ಧಾತುಗೆಟ್ಟಿದೆ. ತವ್ಮ 
ಬಲಂ (ಕೈಮಿಥಾ. ೦೩-೫6). ೫. ಆಕಾರವನ್ನು ಕಳೆದಂಕೊಳಂ ; 
ರೂಪುಗೆಷು : ಪವನಬಲ ಪರಿದಳಿತ ಕದಳೀನಿವಹದಲಿ ನಭ ಧಾತುಗೆಟ್ಟುದಂ 
ರವಿಗೆ ಕಾಪಥವಾಯ್ತು (ಕುವ್ಕಾದ್ರೋ., ೩-೧0.) ೬. ಆತ್ಮಸ್ವರೂಪವನ್ನು 
ಕಳೆದಂಕೊಳ್ಳ : ಹಸಿದು ತಾರಕೂಟವ ಕೇಳಹೋದರೆ ಕೂಟವೆದ್ದು 
ಬಡಿದರು ಸಾಕಾರ ಮೊದಲು ಧಾತುಗೆಟ್ಟೆಯಲ್ಲಾ ಪರಶಿವಾ (ಸರ್ವವ- 
೬-೧೨೦). 1ಧಾತು * ಕೆಡ್ಕು) 


ಧಾತುಗೊಳ್‌ 


ಧಾತುಗೊಳ್‌ (ಕ್ರಿ). ಎಚ್ಚರಗೊಳ್ಳು ; ಚೇತನಗೊಳ್ಳು : ಮೊದಲ್‌ 
ಚೇತನಂಗೊಂಡೆಟ್ಹಿ ಲಕ್ಷ್ಮಣನ ಶೈತ್ಕೋಪಚಾರದಿಂ ರಾಘವಂ ಧಾತು 
ಗೊಂಡರೆಗಳಿಗೆ ಪರ್ಯಂತಂ ಮೋನಮಿರ್ದು (ಅದ್ಭುತ. ೩೪-೨೪). 

[ ಧಾತು + ಕೊಳ್‌] 

ಧಾತುಜ್ಞ (ನಾ). ಚಿನ್ನ ಮೊದಲಾದ ಖನಿಜಗಳ ಪರೀಕ್ಷೆಯಲ್ಲಿ ಬಲ್ಲಿದ: 
ಧಾತುಜ್ಞರ್‌ ಸಂತತ ತನುಧಾತುಜ್ಞ ರ್‌ ಭೂರಿ ಸಾರಧಾತುಜ್ಞರ್‌ 
ಸದ್ಧಾತುಜ್ಞ: ರ್‌ ನೆರೆದಿರ್ದರ್‌ ಕೌತುಕ ಹಮ್ಮಾರ -ವೀರರಾಜನ ಸಭೆಯೊಳ್‌ 
(ಹಮ್ಮಾರ. ೨-೦೧೩). [ಸಂ.] 

ಧಾತುತಪ್ಪು (ಕ್ರಿ). ಎಚ್ಚರ ತಪ್ಪು ; ಪ್ರಜ್ಞೆ ತಪ್ಪು : ಸಿಡಿಲು ಬಡದ್ದಾಂ 
ಗಾಯ್ತು. ಧಾತುತಪ್ಪಿ ಬಿದ್ದಿದ್ದೆ (ಕಾನೂರು. 048). - [ ಧಾತು *ತಪ್ಪು;] 

ಧಾತುನಷ್ಟ (ನಾ). ೧. ವೀರ್ಯನಾಶ : ಎಲೆ ಬಂಗಾರವನ್ನು 
ಮೂಜಿ» ತೂಕ ಪರ್ಯಂತರ ಶರೀರಧಾತುನಷ್ಟಕ್ಕೆ ಜೇನುತುಪ್ಪದಲ್ಲಿ 
ಗುಳಿಗೆಯಾಗಿ ಕೊಡುವುದು (ವಿವೈವಿ. ೪೦). ೨. ಚೈತನ್ಯಗುಂದಂವಿಕೆ ; 
ಬಲಹೀನತೆ. [ಧಾತು + ನಷ್ಟ] 

ಧಾತುನಾಶ (ನಾ). - ಧಾತಂನಷ್ಟ ೨ : ವಾತದೋಷದಿಂದ . . . ಧಾತು 
ನಾಶದಿಂದ ಹುಟ್ಟಿದ ತೃಷ್ಣೆ ಐದು ಪ್ರಕಾರ (ವೈದ್ಯಸಾ. 1, ೧೮೩). 

[ ಧಾತು + ನಾಶ] 

ಧಾತುನಾಶನ (ನಾ). ೧. ದೇಹದ ಸಪ್ತಧಾತುಗಳನ್ನು. ನಾಶಮಾಡು 

ವಂಥದು. ೨. ಎ ಧಾತುನಷ್ಠ ಪಿ... ೩. ಹುಳಿ ಅಂಬಲಿ, ಗಂಜಿ. 
[ ಧಾತು * ನಾಶನ] 

ಧಾತುಪ (ನಾ). ದೇಹದೊಳಗಿನ ಸಪ್ತಧಾತಂಗಳಲ್ಲಿ ಪ್ರ ಮುಖ 

ವಾದಂದಂ,- ಮೊದಲನೆಯದು ; ರಸ ; ಅನ್ನರಸ ; ಅನ್ನಕ್ಷೀರ. 
[ಸಂ.7 

ಧಾತುಪಾಠ (ನಾ). [ವ್ಯಾಕ] ಕ್ರಿಯಾಪದದ ಮೂಲರೂಪಗಳು 
ಮತ್ತು ಅವುಗಳ ಅರ್ಥಗಳನ್ನು ತಿಳಿಸುವ ಭಾಗ : ಪ್ರತಿವ್ಮಾಕರಣಕ್ಕೂ 
ಒಂದು ಧಾತುಪಾಠವು ಸೇರಿದೆಯೆಂದು ಹೇಳುವುದು ಸಂಪ್ರದಾಯ 
(ಕಾಶಕ್ಕ. ೪11, ಖೀ). [ಧಾತು * ಪಾಠ್ಯ] 

ಧಾತುಪುಪ್ಪಿ (ನಾ). ೧.. ದೇಹದ ಸಪ್ತಧಾತಂಗಳ ಬೆಳವಣಿಗೆ. 
೨. ವೀಯರ೯ವೃದ್ಧಿ. ೩. ದೈಹಿಕ ಸಾವಂರ್ಥ್ಯ,- ಶಕ್ತಿ. 

[ ಧಾತು + ಪುಷ್ಟಿ ) 

ಇ ಧಾತಕಿ. [ಸಂ. ಧಾತುಪುಸ್ಠಿಕಾ] 

(2): ಈ ತೆಅದ ಕರುಣಾಂತರಂಗವ್ರಾತದೊಳ್ಳಳಿ 
ವಿಡಿದು ಬಳಲುವ ಧಾತುಭಾವಂ ವಿಕರಿಸದುಯೆಂದಿಹುದು ಕೃಷ್ಕೋಕ್ತಿ 
(ವಿವೇಧ. ೯-8೧). [ಧಾತು ೬ ಭಾವ್ಯ] 

ಧಾತುಮಲ, ಧಾತುಮಳ (ನಾ). ೧. ಇಂದ್ರಿಯಗಳಿಂದ ಹುಟ್ಟುವ 
ಕೊಳೆ; ಬೆವರಂ ಮೊದಲಾದಂವು: ಧಾತುಮಲಾದಿ ದೋಷಸಹಿತಂ 
ಫೊಟಿಗುಗ್ರದುರಂತ ಕರ್ಮ ಸಂಘಾತವಿಭಾಗ ಮತ್ತೊಳಗೆ ಬೋಧದ 
ಭಾಗಮದತ್ತ (ಜೀವಸಂ. ೧೨೮-೧೮) ; ಮೆಯ್ಯ ಪೊರೆಗಳಿಂತು ಮೂಜುಭಾಗಂ 
ಅಲ್ಲಿ ಪೊಟಿಗಣ ಭಾಗಂ ಧಾತುಮಲಾದಿ. ದೋಷಸಹಿತಂ (ಜೀವಸಂ. 
೧3೮-೦೮ ವ). ವಿ. ಸೀಸೆ. ಧಾತುಮಳ : ೧. ಧಾತುಮಳ[ಪಾಕಾ. ಲ] 
ದೋಷರಹಿತಂ ವೀತನಖಶ್ಮಶ್ರುಕೇಶಲೋಮಂ . .. ಮನೋಹರರೂಪಂ 
(ಆದಿಪು, ೬-೩೮). [ಸಂ.] 

ಧಾತುಮಳ 'ಧಾತಂವಂಲ' ನೋ. 


ಧಾತುಪ್ಪಜ್ಪಿಕೆ (ನಾ). 
ಧಾತುಭಾವ (ನಾ). 


ಧಾತುಮಾಕ್ಷಿಕ (ನಾ). ಗಂಧಕ ಹಾಗು ಕಬ್ಬಿಣಗಳ ಸಂಯೋಗದಿಂದಾದ 


ರಾಸಾಯನಿಕ ದ್ರವ 6: “ಧಾತುಮಾಕ್ಷಿಕ-ವಂಕ್ಷಿಕಭೇದ” 


[ ಸಂ.] 


(ಓಷಧಿ, ೮೧). 


೪೨೨೧ 


ಧಾತೃ 


ಧಾತುಮಾಕ್ಷಿಕಚೂರ್ಣ (ನಾ). ಒಂದಂ ಬಗೆಯ ಔಷಧಿ ಚೂರ್ಣ: 
ಧಾತಮಾಕ್ಷಿಕಚೂರ್ಣಂ:_ ಕಬ್ಬಿಣದ ಪುಡಿ, ಎಳ್ಳು, ಶುಂಠಿ, ಹಿಪ್ಪಲಿ, 
ಮೆಣಸು , . . ಎಂಬಿವಂ ಸವಹನಂಕೊಂಡು ಇವೆಲ್ಲರ ಸಮಾನ ಧಾತು 
ಮ್ನಾಕಚೂರ್ಣಂ ಇದಂ ಜೇನುತುಪ್ಪದೊಳು ಕಲಸಿ ಗುಳಿಗೆಯಂ ವಡಿ 
5| ಬಳಿಕ ಹಾಲಲ್ಲಿ ಕುಡಿಯಲು ಹಲವುಕಾಲದಿಂ ಕೂಡಿಬಂದ ಪಾಂಡುರೋಗ 
ಹರವೆಂದು ಪೊಗಳಲ್ಪಟ್ಟಿರುವುದು (ವಿವೈವಿ. ೩೪). 
[ ಧಾತುವಮಾಕ್ಷಿಕ ೬ ಚೂರ್ಣ] 
ಧಾತುರಸ (ನಾ). ೧. ಕರಗಿದ ಲೋಹ ; ಲೋಹರಸ : ಖನಿಜಕ್ಕೆ 
ಉಷ್ಣತೆ ತಗಲಿ ಅದರಿಂದ ಧಾತುರಸ ಹೊರಟದ್ದರಿಂದ ಜನರಿಗೆ ಅದು 
9| ತಿಳಿದಿರಬಹುದು (ಮುಂಬಯಿ. ೪-೯). ವಿ. ಕೆಂಪುವರ್ಣದ ರಸ ; 
ವದನಸರೋಜದೀ ಪರಿಮಳಕ್ಕೆ ಆಗಿರ್ದಳಿಯೆಂಬ ಚೆಲ್ವನೊಲ್ವೊದವಿದ 
ಕುಂತಳಂ , . , ಅರುಣಾಧರೆ ಧಾತುರಸಾನುಲೇಪನಂ ಪುದಿದ ಕಪೋಲ 
ಭಿತ್ತಿ ಮೆಲಕಿಗುಂ ಪದಪಿಂ ಮೃಗಶಾಬನೇತ್ರೆಯಾ (ಮಣ್ಲಳಾ. ೬-೬ಟಿ. 
[ ಧಾತಂ + ರಸ) 
ಧಾತುರೇಣು (ನಾ). ಕಾವಿಯ ಕಲ್ಲಿನ ಧೂಳಂ; ಗೈರಿಕ ಧಾತುವಿನ 
ಧೂಳಂ : ಬಳಸಿದುದರ್ಕವಾಜಿ ಖುರಘಟ್ಟಿ ತಮಾದಪರಾದ್ರಿಯಿಂದಮುಚ್ಚ 
ಳಿಸಿದ ಧಾತುರೇಣುವೆನೆ , , . ಸಂಜೆಯ ಕೆಂಪುಲೋಕಮಂ (ಡಂದ್ರಪು. 
೮-೪). [ ಧಾತಂ * ರೇಣು] 
ಧಾತುಲಕ್ಷಣ (ನಾ). ೧. ವಾತ, ಪಿತ್ತ, ಕಫಾದಿಗಳ ಲಕ್ಷಣ. ೨. ವೇದ 
ಗಳಲ್ಲಿ ಬರುವ ಕೆಲವು ಕ್ರಿಯಾಪ್ರಕೃತಿಗಳನ್ನು ಕುರಿತ ಒಂದು 
ಗ್ರಂಥ. [ಧಾತು ಲಕ್ಷಣ) 
ಧಾತುವಾದ (ನಾ). ೧. ಅದುರಿನಿಂದ ಲೋಹವನ್ನು ತೆಗೆಯಂವ 
ವಿದ್ಯೆ ; ಖನಿಜಶಾಸ್ತ್ರ : ಧಾತುವಾದೋಪಾಧ್ಯಾಯನ ಕೆಯ್ಸೆವಂದ 
ಸುವರ್ಣಪಾಷೂಣಮೆಂತು ಹಿಂಡೀಬದ್ಧ ದಹನತಾಪನತಾಡನಕ್ರಿಯೆಗಳಿಂ 
ಶುದ್ದ ಲೋಹಮಕ್ಕುಮಂತೆ ಭವ್ಯ ನುಂ "ಮನುಷ್ಯ ಭವಕ್ಕೆ ವಂದಲ್ಲಿ . 
ಶ್ರಾವಕನಪ್ಪುದು (ಜೀವಸು. ೪-೯ ವ). ವಿ. ಕ್ಷೆಂದ್ರಲೋಹಗಳಿಂದ ಚಿನ್ನ 
ವನ್ನು ಸಿದ್ಧಪಡಿಸುವ ವಿದ್ಯೆ: “ರಸವಾದ” (ನಾನಾರ. ಕ. ೦೪): 
ದಿವಸಾಧೀಶನೊಳೊಂದಿನಿಂದ ಕಶಿಯಿಂ ಯಂತ್ರಂಗಳಂ ಬಲ್ಲನೈಂದವನಿಂದಂ 
ನಿಪುಣಂ ದಿನೇಶಸುತನಿಂದಂ ಧಾತುವಾದಪ್ರಿಯಂ .. . ಎನಿಕುಂ 
(ಜಾತತಿ- ೧೫-೧: ! ಧಾತು -- ವಾದ್ಯ ) 
ಧಾತುವಿಜ್ಞಾ ನ (ನಾ). ಖನಿಜಶಾಸ್ತ್ರ. (ಧಾತು * ವಿಜ್ಞಾ ನ] 
ಧಾತುವೃದ್ಧಿ (ನಾ). ವೀರ್ಯವೃದ್ಧಿ : ಶಂಕ್ಲವೃದ್ಧಿ : ಶರೀರಕಾಂತಿ, ಕಂಠ 
ಶುದ್ಧಿ, ಅಗ್ನಿಪಟುತ್ವ, ಧಾತುವೃದ್ಧಿ ಸಹ ಉಂಟಾಗುವುದು (ಸಕವೈ. ೨೧೮). 
[ಧಾತು * ವೃದ್ಧಿ] 
ಧಾತುವೈರಿ (ನಾ). ಗಂಧಕ. [ಸಂ.ಧಾತು ಪೈರಿನ] 
ಧಾತೂವಾದ (ನಾ). -ಧಾತುವಾದ ೨ : ನಾರು ಬೇರಂಜನಂ ಘುಟಿಕೆ 
ಮೂಲಿಕೆ ಬಿಲದ್ಧಾರ ರಸಸಿದ್ಧಿ ಧಾತೂವಾದ ವಶ್ಯ ಕುಟಿಲಾರಾಧನೆಂ 
 ಪರಕಾಯೆಪ್ರವೇಶಮಂ ಬಯಸುವ ವಿಕಾರಿಸಿದ್ಧರು ಸರಿಯೆ ಸಿದ್ಧ 
ರಾಮಂಗೆ (ಸಿದ್ಧರಾ. ೧-೪). 
[ ಇದು ಛಂದಸ್ಸಿಗಾಗಿ ಮಾಡಿಕೊಂಡ ರೂಪ] 
ಧಾತೃ (ನಾ). ೧. ನಿರ್ಮಾಪಕ ; ಸಂರಕ್ಷಕ. ೨. ಆಧಾರನಾದವನಂ ; 
ಆಕರನಾದವನಂ. ೩, ಬ್ರಹ್ಮ. ೪, ಎಷ್ಟೂ. ೫. ಆತ್ಮ ; ಪರಬ್ರಹ್ಮ. 
.೬. ಬ್ರಹ್ಮಸೃಷ್ಟಿಯ ನಂತರ ಉಳಿದ ಜಗತ್ತನ್ನು ಸೃಷ್ಟಿಸಿದ 
ಸಪ್ತಯಪಷಿಗಳಂ. ೭. (ವಿವಾಹಿತ)ಸ್ತಿ €ಯಂ ಉಪಪತಿ; ಎಂಂಡ. 
೮. ನಲವತ್ತೊಂಬತ್ತು ವಾಯುಂಗಳಲ್ಲಿ ಒಂದು. ೯. ಕ್ರವಂಪಡಿಸು 
ವವನಂ ; ವ್ಯವಸ್ಥಿತವಾಗಿ ಇಡಂವವನು. ೧೦. ವಿಧಿ; ಅದೃಷ್ಟ. 


ಕತ 


40 


ಧಾತೃಪುತ್ರ 


೧೧. [ಛಂದ] ಬ್ರಹ್ಮಗಣದ ಒಂದು ವಿಧ ; ಒಂದು ಗುರಂ ಒಂದಂ 
ಲಘುವಿನಿಂದ ಕೂಡಿದ ಗಣ (--ಲ) : ಬ್ರಹ್ಮಗಣಮೆಂತೆಂದೊಡೆ :- 
ಬ್ರಹ್ಮಂ ದ್ರುಹಿಣಂ ಧಾತೃ ಸುರಪ. (ಭಂದೋಂಬು. ೩-೨೪೦ ವ). 
೧೨. [ವೀಶೈ] ರುದ್ರನ ನೂರಂ ಹೆಸರಂಗಳಲ್ಲಿ ಒಂದು : ಕಪಾಲೀಶ 
» * * ಧಾತೃ ವಿಧಾತೃ , . . ಎಂಬ ದಶರ:ದ್ರರುಂ ಬ್ರಹ್ಮಾಂಡದೂರ್ಧ್ವ 
ದೇಶದಲ್ಲಿಹರು ಸರ್ವಜ್ಞರೆನಿಸಿರ್ಪರು ವಿವೇಕ, ೩34). [ಸಂ.] 

ಧಾತೃಪುತ್ರ (ನಾ). ಬ್ರಹ್ಮನ ಮಗ; ನಾರದ: ಇರೆ ಸರಸಿಜೋದರನಾ 
ದರೆದಿಂದಂ ಧಾತೃಪುತ್ರನಂ ಬೆಸಗೊಂಡಂ (ನೇಮಿಪು. ೧೧-೭೨). 

[ ಧಾತೃ * ಪುತ್ರ) 

ಧಾತೃಸೃಷ್ಟಿ (ನಾ). ಬ್ರಹ್ಮನ ಸೃಷ್ಟಿ: ಆವುದು ಧಾತೃಸೃಷ್ಟಿಗೆ ಮೊದಲ್‌ 
ಹುತಹವ್ಯಮನಾಂಪುದಾವುದಿನ್ನಾವುದು ಹೋತ ೈ ಶಬ್ದ ಗುಣಮಾವುದವಾವುವು 
ಕಾಲಕರ್ತೃಗಳ* (ಶಾಕುಂತ. ೧-೧). [ ಧಾತೃ + ಸೃಷ್ಟಿ) 

ಧಾತ್ರ:(ನಾ). ಬ್ರಹ್ಮ; ಸೃಷ್ಟಿಕರ್ತ: “ಅರಲಿಚ ನಾಲ್ಮೊಗ ನುಡಿವೆಣ್ಣೆ ಕೆಯ 
* * * ಬಿದಿಯು ಬೊಮ್ಮುಂ ಪರಿಕಿಸೆ ಸಲೆ ಬೇದಬಿಜ್ಜೆಗನುಮೆನೆ ಧಾತ್ರಂ” 
(ಕವಿಳಂ. ೨೯); ಏಂ ಜಾಣನೋ ಧಾತ್ರುಂ ರೂಪಾಷ್ಟು ದನವಿಧಿಯೊಳ್‌ 
(ಅದಿಪು. ೩-೯೧) ; ಉಜ್ವಳಾಂಗಿಯಂ ಧವಳಗುಣದೆ ನಿರ್ಮಿಸಿದನಾಗವೇಟ್ಕುಂ 
`ಧಾತ್ರ೦ [ಪಾಕಾ. ಪ್ರೋಕ್ಟರಿ] (ಕಾರಂಪೂ. ೬೬೧) : ನಮ್ಮ ಕೊಳ್ಳೊಡೆಗೆ 
ತಕ್ಕೆಡೆಯ:೦ ಸಮಕಟ್ಟಿ ಕೊಟ್ಟನೇಂ ಧನ್ಯನೊ ಧಾತ್ರಂ (ಪಂರಾಮಾ. ೨-೭) ; 
ಧಾತ್ರಪಂಚಮಶಿರಪಾತ್ರ ಪನ್ನಗಯಜ್ಞಸೂತ್ರ 

[ ಸಂ. ಧಾತೃ) 

ಧಾತ್ರಿ (ನಂ). ೧. ದಾದಿ; ಸಾಕುತಾಯಿ; ಉಪಮಾತೆ: “ಧಾತ್ರೀ, 
ಉಪವಮಾತಾ-ಈ ೨ ದಾದಿ” (ಹಲಾಯು. ೮೪-೩೫೩) ; “ಓತು ಸಾಕಿದ ಧಾತ್ರಿ 
ದಾದಿಯೆನಿಸಿಕ್ಕುಂ” (ಮಂಗರಾ. ೯3-03) ; ಧಾಶ್ರಿಯೊಳನ್ಮರ ತೇಜೋ 
ಮಾತ್ರಮನಾಂ ಸಲಿಸೆನೆಂಬ ತೆಜದಿಂ ಫೊಯ್ಯಲ್‌ ಧಾತ್ರಿಯ ಕಯ್ಕಿಂ 
ನಿಮಿರ್ವಂ ಕ್ಷತ್ರಶಿಖಾಮಣಿ ಮಣಿಪ್ರದೀಪಾಂಕುರಮಂ ಉ(ಪಂರಾಮಾ. 
4-೧೨೫); ವರಣಮಾಲಿಕೆಯನ್ನು ಕೈಯಲ್ಲಿ ಹಿಡಿದು ಧಾತ್ರೀಸಮೇತಳಾಗಿ 
ಸಭಾಮ:ಟಪಕ್ಕೆ ಬಂದು ನಿಂತಳು (ಆರ್ಯಕೀ. ೪). ೨. ತಾಯಿ ; ಜನನಿ. 
೩. ನೆಲ; ಭೂವಿಂ; ಇಳೆ ; “ಸರೆ ಧರಣ ಧಾತ್ರಿ ಮೇದಿನಿ ಧರಿತ್ರಿ ಧರೆ 
* ೬ * ಭೊವಿ ಭೂ ಗೋತ್ರೆ ನೆಲಂ” (ವಸ್ತುಕೋ. ೨೬-೦೧); ಮಾರಿ 
ಪಸವಿಟ್ತಿ ಬಲಂ ಪೆಜವುಂ ಭಯಂಗಳುಕುಲಿತೆಗಳಿಲ್ಲ ಧಾತ್ರಿ ಪುಸವೋಗದು 

ಬಣ್ಣಿಸಲಾನಆ್‌ಯೆಂ ವಿ ದೇಹಮ ೦0 (ಅದಿಫು. ೧-೫೨): 
ಧಾತ್ರಿಯುಮನೀ ಹುತಾಶನಪು್ರತ್ರಿಯಂಮಂ ಬಟ್‌ದೆ ಸೋಲ್ಪನಲ್ಲಂಜೂದಿಂ 
(ಗದಾಯತ. ೧-೬೦) ; ಕಾಳೆಗದೊಳ್ತಡಂಗಡಿದು ಮುಂದಣ ಥಟ್ಟನವುಂಕಿ 
ಮೆಟ್ಟಿ ತಿವಿದಾಳ್ತನವಚ್ಚರಿಯಾಯ್ತು ಧಾತ್ರಿಯೊಳ್‌ (ಎಕ. 31, 

ಕರೀಳೆ. ೪೫-3೫: 1196 ; ಹೆರಿಶ್ವಂದ್ರಭೂನಾಧನೆಳಗಸತ್ಯವನು ಕಾಣಿಸಲು 
ಬಲ್ಲರು ಧಾತ್ರಿಯೊಳು ಮುನ್ನ ಹುಟ್ಟಿದವರಿಲ್ಲ (ಹಡಳಕಾ. ೨-೨೦) ; 
ನಿಂದ ಭರಕ್ಕೆ ಧಾತ್ರಿ ನಡುಗುತ್ತಿರೆ ಮೆಟ್ಟಿ ಲಯಕ್ಕೆ ದಿಗ್ಗಜಂ ಪಿಂದಡಿಯಿಟ್ಟು 
ಬೆರ್ಟುತಿರೆ (ಅನಂಪು. ೩-೯೮) ; ಪುತ್ರ ಕಳತ್ರ ಪರಿಗ್ರಹ ಗಾತ್ರ ಧನೈಶ್ಚರ್ಯ 
ಮೆಂಬಿವಾರ್ಗಮನಿತ್ಯಂ ಧಾತ್ರಿಯೊಳ್‌ (ಪುಷೃಫು. ೧೩-೨೭) : ಸುಯೋಧನ 
ನರಸಿಯಲ್ಲಾ ಧಾತ್ರಿ (ಕುವ್ಠಾಕ. ೨-೫). ೪. ಭೂಲೋಕದ ಜನ; 
ಜನತೆ: ತುಖುಗೆಜಿ ನೀಳ್ದ ಪರ್ವ ನಿಡುಗಣ್‌ . . . ಎಂದು ಧಾತ್ರಿ 
ಪೊಗಟಿ 0 ಪೊಗಟ್ವನ್ನರೆ ರತಿ ಐನಾದ್ರಿಗಳ್‌ (ಪಂಪಭಾ. ೧-೧೦೮) ; ಧಾತ್ರಿ 
ಪಟೀ್‌ವಂತು ತನ್ನಂ ಧಾತ್ರೀಜನಮಡಸಿ ಪಿಡಿದು ಪರಿಭವಿಸುವುದುಂ ಮಿತ್ರಂ 
ಶೆಲಭಕ್ಕೆನೆ ಮುನಿ ನೇತ್ರೇಂದ್ರಿಯಲೋಭದಿಂದಮಂದಘವಟ್ಟಂ 
(ಪಂರಾಮಾ. ೪-೮). ೫. ನೆಲ್ಲಿಗಿಡ ಮತ್ತು ಅದರ ಕಾಯಿಂ ; ಆವಂಲಕ: 
“ಧಾತ್ರೀ, ' ಆಮಳಕೀ, ಶಿವಾ-ಈ ೩ ನೆಲ್ಲಿ” (ಹರಾಯು. ೧೦೦-೪೬೪). | 


(ಛೈರವೇ. ೧-೪). 


೪೨೨೨ 


ಧಾತ್ರೀಜನ 


ಓ. [ಛಂದ] ಅಕ್ಷರಗಣಗಳಲ್ಲಿ ಒಂದಂ; ಮೂರು ಗುರಂಗಳಿರುವ 
ಗಣ; ಮಗಣ (———): ಗುರು ಮೂಜಗಿರೆ ಧಾತ್ರಿ ಮುಂತೆರಡು 
ಬಿಣ್ಣಿಂ ತೋಯಂ (ಛಂದೋಂಬು. ೧-೩೮). [ಸಂ. ಧಾತ್ರೀ) 
ಧಾತ್ರಿಕೆ (ನಾ). ೧.ಎಧಾತ್ರಿ ೧: ಅನಂತರಮಮರ ಧಾತ್ರಿಕಾನಿಕಾಯಮಮಂ 
೬ * ಜಗತ್ವತಿ ಪಿತೃಗಳುಮಂ ಬೀಟಿಕ್ಕೊಂಡು (ನೇಮಿಪು. ೮-೦೬೭ ವ): 
ಉತ್ಸವೋನ್ಮತ್ತ ಧಾತ್ರಿಕಾ [ಪಾಂಊ. ಧಾತ್ರೇಯಿಕಾ] ನಿಕಾಯವಿಕೀರ್ಣ 
ಹಿಷ್ಟುತಕ ಚೂರ್ಣ ಸಂಜಾತಪಿಂಜರವರ್ಣಪಲಿತಕ್ಕ ಶ್ರುಕೂರ್ಚೋಪವಿದ್ಧ 
ವೃದ್ಧ ಕಂಚುಕಿಸಂಚಯಮುಂ (ಡಂದ್ರಪು. ೩-೯೬ ವ). ೨. - ಧಾತ್ರಿ ೫. 
[ ಸಂ. ಧಾತ್ರಿಕಾ] 
ಧಾತ್ರಿಜ (ನಾ). ೧. ಭೂಮಿಯ ವಂಗ. ೨. ಅಂಗಾರಕ. ೩. ನರಕಾಸುರ. 
"ಧಾತ್ರಿಜಾಂತಕ' ಪರಾ. ೪. ಮರ; ವೃಕ್ಷ. [ ಸಂ. ಧಾತ್ರೀಜ] 
ಧಾತ್ರಿಜಾಂತಕ (ನಾ). ನರಕಾಸಂರನನ್ನು ಕೊಂದವನಂ; ಕೃಷ್ಣ ; ವಿಷ್ಣು: 
ಧಾತ್ರಿಜಾಂತಕ ಕಪಟನಾಟಕಸೂತ್ರ ಪರಮಪವಿತ್ರ ರಕ್ಷಿಸು 
ನಮ್ಮುನನವರತ (ಹರಿಸಾ. ೯). [ಧಾತ್ರಿಜ ೬ಅಂತಕ ] 
ಧಾತ್ರಿಜೆ (ನಾ). ದಾದಿಯ ಮಂಗಳಂ : ಕನ್ನಿಕೆ ಧಾತ್ರಿಜೆಯಂತಿರದೆ ಕುಮಾರಿ 
ಕೆಯ ಮನದ ಪರಿಚಾರಿಕೆಯಂ ರಥಮಂ ನಡೆಯಿಸೆಂಬುದುಂ (ಕಾಂತಿಪು. 
8-೧೧೦). ೨. ಭೂಮಿಯ ವಂಗಳು ; ಸೀತೆ. [ ಸಂ. ಧಾಶ್ರೀಜಾ) 
ಧಾತ್ರಿಧರ (ನಾ). ಬೆಟ್ಟ ಕ; ಪರ್ವತ: ಲಾಕ್ಷ ಕೃಶಾನು ಧಾತ್ರಿಧರ ಕಾಷ್ಠೆ 
ಗಳೆಂಬಿವು ಕೀಲಕಾಹ್ವಯಂ (ನಾನಾರ. ೧೦೨). [ <ಸಂ.ಧಾತ್ರೀಧರ] 
ಧಾತ್ರಿಪ (ನಂ). ಭೂಮಿಯ ಒಡೆಯ,-ರಾಜ ; ಭೂಲೋಕದ ಒಡೆಯ: 
ಧಾತ್ರಿಪ ಫಣಿಪರ್‌ ಖೇಚರಪ ತ್ರಿದಶಪರೆಯ್ದೆ ವಿಶ್ವಕರ್ಮಂ ಬರೆದಂ ಚಿತ್ರ 
ಪಟಮಂ ದಲೆನೆ ಭುವನತ್ರಿತಯಂ ಕಾಣಲಾದುದಭವನ ಸಭೆಯೊಳ್‌ 
(ಶಾಂತಿಪು. ೯-೬೯). [ಸಂ.ಧಾತ್ರೀಪ] 
ಧಾತ್ರಿಪತಿ (ನಾ). ಭೂವಿಂಯ ಒಡೆಯ ; ರಾಜ ; ದೊರೆ : ವಿಷಧಿಪರೀತ 
ಧಾತ್ರಿಪತಿ ವಾರಿಧಿಯಿಂ ಮಹಿಮಾಳಯಂ ಗಜದ್ವಿಷದಿನಘೋರ ಭೂರಿಭುಜ 
ನನ್ನನನಿಂ ಪಡೆವೈ ತನೂದರೀ (ನೇಮಿಪು. ೭-೧೦೮) ; ಧೆನವೆ ಸಾಧನವರೆಸಿಗಾ 
ಧನವನಿತು ದೊರಕೊಳಲಿದಿರದಾರೈ ಧಾತ್ರಿಪತಿಗಳಲಿ (ಕುವ್ಕಾಸ. ೦-೭೦). 
[ ಸಂ. ಧಾತ್ರೀಪತಿ ] 
ಧಾತ್ರಿಪಾಲ (ನಾ). ಭೂವಿಂಯನ್ನು ಕಾಪಾಡಂವವನು ; ರಾಜ; 
ದೊರೆ: ಧಾತ್ರಿಪಾಲನೇ ಕೇಳು ನಿನ್ನಯಾ ಮಿತ್ರನೋರ್ವನೂ ಕಾದಿ ರಣ 
ದೊಳು ಪೃಥ್ವಿ ಗೊರಗಿಹ (ರತ್ನಾಕ. ೨೦). [ಸಂ. ಧಾತ್ರೀಪಾಲ] 
ಧಾತ್ರಿವಲ್ಲಭ (ನಾ). ಭೂಮಿಯಂ ಒಡೆಯಂ; ರಾಜ; ದೊರೆ: ಭವದನುಜ 
ಕ್ಷಯಮಂ ಧಾತ್ರಿವಲ್ಲಭಂ ಕಂಡು ಸಂಧಿಮಾಡಲ್‌ ಶೋಕಾನಿವಹಂ ಬಗೆವಂ 
ಧರ್ಮಜನವನಾ ಕೃತಕಪ್ರತಿಜ್ಞೆಯಂ ಕೇಳ್ದಜಿಕಿಯಾ (ಗದಾಯು. 9-೬). 
.  [೫ಂ. ಧಾತ್ರೀವಲ್ಲಭ) 
ಧಾತ್ರಿಸರ (ನಾ). (2): ಲಲಿತ ಶ್ರೀಮುದ್ರೆ ಊರ್ಧ್ವತಿಲಕ ತಪ್ತಲಾಂಛನ 
ಹೊಳೆವ ದ್ವಾದಶನಾಮ ತುಲಸಿ ದಂಡೆ ಕಳಧೌತಮಿರ್ವಾಂಗಾರಾ ನಳಿನಾಕ್ಷ 
ಧಾತ್ರಿಸರೆ ಗಳದೊಳೊಪ್ಪು ಶ್ಲಾಫ್ಯ ಬಲು ವೈರಾಗ್ಯಭಾಗ್ಯದ (ಪ್ರಸಕೀ. 
೪9-೩). “ನೆಲ್ಲೀಕಾಯಿ ಸರ” (ಪ್ರಸಕೀ. ಏಪೃಣಿ). 
[ಧಾತ್ರಿ + ಸರ್ಯ : ಥಿ ಇದು ನಳಿನೂಕ್ಷದಾ ತ್ರಿಸರ ಎಂದು 
ಇರುಬಹುದೆ ? ] 
ಧಾತ್ರೀಜನ (ನಾ). ೧. ದಾದಿಯಂರಂ: ನಿರ್ವರ್ತಿತ ತ್ರಿಭುವನಪತಿಭವೋತ್ಸವ 
ನುಗಿ ಸಮವಯಾದಿ ವಿಜಯವಯಸ್ಕರುಮನಮರ ಧಾತ್ರೀಜನಮುಮಂ 
ನಿಯೋಜಿಸಿ (ಕಾಂತಿಪು. ೦೦-೮೦ ವು: ಮಾತೃಗಣಪೂಜಾವಿಧಾನ 
ತತ್ಪರರಾದ ಧಾತ್ರೀಜನಂಗಳೊಳಂ (ಕಾರಂಪೂ. ೪೧). ೨. ಭೂಲೋಕದ 
ಜನ : ಪರಿವಾರ ಸಮುದ್ಧರಣೆ ಧಾತ್ರೀಜನರಕ್ಷೂಮಣಿ ಸಾಹಸವಿದ್ಯಾಧರಿ 


ಧಾತ್ರೀಜಾತ 


ಸಕಳಕಳಾವತಿ ಶ್ರೀಮತ್ರಿಭುವನಮಲ್ಲ ವಿಶಾಳವಕ್ಷಸ್ಮಳ [ನಿವಾಸಿನಿ]ಯರಪ್ಪ 
ಪೆಟ್ಟಮಹಾದೇವಿ (ಸಾಇಇ. ೩೫, ೬೧-೯; 1094). ೧, ೨: ಗೋತಾರಿ ಬೆಸಸೆ 
ನೆಗಟ್ಟಿಪಗೋತ್ರಾರಿಯ ಶೈಶವೋಚಿತಕ್ರಿಯೆಗೆಲ್ಲಂ ಧೂತ್ರೀಜನಮಾಗಿಸಿದಂ 
ಧಾತ್ರೀಜನಚಾರುಚತುರದೇವೀಜನಮಂ (ಪುಷೃಪು. ೧೨-೫೪). 
[ಸಂ.] 
ಧಾತ್ರೀಜಾತ (ನಾ). ಗಿಡ; ಮರ: ಒಂದನೊಂದಜಕೊಳೊತ್ತಿ ಪಾಜಲು 
ಮುಂದೆ ಪೇರುರಿಯೊಗೆದು ಬೇಯಲು ಮಂದವಾಗಿ ನೆಗಳ್ಳ ಧುತ್ರೀಜಾತ 
ಜಾತಿಗಳ (ಬಸಫು. ೧೯-೩೭). [ಸಂ.] 
ಧಾತ್ರೀತನಯ (ನಾ). ಮಂಗಳಗ್ರಹ ; ಅಂಗಾರಕ ; ಕಂಜ : ಇರೆ ಧಾಶ್ರೀ 
ತನಯಂ ದಿನೇಶಗೃಹದೆೊಳ್‌ ಸ್ವಲ್ಪಾಂಗನಾಸೂನು ದುರ್ಗರತಂ ಕ್ಲೇಶ 
ಸಹಿಷ್ಣು ನಿಸ್ವನೆನಿಕುಂ (ಶಾತತಿ. ೧೭-೨೦). [Xಂ.] 
ಧಾತ್ರೀತನಯೆ (ನಾ). ಭೂವಿಂಯ ಮಗಳಂ; ಸೀತೆ. 
ಸಂ. ಧಾತ್ರೀತನಯಾ) 
ಧಾತ್ರೀತಲ, ಧಾಶ್ರೀತಳ (ನಾ). ಭೂತಳ ; ಭೂಲೋಕ : ಆ ವಧು ಬೆರ್ಚಿ 
ತದ್ವಸನಮಂ ಧಾಶ್ರೀತಲಕ್ಕಿಕ್ಕಿ ಪಾದನಿಘರ್ಷಕ್ಕೊಳಗಾಗಿಸುತ್ತುಮಿರೆ ಕಂಡು 
(ಮಹ?3ನೇ. ೫-೧೩೦); ಇನ್ನೆಲ್ಲಿಯದು ಸದುಭಕ್ತಿ ಬೀತುದಲ್ಲಾ ಹರಹರಾ 
ಧಾಶ್ರೀತಲ[ಪಾಠಾಂ. ಳ]ದೊಳೆಂದೆನುತ ಭಕ್ತವ್ರಾತವುಮ್ಮಳಿಸುತ್ತ (ಬಸಪು. 
೩೭-೨೨). ಧಾತ್ರೀತಳ : ಶ್ರುತದೇವೀವಚನಾಮೃತಂ ಶ್ರುತಕಧಾಳಾಪಂ 
- ಮ[ಹೋರ್ಮ್ಯೂಲ್ಲಾ]ಸಿ ವಾರುಶಿವಾರಿತಧಾತ್ರೀತಳಗೀತಿ ನಿರ್ಮಳ 
ಯಶಂಗಾರೂಢಸರ್ವಜ್ಞ ಭೂಪತಿಗೊಲ್ಹಾಗಳುವಿಷಾಗೆ ಮಂಗಳ ಮಹಾ 
ಶ್ರೀಯಂ ಜಯಶ್ರೀಯುಮಂ (ಪಂಪಭಾ. ೧೪-ಟ) : ಬಳಾಚ್ಯುತರ್‌ 
ನಡೆದುಬಂದಂತೆಯ್ದಿ ದರ್‌ ತಾಭಶೂಧರಮಂ ಸಂಗತತುಂಗಶೃಂಗ ಕುಳಮಂ 
ಧಾತ್ರೀತಳಖ್ಕಾತಮಂ (ನೇಮಿಪು. ೭-೭6). [ಸಂ.] 
ಧಾತ್ರೀತಳ "ಧಾತ್ರೀತಲ' ನೋ. 
ಧಾತ್ರೀಧರ (ನಾ). ಬೆಟ್ಟ; ಪರ್ವತ: ಹರಹಾಸಕ್ಕೊಂದೆರಟು ದಿಕ್ಕರಿ 
ರದನಕ್ಕೆರಮ್ಮೂಟಜು .. . ಕೈಲಾಸಧಾತ್ರೀಧರಕೆಂಟೊಂಬತ್ತು ಮೇಲಾಗಿರೆ 
ಪಸರಿಸಿದಂ ಕೀರ್ತಿಯೆಂ ನಾಗವರ್ವಂ೦ (ಛಂರೋಂಬು. ೦-೨೩) ; ಪರಮ 
ಸ್ಕಾದ್ವಾದ ವಿದ್ಮಾನಿಶಿತಕುಲಿಶದಿಂ ತೀವ್ರಮಿಥ್ಯಾತ್ವಧಾತ್ರೀಧರಮಂ ಮುಂ 
ನುಚ್ಚುನೂಅಪ್ಪಿನೆಗಮೊಡೆದು. . . ವಿಖ್ಯಾತಿವೆತ್ತೀ ಧರೆಗಾಚಾರ್ಯಾಕಳಂಕ 
ವ್ರತಿಯ ಚರಣಮಂ ವಂದಿಪೆಂ ಭಕ್ತಿಯಿಂದಂ (ಜಾರಪು. ೧-೦೯). 
[ಸಂ.7 
ಧಾತ್ರೀಧವ (ನಾ). ದೊರೆ ; ರಾಜ : ನಿಜಸಾಮರ್ತ್ಮ್ಯದಿಂದುದ್ಕ ಧಾತ್ರೀ 
ಧವರಂ ತಾಂ ತನ್ನೊಳುಜ್ಜೀವಿಸಿ ಪೆಸರ್ವ್ವಡೆದಂ ವೀರಬಲ್ಲಾಳದೇವಂ 
(ಎಕ. ೪, ಅಂಸೀ. ೧೨೭-೨೨ ; 1185); ಶಿವಸಮಯಿ ನಸುನಗತ ಧಾತ್ರೀಧವನ 
ಮುಖವಂ ನೋಡಿ ತಾನಿಂತೆಂದು ಬೆಸಸಿದನು (ಬಸಪು. ೫೦-೩೪). [ಸಂ.) 
ಧಾತ್ರೀಪತಿ (ನಾ). - ಧಾಶ್ರೀಧವ : ಧಾತೀಪತಿಗಜ್‌ಪಿ ಮರುತ್ತುತ್ರಂ 
ಬಟಯಟ್ಟಿ ಕರೆಸಿ ತೋಟಲ್‌ . ದ್ರೌಪದಿಯಂ (ಗದಾಯು. 
[ಸಂ.) 
ಧಾತ್ರೀಪುತ್ರಿ (ನಾ). ೧. ದಾದಿಯ ಮಗಳು: ಧಾತ್ರೀಪುತ್ರಿಯ ಮಾತನೆಯ್ದೆ 
ಕೇಳ್ಳಾತನಂ ನೋಡಿ (ಶಾಂತಿಪು. ೩-೧೦೯ ವ). ೨. ಭೂವಿಂಯಂ ಮಗಳು 
ಸೀತೆ. [ ಸಂ. ಧಾತ್ರೀಪುತ್ರೀ ] 
ಧಾತ್ರೀಫಲ, ಧಾತ್ರೀಫಳ (ನಃ). ನೆಲ್ಲಿಗಿಡ ಮತ್ತೂ ಅದರ ಕಾಯಿ; 


6-೪೪). 


ಆವಾಲಕ : ಹೊಳೆಕೌವಮರ, ಧಾತ್ರೀಫಲ, ನೀರುಗಣಿಗಲು (ಮೈಕಗಿ. 
೧3-3೨೦). ಧಾತ್ರೀಫಳ : ತ್ರಿದ್ವ್ಯೇಕದಿನಾಂತರಿತ ಬದರಾಕ್ಷ ಧಾತ್ರೀ 
ಫಳ[ಪಾಣಂ. ಬದರಾಕ್ಷಾಮಲಕ)]ಪ್ರಮಾಣುಹಾರಂಗಳುಮಪ್ಪ ಮಿಥುನಂ 


ಗಳ್ಲಿ ಸಂಭೋಗ್ಯಮಾಗಿ ಸಲೆ (ಅದಿಪು. ೬-೪೮6 ವ). (ಸಂ.] 


೪೨೨೩ 


ಧಾತ್ವಂಗ 


ಧಾತ್ರೀಫಳ "ಧಾತ್ರೀಫಲ' ನೋ. 
ಧಾತ್ರೀರಜ (ನಾ). ಭೂವಿಂಯ ಧೂಳಂ : ಎತ್ತೆತ್ತಲುಂ . . , ಮುಸುಕಿತ್ತೀ 
ಜಗಮೆಲ್ಲಮಂ ಬಳಪದ ಪ್ರಕ್ಷುಣ್ಣ eS: ೪-೩೮). 
[ ಸಂ. ಧಾತ್ರೀರಜಸ" ] 


8 | ಧಾತ್ರೀರುಹ (ನಾ). ವಂರ ; ಗಿಡ: ವಿಯತ್ತಳದಿಂ ತಮಾಲಧಾತ್ರೀರುಹ 


38 


20 


28 


36 


ಮೂಲಭೂತಲಕೆ ವರ್ಪನಂ . , , ಚಾರಣಯೋಗಿಯಂ ನೃಪತಿ ಕಂಡಂ 
(ರಂದ್ರ ಪು. 8-೬೯); ಮನದಿಂ ಬೇಗಂ ಮುಟ್ಟಿದಂ ,.. ಪವನನಂದನನನಿಂದ್ಕ 
ಗುಣನೆಸೆವಶೋಕಧಾಶ್ರೀರುಹಮಂ (ಕಾವ್ಶಾವ. ೧೦೬) ; - 
ಪ್ರಯೋ ನೋ). ([ಸಂ.] 

ಧಾತ್ರೀವಲ್ಲಭ (ನಾ). ಭೂಮಿಯ ಒಡೆಯ; ರಾಜ; ದೊರೆ: ಧಾತ್ರೀ 
ವಲ್ಲಭಂನಿಜ ರ ಇಜಭವನದೊಳಂ ರಾಜಧಾನಿಯೊಳಮೆಡೆವಜಕಿಯದೆ ... 
ಏರಿದುವೊಸಗೆಯಂ ಮಾಡಿಸುತ್ತುಂ (ಬಾಧಪು. ೬-೪೪ ವು. [ಸಂ.) 

ಧಾತ್ರೀಶ (ನಾ). ಭೂವಿಂಯ ಒಡೆಯ ; ರಾಜ; ದೊರೆ: ಧಾತ್ರೀಶನ 
ಸಾಂದ್ರಮನಸ್ಕೂತ್ರದೊಳಾ ಸತಿಯ ಗುಣಗಣೋದ್ಗಮತತಿಯಂ ಚಿತ್ರ 
ವಿಧದಿಂ ತೊಡರ್ಚಿದ ಧಾತ್ರಂ ಮುಂ ವಮಾಲೆಗಾಅಲರೊಡನಾಡಿದನೋ 
(ಂದ್ರಪು. ೩-3೮); ಶ್ರೀಶ ಕೇಳ್ಳ್ಕೌತುಕವನೇಳುದಿನಮಹೋರಾತ್ರಿಗಳೊಳಂ 
ಬಿಡದೆ ಕಾದಿದರ್‌ (ಜೃಮಿಛಾ. ೨೫-೩೮). [ಸಂ. (ಧಾತ್ರೀ * ಈಶ)) .. 

ಧಾತ್ರೀಶಾಜ್ಞೆ (ನಾ). ಅರಸನ ಅಪ್ಪಣೆ ; ರಾಜಾಜ್ಞೆ : ಧಾತ್ರೀಶಾಜ್ಞೆಯಿ: 
ನುಣ್ಮಿದತ್ತು ಫೊಟಲೊಳ್‌  ಪೂಪಪ್ರತೀಪದ್ವಿಪೈಕತ್ರಾಸಪ್ರಡವುಣ್ಯ 
ಕೇಸರಿ5ವಂ (ಜಂದ್ರಪು. 3-೧೦೯. [ಧಾತ್ರೀಶ+ ಆಜ್ಞೆ] 

ಧಾತ್ರೀಸುತೆ (ನು). ದಾದಿಯ ವಂಗಳಂ : ಅ[ಜ್ಞ]ರನಾಪ್ತರನಆ್‌ಕಯ 
[ಬೆಜ್ಜ]ರಮೊಡನಾಡಿ ಬೆಳೆದ ಧಾತ್ರೀಸುತೆಯಂ ಗು[ಜ್ಞ]ರನಡಪದ ಡವಕೆಯ 
ಮಜ್ಜನದ ವಿಳಾಸವಶಿಯರಂ .... ಮಗಳ್ಗೆ ಬಟ್‌ ವಲ್‌ಗೊಟ್ಟಂ 
(ವರ್ಧಮಾ. ೩-೯೮). [ ಸಂ. ಧಾತ್ರೀಸುತಾ] 

ಧಾತ್ರೀಹವನ (ನಾ). ಕಾರ್ತೀಕಮಾಸದಲ್ಲಿ ತೋಟ ಮುಂತಾದ Ry 
ಪ್ರದೇಶದಲ್ಲಿ ನೆಲ್ಲಿಯ ವ:ರದ ಬುಡದಲ್ಲಿ ಎಧು ಕವಾಗಿ ನಡೆಸು 
ಒಂದಂ ಹೋಮ ; ೧ ಈ ಹೋಮವಾದ ಮೇಲೆ ಕಾ 
ನಡೆಸುವ ಪದ್ಮತಿ ಸಂಪ ಶ್ರೈದಾಯವಾಗಿದೆ. (ಸಂ.] 

ಧಾತ್ರೇಯಿ (ನಾ). ದಾದಿಯ ಮಗಳು ; ಉಪಮಾತೆಯ ವಂಗಳು : 
“ಉಪಮಾತೃ ಧಾತ್ರಿ ತತ್ಪುತ್ರಿ ಪೇಟ್‌ ಧುತ್ರೇಯಿಯುಂ ಭುಜಿಷ್ಕೆಯು 
ಮಕ್ಕುಂ” (ವಸ್ತುಳೋ. ೭೬-38). [ಸಂ.ಧಾತ್ರೇಮಾ] 

ಧಾತ್ರೇಯಿಕ (ನಾ). ದಾದಿಯ ವಂಗ; ಉಪಮಾತೆಯ ಮಗ : ದಾದಿಯ 
ಮಗಂ ಧಾತ್ರೇಯಿ:ಕಂ (ಕಾಮಃ. 6-30೬). [ x೦.) 

ಧಾತ್ವಂಗ (ನಾ). [ಸಂಗೀತ] ಸಂಗೀತದ ಅಂಗ,-ಭಾಗ ; p “ಧಾತಂ 
ವೆಂದರೆ ಪ್ರಬಂಧದ ಅವಯವ. ಅದು ನಾಲ್ಕೂ ವಿಧ; ಉದ್ದಾಹವು 
ಮೊದಲನೆಯದಂ ; ನಂತರ ಮೇಲಾಪಕ ಧ್ರುವಗಳು, ವಂತ್ತು 
ಆಭೋಗ ; ಇವುಗಳ ಲಕ್ಷಣವನ್ನು ಕ್ರಮವಾಗಿ. ಹೇಳಲಾಗಂವುದು. 
ಪ್ರಬಂಧದ ಮೊದಲನೆಯ ಭಾಗವು ಉದ್ಗಾ)ಹವೆಂದಂ ಪ್ರಸಿದ್ಧ 
ವಾಗಿದೆ-ಮೊದಲಿನಲ್ಲಿ ಗೀತವನ್ನು ಎಶ್ತಿಕೊಳ್ಳುತ್ತದೆ. ಎಂದರೆ ಇದ 
ರಿಂದ ಗೀತವು ಪ್ರಾರಂಭಿಸಲ್ಪಡಂತ್ತದೆ ಎಂಬುದರಿಂದ (ಈ ಹೆಸರು 
ಬಂದಿದೆ). ಉದ್ದಾ ಹ ಧ್ರುವಗಳೆರಡನ್ನೂ ಪರಸ್ಪರವಾಗಿ ಒಟ್ಟು 
ಗೂಡಿಸುವ ಕಾರಣದಿಂದ ಪ್ರಬಂಧದ ಎರಡನೆಯ ಭಾಗವು 
ಮೇಲಾಪಕವೆಂದು ಹೇಳಿದೆ. ಶಾಶ್ವತವಾಗಿ ಇರುವುದರಿಂದ (ಇದ್ದೇ 
ಶೀರಬೇಕಾದಂದರಿಂದ) ವಂೂರನೆಯ ಅವಯಂವವು ಧರ್ರವವೆಂಬ 
ಸಂಜ್ಞೆಯನ್ನು ಪಡೆದಿದೆ. ಪ್ರಬಂಧದ ಆಭೋಗವನ್ನು ಎಂದರೆ 
ಪರಿಪೂರ್ತಿಯನ್ನು ಮಾಡುವುದರಿಂದ ಪ್ರಬಂಧದ ನಾಲ್ಕನೆಯ 


(ಕಮದ. ೧೦೬ 


ಧಾತ್ವರ್ಥ 


ವಯಂವವು ಆಭೋಗವೆಂದಂ ಸ್ಮ ಎತೆವಾಗಿದೆ” (ಡೆತುಪ್ರ. ೮೧) : 
ಉದ್ಗಾ ಹ ಧ್ರುವ ಮೇಲಾಪಕ ಆಭೋಗಂಗಳೆಂಬ ನಾಲಂ ಧಾತ್ವಂಗಂ 
ಗಳಿಂ (ಜಂದ್ರಪು. ೦೫-೭೨ ವು. [ಧಾತು ಉಗ್ಯ) 
ಧಾತ್ವರ್ಥ (ನಾ). [ವ್ಯಾಕ] ಧಾತುವಿನ ಅಭಿಪ್ರಾಯ, - ಆಶಯ : 
ಪ್ರಕೃತಿಗಳಂ ಧಾತ್ವರ್ಥದ ವಿಕಲ್ಪದಿಂದಟ್‌ದು ಸಮಆ್‌ಕೊಳ್ಳುದು ಬಹು 
ರೂಪಕಮನದಂ ಪೇಟಲ್ಕಾ ಸಕಳಂ ವಾಕ್ಟತಿಯಂಮಾಆಂ (ಕಾವ್ಕಾವ. ೪೨೦). 
[ ಧಾತು + ಅರ್ಥ] 
ಧಾನುಪ್ಯ(ನಾ). ಬಿಲ್ಲುಬಾಣಗಳಿಂದ ಯಂದ್ಧಮಾಡಂವವನು; ಬಿಲ್ಲಾರ: 
ಆಚೂಲಸ್ಯಸ್ತಿಕಬದ್ಧ ವಿಚಿತ್ರವಸ್ತ್ರದ್ಧಯೋದ್ಧಾಮ ಧಾನುಷ್ಯಂ ` (ಅದಿಪು. 
೦೩-೪೩ ಪ್ರ; ಅತ್ಯುತೃಷ್ಟವಂಶಂಗಳನ್ವಿತಸದ್ಭರ್ಮಗುಣಂ 
ಗಳಸ್ತತತಿಗಳ್‌ ನಿಸ್ತಿಂಶ:: ಧಾನುಷ್ಯಸಂಗತಿಯಿಂದಂ ಪರಮರ್ಮಭೇದಿ 
ಗಳಿನಲ್‌ ತೀಕ್ಷ್ಮಂಗಳುಂ ಮಾಂಸಲೋಹಿತವಕ್ವಂಗಳುಮಾದುವೆನ್ನರು 
ಮನೇಂ ದುಸ್ಸೆಂಗಮೇಗೆಯ್ಯದೋ (ಪಂರಾಮಾ. ೧೩-೫೦). 
[ ಸಂ.] 


ಧಾನುಷ್ಯತೆ (ನಾ). ಬಿಲ್ಲುಗಾರಿಕೆ ; ಬಿಲ್ವಿದೈಯ ಜಾಣ್ಮೆ ; ಬಿಲ್ಬಲ್ಶೆ : ನಿನ್ನ | 38 


ಧಾನುಷೈತೆಯಿನಾಂ ಜಗದಿ -ಜಸವಡೆವೆ! ಉದ್ದಂಡ ಬಾಳಣುಗ! (ಹೆಜ್ಮಿರ. 
6-0). [ ಸಂ. ಧಾನುಷ್ಯತಾ] 

ಧಾನುಪ್ಯಬಲ, ಧಾನಂಷ್ಕಬಳ (ನಾ). ಬಿಲ್ಲಾರರ ಪಡೆ: ಅನೇಕ 
ವರ್ಣಾಕೀರ್ಣತ್ರಿಸರವೇಣಿಕಾಗಾಢಗ್ರಧಿತತ್ರಾಪಷಕೋಶ . . . ಪ್ರಾಪ್ತ 


ಖಡ್ಗಧೇನುಕಮಾಂಧ್ರೆಧಾನುಷ್ಯಬಲಂ[ಪಾಕಾಂ. ೪೦] (ಆದಿಪು. ೧೩-೪೫ ವ). |20 


ಧಾನುಷ್ಯಬಳ : ಎಡ 'ಕಡಲೊಳ* ಮಹಾರ್ಣವಂ , . . ತಾಪವೋಲ್‌ 

ಭರದಿಂದಾಗಡೆ ತಡೆಯದೆ ಕಡುಗಾಯ್ದಿಂದೆಡುರ್ತು ಭೋರೆಂದು ತಾಗೆ 

ಧಾನುಷ್ಯಬಳಂ (ನೇಮಿಪು. ೧೨-೨೦೭). : [ ಧಾನುಷ್ಕ + ಬಲ್ಮ] 
ಧಾನುಷ್ಠಬಳ "ಧಾನುಷ್ಯಬಲ' ನೋ. 


ಧಾನುಷ್ಕಾನೀಕ (ನಾ). -ಧಾನುಷ್ಕಬಲ : ಧಾನುಷ್ಕಾನೀಕದೊಳಾ ಧಾನ್ಯ 


ಷ್ಯೂನೀಕವಶ್ವದಟಿಮಶ್ವೆದೆಳ್‌ ತಾಗಿದುವಾಗಳ್‌ 
೦೦-೦೫೦). [ ಧಾನುಷ್ಯೆ + ಅನೀಕ ] 

ಧಾನುಷ್ಮತೆ (ನು).ಎಧಾನುಷ್ಯತೆ : ಸವನಕರ್ಮದಲೀತ ದೌಷ್ಯಂತಿವೊಲು 
ಧಾನುಷ್ಮತೆಯಲಂಗ್ರಾಹವದಲರ್ಜುನ ಪವನನಂದನರಿಬ್ಬರಿಗೆ ಸಮನು 
(ನಿಛಾಗ. ೧-೮-೯). [ಸಂ. ಧೆನುಷ್ಮತ್ತಾ ] 

ಧಾನೆ (ನಾ). ೧. ಹುರಿದ ಯಂವೆ ಅಥವಾ ಅಕ್ಕಿ; ಕಚಕ್ಕಿ : “ಧಾನಾ 
ಯೆಂಬುದು ಉಮ್ಮುಗೆ” (ಹಲ*ಯು. ೯೬-೪೩೧) : “ಪರಿಧೈಷ್ಟಂ ಯವಮ: 
ದಜ್‌ಗೆ ಧಾನಾನಾಮಂ” (ವಸ್ತುಕೋ. -೯೩-೧0).: ೨. ಹುರಿದ ಧಾನ್ಯದ 
ಹಿಟ್ಟು ಹುರಿಹಿಟ್ಟು. ೩. ಕಾಳು ; ಧಾನ್ಯ. 9. ಕೊತ್ತುಂಬರಿಬೀಜ ; 
ಧನಿಯ. (ಸಂ. ಧಾನಾ] 

ಧಾನ್ಯ (ನಾ). ೧. ಕಾಳು; ದವಸ : ಉಳ್ಳ ಪ್ರತ್ಯಯಕ್ಕೆ -ಧನಮುಳ್ಳಂ. 
ಧಾನ್ಯಮುಳ್ಳಂ, ಗುಣಮುಳ್ಳಂ (ಶಮದ. ೨೦೬ ಪ್ರಯೋ) ; ಶಮಾ, ಶಿಂಬೆ 
-ಧಾನ್ಯದ ತೊಗಟು (ನಾಚರಾ. ಕಿ) ; ಕದಿರೆಂದು `ಧಾನ್ಯದ ತೆನೆಗೆ ನಾಮ 
ವಕ್ಕುಂ (ಶಬ್ಮಮಂ. ೬೭) : ಇನಕುಲಾನ್ವಯತಿಲಕ ಚಿತ್ತೆ ಸೆನಗೆ ಸವಿ 
ಯಹುದಿನ್ನು ಧಾನ್ಯದ ತನುವನೀಕ್ಷಣ ಬೇಕು ದೇವರು ತರಿಸಿ ನೀವೆಂದಾ 
(ರಾಮಣೆ. ೦೦-೩0); ದೇಶೆ ಕೋಸಲಮಿಹುದು ಧನ ಧಾನ್ಯ ಜನ ತುಂಬಿ 
ಸರಯೂನದಿಯ ಮೇಲೆ (ಶ್ರೀರಾಮಾ. ೬-೦೫೬) ; ಧಾನ್ಯ ಧನವಾಗದೇ, 
ಮಾನ್ಯ ಪೂಜ್ಯನಾಗನೇ ? (ಗಾದ). ೨. -ಕೊತ್ತುಂಬರಿಬೀಜ ; ಧನಿಯ, 
೩. “ಭತ್ತ” (ಯೋಕೋಪ. ೯-೬೭ ಟೀಕೆ) ; ನೆಲದಾಟನರೆದು ಪಾಲೊಳ೯ 
ಕಲಸಿ ಬಟ್‌ಕ್ಕಲ್ಲಿ ಬೆಣ್ಣೆಗೊಂಡೇಟುದಿನಂ ನಿಲಿಸಿಟ್ಟು ಧಾನ್ಯದೆೊಳ* 
ಕರ್ಣಲೇಪನಂಗೆಯ್ಯೆ ಕರ್ಣವರ್ಧನಮಕ್ಕುಂ (ಲೋಕೋ. 


(ನೇಮಿಪು. 


೯-೬೭). |. 


೪೨೨೪ 


ಧಾನ್ಯವೃದ್ಧಿ 


೪. ಒಂದಂ ತೂಕದ ಪ್ರಮಾಣ ; ನಾಲ್ಕೂ ಎಳ್ಳಿನ ತೂಕ: ಪರದರ 
ಪುತ್ರಿಗೆತ್ತಣದೊ ವೀಣೆಯ ಜಾಣಟ್‌ವಂತು ಬಳ್ಳಮೋ ಪರಿಕಿಸೆ ಮವಾನಮೋ 
ಪೆಡಗೆಯೋ ಮೊಅನೋ ಪಸರಕ್ಕೆದಂದು ಬಿತ್ತರಿಸುವ ಧಾನ್ಯಮೋ 
ಫೊಸತಿದೆಂದಡೆ (ವಂಹಾನೇ. ೪-೧೦೨). 
ಧಾನ್ಯದ ಸುಂಕು-ಭತ್ತ, ಜೋಳ, ಗೋದಿ ಮೊದಲಾದ ಧಾನ್ಯಗಳ 

ಕವಚದ ಮೊನಚಾದ ತುದಿ; ಊಬಂ : “ಕಿಂಶಾರು1- ಧಾನ್ಯದ 
ಸುಂಕು” (ಓಷಧಿ. ೩). [ ಸಂ.) 

ಧಾನ್ಯಕ (ನಾ). ೧. ಕೊತ್ತೂಂಬರಿಬೀಜ ; ಧನಿಯ; ಹವೀಜ : 
“ಕುಸ್ತುಂಬುರು. ಧಾನ್ಯಕಂ-ಈ ೨ ಕೊತ್ತುಂಬರಿ” (ಹಲಾಯು. ೧೦೧-೪೬೩) ; 
ಕುಸುಂಭಕಾರ್ಪಾಸ ಸರ್ಷಪ ಜೀರಳಧಾನ್ಯಕಾದಿ ವಿವಿಧಧಾನ್ಯಭೇದಂಗಳುಂ 
(ಅದಿಪು. ೬೬ ವು. ೨. ಭತ್ತೆ: “ಸ್ತಂಬಕಂ ಧಾನ್ಯಕಂ ವ್ರೀಹಿ” 
(ವಸ್ತುಕೋ. ೯೪-೧೬). [ ಸಂ.] 

ಧಾನ್ಯಕಚೂರ್ಣ (ನಾ). ಕೊತ್ತೂಂಬರಿಬೀಜದ ಪುಡಿ; ಧನಿಯದ ಪುಡಿ: 
ಸಮನಾಗಿ ಕೂಡಿ ಪೊಸತುಪ್ಪಮೆಣ್ಣೆ ಮೊಸರಳೆಗಳೆಂಬಿವಂ ಧಾನ್ಯಕಚೂರ್ಣ 
ಮನಿಕ್ಕಿ ಕಾಸಿದಂದುತ್ತಮಗಂಧಂ ತಾನೆನಿಪ್ಪ ತುಪ್ಪಮದಕ್ಕುಂ 
(ರೋಕೋಪ. `೮-೪೦೧). [ ಧಾನ್ಯಕ ೬ ಚೂರ್ಣ] 

ಧಾನ್ಯಕೋಷ್ಮ (ನಾ). ದವಸ ಧಾನ್ಯಗಳನ್ನೂ ಸಂಗ್ರಹಿಸಿಡುವ ಕಣಜ ; 
ಹಗೇವು; ಕಂಸೂಲ : “ಧಾನ್ಯಕೋಷ್ಮಂ ಕುಸೂಲಂ” (ಮಂಗರಾ. ೬೩-೦). 

[ ಧಾನ್ಯ + ಕೋಷ್ಮ್ಯ ] 

ಧಾನ್ಯಕೋಷ್ಠಕ (ನಾ) -ಇಧಾನ್ಯಕೋಷ್ಕ: “ಕುಸೂಲಂ, ಧಾನ್ಯಕೋಷ್ಕಕಂ - 
ಈ ೨ ಕುದಿರು” (ಹಲಾಯು. ೩೨-೧೫೭). [ ಧಾನ್ಯ - ಕೋಷ್ಠಕ ] 

ಧಾನ್ಯತ್ವಚ (ವಾ). ಧಾನ್ಯದ ಮೇಲಿನ ಸಿಪ್ಪೆ ; ತುಷ: “ಧಾನ್ಯತ್ವಚಂ 
ತುಷಂ ತಾನಕ್ಕುಂ” (ವಸ್ತುಕೋ. ೯೩-೨೦). [ ಸಂ. ಧಾನ್ಯತ್ವಚ್‌ ] 

ಧಾನ್ಯಪುಟ (ನಾ). (ಔಷಧಗಳ ತಯಾರಿಕೆಯಲ್ಲಿ) ಧಾನ್ಯದ ನಡುವೆ 
ಅಡಗಿಸಿಟ್ಟು ಶಾಖ ಕೊಡಂವುದಂ : ಬೆಲ್ಲವತ್ತದ ಬೇರಿನ ಚಕ್ಕೆ... 
ಪಾಕವ ಮಾಡಿ ಇಳುಹಿ ಪೂಜೆಯ ಮಾಡಿ ಧಾನ್ಯಪುಟದಲ್ಲಿರಿಸಿ . . - 
ತೆಗೆದುಕೊಳ್ಳಲು (ಸಕವೈ. ೧೩) ; ಚೆನ್ನಾಗಿ ಕಲಸಿ ಬಾಯಿಕಟ್ಟಿ ಒಂದು 
ಪಕ್ಷ ಧಾನ್ಯಪುಟದಲ್ಲಿರಿಸಿ , . . ಪ್ರಾತಃಕಾಲದಲ್ಲಿ ಗ ೪ ತೂಕವಂ 
ಸೇವಿಸುವುದು -(ಸಕವೈ. ೨೧೮). [ಧಾನ್ಯ * ಪುಟ] 

ಧಾನ್ಯಮಂಜರಿ (ನಾ). ಕಾಳೆಂ ತುಂಬಿದ ತೆನೆ,- ಕದಿರಂ: ತಿಳಿದ 
ತಡಿದಡಿಯ ಮಡಿಗಳ ಜಳದೊಳ್‌ ರಂಜಿಸುವ ಧಾನ್ಯಮಂಜರಿಯ ನೆಬಲ್‌ 
ಪೊಳೆಯೆ ತೆನೆವೋದುವಿವು ಬೇರ್ಗಳಿನೆನಿಪವು ಬೆಳೆದ ಕಟವೆ ಭೂಸಾರತೆಯಿಂ 
(ಚಂದ್ರಪು. ೧-೯೨). [ಧಾನ್ಯ + ಮಂಜರಿ] 

ಧಾನ್ಯಮಂಜರಿಕೆ (ನಾ). -ಧಾನ್ಯಮಂಜರಿ : ತಿಂಗಳ್ಳೆ ಮೂಲಿ ಮಟಕಿಗಳ್‌ 
ಪಂಗದೆ -ಪದನಾಗಿ ಕೊಳ್ಳುವಲ್ಲಿಯ ಬೆಳೆಯುಂ ಕಂಗದ್ಭುತಮಂ ಪೆರ್ಚಿಪು 
ದಂಗೀಕೃತ ಬಹಳ ಧಾನ್ಮಮಂಜರಿಕೆಗಳಿಂ (ಜಾಧಪು. ೪-೬). 

[ ಧಾನ್ಯ + ಮಂಜರಿಕೆ? 

ಧಾನ್ಯಮದ್ಯ (ನಾ). ಕಾಳಂಗಳಿಂದ ತಯಾರಿಸಿದ ವಂದ್ಯ : ಧಾನ್ಯದಿಂದ 
ತಯಾರಿಸಿದ ಏಲ್‌, ಬಿಯರ್‌, ಪೋರ್ಟರ್‌, ಮೊ. ಮದ್ಯ; ಧಾನ್ಯಮದ, 
(Malt-L1quor. ಇನ).  [ ಧಾನ್ಯ * ಮದ್ಯ] 

ಧಾನ್ಯರೇಖೆ (ನಾ). [ಸಾವಂದ್ರಿ] ದವಸ ಧಾನ್ಯಗಳ ಸವೃದ್ಧಿಯನ್ನು 
ಸೂಚಿಸುವ ಹಸ್ತರೇಖೆ : ಮಣಿಬಂಧಕ್ಕೆ ವಾಮಭಾಗದಲ್ಲಿ ಧಾನ್ಯರೇಖೆ 
ಯಿರುವುದು (ಸಾಮುಲ. ೬೨-೧೪). [ ಧಾನ್ಯ + ರೇಖೆ) 

ಧಾನ್ಯವೃದ್ಧಿ (ನಾ). ಅಧಿಕವಾದ ದವಸ ಧಾನ್ಯಗಳ ಬೆಳೆ; ಕಾಳಂಬೆಳೆಗಳ 
ಸಮೃದ್ಧಿ : ಧಾನ್ಯವೃದ್ಧಿ ಯುಂಟಾಗಿ ಅವರು ಸುಖದಿಂದ ' ಜೀವಿಸುವರು 


(ಸಾಮುಲ.. ೬೨-೧೪). [ ಧಾನ್ಯ * ವೃದ್ಧಿ] 


ಧಾನ್ಯವ್ಯಸನ 


ಧಾನ್ಯವ್ಯಸನ (ನಾ). ಹತ ಬಗೆಯ ವ್ಯಸನಗಳಲ್ಲಿ ಒಂದು; ಕಾಳು 
ಗಳನ್ನು ಸಂಗ್ರಹಿಸುವ ಗೀಳು: ತನುವ್ಯಸನ ರಾಜ್ಯವ್ಯಸನ ವಿಶ್ವ 
ವ್ಯಸನ ಸ್ತ್ರೀವ್ಯಸನ ಧಾನ್ಯವ್ಯಸನ ದ್ರವ್ಮವ್ಯಸನ ವಿದ್ಯಾವ್ಯಸನ 
ಉತ್ಸಾಹಕವ್ಯಸನ ಸೇವಕವ್ಯಸನ ಕಾಷ್ಮವ್ಯಸನಗಳೆಂಬ ದಶವ್ಮಸನಗಳಿಂ 
ಹಸಗೆಟ್ಟು (ವಿವೇಕ. ೨೪೬), "ಸಪ್ತವ್ಯಸನ' ಪರಾ. 
[ ಧಾನ್ಯ + ವ್ಯಸನ] 
ಧಾನ್ಯಶೀರ್ಹಕ (ನಾ). ತೆನೆ; ಕದಿರಂ: “ಕಣಿಶಂ, ಧಾನ್ಯಶೀರ್ಷಕಂ-ಈ ೨ 
ತೆನೆ” (ಹಲಾಯು. ೯೩-೪೨೫). [ಧಾನ್ಯ + ಶೀರ್ಷಕ) 
ಧಾನ್ಯಶೂಕ (ನಾ). ಕಾಳಿನ . ಮೇಲಿರುವ ಊಬಂ : “ಧಾನ್ಯಶೂಕಂ, 
ಕಿಂಶಾರು-ಈ ೨ ೫ ೫ ೫” (ಹಲಾಯು. ೯೫-೪೨೫). [ಧಾನ್ಯ * ಶೂಕ] 
ಧಾನ್ಯಸಂಚಯ (ನಾ). ಕಾಳು, ದವಸಗಳ ಸಂಗ್ರಹ : ಶಿಲುವ್ಮೂಢ 
ಧಾನ್ಯಸಂಚಯೋಪಭೋಗಿಜನನಿವಾಸಿಗಳಪ್ಪೆ ಸಂವಾಹಂಗಳುವಂಂ 
(ಆದಿಪು. ೮-೬೪ ವ), [ಧಾನ್ಯ +೬ ಸಂಚಯ) 
ಧಾನ್ಯಸಮಿತಿ (ನಾ). ವಿವಿಧ ಬಗೆಯ ಧಾನ್ಯಗಳು : ಪುದಿದ ತಣಗೆಲೆಗಳಂ 
ಕಂಡುದಲಂದಂ ಧಾನ್ಯ ಸಮಿತಿ ನೀರಸಮಕ್ಕುಂ (ಅದಿಪು. ೧೫-೪೨). 
[ ಧಾನ್ಯ + ಸಮಿತಿ] 
ಧಾನ್ಯಸುಂಕ (ನಾ). 0, ದವಸರೂಪದಲ್ಲಿ ಕೊಡುವ ತೆರಿಗೆ: ಬೆಳೆದದ್ದ 
ರಲ್ಲಿ ಕಾಲುಭಾಗವನ್ನೇ ಧಾನ್ಯಸುಂಕಕ್ಕೆ ಮಾಸಲಿಡಲಾಯಿತು (ರೂಢಿ). 
೨. ದವಸಗಳ ಮೇಲೆ ಹಾಕಂವ ತೆರಿಗೆ: ಧಾನ್ಯಸುಂಕವೇ ಮೊದಲಾದ 
ಕಂದಾಯಗಳನ್ನು, ವಸೂಲಾದ ಕೂಡಲೆ ತಾಲ್ಲೂಕುಖಜಾನೆಗೆ ತಲುಪಿಸುವ 
ಕೆಲಸ ತಳವಾರನದು (ಕೂ). [ಧಾನ್ಯ ೬ ಸುಂಕ) 
ಧಾನ್ಯಾಂಶ (ನಾ). ಕಾಳಿನ ತಂಂಡಂ,-ನಂಚ್ಚೂ : “ಕಣಮಕ್ಕುಂ ಧಾನ್ಶಾಂಶ 
ಮುಂ” (ವಸ್ತುಕೋ, ೦೩೭-೧೦೭). [ಧಾನ್ಯ * ಅಂಶ] 
ಧಾನ್ಯಾಗಾರ (ನಾ). ದವಸಗಳನ್ನು ಸಂಗ್ರಹಿಸಿಡುವ ಉಗ್ರಾಣ; 
ಕಣಜ : "ಮಳಿಗೆ' ಎಂಬುದು ಮೇಲೆ ಹೇಳಿದ ಸಾರ್ವಜನಿಕ ಧಾನ್ಶಾ 
ಗಾರವನ್ನು ಸೂಚಿಸಬಹುದು. ಇಂತಹ ಧಾನ್ಮಾಗಾರಗಳು ಈಗ ಇಲ್ಲ 
ವಾದರೂ. . . ಹಿಂದೆ ಕೆಲವು ಊರುಗಳಲ್ಲಿ ಅವುಗಳಿಗಾಗಿ ಮಾಸಲಾಗಿದ್ದ 
ಮನೆಗಳನ್ನು ಕಾಣಬಹುದಾಗಿದ್ದಿ ತು (ಕಶಾಅ. ೩೫೯೪). 
[ ಧಾನ್ಯ * ಆಗಾರ] 
ಧಾನ್ಯಾಗುರಃ (ನಾ). ಒಂದಂ ಬಗೆಯ ಅಗರಂ, - ಧೂಪ : “ಧೂಪಾ 
ಗುರುಃ -ಧಾನ್ಮಾಗುರು” (ಓಷಧಿ- ಆ). [ಧಾನ್ಯ ೬ ಅಗುರ್ಯು) | 
ಧಾನ್ಯಾಮ್ಲ (ನಾ). ಹುಳಿಮಜ್ಜಿಗೆ ಸೇರಿಸಿ ಮಾಡಿದ ಅಂಬಲಿ, - 
ಗಂಜಿ: “ಧಾನ್ಯಾಮ್ಲಂ, ಅರನಾಳಂ, ಸಂಧಾನಂ, ಕಂಂಜಿಕಂ, ಸೌವೀರಂ- 
ಈ ೫ ಅಂಬಿಲಂ” (ಹಲಾಯು. 84-0೬೩). [ಧಾನ್ಯ + ಆಮ್ಲ] 
ಧಾನ್ವನ (ಗಂ). ಮಂರಂಭೂವಿಂಯಲ್ಲಿರಂವ : “ಧಾನ್ವನದಂರ್ಗ ಪರಾ. 
[ ಸಂ.) 
ಧಾನ್ವನದುರ್ಗ (ನಾ). ವಂರಂಭೂವಿಂಯಿಂದ ಸಂತ್ತುವರಿಯಲ್ಪಟ್ಟು 
ಪ್ರವೇಶಿಸಲು ದಂಸ್ಸಾಧ್ಯವಾದ ದುರ್ಗ ; ಧನ್ವ ದಂರ್ಗ; ಸ್ಥ ಳದಂರ್ಗ : 
ಆನತಕ್ಷತ್ರಿಯರೊತ್ತುಗೊಂಡ ಗಿರಿದುರ್ಗಕ್ಕುಗ್ರವಜ್ರಾಗ್ನಿ . . . ಧಾನ್ವನ 
ದುರ್ಗಕ್ಕೆ ಬೃಹಲ್ಲಯಾಗ್ನಿಯೆನೆ ತನ್ನುದೃತ್ಛತಾಪಾಗ್ನಿ ನೀಟಕ್ನಿನಸುಂ ಪರ್ವಿ 
ಎಗುರ್ವಿಸಲ್‌ (ಪುಷ್ಪಪು. 8-80). [ಧಾನ್ಹನ 4 ದುರ್ಗ] 
ಧಾಪಿಸು (ಕ್ರಿ). ಜೋರಾಗಿ ಶ್ವಾಸೋಚ್ಛ್ವಾಸ ಮಾಡಂ ; ಏದಂಸಿರಂ 
ಬಿಡಂ ; ಉಬ್ಬ ಿಸಪಡು: ಕುಂಬಾರನ. ಕುಲಿಮಿಯ ತಿದಿಯಂತೆ ಧಾಪಿಸು 
ಶಿಪ್ಪುದು (ಉದ್ಯೋಪ್ರ. ೬-೩೧-೩). [ಧಾಪು - ಇಸ್ಕು] 
ಧಾಪು (ನಾ). ಉಸಿರಂ; ಶ್ವಾಸ: ಮೂರುಗಾವುದ ದೂರದಿಂದ ಒಂದೇ 


ವ್ವ H 
ಧಾಪಿನಲ್ಲಿ ಓಡಿಬಂದು (ದೀಪಹ, 11, 4೪೮). ([ “ಮರಾ. ಧಾಪ್‌] 


೪೨೨೫ 


ಲಾ 


ಧಾಮ 


ಧಾಬಳಿ, ಡಾವಳಿ, ಧಾವಳ್ಳಿ (ನಾ). ೧. ಮಡಿಗಾಗಿ ಉಟ್ಟುಕೊಳ್ಳುವ 
ಉಣ್ಣೆಯ ಒರಟಾದ ಬಟ್ಟೆ: ಮಡಿ ಯಾಕ? ಧುಬಳಿ ಕೊಡು ಅವಗ 
(ಸಾವಿಉ. 08) ; ಜಾನಕೀಬಾಯರೆಂ ಅಸ್ತವ್ಯಸ್ತವಾಗಿ ಉಟ್ಟುಕೊಂಡಿದ್ದ 
ಧಾಬಳಿ (ಸಮಜೀ. ೭ ಏಕಿಕೆ). ಡಾವಳಿ : (8). ಧಾವಳ್ಳಿ : ೧. ದತ್ತನು 
ಮಗನಲ್ಲ ಧಾವಳಿ ಮಡಿಯಲ್ಲ ಭಟ್ಟನು ಭಟನು ತಾನಲ್ಲ (ಇ:ಣಾಪ. 
೧೭೧೦-೪೨) ; ಆಚಾರ್ಯರೇ ದಾವ ಊರು ಅಂದರೆ ಧಾವಳಿ ಮೂರು 
ಹಣ ಎಂದರಂತೆ (ಗಾದ). ೨. ನಯಂವಾದ ಉಣ್ಣೆಯ ಬಿಳಿ.:0 ಕಂಬಳಿ ; 
ಉಣ್ಣೆಯಂ ಹೊದಿಕೆ ; ಶಾಲು: ಒಂದು ಒಳ್ಳೇ ಮಂಡ್ಕದ ಧಾವಳಿ . ., 
ಕೊಟ್ಟರಾಯಿತೆಂದರು (ಕಠವಿ. ೫, ೨೨8); ಹೆಗಲ ಮೇಲಿನ ಧ್‌ವಳಿಯನ್ನೇಕೆ 
ಕೆಳಗೆಸೆದ ಸೆಲೀಮಾ (ಜಹುರಃನಾ. ೦೪೭). 
ಧಾಬಳಿ ಹಚ್ಚಿ ಕೊಳ್ಳು, ಧಾ ಬಳಿ ಹಚ್ಚಿಗೊಳ್ಳು- (ಮಡಿಯ 
ಸಲುವಾಗಿ) ಧಾಬಳಿ ಯನ್ನೂ ಉಟ್ಟುಕೊಳ್ಳು : ಅಜ್ಜಿ ಧಾವಳಿ 
ಹಚ್ಚಿಕೊಂಡು ನೀರಿಗೆ ಹೋಗಿದ್ದರು (ವೀನಾದ. ೨9) ; ಬೀ. ಏ. ಕೃ ಬಂದರೂ 
ಧಾಬಳೀ ಹಚ್ಚಿ ಗೊಂಬೂದನ್ನೇನು ಬಿಡವಲ್ಲಿ (ದೀಪಹ. 11, ೧೩). 
(?./ ಮರಾ. ಧಾಬಳೀ, ಧುಬಳ, ಧಾಬಡೀ./ತಮಿ, ತಾವಳಿ; 
ತೆಲು. ಧಾವಳಿ | 
ಧಾಬೆ (ನಾ). ದನದ ಹಕ್ಕೆ ; ಕೊಟ್ಟಿಗೆ: ಬಾವೂಸಾಹೇಬ ಧಾಬೆಯಲ್ಲಿಯೇ 
ನಿಂತು ಆ. ಕೆಲಸ ಮಾಡಿಸಬೇಕಾಯಿತು (ಗ್ರಾಮಾಯ. ೦೪); ಕಾಕಾನ 
ದನದ ಧಾಬೇದಲ್ಲಿ. . . ಇಜ್ದೋಡಿನ ದನ ಸಿಗುವಂತಿಲ್ಲ (ದೀಪಹ. 7, ೦೩). 
[4- ಮರಾ, ಧಾಬೇ ಎ ಮಣ್ಣಿನ ಛಾವಣಿಯಳ್ಳ ಮನೆ; 
ಹಿಂ. ಧಾಬಾ = ಮಣ್ಣಿನ ಮಾಳಿಗೆ] 
ಧಾಮ (ನಾ). ೧. ಆಶ್ರಯಸ್ಥಾನ; ವಾಸಸ್ಥಾನ ; ಮನೆ: “ಧಾಮ, 
ನಿಕೇತನಂ, ಸದನಂ. .. . ನಿವಸನಂ, ಆಲಯಃ-ಈ ೩೧ ಮನೆ” 
(ಹಲಾಯು, ೪೯-೦೩೬) ; “ಮಂದಿರಂ ಧಾಮ ವಸಿತಂ , , . ಮನೆಗೆ 
ಪೆಸರಕ್ಕು” (ಮಂಗರಾ. ೩೮-೭) ; ಆರ್ಹಂತ್ಯಲಕ್ಷ್ಮೀಧಾಮಂ: ಮಾಟ್‌ಮ್ಮ 
ಹೃತ್ಚದ್ಮಮನಜಿತಜಿನೇಂದ್ರಕ್ರಮಾಂಭೋರುಹೆಶ್ರೀ (ಅಜಿ ಪು. ೦-೦): 
ರಾಮಂಗೆ ಸುಕವಿಕಳ್ಪಾರಾಮಂಗೆ ಸಕಳಗುಣಗಣಧಾಮಂಗೆಣೆ 
ಯೊಳರೆ ವಸುಮತೀಮಂಡಳದೊಳ್‌ (ಶಾಪಮಂ, ೧೪೬೦ ; 1161); ಜಿತ 
ಕಾಮನತಿಭೀಮ ಸುಖಧಾಮ PA ಸೋಮಧರ ಸಲಹುಗೆಮ್ಮ (ಸಿದ್ಮರಾ. 
೦-೧) ; ಈ ಮಹಿಮನಿರ್ದಲ್ಲಿಹುದು ಪರಿಣಾಮವೆಂದು ಶಿವಾಲ್ಕದೆೊತ್ತಿನ 
ಧಾಮದೊಳಗಾಶ್ರೆಯಿಸಿದಂ ಸಿತಿಶಿಷ್ಮಸ ಹವು ಗಿ (ಕಂಕದು. ೬-೪೭). 
೨. ನೆಲೆ; ಸ್ಥಳ; ಜಾಗ: ವಾಮೆಯರಿಗೆಲ್ಲ ವಾಮಾಂಗಸೂಚನೆ ಶ.ಭದ 
ಧಾಮಮೆಂದೆನುತ . . ಅವನೀಜಾತೆಯತುಲಸಂತಸವ ತಳೆದು 
(ಬೆಂಕಾರಾ. ೩-೧೦-೪೩). ೩. ಕಿರಣ; ರಶ್ಮಿ: “ಉ್ರಃ, ಧಾಮ, ವಸುಃ 
. . ಕರಃ. ಪಾದಃ, ವಿರೋಕಃ, ಗೌಃ -ಈ ೩೨ ರಶ್ಮಿಗಳ ಪೆಸರ್‌” 
(ಹರಯ. ೮-೩೯) ; ಸೋಮಧಾವಠಾವೃತ ಜಟಾಪಟಲವೆ:ಷನಾಶಾಮಯ 
ಭಯಾತೀತನೂತನಾಂಗಂ . .. ಪ್ರೇಮದಿಂದೆಮಗೆ ಭಕ್ತಿಯನೀಗೆ (ಸಿದ್ಧರಾ. 
೧-0). ೪. ಹೊಳಪು ; ಕಾಂತಿ ; ತೇಜಸ್ಸು ; ಬೆಳಕು: “ತೇಜದಲ್ಲಿಯುಂ 
ಧಾಮಮೆಂಬುದು?” (ಹಲಾಯೂ. ೧೩೩-೧೨) : “ಕಾಂತಿಯಂ ಧಾಮಮೆಂ 
ದೆಂಬುದು” (ಮಂಗರಾ. ೧೩೯೯-೬ ; ಸೋಮನೊಳು ತಿಳಿಜೆೊನ್ನೆ ರವಿಯೊಳು 
ಧಾಮ ದರ್ಪಣದೊಳಗೆ ನಿರ್ಮಳ .. . ಎಸೆವಂತೆ (ಶಂಕದಾ. ೦-೪೭). 
೫. ಘನತೆ ; ಗೌರವ ; ಠೀವಿ; ವೈಭವ. ೬. ಶಕ್ತಿ; ಸಾವಂರ್ಥ್ಯ ; 
“ಪ್ರತಾಪ: ಸ್ಥಿರಪುಣ್ಯಧಾಮ ಧಾಮಪ್ರಬಲ ಬಲವಂತ ಶ್ರುತಿಸಕಲ 
ಸಾಮ ಸಾಮಸ್ತುತ್ಯ -ಪಂಪಾಧಿಪತಿ ವಿರೂಪಾಕ್ಷ ಕರುಣಿಸುವುದೆಮಗೆ 
(ಹಡಕಾ. ೧-೩). ೭. ದೇಹ; ಶರೀರ. ೮. ಗುಂಪು ; ಹಿಂಡು; ತಂಡ, 
[ ಸಂ. ಧಾಮನ್‌] 


ಧಾಮಕ 


ಧಾಮಕ (ನಾ). ಎ ದಾವಂ : ಅಸುಕೆಯ ಪೊಸದಳಿರ್ದುಟುಗಲಿಂ . 

ಅಮರಪ್ರಸವದ ಧಾಮಕಪರೀತಧಮನಿಗಳಿಂದಂ (ಮಹಾನೇ. ೮-೧೧೧). 
[ಐ ಇದು ದಾವಂಕ ಎಂಬಂದರ ಅಪಲಿಖಿತವಿರಬಹುದಂ. ] : 

ಧಾಮಣ (ನಾ). ವಿಷವಿಲ್ಲದ ಸರ್ಪಗಳಲ್ಲಿ ಒಂದು ಬಗೆ: ನಿರ್ವಿಷಸರ್ಪಗಳಲ್ಲಿ 
ಹೆಬ್ಬಾವು ಶ್ರೇಷ್ಠ. ಇಪಲ್ಲದೆ ಮಣ್ಣುಮುಕ್ಕ, ಧಿವಡ, ಧಾಮಣ, ಅಧೇಲಾ, 
ಹಸರುಹಾವು ಮುಂತಾದ ಜಾತಿಗಳು ಹಲವುಂಟು (ಕಛಾಗೆ. ೬). 

[ -ಮರಾ.ಧಾಮಣ ; ಹಿಂ. ಧುಮಿನ್‌ ] 

ಧಾಮಧೂಮು, ದಾಮದೂವಂ, ಧಾಂಧೂಂ (ನಾ). ೧. ಗಡಿಬಿಡಿ ; 
ಗೊಂದಲ ; ಅಲ್ಲೋಲಕಲ್ಲೋಲ ; ಕ್ಷೋಭೆ ; ನಡೆದ ಧಾಮಧೊಮಿನಲ್ಲಿ 
ಜಯಚಂದ್ರನ ದೇಹವು ಅನೇಕರೆ ತುಳಿತಕ್ಕೆ ಸಿಕ್ಕಿ ಜರ್ಕುರಿತವಾಯಿತು 
(ಛಾಇಪ್ರ. ೩೩). ದಾಮದೂಮ : ೨. ನಾಶ; “ಬೀಳು; ಹಾಳಂ” 
(ಕಾನಕೋ. ೪): ಕಿಲುಕಿಚ್ಚು ಹರವರಿಯ ಬಿಂಜದಡವಿಯ ನಿವಿಸದೊಳ್‌ 
ದಾಮದೂಮಮಂ' ಮಾಡದಿಹುದೆ (ಸಮ್ಮಕ್‌. ೧-೪೮): “ಧಾಳಾಧೂಳಿ 
ಮಾಡಂವುದು” (ಸಮ್ಮಳ. ಕೋಶ). ಧಾಂಧೂಂ: ೧. ಶತಂ್ರಗಳ 
ಧಾಂಧೊಂ ಶಬ್ದಗಳು ಕಿವಿಗೆ ಬೀಳುತ್ತಲೇ ಉಳಿದಿದ್ದ ರಾಜಪುತ್ರರ ರಮಣಿಯ 
ರೆಲ್ಲರೂ ಸ್ವಹಸ್ತದಿಂದ ಮಾಡಿದ ಚಿತೆಗಳನ್ನೇರಿ. . . ನಭೋಮಂಡಲ 
ದಲ್ಲಿ ಲೀನರಾದರು (ಧತ್ಯೋತಿ. ೧೪೧). 

ಧಾಂಧೂಂ ಮಾಡು - ದುಂದಂವೆಚ್ಚಮಾಡು ; ಸಿಕ್ಕಾಪಟ್ಟೆ ವೆಚ್ಚ 

ಮಾಡು : ಸುಮ್ಮನೆ ಇದ್ದರೆ ಗೂಂಡಾಗಳು ಧಾಂಧೂಂ ಮಾಡಿ ಎಲ್ಲ ಹಾಳು 
ವಹಡಿಬಿಡುತ್ತಾರೆ (ಊಂ). [ -ಇಮರಾ. ಧುಮಧೂಮ] 


ಧಾಮನಿಧಿ (ನಾ). ತೇಜೋನಿಧಿ; ಸೂರ್ಯ. 1ಸಂ.] 
ಧಾಮಾರ್ಗವ (ನಾ). ೧. ಒಂದು ಬಗೆಯ ಸಸ್ಯ; ಉತ್ತರಣೆ ; 


ಅಪಾವರಾರ್ಗ. ೨. ಕಹಿ ಹೀರೆ ಬಳ್ಳಿ. [ಸಂ.] 

ಧಾಯಿಟಿಹೂವು (ನಾ). ಧಾತಕೀಕಂಸಂವಂ : :ಧಾಯಿಟಿಹೂವು (ದಾದಿ 
ಹೂವು) (ಮುಂಬವ್ಕಾ. ೧೬೧). "“ಧಾತಕಿ' ಪರಾ. 

1 ಧಾಯಿಟಿಲ (ಐ «ಮರಾ. ಧಾಯಟೀ) + ಹೂವು (ಪ್ಯೂ) ) 

ಧಾಯ್ಕೆ (ನಾ). ಯಾಗಮಂಂತ್ರಗಳೊಂದಿಗೆ ಸೇರಿಸಿ ಹೇಳಂವ ವಂಂತ್ರ : 
ಅಗ್ನಿಯಲ್ಲಿ ಸಮಿತ ನಂ ಹಾಕಿ ಉದ್ದೀಪನಗೊಳಿಸಲು ಹೇಳುವ 
ಮಂತ್ರ: “ಸಾವಿಧೇನೀ, ಧಾಯ್ಕಾ-೨ ಅಗ್ನಿಯನ್ನು ಮೊದಲು 
ಪ್ರಜ್ವಲಿಸುವ ಹಾಗೆ ಮಾಡುವದಕ್ಕೆ ಹೇಳಬೇಕಾದ ವೇದಮಂತ್ರಕ್ಕೆ ಹೆಸರು” 
{ಸಿದ್ಧಾಂತಿ ೧೮೯). [ಸಂ, ಧುಯ್ಕಾ) 

ಧಾರ (ನಾ). ೧. ಧಾರಾಕಾರವಾಗಿ ಮಳೆ ಸುರಿಯಂವಿಕೆ ; ಜೋರಾಗಿ 
ವಂಳಿಬರಂವಿಕೆ, ೨. ಇದ್ದಕ್ಕಿದ್ದಂತೆ ಬೀಳುವ ಸುರಿಮಳೆ, ೩. ಆಳವಾದ 
ಜಾಗ; ಕುಳಿ; ಗರ್ತ. ೪. ಮಂಜಂ; ಹಿವಂ; ತಂಷಾರ. ೫. ಅಲೆ; 
ತರಂಗ. ೬. ರೋಗ; ವ್ಯಾಧಿ. ೭. ಭಯದ ನುಡಿ: “ತುಷಾರ ತರಂಗ 
ರೋಗ ಭೀತ್ಮುಕ್ತಿ ಗರ್ತಸೂತ್ರವಿ ವು ಧಾರಸವಹಿಷ್ಟಯರಿ " (ನಾನಾರ. ೧೩). 

[ಸಂ.] 

ಧಾರಕ (ಗಂ). ೧. ಧರಿಸಿರುವ; ಹೊತ್ತಿರಂವ ; ಹೊಂದಿರಂವ. "ಕರ್ಣ 
ಧಾರಕ”, 'ಲಿಂಗಧಾರಕ”' ಪರಾ. (ನಾ). ೨. (ವಸ್ತುವಿಗೆ) ಆಧಾರ 
ವಾದಂದಂ, ಪಾತ್ರೆ, ಪೆಟ್ಟಿಗೆ ವಂಂತಾದಂವು. ೩. ಕಂಭ; ಸ್ತಂಭ: 
“ಧಾರಕಂ ಸ್ತಂಭಮೆನಿಸಿಕ್ಕು” (ಮಂಗರಾ. ೩೯-೧೩). ೪. ಧರಿಸಿದವನಂ; 
ತಾಳಿದವನು. ಕೈಕೊಂಡವನಂ : “ಧರಕಃ, ಧರಮಾಣಃ, ಧಾರಕಃ, ಈ 
೩ ತಾಳ್ವಂ” (ಕಾಶಕ್ಕ. ೧೨೮) : ವೀರಶೈವಾಚುರ ದೀಕ್ಷಾಧೂರಕನನತಿ ನಿರ್ಮಿ 
ತೋಭಯಕವರ೯ನಿರ್ಮಲನ '(ಬಸಪು. ೩-೪೯). ೫. ಆಧಾರನಾದವನು ; 
ಬೆಂಬಲಿಗ : ನೆನೆದವರಿಗೆ ನಾನು ಧಾರೆಕನಾಗಿ ನಿಲ್ಲುತ್ತೇನೆ (ರಾಜಸೂ, ೧೧೦). 
೬. ಜೀವನಾವಶ್ಮಕವಸ್ತು ; ಜೀವಿಸುವುದಕ್ಕೆ ಅಗತ್ಯವಾದ ದ್ರವ್ಯ: 


೪೨೨೬ 


ಧಾರಣಶಕ್ತಿ 


ಆವಶ್ಯಕತೆಗಳು (Neesssartes), ಪ್ರಿಯಕರಗಳು (೦0೫೧೬) ಮತ್ತು 
ಭೊೋಗಪರಿಕರಗಳು ಈ ಮೂರು ಜಾತಿಯ 
ದ್ರವ್ಯಗಳನ್ನು ರಾಮಾನುಜ ಗೀತಾಭಾಷ್ಯದಲ್ಲಿ ಧಾರಕ, ಪೋಷಕ, ಭೋಗ್ಯಕ 
ಎಂದು ಕರೆದಿದೆ (ಭಾರದ. ೩೫%). [ಸಂ.] 


(70207168). . . 


6] ಧಾರಣ (ನಾ). ೧. ಹಿಡಿಯುವಿಕೆ ; ಧರಿಸುವಿಕೆ ; ಆಧಾರವಾಗಿರಂವಿಕೆ : 


ಅವಕಾಶ, ವ್ಯೂಹನ, ಪಚನ, ಸಂಗ್ರಹಣ, ಧಾರಣವೆಂದು ಆಕಾಶಾದಿ 
ಪಂಚಮಹಾಭೂತಗಳ ಕೃತ್ಮಗಳು (ಹಿಂದಸಾ. ೨೯೮); ಕರ್ಮದಿಂದ ವ್ಯಕ್ತಿಯ 
ಧಾರಣವಾಗುತ್ತದೆ (ಪ್ರಬಂಧ. ೧೧೮). ೨. ಆಧಾರವಾದಂದಂ : ಅನೂನ 
ದಾನಗುಣದರ್ಪಿ ತಪೂರಣನಿಷ್ಟತುಷ್ಟದಾ [ಧಾ] ರಣಂ ಅಮ್ಮನ 
ಗಂಧವಾರಣಂ (ಗವಾಯು. 0-0೭). ೩. (ಉಡುಪು, ಆಭರಣ ಮೊದ 
ಲಾದಂವನ್ನು) ತೊಡಂವಿಕೆ ; ಹಾಕಿಕೊಳ್ಳೂವಿಕೆ : ಒಂದು ಫೇತ್ಕಾರಿಣೀ 
ತಂತ್ರೋಕ್ತ ಕವಚವನ್ನು ಕೊಟ್ಟು ಕಳಿಸುವೆನು, ಅದನ್ನು ಧಾರಣಮಾಡಿ 
ನೋಡಿರಿ (ಕುಿಹಿ. ೧೬. ೪. ತಾಳುವಿಕೆ ; ಸಹಿಸುವಿಕೆ ; ತಾಳ್ಮೆ. 
೫. ಜೋಪಾನವಾಗಿ ಉಳಿಸಿಕೊಂಡು ಬರುವಿಕೆ ; ಕಾಪಾಡುವಿಕೆ ; 
ಪಾಲನೆ ; ಪೋಷಣೆ. ೬. ಹೊಂದಿರುಂವಿಕೆ ; ಪಡೆದಿರಂವಿಕೆ. ೭. 
ಪ್ರತ್ಯಕ್ಷಜ್ಞಾನದ ನಾಲ್ಕು ಅಂಗಗಳಲ್ಲಿ ಒಂದಂ ; ಒಮ್ಮೆ ನೋಡಿ 
ತಿಳಿದ ವಸ್ತುವನ್ನು ವಂತ್ತೊಮ್ಮೆ ನೋಡಿದಾಗ ಗಂರುತು ಹಿಡಿಯು 
ವುದಕ್ಕೆ ಕಾರಣವಾದ ಶಕ್ತಿ; ಸ್ಮರಣಶಕ್ತಿ: ಒಂದನೆಯದರಲ್ಲಿ ಅವಗ್ರಹ, 
ಈಹಾ, ಅವಾಯ, ಧಾರಣ ಎಂದು ನಾಲ್ಕುವಿಧ ಅನಂತರ 
ಯಾವಾಗ ನೋಡಿದರೂ ಗುರುತುಹಿಡಿಯುವ ಸ್ಮರಣೆಗೆ ಕಾರಣವಾದ 
ಜಾ ನಧಾರಣೆ (ಹೀರಸಾ. 68). ಲೆ. ಅಂಕೆಯಲ್ಲಿಡುವಿಕೆ ; ನಿಗ್ರಹ. ೯. 
ಉಪವಾಸವ್ರತಎನ್ನು ಹಿಡಿಯಂವಿಕೆ ; ಉಪವಾಸೂಚರಣೆ. "ಧಾರಣ 
ಪಾರಣೆ' ಪರಾ. ೧೦. [ಯೋಗ] ಯೋಗದ ಎಂಟಂ ಅಂಗಗಳಲ್ಲಿ 
ಒಂದು ; ಇಂದ್ರಿಯಪ್ರವೃತ್ತಿಗಳನ್ನು ನಿರೋಧಿಸಿ ಚಿತ್ರವನ್ನು 
ಹೃತ್ಯಮಲದಲ್ಲಿರಂವ ಪರಮಾತ್ಮನಲ್ಲಿ ದೃಢವಾಗಿ ನೆಲೆಗೊಳಿಸುವುದಂ: 
ಯಮನಿಯಮ ಸ್ವಾಧ್ಯಾಯಧ್ಯಾನಧಾರಣಮೋನಾನುಷ್ಠಾನಜಪಸಮೂಧಿ 
ಶೀಳಸಂಪನ್ನರ್‌ (ಸೌಇಇ. ೩೫, ೪೬-೧೬; 2072) ; ಯೆಮನಿಯಮಾಸನ 
ಪ್ರಾಣಾಯಾಮ ಪ್ರತ್ಕ್ಮೂಹಾರ ಧ್ಯಾನ ಧಾರಣ ಸಮಾಧ್ಯಷ್ಟೂ ಸಿಂಗ 
ಯೋಗನಿಷ್ಠೆ (ವಿವೇಕ. ೧೪೩) : ವಶವ ಮಾಡಿದ ಚಿತ್ತವಾತ್ಮನ ವ್ಯಸನದಲ್ಲಿರೆ 
ಧಾರಣವು (ಅಮೃತ. ೬-6೦). [ಸಂ.] 

ಧಾರಣಪಾರಣೆ (ನಾ). ಒಂದು ದಿವಸ ಉಪವಾಸ, ಮರಂದಿವಸ ಊಟ 
ಈ ಕ್ರವಂದಲ್ಲಿ ಮಾಡುವ ಒಂಡು ವ್ರತ: (8). 
[ ಧಾರಣ + ಪಾರಣೆ,./ಮರಾ. ಧಾರಣಪಾರಣ, ಧಾರಣಾಪಾರಣೂ)] 

ಧಾರಣಯೋಗ (ನಾ). - ಧಾರಣ ೧೦ : ಅನವಚ್ಛಿನ್ನ ತೈಲಧಾರೆಯಂತೆ 
ಶಿವಧ್ಮಾನಮಂ ಮಾಡುತಿರಲು ಆ ಧ್ಯಾನಾಕಾರೆದಿಂ ಕರಿಗೊಂಡ ವಸ್ತುವಿ 
ನೊಳು ಆ ಮನವು ನಿಶ್ಚಲಮಾಗಲದೇ ಧಾರಣಯೋಗ ನೋಡಾ (ಅಖಂಡೇ. 
330-೬೧) ; ಅದೇ : ನಾದಬಿಂದು ಅವೇ ಪರಬ್ರಹ್ಮಸ್ವರೂಪವಾಗಿಯು 
ಕಳೆಗಳಿಗೆ ಆಧಾರವಾಗಿಯುಯಿರುವುದು ಯಿದೇ ದಾ (ಧಾ3ರಣಯೋಗ 
(ತತ್ತ ಚಿಂ. ೨೭-೪). [ಧಾರಣ ಯೋಗ] 

ಧಾರಣಶಕ್ತಿ (ನಾ). ೧. ಆಧಾರವಾಗಿರುವ ಶಕ್ತಿ; ಧರಿಸಂವ ಸಾವಂರ್ಥ್ಯ: 
ಪೃಥ್ವಿಯಲ್ಲಿ ಧಾರಣಶಕ್ತಿಯೂ . . . ಆಕಾಶದಲ್ಲಿ ವ್ಯಾಪನಶಕ್ತಿಯೂ 
ಸ್ವಾಭಾವಿಕವಾಗಿ ನೆಲೆಸಿರುವುದನ್ನು . . . ಕಾಣಬಹುದಾಗಿದೆ (ಶಕ್ಕಿವಿ. ೩೦). 
ಪಿ. ತಡೆಯುವ ಶಕ್ತಿ; ಸಹಿಸುವ ಶಕ್ತಿ: ಧಾರಣಶಕ್ತಿ ಚೆನ್ನಾಗಿ 
ದ್ವುದರಿಂದ ಇಂಥ ಖಾಯಿಲೆಯಿಂದ ಪಾರಾದರು'(ಕೂ9). ೩. ನೆನಪಿಡುವ 
ಶಕ್ತಿ : ಒಮ್ಮೆ ಅನುಭವಿಸಿದ ಬಿಂಬಗಳನ್ನು ಅಳಿಯದಂತೆ ಉಳಿಸಿಕೊಳ್ಳು 
ವುದಕ್ಕೆ ಧಾರಣಶಕ್ತಿಯೆಂದು: ಹೆಸರು (ಶಿಕ್ಷರ. 83೧). [ ಧಾರಣ * ಶಕ್ತಿ ] 


ಧಾರಣಹಾರಣ 


ಧಾರಣಹಾರಣ (ನು). ಎ ಧಾರಣಪಾರಣೆ : ಧಾರಣಹಾರಣಬ್ರತದೊಳಿಂ 
ತೊಡಲಂಜದೆ ಮಾಡಿ ನೈಷ್ಮಿಕಾಯಾತದೊಳೊಬ್ಬ . ., ಕಾಮಾರಿಯ 
ನರ್ಚ್ಚಿಸಲೈ ನಲಿದಿರ್ಪ್ಪ ಮುನೀಶ್ವರ -ನೀ ಧ್ರುವೇಶ್ವರ (ಸಇಇಇ. ೩1-1, 


೯೭-೩೨ ; 3062). [ ಆ ಧಾರೆಣಪಾರಣೆ] 


ಧಾರಣಾವಂತ (ನಾ). ಸ್ಮರಣಶಕ್ತಿಯಂಳ್ಳವನಂ. [ ಸಂ. ಧಾರಣಾವತ್‌ ]| 


ಧಾರಣಾವ್ರತ (ನಾ). ಉಪವಾಸ ವ್ರತ; ಅನಶನ ವ್ರತ: ಅವುಗಳನ್ನು ಪಡೆ 
ಯಲು ಬೇರೆ ಗತಿಗಾಣದೆ ನಂಜರಾಜಯ್ಯನ ಮನೆ ಮುಂದೆ ಸಾಲುಸಾಲಾಗಿ 
ಧಾರಣಾವ್ರತ ಹಿಡಿದು ಅವರು ಕುಳಿತುಬಿಟ್ಟರು (ಒಡೆಕ- ೬೯). [ ಸಂ.7 

ಧಾರಣಿ, "ಧಾರಣೆ' ನೋ. 

ಧಾರಣೆ, (ನಾ). ೧. ಹಿಡಿಯಬವಿಕೆ; ಧರಿಸುವಿಕೆ : ಆಧಾರವಾಗಿರಂವಿಕೆ: 


೪೨೨೭ 


20 


ಓರೆಪೋರೆಯೊಳಾಡಿ ಧರ್ಮದ ಧಾರಣೆಯ ಧಟ್ಟಿಸುವದಿದು ಗಂಭೀರರಿಗೆ | 


ಗರುವಾಯಿಯೇ (ಕುವ್ಕಾಸ, ೦೪-೮೪). ವಿ. ಪಾಲನೆ ; ಪೋಷಣೆ : 
ಇಲ್ಲಿ ಕರ್ಮವೆಂದರೆ ತನ್ನ ಮತ್ತು ಸಮಾಜದ ಭಾರಣೆ ಹಾಗೂ 
ಎಕಾಸಕ್ಕಾಗಿ . . . ಪ್ರತಿಯೊಬ್ಬನೂ ಮಾಡತಕ್ಕ ಕರ್ತವ್ಯವು (ವಶರ. ೮೮). 
೩. ಪ್ರತ್ಯಕ್ಷಜ್ಞಾನದ ನಾಲ್ಕು ಅಂಗಗಳಲ್ಲಿ ಒಂದಂ ; ಒಮ್ಮೆ ನೋಡಿ 
ತಿಳಿದ ವಸ್ತುವನ್ನು ಮತ್ತೊಮ್ಮೆ ನೋಡಿದಾಗ ಗಂರುತು ಹಿಡಿಯಂ 
ವುದಕ್ಕೆ ಕಾರಣವಾದ ಶಕ್ತಿ ; ಸ ರಣಶಕ್ತಿ : ಧಾರಣೆಯಂ (Perceptual 
Retention) ಇಂದ್ರಿಯಜ್ಞಾಾನದ ವಿಷಯವನ್ನು ಸ್ಥಿತಿಶೀಲವಾಗಿ ಮಾಡು 
ವುದು . . . ಧಾರಣೆಯಲ್ಲಿ ಬಂದ ಬಳಿಕ ಇಂದ್ರಿಯಜ್ಞಾನವು ಪರಿಪೂರ್ಣ 
ವಾಗುವುದು (ಜೈನಧ. ೪, ಉಪೋದ್ಭಾತ). ೪. ಸನ್ಮಾರ್ಗದಲ್ಲಿರಂವ ನಿಷ್ಠೆ, - 
ಸೈರಣೆ, - ಧೃತಿ. ೫. [ಯೋಗ] ಯೋಗದ ಎಂಟು ಅಂಗಗಳಲ್ಲಿ 
ಒಂದಂ ; ಇಂದ್ರಿಯಂಪ್ರವೃತ್ತಿಗಳನ್ನ್ನ ನಿರೋಧಿಸಿ ಚಿತ್ರವನ್ನು 
ಹೃತ್ಯವಂಲದಲ್ಲಿರುವ ಪರಮಾತ್ಮನಲ್ಲಿ ನೆಲೆಗೊಳಿಸಂವುದಂ : 
ಜಾಗ್ರಸ್ವಪ್ನಸುಷುಪ್ತಿಯಲಿ ಅತಿಶೀಘ್ರದಿಂ ತೋರಿಸುವ ತೋರ್ಕೆಯು 
ಭರ್ಗನೆಂದೇ ಕಾಣುತಿಹಂದೇ ಧಾರಣೆಯುಯೆಂದ (ಜ್ಞಾನಸಿಂ.' ೦೭-೩೩); 
ಧಾರಣೆಯೆಂದರೆ ಶುಭವಾದ ಆಶ್ರಯವಾದ ನಾಭಿಚಕ್ರ, ಹೃದಯ, 
ಜಿಹ್ವಾಗ್ರ, ನಾಸಾಗ್ರ, ಶಿರಸ್ಸು ಮೊದಲಾದ ಶರೀರದವಯವದಲ್ಲಿ ಅಥವಾ 
ಹೊರಗಿನ ಶುಭವಾದ ಮಂಗಳಕರವಾದ ' ವಸ್ತುವಿನಲ್ಲಿ ಚಿತ್ತವನ್ನು ಸ್ಥಿರ 
ವಾಗಿ ನಿಲ್ಲಿಸುವ ಅಭ್ಯಾಸ ಮಾಡುವುದು. ಇದೇ ದೇಶಬಂಧವು (ಹಿಂದಸಾ. 
೧೦ ; ಸಂಪ್ರಜ್ಞಾತ ಸಮಾಧಿಯ ಸಿದ್ಧಿಗೋಸ್ಕರ ನಾಭಿಚಕ್ರ, ಹೃದಯ, 
ನಾಸಿಕಾಗ್ರ ಇತ್ಯಾದಿ ಸಾ ನಗಳಲ್ಲಿ ಚಿತ್ತವನ್ನು ಸ್ಥಿರೆಪಡಿಸುವುದರ ಪೆಸರು 
ಧಾರಣೆ ಎನಿಸುವುದು (ಮುಮುಕ್ಷು. ದಿತೀಯಸೋಪಾನ). [ ಸಂ. ಧಾರಣಾ] 
ಧಾರಣ್ಕೆ, ದುರಣೆ, ಧಾರಣಿ (ನಾ). ಪೇಟೆಯ ವಸ್ತುಗಳ ಮಾರಾಟದ 
ಬೆಲೆ: ಊರೊಳಗಿದ್ದ ತಂಬುಲಿಗರ* ಹುಟ್ಟಿದ ಧಾರಣೆಯಿಂ ರೊಕ್ಕಮಾಡಿ 
ಕುಡುವರ್‌ (ಮುಂಬರಾ. ೫11, ೧೫-೪೯ ; 1228): ಧಾನ್ಮಮಂ ಗಣಿಸಿ ಕೂಡು 
ತ್ಮದಟಿ ವೃದ್ಧಿಯಂ ಬಯಸಿ ಧಾರಣೆಯ ತರ್ಗಂ ಹೋರುವವನು (ವೀಶೈಪು. 
೪-೦೬೭-೨೯): ಹನ್ನೆರಡೊನ್ನಿಗೆ ಖಂಡುಗ ಇನ್ನೂಜಂ ಕೊಡಲು ಮತೆ 
ಆ ಧಾರಣೆಯೊಳಂ ಮುನ್ನೂರು ಹೊನ್ನಿಂಗೆ ಕೊಡರೆ ಸನ್ನುತಮತಿ 
ಬತ್ತ ವೆನಿತು ಖಂಡುಗಮಕ್ಕುಂ (ಭಾಸ್ಕರ. ೨೧-೦) ; ಅಳತೆಯಲ್ಲಿ ತಟವಟ 
ವುಂಟಾಗದೆ ಧಾರಣೆಯಲ್ಲಿ ಹೆಚ್ಚು ' ಕುಂದಿಲ್ಲದೆ (ಸಾಗಂಧಿ. ೭೨೬-೦೪) ; 
ವರ್ತಕರು ಮನಸೀ ಧಾರಣೆಗಳನ್ನು ಏರಿಸದಂತೆ ಸರ್ಕಾರವು ತಡೆದು 
ಧಾರಣೆಯನ್ನು ಗೊತ್ತುಪಡಿಸಬೇಕು (ಥಾರರ. ೩೬೧). ದಾರಣೆ: "ದಾರಣೆ 
ವಾಸಿ' ಪರಾ. ಧಾರಣಿ : ಊರುಊರಲಿ ಧನ ಸೂರೆ ಬಿಟ್ಟರೆ ಏನು 
ಮಾರುವ ಧಾರಣಿ ಏರಿ ಇಳಿದರೇನು (ವಿಸಾಸು. ೪೮-೩) : ಮಂದಿಗೆಲ್ಲ ಯಾವ 
ಧಾರಣಿಯಿಂದ ಕೊಡುತ್ತೀಯೋ ` ಅದೇ 
(ಪ್ರಣಸ. ೧೩). [?./ಮರಾ. ಧಾರಣ./ತಮಿ. ತಾರಣ್ಯೆ; ತೆಲು. ದಾರಣ] 


1% 


ಧಾರಾಗ್ರ (ನಾ). ಅಲಗಿನ ತುದಿ - ಮೊನೆ. 


ಧಾರಣಿಯಿಂದ ಕೊಡು | 


ಧಾರಾಟ 


ಧಾರಣೆವಾಸಿ, ದಾರಣೆವಾಸಿ (ನಾ). ಧಾರಣೆ : ಧಾರಣೆವಾಸಿ ದಿನದಿನಕ್ಕೆ 
ಗಗನಕ್ಕೇರುತ್ತಿದೆ (9). ದಾರಣೆವಾಸಿ: ಒಳವ್ಮಾಪಾರದಲ್ಲಿ ದಾರಣೆವಾಸಿ 
ಗಳೂ: ಹೊರವ್ಕಾಪಾರದಲ್ಲಿ ಮಾರಂವೆಯ ದರವೂ ಹಣದ ಬೆಲೆಯನ್ನು 
ಅಳೆಯುವುವು (ಹಣಪ್ರ. ೩೪11, ವಿಷಯಸಂಗ್ರಹ,. 

[ ಧಾರಣೆ, + ವಾಸಿ] 

ಧಾರಪೂರ್ಬಕ "ಧಾರಾಪೂರ್ಬಕಂ' ನೋ. 

`ಧಾರಯಿಸು (ಕ್ರಿ). ತಾಳು ; ಹೊಂದಿರು; ಧರಿಸು: ಆರೋಗ್ಯಭಾಗ್ಯ 
ವನು ಮನಕೆ ತನುಗೆಂತಂತೆ ಹಾರಯಿಸುವೊಡೆ ಹಲವು ಸರಳನೀತಿಗಳ 
ಧಾರಯಿಸು ನೆನಸಿನಲಿ ನುಡಿಯಲ್ಲಿ ನಡತೆಯಲಿ ಪಾರಾಗು ಸುಳಿಯಿಂದ 
(ಮಂಕುಕ. 60೬). : [ಧಾರಣ - ಇಸ್ಕು] 

ಧಾರಯ್ಸು (ಕ್ರಿ). ಧಾರೆಯಾಗಿ ಸುರಿಸು ; ಧಾರಾಕಾರವಾಗಿ ಎರಚಂ : 
'ಕಾಮಿನೀವೃಂದಮಂ 'ಪಿರಿದಾನಂದದಿನೊಲ್ಲು ನೋಡಿ ನಗುತುಂ ಬೆಳ್ಚಂ 
ಪ್ರಸಾರಪ್ಪ ಸಚ್ಛರದಿಂದೂಪಳಶೃಂಗಮುಕ್ತವಿಮಳಾಂಭೋಧಾರೆ ಧಾರ 
ಯ್ಲಿದಂ (ಉದ್ಮಟ. ೯-೦30). [ಧಾರ+ - ಇಸ್ಕು) 

ಧಾರವಾಡಿ (ನಾ). ಹಳೆಯ ಕಾಲದ ಒಂದಂ ಚಿನ್ನದ ನಾಣ್ಯ ; ಧಾರವಾಡ 
ದಲ್ಲಿ ಟಂಕಿಸಿದ ನಾಣ್ಯ : ಧಾರವಾಡಿ . , . ಕಿಮ್ಮತ್ತು ರೊ. ೩, ಆ. ೮ 
(ಕಭಾಗೆ. ೨60) ; ಇನ್ನೂ ಇತರ ಬಂಗಾರದ ನಾಣ್ಯಗಳು ವಿಶೇಷವಾಗಿದ್ದವು, 
ಯಾವವೆಂದರೆ :- ೧ ಗಬರು ೧ ಮೊಹರು . . . ೧ಧಾರವಾಡಿ (ಚಿತ್ರಪಾ. 
೧೦೪). [<< ಧಾರವಾಡ್ಯ) 

ಧಾರಾಕಾರ (ನಾ). ಏಕಪ್ರಕಾರವಾದಂದು ; ಸತತವಾದುದಂ ; ಬಿಡು 
ವಿಲ್ಲದಿರುವುದು : ಮೋಡ ನೂತೇ ನೂಲುವದು ಬಿಳಿ ದಾರ ಧಾರಾಕಾರದಿ 
(ನೆಂಮಂ. ೦೧-೦೭೬). 

ಧಾರಾಕಾರವಾಗಿ - ಎಡೆಬಿಡದೆ ; ಒಂದೇಸಮನೆ : ಕೆನ್ನೆಗಳ ಮೇಲೆ 

ಕಣ್ಣೀರು ಧಾರಾಕಾರವಾಗಿ ಪ್ರವಹಿಸುತ್ತಿತ್ತು (ಪುನರು. ೧೪8) ; ಮಳೆ ಧಾರಾ 
ಕಾರವಾಗಿ ಸುರಿಯಿತು (ಪುನಕು. 3೯೯). [ಸಂ.] 

ಧಾರಾಗೃಹ (ನಾ). ತಾಪನಿವಾರಣೆಗಾಗಿ ಏರ್ಪಡಿಸಿದ, ಕಾರಂಜಿ ಮೊದ 
ಲಾದುವುಗಳಿಂದ ಧಾರೆಯಾಗಿ ನೀರನ್ನು ಎರಚುವ ವಂನೆ ; ನೀರಂ 
ಸಿಂಪಡಿಸುವ ಏರ್ಪಾಟಿರಂವ ಮನೆ ; ಕಾರಂಜಿಮನೆ : ಎಲ್ಲಿ ಕೊಳನೆಲ್ಲಿ 
ತಣ್ಣುಬಿಲೆಲ್ಲಿ ಲತಾಭವನಮೆಲ್ಲಿ ಧಾರಾಗೃಹಮಂತಲ್ಲಿಯೆ ತೊಡರ್ದಲ್ಲಿಯೆ 
ನಿಂದಲ್ಲಿಯೆ ರವಿಸಿದಳಾಕೆ ಮರು[ ದಾ ]ತ್ಮಜನೊಳ್‌ (ಪಂಪಥಾ. ೩-೦೯) ; 
ತಳಿರ ತಳಿರ ಜೊಂಪಂ ಕೂಡೆ ಸೇಡಾಗಿರಲ್‌ ಕೆಯ್‌ ಕೊಳೆ ಕುಳಿರ್ವವು 
ಬಂದತ್ತೊಳಗುಟಕಿದೆನಿಕುಂ0/. ಧಾರಾಗೃಹಂ ಚಂದ್ರಕಾಂತೋಪಳದೊಳೆ 
ಸಮೆದಿರ್ದಂತಾಲಿ ಕೋಡುತ್ತುಮಿರ್ಕುಂ (ಕಾಂತಿಪು. 6-0) ; ಬಿಡದೆ ಸುರಿವ 
ಸೊನೆಯ ಸೋನೆಯಂ ತಳೆದ ಸಹಕಾರಮಂ ತಳೆದು ರತಿಪತಿಯ ಧಾರಾಗೃಹ 
ದಂತಿರ್ದ ಮಾಧವೀಲತೆಯ . ಜೊಂಪಂಗಳೊಳಂ (ಮಳ್ಗಿಪು. ೨-೩೩) : ಸರಸಿ 
ಪೋಲ್ತುದು ಚಿತ್ತಜನ ನಿಯಂತ್ರಯಂತ್ರಧಾರಾಗೃಹಮಂ (ಡಂದ್ರಪು. 
೭-೦೪೪). [ ಸಂ. 

ಧಾರಾಗೃಹೀತ (ನಾ). ಧಾರಾಪೂರ್ವಕವಾದ ದಾನದಲ್ಲಿ ಪಡೆದುದಂ ; 
ವಿಧಿಪೂರ್ವಕವಾಗಿ ಪಡೆದಂದು,-ಸಿ ರೀಕರಿಸಿದುದು. [ ಸಂ. 1 

[ ೫ಂ.] 

ಧಾರಾಟ (ನಾ). ೧. ಚಾತಕಪಕ್ಷಿ: ಎಲೆ ಧಾರಾಟವೆ ಕಾಲಕಾಲದೊಳ 
ಗಾಪತ್ತಾಪ ವಿಶ್ರಾಂತಿಯಂ ತಳೆಯಂತ್ತಿಪ್ಪ ಪಯೊ£ೀ]ಧರಂಗೆ ಘನದಾನ 
ಶ್ರೇಷ್ಠವೆ ಪೇಳಲುಜ್ವಲಮಾಗಿಪ್ಪುದು ಪುಟ್ಟುವಾಗಲೆ. ವಿದಾಹವ್ಯಾಧಿ 
ಪೀಡಾಮಹೀಜಲತಾಜೀವನ ಜೀವನಪ್ರಕೃತಿ ನೋಡಿಂತೆನ್ನೆ (ಅಪ್ರಶ. 3೯). 
೨. ಕುದಂರೆ. ೩. ಮೋಡ. ೪. ಮದಿಸಿದ ಆನೆ; ಮದ್ದಾನೆ. 

[ಸಂ.7) 


ಧಾರಾದತ್ತ ೪೨೨೮ ಧಾರಾವರ್ಷ 


ಧಾರಾಪೂರ್ವಕಂ (ಅ). ಧಾರೆಸಹಿತವಾಗಿ ; ವಿಧಿವತ್ತಾಗಿ: ಆ ಧರಾ 
ಮಠಂಗೆ ಧಾರಾಪೂರ್ವಕಮಪ್ಪ ಪದದೊರ್ಥ೯ ಶುಕ್ರನೆಂದಂ (ನೀಮಿಪು. 
೫-೨೨ ವೃ; ಧಾರಾಪೂರ್ವಕವನಾಗಿ ಕೊಟ್ಟರವರಂ ತಾಮಾಕ್ಷಣಂ ಹರ್ಷದಿಂ 


ಧಾರಾದತ್ತ (ನಾ). ಧಾರೆ ಎರೆದು ಕೊಟ್ಟ ದಾನ ; ಧಾರಾಪೂರ್ವಕವಾಗಿ 
ದಾನ ಮಾಡಿದುದು. [ಸಂ.] 
ಧಾರಾಧರ (ನಾ). ೧. ಮೋಡ ; ಮೇಘ: “ಅಭ್ರಂ, ಅಬ್ದಃ, ಘನಃ 


ಧಾರಾಪೂರ್ಬಕಂ, 


.. . ಧಾರಾಧರಃ, ಧೊಮಯೋನಿಃ, ಜೀಮೂತಃ, ಬಲಾಹಕಃ-ಈ ೧೦ 
ಮುಗಿಲ ಪೆಸರ್‌” (ಹಲಾಯು, ೧೧-೫೫) : ಕರಿಕಳಭಂಗಳ್‌ ಬಿಸವಲ್ಲರಿಗೆತ್ತೆ 
ಅಗುತ್ತುಮಿರ್ಪ ಧಾರಾಧರಪುಷ್ಯರಧಾರೆಗಳಂ ಕರಪುಷ್ಯರದಿಂ ಬರೆ 
ತೆಗೆದುವಂದರಣ್ಮಾಂತರದೊಳ್‌ (ಜಗವಿ. 9-99). ೨. ಸ್ರವಿಸುವ ತುಟಿ 
ಯಳ್ಳು ದಂ. ೧, ೨: ಅದು ಧಾರಾಧರಮಬ್ಬದಂತೆ ಪೊಳೆಯಂತಾವರ್ತ 
ಯುಕ್ತಂ . . . ಉದಂಚಚ್ಚಂದ್ರಬಿಂಬಂಬೊಲಭ್ಯುದಯ ಶ್ರೀಕರಲಕ್ಷಣಾಂಕ 
ಮೆನಿಸಿತ್ತಾ ರಾಜವಂಜಿದ್ವಯಂ (ರಾಜಶೇ. ೧೨-೧೦೨). 
[ ಸಂ. (ಧಾರಾ + ಧರ; ಧಾರಾ * ಅಧರ)? 
ಧಾರಾನಾಥ (ನಾ). ೧. ಧಾರಾಪಟ್ಟಣದ ದೊರೆ ; ಮಾಳವ ರಾಜ. 
೨. ಭೋಜರಾಜ. p "ಧಾರಾ' ಎಂಬುದಂ ಈಗಿನ ಮಧ್ಯಪ್ರದೇಶದ 
“ಧಾರ್‌” ಎಂಬ ಪಟ್ಟಣ : ಧಾರಾನಂಥ ಮಹಾಭಯಜ್ವರಕರಂ ಚೋಳೋ 
ಗ್ರಕಾಳಾನ್ಹ್ತಕಂ (ಎಕ. 111, ಶಿಕಾರಿ, ೧೨೪-೬; 1077). [ ಸಂ. 
ಧಾರಾನಿಳಯ (ನಾ). ಎ ಧಾರಾಗೃಹ : ಮಂಗಲಸವನಸಮಯಾನಂತರಂ 
ಜಾನಕಿ ನೀರಾಜನ ವಿರಾಜಮಾನೆ ಧಾರಾನಿಳಯಜಲಯಂತ್ರಪುತ್ರಿಕೆಯಂತೆ 
ನಯನಪುತ್ರಿಕೆಗೆ ಮಣಿಭೂಷಣವೆ:ವಿಸಿ (ಪಂರಾಮಾ. 8-೪೦ ವ). 
1 ಸಂ. ಧಾರಾನಿಲಯ] 

ಧಾರಾಜಂಚಕ (ನಾ). [ಅಶ್ವಶಾ] ಕುದುರೆಯ ಆಸ್ಕಂದಿತ, ಧೌರಿತಕ, 
ರೇಚಿತ, ವಲ್ಲಿತ ಮತ್ತು ಪ್ಲುತಗಳೆಂಬ ಐದಂ ಬಗೆಯ ನಡಗೆಗಳು; 
£ ಈ ಐದು ಬಗೆಗಳ ಇನ್ನೊಂದು ಪಟ್ಟಿ ಹೀಗಿದೆ: “ವಿಕ್ರಮಾ 
(ಸಾಮಾನ್ಯ ನಡಗೆ), ಪುಲಕಾ (ನಾಗಾಲೋಟ), ಪೂರ್ಣಕಂಠೀ 
(ಮುಖ ನೆಟ್ಟಗಿಟ್ಟುಕೊಂಡು ಓಡಂವುದಂ), ತ್ವರಿತಾ (ಸ್ವ ಇಚ್ಛೆ 
ಯಂತೆ ವೇಗವಾಗಿ ಓಡುವುದು), ನಿರಾಲಂಬಾ (ಪೆಟ್ಟು ಕೊಟ್ಟ 
ಮೆ: ಓಟ): (ನಕುಲನ ಅಶ್ವಶಾಸ್ತ್ರ, ಧಾರಾಧ್ಯಾಯಂ, ಪ. ೧, ೨.)” 
(ಶ್ರೀವತ್ಸ. 3೨೩): ವಾಜಿಯಂ ಧಾರಾಪಂಚಕದೊಳ್‌ ವಿಚಿತ್ರಲಯದಿಂ 
ತಾಮೇಣ್‌ ಬರ್ಪೀ ಮಹಾಧೀರೆರ್‌ ಕಾಲ್ಲಡೆಯೊಳ್‌" ನೃಪಾವಸಥದಿಂ 
ಬರ್ಪಂದಮಾವಂದಮೋ (ಸಂರಾಮೂ. ೬-೦೮೦). [ಸಂ.] 
ಧಾರಾಪಾತ (ನಾ). ೧. ಮಳಿಯ ಧಾರೆಯ ಹೊಡೆತ. ೨. ಖಡ್ಗ 
ಧಾರೆಯ ಹೊಡೆತ. ೧, ೨: ಪಿರಿದುಂ ಸಂಗರಂಗದೊಳ೯ ಕವಿವ 
ಧಾರಾಘಾ £ ಪೂ] ತದಿಂ ಪಂಜುಗಚ್ಚರಿಯಲ್ಪದ್ದತ ರಾಜಹಂಸನಿವಹಂ 
(ಮಲ್ಲಳಾ. ೫-೧೦೧). [ ಸಂ: ] 
ಧಾರಪೂರ್ಬಕ (ಅ). ಎ ಧಾರಾಪೂರ್ವಕಂ. 

ಧಾರಾಪೂರ್ಬಕಂ ಮಾಡು, ಧಾರಪೂರ್ಬಕಮಾಡು - ವಿಧಿವತ್ತಾಗಿ 
ನೀರನ್ನು ಎರೆದು ದಾನಮಾಡಂ : ಬ್ರಹ್ಮ ಶಕ್ತಿಗೆ ಧಾರಾಪೂರ್ಬ್ಬಕಂ ಮಾಡಿ 
(ಎಕ. ೪1, ಕಡೂರು. ೬-೧೮: 1139); ಕೇತಲದೇವಿಯರು ಚಂಡೇಸ್ವರ 
ದೇವರ್ಗ್ಗೆ ಧಾರಪೂರ್ಬ್ಬಕ ವಡಿ ಒಜಟನ ಕೋಲಲು ಬಿಟ್ಟ ಕೆಯಿ ಮತ್ತ, 
೧೪ (Aan. XX, 8೧-೨೩ ; 1077), [ -ಆಸಂ. ಧಾರಾಪೂರ್ವಕಂ] 
ಧಾರಾಪೂರ್ವಂ (ಅ). ಇ ಧಾರಾಪೊರ್ವಕಂ : ಪಲವು ಜೈನಾಗ್ರಹಾರಂಗಳ 
ನಾಗಳ್‌ ಕೊಟ್ಟನಲ್ಲಿ ರತ್ನತ್ರಯಮಂಜುಳ ಜೈನೋಪಾಧ್ಯಾಯರ ಬಳಗಕ್ಕೆ 
ಹಿರಣ್ಯಕಾದಿ ಧಾರಾಪೂರ್ವಂ (ಜಾಧಪು. ೧೬-೩೮೦). [ಸಂ.] 
ಧಾರಾಪೂರ್ವಕ (ಅ). ಧಾರೆಸಹಿತವಾಗಿ ; ವಿಧಿವತ್ತಾಗಿ: ವರ್ಷಂಪ್ರತಿ 
ಮೂಜು ಗದ್ಯಾಣ ಪೊನ್ನನಾಚಂದ್ರಾರ್ಕ್ಯತಾರಂಬರಂ ಸಲ್ವನ್ರಾಗಿ ಧಾರಾ 
ಪೂರ್ವಕವಾಗಿ ಕಾಲಂ ಕರ್ಚೆ ಬಿಟ್ಟರ್‌ (ಸಾಇಇ, XX, ೧೦೪-೨೪ ; 1188) ; 
ಧಾರಾಪೂರ್ವಕವಾಗಿ ಮದುವೆಯಾದ ಹೆಣ್ಣು (ಛಾರದ. ೧೮೩). [ಸಂ.] 


10 


೩8 


80 


40 


68 


(ದಿವ್ಯಜೆ. ೧೩-೪೯). 

ಧಾರಾಪೂರ್ವಕಂ ಮಾಡು - ವಿಧಿವತ್ತಾಗಿ ನೀರನ್ನ ಎರೆದು ದಾನ 
ಮಾಡಂ ; ತೆಜ್‌ಯಳತೆಯ ಪಿರಿಯ ಕೋಲೊಳ್‌ ಧಾರಾಪೂರ್ವ್ವಕಂ 
ಮಾಡಿ ಬಿಟ್ಟ ನೆಲಂ (ಸಾಇಇ. ಸಸ, ೨೦-೬೪ : 2019), ಧಾರಾಪೂರ್ವಕ 
ಮಾಗು - ಧಾರಾಪೂರ್ವಕವಾಗಿ ವಂದಂವೆಯಾಗು,-ಪರಿಗ್ರಹಿಸಂ : 
ಧಾರಾಪೂರ್ವಕಮಾದ ಪೆಣ್ಗಳೊಳವರ್‌ ಪುತ್ಯೇಕಮೇಕೈಕ ಪತ್ನೀರಾಗ 
ವ್ರತಿಕ೦್‌ ಮದಕ್ಷಯನಿಮಿತ್ತಂ ಕಾಮಮಂ ತೀರ್ಚುವರ್‌ (ರತ್ಮಾಶ. ೬೩). 

[ ಸಂ. ] 


ಧಾರಾಭಿಷೇಕ (ನಾ). ಧಾರೆಯೆರೆದು ಮಾಡಂವ ಅಭಿಷೇಕ : ವಾಗಧಾದಿ 


ವ್ಯಂತರಾಮರರ್‌ ಮಾಡಿದ ಧಾರಾ [ಪಾಕಾಂ. ಪಾದಾೂ] ಭಿಷೇಕದೊಳಂ 
ಪೌರರ್‌. ಮಾಡಿದ ನಳಿನೀಪತ್ರಪುಟಪ್ರಸಾದಿತ ಸಾರಜಳಪಾದಾಭಿಷೇಚನ 
ದೊಳಂ ಅಭಿಷೇಕವಿಧಿಯಂ ನಿರ್ವರ್ತಿಸಿ (ಆದಿಪು. ೮-೬೯ ಐ) ; ಧಾರಾಭಿಷೇಕ 
ಮಿದುವೆ ತಪೋರಾಜ್ಯಕ್ಕೆನಿಸೆ ಸುರಿವ ಮಟ ಘನರುತಿ ತೂರ್ಯಾರವವಗಸಾಗೆ 
ಮುನೀಂದ್ರೆಂ ಬೇರೂಜ್‌ದ -ಬೀಟಿಲಂತೆ ಮರಮೊದಲಿರ್ದಂ (ಕಂದ್ರಪು. 
[ಸಂ.] 


೧೧-೧೪). 


ಧಾರಾಮದ (ನಾ). ಧಾರೆಯಾಗಿ ಸಂರಿವ (ಆನೆಯ) ಮದೋದಕ; 


ಎಡೆಬಿಡದೆ ಸಂರಿವ ವಂದಜಲ : ಧಾರಾಮದದಿಂದೆ ನೆಲಂ ಬೈರಗಿ 
'ಬೀಟ್ವಂದದಿಂದೆ ಬಿಡುತಪ್ಪ ಮಹಾವಾರಣಫಟೆಯಿಂ ನಿಚ್ಚಂ ಕಾರಂ 
ಕೈಕೊಂಡು ಮೆಜಿಕಿವುದಾತನ ರಾಜ್ಯಂ (ಸೂಕ್ತಿಸು. ೫-೮). [ಸ0.] 


ಧಾರಾರಶ್ಮಿ (ನಾ). (ಖಡ್ಗ ದ) ಅಲಗಿನ ಹೊಳಪು ; ಖಡ್ಗಧಾರೆಯಿಂಂದ 


ಹೊವಯ್ಮವ ಕಾಂತಿ : ಮಕುಟರತ್ನದ ಲಹರಿ ಖಡುಗದ ವಿಕಟ ಧಾರಾರಶ್ಮಿ 
ದೀಪಪ್ರಕರದಲಿ ಥಳಥಳಿಸೆ ರವಿಯವೊಲೆಸೆದನಾ ದ್ರೋಣ (ಕುವ್ಯಾದ್ರೋ. 


೦-೩೮). [ಸಂ.] 


ಧಾರಾಲಯ (ನಾ). ೧. ಕುದುರೆಯ ಐದು ಬಗೆಯ ನಡಗೆಯಂ ಲಯ. 


೨. ಧಾರಾಗೃಹ. ೧, ೨: ವನವಲ್ಲೀಲಾಸ್ಕದಿಂ ಜೀರ್ಕೊಟವಿಯನನು 
ಬದ್ಧಾಳಿಯಿಂ ವಾರನಾರೀಜನಮಂ ಧಾರಾಲಯೋದ್ಯದ್ಧತಿಚತುರತೆಯಿಂ 
ವಾಜಿಯಂ ಸೌರಭಾಲಂ ಬನದಿಂ ಗೋಸರ್ಗಮಂ ಲಾಲಿತ ಕುಶಲವ 
ಸಾಂಗತ್ಯದಿಂ ರಾಮಸೀಮಂತಿನಿಯಂ ಪೋಲ್ಪಲ್ಲಿ ನಿಚ್ಚಂ ಸುಟಿವುದು 
ಬಹಳಾಮೋದಪೂರಂ ಸಮಾರಂ (ಪುಷ್ಪಪು. 3-3೪). 

[ ಸಂ. (ಧಾರಾ + ಲಯ; ಧಾರಾ ೬ ಆಲಯ) ] 


ಧಾರಾವರುಷ (ನಾ). ಧಾರಾಕಾರವಾಗಿ ಸಂರಿಯಂವ ವಂಳೆ: ತುತ್ತ 


ನೀಡಿದರಮರಪತಿಗೆ ಫೃತವೆತ್ತಿ ನಾರಾವರುಷದಲಿ ಶಿಖ ತುತ್ತ ನಾಲಗೆ 
ಗೊನೆಗಳಲಿ ಕೈಕೊಂಡು ಹುರಿಗೊಂಡ (ನಿಧಾಗ. ೧-೮-೩೭). 
[ ೭`ಸಂ. ಧಾಗಾವರ್ಷ ) 


ಧಾರಾವರ್ತ (ನಾ). ಧಾರಾಕಾರವಾದ ಮಂಳೆ ; ಸಂರಿವಂಳೆ : ಕಾರಮೇಘ 


ವೆದ್ದು ಧಾರಾವರ್ತ್ಕ[ಪಾಕಾಂ. ರ್ತಿ] ಸುರಿವಾಗ ಧಾರಿಣಿಯೆಲ್ಲವು ಮುಳುಗಿತ್ತು 

ನೋಡಾ (ಅವಣಂ. ೭೬-೩೪೦) : ಧಾರಾವರ್ತವೆನಿಸಿ ಕಾರ್ಮುಗಿಲಿಂ ಕಜ್‌ವ 

ಪೆರ್ಮಟಿಯೊಳಮಂಜದೆ . . . ತಳರ್ದು ನಡೆವಾಗಳ್‌ (ಜಗವಿ. ೩-೮ ವ). 
[ಸಂ. 


ಧಾರಾವರ್ಷ (ನಾ). ೧.೨ ಧಾರಾವರಂಷ. ೨. ಒಬ್ಬಾತನ ಹೆಸರಂ; 


ಐ ಧ್ರುವನೆಂಬ ರಾಜನಿಗೆ ಇದ್ದ ಹೆಸರು : ಧಾರಾವರ್ಷಶ್ರೀವಲ್ಲಭ 
ಮಹಾರಾಜಾಧಿರಾಜಸ್ಕಿ ಪುತ್ರಃ (ಎಕ. 111 (2), ನಂಜನ. ೭೮-೫೧ ; 806). 
[ಸಂ.] 


ಧಾರಾವರ್ಷಕಂ 


ಧಾರಾವರ್ಪಕಂ (ಅ). -ಧಾರಾಪೂರ್ವಕಂ : ದೇವರ್ಗೆ ತಿರು[ವ]ಮುದಿಜಕ್ತಿ 
ಬಿಟ್ಟ ಭೂಮಿಯುಮಂ ಕಲ್ವಟ್ಟಿ ಕೊಡುವುದಕ್ಕೆ ತಿರುವಾಖಯಿಮೊಟ 
'ಪುದಿಯಿನಾಲ್‌ ಒಡೆಯಾರ್‌ ಧಾರಾವರ್ಷಕಂ ಈವನು . , . ಈಶಾನ 
ಈಶ್ವರ ಮುದಿಯಾರ್ಗ್ಗೆ ಕೊಟ್ಟುದು ಒಡೆಯಾರ್ಕ್ಯ ಕರ್ಮ ಧಾರಾವರ್ಷಕಂ 
- * * ಕೊಟ್ಟಿ ತಿವಳಿ ೧ (ಮೈಆರಿ. ೧೯೪೬, ೨೮-೮-; 3032). [ಸಂ.7 

ಧಾರಾವಾಹಿ (ಗಂ). ೧. ಎಡೆಬಿಡದ; ಅವಿಚ್ಛಿನ್ನವಾದ ; ಸಂತತವಾದ. 
(ನಾ). ೨. ಸಂತತವಾದುದು ; ಎಡೆಬಿಡದುದಂ : ನವೀನವೂ 
ಮಹತ್ತರವೂ ಆದ ಸ್ವಯಂದರ್ಶನವು . . . ಕಲ್ಪನೆಯೊಳಗೂ ಜೀವನ 
ದೊಳಗೂ ಸಂತತವಾಗಿ ಧಾರಾವಾಹಿಯಾಗಿ ಪ್ರವಹಿಸುತ್ತಲಿರುವುದು 
(ಪ್ರಬಂಧ. ೧೩೬). ೩, ಅನುಕ್ರವಂವಾಗಿ, ಭಾಗಶಃ ಅನೇಕ ಸಂಚಿಕೆಗಳಲ್ಲಿ 
ಪ್ರಕಟವಾಗುವ ಕಥೆ, ಕಾದಂಬರಿ ಮೊದಲಾದಂದು : ಈಚೀಚೆಗೆ 
ನಿಯತಕಾಲಪತ್ರಿಕೆಗಳಲ್ಲಿ ಬರುತ್ತಿರುವ ಧಾರಾವಾಹಿಗಳು ಜನಪ್ರಿಯ 
ವಾಗಿವೆ(ಊಂ). [ ಸಂ. ಧಾರಾವಾಹಿನ್‌] 

ಧಾರಾವಾಹಿಜ್ಞಾ ನ (ನಾ). ತಿಳಿದುಕೊಂಡ ವಿಷಯವನ್ನು ಕುರಿತು 
ಮತ್ತೆ ವಂತ್ತೆ ಚಿಂತನೆ ಮಾಡಂವುದಂ: ಒಂದು ವಿಷಯದ ಜ್ಞಾನವುಂಟಾದ 
ಬಳಿಕ ಉಂಟಾಗುವ ಅದೇ ವಿಷಯದ ಧಾರಾಕಾರವಾದ ಜ್ಞಾ ನವನ್ನು 
ಧಾರಾವಾಹಿಜ್ಞಾ ನ (ಅನುವ್ಯವಸಾಯ)ವೆಂದು ಹೇಳುವರು (ಜ್ಮನಧ. ಸ], 
ಉಪೋಬ್ಯಾತ). [ ಧಾರಾವಾಹಿ + ಜ್ಞಾನ ] 

ಧಾರಾಸಂಪಾತ (ನಾ). ಎಡೆಬಿಡದೆ ಸುರಿವ ಮಳೆ ; ಒಂದೇ ಸವನೆ 
ಸಂರಿಯಂವ ಮಳೆ ; ಆಸಾರ: “ಧಾರಾಸಂಪಾತಃ, ಆಸಾರಃ _ಈ ೨ 
ಮಲಕ” (ಹಲಾಯು. ೧೧-೫೯) : “ಧಾರಾಸಂಪಾತಮದಾಸಾರಂ?” (ವಸು ಕೋ. 
೧೦-೬೧). [o.] 

ಧಾರಾಸಾರ (ನಾ). ೬ ಧಾರಾಸಂಪಾತೆ : ಚಾರುನಯನಾಪಾಂಗ ಧಾರಾಸಾರ 
ಪಿಯೂಷದಲಿ ಲೀಲೋದಾರನಿಧಿ 'ಮೆಟ್‌ಸುತ್ತಲಿರ್ದನು ಭೋಜನದ 
ಸವಿಯ (ನಿಭಾಗೆ, ೧೦-೧೩-೧) : ಧಾರಾಸಾರ ಸುರಿವ ಮುನ್ನಾಕಾಶದಂತೆ 
ಮೇಘಾಚ್ಛನ್ನವಾಗುತ್ತಿದೆ (ಹೆಬೈರ. ೨೩-೨). [ಸಂ.] 

ಧಾರಾಹತಿ (ನಾ). ಅಲಗಿನ ಏಟು,-ಹೊಡೆತ : ಧಾರಾಹತಿಯಿಂ 
ಖಂಡಿಸದಾರಂ ಜಿನನಾಥನುಟ್‌ಯಲುಲದರೆನೇಕೂಕಾರಂ ಲೆೋಕಾಕಾರ 
ದೊಳೋರಗಲಮೆನಿಪ್ಪ ಕಾಲಚಕ್ರಮಮೋಘಂ. (ಪಂರಾಮಾ. ೧-೪೭). 

[ಸಂ.) 

ಧಾರಾಳ (ನಾ). ೧. ಸಮೃದ್ಧಿ; ವಿಪುಲತೆ. ೨. ಅಡೆತಡೆಯಿಲ್ಲದಿರಂವುದು; 
ಹಿಡಿತವಿಲ್ಲದಿರುವುದು ; ಸಂಕೋಚವಿಲ್ಲದಿರುವುದಂ. ೩. ಉಡಾರ 
ಬುದ್ಧಿ ; ಔದಾರ್ಯ ; ದಾನಶೀಲತೆ : ಧಾರಾಳಿದ್ದವನ ಹತ್ತಿರ ಹೇರುಳ 
ಕೇಳಬಹುದು (ಗಾದೆ). 

ಧಾರಾಳವಾಗಿ-೧. ವಿಪುಲವಾಗಿ; ಹೇರಳವಾಗಿ ; ಯಥೇಚ್ಛವಾಗಿ, 
ಸಮೃದ್ಧವಾಗಿ: ಎಲ್ಲವನ್ನು ಮನೆಯಾಕೆ ಧಾರಾಳವಾಗಿ ಬಡಿಸಿದಳು 
(ರಂಗಕ. ೧೨೬) ; ತರಕಾರಿಗಿಡಗಳಿಗೆ ಸಮಯಂಕ್ಕೆ ಸರಿಯಾಗಿ ಧಾರಾಳವಾಗಿ 
ನೀರು ಹಾಕಬೇಕು (ಅಡುಸಾ. ೧೨೭). ವಿ. ನಿಸ್ಸಂಕೋಚವಾಗಿ ; 
ಅಡೆತಡೆಯಿಲ್ಲದೆ ; ವಂಂಕ್ಷಕಂಠದಿಂದ : ರಸಿಕತೆ, ಪಾಂಡಿತ್ಯ ಮತ್ತು 
ಕಲಾಭಿಮಾನ ಇವುಗಳು ರಾಯನ ವೈಯುಕ್ತಿಕ ಗುಣವಿಶೇಷಗಳೆಂದು 
ಧಾರಾಳವಾಗಿ ಹೇಳಬಹುದು (ಕೃದೇವ. ೧೧). ೩. ಉದಾರಬುದ್ಧಿಯಿಂದ: 
ಗೋಮತೀತೀರದಲ್ಲಿ ಧಾರಾಳವಾಗಿಯೂ ನಿರಾತಂಕವಾಗಿಯೂ ಹತ್ತು 
ಅಶ್ವಮೇಧಯಾಗಗಳನ್ನು ನಡಸಿದನು (ವಶಭಾ- ೪09) ; ಓಬ್ಬ ಪರೀಕ್ಷಕರು 
ಅಂಕಿಗಳನ್ನು ಕೊಡುವಾಗ ಹಿಡಿತದಿಂದಿದ್ದರೆ ಮತ್ತೊಬ್ಬರು ಧಾರಾಳವಾಗಿರ 
ಬಹುದು (ಶಿಕ್ಷರ. ೩೪೪). 
[ ಸಂ. ಧಾರಾಲ./ತಮಿ. ತಾರಾಳ ; ಮಲ. ತೆಲು. ಧಾರಾಳ] 


೪೨೨೯ 


ಧಾರಿಣೀಚ್ಛಾಯ 


ಧಾರಾಳತನ (ನಾ). - ಧಾರಾಳತ್ವ : ಧಾರಾಳತನದಲ್ಲಿ ತಂದೆಯನ್ನೂ 
ಮಾರಿಸುವ ಮಗ ಈತ (ಕೂಡಿ): [ ಧಾರಾಳ + - ತನ] 

ಧಾರಾಳತೆ (ನಾ). ಎ ಧಾರಾಳತ್ವ : ಅವರ ಧಾರಾಳತೆ ಅನೇಕರ ಜೀವನಕ್ಕೆ 
ಮಾರ್ಗವಾಯಿತು (ರೂಂ). [ಧಾರಾಳ -ತ್ಮೆ] 


5| ಧಾರಾಳತ್ವ (ನಾ). ಬಿಡುಗೈಯ ಗುಣ; ದಾನಶೀಲತೆ; ಔದಾರ್ಯ : 


10 


16 


80 


40 


46 


ಅಪ್ಪಾಜಿಯ ಅನ್ನದಾನ ಧಾರಾಳತ್ವವನ್ನು ಹೊಗಳಿ ಮಾತನಾಡುತ್ತಿದ್ದರು 
(ಜೆಂಗಾಳ್ಳಿ. ೧೭೨). [ ಸಂ. ಧಾರಾಲತ್ವ] 

ಧಾರಾಳಿ (ನಾ). ಉದಾರಿ ; ದಾನಶೀಲ : ಒಬ್ಬರು ದುಡ್ಡು ಹೆಚ್ಚು ಖರ್ಚು 
ಮಾಡಿದರು ಎಂದರೆ ನಾವು ಅವರನ್ನು "ಧಾರಾಳಿ' ಎನ್ನುತ್ತೇವೆ (ಆಳಿ. 
೧೬೨) : ಅವನ ಹೆಂಡತಿಯು ಧಾರಾಳಿಯಾಗಿದ್ದಳು (ನೀತಿಚಿಂ. ೪1, ೧೩); 
ಮನೆಯ ತುಂಬ ಧಾರಾಳಿಗಳೇ (ದಾನಚಿಂ. ೧೦೩). 

[ಧಾರಾಳ + _ಇ್ಯ] 

-ಧಾರಿ (ಪ್ರ). ಧರಿಸಿರುವವನು, ಹೊಂದಿರುವವನು ಎಂಬರ್ಥದಲ್ಲಿ 
ಹತ್ತುವ ತದ್ಧಿತ ಪ್ರತ್ಯಯ. "ಖದ್ದರಧಾರಿ', "ತಿರಂನಾವಂಧಾರಿ' 
ಪರಾ. [ಸಂ. ಧಾುರಿನ*] 

ಧಾರಿಡು (ಕ್ರಿ). ಧಾರೆಯಾಗಿ ಸುರಿ; ಧಾರಾಕಾರವಾಗಿ ಹರಿ: ಸಿಡಿವ 
ತಲೆಗಳ ಬಳಿವಿಡಿದು ಧಾರಿಡುವ ರೆಕುತದಲೆರೆಡು ಬಲದಲಿ ಹಿಡಿದ ದೀವಿಗೆ 
ನಂದಿದವು (ಕುವ್ಯಾದ್ರೋ. ೧೬-೧೭); ಶರ ಶರಾಸನ ಖಡ್ಗ ಕವಚವ ಧರಿಸಿ 
ಧಾರಿಡಂವಶ್ರುಕಣದುಬ್ಬರದ ಚಿಂತಾಭಾರದಲಿ ಹೊಣವಂಟನಾಶ್ರಮವ 
(ಕೊರರಾ. 8-೯-೦೪). [ಧಾರ + ಇಡು] 

ಧಾರಿಣಿ (ನಾ). ೧. ನೆಲ; ಭೂಮಿ ; ಪೃಥ್ವಿ “ತಿರೆ ಪೊಡವಿ ರನ್ನವಸಿಆಳ್‌ 
ಧರೆಯೆಳೆಯೆಂದೆನ್ನ ಲಿರದೆ ಧಾರಿಣಿಯಕ್ಕುಂ” (ಕವಿಕಂ. ೪೭) ; ಶ್ರೀರಮಣಿ 
ಗೌರಿ ಸಚಿ ಧಾರಿಣಿಯ ಪ್ರತ್ರಿ .. . ಜಯಧಾರೆ ಜಸಧಾರೆ ನಯಧಾರೆ 
ಭಯಹಾರೆ ಪತಿಭಕ್ತಿ ಧೃತಶಕ್ತೆಯೆನೆ (ಎಕ. 111 (೫), ಹೆಗ್ಗಡ. ೬೦-೨೮ ; 
1087) ; ಧಾರಿಣಿಯಂ ಮಗುಟಸ್ವಿ ಕುಲಪರ್ವತಮಂ ನೆಲೆಯಿಂ ತೆರಳ್ವಿ 
. . . ಆರಿದಿರಾಂತೊಡಂ ಜವನ ಬಾರಿಗೆ ಸೋವತವೂಗಿರೆ ಮಾಟ್ಟ್‌ಂ 
(ಪಂರಾಮಾ. ೯-೦೩೩) ; ಧಾರಿ[ಐಾತಾಂ. ರು)ಣಿಯ ಜನರೆಲ್ಲರೂ ಹೇಡಿ 
ಮಾಸ್ತಿ ಎಂದ ಬಳಿಕ ವೀರತ್ವವೆಲ್ಲಿಯದೋ (ಮಾಧೂಳ. ೪೮೦-೧೦೨3) ; 
ಸೃಟಿಕೋಪಲಂಗಳಿಂ ಧಾರಿಣಿ ಕೂಡೆ ಹಪ್ಪಳಿಗೆಯೊತ್ತಿದುದೋ , . . 
ದಿಟಕೆ ತಾನೆನಿಸಿತ್ತಮೃತಾಂಶುರೆಶ್ಮಿಯಿಂ (ಚಂದ್ರ ಫು. 6-೩೯) ; ಆರು ಹಿತವರು 
ನಿನಗೆ ಮೂಜಿ ಮಂದಿಗಳೊಳಗೆ ನಾರಿಯೋ ಧಾರಿಣಿಯೊ ಬಲು ಧನದ 
ಸಿರಿಯೋ (ಪುರಂದ. ೧-೧೩೨ ಪಲ್ಲವಿ). ೨. ರಾಜ್ಯ: ಗುಣಹಾನಿಗೆ ಬೆರ್ಚದೆ 
ಧಾರಿಣಿಯಂ ಪ್ರಣಯದಿನಿಳೇಶನಿತ್ತೊಡಮೇಂ ಲಕ್ಷ್ಮಣನೀಯಲೀಯನೆಂಬುದ 
ನೆಣಿಸಳೆ (ಪಂರಾಮಾ, ೬-೧೦೭). ಹಿ. ಸಂಷುಮ್ನಾನಾಡಿಯ ನಾಲ್ಕು 
ಪಾರ್ಶ್ವಗಳಲ್ಲೂ ಇರುವ ನಾಲ್ಕು ನಾಡಿಗಳಲ್ಲಿ ಒಂದಂ : ಸುಷುಮ್ನಾ 
ನಾಡಿಗೆ ನಾಲ್ಕು ದಿಕ್ಕುಗಳಲ್ಲೂ ಇಡಾ, ಪಿಂಗಳಾ, ವಜ್ರಿಕಾ, ಧಾರಿಣೀ 
ಎಂಬ ನಾಲ್ಕು ನಾಡಿಗಳಿರುವವು (ಹಸಾರೆ. ೮-೩ ತಾತೃರ್ಯ). 

[ ಸಂ. ಧಾರಿಣೀ] 

ಧಾರಿಣಿಧವ (ನಾ). ದೊರೆ; ಅರಸ: ನೂರಂ ಕಲಿವನೆ ಪಂಡಿತ ನೂರಂ 
ಉಳಿಸಿದನೆ. ಧನಿಕ ನೂರೂರಾಳ್ವನೆ ಧಾರಿಣಿಧವನೌಷಧಿಕನು ನೂರಕೆ 
ನಂಜುಂಡಲಿಂಗ ನತಜನಸಂಗಾ (ಪಂಡ. ೨೯-೪೦). [ ಸಂ. ಧಾರಿಣೀಧವ 

ಧಾರಿಣೀಚ್ಛಾಯ (ನಾ). [ಅಶ್ವಶಾ] ಬಿಳಿಯ ಬಣ್ಣದ್ದಾಗಿದ್ದು ಅಲ್ಲಲ್ಲಿ 
ಕಪ್ಪು ಛಾಯೆಯಂಳ್ಳೆ ಕಂದುರೆ: ನಾನಾವರ್ಣದೊಳವಿಚ್ಛಿನ್ನಾನನದ 
ಸ್ನಿಗ್ಧ ಬಹುಳ ರುಚಿ ಭಾವಿಪೊಡಿಂ ತಾನಧಿಕಮಾಗಿ ದೇಹಸ್ಥಾನಕದೊಳ್‌ 
ನೆಗಬ ಧಾರಿಣೀಚ್ಛಾಯ ಹಯಂ (ಅಶ್ಶಶಾ. ೩-೪೭). "ತಳಚ್ಛವಿ' ಪರಾ. 

[ ಸಂ. (ಧಾರಿಣೀ * ಛಾಯಾ + -)] 


ಧಾರಿಣೀಚ್ಛಾಯಿ 


ಧಾರಿಣೀಚ್ಛಾಯಿ (ನಾ). - ಧಾರಿಣೀಚ್ಛಾಯ : ತಿಳಿಗೊಳನ ಬಿಳಿಯ 
ತಾವರೆಯಲರ್ಗಳ ಗೊಂದಣಿ(ಳಿ)ಪ ಕಾರ್ಮುಗಿಲ್ಲಳ ರುಚಿಯಂ ತಳೆದು 
ಥಳಧಳಿಸಿ ತೊಳತೊಳತೊಳಗುತ್ತಿರ್ಪಂದು ಧಾರಿಣೇಟ್ಛಾಯಿ ಹಯಂ 
(ಅಶ್ಕಶಾ. ೩-೪೮). [ ಸಂ. ಧಾರಿಣೀಚಿತ್ಭಿ ಯಿನ್‌) 


೪೨೩೦ 


ಧಾರೆ 


ಧಾರುಣೀಪತಿ (ನಾ). ಎ ಧಾರಿಣಿಧವ : ಧಾರಂಣೀಪತಿಯಿದಿರೊಳೊಪ್ಪಚಿ 
ದೂರದಲಿ ಕಂಡಸಮ ಬಸವಕಂಮಾರನಂ (ಬಸಪು. ೫-೧೩) ; ನಿನ್ನ ವೈಭವಕೆ 
ಆರು ಸರಿಯ್ಯೆ ಕರ್ಣ ನಡೆನಡೆ ಧಾರುಣೀಪತಿಯಾಗು (ಕುವ್ಯಾಉ. ೦೦-೦೦). 

[ ಆ ಸಂ. ಧಾರಿಣೀಪತಿ] 


ಧಾರಿಣೀಧವತೆ (ನಾ). ದೊರೆತನ ; ರಾಜನ ಪದವಿ : ಈ ದಿವ್ಯಕಾವ್ಯಮಂ | 8| ಧಾರುಣೀರುಹ, ಧಾರಂಣಿರಂಹ (ನಾ). ಗಿಡ; ಮರ ; ವೃಕ್ಷ : ಧಾರುಣೀ 


ಭಕ್ತಿಯೊಳು ನೂರೆಂಟು ಬಾರಿ ವಾಚಿಸಿ ಕೇಳಿದರಿಗಹುದು ಧಾರಿಣೀಧವತೆ 
ಮನದಿಷ್ಟಸಾಧೆನಗಳುಂ ಕೈಸಾರ್ಗುಮತಿವೇಗದೆ (ವೆಂಕಾರಾ. ೩ ಫಲಸ್ತುತಿ. ೧೬). 
[ ಸಂ. ಧಾರಿಣೀಧವತಾ) 
ಧಾರಿಣೀಪತಿ (ನಾ). ಭೂವಿಂಯ ಒಡೆಯ; ರಾಜ; ದೊರೆ: 
ಪುತ್ರದೋಹಳಕೂರಣಮಂ ಧಾರಿಣೀಪತಿಗೆ ಸವಿಸ್ತರಂ ಬಿನ್ನವಿಸೆ (ಶಂದ್ರಪು. 
a-u ಎ). [Xo.] 
ಧಾರಿಣೀಶ (ನಾ). - ಧಾರಿಣೀಪತಿ: ಆರುಮಬ್‌ಯದವೊಲೀ ಕಾನನ 
ದೊಳಿರ್ದೆನಾಂ ಧಾರಿಣೀಶರಭೂಷಣಂಗಳೇತಕೆ ನಮಗೆ (ಜೈಮಿಭಾ. ೨೧-೪೨). 
[ ಸಂ. (ಧಾರಿಣೀ * ಈಶ) ] 
ಧಾರಿಣೀಶಯನ (ನಾ). ನೆಲದ ವೇಲೆ ಮಲಗಂವುದಂ : ಒಳ್ಳೊತ್ತು 
ನಿಂದುಣ್ಬುದಾರಯಮಸ್ನಾನಮಚೇಳ ಸಂಯಮಮದಂತೋನ್ಮಾರ್ಜನಂ 
ಧಾರಿಣೀಶೆಯನಂ ರೋಜಿನಿಸಿರ್ದ ಮೂಲಗುಣಮಿಪ್ಪರ್ತೆಂಟುಮಂ ತಾಳ್ವಿದಂ 
(ಸುಕುಮಾ. ೩-೪0). [ಸಂ.] 
ಧಾರಿಸು (ಕ್ರಿ). ಅಲಗಿನಿಂದ ಸೀಳಂ,- ಕತ್ತರಿಸಂ : ವೀರಶರಣರ ನೋಡು 
ಕೈಯೊಳು ಚೂರಿ ಹಿಡಿದಿಹರಾಡಿಕೊಳುವರ ಧಾರಿಸುವರ್‌ (ಅಿಜ್ನಪು. 
೬೦-೪೮). : [ ಧಾರೆ « - ಇಸ್ಕು] 
ಧಾರುಣಿ (ನಾ). ನೆಲ; ಭೂವಿಂ ; ಪೃಥ್ವಿ : “ಧರಣಿ ಧಾರು[ಪಾಕಾಂ. ರಿ]ಣಿ 
ಧಾತ್ರಿ ಭೂರ್ಭೂಮಿ ಮಹಿ ವಸುಂಧರೆ . , . ಸರ್ವಂಸಹಾಖ್ಯೆಯೆನೆ ನೆಲಕೆ 
ನಾಮಂ” (ಮಂಗೆರಾ. ೨೮-೦) : ಸಿಂಹಪೀಠದೊಳೆಸೆದಿರ್ದು ಧಾರುಣಿಗೆ 
ಚೋದ್ಯಮನಾಗಿಪ ನಂಬಿಯಣ್ಣನೊಪ್ಪಿದಂ (ನಂಬಿರ. 9-8) ; ಧಾರುಣಿ 
ಯೊಳೊಜಗಿರ್ದ ಶರಣಶರೀರವಂ ನೋಡುತ್ತ ಬರುತಿರಲು 
(ಬಸಪು. 53-03) ; ಧಾರುಣಿಯ ಲಂಪಟರು ಕದನವ ಹಾರಿ ಬಂದರು ಗಡ 
(ಕುವ್ಕಾಭೀ. ೧-೪). [ ಸಂ. ಧಾರಿಣೀ] 
ಧಾರುಣಿಯಾಣ್ಮ (ನಾ).-ಧಾರಿಣಿಧವ : ಧಾರುಣಿಯಾಣ್ಮನಿದಕೆ ಮಾರ್ನುಡಿ 
ಯಾವುದೆಂದು ಚಿಂತಿಸುತ ಮಗುಳಿಂತೆಂದನು (ಸೌಂದಪು. ೪-೭೬). 
[ ಧಾರುಣಿ + ಆಣ್ಮ (ಆಆಳ್ಮ) ] 
ಧಾರುಣಿರುಹ "ಧಾರಯೇರುಹ' ನೋ. 
ಧಾರುಣೀಜಾತ (ನಾ). - ಧಾರಂಣೀರಂಹ : ದೂರದಲಿ ನೆಳಲೊಪ್ಪಿ 
ತೋಟಿವ ಧಾರುಣೀಜಾತಾವಳಿಗಳೊಳು. . . . ವಿಹರಿಸುವರು (ಬಸ ಪು. 
೧೫-೪೭). [ <ಸಂ. ಧಾರಿಣೇಜಾತ] 
ಧಾರುಣೀತಲ, ಧಾರಂಣೀತಳ (ನಾ). ಭೂತಳ ; ಭೂಲೋಕ: 
ಧಾರುಣೀತಲ[ಪಾಳಾಂ. ೪]ಕವತರಿಸಿ ಸುಕುಮಾರನಂ ತಕ್ಕೈಸುತಂ (ಬಸಪು. 
೩೦-೩). ಧಾರುಣೀತಳ : ಮೇಲಿನ ಪ್ರಯೋಗದ ಪಾಠಾಂತರವನ್ನೂ 
ನೋಡಿ. ([ ಸಂ. ಧಾರಿಣೀತಲ) 
ಧಾರುಣೀತಳ "ಧಾರಂಣೀತಲ' ನೋ. 
ಧಾರುಣೇಧರ (ನಾ). ಬೆಟ್ಟ; ಪರ್ವತ : ಕಕುದ್ಧಾರುಣೀಧೆರದ ಮೇಲಣ 
ಗವಿಯ ಶಾಂತನಂಜೇಶ ಜಯ ಸುಪ್ರಕಾಶೆ (ವೀಕೈಪು. ೫-೧-೨). 
[«ಸಂ. ಧಾರಿಣೀಧರ ] 
ಧಾರುಣೀನಾಥ (ನಾ). ಎ ಧಾರಿಣಿಧವ : ಶೈವದೀಕ್ಷಾಲಿಂಗಿತನನಂತ್ಮಜ 
ನೆನುತ್ತವೆ ಹೇಂಗೆ ನುಡಿಯಲುಬಹುದು ಹೇಳಾ ಧಾರುಣೇನಾಥ (ಬಸಪು. 
[ ಆಸಂ. ಧಾರಿಣೀನಾಥ ) 


೫೭-೬೭). 


16 


ರುಹತತಿಯೊಳಾ ಕಲ್ಪವೃಕ್ಷವಾ ಮಾರುತಾಶನಿಗಳೊಳು ಶೇಷಂ . , , 
ಎಂತಧಿಕವಂತಾರಯ್ಕಲೆಲ್ಲ ಶೈವದೊಳು ಮಿಗಿಲೆನಿಸುವೀ ವೀರಶೈವವದು 
(ವೀಕೈಪು. ೬-೩-೨). ಧಾರುಣಿರುಹ : ಕಣಿಯೊ ಪರುಷದ ನಿಧಿಯೊ 
ಚೆಂತಾಮಣಿಯ ನಂದನಮೋ ದಿವಿಜಧಾರುಣಿರುಹಂಗಳ ನೆಲೆಯೊ (ಬಸಪು. 
೧-೩೯). [ ಸಂ. ಧುರಿಣೀರುಹ) 

ಧಾರುಣೀವಲಯ, ಧಾರಂಣೀವಳಯಂ (ನಾ). ಭೂಮಂಡಲ ; ಪೃಥ್ವಿ : 
ಸಕಳೇಶ್ವರನೆ ಬಲ್ಲನು ಧಾರುಣೀವಲ[ಪಾಾಂ. ಳ]ಯದೊಳೆಸೆವ ನಿಮ್ಮನು 
ವಿನಿರವೆನುತ (ಬಸಫು. ೬೧-ಆ) ಧಾರುಣೀವಳಯ : ಮೇಲಿನ ಪ್ರಯೋ 
ಗದ ಪಾಠಾಂತರವನ್ನು ನೋಡಿ. ([ -೭ಸಂ. ಧಾರಿಣೀವಲಯ 

ಧಾರುಣೀವಳಯ "ಧಾರಂಣೀವಲಯಂ' ನೋ. 

ಧಾರುಣೀಶ (ನಾ). ದೊರೆ ; ರಾಜ : ನಿಡುಮಾರನೆಂಬಾ ಧಾರುಣೀಶನು 
ವೀರಶೈವಾಚಾರ್ಯವಾರ್ಯನುದಾರಿ ತಾನಾಳ್ದ (ಬಸಪು. ೩೦-೪೩). 

[ ಆ ಸಂ. ಧಾರಿಣೇಶ] 

ಧಾರಂಣೀಷಣ (ನಾ). ನೆಲವನ್ನು ಪಡೆಯಂವ ಆಸೆ; ರಾಜ್ಮದಾಸೆ: 
ಸತ್ಯವೆನಿಪ್ಪ ಸಬಳದಲಿ ಧಾರುಣೀಷಣ ದರ್ಪವೆಂಬಾ ತೋರ ಕರೆಡಿಯನಿಜ್‌ದು 
ಸಮಯಾಚಾರವೆಂಬಾ ತೋಮರದಿನಘ ಖಡ್ಗಿಯಂ ಹಲಸಿ (ಬಸಪ್ಪ. 
೩೪-೩೪). [ ಸಂ. ಧಾರಿಣೀಷಣ) 

ಧಾರುಣೀಸುತೆ (ನಾ). ಭೂವಿಂಯ ವಂಗಳಂ; ಸೀತೆ: ಧಾರುಣೀಸುತೆಯ 
ವೊಲು ದೃಢಮನಸ್ಕರದಾರು? (ಮಂಕುಕ. ೨೭೭). 

[ ಆ ಸಂ. ಧಾರಿಣೀಸುತಾ ] 

ಧಾರುಣೀಸುರ (ನಾ). ಭೂಸುರ ; ಬ್ರಾಹ್ಮಣ : ಧಾರುಣೀಸುರ ಕರ್ಮ 
ಜನ್ಮವು ಕ್ರೂರಕರ್ಮವಲಾ (ಬಸಪು. ೩-೪). [ ಸಂ. ಧಾರಿಣೀಸುರ ] 

ಧಾರೆ (ನಾ). ೧. ಪ್ರವಾಹ: ಈ ಜಲಪಾತವು ನಾಲ್ಕು ಧಾರೆಗಳಾಗಿ 
ಧುಮುಕಂತ್ತದೆ (ಕಪಪು. ೬-೬೩೦). ವಿ. ವೇಲಿನಿಂದ ಹರಿದಂ ಬರಂವ 
ನೀರು, ಎಣ್ಣೆ ಮೊದಲಾದ ದ್ರವಪದಾರ್ಥಗಳ ಹರಿಯಂಂವಿಕೆ : 
“ ಓಘಃ, ಪ್ರವಾಹಃ, ವೇಣೀ, ಧಾರಾ, ಸ್ರೋತಃ, ರಯಃ - ಈ ೬ 
ತೊಲೆಯ ಹರಿಹಂ” (ಹಲಾಯು. ೦೦೦-೪೭) ; “ಧಾರೆ ಪ್ರವಾಹಮೋಘಂ 
ವೇಣಿ ರಯಮೆನಲು ನೀರ ಹರಿಯಕ್ಕು” (ಮಂಗರಾ. ೧೨೩-೦೨): ಕ್ಷೀರಂ 
ದಧಿ [ಘೃ)ತ ಸಿತಮಧುಧಾರಾಳಿಯ ಲಕ್ಕೆಗಡುಗೆಗೊಟ್ಟ [ಸೊಂ)ಟಿಗೆ 
ಕರ್ಪ್ಪೂರದಿ ಪೂರಣೆಮಾಡಿ ಮನೋರಾಗದೆ ಚಿತ್ರವಿಧದ ಪೂಜಾವಿಧಿಯಂ 
(ಸೌಇಇ. ಸ.ಸ, ೪೯-೫೧; 3076 7): ಕೋಪಿ ಮಜ್ಮನಕ್ಕೆಜ್‌ದರೆ ರಕ್ತದ 
ಫಾರೆ (ಬಸವ. ೬೫೦): ; ಧಾರೆಗಳವನಿಯನೊಳಪೊಕ್ಕೋರಂತುಚ್ಚಳಿಸಿ ವಾರು 
ತಿರೆ. . . ತೆಅಪುಗುಡದೆ ಕಜಕಿದುವು ಮಳೆಗಳ್‌ (೧೦ಕ. ೯-೪). ೩. ಎಡೆ 
ಬಿಡದೆ ಸಂರಿವ ವಂಳೆ; ಧಾರಾಕಾರವಾಗಿ ಬೀಳುವ ವಂಳೆ. 
೪. (ಕತ್ತಿ ಮೊದಲಾದುವುಗಳ) ಹರಿತವಾದ ಅಂಚು,- ಅಲಗು, - 
ಬಾಯಿ : ಭೂಮಂಡಳಪತಿಯ ಖಡ್ಗಧಾರಾಜಳದೊಳ* ಸಾಮ್ರಾಜ್ಯಲಕ್ಷ್ಮಿ 
ಸಲೆ ನೆಲಸಿರ್ಪಳ್‌ (ಕಾದಂಪೂ. ೧೧) : ಶಿವಾಚುರವೆಂಬುದೊಂದು ಬಾಳ 
ಬಾಯ ಧಾರೆ (ಬಸವ. ೭೮೯) : ಪೊಸಮಸೆಯ ಧಾರೆಯೊಳ್ತಳ್ತೆಸೆದಿರೆ ಜಸದಗೆ 
ಗಳಂತೆ ಮುತ್ತುಗಳಿದಿರಾದ ಸುಹೃತ್ಕರಿಶಿರವುಂ ಪೋಳ್ಪಸಿ ಮಿಸುಪುದು 
ಸೋಯಿದೇವಭೂವಲ್ಲಭನ (ಎಕ. 7, ಕನ್ನರಾ. ೨೦೩-೧೮ ; 2223) ; ಚಪಳ 
ವಿಶಾಳಲೋಚನೆ ಜಯಾಂಗನೆ ಧಾರೆಯೊಳಿರ್ದು ನೋಡಿ ಮನ್ನಿಪಳಿನೆ 


ಧಾರೆಕಂಕಣ 


(ಅನಂಪು. ೨-೭) ; ನೀ ಸಹಿತ ನಿನ್ನೆಣೆಗಳಹ ಸೈಂಧವನನೀ ರಾಧೇಯ ಶಕುನಿ 
ಗಳ ರಣದೊಳಗೆ ಭೀಮಾರ್ಜುನರ ಮಾರ್ಗಣದ ಧಾರೆಗೆ ವೀರನಾರಾಯಣನೆ 
ಸೇರಿಸಿ ಕೊಡುವನು (ಕುವ್ಠಾಸ. ೧೩-೭) : ಕೂರಲಗ ಧಾರೆಯ ನಿರೀಕ್ಷಿಸುತ 
(ಕೊರರಾ. ೩-೪-೦೫) ; ಹೆಂಗೊಲೆ ವೀರರಿಗೆ ಮೈಸಿರಿಯೆ ತಂಗಿಗೆ ಪಾಆ್‌ 
ಬರುಹವೆ ಕೊರಳ ಖಡಂಗದ ಧಾರೆ ಲೇಸೆಂದ (ನಿಧಾಗ. ೦೦-೨-೧೧) ; ಬಾನ 
ನೀಲಿಯ ಕುಡಿದು ನಕ್ಷತ್ರಗಳ ಮುಡಿದು ಮೋಡ - ಕುಡಿವಿಂಚುಗಳ 
ಧಾರೆ ಹಿಡಿದು (ನೆಲಮು. ೩೦-೨). ೫. (ಮದುವೆಯಲ್ಲಿ) ಕೈನಿ:ರೆರೆಯಂ 
ವಿಕೆ; ಕನ್ಯಾದಾನ : ನಾಳೆ ಶುಕ್ರವಾರ ಧಾರೆ (ನಾಲ್ಕಮ. ೧೮): 
ಧಾರೆಸಮಯಕ್ಕೆ ಯಾಕೆ ಬರಲಿಲ್ಲ? (ಸೋತುಗೆ. 90). ೬. ದಾನ 
ಮಾಡುವಾಗ ಎರೆಯಂವ ನೀರು ಮೊದಲಾದಂವು : ಜನಮೇಜಯನು 
ಮುನ್ನಿತ್ತ ಅಗ್ರಹಾರವಿದಂ ಪುನರಪಿ ಸಮಗ್ರದಲ್ಲುದ್ಧರಿಸಿ ಧಾರೆಯನಗ್ರ 
ದಿಂದಿಂದೆಟ್‌ದು , . , ಸಲಹಿ (ಬಸಪು. ೫೬-೪೫) ; ಶೋರಣಮಿಂದಿರವಿಲ್ಲು 
ವೃಷ್ಟಿಯೇ ಸಂಗತಧಾರೆಯಾಲಿವರಲೊಪ್ಪುವ ಮುತ್ತಿನ ಸೇಸೆಯಾಗೆ 
ಕಾರುಂ ಗಗನಸ್ಥಳೀರಮೆಯುಮೊಂದಿದರೊಂದು. ವಿವಾಹಲೀಲೆಯಂ 
(ರಾಜಕೀ. ೮-೦೧೮). ವಿ. ಸಾತತ್ಯ; ಎಡೆಬಿಡದಿರಂವಿಕೆ ; ನಿರಂತರತೆ : 
ಒಂದರ ಹಿಂದೆ ಒಂದು ಬರುವ ಅವಸ್ಥೆಗಳಲ್ಲಿ ಐಕ್ಕತೆ ಮತ್ತು ಧಾರೆ 
(ನಿರಂತರತೆ) ಇರಬಲ್ಲದು (ಜೀವಾತ್ಮ. 3೨. ಲೆ. [ಅಶ್ವಶಾ] ಕುದಂರೆಯ 
ಆಸ್ಕಂದಿತ, ಧೌರಿತಕ, ರೇಚಿತ, ವಲ್ಲಿತ ಮತ್ತು ಪ್ಲುತಗಳೆಂಬ ಐದು 
ಬಗೆಯ ನಡಗೆಗಳು: ಐದು ಧಾರೆಗಳೆಂದ ತಿದ್ದುವಡೆವುದು. ಐದು 
ಧಾರೆಗಳು ಆವುವೆಂದರೆ ಆಸ್ಕಂದಿತ, ಧೌರಿತಕ, ರೇಚಿತ, ವಲ್ಲಿತ, ಪ್ಲತ 
(ಅಶ್ವಟೀ. ೨೪-೭), "ಧಾರಾಪಂಚಕ', “ಪಂಚಧಾರೆೈ,' ಪರಾ. 
ಧಾರೆಯನೆಟ್‌ ಎ ಧಾರೆಯೆಆಿಕ ೨: ತನುಗುಳ್ಳ ಸರ್ವರಾಜ್ಯವನು 
ಎಶ್ವಾಮಿತ್ರಮಂನಿಗೆ ಧಾರೆಯನೆಅಿದ[ಪಾಕಾಂ. ದಾನವನಿತ್ತ]ನವನಿ:ಶನು 
(ಹಡಕಾ, 6-48). ಫಾರೆಯಾಗಿಸು ಎ ಧಾರೆಯೆಜಿ* ೨: ಹೃದಯವನ್ನು 
ತನ್ನನ್ನಲ್ಲದ ಬೇರೆಯವರಿಗೆ ಧಾರೆಯಾಗಿಸಿದ್ದೇನೆಂದು ಆನಂದ ಬಗೆದ 
(ಳಮನೆ. ೨೩೩). ಧಾರೆಯಾಗು ಇ ಕನ್ಯಾದಾನವಿಧಿ ಪೂರೈಸಂ,- ಪೂರೈಕೆ 
ಯಾಗಂ : ಧಾರೆಯಾದ ನಂತರ ಕೈತೂಳೆಸಿ ಗಂಡಿನ ಕೈಯಿಂದ ಹೆಣ್ಣಿನ 
ಕೊರಳಿಗೆ ತಾಲಿ ಕಟ್ಟಿಸುತ್ತಾರೆ ಜೋಯಿಸರು (ನನ್ನೂರು. ೯೦). 
[ಸಂ. ಧಾರಾ] 

ಧಾರೆಕಂಕಣ (ನಾ). ಧಾರೆಯೆರೆದಂ ಕೊಡುವಾಗ ಹೆಣ್ಣಿಗೆ ತೊಡಿಸಂವ 
ಕಡಗ, - ಬಳಿ: ಧಾರೆಕಂಕಣ ಚೂಡ್ಕ ತೋಳ್ತಾಯಿತ . . . ವೀರ 
ಮುದ್ರಿಕೆಯ ಗಂಭೀರಳಿಟ್ಟು (ಕ್ಕೂಕ. ೨೩೭). [ಧಾರೆ * ಕಂಕಣ) 

ಧಾರೆಗಟ್ಟು (ಕ್ರಿ). ಧಾರಾಕಾರವಾಗು ; ಎಡೆಬಿಡದೆ ಸಂರಿ : ಸೃಷ್ಟಿಕರ್ತನ 

. ಛಾವನಾಪ್ರವಾಹವೇ ಕಾವ್ಕರೂಪದಿಂದ ಧಾರೆಗಟ್ಟಿ ಕೈ ಹರಿಯುತ್ತಿರುವುದೊ 
ಎಂದೆನಿಸುವುದು (ಮುಂಗಾಪು. ೭೦) ; ಶರೀರದಲ್ಲಿಯ ಬೆವರು ಧಾರೆಗಟ್ಟುವ 
ತನಕ ದುಡಿಯುವೆನು (ಬ್ರಹ್ಮಜೀ. ೧೯೪) ; ಕಣ್ಣೀರು ಧಾರೆಗಟ್ಟಿ ಹರಿಯ 
ಹತ್ತಿದವು (ವೈನಿ, ೦೫) ; ಕಣ್ಣೀರು ಧಾರೆಗಟ್ಟಿಹವು ಕೊಳ್ಳ ತುಂಬಿ (ಸಿದ್ಧಪು. 
8-೮೯). [ಧಾರೆ * ಕಟ್ಟು) 

ಧಾರೆಗಅಕೆ (ಕ್ರಿ). ಧಾರಾಕಾರವಾಗಿ ಸಂರಿಸಂ: ಮಿಗೆ ವಸುಧುರೆಗಲ್‌ದದ 
ಅೌಂದ ವಸುಮತಿಯು ಭೂಲಲನೆಗಾ ರತ್ನಗರ್ಭೆಯು ಮೇಲೆನಿಸಿದಾ 
ಪೆಸರೆರಡು ಸಮ್ಮೇಳವಾಯ್ತ್ತು (ಸಾಳ್ಕಛಾ. ೨-೪). [ಧಾರೆ ಕಣ್ಣ] 

ಧಾರೆಗಾಳೆ (ನಾ). ಒಂದಂ ಬಗೆಯ ಕಹಳೆ: ಪರನೃಪರಂ ಪಳಂಚಲೆದು 
ಬಂದಡೆ ವಿಕ್ರಮಚಕ್ರಿ ತಂನನಾದರಿಸಿ ಎ[ಳ್ಳಾ]ಸದಿಂ ಧವಳಶಂಖಮನಗ್ಗದ 
ಧಾ[ರೆ]ಗಾಳೆಯಂ ಬರುದಿನ ಸಾಮಮಂ .. . ಅಚ್ಚರಿಯೆನೆ ಪೆತ್ತ ಪೆಂಪಿ 
ನಳವಾರಳವೀಶ್ವರದಣ್ಣನಾಥನ (ಸೌಇಇ. ೫೫, ೭೪-೦೩ ; 1112). 

(ಧಾರೆ? + ಕಾಳೆ ( ಕಹಳೆ) ] 


೪೨೩೧ 


ಧಾರೆವಟ್ಟಲು 


“ಧಾರೆಗೆದಟು (ಕ್ರಿ). ಧಾರೆಯಾಗಿ ಹರಡು ; ಧಾರಾಕಾರವಾಗಿ ಪಸರಿಸಂ: 
ಅದಟ ಕರ್ಣಚಮರದ ರಂಲ್ಲಿಯಂತೆ ಜಲ್ಲೆನೊಟಕ್ಕಿ ಧಾರೆಗೆದಜ೨ ಪೇರೈಸಿ 
ಸೂಸುವುಭಯಕಟದ ಸೊರ್ಕುಕದಡಿನ ತೆರ್ಕೆಗಡಲ್ಲಳ್‌ (ಅನಂಪು- ೧೩-೨೦ ವ). 

[ ಧಾರೆ + ಕೆದಜ್ಮು ( ಎಕೆದಜ್‌;) ] 


5 ಧಾರೆಗೊಳಿ” (ಕ್ರಿ). ಧಾರಾಪೂರ್ವಕವಾಗಿ ಪಡೆ; ದಾನವಾಗಿ ಸ್ವೀಕರಿಸು: 


20 


40 


ಗೂಳಿಗನ ಕಟ್ಟೆಯಲ್ಲಿ ಮಹಾಜನಂಗಳ ಕೈಯ್ಯಲು ಧಾರೆಗೊಂಡ ಕೆಯಿ 
ಮತ್ತರು ಮೂಜು (ಸಾಇಇ. 3ಸ-1, ೩೩೩-೩೦ ; 1216). 
[ ಧಾರೆ * ಕೊಳ್ಳ] 

'ಧಾರೆಣ್ಣೆ (ನಾ). (ನಂದಾದೀವಿಗೆಗೆ) ಸದಾ ಪೂರೈಸಬೇಕಾದ ಎಣ್ಣೆ : 
ದೇವರ ನಂದಾದೀವಿಗೆ ನಡೆವಂತಾಗಿ ಗಾಣಂಗಳನಿತೊಡವನಿತಅಲುಂ 
ಹೊಯ ಗಾಣಗಳಲು ಪ್ರತ್ಯೇಕ ನೋಡಿ ಕೊಂಬಂತಾಗಿ ಬಿಟ್ಟ ಧಾರೆಂಣ್ನೆ 
ಯದ್ದ ಸೊಳಸ (ಕಣ. 1, ೨೫-೯೦; ಸು. 1186). [ ಧಾರೆ + ಎಣ್ಣೆ] 

ಧಾರೆನೀರು (ನಾ). ಕನ್ಯಾದಾನವಿಧಿಯಲ್ಲಿ ವರನ ಕೈಗಳಲ್ಲಿ ವಧಂವಿನ 
ಕೈಗಳನ್ನಿರಿಸಿ ಧಾರೆ ಎರೆಯಂವ ನೀರಂ. 

[ಧಾರೆ 4 ನೀರು; (ಆ ನೀರ್‌) ] 

ಧಾರೆಮುಹೂರ್ತ (ನಾ). ಕನ್ಮೆಯನ್ನು ಧಾರಾಪೂರ್ವಕವಾಗಿ ದಾನ 
ಮಾಡುವ ಲಗ್ನ,_ಸಮಂಯ : "ಇವತ್ತೇನು ದಿಬ್ಬಣ ಧಾರೆಮುಹೂರ್ತಕ್ಕೆ 
ಬರಾ ತರಾ ಇಲ್ಲ!' ಅಂತಾ ಹೇಳ್ತಾ ಇದ್ದ (ಮಲೆಮ. ೬೫೦). 

[ಧಾರೆ + ಮುಹೂರ್ತ 

ಧಾರೆಯೆರೆ “ಧಾರೆಯೆಂಅ*” ನೋ. 

ಧಾರೆಯೆಆ್‌, ಧಾರೆಯೆರೆ (ಕ್ರಿ). ೧. ಕನ್ಯಾದಾನ ಮಾಡುಂ: ಮಂದಂವೆಮಾಡಿ 
ಕೊಡು : ಧಾರೆಯೆಆ*ದನು ದ್ರುಪದ ಪಾಂಡುಕುಮಾರರಿಗೆ ನಿಜಸುತೆ 
ಯನು(ಕುವ್ಧಾಆ. ೧೬-೬೫). ೨. ಧಾರಾಪೂರ್ವಕವಾಗಿ ದಾನಮಾಡಂ: 
ಆ ನೆಲನ ದೇವರ್ಗ್ಗೆ ಧಾರೆಯೆಜ್‌ದು ಕೊಟ್ಟು ತಮ್ಮ ಧಿರ್ಮ್ಮಂ ಮಾಡಿ 
ಪ್ರತಿಪಾಳಿಸಿದರ್‌ (ಸಾಇಇ. ೫3, 3೧-೭೨ ; 1019); ಹಿಡಿಯದಿರು ಮುರವೈರಿ 
ಪಾರ್ಥನ ಬಿಡುಬಿಡೀತನ ಖಡ್ಗಕಿದೆಯೆನ್ನೊಡಲು ತನ್ನನೆ ಧಾರೆಯೆಆ್‌ದೆನು 
ನಯನವಾರಿಯಲಿ (ಕುವ್ಮಾಕ. ೧೭-೪) ; ಭೂಸುರರಿಗೊಲಿದು ಊರುಗಳ 
ನೂಚಿಗ್ರಹಾರವ ಧಾರೆಯೆಜ್‌ದಿತ್ತಂತೆ ಫಲ ಕೈಸೇರುವದು (ಹರಿಸಾ ೧೦೬). 
ಧಾರೆಯೆರೆ : ೧. ಮಗಳನ್ನು ಧೂರೆಯೆರೆದು ನರಸಿಂಹಯ್ಯನಿಗೆ ಒಪ್ಪಿಸಿದರು 
(ಕೀಲುಗೊಂ. ೩೫) ; ಇಂದು ಧಾುರೆಯೆರೆಯುವ ದಿನ (ಮೂರಾನ. ೧೪) ; 
ಪಂಡಿತರು . . . ಅಧಿಕ ಸಂತೋಷದಿಂದ ತಮ್ಮ ಹೃದಯಮಣಿಯಂತಿದ್ದ 
ಮಗಳನ್ನು ಪ್ರಭುಗಳಿಗೆ ಧಾರೆಯೆರೆದು ಕೊಟ್ಟರು (ಶಾಂತಲಾ. ೧೦೮). 
೩. ಸಮರ್ಪಿಸ; ನೀಡು : ಉಪಯುಕ್ತವಾದ ಗ್ರೆಂಥಗಳ ಬೆಳವಳಿಗೆಗೆ 
ತಮ್ಮ ಸರ್ವಸಾಹಸವನ್ನೂ ಧಾರೆಯೆರೆಯುವುದು ಅವರ ವಿದ್ಯಾಪ್ರೇಮ 
ವನ್ನು ವ್ಯಕ್ತಮಾಡುತ್ತದೆ (ನೀಗಟ್ಟು. ೭೯); ಇರುವ ಪ್ರೀತಿಯ ಧಾರೆಯೆರೆ 
ದಿರಿ, ಮಮತೆ ಹೂಗಳ ಸುರಿದಿರಿ (ನಿಲಮು. ೫3-೫). 

ಧಾರೆಯೆರೆದು ಕೊಡು-ವಂದುವೆ ಮಾಡಿಕೊಡು: ಮಗಳನ್ನು ಎಂಟನೆಯ 
ವರುಷದಲ್ಲಿಯೇ ಧಾರೆಯೆರೆದು ಕೊಡದ್ದು ದೊಡ್ಡ ಅಪರಾಧವೂ ಆಗಿದ್ದಿತು 
(ಗೆಂಗಾಸಾ. ೨೬). [ಧಾರೆ * ಎಜಿ) 

ಧಾರೆವಟ್ಟಲು (ನಾ). ೧. ಅಭಿಷೇಕಕ್ಕಾಗಿ ದೇವರ ತಲೆಯ ಮೇಲೆ 
ತೂಗುಬಿಟ್ಟ ಧಾರಾಪಾತ್ರೆ. ೨. ಸೋಸುವ ಪಾತ್ರೆ: ಮನ ಧಾರೆ 
ವಟ್ಟಲು ಕೂಡಲಸಂಗನ ಶರಣರು ಹಿಡಿಯದ ಭಂಡವನು ಆರಾದೊಡಾಗಲಿ 
ಹೋಗಲೀಯರಯ್ಕಾ (ಬಸವ. 246) ; ಈರೈದು ತಲೆಯನರಿದು ಧಾರೆವಟ್ಟ 
ಲಲಿ [ಪಃಕಾಂ. ನಿ]ಕ್ಕಿ ಧಾರುಣಿಯ ಮೇಲೆ ತಂದಿರಿಸಿದವರಾರೋ (ಅವರು. 
೬೬-೨೯೦) ; ಧಾರೆವಟ್ಟಲ ಕಳೆದುಕೊಂಡು ನೀರ ಸೋದಿಸಿ ನೋಡಿದರೆ 
ದೂರದಲಿ ಕಾಣಬರುತ್ತಿಹುದು ನೋಡೂ (ಅವಶಂ. ೭೫-೩೩೧). ೩. ಜರಡಿ: 


ಧಾರೆಸೀರೆ 


ಲಿಂಗದಲ್ಲಿ ಕಠಿಣವುಂಟೆ . . . ಪ್ರಸಾದದಲ್ಲಿ ಅನುರುಚಿಯುಂಟೆ ಈ ತ್ರಿವಿಧ 
ದಲ್ಲಿ ಭಾವಭೇದವನಜಸುವೆನು ಕೂಡಲಸಂಗಮದೇವಾ ಧಾರೆವಟ್ಟಲೆನ್ನ 
ಭಕ್ತಿ (ಬಸವ. ೨೮೫); ಬಿಟ್ಟು ರಸವನುಜ ಕಸವ ಪಿಡಿವ ಧಾರೆವಟ್ಟಲ 
ಪೋಲ್ವ ದೂಸಕರು (ನಾಗಕು. ೧-೭೨). [ಧಾರೆ * ಬಟ್ಟಲು(<ಬಟ್ಟಲ್‌) ] 

ಧಾರೆಸೀರೆ (ನಾ). ಧಾರೆಯೆರೆದಂ ಕೊಡುವಾಗ ಹೆಣ್ಣಿಗೆ ಉಡಿಸಂವ 
ಸೀರೆ :. ಪೆಟ್ಟಿಗೆಯ ಮೇಲೆ ಮುಚ್ಚಳಕ್ಕೆ ಬಿಗಿದ ಧುರೆಸೀರೆ ಮತ್ತು ಕುಪ್ಪಸ 
(ನನ್ನೂರು. ೮೩). [ಧಾರೆ * ಸೀರೆ] 

ಧಾರೆಹುಳಿ "ದಾರೆಹುಳಿ' ನೋ. 

ಧಾರೋದಕ (ನಾ). ಎ ಧಾರೆನೀರು : ಧಾರೋದಕದಿಂದ ಯಥಾವಧಿಯಾಗಿ 
ಧಾರೆಯೆರೆದು ... ಶಾಂತಲೆಯನ್ನು ಆ ಮಹಾಭಾಗನಿಗೆ ಇತ್ತರು (ಶಾಂತಲಾ. 
೦೦೮). [ ಸಂ. 

ಧಾರೋಷ್ಣ (ಗಂ). ೧. (ಹಾಲು) ಕರೆಯಂವಾಗ ಧಾರೆಯಲ್ಲಿ ಇರುವಷ್ಟು 
ಬಿಸಿಯ; bu ೋಗ್ಯವುಳ್ಳ ದನದ ಆಗ ತಾನೆ ಕರೆದ ಧಾರೋಷ್ಣ ಹಾಲು 
ಕುಡಿಸುವುದು (ಮನೆಮ. ೨೩). (ನಾ). ೨. ಆಗ ತಾನೇ ಕರೆದ ಬೆಚ್ಚನೆ 
ಹಾಲು : ಏಲಕ್ಕಿ, ಜೀರಿಗೆಯಂ ಸಮಸಕ್ಕರೆಗೂಡಿ ನಿತ್ಯವು ೨ ವರಹತೂಕವಂ 
ಧಾರೋಷ್ಟದಲ್ಲಿ "ತಗೆದುಕೊಳ್ಳಲು ಪಿತ್ತಹರ (ಸಳವೈ. ೦೩೨). 1ಸಂ.] 

ಧಾರ್ತರಾಷ್ಟ್ರ (ನಾ). ೧. ಧೃ ತರಾಷ್ಟ್ರ ನ ವಂಗ; `ಕೌರವ; (ಎಶೇಷವಾಗಿ) 
ದಂಯೋನಧನ : p ನೂರಂ ಜನ ಧಾರ್ತರಾಷ್ಟ್ರ ರ (ಧೃ ತರಾಷ್ಟ್ರ ನ 
ಪುತ್ರರ) ಹೆಸರುಗಳ ಪಟ್ಟೆ ಹೀಗಿದೆ : ದುರ್ಯೋಧನ, ದುಶ್ಶಾ ಸನ, 
ದಂಸ್ಸಹ, ದುಶ್ಕಲ, ಜಲಸಂಧ, ಸಮ, ಸಹ, ವಿಂದ, ಅನುವಿಂದ, 
ದುರ್ಧರ್ಷ, ಸುಬಾಹಂ, ' ದಂಷ್ಪ್ರಧರ್ಷಣ, ದಂರ್ಮುರ್ಷಣ, 
ದಂವ೯ಖ, ದಂಷ್ಕರ್ಣ, ಕರ್ಣ. ವಿವಿಂಶತಿ, ವಿಕರ್ಣ, ಶಲ, 
ಸತ್ವ, ಸುಲೋಚನ, ಚಿತ್ರ, ಉಪಚಿತ್ರ, ಚಿತ್ರಾಕ್ಷ, ಚಾರಂಚಿತ್ರ 
(ಶರಾಸ ನ), ದಂರ್ಮದ, ದಂರ್ವಿಗಾಹ, ' ವಿವಿತ್ಸು. ವಿಕಟಾನನ, 
ಊರ್ಣನಾಭ, ಸುನಾಭ, ನಂದ, ಉಪನಂದಕ, ಚಿತ್ರಬಾಣ, ಚಿತ್ರ 
ವರ್ವಾ, ಸುವರ್ಮ, ದಂರ್ವಿರೋಚನ, ಅಯೋಬಾಹು, ಮಹಾ 
ಬಾಹು, ಚಿತ್ರಾಂಗ, ಚಿತ್ರಕುಂಡಲ, ಭೀಮವೇಗ, ಭೀವಂಬಲ, 
ಬಲಾಕೀ, ಬಲವರ್ಧನ, ಉಗ್ರಾಯಣಧ, ಸಂಷೇಣ, ಕುಂಡೋದರ, 
ಮಹೋದರ, ಚಿತ್ರಾಯುಧ, ನಿಷಂಗೀ, ಪಾಶೀ, ವೃಂದಾರಕ, 
ದೃಢವರ್ಮ, ದೃಢಕ್ಷತ್ರ, ಸೋಮಕೀರ್ತಿ, ಅನೂದರ, ದೃಢಸಂಧ, 
ಜರಾಸಂಧ, ಸತ್ಯಸಂಧ, ಸದಸ್ಸುವಾಕ್‌, ಉಗ್ರಶ್ರವ, ಉಗ್ರಸೇನ, 
ಸೇನಾನೀ, ದಂಪ್ಪರಾಜಯ, ಅಪರಾಜಿತ, ಪಂಡಿತಕ, ವಿಶಾಲಾಕ್ಷ, 
ದಂರಾಧರ, ದೃಢಹಸ್ತ, ಸುಹಸ್ತ, ವಾತವೇಗ, ಸಂವರ್ಚಸ 
(ಬಹ್ವಾಶೀ), ಆದಿತ್ಯಕೇತು, ನಾಗದತ್ತ, ಅಗ್ರಯಾಯಾ, `ಕವಚೀ, 
ಕ್ರಥನ, ದಂಡೀ, ದಂಡಧಾರ, ಧನುರ್ಗೃ ಹ, ಉಗ್ರ, ಭೀಮರಥ, 
ವೀರಬಾಹಂ, ಅಲೋಲುಪ, ಅಭಯ, ರೌದ್ರಕರ್ಮ, ದೃಢರಥಾ 
ಶ್ರಯ, ಅನಾಧೃಷ್ಯ, ಕಂಂಡಭೇದೀ, ವಿರಾವೀ, ಚಿತ್ರಕುಂಡಲ, 
ಪ್ರಮಥ, ಪ್ರಮಾಥೀ (ವೀರ್ಯವಾನ್‌), ದೀರ್ಥರೋಮಂ,ದೀರ್ಫ 
ಬಾಹು, ಮಹಾಬಾಹು, ವ್ಯೂಢೋರು, ಕನಕಧ್ವಜ (ಕುಂಡಾಶೀ), 
ವಿರಜಾ. ಹೀಗೆ ಧೃತರಾಷ್ಟ್ರನಿಗೆ ನೂರು ಜನ ಗಂಡಂವಂಕ್ಕಳೂ 
ದುಶ್ಶಲಾ ಎಂಬ ಹೆಣ್ಣುಮಗಳೂ ಗಾಂಧಾರಿಯಲ್ಲಿ ಜನಿಸಿದರು. 
ಯಂಿಯಂತ್ಸು ಎಂಬುವನಂ ಧೃತರಾಷ್ಟ್ರನಿಗೆ ವೇಶ್ಯೆಯಲ್ಲಿ ಹುಟ್ಟಿದ 
ಮಗ. ಹೀಗೆ ಧಾರ್ತರಾಷ್ಟ್ರರಂ "ನೂರೊಂದಂ ಮಂದಿ” ಎಂದಂ 
ಮಹಾಭಾರತದ ಆದಿಪರ್ವದ ೧೧೭ನೆಯ ಅಧ್ಯಾಯದಲ್ಲಿ ಹೇಳಿದೆ 
(ಗೋರಖಪುರದ ಪ್ರತಿ). ಇವರ ಹೆಸರು ಮತ್ತು ಆನಂಪೂರ್ವಿಯಲ್ಲಿ 
ಬೇರೆ ಬೇರೆ ಪ್ರತಿಗಳಲ್ಲಿ ಅಲ್ಪಸ್ವಲ್ಪ ವ್ಯತ್ಯಾಸವು ಕಂಡುಬಂದಿದೆ. 


ಟಿ 


೪೨೩೨ 


15 


ಧಾರ್ಮಿಕತತ್ವ 
(ಶ್ರೀವತ್ಸ. ೨೨೩ ನೋ): ಕೆಡೆದನಿಳಾಭಾಗದೊಳ್‌ ಧಾರ್ತರಾಷ್ಟ್ರಂ 
(ಪಂಪಭಾ, ೦೩-೯೬) ; ನಿಜಭುಜಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ 


(ಗದಾಯು. ೭-೩೦). ವಿ. ಕೊಕ್ಕು ಮತ್ತು ಕಾಲು ಕಪ್ಪಾಗಿರುವ ಹಂಸ 
ಪಕ್ಷಿ: “ಕರಿಯವಪ್ಪ ಕಾಲ್ಕೊಗಂಗಳಿಂ ಧಾರ್ತರಾಷ್ಟ್ರಂಗಳೆಂಬುದು” 
(ಹಲಾಯು. ೪೨-೯೯) ; “ಆ ಕಾಲ್ಮೊಗಂ ಕಪ್ಪೆನಲು ಧಾರ್ತರಾಷ್ಟ್ರಮೆನಿಕು” 
(ಮಂಗರಾ. ೫೦-೭). ೧, ೨: ಭ್ರೂಲತೆಯ ಸುರಚಾಪದುರುಕೇಶಾಳಿಗಳ 
ಕಾರ್ಮುಗಿಲಪಾಂಗದ ಸಾಲ ಕುಡಿಮಿಂಚುಗಳ ನೂಪುರರವದ ಮೊಳಗುಗಳ 
ಆ ಲತಾಂಗಿಯ ಗಮನವೇ ಮಳಿಗಾಲದಂತಿರೆ ಧಾರ್ತರಾಷ್ಟ್ರಕುಲಾಳಿ 
ನಿಲುವುದೆ ಪವನಜನ ಸಂಪ್ರತಿಯ ಸೇರುವೆಗೆ (ಕುವ್ಯಾಉ. ೬-೧೭) ;' ಅಹಿತರು 
ಗಳಂ ಧಾರ್ತರಾಷ್ಟ್ರರಂ ಕೂಡಿಕೊಂಡಿಹುದಲಿಂದಚಲನಾಗಿಹೆನೆಂದು 
ಹರಿಯೊಡನೆ ಬಹ ಪಾರ್ಥನಂ ಕರೆದು ಮೂದಲಿಪ ತೆಅದಿಂದೆ ವಿಂಧ್ಯಾದ್ರಿ 
ಮುಂದೆಸದುದು (ಜೈಮಿಛಾ, ೧೦-೨). [ಸಂ.] 
ಧಾರ್ಮಿಕ (ಗು). ೧. ಧರ್ಮಕ್ಕೆ ಸಂಬಂಧಪಟ್ಟ; ವಂತ ಅಥವಾ 
ದರ್ಶನಕ್ಕೆ ಸಂಬಂಧಿಸಿದ ; ವಿಚಾರಪರೆ ತಾತ್ವಿಕ ಧಾರ್ಮಿಕಗ್ರಂಥಗಳು 
ರವೀಂದ್ರರನ್ನು ಸಾಹಿತ್ಯಲೋಕದ ನ"*ಗುರುದೇವ'ನನ್ನಾಗಿ ಮಾಡಿವೆ 
(ಧರ್ಮಸಾ. ೮೧) ; ಯಾವುದಾದರೂ ಧಾರ್ಮಿಕ ಅಥವಾ ಸಾಂಪ್ರದಾಯಿಕ 
ಸಂಸ್ಥೆ ಯ ಕುಿರ್ಯಕಲಃಪಗಳ ಸಂಬಂಧದ ಯಾವನಾದರೂ ಪದಧಾರಿ 
ಯಾಗಲಿ . . ಯಾವುದಾದರೂ ವಿಶಿಷ್ಟ ಸಂಪ್ರದಾಯಕ್ಕೆ ಸೇರಿದವನಾಗಿ 
uk: ಉಪಬಂಧವನ್ನು ಮಾಡಿರುವ ಯಾವುದೊಂದು ವಿಧಿಯ 
ಅಮಲಿಗೂ ಬಾಧಕವಾಗತಕ್ಕುದಲ್ಲ (ಧಾಧಾನ. ೪). ೨. ಧರ್ಮಬುದ್ಧಿಯ; 
ಧರ್ಮೀಷ್ಮನಾದ : ಆ ಬರಗೆಟ್ಟ ಬಡ ಹುಡುಗರು ಉಣ್ಣುವ ಸಂಭ್ರಮ 
ನೋಡಿ, ಆ ಧಾರ್ಮಿಕ ವೈದ್ಯನಿಗೆ ಪರಮಸಂತೋಷವಾಯಿತು 
(ಮುಂಬಯಿ. ೪-೭೮). (ನಾ). ೩. ಧರ್ಮದಿಂದ ಕೂಡಿದಂದಂ ; . ಪುಣ್ಮ 
ಕರವಾದಂದಂ: ಕೃತಯುಗಮಾದುದು ಕಲಿಯುಗಮತಿ ಧಾರ್ಮಿಕಮಾಯ್ತು 
ವಿಕ್ರಮಾದಿತ್ಯನೃಪಂ ಪ್ರತಿಪೂಳಿಪ. ರಾಷ್ಟ್ರಂ (ಎಇ. ಸಸ7111, ೫-೯; 
1082). ೪. ಧರ್ಮುವನ್ನು ಆಚರಿಸುವವನಂ : ಬಸೆವಾಯಂ ಕವಿ ವಾಗ್ಮಿ 
ದೀರ್ಫ್ಥಮುಖಕಂಠಂ ಧಾರ್ಮಿಕಂ ತ್ಯಾಗಿ... ಧನುರ್ಗೇಹಜ೦ (ಜಾಶಕಿ. 
೧೭-೯): ಧರ್ಮಂ ಧಾರ್ಮಿಕನಿಂದೆ ನಿಲ್ವುದದಣಂದು ಧಾರ್ಮಿಕಾಗ್ರೇಸರಂ 
ಧರ್ಮಂ (ಅನಂಪು. ೩-೬೩) : ಕಾಪಥವೇಕೆ ನಿಮಗಿದು ಪಾಂಡುಪುತ್ರರು ನೀವು 
ಧಾರ್ಮಿಕರು (ಕುವ್ಕಾಆ. ೧೬-೩೪) ; ಫಲಸಂಪ್ರಸರ ಛತ್ರವನೆಸಗಿಯುಪವನ 
ವೆಸೆದುದೈ ಧಾರ್ಮಿಕನವೊಲು ಯದುರಾಯನಿದಿರಿನಲಿ (ಕುಪ್ಕಾಉ.. ೭:೨೪). 
೫. ಬಿಲ್ಲನ್ನು ಹಿಡಿದಿರುವವನಂ. ೪, ೫: ಮಾಣಿಯ ಕೌಂಕುಟ ಚರಿತ 
ಪುರಾಣದ ಕವಳಿಗೆ ಸಮಾನಮಾಯ್ತಮಳವಚೋಬಾಣಂ ತೆಕ್ಕನೆ ತೀವಿದ 
ತೂಣೀರೆತಳಾಗ್ರಭಾಗದೊಳ್‌ ಧಾರ್ಮಿಕನಾ (ಅನಂಪು. 3-92). [ಸಂ. ] 


35! ಧಾರ್ಮಿಕಜನ (ನಾ). ಧರ್ಮದಲ್ಲಿ ಶ್ರದ್ಧೆಯಂಳ್ಳ ಜನ; ಧವಿಂ೯ಷ್ಕರಾದ 


«| ಧಾರ್ಮಿಕಜಿಜ್ಞಾ ಸೆ (ನಾ). 


«5 


ಮಂದಿ : ಧಾರ್ಮಿಕಜನಜನಿತಾನಂದಸಂದೋಹವಿದ್ಕಾ ಸನ ಸಂಸಾರ 

ಸಾರೋದಯವಿರಚಿತದೊಳ” `ವಾಗ್ವಧೂಮುದ್ರೆಯೊಳ್‌" ಮುದ್ರಿಸಿ 

ನಿಂದತ್ತಾದಿಶೀರ್ಥೇಶ್ವರನ ಚರಿತದೊಳ್‌ ವಾಕ್ಯ ಮಾಣಿಕ್ಕಕೋಶೆಂ (ಆದಿಪು. 

[ ಧಾರ್ಮಿಕ + ಜನ] 

೧. ಧರ್ಮವನ್ನು ಕುರಿತ ಆಸಕ್ತಿ, - 
ಕುತೂಹಲ. ೨. ಧರ್ಮವನ್ನು ಕುರಿತ ವಾದ : ಅನುಭವಮಂಟಪದಲ್ಲಿ 
ನಡೆದ ಧಾರ್ಮಿಕಜಿಜ್ಞಾಸೆಯ ಸಮಯದಲ್ಲಿ ಅಪಾರವಾದ ನಚನರಾಶಿ 
ನಿರ್ಮಾಣವಾಯ್ತು (ಕೊನ್ಮಕು. ೨೫). [ಧಾರ್ಮಿಕ 4 ಜಿಜ್ಞಾಸೆ] 

ಧಾರ್ಮಿಕತತ್ವ (ನಾ). ಧರ್ಮಕ್ಕೆ ಸಂಬಂಧಿಸಿದ ಸಿದ್ಧಾಂತ: ಶೂನ್ಯ 
ಸಂಪಾದನೆಯಲ್ಲಿ ಅನೇಕ ಧಾರ್ಮಿಕತತ್ವಗಳ . . . ಪ್ರಸಕ್ತಿ ಬರುತ್ತದೆ 

[ ಧಾರ್ಮಿಕ + ತತ್ವ] 


೧೬-೭೯). 


1 (ಶೂನ್ಮಕು. ೧೨೯). 


ಭಾರ್ಮಿಕತನ 


ಧಾರ್ಮಿಕತನ (ನಾ). ಸದಾಚಾರಸಂಪನ್ನತೆ ; ಗುಣವಂತಿಕೆ ; ಧರ್ಮು | 
ಪರತೆ : ವಿದೇಹ ಪರಂಪರೆಯ ನೃಪರ ಚರಿತವನು ಕೊಂಡಾಡಿ ಜನಕನ 
ನಿರತಿಶಯವಂಶಪ್ರಸಿದ್ಧ ಸ್ಸು ರಿತಧಾರ್ಮಿಕತನವನೊರೆದನು ಮುನಿ ವಸಿಷ್ಮಂಗೆ 
(ತೊರರಾ. ೧-೧೬-೨೧). [ಧಾರ್ಮಿಕ + - ತನ] 

ಧಾರ್ಮಿಕತೆ (ನಾ). ಎ ಧಾರ್ಮಿಕತನ : ಅಜಂತಾಕಲೆಯಲ್ಲಿನ ಮಾನವೀ 
ಲಕ್ಷಣ, ಸಂತೋಷ, ನಯವಾದ ಉದ್ದೀಪನ. ಪರಿಶುದ್ಧ ಧಾರ್ಮಿಕತೆ 
ಇವೆಲ್ಲವೂ ರಜಪೂತ ಕಲೆಯಲ್ಲಿದೆ (ಥಾರದ. ೫೯). [ಸಂ. ಧಾರ್ಮಿಕತಾ] 

ಧಾರ್ಮಿಕವೃತ್ತಿ (ನಾ). ೧. ಧರ್ಮಕ್ಕೆ ಸಂಬಂಧಪಟ್ಟ ವೃತ್ತಿ,-ನಡವಳಿಕೆ. 
೨. ಬಿಲ್ಲನ್ನು ಹಿಡಿದಿರುವುದು. ೧, ೨: ವಿತತಗುಣಮಾರ್ಗಣಾಸಕ್ತತೆಯಿಂ 
ದನವರತ ಮೋಕ್ಷಸಂಧಾನಮನಸ್ಕತೆಯಿಂ ಧಾರ್ಮಿಕವೃತ್ತಿಯಿನತಿ ಶಯಿಪಂ 
ನೇವಿಂಚಂದ್ರಸೈದ್ಧಾಂತೀಶಂ (ಜಂದ್ರಪು. ೧-೩೪). [ಧಾರ್ಮಿಕ 4 ವೃತ್ತ್ವಿ] 


೪೨೩೩ 


10 


ಧಾರ್ಮಿಕಶಿಕ್ಷಣ (ನಾ). ಮತೀಯ ತತ್ತ್ವಗಳ ಹಾಗೂ ಆಚಾರಗಳ | 


ಬೋಧನೆ: ರಾಜ್ಯನಿಧಿಯಿಂದ ಸಂಪೂರ್ಣವಾಗಿ ಪೋಷಿತವಾದ ಯಾವುದೇ 
ವಿದ್ಯಾಸಂಸ್ಥೆಯಲ್ಲಿ ಯಾವ ಧಾರ್ಮಿಕ ಶಿಕ್ಷಣವನ್ನೂ ಕೊಡತಕ್ಕುದಲ್ಲ 
(ಛಾಧಾನ, ೧ಬ). [ಧಾರ್ಮಿಕ + ಶಿಕ್ಷಣ] 

ಧಾರ್ಷ್ಟಿಕ (ಗು). ದಿಟ್ಟನಾದ ; ಧೈರ್ಯವಂತನಾದ. [ಸಂ.] 

ಧಾರ್ಹೃ (ನಾ). ೧. ಉದ್ಧಟತನ ; ಔದ್ಮತ್ಯ ; ಕೊಬ್ಬು : ಬಿನ್ನಪಂ 
ಗೆಯ್ವುದೆ ಧೂರ್ಟ್ಟ್ಯಂ ಸೇವೆಯುಂ ಚಾಪಲಂ . . . ಈವುದೆ ವಿಭವದ 
ಗರ್ವಂಬೊಲಾದಪ್ಪದೀಗಳ್‌ (ಕಾದಂಉ. ೧೧೨) ; ಏದೊರೆ ಪೆಂಪೊ ಲಕ್ಷ್ಮಿ 
ನಿಜವಲ್ಲಭೆ ಜಾಹ್ನವಿ ತನ್ನ ಪಾದಪದ್ಮೋದಕಂ ... ಎಂದೆನಿಪ್ಪ ದುಗ್ಗೋದಧಿ 
ತಲ್ಪನಂ ನರನಭಿಷ್ಟುತಿಗೆಯ್ವುದು ಧಾರ್ಷಮಲ್ಲವೇ (ಜಗವಿ. ೧-೨೦); 
ಬಂಗಾಳಿ ಭಾಷೆಯ ಪರಿಚಯವಿಲ್ಲದ ನಾನು ಠಾಕೂರರ ಶೈಲಿಯ ಪ್ರಸ್ತಾಪ 
ಮಾಡಿರುವುದು ಒಂದು ದೃಷ್ಟಿಯಿಂದ ಧಾರ್ಷ್ಮ (ನಿಬಂಧ. 11, 1೫ 
ಮುನ್ನುಡಿ). ೨. ದಿಟ್ಟತನ ; ಕೆಚ್ಚು ; ಧೈರ್ಯ: ಸರ್‌ ಕೆ. ಶೇಷಾದ್ರಿ 
ಅಯ್ಯರ್‌ ಅವರ ಧಾರ್ಷೃದಿಂದಲೂ , . . ದೇಶವು ಹೊಸರೂಪವನ್ನೇ 
ತಾಳಿತು (ಮೈವಾಸ್ತು. ೨೦). [ಸಂ.] 

ಧಾಹ ರ್ಸ್ಯೈೆ (ನಾ). ಉದ್ಧಟತನ ; ಜೋರು ; ಜುಲುಮಂ ; ಒರಟಂತನ. 

[ಸಂ.] 

ಧಾಲಕೆ? (ನಾ). (?) : ಸ್ವಸ್ತ್ಯಕಾಳವರಿಷದೇವ ಶ್ರೀಪ್ರಿಥು(ಥಿ)ವೀವಲ್ಲಭ 
ಮಹಾರಾಜಾಧಿರಾಜನಾನೆವೆಡೆ(ಡ)ಬ್ಲ ೦ ಮದಗಜಮಲ್ಲಂ ಧಾಲಕೆ ನಲ್ಲಾತಂ 
ಶ್ರೀಕನ್ನರದೇವನ ರಾಜ್ಯಮುತ್ತರೋತ್ತರಂ ಸಲುತ್ತಿರೆ (ಇಆ. ಸ11,38೭-3; 
9561). [ಓ ಇದು "ಛಲಕೆ' ಎಂಬುದರ ಅಪಲಿಖಿತವಿರಬಹುದು) 

ಧಾವ (ನಾ). (ಉಕ) ಬಂಡಿಯ ಗಾಲಿಗಳಿಗೆ ಸುತ್ತಲೂ ಬಡಿದಿರಂವ 
ಕಬ್ಬಿಣದ ಪಟ್ಟಿ ; ಚಕ್ರದ ಪಟ್ಟೆ ; ಗಾಡಿಪಟ್ಟಿ ; ಗಾಡಿಯ ಹಳಿ: 
ಧಾವ ಬಿಗಿಸುವುದಕ್ಕೆ ಗಾಡಿಯ ಗಾಲಿಗಳನ್ನು ಕಮ್ಮಾರನ ಮನೆಗೆ ಕಳಿಸಿದೆ 
(ರೂಢಿ). [ «ಮರಾ. ಧಾವ] 

ಧಾವಂತ, ದಾವಂತ (ನಾ). ೧. ಅವಸರ ; ಗಡಿಬಿಡಿ; ತರಾತಂರಿ: 
ನಮ್ಮ ಧಾವಂತದಲಿ ನಮಗೆ ಕಾಣುವುದೆಲ್ಲ ಕೋಳಿ ಬೆದಕಿದ ಬೂದಿರಾಸಿ 
(ಶಾಲ. 6೬-೬); ಈ ದಿನ ರಜ. ಧಾವಂತವೇನೂ ಇಲ್ಲ (ಜೀವಾತ್ಮ. ೧೩೮) ; 
ಈಗ ಇಷ್ಟೊಂದು ಏದುಸಿರು ಬರುವಂಥ, ಕೆಲಸಕಾರ್ಯಗಳ ಧಾವಂತ 
ವಿರಲಿಲ್ಲ (ನಿಬಂಧ. 11, ೩೧). ೨. ಕಕ್ಕುಲತೆ, ಮೋಹ ; ಮಮಕಾರ: 
ಊರು, ಕೇರಿ, ದೇಶ ಅಂತ ಧೂುವಂತೆ ಮಾಡಬಾರದು. ದೇಶವೆಲ್ಲ ನಮ್ಮ 
ಸಂಸಾರ . , . ಅಂತ ಭಾವಿಸಬೇಕು (ಜೆಂಗೂಲಿ. ೧೨). ೩. ಕಠಿನವಾದ 
ಕೆಲಸ; ಘನವಾದ ಕಾರ್ಯ (?) ; ನನಗೇನ ಅಡಿಗೆ ಧಾವಂತೇನ ಬಿಡ 
(ರಕ್ತಧೃ. ೨೨೦). ೪. (?) : ಅಷ್ಟಾಂಗ ಬಂಧಕವು ಆಸನದ ಬಂಧಕವು 
ದೃಷ್ಟಿ ಕುಡುರಿಸುವ ಧಾವಂತ ಬಂಧಕವು (ಜದಾಳೋ. ೧೦೦-೭). ದಾವಂತ: 


ಧಾವತಿ 


೫. ಬಳಲಿಕೆ ; ಸಂಕಟ ; ಆಯಾಸ; ಶ್ರವಂ : ನಡೆಯಿಂಡ ದಾ[ಪಾಕಾ. 
ಧಾ]ವಂತಮಾಯಿತು (ವೆಂಕಾರಾ. 3-59-8೨) ; ಬಲರಾಮನಿಗೆ ಹಸಿವಿನ 
ದಾವಂತದಿಂದ ವಾಸನಾಶಕ್ತಿ ಎರಡರಷ್ಟಾಗಿ ಭಕ್ಷ್ಯಗಳನ್ನಿಟ್ಟಿದ್ದ ಅಲಮಾರು 
ವಿನ ಬಳಿಗೆ ಅಂಬು ಎಸೆದಂತೆ ಆತ ಹೋಗಿನಿಂತನು (ಕೊನಷ್ಟೈ. ೨೬). 
[?./ತಮಿ. ತಾವನ್ನ ; ತೆಲು. ದಾವಂತ 

ಧಾವಂತಪಡು, ದಾವಂತಬಡು (ಕ್ರಿ). ೧. ಅತಂರಪಡು ; ನೀವೇ 
ಬೀಗರಾಗುವ ಹಾಗೆ ಧಾವಂತಪಡುತ್ತಿದ್ದೀರಲ್ಲಪ್ಪಾ (ರಾಗಿ. ೧೩೨). 
ದಾವಂತಬಡು : ೨. ಬಳಲಿಕೆಯಂನ್ನು ಹೊಂದು; ಬಳಲು; 
ಆಯಾಸಪಡು : ದಾವಂತಬಡುತ ತನ್ನಿಚ್ಛಿಯನೆ ಘೋಷಿಸುವ ಭಾವ 
ವೆಂತಹ ಭಕುತಿ (ಮುಂಕುಕ.' ೩೮0). [ಧಾವಂತ 4 ಪಡ್ಗು,] 

ಧಾವಕ (ಗು). ೧. ಶುದ್ಧಿ ಗೊಳಿಸಂವ ; ತೊಳೆಯಂವ, "ಅಸಿಧಾವಕ' 
ಪರಾ. ೨. ಓಡಂವ; ವೇಗವಾಗಿ ಹೋಗುವ. [ಸಂ.] 

ಧಾವತಿ, ದಾವತಿ (ನಾ). ೧. ದಣಿವು; ಬಳಲಿಕೆ; ಆಯಾಸೆ; ಶ್ರವಂ: 
ಈಸು ಧಾವತಿಯಿಂದೆ ನಾ ಕಡುಘಾಸಿಯಾದೆನು ಬೆಂದ ಹುಣ್ಣನು ಕೀಸುವರೆ 
ಕಂಬಿಯಲಿ ಕೇಳಕಟೆಂದಳಾ ಮಾಯೆ (ಪ್ರಭುಲೀ, ೭-೬೪); ಭಾವಿಸಿ 
ಗುಳಿಗೆಯನಿತ್ತರೆ ಜ್ವರಗಳ ಧಾವತಿ ಪರಿಹರವಹುದು (ಸಳಿಳ್ಕಸತಿಂ. ೧೯) ; 
ನಾನಾ ತರದ ದುಃಖ ಧಾವತಿಯಿಂದೆ ಆತ್ಮ ಕೆಟ್ಟು ನಷ್ಟವಾಗಿ ಹೋಯಿತ್ತು 
ನೋಡಾ (ಅಖಂಡೇ, ೧೦-೭) ; ಇಬ್ಬರೂ ತನಗಾಗಿ ಪಡುತ್ತಿದ್ದ ಧಾವತಿ 
ಕಂಡು ಅವಳು ನಕ್ಕಳು (ಕನಿಸಂ. ೧೧೮). ೨. ನೋವು; ತೊಂದರೆ; 
ದಂಃಖ: ಭವವುಳ್ಳನ್ನಕ್ಕರ ಧಾವತಿ ಮಾಣದು ಶರೀರ ಉಳ್ಳನ್ನಕ್ಕರ 
ಅವಸ್ಥೆ ಮಾಣದು (ಅವಜಂ. ೩೦-೧೨೫) ; ಆಯ್ಕ ನಿಮ್ಮ ಮಹಂತರ :ಕೂಡಿ 
ಯಗಲುವ ಧಾವತಿಯಿಂದ ಸಾವುದೇ ಕರ ಲೇಸು ಕಂಡಯ್ಯ (ಮಹಾದೇ. ಲ. 
೬೦-೧೪೯) ; ಈ ಸತಿಯನೀ ಶುಚಿಯನೀ ಪತಿವ್ರತೆಯ ನಾನೀಸು ಧಾವತಿ 
ಗೊಳುಗುಮಾಡಿದೆನು (ಹಜಕಾ- ೧೨-೪೬) ; ಸ್ಕೃತಿಪುರಾಣದೊಳು ತೊಳಲಿ 
ಕಂಗಾಣದಲೆ ಪರಿಪರಿಯ ಮಾರ್ಗಗಳ ಪಿಡಿಪಿಡಿದು ಧಾವತಿಯೊಳು ಬಳಲು 
ವರು (ವೊಕಾರಾ. ೫-30-08) ; ದೇವನಲ್ಲಿ ಬಕುತಿಭಾವದಲ್ಲಿ ನಿಷ್ಠೆ ನೋವಿಗೆ 
ಹೆದರಬೇಡವ್ವ ಸಂಸಾರದಿ ಧಾವಶಿ ತಿಳಿದು ನಡೆಯವ್ವ (ಸಿದ ಪು. ೧-೭೫). 
೩. ದಂಡಿಮೆ ; ಕೆಲಸ ; ಉದ್ಯೋಗ; ಪರಿಶ್ರಮ : ತನ್ನ ತಾನರಿಯುವ 
ಧಾವತಿ ಹಗುರವಲ್ಲ (ಜಾ೪ಲ. ೨೦) ; ಧಾವತಿ ಮುಗಿದ ಮೇಲೆ ನೆಲದ ಮೇಲೆ 
ಅವನ ದೃಷ್ಟಿ ಬಿತ್ತು (ಕೈಹಿಕಾ. ೧೦೬); ಆಯುಧವನು ಹೂಡದೇನೆ ಅದ 
ಪಾರ್ಥಸಾರಥಿ ಯುದ್ಧ ವೆ ಸ್ಲಿರವಾದರೂನು ಶಾಂತಿಗಾಗಿ: ಧಾವಶಿ (ನಿಲಮಂ. 
೪೦-೮). ೪. ಗಡಿಬಿಡಿ; ಅವಸರ : ಬಹಳ. ಧಾವತಿಯಲ್ಲಿ ಹೊರಟು ಬರ 
ಬೇಕಾಯ್ತು (ರೂಢ). ದಾವತಿ : ೧. ಕಿತಕಂ ದೇವತೆಗೇಕೆ ಪೇಟ್‌ ಪರಸಿ 
ಗಂಡಂ ಬೇಡಿಕೊಂಡೆನ್ನ ಪೆಂಡತಿಗಿತ್ತೈ ಪುಟ್‌ತೊಂದು ಪೆಣ್ಣನಿದನೊಲ್ಲಳ್ನೀನೆ 
ಕೊಳ್ಳುದ ದುವತಿಯಕ್ಕುಂ (ಅರ್ಧನೇ. ೭-೫8೦); ಬಲು ದಾವತಿಯಾಯ್ತು 
ಮಂತ್ರಿ ನಿನಗೆ (ಜನರಾ. ೬-೧೩೪); ಸಂಸ್ಕೃತಿಯ ದಾವತಿಯ ಕಳೆದು ಘನಮುಕ್ತಿ 
ಯೆಂದೆಂಬ ಭಾವೆಯೊಡವೆರಸಿ (ಕೈಕವ. ೧-೧-೩); ಹೈಮಾವತಿಯ ಅಡಿಗೆಯ 
ದಾವತಿಯನ್ನು ತಬ್ಬಸುವುದು (ಎರಸೆ. ೧೦೨). ೨. ತನ್ನ ಸುತನಂದ ಮಲು 
ಹಣಗೆ ಆತನು ದಾ[ಪಾಕಾಂ. ಧಾ]ವತಿಯಿಲ್ಲದಂತೆ ದಿನಕ್ಕೆ ಸಾವಿರ ಹೊನ್ನ 
ಬಳಸಿ ಸುಖಮಿರಲಿಯೆಂದು (ಕೈರಸೂ. ೪೯). ೩. “ದಾವಶಿ - ದುಡಿಮೆ ; 
ಕೆಲಸ" (ಜಾನಕೋ. ೪); ಹೊತ್ತ ಹೊರೆಗಳಿಂದ ನೆತ್ತಿ ಬೋರೆಯು ಹರಳೊತ್ತಿ 
ಪಾದವು ಬೊಕ್ಕೆ ಯೊಡೆದು ಹಸ್ತಕೆ ದಾವತಿಯಿಲ್ಲವೆಂದೆನಲಾಗ (ಅಮುಸಾಂ. 
೬-೫); ಹಿರಿಯ ಗೌಡನು ದಾವಶಿಗಳನ್ನು ಹಂಚಿ ಹಾಕುವುದರಲ್ಲಿಯೂ ... 

ಸರಿಯಾಗಿ ನಡೆದಿದೆಯೊ ಇಲ್ಲವೊ ಎಂಬುದನ್ನು ನೋಡು 

ವುದರಲ್ಲಿಯೂ ತನ್ನ ಎಲ್ಲ ವೇಳೆಯನ್ನು ಕಳೆಯುತ್ತಿದ್ದನು (ಮತಂಓ. ೫೨). 

"ಧಾವಂತ' ಪರಾ. 


ಕೆಲಸ 


ಧಾವತಿಗೆಡು 


ದಾವಶಿ ಬೀಳು - ಕಷ್ಟಪಡು; ಶ್ರಮಿಸು: (8). ದಾವತಿ ಮಾಡು ಎ 
ದಾವತಿ ಬೀಳು: (ಕ). [?./ಮರಾ. ಧಾವತೀ] 

ಧಾವತಿಗೆಡು (ಕ್ರಿ). ಕೆಲಸವಿಲ್ಲದಿರು : ಧಾವತಿಗೆಟ್ಟು ನಾ ತಿರುಗೆನು 
ಕರುಣೆಯ ತೀವಿದ ಸಾಕಾರ ನೀನಿರಲು (ಸಿದ್ಧಪು. ೬-8). [ಧಾವತಿ* ಕೆಡು) 

ಧಾವತಿಗೊಳ್‌, ದಾವತಿಗೊಳ್‌, ಧಾವತಿಗೊಳು, ಧಾವತಿಗೊಳ್ಳು (ಕ್ರಿ). 
೧. ಆಯಾಸಪಡು ; ಬಳಲು; ದಣಿ: ದೇವ ನಿಮ್ಮ ಪೂಜಿಸಿ ಧಾ[ಪಾಠಾಂ. 
ದಾ]ವತಿಗೊಂಬಡೆ ಆ ದಾವತಿಯಿಂದ ಮುನ್ನಿನ ವಿಧಿಯೇ ಸಾಲದೆ 
(ಅಐಣಂ. ೦೭-೬೬); ಕಾಯ ಕಲ್ಪಿತಕ್ಕೆ ಒಳಗು ಜೀವ ಭವಕ್ಕೊಳಗು 
ಈ ಉಭಯದ ಠಾವನಟ್‌ಯದೆ ಧಾವತಿಗೊಂಬರೆಲ್ಲರು (ನಗೆಮಾ. ೪೧೯-೨೭) ; 
ಅನ್ಯರಾಳಾಗಿ ದುಡಿದು ಧಾವತಿಗೊಂಡು ಧನೆವನಾರ್ಜಿಸಿ (ಹರಕಾ. ೦೨-೨೯). 
೨. ಶ್ರಮಪಡಂ ; ಕಷ್ಟಪಡು ; ದುಡಿ ; ಕೆಲಸಮಾಡು : ಹಲವು ಕಾಲ 
ಧಾ! 2೫೫0. ದಾ]ವತಿಗೊಂಡು ಒಟ್ಟೆದ ಹಿದಿರೆಯು ಒಂದು ಮಿಡುಕುಲಟಲ್ಲಿ 
ಬೇವಂತೆ (ಬಸಪ, 3೧). ದಾವತಿಗೊಳ್‌ : ೧. ಮೇಲಿನ "ಅವಚಂ. 
೧೭-೬೬' ಪ್ರಯೋಗದ ಪಾಠಾಂತರವನ್ನು ನೋಡಿ. ಧಾವತಿ 
ಗೊಳು: ೧. ದೈವತಂತ್ರಾಖ್ಯವೆ ಬಿಂಬ ಕ್ರಿಯವೇ ತಿಳಿ ಧಾವತಿಗೊಳದಿರಿ 
ಇದನೆ ತೊರದು ವ್ಯರ್ಥ (ವಿಪ್ರಸು. ೨೭-೧೫). ಧಾವತಿಗೊಳ್ಳು : ೧. 
ಕೈಗೆ ಕೈಗಳ ಪಿಡಿವುತೊರ್ವರೊರ್ವರನಪ್ಪಿ ` ಬನದಿ ಧಾವತಿಗೆೊಳ್ಳುತೆ 
ಸುಯ್ಗಂಪ ಬೀರುತೆಡೆಯಾಡುತೆ. (ಬೆಂಕಾರಾ.. ೨-೨೦-೦೨) ; ಭಾವನಂದನದಲ್ಲಿ 
ಯಾವ ಹೂವರಳಲು ಧಾವತಿಗೊಳ್ಳುತೆ ಕೋಗಿಲೇ |! ಯಾವ ನೂತನ ನನ್ನಿ 
ಕಾವನ ಶರಕೆಂದು ಕೂಗುವಿ ನೀ ಹೇಳು'ಕೋಗಿಲೇ ! (ಗರಿ. ೨3೩-೮). ೨. ಹಿಂದೆ 


೪೨೩೪ 


ಧಾಳಿನಡೆಸು 


ಧಾವನ (ನಾ). ೧. ಓಡುವುದು. ೨. ಹರಿಯಂವುದಂ. ೩. ಆಕ್ರವಂಣ ; 
ವಂತ್ತಿಗೆ. ೪. ಉಜ್ಜ್ದವುದಂ ; ತೊಳೆಯಂವುದಂ ; ಶುದ್ಧಗೊಳಿಸು 
ವುದಂ : “ಧಾವನಂ ತೀಡುವುದೆನಿಕ್ಕು”(ಮಂಗರಾ. ೧೦೦-೨೫). "ದಂತಧಾವನ' 
ಪರಾ. [ಸಂ.] 


5[ ಧಾವನಿ (ನಾ). ಒಂದಂ ಬಗೆಯ ಗಿಡ; ನರಿಹೊನ್ನೆಗಿಡ : “ಕ್ರೋಷ್ಟು 


ಎನ್ನಾ, ಸಿಂಹೆಪುಚ್ಛೀ; ಕಲಶೀ. ಧಾವನೀ, ಗುಹಾ-೫ ನರಿಬಾಲದ ಹುಲ್ಲು, 
ನರಿಬಾಲದ ಹೊನ್ನೆ” .(ಸಿದಾಂತಿ. ೦೦೭). '[ಸಂ. ಧಾವನೀ] 

ಧಾವಲ್ಯ, ಧಾವಳ್ಳ. (ನಾ). ಬಿಳುಪು ; ಬಿಳಿಯ ಬಣ್ಣ : ಮಿಸುಪ ನಯನಂ 
ಗಳೋ ತನ್ನೊಳಗೆ ತೋಹಿವೀಶಾಂಫ್ರಿನಖಧಾವಲ್ಮಮೋ (ಆರದ. ೩-೨); 
ಮದಧಾರಾಸಾರದಿಂ ಧಾರಿಣಿಯನಣಿಯರಂ ನಾಂದು ತಿದ್ದಂಧಧಾವಲ್ಯದ 
ಮಿಂಚಿಂದೆಲ್ಲ ದಿಕ್ಕಂ ತೊಳಗಿ ಬೆಳಗುತಂ . . . ಒಪ್ಪಿದುದು ಮುದಿತ 
ನೀಲಾಚಲಾಭಂ ಮದೇಭಂ (ಮಲ್ಲಾ. ೪-೬೦). "ಧಾವಲ್ಕಗಾತ್ರ' ಪರಾ. 
ಧಾವಳ, : ನೀರಿನಲ್ಲಿ ಶೈತ್ಯವು ತಗ್ಗಿಗೆ ಇಳಿಯೋಣವೂ, ಭೂಮಿಯ ಮೇಲೆ 
ಇರೋಣವೂ . . . ಅಣುತ್ವವೂ ಧಾವಳ್ಯವೂ ಅಣಗದೆ ಇರೋಣವೂ ಈ 
ಮೊದಲಾದ ಗುಣಗಳು ಉಂಟು (ಅನಂಕ. ೪೬. [ಸಂ.] 

ಧಾವಲ್ಯಗಾತ್ರ (ನಾ). ಬೆಳ್ಳನೆಯ : ಮೈಬಣ್ಣದವನು; ಗೌರಾಂಗ : 
ಧಾತ್ರಪಂಚಮಶಿರೆಪಾತ್ರ ಪನ್ನಗಯಜ್ಞಸೂತ್ರ ತ್ರಿನೇತ್ರ ಧಾವಲ್ಮಗಾತ್ರ 
(ಭೈರವೇ. ೧-೪). - [ ಧಾವಲ್ಮ + ಗಾತ್ರ] 


| ಭಾವಳ್ಳಿ, "ದಾವಣ್ಮಿ' ನೋ. 


ಭಾವತಿಗೊಂಡು ಫಲವೇನಿಂದು . ಕೆಡಿಸದ ರಾವಂನೆಂದಳಲಿತ್ತು ಕಪಿಸೇನೆ | 


(ಕೌಶಿರಾ. ೪೩-೩8) ; ಶೃಂಗಾರದಲ್ಲಿ ಬೇರಿಳಿಸಿ, ವೀರದಲ್ಲಿ ಕುಡಿವರಿದು, 
ಹಾಸ್ಕಾದಿಗಳಲ್ಲಿ ಹಬ್ಬುಗೊಂಡು ಶಾಂತಿಯಲ್ಲಿ ನೆಲಸಿ ನಿಲ್ಲುವಂತೆ ರಸಿಕತೆಯು 
ಧಾವತಿಗೊಳ್ಳುತ್ತದೆ (ಸುವರ್ಣ. ೪). [ಧಾವತಿ + ಕೊಳ್‌, 
ಧಾವತಿಗೊಳಿಸು (ಕ್ರಿ). ೧. ಬಳಲಿಸು; ಆಯಾಸಪಡಿಸಂ : ಆ ಮನಸ್ಸು 
ಸಂಕಲ್ಪ ವಿಕಲ್ಪದಿಂದ ಹಿಡಿಯುತ್ತ ಬಿಡುತ್ತ ಬೇಕು ಬೇಡ . ಎಂಬೆರಡರಲ್ಲಿ 
ಸರ್ವರನ್ನೂ ಧಾವತಿಗೊಳಿಸುತ್ತಿರುವುದು (ಅನದಂ. ೩೯೨-೭೪ ಭಾವಾನು 
ವಾದ). ೨, ದಂಃಖಗೊಳಿಸಂ ; ತೊಂದರೆಪಡಿಸಂ : ಹಸಿವು ನೀರಡಿಕೆ 
ನಿದ್ರಾಲಸ್ಮವಾಗಿ ಸಂದಿಸಿ ಹೋಗಿ ಹೊಕ್ಕಲ್ಲಿ ಹೊಕ್ಕು ಧುವತಿಗೊಳಿಸಿ 


ಹುಸಿಗೆ ಹೂಂಕೊಳಿಸುವೆಂ (ಹಡಳಾ. ೯-೧೮) ; ಒಬ್ಬುಳ್ಳ ಮಗ ದುರುಳನಾಗಿ | 


ಜಡನಾಗಿ ಧುವತಿಗೊಳಿಸದೆ ನಡೆದು ಹರದಾಡಿ ಗಳಿಸಿದಪೆನೆಂಬುದನು 
ನಮ್ಮೊಡಲು ಹೆದುಳಿಪ್ಪಲ್ಲಿ ಕಂಡೆವು (ಸೋಮಶ. ೧-೯೭). 
[ಧಾವತಿಗೊಳ್‌ + - ಇಸ್ಕು] 

ಧಾವತಿಗೊಳು "ಧಾವತಿಗೊಳ್‌' ನೋ. 

ಧಾವತಿಗೊಳ್ಳು "ಧಾವತಿಗೊಳ್‌'. ನೋ. 

ಧಾವತಿಪಡು "ಧಾವತಿಬಡಂ' ನೋ. 

ಧಾವತಿಬಡು, ದಾವತಿಪಡು, ದಾವತಿಬಡಂ, ಧಾವಶಿಪಡಂ (ಕ್ರಿ). ದಣಿ; 
ಬಳಲು ; ಆಯಾಸಪಡಂ : ಗೋವ ಕಾಯಲು ಪೋಗಿ ಧಾವತಿಬಟ್ಟು 
ಬಹು ದೇವಕಿದೇವಿಯೆ ಈವಾಗ ಬಂದೆನು (ಪ್ರರಂದ. ೦-೮೦-೦) ; ಧಾವತಿ 
ಬಟ್ಟು ಬಂದಿರಿ ಬಳಲಿದಿರಿಯೆಂದಾ ವಿಭು ಮೈದುನರ್ಗೊರೆದ (ಥರ. ೭೯-೬ಟ್ರ. 
ದಾವತಿಪಡು : ಇವರು ಆತನ ಪರಮಮಿತ್ರರೆಂದೇ ಇಲ್ಲಿಯ ತನಕ 
ದಾವಶಿಪಟ್ಟು ಬಂದಿದ್ದಾರೆ (ಅರಗ. ೦೨). ದಾವತಿಬಡು : ಪದ್ಮಾವತಿ... 
ನೆಆ್‌ ದಾವತಿಬಡುತ್ತಳವಳಿವ ಕಾಷ್ಠಾಂಗಾರಕನ ಕಂಡು ಕ್ಷಿತಿಯೊಳಿವನಿಂತಿಲ್ಲ 
ಬಿಡದ ಧೃತಿಬಡುವ ನರನೆಂದು ವಿಟಗದ್ಳು ತದಿ. ತೋಟಿಸಲು (ಜೀವಂ, 
4-5). ಧಾವತಿಪಡು : ಕುಲಕೆ ದುರ್ಯಶಮಡಸಿತೆಂದು ಧಾವತಿಪಟ್ಟು ಸ 
ಜಲಧಿಯಂ ಕಟ್ಟಿ (ವೆಂಕಾರಾ, ೬-೬೩-೨೮). [ಧಾವತಿ ೬ ಪಡ್ಕು) 


«5 


ಧಾವಳ್ಳಿ "ಧಾಬಳಿ' ನೋ. 

ಧಾವಳ್ಯ “ಧಾವಲ್ಯ' ನೋ. 

ಧಾವಿಸು (ಕ್ರಿ). ವೇಗವಾಗಿ ಚಲಿಸು ; ಓಡಂ : ಧಾವಿಸಿತ್ತತಿಜವದಿ ಕಡವೆ 
ಹಿಂಡೊಂದು (ಶ್ರೀರಾಮಾ. ೧೫೬-೧೧೦) ; ಅನಾಥ ಜೀವದಂತೆ ರೈಲು 
ಧಾವಿಸುತ್ತಿತ್ತು (ರೂತಸ. ೧); ಪುರುಷರು. . . ಗಲಭೆ ನಡೆಯುತ್ತಿದ್ದ 
ಸ್ಥಳಕ್ಕೆ ಧಾವಿಸಿದರು (ಯೋಧರು. ೧). [ ಧಾವನ+- ಇಸು 

ಧಾಷತ್ತು, (ನಾ). ಹೆದರಿಕೆ ; ಭಯಂ; ದಿಗಿಲು: (8). 

[ «ಪಾರ. ಹಿಂ. ಮರಾ. ದಹಶತ್‌) 

ಧಾಷತ್ತು, (ನಾ). ದಿಟ್ಟತನ ; ಧೈರ್ಯ: (೪. ([ ಎಸಂ. ಧೃಷತ್‌ ]' 

ಧಾಳ "ಡಾಲುೂ2' ನೋ. 

ಧಾಳಾಧೂಳಿ "ದಾಟಾದಾಟೂ' ನೋ. 

ಧಾಳಿ "ದಾಟಿಕಿ' ನೋ. 

ಧಾಳಿಕಾರ "ದಾಟ್‌ಕಾಟಿ' ನೋ. 

ಧಾಳಿಕ್ರಮ (ನಾ). ಆಕ್ರಮಣದ ರೀತ್ರಿ-ಬಗೆ : ಅರಸರ್ದ್ಯಾಳಿಕ್ರಮದೊಳ್‌ 
ಶಿವಾಪಂನ ಪಿಡಿದು ಮಗುಳೆ ಬಂದು ಪೂವಿನ ಪಡಂಗಿಲಿಯಪ್ಪಯಣವೀಡಿ 
ನೊಳ್‌ (ಸೌಇಇ, 7%-1, ೧೦೦೨೨೯ ; 1045). 

[ಧಾಳಿ (ಎದಾಟ್‌) + ಕ್ರಮ) 

ಧಾಳಿಗೊಳ್‌ (ಕ್ರಿ). ಆಕ್ರವಂಣಕ್ಕೆ ಈಡಾಗು,-ಒಳೆಗಾಗು : ಧಾಳಿಗೊಂಡ 
ವರೊಳಗೆ ಮುನ್ನಿನ ಕಾಲನೇಮಿಯ ಪರಿಯ ಕದನವ ಹೋಲಿಸಲು ಬಹುದಲ್ಲಿ 
(ಕುವ್ಮಾಆ. ಓರಿಇ. ೨೬-೨೭), . [ಧಾಳಿ (ಎದಾಟಾ) * ಕೊಳ್‌; ] 

ಧಾಳಿಡು "ದಾಟ್‌ಯಿಡಂ' ನೋ. 

ಧಾಳಿನಡೆಸು (ಕ್ರಿ). ೧. ಮೇಲೆ ಬೀಳಂ; ಮಂತ್ರ; ವಂತ್ರಿಗೆ ಹಾಕಂ; 
ಆಕ್ರಮಣ ಮಾಡಂ: ಮುಷ್ಕರದ ಸಮಯದಲ್ಲಿ ವಿದ್ಯಾರ್ಥಿಗಳು ಪೋಲೀಸ್‌ 
ಠಾಣೆಯ ಮೇಲೆ -ಧಾಳಿ `ನಡೆಸಿದರ (ಕರಿ). ೨, (ಬರಹ ಅಥವಾ 
ಮಾತಿನ ಮೂಲಕ) ಪ್ರತಿಭಟಿಸು ; ವಿರೋಧಿಸು: ನಾವು ಹೇಳಿ 
ಕೊಡುವವರ ಮೇಲಿಲ್ಲ ಪತ್ರಿಕೆಯಲ್ಲಿ ಧಾಳಿ ನಡೆಸೋಣ (ಶಾಲಮ. ೩೦). 

(ಧಾಳಿ-(ಎದಾಟಾ) + ನಡೆಸು, (ಆನಡೆಯಿಸು) ] 


ಧಾಳಿಯಿಡು 


ಧಾಳಿಯಿಡು 'ದಾಖಿಯಿಡು' ನೋ. 
ಧಾಳಿವರಿ 'ದಾಳಿವರಿ' ನೋ. 
ಧಾಟಾಧಾಟ್‌ "ದಾಟಾದಾಟ್‌' ನೋ. 
ಧಾಟಿ "ದಾಟ್‌ ನೋ 
ಧಾಲ್‌ಡು "ದಾಟ್‌ಯಿಡು” ನೋ. 
ಧಾಟೀವರಿ "ದಾಳಿವರಿ' ನೋ. 
ಧಿಂ (ನಾ). ಒಂದು ಅನಂಕರಣ ಶಬ್ದ . "ಧಿಮ್ಮೆನ್‌' ಪರಾ. 
ಧಿಂಧಿಂ (ದ್ವಿರಂಕ್ತಿ) : ಧಿಂಧಿಂ ಧಿಮಿಕ್ಕು ಧಿಮಿಕೆಂದಿಂದೀವರೆಲೋಲ 
ಲೋಚನೆಯ ಮುಂದೆೊಲವಿಂ ವೃಂದಾರಕವಧುವೊರ್ವಳ" ಕುಂದದ ಜಾಣಿಂದ 
ಮುರಜಮ: ಬಾಜಿಸಿದಳ (ಬಾಧಫು, ೬-೮೮); ತಂದೋಂ ಧಿತ್ತೋಂ 
ಥೋಮೆಂದೆನುತಂ ಧಿಂಧಿಂ ಧಿಮಿಧೀಧಿಮಿತೆಂದೆನುತೆಂ (ತುಂಗಥ. 3). 
ಧಿಂಕಿಡು "ಧೀಂಕಿಡಂ' ನೋ. 
ಧಿಂಕು "ಧೀಂಕು' ನೋ. 
ಧಿಂಗು, ಡಿಂಗ್ಕು, ದಿಂಗು (ನಾ). ೧. “ಉಲ್ಲಾಸ; ಸಂತೋಷ” (ಪ್ರಥಣ್ಮ) : 
ಹೊಂಗಿತಿತ್ತಲು ವಿಜಯ ದುರ್ಜಯ ನುಂಗಿತಿತ್ತಲು ರಾಯಭೇರಿ ಮೃದಂಗ 
ವಿತ್ತಲು ಬಾಯ ಹೆೊಯ್ಲುಳವತ್ತ, ಮೊಳಗಿದುದು ಧಿಂಗುಯಿತ್ತಲು ಧುರದ 
ಭಾರಿಯ ಕಂಗೆಡಿತೆ ಮೇಣತ್ತ (ಅಂಬಿಕಾ. ೨6-೪೪). ಡಿಂಗ್ಯು: ೨. ಆಡಂಬರ; 
ಠೀವಿ; ಡೌಲು : ಈಗ ನೋಡಿದರೆ ಅಂಗಳದಲ್ಲಿ ಚಪ್ಪರ ಸಹ ಡಿಂಗು ಆಗಿ 
ಬಿಟ್ಟಿದೆ (ಮರಮ. 69). ದಿಂಗು: ೩. ಅಬ್ಬರ; ಗದ್ದಲ ; ಕೋಲಾ 
ಹಲ: ಬಲಸಹಿತಲೆ ದಿಂಗಿನಿಂದೈತಂದು ಸಾಗರನ ಬಲುಸಾಹಸಂಗಳ 
ಮ್ಮುರಿದು (ತುರಂಗ. ೨೧-೪೭). 
ದಿಂಗಾಗು - ಠೀವಿಯಿಂದ ಕೂಡಿರು ; ಜೋರಾಗಿರಂ: ಇನ್ನೂ 
ಎಖಾಸೆ ಹುಟ್ಟದ ಬೋಳ, ಆಗಲೆ ಆ ಹುಡುಗೀನ ಕಟಿ ಕೈಕೊಂಡು ಏನು 
ದಿಂಗಾಗಿದಾನೆ (ಮಲೆಮ. ೧೮೭). [ «ಮರಾ. ಧಿಂಗಾ] 
ಧಿಕು (ನಾ). ತಿರಸ್ಕಾರವನ್ನು ಸೂಚಿಸುವ ಒಂದು ಮಾತು,-ನಂಡಿ. 
. ಧಿಕುಧಿಕು (ದ್ವಿರುಕ್ತಿ): ಮುಕುತಿಯ ಒಲ್ಲೆ ಮುಕುತಾರ್ಥ ಇದನೆ ಬೇಕು 
ಧಿಕುಧಿಕು ಈ ಸೌಖ್ಯ ಬೇಡದವನ ಜನ್ಮ (ಮೋಕ್ಷದೀ. 3೯-೨). [ ಸಂ. ಧಿಕ" ] 
ಧಿಕ್ಕನೆ (ಅ). ಕೂಡಲೆ ; ಬೇಗನೆ : “ತುರಿಹಂ, ಭೋರೆನೆ, ಭೋಂಕನೆ, 
ಚೆಕ್ಕನೆ, ಗಟಗಟನೆ, ಧಿಕ್ಕನೆ, ಘಟಲನೆ, ಬೇಗಂ _ ಈ ೮ ಶೀಘ್ರಂ” 
(ಕಶಸಾ. ೧೨-೨೨೯) ; “ಚೆಕ್ಕನೆ ಧಿಕ್ಕನೆ ಭೋರನೆಯನೆ ಭೋಂಕನೆನಲು . . . 
ಗಟಗಟನೆ , .. ಘ[ಟ]ಲನೆನ್ನಲದು ಶೀಘ್ರಾರ್ಥಂ” (ಕವಿಕಂ. ೧೧೧); 
ಧಿಕ್ಕನೆ ಮನೆಯ ಶೆಟ್ಟಿ ಬಂದನಾ ಹೊತ್ತಿನೊಳು (ಕಾರಿರ. ದೇ. ೨೮೩-೬) ; 
ಇತ್ತ ಸದ್ಗುರುಮೂರ್ತಿಯಂ ಕಾಣುತ್ತ ಧಿಕ್ಕನೆ ಹೆದಣ ಸಂಭ್ರಮಿಸುತ್ತ 
ಬಸವನು . . . ಸಾಷ್ಟಾಂಗದೊಳೆಆಗಿ ನಮಿಸಿ (ಬಸಪು. ೪-86) ; ಮಾಂಧಾತ 
ಸುತ್ಕಾಗವ ಬೇಡ ಬಂದವಗೆ ರಾಗದಿಂದೊಡಲ ಧಿಕ್ಕನೆ .ಸೀಳ್ಹು ಭಾಗವ 


ಕೊಟ್ಟುದನಜಸಿಯಾ (ಮೋಹತ. ೩-89); ಧಿ[ಐಾಿಕಾಂ. ದಿ]ಕ್ಕನೇಳಿನ್ನು 


ಮುನ್ನಿನ ಭೋಗದಿಂದ ಶತಕೋಟಿ ಮಡಿ ಮಿಗಿಲಪ್ಪುದು (ಗುಥಶ. 3-೧೦೬); 
ಸಂಸಾರ ಧಿಸ್ಕಿನೆ ಬಿಟ್ಟು ತಂದೆಗೆ ತಿರಿದು (ಷತಿಲ. ೩-೨). "ದಿಕ್ಕನೆ' ಪರಾ. 
[ಧಿಕ + - ಅನೆ] 
ಧಿಕ್ಕರಣೆ (ನಾ). ತಿರಸ್ಕಾರ; ನಿಂದೆ; ಧಿಕ್ಕಾರ : ಸಗರನಂದನರುರಿ 
ಯೊಳದ್ದರು ಮುನಿಯ ಧಿಕ್ಕರಣೆಯ ವಿಘಾಶಿಯಲಿ (ತೊರರಾ. ೧-೦೨-೧೨). 
[ ಸಂ. ಧಿಕ್ಕರಣ) 
ಧಿಕ್ಕರಿಸು (ಕ್ರಿ). ೧. ಹೀಯಾಳಿಸು ; ನಿಂದಿಸು; ತಿರಸ್ಕರಿಸು; ಕಡೆ 
ಗಣಿಸು ; ಕೀಳುಮಾಡಂ : ನಿನಗೆ ತರಳತೆಯಿದೆತ್ತಣಿಂ ಬಂದುದೆಂದು 
ಧೈರ್ಯಮೆ ಧಿಕ್ಕರಿಸುವಂತೆಯುಂ ಅತಿಲಜ್ಜಿತೆಯಾಗಿ (ಕಾದಂಉ. ೭8); 
ಜಾಯಿಲನ ಬಡನಡುವಂ ಚಕ್ಕನೆ ತುಂಡಿಸಿ. ಮಲೆಯುತೆ ಧಿಕ್ಕರಿಸಿತ್ತತುಳ 


೪೨೩೫ 


8 


ಧಿಗಿಲನೆ 


ಕೋಪನೀಡಂ ಕ್ರೋಡಂ (ಗಿರಿಕ. ೧-೧೦೩) ; ಪಿರಿಯರೆವೆಂದು ಧಿಕ್ಕರಿಸಿ 
ಬಯ್ವುದು ತಕ್ಕುದೆ (ಕಮದ. 330 ಪ್ರಯೋ); ಇಂತು ಕಿನ್ನರ 
ಬೊಮ್ಮಿದೇವ ಮಹಂತನಂ ಧಿಕ್ಕರಿಸಿ ನುಡಿಯಲು (ಬಸಫು. ೨೯-೨೨); 
ದಿಕ್ಕರಿನಿಕುರುಂಬಮನುರುಮುದದಿಂ, ಧಿಕ್ಕರಿಸುವ ಗಜಘಟೆ (ಜಯಕಾ. 
೬-೦೮) ; ಮೃಡನ ಧಿಕ್ಕರಿಸುವೆನೆಂದು ಕೋಪವ ತಾಳಿ ನಡೆದ ಮನ್ಮಥ 
ಸೂಟಿಯಲಿ (ಮೋಹತ. ೬-೨೭) ; ರಕ್ಕಸನು. , . ಸರ್ವರ ಸೊಕ್ಕಿ ವೆಕ್ಕಸ 
ವಾಗಿ ಗರ್ವದಿ ಧಿಕ್ಕರಿಸಿ ನುಡಿವ (ಅಮ್ಮ ತ. 3-೩). [ ಧಿಕ್ಕರಣೆ + - ಇಸ್ಯು] 


ಧಿಕ್ಕವಣೆ (ನಾ). [ಸಂಗೀತ] (?)': ರಖಂಕಾರದ ಸುಸಿರಿಕೆಯಂ ನೋಡಿ 


10 


ಸಂಚದೊಳ೯ ಸುಸಂಚನೆನಿಸಿ ಕರಂಗಳ - ಬಹುರೇಖೆಯ ಚಾರಣೆಯ 
ಧಿಕ್ಕವಣೆಯ ನೆ:ವಣೆ ಬೊಲ್ಲವಣೆಯ ಬೆಡಂಗು ಬಿತ್ತರಿಕೆಯಂ ಬೀಟ್‌ 
ಬಾಜಿಸ:ತ್ತಿರೆಯುಂ (ಶಾಂತೀಶ್ಶ. ೭-೯೩ ಮ, [?] 


ಧಿಕ್ಕಾರ (ನಾ). ೧. ನಿಂದೆ; ತಿರಸ್ಕಾರ ; ಅಗೌರವ : ವಾರಿತಾಹಂಕಾರನಂ 


ಹೂಂಕಾರಮದಧಿಕ್ಕಾರನಂ ಗತಮಾರಕರ್ಮವಿಕಾರನಂ ವೀರಾವತಾರನನು 
(ಬಸಪು. ೫-೧೬); ಪ್ರಾಚಿ:ನಸುಪುದಾಯ ಪಾಲಿಸಿದ ಭಾರತೀಯರಿಗೆ 

. ಸಾರ್ವಜನಿಕಸ್ಮಳಗಳಲ್ಲಿ ಧಿಕ್ಕಾರ (ಹಮಕ್ಕಾರ. ೧೧೫ ಪೀರೆ). 
೨. ತಿರಸ್ಕಾರಕ್ಕೆ ಯೋಗ್ಯವಾಮದು ; ಹೀನಾಯಂ : ತಾಯಿಯ 
ಮಾತು ನಿನಗೂ ಧಿಕ್ಕಾರವಾಗಿದೆ (ಕಾವೇರಿ. ೨೪. [ಸಂ.] 


ಧಿಕ್ಕಿಟ (ನಾ). ಒಂದು ಅನ:ಕರಣ ಶಬ್ದ : ಟಕ ವಿಕಟ ಧಿಕ್ಕಿ[ಪಾಕಾಂ. ಕೃ]ಟ 


ಧಿ 


ಧಿ 


ಧಿಕಟ ಧಿಮ್ಮಿಕಟವೆಂಬಾ ರವವೆಸೆವ ಕೇಳಿಕೆಯನಾಡಿಸುತ್ತಿದ್ದಹರು (ಬಸಪು. 
೩೭-೮) ; ನೀರಿನೊಂದಿಗೆ ಆರು ಬಿಂದಿಗೆ ಹೇರಿ ನೆತ್ತಿಯ ಮೇಲಕೆ, ಹಾರಿ 
ಧಿಕ್ಕಿಟ, ಕುಣಿದನೆಕ್ಕಟ ನೀರು ಹೊರಗಡೆ ಚೆಲ್ಲದೆ (ಕಎಪು. ೩೮-ಬ). 


ಕ್ಕ 3 (ಗು). ೧. ತಿರಸ್ಕರಿಸಿದ ; ಕಡೆಗಣಿಸಿದ : “ಅವರೀಣಂ ಧಿಕ್ಕತಂ” 


(ಪಸ್ತುಕೋ. ೧೦೬-೩೦). (ನಾ). ೨. ಬೈಗುಳಂ ; ನಿಂದೆ. [ಸಂ.] 


ಕ್ಕೃತಿ (ನಾ). ಎ ಧಿಕ್ಕಾರ ೧. 'ಧಿಕ್ಕೃತಿಗೈ' ಪರಾ. [ಸಂ.] 
ಧಿಕ್ಕೃತಿಗೈ (ಕ್ರಿ). ತಿರಸ್ಕಾರ ಮಾಡು ; ಅಂಗೀಕರಿಸದಿರಂ : ಹಿಮಕಣ 


ಸಂಗತ ಕುಂದವನಳಿವೊಲ್‌ ಹಿತವಾಗನುಭವಿಸಲುವಿಹಿಕೆಯ ಧಿಕೃತಿ 
ಗೈಯಲಾವಮಾರೆಂ (ಶಾಕುಂತ. ೬೭ ಅಡಿಲ). [ಧಿಕೃತಿ + ಗೈ (ಆಕೆಯ) 1 


ಧಿಕ್ಕೃತೆ (ನಾ). ತಿರಸ್ಕಾರವನ್ನು ಹೊಂದಿದವಳಂ ; ತಿರಸ್ಕೃತೆ: ಎನ್ನಿಂ 


ಧಿಕೃತೆಯಾಗಿ ತನ್ನ ' ಜನಮಂ ಬೆನ್ನಂಟಲುದ್ಕುಕ್ತೆಯಪ್ಪನ್ನಂ (ಕಾಳುಂಶ. 
೮೫೨೭). [ಸಂ. ಧಿಕೃತಾ] 


ಧಿಗಿಲ್‌ (ನಾ). ಒಂದು ಅನುಕರಣ ಶಬ್ದ : ಅಗಲಿದೆನೆಂದೆನ್ನ ಮನ 


35 


ಧಿಗಿಲುದಿತ್ತೆಲಗವನ್ವ (ಬಸವ. ೩೭೪); ಜಗದಾಧಾರಕನದಟಂ ಧಿಗಿಲೆನೆ 
ಮೇಲೇಟ್‌ ತುಳಿದು ರಾಕ್ಷಸನಸ:ವಂ ತೆಗೆದು (ಜಗವಿ. ೬-೭೮); ಬೆದಟ್‌ತಾ 
ಯಾಸ್ಮಾನ ಧಿಗಿಲೆಂದುದು ಧರಾಧೀಶ್ವರನ ತಂದೆಯ ಹೃದಯದಲಿ 
(ಕುವ್ಯಾಕ. ೧-೨) ; ಧೊಕ್ಕು ಧಡ ಸಬುದಗಳಲಿಳೆ ಗುಮ್ಮಿಕ್ಕೆ ಕೂರುಮನಟ್‌ಚೆ 
ದಿಗ್ಗಜ ಧಿಕ್ಕು ಧಿಗಿಲೆನೆ ಧೈರ್ಯಬಲರೊದಗಿದರು ಸರಿಸದಲಿ (ತೊರರಾ. 
೪-೪-೨೦೭). 'ದಿಗಿಲ್‌' ಪರಾ. 


ಧಿಗಿಲನೆ (ಅ). ೧. ಕೂಡಲೆ ; ಬೇಗನೆ; ಸರಕ್ಕನೆ : ಧಿಗಿಲನೆ ಮನಂ 


40 


ಬೆದ್‌ ಪರವೆ ಕಾಣುತ್ತೆಲ್ಲಿ (ನಂಬಿರ. ೯-೧೧೧); : ಯೋಗವಟ್ಟಿಗೆಯ ಏಳ 
ಸಡಿಲಿಸಿ ಧಿಗಿಲನೆದ್ದನು (ನಿಛಾಗೆ. ೪-೩-೩೮) ; ಧಿಗಿಲನೆದ್ದಳು ಕುಸುಮಾಜಿ 
ಕೈಮುಗಿದಿಂದು . . . ಸುಗತನಿವಾಸಕೆ ಫೋವೆನೆಂದಳು (ಭರಣ. ೬-೦೧); 
ಆಜು ಖಂಡದ ನೃಪರು ಚಕ್ರಿಗೆ ತೊಂಡರೆವನೆಮ್ಮ ಮನೆಗೆ ಧಿಗಿಲನೆಯ್ದು 
ವನೇನು (ಧರಣ. ೩೭-೪೯). ೨. ಭಯಂದಿಂದ ಕೂಡಿ; ನಿಬ್ಬೆರಗಾಗಿ : 
ಧಿಗಿಲ[ಪಾಠಾಂ. ಲೆ]ನೆ. ಭುಗಿಲನೆ, ಭೋರನೆ ಎಂಬನುಕರಣಪದಂಗಳ* 
ಬರೆಯುಂ . . . ಅವ್ಯಯಪದಂಗಳಪ್ಪುವು (ಕಮದ. ೩೦೦ ವೃತ್ತಿ). 
"ದಿಗಿಲನೆ' ಪರಾ. [ಧಿಗಿಲ್‌ + - ಅನೆ] 
48 


ಧಿಟ್ಟ "ದಿಟ್ಟ'' ನೋ. 

ಧಿಟ್ಟತನ "ದಿಟ್ಟತನ' ನೋ. 

ಧಿಮಾಕು "ದಿಮಾಕು' ನೋ. 

ಧಿಮಿ (ನಾ). ಒಂದಂ ಅನಂಕರಣ ಶಬ್ಧ: 
ಧಿವಿ ತ್ತೆಂದೆನುತಂ (ತುಂಗಥ. ೨). 

ಧಿಮಿಧಿಮಿ (ದ್ವಿರುಕ್ತಿ): ಬೊಗರಿಯಂತೆಯೆ ತಿಗರಿಯಂತೆಯೆ ನೆಗೆದು 

ಕುಣಿದನು ಧಿವಿಂಧಿಮಿ (ಕಎಪು. ೩೮-೮). 

ಧಿಮಿಕಿಟ (ನಾ). ಒಂದಂ ಅನಂಕರಣ ಶಬ್ದ ಮದ್ದಳೆಗಳಂ ಹರುಷದಿಂ ಧಿಂ 
ಧಿಮಿಕಿಟೆಂದು ಧ್ವನಿಮಾಡೆ (ಗುರುಡಾ. ೧-೧೯)- 

ಧಿಮಿಕು (ನಾ). ಒಂದು ಅನಂಕರಣ ಶಬ್ದ: ತದ್ಧಿವಿಸಾ ಧಿಮಿಕೆಂದು 
ಕುಣಿಸೆ ಕುಣಿದಾಡುತ್ತ (ವಿದಾಕ್ಮ. .೯೪-೩). 

ಧಿಮಿಕ್ಕು (ನಾ). ಒಂದಂ ಅನುಕರಣ ಶಬ್ದ : ಧಿಂಧಿಂ ಧಿಮಿಕ್ಕು ಧಿಮಿಕೆಂ 
ದಿ-ದೀವರಲೋಲಲೋಚನೆಯ ಮುಂದೊಲವಿಂ ವೃಂದಾರಕವಧು 
ವೊರ್ವಳ್‌ ಕುಂದದ ಜಾಣಿಂದ ಮುರಜಮಂ ಬಾಜಿಸಿದಳ್‌ (ಛಾಠಪ. 
೬-೮೮). 

ಧಿಮುಕ (ನಾ). ತಟ್ಟುವಿಕೆ ; ಚುಕ್ಕುಬಡಿಯಂವಿಕೆ : ಅತ್ತಾನ ಕಾಡ್ಕಾನ 
ಮತ್ತೇನು ಬೇಡ್ಕಾನ ಮೆತ್ತಮೆತ್ತನ ಧಿಮುಕವ ಕೊಟ್ಟರ ಗಪ್ಪುಚಿಪ್ಪಾಗಿ 
ಮುಲಗ್ಮಾನ (ಗರತಿ. ೮೫) ; “ಏಟಂ” (ಗರತಿ. ಕೋಶ). [7?) 

ಧಿಮ್ಮನೆ (ಅ). ಕೂಡಲೆ ; ತಟ್ಟನೆ : ಧಿಮ್ಮನೆ ಭೀಷ್ಮನಡಹಾಯ್ದೂ ಸೆಳೆದು 
ಕೊಂಡನು ಖಡುಗವನು (ಕುವ್ಕಾಸ. ೧೦-೨೬); ಎನಲಂ ಧಿಮ್ಮನೆ ಕೊಳ 
ದೊಳಗೆ ನಿಂದನು ಮುಕುಂದನು ಸುರಪಸುತನಾನನವ ನೋಡುತದೇನ 
ದೇನೆನೆ ಬಿಕ್ಕಿ ಬಿರಿದಳುತ ತನಯನಳಿಯದೆ ಮಾಣ ಗಗನಧ್ವನಿಯೊಳಾದುದು 
ವಾರ್ತೆ (ಳುವ್ಯಾಡ್ರೋ. ೮-0; ಧೆರಣಿಪತಿ ಮುನಿಸಾರ್ವಭೌಮನ 
ಬರವ ಕಾಣುತ ಧಿ[ಪಾಕಾ.ದಿ] ಮ್ಮನುರುವಿಷ್ಟರವನಿಳಿದಿದಿರ್ವಂದು 
(ತೊರರಾ, ೧-೯-೨೦); ಆ ನುಡಿಗೆ ಸುಕೇತು ಕಿಸುಗಣ್ಣಿ ಗಜೆಗೊಂಡು ತನ್ನಾ 
ತೇರಿನೆಳೆಗೆ ಧಿಮ್ಮನೆ ಧೆ್ಮಿಕ್ಕಿ (ರಾಮಾಶ್ಮ. ೯೫-೨೪) ; “ರಭಸದಿಂದ” 
(ಪ್ರಥಣ್ಮ); ಧಿಮ್ಮನೇ ಬರಲಿಹರು ಈ ದಿನ ಠುಂ ಮಹಾಶಯರು 
(ಅರರೋ. ೩). "ದಿಮ್ಮನೆ' ಪರಾ. [ಧಿಂ « _ ಅನ್ಮೆ) 

ಧಿಮ್ಮಿಕಿಟ (ನಾ). ಒಂದಂ ಅನುಕರಣ ಶಬ್ದ: ಟಕ ವಿಕಟ ಧಿಕ್ಕಟ ಧಿಕಟ 
ಧಿಮ್ಮಿಕಿ [ಪಾತಾ. ಕ]ಟವೆಂಬಾ ರೆವವೆಸೆವ ಕೇಳಿಕೆಯನಾಡಿಸುತಿದ್ದ ಹರು 
(ಬಸಪು. ೩೭-೮). 

ಧಿಮ್ಮೆನ್‌ (ಕ್ರಿ). ಧಿಂ ಎಂದಂ ಶಬ್ದವಾಗು ; ದಂಧಣಂ ಧಳಧಳ ಧಳಂಧಳ 
ಧ್ವನಿಗೆ ದಿಕ್ಸಂಧಿಗಳ್‌ ಸಡಿಲಲಾ ಫಣಿಪ ದಿಕ್ಕರಿಗಳ ಶಿರಂ ಧಿಮ್ಮೆನುತ್ತೆ 
ಕಿವುಡೆಸೆಯಲಾ . , . ಜಗದೊಳಂಧೆಕಾಸುರನ ಭೇರೀರವಂ ಪೊಣ್ಮಿದುದು 
(ಜಿಬಪು. ೪೭-೩೧). [ಧಿಂ + ಎನ್‌] 

ಧಿರು (ನಾ). ಭಲೆ, ಭಾಪು ಎಂಬಂತೆ ಮೆಚ್ಚಿಕೆಯನ್ನು ಸೂಚಿಸುವ 
ಒಂದು ಮಾತು.- ಕೊಂಡಾಟದ ನಂಡಿ: ಧಿರು ಮಾಧೆವಿಯೂರ್ವಸಿ 
ಹೋಯಿರೆ ನಚ್ಚಣಿ ರಂಭೆ ಭಲ ತಿಲೋತ್ತವೆ: ... ಎನೆ ಫೊಗಟ್ಟಿರಲ್ಪಿ 
ಸುರಿಭಾರತಿಯರ್‌ (ಅನಂಪು. ೪-೯೧); ವಂಂದೆ ಪಾಯವಧಾರು ರಿಪುನೃಪ 
ಬಂದಿಕಾಜವಧಾರು ಧಿರುಪಯವೆಂದು ಕಳಕಳ ಗಜಜು ಮಿಗೆ ಕುರುಭೂಮಿಗೈ 
ತಂದ.(ಕುವ್ಯಾದ್ರೋ. ೧-೧೯). 

ಧಿರುಧಿರು (ದ್ಧಿ ರಂಕ್ತಿ) : ಪೂತು ಸಾರೆಢಥಿ ಭಾಪು ಮರುರೇ ಸೂತ 

ಧಿರ.ಧಿರು ಎನುತ ರಥಿಕವ್ರಾತ ಮಿಗೆ ಬೋಳ್ಳಿಸಿಕೊಂಡರು ಹೆಯದ 
ವಾಘೆಗಳ (ಕುವ್ಯಾಛೀ. ೪-೯೩) ; ಹಳುರೆ ಧಿರುಧಿರು ಭಾಘ ಮರು ಮಂಗಳೆ 
ಮಹಾಸಶಿಯಾದಿವಾಯಾಲಲನೆಯವಧಾರೆಂಬ ದನಿ ಕೇಳಿಶಿತು ರಘುಪತಿಯ 
(ತೊರರಾ: ೬-೫೩-೪೯). 


ಧಿಂಧಿಂ. ಧಿಮಿ ಧೀ 


೪೨೩೬ 


10 


38 


36 


40 


48 


ಧಿಷ್ಚ್ಯ 


ಧಿರುರೆ, ಧೀರುರೆ (ನಾ). ಎ ಧಿರಂ: “ಅರರೆ ಧಣಂ ಭಾಪು ಭಳಿರೇ ಧಿರುರೇ 
ಪಾಕಾಂ. ಧೀರುರೆ] ಮರಳ ಪೂತುರೆ ಪಾಯ್ಕು ಚಾಗು ಸಲೆ ಸುಂಪುರೆಯೆನೆ 
ಕೊಂಡಾಟದ ನುಡಿ” (ಭಾರನಿ. ೪೬) ; ಧಿರುರೆ ಪಾಯವಧಾರೆನಲು ಸತಿಯರ 
ಸಮೇಳದಲಬಲೆ ಮಣಿಬಂಧುರದ ಹಾವುಗೆಯಿಂದ ಬಂದಳು ಮಜ್ಜನದ 
ಮನೆಗೆ (ತೊರರಾ. ೧-೧೪-೧೪) ; ಭಾಪುರೆ ಧಿರುರೆ ತಿರುರೆ ರುಣುರೆಂಬ 
ನುಡಿಗಳೊಪ್ಪಿದುವು (ರಡ, ೬೩-೪೬) ; ಸುರರು ಭಾಪು ಧಿರುರೆ ಎನಲು 
ಹರಿ ಸುರೇಂದ್ರ ಜೀಯಮೆನಲು (ಸುಸಾಕ. 90-8). ಧೀರುರೆ : ಮೇಲಿನ 
“ಭಾರನಿ' ಪ್ರಯೋಗದ ಪಾಠಾಂತರವನ್ನು ನೋಡಿ. 

ಧಿವಡ (ನಾ). ವಿಷವಿಲ್ಲದ ಸರ್ಪಗಳಲ್ಲಿ ಒಂದು ಬಗೆ : ನಿರ್ವಿಷಸರ್ಪಗಳಲ್ಲಿ 
ಹೆಬ್ಬಾವು ಶ್ರೇಷ್ಠ. ಇವಲ್ಲದೆ ಮಣ್ಣುಮುಕ್ಕ, ಧಿವಡ, ಧಾಮಣ, ಅಧೇಲಾ, 
ಹಸರುಹಾವು ಮುಂತಾದ ಜಾತಿಗಳು ಹಲವುಂಟು (ಕಥಾಗೆ. ೬೭). 

[₹?] 

ಧಿಷಣ (ನಾ). ೧. ಬುದ್ಧಿವಂತ; ಮೇಧಾವಿ; ಪಂಡಿತ: “ಪ್ರತಿಭಾ 
ಸಂವಿತ್ಚ್ರಜ್ಞಾಮತಿ . . . ಪ್ರತಿಪತ್ತಿ ಧೀ ಮನೀಷಾನ್ವಿ ತನಪ್ಪಂ ಪಂಡಿತಂ 
ವಿಪಶ್ಚಿದ್ಧಿಷಣಂ೦"' (ವಸ್ತುಕೋ. ೯೮-೩); ಧಿಷಣರ ಕೃತಿಗಳೊಳೆಸೆವಭಿಲಷಿತ 
ಗುಣಂಗಳನೆ ಬಿಸುಟು , , , ದೋಷಾಮಿಷಮನೆ ಪೊರ್ದಿರ್ಪುವಲ್ತೆ ಕುಕವಿ 
ಬಕಂಗಳ್‌ (ಆದಿಪು. ೧-೨೨) ; ಎಸೆವ ಸತ್ಯತ್ಯಾಗಶೌರ್ಯೊೋಚಿತ 
ವ್ಯವಸಾಯೇತರನಪ್ಪವಂಗೆ ಧಿಷಣರ್‌* ನಿಮ್ಮಂದಿಗರ್‌ ,« ಈವುದೆ 
ಖಗೋದ್ಯಚ್ಚಕ್ರವರ್ಶಿತ್ವಮಂ (ಪಂಠತಂ, 33೬-೮); ಧಿಷಣನೆನಿಪ್ಪ ಮಂತ್ರಿ 
ಗುಚಿತಂ ಪತಿಕಾರ್ಯಂ (ಜಗವಿ. ೫-೬೪). ವಿ. ದೇವತೆಗಳ ಗಂರು; 
ಬೃಹಸ್ಪತಿ : “ವಾಚಸ್ಪ ೨ಃ, ಆಂಗಿರಸಃ, ಬೃಹಸ್ಪತಿಃ, ಗುರುಃ, ಜೀವಃ, 
ಧಿಷಣಃ, ತ್ರಿದಶಾಚಾರ್ಯಃ ,ಚಿತ್ರಶಿಖಂಡಿಪ್ರಸೂತಿಃ (ಕಥ್ಮತೇ) ಈ ೮ 
ಬೃಹಸ್ಪತಿಯ ಪೆಸರ್‌” (ಹಲಾಯು, ೯-೪೭); ದಂಡದೊಳ್‌ ರೋಹಿಣೀ 
ನಂದನನಂತಾ ದ್ವಂದ್ವದೊಳ್ವಿ ಶ್ರುತಮೆನೆ ಧಿಷಣಂ ಕರ್ಕಿಯೊಳ್ಳಂತವಿಂತಿ 
ರ್ಪಿನಂ . . . ಪುತ್ರನಂಪೆತ್ತಳಾಗಳ್‌ (ಸುಕುಮಾ. ೧೦-೨೬); ಆ ದೇವರ್ಷಿ 
ನಿಕಾಯಂ ಧಿಷಣಯುತಂ ಮನದೊಳ್ಳಿಂದಿಂತು ಪೊಗಳ್ಳುದು (ವಿಷ್ಮುಪು. 
೨-೧೬೦). ಹ, (ಆಧ್ಯಾತ್ಮಿಕ ವಿಷಯಂಗಳಲ್ಲಿ) ಗುರಂ. [ಸಂ.] 

ಧಿಷಣೆ (ನಾ). ಬುದ್ಧಿಶಕ್ತಿ ; ಪ್ರಜ್ಞೆ : “ಬುದ್ಧಿಃ, ಮನೀಷಾ, ಧಿಷಣಾ, 
ಧೀಃ . . . ಚೇತನಾ-೧೪ ಬುದ್ಧಿಯ ಹೆಸರುಗಳು” (ಸಿದ್ಧಾಂತಿ. ೪೪). 

[ ಸಂ. ಧಿಷಣು) 

ಧಿಷ್ಯ (ನಾ). ೧. ರಾಕ್ಷಸರ ಗುರಂ; ಶಂಕ್ರಾಚಾರ್ಯ : “ಉಶನಾ, 
ಶುಕ್ರಃ, ಕಾವ್ಮಃ, ದೈತ್ಯಗುರುಃ, ಭಾರ್ಗವಃ, ಕವಿಃ, ಧಿಷ್ಣ್ಯಃ -ಈ ೭ ಶುಕ್ರನ 
ಪೆಸರ್‌” (ಹಲಾಯು. ೯-೪೮). "ಧಿಷ್ಣ ಟಿಷ್ಯ' ಪರಾ. ೨. ಸ್ಥಾನ: 
ಜಾಗ ;: ನಿವಾಸ; ಮನೆ: “ಆವಾಸಃ . . . ಮಂದಿರಂ, ಧಿಷ್ಣ್ಯಂ, 
ಧಾಮ . . . ನಿವಸನಂ, ಆಲಯಃ - ಈ ೩೧ ಮನೆ" (ಹಲಾಯು. 
೪೯-೧೩೬) ; . ಧಿಷ್ಟ್ಯವರಧರ ವಿಗತತೃಷ್ಣೌಘ ರಜತಗಿರಿಧಿಷ್ಟ್ಯ (ಪದ್ಮರಾ. 
೬-0) ; ತುಷ್ಟಮಾನಸರಾಗಿ ತಿರುಗಿ ತಾವಿಬ್‌ದಿರ್ದ ಧಿಷ್ಟ್ಯಕ್ಕೆ ಬರುತ 
(ವರ್ಷವ. ೩-೪೨). ೩. ಬೆಂಕಿ; ಅಗ್ನಿ : “ಧಿಷ್ಣೈಂ ಗೃಹರ್ಕ್ಷ ಪಾವಕನಾಮಂ" 
(ವಸ್ತುಕೋ. ೧೨೦-೧೩). "ಧಿಷ್ಟ್ಯನೇತ್ರ' ಪರಾ. ೪. ತಾರೆ; ನಕ್ಷತ್ರ: 
“ರಿಕ್ಷಮುಡು ತಾರೆ ತಾರಗೆ ನಕ್ಷತ್ರಂ ಜ್ಯೋತಿ ತಾರಕಂ ಭಂ [ಧಿಷ್ಣ sl” 
(ಪಸ್ತುಕೋ. ೧೪-೭೮). "ಧಿಷ್ಣ «ವರ ಪರಾ. ೫. ನಕ್ಷತ್ರಪುಂಜ ; 
ಅಶ್ವಿನೀ, ಭರಣೀ ಮೊದಲಾದ ಇಪ್ಪತ್ತೇಳು ನಕ್ಷತ್ರಗಳು. ೬. ಬುದ್ಧಿ 
ವಂತ; ಧೀಮಂತ; ಮೇಧಾವಿ. ೭, ಬ್ರಹ್ಮ; ಚತುವರ್ಣಖ ; 
“ಭವನಂ ನಕ್ಷತ್ರ ಧೀಮಾನ್ವನಜಜಮಿವು ಧಿಷ್ಣಾ (ಭಿಧಾನಂ” (ನಾನಾರ. ೬೦). 
೮. ಭಕ್ತ (?) : : ಧಿಷ್ಕ್ಯಗಣಸೇವ್ಕೋನ್ಮದಿಷ್ಟು ದನುಜ ನಿರಾಕರಿಷ್ಣು 
ಜಯ ವಿಶ್ವನಾಥ (ಪದ್ಮರಾ. ೭-೧). [ಸಂ.1 


ಧಿಷ್ಮ್ಯನೇತ್ರ 


ಧಿಷ್ಣ ನೇತು (ನಾ). ಕೆಂಡಗಣ್ಣ ; ಶಿವ: ಧಿಷ್ಟನೇತ್ರಾಪತ್ರಪಿಷ್ಣು ದಕ್ಷ 
ಸಹಿಷ್ಣು . . , ಜಯ ವಿಶ್ವನಾಥ (ಪದ್ಮರಾ. ೭-೧). 
[ ಧಿಷ್ಟ್ಯ * ನೇತ್ರ] 


ಧಿಷ್ಟ್ಯವರ (ನಾ). ನಕ್ಷತ್ರಗಳ ಒಡೆಯ ; ತಾರಾಪತಿ ; ಉಡಂಪತಿ ; | 


ಚಂದ್ರ. "ಧಿಷ್ಣ (ವರಧರ' ಪರಾ. [ಧಿಷ್ಣ್ಯ * ವರ್ಯ] 

ಧಿಷ್ಣ ;ವರಧರ (ನು). ಚಂದ್ರನನ್ನು ಧರಿಸಿದವನು; ಶಿವ: ಧಿಷ್ಣ್ಯವರಧರ 
ವಿಗತತೃಷ್ಣೌ ಘ ರಜತಗಿರಿಧಿಷ್ಟ 8: * * ಜಯ ವಿಶ್ವನಾಥ (ಪದ್ಮರಾ, ೭-೧). 

[ ಸಂ. 

ಧಿಷ್ಟ್ಯಶಿಷ್ಯ (ನಾ). ಶಂಕ್ರಾಚಾರ್ಯನ ಶಿಷ್ಯ ; ರಾಕ್ಷಸ; ಅಸಂರ : 
ಧಿಷ್ಣ್ಯಶಿಷ್ಕಾರಿನಂತ ಕೃಷ್ಣಕಂಕಾಳಕರ , , , ಜಯ ವಿಶ್ವನಾಥ (ಪದ್ಮರಾ. 
೭-೧). [ ಧಿಷ್ಟ್ಯ + ಶಿಷ್ಯ) 

ಧಿಜ್ಕನೆ (ಅ). ಜೋರಾಗಿ ; ಗಿರ್ರನೆ; ರಭಸವಾಗಿ: ಹೊಡೆದ ನಿಷ್ಮುರಹತಿ 
ಗಂದ್ಭ ೨ಮೆಗೊಂಡಂ ಪೇರೊಡಲ ಧಿಜ್ಲನೆ ತಿರುಗಿಸುತೆ (ಮೋಹತ. ೩೮-೬೦). 

[ ಧಿ + - ಅನೆ] 

ಧೀ (ನಾ). ಅರಿವು; ಬಂದ್ಧಿ ; ಜಾಣ್ಮೆ ; ವಿವೇಕ: “ಪ್ರೇಕ್ಷ, ಪ್ರಜ್ಞಾ, 
ಪ್ರತಿಭಾ, ಧೀಃ, ಧಿಷಣಾ, ., ಉಪಲಬ್ಧಿಃ - ಈ ೧೩ ಬುದ್ದಿ” (ಹಲಾಯಿಂ. 
೫೫-೧೭೯); ಗಾಯತ್ರಿಯನೆ ಪರಮಮಂತ್ರವೆಂದಾರ್ಯರಿ್‌ ಧೀಯಂ 
ಪ್ರಚೋದಿಸೆಂದನುದಿನದಿ ಬೇಡಿದರು ಶ್ರೇಯಸ್ಸು ಧೀಮಹಿಮೆ (ಮಂಕುಕ- 
8೪೬) ; ಧೀಯೆಂದರೆ ಶಾಸ್ತ್ರದಿಂದಲೂ, ಅನುಭವದಿಂದಲೂ, ಹಿತಾಹಿತವನರಿ 
ಯುವ ಬುದ್ಧಿಯು (ಆರ್ಯಧ. ೨೨೨). [ಸಂ.] 

ಧೀಂಕಿಡು, ದಿಂಕಿಡು, ದೀಂಕಿಡಂ, ಧಿಂಕಿಡಂ (ಕ್ರಿ). ೧. ನೆಗೆ; ಜಿಗಿ; ಎಗರಂ; 
ಹಾರು ; “ಧೀಂಕಿಡುವುದೆಂದುಂ, ಕೊಣಕಿಡುವುದೆಂದುಂ, ಸರಳಿಸಿತೆಂದುಂ 
ದಾಂಟುವುದರ್ಕೆ ಪೆಸರ್‌” (ಕಶಸಾ. ೬-೦೦೧) ; ಉಪವನತಳದೊಳ್‌ ತಳ್ತು 
ದೆಂಬಂತೆ ದಿಗ್ರಾಜಿಗಳೊಳ್‌ ಧೀಂ[ಪಾಕಾಂ. ಧಿಂ)ಕಿಟ್ಟುದೆಂಬಂತೆ . . , ಒಗೆ 
ದತ್ತುತ್ತಾರರಾಗಂ ತ್ರಿಭಂವನಭವನೋದೈೇದಿ ಶಂಖಪ್ರಣಾದಂ (ಕಾದಂಉ. 
೪೨೪) ; ಮುಂಕೊಂಡು ಧೀಂಕಿಟು ಹ ಪಾಯುತ್ತಮರುತ್ತೋಡುತ್ತೆ ಪೀಟು 
ತ್ತಡಸಿ ಕೆಡಪಿತೊಂದೇಣನಂ ಚಿತ್ರಕಾಯಂ (ಗಿರಿಕ, ೧-೯೫) ; ನೆಲಗಟ್ಟಿನೊಳ್‌ 
ಮೆಟ್‌ದು ಮಾರ್ಪೊಳೆಯುತ್ತಿರೆ ಕಂಡು ಕುಂತಲಂ ಕೆದಲ ಕುಚಂ ಕದಕ್ಕದಿಸೆ 

. ಇದೊಂದು ದೂಳಿಚಿತ್ರೆದ ಖಣಮೆಂದು ಮೈಯೊರಸಿ ಧೀಂಕಿಡುವರ್‌ 

ಕಡೆಯೊಳ್‌ ಲತಾಂಗಿಯರ್‌ (ಅನಂಪು. ೬-೪೪); ಧೀಂಕಿಟ್ಟನಲ್ಲಿಂದೆ ಕಲಿ ಹನು 
ಮನಾ ರಣದೊಳಂಕಿತದ ಕುಶನ ಬಾಣಂಗಳಿಂ (ಜೈಮಿಭಾ. ೨೦-೧೦) ; 
ಅಬುಲ್‌ಫಜಲ್‌, ಧೀಂಕಿಟ್ಟು ಬಂದು . . . ಪ್ರಶ್ನಿಸಿದ (ನೂರಜ. ೧೪); 
ಓಡು, ಧೀಂಕಿಡು, ಹರಿ, ಧಾವಿಸು (ಕಂನುಹು. ೮0). ೨. ಹಬ್ಬು; ಚಾಚು ; 
ಪಸರಿಸಂ ; ದಾಂಗುಡಿಯಿಡು : ಸಂತತಂ ಸೌಭಾಗ್ಯಲತೆ ಧೀಂಕಿಡುತಿರಲ್‌ 
(ಮಾನರ, ಹ, ೬೫-೩೨); ನಿಸ್ಸಾಳಧ್ಯನಿ ದಿಕ್ತಟಕ್ಕೆ ಧೀಂ[ಖಚಾಂ. ದಿಂ)ಕಿಡೆ 
ಭೇರೀರವಂ ಬೊಮ್ಮಾಂಡವನಡರೆ (ಸಂಬಿರ. ೧೮-೮೯) ; ನಾನಾಪಟಹಪಟು 
ನಿನಾದಂ ನಭಕ್ಕಾ ಕ್ಷಣಂ ಧೀಂಕಿಡೆ (ಕುಸುಮಾ, ೩-೨೮) ; ಇಂತು ತಪೋಬೀಜಂ 
ಚಿತ್ತಭೂಮಿಯೊಳ್‌ ಬೇರೂಟ್‌ . . . ನಿಷ್ಠೆಯೊಳ್‌ ಕುಡಿವರಿದು ಪರಿದು 
ಪರ್ವಿ ಪುರಹರನರಸಿಯ ಮೆಲ್ಲಡಿಗಳ್ಲಿ ನಿಲ್ಲದೆ ಧೀಂಕಿಡೆ (ಗಿರಿಕ. ೩-೧೨ ವ). 
೩. ಮುಂದುವರಿ; ಮುನ್ನುಗ್ಗು : ಪೊಡೆಯಲರಾತನಕ್ಷಿಗಮಗೋಚರ 
ಮಾಗಿರೆ ನೀಟಿಕ್ಕಿ ನೋಡಿ ಧೀಂಕಿಡುವ ರಥಧ್ವಜಾಗ್ರಮನದುಂ ಮಸುಳುತ್ತಿರೆ 
ತೇರ ಧೂಳಿಯಂ ಬಿಡೆ ನಡೆ ನೋಡಿ (ಜಗವಿ. ೫-೧೦೦) ; ರುಗರುಗಿಸಿ ಹೊಳೆ 
ಹೊಳೆವ ಬಾಯ್ಬಾರೆಗಳ ಬೆಳಗಿನ ದಾಳಿ ಧೀಂಕಿಡೆ ಮೊಗೆದವರ್ಜುನನಂಬು 
ರಿಪುಚತುರಂಗಜೀವನವ (ಕುವ್ಕಾಭೀ. 6-80). ದಿಂಕಿಡು : ೧. “ದಿಂಕಿಡು 
ದಾಂಟು ಮಿಳ್ಳಿಸೆನೆ ಸರಳಿಸೆನೆ ಕೊಣಕಿಡುವುದಕ್ಕು” (ಶಬ್ಮಮಂ. ೩೨) ; ಪರಿವ 
ಲೋಹಿತದಿಂ ಪರಿದಂಬರಕ್ಕೆ ದಿಂ[ಪಾಕಾ. ಧಿಂ]ಕಿಡುವ ಶಿರಂಗಳಿಂದತಿ 


೪೨೩೭ 


28 


3ಿಂ 


ಧೀಮಣಿ 


ಭಯಂಕರಮಾದಂದು ಸಂಗರಾಂಗಣಂ (ಪಂರಾಮಾ. ೧೩-೧೦೪) ; ಜಳಮೃಣಾಳ 
ನಾಳಮಂ ಜಳವ್ಯಾಳಮೆಂದು ಕೆಲದ ಬಿಲದಿಂ ಪಿಡಿಯಲೆಂದು ದಿಂ[ಪಾಕಾಂ. 
ಧೀಂ]ಕಿಡುವ ವಿಷಾಪಹಾರಶಾಲೂರಜಾಲಂಗಳೊಳಂ (ಡಂದ್ರಪು. ೫-೪೦ ವ). 
ಪಿ. ಅಷ್ಟ ೈದಿಗ್ಳಿ ಶ್ರಿಯಂ ದಿಂ[ಪಾಠಾ. ಧೀಂ]ಕಿಟ್ಟತ್ತು ರಘುಪ್ರವೀರವಿಜಯ 
ಪ್ರಸ್ಮಾನಭೇರೀರವಂ (ಪಂರಾಮಾ. ೧೨-೧೭). ೩. ಕಡುದೀರ್ಥ ಗುಹೆ ಬಲು 
ಕಾಲ ಮುಚ್ಚಿದ್ದು ಬಾಯ್ಬಿ ಡುವಾಗ ಬೆಂಕಿ ದಿಂಕಿಡದೆ (ಧರಣ. ೨೮-೭೬). 
ದೀಂಕಿಡು : ೧. ನಲಿನಲಿದು ದೀಂ[ಪಾಕಾಂ. ಧಿಂ]8ಟ್ಟೂ ತಾಯ ಮುಂದೆ 
ಪರಿವೆಳಗಟುವಿನಂತೆ (ವರ್ಧಪು. ೧೧-೯೯ ವ); ಜಿಂಕೆಯೊಲು ದೀಂಕಿಡುವ 
ಸೋಂಕು ಸೊಗವೇ (ಗರಿ. 9-೭). ಧಿಂಕಿಡು: ೧. ಜಲಧಿಯನು ಧಿಂಕಿಟ್ಟು 
ಸೀತಾಲಲನೆಗುಂಗುರವಿತ್ತು (ಅರ್ಡಾವಿ. ೧೪-೧೦). ೩. ಪಂಚವಟಿಯಿಂದ 
ಅಣ್ಣ ರಾವಣನಲ್ಲಿಗೆ ಓಡಿಹೋದ ಶೂರ್ಪಣಖಿಯಂತೆ ಗಾಢಾಂಧಕಾರದ 
ಕಾಡಿಗೆ ಧಿಂಕಿಟ್ಟುದು (ಹಗ0- ೪೪). [ಧೀಂಕು + ಇಡ್ಕು] 

ಧೀಂಕು, ದಿಂಕಂ, ದೀಂಕು, ಧಿಂಕಂ (ನಾ). ೧. ನೆಗೆತ; ಜಿಗಿತ; ಹಾರಿಕೆ. 
“ಎರಲೆಧೀಂಕು', "ಧೀಂಕಿಡು' ಪರಾ. ದೀಂಕು: ೧. ದಿಂಕಿಂ ತೆಗೆನೆಐ್‌ 
ದಿಸೆ ಚಾಪಂ ಕುಟಿಲತೆಗೆಟ್ಟು , . . ಬಿಲ್ಲ ಕೊಪ್ಪು ಕೊಡಂಕೆಯ ಕೊಪ್ಪಿನ 
ವೊಲಮರೆ (ಠಾಂತಿಪು. 9-98). "ಎರಲೆದಿಂಕಂ', "ದಿಂಕುಗೊಳ್‌', 
"ದಿಂಕುವಾಜು' ಪರಾ. ೨. ಉಲ್ಲಾಸದಿಂದ ಕಂಣಿದಾಡಂವಿಕೆ, - 
ಕಂಪ್ಪಳಿಸಂವಿಕೆ : (8), ದೀಂಕು : ೧. "ದೀಂಕಿಡಂ' ಪರಾ. ಧಿಂಕು: 
೧. ಮಣ್‌ಗಪಿಗೆಯೊಂದು ಧಿಂಕಾದತ್ತು ಹುಡುಗನೆನಿಸುವ ಪಾರ್ವನಾ 
ಪರಶುಶಾಮನೆಚ್ಚಂಬಿಗೊಳಗಾದುದಬ್ಬಿ (ವೀಶ್ಶಪು. 3-೩-೦6). [?] 

ಧೀಂದ್ರಿಯ (ನಾ). ವಂನಸ್ಸು, ಕಣ್ಣು, ನಾಲಗೆ, ವಊಗು, ಚರ 
ಮತ್ತು ಕಿವಿಗಳೆಂಬ ಆರು ಜ್ಞಾನೇಂದ್ರಿಯಗಳು: “ಧೀಂದ್ರಿಯಂ - 
ಮನೋನೇತ್ರಾದಿ ಮನೋನೇತ್ರಜಿಹ್ವಾಘ್ರಾಣತ್ವಕ್‌ಶ್ರೋತ್ರಗಳ 
ಹೆಸರು” (ಸಿದ್ಧಾಂತಿ. ೪೬). ಕೆಲವರು ವಂನಸ್ಸನ್ನು ಬಿಟ್ಟು ಐದಂ 
ಜ್ಞಾನೇಂದ್ರಿಯಂಗಳೆಂದು ಹೇಳಿದ್ದಾರೆ. ಕೆಲವರು ವಂನಸ್ನನ್ನೂ 
ಸೇರಿಸಿ ಆರಂ ಎಂದು ಹೇಳಿದ್ದಾ ರೆ. [ಧೀ + ಇಂದ್ರಿಯ] 

ಧೀತೃಪ್ಣೆ (ನಾ). ಬುದ್ಧಿಯ ಬಯಕೆ ; ಜ್ಞಾನಪಿಪಾಸೆ ; ನಿನ್ನೀ ಮೇರು 
ಕೃತಿಯ . . . ಮಾನಸಸರೋವರದಿ ಪೂರ್ಣತೃದ್ವಿಯನೀಂಟಿ ಶಾಂತ 
ವಾದುದು ನನ್ನ ಧೀತೃಷ್ಣೆ (ಅಗ್ಗಿಹಂ. ೮೯-೭). [ಧೀ ತೃಪ್ಣೆ) 

ಧೀಬಿಗರ್ತ?. (ನಾ). ನರಕಕೂಪ (?) : ಧೆರ್ಮ್ಮಮನಿದಂ ಪರಿಪಾಲಿಸಿದಂಗೆ 
ಸರ್ಬ್ಬಪಾಪಕ್ಷಯವುದ್ಧತಿಕ್ಕೆಯಿನಿದಕ್ಕಳಿವಂ ಬಗೆ ದಂಗಶೇಷವಂಶಕ್ಷಯ 
ವಕ್ಕುವಾ ಖಳನಿಳಾಮರ ಗೋನಿವಹಂಗಳಂ ಸ್ವಹಸ್ತಕ್ಷತಿಗೆಯ್ದ ಪಾತಕನವಂ 
ನೆಆಕಿ ಬೀಳುವ ಧೀಬಿಗರ್ತ್ರದೊಳ್‌ (ರಾಸಪ. ೯೭; ೧೦೬೯). [?] 

ಧೀಮಂತ (ನಾ). ೧. ಬುದ್ಧಿವಂತ; ಜಾಣ; ಮೇಧಾವಿ : ಮಹಾ 
ಮಹಿಭುಜರ್‌ ಶೌರ್ಯೋಗ್ರ ಧೀಮಂತರಂಕದ ಸಾಮಂತರುದಾರವೀರವಿಭವ 
ಶ್ರೀಮನ್ನೆಯರ* (ಪುಷ್ಪಪು. ೮-೩); ಕುವರವಿಷ್ಣು ಯೋಗ್ಯಪುತ್ರ, 
ಧೀಮಂತ, ಸತ್ತ್ವಶಾಲಿ (ಶಾಂತರಾ. ೩). ೨. ಜ್ಞಾನಿ; ಪಂಡಿತ: 
ಧೀಮಂತಂ ದೇವದೇವಂ ಪುಲಿಗಿರಿನಗರೀಶಾಸನಾಂಕಂ ಮೃಗಾಂಕಂ 
(ಸೋಮೇಶ. ೧) ; ಧೀಮಂತರುದ್ದೀಪ್ತ ಚಿತ್ತದುಳಿವನು ಮೆರೆವ ನಾರಣನ 
ಕರುಣಾಕಟಾಕ್ಷ (ಮಲೆದೇ. ೫೮-೯). ([ ಸಂ. ಧೀಮತ್‌] 

ಧೀಮಂತಿಕೆ (ನಾ). ಬಂದ್ದಿವಂತಿಕೆ; ಜಾಣ್ಮೆ: ಕಾವೇರಿಯ . . . ದರ್ಶನ 
ತೆಗೆದುಕೊಂಡವರಲ್ಲಿ ಸ್ವಾತಂತ್ರ್ಯ, ಧೀಮಂತಿಕೆ, ಗಂಭೀರತೆಯನ್ನು ತುಂಬಿ 
ಕಳೆಂಹಿಸುತ್ತಿದೆ (ಅವತಂ. ೨೫). [ಧೀಮಂತ -ಣಕೆ] 

ಧೀಮಣಿ (ನಾ). ೧. ಬಂದ್ಧಿವಂತರಲ್ಲಿ ಶ್ರೇಷ್ಠ; ಮಹಾಮೇಧಾವಿ: 
ಬಲದೇವಧೀಮಣಿ ತನಯಳಂ ಬಸವಂಗೆ ಭಕ್ತಿಯೊಳಿತ್ತು ಶರಣೆಂದ 
(ಬಸಪು. ೪ ಸೂಶನೆ) ; ಭೂಮಿಯೊಳು ಕೇಳುವೆವೆ ಕಾಂಬೆವೆ ವೇಮಧೀಮಣಿ 


ಧೀಮುತಿ 


ನಿಮ್ಮೊಳಲ್ಲದೆ ಸೋಮನೇಮ ಕಪರ್ದರೂಪಾ ಸತ್ಯಸಲ್ಲಾಪ (ಬಸಪು. 
೪೬-೬೯). ೨. ಪಂಡಿತಶ್ರೇಷ್ಠ : ಒಡನೆ ಚಾವಡಿಗೆಯ್ದಿ ಧೀಮಣಿಗಳಂ 
ಕರೆಸಿ (ಗುರುಜಾ. ೦೪-೬೪). [ ಸಂ. ಧೀಮನ್ಮಣಿ] 

ಧೀಮತಿ (ನು). ಜಾಣೆ; ಬುದ್ಧಿ ವಂತೆ “ಪ್ರಾಜ್ಞಾ, ಧೀಮತೀ-.೨ ಬಹಳ 
ಬುದ್ಧಿಯುಳ್ಳವಳು” (ಸಿದ್ಧಾಂತಿ. ೧೭೦). [ ಸಂ. ಧೀ ಸತೀ 

ಧೀಮಾಯಿ (ನಾ). ಜಡತೆ; ಮಾಂದ್ಯ; ಚುರಂಕಿಲ್ಲದಿರುವಿಕೆ: ತಮ್ಮ 
ಅಧಿಕಾರ ತಮ್ಮ ಘನತೆಗೆ ತತ್ಕುದಲ್ಲವೆಂಬ ಭಾವನೆಯಿಂದಲೋ ಆಥವಾ 
ಸ್ವಾಭಾವಿಕ ಧಿ:ಮಾಯಿ ಇಂದಲೋ, ಅವರು ಕೆಲಸವನ್ನು ಹೊತ್ತು 
ಮುತವರ್ಜಿ ತೋರಿಸುತ್ತಿರಲಿಲ್ಲ (ಕೆಲನೆ. 3೧೬). 

[ ಮರಾ. ಧಿಮಾಈ, ಧಿಮ್ಮಾಈ ] 

ಧೀಮೂಢತೆ (ನಾ). ಬುದ್ಧಿಯಿಲ್ಲದಿರಂವಿಕೆ ; ತಿಳಿವಳಿಕೆಯಿಲ್ಲದಿರುವಿಕೆ ; 
ಮೂಢತ್ವ : ಮೈಮುಟ್ಟೆ ಮನವಖಟ್ಟ ಬರುವೆ, ರೂಪವ ನೋಡೆ ನೀ 
ಮೂಡಿ ಬುದ್ಧಿ ಯೊಳು ನೆಡುವೆ, ರಸವನು ಸವಿಯೆ ಧೀಮೂಢತೆಯ 
ನೊಡೆದು ನಿಲ್ಲಿಸುವೆ ಚಿತ್ತವನಂ (ಗರ. ೯-2. [ಧೀ ಮೂಢತೆ] 

ಧೀಯುತ (ನಾ). ಎ ಧೀಮಂತ ೧: ಧೀಯಂತರು ನವನಾಥಸಿದ್ಧರಜೇಯ 
ಸಾಧ್ಮಪ್ರವರಮುಖ್ಯಮಹಾಯತೀ:ದ್ರರು ಬಂದರೀಶನನೋಲಯಿಸಲೆಂದು 
(ಬಸಪು, ೧-೪೧); ಧೀಯುತಂ ನೀನುಗ್ರಕೋಪಮಂ ಬಚಿಡಬೇಹುದು 
(ವೀಶೈಪು, 8-೧೧-೨೮). [ಧೀ * ಯುತ] 

ಧೀರ (ಗು). ೧. ಧೈರ್ಯದಿಂದ ಕೂಡಿದ ; ದಿಟ್ಟತನದ. ವಿ. ಸ್ಥಿರವಾದ 
ಮಂನಸ್ಸುಳ್ಳ ; ದೃಢತೆಯುಳ್ಳ : ಧೀರ ಪಗಲ್ತೊಣೆಯಾಂಡಂ ರಾರಾಜಿಸು 
ತಿರ್ಪ ಪುಷ್ಪಕಂ ತಾರಾದ್ರಿಗೆ ಬಂದುದಭವನಾಜ್ಞೆಯೊಳಾಗಳ* 
(ತ್ರಿಫುವಿ. ೦೨-೩೦). ೩. ಗಂಭೀರವಾದ ; ಉದ್ವೇಗವಿಲ್ಲದ : ಅತಿಕುಶಲ 
[ಸ]ಲೀಲಾಚಾರ ಲೋಕೋಪಕಾರೋದಿತ ಪರಮಗುಣೈಕೋದಾರ 


೪೨೩೮ 


ಧೀರಲಲಿತ 


ಧೀರತನು (ನಾ). ದೃಢವಾದ ಶರೀರವುಳ್ಳವನಂ : ಧೀರೆತನು ಧುರೆದುಂಡಿ 
ಹನುಮಯ್ಯರಿಂ ಸೇವಿಸಿದ ನಿಮ್ಮಂಥ್ರಿಕಮಲವ ದೂರ ಮಾಡದೆ ಸಲಹೆಯ 
(ಕನಕ. ೭-೩). [ಧೀರೆ ತನು] 

ಧೀರತೆ (ನಾ). ೧. ಕೆಚ್ಚು; ದಿಟ್ಟತನ ; ಧೈರ್ಯ : ವಸುಮತಿ ಸಾಕ್ಷಿ 
ಧಿ:ರತೆಗೆ . . . ರಿಪುಬ್ರಜೆ ಮಂಡಳಮೆಯ್ದೆ ಸಾಕ್ಷಿ ಸಾಹಸಕೆ (ಸೌಇಇ. ಸಸ, 
೪೬-೩೦; 1072); ಧೀರತೆಯನೊಡನೆ ತೊಆ*ದು ತಪೋರಮಣಸಹಸ್ರ 
ಮಂತು ಬಳಸಿರ್ಪಿನೆಗಂ ತುರಾನಿಕರಂ' ಬಳಸಿದ ಮೇರುವಿನಂತಿರ್ದನಾ 
ಜಗತ್ರಯತಿಲತ0 (ಅನಂಪು. ೯-೭೮). ವಿ. ದೃಢತೆ; ಸ್ಥೆ ರೂ. 
"ಧೀರತೆಗಿಡಂ' ಪರಾ. (ಸಂ. ಧೀರತಾ। 


10] ಧೀರತೆಗಿಡು (ಕ್ರಿ). ಸ್ಕೈರವನ್ನೂ ಕಳೆದಂಕೊಳ್ಳು ; ದಾರ್ಥ್ಯವಲ್ಲ 


18 


ಧೀರಾಧಿಕಾರಂ (ಕವ. ೩೦೪). "ಧೀರಪ್ರಕೃತಿ' ಪರಾ. ೪. ವಂನೋ | 


ಹರವಾದ. (ನಾ). ೫. ಧೈರ್ಯ; ದಿಟ್ಟತನ ; ಎದೆಗಾರಿಕೆ : 
ಅರಿದರಿದು ತೆಗೆವವನ ಧೀರವು ಹಿರಿದು ನೋಡೆನಲಖಿಳದೇವರ ನೆರವಿ 
ಭಾಪೆನೆ (ಕೌಶಿರಾ- ೨-9೩). "ಧೀರನಿಧಿ' ಪರಾ. ೬. ಧೈರ್ಯಶಾಲಿ ; 
ದಿಟ್ಟ : ಧೀರಂ ಮದೀಯತನಯಂ ಮಾರನಿಭಂ ತೊಟ್‌ದನೆನ್ನ ಕಾರಣ 
ದಿಂದಂ .ಚಾರುತರಸ್ತ್ರೀಯರಂ (ನೇವಿಂಪು. ೩-3೮); ನಮ್ಮ ಕೂಡಲಸಂಗನ 
ಶರಣರು ಧೀರರು ಉಳಿದವರೆಲ್ಲಾ ಆಧೀರರು (ಬಸವ. 999) ; ಧೀರಂ 
ಧೀರಂಜಿತಂ ನಿ`ಂ ತಡೆದಿರದೆ ಯಶಸ್ಸಾಧನಂ ಸಾಧನಂ (ಜಗವಿ. ೧೩-೩೬) ; 
ಧೀರಾ ನಮೋಸ್ತು ಗ.ಣಗಣಧಿರಾರಾಜಿತ ತಪಃಕ್ರಮೋದಿತ ಶೂರಾ 
(ಜೀವಸಂ. ೧೧೬-೩೩) ; ಧೀರಂ ಪಿಂಗಳಲೋಚನಂ ನಿಶಿತದಂಪ್ಪಂ ಭೀಷ್ಮ 
ವಕ್ಕಂ . . . ವಿರಜಜಿಸಿದುದುದ್ಯದ್ಧೀಕರಂ ಸೂಕರಂ (ಗಿರಿ. ೧-೧೦೦); 
ಸಿಟ್ಟ ಕರವಾಳ್ಗಮೆನಗಂ , , , ಬೆದಳದೆ ನಿಂದಟಕ್ತಿಯನೆ ನುಡಿವರಿವರ 
ನೆಗಟ್ತಿ ಕರಂ ಪಿರಿದ ಧೀರರಕಟ ಕುಮಾರರ್‌ (ಯಶೋಶ. ೧-೬೧) : ಧೀರಂ 
ದಿವ್ಯಮಹತ್ವಸತ್ವಮಹಿತಂ ಭರ್ಗೋಪಮಂ ಭುಸುರಾಕಾರೆಂ (ವೃಷವಿ. 
೩೬-3). ಪಿ ಬುದ್ಧಿವಂತ ; ಜಾಣ : ಧೀರನಪ್ಪನುಮಂ ಹಾಸ್ಯಂ 
ಮಾಬ್ಬಳ್‌ . , . ವಿನೀತನಂ ದೂರದಿ ನೋಡಿ ಪಾತಕನಿವನೆಂದು 
ತಿಳಿದು ಪೋಗಳಿಂದಿರೆ ನೆಂಬದಿರ್‌ (ಕಾರಂಪೂ. 8೯). ಲೆ. ಪಂಡಿತ ; 
ವಿದ್ವಾಂಸ: “ಧೀರಃ, ಧೀಮಾನ್‌ ಮತಿಮಾನ್‌-ಈ ೨೮ 
ವಿದ್ವಾಂಸರ್‌” (ಹಲಾಯು. 88-೦೭೭). ೯. ಸಮುದ್ರ ; ಕಡಲು. ೧೦. 
ಕೇಸರ ; ಕುಂಕುಮಕೇಸರಿ. ೧೧. ಗೌತಮ ಬುದ್ಧ. [ ಸಂ.] 
ಧೀರತನ (ನಾ). ಎ ಧೀರತೆ ೧: ಶರಣು ದಶರಥರೂವುದೂತಗೆ. . . ಧೀರ 
ತನದಲಿ ಅಕ್ಷಕ.ಮಾರನ ಪ್ರಣವನು ಕೊಂಡಗೆ (ಕನಕ. ೧೩-೦). 
[ಧಿ:ರ 4 - ತನ] 


ದಾಗಂ : ಧೀರತೆಗಿಡದೆ ಪರೀಷಹವೀರರನುಗ್ರೋಗ್ರತಪದೊಳಂ ಗೆಲ್ಲು 
(ಶಾಂತಿಪು. ೪-೧೦೯). [ ಧೀರತೆ ೬ ಕಿಡು (ಕೆಡು) ] 

ಧೀರತೆವಿಡಿ (ಕ್ರಿ). ದಿಟ್ಟತನವನ್ನು ಹೊಂದಂ ; ಕೆಚ್ಚಿನಿಂದ ಕೂಡಿರಂ ; 
ಅರಿವಿನ ಬೇಲಿಯ ತಲೆಮೆಟ್ಟಿ ಧೀರತೆವಿಡಿಯುತ ಹಾರುತ ನೆಗೆಯುತ 
ಚಿದ್ಧನಜಪಲೆಯು ಸಾಗುತಿರೆ (ಪ್ರಬಂಧ. ೧೦೮). [ ಧೀರತೆ * ಪಿಡ್ಕಿ ) 

ಧೀರತ್ವ (ನಾ). ೧. ಕೆಚ್ಚು; ಧೈರ್ಯ : ಊರಿಂಗೆ ದೊರೆ ರೂಪು... 
ರಾಜಂಗೆ ಧೀರತ್ವ ರೊಪು (ಸರ್ವಜ್ಞ. ೭೦೮). ೨. ದೃಢತೆ; ಸ್ಥೆ ರ್ಯ: 

 ನನೆಗೋಲ್‌ ನಟ್ಟು ಕೊನತ$ಃ ವೋಲ್‌ ಪುಳಕಮುಣ್ಮಿತ್ತು . . . ದಿಟದಿಂ 
ಹೃದ್ಧೇಹಮಂ ತನ್ನಿತಂಬಿನಿ ಪೊಕ್ಕಂತಿರೆ ಕಂಪನಕ್ಕೆ ತನು ಕೈಗೊಟ್ಟತ್ತು 
ಧೀರತ್ವಮಂ ಮನದಿಂ ಸುಯ್‌ ಪೊಅಗಣ್ಣೆ ಪೊತ್ತಡಕುವಂತಿರ್ದತ್ತು ಭೂ 
ಪಾಲನಾ (ಕಾವೃಸಾ. ೫೬೦); ನೀನೀಗ ಧೀರಕ್ಚವಳಿದು ಮೇರೆಯ ಮಾಣಿ 
ಬಲು ಮೋಹವಾರಿಧಿಯೊಳು ಮುಳುಗಂವುದೆ (ಕಂನವಿ. ೯-೦೩೨). [ ಸಂ.) 

ಧೀರನಿಧಿ (ನಾ). ಧೈರ್ಯಕ್ಕೆ ಆಕರನಾದವನು; ಧೈರ್ಯನಿಧಿ: 

ಧೈರ್ಯಸ್ಥ : ಧೀರನಿಧಿ ಬಿಟ್ಟಿದೇವನೊಳೋರಗೆ ಬಲ್ಲಾಳನಿಂತು ನರಸಿಂಹ 
ಸುತಂಗಾರೆಣೆ (ಯಶೋಶ. ೧-೧೦೩). [ಧೀರ ನಿಧಿ) 

ಧೀರಪ್ರಕೃತಿ (ನಾ). ಗಂಭೀರಸ್ವಭಾವ: ಧೀರಪುಕೃತಿಗೆ ಸೌಮ್ಯಾಕಾರಕ್ಕನು 
ಗುಣಮೆನಿಪ್ಪ ನಯವಿನಯವಚಸ್ಸಾರತೆಗೆ ಮೆಚ್ಚಿ ರಘ:ಕುಲವೀರಂ ಕಾ ಜ್ಯಾ 
ದೃಷ್ಟಿಯಿಂದೀಕ್ಷಿಸಿದಂ (ಪಂರಾಮಾ. ೧೦-೪೦). [ಧೀರ+ ಪ್ರಕೃತಿ ] 

ಧೀರಪ್ರಶಾಂತ (ನಾ). ಎ ಧೀರಶಾಂತ : ನಾಯಕನಲ್ಲಿ ಧೀರೋದಾತ್ತ, 
ಧೀರಲಲಿತ, ಧೀರೋದ್ಧತ, ಧೀರ (ಪ್ರ)ಶಾಂತ ಎಂದು ನಾಲ್ಕು ವಿಧ... 
ಧೀರ(ಪ್ರ) ಶಾಂತನಲ್ಲಿ ವಿಶೇಷಗಂಣಗಳಿಲ್ಲ. ಮೇಲೆ ಹೇಳಿದ ನಾಯಕ 
ಸಾಮಾನ್ಯಲಕ್ಷಣಗಳು ಮಾತ್ರ ಇರುತ್ತವೆ. (ಇವರು ಪ್ರಾಯಿಕವಾಗಿ 
ಬ್ರಾಹ್ಮಣರು ಅಥವಾ ವೈಶ್ಯರು). ಉದಾಹರಣೆ : -ಮಾಧವ, ಚಾರುದತ್ತ 
(ಕೈಪಿಡಿ. ೨೦7); ವೀರಶೃಂಗಾರದ ಪ್ರುಧಾನನಾಯಸ "ಧೀರಲಲಿತ', ದಾನ 
ವೀರ_ಧರ್ಮವೀರ-ಶಾಂತರಸಗಳಲ್ಲಿ ಪ್ರಧುನನಾಯಕ "ಧೀರಪ್ರಶಾಂತ' 
(ಧೃನ್ಮಾಲೋ. ೧೩೮ ಅಡಿ). [ಧೀರ + ಪ್ರಶಾಂತ] 

ಧೀರಮೂರ್ತಿ (ನಾ). ಧೈರ್ಯವಂತ ; ದಿಟ್ಟಿ: ಮೊಸಳೆಯೆ ರಾಜಾಧಿ 
ರಾಜನು ನೀರೊಳು ಇಲಿ ಬಿಲದೊಳು ಧೀರಮೂರ್ತಿ (ಇಂಚಾಪ, ೨೩೩-೩೪). 

[ಧೀರ ೬ ಮೂರ್ತಿ] 


40 ಧೀರಲಲಿತ (ನಾ).[ ಕಾವ್ಯವಿಸಾ]ಕುವ್ಯ ಅಥವಾ ರೂಪಕದ ನಾಯಕರಲ್ಲಿ 


ಒಂದು ಭೇದ ; ವ್ಫೂದುಸ್ವಭಾವದವನೂ ಸಂಗೀತ, ಸಾಹಿತ್ಯದಲ್ಲಿ 
ಆಸಕ್ತನೂ ಆದ ನಾಯಕ : ಧೀರೋದಾತ್ತ ಧೀರೋದ್ಧತ ಧೀರಲಲಿತ 
ಧೀರಶಾಂತರೆಂಬ ಚತುರ್ವಿಧ ಶೃಂಗಾರನಾಯಕರಿಂ (ವಿವೇಕ. 33೮); ಧೀರ 
ಲಲಿತನ ವಿಶೇಷಗುಣಗಳು -ಮುದುಸ್ವಭಾವ, ಸಂಗೀತಸಾಹಿತ್ಯಗಳಲ್ಲಿ ಆಸಕ್ತ 
ನಾಗಿ ನಿಶ್ಚಿಂತನಾಗಿ ಸುಖವಾಗಿ ಇದ್ದುಬಿಡುವಿಕೆ. ಉದಾಹರಣೆ-ವತ್ಸರಾಜ 


(ಸಂನಾಟಿ. ೧೭). [ಧೀರ ಲಲಿತ] 


ಧೀರವಶಿ 


ಥೀರವಶಿ (ನಾ). ವಿದ್ವಾಂಸರಿಗೆ ವಶವಾಗಂವವನು: ಶ್ರೀರಾಮನಾಹ್ಲಾದ 
ರೂಪಿ. ಔದಾರ್ಯನಿಧಿ . . . ಮತ್ಸರವಿದೂರನತ್ಮಂತಶಾಂತಿಖನಿ, ಪ್ರಿಯ 
ಭಾಷಿ. ಹಿತಸಖಂ. ಮಿತಮಾರ್ಗಿ. ಧೀರವಶಿ (ಶ್ರೀರಾಮಾ. ೫೭-೯೪). 
[ ಸಂ. ಧೀರವಶಿನ್‌ ] 
ಧೀರಶಾಂತ (ನಾ). [ಕಾವ್ಯಮಾ]ಕಾವ್ಯ ಅಥವಾ ರೂಪಕದ ನಾಯಕರಲ್ಲಿ 
ಒಂದು ಭೇದ; ರಸಿಕನೂ ಮಾರ್ದವವುಳ್ಳವನೂ ಶುಚಿಯೂ 
ಸುಖಿಯೂ ಪ್ರಸನ್ನನೂ ಮನೋಹರನೂ ಆಗಿದ್ದು, 
ಬ್ರಾಹ್ಮಣನೋ ಅಥವಾ ವಣಿಜನೋ ಆಗಿರುವ ನಾಯಕ : ಧೀರೋ 
ದಾತ್ತ ಧಿ:ರೋದ್ಧತ ಧೀರಲಲಿತ ಧೀರಶಾಂತರೆಂಬ ಚತುರ್ವಿಧ ಶೃಂಗಾರ 
ನಾಯಕರಿಂ (ವಿವೇಕ, 336); ಧೀರೋದಾತ್ತಲಲಿತರೀ ಧ:ರಿಣಿಯೊಳ 
ನೆಗಟ್ಟ ಧೀರಶಾಂತೋದ್ಭತರೆಂದ;:ರಯೆ ವೇಟ್ಮೀ ಗುಣಯಾತರೋರಂತಿರೆ 
ನಾಲ್ವರಾದರ್‌ (ರಸರ. ೩-೭೩ ಸೂತ್ರ); ಧೀರಶಾಂತಾಲ್ಲಿ ವಿಶೇಷಗುಣಗಳಿಲ್ಲ. 
ನಾಯಕ ಸಾಮಾನ್ಯಲಕ್ಷಣವೇ ಅವನ ಗುಣಗಳು (ಅವನು ಸಾಮಾನ್ಯವಾಗಿ 
ಬ್ರಾಹ್ಮಣ ಅಥವಾ ವೈಶ್ಯನಗಿರುತ್ತಾನೆ). ಉದಾಹರಣೆ - ಮಾಧವ; 
ಚಾರುದತ್ತ (ಸಂನಾಟ. ೦೮೪). [ಧೀರ - ಶಾಂತ] 
ಧೀರಾರಾಧಿತ (ಗು). ಜ್ಞಾ ನಿಗಳಿಂದ ಪೂಜಿತವಾದ : ಧೀರಾರಾಧಿತಪಾದ 
ಪದ್ಮನಖಿಲಶ )ತ್ಕಂತವಿದ್ಯೋದಿತಂ (ವಸ್ತವೆಂ, ೧೦೮), 
ಸ [ಧೀರ + ಆರಾಧಿತ] 
ಧೀರುರೆ "ಧಿರುರೆ' ನೋ. 
ಧೀರೈಸು (ಕ್ರಿ). ಧೈರ್ಯದಿಂದ ಎದುರಿಸು : ದೂರದ ಸೀಮೆಗೆ ನಾರಿ 
ನಾನೊಬ್ಬಳೆ ಧೀರೈಸನಾರೆ ದಿನಗಳ (ನಾಪದ. ೬೮). 
ಧೀರೈಸಿಕೊಳ್ಳ್ಕು - ಧೈರ್ಯ ತಂದಂಕೊಳ್ಳು ; (ಮನಸ್ಸಿಗೆ) 
ಸಮಾಧಾನ ಹೆ:ಳಿಕೊಳ್ಳು: ದೂರದ ಅಕ್ಕಯ್ಯ ಸುಖದಾಗೆ ಇದಾಳೆಂದು 
ಧೀರೈಸಿಕೊಂಡೆ ಮನದಾಗೆ (ನಾಪದ, ೬೮). [ಧಿ:ರ * - ಇಸ್ಯು) 
ಧೀರೋದಾತ್ತ (ಗು) ೧. ಆಳವಾದ ಮತ್ತು ಉನ್ನತವಾದ : ಧೀರೋ 
ದಾತ್ತ ಗುಣೋತ್ತರನಾರಯೆ ಚಿಕದೇವರಾಯ:ನತಿರವಿತೇಜಂ(ಅಪ್ರತಿ.&9-೧೬); 
ಜನಕಜಾರಮಣ ಧೀರೋದಾತ್ತ ವಕ್ಷವಾರ್ಧಿಯ ನೀಲನಾವೆಯೊಳ್‌ ತೇಲಿ 
ದನು ಶಾಂತಿಯ ತುರೀಯಕೆ (ಶ್ರೀರಾಮಾ. ೧೬೪-೩೪೭) ; ಇಂತಹ ಪ್ರತಿಮೆ 
ಯಲ್ಲಿ ಧೀರೋದಾತ್ತಗುಣಗಳೂ ಮಾನವ ಮೈತ್ರಿಯ ಲಕ್ಷಣಗಳೂ ಸೇರಿ 
ಪ್ರತಿಮೆಯ ಬಹುಮುಖತೇಜಸ್ಸನ್ನು ಉಜ್ವಲಿಸುತ್ತವೆ (ಬದ್ಮಪ್ರ. 1೫೪11 
ಏಕೆ). (ನಾ). ೨. ಧೀರನೂ ಉದಾತ್ತವಾದ ಗುಣಗಳಿಂದ ಕೂಡಿದ 
ವನೂ ಆದ ವ್ಯಕ್ತಿ; ಗಂಭೀರನೂ ಸದ್ದು ಣಿಯೂ ಆದವನು: ಬಸವ 
ರಾಜಂ ಲಿಂಗಸದರ್ಥಂ ಜಂಗಮಸುರತರುಸಾರಹೃದಯಂ ಧೀರೋದಾತ್ತಂ 
ಸತ್ಕಸಂಧಂ ದಯಾನಿಧಿ (ಬಸರ. ೧೨-೩೦) ; ಚಚ್ಚರ ಬೆಸಸು ಬೆಸನಾವುದೆಂದು 
ಧೀರೋದಾತ್ತನೆರಡುಕೈಮುಗಿಯುಲು (ಹಡಕಾ. 6-96) ; ಧೀರೋದಾತ್ತಂ 
ಲಧಿಗಭೀರಂ (ನಳಕಂ. ೧೫೦) ; ಚೆಲ್ಲಿದ ಕರಣಂಗಳಂ ಮೆಲ್ಲನೆ ಸಂತೈಸಿ 
ಕೊಂಡು ಧೀರೋದಃತ್ತ ಸಾರ್ವಭೌಮಂ ಮಂಂದಣ್ಣೆ ನಡೆತರುತ್ತೆಂ (ರಾಜಕೀ. 
೭-೬೧ ವ). ೩. [ಕಾವ್ಯಮಾ] ಕಾವ್ಯ ಅಥವಾ ರೂಪಕದ ನಾಯಕರಲ್ಲಿ 
ಒಂದು ಭೇದ; ಉದಾತ್ತನೂ ಗಂಭೀರನೂ ಆದ ನಾಯಂಕ : ಧೀರೋ 
ದಾತ್ತ ಧೀರೋದ್ಧತ ಧೀರಲಲಿತ ಧೀರಶಾಂತರೆಂಬ ಚತುರ್ವಿಧ 
ಶೃಂಗಾರನಾಯಕರಿ೦ (ವಿವೇಕ. ೨೨೮); ಧೀರೋದಾತ್ತನಲ್ಲಿರುವ ವಿಶೇಷ 
ಗುಣಗಳೇನೆಂದರೆ: -ಸುಖದುಃಖಗಳಿಂದ ಚಲಿತವಾಗದಿರುವ "ಮಹಾಸತ್ತ್ವ್ವ', 
ಗಾಂಭೀರ್ಯ, ಕ್ಷಮೆ, ಆತ್ಮಶ್ಲಾಘನೆ ಮಾಡಿಕೊಳ್ಳ ಓದಿರುವುದು, ಸ್ಮೈರ್ಯ, 
ವಿನಯದಿಂದ ಮುಚ್ಚಿದ ಅಹಂಕಾರ, ಹಿಡಿದ ಕೆಲಸವನ್ನು ಸಾಧಿಸುವ 
ಸಾಮರ್ಥ್ಯ. ಉದಾಹರಣೆ :- ದುಷ್ಕಂತ, ರಾವಾ, ಜೀಮೂತವೂಹನ, 
ಹರಿಶ್ಚಂದ್ರ ಇತ್ಯಾದಿ (ಕ ಏಡಿ. ೨೦೯). [ಧೀರ + ಉದಾತ್ತ] 


೪೨೩೯ 


ಧೀವರ್ತನೆ 


ಧೀರೋದಾರ (ನಾ).ಧೀರೋದಾತ್ತ ೨ : ತನಯನನೆತ್ತಿಕೊಳುತ ಮಂತ್ರಿ 
ಯನು ಮಾತಾಡಿಸುತ ಸತಿಯನೋವುತ್ತ ನಕ್ಷತ್ರಕನ ಕೂಡುತ್ತರಂಗುಡುತ 
ರಣ್ಮಮಂ ನೋಡುತ್ತ ನಡೆದ ಧೀರೋದಾರನು[ಪಾಕಾ. ನಾ ಭೂಪಾಲನು) 
(ಹಡ, ೧೦-೧). [ಧೀರ * ಉದರ] 


| ಧೀರೋದ್ಧತ (ನಾ). [ಕಾವ್ಯಮಾ] ಕಾವ್ಯ ಅಥವಾ ರೂಪಕದ ನಾಯಕ 


46 


ರಲ್ಲಿ ಒಂದು ಭೇದ ; ದರ್ಪ, ಮಾತ್ಸರ್ಯ, ಅಹಂಕಾರ, ರೌದ್ರ, 
ಚಾಂಚಲ್ಯ, ಆತ್ಮಶ್ಲಾಘನೆ ಮುಂತಾದ ವಿಶೇಷ ಗುಣಗಳಿಂದ ಕೂಡಿದ 
ನಾಯಕ ಅಥವಾ ಪ್ರತಿನಾಯಂಕ : ಧೀರೋದ್ಧತನಲ್ಲಿರುವ ವಿಶೇಷಗುಣ 
ಗಳೇನೆಂದರೆ: _-ದರ್ಪಮಾತ್ಸರ್ಯಗಳು, ಮಾಯಾಮೋಸಗಳು, ಅಹಂಕ:ರ, 
ರೌದ್ರ ಚಾಂಚಲ್ಯಗಳು, ಆತ್ಮಶ್ಲಾ: ಘನೆ. (ಪ್ರತಿನಾಯಕನು ಸಾಮಾನವಾಗಿ 
ಧೀರೆೋದ್ಧ ತನಾಗಿರುತ್ತಾನೆ). ಉದಾಹರಣೆ :- ದುರ್ಯೋಧನ. ರಾವಣ 
(ಕೈಬಿಡಿ. ೨೦೯); ನಾಯಕರಲ್ಲಿ ಧಿ:ರೋದಾತ್ತ, ಧೀರಲಲಿತ, ಧೀರೋದ್ಧ ತ, 
ಧೀರಶಾಂತ ಎಂದು ನಾಲ್ಕುವಿಧೆ (ಸಂನಾಟಿ. ೦೭) ; ವೀರರೌದ್ರದ ಪ್ರಧಾನ 
ನಾಯಕ “ಧೀರೋದ್ಮ್ಧತ' (ಧ್ವನ್ಮಾಲೆ ೩. ೦೩೮ ಅಡಿ), ಸೆ 
[ ಧೀರ + ಉದ್ಧತ] 

ಧೀವರ (ನಾ). ೧. ಬುದ್ಧಿಯಿ:ದ ಶ್ರೇಷ್ಠನಾದವನು ; ಬಂದ್ಧಿವಂತ ; 
ಜ್ಞಾ ನಿ: ಹೆರುಷದಿಂ ತಾನುಂ ಬಸವಧಿ:ವರನುಮಖಿಳನಿಯೋಗದೋಲ 
ಗವೆರಸಿ ಬರುಶಿಪ್ಟೆಡೆಯೊಳು (ಬಸಪು, ೩-೧೯); ವರದ ಮಹಿಮಾದ್ವಿತನೆ 
ಧೀವರನುರುಜಿತೇಂದ್ರಿಯ ಪರೆಮಚಿದ್ವನ (ಮಡಿ. ೪). ವಿ. ಬೆಸ್ತರವನಂ; 
ಮಾನುಗಾರ; ಜಾಲಗಾರ; “ಕೈವರ್ತಃ, ಧೀವರಃ, ದಾಶಃ, ಮತ್ಸ್ಯಬಂಧೀ, 
ಜಾಳಿಕಃ - ಈ ೫ ಜಾಲಗಾಟಿಂ” (ಹಲಾಯು. ೯೭-೪೪೦) ; “ಧೀವರ ಜಾಳಿಕ 
ದಾಶನಾಮ ಮಾಂಗುಲಿಗಂ” (ವಸ್ತುಕೋ. ೬೬-೮೪) ; ಕರೆಸಿದನು ಧೀವರನ 
ನಯ್ಕಂಗರಸಿಯಾಗಲಿ ನಿನ್ನ ಮಗಳೆನಲು (ಕುವ್ಕಾಆ. 3೨೭); ಪ್ರಳಯ 
ಕಾಲದೇಕುರ್ಣವದೊಳುನ್ಮತ್ತ ಕಚ್ಛೆಪ ಮತ್ಸ್ಯಯುಗಮಂ ತೆಗೆವ ಧೀವ 
ರೋತ್ತಂಸರೂಪಂ ಹರಂ (ಪದ್ಮರಾ. ೧೦-೧೩೪) ; ಧೀವರಗೆ ಬೇಡಿದುದನಿತ್ತು 
ಕಳುಹೆ (ಪ್ರೌಢರಾ. ೧೧-೩೨). ೩. ಬೇಟೆಗಾರ; ಬೇಡ; ವ್ಯಾಧ: ಹಸ್ತ 
ಮನಾ ಪುವಿನ ಪಲ್ಲೆ ಕೊಟ್ಟು ಸತ್ತಾತನ ಪೊಟಲೊಳೆ ಮುಖ್ಯನಪ್ಪ 
ಧೀವರ[ಪಾ$39. ದೀವರ, ದೀವಳ]ನಾದಂ (ಅರ್ಥನೇ. ೩-೮8) ; ಪಿಡಿದೊಂದು 
ಪೆರ್ಬುಲಿಯನೊರ್ವಂ ಕಕ್ಷದಿಂದೊತ್ತಿ ತನ್ನ ಗೃಹಕೈಟ್ಟಿರುತಿರ್ದನೊಂದೆಡೆ 
ಯೊಳುದ್ಯದ್ಧೀವರಂ ಧೀವರೆಂ (ಜಗವಿ. ೦೬-೨೦) ; ಬಂದ ಸುಜನಮೃಗ 
ಧೀವರಂ[ಪಾಕಾಂ. ನಖಳ ಮುನಿಪಾವನಂ, ನಖಳ ಮುನಿಪಾವಕಂ, 
ದ.ರ್ಬೊೋಧಭಛಾವಕಂ) ಕಪಟಪಟು ಕೌಶಿಕಂ ವಾಸಿಷ್ಠ ಮುನಿ ಹೋದ 
ಹೊತ್ತನಜಿ*ದು (ಹಡು. 4-8) ; ಹೇವವಿಲ್ಲದೆ ಕಾದಬೇಹುದು ಧಿಃವರರ 
ವೊ:ಲ್‌ ತಡಿಕೆವಲೆಯಲಿ ಲಾವುಗೆಯ ಹೊಯ್ದಂದವಲ್ಲಿನುತೆಚ್ಚನು ಪಾರ್ಥ 
(ಕುವ್ಕಾಕ. ೨೨-೨೮); ಗಗನಗಹನದೊಳೆ ಗಮಿಯಿಪ ಖಗಕ್ಕೆ ಪತ್ತಿ“ಂದ್ರ 
ಧೀವರಂ ಬೀಸಿದ ರೇಣುಗಣ ನವಜಾಲಕೊಳಗಾಯ್ತೊಗುವಿಗೆಯಿಂದನಿವಿಎಷ 
ಪ್ರತಾನಂ ಚಿತ್ರೆ೦ (ರಾಜಶೇ. ೬-೪4). [ಸಂ] 

ಧೀವರ (ನಾ). ಬೇಡಿತಿ; ಶಬರಿ: ಪೊಸಮುತ್ತಿನ ಪುಟ್ಟುವ ನೀರೊ ತೋರ್ಪ 
ಬೆಲ್ಬಿಂಗಳ ಬಯ್ಕೆಯೋ ಜಗದ ಧಿ:[ಪಾಣಂ. ದೀ)ವರೆಯರ್ಕಳ ಕಣ್ಣ ಬೆಳ್ಳು 
ಬೆಳ್ಳಂಗೆಡೆದತ್ತೊ ಪೆ:`ಟೌಮೆನೆ ನಿರ್ವಲವಕಾದುದು ನೀರಜಾ£ರಂ (ಅರ್ಥನೇ. 

[ಧೀವರ ವ ] 

ಧೀವರ್ತನೆ (ನಾ). ಬುದ್ಧಿ ಪೂರ್ವಕವಾದ ಆಚರಣೆ: “ಬುದ್ಧಿಯ 
ನಡತೆ" (ಮೇಃಕುಕ. ಕೋಶ) : ದೈವವೆನಿಸಿರುತೆ ವಿಶ್ವಪ್ರಕೃತಿಶಕ್ತಿಯಲಿ 
ಜೀವವಾಸನೆಗಳಲಿ ಪೂರ್ವಕೃತವೆನಿಸಿ ಧೀವರ್ತನೆಯಲಿ ಪೌರುಷವೆನಿಸಿ 
ಪರಸತ್ತ್ವ ತ್ರೈವಿಧದೊಳಿರುತಿಹುದು (ಮಂಕುಕ. ೧೫೦). 

[ಧೀ ವರ್ತನೆ? 


೫-೧೦೦). 


ಧೀವಶ 


ಧೀವಶ (ನಾ). ೧. ಬುದ್ಧಿಗೆ ವಶವಾದಂದು, ೨. ಕೆಚ್ಚು ; ಧೈರ್ಯ : 
ಆಳ ನೋಯಿಸಿ ನೋಡುತಿಹ ಹೀಹಾಳಿ ತಾನೇಕಕಟಕಟ ದೊರೆಯಾಳ 
ಧೀವಶವೆನುತ ಸಹದೇವಾದಿಗಳು  ಜಜಕಿದು  (ಕುವ್ಕಾಕ. ೦೧-೩೯). 
೩. ಉದ್ಮಟತನ; ಧಾರ್ಟ್ಯ್ಯ : ತಪೋವನದೊಳಿಂದೆಮ್ಮ ನೀಂ ಕೊಜಚಾಡ 
ಲೆಂದು ಬೀಡಂ ಬಿಟ್ಟೆಯಜ್‌ದಟ್‌ದು ನಿನ್ನ ಧೀವಶವೆಂದನಂ (ಹಠಕಾ. ೮-೫). 
[ ಸಂ.] 
ಧೀವಶಿ (ನಾ). ದಿಟ್ಟ; ಶೂರ; ಸಾಹಸಿ : ಇನ್ನೇಕೆ ನುಡಿದೆನ್ನ ನಾಚಿಸುವೆ 
ಭೂಪಾಲ ನಿನ್ನಂತೆ ಸತ್ಯರುತ್ತಮರಧಿಕಧೀವಶಿಗಳುನ್ನತ ಶಿವೈಕ್ಕರಿಳೆಯೊಳ 
ಗಿಲ್ಲ (ಹಡಳಕಾ. ೧೧-೨೪); ಭಟರು ಬಳಲಿದರಿಂದು ರಣವುತ್ಕಟವು ಧೀವಶಿ 
ಗಳು ಮಹಾರಥರಟಕಟಿಸುತಿದೆ (ಕುವ್ಕಾದ್ರೋ. ೧೫-೪೨). 
[ ಸಂ. ಧೀವಶಿನ*್‌ ) 
ಧೀವಸ "ದೀವಸ' ನೋ. 
ಧೀವಸತನ (ನಾ). ಎದೆಗಾರಿಕೆ ; ಧೈರ್ಯ : ಬಿಸಿಲು ಮಳೆ ಚಳಿಗಳಿಗೆ ಸಲೆ 
ಸೈರಿಸುವ ದೇಹವೆ ನಿನ್ನದಿದು ಧೀವಸತನಕ್ಕಾ[ಪಾಕಾಂ. ದೀವಸಿಕೆಗಾ]ವಂಜು 
ವೆವು ಕೆಲಸಾರು ನೀನೆಂದ (ತೊರರಾ. ೨-೩-೩೫). 
[ ಧೀವಸ (ಎದೀವಸ) + - ತನ] 
ಧೀವಸಿ "ದೀವಸಿ' ನೋ. 
ಧೀವಸಿಗ 'ದೀವಸಿಗ' ನೋ. 
ಧೀವಾಸ (ನಾ).. ವಂನಸ್ಸಿನ ಆಶಯ; ಮನೋರಥ ; ಸಂಕಲ್ಪ: ಆ 
ಸರೋಜಾನನೆಯ . ಬಲು ಧೀವಾಸವೆಂತುಟೊ ತಪವದೆತ್ತ ಶಿರೀಷ 
ಕುಸುಮಾಧಿಕ ಸುಕೋಮಲಗೌತ್ರೆ ತಾನೆತ್ತ (ನಿಧಾಗ. ೪-೫-೨೮)). [ಸಂ.] 
ಧೀಶಕ್ತಿ (ನಾ). ಬುದ್ಧಿಶಕ್ತಿ ; ಪ್ರಜ್ಞೆ : ವೈಜ್ಞಾನಿಕ ಅನ್ವೇಷಣೆಗೆ ಬೇಕಾದ 
ಧೀಶಕ್ತಿಯಿಂದಲೂ , . . ಜೀವವನ್ನು ಪಡೆಯದಿರುವ ಮತಶ್ರದ್ಧೆ ಶ್ರದ್ಧೆ 
ಯಲ್ಲ (ಹುಕ್ಕಾರ. ೪ ಪೀಕೆ). [ಧೀ ಶಕ್ತಿ] 
ಧೀಸಚಿವ (ನಾ). ಬುದ್ಧಿಶಾಲಿಯಾದ ಮಂತ್ರಿ; ಸಲಹೆಗಳನ್ನು ಕೊಡಲಂ 
ಸಮರ್ಥನಾದ ವಂಂತ್ರಿ: “ಮಂತ್ರೀ, ಧೀಸಚಿವಃ, ಅಮಾತ್ಯಃ - ೩ 
ಆಲೋಚನೆಯನ್ನು ಹೇಳುವ ಮಂತ್ರಿಯ ಹೆಸರುಗಳು” (ಸಿದ್ಧಾಂತಿ. ೨೩೫). 
[ಧೀ * ಸಚಿವ] 
ಧುಂಧುಮಾರ (ನಾ). ೧. ಒಂದು ಬಗೆಯ ಹಂಳಂ; ಇಂದ್ರಗೋಪ. 
೨. ಮನೆಯಿಂದ ಹೊರಬರುವ ಹೊಗೆ. ೩. ಹಲ್ಲಿ. [ಸಂ.7 
ಧುಡ:0 (ನಾ). ಒಂದಂ ಅನುಕರಣ ಶಬ್ದ. "ಧಂಡುಮ್ಮಿಟ*್‌' ಪರಾ. 
ಧುಡುಮಿಸು (ಕ್ರಿ). ಧಾವಿಸು : ಕೂಡಲೇ ಸಲೂನಿನಲ್ಲಿ ಧುಡುಮಿಸುತ್ತೀರಿ 
(ಗಾಳಿಪ. 60). [ಧುಡುಂ+ - ಇಸ್ಕು] 
ಧುಡುವ್ಮಿಆ್‌ (ಕ್ರಿ). ಎರಡೂ ಕೈಗಳಿಂದ ನೀರಿನಲ್ಲಿ ಧಂಡಂಂ ಎಂದು 
ಶಬ್ದ ಮಾಡು : ಮನೋಜಸುಖಾರ್ಣವಮಧ್ಯದೊರ್ಳ ಮನಂಗುಡುತ 
ಮಮರ್ಚುಶೀಸುತೆ ಧುಡುಮ್ಮೀಖಯುತ್ತಮೆ ಪಾಂಥನೊಪ್ಪಿ ದಂ (ಗಿರಿಕ. 
೨-೦೯). [ಧುಡುಂ 4 ಇಟ್ಸ್‌] 
ಧುಡುಮ್ಮಿಟ್‌ವೊಯ (ಕ್ರಿ). “ನೀರನ್ನು ಟಂವಂಕಿ ಹೊಡೆ” (ಪ್ರಠಣ್ಣ) : 
ಮೇಲಕೆ ಪುಟನೆಗೆವ ಧುಡುಮ್ಮಿಅೌವೊಯ್ವ ತಿರಿವ ತೇಂಕಾಡುವ ಮುಕ್ಕುಳಿಪ 
. .. ಅಬಲಾಸಂತತಿ ... ಅರಸನ ಬಗೆಯಂ ಬಂಧಿಸಿತು (ಜಯಕಾ. ೧೧-೪೧). 
[ ಧುಡುವ್ಮಿಜ್‌ + ಪೊರ್ಯ, ] 
ಧುಡುವ್ಮಿಆ೨ವೊಯ್ಲು (ನಾ). ಎರಡೂ ಕೈಗಳಿಂದ ನೀರನ್ನು ಸಶಬ್ದ 
ವಾಗಿ ಹೊಡೆಯಂವಿಕೆ : ಎಳಸದ್ವಿಮಲಾಬ್ಜದ ಕಳಿವೂವಿಂ ಕಳೆದೆಸೆವೆಸಳ 
ನಡುವೆ ತಮ್ಮಯ ಕರತಳದ ಧುಡುಮ್ಮಿಅವೊಯ್ಲಿಂದೇಳ್ವಮಲಾಂಬುಕಣಂ 
ಬಿಳ್ಳು ತಳತಳಿಸುತ್ತಿರೆ (ಜಯಕಾ. ೧೧-೫೧). 
[ ಧುಡುವ್ಮಿಟ್‌ + ಪೊಯ್ಲ ] 


೪೨೪೦ 


ಧುಪ್ಪುಧುಪ್ಪು 


ಧುತ್‌ (ನಾ). ಒಂದಂ ಅನಂಕರಣ ಶಬ್ದ. "ಧಂತ್ತೆನ್‌' ಪರಾ. 

ಧುತ (ಗಂ). ೧. ಅಲ್ಲಾಡಿಸಿದ; ಕಲಕಿದ; ಕಂಪನಗೊಳಿಸಿದ. ೨. ಬಿಟ್ಟ; 
ತ್ಯಜಿಸಿದ. (ನಾ). ೩. [ನಾಟ್ಯ] ತಲೆಯನ್ನು ಮೆಲ್ಲನೆ ಎಡಕ್ಕೂ 
ಬಲಕ್ಕೂ ಅಡ್ಡಲಾಗಿ ತಿರಂಗಿಸುವುದು : ಪಲ್ಲಟದಿಂದೆಡಬಲಕಂ ಮೆಲ್ಲನೆ 
ತಿರುಪಲ್ಕೆ ಶಿರಮನದು ಧುತಮೆನಿಕುಂ (ಲಾಸ್ಕರಂ. ೧-೭೯) ; ಧುತಂ ವಿಧುತಂ 
» « ಸಮಂ ಪಾರ್ಶ್ವಾಭಿಮುಂಖಂ-ಈ ಹತ್ತೊಂಬತ್ತುಂ ಶಿರೋಭೇದಂಗಳ್‌ 
(ಲಾಸ್ಕರಂ. ೧-೭೮ ವ). [ಸಂ.) 

ಧುತಿಪುರ (ನಾ). ಒಂದು ಊರಿನ ಹೆಸರಂ: ಧುತಿಪುರೇ ನಿವರ್ತನಾನಿ 

[ ಧುತ್ಕಿ * ಪುರ್ಕ 


ಅಷ್ಟ (ಎಇ. ೪, ೮-೫ ; 650). 


2901 ಧುತ್ತೂರ "ದುತ್ತೂರ' ನೋ. 


30 


40 


46 


ಧುತ್ತೂರಮತ್ತ (ನಾ). ದತ್ತೂರಿಯನ್ನು ಸೇವಿಸಿ ಭ್ರಮೆಗೊಂಡವನಂ,- 
ಹುಚ್ಚು ಹಿಡಿದವನು : ಧುತ್ತೂರಮತ್ತರೊಳ್‌ ಸ್ವಂಭಕುಂಭಾದಿಗಳೆಲ್ಲಂ 
ಶಾತಕುಂಭಾಭಾಸಂಗಳಾಗಿ ತೋರ್ಪಂತೆ (ಶಂದ್ರಪು. ೮-೫೫ ವ). ಓ ದತ್ತೂರಿ 
ಯನ್ನು ಸೇವಿಸಿದವರಿಗೆ ಲೋಕವೆಲ್ಲ ಹಳದಿಯಾಗಿ ಕಾಣುವುದೆಂಬ 
ನಂಬಿಕೆಯಿದೆ. [ಧುತ್ತೂರ (-ಆದುತ್ತೂರ) + ಮತ್ತ] 

ಧುತ್ತೆನ್‌ (ಕ್ರಿ). ಧಂತ್‌ ಎಂದಂ ಕಾಣಿಸಂ ; ದಿಢೀರನೆ ಎದುರಿಗೆ ನಿಲ್ಲು: 
ಮುರಾರಿಯ ಸಮಸ್ಯೆ ಧುತ್ತೆಂದು ಬಂದಿತು (ಮುಗಿಮ, ೮); ಮಗಳ 
ಮದುವೆಯ ಚಿಂತೆ ಧುತ್ತೆಂದು ಮುಂದೆ ನಿಂತು ಎದೆಯನ್ನು ಚೂರುಚೂರು 
ಮಾಡಿತು (ಅಪವಾ. ೧೦೫) ; ಜೀವಮಾನದಲ್ಲಿ ಎಂದೂ ಕಾಣದ ಸಮಸ್ಯೆಗಳು 
ಅವರ ಮುಂದೆ ಧುತ್ತೆಂದು ನಿಂತುವು (ಮುತ್ತಿ ದೆ. ೧ಬ; ಅನ್ನದ ಸಮಸ್ಯೆ 
"ಧುತ್ತೆಂದು' ಬಾಯ್ದೆರೆದು ನುಂಗಲು ನಿಂತಿತು (ಬರಹಾ. ೯೨). 

[ಧುತ್‌ + ಎನ್‌] 

ಧುತ್ತ್ಯಾ (ನಾ). ೧. ಅನಿರೀಕ್ಷಿತವಾಗಿ ಬಂದು ಎದುರಿಗೆ ನಿಲ್ಲಂವವನಂ. 
೨. ದಾಂಡಿಗ; ದಡಿಯ : ಎಂಟು ಜನಾ ಹಾವನೂರವರು, ಧುತ್ತ್ವಾ 
ನಂತವರು ಬಂದರ ಅಸಗೊಳ್ಳಲಿಲ್ಲರಿ ಅಂವಾ (ಗ್ರಾಮಾಯ, ೨೪೦). 

[ «ಮರಾ. ಧುತ್ಕೂ] 

ಧುನಿ (ನಾ). ನದಿ; ಹೊಳೆ : “ಹುದಿನಿ ತರಂಗಿಣಿ... ಸಮುದ್ರಸತಿ 
ಧುನಿ ತೊಟ” (ವಸ್ತುಕೋ. ೨೩-೧೧) ; "ನದಿ ತರಂಗಿಣಿ ತಟಿನಿ ಧುನಿ... 
ಎನೆ ತೊಟ್‌ಗೆ ನಾಮಂ” (ಮಂಗರಾ. ೧೨3-೧೦); ಧುನಿ ಶಶಿ ನಿಟಿಲಾಕ್ಷಂ 

ಪಂಚಾಸ್ಯದಿಂದಮಿಾಶ್ವರನೆಸೆದಂ (ತ್ರಿಫುವಿ. ೩೪-೧೮) ; ಗೋಮತಿ 

ಸಮಾಖ್ಯದ ಧುನಿಯದೊಂದುಂಟು (ತಿಮ್ಮಶಾಂ. ೧೧-೩೭); ಮಂಂತೆ 
ನಿಲಾವೀಯ್ಕದಶಿಘೋರಲೋಹಿತದ ಧುನಿ ಲವಣಾಬ್ಬಿಯೋಲ್‌ ಕೆಡೆ 
ಪೊಲು (ವೆಕಾರಾ. ೬-೩೬-೪೨) ; ಹೊಸಸೃಷ್ಟಿಯ ಕನಸೊಂದನು ಬಗೆ 
ಗೊಂಡನೊ ನಲ್ಲಂ ... ಈ ವನಕಂದರವಂ, ಮಂಜುಳನಾದಿನಿ ಧುನಿಯಂ, 
ಸ್ವರ್ಣಾರುಣನಭವಂ (ಮಾಂದಳಿ. ೪೩-೧೧). [0.1 

ಧುನಿಕುಮಾರಕ (ನಾ). ನದಿಯ ವಂಗ; ಗಾಂಗೇಯ: ಭೀಷ್ಮ: ಧುನಿ 
ಕುಮಾರಕ ನುಡಿದನು (ಕಿಮ್ಮಶಾಂ. ೨-೬). [ಧುನಿ ಕುಮಾರಕ] 

ಧುನಿಬಾವಾ (ನಾ). ಸಾಂಬ್ರಾಣಿ ಮೊದಲಾದ ಸುಗಂಧದ್ರವ್ಯಗಳ 
ಹೊಗೆ ಹಾಕಿ ಮೈಕಾಯಿಸಿಕೊಳ್ಳುವ ಸಾಧು,- ಗೋಸಾಯಿಂ : ಶಿವನ 
ನಕಲು ಮಾಡುವ ಧುನಿಬಾವಾಗಳೂ ಇಲ್ಲಿದ್ದರು (ಪರಿಹಾ. ೧೩೯೫). 

[ ಧುನ್ಕಿ (ಐ - ಹಿಂ. ಧೂನೀ) * ಬಾವಾ) 

ಧುನಿರಾಣಿ (ನಾ). ನದಿಗಳ ಅರಸಿ ; ಮಹಾನದಿ : ಧುನಿರಾಣಿ ಗಂಗೆಯೆ 
ನಿನಗೆ ನೆನವಿಹುದೇನಾ ಶುಭಗಳಿಗೆ (ಗಿಳಿವಿಂ ೧೧-9). [ಧುನಿ ರಾಣಿ) 

ಧುಪ್ಪುಧುಪ್ಪು (ನಾ). ಒಂದಂ ಅನುಕರಣ ಶಬ್ದ: ಇರ್ವರು ಧುಪ್ಪ 
ಧುಪ್ಪೆಂಬಂತೆ ಹೊಡೆದಾಡುತಿರ್ದರಾಹವದೆ (ಮೋಹತ. ೩೮-೩೮). "ದಂಪು 
ದುಪು' ಪರಾ. 


ಧುಬಲಿ 


ಧುಬಲಿ (ನಾ). ದಪ್ಪವಾದ ಹೆಂಗಸು; ಟೊಣಪಿ ; ನಮ್ಮವ್ವ |! ಏನು 
ಕಾಟ ಈ ಧುಬಲೇರದು ! (ಎಕ್ಲಿಕ್ಕೆ, ೯೭); ಗೋಲ ಉಟಗೊಂಡು ಧುಬಲಿ 
ಬರತದಲ್ಲ, ಅದರ ಜೋಡಿ ಹೋಗಿದ್ದಾಳು ಹವಾ ತಿನ್ನಲಿಕ್ಕೆ | (ಎತ್ತಿಕ್ಕೆ .೧೨೨). 

[ಆ ಡುಬಲಿ./ಮರಾ. ಢಬುಲಾ) 

ಧುಮ್‌ (ನಾ). ಒಂದು ಅನುಕರಣ ಶಬ್ದ. ಧುಮ್ಮೆನ್‌' ಪರಾ. 

ಧುಮಧುಮಲಾಡು (ಕ್ರಿ). ದುವಂಗುಟ್ಟು ; ಸಿಡಂಕು; ಕೋಪವನ್ನು 
ವ್ಯಕ್ತಪಡಿಸು : ಹಬ್ಬದ ದಿನದಿಂದಲೂ ಸೊಸೆಯ ಮೇಲೆ ಆಕೆ ಧುಮ 
ಧುಮಲಾಡುತ್ತಲೇ ಇದ್ದಾಳೆ (ಲಕ್ಷ್ಮೀಪ್ರ. ೯೩). 

[+ ತೆಲು. ದುಮದುಮಲಾಡು) 

ಧುಮಶ್ಚಕ್ರಿ (ನಾ). ಗೊಂದಲ; ಗಲಾಟೆ: ಈ ಪ್ರಕಾರ ಆ ಜನವಸತಿಯಿಂದ 
ದೂರವಾಗಿದ್ದ ಗೃಹದಲ್ಲಿ ತಾಸೆರಡು ತಾಸು ಧುಮಶ್ಚಕ್ರಿಯು ನಡೆದರೂ 
ಯಾರಿಗೂ ಗೊತ್ತಾಗಲಿಲ್ಲ (ಮಂಜುಕ. ೭೪). [“-ಮರಾ. ಧುಮಶ್ಚ ಕ್ರೀ) 

ಧುಮುಕು ಜಾ ಸ! ನೋ. 

ಧುಮ್ಮನೆ (ಅ). ಧುಮ್‌ ಎಂಬ ಶಬ್ದದೊಡನೆ : ಅನುಕರಣಕ್ಕೆ -ಖಣಿಲ್ಲನೆ, 
ಖಟ್‌ಲ್ಲ ಛಮ್ಮನೆ, ಧುಮ್ಮನೆ [ಪಾಕಾಂ ಧುಮ್ಮೆನೆ] (ಕಮದ. ೧೪ 
ಪ್ರಯೋ). [ಧಂಮ್‌ + - ಅನೆ] 

ಧುಮ್ಮಿಕ್ಕು "ದಂಮ್ಮಿಕ್ಕು' ನೋ. 

ಧುಮ್ಮಿಡು (ಕ್ರಿ). ಕೆಳಗೆ ಇಳಿ; ಬೀಳು: ಮುಡಿಯಂಳಿದ ಶಿರೋಜ 
ಧುಮ್ಮಿಟ್ಟು-ನೆಲದೊಳಗೀಜಿ ಮೂರ್ಜಡೆಗಳುಗಟ್ಟಿ ತನು ಬಾಗಿ ಬಳಲುತಲಿ 
(ಹನುಮ. 3೯-೨). [ಧುಮ್‌ + ಇಡಂ್ಯ 

ಧುಮ್ಮುಚಿ "ದುವಂಜಿ' ನೋ. 

ಧುಮ್ಮೆನ್‌ (ಕ್ರಿ. ಧುಮ್‌ ಎಂದು ಶಬ್ದಮಾಡು: ಧುಡುಹೆಂಬ 
ಧುಮ್ಮೆಂಬ ಘೋರೆಂಬ ಭೋರೆಂಬ ಕೂರಸಿಗಳುರವಣಿಯ ದನಿಯಡಸುತಂ 
ಪುಟ್ಟೆ (ಇಹರ, ದೇ. ೪-3).  ಧುಮ್‌ + ಎನ್‌,] 

ಧುರ, "ದುರ' ನೋ. 

ಧುರ್ಕ (ನಾ). ೧. ನೊಗ. ೨. ಬಂಡಿಯ ಈಸಿನ ಮುಂಭಾಗ ; ಗಾಡಿ 
ಯಲ್ಲಿ ನೊಗವನ್ನು ಕಟ್ಟುವ ಭಾಗ; ವಊಕಿ. ೩, ಕಡಾಣಿ; ಕಡೆ 
ಗೀಲು. ೪. ಉಚ್ಚಸ್ಥಾನ ; ಗೌರವಪೂರ್ಣವಾದ ಸ್ಥಾನ. ೫. ಭಾರ; 
ಹೊಣೆ ; ಜವಾಬ್ದಾರಿ: ದೊರೆತನದ ಜಟಿಲಗಳ, ಕುಲಟಿಗಳ, ಕಠಿನಗಳ 
ಭರತನುಳಿಸಿದನೆ ರಾಮನ ತೀರ್ಪಿಗೆಂದು? ಅರಿವಿಗಿಹ ಕರ್ತವ್ಯಭಾರವನು 
ತಾನರಿತು ಧುರವ ಧೆರಿಸಿದನವನು (ಮಂಕುಕ. ೭೦೯). 

[ ಸಂ. ಧುರ್‌) 

ಧುರಂಧರ (ಗು). ೧. ಭಾರವನ್ನು ಹೊರಂವ. - ಹೊತ್ತಿರುವ. 
೨. ಹೊಣೆಗಾರಿಕೆಯನ್ನು ಹೊತ್ತಿರುವ. (ನಾ). ೩. ಭಾರ ಹೊರಲು 
ಯೋಗ್ಯವಾದ ಪಶು; ಹೊರೆ ಹೊತಂರ್ತಿಕೊಳ್ಳಲಂ ಅರ್ಹವಾದ 
ಪ್ರಾಣಿ : "ಧೂರ್ವಹಃ, ಧುರ್ಯಃ, ಧೌರೇಯಃ, ಧುರೀಣಃ, 
ಧುರಂಧರಃ-೫ ಬಂಡಿ, ಗೋಣಿ, ನೇಗಲು ಮುಂತಾದ ಭಾರವನ್ನು ಹೊತ್ತು 
ಶೆಳೆ ಯುವ ಎತ್ತಿ ಮುಂತಾದ ದನಗಳ ಹೆಸರುಗಳು” 
೪. ಹೊಣೆಯನ್ನು ಹೊರುವವನು: 
ಮಂಂದಾಳು ; ವಿಚಿತ್ರವೀರ್ಯನಂ 
ಧುರಂಧರನಂ ಮಾಡಿ (ಪಂಪಥಾ. ೧-೭೩ ವ). "ಧುರಂಧರಿಕೆ' ಪರಾ. 
೫. ಕೆಲಸವನ್ನು ನಿರ್ವಹಿಸುವವನಂ ; ಸವಂರ್ಥ : ಸಹದೇವನಾತನ 
ಸವಹರೆಯ ನಕುಲಾಂಕನಿವರಾಹವಧುರಂಧೆರರು (ಕುವ್ಕಾಛೀ. ೨-೧೫) ; 
ಅಸಹಾಯಶೂರ ಧೈರ್ಯದೆ ಪರಾಕ್ರಮಧೀರನಸಮಕೀರ್ಶಿಯ ವಿಸ್ತಾರ 
ಜಸದ ಕಾರ್ಯಕೆ ಧುರಂಧೆರ ನಂಜರಾಜೇಂದ್ರ ರಸೆಯ ತೊಆಕದು ಪೋದ 
ನಿಂದು (ಕಂನವಿ. ೧೯೯೪.) "ಕಾಯಂ೯ಂಧುರಧರ' ಪರಾ. [ಸಂ.] 


(ಸಿದ್ಧಾಂತಿ. ೨೯೩). 
ವಂಂಖಂಡ ; ನಾಯಕ; 
ಗಾಂಗೇಯಂ ಧರಾಭಾರ 


೪೨೪೧ 


ಕಿ 


೩0 


16 


30 


36 


40 


48 


ಧುರಧರೆ 


ಧುರಂಧರತೆ (ನಾ). ೧. ಹೊಣೆಗಾರಿಕೆ ; ಜವಾಬ್ದಾರಿ ವಹಿಸಿಕೊಳಲ ಸ 
ವುದು : ವಿಶ ೈವಿಶ್ವಂಭರಾ ಧುರಂಧರತೆಗಂ ವೀರಶ್ರೀನಿವಾಸವಿಳಾಸಕ್ಕಂ, . 
ತಾನೊರ್ವನೆ  ನಿರುಪಮಜನ್ಮ ಭೂಮಿಯಾಗಿ (ಕಾಂಶಿಪು. ೩-೪೯ ವ); 
ರಾಜ್ಯಭರಧುರಂಧರತೆಗೆ ಕುಮಾರಂ ತರುಣನಾದೊಡಂ ನೀಮೆ ಸಾಲ್ವಿರ್‌ 
(ಮಲ್ಲಿಪು. ೯-೯೯). ವಿ. ಸಾಮರ್ಥ್ಯ : ಈ ರಣಧುರದೊಳ೯ ಧುರಂಧರತೆಯಿಂ 
ಹರಿಕಂಧರನೆಂಬನೊಡ್ಡಿ ದಂ (ವರ್ಧಮಾ. ೪-೩೦). [ ಸಂ. ಧುರಂಧರತಾ) 

ಧುರಂಧರಿ, ಧುರಂಧುರಿ (ನಾ). ೧. ಅದ್ಕೂರಿ ; ವೈಭವ; ಭವ್ಯತೆ: 
ನಿನ್ನ ಮನಿ ಲಗ್ನದ ಧುರಂಧರಿ ನೋಡಿದರ ಜಮಖಂಡಿ ಮಹಾರಾಜನ 


ಲಗ್ನ ನೆನಸೂ ಹಂಗ ಆಯ್ತು (ಗೆಂಮಾಯಿ. ೧೩೮) ; ಕಲ್ಮಾಣಮಂಟಪವು 
ಹೇಗಾಗಿದೆ .. . ಏನು ಕೇಳುವಿಯಪ್ಪ | ಎಷ್ಟು ಧುರುಧರಿಯಿಂದ 
ಮಾಡಿರುವಿ (ಕನಕ. ೬೫). ಧುರಂಧುರಿ : (ಗಂ), ೨. ಸಡಗರದ ; 


ಅದ್ಧೂರಿಯಾದ : ಹಗಲಾಗಲಿ ಧುರಂಧುರಿ ಜಾತ್ರಿ ನಿದ್ದಿಗಿರಲಿ ರಾತ್ರಿ 
(ಹಾಡುಪಾ. ೪೨-೫). [*-ಮರಾ, ಧೆರಂಧರೀ, ಧುರಂಧುರೀ) 
ಧುರಂಧರಿಕೆ (ನಾ). ಮಂಂದಾಳುತನ ; ವಂಂಖಂಡತ್ವ : ಧುರಧುರಂಧರಿಕೆ 
ಯನು ತಾನೇ ಧೆರಿಸಿ ಕಳುಹಿದನಿಂದ್ರಜಿತುವನು (ತೊರರಾ. ೬-೨೨-೬). 
[ ಧುರಂಧರ + - ಇಕೆ] 
ಧುರಂಧುರಿ "ಧುರಂಧರಿ' ನೋ. 
ಧುರಕೋಳಾಹಳಿಗ (ನಾ). ಯುಂದ್ಕ ದಲ್ಲಿ ಕೋಲಾಹಲವನ್ನು ಮಾಡು 
ವವನು; ಶೂರ: ರಣದಗ್ಗ ಳೆಯ ಸುಭಟರ ಜಯಿಸು ಹ 
ನೆನಿಸು (ಕುವ್ಯಾದ್ರೋ. ಓರಿಇ. ಪರಿ. ೨೭೯). 
[ಧುರ್ನ (ದುರ) + ಕೋಳಾಹಳ (ಐಕೋಲಾಹಲ) + - ಇಗ] 
ಧುರಗಲಿ "ದುರಗಲಿ' ನೋ. 
ಧುರಗಳ್ಳ (ನಾ). ಯಣದ್ಧದಿಂದ ಪಲಾಯನ ಮಾಡಂವವನಂ,-ತಪ್ಪಿಸಿ 
ಕೊಳ್ಳುವವನು ; ರಣಹೇಡಿ : ವೀರರಂಗವ ಬಿಟ್ಟು ನೀನೀ ಚೋರರಂಗವ 
ಕಲಿತೆ ಹೊಸತೇ ನಾರಿಗಳ್ಳನು ತಂದೆ ನೀ ಧುರಗಳ್ಳೆ ಹಸನಾಯ್ತು 
೦೯-೨೮). ಧುರ (<ದಂರ) + ಕಳ್ಳ] 
ಧುರಚಮತ್ಕೃತಿ (ನಾ). ಯುದ್ಧದಲ್ಲಿ ತೋರಂವ ಕೌಶಲ,-ಚಾತಂರ್ಯ:; 
ಜೋದರ ಧುರಚಮತ್ಕೃತಿ ಬೆಜಗನಿತ್ತುದು ದೇವಸಂತತಿಗೆ (ಕುವ್ಯಾಛೀ, 
೪-೮೬). [ಧುರ (ದುರ) + ಚಮತ್ಕೃತಿ] 
ಧುರಧರ (ನಾ). ಜವಾಬ್ದಾರಿಯನ್ನು ಹೊರುವವನಂ ; ಹೊಣೆಗಾರ : 
ಎಂದಾದಪನೀ ಲಲನೆಗೆ ನಂದನನುರುರಾಜ್ಯಭುರಧುರಧರನೆಂಬೀ ಸಂದೇಹ 


(ಕೌಶಿರಾ. 


ಮೆನ್ನ ಮನದೊರ್‌ ಕುಂದದೆ ನೆಲಸಿರ್ದುದೆಂದು ಬಿನ್ನಯಿಸಲೊಡ 
(ಬಾಧಪು. 4-೬೮). [ಸಂ.] 
ಧುರಧರಣಿ (ನಾ). ಎ ಧುರಧರೆ: ಅಂಧಾಸುರಧ್ವಂಸಧರುಧರಣಿಯಂತೆ 


ನೀಲಕಂಠನೃತ್ಕಾಡಂಬರಮುಂ (ಕುಸುಮಾ, ೧-೭೪ ವ); ಧುರಧರಣಿ ಪೆಣ 
ಮಯವಹಿಗೆ ಭಯಂಕರಮನಾಳ್ಗು ದಾಹೆವರಂಗಂ (ಮಹಾನೇ.೧೨-೬೪); ಪರಿ 
ಮಿತಪರಿವಾರ ತುರಗಸಹಿತ ರಾಮ ಧುರಧೆರಣಿಯೊಳು ಮಾಜಾಂತು 


ಇರದೆ ನಿಂದನು ಸುರುತಾಳನ ಸಕಲ. ಮೋಹರಕಿದಿರಾಗಿ ಬೇಗದೊಳು 
(ಕುರಾಸಾಂ. ೪೩-೩೮). [ಧುರ (ಎದುರ) * ಧರಣಿ] 
ಧುರಧರೆ (ನಾ). ಕಾಳಗದ ಕಣ; ಯಂದ್ವಭೂವಿಂ ; ರಣರಂಗ ; 


ನೆತ್ತರ ಪೆರ್ಮಟಕಿ ಕಣಕಿದತ್ತುಪೇಂದ್ರನಿಂ ಧುರಧರೆಯೊಳ್‌ (ಪಂಠರಾಮಾ, 
೯-೬೬) ; ಶೆರಣೆನುತಂಜಿ ಬಂದು ಮಜಕ್‌ವೊಕ್ಕಡೆ ಕಾವೆಡೆಯಲ್ಲಿ ವಜ್ರಪಂಜರ 
- ಧುರಧರೆಯಲ್ಲಿ ಕಾಳಕ್ರಿತಾಂತನೆನುತ್ತ ಬಣ್ಣಿಕುಂ ವರವಿಬುಧವ್ರಜಂ 
(ಕಜ. 17, ೧-೬೮; 1204); ಧುರಧರೆಯಲ್ಲಿ ಸೋಲ್ತ ತಮವೇಳ್ತುರಗಾ 
ಕೃತಿಯಿಂ ವರೂಥಮಂ ಧರಿಯಿಸಿ (ತ್ರಿಪುವಿ. ೭-೮೨). 
[ಧುರ್ಮ (ಎದುರ) - ಧರೆ] 


ಧುರಧಾರಿಣಿ 


ಧುರಧಾರಿಣಿ (ನಾ). - ಧುರಧರೆ : ಧುರಭರಮನಾಂಪ ತನಗದು ಸಿರಕ್ಕೆ 
ಸಿವುಡೆನಿಸೆ ತೆರ್ಕೆಯಿಂ ಶುಂಡಂ ದೋಃಪರಿಘಾಸಿಯಿಂದೆ ಪೊಯ್ದರ ಕರಿಕರಮಂ 
ಪಟ್‌ದು ಪಾಣಿ ಧುರಧಾರಿಣಿಯೊಳ್‌ (ಮಹಾನೇ. ೦೨-೬೮). 
[ಧುರ (ಎದುರ) + ಧಾರಿಣಿ] 


ಧುರಧೀರ (ನಾ). ಯುದ್ಧಮಾಡುವುದರಲ್ಲಿ ಶೂರನಾದವನು ; ರಣ 5 


ಧೀರ: ಧರಣೇಶಂ ಧ:ರಧೀರನಾಗೆ ಧನಮುಳ್ಳಂ ತ್ಯಾಗಿಯಾಗಲ್‌ , , 
ದೊರೆವೋಲ್‌ ಚಿನ್ನಕೆ ಸೌರಭಂ (ಸೋಮೇಶ. ೧೧); ಧುರಧೀರ ಸಾಹಸ 
ಚಿತ್ರಸೇನನ:ದಾರಗುಣನಿಧಿ ಬಂದು ಕಂಡನು ಮಿತ್ರಭಾವದಲಿ (ಕುವ್ಕಾಉ. 
೧೧-೨೭) ; ಧುರಧೀರ ಸೇದಿರಾಜಂ ಗುರುತರ ಗಣಪದಮನಿತ್ತು ಸುರತತಿ 
ಪೊಗಳುತ್ತಿರೆ ವೆ:ಅಕಿದೊಪ್ಪವ ಪುಲಿಗೆಜೌಪುರಪತಿ ಸೋಮೇಶನೊಲ್ಲು 
ಪಾಲಿಕೆ ನಮ್ಮಂ (ತ್ರಿಪುವಿ. 38-0); ಧುರಧೀರ ರಸ್ತಬೀಜಾಸ:ರನಂ ಭಕ್ಷಿಸು 
ವುದಕ್ಕೆ ಬಾಯೆಆ್‌ದಿರ್ದಾ ವರದುರ್ಗಿಯ ಪಲ್ಲ್ಗಳವೊಲ್‌ ಪಿರಿದುಸ್ಟರ 
ಗೋಂಟಿದೆನೆಗಳೊಪ್ಪಿದವಮಮ (ಹಮ್ಮಾರ. ೧-೬೧). 
[ಧರ (ಎದುರ) * ಧೀರ) 
ಧುರಧುರಂಧರ(ನಾ). ಹೋರಾಟದಲ್ಲಿ ವುಂದಾಳಂ: ವರಯುಧಾಮನ್ಮು 
ತ್ರಮೌಂಜಸನುರು ಶಿಖಂಡಿ ಸುಚೇಕಿತಾನರು ಧುರಧುರಂಧರ ವೀರ 
ಪಾಂಚಾಲಕ್ಷಿತೀಶ್ವರರು (ಕುವ್ಕಾಉ. ೧೧-೨೨); ವಿಮಲ ಸಹಣಿಗಳವರ 
ಕರೆಯೆನುತ ಧುರಧುರಂಧರರೊಜಿಲಿದರು (ಕುವ್ಕಾಳೀ. 9-೪೭); ವಿರಚಿ 
ಸಿದನಾ ವೀರ ದಶಕಂಧರಶಿರಃಕಂತುಕವಿನೋದದ ಧು[ಪಾಕಾ. ಧ]ರ 
ಧುರಂಧರ ದುಷ್ಪದೋರ್ದಂಡಪ್ರಶಾಪಕವ (ತೂರರಾ. ೬-೫೨-೩). 
[ಢುರ, (ದುರ) + ಧುರಂಧರ] 
ಧುರಧುರೀಣತೆ (ನಾ). ಯಂದ್ಧ ದ ಮಂಂದಾಳುತನ,- ನಾಯಕತ ನ 
,ಸರಿಯದಾರೈ ನಿನಗೆ ನಂಬುಗೆಗೆರೆವ ತಾರದೆ ಸಾ ್ಯಿಮಿಕಾರ್ಯದ ಧುರಧೆ:ರೀ 
(ಪಾಂ. ಧುರದ ಪರಿ]ಣತೆ ನಿನ್ನೊಳಾಯ್ಲುೂ (ತೊರರಾ. ೬-೩೮-೧೯). 
[ ಧುರ, (ಎದುರ) + ಧುರೀಣತೆ] 
ಧುರಪರಿಷ್ಕೃತ (ನಾ). ಅನೇಕ ಯಂದ್ಕಗಳನ್ನು ಮಾಡಿ ದಕ್ಷತೆಯನ್ನು 
ಪಡೆದವನು; ಯಂದ್ಭಪರಿಣತ: ಎಲವೋ ಧುರಪರಿಷ್ಯತನಲ್ಲ ಸಾರ್‌ಸುಡು 
ನಿನ್ನೆ ಸಾಹಸವ (ತೊರರಾ. ೬-೪೪-3). [ಧ.ರೈ (ದುರ) + ಪರಿಷ್ಕೃತ) 
ಧುರಪಲಾಯನ (ನು). ಯುದ್ಧಮಾಡಲಾರದೆ ಅಂಜಿ ಓಡಿಹೋಗಂ 
ವುದು : ಹೋರಾಟದಿಂದ ಪಲಾಯಂನ ಮಾಡುವಿಕೆ : ಆರ ದಳವದು 
ಧುರಪಲಾಯನ ಚಾರುದೀಕ್ಷಿತರಾಯತ್ತಿ (ಕುವ್ಕಾಕ. ೧೪-೯). 
[ ಧುರ, (ದುರ) + ಪಲಾಯನ] 
ಧುರಭರ (ನಾ). ಯಂದ್ಕದ ವೇಗ; ಕದನದ ತೀವ್ರತೆ : ಧುರಭರಮನಾಂಪ 
ತನಗದು ಸಿರಕ್ಕೆ ಸಿವುಡೆನಿಸೆ ತೆರ್ಕೆಯಿಂ ಶುಂಡಂ ದೋಃಪರಿಫಾಸಿಯಿಂದೆ 
ಪೊಯ್ದಂ ಕರಿಕರಮಂ ಪಚಿದು ಪಾಣಿ ಧುರಧಾರಿಣಿಯೊಳ್‌ (ಮಹಾನೇ. 
೧೨-೬೪). [ಧುರ, (ದುರ) * ಭರ] 
ಧುರಮಂಡಲ (ನಾ).  ಧುರಧರೆ : ಧುರಮಂಡಲದೆ ದೇವರ ಪಾದಪದ್ಮವ 
ಹರುಷದೆ ಕಾದು ಬೆಸಸಿದ ಪಿರಿದು ಸೇವೆಯ ವನಾಳ್ಚೆವೆಂಬೂಳಿಗದರ ಬಿರುದಿನ 
ನುಡಿಗಳೊಪ್ಪಿದ:ವು (ಕಂನವಿ. 6-೪೩). ಧುರ, (ಎದುರ) + ಮಂಡಲ) 
ಧುರಮುಖ (ನಾ). ಯುದ್ಧದ ವಂಂಚೂಣಿ : ಧುರಮುಖದೊಳಂತಕನ 
ಹಸಿವಡಗೆ ಮಾರಿ ಕೊಕ್ಕರಿಸಿ (ಹಡಕಾ. ೧೦-೧೪). 
[ ಧುರ (ಎದುರ) * ಮುಖ] 
ಧುರವಿಜಯ (ನಾ). ಯುದ್ಧದಲ್ಲಿ ಗೆದ್ದವನಂ,-ಜಯಶಾಲಿಯಾದವನು: 
ವರಚಂದ್ರಗಿರಿಯ ಸುಪರಿಸ್ತರಣವನಾಕ್ರಮಿಸಿರಲೈ ಸೈನ್ಯಸಮೇತಂ ಧುರ 
ವಿಜಯನನಿಕ್ಕೇರಿಯ ಮರಿಯಪನಂ ಕಳುಹಿ ಮಗುಳ್ಮದಂ ವಶಗೆಯ್ದಂ 


(ಕಳನ್ನ. ೧೦-೩). [ಧುರ (ದುರ) * ವಿಜಯ] 


೪೨೪೨ 


ಧುರ್ಯ 


ಧುರವಿಶಾರದ (ನಾ). ಯುದ್ಧದಲ್ಲಿ ನಿಷ್ಣುತ ; ಹೋರಾಟದಲ್ಲಿ ನಿಪುಣ ; 
ಶೂರ : ಧ;ರವಿಶಂರದನಹೆ ವಿರಾಟನ ಹಿರಿಯ ಮಗ ನೀನು (ಕುವ್ಕಾಭೀ. 
೫-೨೩). [ ಧುರ, ( ಇದುರ) * ವಿಶ:ರದ ] 

ಧುರಾವನಿ (ನಾ). ಎ ಧುರಧರೆ : ನೆತ್ತರ ತೆನಆಗಳ" ಪರಿದವು ಸುತ್ತುಂ 
ಬಳಸು ಧುರಾವನೀಮಂಡಳದೊಳ್‌ ಸತ್ತ ಚತುರಂಗಮಿನಿತೆನಲತ್ತಳಗಂ 
ಬಗೆದು ನೋಬ್ಬಡಾ ಬ್ರಹ್ಮಂಗಂ ,ಮಹಾನೇ. ೧೨-೧೩೩) ; ಪರಿಹರಿಸಿ ನರನಂ 
ಧುರಾವನಿಯೊಳಡೆಗೆಡಹಿ ಹರನಂದು ಮೆಟ್ಟೆ ಮೆಲ್ಲಡಿ ಸೋಂಕುಮಾತ್ರ 
ದಿಂದರುಣಜಲಮಂ ಕಾಆ್‌ದಂ. (ಜಿಬಪ್ಪ. ೫೩-೫೬). 

[ ಧುರ, (ಎದುರ) + ಅವನಿ) 

30| ಧುರಾವಹ (ನಾ). ಹೊಣೆಯನ್ನು ಹೊರಂವವನು ; ಹೊಣೆಗಾರ : 
ನೀವು ಕೌರವ ಸರ್ವದಳದ ಧು[ಪಾಾಂ- ದು]ರಾವಹರಲೆ: ಬಾಣಸೃಷ್ಟಿ 
ಕೃತಾವಧಾನವ ತೋಜಿಕಿನುತ ನೃಪನೆಚ್ಚು ಬೊಬ್ಬಿಜೌದ (ಕುವ್ಕಾಠ, ೨-೫೫). 

[ಸಂ. ] 

ಧುರೀಣ (ಗು). ೧. ಭಾರವನ್ನು ಹೊತ್ತ,-ವಹಿಸಿಕೊಂಡ ; ಹೊಣೆ 
ಗಾರಿಕೆಯನ್ನು ವಹಿಸಿಕೊಂಡಿರುವ, -ಹೊಶ್ತಿರುವ. (ನಾ). ೨. ದಕ್ಷ 
ನಾದವನಂ ; ಸವಂರ್ಥ ; ನಿಪುಣನಾದವನು : ತಳ್ತೇಸಾಡಿದಂ ಕೋಟಿ 
ಗೊರ್ವನೆ ಬಿಲ್ಲೊಂಡು ... ಧನುರ್ಧರಧುರೀಣಂ ದ ರ್ಧರಂ ಲಕ್ಷ್ಮಣಂ 
(ಪಂರಾಮಾ. ೧೪-೧೬೭) ; ಅಪಾರವಾಗಿ ದುಡಿವ ಪಾಶ್ಚಾತ್ಮ ಸೇವಾಧುರೀಣರಲ್ಲಿ 
. * «ಇವನೂ ಉನ್ಮತಸ್ಥಾನವನ್ನು ಪಡೆದಿದ್ದಾನೆ (ಪಾಕ್ಕಾವಿ. ೪೯೬. 
೩. ವಯಂದಾಳಂ;; ಅಗ್ರಗಣ್ಯ; ನಾಯಕ : ಆಧುನಿತ ಪ್ರಪಂಚದ 
ಕೆಲವೊಂದು ಮುಖ್ಯಮುಖ್ಯ ಸಂಗತಿಗಳು ಭಾರತದ ಪ್ರಮುಖ ಧುರೀಣರ 

ಸಾರ್ವಜನಿಕ ಸೇವಾನಿರತಜನರ ಮನಸ್ಸನ್ನು ಸೆಳೆದಿದ್ದವು 
(ಮಹಾಯೋ. ೨೯); ಕ್ರಾಂತಿದೇವಿಯ ಪರಮಭಕ್ತರೂ ಸ್ವಾತಂತ್ರ್ಯ 
ಚಳವಳದ ಧುರೀಣರ. ಆಗುವರು (ಜಗಸೆ. ೨); ಸಾಮ್ಯವಂದ ಮತ್ತು 
ಮಾನವತಾವಾದದ ಧುರೀಣರ ಅಭಿಪ್ರುಯದ ಮೇರೆಗೆ ಸಾಮಾಜಕ 
ಸುಲಿಗೆಯ ಸಾಧನವನ್ನು ಸಿದ್ಧ ಪಡಿಸುವುದಕ್ಕಾಗಿ ಧರ್ಮವು ಸುಳ್ಳು ಸುಖದ 
ಕಲ್ಪನೆಯನ್ನೀಯುತ್ತದೆ (ಧರ್ಮಸಾ. ೧). ಳಿ. ಭಾರ ಹೊರುವ 
ಪ್ರಾಣಿ ; ನೊಗವನ್ನು ಹೊರುವ ಎತ್ತು: “ಧುರೀಣ ಧೌರೇಯ 
ಧುರ್ಯನಾಮಂ ಭದ್ರಂ” (ವಸ್ತುಕೋ. ೮೯-3); “ಧೂರ್ವಹಃ, ಧುರ್ಯಃ, 
ಧೌರೇಯಃ, ಧುರೀಣಃ, ಧ:ರಂಧರಃ-೫ ಬಂಡಿ, ಗೋಣಿ, ನೇಗಲು 
ಮುಂತಾದ ಭಾರವನ್ನು ಹೊತ್ತು ಶೆಳೆಯುವ ಎತ್ತು ಮುಂತಾದ ದನಗಳ 
ಹೆಸರುಗಳು” (ಸಿದ್ಧಾಂತಿ. ೨೯೩). [ಸಂ. 1] 

ಧುರೀಣತೆ(ನಾ). ೧.ಕಾರ್ಯುಚತುರತೆ,-ಸಾಮರ್ಥ್ಯ. ೨. ಮಂಂದಾಳಂ 
ತನ; ನಾಯಕತ್ವ ; ಪಾ )ಿವಂಖ್ಯತೆ : ಜಾನಕಿಬಾಯರ ಧುರೀಣತೆಯು 
ಮನೆಯಲ್ಲಿ ಶೀರ ಪ್ರಖರವಾಗಿತ್ತು (ಸಮಜೀ. ೭೬೩). [ಸಂ, ಧುರೀಣತಾ] 

ಧುರೀಣತ್ವ (ನಾ). ವಂಂದಾಳುತನ ; ನಾಯಕತ್ವ : ಕುಸ್ತಿಯಲ್ಲಿ ಭಾಗ 
ವಹಿಸಲು ಪಾದಳ್ಳಿಯ ಕುಸ್ತಿಗಡಿಗಳು ದಾದಾನ ಧುರೀಣತ್ವದಲ್ಲಿ ಬಂದಿದ್ದರು 
(ಗ್ರಾಮಾಯ, ೫೧). [೫೦.] 

ಧುರ್ಯ (ನಾ). ೧. ಸವಂರ್ಥ ; ಚತಂರ; ಕಾರ್ಯಧಂರಂಧರ : 
ಧನುಜೇಜ್ಯಂ . . . ನಿಲೆ... ದಂಪತಿಕ್ಷೇತ್ರದೊಳ್‌ ಧನವಂತಂ ಧರಣೀಶ 
ಕಾರ್ಯಭರಧುರ್ಯಂ ಸತ್ಕಳಾಕೋವಿದಂ (ಜಾತತಿ. ೧೭೯೨೫೪) ; ನಿಜಗುರು 
ಸಪರಿಯ ಕ್ಷೀಣನಂ ಗುರುಚರಣಗಂಧಾಘ್ರಾಣನಂ ಗುರುಕಾರ್ಯ 
ಧುರ್ಯನನು (ಬಸಪು. ೩೯-೫೩) ; ಜಕ್ಕಣಾಚಾರ್ಯ ಭಕ್ತಿಸಾಕಾರ್ಯ 
ಪರಮಶಿವಸವ:ಯ ಧುರ್ಯ (ಪ್ರಾಢರಾ. ೧೦-೮). ೨. ಪ್ರಮುಖಸ್ಥಾನ 
ದಲ್ಲಿರಂವವನು ; ಆಡಳಿತಗಾರ. ೩. ಸಚಿವ. ೪. ಮಂಂದಾಳಂ; 
ನಾಯಂಕ ; ಅಗ್ರಗಣ್ಯ. ೫. (ಬಂಡಿಯ ವಂಕಿಗೆ ಹೋದಿಸಿರಂವ) 


ಹಾಗು 


36 


40 


45 


ಧುರ್ಯೆ 


ಭಾರವನ್ನೂ ಹೊರಂವ ಕುದುರೆ, ಎತ್ತು ಮೊದಲಾದುವು ; ಗಾಡಿಗೆ 
ಕಟ್ಟುವ ದನ : “ಧುರ್ಯಃ, ಧೌರೇಯಃ- ಈ ೨ ಹೂಟದೆತ್ತು” (ಹಲಾಯು. 
೪೪-೧೧೦); “ಧುರ್ಯಂ ತಿದ್ದಿ ದುಕ್ಷವಂದು” (ಮಂಗರಾ. ೩೩-೧). ೬. ಚತುರತೆ ; 
ಸಾವಂರ್ಥ್ಯ : ಅವರೊಳೊಂದೊಂದಕ್ಕೊಡಂಬಡಿಸಿ ಸಾಂಗದಿಂದ ಪುರಾಣ 
ಸೂಕ್ರ್ಯರ್ಥಂಗಳೊಳು ಬಹು ಸಮಯಿಗ ಳಳ ಚಿತ್ತಂಗಳೊಳಗಹುದಹುದೆನಿಸಿ 
ಚಾತುರ್ಯಧುರ್ಯದಲಿ (ಬಸಪು. 28-8೫೯). [ಸಂ.] 

ಧುರ್ಯೆ (ನಾ.) ಗರ್ಭಿಣಿ; ಬಸುರಿ: “ವರಧುರ್ಯೆ ' [ಐಾಕಾಂ. ದುರೈ) 
ಸತ್ವೈಯಂತರ್ವತ್ನಿ ಗುರ್ವಿಯೆಂದರೆ ಗರ್ಭಿಣಿಯೆನಿಕ್ಕು” (ಮಂಗರಾ. ೯-೧೭). 

[ಸಂ. ಧುರ್ಯಾ] 

ಧುವನ (ಗು). ೧. ಅಲ್ಲಾಡಿಸಂವ ; ನಡುಗಿಸುವ. (ನಾ). ೨. ಅಲ್ಲಾಡಿ 
ಸಂವುದಂ : ಕಂಪನ. ೩. ಬೆಂಕಿ; ಅಗ್ನಿ. [ಸಂ. 

ಧುವಿತ್ರ (ನಾ). ೧. ಯಾಗದಲ್ಲಿ ಅಗ್ನಿಯನ್ನು ಉರಿಯಿಸಲು ಕೃಷ್ಣಾಜಿನ 
ದಿಂದ ತಯಾರಿಸಿದ ಬೀಸಣಿಗೆ: “ಧುವಿತ್ರಂ [ಪಾಕಾ. ಧವಿತ್ರಂ] . . . 
ಯಜ್ಞದಲ್ಲಿ ಅಗ್ನಿಪ್ರಜ್ವಲನ ಮಾಡುವುದಕ್ಕೋಸ್ಕರ ಕೃಷ್ಣಾಜಿನದಿಂದ 
ಮಾಡಲ್ಪಟ್ಟ ಬೀಸಣಿಗೆ ಹೆಸರು, ಹುಲ್ಲೇಚರ್ಮದ ಬೀಸಣಿಗೆ” (ಸಿದ್ಧಾಂತಿ. 
೨೨೦), ೨. ಬೀಸಣಿಗೆ. [ ಸಂ.] 

ಧುಸುಮುಸಿ "ಧಂಸುವಂಸಂ' ನೋ. 

ಧುಸುಮುಸು, ದಂಸುಮಂಸಿ, ದರಿಸಂವ.ಂಸು. ಧುಸಂವಖಸಿ (ನಾ). 
ಅಂತಸ್ತಾಪ ; ದುವಯಗುಡಂವಿಕೆ ; ಆಂತರಿಕ ಕೋಪ ; ಕೋಪದಿಂದ 
ಒಳಗೊಳಗೇ ಸಿಡಿಮಿಡಿಗೊಳ್ಳುವುದಂ : ರಾಣಿಯ ಮನಸ್ಸಿನಲ್ಲಿ... . 
ಮದುವೆಯ ಕಾರಣದಿಂದ ಒಳಗಿಂದೊಳಗೆ ಧುಸಮುಸು ಇದ್ದದ್ದು ನಿನಗೆ 
ಗೊತ್ತೇ ಅದೆ (ಮಂಜುಳ. ೧೦೨). ದುಸುಮುಸಿ: ನಾನು ವೈನಿಯವ 
ರೊಂದಿಗೆ ಇಲ್ಲದ ದುಸುಮುಸಿ ಬಿಟ್ಟುಬಿಟ್ಟುದಕ್ಕೆ ವತ್ಸಲೆಗೂ ಎಷ್ಟೊಂದು 
ತೃಪ್ತಿ! (ವೈನಿ. ೧೧೧) ; ನಮ್ಮ ನಮ್ಮ ಜಗಳಾಟ, ದುಸುಮುಸ ಇವು 
ನಡಿಯೋವ (ಗಂಮಾಯಿ. ೨೦). ದುಸುಮುಸು : ಗಾಡಿಯಲ್ಲಿದ್ದ ಪ್ಮಾಸೆಂಜ 
ರರು ದುಸುಮುಸು ಶುರುವಣಾಡಿದರು (ಜಿಂಗಬ. ೧೪೬). ಧುಸುಮುಸಿ : 
ಮದುವೆಮನೆಯಲ್ಲೇ ಬೀಗರ ಧುಸುಮುಸಿ ಶುರು ಆಗಿಬಿಟ್ಟಿತು (ರೂಢಿ). 

ದುಸುಮುಸುಗುಟ್ಟುಇಸಿಡಿಮಿಡಿಗೊಳಂ) ; ದುವಂಂಗಂಟ್ಟು : ದುಸು 

ಮುಸುಗುಟ್ಟುವ ಸತಿಸುತರಿಂದಲಿ ಹಸಗೆಟ ಿದ್ದೇನೆೊ (ಆಗದ. ೩೦೮-೨3). 
ದುಸುಮುಸು ಮಾಡು, ದುಸುಮುಸಿ ಮಾಡು, ಧುಸುಮುಸಿ ಮಾಡು-ದ:ಸು 
ವಂಂಸಂಗಂಟಂ ಶ್ಚ: ದುರುಗಮ್ಮನಂತೆ ಮುಖ ಮಾಡಿ ದುಸುಮುಸು 
ಮಾಡೋದು ಒಂದು ಬುಟ್ಟು ಬೇರೆ ಇನ್ನೇನೂ ನಾ ಕಾಣೆ (ಬೆಂಗಬ. ೧೩) ; 
ಸಧ್ಯಕ್ಕೆ ನೀನು ನಲನೊಡನೆ ದುಸುಮುಸು ಮಾಡುತ್ತಿರುವುದನ್ನು ಬಿಟ್ಟು 
ಬಿಡು (ನಲದ. ೬೦); ತಂದೆ ತಾಯಿಯ ಸಂಗಡ ದುಸುಮಂಸಿ ಮಾಡಿರದಿದ್ದರೂ 
ಕಿರಣಲೇಖೆಗೆ ಅದು ಯಾವುದೂ ಅನ್ಕಾಯವೆಂದು ಅನಿಸುತ್ತಿದ್ದಿಲ್ಲ (ಇಪ್ಪಕ. 
೪೧೨) ; ಅವರು ಮೆಲ್ಲ ಮೆಲ್ಲನೆ ನಮ್ಮಂತೆ ಮನೆಯಲ್ಲಿ ಕೆಲಸ ಮಾಡಲಾರಂಭಿಸಿ 
ದರು. ... ಒಂದೂ ಅಪಶಬ್ದವನ್ನಾಡಲಿಲ್ಲ. ಎಂದೂ ಧುಸುಮಸಿ 
ಮಾಡಲಿಲ್ಲ (ಸ್ಮೃಕಿಚಿ. ೩೬೨). ಧುಸುಮುಸು ಹಾಯು = ದುಸುವಂಸು 
ಗಂಟನ್ಬಿ : ಅವೂ ಧುಸುಮುಸು ಹಾಯುವ ಕ್ಷೂದ್ರಗುಣಾ ಕಲೀತಾವಲ್ಲ 
ಅಂತ ಚಿಂತಿ ಬಿದ್ದದ (ಕಾಗೆಕ. ೧೦೦), [ *-ಮರಾ. ಧುಸಮುಸ್‌] 

ಧುಸ್ತುರ (ನಾ). ಎ ಧಂಸ್ತಾರ. [ಸಂ.] 

ಧುಸ್ತೂರ (ನಾ). ಉಮ್ಮಾತ್ತಿಗಿಡ ; ದತ್ತೂರ. (ಸಂ.] 

ಧುಳಧುಳ (ನಾ). ಓಂದು ಅನಂಕರಣ ಶಬ್ದ. “ಧುಳಧುಳನೆ' ಪರಾ. 

ಧುಳಧುಳನೆ (ಅ). ಧಂಳಧುಳ ಎಂಬ ಶಬ್ದದೊಡನೆ ; ವೇಗವಾಗಿ: 
ಬಂದರು ಧುಳಧುಳನಬಲೆಯರಾ ಗಾಡಿಕಾಜನಿದ್ದೆ ಡೆಗೆ (ಧರಜೆ. ೪-೧೧೭). 

[ ಧುಳಧುಳ 4 - ಅನೈ) 


೪೨೪೩ 


20 


ಧೂತಪಾಪೆ 


ಧುಳುಧುಳು (ನಾ). ಒಂದಂ ಅನುಕರಣ ಶಬ್ದ ; ಛಟಿಲ್‌ ಛಟಿಲೆಂಬ 


ಕಟಿಪಟಿನಿಟಿಲು ನಿಆಲೆಂಬ ಧುಳುಧಂಳುಂ ದೊಪ್ಪೆಂಬ ಗುಜುಗುಜು ಧಳಧಳಂ 
ಜೋಆ್‌ಂಬುದಜಆದಜದೊಳದೊಳೆಂಬೀ ಧ್ವನಿಗಳವನಿಗೆ ಭಯವನೀವುತಿರೆ 
(ಸಾನಂಡ. ೮-೧೩); ಕಲಕಿ ಸಾಗರ ತುಳುಕಿ ಜಲ ದುಂ ಧುಳುಧುಳುಂ 

. . ಎನಿಪ ಹೆಕ್ಕಳದ ಘೋಷಗಳೆಸಗಿ ಘುಮ್ಮಿಡಿದವು ನಭೋಂತರವ 


(ಆನಂರಾ: ೫-೪-೫೨). 


ಧೂಢಸೆಲ (ನಾ). ಒಂದು ಬಗೆಯ ಸಸ್ಯ ; ಕಾಡುತೆಂಗು: ' ಡಡಸ್ಸಲ, 


[) 
ಧೂಢಸೆಲ, ಬೆಟ್ಟತೆಂಗು, ಕಾಡುತೆಂಗು (ಮೈಔಗ. ೮-೧೪೦). [?] 


ಧೂತ (ಗು). ೧. ನಡುಗಿದ; ಕಂಪನಗೊಂಡ. ೨. ಕೊಡವಿದ ; 


ರಭಾಡಿಸಿದ. "ಪದಧೂತಧೂಳಿ' ಪರಾ. ೩. ತೆಗೆದು ಹಾಕಿದ ; 
ನಿವಾರಿಸಿದ ; ನಾಶಮಾಡಿದ. *ಧೂತಪಾಪೆ' ಪರಾ. ೪. (ಗಾಳಿ 
ಯಿಂದ) ಹರಡಿದ : ವ್ಯಾಪ್ತವಾದ ; ಹಬ್ಬಿದ ; ಚದರಿದ. "ಧೂತ 
ಧೂಮ' ಪರಾ. ೫. ಬಿಟ್ಟ ; ತೊರೆದ ; ತ್ಯಜಿಸಿದ ; ವಂ:ಕ್ತವಾದ. 
"ಧೂತಪಾಪ' ಪರಾ. ೬. ಶುಚಿಮಾಡಿದ ; ಸ್ವಚ್ಛಗೊಳಿಸಿದ. (ನಾ). 
೭. ಬಿಟ್ಟುದಂ; ತ್ಯಜಿಸಿದಂದು: "ತ್ಮಕ್ಕಂ. ಹಿ:ನಂ, ವಿಧುತಂ, 
ಸಮುಜ್ನಿತಂ. ಧೂತಂ. ಉತ್ಸೃೃಷ್ಟಂ- ೬ ಬಿಡಲ್ಪಟ್ಟದು” (ಸಿದ್ಧಾಂತಿ. ೩೫೨). 


ಇಲ ಬ 


[ ಸಂ.] 


ಧೂತಧೂಮ (ನಾ). ಹರಡಿದ ಹೊಗೆ ; ಹಬ್ಬಿದ ಹೊಗೆ: ಕಾಸಿದವು 


ಫಣಿಕುಲವ ಮೇಣ್ಣೊ ಳ್ಳಾಸದಲಿ ಡ:ವರಿಸಿದವು ಕಿಡಿ ಧೂತಧೂಮದಲಿ 
(ಕುವ್ಮಾಆ. ೨೦-೬೦). [ಧೂತ + ಧೂಮ] 


ಧೂತಪಾತಕ (ನಾ). ಪಾತಕವನ್ನು ಕಳೆದುಕೊಂಡ ವ್ಯಕ್ತಿ ; ಪಾಪದಿಂದ 


ಮಂಕ್ರನಾದವನು: ನೀತಿವಿದ ಕೇಳೈದಿದರು ನಿಮ್ಮಾತಗಳು ಹಿಮಗಿರಿಗೆ 
ಹರಿಪದಪೂತಪುಣ್ಮನದೀವಿಗ, ಹನಧೂತಪಾತಕರು (ನಿಧಾಗ. ೧-೯-೪೦). 
[ ಧೂತ * ಪಾತಕ) 


ಧೂತಪಾಪ (ಗು). ಪಾತಕದಿಂದ ವಂುಕ್ತವಾದ; ಪವಿತ್ರವಾದ: ಅಂಧಕು 


ಸುರನ ಸುಕುಮಾರನೆನಿಸುವ ತಾ ಕಂ ಧರಾವಲಯದ ಕಕುದ್ದಿರಿಯ ದಕ್ಷಿಣ 
ದೊಳಂ ಧೂತಪಾಪಸಂಕುಲಭವಿಷ್ಯಚ್ಛೀಲಲೋಲೆ ಶ್ವ ಸತ್ಸರ್ವಕಾ ಕಂಧರ 
ದೊಳ್‌ . . . ತಪದಿಂದಿರ್ದನು (ವೀಶ್ಮಪು. ೩-3೧-೩5). [ಧೂತ ಪಾಪ್ಯ) 


ಧೂತಪಾಪೆ (ನಾ). ೧. ಪಾಪವನ್ನು ನಾಶಮಾಡುವವಳು,-ಕಳೆಯು 


ವವಳು. ೨. ಪಾಪವಂತಕ್ತೆ ; ನಿರ್ದೋಷಿ ; ಪಾಪವಿರಹಿತೆ. ೩. ಕಾಶಿ 
ಯಲ್ಲಿರಂವ ಒಂದಂ ನದಿಯ ಹೆಸರು; ೧ ಈ ನದಿಯ ವಿಷಯವು 
ಕಾಶೀಖಂಡದ ೫೧ನೆಯ ಅಧ್ಯಾಯದಲ್ಲಿದೆ. ಭೃಗುವಂಶದ ವೇದಶಿರ 
ನೆಂಬ ಮಹರ್ಷಿಯ ಮಗಳಂ ಧೂತಪಾಪೆ ಎಂಬಂವಳಂ ತಪಸ್ಸಿನ 
ಮೂಲಕ ಜಗತ್ತಿನಲ್ಲಿ ತಾನು ಅತ್ಯಂತ ಪವಿತ್ರಳಾಗಿರುವಂತೆ ಬ್ರಹ್ಮ 
ನಿಂದ ವರವನ್ನು ಪಡೆದಳಂ. ಒವೆ್ಮ ಧವರ೯ಪುರುಷನಂ ಇವಳನ್ನು 
ಮೋಹಿಸಿ ತಾನು ನದಿಯಾಗುವಂತೆ ಶಾಪವನ್ನು ಪಡೆದನು ವಂತ್ತು 
ಇವಳು ಶಿಲೆಯಾಗುವಂತೆ ಶಪಿಸಿದನು. ಧೂತಪಾಪೆಯಂ ಚಂದ್ರಶಿಲೆ 
ಯಾಗಿ ಚಂದ್ರೋದಯಂಕಾಲದಲ್ಲಿ ದ್ರವವಾಗಿ ನದಿಯ ರೂಪದಿಂದ 
ಧರ್ಮನನ್ನು ಸೇರಿದಳು. ಅವಿಮಂಕ್ತಕ್ಷೇತ್ರವೆಂದು ಪ್ರಸಿದ್ಧವಾದ 
ಕಾಶೀಕ್ಷೇತ್ರದಲ್ಲಿ ಧೂತಪಾಪಾನದೀ ವಂತೂ ಧರ್ಮನದಿಗಳು ಐಕ್ಯ 
ರೂಪದಿಂದಿವೆಯೆಂದು ನಂಬಿಕೆಯಿದೆ. ೧, ೨, ೩; ಗೋಮತಿ 
ಧೂತಪಪೆ . . . ಸಮಸ್ತದೇವತಾವರಣೆ ಕವೇರಕನ್ಯೆ ಕೆಳಗೊಂಡಳನೇಕನದೀ 
ವಿಳಾಸಮಂ (ರಾಜರೀ. ೨-೭) ; ಪುತ್ರನೊರ್ವಂ ರಾಜನಣುಗಿಯೆ ಜಗನ್ಮಾತೆ 
ಮಿತ್ರನಭವಂ ಧೂತಪಾಪೆ ತನ್ನರಸಿ , , . ಎಂದು ಘೋಷಿಪುದೆಂ 
ಬೊಲರ್ಣವಂ ಬಾಯ್ವಿಡುತ್ತಿರ್ಪೆದೆಂದುಂ (ಶಿ ರಾಮ. ೩-೨೧). 
[ ಸಂ. ಧೂತಪಾಪು (ಧೂತ + ಪಾಪ + -)] 


ಧೂತಾಂಗ 


ಧೂತಾಂಗ (ನಾ). [ಬೌದ್ಧ] “ಭಿಕ್ಷುವು ಧೌತನಾಗಬೇಕಾದರೆ ಆಚರಿಸ 
ಬೇಕಾದ ಹದಿಮೂರು ವಿಶೇಷನಿಯವಂಗಳು ” (ಟಬುದ್ಮಪ. 
ಮಿಲಿಂದ. 3೬ ಕೋಶ); ೪ ಧೂತಾಂಗಗಳು ೧೩. ಅವುಗಳ ವಿವರವು 
"ವಿನಯಂ, *ವಿಸಂದ್ಧಿಮಗ್ಗ' . ಮತ್ತು "ವಿಂಲಿಂದಪಣ್ಣು' ಗಳಲ್ಲಿ 
ದೊರಕಂತ್ವದೆ.' ಅವು ಯಾವುವೆಂದರೆ : ೧. ಪಂಸಂಕೂಲಿಕ ಅಂಗ: 
ತೇಪೆ ಹಾಕಿದ ವಸ್ತ್ರಗಳನ್ನು ಧರಿಸುವುದು. ೨. ಪೇಚೀವರಿಕ ಅಂಗ: 
ಮೂರಂ ವಸ್ತ್ರಗಳನ್ನು ಮಾತ್ರ ಧರಿಸಂವುದಂ. ೩. ಪಿಂಡಪಾತಿಕ 
ಅಂಗ: ಭಿಕ್ಷೆಗಾಗಿ ಸಂಚರಿಸಂವುದಂ. ೪. ಸಪದಾನಿಕ ಅಂಗ: ಭಿಕ್ಷೆ 
ಗಾಗಿ ಸಂಚರಿಸಂವಾಗ ಯಾವ ವಂನೆಯನ್ನೂ ಬಿಡದಿರುವುದಂ. ೫. 
ಏಕಾಸನಿಕ ಅಂಗ : ಕಂಳಿತಂ,' ಒಂದೇ ಸಲಕ್ಕೆ ಊಟ ವಂಂಗಿಸಂವುದಂ. 
೬. ಪತ್ತಪಿಂಡಿಕ ಅಂಗ: ಭಿಕ್ಷಾಪಾತ್ರೆಯೊಂದರಿಂದಲೇ ಊಟ ಮಾಡು 
ವುದು. ೭. ಖಲುಪಚ್ಛಾ,ಭಕ್ತಿಕ ಅಂಗ: ಒಂದು ಸಲ ಊಟಮಾಡಿದ 
ಮೇಲೆ ವಂತ್ತೆ ಏನೂ ತಿನ್ನದಿರುವುದಂ. ಆ. ಆರಣಇಸ್ಲಿಕ ಅಂಗ ; 
ಅರಣ್ಯದಲ್ಲಿ ವಾಸಿಸುವುದು. ೯. ರಂಕಮೂಲಿಕ ಅಂಗ : ವೃಕ್ಷ 
ಮೂಲದಲ್ಲಿ ವಾಸಿಸಂವುದಂ. ೧೦. ಅಬ್ಭೋಕಾಸಿಕ ಅಂಗ : ಬಯಂಲಿ 
ನಲ್ಲಿ ವಾಸಿಸುವುದಂ. ೧೧. ಸುಸುನಿಕ ಅಂಗ: ಶ್ಮಶಾನದಲ್ಲಿ 
ವಾಸಿಸುವುದು. ೧೨. ಯಥಾಸಂಥಶಿಕ ಅಂಗ : ವಾಸಿಸುವುದಕ್ಕೆ 
ಯಾವ ಎಡೆ ಸಿಕ್ಕಿದರೆ ಅದರಲ್ಲಿ ತೃಪ್ತನಾಗಿರಂವುದಂ. ೧೩. ನೇಸ 
ಜ್ವಿಕ ಅಂಗ: ಕುಳಿತಿರುವ ಹಾಗೆಯೇ (ಎಂದಿಗೂ ವಂಲಗಿಕೊಳ್ಳದೆ) 
ನಿದ್ರೆ ಮಾಡುವುದು. ಈ ಧೂತಾಂಗಗಳನ್ನು ಆಚರಿಸಂವುದರಿಂದ, 
ಅಧ್ಯಾತ್ಮಜೀವನಕ್ಕೆ ಅಡ್ಡಿಯಾಗುವ “ಕ್ಲೇಶ” (ಕಿಲೇಸ)ಗಳನ್ನು 
ಕಳೆದಂಕೊಳ್ಳಬಹಂದಂ. ಇಂಥ ಕ್ಲೇಶಗಳು ಹತ್ತು. ಅವು ಯಾವು 
ವೆಂದರೆ :- ಲೋಭ, ದ್ವೇಷ, ಮೋಹ, ಮಾನ, ದೃಷ್ಟಿ, ವಿಚಿಕಿತ್ಸೆ, 
ಸ್ತ್ಯನ, ಔದ್ಧೃತ್ಯ, ಅಹ್ರೀಕ ವಂತೂ ಅನೌತ್ತಪ್ಯ: ಪೂರ್ವದಲ್ಲಿ 
ಮಾಡಿದ ಪಾಪಕರ್ಮಗಳ ಫಲದಿಂದ ಈ ಶಾಕ್ಕಪುತ್ರರಾದ ಶ್ರಮಣರು 
ಪರಿವ್ರಜಿಸುವರು ; ಧೊತಾಂಗಗಳನ್ನೂ ಕಾಪಾಡುವರು (ಬುದ್ಮಪ. ಮಿಲಿಂದ. 
೨೬) ; ಹದಿವಂರು ಧೂತಾಂಗಗಳಲ್ಲಿ ಹಲವನ್ನು ಆಚರಿಸಿದರು (ಆೀನಾಬ್‌ೌ. 
೯0). ಧೂತ ಅಂಗ್ಕ] 

ಧೂತಿ (ನಾ). ಅಲಂಗಾಡಿಸುವುದು; ಬೀಸುವುದಂ. "ಧೂತಿಸಂ' ಪರಾ. 

[ ಸಂ.] 

ಧೂತಿಸು (ಕ್ರಿ). (ಚಾವಂರವನ್ನು) ಬೀಸು : ಆತಪತ್ರವನಾಂತಿರೊಗ್ಗಿಮಾಳೆಲೆ 
ಮಗುಳೆ ದೂ£ಧೂಸ್ಸಿತಿಸೆಲೆ ರೋಹಿಣಿ ಸಿತಚಾಮರವ ಶೈಲಜಾತೆಯಂಗಕ್ಕೆ 
. . . ರತಿ ತೋಣು ಕೈಪಿಡಿಯನೆಂಬ ಕಳಕಳವೆಸದುದು (ಮುವೇಪು. ೧-೫೧). 

[ ಧೂತಿ + - ಇಸ್ಕ್ಯು) 

ಧೂನನ (ನಾ). ೧. ಅಲಾಗಾಡಿಸಂವಿಕೆ ; ಬೀಸಂವಿಕೆ. ೨. ಕಂಪಿಸಂವಂತೆ 
ಮಾಡುವಿಕೆ. ೩. [ನಾಟ್ಯ] ಇಪ್ಪತು, ಬಗೆಯ ಕರಕವರ೯ಭೇದಗಳಲ್ಲಿ 
ಒಂದಂ: ಧೂನನ, ಶ್ಲೇಷ, ವಿಶ್ಲೇಷ, ಕ್ಲೇಪ, ರಕ್ಷಣ, ಮೋಕ್ಷಣ, ಪರಿಗ್ರಹ, 
ನಿಗ್ರಹ, ಉತ್ಕೃಷ್ಟ, ಆಕೃಷ್ಟಿ, ವಿಕೃಷ್ಟಿ, ತಾಡನ, ದೋಡನ. ಛೇದ, ಭೇದ, 
ಸ್ಫೋಟನ, ಮೋಟನ, ವಿಸರ್ಜನ, ಆಹ್ವಾನ, ತರ್ಜನ - ಈ ಇಪ್ಪತ್ತು 
ಕ ಕರ್ಮಭೇದಂಗಳಿ* (ಲಾಸ್ಕರಂ. ೪-೧೩ ವ). [ 0.) 

ಧೂಪ (ನಾ). ೧. ಬೆಂಕಿ ತಗುಲಿದಾಗ ಸುವಾಸನೆಯನ್ನು ಬೀರುವ 
ಒಂದಂ ಬಗೆಯ ಅಂಟಂಪದಾರ್ಥ ; ಸಾಂಬ್ರಾಣಿ, ಹಾಲುವಂಡ್ಡಿ, 
ಗುಗ್ಗುಳ ಮುಂತಾದ ಸುಗಂಧಪದಾರ್ಥ ; £ ದೇವತಾರ್ಚನ ವಿಧಿ 
ಯಲ್ಲಿ ಕೆಲವು ಧೂಪಭೇದಗಳು ವಿವರಿಸಲ್ಪಟ್ಟಿದೆ. ೧. ಪಂಚಾಂಗ 
ಧೂಪ : ಚಂದನ, ಕುಂಕುವಂ, ಹೊಸಕರ್ಪೂರ, ಗುಗ್ಗುಳ ಮತ್ತು 
ಅಗರು- ಈ ಐದಂ ಸಂಗಂಧದ್ರವ್ಯಗಳನ್ನು ಹಾಕಿ ಧೂಪವನ್ನು 


೪೨೪೪ 


ಧೂಪ 


ಕೊಡುವುದಂ. ೨. ಷಡಂಗಧೂಪ ; ಸಕ್ಕರೆ, ತುಪ್ಪ, ಜೇನುತುಪ್ಪ, 
ಗಂಗ್ಲುಳೆ, ಅಗರು, ಚಂದನ ಈ ಆರು ದ ್ರೈವ್ಯಗಳನ್ನು ಹಾಕಿ ಧೂಪ 
ವನ್ನು ಕೊಡುವುದು. ೩. ಅಷ್ಟಾಂಗಧೂಪ : ಗಂಗಳ, ಅಗರು, 
ತೇಜಪತ್ರ, ಶ್ರೀಗಂಧ, ಕರ್ಪೂರ, ಬಾಲಕ, ಕಂಷ್ಕ ವಂತಂ್ತಿ ಹೊಸ 
ಕುಂಕಂನಂ- ಈ ಎಂಟಂ ದ್ರವ್ಯಗಳನ್ನು ಹಾಕಿ ಧೂಪವನ್ನು ಕೊಡ, 
ವುದಂ. ೪, ದಶಾಂಗಧೂಪ : ವಧು, ವಂಂಸ್ತ, ಘೃತ, ಗಂಧಂ 
ಗಂಗ್ಲುಳ, ಅಗರು, ಶೈಲಜ, ಸರಲ, ಸಿಹ್ನ(ಲೋಬಾನ ಅಥವಾ 
ಹಾಲುವಂಡ್ಡಿ) ವಂತ್ತು ಸಿದ್ಧಾರ್ಥ (ಬಿಳಿಸುಸಿವೆ)- ಈ ಹತ್ತೂ 
ದ್ರವ್ಯಗಳನ್ನು ಹಾಕಿ ಧೂಪವನ್ನು ಕೊಡಂವುದಂ. ೫. ದ್ವಾದಶಾಂಗ 
ಧೂಪ: ಗುಗ್ಗುಳ, ಚಂದನ, ಪುತ್ರ, ಕುಷ್ಠ, ಅಗರಂ, ಕುಂಕಂವಂ, 
ಜಾತೀಕೋಷ, ಕರ್ಪೂರ, ಜಟಾಮಾಂಸಿ, ಬಾಲಕ, ತ್ವಕ್‌(ಲವಂಗ) 
ಮತ್ತು ಲಾಮಂಚ-ಈ ಹನ್ನೆರಡು ದ್ರವ್ಯಗಳನ್ನು ಹಾಕಿ ಧೂಪವನ್ನು 
ಕೊಡಂವುದು. ೬. ಷೋಡಶಾಂಗಧೂಪ : ಗುಗ್ಗುಳ, ಸರಲ, ದಾರು 
(ದೇವದಾರು), ಪತ್ರ, ಚಂದನ, ಹ್ರೀವೇರ, ಅಗರಂ, ಕುಷ್ಕ, ಬೆಲ್ಲಂ, 
ಸರ್ಜರಸ, ಘನ (ಕೊನ್ನುರಿಗಡ್ಡೆ), ಹರೀತಕಿ, ನಖ, ಲಾಕ್ಷಾ 
ಜಟಾಮಾಂಸಿ, ಶೈಲಜ-ಈ ಹದಿನಾರು ದ್ರವ್ಯಗಳನ್ನು ಹಾಕಿ 
ಧೂಪವನ್ನು ಕೊಡುವುದಂ : ಆ ದಂಪತಿಯಂ ಪುಡುಂಗೊಳಿಸಿ ಲೋಕಾ 
ಶ್ವರ್ಯಮಂ : ಮಾಡಿ ಕೊಂದುದು ಕೃಷ್ಣಾಗರು ಧೂಪಧೂಮನಿವಹಂ 
ಕೃಷ್ಣೋರಗಂ ಕೊಲ್ವವೋಲ್‌ (ಆದಿಪು. 8-5೩); ಒಂದು' ತೊಲೆ ಪೊಸ 
ಧೂಪಮಂ ತಂದು (ಕೊಂಗುರ. ದೇ. ೧೭೨-೨೨); ಧೂಪದೆಣೆಗೊಲ್ಲು 
ಚಂದ್ರಕಲಾಪಂಗರ್ಪಿಸುವೆನೆನ್ನ ದೇಹವನು (ಉರೃಟ. ೧೦-೧೨೧); 
ಅಮರದವಳ್ಳಿ, ರಾಸ್ಕೆ . . . ಶುಂಠಿ ಇವಂ ಸಮಾನವಾಗಿ ಕೂಡಿ ಇಷ್ಟರ 
ಸಮಾಂಶ, ಗುಗ್ಗುಳದ ಧೂಪವನ್ನು ಸಹ ತುಪ್ಪದಲ್ಲಿ ಅಟ್ಟು . . . 
ಸೇವಿಸಲು ವಾತಜ್ವರಂ ಮಾಣ್ಣುಂ (ಸಕವೈ. ೬೮). ೨. (ಸಾಂಬ್ರಾಣಿ, 
ಹಾಲುವಂಡ್ಹಿ ವಂಂತಾದ) ಸುವಾಸನೆಯ ಪದಾರ್ಥಗಳಿಂದ 
ಹೊರಡಂವ ಹೊಗೆ: ಆಗಳಾಚಾರಧೂಪಗ್ರಹಣಾಂಜನಕ್ಲೇದಸಮಾ 
ಕುಲಾಕ್ಷಿಪರಿಮ್ಲಾನ(ತಾ)ಬೀಜಾಂಕು (ರೀಭೂತ) ರಕರ್ಣಪೂರಪಾಟಳ 
ಗಂಡರೇಖಮುಖಮಂಡಳಜ್ಯೋತಿಃಪ್ರಭೆಯೊಂದು ಲೀಲಾಲಕ್ಷ್ಮಿಗಾವಾಸ 
ಮಾಗಿರೆ (ಶಾಂತಿಪು. ೬-೦೮ ವ); ಮಗಮಗಿಪ ಧೂಪದಿಂ ಜೊಂಡಗರ್ಬಿನಿಂಪಂ 
ಫಲಂಗಳಿಂದುಣಹಿಂ , .' , ಬಗೆಗೊಳಿಕುಂ ಚಿತ್ರಶಾಲೆ (ಮದತಿ. ೧೦-೨೭) ; 
ನಲಿದು ಬೀಸುವ ಧೂಪವೆಣ್ಣೆಸೆಗಳಂ ಮಂಟ್ಟೆ (ಕೊಂಗುರ. ದೇ. ೧೩೩-೬); 
ಧೂಪಿತ ದಿಜ್ಮಂಡಲದಿಂದಾಪತದಳಿನೀವಿತಾನಕಾಘ್ರಾತದಿನುದ್ವ್ಯಾಪಿತೋ 
ಹ್ಮಾಯಮಾಣಸುಧೂಪದಿನಾಂ ಧರ್ಮನಾಥನಂ ಪೂಜಿಸುವೆಂ (ಜಾರಪು. 
6-0೪೯) ; ಶೈತ್ಯ ಸೌರಭ್ಯ ಮಾಂದ್ಯಮೆಂಬ ತ್ರಿವಿಧಮದಸಮೃದ್ಧ ಮಾದ 
ಪನ್ನೀರು ಲಾಮಂಚ ಅಗರು ಕೃಷ್ಣಾ ಗರು ಧೂಪ ಶ್ರೀಗಂಧ ಪುಷ್ಪವೃಕ್ಷ 
ದಿವ್ಯಮೂಲ ಪರಿಮಳಮೃಗ ಕರ್ಪೂರವೃಕ್ಷ ಹಿಮಾದಿ ಸಂಪರ್ಕದಿಂ ರಮ್ಮ 
ಮಾದ ಮಂದಮಾರುತ ಸ್ಪರ್ಶನದಿಂದ ಪ್ರೇಕ್ಷಣೀಯಮಾಗಿರ್ಕುಂ (ವಿವೇಕ 
30೩): ಧೂಪ ಹಾಕಿದರೆ ಪಾಪ ಹೋದೀತೆ (ಗಾದ). ೩. ಹೊಗೆ; ಧೂವಂ: 
ಎಡೆಗೊಡದು ಬೇಂಟೆ ದಿಗುಬಂಧನಂ ಮಾಡು ಕಾಡೊಡೆಯನಂ ನೋನು 
ಸೊಕ್ಕಿನ ಧೂಪಮಂ ಬೀಸು (ಹಠಕಾ, ೩-3೯). ೪. ಗಂಗಂಳದ ವಂರ: 
“ಶ್ರೀವಾಸಃ-ದೇವದಾರು, ಧೂಪ” (ಓಷಧಿ, ೧೬೭); ಚೆಲಕಧೂಪ, ಚಿಲಕಡಿ, 
ಗುಗ್ಗು ಳಧೂಪ, ಮಡ್ಡಿಮರ, ಮಾದಿ, ಚಿತ್ತ, ಧೂಪ (ಮೈಔಗಿ. ೦೩-೨೩೭). 

ಛೂಪದ ಕಡ್ಡಿ - ಧೂಪದ ಬತ್ತಿ ; ಊದಂಗಡ್ಡಿ ; ಊದಂಬತ್ತಿ : 
ದೇವರ ಮುಂದೆ ಧೂಪದ ಕಡ್ಡಿ ಉರಿಯುತ್ತಿದೆ (ರೂಂ). ಧೂಪದ ಕೊಡ- 
ಧೂಪ ಹಾಕಂವ ಪಾತ್ರೆ, ಉಪಕರಣ; “ಸುಗಂಧದ್ರವ್ಯ, ಶಿವಪೂಜೆಗೆ 
ಉಪಯೋಗವಾಗಂವ ವಸಂ್ವ? (ತರಸಾ. ೨೪-೮). ಧೂಪದ ಗಿಡ - ಧೂಪ 


ಧೂಪಂಗುಡು 


೪ ; “ಕುಂಭಂ, ಉಲೂಖಲಕಂ, ಕೌಶಿಕಃ, ಗುಗ್ಗು. ಲುಃ, ಪುರಃ _೫ ಗುಗ್ಗು ಛ 
ಗಿಡ, ರಾಳದ ಗಿಡ, ಧೊಪದ ಗಿಡ” (ಸಿದ್ಧಾಂತಿ. ೦೦೫). ಧೂಪದ ಬತ್ತಿ 
= ಊದಂಬತ್ತಿ : ದೆ:ವರ ಮುಂದೆ ಹತ್ತಿಸಿಟ್ಟಿರುವ ಧೂಪದ ಬತ್ತಿ ಘಮ 
ಘಮಿಸುತ್ತಿದೆ (ಕೂ). ಧೂಪದ ಮರ ೬ ಗುಗ್ಲುಳದ ಮರ : “ಸರ್ಜರಸ 
= ಧೂಪದ ಮರಂ” (ಕಾಕಕ್ಕ. ೯೬); ಧೊಪದ ಮರ; ಸಾಲುಧೂಪ, ಬಿಳೀ 
ಗುಗ್ಗ ಲ, ಬಿಳೀಡಾಮರ್‌, ಹಾಗಡಮರ, ಉಗುಳು ಧೂಪ (ಮೈಶಿಗಿ 
೬೬-೧೩೬೬). ಧೂಪ ದೀಪ ನೈವೇದ್ಯ - ಮೂರ್ತಿಪೂಜೆಯ ವಂೂರಂ 
ಪ್ರವಂಂಖ ಅಂಗಗಳಂ ; ಧೂಪ ಹಾಕುವುದು, ದೀಪ ಬೆಳಗಂವುದಂ 
ವಂತ್ತಾ ಆಹಾರ ಪದಾರ್ಥವನ್ನು ಅರ್ಪಣೆ ಮಾಾಡಂವುದಂ : ದೇವರಂಗ 
ಭೋಗಕ್ಕ ಧೂಪ ದೀಪ ನೈವೇದ್ಯಕ್ಕ ತಪೋಧನರಾಹಾ”ದಾನಕ್ಕವೆಂದು . . - 
ಆಡಕೆದೋಂಟ ಕಮ್ಮವಿಪ್ಪತ್ತಯ್ನು (ಕಇ. 1೪, ೧೦-೬೩ ; 1121). ಧೂಪಮಂ 
ತೋಅು2 (ಆಲಂ) ವಂನಸ್ಸನ್ನು 'ಕೆರಳಿಸಂ,- ಉದ್ರೇಕಗೊಳಿಸು.: ಮನದ 
ಪಿಶಾಚಕ್ಕೆ ವಚನರಚನಾಧೂಪಮಂ ತೋಟಾ ವಿರಹವಿಕಾರಮಂ ಕೆಳರ್ಚಿ 
ನಿನ್ನೊಳಾಕೆಯಂ ಕೂಡುವುಪಾಯಮನೀಗಳೆ ಮಾಡಿದಪೆಂ (ಅನಂಪು. ೦೧-೩೬ವ)- 
[ಸಂ, 

ಧೂಪಂಗುಡು "ಧೂಪಂಗೊಡಂ' ನೋ. 

ಧೂಪಂಗೊಡು, ಧೂಪಂಗುಡು (ಕ್ರಿ). ೧.ಎಧೂಪವಿಂಕ್ಕು ೧: ವರದೈವಕೆ 
ಧೂಪಂಗೊಡೆ ಪೊರೆಯದೆ ಮಾಣ್ಣಪ್ರೆದೆ ಕೊಟ್ಟಿ ಪೂಜಕನಿರವಂ (ಮಲ್ಲಕಾ. 
೧-೪೧). ಧೂಪಂಗುಡು : ೨. ಎ ಧೂಪಮಿಕ್ಕು ೨ : ಕಸ್ತೂರಿ ಒಂದು 
ಭಾಗೆ, ಶ್ರೀಗಂಧಂ ಎರಡು ಭಾಗೆ . . . ಕೊಂಡು ಅರೆದು ಪುಟವನಿಕ್ಕಿ 
ಜೇನುತುಪ್ಪ ಸಕ್ಕರೆಗಳಂ ಕೂಡಿ ಧೂಪಂಗುಡಲ್‌ ಉದಯಭಾಸ್ಕರನೆಂಬ 
ಸಾದಪ್ಪುದು (ಲೋಳೋಪ. ೭-೫೪ ಪೀಕೆ, [ಧೂಪ ಕೊಡು] 

ಧೂಪಂದೋಜಾ (ಕ್ರಿ). ೧. ಧೂಪ ವನ್ನುಹಾಕು. ೨. (ಆಲಂ) ಕೆರಳಿಸು ; 
ಉದ್ರೇಕವನ್ನುಂಟಂಮಾಡಂ : ನಾನವನ ಬಟ್‌ ಇರ್ದು ಮರುಳ್ಳಿ 
ಧೂಪಂದೋಹುತಾ ಮನಃಕ್ಷೋಭಂ ತೆರೆವಂಸಗೆ ಊದಿದೆನ್‌ (ಅಕ್ಕತ್ಕಾ. 


೩-೪೬). [ಧೂಪ ತೋಜು) 


ಧೂಪಕ (ನಾ). ೧. ಸಂವಾಸನೆಯ ಹೊಗೆ ; ಧೂಪ. ೨. ಸುಗಂಧ 


ದ್ರವ್ಯಗಳನ್ನು ಮಾಡುವವನು ಮತ್ತು ವರಾರಂವವನಂ; ಸುಗಂಧಕಾರ. 
ಧೊಪಕದಂಟು ಎ ಹಾಲಂವಂಡ್ಲಿ, ಗಂಗಳ ವಂಂತಾದ ಸಂಗಂಧ 
ದ್ರವ್ಯಗಳ ಅಂಟಂ : ಭೀಮಗುಂಡರಸನು 'ತಂನಾಳ್ಮೆ ಯೊಳು ಕಾ![ಳ್ನು]ಗೆ 
ಯಲಿ ಕೊಟ್ಟ. .. ಮ ೧೨ ಮನೆ ೧ ಮತ್ತಂ ಬೆಳ್ಳಗಲಿಯಲಿ ಕುದುರೆ 
ಮಾಜದಡೆ ಧೂಪಕದಂಟಿಗೆ ಮ ೧ (ಸಾಇಇ. ೫%, ೨3೬-೨೬; 1806). 
[ಸಂ.] 
ಧೂಪಗುಂಡಿಗೆ (ನಾ). ಧೂಪವನ್ನು ಹಾಕಂವ ಪಾತ್ರೆ: ಸೂರ್ಯಕಾಂತದ 
ಧೊಪಗುಂಡಿಗೆಯೊಳಳವಟ್‌ಯದೆ ಸೆಜ್ಜೆವಳನಿಕ್ಕಿದ ಕೇಶಸಂಸ್ಕಾರದ ಕಾಲಾ 
ಗರುಧೊಪಂ (ಆದಿಫು- 8-೨೨ ವ) ; ಧೂಪಗುಂಡಿಗೆಯೊಳಳವಟ್‌ಯದೆ ಸೆಜ್ಜೆ 
ವಳನಿಕ್ಕಿದ ಕೇಶಸಂಸ್ಕಾರದ ಧೂಪದ ಪೊಗೆ ಪುದಿದು ಕೊಳೆ (ಜಾವುಂಪು. ೨೭) ; 
. ಕೋಪದಲ್ಲಿ ಶಿವಕಳೆಯದ ಕರಡಿಗೆಯನೆ ಮುಜಿದ ಧೂಪ[ಪಾಕಾಂ. ಧೂಪದ] 
ಗುಂಡಿಗೆಯನೊಡೆದ ದೀಪಾರತಿಯ ನಂದಿಸಿದ . . . ಪಾಪಕರ್ಮ ಕೂಡಲ 
ಸಂಗಮದೇವಾ ನಿಮ್ಮ ಶರಣ (ಬಸವ. ೯೦೦). [ ಧೂಪ * ಗುಂಡಿಗೆ] 
ಧೂಪಘಟ (ನಾ). ಧೂಪ ಹಾಕಂವ ಪಾತ್ರೆ: ಪದಿನಾಣು ಧೂಪಘಟಂ 
ಗಳಿಂದವೆೊಪ್ಪ ತತ್ಯನಕಶಾಲಾಭ್ಯಂತರದೊಳ್‌ (ಆದಿಪು. ೧೦-೩೧ ಐ) ; 
ಒಂದೊಂದು ನಾಟ್ಕಶಾಲೆಯ ಮುಂದೊಂದೊಂದೆನಿಸಿ ಧೂಪಘಟಮುಂ ಪದಿ 
ನಾಅಂದೆಸೆದಿರ್ದುವು ಪದಿನಾಟುಂ ದಿವಮುಮನಡರೆ ಸುರಭಿಧೂಮ 
ಸ್ತೋಮಂ (ಜಂದ್ರಪು. ೧೫-೫೪); ಪ್ರಶಸ್ತ ವಸ್ತುವಿಸ್ತಾರೆಗೋಪುರಸ್ತೂಪ 
ಧೂಪಘಟಮಂಡಳೀಮಂಡಿತ ಶ್ರೀಮಂಡಪ ಮಧ್ಯಾಧ್ಯಾಸಿತ ವಿಚಿತ್ರ 


೪೨೪೫ 


ಧೂಪಮಿಕ್ಕು 


ಪೀಠತ್ರಯಾಗ್ರಮಂ . , , ಅಳಂಕರಿಸಿ (ವರ್ಧಪು. ೧೬-೦೭ ವ); ಕೆಲಂಬರ್‌ 
. « ೬ ಮಗಮಗಿಸುವಗರು ಧೂಪದ ಫೊಗೆಯ ಪೊದರ್ಜ್‌ ಕವಲ್ವರಿದು 
ನೊಗದಿಂದೊಗೆದು ಸಮಾವರಿಸುವ ಧೂಪಘಟಂಗಳಂ ಕರಪಲ್ಲವದಿಂ ಪಿಡಿದು 
ನಡೆಯೆಯುಂ (ರಾಧಪು. ೦೬-೩೫ರ ವ). [ ಧೂಪ ೬ ಘಟ) 


5| ಧೂಪದಾನಿ (ನಾ). ಧೂಪ ಹಾಕಂವ ಪಾತ್ರೆ,-ಕರಂಡಕ: ಧೂಪದಾನಿಗಳು 


10 


15 


30 


85 


ನಡೆಯಲಿರುವ" ಧರ್ಮಕಥಾಶ್ರವಣದಿಂದ ತೃಪ್ತವಾಗಿಯೋ ಎಂಬಂತೆ 
ಸಂತೋಷದಿಂದ ಧೂಪಮೇಘಗಳನ್ನು ಸೃಜಿಸುತ್ತಿದ್ದುವು (ನಡೆದಾ. 11, 
1452); ಪುರೋಹಿತನ ಮುಂದೆ ಧೂಪದಾನಿಯನ್ನು ತಂದಿಟ್ಟು ಬಾಗಿಲ 
ಬಳಿಯಲ್ಲಿಯೇ ನಿಂತಿದ್ದ ಕುತ್ಕೂಷಾಳ ಮೇಲೆಯೆ ಅವನ ದೃಷ್ಟಿಸಮಸ್ತವೂ 
ಕೇಂದ್ರೀಕೃತವಾಗಿತ್ತು (ಪುನರು,೬೭), [ಧೂಪ ದುನ್ಶಿ] 
ಧೂಪಧೂಮ (ನಾ). ಧೂಪದಿಂದ ಹೊರಟ ಸುವಾಸನೆಯ ಹೊಗೆ: 
ನವಧೂಪಧೂಮಧೂಸರಿತನಭೋವಿವರಂ (ಅದಿಪು. ೧೦-೨೯); ನೆಜಕಿ ಕೀವಿ 
ಪುರದೊಳಗೆ ಧೂಪಧೂಮಂ ಕೂಡೆ (ತಿರುರ. ದೇ. ೬-೬); ಕಾಳಾಗುರು 
ಪ್ರಮುಖಧೂಪಧೂಮಂಂ7ಳಿಂ , , . ಪೂಜಿಸಿದಂ (ಪುಷೃಪು. ೯-೩) ; ಅಗರು 
ಚಂದನಂಗಳ ಧೂಪಧೂಮದಾಮೋದಮುಂ ಮೂಗಿಗೆ ನಲ್ಲಂಪನೀಯಂ 
ದಿಹುದು (ಶ್ರೀರಾಮಾ. ೧೦೩-೧೫೬) ; ಎಲ್ಲೆಲ್ಲೂ ಸೃಷ್ಟಿದೇವಿಗಿಟ್ಟ ಧೂಪ 
ಧೂಮಾ ಲಹರಿಲಹರಿ ಕಂಪಬಳ್ಳಿ ; ಚಿತ್ತೆರಂಗ ಭೂಮಾ ದಾಂಗುಡಿಗಳ 
ಬಿಡುತಲಿತ್ತು (ನಾದಲೀ. ೮೪-೧೩). [ಧೂಪ ೬ ಧೂಮ] 
ಧೂಪಧೂಮಘಟ (ನಾ). ಎ ಧೂಪದಾನಿ: ವಿವಿಧಮಣಿಪ್ರಕಾರವಿರಾಜಿತ 
ಧೂಪಧೂಮಘಟಮೆಸೆದಿಕರ೯ಂ (ಆದಿಪು. ೧೦-೨೯). [ಧೂಪಧೂಮ « ಘಟ) 
ಧೂಪಧೂಮ್ರ (ನಾ). -ಧೂಪಧೂವಂ : ಎತತನಾನಾಧೂಪಧೂಮ್ರಜನಿತ 
ಘನಾವಳಿ ಮುಸಂಕಿದಂದದೊಳತಿತಮಂ ಪರ್ಬಿದುದು (ಬಸಪು. ೧೧-೪೮). 
[ಧೂಪ + ಧೂಮ್ರ) 
ಧೂಪಪಾತ್ರೆ (ನಾ). ಎ ಧೂಪದಾನಿ : “ಸುಗಂಧದ್ರವ್ಯಗಳನ್ನು ಹೊಗೆ 
ಹಾಕುವ ಪಾತ್ರೆ : ಧೂಪಪಾತ್ರೆ ; ರಂಧ್ರಗಳಿರುವ ಮುಚ್ಚಳವುಳ್ಳ ಸುಗಂಧ 
ದ್ರವ್ಯಸಂಪುಟ” (0೩88016೬೬6, ಇಂಳನಿ), [ಧೂಪ ಪಾತ್ರೆ) 
ಧೂಪಭಾಜನ (ನಾ). ಎ ಧೂಪದಾನಿ : ಚರು ಮಣಿಪರ್ಯಣಕ್ಕೆ ಬಿಡು 
ಮುತ್ತಿನ ಸೇಸೆಗೆ ಧೂಪಭಾಜನಕ್ಕೆ . . . ಪುಣ್ಯನದೀಜಲಪೂರ್ಣರತ್ನ 
ಭಾಸುರಕಲಶಕ್ಕೆ ಮೇಟ್‌ ಪವಣಿಲ್ಲೆನೆ ಪೂಜಿಸಿದಂ ರಘೂದ್ವಹಂ (ಪಂರಾಮಾ. 
೧3-1). [ಧೂಪ * ಭಾಜನ) 
ಧೂಪಮಾನೆಯ (ನಾ). ಧೂಪಕ್ಕಾಗಿ ಕೊಟ್ಟ ಭೂದಾನ: ದೀಪ 
ಮಾನೆಯ ಕೊಟ್ಟ ಹ ಧೂಪಮಾನೆಯ ಕೊಟ್ಟ ಸೋಪಾನ ಕಟ್ಟಿ ಭೀಮೆಯೊಳು 
ಇಳಿಯುದಕೆ ಸೋಪಾನವನಾನೆ ವತನಿತ್ತ (ಕರಣ, ೩೬); (ಕನ್ನಜಾ. ೩೦೬ 
ನೋ). "ದೀಪಮಾನೆಯಂ' ಪರಾ. [ಧೂಪ + ಮಾನೆಯ (ಆಮನ್ನೆಯ)) 
ಧೂಪಮಿಕ್ಕು, ಧೂಪವಿಕ್ಕು, ಧೂಪಿಕ್ಕು (ಕ್ರಿ). ೧. ಗಂಗ್ಲುಳ, ಸಾಂಬ್ರಾಣಿ 
ಮೊದಲಾದ ಸಂಗಂಧವಸ್ತುಗಳ ಹೊಗೆಹಾಕಂ ; ಧೂಪಹಾಕಂ. 
೨. (ಆಲಂ) ಉದ್ರೇಕಗೊಳಿಸಂ ; ಕೆರಳಿಸಂ; ಆವೇಶಗೊಳಿಸಂ : 
ಸಾಹಸಿಯ ಆವೇಶಕೆತ್ತಿದಾರಶಿಯಾಯ್ತಡವಿವೆಂಕೆ : ಧೂಪಮಿಕ್ಕಿತು ಹಗಿನ 
ಗಂಪು (ಶ್ರೀರಾಮಾ. ೪೦೬-೮೧). ಧೂಪವಿಕ್ಕು : ೧. ತನಗೆ ನೇಮಂ 
ಕೊಂಗುಲಿಯ ಧೂಪವಿಕ್ಕುವುದು (ಕೊಂಗುರ. ದೇ. ೧೩೨-೧೧). ೩. ಹೊಗೆ 
ಹಾಕು: ನಖವೆಂಬ ಗಂಧದ್ರವ್ಯವ ಹಸುವಿನ ತುಪ್ಪವೆರಸಿ ಧೊಪವಿಕ್ಕಲೂ 
ಶಿಶುವಿಗೆ ಸುಖವಹುದು (ವೈ ದೃಸಾ. 11, ೧೩) ; ಲೊಕ್ಕಿ ಸೊಪ್ಪು, ಕೊಮ್ಮೆ 
ಸೊಪ್ಪು ಚೂರ್ಣಿಸಿ ಧೂಪವಿಕ್ಕಲು ಸನ್ನಿಪಾತ ಗುಣವಹುದು 
(ಸಕವೈ. ೧೮೧). ಧೂಪಿಕ್ಕು : ೨. ಏರ್ವಡೆದ ಮರದ ಮೆಯ್ಕಿಂ ಸೋರ್ದ 
ಕಂಪಿನಂಟುಗಳುರಿಯೆ ಧೂಖಕ್ಕಿದವೊಲಾಯ್ತು ಹನುಮನಾವೇಶಕ್ಕೆ ಗಂಧ 
ಧೂಮಂ (ಶ್ರೀರಾಮಾ. ೪೦೪-೩೦). [ಧೂಪ ಇಕ್ಕು) 


ಧೂಪವರ್ತಿ 


ಧೂಪವರ್ತಿ (ನಾ). ಸುಗಂಧವಸ್ತೂಗಳಿಂದ ತಯಾರಿಸಿದ ಬತ್ತಿ ; ಊದು 
ಕಡ್ಡಿ; ಅಗರಂಬತ್ತಿ : ಸುರದಾರು ಪೂತಿ ಮುರೆ ಸಜ್ಜರಸಂ ಲಘುಲಾಕ್ಷೆ 
ಯಿವರ ಚೂರ್ಣವ.ನಿಂಬಾಗರಳೆಯೆ ಳೆ ಪುದಿದು ಪೊತ್ತಿಸೆ ಸುರಭಿಕೃತಂ ಧೂಪ 
ವರ್ತಿಯಿದು ಕೇವಳಮೇ (ಲೋಕೋಪ, ೭-೩೩) ; ಕದಂಬದೂವಿನಿಡುಕು 
ಆಕೊಳೀ ಮಡಂಗಿದ ಧೂಪವರ್ತಿಯ ಕರಂಡಕಂಗಳಿಂ (ಜಂದ್ರಪು. ೮-೪ ವ). 
[ ಧೂಪ + ವರ್ತಿ] '` 
ಧೂಪವರ್ತಿಕೆ (ನಾ). - ಧೂಪವರ್ಶಿ : ಯುವತಿಯರ ಮುಡಿಗಳೊಳ್‌ 
ಧೂಪವರ್ತಿಕಾಧೂಮಲೇಖೆವಿಡಿದಿವು ಮೊರೆಯಂತ್ತಿವೆ ಕೇಳಿಸಿದಪುವಂ 
ಗೋದೃವಶಿಕ್ಷಿತ ವಂಶವಾದ್ಯಮಂ ಸಭೆಗಳಿಗಳ್‌ (ವರ್ಧಪು, ೫-೭). 
[ ಧೂಪ + ವರ್ಶಿಕೆ] 
ಧೂಪವಿಕ್ಕಿಸು (ಕ್ರಿ). ಹೊಗೆಯನ್ನು ಹಾಕಿಸು : ನಖ ಎಂಬ ಗಂಧವುವ್ಯ, 
ಹಸುವಿನ ಹಲ್ಲುಗಳಿಂದ ಧೂಪವಿಕ್ಕಿಸಲು ಶಿಶುವಿಗೆ ಸುಖವಹುದು. (ಗ್ರಹ 
ಹನವಹುದು.) (ವೈದ್ಯಸಾ, 11, 3೦). 
[ಧೂಪವಿಕ್ಕು (ಎಧೊಪಮಿಕ್ಕು ) * - ಇಸ್ಸು] 
ಧೂಪವಿಕ್ಕು 'ಧೂಪವಿಂಕ್ಕಾ ನೋ. 
ಧೂಪಹಾಕು (ಕ). ೧. ಸುಗಂಧವಸ್ತೂಗಳ ಹೊಗೆ ಹಾಕು; ಧೂಪ 
ವಿಕ್ಕು : ನೀವು ದೃಢದಿ ಹೋಗಿ ದೇವರ ಗುಡಿಗೆ ಧೂಪಾ ಹಾಕ್ರೆ (ಕನ್ನ ಜಃ. 
೦೬೮. ೨. ಹೊಗೆಹಾಕು: ಗೂಗೆಯ ಎಡಪಕ್ಕದ ಗರಿ. ಜೇನುತುಪ್ಪ 
- * * ಕಾಗೆಯ ವಿಷ್ಟೆ ಇವಂ ಸಮಾನವಾಗಿ ಚೊೂರ್ಣವಂ ಮಾಡಿ... 
ಈ ಚೂರ್ಣವನ್ನೇ ಧೂಪ ಹಾಕುವುದು (ಸಕವೈ. ೧೯. ೩. (ಆಲಂ) 
ಉದ್ರೇಕಗೊಳಿಸು ; ರೇಗಿಸು ; ಕೆರಳಿಸು : ಅವನಿಗೆ ಚೆನ್ನುಗಿ ಧೂಪ 
ಹಾಕಿ ಬಂದಿದ್ದೇನೆ (9). [ಧೂಪ + ಹಾಕು (ಇಪಾಯ್ಕ್ಯು)- 
ಧೂಪಳಿಸು (ಕ್ರಿ). ನಿಟ್ಟುಸಿರು ಬಿಡು : ಧೂಪಳಿಸುತಡೆಗೆಡೆಗೆ ಸೈರಿಸುತು 
ಪುರಂಧ್ರಿಯ ಮರಳಿ ಮರಕಲಾಪಭನ್ನೆಯ ನೆಟ್ಟದೃಷ್ಟಿಯೊಳಿರ್ದರೀಕ್ಷಿಸುತ 
(ಅಂಬಿಕಾ. ೩೪-೭); “ಮೂರ್ಛೆಹೋಗು ; ಭ್ರಮೆಗೊಳ್ಳು” (ಪ್ರಧಣ್ಮ). 
[ ಆ ದೂಪಿಸ್ಮು) 
ಧೂಪಾಮೋದ (ನಾ). ಧೂಪದ ಕಂಪು -ಪರಿವಂಳ : ತೆಅಕಿಯದೆ ರನ್ನದ 
ಪಡಿಗಳ್‌ ತೆಚಿಸದುವು . , . ಮೊಜ್‌ದು ಪಾಜುವ ಪಜಮೆಗಳೊಡನುಣ್ಮಿ 
ಪೊಣ್ಮೆ ಧೊಪಾಮೋದಂ (ಕಾಂತಿಪು. ೭-೧೭) ; ಅವಿರಳಧೊಪಾಮೋದಸಂಸಂಗಿ 
ಭೃಂಗಾನ್ವಿತಂ ... ಎಸೆವುದು (ಶಂದ್ರಪು. ೧-೧80) ; ಬಗೆಗೊಳಿಪ ಧೂಪಾ 
ಮೋದದೊಳ್ಳೊಟ?ದ ದವನದ ಸೀಗುಜ್‌ ಯಂ ಪೊಂಬಾಳೆಯ 
ಚಾಮರಮಂ . , . ಕೆಲಕೆಲದೊಳಿ ಪಿಡಿದು (ರಾಜಕೇ. ೧೩-೪೫ ವ). 
[ ಧೂಪ ೬ ಆಮೋದ) 
ಧೂಪಾಯಿತ (ಗು). ೧. ಪರಿವಂಳಿತವಾದ; ಸುಗಂಧಪೂರಿತ. ೨. ನೊಂದ, 
ಕ್ಲೇಶಗೊಂಡ; ಬಳಲಿದ; ಆಯಾಸಗೊಂಡ; ದಣಿದ, ೩. ಕಾಯಿ:ಸಿದ; 
ಕಾದ; ಸಂತಪ್ತ. (ನಾ). ೪. ಕಾಯಿಸಿದುದು; ಸಂತಪ್ಪ 
ವಾದುದಂ : “ಸಂತುಪಿತಃ, ಸಂತೆಪ್ತಃ, ಧೂಪಾಯಿತಃ, ಧೂಪಿತಃ, 
ದೂನಃ-೫ ಬಿಸಿಲು, ಸೆಕೆ ಮುಂತಾದವುಗಳಲ್ಲಿ ಹೋಗಿ ಹೊರಡ ವಂತೆ 
ವಣಗಿಸಿ ಕಾಯಿಸಲ್ಪಟ್ಟ ಿಂಥಾದ್ದು” (ಸಿದ್ಧಾಂತಿ. 8೫೧). [ಸಂ.) 
ಧೂಪಾರತಿ (ನಾ). ೧. ಸುಗಂಧವಸ್ತುಗಳಿಂದ ಅರತಿ ಎತ್ತುವುದಕ್ಕೆ 
ಉಪಯೋಗಿಸುವ ಸಾಧನ, - ಉಪಕರಣ ; ಧೂಪಾರತಿಯನ್ನೂ 
ಮಾಡುವ ಹಿಡಿಯುಳ್ಳ ಪಾತ್ರೆ,-ಸಾಧನ : ತಿರುಮಲದೇವಿ ಅ(ಂ)ಮ್ಮ 
ನವರು ಶ್ರೀವಿಠಲದೇವರಿಗೆ , . . ಸಮರ್ಪಿಸ್ತ ಚಿ(ಂ)ನ್ನದ ಹರಿವಾಣ ೧ 
- * - ನಾಗೂರತಿ ೧ ಧೂಪಾರತಿ[೧] (ಸಇಇಇ. IV, ೨೭೩-೪೨ ; 1618) ; 
ಬಾಗಿಲಲ್ಲಿಯ ಧೂಪಾರತಿಯೊಳಗಿಂದ ಅಂಗಾರವನ್ನು ಹಚ್ಚಿಗೊಂಡಳು 
(ಗಂಗಸಾ. ೯). ೨. ಧೂಪದಿ:ದ ಮಾಡುವ ಆರತಿ: ಮಹದಾಕಾಶವೇ 


೪೨೪೬ 


೩6 


80 


45 


ಧೂಪಿಸ್ಕು 


ಅಕ್ಷತೆ ಪರಾಪರವೆ ಪತ್ರೆ ಪುಷ್ಪ ನಿರ್ಮಳವೆ ಲಿಂಗಾರ್ಚನೆ ಮಹಾಪ್ರಕುಶವೆ 
ಪೂಜೆ ನಿತ್ಯನಿರಂಜನವೆ ಧೂಪಾರತಿ [ಪಾ೫ಣಂ. ಧೊಪ ದೀಪಾರತಿ] (ಅವಶಂ. 
69-8೭೪) ; ಮಜ್ಜನಕ್ಕೆಅಿದು ಧೂಪಾರತಿಗಳಂ ಕೊಟ್ಟು ಸಜ್ಜನಸ್ನೇಹದಿಂ 
ಭಕುತಿಯಂ ಮುಂದಿಟ್ಟು (ವಾಗೀರ. ದೇ, 3೩8-೧೯); ಧೊಪಾರತಿಯ 
ನಾ ಮಾಡಲಿಲ್ಲ ಒಂದು ದೀಪವನಾದರೂ ಹಚ್ಚಲಿಲ್ಲ (ಪುರಂದೆ. ೧-೧೭೭-೮) ; 
ನರುಗಂಪಿನ ನಮ್ಮೊಲವಿನ ಧೂಪಾರತಿ ಸ್ವೀಕರಿಸುತ ಹಾಲ್ಲುಡಲೊಳು 
ಹರಿಯಂದದಿ ಎಂದುವಿಂತೆ ನಲಿನಲಿದಿರು (ಗೋಕುನಿ- ೩೧-೩); ಮೂರು 
ಮಿನೀಟಿನಲ್ಲಿ ಧೂಪಾರತಿ ಮುಗಿಸಿ  ಮಂಗಳಾರತಿಗೇ ಬಂದುಬಿಟ್ಟಿದ್ದ 
(ವೈನಿ. 33೧), “ದೂಪಾರತಿ' ಪರಾ. 
[ಧೂಪ + ಆರತಿ, ] 

ಧೂಪಾರ್ತಿ (ನಾ). ಧೂಪ ಹಾಕುವ ಪಾತ್ರೆ; ಧೂಪದಾನಿ : “ಧೊಪಾರ್ತಿಎ 
ಶಿವಪೂಜೆಯಲ್ಲಿ ಸುಂಬ್ರಾಣಿ (ಸುಗಂಧದ್ರವ್ಯ) ಮೊದಲಾದುವನ್ನು ಹಾಕಲು 
ಅನುವಾದ ಅಗ್ನಿಯ ಪತ್ರೆ” (ಕರಸಾ, ೨೪-೮); “ಧೂಪ ಸುಡುವ ಪಾತ್ರೆ : 
ಧೂಪದಾನಿ ; ಧೂಪಾರ್ತಿ” (Censor. ಇಂಕನಿ), [ ಇಂ ಧೊಪಾರತಿ ] 

ಧೂಪಿಕ್ಕು "ಧೂಪಮಿಕ್ಕು' ನೋ. 

ಧೂಪಿತ (ಗು). ೧. ಸುಗಂಧವಸ್ತುಗಳಿಂದ ವಾಸನೆ ಹಿಡಿದಿರುವ ; 
ಧೂಪದ ಹೊಗೆ ಹಾಕಿದ; ಸುಗಂಧದ್ರ ವ್ಯಗಳಿಂದ ಪರಿಮಂಳಿತ 
ವಾದ : ಧೊಪಿತದಿಸ್ಮಂಡಲದಿಂದಾಪತದಳಿನೀವಿತಾನಕಾಘಫ್ರೂತದಿನುದ್ದ್ಯ್ಯೂಪಿ 
ತೋಷ್ಮ್ಮಯಮಾಣಸುಧೂಪದಿನುಂ ಧರ್ಮನಾಧನಂ ಪೂಜಿಸುವೆಂ (ರಾಧಪು. 
5-೧೪೯). ೨. ನೊಂದ; ಕ್ಲೇಶಗೊಂಡ ; ಬಳಲಿದ : ಆಯಾಸಗೊಂಡ. 
೩. ಪ್ರಚೋದನೆಗೊಂಡ ; ಉದ್ದೀಪ್ತವಾದ : ಮಧುರಸ್ಮಿತಕಟಾಕ್ಷ 
ನಿರೀಕ್ಷಣಂಗಳಲಿ ಧೂಪಿತಸ್ಮರವಶತೆಯಲಿ ತದ್ರೂಪವನು ನೆನೆವುತ್ತ ಭವಭಯ 
ತಾಪವನು ಕಳಿದೈದಿದರು (ನಿಧಾಗ. ೧೦-೧೦೨-೩೪). ೪. ಕಾಯಿಸಿದ; 
ಸಂತಪ್ತಗೊಂಡ. (ನಾ). ೫. ಕಾಯಿಸಿದಂದು ; ಸಂತಪ್ತವಾದಂದು : 
“ಸಂತಾಪಿತಃ, ಸಂತಪ್ತಃ, ಧೂಪಾುಯಿತಃ, ಧೂಪಿತಃ, ದೂನಃ-೫ 
ಬಿಸಿಲು, ಸೆಕೆ ಮಂಂತಾದವುಗಳಲ್ಲಿ ಹೋಗಿ ಹೊರಡುವಂತೆ ವಣಗಿಸಿ 
ಕಾಯಿಸಲ್ಪಟ್ಟಂಥಾದ್ದು” "ಧೂಪಾಯಿತ' 
ಪರಾ. [ಸಂ.7 

ಧೂಪಿಸು, "ದೂಷಿಸ್ಕು' ನೋ. 

ಧೂಪಿಸ್ಕು (ಕ್ರಿ). ೧. ಸಂಗಂಧವಸ್ತುಗಳ ಹೊಗೆಯನ್ನು ' ಹಾಕಂ ; 
ಧೂಪಹಾಕು ; ಪರಿಮಳವನ್ನುಂಟುಮಾಡು : ಚೆನ್ನೆಸೆದು ಮೆಹಿಷಾಕ್ಷಿ 
ಗುಗ್ಗು ಳವಂ ಧೂಪಿಸಿ[ಪಾಕಟ. ನಿಧೂಪಿಸಿ, ನಿರೂಪಿಸಿ] ಸೋಮಧಾರಿಗೆ ತನ್ನ 
ತೂಕವನಿಕ್ಕಿಯಂತರ್ಧೂಪವಂ ಕೊಟ್ಟು (ಬಸಪು. ೪೩-೨೦) ; ಹಲವು ಪರಿಯ 
ಸುಗಂಧಧೂಪಂಗಳನು ಧೊಪಿಸಿ[ಪಾಕಾಂ. ಸಮರ್ಪಿಸಿ] (ಪ್ರಧುಲೀ. ೪-೪೨) ; 
ಮಲಯಜವನನುಲೇಪನಂಗೆಯ್ದು ಧೂಪಿಸಿದ ಬಿಳಿಯ ಪಟ್ಟೆಯನುಟ್ಟು 
. . . ಸೌಂದರಂ ವನಕೆ ಪೊಜಿಮಟ್ಟನು (ಸೌಂದಪು. ೧೦-೧೧) ; “ಸುಗಂಧ 
ದ್ರವ್ಯವನ್ನು ಹಚ್ಚು” (ಪ್ರಥಣ್ಮ). ೨. ಹೊಗೆ ಹಾಕು, _ಹಾಯಿಂಸಂ; 
ಹೊಗೆಕೊಡು : ಸ್ವಯಂಪಶಿತ ಸಾರಪಕ್ವಫಳಬೀಜಮಂ . . . ಬೃಹ 
ತೀತ(ಘ)ಳಕ್ಷಾರವಾರಿಯೊಳ್‌ ಪುದಿದುಕೊಂಡು ಧೂಪಿಸಿ ವಿಳಂಗದಿಂ ತುಪ್ಪದಿಂ 
(ಲೋಕೋಪ. ೬-ಟಿ. ೩. ಹೊಗೆಯಾಡು ; ಹೊರಸೂಸಂ : ಸುಳಿವು 
ತೋರು: ತನ್ನ ಕಾರ್ಯಸೀಮೆಯನ್ನು ಮಾರಿದ ಸುಗ್ರೀವನ ಗೈಮೆ 
ಎಂಬುದು ಒಂದಿಷ್ಟು ಅಧಿಕಪ್ರಸಂಗವೇ ಆಯಿತೆಂದು ರಾಮನ ಆ “ಕಡೆ 
ಗಣ್ಣಿ'ನಲ್ಲರಳಿದ ಕಿನಿಸಿನಲ್ಲಿ ಧೊಪಿಸುತ್ತಿದೆ (ಪಾರ್ತಿಸು. ೯೬). ೪. (ಆಲಂ) 
ಇಲ್ಲವಾಗು ; ನಾಶವಾಗು: ವಾಣಿವಲ್ಲಭಗಾದುದತಿನಿತ್ರಾಣ ನಾಲಿಗೆ 
ನೆತ್ತಿಗಡರ್ದುದು ಧೈರ್ಯ ಧೂಪಿಸಿತು (ಅಂಬಿಕಾ. ೪೦-೪೫). 

[ಧೂಪ 4 - ಇಸ್ಕು) 


(ಸಿದ್ಧಾಂತಿ. ೩೫೧). 


ಧೂಪೋದ್ಧಾರ 


ಧೂಪೋದ್ಧಾ ರ (ನಾ). ಧೂಪವನ್ನು ಎತ್ತುವುದು ; ಧೂಪದ ಅರ್ಪಣೆ; 
ಧೂಪಹಾಕುವುದು: ಮೂಟುಂ ಪೊತ್ತುಮರ್ಚನಾ ಪುರಸ್ಸರಂ ಧೂಪೋ 
ದ್ಕೂರಂಗೆಯ್ದ ನಿರಂತರ ತ್ರಿಸಂಧ್ಯಾಸೇವೆಯುಮೆಂದೆಂಟು ತೆಅದ ಪೂಜೆಯು 
ಮನರ್ಕಪೂಜೆಯುವಮುಖ ಮನ್ನಿಸಿ (ಆದಿಪು.೧೩-೧೩ವ). [ ಧೂಪ + ಉದ್ದಾ ರ] 
ಧೂಮ (ನಾ). ೧. ಹೊಗೆ : “ಧೊಮಮೆನೆ ಹೊಗೆಯಕ್ಕು” (ಮಂಗರಾ. 
೧೪-೮) ; "ಆ ದಂಪತಿಯಂ ಪುದುಂಗೊಳಿಸಿ- ಲೋಕಾಶ್ಚರ್ಯಮಂ ಮಾಡಿ 
ಕೊಂದುದು ಕ ಓಷ್ಣಾಗರುಧೂಪಧೂಮನಿವಹಂ ಕೃಷ್ಣೋರಗಂ ಕೊಲ್ವ 
ವೋಲ್‌ (ಅದಿಪು. ೩-3೩); ಚಾಮರಿಯರ್‌ ಧೂಮಂಪೊಕ್ಕ ಕಣ್ಣಂತೆ ನೋಡ 
ಲಾಜದಿರೆ (ಧರ್ಮಾಮ್ಮ. 9-0೫೯) ; ಅಪ್ಪುವಿನ ಯೋಗದ ಕಾಷ್ಮ ಹೊತ್ತು 
ವಲ್ಲಿ ಮೆತ್ತನೆ ತಮದ ಧೂಮ ಶುಷ್ಕದ ಅಪ್ಪುವಿನ ಗುಣ (ಮೋಳಿಮಾ, ೭-೨೪); 
ಕಪಿಯುಂ ಗಾಣಿಗ ಪುವು . . . ವಿಧವೆಯಂ ಕೊಂದಾಟಮಂ ಧೂಮಮಂ 
ನಿಪುಣ೦್‌ ಕಂಡರೆ ಪೋಗರೈ (ಸೋಮೇಶ. ೬೮); ಧೂಮಂ ಪಿಂಗಿದ ಶಿಖಿಯಂತೆ 
» * « ತೊಳಗಿದಂ ಭೂಪೂಲಂ (ನಳಡಂ. ೭೨6) ; ಧೊಮಚುಂಬಿತ ಚಿತ್ರದಂತೆ 
ಸನಾಮರಿದ್ದುದು (ಕುವ್ಮಾಕ. ೨೭-೩) ; ಮುಸುಕುವ ಮರ್ಬೆನಿಪ್ಪಿಡುವ ಬಾಣ 
ತುಪ.ಕದ ಧೂಮದುರ್ಬುಗಂ (ಜಕವಿ. ೬-೧೭). ೨. ಮೋಡ; ಮೇಘ. 
೩. ಉಲ; ಬಾಲಚುಕ್ಕೆ. "ಧೂವಂಕೇತು' ಪರಾ. ೪, ಒಂದು ನರಕದ 
ಹೆಸರು: ಮತ್ತಂ ಪೂತಿವಕ್ವ ರತ್ತಪೂತಿ ಮೃತ್ತಿಕೆ ಕಣ ಧೂಮವೆಂಬೈದು 
ಮಂತ್ರಿನರತಂಗಳಿಂ ಸುತ್ತಿ ಭೀಮವೆಂಬರಸುನ5ಕವಿಹುದು (ವಿವೇಕ. ೦೮೦): 
`ಧೂವಪ್ರಭೆ'.ಪರಾ. ೫. ಒಂದಂ ಬಗೆಯ ಮರ: (ಮೈಔಗಿ. ೩೧-೬೦೬); 
ಪಶ್ಚಿಮಘಟ್ಟದ ಕಾಡುಗಳ ಅತಿ ಎತ್ತರವಾದ ಮರ ಇದುಧೂಮ 
(ಹಸುಹೋ ೨೬೩). ೬. ರಾವಣನ ಒಬ್ಬ ಮಂತ್ರಿಯ ಹೆಸರು: ಧೆೊಮನೆನಿ 
ಸಿದೆ ಹಿಂದೆ ಮತ್ತು ಧೂಮಕೇತುವೆನಿಪ್ಟೆ ರಣದಲಿ (ಉಕಾಶಿರಾ. ೨೦-೭). 
೭. ಎ ಧೂಮೂಯ : ಪಸರಿಸೆ ತರದಿಂ ಧ್ವಜಧೂಮಸಿಂಹಶುನಕೋಕ್ಷಖರ 
ಗಜಧ್ವಾಂಕ್ಷಂಗಳ್‌ ದೆಸೆಯಿಂದೆ ಮೂಡನಾಳ್ಗುಂ ದೆಸೆಯಾಯಂ ಶುಭದಮಲ್ಲಿ 
ಪೆಅವಶುಭಂಗಳ್‌ (ಲೋಕೋಪ. ೩-೧೯) ; ವಿವಿಧವಾದ ಪ್ರಾಸುದಾದಿಗಳು 
ಎಂಟು ವಿಧವಾದ ಗಜ, ಉಷ್ಟ್ರ (ಒಂಟಿ)... ಧ್ವಜ, ಧೂಮ, ಶ್ವಾನ 
ಎಂಬ ಆಯಗಳನ್ನರಿತು ನಿರ್ಮಾಣವಗತಕ್ಕದೆಂದೂ . . . ಶಿಲ್ಪಶಾಸ್ತ್ರ 
ಮತ್ತು ಆಗಮಶಾಸ್ತ್ರಗಳು ತಿಳಿಸುತ್ತವೆ. (ಭಾರದ. 60), ಲೆ. [ದ್ವೈತ] 
ಪರಮಾತ್ಮ ; ವಿಷ್ಣು : ಅಜ್ಞಾನೂದಿಗಳನ್ನು ನಿರಾಕರಿಸುವುದರಿಂದ ಧೂಮ 
ನೆಂದು ಪರಮಾತ್ಮನಿಗೆ ಹೆಸರು (ಹಸಾರ. ೬-೨ ಟೀಕು). 

ದೂಮಮಾಡು- (ಸುಟ್ಟು) ಹೊಗೆಯೇಳುವಂತೆ ಮಾಡು ; ಹಾಳು 
ಮಾಡು ; ನಾಶಮಾಡು : ಧೂಮಮಾಡಿದನೆನಿಸದಿರ್ದಡೆ ನಾಮವನು ನು 
ಕಳೆಸಿಕೊಂಬೆನು ನಾಮಶೂನ್ಮರ ಮಾಡಿ :ಡುವೆನು ರಾಮಸೇನೆಯನು 
(೪”ಶಿರಾ. 30-೬). [ಸಂ.] 
ಧೂಮಕರ (ನಾ). ಹೊಗೆಯಂನ್ನುಂಟಂ ಮಾಡಂವವನು ; ಅಗ್ನಿ ; ಹರಿ 
ಮುಖಸುರರ್‌ ಭೀತಿಯಿಂ ನುಡಿಯುಡುಗಿ ಧೂಮಸರನನೀಕ್ಷಿಸೆ (ಪದ್ಮರಾ. 
೧೦-೨೨೧). [ಸಂ.) 
ಧೂಮಕುಣಿಕೆ (ನಾ). ಒಂದಂ ಬಗೆಯ ಸಸ್ಯ : ಮೋಹಲತೆಯಂ ಧೂಮ 
ಕುಣಿಕೆಯಂ ಕೃತಾಂಜಲಿಯಂದು ಮುಟ್ಟಿದರೆ ಮುರುಟುವನು 
(ಕಾಮಶಾ. ೧೦-೩೩೯) ; ಕೆಂಗೊಡದ ಲಿಂಗಮಂ ಕರ್ಪೂರ ಧೊಮಕುಣಿಕೆ 
ಬೀಜ ಜೇನುತುಪ್ಪ ಪಾದರಸ ಇವೆಲ್ಲವಂ ಕೊಡುವದು (ಕಾಮಶಾ. ೦೦-೨೬೮). 

[ ಧೂಮ? 4 ಕುಣಿಕ್ಕೆ 

ಧೂಮಕೇತನ (ನಾ). ೧. ಹೊಗೆಯನ್ನು ಧ್ವಜವಾಗಿ ಉಳ್ಳವನು; 
ಅಗ್ಲಿ: “ವಸು ಸಿತೇತರಗಶಿ ಸ್ವಾಹಾಪ್ರಿಯಂ ... ಧೂಮಕೇತನಂ 
ಶುಚಿ ವಿರೋಚನನೆನಿತ್ಯುಂ” (ಮಂಗರಾ. ೧೪-೬). ವಿ. ಧೂಮಕೇತು; 
ಉಲ್ಲೆ. [ಧೂಮ + ಕೇತನ] 


೪೨೪೭ 


ಧೂಮಧ್ವಜ 


ಧೂಮಕೇತು (ನಾ). ೧. ಹೊಗೆಯನ್ನು ಧ್ವಜವಾಗಿ ಉಳ್ಳವನು ; 


ಅಗ್ನಿ : ನುತವರಪ್ರಸಾಧಿ ಪ7ಸಮಯ ನಿರ್ಧೂಮ ಧೂಮಕೇತುಂ ಶಿಷ್ಟ 
ಪರಿಪಾಲತಂ (ಗುರುಚಾ- ೧೩-೩); ಕೋಪದಿಂ ತನ್ನ ನಿಟಿಲ ಧೂಮಕೇತುವಿನ 
ನಯನಮಂ ತೆರೆಯಲರಿದಪನು (ನವಮೋ. 8-೧೧). ೨. ಹೊಗೆಯಂತೆ 
ಕಾಣಿಸಿಕೊಳ್ಳುವ ಒಂದಂ ಉಲ್ಕೆ ; ಆಕಾಶದಿಂದ ಕೆಳಕ್ಕೆ ಬೀಳುವ 
ತೇಜಃಪುಂಜವಾದ ವಸ್ತು ; ಬಾಲಚಿಕ್ಕೆ : ಆಂಜನೇಯನೊಡರಿಸೆ ಲಂಕಾ 
ದಹನಮನಸುರೇಂದ್ರ ವಿನಾಶಹೇತುಗಳ್‌ ಧೂಮಕೇಶುಗಳ್‌ ನೆಗೆದುವೆನಲ್‌ 
(ಪಂರಾಮಾ. ೧೧-೧೪೫) ; ತೋಟುತಿದ್ದನು ಧೂಮಕೇತುವಿನಂತೆ ಕಪಿಪಡೆಗೆ 
(ಕಾಶಿರಾ. 3೪-೩೪) ; ಮೇಳವಿಸಿದವು ಧೂಮಕೇತು ದಿಶಾಳಿಯಲಿ ರಥಕೇತು 
ದಂಡದ ಮೇಲೆ ಹದ್ದೆಅಗಿದವು ಕಲಿಖರದೂಷಣುಂದಿಗಳ (ಕೊರರಾ. &-೩-೮) ; 
ಮೂಡಿದವು ಪ್ರತಿಸೂರ್ಯ ಧೂಮಕೇತುಗಳು ಓಡಾಡಿದವು ಬೀಡಿನಲಿ 
ಹದ್ದುಕಾಗೆಗಳು (ಕನಕ. 3೧೨-೧೨); ಕಂಜಬಾಂಧವನ ರಥದಶ್ವಗಳು ಬೆದರಿ 
ದವು ಧೂಮಕೇತು ಮೂಡಲು (ನವಮೋ. ೧೨-೭೩) ; ಧೂಮಕೇತುಗಳ 
ದೆಸೆದೆಸೆಗೆ ಮುಸುಂಕೆ (ರಾಮಾಶ್ಮ. ೬೬-೮) ; ಪಡುವಲಲ್ಲಿ ಧೂಮಕೇತು ಬಾಲ 
ಬೀಸಿ ಮೂಡಿರೆ (ಅರಳು. ೨೯೭-೬). ೩. (ಆಲಂ) ಅವಂಂಗಳವನ್ನುಂಟು 
ಮಾಡಂವುದಂ ; ಅನಿಷ್ಟಕರವ:ದಂದಂ : “ಉನ್ನತ ತೀವ್ರ ಶಕ್ತನಹ 
ಸರ್ಪ್ತಾರ್ಚಿಯೊಳು ಮಹೋಶ್ಸಾತದೊಳು ಧೂಮಕೇತುವದೆನಿಕ್ಕುಂ” 
(ಮಂಗರಾ. ೦೪೪-೨೫) ; "ಮಹೋತ್ಸಾತಂ ಪುವಕಂ ಧೂಮಕೇತುವೆನಿಕ್ಕುಂ” 
(ನಾನಾರ. ೩೪); ಧಾರೆಯ ಮಿಗೆ ಹಿಡಿದ ಖಂಡೆಯವೊ ಕಾಮನ ಹಗೆಗೆ 
ಹುಟ್ಟಿದ ಧೂಮಕೇತುವೊ ರೂಪು ಸುರಸತಿಯ (ಕುವ್ಕಾಅ. ೮-೩); ಈ 
ನಿರ್ಣಯವು. ಯೋಗ್ಯವಿದ್ದರೂ ರಾಜಕೀಯ ಧೂಮಃಕೇತುವಾಗಿದೆ 
(ನೂರಜ. ೪೩). ೪. ಅವಂಂಗಳವನ್ನುಂಟುಮಾಡಂವವನಂ; ಅನಿಷ್ಟ 
ವನ್ನುಂಟುಮಾಡಂವವನಂ : ನುಡಿದನ್ತೆಗಣ್ಣಂ ಸಮರಧನಂಜಯ ವೈರಿ 
ಕುಳಾನ್ರಕಮರಿಬ( ಲ ]ಧೂಮಕೇತುಯಾಪಮಲ್ಲನಂಕಕಾಜಂ (ಕಣ. 
೪೮-೫-೧೪ ; 978) ; ಫಣಿಪತಿಕೇತನ ಧೂಮಕೇತುವುಂ ಪಾಂಡವಬಲಪ್ರದೀಪ 
ನುಂ... ಎನಿಸಿದ ಭೀಮಸೇನಂ (ಗದಾಯಂ. ೨-೧ ವ); ಶ್ರಿದಶಾರಿ ಧೂಮ 
ಕೇತುವನುದರದೊಳೀ ದೇವಿ ತಳೆದುದರ್ಕಿದೆ ದೃಷ್ಟುಂತದ ಧೂಮಲೇಖೆಯೆನೆ 
ಕರ್ಪೊದವಿದ ರೋಮಾಳಿ ರಂಜಿಕುಂ (ಜಗವಿ. ೨-೯೧). [ಧೂಮ + ಕೇತು] 


ಧೂಮಜ್ಜಾಲೆ (ನಾ). ಹೊಗೆಯಿಂದ ಕೂಡಿದ ಬೆಂಕಿ: ಉರಿ: ನೆಗೆವ 


_ ಧೂಮಜ್ವಾಲೆಗಳ್‌ ಬಿಬ್ಬಿ ಪೆರ್ಗಿಡಿಗಳ್‌ ಪೊಣ್ಮುವ ಫೂತ್ಶಿ ಯಾರಭಸಮಾದಂ 


ಭೀತಿಯಂ ಮಾಡೆ (ವರ್ಧಪು. ೦೪-೬೮). [ಧೂಮ + ಜ್ವಾಲೆ ] 


ಧೂಮಧೂಸರಿತ (ಗು). ಹೊಗೆಯಿ.೦ದ ಆವೃತವಾಗಿ ವಂಲಿನವಾದ 


36 


ಗಿರಣಿಗಳ ಧೂಮ-ಧೂಸರಿತ ಬ.ಂದಳದಲ್ಲಿ ಎಂದು ಮೆರೆವು ದೊ ನಿಮ್ಮ 
ತ್ಕಾಗಧ್ವಜವು! (ಗಂಗಾತ. ೩೩-೯). [ ಧೂಮ + ಧೂಸರಿತ) 


ಧೂಮಧ್ವಜ (ನಾ). ೧. ಹೊಗೆಯನ್ನು ಲಾಂಛನವಾಗಿ ಉಳ್ಳವನಂ ; 


ಬೆಂಕಿ : ಅಗ್ನಿ: “ವಸು ವೈಶ್ವಾನರನೂಶುಶುಕ್ಷಣಿ ಹುತಾಶಂ . .. ಧೂಮ 
ಧ್ವಜಂ ಪಾವಕಂ” (ವಸ್ತು ಕೋ. ೭-೩೯): ವಾಮನಪದಹತಿ ವಿದಳಿತ ಜೀಮೂತ 
ವಿಮುಕ್ತಬಹೆ:ಳಜಲಧಾರೆಗಳಿಂದಾ ಮುನಿಜನಾಪಕಾರಕಥಧೂಮಧ್ವಜನೆಯ್ದೆ 
ನಂದಿಪೋದತ್ತಾಗಳ್‌ (ಅರ್ಥನೇ. ೬-೩೫) ; ಭೂಮಿಯಂದದೊಳು ಸರ್ವಕ್ಕಾ 
ಶ್ರಯಮುವಾದೆಯೈ ... ಧೂಮಧ್ವ ಜಂಬೆ ಎಲರಿವಿಧ್ವಂಸನಾವಾಯುವಂತೀ 
ಜಗತ್ಪ್ರಾಣವೈ (ವೀಕ್ಕಿಪು. ೩-೬-3). ೨. ಮೂರು ಎಂಬ ಸಂಖ್ಯೆಯ 
ಸಂಕೇತ: ಭುಜಪಕ್ಷಯುಗ ಧೂಮಧ್ವಜ ಪಾದಗುರುವಿನೊಳಜನಿರ್ದ ರಸ 
ದೊಳಂ ಪೆಅವೆಡೆಗಳೊಳಧೋಕ್ಷಜಗಣಮಾದೊಡದುವೆ ಚಿತ್ರಿಕೆ (ಛಂದೋಂಬು. 
9-೨೪೯ ಅಡಿಟ). ಐ ಗಾರ್ಹಪತ್ಯ, ಆಹವನೀಯ ವಂತ್ತು ದಕ್ಷಿಣಾಗ್ನಿ 
ಎಂದು ಅಗ್ನಿ ವರು ಎಂಬುದರ ಮೇಲೆ ಈ ಅರ್ಥ ಬಂದಿದೆ. 
[ ಧೂಮ * ಧ್ವಜ] 


ಧೂಮಧ್ವಜಾಕ್ಷ 


ಧೂಮಧ್ವಜಾಕ್ಷ (ನಾ). ಅಗ್ನಿಯನ್ನು ಕಣ್ಣಾಗಿ ಉಳ್ಳವನಂ ; ಕೆಂಡಗಣ್ಣ; | | ಧೂಮಮಾಳೆ (ನಾ). ಎ ಧೂಮಂರಾಲಿಕೆ : ಭ್ರಾಜಿತ 


ಶಿವ : ಭಕ್ತಜನಪ್ರೇಮಿಯಾನತಕಲ್ಪಕುಜ ಕುಮುದಸಖಗೋಪ ಧೂಮ 
ಧ್ವಜಾಕ್ಷ ದುರಿತವ ಪಟ್‌ದು ಪುಲಿಪುದು (ಪ್ರಾಢರಾ. ೧-೦). 
[ಸಂ. (ಧೂಮಧ್ವಜ + ಅಕ್ಷಿ + -)] 

ಧೂಮಪಟ (ನಾ). “(ಸೈನಿಕ ಕಾರ್ಯಾಚರಣೆಗಳನ್ನು ವಂರಸಿಡಲು 
ಉಪಯೋಗಿಸಂವ) ಹೊಗೆಯ ತೆರೆ, ಧೂವಂಪಟ” (Smoke Screen. 
ಇಂಕನಿ). "ಧೂಮಗೋಳ' ಪರಾ. (ಧೂಮ - ಪಟ್ಯ] 

ಧೂಮಪತಾಕ (ನಾ). ಎ ಧೂವಂಧ್ವಜ ೧: ಹರಿ ಕೇಳ್‌ ಧೂಮಪತಾಕ 
ಕೇಳ್‌ ನಿರುತಿ ಕೇಳ್‌ (ಕಮದ. ೨೩೦ ಪ್ರಯೋ). [ಧೂಮ + ಪತಾಕ] 

ಧೂಮಪತಾಕೆ (ನಾ). ಹೊಗೆಯ ಚಿಹ್ನೆ, - ಪತಾಕೆ : ಧೂಮಪತಾಕೆ 
'ಮುದ್ಧ:ವತೀವ ಭಯಂಕರಸಪ್ತ ಜಿಹ್ವೆಗಳ್‌ . . . ಒಪ್ಪಿ ಸಂತತಂ ಹೇಮ 
ನಿಭಾಂಗನಾದನಲನಿಂದ್ರಸಮೀಪದೊಳಿರ್ದಂ (ನಳಜಚಂ. ೨೩೮). 

[ ಧೊಮ + ಪತಾಕೆ] 

ಧೂಮಪಾನ (ನಾ). ೧. (ಕೆಲವು ರೋಗಗಳ ನಿವಾರಣೆಗಾಗಿ) ಹೊಗೆ 
ಯನ್ನೂ ಸೇದಂವುದಂ, -ಕಂಡಿಯಂವುದಂ : ರೂಕ್ಷಾಹಾರ . . . ಧೂಮ 
ಪಾನೆ, ಮಧುರಾಹಾರ, ನಸ್ಯ, ವಮನ, ಸೇಕ, ಉಪವಾಸ ಮೊದಲಾದಂಥಾ 
ಪಾನಾಹಾರವಿಹಾರಗಳಿಂಬ ಔಷಧಗಳಿಂದ ಅತ್ಯುಗ್ರವಾದ ಶ್ಲೇಷ್ಮ ಶಮನ 
ವಹುದು (ವೈದ್ಯಸಾ. 1, 3೪); ಧೂಮಪಾನ. -ಕುರುಟಿಗೆ ಸೊಪ್ಪು, ಅಮರದ 
ವಳಿ AR ಗರುಗದ ಸೊಪ್ಪು -ಇವುಗಳ ರಸದಿಂದ ಪಟೆ A ಅರಿವೆಯನಾದರು, 
ಸಣ್ಣಪಾವಡೆಯನಾದರು ಪ್ರತ್ಕೇಕನಾಗಿ ಪ್ರತಿದಿನವೂ ಭಾವನೆಯ ಮಾಡಿ 
ಆ ಪಾವಡೆಗೆ ಮಣಿಶಿಲೆಯ ಚೂರ್ಣವ ತೊಡೆದು ಅದಂ ಬತ್ತಿಯಂ ಮಾಡಿ 
ಔಡಲದ ದಂಟಿನಿಂದ ಹೊಗೆಯಂ ತೆಗೆದುಕೊಳ್ಳುವುದು (ಸಕವೈ. ೨೨೭). 
೨. (ಚುಟ್ಟು, ಬೀಡಿ, ಸಿಗರೇಟು ಮಂಂತಾದ) ಹೊಗೆಬತ್ತಿಯನ್ನು 
ಸೇದಂವುದಂ,-ಕಂಡಿಯಂವುದಂ; ತಾವು ಧೂಮಪಾನ ಮಾಡುವುದಕ್ಕೇನೂ 
ಅಡ್ಡಿಯಿಲ್ಲವಷ್ಟೆ? (ಜಿನ್ನಜೀ. ೩3); ಇಬ್ಬರು ಚೆಚೆನ್‌ರು ಒಬ್ಬ ಸ್ನೇಹಿತನ 
ಮನೆಯ ಬಾಗಿಲಿನಲ್ಲಿ ಕುಕ್ಕರಗಾಲಿನಲ್ಲಿ ಕ:ಳಿತುಕೊಂಡು ಉದಾಸೀನರಾಗಿ 
ಧೂವಂಪಾನ ಮಾಡಿ ಉಗಿಯುತ್ತಿದ್ದರು (ಮಲೆನಾ. ೦೮೪) ;' ಧೂಮಪಾನ 

ವನ್ನು ನಿಷೇಧಿಸಿದೆ (ಊಂ). [ಧೂಮ ಪಾನ್ಕ] 

ಧೂಮಪ್ರಭೆ (ನಾ). [ಜೈನ] ರತ್ನಪ್ರಭೆ, ಶರ್ಕರಾಪ್ರಭೆ, ವಾಲುಕಪ್ರಭೆ, 
ಪಂಕಪ್ರಭೆ, ಧೂವಂಪ್ರಭೆ, ತವಂಃಪ್ರಭೆ ಮತ್ತೂ ವಂಹಾತವಂಃಪ್ರಭೆ 
ಎಂಬ ಏಳು ನರಕಗಳಲ್ಲಿ ಐದನೆಯದಂ : ಅರಿಷ್ಟೆಯೆಂಬ ಪೆಸರನ್ನುಳ್ಳ 
ಧೂಮಪ್ರಭೆಯೆಂಬಯ್ದನೆಯ ನರಕಬಿಲಂಗಳೆಲ್ಲಂ ಮೂಜು ಲಕ್ಕಮಕ್ಕುಂ 
(ಅಜಪು.೦೧-೬ ವ) ; ಇರ್ಪತ್ತು ಸಾಸಿರ ಯೋಜನಬಾಹುಲ್ಕದಿಂ ಧೂಮಪ್ರಭೆ 
ಯೆಂಬಯ್ದನೆಯ ನರಕಂ (ಸುಕುಮಾ. ೦೦-೪೦ ವ); ಮೂಡು ಲಕ್ಕೆ ಬಿಲದಿಂ 
ಪುದಿದಿರ್ದಯ್ದನೆಯದೆನಿಪ ಧೂಮಪುಭೆಯೊಳ್‌ (ಮಲ್ಲಿಪು. ೧೩-೦೫೦) ; 
ಅಮೃತಮತಿಯಷ್ಟವಂಕಂಗೆ ಮರುಳ್ಗೊಂಡತ್ತೆ ಗಂಡನಂ ವಿಷದಿಂ ಕೊಂದು 
ಮಡುರ್ತು ಯಮಂ ಕೊಲೆ ಪಂಚಮನರಕದೊಳಟ್ಕಳರಸ ಧೂಮ 
ಪ್ರಭೆಯೊಳ್‌ (ಯಶೋಕ. 9-8೬). [ಧೊಮ 4 ಪ್ರಭೆ] 

ಧೂಮಮಾರ್ಗ (ನಾ). ಯಜ್ಞಯಾಗಾದಿಗಳನ್ನು ಮಾಡಿದವರಂ ಪರ 
ಲೋಕಕ್ಕೆ ಹೋಗುವ ಮಾರ್ಗ: ಮೂರುಗತಿ-ದೇವತೋಪಾಸಕರ 
ದೇವಯಾನ . . . ಇಷ್ಟಾಪೂರ್ತಗಳನ್ನು ಮಾಡಿದವರ ಪಿತೃಯಾಣ (ಇದಕ್ಕೆ 
ಕೃಷ್ಣ ಮಾರ್ಗವೆಂದೂ, ಧೂವಂಮಾರ್ಗ ' ವೆಂದೂ ಹೆಸರು) (ಅನ್ಮುತ. ೭-೨೨ 
ಬೀಕು). [ಧೂಮ * ಮಾರ್ಗ] 

ಧೂಮಮಾಲಿಕೆ (ನಾ). ಹೊಗೆಯ ಸಾಲೂ,-ಪಂಕ್ತಿ,-ಪರಂಪರೆ ; 
ಸಮುದ್ರದ ನೀರು ಹೀರುವ ಹಾಗೆ ಬಿರುಘಾಳಿ ಬೀಸಲು ಧೊಮಮಾಲಿಕೆ 
ಗಳು ಏಳುತ್ತವೆ (ಅನಂಶ. ಇಂ). [ಧೂಮ 4 ಮಾಲಿಕೆ] 


೪೨೪೮ 


ಧೂಮಸಂಹತಿ 


ಧೂಮುಮಾಳೆ 
ಮಧುಪಾವಳಿ ಕೇಸುರಿ ಕೆಂದ೪ ೦೯ ತದುರ್ವೀಜಮುದಗ್ರವಸ್ನಿಯೆನೆ. .. 
ಪೊತ್ತಿಸಿದ ದೀಪಮೆನಿಪ್ಪುವು ತಳ್ತ ಶೋಕೆಗಳ್‌ (ರಾಂತಿಪು. ೭-೧೩೨). 
[ ಧೂಮ 4 ವಾಳೆ, (ಎ ಮಾಲೆ) ) 
| ಧೂಮಯೋನಿ (ನಾ). ಹೊಗೆಯಿಂದ ಉತ್ಪನ್ನವಾದಂದಂ ; ಮೋಡ: 
“ಸ್ನನಯಿತ್ನು ವಾರಿವಾಹಂ ಘನಾಘನಂ ಧೂಮಯೋನಿ . . . ಬಳಾಹಕಂ 
ಜೀವಂೂತಂ” (ವಸ್ತುಕೋ. ೧೦-೩೮); “ವಾರಿಧರಮಬ್ಬಂ ., . ಧೂಮ 
ಯೋನಿ... ಜೀಮೂತಮೆನಲು ಮೇಘಕ್ಕೆ ನಾವಂ” (ಮಂಗರಾ. ೧೩-೩). 
[ ಸಂ.] 
10| ಧೂಮರಾಶಿ (ನಾ). ಹೊಗೆಯ ರಾಶಿ,-ಗುಂಪು: ಇಡಿದ ಧೂಳಿಯ 
ಧೂಮರಾಶಿಯ ಪಡೆ ವಿರಾಟನ ಮಗನ ಕಂಗಳಿಗೊಡನೊಡನೆ ದಾವಾಗ್ನಿ 
ಯಂತಿರೆ ತೋಟ್‌ತಿದಿರಿನಲಿ (ಕುವ್ಯ್ಕೂವಿ. ೬-). |! ಧೂಮ ರಾಶಿ) 
ಧೂಮಲ, ಧೂವಂಳ (ಗಂ). ೧. ಬೂದಂಬಣ್ಣದ. (ನಾ). ೨. ಕಪ್ಪು 
ಮತ್ತು ಕೆಂಪು ಬಣ್ಣಗಳ ವಿಂಶ್ರಣದಿಂದ ಉಂಟಾದ ಬಣ್ಣ ; ಊದಾ 
ಬಣ್ಣ ; ಬೂದಂಬಣ್ಣ ; ಹೊಗೆಬಣ್ಣ : “ಧೂಮಲಂ [ಪಾಕಾಂ. ೪0] 
ಧೂಮ್ರಮೆನೆ ಕೆಂಪುಗೂಡಿದ ಹಸುರು” (ಮಂಗರಾ. ೧೩೧-೨೧). ಧೂಮಳ: 
೨. “ಧೂಮ್ರಃ, ಧೂಮಳಃ-ಈ ೨ ಕೆಂಪುಹಸುರುಮಪ್ಪುದು” 
(ಹಲಾಯು. ೧೨೨-೫೨). [ಸಂ.) 
ಧೂಮಲಿಪಿ (ನಾ). ಒಂದಂ ಬಗೆಯ ಗೂಢಲಿಪಿ: ಲಿಪಿಗಳ ವಿವರ- 
ಗಗನಲಿಪಿ, ಧೊಮಂಲಿಪಿ, ಜಲಲಿಪಿ . . . ಯಾ ಅಗಣಿತ ಲಿಪಿಗಳ 
ನೋಡಲಟ್‌ಯದೆ ಬಿಜ್ಜಳರಾಯನ ಸಭೆಯೊಳು ಕಳಕಳಗೊಳುತಿದ್ದರು 
ವಿದ್ವಾಂಸರುಗಳೆಲ್ಲಾ (ಭಾಸ್ಕರ. ೭೭-೪). [ಧೂಮ * ಲಿಏ] 
ಧೂಮಲಿಸು (ಕ್ರಿ). ಹೊಗೆಯ ಬಣ್ಣವನ್ನು ತಾಳು; ಬೂದಂಬಣ್ಣಕ್ಕೆ 
ತಿರಂಗಂ : ಬಗೆಯೆ ನಸು ಧೂಮಲಿಸಿ. ಹೊಗರುವೀ ಸಂಜೆ ನಿನ್ನೆಗರಿಕೆಯ 
ಸುತ್ತಲು ಕರಂಗುತಿಹುದು (ಗೀವಿಂ. ೪-೧೯). [ಧೂಮಲ 4 -ಇಸ್ಯು] 
ಧೂಮಲೇಖೆ (ನಾ). ಹೊಗೆಯ ಗೆರೆ,-ರೇಖೆ: ಶ್ರಿದಶಾರಿ ಧೂಮ 
ಕೇತುವನುದರದೊಳೀ ದೇವಿ ತಳೆದುದರ್ಕಿದೆ ದೃಷ್ಟಾಂತದ ಧೂಮಲೇಖೆ 
ಯೆನೆ ಕರ್ಪೊದವಿದ ರೋಮಾಳಿ ರಂಜಿಕುಂ ದೇವಕಿಯ (ಜಗವಿ, ೨-೯೧); 
ನಾವೆಯೊಳ್‌ ನಿಂದ ಭರತಂ ಧೂಮಲೇಖೆಯೆನೆ ನೋಡುತಂ (ಶ್ರೀರಾಮಾ. 
೧೬೧-೨೬೦). [ ಧೂಮ * ಲೇಖಿ] 
ಧೂಮವರ್ಣ (ಗು). ಹೊಗೆಯ ಬಣ್ಣ ; ಬೂದಂಬಣ್ಣ ಕ 
[ ಧೂಮ + ವರ್ಣ] 
ಧೂಮವ್ರಾತ (ನಾ). ಹೊಗೆಯ ಸವಬಹ,-ದಟ್ಟಣೆ : ಎಳೆಯ ರವಿ 
ರಶ್ಮಿಯಲಿ ಪ್ರೇತಾಂಗಗಳ ಧೂಮವ್ರಾತದ([ಪಾಕಾಂ. ಜ್ವಾಲೆಯ] ಲಿ 
, ಆಯಂಷವಿಳಿದು ಹೋಗದೆ ದಿನದಿನದೊಳು (ಕುವ್ಶಾಉ. ೩-೫೬. 
[ಧೂಮ + ವ್ರಾತ] 
ಧೂಮಶಕಟ (ನಾ). ಹಬೆಯಿಂದ ಓಡುವ ಗಾಡಿ; ಹೊಗೆಬಂಡಿ ; 
ರೈಲುಗಾಡಿ ; ಉಗಿಬಂಡಿ : ರಾಮಶರ್ಮನು ಆ ರಾತ್ರಿಯ. ಧೂಮ 
ಶಕಟದಲ್ಲಿ ವಿಜಯನಗರಕ್ಕೆ ಹೋದನು (ಅಕ್ಷ್ಮೀಪ್ರ. ೨೭೬); ಕನ್ನಡದ 
ಕುಲಕ್ಕೇ ಸೇರಿ ಹೋಗಿರುವ ಪದಗಳನ್ನು ಕಿತ್ತೊಗೆದು ಹೊಗೆಬಂಡಿ 
(ಅಥವಾ ಧೂಮಶಕಟ), ನ್ಯಾಯಸ್ಕಾನ ಮೊದಲಾದವನ್ನು ಬಳಸಬೇಕೆಂದು 
ಯಾರನ್ನೂ ಒತ್ತಾ ಯಪಡಿಸುತ್ತಿರಲಿಲ್ಲ (ನಂಟರು. ೨೩). 
[ಧೂಮ + ಶಕಟ 
ಧೂಮಸಂಹತಿ (ನಾ). ಹೊಗೆಯ ಸವಂೂಹ,-ಗಂಂಪು: “ಧೂಮ್ಯಾ, 
ಭಧೊಮಸಂಹತಿಃ-ಈ ೨ ಪೊಗೆ” (ಹಲಾಯು. ೧೨-೬೬). 
[ ಧೂಮ + ಸಂಹೆತಿ] 


1೩8 


20 


30 


ಧೂಮಸ್ತೋಮ 


ಧೂಮಸ್ತೋಮ (ನಾ). - ಧೂವಂಸಂಹತಿ : ಕಾಳಾಗರು ಧೂಪೋದ್ಧಾಮ 
ಧೂಮಸ್ತೋಮ ಜಲ ಜೀಮೂತ ಸವಂಣದಯ ಶ್ಯಾಮಳಮುಂ ೬ ೬ ಎನಿಸಿ 
ಗೋವರ್ಧನ ನಗಂ ಸೊಗಯಿಸೆ (ಜಗವಿ. ೪-೮3 ವ); ವಜ್ರಜಂಘನುಂ 
ಶ್ರೀಮತಿಯುಂ ಸೆಜ್ಜಾಗೃಹದೊಳು ನಿದ್ರೆಗೆಯ್ದಿರೆ ಸೆಜ್ಜೆವಳಂ ಧೂಪಘಟ 
ಮನುದ್ವೀಪಿಸಿ ಗವಾಕ್ಷಮಂ ತೆಜಕಿಯಲ್ಮಅದು. ಪೋಗೆಯಾ ಧೂಮ 
ಸ್ತೋಮದಿಂ[ಪಾಕಾಂ. ಧೂಮದಿಂ]ಮರಣಮನೆಯ್ದಿ (ಪುಕ್ಕಾಸ್ತೆ. ೧೦-೧ ವ); 
ತಲೆಗೆ ಕಂಬಳಿ ಕವಿಚಿಕೊಂಡು ಮೇಲಕ್ಕೆ ಅಡರುವ ಧೂಮಸ್ತೋಮವನ್ನು 
» * * ಹೀರಿ ಹೀರಿ (ನಂಟರು. ೩9). [ ಧೊಮ * ಸ್ತೋಮ] 

ಧೂಮಳ "ಧೂಮಲ' ನೋ. 

ಧೂಮಾಂಕ (ನಾ). ಧೂವಂಧ್ವಜ ; ಅಗ್ನಿ ; ಬೆಂಕಿ: ಧೂಮಾಂಕ ರಾಮಾಕ್ಷ 
ಶ್ಯಾಮಾಂಗ ವಾಮಾಲಲಾಮಾಂಕ ವಾಮಾಂಗ ಹೇಮಾಗ ಧಾಮಾರಿಕಾ 
ಮಾಂತಕ (ಉದ್ಮದೇ. ೩೦-೩೬). [ಧೂಮ * ಅಂಕ್ಯ) 

ಧೂಮಾಕ್ಷ (ನಂ). ಈಶ್ವರ; ಶಿವ: ಸಾಮಜವೇಜ ಸತ್ರಿಗೆಯ 
ನೆರಳಿನಲ್ಲಿ ಧೂಮಾಕ್ಷನಂತಿಹನಾರೊ (ಕಂನವಿ. ೧೨-೫೭). 

[ ಸಂ. (ಧೊಮ ಅಕ್ಷಿ* -)] 

ಧೂಮಾದಿಮಾರ್ಗ (ನಾ). ಎ ಧೂವಂಮಾರ್ಗ :ವಿದಿತ ಧೂಮಾದಿಮಾರ್ಗ 
ದೊಳರ್ಚಿರಾದಿಮಾರ್ಗದೊಳಯ್ದಿ ಮರಳಲಿಲ್ಲವಾತಂ ಪೂರ್ಣಪದವೆ ತಾನಾದ 
ಕತದಿಂದೆ (ಅಸುಸಾ. ೭-೭-೧೨) ; ಮಿಸುಪ ಕೈವಲ್ಯವಿಷಯವದು ಕಾರಣಂ 
ಕರ್ಮಯೋಗದುರು ಧೂಮಾದಿಮಾರ್ಗ (ವೀಶೈಪು. 8.೨೦ ೫). [ಸಂ.] 

ಧೂಮಾಯ (ನಾ). [ವಾಸ್ತು] ಕಟ್ಟಡದ ನಿರ್ಮಾಣ ಕ್ರವಂದಲ್ಲಿ 
ನೋಡಬೇಕಾದ ಎಂಟಂ ಬಗೆಯ ಆಯಂ ಪ್ರಕಾರಗಳಲ್ಲಿ ಒಂದಂ ; 
P ಹಿಂದಿನ ಕಾಲದಲ್ಲಿ "ಆಯ'ವನ್ನು ನಿರ್ಣಯಮಾಾಡಿಕೊಳ್ಳದೆ 
ವಂನೆಯಂನ್ನು ಕಟ್ಟುತ್ತಿರಲಿಲ್ಲ. ಆಯಂವು ಸರಿಯಾಗಿರದಿದ್ದರೆ ಆ 
ಮನೆಯಲ್ಲಿ ವಾಸಿಸಂವವರಿಗೆ ಅನಿಷ್ಠ ಕೈವುಂಟಾಗಂವುದೆಂಬ ನಂಬಿಕೆ 
ಯಿತ್ತು. ವಂತ್ಸ್ಯಪುರಾಣದ ೨೫೭ನೆಯ ಅಧ್ಯಾಯಂದಲ್ಲಿ ಆಯದ 
ವಿಷಯವು ವಿವೃತವಾಗಿದೆ. ಯಜಮಾನನ ಮೊಳದಿಂದಲಾಗಲಿ, 
ಗೇಣಿನಿಂದಲಾಗಲಿ ನಿವೇಶನದ ಉದ್ದ, ಅಗಲಗಳನ್ನು ಅಳೆದಂ 
ಉದ್ದದ ಸಂಖ್ಯೆಯನ್ನು ಅಗಲದ ಸಂಖ್ಯೆಯಿಂದ ಗಂಣಿಸಿ ೮ ರಿಂದ 
ಭಾಗಿಸಲು ೧ ಉಳಿದರೆ ಅದಂ ಧ್ವಜಾಯಂ, ೨ ಉಳಿದರೆ ಅದು 
ಧೂಮಾಯಂ, ಹೀಗೆಯೇ ೩ ಉಳಿದರೆ ಸಿಂಹಾಯ, ೪ ಉಳಿದರೆ 
ಶುನಕಾಯ, ೫ ಉಳಿದರೆ ವೃಷಭಾಯ, ೬ ಉಳಿದರೆ ಖರಾಯ, 
೭ ಉಳಿದರೆ ಗಜಾಯ ವಂತ್ತು ನಿಶ್ರೇಷವಾದರೆ ಕಾಕಾಯ. ಧ್ವಜಾ 
ಯಂಕ್ಕೆ ಯಾವ ಕಡೆ ಬೇಕಾದರೂ ಬಾಗಿಲಿರಬಹಂದಂ, ಆದರೆ 
ಪಶ್ಚಿವಂದಿಕ್ಕಿನ ಬಾಗಿಲು ಶ್ರೇಷ್ಠ. ಸಿಂಹಾಯಕ್ಕೆ ಉತ್ತರದ 
ಬಾಗಿಲು, ವೃಷಭಾಯಕ್ಕೆ ಪೂರ್ವದ ಬಾಗಿಲಂ ವಂತ್ತು ಗಜಾಯಕ್ಕೆ 
ದಕ್ಷಿಣದ ಬಾಗಿಲಂ.ಇರಬೇಕೆಂದಂ ಹೇಳಿದೆ. " ಕಾಲಾಮೃತ'ವೆಂಬ 
ಜ್ಯೋತಿಷ್ಯಗ್ರಂಥದಲ್ಲಿ- ನಿವೇಶನದ ಉದ್ದದ ಅಳತೆಯು ಅಗಲದ 
ಅಳತೆಗಿಂತ ಕಾಲುಭಾಗ ಅಧಿಕವಾಗಿ ಸಮಸಂಖ್ಯೆಯಾಗಿದ್ದರೆ 
ಧ್ವಜಾಯ, ಕಾಲುಭಾಗ ಕವಿಯಾಗಿ ಸಮಸಂಖ್ಯೆಯಾಗಿದ್ದರೆ 
ಗಜಾಯ, ಕಾಲು ಭಾಗ ಕವಿಯಾಗಿ ಬೆಸಸಂಖ್ಯೆಯಾಗಿದ್ದರೆ 
ಸಿಂಹಾಯ, ಕಾಲಂಭಾಗ ಅಧಿಕವಾಗಿ ಬೆಸಸಂಖ್ಯೆಯಾಗಿದ್ದರೆ ವೃಷ 
ಭಾಯಂ, ಹೆಚ್ಚು ಕವಿ್ಮ್ಮಗಳಿಲ್ಲದೆ ಸವಂಸಂಖ್ಯೆಯುಂಳ್ಳದ್ದಾದರೆ 
ಕುಕಾಯ, ಅರ್ಧ ಅಧಿಕವಾಗಿ ವಿಷಮಸಂಖ್ಯೆಯಾಗಿದ್ದರೆ ಖರಾಯ, 
ಕೇವಲ ವಿಷಯಸಂಖ್ಯೆಯಯಳ್ಳದ್ಧಾದರೆ ಶುನಕಾಯಂ, ಅರ್ಧಾರ್ಧಿಕ 


ವಾಗಿ ಸವಂಸಂಖ್ಯೆಯುಳ್ಳದ್ದಾದರೆ ಧೂಮಾಯಂ- -ಎಂದಂ ಹೇಳಿದೆ. | 4 


ಅಲ್ಲದೆ, ಎಂಟು ದಿಕ್ಕುಗಳಲ್ಲಿ ಯಾವ ದಿಕ್ಕಿಗೆ ಯಾವ ಆಯಂವು 


೪೨೪೯ ಧೂಮ್ರ 

ಶ್ರೇಷ್ಠವೆಂಬುದನ್ನು ವಿವರಿಸಿ, ಗಜಶಾಲೆ. ಗೋಶಾಲೆ ಮೊದಲಾದ 

ವುಗಳಿಗೆ ಬೇರೆ ಬೇರೆ ಆಯಗಳನ್ನು ಹೇಳಿದೆ. ಧ್ವಜಾಯಂವು ಎಲ್ಲ 

ಆಯಗಳಿಗಿಂತಲೂ ಶ್ರೇಷ್ಕವಾದುದೆಂದಂ ನಿರೂಪಿತವಾಗಿದೆ. 
ಇವೇ ಅಲ್ಲದೆ ಬೇರೆ ಬೇರೆ ರೀತಿಗಳಿಂದ ಆಯದ ವಿಷಯವನ್ನು 
ವಿವರಿಸಿರುವುದೂ ಉಂಟು : ವಿಸ್ತಾರವಾಗಿ ಉದ್ದ ಅಗಲವನು ಅಳದು 
ವೊಟ್ಟುಗೂಡಿಕೊಂಡ ಕೋಲು ಯೆಷ್ಟೋ ಅದನು ೩ ಹೆಚ್ಚಿ... ಅದಂ 
೮ರಿಂದ ಭಾಗಿಸಿ ಉಳಿದವು ಆಯಂಗಳೂ ೧ ವುಂದರೆ ಧ್ವಜಾಯ, ೨ಕ್ಕೆ 
ಧೂಮಾಯ (ಆಯೀ. ೧-೫); ತಲುವಾಯಿಂದೆ ಧ್ವಜಾಯಂ, ಧೂಮಾಯಂ 

.- ವಾಯಸಾಯಂ-ಈ ಎಂಟು ಆಯಂಗಳುಂ ಮೂಡಲ್‌ ಮೊದಲಾಗಿ 
ಸವ್ಯದಿಂದೆ ಎಂಟು ದಿಕ್ಕಿನಲ್ಲಿಯುಮಿರ್ಪವು (ಯೋಕೋಪ. ೩-೧೯ ಬೀಕೆ). 

[ ಧೂಮ + ಆಯ್ಕ ) 

ಧೂಮಾವಳಿ (ನಾ). ಧೂಮಾಳ್ಕಿ: “ಧೂಮಾವಳಿ ಧೂಮ್ಯೆ” (ವಸ್ತುಕೋ, 
೧೦೩-೩೦). [ ಧೊಮ 4 ಆವಳಿ, (ಇ ಆವಲಿ) ) 

ಧೂಮಾಳಿ, (ನಾ). ಹೊಗೆಯ ಸಮೂಹ ,-ದಟ್ಟಣೆ: ಆ ಕುಂಕುಮ 
ವಾರಿಧಾರೆಗಳಿ ಸಜ್ಜಾಳಾಳಿ ಧೂಮೂಳಿ ಷಟ್ಟರಣಂಗಳ* ನೆಗೆದಾಡುತಿರ್ಪು 
ವೆನಲಾ ಕಾಮಪುತಾಪಾಗ್ನಿ ಯೆಟ್ಟುರಿವಂತಿರ್ದುದು ನೋಟ್ಟಿ ಕಾವಂಕ 
ಜನಕ್ಕಾ ವಾರಿಕೇಳೀಹ್ರದಂ (ನೇಮಿಪು. ೧೩-೩೩). ಢಾಳಿಸುವ ಪರಿಧೌತ 
ಮೌನ ಕರಾಳ ತೇಜೋಗರ್ಭ ತಪಧೂಮಾಳಿಯಲಿ ಮೇಘಾಳಿ ಮಸಗಿದುದು 
(ಕುವ್ಯಾಅ: 8-90). [ಧೂಮ + ಆಳ್ಕಿ (ಎಆಲ್ಮಿ)] 

೩0 ಧೂಮಾಳ್ಕಿ (ನಾ). [ಸಂಗೀತ] ಒಂದಂ ತಾಳದ ಹೆಸರು : ನಮ್ಮ ದೇಶದ 
ಸಂಗೀತದಲ್ಲಿ ರೂಪಕ (ದಾದರಾ) . . . ತ್ರಿವುಡೆ (ಢಮಾರ), ಧೂಮಾಳಿ, 
ಎಕ್ಕಾ ಎಂಬ ಹಲವು ತಾಳಪದ್ಧತಿಗಳಿರುವುವು (ಬಾಲಪ್ರ. 17, ೧೦೪೦). 

[?] 
ಧೂಮ್ಯ (ನಾ). ಹೊಗೆಯ ಸಮೂಹ, .-ಗುಂಪು : ಬಳೆಗುಂ ತಕ್ಷಣ ಶಾಂತ 
ಸಾಂಧ್ಯರುಚಿವಹ್ನಿಜ್ವಾಲಧೂಮ್ಮಂ (ಕವಿ. ೬-00). "ಧೂಮ್ಯೆ' ಪರಾ. 
[ ಸಂ. ಧೂಮ್ಮಾ] 

ಧೂಮ್ಯಾಟ (ನಾ). ೧. (ನೀರಿನೊಳಗಾಡಂವ) ಒಂದು ಬಗೆಯ ಪಕ್ಷಿ; 
ಕುಕ್ಕುಟಹಕ್ಕಿ : “ಕಳಿಂಗಃ, ಭೃಂಗಃ, ಧೂಮ್ಯಾಟಃ-೩ ಕುಕ್ಕೂಟಿಯೆಂಬ 
ಹಕ್ಕಿಯ ಹೆಸರುಗಳು, ಆಂಧ್ರದಲ್ಲಿ ಕೂಕಲಮೂಗ ಪಕ್ಷಿ” (ಸಿದ್ಧಾಂತಿ. ೦೩೮): 
೨. ಚಾತಕ ಪಕ್ಷಿ: “ಭೃಂಗಃ, ಕಳಿಂಗ, ಧೂಮ್ಯಾಟಃ, ಸಾರಂಗಃ, 
ಚಾತಕಃ-ಈ ೫ ಚಂದಗೆ” (ಹಲಾಯಂು- ೪೨-೯೫). [ಸಂ. 

ಧೂಮ್ಯೆ (ನಾ). ಎ ಧೂವ್ಮೂ: “ಧೂಮಾವಳಿ ಧೂಮ್ಮೆ” (ವಸ್ತುಕೋ. 
೧೨೩-೩೦) ; “ಧೊಮ್ಮಾ. ಧೂಮಸಂಹತಿಃ- ಈ ೨ ಪೊಗೆ” (ಹಲಾಯು. 
೧೨-೬೬). [ಸಂ. ಧೂಮ್ಯಾ) 

35] ಧೂಮ್ರ (ಗಂ). ೧. ಹೊಗೆಯ ಬಣ್ಣದ ; ಬೂದಂಬಣ್ಣದ : ಅರಸಿಯರ 

ಕಣ್ಣನೀರ್ಗಳ ಬೆರಸಿದ ಕಾಡಿಗೆಯ ಕರ್ಪು ಪೋಲ್ತತ್ತು ಕುಚಾಂತರದೊರ೯ 

ಬೀಟುತ್ತುಂ ತತ್ಪರಿತಾಪಜ್ವಲನಧೂಮ್ರಧೂಮಚ್ಕ ಕೈವಿಯಂ ಅಜಿಪು. 

೧೦-೪೪). ಪಿ. ಮಂಕಾದ; ಮಾಸಲುಬಣ್ಣದ. (ನಾ). ಹ ಬೂದು 

ಬಣ್ಣ ; ಹೊಗೆಯಂಬಣ್ಣ : “ಧೊವ) ಧೂಸರೆ ನಾಮಂ” (ವಸ್ತುಕೋ- 

೧೦೮-೬೪) ; ವೀರಂ ಗೌರಂ ರೌದ್ರಮಹಾರಕ್ತಂ . .. ಕಾರುಣ್ಯಂ ಧೂಮ್ರಂ 

(ಕಾವ್ಯಾವ. ೮೩). ೪. ಅಚ್ಛಕೆಂಪು ; ಕಡುಗೆಂಪು. ೫. ಕಪ್ಪು ಮತ್ತು 

ಕೆಂಪುಬಣ್ಣಗಳ ವಿಂಶ್ರಣ ; ಊದಾಬಣ್ಣ : “ಧೂಮ್ರಃ, ಧೂಮಳಃ-ಈ 

೨ ಕೆಂಪು ಹಸುರುಮಪ್ಪುದು” (ಹಲಾಯಿು, ೧೨೨-೩೫); “ಧೊಮ್ರಃ, 

ಧೂಮಲಃ, ಕೃಷ್ಣಲೋಹಿತಃ-೩ ಕಪ್ಪುಕೆಂಪು ಬೆರತ ಬಣ್ಣ. ಅಂದರೆ 

ಕಾರೂಗಿಲ ಕೆಂಬಾರದ ಬಣ್ಣ” (ಸಿದ್ಧಾಂತಿ. ೪). ೬. ಒಂದಂ ಬಗೆಯ 
ಧೂಪ,-ಸುಗಂಧದ್ರವ್ಯ ; ಲೋಬಾನ : ಅನವರತ ಸಂಧುಕ್ಷ್ಯಮಾಣ 


18 


80 


ಧೂಮ್ರಕ 


ಇಲಾಗುರೆಧ ೂಪಧೂವಪ್ರಿಸುರಭಿಪರಿಮಳಮಿಳದಳಿತುಳಾಕುಳೀಕೃತ ಕನ್ಕೂ 
ಪರಿವಾರ (ಕಾಂತಿಪು. ೩-೧೦೩ ವ), ೬. ಪಾಪ ; ದಂಷ್ಟತನ ; ಕೆಟ್ಟತನ. 
೮. ಹೊಗೆ: ಧೂಮ. "ಧೂಪಧೂಮ್ರ', "ಧೂಮ್ರವರ್ಣ' 


ಪರಾ. [ಸಂ.] 
ಧೂಮ್ರಕ (ನಾ). ಬೂದುಬಣ್ಣದ ಪ್ರಾಣಿ; ಒಂಟೆ ; ಉಪ್ಪ. [ಸಂ] 
ಧೂಮ್ರಚ್ಛದ (ನಾ). ಹೊಗೆಯ ಬಣ್ಣದ ಪಕ್ಕಗಳಂಳ್ಳ ಒಂದಂ 


ಬಗೆಯ ಪಕ್ಷಿ: ಕೆಂಬೂತ : “ಧೂಮ್ರಚ್ಛದಂ ಚೆಂಬೋತಮೆಂದೆನಿಕ್ಕುಂ” 
(ಮಂಗರ.. ೩3-೧೧). '[ಸಂ.] 
ಧೂಮ್ರಪತ್ರ (ನು). ಹೊಗೆಸೊಪ್ಪು; ತಂಬಾಕು. "ಧೂಮ್ರಪತ್ರೆ' 
“ಪರಾ. [ಧೂಮ್ರ +೬ ಪತ್ರ./ ತೆಲು. ಧೂವ್ರಪತ್ರ) 
ಧೂಮ್ರಪತ್ರೆ (ನಾ). ಬೂದಿಯ ಬಣ್ಣ ಅಥವಾ ಅಚ್ಚಕೆಂಪು ಬಣ್ಣದ 
ಎಲೆಗಳನ್ನುಳ್ಳ ಒಂದಂ ಬಗೆಯ ಸಸ್ಯ ; ಹೊಗೆಸೊಪ್ಪು : “ಗುಂದ್ರುಣೀ 
-ಧೂಮ್ರಪತ್ರೆ” (ಓಷಧಿ. 80); “ ಗೃಧ್ರಪತ್ರ - ಧೂಮ್ರಪತ್ರೆ” 
(ಓಷಧಿ- 8೦). [ಧ ಮ್ರ 4 ಪತ್ರೆ) 
ಧೂಮ್ರಪಾನ (ನಂ). ಹೊಗೆಬತ್ತಿಯನ್ನು ಸೇ:ದುವುದು : ಧೂಮ್ರಪಾನದ 
ಆತುರವು ಹೆಚ್ಚುಯಿತು (ತುಟಮಿ. ೪೬). "ಧೂವಂಪಾನ' ಪರಾ. 
[ ಧೂಮ್ರ * ಪುನ್ಶ) 
ಧೂಮ್ರಪಾನಿ (ನಾ). (ತಪಸ್ಸಿನ ಕುಲದಲ್ಲಿ) ಹೊಗೆಯನ್ನು ಮಾತ್ರ 
ಸೇವಿಸುವವನಂ : ಧೂಮ್ರಪಾನಿಗಳೂ, 'ಪಂಚಾಗ್ಲಿ ಸಾಧನಿಗಳೂ ಆದ 
ನೈಷ್ಟಿಕ ತಾಪಸಿಗಳಿಗೂ ಸಹ ಕಾಮತಾಪವನ್ನುಂಟು ಮಾಡತಕ್ಕ 
ವಸಂತೆರಾಜನ ವಿರಾಜಮಾನನಾಗಿದ್ದಾನೆ (ಮಂಜುಳ. ೧೧). 
[ ಸಂ. ಧೂಮ್ರಪಾನಿನ್‌] 
ಧೂಮ್ರವಕ್ತ್ವ (ನಾ). (ಕೋಪದಿಂದ) ಕೆಂಪಡರಿದ ಮಂಖ ; ಕೆಂಪೆ:ರಿದ 
ವಂಖ: ಧೂಮ್ರವ್ತಿಡ ಸ್ವೇದಬಿ:ದುಗಳ ಜಡಿವ ರೋಷದ ಭಶದಲಿ 
೬ * ೬ ಔಠಡಿಸಡಿದು ಬಿಸುಟನು ಗುರುಸುತನು ಸಾರಥಿಯ ರಥಹಯನ 
(ಕುವ್ಕಾಕ. ೧೪-೨೦). [ಧೂಮ್ರ + ವಕ್ರ] 
ಧೂಮ್ರವರ್ಣ (ನಾ). ೧. ಹೊಗೆಯ ಬಣ್ಣ : ಬೂದಂಬಣ್ಣ : ಚೇಳು 
ಕಚ್ಚಿದರೆ - .. ಕಚ್ಚಿದ ಗಾಯ ಅತಿವೇದನೆಯ-ಳೃದಾಗಿಹುದು. ಧೂಮ್ರ 
ವರ್ಣ ಉಳ್ಳದಾಗಿಹುದು (ವೈದ್ಯಸಾ. 11, ೧೯೦). ೨. ಅಚ್ಚೆಕೆಂಪು ; ಕಡು 
ಗೆಂಪು. ೩. ಧೂಪ; ಸುಗಂಧದ ್ರೈವ್ಯ. ೪. ಒಂದು ಬಗೆಯ ಸಸ್ಯ. 
[ಧೂಮ್ರ +೬ ವರ್ಣ) 
ಧೂಮ್ರಾಂಬರ (ನಾ). ಹೊಗೆಯ ಬಣ್ಣದ ಬಟ್ಟೆ: ಬೂದು ವರ್ಣದ 
ವಸ್ತ್ರ: ಮೆಲ್ಲನೆ ಮಲಗಿಸುತ ಹಿಮಚೂರ್ಣಮಂ ' ಎದೆಯೊಳಂ ಪರಪಿ 
ಧೂಮ್ರಾಂಬರವ ಒದ್ದೆ ಗೈದದನು ಬಾಸಣಿಸಿ ಬಹು ಶೈತ್ಕೋಪ 
ಚಾರಮಂಗೈವುತಿರೆ (ನವಮೋ, ೬-೫೭); ಆಳಿಯರು ಧೂಮ್ರಾಂಬರವ 
ಪೊದಿಸಿ ಪೊರವಳೆಯದೊಳಗೆಯತಿ ಜಾಗ್ರದಿಂ ಕಾಯ್ದಿರಲು 
(ನವಮೋ. ೨೬-೩೮). [ಧೂಮ್ರ + ಅಂಬರ] 
ಧೂಮ್ರಾಂಶ (ನು). ಹೊಗೆಯ ಕಣ,- ಅಂಶ: ವಿಜ್ಞಾನಿಗಳು ಈ ಮೋಡ 
ಗಳು ಧೂಮ್ರಾಂಶಗಳಿಂದ ಆಗಿರಬೇಕೆಂದು ನಂಬಿದ್ದಾರೆ (ಆಕಾಶ. ೧೬). 
[ಧೊಮ್ರ + ಅಂಶ] 
ಧೂಮ್ರಾಕ್ಷ (ಗು). ೧. ಬೂದಂಬಣ್ಣದ ಕಣ್ಣುಳ್ಳ. (ನಾ). ೨. ರಾವಣನ 
ಮಂತ್ರಿಯಾಗಿದ್ದ ಒಬ್ಬ ರಾಕ್ಷಸನ ಹೆಸರಂ : ಅತು ನಿಂದನು ಕವಿಬಲಕೆ 
ಬಳಿಕ: ತಮಿಸ್ರಾಚರ ವನೇಚರ ದೂತಧೂಳೀಪಟಲಪಟುಧೊಮ್ರಾಕ್ಷ 


ಗರ್ಜಿಸುತ (ತೊರರಾ. ೬-೧೭-೧೮)... [ ಸಂ. (ಧೂಮ್ರ +೬ ಅಕ್ಷಿ*-)) 


೨೫೦ 


ಧೂರ್ತ 


ಧೂಮ್ರಾವರ್ತ (ನೂ). ಎ ಧೂಮ್ರಾವರ್ತನ : ಪುಲಕಂ ಪತ್ರಕಂ ಬಿಂದುಕಂ 

ಧೂವ್ರಾವರ್ತಂ ಉದ್ವರ್ತನಂ ಚಿತ್ರವರ್ತಮೆಂಬಾಯಿಮಣ್ಕೆಗಳೊಳಂ 

ಮಯ ಮಾಂಡವ್ಯ ವಿಶ್ವಕರ್ಮರೆಂಬ ಮರ್ತ್ಯಚಿತ್ರಕರ್‌ ಬರೆದ 
ಚಿತ್ರಂಗಳೊಳೆ೦ (ಶಂದ್ರಪು. ೧೫-೭೦ ವು. [ಸಂ.] 


| ಧೂಮ್ರಾವರ್ತನ (ನಾ). ಚಿತ್ರಗಳಿಗೆ ಬಣ್ಣ ಹಾಕುವುದರಲ್ಲಿ ಒಂದು 


ರೀತಿ: ಅನಿಲಕಂ ಪತ್ರಕಂ ಬಿಂದುಕಂ ಧೂಮ್ರಾವರ್ತನ[ಪಾಕಾಂ. ಕ] 
ಮುದ್ವರ್ತನಂ ಚಿತ್ರಪ್ರವರ್ತನಮೆಂಬಾಟುಂ ತೆಜದಣ್ಯೆಯುಮಂ ಚಿತ್ರ 
ಚಿತ್ರಾರ್ಧ ಚಿತ್ರಾಭಾಸಿಮೇಬ ಮೂಲುಂ 
(ಸೇ, 


ಪ್ರಕಾರಮ:ಮಂ (ಮಲ್ಲಿಪು. 


೫-೪೨). 


10[ಧೂಯ್ಯ (ನಾ). (?): ಆ ಗ್ರಾಮಕ್ಕೆ ಸಲುವ ಗದ್ದೆ ಬೆದ್ದಲು ತೋಟ ತುಡಕೆ 


ಅಡುಮನೆ ಕಳೆ ಕೊಟಾರ ಸುಂಕ » ೬ » ಸುವರ್ನಾದಾಯ ಅಣೆ ಅಚು 
ಕಟ್ಟು ` ಗ್ಗೆ ಮನೆವಣಗೂಡೆ ಧೂಯ್ಯ ಮೊದಲಾದ ಆ ಸಕಲ ಸ್ವಾಂಮ್ಕ 
ಸಹವೂದ ಯಾ ಗ್ರಾಮದ ಚತುಸೀಮೆಯೊಳಗೆ (ಎಕ. 111, ಕಿರುಮ. 
[?] 


೪೯-೧೨ ; 1526). 


15[ ಧೊರ್ಜಟಿ (ನಾ). ಶಿವ: ಈಶ್ವರ: “ಭವನಿ;ಶಂ ಶಂಭು ರುದ್ರಂ 


30 


ಧೂಮ್ರಾರ್ಚಿ (ನಾ). ಹೊಗೆಯಿಂದ ಕೂಡಿದ ಬೆಂಕಿಯ ಜ್ವಾಲೆ: ಮೇಲೆ |46 


ಧೂಮ್ರಾರ್ಚಿಯಾ ನೀಲರೆಕ್ತೆಂ (ವೀಕ್ಕ ಪು.೨-೧೧-೩೧). [ ಧೊವ್ರು + ಅರ್ಚಿ] 


ಮೃಡಂ ಧೂರ್ಜಟಿ ಫಣಿ.ಟಕಂ ವಾಮದೇವಂ ವೃಷಾಂಕಂ” (ವಸ್ತುಕೋ. 
೩-೧೩) : ನುಡಿಯದೆ ಪೋಗಲೀಯೆನೆಲೆ ಪೋದೊಡೆ ಧೂರ್ಜಟಿಯಾಣೆ 
ಮಾಜ್‌ ಪೋದೊಡೆ ಕಲಿಭೀಮನಾಣೆಯೆ:ನೆ (ಗದಾಯು. ೪-೪೫) ; ಧೂರ್ಜ 
ಟಿಯವಧಾರೆಂದೆಕುತರ್ಜುನವರದಂಗೆ ಗುಗ್ಗಳವನರ್ಪಿಸುತಂ೦ (ಉದೃಟ. 
೧೦-೮೦) ; ತಾರಕಾಸುರಗೆ . , . ವರಧೊರ್ಜಟಿಯಿಂದಲುದಿಸಿದ ನಂದನ 
ನಿಂದ ಕೇಡಹುದು (ಮೋಹತ. ೫-೧) ; ಧೂರ್ಯಟಿ ಜಟಿಲಜಟಾಮಾಲಿ 
ಕಾಲಾಂತ:ಂ ಶಂಕರಂ (ರಾಜಕೇ. ೧೪-೧೫೩1; ಅದರ್ಕಾ ಧೂರ್ಜಟಿ . 
ದೂಲದಿರೆನ್ನನೆಂಬುದುಂ (ರಾಮಾಕ್ವ. ೧೨೬-೧೯) ; ಧೂರ್ಜಟಿಯೆ ನರರೂಪ 
ಮಂ ತಾಳ್ವಿದನೆನಲ್ಕೆ ಬ್ರಹ್ಮಸುಲಗ್ನಮನನೊರ್ವ ತೇಜಸ್ವಿಯಷಿಧ್ಯಾನಸ್ಥ 
ನಾಗಿರ್ದಂ (ಶ್ರೀರಾಮಾ, ೧೩೩-೨೧೨). ವಿ. [ಛಂದ] ಒಂದು ಗುರು, 
ಎರಡು ಲಘುಗಳು ಬರುವ ನಾಲ್ಕು ಮಾತ್ರೆಗಳ ಒಂದಂ ಗಣ: 
ಗಿರಿಶಂ ಧೂರ್ಜಟಿ ಶರ್ವಂ ಪುರಾರಿ ಪುರರಿಪುವೆನಿಪ್ಪುವಿಂತಯ್ದು ಬರೆ 
ಶಶಿ ಪುರ ವಿಷಯಾದ್ರಿಯೊಳಿರದಿರ್ಕೆ ಪುರಾರಿಯೆಂಬ ಗಣಂ (ಛಂದೋಂಲು. 
೪-೨೨೮). [ಸಂ.] 

ಧೂರ್ತ (ಗು). ೧. ಮೋಸದ ; ವಂಚನೆಯ ; ಅಪ್ರಾಮಾಣಿಕವಾದ : 
ಧೂರ್ತಜನಂ ನಿಜವ್ಯಸನಮಂ ಪರಿತರ್ಪಿಸಲೆಂದಧರ್ಮುದೊಳ್‌ ವರ್ತಿಸು 
ವಂತು ಯೋಚಿಸುಗುಮುಳ್ಳರಂ (ಪಾರ್ಶ್ವಪು. ೩-೬೮) . ವಿ. ವಿಷಯ 
ಲಂಪಟನಾದ ; ವಿಟವೃತ್ತಿಯುಳ್ಳ ; ಕಾಮುಕನಾದ ; ಪಟಿಂಗತನದ. 
(ನಾ. ೩. ದಂರುಳ; ದುಷ್ಟ; ಕೆಡುಕುಮಾಡಂವವನು: “ದುರುಳನೆನಲ 
ಧೂರ್ತನಾಮಂ” (ಶತುನಿ. ೮3); ಬನಮೆನ್ನಾಳ್ವ ಬನಂ ನಿಶಾಬಲಮಿದಿಂ 
ತಸ್ಮದ್ಭಲಂ ಧೂರ್ತನೈ ನಿನಗೀ ಫೊಟ್ತಅಸೊಳಿತ್ತ ಬರ್ಪದಟನಿಂತಾರಿತ್ತ 
ರೆಂದಾಂತೊಡೆ (ಪಂಪಭಾ. ೩-೩೪); ಆ ಪುರದೊಳ್‌ ದ್ಕೂತವ್ಯಸನ ವಿಕಳ 
ಭೂತಿಯಾಷಾಢಭೂತಿಯೆಂಬ ಧೂರ್ತನೊರ್ವನಿರ್ಪ೦ (ಪಂಠತಂ. ೭೦-೯೪); ' 
ಕ್ರೂರರತ್ಯಧಮರುದ್ರೇಕಿಗಳು ದುರ್ಜನಾಕಾರಿಗಳು ಧೂರ್ತ [ಪಾಕಾಂ. ಕಾರ 
ದುರ್ನೀತ] ರೊಳಗಾಗಿ ಶರಣೆನಲು ನಿಜವೈರಮಂ ಬಿಡುವರು (ಹಡಳಾ. 
6-30) ; ನಿಮ್ಮ ಕೆಡಿಸುವರಲ್ಲ ಧೂರ್ತರು ತಮ್ಮ ಮತದಲಿ ತಾವೆ ಕೆಟ್ಟರು 
(ಕುವ್ಕಾವಿ. ಧೂರ್ತರೀ ತೆರದಿನಾರ್ಯರಂ ಕೊಲುತಿರ್ದರ್‌ 
(ಶ್ರೀರಾಮಾ. ೧೯೧-೪೦೦). ೫. ಮೋಸಗಾರ : ವಂಚಕ; ಮಾಯಾವಿ; 
ಕಪಟಿ: “ಕಿತವಂ ಮಾಯಾವಿ ಧೊರ್ತಂ” (ವಸ್ತುಕೋ. ೯೯-೬) ; “ದಾಂಡಾ 
ಜನಿಕಃ, ಕುಹಕಃ . . . ಧೂರ್ತ... ಮಾಯಾ - ಈ ೧೧ ಮಾಯಾವಿ” 
(ಹಲಾಯು. 8೮-೧೯೪) ; ವರವಿನೀತರು ಕೆಲರು ಕೆಲಬರು ಧೂರ್ತರಾಗಿಹರು 


೩-೧೦೮) ; 


ಧೂರ್ತಕ 


(ಕುವ್ಶಾದ್ರೋ, ೧೩-೯); ನಿಜಶ್ರೇಯಪ್ರಾಪ್ತಿಗೆ ಶುಂಠತನದಲಿ ಮೆಜಕಿದ 
ಕರಣಿಕ ಧೂರ್ತರನು ಕಂಡ (99ಶಿಂ. ೧೦-೩೦), ಹಿ. ವಿಟ; ಕಾಮುಕ; 
ಸ್ತ್ರೀಲೋಲ: “ಹಿಡ್ಗ - ಧೂರ್ತ” (ಓಷಧಿ. ೧೭೬) ; ಧೂರ್ತಂ ತುಟುಂಕೆ 
ಕತ್ತುರಿನೀರ್ತುಟುಗಿದ ಮೊಗದಿನಲೆದುವಬಲೆಯ ಮೊಲೆಗಳ್‌ (ಲೀಲಾವ. 
೧೩-೧೩೪). ಡಿ ಉಮ್ಮಾತ್ತಿಗಿಡ ; ದತ್ತೂರಿ : “ಉನ್ಮತ್ತೆಃ, ಕಿತವಃ, 
ಧೂರ್ತಃ, ದುತ್ತೂರಃ, ಕನಕಾಹ್ವಯಃ, ಮಾತುಲಃ, ಮದನೆಃ- ೭ 
ಉಮ್ಮತ್ತೀಗಿಡದ ಹೆಸರುಗಳು, ಉಮ್ಮತ್ತಗಿಡ” (ಸಿದ್ಧಾತಿ. ೧೩೦). 
೮. ಜೂಜುಕೋರ. ೯, ತುಂಟ; ಕಿಡಿಗೇಡಿ: ಮಗನು ಕನಲದೆ 
ಮಾಣನೆನಗಿನ್ನೆಗವೆನುತ್ತೈತಂದು ಕಂಡಳು ಮಗನ ಕೆಲಸವನೆತ್ತ ಹೋದನೊ 
ಧೊರ್ತನೆಂದೆನುತೆ (ನಿಭಾಗ. ೧೦-೮-೨೪). ([ಸಂ.] 

ಧೂರ್ತಕ (ನಾ). ೧. ಮೋಸಗಾರ ; ಕಪಟಿ : ವರಧ ಸಿರ್ತಕನೊಂದೆಸಗಲ್‌ 
ಪುರಕೆಲ್ಲಾ ಕೇಡು ಬರ್ಪುದಿದು ಸಿದ್ಧಾಂತಂ (ಮಲ್ಲಕಾ. ೧-೨೫). ೨. ನರಿ. 

[ಸಂ.] 

ಧೂರ್ತಕಾಮಿ (ನಾ). ವಂಚಕನಾದ ಕಾಮುಕ ; ಶಠ : ಧೂರ್ತಕಾವಿಂಯ 
ವೋಲು ಕಂಡ ಶ್ರೀಶಂಭುವನ ಬಾಣಾಗ್ನಿಯು ನಮ್ಮ ಪಾಪವನ್ನೆಲ್ಲ ಸುಟ್ಟು 
ರುಹಲಿ (ಧೃನ್ಶಾಲೋ. ೪). [ಧೂರ್ತ + ಕಾಮಿ] 

ಧೂರ್ತಜನ (ನಾ). ಕೆಟ್ಟ ಜನ : ದುರುಳ ಮಂದಿ; ಕಪಟಿಗಳಾದ ಜನ : 
ಜಗತ್ಪೂತಮೆನಿಸಿದ ಮಹಾಪೂತಜಿನಾಲಯಕ್ಕೆ ಬಂದನೇಕ ಧೂರ್ತಜನ 
ಮನಸಮ್ಮೋಹನತವುಃಪಟಮಂ ಚಿತ್ರಪಟಮನಾ ಚೈತ್ಕಾಲಯ:ದ ಕೆಲದ 
ಪಟ್ಟಸಾಲೆಯ ಮತೆ ನೇಚಿ* (ಆದಿಪು. ೩-೪೩ ವ) : ಸೇವಕಂ ಮೊದಲೊಳ 
ರಸಂಗಂ ತದನಂತರಂ ಪ್ರಧಾನರ್ಗಂ . . . ಸಲುಗೆಯನುಳ್ಳವರ್ಗಂ ಧೂರ್ತ 
ಜನಕ್ಕಂ ಭೀತನಾಗಿರಲ್ವೇಟ್ಕು೨ (ಸಂಡಶಂ. 8೨-೧೮) ; ಕೀರ್ತಿಯಹುದರಿ 
ಭಟಿನ ಸಮರೆದೊಳಾರ್ತರಲಿ ಕಾದಿದರೆ ಸೇರದು ಧೂರ್ತಜನ ನಗದಿಹುದೆ 
ರಾವಣನಧಿಕಬಲನೆಂದು (ತೊರರಾ. ೬-೪೫-೩೫). [ಧೂರ್ತ + ಜನ] 

ಧೂರ್ತತನ (ನಾ). ೧. ಮೊ:ಸಗಾರಿಕೆ; ಕಪಟತನ; ವಂಚಕತ್ವ . 
ಆ ಪೂತತಂ ನರಕಗತಿಗೆಯ್ದುವ ಧೂರ್ತತನದಿಂ ಕುಟಿಲಮಾರ್ಗುಂತರ್ಗತನಾಗಿ 
ಪೋಗೆ (ಪೂಂಕತಂ. ೭೧-೧೯;,;, ಧೂರ್ತತನದಿಂ ಕಾದಿ ಕೂಡುವೆನಾರ್ತು 
ಪಂಯಂತರದರಾ ತ್ರೈಮೂರ್ತ್ಶಿಯನು ಮೂದಲಿಸಿದಲ್ಲದೆ ಮುಕುತಿ 
ಯಿಲ್ಲೆಂದ (ಕೌಕರಾ. ೨೩-೧೯); ಇಷ್ಟೆಲ್ಲ ದೊಡ್ಡಮನುಷ್ಯ, ಸಾಧು 
ಮನುಷ್ಯ ಅಂಶಾರಲ್ಲ. ಎಂಥ ಧೂರ್ತತನ ತೋರಿಸಿದರು (ಮೂರುದಾ. ೧೩೪) 
ಪಿ. ಶಠವೃತ್ತಿ; ವಿಟವೃತ್ತಿ: ನಿನ್ನ ಧೂರ್ತತನವನ್ನರಿತಿರುವುದರಿಂದ 
ಮತ್ತೆ ತಪ್ಪಿಸಿಕೊಳ್ಳದಂತೆ ಬುಹುಪಾಶದಲ್ಲಿ ಕಟ್ಟಿಹಾಕುವೆನು (ಧ್ವನ್ಯಾಲೋ. 
೬೩ ಅಡಿಟ)ಿ, [ ಧೂರ್ತ - ತನ) 

ಧೂರ್ತತ್ವ (ನಾ). ಮೋಸ ; ಕುತಂತ್ರ ; ಕಪಟ; ವಂಚನೆ. [ಸಂ.) 

ಧೂರ್ತಭಂಜನ (ನಾ). ದುರುಳರನ್ನು ನಾಶಮಾಡುವವನಾು ; ದುಷ್ಟ 
ರನ್ನು ಸಂಹರಿಸುವವನು ; ಪರಮಾತ್ಮ : ಧೂರ್ತಭಂಜನ [ಪಾಠಾಂ. 
ಪಾರ್ಥಸಾರಥಿ) ಕಾಗಿನೆಲೆಯಾದಿಕೆ:ಶವನ ಸಂಕೀರ್ತನೆಯ ಮಾಡಿ ಸುಖಿ 
ಯಾಗೊ ಮನೆ (ಕನಕ. ೧೦೯-೩). [ಧೂರ್ತ + ಭಂಜನ] 

ಧೂರ್ತಲಕ್ಷಿಣ (ನಾ). ಮೋಸಗಾರನ ಲಕ್ಷಣ; ವಂಚಕನ ಲಕ್ಷಣ; 
ನಾನು ಮಾಡಿದ ಆತ್ಮಸಮರ್ಪಣವು ಅಶಿವಿನಯಗೂಡಿದ ಧೂರ್ತಲಕ್ಷಣ 
ವಾಯಿತು (ವಕ. ೮5). ಐ ಧೂರ್ತಲಕ್ಷಣಗಳು ಆರು ವಿಧ: 
“ಅತ್ಯಾಚಾರ, ಅನಾಚಾರ, ಅಶಿನಿಂದೆ, ಅತಿಸ್ತುತಿ, ಅತಿಶೌಚ, 
ಅಶೌಚ” (ಶ್ರೀವಕ್ತ: 3೨೬). [ಧೊರ್ತ + ಲಕ್ಷಣ] 

ಧೂರ್ತವಿದೆ (ನಾ). ಮೋಸಗಾರಿಕೆ ; ಕಪಟತನ : ಒಲಿದುದನು ಬೇಡೆನೆ 
ದುಷ್ಟಕಾರವ ನಮ್ಮ ನಟ್ಟಿದ ಧೂರ್ತವಿವೈಯಲಿ (ಕುವ್ಕಾಅ. ೦೬-೪೯), 

[ ಧೂರ್ತ * ಎದೆ) 


೪೨೫೧ 


॥ 


ಧೂಲಿಶಾಲ 


ಧೂರ್ತಶಿಖಾಮಣಿ (ನಾ). ದೊಡ್ಡ ಮೋಸಗಾರ; ಮಹಾವಂಚಕ : 
ಆ ಧೂರ್ತಶಿಖಾಮಣಿ ನಾರಾಯಣಭಟ್ಟಂಗೆ ನಂಬುಗೆಯನೆಂತು ಮಾಬ್ಟ್‌ಂ 
(ಪಂಶತಂ. 3೯-೧೯). [ಧೂರ್ತ * ಶಿಖಾಮಣಿ] 

ಧೂರ್ತೆ (ನಾ). ೧. ಮೋಸಗಾತಿ; ವಂಚಕಿ: ರಾಕ್ಷಸಾಂಶಕೆಯೆಂದು 
ನೀನಜ ಧೂರ್ತೆಯಂ (ಮುದಕಿ. ೩-೪); ವನಜಾಕ್ಷಿ ದೋಷಿಯಲ್ಲದ ನಿನಗೆ 
ಕರಂ ಪೊಲ್ಲಗೆಯ್ದೆ ನೆಂದಿರದಾತ್ಮಾಂಗನೆಯ ಪದಕ್ಕೆ ಆಗಿದನೆನ್ನನುಮಲಟ್‌ಗುಮೆ 
ಧೂರ್ತೆಯಪ್ಪ ಕಾಂತೆಯ ಮನಮಂ (ಪಂಠತಂ. ೭ಕ-೨) ; ಕಪಟಿಯರು 
ಧೂರ್ತೆಯರು ಹಾಸ್ಕದ ಕುಪರಿಯರು (ಬಸಪು, ೪೦-೩೪). ವಿ. ಕಾಮುಕಿ 
ಯಾದವಳು, ([ 0. ಧೂರ್ತಾ] 


10| ಧೂರ್ತೋಕ್ತಿ (ನಾ). ಮೋಸದ ಮಾತು; ಕಪಟದ ನುಡಿ: ಬೇಗಂ 


18 


20 


40 


45 


ಕ್ಷುರಭಾಂಡಮನೀಯೆಂದು ಬೇಡಿದೊಡವಳ ಧೂರ್ತೋಕ್ತಿಯಿಂ ತನ್ನ 
ದೋಷಮಂ ಪರಿಹರಿಸಲಿದೊಂದು ಉಪುಯ:ಮಾದುದೆಂದು' ಚಾಳಂ ಕಲ್ಲ 
ಮೇಲೀಡಾಡಿದೊಡೆ (ಪಂತತಂ. ೭೮-೧೮). [ಧೂರ್ತ ೬ ಉಕ್ತಿ] 

ಧೂರ್ವಹ (ಗು). ೧. ಭಾರವನ್ನು ಹೊರುವ. (ನಾ). ೨ ಭಾರಹೆೊರುವ 
ಎತ್ತು ಮುಂತಾದ ಪ್ರಾಣಿ: “ಧೂರ್ವಹಃ, ಧುರ್ಯಃ, ಧೌರೇಯಃ, 
ಧುರೀಣಃ, ಧುರಂಧರಃ-೫ ಬಂಡಿ, ಗೋಣಿ, ನೇಗಲು ಮುಂತಾದ ಭಾರ 
ವನ್ನು ಹೊತ್ತು ಶೆಳೆಯುವ ಎತ್ತು ಮುಂತಾದ ದನಗಳ ಹೆಸರುಗಳು” 
(ಸಿದ್ಧಾಂತಿ. ೨3೯೩). ೩. ಕಾರ್ಯವನ್ನು ನಿರ್ವಹಿಸುವವನು. (ಸಂ.] 

ಧೂಲ "ದೂಲ' ನೋ. 

ಧೂಲಿ, ಧೂಳಿ (ನಾ). ೧. ವಂಣ್ಣಿನ ಪ್ರಡಿ,-ರಜ,-ರೇಣು; ದೂಳು. 
೨. ಪುಡಿ; ಚೂರ್ಣ : “ಚೂರ್ಣಂ ಧೂಲಿ[ಶಾಕಾಂ. ೪] ಪಾಂಸು ರೇಣು 
ಕ್ಷೋದವಹಾ ರಜಂ ಸಣ್ಣಹುಡಿಯೆಂದೆನಿಕ್ಕುಂ ” (ಮಂಗರಾ. 69-38). 
೩. ನಿರ್ದಿಷ್ಟವಾದ ಒಂದು ಸಂಖ್ಯೆ: (೪. ಧೂಳಿ: ೧. “ಪಾಂಸುಃ, 
ಕ್ಷೋದಃ, ರೇಣುಃ, ಚೂರ್ಣಂ, ಧೂಳೀ, ರಜಃ ಈ ೬ ಧೂಳಿ” (ಹಲಾಯು. 
೭೩-೨೮೯); ನೆಲನುಮಾಕಾಶಮೊಂದೊಂದಣಕೊಳ್‌ ತಾಗಿದ ಬೇಗ 
ದೊಳಂಬರಂಭರೆಂ ನೆಗೆದ ಧೂಳಿಯೊಳ್‌ ದೆಸೆಯಜಕಿಯದೆಯಂ0 (ಪಂಪಧಾ. 
೧೦-೭೦ ವ) ; ಕೆಳವಳಿಸುವ ಕಪಿಯ ಭೂತ ಹೊಡೆದು ಚೇಳೂಟ” ಘಾಳಿ 
ಯೊಳು ನಿಂದು ಧೂಳಿಯ ಹೊಯ್ಯುತ್ತಿದೆ (ಆದವ. ೧೫-೩೨) ; ಸುರತರುಣೀ 
ಚಳಾಳಕಮೃಗೋದ್ಭವರೇಣು | ಎ ಎ. ಧೊಪದೊಳ್‌ ಪೊರೆದಿರೆ ಧೂಳಿ 
ಯಂತೆ ತರಲಾರ್ತುದಮತ್ತರ ಚಿತ್ತವೃತ್ತಿಗಂಬರತಲಯಹನಮಲ್ಲ 
ದವನೀತಲಯಸನಮಿದೆಂಬ ಶೆಂಕೆಯಂ (ಅನಂಪು. ೩-೪೨) ; ತರುಣಿಗೆ ಅರಿ 
ವಿಧುಂತುದನಾಯ್ತು ರಥಪದತೆಳಿತ ಧೂಳಿಯಲಿ (ಕುವ್ಮಾದ್ರೋ. ೪-೩೮) ; 
ಧೂಳಿ ಧಟ್ಟಿಸಲಟ್ಟಿ ಸುಂಟ ಗಾಳಿ ಬೀಸಿತು (ತೊರರಾ, ೩-೫-೮) ; ಬಾಲೆಯರ 
ಸಮ್ಮೇಳವೆಂಬೀ ಧೂತೆ ಬಿದ್ದರೆ ಕಾಹುದೇ ಕಣ್ಣಾಲಿ (ನಿಧಾಗೆ. ೬-೭-೧೧) ; 
ಸುಟ್ಟು ರೆಗೆ ಧೂಳಿ ತರಗೆಲೆ ತಿರ್ರನೆಯೆ ಸುತ್ತುವೋಲ್‌ (ಶ್ರೀರಾಮಾ. 
೨೭-೭೧೩). [Xo.] 

ಧೂಲದೂಸರ (ನಾ). ಧೂಳಿನಿಂದ ತುಂಬಿದುದಂ; ಧೂಳಿನಿಂದ ಬೂದಂ 
ಬಣ್ಣವಾದಂದು : ಆಗ ಪುಷ್ಪಪರುಗಗಳ ಲೇಪನದಿಂದ ಅವುಗಳ ದೇಹ 
ಗಳು ಧೂಲಿದೂಸರವಾದಂತಾಗಿರಲು. ಅವಕ್ಕೆ ಒಂದು ಬಗೆಯ ಶೋಭೆ 
ಯುಂಟಾಗಿತ್ತು (ಮಾಧವ. ೪೪). [< ಸಂ. ಧೂಲಿಧೊಸರ] 

ಧೂಲಿಶಾಲ,.ಧೂಳೆಸಾಳ (ನಾ). ಎ ಧೂಳೀಶಾಲ : ಕೈಳಾಸಾಚಳಮನೇಣ್‌ 
ಧೂಲಿ [ಪಾಕಾಂ. ಳೀ] ಶಾಲದಿಂ ತಗುಳ್ಹು ಪೂರ್ಪೋಕ್ತವರ್ಣನೋಪೇತ 
ಮಪ್ಪ ವೃಷಭನಾಥನಾಸ್ಥಾನಮಂಟಪಮಂ ನೋಡುತ್ತುಂ (ಅದಿಫು. 
೧೩-೮೨ ವು. ಧೂಳಿಶಾಳ : ಅಡಜಕೊಳ್‌ ಪರ್ಯಂತದೇಶಂಬಿಡಿದು 
ಬಳಸಿ ಯುಂ ಸುತ್ತುಗೆೊಂಡೆಯ್ದೆ ನೀ[ಳ್ಹಿರ್ಪು)ದು ನಾನಾರತ್ನಪಾಂಶು 
ಪ್ರಕರಪರಿಕರಂ ಧೊಳಿಶಾಳ[ಂ] ವಿಶಾಳಂ (ಪರಮಾ. ೧೩-6೦). [ಸಂ.] 

49 


ಧೂಲೀಪಟಲ 


ಧೂಲೀಪಟಲ, ಧೂಳಿ:ಪಟಲ (ನಾ). ಧೂಳಿನ ಆವರಣ, - ತೆರೆ: 
ಕಿವಿಯುಂ ಮುಟ್ಟಿತ್ತು . ಧೂಲೀಪಟಲಪಿಹಿಶಕೇತುದ್ವಿ ಪಾನೀಕ 
ಘಂಟಾನಿವಹವ್ಯೂಪಾರೆಂ (ಅದಿಪು. ೧೪-೯೪). ಧೂಳೀಪಟಲ : ಪಾದಾಭಿ 
ಘಾತವಿಚಲಂ ಮೇದಿನ್ಶುತ್ತಿ ತವಿಶಾಲಧೂಳೀಪಟಲಾಚ್ಛಾದಿತ ಗಗನಂ 
ನಡೆದುದು ಪಾದಾತಂ ಚತುರಶಿ:ತಿಕೋಟಿಪ್ರವಿತಂ (ಅದಿಪು. ೧೧-೩೩); 
ಲೋಕೈಕಮಿತ್ರನಿರೆ ಪೆಜರ್ಗೇಕೆಯೊ ಪೃಥುತೆಃಜಮೆಂದು ಸೈರಿಸದ 
ವೊಲತ್ಕಾಕೀರ್ಣಂ ಮಸುಳಿಸಿತು ದಿವಾಕರಕಿರಣಮನುದಗ್ರಧೊಳೀಪಟಲಂ 
(ಪುಷ್ಪ ಪು. 8-೪೦); ಪದಘಾತಧೂಳೀಪಟಲ ವರಿಚುಂಬಿಸಿದುದಂಬರವ 
(ಕುವ್ಶಾಆ, ೧೮-೪೦). [ಸಂ.) 

ಧೂಲೀಪುತಾನ, ಧೂಳಿ:ಪ್ರತಾನ (ನಾ). ಎ ಧೂಲೀಪಟಲ : ಕುಲಿಶನಿಭ 
ಶಿಲಾಭೇದಿಬಾಣಂಗಳುಂ ಭೆ:ದಿಸವೆಂಬಂತಾಯ್ತುತಿಕ್ಷೋಭದಿನುಭಯಬಲ 
ಕ್ಷೋಭಧೂಲೀ[ಶಾಕಾಂ. 9ೀ]ಪ್ರತಾನಂ (ಆದಿಪು. ೧೪-೯೫). ಧೂಳೀಪ್ರುತಾನ: 
ದೊರೆಗೆ ವಂದುರ್ವಿ ಕೈಮಿಕ್ಕ ಪೆರ್ಚಿಂ ರೋದಸ್ಯ್ಕೂಭೂಗಮಂ ತೀವಿದುದಖಿಳ 
ಬಳೋದ್ಧೂತಧೊಳೀಪ್ರತಾನಂ (ವರ್ಧಮಾ. ೮-98). ಸಂ.) 

ಧೂವಳಿಸು (ಕ್ರಿ). (?) : ಹಾವಳಿಸಿ ಧೂವಳಿಸಿ ಕಾವಳಿಸಿದಹಿತರೊಳಗಾವರಿಸಿ 
(ಜಿನಮಂ. 3೦-೩0). "ಧೂಪಳಿಸಂ' ಪರಾ. [?) 

ಧೂಸರ (ಗು). ೧. ಬೂದಿಬಣ್ಣದ ; ಧೂಳಿನ ಬಣ್ಣದ. ೨.`ಬಿಳಿ ಹಾಗು 
ಹಳದಿ ಬೆರೆತ ಬಣ್ಣದ ; ವಿಮಲವಕ್ಷಸ್ಥೆಲನ:೦ ದೀರ್ಫಾಯುತಬಾಹು 
ಯುಗಳನುಂ ಪರ್ಯುಷಿತಚುದನಾುಗರಾಗಧೊಸರೋರುದಂಡನಂಂ 
(ಕಾದಂಪೂ, ೯೮೬). (ನಾ). ೩. ಬೂದಂಬಣ್ಣ : “ಧೂಮ್ರ ಧೊಸರ 
ನಾಮೆ" (ವಸ್ತುಕೋ. ೧೦೮-೬೪) ; ಉದಕಂ.. . ಧೂಸರೆಂ ಪೊನ್ನ ಬಣ್ಣದ 
ಮಣ್ಣೊಳ್‌ ಪರಲಾಗಿ ಕೆಂಪೆಸೆವ ಮಣ್ಣೊಳ್‌ ಕೈಪೆಯಾಗಿರ್ಕುಂ (ಲೋಕೋಪ. 
8-೮); ಆ ಸೇನಾರಜದಿು ಪರಿಧ೧ಸರವಾದುರುನಿಜಾಂಗಮಂ ತೊಳೆಯ 
ಲೈಂದು (ರಾಜಕೀ. ೬-೨೭). [ಸಂ.] 

ಧೂಸರಿತ (ಗಂ). ೧. ಬೂದಂಯಣ್ಣವಾದ : ಬೂ ದುಬಣ್ಣದಿಂದ 
ಕೂಡಿದ : ನವಧ ೊಪಧೊಮಧೂಸರಿತ ನಟೋವಿವರೆಂ (ಆದಿಪು. ೧೦-3೯); 
ತತ್ವಮಾಣಾವಿರಳೆಸಮುಚ್ಚಳದಗುರುಥೂಪಧೂವಂಧ ಇಸರಿತಸುರಸರಣಿ 
ಮಣಿಮಯ ಧೂಪಘಟಸಮೇತಮುಂ ಅಪ್ಪ ಜಾತರೂಪಮಯ 
ವಿಶಾಳಶಾಳಂ ಬಳಸೆ ವಿಳಸಿತಮಾದ ಸಮುದ್ಯದುದ್ಕುನಭೂಮಿಯಲ್ಲಿ 
(ವರ್ಧಪು. ೧೫-೯೬ ವು. ೨. ಮಲಿನವಾದ, ಮಾಸಲಾದ. (ನಾ). 
೩. ಮಲಿನವಾದುದು ; ಮಾಸಲಾದಂದಂ : ಚಳಗಳಕಂಬಳಂ ಚಳನ 
ಕಂಪಿತಶುಂಗಕಕುದ್ಭರಂ ಖುರೋಚ್ಚಳದುರುರೇಣುಧೊಸರಿತನಗ್ರ 
ವಿಶೀರ್ಣ ವಿಷಾಣನಾತ್ತಮಾಂಸಳತನು ಬಂದುದಂದು ಮುಹ:ರುತ್ಮ 
ಬೃಹದ್ರವನೊಂದು ಪುಂಗವಂ (ಶಂದ್ರಪು. 3-36). [ಸಂ.] 

ಧೂಸರು (ನಾ). ಬಣ್ಣಗುಂದುವಿಕೆ ; ಮಲಿನವಾಗುವಿಕೆ : ಪರಿತಾಪ 
ದಿನಲರ್ವಾಸೆ ೧೪ ಪೊರಳ್ಳು ಮೇರ್ಣ ಧೂಸರಾಂತ ಬಿಸಖಂಡಗಳಿಂ 
ಪರಿಮಳಿಪ ನಿನ್ನ ಮೆಲ್ಲೋೊಡಲ್‌ (ಕಾಕುಂತ. ೩೯ ೬೯). [ಆಸಂ. ಧೂಸರ] 

ಧೂಳ್‌ 'ದೂಳಿ' ನೋ. 

ಧೂಳಾಟ "ದೂಳಾಟ' ನೋ, 

ಧೂಳಿ "ಧೂಲಿ' ನೋ. 

ಧೂಳಿಕ (ನಾ). ಒಂದು ಬಗೆಯ ಸಸ್ಯ; ರಾಗಿ : “ಧೂಳಿಕಂ ರಾಗಿಯದು” 
(ಮಂಗರಾ. ೧೧೦-೪: [? ) 

ಧೂಳಿಕಡವ "ದೂಳಿಗಡವ' ನೋ. 

ಧೂಳಿಕಾಕೇಳಿ (ನು). ಮಣ್ಣಿನ ಆಟ ; ಧೂಳಾಟಿ : ಸುರಕುಮಾರರ್‌ ಧೂ 
ಕಾಕೇಳಿಯೊಳ್‌ . . . ಜಿನಾರ್ಭಕನ ಮೇಲೆಲ್ಲಂ ರಜೊ:ಜಾಳಮಂ ಕಡು 
ಏಂದಂ ಕೆವಟುತ್ತುಂ (ಜಾಧಪು. ೯-೫೫). [ಸಂ. ಧೊಲಿಕಾಕೇಲಿ] 


೪೨೫೨ 


10 


18 


36 


ಧೂಳಿಗೋಂಟೆ 


ಧೂಳಿಕೇಳಿ (ನಾ). ಎ ಧೂಳಿಕಾಕೇಳಿ : ಮಾಣದೆ ಧೂಳಿಕೇಳಿಗೆ ಕ[ಪಃಕಾಂ. 
ಮೂಳಿಗೆಗ]ಡಂಗುವ ಸಾರ್ಚಿದ ತಾಯ ಜಂಘೆ ನಿಶ್ರೇಣಿಯೊಲಾಗೆ ಮೆಟ್ಟಿ 
ತೊಡೆಯೆ ಆವ : , , ಕಂಡರ ಹಸ್ತತುಳಕಲ್ಮಾಣರವಕ್ಕೆ ನರ್ತಿಸುವಮುದ್ದು 
ಗಳೊಪ್ಪುಗುಮಾ ಮುಕುಂದನಾ (ಮಲ್ಲಕಾ. ೭-೦೭೦); (ಸೊಕ್ತಿಸು. ೭-೬೭ 
ನೋ.) ([ಧೊಳಿ (ಇಧಸಲಿ) 4 ಕೇಳ್ಳಿ (ಎಕೇಲಿ)] 
ಧೂಳಿಕೋಂಟೆ "ಧೂಳಿಗೊಂಂಟೆ' ನೋ. 
ಧೂಳಿಗಡವ "ದೂಳಿಗಡವ' ನೋ. 
ಧೂಳಿಗಾಲ್‌ (ನಾ). ಧೂಳಿನಿಂದ ಕೂಡಿದ ಕಾಲಂ ; ತತ್ಸುರರಾಜಸ್ತುತ್ಕ 
ನತ್ಕಾಸುರಭುಜಗಮಹಾಶೆಖ್ಯೆಯಂ ಧನಳಿಗಾಲೊಳ್‌ ತ್ವ ಕ ರಿತಂ ಬಂದೇ 
ಪಟ್ಟಿರ್ದೆಡದ ಕರದೊಳಾ ಶಾರ್ಜ್ಗಮಂ ಕೊಂಡು ಭೋಂಕಲ್‌ (ನೇಮಿಪು. 
೧೩-೪೨). [ಧೆಸಿಳಿ (ಎಧೂಲಿ) + ಕಾಲ್‌, )] 
ಧೂಳಿಗೆದಣು (ಕ್ರಿ). ೧. ಧೂಳೆಬ್ಬಿಸು. ೨. ನಾಶಮಾಡು: ಕಾಳಗಕೆ 
ರೆದಖಳ ದೂತರ ಧೂಳಿಗೆದಟ್‌ದು [ಪಾಕಾ. ಡಹಿದು] ಮೃತ್ಯುವಿನ 
ಗೋನಾಳಿಯವಿ. ಚಾಚಿದನು ಚಾಪಳಚಂದ್ರಹಂಸಕವ (ತೊರರಾ. ೦-೫-೩೩). 
[ಧೂಳಿ (ಎಧೂಲಿ) + ಕೆದಟು, (ಕೆದಟ, )] 
ಧೂಳಿಗೈ (ಕ್ರಿ). ಹಾಳುಮಾಡು ; ನಾಶಮಾಡು : ಬಾಲಕಿಯ ರೂಪದಲಿ 
ಬಂದಿಹ ಕಾಲಮೃತ್ಕು ಕಣಾ ಮಹೀಸುತೆ ಧೂಳಿಗೈಯದೆ ಬಿಡಳು ರಾಕ್ಷಸ 
ಕುಲವ (ಆನಂರಾ. 8-೨-೩೧). [ಧೂಳಿ (ಧೂಲಿ) *ಗೈ (<ಕೆಯ್‌;) ) 
ಧೂಳಿಗೊಳಗ (ನಾ). ಒಂದು ಬಗೆಯ ಅಳತೆ (?) : ಶ್ರೀಮದಂಗಜೇಶ್ವರೆ 
ದೇವರೆಂಗಭೋಗಕ್ಕ ತಪೋಧನರಾಹಾರದಾನಕ್ಕವೆಂದು 
ಕೊಳೆದ ಕೆಳಗೆ ಹತ್ಕಲು ಮತ್ತ” ಮೂಟು ಆಯ ಹೊಂಗೆ ಬೇಳೆ ಧೂಳಿ 
ಗೆೊೊಳಗಛಿ (ಕೂ. IY, ೧೦-೬೩, 3121). ([ಧೊಳಿ? +೬ ಕೊಳಗ) 
ಧೂಳಿಗೋಂಟೆ, ಧೂಳಿಕೋಂಟೆ, ಧೂಳಿಗೋಟೆ (ನಾ). ಪುಡಿಪುಡಿಯಾದ 
ಕೋಟೆ; ಧ್ವಂಸವಾದ ಕೋಟಿ; ಧೂಳಾದ ದುರ್ಗ ; ಧೂಳಿಗೋಂಟಿಯ 
ಕೊಂಡಳಿದು ರಾಜಾಲಯಕೆ ಬರೆ (ಸಂಭಪ. ೧೮-೮೯) ; ಆ ನಗರಿಯ ಧೂಳಿ 
ಗೋಂಟೆಯ ಕೊಳಲೆಂದಾ ನಾಡ ನಾಡಮನ್ನೆಯರು ಆನದೆ ಬಂದು ಮುತ್ತಿದ 
ರಾರ್ಭಟೆಯಿಂ (ನೇಮಿಸಂ. ೧೨-೭೨); ಮಲೆತರಂ ದಿಂಡ:ದಟ್‌ವುತ್ತವಿದಿ 
ರಾದ ದುರ್ಗಂಗಳಂ ಧೂಳಿಗೋಂಟೆಗಳ ಕೊಂಡು (ಜಿಬಪು. ೨೩-೩೧). 
ಧೂಳಿಕೋಂಟೆ : ಕೋಂಟೆಗೆ - ತಟ್‌ಗೋಂಟೆ, ಧೂಳಿಕೋಂಟಿ, ಹತ್ತು 
ಗೋಂಟೆ (ಕಮದ. ೨೯೮ ಪ್ರಯೋ) ; ನಡೆದು ಬಂದ; ನೇಮಿ ಕಂಡನು ಕಂಪಿಲ 
ಪೊಡವಿಪತಿಯ ಪೌಜುಗಳನು ಕೆಡಹಿ ಕೋಂಟೆಯ ಧೂಳಿಕೋಂ[ಪಾಉಂ. 
ಗೋಂ]ಟೆಯ ಕೊಳ್ಳಿ ಮೆಂದೆೊಡನೆ ನುಡಿದನು. ಖಾನರಿಗೆ (ಕುರಾಸತಿಂ. 
೩೯-೧೨). ಧೂಳಿಗೋಟೆ : ಉಚ್ಚಬ್ಲ್‌ಯಂ ಮುತ್ತಿ ದುರ್ದ್ಯರ ತೇಜೋ 
ನಿಧಿ ಧೂಳಿಗೋಟೆಯನೆ ಕೊಣ್ಣಾ ಕಾಮದೇವ (ಎಕ. 11, ೩೩೩-೧೪; 1105); 
ದನುಜರಧವಂರು ಧೂಳಿಗೋಟೆಯ ಕ್ಷಣಕೆ ಕೊಂಡರದಿಂದ್ರನವಮ:ರಾವತಿಯ 
ವ್ಯಾಹೃತಿಯ (ಸಂಭಪ. ೭-೨೩); ಇಂದು ನಾಳಿನಲಿ ಧೂಳಿಗೋಟೆಯ ಕೊಂಡು 
ಲಂಕೆಯ ಹಾಳುಮಾಡಿ ನರೇಂದ್ರ ತನ್ನಯ ಬಾಲಕಿಯ ಕೊಂಡೊಯ್ಯದಿರನು 
(ತೊರರಾ. ೬-೬-೩೭); ಧಾಳಿಯೊಳಗೆ ವೈರಿನೃಪರ ದುರ್ಗಂಗಳ ಧೂಳಿ 
ಗೋಟೆಯ ಕೊಂಡ ಧೀರ (ಕಂನವಿ. ೮-೭). ' "ದೂಳಿಗೋಂಡಿ' ಪರಾ. 
ಧೂಳಿಗೋಟೆಯಾಗು ಇ ಧೂಳಿಗೋಟೆವೋಗಂ : ಕೋಟಿಮನ್ಮಥರೆ 
ಬಂಣಂಗಳ ಮಸಕವ ನೋಟದೊಳಗೆ ತೋಟುತಹಳೆ ಪಾಟಿ ಯಾರವಳಿಗೆ 
ನಾಳೆ ನಿನ್ನೆದೆ ಧೂಳಿಗೋಟೆಯಹುದು ಕಾಣಲೊಡನೆ (ಧರ. ೩೭-೯೪). 
ಧೂಳೆಗೋಟೆವೋಗು - ಹಾಳಾಗು; ನಾಶವಾಗಂ : ವಿಷ್ಣು ಮಹೀಪತಿ 
ಧೂಳಿಗೋಟೆವೋದುದು ತಳಕಾಡು ತಲೆ ಮ ಲೆ ಪೆರ್ವ್ವಯಲಾದುದು 
(ಮೈಆರಿ. ೧೯೪೦, ೧-೨೦; ಸು. 12ನೆಯ ಶತ). 
[ಧೂಳಿ (ಎಧೂಲಿ) ೬ ಕೋಂಟಿ) 


ಧೂಳಿಚಿತ್ರ 


ಧೂಳಿಚಿತ್ರ (ನಾ). ಎದೂಳಿಚಿತ್ರ : ಇದೊಂದು ಧೂ[ಪಾಕಾಂ. ದೂ]ಳಿಚಿತ್ರದ 
ಖಣಮೆಂದು ಮೈಯ್ಕೊರಸಿ ಧೀಂಕಿಡುವರ್‌ ಕಡೆಯೊಳ್‌ ಲತಾಂಗಿಯರ್‌ 
(ಅನಂಪು. ೬-೪೪). [ ಧಇಳಿ (ಎ ಧೂಲಿ) +೬ ಚಿತ್ರ] 

ಧೂಳಿಗೋಟೆ "ಧೂಳಿಗೋಟೆ' ನೋ. 

ಧೂಳಿಜಾಡಿಸು (ಕ್ರಿ. ಧೂಳನ್ನು ಕೊಡೆಹು,-ಒದರು : ಧೂಳಿಜಾಡಿಸಿ 
ಸುರುಳಿ ಬಿಚ್ಚಿದ ನಕುಶದಲಿ ಮೂಡಿಸಿರಿ ಹೊಸಬಾಳ ಸಂಚಿಕೆಯನು 
(ನೆಲವು, ೨0-೧೬). [ಧೂಳಿ ( ಆ ಧೂಲಿ) +೬ ಜಾಡಿಸು] 

ಧೂಳಿಡಿಸು (ಕ್ರಿ). ೧. ಧೂಳಾಗುವಂತೆ ಮಾಡು : ೨. ಹಾಳುಮಾಡು : 
ರಥಗಳಲಿ ಲಟಕಟಿಸಿ, ದುರ್ಗಗಳ ಧೂಾಳಿಡಿಸಿ, ಜನಜನವನೇ ಬಡಿದು 
ಸೆರೆಹಿಡಿದು ತರಲು (ಪಾರಸಿ. ೬-೧೩೫). (ಧೂಳ್‌ (ಇದೂಳಿ) + ಇಡಿಸ್ಕು? 

ಧೂಳಿತ (ನಾ). (ಪವಿತ್ರವಾದ) ಭಸ್ಮ.-ಬೂದಿ: ಕೊಡುವೆ ನೀ ನಂಬೆಂದು 
ಮೃಡಮೂರ್ತಿ ಭಸಿತವ ಬಿಡದೆ ಧರಿಸಿ ಧೂಳಿತವನು ತಡೆಯದದನ? 
ಕೈಯ್ಕೊಳಿಡಲದ ಸೆಜಗಿಗೆ ಕಡುವೇಗದಿಂದ ಹರಸುತೆ (ಅಮುಸಾಂ. ೧-೫). 


[ ಸಂ. ಧೂಲಿತ] 
ಧೂಳಿಧೂಸರ (ನಾ). ಎ ಧೂಲಿದೂಸರ : ಧೂಳಿಧೂಸರದ ಸಂಧ್ಯಾಂಗನೆಯ 
ಬಗೆಯನಂಗೀಕರಿಸಿ . . . ಎಸೆದಿರ್ದಳು (ಭಿಳ್ನಾಡ. ೩-೩೩). 


[ ಧೂಳಿ (ಎ ಧೊಲಿ) + ಧೂಸರ] 

ಧೂಳಿಧೂಸರಿತ (ಗು). ೧. ಧೂಳಿನಿಂದ ಆವೃತವಾದ,- ಮಸಂಕಾದ : 
ನೋಡು ನೋಡೆಲೆ ಮಗನೆ ನಿನ್ನೊಡನಾಡಿಮಕ್ಕಳು . . . ಸಂತೋಷದಲಿ 
ನಿನ್ನೊಡನಾಡುತಿದ್ಕರೆ ನೀನು ಹಸಿದಿಂತಾಡುವೈ ನೆಆ್‌ ಧೂಳಿ ಧೂ[ಪಾಂಾಂ. 
ದೂ]ಸರಿತಾಂಗನೆಂದೆನಿಸಿ (ನಿಭಾಗ. ೧೦-೧೦-೩೦). (ನಾ). ಪಿ. ಹಾಳಾ 
ದುದು; ಮಣ್ಣುಪಾಲಾದಂದಂ : ದಾದಾನ ಆಶೆ-ಆಕಾಂಕ್ಷೆ, ಅವನು 
ಕಲ್ಪಿಸಿಕೊಂಡ ಮನೋಮಂದಿರೆ ಧೂಳಿಧೂಸರಿತವಾಗುತ್ತವೆ (ದೀಪಹ. 
71, 330). [ಧೂಳಿ (ಐ ಧೂಲಿ) ೬ ಧೂಸರಿತ 

ಧೂಳಿಪಟ (ನಾ). ಮುರಿದುಬಿದ್ದು, ಹುಡಿಹುಡಿ ಯಾಗುವಿಕೆ ; ನಾಶ 
ವಾಗುವಿಕೆ: “ಧೂಳಿಪಟ, ಧೂಳೀಪಟ್ಟ-ಧೂಲೀಪಟ” (ತದೃಳೋ. ೫೧); 
ಕೋಟೆಗ » ೬ ೬ ನಾಟ್ಬತಿದನೊಪ್ಪೊದೊಡೆ ನಿಶಾರ್ದ್ವದೆ ಧೂಳಿಪಟಂಗ 
ಳಾಗವೇ (ಎಕ. ೫111 (8). ಸೊರಬ. 8೫೮೭-೧೯ ; 1207); ಆಕ್ಷೇಪಕ್ಕೆ 
» * . ಮುತ್ತಿದನೋ ಇಂದೆ ಕೋಟಿ ಧ ಇಳಿಪಟಂ [ಪಾಕಾಂ. ಧೊಳಿಪಟ್ಟಂ] 
(ಕಮದ. 8೭ ಪ್ರಯೋ). "ದಿಶಾಪಟ' ಪರಾ. 

ಧೂಳಿಪಟ ಮಾಡು ಎ ನಾಶಗೊಳಿಸು ; ಹಾಳಂಮಾಡಂ ; ಪುಡಿಪುಡಿ 

ಮಾಡು : ನಿಮಿಷಕೆ ಧೂಳಿಪಟ ಮಾಡಿದನು ಕರ್ಣನ ಮನ್ನಣೆಯ ಭಟರ 
(ಕುವಾ ಕ. ೧೩-೧೩) ; ಬಾಮರವ ಗೋವಳಿಗೋಲ ಡೊಂಕಣಿಯೊಡ್ಡನೆತ್ತಿದ 
ಸಿಂಧ ಸೀಗುರಿಯ ಧೂಳಿಪಟ ಮಾಡಿದನು (ಕುವ್ಳಾಕ, 3೪-೧೦); 
ಮುತ್ತಿಗೆಯಿಕ್ಕಿ ಸುಂಬಳ್ಳಿಯ ಸೆಳೆದವನೊತ್ತಿ ಬಂದೆಮ್ಮ ರಾಜ್ಯಗಳ 
ಸುತ್ತಿಸುಳಿದು ಧೂಳಿಪಟ ಮಾಡೆ ನಮಗಿನ್ನೆತ್ತಣ ದೊರೆತನವೆಂದ (ಕಂನವಿ. 
೧೭-೬೬) ; ಕೌರವನ ಸೇನೆಯನ್ನು ಧೂಳಿಪಟ ಮಾಡಿ ತೊಲಗಿಸಿ ಬಿಡುತ್ತೇನೆ 
(ಕಸಾಚಿ. ೭೯). ಧೂಳಿಪಟವಾಗು ಇ ಸಂಪೂರ್ಣ ನಾಶವಾಗು; ಮಣು 
ಪಾಲಾಗು :ಅರ್ಗ್ಗಿ ತರ್ಗ್ಗದ ನೆಲೆಗೋಟೆ ಧೂಳಿಪಟವಾಗದ ದುರ್ಗ್ಗಕುಳಂ 
(ಎಇ ಉಲ್ಲಾಸದಿಂ ಮೆಟ್ಟುವ ಪದದೊಳಿಳೆ 
ಧೂಳಿಪಟವಾಗೆ (ಬಸಪು. ೧೭-೦೬) ; ಆದಿತ್ಯರ ಮನೆಯು ನೆಅ ಧೂಳಿಪಟ 
ವಾಯ), (ಬಸಪು. ೩೬-೩4); ಧೂಳಿಪಟವಾಯಿತು ಹಿರ್ಯಾಪುರಾಲಯದ 
ನೆಲೆಗಟ್ಟು (ಕುಮ್ಮಾಆ. ೧೨-೪೭). [ ಸಂ. ಧೂಲಿಪಟ) 

ಧೂಳಿಪಟ್ಟ (ನಾ). ಎ ಧೂಳಿಪಟ: ಘನಸಂಗ್ರಾಮದೆ ಭೈರಾದೇವಿಯ 
ಸೀಮೆಯನುರೆ ಧೂಳಿಪಟ ಮಂ ವಿರೆಚಿಸಿದಂ (ಕೆಳನ್ಮ. ೩-೮೩). 

[ ಸಂ: ಧೂಲಿಪಟ್ಟ ] 


7, ೧೬-೧೦; 1121); 


೪೨೫೩ 


49 


ಧೂಳೀಧೂಸರ 


| ಧೂಳಿಮಾಕಾಳ (ನಾ). ಈಶ್ವರನ ಒಂದು ರೂಪ; ಕಾಲಭೈರವ : 
ಸಿದ್ಧರುಮಯ್ಯನೆಂದಾತಂಗೆ ಗಿರಿಜಾತೆ ಕೊಟ್ಟ ಹೆಸರಂ ಬಿಟ್ಟು ಧೂಳಿಮಾ 
[ಏ3330- ಧೂಳಿ ಮಹ]ಕಾಳನೆಂದು ನೀತಿಗೆಡೆ ಕುಲದೈವವೆಸರಂದ ಕರೆದು 
(ಸಿದ್ಧರಾ. ೨-೯) ; ಧೊೊಳಿಮಾಕಾಳನೇ ವೆ) ಗೊಂಡು ಬೀಸುತಿರೆ ನಿಮ್ಮ ಬೇವೇ 
ತಂಪು ಸೂಸುತಿರೆಲು (ಗಂಗಾತ. ೩೧-೫). [ಧೂಳಿ(-ಧೊಲಿ) + ಮಾಸಾಳ] 
ಧೂಳಿಮಾರುತ (ನಾ). ಧೂಳಿನಿಂದ ತುಂಬಿದ ಬಿರುಗಾಳಿ: ಮರಳು 
ಕಾಡುಗಳಲ್ಲಿ ಧೂಳಿಮಾರುತ (೦೬ $೬0೯)ಗಳಿಗೆ ಬಹಳ ಹೆದರಬೇಕು 
(ಛೂವಿವ. ೨೫೭). [ಧೂಳಿ (ಎಧೂಲಿ) + ಮಾರುತ] 
ಧೂಳಿಮುಕ್ಕು (ಕ್ರಿ). ಮಣ್ಣು ಮುಕ್ಕು ; ನಾಶವಾಗು. 
[ಧೂಳಿ (ಎ ಧೂಲಿ) * ಮುಕ್ಕು] 
ಧೂಳಿವಿಡು (ಕ್ರಿ). ೧. ಧೂಳನ್ನು ಏಳಿಸು; ಧೂಳಂಂಟಂಮಾಡಂ ; 
ಕಡೆವಾಯ ಕೆನ್ನೆತ್ತರ ಹೊಲಸಿಂಗೆ ಪೋಗದೆ ಮುಸ:ಅ:ವ ನೊಟವಿಂಗೆ ಕೆರಳ್ಳು 
ರಖಾಸಿಸುತೊದೆಯೆ ಜೀರೆಬ್ದ ಹೆಟ್ಟೆಗಳಿ ಮೇಲೆ ಪಳಂಚಿ ಧೊಳಿವಿಡುತಿರೆ 
(ಕುಸುಮಾ. ೧೪-೫೯ ವ). ೨. (ಆಲಂ) ಒಣಗು ; ನಿರ್ದವವಾಗು (?) : 
ತೇರ ಧೂಳಿಯಂ ಬಿಡೆ ನಡೆ ನೋಡಿ ಧೂಳಿಯುಮಡಂನಗಿರೆ 
ಕೃಷ್ಣನ ತೇರಧೂಳಿಯಪ್ಪೊಡಮಿರದಾಯ್ತೆನುತ್ತಬಳೆ ಧೊಳಿವಿಡುತ್ತಿರೆ 
ಬಾಯ್ಬಲುಂಬಿದಳಿ" (ಜಗವಿ. ೫-೧೦೦). [ಧೂಳಿ (ಎ ಧೂಲಿ) + ಇಡ್ಕು) 
ಧೂಳಿಶಾಳ "ಧೂಲಿಶಾಲ' ನೋ. 
ಧೂಳಿಸು (ಕ್ರಿ). ೧. ಹುಡಿ ಹರಡು, ಕೀಟಗಳ ಹತೋಟಿಗೆ . . 
ಪುಡಿಯನ್ನು ಧೂಳಿಸಬೇಕು (ಕೀಏಜಿ. ೬೪). ೨. ಧೂಳನ್ನೆಬ್ಬಿಸಂ; ಧೂಳು 
ಹರಡಂವಂತೆ ಮಾಡು : ಬಂದನು ಶಿಖಂಡಿ ರಥವನ್ನಡರಿ ಧೂಳಿಸುತ್ತಂದು 
ಬಿಲ್ಲಂ ಪಿಡಿದು (ತುರಂಗ. ೪೭-೨೨). ೩. ಲೇಪಿಸು ; ಪೂಸು : ವಿಭೂತಿಯ 
ಗುಳಿಗೆಯನು ನೆಗ್ಗೊತ್ತಿ ಸರ್ವಾಂಗದಲಿ ಧೊಳಿಸಿದ[ಪಾಕಾಂ. ಹಸಿದ] 
(ಕುವ್ಶಾಕ, ೭-೧೧;) ವರವಿಭೂತಿಯನೆಸೆವ ಸರ್ವಾಂಗದೊಳ್‌' ಧೂಳಿಸಿ 
(ಜೆಬಪು. ೩೦-೪೭); ೪. ನಾಶಮಾಡು : ಆಳು ಅವನಾಗಿರ್ದು ಲೋಕವ 
ಧೂಳಿಸುವ ಸತ್ಕಾದಿರಕ್ಷಣೆ ದಾಳಿಯವನೊಪ್ಪಿಸುವುದುಚಿತವೆ(ಜನಛಇ.೪೭-೪೪). 
[ಧೂಳಿ (ಎಧೊಲಿ) * ಇಸ್ಸು] 
ಧೂಳೀಕೇಳಿ (ನಾ). ದೂಳಿನಲ್ಲಿ ಆಡುವ ಆಟ; ಮಣ್ಣಾಟ : ನುತವಾರ 
ಸ್ಫ್ರೀಕುಚಾಗ್ರಚ್ಕುತಮ ಗಮದಕಾಶ್ಮೀರಕರ್ಪೂರಧೂಳೀಕೃತಧೂಳೀಕೇಳಿ 
ಚಂಚದ ಗೈ ಪ ಮರಚಲಶಿಖಂಡಂ ಲೀಲೆಯಿಂ ಬಲಕನೆನೆ ಸುಳಿದಂ 
ಸ್ವೈರಚಾರಂ ಸವಿಖಾರಂ (ಊಜಶೇ. ೧೧-೭೭). (ಸಂ. ಧೂಲೀಕೇಲಿ] 
ಧೂಳೀಚಿತ್ರ (ನಾ). ಬಣ್ಣಬಣ್ಣದ ಪುಡಿಯಿಂದ ರಚಿಸಿದ ಚಿತ್ರ: 
ಧೂಳೀಚಿತ್ರದೋಜೆಯುಮಂ ... ಪರಿಭಾವಿಸಿ ನೋಡಿ (ಮಲ್ಲಿಪು.೩-೪೨) ; 
ಆಯಾಮ ವಿಸ್ತಾರಮೆಂಬ ಮಾನದ್ವಯದೊಳಂ ರೆಸಚಿತ್ರಂ ಧೊಳೀಚಿತ್ರ 
ಮೆಂಬೆರಡೋಜೆಯೊಳಂ . . . ಅಳವಡೆ (ಡಂದ್ರಪು.೧೫-೭೦ ವ); ಮೂವಿಧ 
ರಸಚಿತ್ರದ ಧೂಳೀಚಿತ್ರದ ಕಡುಬಿನ್ನಣದೆರಡು ತೆಣಂ , . . ಭೂಪನ 
ಕಣ್ಣಿನಿದಂ ಪುಟ್ಟಿಸಿತು (ಜಯಾ. ೩-೬). ಸಂ. ಧೂಲೀಚಿತ್ರ ] 
ಧೂಳೀದೂಸರ (ನಾ). ಎ ಧೂಲಿದೂಸರ : ದೆಸೆ-ಳೇ ವಾಸಸ್ಸು ರಾಜ್ಯ 
ಪ್ರಸರಣವು ನಿರ್ಲಜ್ಜೆ ಜಟೆ ರಂಜಿಸುವ ಧೂಳೀದೂಸರದ ಗಂಗಾಧರನವೋಲು 
(ಕುವ್ಯಾಉ. ೪-೧೧೧). [ ಆಸಂ. ಧೂಲೀಧೂಸರ) 
ಧೂಳೀಧೂಸರ (ಗು). ೧. ಧೂಳಿನಿಂದ ತಂಂಬಿದ ; ಧೂಳಿನಿಂದ ಬೂದಂ 
ಬಣ್ಣಕ್ಕೆ ತಿರುಗಿದ: ಧೂಳೀಧೂಸರ ವರರತ್ನಾಳಿಗಳಂ ಕಂಡ ದೂಸಟ್‌ದಂ 
ಧರಣೀಪಾಳಕಮುನಿಪರ್‌ ಪಂಚಮಕಾಲದೊಳಣಮಾಗರಲ್ತಿ ಬುದ್ಧಿ ಪ್ರಾಪ್ತರ್‌ 
(ಆದಿಪು. ೧೩-೩೮). (ನಾ). ೨. ಎ ಧೂಲಿದೂಸರ : ಧೂಳೀಧೂಸರದ 
ರಥದೊಳಗೆ ನಿಂದಾ ಶಕ್ರಸಾರಧಿ ನುಡಿಸಿದನು ನರನ (ಕುವ್ಯಾಅ. ೭-೧೪ 
[ ಸೇ. ಧೂಲೀಧೂಸರ ] 


ಧೂಳೀಧ್ವಂಸ 


ಧೂಳೀಧ್ಯಂಸ (ನಾ). ಮಣ್ಣುಪಾಲಾಗುವಿಕೆ ; ನಾಶ; ಹಾಳಾಗುವಿಕೆ : 
ನೆಲಕ್ಕೂ ಭೂವಿಗೂ ನಡುವೆ ಮಿಂಚು ಬಡಿಯುವುದು. ಇಂಥ ಬಡಿತಕ್ಕೆ 
ಮಠಗಳೂ ಕಟ್ಟಡಗಳೂ ಧೂಳೀಧ್ವಂಸವಾಗುವುದುಂಟು (ಜಾಲಪ್ರ. 111, 

{ ಸಂ. ಧೂಲೀಧ್ವಂಸ ] 

ಧೂಳೀಪಟ (ನಾ). ಎ ಧೂಳಿಪಟ : ಎಷ್ಟು ಸಾಮ್ರಾಜ್ಯಗಳು ಧೂಳೀಪಟ 
ವಾಗಿವೆ (ನನದಿ. ೩೮). 

ಧೂಳೀಷಟ ಮಾಡು: ಧೂಳಿಪಟವವಾಡು ; ನಾಶಮಾಡು ; ಹಾಳಂ 
ಮಾಡು: ಎಲ್ಲರನ್ನೂ ಧೂಳೀಪಟ ಮಾಡಿ ಹೇಳಹೆಸರಿಲ್ಲದೆ ಮಾಡಿಬಿಡುತ್ತಿದ್ದೆ 
(ಕುರುಕಾ. ೯೮); ರಾಯ ರಾಮಲಿಂಗನ ಸೂಚನೆ ಕೇಳಿದೊಡನೆಯೆ ಬರು 
ಗಾಳಿಯಂತೆ ಶತ್ರುಗಳ ಮೇಲ್ನುಗ್ಗಿ ಧೂಳೀಪಟ ವರಾಡಿದನು (ಆಳೌಕ, ೨೨). 
[ಸಂ. ಧೂಲೀಶಟ) 

ಧೂಳೀಪಟಲ "ಧೂಲೀಪಟಲ' ನೋ. 

ಧೂಳೀಪಟ್ಟ (ನಾ). ೬ ಧೂಳಿಪಟ: ಮುತ್ತಿದನೋ ಇಂದೆ ಕೋಂಟೆ 
ಧೂಳೀಪಟ್ಟಂ [ಪಾಂಂ. ಧೂಳಿಪಟಂ] (ಶಮದ, ೩೭ ಪ್ರಯೋ); ಇದಿರಾದ 
ಬಲುದುರ್ಗಗಳನು ಧೂಳೀಪಟ್ಟಮಂ ಮಾಡುತ (ಸಮ್ಮಕ್‌, ೮-೨೭). 
೨. ಧೂಳಿನ ರಾಶಿ, _ಒಟ್ಟಿಲು : "“ಧೂಳೀಪಟ್ಟಮೆನಲ್ಕಡರಿ ಧೊಳಿ ಪುಟ್ಟಿ 
ದುದಕ್ಕುಂ” (ಭಾರನಿ, ೬೭). [ ಸಂ. ಧೂಲೀಷಟ್ಟ ] 

ಧೂಳೀಪ್ರತಾನ 'ಧೂಲೀಪ್ರತಾನ' ನೋ. 

ಧೂಳೀಪ್ರಾಕಾರ (ನಾ). ಎ ಧೂಳೀಶಾಲ : ಆ ಧೊಳೀಪು £ ಪ್ರಾ 3 ಕಾರದಿಂ 
ದೊಳಗೆ ನಾಲ್ಕುಂ ದಿಶಾಭಾಗದೊಳಮಿನ್ನೇಸಜುಮಿರ್ಬಡಲುವಣಾಗಿ ನೀಳ 
ಪೆರ್ವೀದಿಗಳ ನಟ್ಟನಡುವೆ (ವರ್ಧಮಾ. ೧೩-೩೮ ವ). 

[ ಸಂ. ಧೂಲೀಪ್ರಾಕಾರ] 

ಧೂಳೀಶಾಲ, ಥೂಳೀಶಾಳ (ನಾ). [ಜೈನ] ಸಮವಸರಣಮಂಟಪದ 
ಮೊದಲನೆಯ ಪ್ರಾಕಾರ : ಕೈಳಾಸಾಚಳಮನೇಟ್‌ ಧೂಳೀ[ಐಾ30. ಲಿ) 
ಶಾಲದಿಂ ತಗುಳ್ಳು ಪೂರ್ವೋಕ್ತವರ್ಣನೋಪೇತಮಪ್ಪ ವೃಷಭನಾಥನಾ 
ಸ್ಮುನ ಮಂಟಪಮಂ ನೋಡುತ್ತು0 (ಆದಿಪು. ೧೩-೮೨ವ). ಧೂಳೀಶಾಳ : 
ವಲಯಾಕೃತಿಖಿಂದಿದನೇಂ ಬಳಸಿದುದೊ ಸುರೇಂದ್ರಚಾಪಮಂಡಲಮೆನೆ 
ಬಳಳ ಬಳಿದ ಪಂಚರತ್ನದ ಬೆಳಗಿ:ದಂ ಬೆಳಪುದಲ್ಲಿ ಧೂಳೀತಾಳಂ (ಅದಿಪು. 
೧೦-೨೩) ; ಪಂಚರತ್ನಧೂಳಿ:ಶಾಳದಿಂ ಪರಿವೇಷುಗೊಂಡ ಸಮವಸರಣ 
ಮಂಡಳಮಂ ಪುಗುವ ಸಹಸ್ರಾಕ್ಷನ (ಮಲ್ಲಿಪು. ೦೪-೨೧೦). 

( ಸಂ. ಧೂಲೀಶಾಲ) 

ಧೂಳೀಶಾಳ “ಧೂಳಿ:ಶಾಲ' ನೋ. 

ಧೂಳೀಸಾಳ (ನೂ). ಎ ಧೂಳೀಶಾಲ: ರುತುಮಾನದ ದ್ವಾರಕುಟ್ಕಂ 
ಮೊದಲ್ಲೊಂಡು  ಧೂಳೀಸಾಳಂಬರಮಂತರಾಳಚಕ್ರವಾಳೆಸ್ಮ ಳದೊಳೆಲ್ಲಂ 
ಕಿಕ್ಕಿಟ್‌ಗಿಟ್‌ದು (ಭಾಧಪು- ೧೬-೨೨೦ ವ). [ಸಂ. ಧೂಲೀಸಾಲ] 

ಧೂಳು "ಮೂಳಿ' ನೋ. 

ಧೂಳುಭೂಮ (ನಾ). ಮದುವೆಯ ಸಂದರ್ಭದಲ್ಲಿ ಗಂಡು ಹೆಣ್ಣನ್ನು 
ಒಟ್ಟಿಗೆ ಕೂರಿಸಿ ಸಂಜೆಯ ಹೊತ್ತು ಹಾಕುವ ಊಟ : ವಧೂವರರನ್ನು 
ಧೂಳುಭೂಮಕ್ಕೆ ಕೂರಿಸಿದ್ದಾರೆ` (ರೂಢಿ). 

[ಧೂಳು ಓದೂಳಿ) * ಭೂವೂ; (ಎ. ಬೂವ)1 

ಧೂಳುಮಣ (ನಾ). ಘರ್ಷಣೆಯಾಗುವುದನ್ನು ತಪ್ಪಿಸಲು ರಥಕ್ಕೆ 
ಹಾಕಿರುವ ಮರದ ಅಥವಾ ಕಬ್ಬಿಣದ ಕಾಪು;-ಸಾಧನ : “ರಥಗುಪ್ತಿಃ, 
ವರೂಥಃ- ಈ ೨ ಧೂಳುಮಟಕತಿ” (ನಾಚರಾ. ೦೩೪). 

[ಧೂಳು (ಎದೂಳಿ) * ಮಲ್‌]. 

ಧೂಳೆಬ್ಬಿಸು (ಕ್ರಿ). ೧. ಧೂಳು ಏಳುವಂತೆ ಮಾಡು ; ಧೂಳನ್ನು 

ಏಳಿಸು : ಕುದುರೆಗಳು ಧೂಳೆಬ್ಬಿಸುತ್ತಾ ಓಡಿದವು (ಊಂ). ೨. ಮಣ್ಣು 


೧೨೩೪). 


೪೨೫೪ 


36 


೩೦ 


48 


ಧೃತಗೋತ್ರ 


ಪಾಲುವಮನಾಡು ; ಹಾಳುಮಾಡಂ : ಇವತ್ತು ಇವರ ವಾನ ಮರ್ಯಾದೆ 
ಯೆಲ್ಲಾ ಧೊಳೆಬ್ರಿಸಿಬಿಡ್ತೀನಿ (ರಂಗವ. 33೯). ೩. (ಆಲಂ) ತಿರಂಗು ; 
ಅಲೆದಾಡಂ : ಅನನ ಎಣಿಕೆಯಲ್ಲಿ- ಆ ಸ್ನೇಹಿತರೆ. ಬಂದದ್ದಾದರೆ, ನಾಲ್ಕು 
ದಿನ ನಗರದನ್ನೆ ಲ್ಲ ಧೂಳೆಬ್ಬಿಸಬಹುದು - ಎಂದಿತ್ತು (ಅಳನಿ. ೦೦೭). 
೪. ಕೀಟಲಿಮಾಡು: ಸುಮ್ಮನೆ ಧೂಳೆಬ್ಬಿಸುವುದೇ ಅವನ ಸ್ವಭಾವ 
(ರೂಢಿ). [ ಧೂಳು (<ದೂಳಿ) + ಎಬ್ಬಿಸು («ಎ ಎಟಿಸ್ತಿಸು) ) 

ಧೂಳೆರಚು (ಕ್ರಿ). ೧. ಮಣ್ಣನ್ನು ಎರಚು. ೨. (ಆಲಂ) ಕಳಂಕ 
ಗೊಳಿಸು; ಕೆಟ ಶೈ ಹೆಸರನ್ನು ತರಂ : ವಂಶದ ಮೇಲೆ ಧೂಳೆರಚಿದೆಯಲ್ಲ 
(ಕಗದ್ಯ. 71, ೨೯). ನ 

[ ಧೂಳು (ಆದೂಳಿ) + ಎರಚು (ಎಎಜಚು) ) 

ಧೂಳೋದಕ (ನ). [ವೀಶೈ] “ಗುರಂ ಮನೆಗೆ ಬಂದಾಗ ಪಾದ ತೊಳೆದ 
ತೀರ್ಥ” (ಕರಸಾ, ೨9-೭). [8 ಇದು "ಧೂಳ್ಮುದತ' ಎಂಬುದರ ಅಶುದ್ಧ 
ವಾದ ರೂಪ 

ಧೂಳ್ಗೋಂಟೆ "ದೂಳಿಗೋಂಟೆ' ನೋ. 

ಧೃತ (ಗು). ೧. ತಳೆದ; ಧರಿಸಿದ: ಧೈತದೆ:ವೇಂದ್ರವಿಮಾನರುಂದ್ರಮಹಿಮಂ 
» .. ಕಲಧೌತತುಂಗಕಲತಂ ಚೆಲ್ಹಾಯ್ತು ರಾಜಾಲಯಂ (ಅದಿಪು. ೬-೧೦೭) « 
ಆರೋಪಿತಚಾಪಂ ಸಂಧಾರಿತಲವಚಂ ಧೃತೋಗ್ರಶರಧಿಯುಗಂ ತಾನಾರಂದ 
ಮಲ್ಲವಂ (ಶಂಪಥಾ. 6-0); . ಧೃತ ಪಂಚರತ್ನಮಂ ರಾಗಿತೆಯೊಳ್‌ 
ಭೂಷಣಮನಾಂಪ ತೆಜಿದಿಂದೆ ವಿರಾಗಿತೆಯೊಳ್‌...ಆ2ತನಾ ವಿಭು ತಪಮಂ 
(ಶಂದ್ರಪು. ೧8-೨); ಧೃತಪಂಕುರ್ರ್ರಮಯಾಳಿಕಂ ಧೃತ ವಿಶೀರ್ಣಾಗೋಚ್ಚ 
ಶೃಂಗಂ.. . ಬರುತಿದ್ದು ದುದ್ಧ ತಘನಧ್ವಾನೋತ್ಯರಂ ಶಾಕ್ವರಂ (ಕುಸುಮಾ, 
೧೦-೦9೨) ; ಧೈತನಿದ್ರಾಲಸ್ಕ ಭಾರಂ ತೊಲಗೆ (ಸೂಕ್ತಿಸು. ೯-೬೫) ; ಧೃತಚಶ್ರ 
ವಾಕಿನೀಪರಿಪೂತನಾಕಿನೀ , . . ಎನುತಿರ್ದರು (ವೀಶೈಪು. ೩-೨೩-೭೪). 
೨. ಹಿಡಿದ; ಧೃತ*ನಕವೇತ್ರಲತೆ 'ಚಿತ್ರಿತಮಾಗೆ ಕರುಂಗುಳೀಯಕ 
ಪ್ರಭೆಯಿಂದಂ ಪ್ರತಿಹಾರಪದವಿಯಂ ತಳೆದು (ಫುಷೃಪು. ೧೩-೦೦೫). 
೩. ಹೊಂದಿದ ; ಪಡೆದಿರಂವ : ಧೈತಣಾನಾವರ್ಣಪರ್ಣಚ್ಛವಿಸಮುದಯ 
ಸಂದರ್ಶನೀಯಂ . . . ಪೌರರ್ಗೆ ಪಂಚೇಂದ್ರಿಯಸುಖದೊದವಂ ನಂದನಂ 
ಮಾಬ್ಬುದೆಂದುಂ (ಕಂದ್ರಫು. ೧-ಂ೫). ೪. ಕಾಪಾಡಲ್ಪಟ್ಟ ; ರಕ್ಷಣೆಗೊಂಡ. 


೫. ಇಟ್ಟ; ಇಡಲ್ಪಟ್ಟ. ೬. ನಿರ್ಧರಿಸಿದ; ದೃಢವಾದ. 
೭. ತಯಾರಾದ ; ಸಿದ್ಧವಾದ. ೮. ಉಪಯೋಗಿಸಿದ ; . ಬಳಸಿದ. 
(ನಾ). ೯. ಹೊರುವುದು ; ತಳೆಯುವುದು ; ಧರಿಸುವುದಂ ; 
ಧಾರಣೆ. [ಸಂ.) 


ಧೃತಕಂಟಕ (ನಾ). ಮಂಳ್ಳುಗಳನ್ನು ಪಡೆದಿರುವುದು; ಮುಳ್ಳುಗಳ 
ನ್ನುಳ್ಳುಮು : ಧೃತೆ5ಂಟಕಮಾದೆ೧ಡಮುನ್ನತಿಯಿಂ ಕೇತಕಿಯೊಳೆಅಗಿದುದು 
ಮಧುಃರೆಂ (ಗಿರಿಕ. ೨-೬೪). [ಧೃತ * ಕಂಟಕ] 
ಧೃತಕಂಬಲ (ನಾ). ಕಂಬಲನೆಂಬ ಸರ್ಪವನ್ನು ಧರಿಸಿದವನು; ಶಿವ: 
ನಿಡಾಂಗಧೃತಕಂಬಲ ಧನಂಜಯ ಮದಂಬಕೆ (ರಾಜಶೀ. ೧೩-೩೪). 
[ಧೃತ + ೮ಂಬಲ)] 
ಧೃತಕಳಾಕಳಾಪ (ನಾ). ೧. ಅರಂವತ್ತುನಾಲ್ಕು ಕಲೆಗಳನ್ನು ಪಡೆದವನಂ. 
೨. ಹದಿನಾರು ಕಲೆಗಳನ್ನು ಹೊಂದಿದವನು. ೧, ೨ : ಅರಿಗೋತ್ರಭೇದಿ 
ವಿಬುಧೇಶ್ವರನಲ್ಲಂ ಧೃತಕಳಾಕಳಾಪಂ ದೋಷಾಕರನಲ್ಲಂ (ಕವಿರಾ. ೩-೧೧೨): 
[ಧೃತ + ಕಳಾಕಳಾಪ (ಎ ಕಲುಕಲಾಪ)) 
ಧೃತಗೋತ್ರ (ನಾ). (ಮಂದರ) ಪರ್ವತವನ್ನು ಹೊತ್ತವನಂ; ಕೂರ್ಮ: 
ಚಿತ್ರವದನೇವೇಳುವೆನು ಧೃತಗೋತ್ರನುತ್ಸಾಸದಲಿ ವರವೇದತ್ರಯಂಗಳ 
ನುಗುಳಿದನು ಕಾರುಣ್ಮನಿಧಿಯೆಂದ (ನಿಧಾಗ. ೨-೩-೩೨). 
[ಧೃತ + ಗೋತ್ತ್ಯ] 


ಧೃತಚಂದ್ರ 
ಧೃತಚಂದ್ರ (ನಾ). ಚಂದ್ರನನ್ನು ಧರಿಸಿದವನು; ಶಶಿಧರ; ಶಿವ 
ಮಳೆಯರಾಜನ ಕಥೆಯ ಕೇಳ್ದರ್ಗೆ ಧೃತಚಂದ್ರ ಮನದಿಷ್ಟವೀವನು 


(ಪ್ರೌಢರಾ. ೯-೬೫). [ಧೃತ + ಚಂದ್ರ! 
ಧೃತದೀಕ್ಷ (ನು). ವ್ರತವನ್ನು ಹಿಡಿದವನಂ ; ವ್ರತವನ್ನು ತೊಟ್ಟವನಂ : 
ಧಾತ್ರಿಯೊಳಾಪನ್ನಾಭಯಸತ್ರದೆ ಧೃತದೀಕ್ಷರಲ್ತೆ ಪುರುಕುಲದರಸರ್‌ 
(ಶಾಶುಂತೆ. 3೮-೩೧), [ ಸಂ. (ಧೈತ- ದೀಕ್ಷಾ * -)] 
ಧೃತಧೈರ್ಯ (ನಾ). ಧೈರ್ಯವನ್ನು ಉಳ್ಳೆವನು ; ದಿಟ್ಟ : ಧೃತಧೈರ್ಯಂ 
ತುಂಗಪೌಯ೯0ಂ ರಜತಶಿಖರಿಧುವುಂ ಪಂಪಾಧಿನಾಥಂ (ಉದೃಟ. 
೧3-೧೩೮). [ಧೃತ ಧೈರ್ಯ] 
ಧೃತನವಶಶಿ (ನಾ). ಬಾಲಚಂದ್ರನನ್ನು ಧರಿಸಿದವನು ಶಿವ: ಅತಿಶಯ 
ಮಹಿಮ3 ಧೃತನವಶಶಿವಿಶತವರಗುಣಗಣಧಾಮಂ (ಹಮಾರ. 3 -೧೦). 
[ಧೃತ + ನವಶಶಿ] 
ಧೃತಮಂಡಲಿ (ನಾ). ಒಂದು ಬಗೆಯ ಸಸ್ಯ: “ತ್ರಿಪದಿ ಧೃತಮಂಡಲಿ 
[ಪಾಕಾಂ. 9] ಮರಾಳಪದಿಯೆನೆ ಹಂಸಪಾದಿ” (ಮಂಗರಾ. ೪೨-೩). [ ಸಂ. ] 
ಧೃತಮನೋರಥ (ನಾ). ದೃಢವಾದ ವಂನಸ್ಸುಳ್ಳವನಂ ; ಸ್ತಿ ರವಂನಸ್ಯ : 
ಆ ಫುರೆಮನಾಳ್ವನ:ದ್ದತ ಗೋಪುರವುಂ ವಿಜತಶಕ್ರಧನಪತಿವರುಣ 
ತ್ರೈಪುರಮಂ ಧರಣೀಮಣಿ ನೂಪುರಮಂ ಧೃತಮನೋರಥು ಪದ್ಮರಥಂ 
(ಅನಂಪು. ೩-೧೯), [ಧೃತ - ಮನೋರಥ) 
ಧೃತಮೋಹ (ನಾ). ಮೋಹಕ್ಕೊಳಗಾದವನು : ಹಾಹಾಧ್ವನಿ . . . 
ಸುತ್ತಿರ್ದೊಡದಂ ಸುಹಸಿಗಂ ಕೇಳ್ಗುಂ ಧೈತಮೋಹಂ ಕೇಳ್ಲುಮೆ ಜಿತಾರ್ತ 
ಕುರರೀರವಮಂಿ (ಶಾಂಿಪು. ೬-೩). [ಧೈತ4 ಮೋಹ] 
ಧೃತರಜ (ನಾ). ಧೂಳಿನಿಂದ ಕೂಡಿದುದಂ : ಧೃತರಜನನಿಐಂ ದಿತಿಜಪ್ರತಿ 
ಕೂಲಂ ಹರಿಗೆ ಸೈನೃದರ್ಶನದನುಕೂಲತೆಯಂ ಮೆ:ಜವ೦ (ಜಗವಿ: ೧೩-೦೧೩). 
[ ಧೃತ + ರಜ] 
ಧೃತರಾಷ್ಟ್ರ (ನಾ). ೧. ಸ್ಥಿರವಾದ ಚಕ್ರಾಧಿಪತ್ಯವನ್ನು ಉಳ್ಳವನು 
೨. ಒಳ್ಳೆಯ ಅರಸ. ೩. ಒಳ್ಳೆಯ ಅರಸನಿಂದ ಆಳಲ್ಪಟ್ಟ ದೇಶ. 
೪. ಕುರಂವಂಶದ (ದುರ್ಯೋಧನ ವಂಂತಾದ ನೂರು ಜನ ಕೌರವರ 
ತಂದೆಯಾದ) ಅಂಧ ದೊರೆ : “ಅಂಧರಾಜನೆನೆ ಧೃತರಾಷ್ಟ್ರನಕ್ಕುಂ” 
(ಮಂಗರಾ, ೭೮-೩) ; ಧೃತರಾಷ್ಟ್ರಂ ನುಡಿದಾರ್ತನೇ -ಹರಿ ಭರಂಗೆಯ್ದಾರ್ತನೇ 
(ಪಂಷಧಾ. ೧೦-೧೦) ; ಧೃತರಾಪ್ಟಕ್ಷಿತಿಪಾಲ ಕೇರ್ಳ ಜನನಿ ಕೇಳ್‌ ಗಾಂಧಾರಿ 
(ಗದಾಯು., ೬-೩೫); ಭರತವಂಶದೊಳೆ ದು ಮಿಗೆ Rib ಕುಮಾರರು ಪಾಂಡು 
ಧೃತರಾಷ್ಟರಿಗೆ ಜನಿಸಿದರು (ಕುವ್ಕಾಅ. ೪ ಸೂಜನೆ). ಒಂದು ಹಾವಿನ 
ಹೆಸರಂ : ಬಳಿಕ ಧೈತರಾಪ್ಟನೆಂಬ ದುರ್ವ್ಮಾಳಪತಿ ನುಡಿದನು (ಜೈಮಿಥಾ. 
ತಿ೪-20). ಓ. ಒಬ್ಬ ಗಂಧರ್ವನ ಹೆಸರು : : ಪುರಂದರಂ ಧೃತರಾಪ್ಟನೆಂಬ 
ಗಂಧರ್ವಂಗೆ ನೇಮಿಸಿದನು (ಕೃಮಿಥಾ. ೫-೪೧). ೭. ಓಬ್ಬ ಯಂಕ್ಷನ ಹೆಸರು : 
ಹೇಮಕೂಟಪರ್ವತದಲ್ಲಿ ಮಣಿಭದ್ರ ... ಧೃತರಾಷ್ಟ್ರ ಪೊರ್ಣಭದ್ರ 
ವಿರೂಪುಕ್ಷರೆಂಬನರು ಮೊದಲಾದ ಕೋಟಿಯಕ್ಷರ ಪಟ್ಟಣಂಗಳುಂ (ವಿವೇಕ, 
30೭). ಲೆ. ಒಂದಂ ಬಗೆಯ ಪಕ್ಷಿ. ೯. (ಆಲಂ)ಕಂರಂಡ ; ಅಂಧ. 
[ಸಂ.1 
ಧೃತವೇತ್ರ (ನಾ). ದಂಡವನ್ನು ಹಿಡಿದುಕೊಂಡವನಂ : 
ಚುರುಚೈನುಂಬರರಚಿಶಿರೋವೇಷ್ಟನಂ 
ಕ್ಕೈದೆ (ಶಂದ್ರಪು. 3-೬೪). [ಧೃತ * ವೇತ್ರ] 
ಧೃತವ್ರತ (ನಾ) ೧. ಶ್ರೇಷ್ಠವಾದ ವ್ರತಗಳ ನಿಯಾಮಕ : ಎಲೈ 
ಅಗ್ನಿಯೇ, ಧೃತ ಸಕಲರಿಗೂ ಪ್ರಭ:ವೂ, ಪ್ರಕಾಶಮಾನನೂ 
ಆದ ವರುಣನೂ ನೀನೆ (ಹುಕ್ತಾರ. ೧. ವಿ. ವ್ರತವನ್ನು ಹಿಡಿದವನು. 
[ ಧೃತ * ವ್ರತ) 


ಧೃತವೇತ್ರಂ 
ಅವನಿಪನೊಡ್ಡೋಲಗ 


ತವಪುತನೂ, 


೪೨೫೫ 


10 


15 


45 


ಧೃತಿ 
ಧೃತಶಕ್ತೆ (ನಾ). ೧. ವೀರನನ್ನು ಹೊಂದಿದನು] ಪರಾಕ್ರವಿಂಯ 
ಹೆಂಡತಿ. ೨. ಸವಂರ್ಥರಾದವರನ್ನು ಪೋಷಿಸಂವವಳಂ ; ಶೂರರಿಗೆ 


ಆಶ್ರಯವನ್ನು ಕೊಡುವವಳು. ೧, ೨ ಶ್ರೀರಮಣಿ ಗೌರ... 
ವತಿಧಕ್ತಿ ಧೃತಶಕ್ತೆಯೆನೆ ಸನ್ನೀ ವೀರನಿಧಿಯಂ ಚಲದ ವಾರಿನಿಧಿಯಂ 
ಗುಣದ ಚಾರುನಿಧಿಯಂ ನೆಗರ್ದ ದೇಕಲೆಯನಿನ್ತೀ ನುರಿಜನರನ್ನಮನದಾರೊ 
ಮಟಕಿವರ್‌ (ಎಕ. 1೪, ಹೆಗ್ಗೆಡ. ೧೮-3೯; 1057). 
೧೧೬-೧೧). [ ಸಂ. ಧೃತಶಕ್ತಾ ] 
ಧೃತಶಶಿಖಂಡ (ನಾ). ಚೆಂದ್ರಕಳೆಯನ್ನು ಧರಿಸಿದವನು; ಶಿವ: 
ಧೃತಶಶಿಖಂಡ ಜಿತಸುಮಕಾಂಡ ವಿತರಣಶೌಂಡ ಭೃತಜಗದಂಡೆ (ಕಾಕುಂತ. 
[ಧೃತ + ಶಶಿಖಂಡ] 
ಧೃತಶಶಿಶಕಲ (ನಾ).=-ಧೃ ತಶಶಿಖಂಡ: ಧೃತಶಶಿಶಕಲಂ ಕೃತಭ.ವನತುಲಂ 
- ನುತಗಿರಿಜಾರಮುಿಣ೦ (ವೃಷವಿ. ೩೪-೬೫»). [ಧೃತ + ಶಶಿಶಕಲ 
ಧೃತಶಸ್ತ್ರ (ನಾ). ಶಸ್ತ್ರವನ್ನು ಧರಿಸಿದವನು ; ಶಸ್ತ್ರಧಾರಿ : ಕೊಲಬಹುದು 
ಧೃತಶಸ್ತ್ರನಾದಡೆ ಕೊಲುವೆನೆಂಶಾಚಾರ್ಯಸುತನನು ತಿಳಿಯ ಹೇಳಿಂದೆನುತ 
ಬೀಡಿಕೆಗಾಗಿ ಸಡೆತಂದ (ನಿಧಾಗೆ. ೧-೪-೩೦). [ ಧೃತ * ಶಸ್ತ್ರ) 
ಧೃತಶೈತ್ಯ (ನಾ). ತಂಪನ್ನು ಹೊಂದಿರುವುದು ; ಶೈತ್ಯವನ್ನೊ ಳಗೊಂಡಿ 
ರುವುದು: ಧೃತಶೈತ್ಯಂ ಧಾರಾಜಲಯುತಮನುಕಂಪಾನ್ವಿತಂ ದಲೆನಿಸಿಯುಂ 
* - ರಿಪುನೃಪರ್ಗೀವುದಧಿಕತಾಪೋದಯಮ:ಂ (ಡಂದ್ರಫು. 3-೩). 
[ ಧೃತ + ಶೈತ್ಯ] 
ಧೃತಸತ್ವೆ (ನಾ). ಗರ್ಭಿಣಿ; “ಗುರ್ವಿಣಿ ಧೃತಸತ್ತೆಯುವುಂತರ್ವತ್ನಿಯೆನಿ 
ಪ್ಲೊಡಾಕೆ ಗರ್ಭಿಣಿಯೆನಿಕ್ಕುಂ” (ವಸ್ತು ಕೋ. ೩೪-೧೪). 
[ ಸಂ. ಧೃತಸತ್ವಾ ] 
ಧೃತಸೋಮ (ನಾ). ಎ ಧೃತಚಂದ್ರ : ಧೃತಸೋಮ ಗತಕಾಮ ಚಿರಲಿಂಗ 
ವರಸಂಗ . . . ಗಿರಿಜೇಶ (ಹಡಕಾ. ೧-೫). [ಧೃತ ಸೋಮ] 
ಧೃತಿ (ನಾ). ೧. ಹಿಡಿದುಕೊಳ್ಳುವುದು ; ತೆಗೆದುಕೊಳ್ಳುವುದು. 
ಪ. ತಾಳುವಿಕ ; ಧರಿಸುವುದು. ೩. ಪಡೆಯುವುದು ; ಹೊಂದು 
ವುದು. ೪. ಧೈರ್ಯ ; ಧೀರತನ ; ಎದೆಗಾರಿಕೆ ; ಕೆಚ್ಚು : ಧೃತಿಯ 
ನವಳಂಬಿಸಿ ... ನಡೆವಾಗಳ್‌ (ಲೀಲಾವೆ. ೬-೪೯); ಪೊಆಗತುಳ ಧೃಶಿಯ 
ನಾಂತಂ ನೆಆ* ಮನದೊಳ್‌ ತಳೆದನೆಸೆವ ಕುಸುಮಾವಳಿಯಂ (ಕುಸುಮಾ. 
ಮರಳಿ ಧೈತಿಯಿಂದೆದ್ದು ಕೋಪಾತುರನು ತುರಗವನೊದೆದು 
ಕೆಡಹಲು (ಶಿರಾ. ೨೬೨೯); ಪೆಣ್ಹಾದೊಡಂ ನೀನೆನಗೆ ಮತಿಯೊಳುಂ 
ಧೃತಿಯೊಳುಂ ಗಂಡಿಗೆಣೆ (ಶ್ರೀರಾಮಾ. ೨೦೫-೧೨೭), ೫. ತಾಳ್ಮೆ ; ಸಹನೆ; 
ಸಂಯವಾ : ಧೃತಿ ಬಂದಾಗಲೆ ವತಾಣೆಂಬ ತೆಅದೆ ಪೇಸಿದನರಸಂ (ಹುರೋಶ. 
ವಿರತಿ ವಿವೇಕ , . , ಧೈತಿ ಸ್ಮ ತಪಸ್ಸು ಯೋಗ ನಿಶ್ಚಯ 
ಮುಂತಾದ ಸಾತ್ವಿ A (| es ೯ಲೋಕಂಗಳಂ ಸಾರ್ದು 
(ವಿವೇಕ. 3೪೭) ; ಆದು ಪಂಚಾರ್ಥ ೯ವನುಧೃ ತಿಯನು ಮೆಜಕೆದು ಮನವನು 
ನಿಲಿಸಿ ತನ್ನೀ ದಿವ್ಮಮೂರ್ತಿಯಲಿ ಅಜ*ಯದಿತರವನಿರಲು ನೀವೆನ್ನಜಕೆಯಲಿ 
ನಾಲುಕು ಯುಗಗಳುತ್ತರಿಸಲಾ ನಿಮಗಂದು ಮೈದೋಣ್‌ದೆನು ನಾನೆಂದ 
(ನಿಭಾಗ ೧೦-೪-೨). ೬. ಸ್ಥಿರವಾಗಿರುವುದು ; ಅಚಲತೆ ; ಸ್ಟೈರ್ಯ; 
ಆತನ ಮಾತಂ ಕೇಳ್ವ ಪಗತಶೋಕನುಮುಪಗತವಿವೇಕನುಮಾಗಿ ಧೃತಿಯಂ 
`ತಾಳ್ದು (ಅಜಿಪು. ೯-೬ವ) ; ಧೃತಿಯಿಂ ಮಚ್ಚರಿಸುವ ಪರ್ವತಮಂ ತಾನಿಕ್ಕಿ 
ಮೆಟ್ಟಿದಂತಿರೆ . . . ಇರ್ದಂ ಯೋಗಧುರ್ಯನಚಲಿತಧೈರ್ಯಂ (ಅರ್ಧನೇ. 
೬ 30); ಅರ್ಥಬಂಧುಸುತಾದಿಗಳ ಪ್ರಾಪ್ತಪ್ರಾಪ್ತಿಗಳಲ್ಲಿ ಹರ್ಷಶೋಕ 
ವಿಬ್ಲದಿರ್ಪುದೇ ಧೃತಿಯೆನಿಸುವುದು (ವಿವೇಕ. ೧೯); ಧೃತಿಯೂ ಶ್ರದ್ಧಾ 
ಸುಖವಿವಿದಿಷಾವಿವಿದಿಷಮೆಂಬತಿಶೆಯಗಳ್ಳಿ ದು ವಿಧಮರಿತು ಮತ್ತದ ತಿಳಿದು 
ಮತಿಯಿಂದ ಮುತ್ತುಸಿರಿ ಕೊನೆಗಾಣಲೆಸಗುವುದೆ ಧೈತಿ(ವೆಂಕಾರಾ. ೩-೭-೪೩); 


೧೦-೦೦೩): 


3-೩೩): 


ಧೃತಿಗಿಡಿಸು 


ಹಾನಿವೃದ್ಧಿಯಿಂ ಮತಿಗೆ ವಿಕೃತಿ ತೋರದಿರಲದೆ ಧೈತಿ(ವೇದಾಂಪ. ೩-೫-೦೭). 
೭. ಸಂತೋಷ; ಆನಂದ; ಉಲ್ಲಾಸ. `ದಧೃತಿವೆಜು' ಪರಾ. 
೮. ಚಂದ್ರನ ಹದಿನಾರು ಕಲೆಗಳಲ್ಲಿ ಒಂದು : ಚಂದ್ರನಾದೊಡೆ 
ಅಮೃತ . . . ಧೃತಿ ಶಶಿನಿ ಚಂದ್ರಿಕೆ. . . ಕಾಮದಾಯಿನಿಯೆಂಬ 
ಷೋಡಶಕಲೆಗಳಿಂ ಭಶಿತನಾಗಿ (ವಿವೇಕ. 3೬೭). ೯. ಒಂದು ಬಗೆಯ 
ಸಸ್ಯ: “ಧೈತಿ [ಐಾ೫೦. ದ್ಯುತಿ]ಯೆನಲು ಮುಪ್ಟೆಯಕ್ಕು” (ಮಂಗರಾ. 
೪೫-೪೮) ೧೦. ಒಂದು ನಾಡಿಯ ಹೆಸರು : ಧವ:ನಿ, ಗಮನಿ, ಲೋಲೆ, 
ಧೃತಿ, ಸರ್ವಗಾ ಎಂಬೈದು ನಾಮವನುಳ್ಳ ನಾಡಿಯ'೨... ಕಾಣಬರುವುದು 
(ಸಕವೈ.. ೧೦). ೧೧. ವಿಶ್ವೇದೇವತೆಗಳಲ್ಲಿ ಒಬ್ಬ ದೇವಕೆಯ 
ಹೆಸರು. "ವಿಶ್ವೇದೇವ' ಪರಾ. ೧೨. ಮನಸ್ಸಿನ ಹದಿನಾರು ಬಗೆಯ 
ವಿಕಾರೆಗಳಲ್ಲಿ ಒಂದು: ಐತರೇಯೋಪನಿಷತ್ತಿನಲ್ಲಿ ಸಂಜ್ಞಾನ 


೪೨೫೬ 


8 


10| ಧೃತಿಗೆಡು, ಧೃತಿಗಿಡು 


ಧೃತಿಗೆಡಿಸು, ಧೃತಿಗಿಡಿಸು (ಕ್ರಿ). 


ಧೃತಿವೆಟು 


ಪುರಹರನಿಟ್ಟ ಪುಲ್ಲ ಮುಜ್‌ಯಂ ಮುರವೈರಿ ವಿರಿಂಚಿ ಮುಖ್ಯ ನಿರ್ಜರರದ 
ನೆತ್ತಲಾಜದೆ ವಲಂ ಧೃತಿಗುಂದಿದರ* (03ಜಶೇ. ೦೩-೨೪). 
[ಧತಿ4ಕುಂದು,] 

ಅಧೈರ್ಯವನ್ನುಂಟುಮಾಡು ; 
ಎದೆಗೆಡಿಸು: ಅತಿಕಾಂಕ್ಷೆಯೆಂಬಗಳತಿ ವಿಸ್ಮಯವಾಗಿ ಕ್ಷಿತಿಯನೊಡೆದು 
ನಾಗತಿಯ ಧೃತಿಗೆಡಿಸುತ ಬಳಸಿಹ:ದಾ ಪುರದೊಳು (ತ್ರಿಪುಸಾಂ ೪-೪೦); 
ದಿನದಿಂದ ದಿನಕ್ಕೆ ಆತನನ್ನು ಧೃತಿಗೆಡಿಸುತ್ತಿದ್ದವು ಅಂಥವೇ (ವಾತೃಲ್ಕ. ೨೭೬). 
ಧೃತಿಗಿಡಿಸು : ಮೂದಲಿಸಿ ಧೃತಿಗಿಡಿಸಿ ಬೆಂಕೊಣ್ಣು ಮತ್ತಂ (ಎಕ. 11, 
[ ಧೃತಿ + ಕೆಡಿಸು] 

(ಕ್ರಿ). ಧೈರ್ಯವನ್ನು ಕಳೆದಂಕೊಳ್ಳು ; 
ಅಧೈರ್ಯಪಡು; ಎದೆಗುಂದಂ : ಮದನ ಮದೋದ್ರೇಕದಿನೆನ್ನಿದಿರೊಳ್‌ 


ತಿ೪ಂ-3೭; ಸು. 1175). 


(ಚೇತನಭಾವ).. . ಪ್ರಜ್ಞಾನ, ಮೇಧಾ, ದೃಷ್ಟಿ, ಧೃತಿ, ಮತಿ, ಧೃತಿಗೆಟ್ಟು ಸಿಗ್ಗಿ ನಿಂ ತನ್ನೊಳ್‌ ಪೊಲ್ಲದನೆತ್ತಾಚರಿಸುಗುವೋ (ಕಾರೂ. 
ಮನೀಷಾ . ಈ ಹದಿನಾರು ಮನಸ್ಸಿನ ವಿಕುರಗಳೆಂದಿರುವವು ೮3೫) ; 'ಮತಿಗೆಟ್ಟೆನು ಮನದ ವಿಕಾರದಿಂದ ಧೃತಿಗೆಟ್ಟೆನು ಕಾಯವಿಕಾರ 


(ಅಮ್ಮತ. ೬-೨೬ ಟೀಕು). ೧೩, [ಛಂದ] ಅಕ್ಷರ ಛಂದಸ್ಸಿನಲ್ಲಿ 
ಹದಿನೆಂಟನೆಯ ಛಂದಸ್ಸಿನ ಹೆಸರು: ಉಕ್ತಿ ಅನ್ಯುಕ್ತೆ . . . ಧೃತಿ 
ಅಶಿಧೃತಿ . . . ಉತ್ಕೃತಿ ಎಂದಿಪ್ಪತ್ತಾಜು ಛಂದಂಗಳಕ್ಕು೦ (ಛಂದೋಬು, 
0-೪೬೫). ೧೪. [ಜ್ಯೋತಿ] ವಿಷ್ಕಂಭ ಮೊದಲಾದ ಇಪ್ಪತ್ತೇಳು 
ಯೋಗಗಳಲ್ಲಿ ಎಂಟನೆಯದು : ವಿಷ್ಕಂಭ ಪ್ರೀತಿ ಧೃತಿ 
ಶೊಲ , , - ಬ್ರಹ್ಮ ಐಂದ್ರ ವೈಧೃತಿಗಳೆಂಬಿಪ್ಪತ್ತೇಳು ಯೋಗಂಗಳುಂ 
(ವಿವೇಕ. ೩೨೦) ; ಯೋಗಗಳತಿಶಯವನರಿಯೈಯ ಪೇಳುವೆ ವ್ಯತಿಯು 
ಧೃತಿ ವಿಷ್ಯ್ಠೂಭ ಶೂಲವ್ರ (ಗಗತಾ. ೪-೬). "ಧೃತಿಯೋಗ' ಪರಾ. 
೧೫. [ಕಾವ್ಯಮಾ] ವಂೂವತ್ತಮೂರು ಸಂಚಾರೀಭಾವಗಳಲ್ಲಿ 
ಒಂದು; ಜ್ಞಾನ, ಅಭೀಷ್ಟಪ್ರಾಪ್ತಿ ಮುಂತಾದುವುಗಳಿಂದ 
ಆಸೆಯು ಪೂರ್ಣವಾಗುವುದು ; ಸಂತುಷ್ಟಿ; ತೃಪ್ತಿ: ಧೃತಿ ನಿದ್ರು 
ವೇಗ , . . ಇವಿಂತೆಯ್ದೆ ಸಂಚಾರಿಭಾವಂ (ಕಾವ್ಯಾವ. ೭೯೫) ; ಮತಿ ಲಜ್ಜೆ 
. * * ಧೃತಿ ತರ್ಕ ಉನ್ಮಾದ... . ಅಪಸ್ಕ್ಮಾರಗಳೆಂಬ ಮೂವತ್ತುಮೂಟು 
ಸಂಚಿರೀಭಾವಂಗಳಿಂ ಪರಿವರ್ಧಿಸಿ (ವಿವೇಕ. ೨೨೭); ಜ್ಞಾನ ಮೊದ 
ಲಾದವುಗಳಿಂದ ಉಂಟಾಗುವ ಸಂತುಷ್ಟಿಯೇ ಧೃತಿ (ಫಾರಮಾ. ೩೪ಬ). ; 
೧೬. [ಯೋಗ] ಧ್ಯೇಯವಸ್ತುವಿನಲ್ಲಿ ಆಚಲವಾಗಿ ಪಂನಸ್ಸನ್ನು 
ನೆಲೆಗೊಳಿಸಂವುದಂ; ಧಾರಣ. "ಧೃತಿತ್ರಯ? ಪರಾ. ೧೭. [ಜೈನ] 
ಐವತ್ತುಮೂರು ಗರ್ಭಾನ್ವಯ ಕ್ರಿಯೆಗಳಲ್ಲಿ ನಾಲ್ಕನೆಯದು : 
ಬ್ವಾದಶಾಂಗದೊಳ್‌ ಪೇಟ್ಜಿ ಆದಾನ ಪ್ರೀತಿ ಸುಪ್ರೀತಿ ಧೃತಿ . 

ಎಂಬಯ್ವತ್ತುಮೂಜು ಗರ್ಭಾದಿ ನಿರ್ವಾಣ ಪರ್ಯಂತಂಗಳಪ್ಪ 
ಗರ್ಭಾನ್ವಯಕ್ರಿಯಗಳುಂ (ಆದಿಪು. ೧೩-೧೫ವ) ; ೨ನೇ ತಿಂಗಳ ಗರ್ಭವತಿಗೆ 
ಣು ಸಿ ಅತ್ತಿಹಣ್ಣಿನ ರಸವಂ ಸಹ ಮಂತ್ರಪೂರ್ವಕ ಉದರದ ಮೇಲೆ 
ಬೀಳುವಂತೆ ಹಾಕುವುದೇ ಧೃತಿಯೆಂಬ ನಾಲ್ಕನೆ ಕರ್ಮವು (ಪುರುಶ. ೧೯೪). 
"ದೀಕ್ಷೆ! ಪರಾ. ೧೮. [ನ್ಯಾಯ] ದೇವರಿದ್ದಾನೆಂದಂ ಸಾಧಿಸಂವ 
ಹೇತುಗಳಲ್ಲಿ ಒಂದು ; ್ಭP ವಿಶ್ವವು ಕುಸಿದಂ ಬೀಳದಂತೆ ಧಾರಣೆ 
ಮಾಡುವ ಕಾರ್ಯದಿಂದ ಅದಕ್ಕೆ ಕಾರಣಭೂತನಾದವನಂ ಒಬ್ಬನಂ 
ಇರಲೇಬೇಕಂ-ಅವನೇ ದೇವರು ಎಂದು ತಾರ್ಕಿಕರಂ ಸಾಧಿಸುತ್ತಾರೆ: 


80 


40 


ದಿಂದ (ಬಸವ. ೪4); ವ್ರತಿಗಳ್‌ . , . ಮತಿಗೆಟ್ಟರ್‌ ಧೃತಿಗೆಟ್ಟರ್‌ (೧06, 
6-34); ಇನಿತು ಧೃತಿಗೆಡಲೇಕೆ (ಬಸಪು. ೨೩-೨೩) ;ಪಟುಭಟರು ಧೈತಿಗೆಟ್ಟು 
ದೆಸಿದೆಸೆಗಳಲಿ ಮಿಗೆ ಸಾಲಿಟ್ಟು ಸರಿದುದು (ಕುವ್ಕಾಕ. ೧೯೯೮). ಧೃತಿಗಿಡು : 
ಧೃತಿಗಿ[ಪಾಕಾಂ. ಗೆ]ಡಬೇಡ ಧೈರ್ಯವನಾಂತು ಬಾರೆಂದು ರತಿರಾಜ 
ಮೂದಲಿಸಿದನು (ಮೋಹತ. ೦೨-೯೨). [ಧೃತಿ ಕೆಡು) 


ಧೃತಿತ್ರಯ (ನಾ). [ಯೋಗ] ಸಾತ್ತ್ವಿಕಿ, ರಾಜಸಿ ಮತ್ತು ತಾವಂಸಿ 


ಎಂಬ ಮೂರಂ ಬಗೆಯಂ ' ಧೃತಿ,-ಯೋಗಾಂಗವಾದ ಧಾರಣ; 
ಐ ಯೊ:ಗಾಭ್ಯಾಸದಿಂದ 'ವಂನಸ್ಸು , ಪ್ರಾಣ, ಇಂದ್ರಿಯವ್ಯಾಪಾರ 
ಗಳನ್ನು ಹತೋಟಿಯಲ್ಲಿಟ್ಟುಕೊಂಡಂ ಬೇರೆ ಕಡೆಗೆ ಶಿರಂಗದಂತೆ 
ಮಾಡುವುದು ಸಾತ್ತ್ವಿಕೀಧೃತಿ; ಫಲಾಪೇಕ್ಷೆಯಿಂದ ವಂಸಸ್ಸು. 
ಪ್ರಾಣ, ಇಂದ್ರಿಯಗಳನ್ನು ಬಿಗಿಹಿಡಿದು ವಾಡಂವ ಧ್ಯಾನ ರಾಜಸೀ 
ಧೃತಿ; ನಿದ್ರೆ. ಭಯ, ಶೋಕ, ವಿಷಾದ, ವಂದ ಇವೊಂದನ್ನೂ 
ಬಿಡದೆ ದುರ್ಬುವ್ಧಿಯಿಂದ ಕೂಡಿರುವುದು ತಾವಂಸೀಧೃತಿ, ಹೀಗೆ 
ಭಗವದ್ಗೀತೆಯಲ್ಲಿ ಧೃತಿತ್ರಯದ ವಿವರಣೆ ಇದೆ: ತಾಪತ್ರಯ 
ಕರ್ಮತ್ರಯ . . . ಧೃತಿತ್ರಯ ಗುಣತ್ರಯ ಶಕ್ತಿತ್ರಯ ಕಾಲತ್ರಯ 
(ವೇದಾಂಪ. 9-೧೮-೪). [ಧೃತಿ * ತ್ರಯ] 


ಧೃತಿಯುಕ್ತ (ಗಂ). ೧. ಇಧೃತಿಯಂತ ೧. (ನಾ). ೨. ಎಧೃತಿಯಂತ ೨: 


ಧೃತಿಯುಕ್ತರ್‌ ಶೌರ್ಯಯುಕ್ತರ* ಕುರುಕುಲಧರಣೇಶರ್ಕಳ* (ಮಹಾನೇ. 
[ ಸಂ. ] 


೧೩-೯). 


ಧೃತಿಯುತ (ಗು). ೧. ಧೀರತೆಯನ್ನು ಹೊಂದಿದ; ಧೈರ್ಯವುಳ್ಳ : 


ಧೃತಿಯುತಕ್ಷತ್ರಿಯನು ವೇದಪ್ರತಿಯುತಶ್ರೋತ್ರಿಯನಹಿಂಸಾರತನು ಮಹ 

ಪುರುಷನು (ಕುಪ್ಶಾಅ. 3೩-೪೧). (ನಾ), ೨. ಧೀರ; ಧೈರ್ಯಶಾಲಿ : 

ಪತಿಯ ಮಂಸುಕಿದನಾ ಸುಮಂತನು ಧೃತಿಯುತರ ನೆಜ್‌ಗೂಹಲಿರಿಸಿದ 

ಸುತರ ಬಳಿಗಟ್ಟಿದನು ದೂತರ ಬೇಗ ಬಹುದೆನುತ (ಕಶಿರಾ. ೪-೭). 
[ ಸಂ. 


ಧೃತಿಯೋಗ (ನಾ). ಎ ಧೃತಿ ೧೪: ಧೃತಿಯೋಗಕೆ ರವಿ: ೪೨ ಗಳಿಗೆ 


ಮೇಲೆ ತ್ಕುಜ್ಯಾ (ಧಾಸ್ಮಂ. ೭೦-೮). [ಧೃತಿ + ಯೋಗ] 


ಧೃತಿಯೆಂದರೆ ಭೂಗೋಳ ಖಗೋಳ - ಮೊದಲಾದ ವಸ್ತುಗಳನ್ನು 
ಧರಿಸುವ ಪುರುಷನಿರಬೇಕು (ಹಿಂದಸಾ. ೧೨೭). [ಸಂ.] 

ಧೃತಿಗಿಡಿಸು "ಧೃತಿಗೆಡಿಸಂ' ನೋ. 

ಧೃತಿಗಿಡು "ಧೃತಿಗೆಡು' ನೋ. 

ಧೃತಿಗುಂದು (ಕ್ರಿ). ಎದೆಗುಂದಂ ; ಧೈರ್ಯವನ್ನು ಕಳೆದುಕೊಳ್ಳ : | 46 
ಪರಿಜನಮಾಮೆ ದಲ್‌ ನಿನಗೆ ನೀಂ ಧೃತಿಗುಂದದಿರು (ಕುಸುಮಾ, ೧೪-೧೧೮); 


ಧೃತಿವೆಜು (ಕ್ರಿ). ಉತ್ಸಾಹದಿಂದ ಕೂಡಿರಂ; ಉಲ್ಲಾಸಗೊಳ್ಳು ; 
ಸಂಭ್ರವಂಪಡಂ: ಧೃತಿವೆತ್ತಾ ತವದಿಗ್ಹಯೋದ್ಯಮಭವದೈೇರೀಪ್ರಣಾದಕ್ಕೆ 
ಕಂಪಿತಮಪ್ಪಾದಿಯ ಕೂರ್ಮನಂ ಫಣಿಪನಂ . . . ಭೂಮಿ ಬಿಸುಟ್ಟು 
ಬಂದು ಪಿರಿದುಂ ನಿಶ್ಚಿಂತದಿಂ ಸುಪ್ರತಿಷ್ಠಮಾಗಿರ್ಪುದು ಸುಪ್ರತಿಷ್ಠಿತ 
ಪಟಿಷ್ಠೋದ್ಧಂಡದೋರ್ದಂಡದೊರ್ಳ (ಅರ್ಥನೇ. ೪-೩೪); ಧೈತಿವೆತ್ತಂ 
ನೃಪಕಂತುವೀ ತೆಟಿಂ (ಕುಸುಮಾ. ೧೦-೧೦೪). (ಧೃತಿ * ಪೆಣಜ್ಮು) 


ಧೃತಿಹೀನ 


ಧೃತಿಹೀನ (ನಾ). ಧೈರ್ಯವಿಲ್ಲದವನಂ : ಕ್ಷಿತಿಯೊಳು ಧನಾಢ್ಕರುಂ ಸಕಲ 
ವ್ಯವಹಾರಿಗಳು ಧೈತಿಹೀನರೆರಡನೆ ಕುಬೇರರೆಂದೆನಿಸುವರು, . “ವೈಶ್ಯರು 
(ನವಮೋ. ೨-೪೧). [ಧೃತಿ * ಹೀನ] 

ಧೃಷ್ಟ (ಗು), ೧. ಧೈರ್ಯವುಳ್ಳ ; ಕೆಚ್ಚಿನ ; ಆತ್ಮವಿಶ್ವಾಸದ. ೨. ದಯೆ 
ಯಿಲ್ಲದ ; ಕ್ರೂರವಾದ ; ಒರಟಾದ. ೩. ನುಚಿಕೆಯಿಲ್ಲದ ; ಲಜ್ಜೆ 
ಯಿಲ್ಲದ. ೪. ವಿಷಯಲಂಪಟನಾದ ; ದುರ್ಮಾರ್ಗಿಯಾದ. 
೫. ಮುಂದೆ ನಂಗ್ಗು ವ ಸ್ವಭಾವದ ; ಧಾರ್ಟ್ಮೃದ ; ದುಡುಕಂತನದ. 
೬. ದುರಭಿಮಾನದ ; ಗರ್ವದಿಂದ ಕೂಡಿದ. (ನಾ). ೭. ಆತ್ಮ 
ವಿಶ್ವಾಸವುಳ್ಳವನು ; ಗಟ್ಟಿಗ ; ಧೈರ್ಯಶಾಲಿ : ಧೃಷ್ಟಂ ವರವಕ್ರೋಕ್ತಿ 
ವಿಶಿಷ್ಟಂ ಎನಿಪ್ಪ  ದೂತಮುಖ್ಯನಂ (ಪಾರ್ಶ್ಶಪು. 3-೫೦). 
೮. ಧಾರ್ಟ್ಯ್ಯವುಳ್ಳವನು; ಉದ್ಧಟ; ದಂಡಂಕಿನವನಂ: *"(ಧೃಷ್ಟ) 
ನಾತಂ ವಿಯಾತಂ” (ವಸ್ತುಕೋ. ೯೯-೬); “ವಿಯಾತಾ. ಧೃಷ್ಟಃ _ಈ 
೨ ಬಗೆಯದವಂ” (ಹಲಾಯು. ೬೧-೨೦೬); "ಧೃಷ್ಟಃ, ಧೃಷುಃ. ವಿಯಾತಃ- 
೩ ದಿಟ್ಟತನವುಳ್ಳವನ ಪೆಸರು"'. (ಸಿದ್ಧಾಂತಿ. ೩3೯) ; ಈ ಕಥೆ ಗುಣ್ಣುವೆತ್ತು 
ದವರುಂ ಜನರ್ಧಿಸಂಪನ್ನರೆಂದಿರದಾಂ ಧೃಷ್ಟನೆನೀ ಕಥಾಬ್ಧಿಯುಮನೇನೀ 
ಸಲ್ಮನಂದಂದೆನೋ (ಆದಿಪು.೧-೩೫). ೯. [ಕಾವ್ಯವಿಸಾ] ದಕ್ಷಿಣ, ಧೃಷ್ಟ, 
ಅನುಕೂಲ ಮತ್ತು ಶಠ ಎಂಬ ನಾಲ್ಕು ಬಗೆಯ ಶೃಂಗಾರನಾಯಕ 
ರಲ್ಲಿ ಒಂದು ವಿಧ; “ಧೃಷ್ಟನೆಂದರೆ, ತನ್ನ ಪತ್ನಿಯಲ್ಲಿ ಅಪರಾಧ 
ಮಾಡಿ ದೋಷಗಳು ಸ್ಪಷ್ಟವಾಗಿದ್ದು ತಾನು ಆಕ್ಷೇಪಣೆಗೆ ಗುರಿ 
ಯಾದರೂ ನಾಚಿಕೆ ಪಟ್ಟುಕೊಳ್ಳದವಐನಂ” (ಕ್ಕ ಏಡಿ. ೨೦೦): ಆಗಳರೆಸನಾ 
ಧೃಷ್ಟನ ಖಾತ್ವಾಸಮಾಕರಣನ್ಕಾಯಮಾದ ಮುಳಿಸುಂ ತಿಳಿಪುಮಿರ್ವರ್ಗ 
ಮುಬ್ಬೆಗಎಂಂ ಪಡೆದುದೆಂದಿಂತೆಂದಂ (ಪಂದ್ರಪು. ೮-೫೪ವ) ; ಶೃಂಗಾರನಾಯಕ 
ರಲ್ಲಿ ದಕ್ಷಿಣ, ಧೃಷ್ಟ, ಅನುಕೂಲ, ಶಠ ಎಂದು ನಾಲ್ಕು ವಿಧ (ಸಂನಾಟಿ. ೧೮)- 

[ ಸಂ.] 
ಧೃಷ್ಣು (ಗಂ). ೧. ಕೆಚ್ಚಿನ; ದಿಟ್ಟತನವುಳ್ಳ; ಧೈರ್ಯವುಳ್ಳ. ೨. ನಾಚಿಕೆ 


ಯಿಲ್ಲದ ; ನಿರ್ಲಜ್ಜೆಯ. ೩. ಬಲವುಳ್ಳ ; ಪ್ರಭಾವವುಳ್ಳ. (ನಾ). 
೪. ದಿಟ್ಟತನವುಳ್ಳವನು ; ಉವ್ಭಟ : “ಧೃಷ್ಟ, ಧೃಷ್ಟು, ವಿಯಾತ” 


(ನಾಚಿರಾ. ಕಿ); “ಧೃಷ್ಟಃ, ಧೃಷ್ಣುಃ, ವಿಯಾತಃ-೩ ದಿಟ್ಟತನವುಳ್ಳವನ 
ಪೆಸರು” (ಸಿದ್ಧಾಂತಿ. a೯). [ಸಂ.] 

ಧೇನಿಕೆ, ಗೇಣಿಕೆ, ಗೇನಿಕೆ (ನಾ). ಯೋಚನೆ; ಧ್ಯಾನಿಸುವಿಕೆ : ಎದೆ ತೀಎ. 
ಕಣ್‌ ತುಂಬಿ ನಲುಮೆ ಹರಿದಾಡಿತ್ತು ತಾಯ ಧೇನಿಕೆ, ಎಣಿಕೆ ಆದರಲ್ಲಿ 
ಮುಳುಗೆ (ಏಪಾಸೆ. ೩೬-೮). ಗೇಣಿಕೆ: “ಗೇಣಿಕೆ-ವಿಚಾರ; ಕಲ್ಪನೆ” (ಜಾನಕೋ. 
೩೦). ಗೇನಿಕೆ ; ಕೈಯೊಳಗೆ ಕಾಸಿದ್ದರೆ, ಕುಣಿವಾಡಿಸಿಬಿಡುವೆ. ಮತ್ತೆ ಮನಸ್ಸಿ 
ನೊಳಗೆ ಗೇನಿಕೆ ಹಾಕ ಹತ್ತಿದ (ಕೂತಕಾ. ೩3). 'ಧೇನಿಸು' ಪರಾ. 

[ ಆಧ್ಯಾನ *- ಇಕೆ] 

ಧೇನಿಸು, ಗೇಣಿಸು, ಗೇನಿಸು, ಜಾನಿಸು (ಕ್ರಿ). ೧. ಚಿಂತಿಸು; ಧ್ಯಾನ 
ಮಾಡಂ : ಈಸು ಪುಣ್ಯವ ಮಾಡಿ ದಿನದಿನ ಧೇನಿಸೆ (ವೈಕುಂವ. ೩-೪೪); 
ಮನೋಭಂವವ ಧೇನಿಸಿ ನೋಡುತ್ತ (ವಿದಾಕ್ಕ, ೧-೪9) ; ಅಹರ್ನಿಶೀ ಧೇನಿ 
ಸುವೆ ನಿನ್ನನ್ನು (ಜಗದಾ, ೧೬) ; ತಮಗೊಗ್ಗಿದುದನು ಧೇನಿಸಿ ಜೀರ್ಣಿಸಿ 
ನಭದಲಿ ನೆಗೆದು ಸೊಬಗನು ವರ್ಣಿಸಿ (ಚಿಂತನ. ೮೦-೨೩). ವಿ. ಯೋಚಿಸಂ; 
ವಿಚಾರಿಸು ; ಬಗೆ: ಧೇನಿಸಿದರೀ ಜಗದೊಳೆಲ್ಲಿಯು ಕಾಣೆ ನಿನಗನು 
ರೂಪ ಪುರುಷನ (ಪಾರ್ಪಪ. ೨-೪೭) ; ಪದ್ಮಾವಶಿಯು ಮನದಲ್ಲಿ ಧೇನಿಸಿದಳು 
(ಸಮಜೀ. ೮೭). ೩. ನೆನೆಸಿಕೊಳ್ಳು ; ಸ್ಮರಿಸು : : ಆಗ ಕಂಡ ಅವಳನ್ನು 
ಅನಂತನು ಚೆನ್ನಾಗಿ ಧೆ:ನಿಸಿಕೊಂಡ (ಕಾಗೆಕ. ೩೩). ಗೇಣಿಸು : ೨..ಅವಳನ್ನು 
ಮಂದೆ ಕೂಡ್ರಿಸಿಕೊಂಡು ಬಲು "ಖುಷಿ'ಯಿಂದ ಮಕ್ಕಳಾದ ಮೇಲೆ 
ಉತ್ತಮ ನಡೆತನವನ್ನು ಮಾಡೋಣವೆಂದು ಗೇಣಿಸುತ್ತಾನೆ (ಕನ್ನ ಕಾ. ೬೦). 


೪೨೫೭ 


10 


15 


20 


35 


36 


ಲಂ 
ಲಾ 


40 


45 


ಧೇನುಕ (ನಾ). ೧. ಕತ್ತೆಯ ಆಕಾರದ ಒಬ್ಬ ರಾ 


ಧೇನುಕ 


ಗೇನಿಸು: ೨. ಏನು ಮಾಡಲಿ ಎಂದು ಮನಸ್ಸಿನೊಳಗೆಯೇ 
ಗೇನಿಸುತ್ತಿದ್ದಳು (ಕೂತಕಾ. 98); . ಬಿದ್ದುಕೊಂಡೇ ಗೇನಿಸತೊಡಗಿದಳು 
(ಮಾಲತಿ. ೧); ಗೇನಿಸಿ ಗೇನಿಸಿ ಜಂಪುಹತ್ತಲು ಒಂದು ಕನಸು 
ಸುಳಿಯಿತು (ಪವನ. ೩0). ಜಾನಿಸು: ೧. “ಜಾನಿಸು-ಧ್ಯಾನೇ” (ಕಮಧಾ) ; 
ದೇವರಂ ಜಾನಿಸುತ್ತಂ ಪಂಚನಮಸ್ಕಾರಮಂ ಮನದೊಳಾಜ್ಜಾರಿ 
ಸುತ್ತಂ (ವಡ್ಕಾರಾ. ೧೦೧-೧೬) ; ಜಿನೇಂದ್ರನಂ .ಬಗೆವ ಮನಂ ಗಡಂ 
ವಿಸುಬ್ಬು ಜಾನಿಪ ಕಣ್ಣಡಂ (ಆದಿಪು. ೨-೬೦) ; ಮುಂನ್ನಿನಂದದೆ೧೪ ಮನಂ 
ಗೊಂಡು ಜಾನಿಸುತಿರ್ದಂ (ಕಾದಂಉ. 9೪೬). ೨. ಈ ನುಡಿಯನ್ನೂ ಕೇಳಿ 
ಭೀಷ್ಮಕಭಗಿನಿ ಜಾನಿಸಿ ನುಡಿದಳು ಜಾಣೆ (ಕಾಮಕ. ೧-೨೭) ; ಎಂದಿಗವನ 
ಪಡಿಮೊಗದೆ೧ಳು ಸಂದಪೆನೆಂದೆಡೆವಿಡದೆ ಚಾನಿಪಳು (ಹದಿಬ. ೭-3೯); 
ರಘುಪ್ರವರನುಂ ವಂನಮಲುಗಿ ಇನಿಸುಂ ಪೊಟ್ಟು ಜಾನಿಸಿ (ರಾಮೂಗ್ತ. 
3೦-೨೪). ೩. ಆನಂದವ ಮಾಡು ಮಾಡುತೊಪ್ಪವುತ್ತಮಾಂಗಿಯಂ ಜಾನಿ 
ಸಿದಂ ನೈಪೂಲಕಂ (ಉದಟ. ೩-೧೧೧). ಭಿ ಇಲ್ಲಿ ಒಟ್ಟಿಗೆ ಪರಿಶೀಲಿಸಿರುವ 
“ಧೇನಿಸಂ' ಎನ್ನುವ ಶಬ್ದದ ಪರ್ಯಾಯಂರೂಪಗಳ ವ್ಯತ್ಪತ್ತಿಯ 
ಬಗ್ಗೆ ಅನುಮಾನವಿದೆ. "ಧೇನಿಸಂ', "ಜಾನಿಸಂ' ಎನ್ನುವ ರೂಪಗಳಂ 
ಧ್ಯಾನ” ದಿ:ದಲೂ, "ಗೇಣಿಸು', "ಗೇನಿಸಂ' ಎನ್ನುವ ರೂಪಗಳಂ 
`ಜ್ಞಾನ” ದಿಂದಲೂ ನಿಷ್ಪನ್ನವಾಗಿರಬೇಕು. ಇಂ ಪರಿಶೀಲನಾರ್ಹ.. 
[ಆಧ್ಯಾನ +- ಇಸ್ಮು] 


ಧೇನು (ನಾ). ೧. ಆಕಳು: ಹಸು; ಗೋವು; ಮೊಸರಂ ಮಗ್ಮಮ 
' ನಾಜ್ಯಮಂ ಸೆಗಣಮಂ ಧಾನ್ಯಂಗಳಂ ಧೇನುವಂ . ., ಬಸೆಯಂ ತನ್ನಿದಿರಾಗಿ 


ಬರ್ಪವವ(ನಿಂ) ಕುಣ್ಬಂತುಟತ್ಕುತ್ತಮಂ (ರೋಕೋಪ. ೧೨-೪); ಹರಿಶ್ಚಂದ್ರ 
ಭೂಭುಜಂ ತನ್ನ ಸಾರ್ದರ , ., ತನ್ನಂತೆ ಮಾಳ್ಬುನ್ನತಿಕೆಯಂ ಕಂಡು 

ಎ ಮ ಇಸುವಟ್ಟುದಮರರ ಧೇನು [ಪಾಠಾಂ. ಹೆಯಂ) (ಹಡಳಾ. ೧-೪೨) ನ 
ಧೇನುಮಹಾತ್ಮ್ಯೈಯನಿತೊಂದು ದೊಡ್ಡಿತೇಂ (ರಾಮಾಶ್ವ. ೧೦೪-೮); ನಾನು 
ಅತಿಶಯವಾದ ಸ್ತುತಿಯ ಮೂಲಕ ಧೇನುವಿಗೆ ಆಹ್ವಾನ ಕೊಡುತ್ತೇನೆ 
(ಹುಳ್ಳಾರ. 3೬). ೨. ಹೊಸದಾಗಿ ಕರುಹಾಕಿರಂವ ಹಸು; ಈದ 
ಆಕಳು ; ಎಳಗಂದಿ : “ಧೇನು ನವಸೂತಿ ನೈಚಿಕೆಯೆನಿಕುಂ” 
(ವಸ್ಸು ಕೋ, “ಧೇನುಃ, ನವಪ್ರಸೂತಾ-ಈ ೨ ಎಳಗಂದಿ" 
(ಹಲಾಯು, ೪೫-೧೧೫); . ಎಳಗಂದಿ ಧೇನಂವಕ್ಕು” (ಮಂಗರಾ. 8೪-೪). 
೩. ಬಯಸಿದಂದನ್ನು ಕೊಡುವ ದೇವಲೋಕದ ಹಸು; ಕಾಮಧೇನು: 
“ಸುರಭಿ ಸುರಪಶು ಧೇನುವೆನೆ ಕಾಮಧೇನುವಿಗೆ ಪೆಸರೆನಿಕ್ಕುಂ” (ಮಂಗರಾ, 
೯-೩೦). ೪. ಹೆಣ್ಣಾನೆ ; ಪಿಡಿ: “ವಶಾ ಕರಿಣೀ ಧೆ:ನು ಕರೆ:ಣುಗಳ* 
ಗಜವಧೂಪರ್ಯಾಯದೊಳ್‌ ವರ್ತಿನಂಂ” (ವಸ್ಮುಳೋ. ೮೭-೩೦). ೫. 
ಬ್ರಾಹ್ಮಣರಿಗೆ ಕೊಡುವ ಹಸು ಅಥವಾ ಅವರ ಬದಲಾಗಿ ಇನ್ನು 
ಯಾವುದಾದರೂ ವಸ್ತುಗಳ ದಕ್ಷಿಣೆ, ದಾನ... ೬. ಭೂವಿಂ. 
೭. ಖಡ್ಗ; ಅಸಿಧೇನಂ ; ಮುನಿಯಂಂತೆ ಕರಿಯಂತೆ ಶಶಿಯಂತೆ ಭಟನಂತೆ 
'ವನತುಸುಮದಂತೆಯಾಶಾನ್ಯವೈಭವದಂತೆ ಘನತರವ್ರತವಶಾರೋಹಿಣೇ 
ಧೇನು ಸಂಸುರಭಿ ವೃಷಯುಕ್ತಮಾ ವೈಶಾಖಶಬ್ದದೊಳ್‌ 
ವ್ರಜಮೆಸೆದುದು (ಜಿಬಪು. ೧೧-೧೮). 


೯೦-೭); 


[ ಸಂ. ] 

ಕ್ಷಸ : ಧೇನಂಕಾಸುರೆ; 
ಧೇನುಕನೆಂ ರಾಸಭರಾಕ್ಷಸಂ ಕಾದಿರ್ಷಂ 
(ಜಗವಿ. ೪-೩೯ವ) ; ಸುರರು ಭಾಪೆನೆ ತಾಳವನವನು ಬೆರಸಿ ಮುಜಕದರು 
ಬಾಲಕೇಳಿಯ ಪರಿಣತರು `ಧೇನುಕನನಚ್ಯುತರಾಮರುರವಣಿಸಿ (ನಿಧಾಗ. 
೧೦-೧೫ ಸೂಡನೆ). ೨. [ಕಾವಂಶಾ] ಒಂದಂ ವಿಧವಾದ ರತಿಬಂಧ ; 
ಹಸುವಿನಂತೆ ಅಂಬೆಗಾಲಿನ ಬಂಧದಲ್ಲಿರುವ ಸ್ತ್ರೀಯನ್ನು ಪುರುಷನಂ 
ಗೂಳಿಯ ರಿತಿಯಲ್ಲಿ ಸಂಭೋಗಿಸಂವುದು : ಸ್ತ್ರೀಯು ಪಶುವಿನ ಹ:ಗೆ 


ಆ ಮಹು ತಾಳವನಮಂ 


ದೇನುಕಕರಣ 


ಮೈಗಾಲು ಮೇಲೆಯೆರಡು ಕೈಗಳನಿಕ್ಕಿ ಮೆಲ್ಲನೆ ನಡೆಯಲ್ಕೆ ಗೂಳಿಯಂತೆ 


ಎತ್ತುಗಳ ರವಂಗೆಯ್ಕುತ್ತಾ ಪುರುಷ ರಮಿಸುತ್ತಾ ನಡೆಯುತ್ತಿರೆ ಧೇನುಕ 


ಮೆಂಬ ಕರಣಂ (ಕಾಮಶಾ. ೬-೦೪೯). [ಸಂ.] 

ಧೇನುಕಕರಣ (ನಾ). ಎ ಧೇನುಕ ೨: ಬಾಗಿ ಪದಯುಗಕೆ ಕಾಮಿನಿ ಕೆಯ್ಗಳ 
ನಿಟ್ಟೊಯ್ಯನಡಿಯಿಡಲ್‌ ಪ್ರಿಯನಡರ್ದಿಂಬಾಗಿ ತಳವೂರು ಪೃಷ್ಠ ವಿಭಾಗದೆ 
ಮನ ಮೊಲ್ಲು ನೆರೆಯೆ ಧೇನುಕಕರಣಂ ಪುನ್ಮವಿ. ೧೪-೩೬). [ ಸಂ.) 

ಧೇನುಕುಚ (ನಾ). ಹಸುವಿನ ಕೆಚ್ಚ ಲು : ಸುಗಂಧಿಯೆಂಬ ವಿಷಯಮಂಟ 
ದಆಸೊಳ್‌ ಕರಹೀಡನಂ ಧೆ'ನುಕುಚದೊಳ್‌ ಬಂಧನಂ ಕಚದೊಳ್‌ ... 
ಅಲ್ಲದಿಲ್ಲಮೆಲ್ಲಿಯಂ (ಚಂದ್ರಫು. ೩-೯5). ([ಧೇನು-- ಕುಚ) 

ಧೇನುಕೆ (ನಾ). ೧. ಹೊಸದಾಗಿ ಕರು ಹಾಕಿರುವ ಹಸು; ಈದ ಆಕಳಂ; 
ಎಳಗಂದಿ. ೨. ಹೆಣ್ಣಾನೆ ; ಏಡಿ : “ವಿಡಿಯಾನೆಯಲ್ಲಿಯುಂ ಧೇನುಕಾ, 
ಗಣಿಕಾ ಎಂಬುದು” (ಹಲಾಯ. ೦೩೩-೧೩). ೩. ಆನಯ ಹೆಣ್ಣು 
ಪಿ; ಮರಿ ಹೆಣ್ಣಾನೆ : “ಎಳೆಯ ಪಿಡಿಯಾನೆಯಲ್ಲಿ ಅಸುಗೊಳಸಿ 
ಧೇನುಕಾ ಗಣಿಕಾಯೆನಿಪುದು”(ಮಂಗರಾ.0೩೯-೭), ೪. (ಯಾವುದಾದರೂ) 
ಹೆಣ್ಣುಪ್ರಾಣಿ. ೫. ಕಠಾರಿ; ಸುರಿಗೆ; ಚೂರಿ; “ಬಾಲಕರೇಣು ಶಸ್ತ್ರ 
ದನುಜಂ ಪಶುವಿಂತಿವು ಧೇನುಕಾಖ್ಯ” (ನಾನಾರ. ೯೯). [ ಸಂ. ಧೇನುಕಾ) 


ಧೇನುವಿಗ್ರಹಣ (ನಾ). ಹಸುಗಳನ್ನು ಸೆರೆಹಿಡಿದೊಯ್ಯುವುದು ; 
ಗೋಗ್ರಹಣ : ಧೇನುವಿಗ್ರಹಣವನು ಮಾಡಿದನಂದು ಕುರುರಾಯ 
(ಕುವ್ಶಾವಿ. ೪-೬೧). [ ಸಂ. ] 


ಧೇನುಷ್ಯೆ (ನಾ). ೧. ಸಾಲ ತೀರುವವರೆಗೂ ಹಾಲು ಕರೆದುಕೊಳ್ಳಲಂ 
ಸಾಲ ಕೊಟ್ಟವನ ವಶದಲ್ಲಿರುವ ಹಸು: “ಧೇನುಷ್ಕೂ-ಬಂಧಕೇ-ಸೆರೆ 
ಯುಲ್ಲಿ ಸಿಕ್ಕಿದ ಆಕಳಿಗೂ ಅಡವು ಹಾಕಲ್ಪಟ್ಟ ಆಕಳಿಗೂ ಹೆಸರು” (ಸಿದ್ಧಾಂತಿ. 
38). ೨. ಕ್ಷೀರಾಗಾರದಲ್ಲಿರುವ ಹಸು. [ಸಂ. ಧೇನುಷ್ಕಾ]. 
ಧೇಯ (ಗು).. ೧. ಇಡಬೇಕಾದ. ೨. ತೆಗೆದುಕೊಳ್ಳಬೇಕಾದ. ೩. 
ಉತ್ಪತ್ತಿಯಾಗುವ. (ನಾ). ೪. ಉತ್ಪತ್ತಿಯಾದುದಂ. [ಸಂ.] 
ಧೈಂಚ (ನಾ). ಒಂದು ಬಗೆಯ ಸಸ್ಯ: ಮುಳ್ಳು ಜೀನಂಗಿ, ಧೈಂಚ (ಮೈಕಿಗಿ. 
೬೯-೦೪೧೪). [?] 
ಧೈಂಡಿ (ನಾ). (ಮೊಸರಂ) ಗಟ್ಟಿಯಾದಂದು ; ಗಡ್ಡೆ ; ಗರಣೆ: ಒಳ್ಳೆಯ 
ಹೆಪ್ಪು ಹಾಕಿದ ಧೈಂಡಿ ಮೊಸರು (ಕಂಗಳ. ೧೨೬) ; ಅವರೆಕಾಯಿ ಹುಳಿ, 
ಹುರುಳಿ ಹಪ್ಪಳ ಮತ್ತು ಧೈಂಡಿ ಮೊಸರು (ಮನೋನಂ. ೨೧೦). 1?) 
ಧೈಸುಳ (ನಾ). ಹಸುಗಳ ಸವಃದಾಯಂ ; ಆಕಳ ಹಿಂಡಂ. [ಸಂ.] 
ಭೈರಿಯ (ನಾ). ದಿಟ್ಟತನ ಲ ಧೈರ್ಯ ” (ಪ್ರಥಣ್ಮ). [<ಸಂ..ಧೈರ್ಯಗ] 
ಧೈರ್ಯ (ನಾ). ೧. ದಿಟ್ಟತನ ; ಕೆಚ್ಚು ; ಎದೆಗಾರಿಕೆ: “ಧೈರ್ಯದೊಳು 
ಹೊನ್ನಿನೊಳು ಕ್ರೂರದೊಳು ... ಪರುಷವಕ್ಕು” (ಮಂಗರಾ. ೧೫೦-೩೧); 
ಎಲ್ಲಿತ್ತೊ ಧೈರ್ಯಮುಪಶಮಮೆಲ್ಲಿತ್ತೊ ಜಿತೇಂದ್ರಿಯತ್ವಗುಣಮೆಲ್ಲಿತ್ತೋ 
ಎಲ್ಲಿತ್ತೊ ನಿನ್ನ ಶೌರ್ಯಮದಲ್ಲಿತ್ತಾಪಭೋಗರಾಗವಿಪಯದ್ವೇಷಂ 
(ಳಾದಂಪೂ. ೬೬೩), ಮಜಕಿವುಗೆ ಕಾವಂ ಯುದ್ಧಧುರನ್ಮ ರಂಧೆ ೈರ್ಯ್ಯಧರಾಧೆರಂ 
(ಸೌಇಇ. ಧೈರ್ಯಂ ಘೋರತಪಂ ಪರೀಷಹ 
ಸಮೂಹಪ್ರಾಪ್ತಿಯೊಳ್‌ ಸಂದ ತಾತ್ವರ್ಯಂ (ಜಂದ್ರಪು. ೧-೩); ಧೈರ್ಯಂ 
ಸರ್ವಪರೀಷಹಾನ್ಹ್ತಯ ಜಯಂ (ಜೀನಸಂ. ೨-೩); ತಳಿರು ಬಾಡದೆ 
ಧೈರ್ಬುಸುರ-೨ಜದ (ಕುವ್ಕಾಸ. ೧೪-೮೬ ; ಬಳಿಕ ಧೈರ್ಯಂ ಸರ್ವತ್ರಸಾಧನ 
ವೆಂಬ ವಿಳೆಸಿತ ವಾಕ್ಕಾರ್ಥವನು ತಿಳಿದವನೀಶ್ವರನಲೆವ ವಿಷಾದವ ತೊಳೆದು 


-21-1, ೯೨-೮; 1054. 


ವಿವೇಕಜಲದೊಳು (ಕುರಾಸಾಂ. ೪೨-೩೩); ನಡೆತಂದನಾ ವೀರಭದ್ರಂ 
ಧೈರ್ಯರಸಸಮುದ್ರಂ  (ವೀಕ್ಕಿಪು. ೩-೩-೪೨); ತೃಷ್ಣೆಯೆ ದೇವಿಯ 


ನಿನಗಿದೊ ನಮನವು ಧೈರ್ಯವಿಪ್ಲವಕಾರಿಯೆಂದೆ ಮೂರು ಲೋಕದ 
ಇಥನಾದರು ವಿಷ್ಣುವು ವಾಮನನಾದ ನಿನ್ನಿಂದೆ (ಇಂಜಾಪ. ೧೮೨-೯೪). 


೪೨೫೮ 


ಧೈರ್ಯಪರ 


೨. ಅಚಲವಾಗಿರಂವುದಂ; ಗಾಂಭೀರ್ಯ ; ನಿಶ್ಚಲತೆ; ದೃಢತೆ: 
“ಪಾಂಷಾಣಮುಂ ಪರ್ವತು ಧೈರ್ಯಂ ಗ್ರಾವಸಮಾಹ ಯಂ”(ನಾನಾರ.೧೦೭ * 
೩. ಸಹನೆ; ಶಾಂತತೆ; ತಾಳ್ಮೆ. [ಸಂ.] 

ಧೈರ್ಯಂಗಿಡು " ಧೈರ್ಯಂಗೆಡಂ ' ನೋ. 


5| ಧೈರ್ಯಂಗೆಡು, ಧೈರ್ಯಂಗಿಡು, ಧೈರ್ಯಗೆಡಂ (ಕ್ರಿ). ಎದೆಗುಂದಂ; 


16 


20 


25 


ಅಧೈರ್ಯಪಡು ; ಧೈರ್ಯವನ್ನು ಕಳೆದುಕೊಳ್ಳು : ಧೈರ್ಯಂಗೆಟ್ಟಿತ್ತು 
[ಪಾಕಾಂ ಕೆಟ್ಟಿತ್ತು] `ಸರ್ವಾಕ್ಚಮಮೆನಿಪುದಜಕೊಳ್ಳರ್ತಿಸುತಿರ್ಪೆನಿಂತೀ ತಿರ್ಯ 
ಗ್ಹಾತಿತ್ವದೊಳ್‌ (ಕಾದಂಉ. ೭೦೩) ; ಎಡರು ಬಂದಡಸಿರಲು ಧೈರ್ಯಂಗೆಡು 
ವರೇ (ಕಾಶಿರಾ. ೯೨೭). ಧ್ರೈ ೈರ್ಯಂಗಿಡು : ಮಲುಗಿಸೆ ಪರೀಷಹಂಗಳ್‌ ನೆಟಃ 
ಧೈರ್ಯಂಗಿಡುವಂನ್ಯಯತಿಗಳ್‌ (ಸಮಪ, ೭-3೦); ನಿಷ್ಕಂಪಿತಶರೀರ 
ನಾಗಿ ಧೈರ್ಯಂಗಿಡದಿರಲ್ವೇಟ್ಮುಂ (ವರ್ಧಪು. ೧-೧೧2). ಧೈರ್ಯಗೆಡು : 
ಇವನ ಕೆಡುನಿಬ್ಬರದ ಧಾಳಿಗೆ ಧೈರ್ಯ [ಪಾಣಂ. ಧಾತು]ಗೆಟ್ಟುದು ಕೂಡೆ 
ರುರುಸೇನೆ (ಕುವ್ಕಾದ್ರೋ. ೧೬-೧೨). [ಧೈರ್ಯ * ಕೆಡ್ನು] 
ಧೈರ್ಯಕ್ಷತಿ (ನಾ). ಕೆಚ್ಚಿನ ನಾಶ,-ನಷ್ಟ ; ಎದೆಗೇಡಂ ; ಅಧೈರ್ಯ : 
ದುರ್ಯೋಧನನ ಮನದ ಧೈರ್ಯಕ್ಷತಿಗೆ ಮನಃಕ್ಷತನಾಗಿ ಸಿಗ್ಗಾಗಿ ತಲೆಯಂ 
ಬಾಗಿ ಧರ್ಮನಂದನನಿರೆ (ಗರಾಯಂ. ೬-೩೯ವ). [ಧೈರ್ಯ + ಕ್ಷತಿ) 
ಧೈರ್ಯಗುಂದು (ಕ್ರಿ). ಧೈರ್ಯಕುಗ್ಗು : ಅಸಮಸಾಹಸಿ ಧೈರ್ಯ 
ಗುಂದದೆ ದೆಸೆಯ ನೊ:ಡದೆ ಕಾದುತಿರೆ (ಶಿರಾ. ೨೬-೩೨), 
[ಧೈರ್ಯ + ಕುಂದು] 
ಧೈರ್ಯಗುಣ (ನಾ). ಸ್ಥಿರತ್ವ; ನಿಶ್ವಲತೆ: ಕ್ಷಿತಿಪತಿಯ ಧೈರ್ಯಗುಣ 
ಪರ್ವತಮಂ ತಅಗೆಲೆಗಳೊಟ್ಟಿಲಂ ತೂಳ್ಳುವವೋಲ್‌ ಅತಿವೇಗದ 
ಪಾಟ್‌ಸಿದುದು ಸುತವಿರಹಪ್ರಳಯಪರುಷಪವನಾಪಾತಂ (ಶಂಗ್ರಪು, ೩-೯). 
[ಧೈರ್ಯ + ಗುಣ] 
ಧೈರ್ಯಗೆಡಿಸು (ಕ್ರಿ). ಭಯಂಪಡಿಸಂ ; ಎದೆಗೆಡಿಸಂ : ಜರ್ಬುರದ ಡಿಂಡಿಮ 
ಡಮರು ಪಟಹದ ಧರಧುರದ ದನಿ ಧೈರ್ಯಗೆಡಿಸಿತು ಸಕಲಸಾಗರವ 
(ಕುವ್ಕಾಕ. ೧೦-ಕ). [ ಧೈರ್ಯ + ಕೆಡಿಸು, ] 
ಧೈರ್ಯಗೆಡು "ಧೈರ್ಯರಿಗೆಡಂ' ನೋ. 
ಧೈರ್ಯಗೊಳಿಸು (ಕ್ರಿ). ಧೈರ್ಯವನ್ನು ತಂಂಬು. 
[ ಧೈರ್ಯಗೊಳ್ಳು + -ಇಸ್ಕು) 
ಧೈರ್ಯಗೊಳ್ಳು (ಕ್ರಿ). ಕೆಚ್ಚನ್ನು ಪಡೆದುಕೊಳ್ಳು, - ಹೆೊಂದಂ; 
ಧೈರ್ಯಶಾಲಿಯಾಗು. [ಧೈರ್ಯ + ಕೊಳ್ಳು, (ಆ ಕೊಳ್ಳ) 
ಧೈರ್ಯದರಿದ್ರ (ನಾ). ಕೆಚ್ಚನ್ನು ಕಳೆದಂಕೊಂಡವನು ; ಎದೆಗುಂದಿದ 
ವನು; ಎದೆಗೇಡಿ: ಘನವಿಕರ್ಮದ ವಿಲಗದಲಿ ನಿಜತನುಜಶೋಕದ 
ತಗಣನೊಳಗರ್ಜನನು ಧೈರ್ಯದರಿದ್ರನಾದನು (ಕುವ್ಕಾದ್ರೋ. ೮-೩೨). 
[ಧೈರ್ಯ * ದರಿದ್ರ ' 
ಧೈರ್ಯನಿಧಿ (ನಾ). ಕೆಚ್ಚಿನ ಆಗರ,-ಆಶ್ರಯಸ್ಥಾನ ; ಬಹಳ ಧೈರ್ಯ 
ಶಾಲಿ ; ಅಚಲವಾಗಿರುವವನಂ: ಧೈರ್ಯನಿಧಿ ಕೊಂಡಏಂದಾಚಾರ್ಯರೆ 
ಚರಣಂಗಳೊಲೆದು ನೆಲಮುಟ್ಟ ದ ತಾತ್ತರ್ಯಮನಟ್‌ದೆಂ (ಅರ್ಥನೇ. 
೧-೧೪); ಆಡಿಗೆಅಗಿ ನಡೆದನಾ ಧೈರ್ಯನಿಧಿ ಭೂಪಲನು (ಹಜಕಾ, ೮-೬೦). 
[ಧೈರ್ಯ + ನಿಧಿ) 
ಧೈರ್ಯಪರ (ಗು). ೧. ಧೀರತ್ವವನ್ನು ಹೊಂದಿದ : ಧೀರನುದ: 
ಧೈರ್ಯಪರೆ ಗ ದ್ಧ ಪಿಂಛಾಚಾರ್ಯ ಜಟಾಸಿಂಹ ಕಂದಿ ಜಗತೀಖ್ಯಾತಾಚಾರ್ಯ 
ಪ್ರಭಾವಮತ್ಕ್ಯಾಶ್ಚರ್ಯಮದಂ ಪೊಗಟ್ವಿ ಡಬ್ಹಜಂಗಮಸಾಧ್ಯಂ. (ಮಹಾನೇ. 
೧-೪). (ನಾ). ೨. ಧೀರ ; ಅಚಲನಾಗಿರಂವವನು ; ಧೈರ್ಯಪರರ್ಸ್ವ 


ಪರತಪಸ್ಕಾರ್ಯರ್‌  ತತ್ಪ್ಯಾರ್ಥಕರ್ತೃಗಳ್‌ ಜಿನಮತತಾತ್ಸರ್ಯರ್‌ 
(ಸುಕುಮಾ. ೧-೧೩1. [ಸಂ.] 


ಧೈರ್ಯಯುತ 


ಧೈರ್ಯಯುತ (ನಾ). ೨ ಧೈರ್ಯಪರ : ಧೈರ್ಯಯುತರ್ಧರಸೀನಾ 
ಚಾರ್ಯರ್‌ . ದಯಗೆಯ್ಗೆ ವಿಮಳರತ್ನತ್ರಯವಂಂ (ಧರ್ಮಾಮ್ಮ. 
೨-೦೨). [Xo.] 
ಧೈರ್ಯವಂತ (ನಾ). - ಧೈರ್ಯಶಾಲಿ: ಸುಕುಮಾರಸ್ವಾಮಿಯನಹೊ 
ಸೂರಾ ಅಹೊ ಮಹಾಪುರ:ಷ ಅಹೊ ಧೈರ್ಯವಂತ ಅಹೊ ಸಂಸಾರಭೀರು 
. ಎಂದು ದೇವತೆಗಳ ಪೊಗಟ್ಟ ಕಳಕಳಧ್ವನಿಯಂಮಂ ದೇವದುಂದು 
ಭಿಯ ರವಮುಮಂ ಯಶೋಭದ್ರೆ ನೋಡಿ (ವಡ್ಮಾರಾ. 3೯-೨೧). 
[ ಸಂ. ಧೈರ್ಯವತ್‌] 
ಧೈರ್ಯಶಾಲಿ (ನಾ). ದಿಟ್ಟತನವುಳ್ಳವನು ; ಕೆಚ್ಚು ತಂಂಬಿದವನು : 
ಅವನು ತುಂಬ ಧೈರ್ಯಶಾಲಿ (ರೂ). [ ಸಂ. ಧೈರ್ಯಶಾಲಿನ್‌ ] ` 
ಥೆ ೈರ್ಯಸ್ಸಲನ (ನಾ). ಎದೆಗೆಡಂವಿಕೆ ; ಹೆದರುವಿಕೆ : ಜಲಪೃಷ್ಠಮಾಟ್ದು 
ಧೈರ್ಯಸ ಓಲನಾರ್ಥಂ ಬೆಟ್ಟುಗಳ್‌ ಸಿಡಿಲ್ಲೊಡೆದುಂ ಪೆರ್ಮಬ?ಗಳಿಜಗಿದೆ೧ಡ 
ಯೋಗೋತ್ಕಲಿತಮನರ್‌ ಬಯಲೊಳರ್ಪರಭ್ರಾಗವ:ದೆೊಳ್‌ (ಮಲ್ಲಕಾ. 
೩-೧೦೨), [ ಧೈರ್ಯ * ಸ್ಫಲನ] 
ಧೈರ್ಯಸ್ಥ (ನಾ). ಭಯಪಡದವನಂ ; ಧೈರ್ಯವನ್ನು ಕಳೆದಂಕೊಳ್ಳದ 
ವನು; ಧೈರ್ಯಶಾಲಿ : ಅವನು ಬಹಳ ಧೈರ್ಯಸ್ಥನಾದ ಮನುಷ್ಯ 
(ಕ). [ಸಂ.] 
ಧೈರ್ಯಾವಲಂಬೆ (ನಾ). ದಿಟ್ಟತನವನ್ನು ಅವಲಂಬಿಸಿರುವವಳು : 
ಧೀರೆ : ಧೈರ್ಯಾವಲಂಬೆಯೆನಿಸಿದ ಭಾರ ಯೆ ಧೀರಾಭಿಧಾನಮಂ 
ತಾಳ್ಹುಗುಂ (ಕೃಂಗಾರ. ೩-೩೮). 
[ ಸಂ. ಧೈರ್ಯಾವಲಂಬಾ ( ಧೈರ್ಯ + ಅವಲಂಬ + - }1} 
ಧೈವತ (ನಾ). [ಸಂಗೀತ] ಸಪ್ತಸ್ವರಗಳಲ್ಲಿ ಆರನೆಯದಂ : ಷಡ್ಡ ವೃಷಭ 
ಗಾಂಧಾರ ಮಧ್ಯಮ ಪಂಚಮ. ಧೈವತ ನಿಷಾದಗಳೆಂಬ ಸಪ್ತ ಸ್ವ ರಮ:;ಮಂ 
(ಅಜಿಪು. ೫-೩೦7); ಶೃಂಗಾರಾರ್ದ್ರಂ ಕಕುಭಜನಿತಂ ಧೈ ತೆ ಸಂಗ್ರಹ 
ನ್ಯಾಸಾಂಗಂ . ನಿಧ್ಯಮಂ ಮಂ ದ್ರಮೆಂಬೀ ಪಾಂಗಿಂ ವೇಳಾವಳಿಯ 
ನೊಲವಿಂ ಪ್ರೌಢೆ ಪಾಡುತ್ತುಮಿದೇಳ್‌ (ಲೀರಾವ. ೨-೩0); ಮಧ್ಯಮ 
ಧೈವತ ಷಡ್ಜ ಪಂಚಮ ನಿಷಾದ ರುಷಭ ಗಾುಂಧಾರಂಗಳೆಂಬ ಸಪ್ತಸ್ವರ 
ಸಂಯೋಗಸಂಜಾತ ದೇಶೀಯರಾಗಂಗಳಂ . . . ವಲಿ ಹವಣಿ ಠಾಯಂ 
ಗಳಿಂದಾಳಾಪನೇಗೆಯ್ದು (ಜಾರಪು. ೯-ಂ ವ); ಪಡ್ಚಮಾ ಬುಷಭಮಾ... 
ಭೈವತಂ ಸುನಿಷದಮೋರಂತೆ ಸಪ್ತಸ್ಥರಂಗಳಕ್ಕು (ಮಂಗರಾ. 3೩-೩); 
ಕ್ರಮವಾಗಿ ಪಡ್ಚ, ಹುಷಭ, ಗಾಂಧಾರ, ಮಧ್ಯಮ, ಪುಚಮ, ಧೈವತ 
ಮತ್ತು ನಿಷಾದ ಎಂದು ಸಪ್ತಸ್ವರಗಳ ಹೆಸರುಗಳು (ಸಂಗೀಣಂ. ೦೫). 
“xo. ] 
ಧೊಕ್‌ (ನಾ). ಒಂದು ಅನುಕರಣ ಶಬ್ದ. 
ಧೊಕ್ಕೆನೆ ಎ ಧೊಕ್‌ ಎಂಬ ಶಬ್ದ: ದೊಡನೆ : ಪೇರುರಮಂ ಧೂಕ್ಕೆನೆ 
ಕುತ್ತಿ ಚಕ್ಕೆನೆ ಭುಜದ್ವಂದ್ವಂಗಳಿಂದೆಕ್ತಿ (ಎಕ. ೪1, ತರೀಕೆ, ೪೩-೩೩; 1190). 
ಧೊಕ್ಕನೆ (ಅ). ಕೂಡಲೇ ; ತಕ್ಷಣ; ಬೇಗನೆ: ಇಕ್ಕಲ್‌ ಧೂಪಮನದು 
ತಾಂ ಧೊಳಕ್ಕನೆ ಫಣಿವೃಶ್ಚಿಕಾಖುವಿಷಮಂ ಕಳೆಗುಂ (ಖಮದ. ೧೬-೯೪); 
ಧೊಕ್ಕನೆ ಪೊಅಮಟ್ಟು ಶ್ರೀಕೃಷ್ಣ ಸಲೆ ಪೌಜಿಕ್ಕ ಪೇಳಿಸಿದ ಭೂಭುಜರ 
(ಮೋಹೆತ. ೩೭-೩). "ದೊಕ್ಕನೆ' ಪರಾ. [ಧೊಕ್‌ + -ಅನೈೆ] 
ಧೊಣೆ "ದೊಣೆ;' ನೋ. 
ಧೊಪ್‌ (ನಾ). ಒಂದಂ ಅನುಕರಣ ಶಬ್ದ. 
ಧೊಪ್ಪೆನೆ - ಧೊಪ್‌ ಎಂಬ ಶಬ್ದದೆ ಡನೆ : ಧೊಕ್ಕೆನೆ. ಧೊಪ್ಪೆನೆ, 
[ಪಾಕಾಂ. ಧೋಪೆನೆ] ಭೋಂಕೆನೆ (ಭಾಷಾರೂ. ೧೧ ವೃತ್ತಿ); ಅನುಕರಣಕ್ಕೆ- 
ಖಣಿಲ್ಲೆನೆ ಧೊಪ್ಪನೆ ಥೊಪ್ಪನೆ, ಧೊಪ್ಪನೆ] ಪೊಟ್ಟಿನೆ 
(ಕಮದ. ೧೪ ಪ್ರಯೋ). 


೪೨೫೯ 


ಧೋತ್ರ, 


ಧೊಪ್ಪನೆ (ಅ): ಧೊಪ್‌ ಎಂದು ಶಬ್ದವಾಗುವರತೆ ; ಒಮ್ಮೆಲೆ: ತಿರು 
ನೀಲಕಂಠರುಬ್ಬರಿಸುತ್ತೆ ಪರಿತಂದು ಚರಣತಳದಲ್ಲಿ ಧೊಪ್ಪನೆ ಕೆಡೆದು 
(ಕಿರುರ. ದೇ. 32-30); ಸುಭದ್ರೆ ನಡೆತಂದು ನೆಲಕೆ ಧೊಪ್ಪನೆ ಕೆಡೆದು 
ಸಭೆಯಲಿ ಹಲುಬಿದಳು (ಕುವ್ಕಾದ್ರೋ. ೭-೦೩) ; ಧೊಪ್ಪನೆ ಕೆಡೆದು ಹೊರಳಿ 
ದನು (ಕಇಶಿರಾ. .33-ಇ4)! ಹಾ ರಣಧೀರ - ಹೌಹಾಯೆಂದು ಧೊಪ್ಪನೆ 
ಕೆಡೆದಳಾ ತಾರೆ (ತೊರರಾ. ೪-೫-೨). 
ಧೊಪ್ಪುಧೊಪ್ಪನೆ (ದ್ವಿರುಕ್ತಿ): ಧೊೊಪ್ಪುಧೊಪ್ಪನೆ ಕಲ್ಲಳಿಂದಿಡುತೋಡು 
ವಾಡುಗಳಂ ಕರೆಂ ತಪ್ಪು ವಂತಿರೆ ಮೆಲ್ಲಮೆಲ್ಲನೆ ಬಂದು (ವೃಷನಿ. ೦೧-೬೪). 
[ಧೊಪ್‌ + - ಅನೈ] 


10| ಧೊಪ್ಪಳಿಸು (ಕ್ರಿ). ಧೊಪ್‌ ಎಂದಂ ಉರುಳಂ, -ಕುಸಿ: ಎರಡನೆಯ 


15 


30 


40 


46 


ಕ್ಷಣಕ್ಕೆ "ಆಯ್ಕೋ' ಎಂದು ಕಿರುಚಿ ನೆಲಕ್ಕೆ ಧೊೊಪ್ಪಳಿಸಿದಳು (ಕಾಡಿಕೂ. 
ಕುಣಿಯ ಎದುರಿಗೆ ನಿಲ್ಲಿಸಿದ ಹೊಡೆವ:ಂಚದ ಮೇಲೆ ಅದು 
ಧೊಪ್ಪಳಿಸಿ ಎರಗಿತು (ಕುಡಿಕೂ. &೦೩). [ ಆ ಧೊಪ್‌ * -ಇಸ್ಬು] 
ಧೊರಯ್ಗ (ನಾ). (?) : ಕನ್ನುಕಮಾಳನ ಧಟಕೆ ಧೊರಯ್ಗಂ ವೈರಂ ಕಾಳಾ 
ನಳಂ ಚಣ್ಣಮಾರ್ತ್ಯಣ್ನ್ಣಂ (ಎಕೆ. ೪111, ಸೊರಬ. 6೮-3; 912); ಗುಣಕೆ 
'ಧೊರಯ್ಗ್ಸ ಸುಭಟಚೂ ಡಾಮಣಿ ಸತ್ಯರತ್ನಾಗರಂ ತೇಜಾಗರಂ 
ಶ್ರೀಮತ್ಸಾನ್ತಿವರ್ಮ (ಎಳ. ೪1, ಸೊರಬ. ೪೭೭-೦೦; 991). [?) 
ಧೊರೆ "ದೊರ್ಕೆ' ನೋ. 
ಧೊರೆಪೂಜೆ (ನಾ). ವೈಭವದಿಂದ ಮಾಡುವ. ಪೂಜೆ,-ಆರಾಧನೆ : 
ಸುರಹರಿ ನಮ ದೇವರ ಕಾಳಿ ಧೊರೆಪೂಜೆ ಮಾಡುವೆನ (ಮಲ್ಲಿಗೆ. 4). 
[ ಧೊರೆ ( ಇ ದೊರೆ) * ಪೂಜ್ಯೆ ] 
ಧೋ (ನಾ). ಒಂದು ಅನುಕರಣ ಶಬ್ದ. “ಧೋಯೆನ್‌' ಪರಾ 
ಧೋಧೋ (ದ್ವಿರು ಶೈ) : ರಾತ್ರಿಯಲ್ಲಿ ಧೋಧೋ ಮಳೆ ಬಿದ್ದಿತು 
(ಬುದ್ಧಜಾ, ೧); ಧೋಧೋಕಾರ - ಮಳೆಯ ಹೊಡೆತದ ಶಬ್ದ : 
ಏಕಪ್ರಕಾರವಾಗಿ.ಸುರಿಯುವ ಮಳೆಯ ಧೋಧೋಕಾರ (ವಾತ್ಮಲ್ಕ. 3). 
ಧೋಂಕಾರ (ನಾ). ಒಂದಂ ಅನುಕರಣ ಶಬ್ದ: ನಮ್ಮ ತನು ಮನ ಆತ್ಮಗಳಲ್ಲಿ 
ಆ ಧೋಂ ಕಾರದ ಶಂಖನಾದ ದುಮುದುವಿಸತೊಡಗಿತು (ಮುಕ್ತಿ. 
ಧೋಕಾ, ಡೋಕಾ,ಢೋಕಾ (ನಾ). ೧. ಅನರ್ಥ; ಅಪಾಯಃ ಧೋಂಡೂ 
ಬಾಯಿಗೆ ತುಳಸಿಯನ್ನು ಕಸಬಿನ ಕಣದಲ್ಲಿ ನಿರಂತರ `ಬಿಡುವುದು. ಧೋಕಾ 
ದೈಂದು ಅನಿಸತೊಡಗಿತ್ತು. (ದೀಪಹ. ೫, 90). ಡೋಕಾ: (1). 
ಢೋಕಾ ; ೨. ಮೋಸ; ವಂಚನೆ; ಅದರಲ್ಲೇನು ಢೋಕಾ ಇಲ್ಲ 
(ಒಡೆಮು, ೩. [+ ಹಿಂ. ಧೋಕಾ, ಧೋಖಾ ; -ಮರಾ. ಧೋಕಾ] 
ಧೋತರ "ಧೋತ್ರ' ನೋ. 
ಧೋಶಿ "ಧೋವತಿ' ನೋ. 
ನೋತ ದೋತರ, ದೋತ್ರ, ಧೋತರ (ನಾ). ೧. ಉಡುವ ಬಟ್ಟಿ, - 
: ಕೂಡೆ ಕುಳ್ಳಿರ್ದಖಳ ವಿಪ್ರರ ನೋಡಿ ಮೆಲ್ಲನೆ ಧೋತ್ರ ದರ್ಭೆಯ 
ಹ ಸಂವರಿಸುತ್ತ ಸಭೆಯಿಂದೆದ್ದನಾ ಪಾರ್ಥ (ಕುವ್ಮಾಆ. ೧೩-೪) ; ನೆಲ 
ಕೆಳಲ್ವ ಬಹಿರ್ವಾಸ ಪಲ್ಯ ಧೋತ್ರಂಗಳ (ವೀರವಿ. ೪-೧೦) ; ಕಟ್ಟಿದಿಂನೊಳ್‌ 
ತೋರ್ಪ ಮಟ್ಟಿಯ ಮರುಳೀ ವಿಪ್ರುರುಟ್ಟ ಧೋತ್ರಂಗಳಂ ಸೆಳೆದು ಭಂಗಿಸಿ 
(ೆಐಪು. 8೨-98); ಧೋತ್ರಗಳನ್ನು ಉಡುಗೊರೆಯಾಗಿ ಕಳುಹಿದ್ದಳು 
(ದೇವೀಡಾ. ೨). ೨. ಭುಜದ ವೆಂ:ಲೆ ಹಾಕಿಕೆ. ಇಳ್ಳುವ ವ್ವ; ಪಲ್ಲಿ; 
ಉತ್ತರಿ:ಯ : “ವಿಪರ್ಯಸ್ತಿಕಂ ಧೋತುಮಕ್ಕು” (ಉಂಗರಾ. ೭೬-೯); 
ತೆಗೆ ಶಿಲವನೌಪಾಸನದ ಕೊಳವಿಗಳ ಧೋತ್ರವ ಪುಸ್ತಕವ (ತೂರರಾ, 
೩-೮-೭೦) ; ಜರಿಯ ಧೋತ್ರವನ್ನು ಹೊದ್ದಕೊಂಡು ಸ್ವಯಂ ವೆಂಕಪ್ಪ 
ನಾಯಕರು ದಯಮಾಡಿಸಿ (ಕ್ರೇರಾಯ. ೧೪೬). ದೋತರ : ದಿ. ದೆೋತರ 
ಉಟ್ಟುಕೊಂಡು ಬೀದಿಯೊಳಗೆ ನೀರು ಹೊತ್ತಿಕೊಂಡು: 'ಹೋಗುವ 


ತಿಕ); 


೫೩). 


ಧೋಬಿ 


ಯಾವುದೊ ಅನಾಥ ಬಡ ವಿಧವಾ ಕಾಣಿಸ್ತಾಳೆ (ಸಂಧ್ಯಾಕಾ. 9೫); "ಈತನ 
ತಪವಿನ್ನೂ ತೀರದಿರೆ ವಿಘ್ನಕೆ ನಿಮ್ಮಯ ವಾಣಿಯ ತಂದಿರೆ' ಎನ್ನುವೆ ನಾ 
ಮುನಿ ದೋತರವೆಳೆದು (ಗಣೇಶ. ೧೧-೨೨೭); ಒಂದು ಚಕ್ಕಡಿಯು ಬರು 
ತ್ತಿತ್ತು. . . ಹಿಂದಕ್ಕೂ ಮುಂದಕ್ಕೂ ದೋತರ ಬಿಗಿದುದರಿಂದ ಅದರಲ್ಲಿ 
ಯಾರಿರುವರೆಂಬುದು ತಿಳಿಯುತ್ತಿರಲಿಲ್ಲ (ರಕ್ಕಥೃ. ೧೨). ೨. ಧಡಿಯ ದೋತರ 
ವನ್ನ ಹೆಗಲ ಮೇಲೆ ಸರಿಯಾಗಿ ಒಗೆದುಕೊಂಡು ಒದು ಮೂಲೆಗೆ ಹೋಗಿ 
ಬಾಯೊಳಗಿನ ತಾಂಬೂಲವನ್ನು ಉಗುಳಿ ಬರುತ್ತ ನುಡಿದ (ಅಕೋಕ. ೪). 
ದೋತ್ರ: ೧. ಎಸೆವ ದೋತ್ರದಿನುಜ್ವಲಿಪ ಕಟಿದೇಶ೦ (ಪದ್ಮರಾ. ೩-೦೬) ; 
ನುತ ಪಲ್ಲವಮೆ ದೋತ್ತ ಮುಂ ಬಹಿರ್ವಾಸವಂಂ ತಪಿಕಸ್ನರಮೆ 
ವೇದಸ್ವರಂ . .. ಎನೆಯೊಂದಶೋಕವೃಕ್ಷಂ ಮೆಅಕಿದುದು (ಪದ್ಮರಾ. 
3-36) ; ದೋತ್ರ ದೊಡ್ಡದಾದರೆ ಗೋತ್ರ ದೊಡ್ಡದೇ (ಗಾದ). ಧೋತರ; 
೧. ಹಳೆಯ ಮಾದರಿಯ ಅಂಗಿ, ಅಂಥದೇ ಕೋಟು, ಒಂದು ಧೋತರ 
(ರತ್ನಗೋ..8); ಪಾದಗಳನ್ನೂ ಮುಚ್ಚುವಂತೆ ಉಟ್ಟ ಶುಭ್ರವರ್ಣದ 
ಧೋತರ (ಅಜೋಲೀ, ೧೩೧) ; ನನಗೆ ಒಂದು ಜೋಡಿ ಧೋತರ ಬರುತ್ತವೆ 
ಎಂದು ಮತ್ತಷ್ಟು ಹಿಗ್ಗುಯಿತು (ವೈನಿ. ೧೭೯); ಮೈಯಾಗೆ ಒಂಟೀ 
(ಪಟ್ಟೆ) ಧೋತರವಾ ಧರಿಸ್ಯಾರೋ (ಹುಟ್ಕಹ. ೧೦೦); ಕೋಟು ಶರ್ಟು 
ಗಳನ್ನು ತೆಗೆದು, ಧೋತರದ ಮೇಲೆ ಮಲಗಿದ್ದ ರುಯರು (ಫಲಸಂ. ೩೦). 
೨. ಧೋತರದಿಂದ ಹೆಣೆಯ ಮೇಲಿನ ಬೆವರು ಹನಿಗಳನ್ನು ಒರೆಯಿಸಿ 
ಕೊಂಡರು (ಜೆಂದುಟ, ೦೦೦) ; ಧೋತರವನ್ನು ಹೊದ್ದುಕೊಂಡು ಶೆಟ್ಟಿಯ 
ಮನೆಗೆ ಹೋಗೋಣ ನಡೆಯಿರಿ (ಹಬ್ಮಿಬ. ೧೯). "ಧೋವತಶಿ' ಪರಾ. 
[ “ಮರಾ. ಧೋತಿ, ಧೋತ್ರಾಾ,, ಧೋತರ್‌ ; ಹಿಂ. ಧೋತರ, 
ಧೋತರಾ./ತುಳು. ದೋತ್ರ, ) 
ಧೋಬಿ, ಡೋಬಿ, ದೋಬಿ, ದೋಭಿ (ನಾ). ಬಟ್ಟೆಗಳನ್ನು ಒಗೆದು 
ಮಡಿಮಾಡಂವ ಕಸಬಿನವನಂ ; ಆಗಸ ; ಮಡಿವಾಳ; ರಜಕ : ನಮ್ಮ 
ಧೋಬಿ ಬಟ್ಟೆಗಳನ್ನು ಚೆನ್ನಾಗಿ ಒಗೆಯಂತ್ತಾನೆ (ರೂ). ಡೋಬಿ: ಅಗಸ, 
ಡೋಬಿ, ಮಡಿವಾಳ (ತುಳುನಾ. ೧೭೩) ; ರೈಲಿನಲ್ಲಿ ಹಜಾಮರಿದ್ದಾರೆ 
ಡೋಬಿಗಳೂ ಇದ್ದಾರೆ (ಆಳನಿ. ೩. ದೋಬಿ: ಅದಲು ಬದಲಾಗಿ 
ಹುದೀಯಂಗಿಯೆನ್ನುತೆ ದೋಬಿಯ ಬರಿದೆ ದೂರುವರೆ (ದಂದ್ರವೀ, 
೦೦೬-೨3), ದೋಭಿ : ದೇವಭಾವದ ಹೊಳೆಗೆ ಮರುಳುಕಡ ಸಾಬಿ, ಕಲ್ಲು 
ಕಡವೆಮ್ಮ ಗುಡಿ ಭಟ್ಟನೇ ದೋಭಿ (ಗಣೇಶ, ೭೦-೪). 
[.ಹಿಂ, ಮರಾ, ಧೋಬೀ ) 
ಧೋಯೆನ್‌ (ಕ್ರಿ). ಧೋ ಎಂದಂ ಕೂಗಂ : ಈಯಲಿಆಯಲ್‌ ಶರಣ್ಭುಗೆ 
ಕಾಯಲ್‌ ಕ್ಷತ್ರಿಯರೆ ಬಬ್ಲರಲ್ಲದೆ ಬ್ರಹ್ಮರ" ಭೋಯೆನಲುಂ ಬಲ್ಲರ್‌ 
ಕೊಲೆ ಧೋಯೆನಲುಂ ಬಲ್ಲರಿಆಟ್‌ಯಲವರೆತ್ತಟರಿವರ್‌ (ಗದಾಯು. 9-೧೬). 
p ಗದಾಯಂದ್ಧಸಂಗ್ರಹದಲ್ಲಿ ತೀನಂಶ್ರೀಯವರು ಸ್ವೀಕರಿಸಿರುವ 
ಪಾಠಾಂತರ "ಅವಿಧೋ' ಎನ್ನುವುದಂ. ಈ ಶಬ್ದವನ್ನೂ ನಿಘಂಟಿನಲ್ಲಿ 
ಸ್ವೀಕರಿಸಲಾಗಿದೆ. "ಅವಿಧೋ' ಪರಾ. (ಧೋ ಎನ್‌) 
ಧೋರ, "ದೋರ, ನೋ. 
ಧೋರ್ಯ (ನಾ). ಒಂದಂ ಬಗೆಯ ವಾದ್ಯ ; ನಗಾರಿ; ಭೇರಿ: ಕಾಹಳ 
ವೆಂಬ ಗೌರಿಕಾಳಿ ದುಂದುಭಿಯೆಂಬ ಘೋರ , . . ವಾದ್ಮಂಗಳಂ (ವಿವೇಕ, 
sa). {?] 
ಧೋರಣ (ನಾ). ೧. (ಆನೆ, ಕಂದುರೆ, ರಥ ಮೊದಲಾದ) ವಾಹನ: 
“ಅದಿದೆನ್ನದೆ ವಾಹನಮಾವುದಾದೊ[ಡಂ) ಪತ್ರ ಯುಗ್ಯ ಧೋರಣಸಾಮಂ” 
(ವಸ್ತುಕೋ. “ಪಕ್ಷಮಾ ವಾಹನಂ ಧೋರಣಂ ರಥ ಹಯಂ” 
(ಮಂಗರತಿ, ೮೫-3೫) ; "ಯಾನಂ, ಯುಗ್ಯಂ, ಪತ್ರಂ, ಧೋರಣಂ ೪ 'ಸರ್ವಂ 
ವಂಹನಂ - ನಾನಾ ಬಗೆಯಾದ ಸಕಲ ವಾಹನಗಳಿಗೂ ಹೆಸರುಗಳು” 


೮೮-೪೦) ; 


೪೨೬೦ 


80 


36 


40 


45 


ಧೋವತಿ 


(ಸಿದ್ಧಾಂತಿ, 3೩೪). ೨. ಕುದುರೆಯ ನಡಗೆಯಲ್ಲಿ ಒಂದಂ ಪ್ರಕಾರ. 
೩, ಚುರುಕಾಗಿ ಹೋಗುವುದು; ಚಟುವಟಿಕೆಯಿಂದ ನಡೆಯಂವುದಂ. 
೪. ಗಂರಿ; ಧ್ಯೇಯ ; (ಕ). ೫. ಕ್ರಮ; ಧಾಟಿ: (8). ೬. ಶೈಲಿ; 
ರೀತಿ: (8). ೭. ವಿಚಾರಧಾರೆ; ಆಲೋಚನೆಯ ಮಾರ್ಗ: ಎಲ್ಲೋ 
ವಿಳಾಸ ತಪ್ಪಿ ಬಂದಿರಬೇಕು ಎಂಬ ಧೋರಣದಿಂದ ಆ ಆಗಂತುಕನನ್ನು 
ಅವರು ಪ್ರಶ್ನಿಸಿದ ಹಾಗಿತ್ತು (ಹೊಸಕ್ತಿ. ೪೧) ; ಆದಷ್ಟು ವಸತಿಗಳನ್ನು ತಪ್ಪಿಸಿ 
ದಾರಿಹಿಡಿಯುವ ಧೋರಣವನ್ನಿಟ್ಟುಕೊಂಡೆವು (ಮೇದಿಮು. ೧೪). 
೮. ವರ್ತನೆ; ವೃತ್ತಿ; ನಡೆವಳಿಕೆ: ತಮ್ಮ ಸಂಸ್ಥೆಯ ಆಡಳಿತವನ್ನು 
ನೋಡಲು ಧೋರಣವನ್ನು ಕಾಯಲು ನಿರ್ದೇಶಕರ ಮಂಡಲವೊಂದನ್ನು 
ಆರಿಸುತ್ತಾರೆ (ತಕ್ಕಡಿ. ೪೬). ೯. ಒಲವು; ಪ್ರವತ್ತಿ: (8). [ಸಂ.] 
ಧೋರಣೆ (ನಾ). ೧. (ರಚಿಸುವುದರಲ್ಲಿ) ಒಳ್ಳೆಯ ಶೈಲಿ. -ರೀತಿ: (೪). 
೨. ಧಾಟಿ; ಕ್ರಮ: ವಸ್ಯಾನೇಜರರಿಗೆ ಅಧ್ಯಕ್ಷರ ಧೋರಣೆ ಸರಿ ಬೀಳಲಿಲ್ಲ 
(ದುಂಬಿಕ, ೧೫೯1 ; ವಿಶಿಷ್ಟ್ರದ್ವೈತ ಧೋರಣೆಯು ಇಲ್ಲಿ ಒಂದು, ವೈಲಕ್ಷಣ್ಮ 
ವನ್ನು ತೋರಿಸುತ್ತದೆ (ಭಾರದ, 38೯) ; ಈ ಪ್ರಜಾಸತ್ತಾತ್ಮಕ ಧೋರಣೆಯು 
ಸಾಹಿತ್ಯವನ್ನಾದರೂ ಆವರಿಸಿದೆ (ಪ್ರಬಂಧ. 0); ನೀವು ಈಗ ಎಂತಹ 
ಅನುಚಿತ ಧೋರಣೆಯನ್ನು ತಳೆದಿದ್ದೀರಿ (ಹವ್ಳಿಬ, 33೯) ; ಇದುವರೆಗೆ 
ಕಾಂಗ್ರೆಸ್‌ ವನಂದಾಳುಗಳೆ ಧೋರಣೆಯಲ್ಲಿ ತಿಲಕ್‌ ನಂಬಿಕೆಯನ್ನಿಟ್ಟಿದ್ದರು 
(ಸ್ಕಾವೀರ. ೩೯). ಹ, ವಿಚಾರಧಾರೆ ; ಆಲೋಚನೆಯ ಮಾರ್ಗ : ಒಂದೇ 
ರಿ:ತಿಯ ವಿಚಾರವನ್ನೂ ಧೋರಣೆಗಳನ್ನೂ ಬೆಳಸಿಕೊಂಡು ಬಂದಿದ್ದೇವೆ 
(ದೂರಸ. 60) ; ಅವಳಿಗೆ ನನ್ನ ಮಾತುಗಳು, ವಿಚಾರಗಳು ಮತ್ತು ಧೋರ 
ಣೆಯ ಬಗ್ಗೆ ಸಂಪೂರ್ಣ ಅರಿವಿದ್ದಿ ತು (ಹೇಮಂತ. 3೩೫); ಪತ್ರದ ಧೋರಣೆ 
ಯನ್ನು ತಿಳಿದುಕೊಂಡು ದೇಸಾಯರಿಗೆ ಅವಮರ್ಯಾದೆಯಾದಂತಾಯಿತು 
(ಗಂಮಾಯಿ, ೯೦). ೪. ವರ್ತನೆ ; ವೃತ್ತಿ; ನಡವಳಿಕೆ : ಇವರೆಲ್ಲರ ಮಧ್ಯೆ 
ತಟಸ್ಥ ಧೋರಣೆಯನ್ನು ವಹಿಸುವವಳೆಂದರೆ ಮುದುಕಿ (ಹಳ್ಳಿಹಾ. ೧೦೭); 
ಬರ್‌ಬ್ಯಾಂಕ* , , . ತನ್ನ ಧೋರಣೆಗಳಲ್ಲಿ'ಟೀಕಿ ಅಥವಾ . ತರ್ಕಕ್ಕೆ 
ಅವಕಾಶ ಕೊಡದವನು (ಸಸ್ಕಕ, ೩೨). ೫. ಗತ್ತು; ಠೇಂಕಾರ; ಹಮ್ಮ[್ಯ : 
ಅವರು ತುಂಬ ಧೋರಣೆಯಿಂದ ಮಾತನಾಡುವರು (ಕೂಡಿ), ಅವನು 
ತುಂಬ ಧೋರಣೆಯ ವ್ಯಕ್ತಿ, (ರೂಂ). ೬. ನಿಲವು: ಈಗಿನ ಸಾಹಿತ್ಯದ 
ಧೋರಣೆ ಪ್ರಾಚೀನಸಾಹಿತ್ಯಕ್ಕೆ ಹೊಂದುವುದಿಲ್ಲ (ಊಂ); ೭. (ಆಲಂ) 
ಉದಾಸೀನತೆ : ಅಲಕ್ಷ್ಯ: ದುರ್ಯೋಧನನ ಆಶ್ರಯದಲ್ಲಿದ್ದುಕೊಂಡು 
ಪಾಂಡವರನ್ನು ಧೋರಣೆಯಿಂದ ನೋಡುತ್ತಿದ್ದನು (ವಜಛಾ. ೧೮) ; ರಭಸ 
ಪ್ರವೃತ್ತಿಯನ್ನೋ ಧೋರಣೆಯನ್ನೋ ಅವಲಂಬಿಸಿದರೆ ತಪ್ಪುಗುವುದು 
ಆನಿವಾರ್ಯ (ಕನ್ನಸಂ. ೧೬೩); ಇದಕ್ಕೆ ಬಹುಮಟ್ಟಿಗೆ ಇಂಜಿನಿಯರಿಂಗ್‌ 
ಖಾತೆಯ ಧೋರಣೆಯೆ ಕಾರಣ (ಶಿಕ್ಷರ. ೭೩೫. [ ಸಂ. ಧೋರಣ) 
ಧೋವತಿ, ದೋವತಿ, ಧೋತಿ (ನಾ). ಗಂಡಸರು ಉಡಂವ ಬಟ್ಟೆ ; 
ಪಂಚಿ ; ಧೋತ್ರ ಬಂದನಿತ್ತಲು ಪಾರ್ವನೊಲಿದಂದು ಪೂಸಿದ ವಿಭೂತಿ 
ರುದ್ರಾಕ್ಷೆ ಧೋವಶಿಯೆಸೆಯೆ (ಕಣ್ಮರ. ದೇ. ೧೩೩-೧೫); ಮಿಗಿಲು 
ಧೋ([ಪಾಣಾ. ದೋ ವತಿ ದರ್ಭೆ ಸಂಬಳಿಗೆಗಳನೊಂದೆಡೆಯಲಿ ಮಡಗಿ 
(ಬಸಪು. ೫೬-೨೮). ದೋವತಿ ; ದೋವಶಿಯಿಂ ಪಾದರಕ್ಷೆಯಂ [ಪಾಂಂ. 


ಧೋತ್ರಮುಮಂ ಪುದರಕ್ಕೆಯಂ) ಸುತ್ತಿ (ಸಮಪ, ೧೪-೧೩೪); ಫುಲಿ 
ದೊವಲ ದೋವತಿಯ ನಿರ್ಮಲಂ . ವಿರೂಪಾಕ್ಷನೊಪ್ಪಿದಂ 


(ಕಾರಿ. ದೇ. 3೯೬-೧೬); ಜನ್ನಿವಾರಮಂ ನೇರಗಟ್ಟಿ ದೋವತಿಯಿಂ 
ಮಲ್ಲಗಾಸೆಯನುಟ್ಟು (ವೃಷವಿ, ೩೮-೯೦ವ). ಧೋತಿ : ಒಟ್ಟಿಗೆ ನಾಲ್ಕು 
ಧೋತಿಗಳನ್ನು ಕೊಂಡುಕೊಳ್ಳಬೇಕು (ಕಡ). "ಧೋತ್ರೆ' ಪರಾ. 
[ ಆಸಂ ಧೃತವಸ್ತ್ರ ?./ಹಿಂ. ಧೋವತೀ, ಧೋತಿ; 
ಮರಾ. ಧೋತೀ./ತೆಲು. ದೋವತಿ, ದೋತಿ] 


ಧೌತ 


ಧೌತ (ಗು). ೧. ತೊಳೆದ; ಸ್ವಚ್ಛಮಾಡಿದ ; ಶುಭ್ರಗೊಳಿಸಿದ : 
ತರುಣೋರಿಗನವಎನಿರ್ಮೋಕರುಚಿರಮೆನಿಸಿರ್ದ ಧೌತಧವಳಾಂಬರದಿಂ 
ಕರಮೆಸೆದಂ , . . ನರೇಂದ್ರ೦ (ಕಾರಂಪೂ. ೭೮); ಶ್ರೀಮದಮರಮಣಿ 
ಮಕುಟರಂಜಿತ ರತ್ನಧಾಮಾಂಬ;ಧಾರಾಧೌತತಾಮ:ರಸಾಂಘಫ್ರಿಯುಗಲ 
ಎ:ರನಾಧನ:ದ್ಧಾಮಸುಖವನೀವುದೆಮಗೆ (ಶ್ರೀಪಾಲ. ೦-೧). ಪಿ. ಬೆಳ್ಳ 
ಗಿರಂವ ; ಕಾಂತಿಯುಕ್ತವಾದ : ಎಂದಾಗಳ್‌ ಅಮಿತತೇಜಂ ದಂತಾಂಶು 
ಧೌತಕಪೋಳಫಳಕನಾಗಿ (ಆದಿಪು. ೪-೮ಂವ). (ನಾ). ೩. ತೊಳೆದುದು ; 
ಶುಭ್ರವಾದುದಂ ; ಸ್ವಚ್ಛವಾದಂದಂ:: “ನಿರ್ನಿಕ್ತಂ, ಪುಕ್ಷಾಳಿತಂ, ಧೌತಂ 
-ಈ ೩ ತೆೊಳೆಯಲ್ಪಟ್ಟುದು” (ಹಲಾಯು, ೬೮-೨೩9) ; “ಧೌತಮೆನಲು 
ಪ್ರಕ್ಷೂಳಿತಮದೆನಲು ತೊಳೆವುದಕ್ಕೆ ನುಮಂ” (ಮಂಗರಾ. ೬೬-೪); ಅಸಿಲತೆ 
ರಣಧೌತ ಮದಿ" [ಪಾಕಾ. ರಣಧೌತಿಮದಿಂ) ಮಸಿಮುಸುಡನ ಜೀವಕಪ್ಪಿನಿಂ 
ಕಂದಿದೊಡೆಣ್ಣೆಸೆಯನಡರ್ದೆನ್ನ ಕೀರ್ತಿಪ್ರಸರದ ಕುಡಿ ಕೈಪೆಸೊರೆಯ ಕುಡಿ 
ಯವೊಲಕ್ಕುಂ (ಯಶೋಜ, ೨-೩೩. ೪. ಬೆಳ ೈಗಿರುವುದು: “ಧೌತಂ ಸಿತಂ 
ಗೌರ ಮರ್ಜುನಂ, . , ನಿಜ ಶ್ವೇತಮಕ್ಕ್ಕು” (ಮಂಗರಾ. ೧೩೧-೨೨). ೫. ಬೆಳ್ಳಿ; 
ರಜತ. ೬. ಮುಡಿ ಮುಡಿದ ಬಟಿ ಕ; ಒಗೆದ ಬಟ್ಟೆ: ಒಂದುದಯದಲ್ಲೆದ್ದು 
ಸುಸ್ನ್ಮಾನಮಂಗೈದು ಚಂದದಿಂ ಧೌತವುಮನುಟನ್ಬಿ (ನವಮೋ. ೦೮-೬) ; 
ಅಸುರೇಂದ್ರ ಸ್ನಾನವ ಮಾಡಲರಿದು ತರುಣಿಯರು. ಧೌತಮನೀಯ್ಮಲಳ 
ವಟ್ಟು ಮಣಿಖಚಿತಪಾವುಗೆಗಳಾ ತ್ವರಿತದಿಂದೀಯ್ಕಲವನಡಿಯುಗಂಗಳಿ 
ಗವೂರ್ಚಿ (ನವಮೋ: ೧೮-೪೦). ಪಿ. (ಆಲಂ) ಮಸೆದಂದಂ ; ಹರಿತ 
ಮಾಡಿದುದು: “ ನಿಶಾತಂ, ನಿಶಿತ), ಧೌತಂ, ತೇಜಿತಂ _- ಈ ೪ 
ಮಸೆದುದು” (ಹರಾಯು. ೭೮-೩30); “ ಧೌತಂ .ತೇಜಿತಂ ಮಸೆವ 
ತೆಜನಕ್ಕು  (ಮಂಗರಾ. 66-೩6). [ಸಂ.] 

ಧೌತಕೀರ್ತಿ (ನಾ). ಧವಳಕೀರ್ತಿ ; ಶಂದ್ಮವಾದ ಯಂಶಸ್ಸು : ಅನವದ್ಯ 
ಜಿನಾಗಮವಿದ್ಮನಿದ್ಧ ದುಗ್ಮೋದಧಿಧೌತಕೀರ್ತಿವಿಶದರಿ  ಭರತಾವನಿರಾಜ 
ಪೊಜಿತಂ (ಕಾಂಕಿಪು. ೧-೨೪). [ಧೌತ * ಕೀರ್ತಿ] 

ಧೌತವಲ್ಕಲ (ನು). ಬೆಳ್ಳಗಿರಂವ ನುರುಬಟ್ಟೆ: ಧೌತವಲ್ಕಲಮನಲುಂಬು 
ವಕ್ಷಮಣಿಯಂ ಸಮೆವೀ ವೃವಸಾಯವೆ.ತ್ತಲುಂ (ಕಾದಂಪೂ. 3೨೪). 

[ ಧೌತ + ವಲ್ಕಲ] 

ಧೌತವಸನ (ನಾ). ಎ ಧೌತವಸ್ತ ; ಕುಶಜಾತಪವಿತ್ರಮಾತ್ತಧೌತವಸನ 
ಮುದ್ಭಮಾೌಂಜಿ ಮೃಗತುಂದಿಯೆ:ರಲೊಸ ಕೋವಣಂಗಳೆಂಬಿವು 
ಕಡುರಯ್ಯಮಾದ ವಟುವೇಷಮನಾಂತು (ವರ್ಥಪು. ೧೬-೪); ಪರಿವೃತ 
ಧೌತವಸನಸಮಂಚಿತ ಕೋಮಳ ಕಳೇವರರುಂ (ರಾಜಕೇ. ೪-೨೬ವ). 

(ಧೌತ + ವಸನ] 

ಧೌತವಸ್ತ್ರ (ನಾ). ಮಡಿಮಾಡಿದ ಬಟ್ಟೆ; ಶುಭ್ರವಸ್ತ್ರ: ತದ್ಭರ್ಮ 
ಕಳಸಾರೋಹಣವಣನಾಗಿ ನೆಆಕಿಯನಿರ್ವ್ವಹಿಸಿದರ್ಗ್ಗಂಗಾಜಳಧೌತವಸ್ವ್ರಪಐವಿತ್ರೀ 
ಕ್ರಿತೋತ್ತಮಾಂಗೆಯರಪ್ಪರ್‌ ಶ್ರೀಮದಕ್ಕಂ ನಾಲಬರಸಿಯರು (ಕಇಆ. 
೪೯-೫-೫೭; 978) ; ತಿ:ರ್ಥಸ್ನಾನಾರ್ಥಂ ಪರಸ್ಥಾನಂಗೆಯ್ವ ವಾನಪ್ರಸ್ಥ 
ಜನಂಗಳ ಧೌತವಸ್ತಪವಿತ್ರಾಕ್ಷಸೂತ್ರಂಗಳೆಂ ತಮ್ಮ ಕವಲ್ಗೊಂಬುಗಳೊಳ್‌ 
ನೇಜನಿಸಿಕೊಂಡಿಂಬಿನೊಳವರೊಡನೆ ನಡೆವ ಸಾರಂಗಸಮೂಹೆಮುಮಂ 


(ಪಂಕತಂ. ೧೧೯-3); ವಪರ್ರಿತಃಸಮಯದೊಳ್‌ ಜರಾಸಂಧಚಕ್ರವರ್ಶಿ 
ಪುವನಜಳಸ್ನಾನಪವಿತ್ರಗಾತ್ರನುಂ ಧೌತವಸ್ವ ಪರಿಧಾನನುಮಾಗಿ (ಮಹಾನೇ. 
0೧-೧೪೦ವು. [ಧೌತ+ ವಸ ] 


ಧೌತಾಂಬರ (ನಾ). ೧. - ಮಡಿಬಟ್ಟೆ : “ುರಣದೆ೧ಳು ಧೌತಾಂಬರದೊಳು 
ಮಡಿ” (ಶಬ್ಮಮಂ. ೯೫); ಮಡಿಯೆಂಬುದು ಧೌತಾಂಬರದೆಡೆಯೊಳ್ಬಡಿ 
ಯೆಂಬುದಲ್ಬದಂಡದೊಳೇಗಂ ಪಿಡಿಯೆಂಬುದು ಕರಿಣಿಯೊಳೆಡೆಎಡದಿರ್ಪುವು 
ಬೇಟೆ ಮತ್ತವಿಲ್ಲಾ ನಾಡೊಳ್‌ (ವೀರವಿ. ೦-೪6). ಪಿ. ಬಿಳಿಯ ಬಟ್ಟೆ ; 


೪೨೬೧ 


ಧ್ಯಾನ 


ಅಂಬರಮೆಲ್ಲಂ ಕೂಡೆ ಧೌತಾಂಬರದ ನವವಿತಾನಂಬೊಲಿಂಬಾದುದು 
(ರಾಜಕೀ. ೧೧-೬೭). [ಧೌತ * ಅಂಬರ] 
ಧೌತಾಂಶುಕ (ನಾ). ಎ ಧೌತವಸ್ತ್ರ : ಧೌತಾಂಶುಕದೊಳಗೆ ತಂಬುಲವ 


ಕಟ್ಟಿದರು (ಕುವ್ಕಾಅ. ೧೮-೮). [ಧೌತ + ಅಂಶುಕ) 


5 | ಧೌತಿ (ನಾ). [ಯೋಗ] ಧೌತಿ, ಬಸ್ತಿ, ನೇತಿ, ತ್ರಾಟಕ, ನೌಲಿಕ ವಂತ್ತು 


15 


30 


ಕಪಾಲಭಿತ್ತಿ ಎಂಬ ಹಠಯೋಗದ ಆರಂ ಅಂಗಗಳಲ್ಲಿ ಒಂದಂ; 
೧ ನಾಲ್ಕೂ ಅಂಗುಲ ಅಗಲದ, ಹದಿನೈದು ಮೊಳ ಉದ್ದದ ವಸ್ತ್ರ 
ವನ್ನು ನೆನೆಸಿ ಸ್ವಲ್ಪ ಸ್ವಲ್ಪವಾಗಿ ನುಂಗಿ ಪುನಃ ಅದನ್ನು ಗುದದ್ವಾರದ 
ವೂೂಲಕ ಹೊರಗೆ ತೆಗೆಯಬೇಕು. ಈ ಧೌತಿಕರ್ನ್ಪುದಿಂದ ಕೆಮ್ಮು, 
ಕುಷ್ಠ ಮಂಂತಾದ ಇಪ್ಪತ್ತು ವಿಧ ಶ್ಲೇಷ್ಠರೋಗಗಳೂ ವಾಸಿ 
ಯಾಗುವುವು : ಬಿಳಿಯ ಪುವಡೆಯನೊಂದು ತುದಿಯಂ ಪಿಡಿದು 
ಮತ್ತೊಂದು ತ:ದಿಯ ಮೆಲ್ಲನೆ ಹೃದಯಪರ್ಯಂತಮಾಗಿ ನುಂಗಿ 
ತೆಗೆವುದೂ ಧೌತಿಯೆನಿಪುದು (ಶಿವಪ್ಪ. ೬-೫). [ಸಂ.] 

ಧೌತೋದಕ (ನಾ). ಶುದ್ಧವಾದ ನೀರಂ; ವಿಮಲಧೌತೋದಕ . .. 
ಸಕಲಭೋಗಾಹುತಿಗೆ ಪೋಷೋದಕವೆನಿಪುದೀ ಪರವ:ಪಾದೋದಕಂ 
(ಶಂಕದಾ ೧೦-೬೦). [ಧ್‌ತ4 ಉದಕ] 

ಧೌರಿತಕ (ನಾ). [ಅಶ್ವಶಂ] ಕಂದಂರೆಯ ಚಲನೆಯಲ್ಲಿ ಒಂದು ಪ್ರಕಾರ ; 
ಕಂಕ್ಕುಲೋಟ : “ಧೌರಿತಕಂ, ಬಿಮುನಡೆ. ಭರದಾಂಡ್‌” (ಸಿದ್ಧಾಂತಿ. 3೩೦). 
“ಪ.ಚಧಾರೈೆ' ಪರಾ. [ಸಂ.] 

ಧೌರೇಯ (ನಾ). ೧. ಭಾರ: ಹೊರಲು ಯೋಗ್ಯವಾದ ಎತ್ತು, 
ಕಂದುರೆ ಮುಂತಾದ ಪ್ರಾಣಿ : “ಧುರ್ಯಃ, ಧೌರೇಯಃ - ಈ ೨ ಹೂಟ 
ದೆತ್ತು” (ಹಲಾಯು, ೪-೧೧೦); “ಧೂರ್ವಹಃ, ಧುರ್ಯಃ, ಧೌರೇಯಃ, 
ಧುರೀಣಃ, ಧುರೆಂಧರಃ -೫ ಬಂಡಿ, ಗೋಣಿ, ನೇಗಲು ಮುಂತಾದ 
ಭಾರವನ್ನು ಹೊತ್ತು ಶೆಳೆಯುವ ಎತ್ತು ಮುಂತಾದ ದನಗಳ ಹೆಸರುಗಳು” 
(ಸಿದ್ಧಾಂತಿ. ೨೯೩). ೨. ಭಾರವನ್ನು ಹೊತ್ತಿರಂವವನಂ ; ಹೊಣೆಗಾರಿಕೆ 
ಯನ್ನೂ ವಹಿಸಿಕೊಂಡವನು; ಜವಾಬ್ದಾರಿಯನ್ನು ಹೊತ್ತಿರುವವನು: 
ಚಾಳುಕ್ಕರಾಜರಾಜ್ಯಭಾರಧೌರೇಯನುಂ (ಕಇಆ. ೩-3-೧೪೬; 1058); 
ಅರ್ಥಿಜನತಾಸುರಭೂಜಾರಾವಂಂ ಧರ್ಮೋದ್ಯಮಧೌರೇಯನುದಾತ್ತ 
ಚಿತ್ತನಭಿನವಪಂಪಂ (ಪಂರಾಮಾ, ೬-೦); ವಿಶ್ವವಿಶ್ವ:ಭರಾಭಾರಧಾರಣಾ 
ಧೌರೇಯನುವತಾಸಾದಿತ ಯುವರಾಜಪದವಿವಿರಾಜನುಮಾಗಿ (ವರ್ಧಮಾ, 

. ೬೮. ವು. ೩. ಕುದುರೆ; ಅಶ್ವ. [ಸಂ.] 

ಧೌರೇಯಕ (ನಾ). ಎ ಧೌರೇಯ. [ಸಂ.) 

ಧ್ಯಾತೃ (ನಾ). ಧ್ಯಾನ ಮಾಡಂವವನು : ಆ ಧ್ಯಾನಯೋಗಮರ್ಹೆತ್ಸಮಯ 
ದೊಳ್‌ ಧ್ಯುನಂ ಧ್ಯೇಯಂ ಧ್ಯುತೃ ಫಲಮೆಂದು ಚತುರಂಗಮಕ್ಕುಂ (ಅಜಿಪು. 
೮-೨೮ ವ); ಧ್ಯುತೃಹೃೈದಯಮಹೌಘಶಮಲವ್ರಾತಪರ್ವತವಜ್ರನನು . . 
ತಾಪಕ್ಷೇಶಜಲನಿಧಿಸೇತುವನು ನೆನೆವುದು ತದಂಘ್ರಿಸರೋಜವನ ಬಿಡದೆ 
(ನಿಭಾಗೆ. ೩-೦೩-೩೯) ; ಧ್ಯಾನದಾಧಿಕ್ಕದ ವಿವೇಕದಿ೨ ಧ್ಯಾತೃವಾ ಧ್ಯೂನಾದಿ 
ಭೇದವಳಿದಾ ಧ್ಯೇಯ ಸುಸ್ವರೂಪ (ವೀಶ್ಮಿಪು. ೫-೧೭-೧೬). [೫0.7 

ಧ್ಯಾನ (ನಾ). ೧. ಚಿಂತನೆ ; ಮನಸ್ಸಿನಲ್ಲೇ ಯೋಚನೆ ಮಾಡುವುದು ; 
ವಂನನ : “ಲಕ್ಷಣಂ ದರ್ಶನಂ ಧ್ಯುನಮವಲೋಕನಂ ನೋಟಮಕ್ಕು” 
(ಮಂಗರಾ. ೯೩-3); ಧ್ಯೂನದೆೊಳಭವಂ ನೆಆದಿನಿಸಾನುಮನರೆಮುಚ್ಛಿ ಕಣ್ಗಳ೦ 
(ಪಂಪಭಾ. ೮-೧4) ; ಎನ್ನ ಚಿತ್ತವು ನಿಮ್ಮ ಧ್ಯಾನವಯಕ್ಕಾ (ಬಸವ, ೫೦೬) ; 
ಶಿವನುತಿಧ್ಯ್ಮಾನದೊಳು ಮೂರ್ಛೆವೋದರ್ಕೆಲರು (ತಿರುರ. ದೇ, ೧೩-೪) ; 
ವನಜನಾಭಧ್ಯಾನಸುಧೆಯಲಿ ನನೆದು ಹೊಂಗಿದ ಕರಣ ಹೊರೆಯೇಟೀತ್ತು 
ನಿವಿಷದಲಿ (ಕುವ್ಕಾದ್ರೋ, ೦-33); ಬಿನ್ನಹ ಗುರುವೇ ಧ್ಯಾನಕೆ 
ಬೆ ಸಜಸದಾಗನಿನ್ನನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಕಥೆಯ 


ಧ್ಯಾನಂಗೈ 


ಪೇಳುವೆನದು ನಿನ್ನಾಣ್ಣೆ ಕಂಡ್ಕ ನನ್ನೊಡೆಯ (ಛರಡ. ೧-8) ; ಒಂದು ಸಂಜೆ 
ಸಂಚಾರ ಹೊರಟು ಯಾವುದೋ ಧ್ಯಾನದಲ್ಲಿ ನಡೆಯುತ್ತಿರುವಾಗ 
(ಭಾವಗೀ, ಎ). ವ. ಗವಂನ ; ಲಕ್ಷ್ಮ: ಹಾಗದ ಕೆರಹ ಹೊಜಿಗೆ ಕಳೆದು 
ದೇಗುಲಕ್ಕೆ ಹೋಗಿ ದೇವರಿಗೆ ನಮಸ್ಕಾರವ ಮಾಡುವನಂತೆ ತನ್ನ ಕೆರಹಿನ 
ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ (ಬಸನ, ೧೯). ೩. ಆತ್ಮನನ್ನು 
ಯಾವಾಗಲೂ ಧ್ಯೂನಿಸುತ್ತಿರುವುದು ; ಆತ್ಮಚಿಂತನೆ; ತಪಸ್ಸು: 
ಧ್ಯೂನಮರೀಚಿಖುಂ ಬೆದಜ್‌ ಘಾತಿತಮಸ್ತಮಂ (ಅದಿಪು. ೧೦-೦೭) ; ಧ್ಯಾನ 
ನಿಶಿತಖಡ್ಗದಿನಘಸಂಕುಳಮೆಯ್ದೆ ಬೆದಟಿ (ಕಾಂತಿಪು. ೯-೩೭) ; ಪ್ರಾಯಶ್ಚಿತ್ತಂ 
ವಿನಯಂ ವೈಯ್ಯಾಪೃತ್ಯಂ ಜಿನಂಗೆ ಕೂಡದು ದೋಷಾಪುಯತಿಯಿಂ 
ಧ್ಯಾನಂ ಸ್ವಾಧ್ಯೂಯವ್ಯತ್ಸರ್ಗಮುಂಟು (ಅಜಿಪು. ೧೨-೩೧) ; ಧ್ಯಾನಂ ಮುಕ್ತಿ 
ಪ್ರಾಪ್ತಿವಿಧಾನಂ (ಮಲ್ಲಿಪು. ೧೪-೭೬); ಮುಖದಲ್ಲಿ ಮಂತ್ರ ಹೃದಯದಲ್ಲಿ 
ಧ್ಯಾನ ಪ್ರುಣದಲ್ಲಿ ಲಿಂಗ ನೆನಹು ಕರಿಗೊಂಡ ಶಿಮತ್ಮ ಶೆರಣನ ಹೃದಯವೇ 
ಪರಮೇಶ್ವರಂಗೆ ನಿವಂಸಸ್ಥಾನ (ನೆಲೆವನೆ) ಯಾಗಿಪ್ಪುದಯ್ಕ (ಸಿದ್ಧೇವ. 
೮8-೨೫೩) ; ಶೋಧಿಸಿದ ನಿಜಚೈತನ್ಮ ತಾನೆಂದೆಂಬುದೇ ಧ್ಯಾನ (ಅಮೃತ, 
೬-60) ; “ದೇಹಾದಿಗಳ ಎಚ್ಚರವಿಲ್ಲದೆ ತಾನಂ ಬ್ರಹ್ಮವೆಂದಿರಂವುದು” 
(ಅಮೃತ. ಟೀಕು) ; ಧ್ಯಾನವೆಂದರೆ ಇತರ ವಿಷಯಗಳಲ್ಲಿ ಹೋಗದೆ ಆತ್ಮ 
ವಿಷಯದಲ್ಲೇ ಮನಸ್ಸನ್ನು ಸ್ಥಿ ರವಾಗಿಡುವ ಅಭ್ಯಾಸ (ಹಿಂದಸಾ, ೨೨೦). 
"ಆತ್ಮಧ್ಯಾಸ' ಪರಾ. ೪. [ಯೋಗ] ಯೋಗದ ಅಷ್ಟಾಂಗಗಳಲ್ಲಿ 
ಒಂದಂ ; ಮನಸ್ಸನ್ನು ಒಂದೇ ವಿಷಯದಲ್ಲಿ ಸ್ಥಿರವಾಗಿ ಇಡುವುದಂ ; 
ಏಕಾಗ್ರತೆ : *ತತ್ವಾದಿ ಚಿಂತನಂ ತಾಂ ಧ್ಯಾನಂ” (ವಸ್ತುಳೋ. ೨0-೦6) ; 
ಯಮನಿಯಮಸ್ವಾಧ್ಯಾಯಧ್ಯಾನಧಾರಣಮೋನಾನ:ಷ್ಠಾನ ಜವಪಸವಹಧಿ 
ಶೀಳಸಂಪ್ಟನ್ನರ್‌ (ಸ9ಇಇ, ೫೫. ೪೬-೧೬: 3072); -ಮಾಂಬುಲಿಗನ ಹಕ್ಕಿಯಂತೆ 
ನೀರ ತಡಿಯಲ್ಲಿದ್ದು ಮೂಗ.ಹಿಡಿದು ಧ್ಯಾನವ 'ವಾಾಡು[ವಿ]ರಯ್ಯಾ (ಬಸವ. 
8೭೯); ಯಮನಿಯಮ . . . ಧ್ಯಾನಛಾರಣಸವರಾಧ್ಯಷ್ಟಾಂಗಯೋಗನಿಷ್ಠೆ 
(ವಿವೇಕ. 9೩); “ಧ್ಯಾನ (ಅದನ್ನೆ . ಎಡೆಬಿಡದೆ. ನೆನೆಯಂವುದಂ)” 
(ಅಮೃತ. 3-೩೬ ಟೀಕು); ಯಮನಿಯಮ ... ಧ್ಯಾನಧಾರಣಸಮಾಧಿ 
ಗಳೆಂಬ ಅಷ್ಟುಂಗಯೋಗದೊಳಗೆ ,(ಅಐಂಡೇ, 3೧೪-೩೩) ; ಪ್ರಾಣಾಯಾಮ 
ಪ್ರತ್ಕಾಹಾರ ಧಾರಣ... ಧ್ಯಾನಸುಸಮಾಧಿಗಳ ಸಾಧಿಸಲು (ಗಗತಾ. 
೦೦-೬೮) ; ಧ್ಯಾನವೆಂದರೆ ಭೈೇಯವಸ್ತು ವಿನಲ್ಲಿ ಚಿತ್ತಸ್ಥಿರೀಕರಣವು (ಹಿಂದಸಾ. 
೧೬; ಯಮ, ನಿಯಮ, ಆಸನ, ಪ್ರಾಣಾಯಾವೂ, ಪ್ರತ್ಕಾಹಾರ, ಧ್ಯಾನ, 
ಧಾರಣ, ಸಮಾಧಿ ಎಂಬ ಈ ಎಂಟೂ ಆವಶೈಕ (ಭಾರದ. ಎ). 
"ಅಷ್ಟಾಂಗಯೋಗ' ಪರಾ. ೫. ರಾಜಯೋಗದ ಹದಿನೈದು ಅಂಗ 
ಗಳಲ್ಲಿ ಒಂದಂ ; ರಾಜಯೋಗಕ್ಕೆ . . , ಅಂಗ ತಾ ಹದಿನೈದು... 
ಯಮ ಪ್ರಥಮ ನಿಯಮವೆರೆಡು . . . ಹದಿನಾಲ್ಕು ಧ್ಯಾನವು ಚಿತ್ತಕರಿ 
ಹದಿನೈದನೇಯದು ಸಮಾಧಿ (ಕ್ಕಾನಸಿ, ೧೭-೧೪). "ರಾಜಯೋಗ? ಪರಾ. 
ಧ್ಯಾನ ಮಾಡು ಎ ಚಿಂತನೆ ಮಾಡು ; ಧ್ಯಾನಿಸು : ಇದರಲ್ಲಿ ಸ್ಕೈರ್ಯ 
ವುಂಟುದರೆ ಮುಂದಕ್ಕೆ ಧ್ಯಾನ ಮಾಡುವುದಕ್ಕೆ ಅರ್ಹತೆಯುಂಟಾಗುತ್ತದೆ 
(ಭಾಕದ. ೧೬೪); ಧ್ಯಾನ ಮಾಡುತ್ತ ಕುಳಿತ ಕೂಡಲೆ ಗುರುವಿನ ಧ್ಯಾನಸ್ಥ 
ಮೂರ್ತಿಯು ಪ್ರತ್ಯಕ್ಷ ನನ್ನ ಎದುರಿಗೆ ಬಂದು ನನಗೆ ಯಾವುದೂ ಜೇಡಾ 
ಗುತ್ತದೆ 1 (ಮಾಧವ. ೯3); ಇಲ್ಲಿಯೂ ಕುಳಿತು ಧ್ಮೂನ ಮಾಡುತ್ತಾರೆ ; 
ನದಿದಂಡೆಯಲ್ಲಪ್ಪೇ ಅಲ್ಲ (ಆ೪ನಿ, ೦೦). P ಜೈನರ ಪ್ರಕಾರ ಆರ್ತಧ್ಯಾನ, 
ರೌದ್ರಧ್ಯಾನ,. ಧವ್ಥ೯ಧ್ಯಾನ ವಂತ್ತು ಶಂಕ್ಲಧ್ಯಾನ ಎಂದು ಧ್ಯಾನದಲ್ಲಿ 
ನಾಲ್ಕು. ಬಗೆ. ಈ ಒಂದೊಂದರಲ್ಲೂ ಉಪಭೇದಗಳಿವೆ. [ಸಂ.] 
ಧ್ಯಾನಂಗೈ (ಕ್ರಿ). ಚಿಂತನೆಮಾಡಂ; ಧ್ಯಾನಮಾಡು; ಧ್ಯಾನಿಸಂ : 
ಸಕಲವಿಶ್ವವನಾ ವಿರಾಡ್ರೂಪೆಂದು ಧ್ಯಾನಂಗೈಯುವುದೆ ನಿಶ್ಚಯದವಸರೆ 
ಸಮಾಹಿತಿಯು (ಗೆಗತಾ, ೧೪-೪೩). [ ಧ್ಯಾನ * ಗೈ (ಆಕೆಯ್ಕ್‌) ] 


೪೨೬೨ 


ಧ್ಯಾನಪರ 


ಧ್ಯಾನಂಬೆಜು (ಕ್ರಿ). ಎ ಧ್ಯಾನಂಗೈ : ಭಕ್ತಿಯಿಂ ತತ್ಸದಧ್ಯಾನಂಬೆತ್ತು 


ದಯಾಜ್ಕಿಯಂ ಘನತಪಂಗೆಯ್ದೊಚ್ಚತಂ ಮಚ್ಚಿಪೆಂ (ಕಶೆಂ. 3-೮೯ . 
[ ಧ್ಯಾನ + ಪೆಟ್ಮು] 


ಧ್ಯಾನಗಮ್ಯ (ಗಂ). ೧. ಏಕುಗ್ರತೆಯಿಂಂದ ಕೂಡಿದ ಚಿಂತನೆಗೆ ಗೋಚರ 


ವಾಗುವ. (ವಾ). ೨. ಏಕಾಗ್ರತೆಯಿಂದ ಕೂಡಿದ ಚಿಂತನೆಗೆ ಗೋಚರ 

ವಾಗಂವುದಂ : ಶಿಲೆಯಿಂದ, ಮರದಿಂದ... ಮರಳಿನಿಂದ ಧ್ಯಾನಗಮ್ಮ 

ವಾದ ವ.ನೋಮಯಮೂರ್ತಿಯಾಗಿ ಮತ್ತು ರತ್ನಾದಿಗಳಲ್ಲಿ ನಿವಿ೯ಸಿ 

ಕೊಂಡು ಪೂಜಿಸಬಹುದೆಂದು ಆಧಾರವಿದೆ (ಭಾರದ. ೩೮). ೩. ಏಕಾಗ್ರತೆ 

ಯಿಂದ ಕೂಡಿದ ಚಿಂತನೆಗೆ ಗೊ:ಚರನಾಗಂವವನು ; ಪರಮಾತ್ಮ. 
[ ಧ್ಯಾನ + ಗಮ್ಮ] 


ಧ್ಯಾನಗಮೈೆ (ನಾ). ಏಕಾಗ್ರತೆಯಿಂದ ಕೂಡಿದ ಚಿಂತನೆಗೆ ಗೋಚರ 


ವಾಗುವವಳು : ಎಲೆ ಮಾತೆ! ನೀಂ ಭಕ್ತವತ್ಸಲೆ ಸಾಜಂ '! ಧ್ಯಾನಗಮ್ಮೆ 
ಸಾಜ೦ ! (ರಾಮಾಶೈ, ೬೨-೧೧). 
[ ಸಂ. ಧ್ಯಾನಗಮ್ಮಾ (ಧ್ಯಾನ + ಗಮ್ಮ + -)] 


ಧ್ಯಾನಗೋಚರ (ನಾ). ಏಕಾಗ್ರಚಿಂತನೆಯಿಂದ ಕಾಣಿಸಂವವನಂ : 


ಧ್ಯಾನಗೋಚರನಾಗಿ ವನಿತೆಯ ಮಾನಿಸದಲಿಹ ಪರವ: ಹಂಸನು ಮಾನುಷಾ 
ಕೃತಿಯಾಗಿ ತೋಟದ ಬಾಹ್ಯರಚನೆಯಲಿ (ಕುವ್ಕಾಅ. ೦೬-೩೩). 
[ ಧ್ಯಾನ * ಗೋಚರೆ) 


ಧ್ಯಾನಚತುಷ್ಟಯ (ನಾ). [ಜೈನ] ಆರ್ತ, .ರೌದ್ರ, ಧರ್ಮ ಮತ್ತು 


ಶುಕ್ಲ ಎಂಬ ನಾಲ್ಕು ಬಗೆಯ ಧ್ಯಾನ: ಆರ್ತರೌದ್ರಧರ್ವ 
ಶುಕ್ಲಾಭಿಧಾನಧ್ಯುನಚತುಷ್ಟಯವಮವತಿುಮಂ (ಸುಕುಮಾ, ೩-೩೯ ವ). 
[ ಧ್ಯಾನ * ಚತುಷ್ಟಯ] 


ಧ್ಯಾನಚಿತ್ತ (ನಾ). ಏಕಾಗ್ರಚಿತ್ತದಿಂದ ಚಿಂತನೆ ಮಾಡುವವನು; 


ಧ್ಯಾನದಲ್ಲಿ ಮನಸ್ಸನ್ನಿಟ್ಟಿವನಂ : ಶಿವಸಂಗಧ್ಯಾನಚಿತ್ತಂ ಶಿವಚರಣಲತಾ 
ಪ್ರಷ್ಟವೃಂದಾಯವರಾನಂ (ನಂಬರ. ೨ ಸೂಶನ), [ಧ್ಯಾನ + ಚಿತ್ತ.] 


ಧ್ಯಾನತತ್ಪರ (ನಾ). ೬ ಧ್ಯಾನಪರಾಯಣ : ಹಗಲು ಹಸಿವಿನ ಚಿಂತೆ ಇರುಳು 


ವಿಷಯದ ಚಿಂತೆ .. . ಇವು ಮಾದಲ್ಲದೆ ಸದಾಶಿವನ ಧ್ಯಾನತತ್ಸರನಾಗಿ 
ಶಿವತತ್ವವಿಚಾರದೆೊಳಗಿರಲೊಲ್ಲಿನು ನೋಡಾ  (ಸಿದ್ದೇವ. ೪೫-೦೨೦) ; 
ಹುಕ್ಕನು ... ಕೈಜೋಡಿಸಿ ಕಣ್ಣು ಮುಚ್ಚಿಕೊಂಡು ಗುರುಧ್ಯಾಸತತ್ವರನಾಗಿ 
ಕುಳಿತುಕೊಂಡುಬಿಟ್ಟನು (ಮಾಧವ, ೯೬). [ಧ್ಯಾನ ೬ ತತ್ಪರ 


ಧ್ಯಾನದರ್ಶಿತ (ಗು). ಧ್ಯಾನಕ್ಕೆ ಗೋಚರವಾಗುವ ; ಧ್ಯಾನದಿಂದ ತೋರಿ 


ಸಲ್ಪ ಟ್ಟ; ಕೇವಲ ಧ್ಯಾನದರ್ಶಿತಾನುಭವಗಳಿಂದಲೂ ಸೌಂದರ್ಯಾನುಭವ 
ಸಾಧ್ಯೆ (ಸಾಂದಸ, ೬6); ಧ್ಯಾನದರ್ಶಿತ ದೇವತೆಗಳ ಈ ವರ್ಣನೆಯೇ 
ಮುಂದಿನ ಶಿಲ್ಪಕಲಾಚಾರ್ಯರ ಪರಿಭಾವನೆಯ ವಸ್ತುಗಳಾಗಿ, ಭಾರತೀಯ 
ದೇವದೇವತಾವಿಗ್ರಹಗಳ ಮಾದರಿಗಳೂ ಆದುವೆನ್ನುವುದು ಗಮನಾರ್ಹ 
ವಾದ ಸಂಗತಿ (ಸಾಇಂದಸ, ೯). [ಧ್ಯಾನ ದರ್ಶಿತ). 


ಧ್ಯಾನನಿಯೋಗವಾದ (ನಾ). [ಅದ್ವೈತ] ಪರಬ್ರಹ್ಮದ ಚಿಂತನೆಯಿಂದ 


ಉಂಟಾದ (ನಿಯೋಗವೆಂಬ) ಪುಣ್ಯಸಂಸ್ಕಾರದ ಮೂಲಕ ಮೋಕ್ಷವು 
ಲಭ್ಯವಾಗಂವುದೆಂಬ ಸಿದ್ಧಾಂತ, _ ತತ್ತ್ವ: ಇದರಲ್ಲಿ ಧ್ಯಾನನಿಯೋಗ 
ವಾದ, ನಿಷ್ಟ_ಪಂಚೀಕರಣನಿಯೋಗವಾದ ಇವೇ ಮೊದಲಾಡ ಪ್ರಭೇದ 
ಗಳಿರ:ವುವು (ಹಒಂದಸಾ. ೩೨೫). [ಧ್ಯಾನ ೬ ನಿಯೋಗ + ವಾದ್ಯ) 


ಧ್ಯಾನಪರ (ಗು). ೧. (ಪರಮಾತ್ಮನ) ಚಿಂತನೆಯಲ್ಲಿ ಮಂನಸ್ಸನ್ನಿಟ್ಟ. 


(ನಾ). ೨. (ಪರಮಾತ್ಮನ) ಚಿಂತನೆಯಲ್ಲಿ" ವಂನಸ್ಸನ್ನಿಟ್ಟವನು : 
ಆ ನಗರದೊಳ್ಳುಂತಳೇಶ್ವರಂ ನಿರ್ಮಲಜ್ಞಾನದಿಂ . . . ಧ್ಯಾನಪರನಾಗಿ 
ರ್ಪನು (ಜೈಮಿಫಾ, ೩೦-೪೩) ; ಬಾಲ್ಯದಿಂದೆ ನೀನೆಗಧರಧ್ಯಾನಪರನಾಗಿರ್ಪೆ 


(ಜೈಮಿಭಾ. ೩೧-೬೦). [ಸಂ.1 


ಧ್ಯಾನಪರಾಯಣ 


ಧ್ಯಾನಪರಾಯಣ (ನಾ). ಚಿಂತನೆಯಲ್ಲಿ ಆಸಕ್ತನಾದವನು, - ವಂಗ್ನ 
ನಾದವನಂ,- ತನ್ಮಯನಾದವನಂ : ತ್ರಿಜಗದ್ಗುರುವೇ ಗುರ:ವೆಂದು 
ತತ್ಪದಸರಸಿಜಧ್ಯಾನಪರಾಯಣನಾಗಿ (ಆದಿಪು. ೧೬-೭೨ವ). 

[ಧ್ಯಾನ + ಪರಾಯಣ] 

ಧ್ಯಾನಬಲ (ನಾ). ಧ್ಯಾನದಿಂದ ಉಂಟಾಗುವ ಶಕ್ತಿ; ಸತತವಾದ 
ಚಿಂತನೆಯಿಂದ ಒದಗುವ ಬಲ; ಆಧ್ಯಾತ್ಮಿಕ ಚೈತನ್ಯ : ನಿಯಾಮವ 
ನಾಂತು . ಜಪಿಸುವ ವಾಗ್ವಿಷೀಯ್ಯದಲೆಂತು ಮಾಯಾವಿಲಯಮಪ್ಪುದು 
ಧ್ಯಾನಬಲಮಿರದೇ (ಗಗತಾ. ೧೦-೨೦). [ಧ್ಯಾನ + ಬಲ್ಕ] 

ಥ್ಯಾನಮಗ್ನ (ನಾ). ಎ ಧ್ಯಾನಪರಾಯಣ : ಆಗ ತ್ರಿಕಾಲಜ್ಞಾನಿಯಾದ 
ಯಷಿಯು ಸ್ವಲ್ಪ ಹೊತ್ತು ಧ್ಯಾನಮಗ್ನನಾದನು (ಮಡ್‌ಸ. ೬೫). 

[ ಧ್ಯಾನ + ಮಗ್ಗ] 

ಧ್ಯಾನಮಂದ್ರೆ (ನಾ). ಚಿಂತನೆಯಿಂದ ಕೂಡಿದ "ಮುಖಭಾವ : 
ಲಕ್ಷೈಕಾಗ್ರತೆಯಿಂ ಧ್ಯುನಮುದ್ರಾಸಮನ್ವಿತನಾಗಿ ಕುಳ್ಳಿರ್ದು (ವಿವೇಕ. 
903); ಅವನ ಮುಖ ಧ್ಯೂನಮಂದ್ರೆಯಿಂದ ಗಂಭೀರವಾಗಿತ್ತು (ಪುನರು. 
a4). [ಧ್ಯ್ಕಾನ-. ಮುದ್ರೆ] 

ಧ್ಯಾನಯೋಗ (ನಾ). - ಧ್ಯಾನ ೩: ಧ್ಯಾನಯೋಗಾದಿಗಳಿಂ ತನ್ನೊಳ 
ಹೊಲಿಗೆಲ್ಲಮುಂ ದೇವತಾತಾದಾತ್ಮ್ಯಮಂ ಪಡೆದು (ವಿವೇಕ. ೧೦೩) : 
ಶುದ್ಧ ಪ್ರಸಾದಜ್ಯ್ಕೋತಿಯಂ ಧ್ಯಾನಿಸುವುದೇ ಧ್ಯಾನಯೋಗ (ಅಖಂಡೇ. 

ಮೂರನೆಯ ದದು. ಧ್ಯಾನಯೋಗವು (ಗಗತಾ. 3೦-೦೮); 
ದೇಹೇಂದ್ರಿಯವಿಷಯಗಳನ್ನೆಲ್ಲಾ ದೃಶ್ಯಭಾವದ ಅಕ್ಷರವನ್ನು ಮಾಡಿ 
ಕೊಂಡು ಆತ್ಮಧ್ಯುನದಲ್ಲಿಯಿರುವದೇ ಧ್ಯಾನಯೋಗಯ-:ಬುವದು 
(ತತ್ವ ಚಿ. ೨೭-೦೪). [ಧ್ಯಾನ - ಯೋಗ] 

ಧ್ಯಾನಯೋಗಿ (ನಾ). ಧ್ಯಾನ ವರಾಡಂವವನಂ ; ತಪಸ್ವಿ: ಧ್ಯಾನ 
ಯೋಗಿಯು ಏಕಾಂತಮನಸ್ಕನಾಗಿ, ಪ್ರತ್ಯೇಕನಾಗಿ ಭಾವಗಳನ್ನು ಚರ್ಚಿಸು 
ತ್ತಾನೆ (ಬಂಕಿಮ. ೫೩11, ಮುನ್ನುಡಿ), [ ಸಂ. ಧ್ಯಾನೆಯೋಗಿನ್‌ ] 

ಧ್ಯಾನಶೀಲ (ಗಂ). ೧. ಚಿಂತನಶೀಲವಾದ ; ಯೋಚನಾಪರ. (ನಾ). 

ವಿ,.ಧ್ಯಾನಮಗ್ನನಾದವನು ; ಚಿಂತನಶೀಲ. [ಸೇ.] 

ಧ್ಯಾನಸ್ಥ (ಗಂ). ೧. ಎ ಧ್ಯಾನಶೀಲ ೧ : ಧ್ಯಾನ ಮಾಡುತ್ತ ಕುಳಿತ ಕೂಡಲೆ 
ಗುರುವಿನ ಧ್ಯಾನಸ್ಥ ಮೂರ್ತಿಯ ಪ್ರತ್ಯಕ್ಷ ನನ್ನ ಎದುರಿಗೆ ಬಂದು 
ಕುಳಿತುಕೊಳ್ಳುವುದರಿಂದ, ಆ ಧಿವ್ಯಮೂರ್ತಿಯ ದರ್ಶನಾನ:ದದೊಳಗೆ ನನಗೆ 
ಯಾವುದೂ ಬೇಡಾಗುತ್ತೆದೆ ! (ಮಾಧವ. ೯೨). (ನಾ).೨. ಎಧ್ಯಾನಶೀಲ ೨: 
ಧ್ಯಾನಸ್ಥನಾಗುವ ಮೊದಲು ಹೀಗೆ ಕರ್ತವ್ಯಭ್ರಷ್ಟನಾಗಿ ಕುಳಿತು 
ಕೊಳ್ಳುವದು ಯೋಗ್ಯವಲ್ಲಿಂದು ಪಶ್ಚಾತ್ತಾಪಪಡುವೆನ: (ಮಾಧವ. ೯೨); 
ಧ್ಯಾನಸ್ಥನಾಗಿರುವ ತಪ್ಪುಯೊಬ್ಬನ ತಲೆಯನ್ನು ಕತ್ತಿ ಹಿಡಿದಿರುವ ಸೈನಿಕ 
ನೊಬ್ಬನು ಕತ್ತರಿಸಿದ್ದಾನೆ (ಕಜ೨ಅ. ೩೪೬). [ಸಂ.] 

ಧ್ಯಾನಾತೀತ (ನಾ). ಚಿಂತನೆಗೆ ಮಾರಿದುದಂ; ಪರಾತ್ಸರವಸ್ತು ; 
ಪರಮಾತ್ಮ : ಧ್ಯಾನ ಮೌನವನಖಯೆ ಧ್ಯ್ಯನಾತೀತ ತಾನೆಯಾಯಿತ್ತಾಗಿ 
ಜ್ಞಾತೃಜ್ಞಾನಜ್ಞೇಯಂಗಳೆಲ್ಲವೂ ವಿನಾಸ. ಅಭಿನವಮಲ್ಲಿಕಾರ್ಜುಧನಲ್ಲಿ 
ಪರೆಮಸುಖಿಯಾದೆನು (ವಶಸಂ 8೫೦೩-೪೨). [ಧ್ಯಾನ + ಅತೀತ) 

ಧ್ಯಾನಾಧೀನ (ಗಂ). ಚಿಂತನೆಗೆ ಒಳಗಾಹ ; ಧ್ಯಾನಪರವಾದ: 
ಸುಧರ್ಮಾಚಾರ್ಯರುಜ್ಞಯಂತವಪರ್ವತದೊಳಾಧ್ಮುತ್ಮಧ್ಯಾನಾಧೀನವಾನಸ 
ರಾಗಿ ಘಾತಿಕರ್ಮಂಗಳಂ ಘಾತಿಸಿ ಕೇವಲವಿಭೂತಿಯಂ ಪಡೆಡು (ಸುಕುಮೂ. 
೪-೮); ಧ್ಯೂನಾಧಿೀನಮನಂ ಮುನೀಂದ್ರನಿರೆ ಕರ್ಮಂ ಘಾತಿಸಂಘಾತಮಾ 
ಧ್ಯಾನೋಗ್ರಾನಳನಿಂದಮಂದುರಿಯೆ (ಮಜಾನೇ. ೩-೧೪೩). [ಸಂ.] 

ಧ್ಯಾನಾನಂದ (ನಾ). ಪರಬ್ರಹ್ಮದ ಚಿಂತನೆಯಿಂದ ದೊರಕುವ ಆನಂದ: 
* ಧಿಯೊರಿಯಾ' ಎಂದರೆ " ಧ್ಯಾಸಾನಂದ'. ಅದು ದೇವನ. ಒಂದು ಲಕ್ಷಣ. 


೨0-60) ; 


೪೨೬೩ 


36 


40 


45 


ಧ್ಯಾಸ 


ವ`ನುಷ್ಕನ 'ಧ್ಯಾನಾನಂದ' ಅನುಭವವು ದೇವನ *ಧ್ಯಾನಾನಂದ'ದ 
ಅಂಶವೇ ಎಂದು ಹೇಳಬಹುದು (ಧರ್ಮಸಾ, ೧೪೪). [ಧ್ಯಾನ + ಆನಂದ) 

ಧ್ಯಾನಾರೂಢ (ನಾ). ೧. ಧ್ಯಾನವನ್ನು ಕೈಕೊಳ್ಳುವುದಂ; ಪರತತ್ವದ 
ಚಿಂತನೆ: ಶ್ರಿೀೀನಾ[ರೀ]ನಿಳೆಯಂ ಶ್ರೀವಿಸಾನಾಂಬರ ದಿಬ್ಯಸ್ಥಾ [ನಾ] [ಮೋ)ದಿ 
ಚೂಡಾಮಣಿಮುನಿಪಂ ಧ್ಯಾನಾರೂಢದೆ ನೋಡಿ ತಾಮೊಪ್ಪೆ ಕೇವಳಜ್ಞಾನ 
ಪ್ರಸಿದ್ಧಮೇಂ ಪ್ರಕಟಿಸಿದ (ಕಇಅ. ೩೮-೩೨-೨; ?). ೨. ಧ್ಯಾನವನ್ನು 
ಕೈಗೊಂಡವನು. [ಧ್ಯಾನ + ಆರೂಢ] 

ಧ್ಯಾನಿ (ನಾ). ಪರತತ್ವವನ್ನು ಕುರಿತು ಚಿಂತಿಸಂವವನು ; ಧ್ಯಾನಶೀಲ ; 
ವಿಗತೇಂದ್ರಿಯಾನ ಮನೋವಿಷಯನಭವಾನವರತಂಶರ್ಗತಧ್ಯಾನಿ (ಬಸಪು. 

` ೫4.೧) ; ಓಣ್ಣಿನಲ್ಲಿ ಕಾಮ ಮನದಲ್ಲಿ ಕ್ರೋಧ . . . ಅಲುಹಿನಲ್ಲಿ ಮಾಯಾ 
ಉಳ್ಳನ್ನಕ್ಕರ ಎಂತು ಭಕ್ತನೆಂಬೆ ... ಎಂತು ಧ್ಯಾನಿಗಳೆಂಬೆ ಎಂತು ಅನು 
ಭಾವಿಗಳಿಂಬೆ (ಸಿದ್ದೇವ. ೯೧-೨೭೫), [ ಸಂ. ಧ್ಯಾನಿನ್‌] 

ಧ್ಯಾನಿಸು (ಕ್ರಿ). ೧. ಪರತತ್ವವನ್ನು ಕುರಿತು ಚಿಂತಿಸಂ ; ಧ್ಯಾನಮಾಡು: 
ಶುಕ್ಲ ಧ್ಯಾನಮಂ ಧ್ಯಾನಿಸಿ ಎಂಟು ಕರ್ನುಂಗಳಂ ಕಿಡಿಸಿ ಮೋಕ್ಷಕ್ಕೆ. ವೋದರ್‌ 
(ವಡ್ಮಾರಾ. ೧೧೪-೦೭) ; ನಾಲ್ಕುಂ ಧರ್ಮಧ್ಕೂನಮಂ ಧ್ಯಾನಿಸುತ್ತುಂ 
(ಆದಿಪು. ೧೦-೦೪ವ) ; ಇಂತೀ ತ್ರಿಶುದ್ಧಿ ಗಳಿಂ ಧ್ಯಾನಿಸುವೆಮ್ಮನೋತೆಜಗು 
ವೆಮ್ಮಂ ಬಂದಿಪೆಮ್ಮಂ ತ್ರಿಕಾಲಗಯೋಗರ್‌ ಪರಮೇಶ್ವರೆರ" ಪರಸುಗಿಂ 
ವಾತ್ಸಲ್ಯದಿಂ (ಕಾಂಿಪು. ೧-8) ; ಪ್ರಶಸ್ತಧ್ಯಾನಮು ಧ್ಯಾನಿಸುವಾಗಳ್‌ 
(ಅಜಿಫು. ೮೪-೨೮ವ) ; ಜಾನಿಪೊಡೆ ಚತುರ್ಭುಜನಂ ಧ್ಯು[ಪಃಳಾಂ. ಚಿಂ) 
ನಿಪ್ಪಮೋ ಮೇಣ್ಮಶಾವತಾರೆದ ರೊಪಂ ಧ್ಯಾ [ಪಾಕಾಂ. ಜಾ] ನಿಪುದೊ 
(ಸಮಪ. ೮-೧೪೫): ಷಡ್ವಸ್ತುವ೨ ಷಡ್ಡಕ್ರುಭುವನೇಜಮಧ್ಯದೊಳ್‌ ಧ್ಯಾನಿಸಿ 
(ಪದ್ಮರಾ. 3-೪೮): ರುದ್ರಾಣಿ ಘನಧೈರ್ಯದಿ:ದೆ ಸಾನುರಾಗದೆ ತನ್ನ 
ಹೃತ್ಯಮಲಮಧ್ಯದೊಳ್‌ ಧ್ಯಾನಿಸಿದಳೀಶನಂ (ಕಬಫು. ೩೬-೪). ವಿ. ಚೆಂತನೆ 
ಮಾಡು ; ಗವಂನದಲ್ಲಿಡಂ : ಆಲೋಚಿಸು : ಗಗನಮಂ ಪೃಥ್ವಿಯಂ 
. . ೬ ಭದ್ರವೀರಸೌಂದರ್ಯವಮಂ, ಧ್ಯಾನಿಶುತೆ ಭಾವಿಸುತೆ ರೂಪಿಸತೆ 
ಕಾಮಿಸಿದನಾ ಭೂಮಿಪಂ (ಶ್ರೀರಾಮಾ, ೦೨-೩೧೦): ಪರಿಭಾವಿಸು | 
ಆಸ್ವಾದಿಸು ! ಧ್ಯಾನಿಸು! ಒಂದಾಗು ! (ಆನಿಕೇ.೦5-೧೦). ಹ. ಆತ್ಮಚಿಂತನೆ 
ಮಾಡಂ; ಆತ್ಮವನ್ನು ಕುರಿತು ಚಿಂತಿಸು: ದೇಹ ಬೇಲಾತ್ಮ ಬೇಹಂದಾತ್ಮ 
ಕಲೆಯ ಮುನ್ನೊಲ್ಲು ಧ್ಯಾನಿಸಿದ ಫಲದಿಂದ ದೊರೆಕೊಂಡುದಾ ರಾಯಗಾ 
ರೂಪು (ಧರಡ. ೦-೩೪); ಧ್ಯಾನಿಸಿದನೊಂದೆರಡು ಗಳಿಗೆ (ಜೈ ಮಿಧೂ. ೦೦-೩೭), 

[ಧ್ಯಾನ + -ಇಸ್ತು] 

ಧ್ಯಾಮ (ನು). ೧. (ಒಂದು ಬಗೆಯ) ಸಂಗಂಧಪೂರಿತವಾದ ಹುಲ್ಲು; 
.ಸಂವಾಸನೆಯನ್ನು ಬೀರುವ ಹಾಲ್ಲಂ. ೨. ಹಂಚೀಕಡ್ಡಿ : “ ಕತ್ತೃಣಂ 
ಪೌರಂ, ಸೌಗಂಧಕಂ, ಧ್ಯಾಮಂ [ಪೌ೮90. ಧ್ಯಯಂ], ದೇವಜಗ್ಧಕಂ, 
ರೌಹಿಷಂ - ೬ ಕಾಚೇಹುಲ್ಲು, ಕಂಚೀಕಡ್ಡಿ, .ಹಂಚೀಕಡ್ಡಿ, ಬರಗುಕಡ್ಡಿ, 
ಇವುಗಳಿಲ್ಲಕ್ಕೂ ಹೆಸರುಗಳು” (ಸಿದ್ಮಾಂತಿ. ೦೫೧). [ ಸಂ.) 

ಧ್ಯಾಸ, ದ್ಯಾಸ (ನಾ). ೧: ಚಿಂತನೆ; ಧ್ಯಾನ: ಈ ಸಾಧನಶಾಸ್ತ್ರದಲ್ಲಿಯ 
ಭವತಾರಕರು ಹೇಳುವ ಮೊದಲನೆಯ ಅಂಶವು ನ್ಯಾಸ ಮತ್ತು ಧ್ಯಾಸ 
ಎಂಬುದು (ಪರಪ. ೩೮) ; ರಂಗಕ್ಕನಿಗೆ ಮಾತ್ರ; ಆ ಶೀರೆಯ ಧ್ಯಾಸ ಬಿಡಲಿಲ್ಲ 
(ದೀಪಪ. 11, ೦೨೨). ವಿ. ಎಚ್ಚರ ; ಪ್ರಜ್ಞೆ ; ಅರಿವು : ಅಲ್ಲಿದ್ದವರಿಗೆ 

. ಅಜಿತ ಮನೊೋರವೆ1ಯ ವಿಷಯದಲ್ಲೂ ಧ್ಯಾಸವಿರಲಿಲ್ಲ (ಕೀಪ್ರಕ್ಕಿ. 
ನಾನು ಎರಡು ಸಲ ಕೂಗಿದೆ, ನಿನಗೆ ಇತ್ತ ಧ್ಯಾಸವೇ ಇರಲಿಲ್ಲ 

(ಮಲೆಮ. ೫೭); ಅವನ "ಧ್ಯುಸ'ವೆ:ನೂ ಅತ್ತ ಇದ್ದ ಹಾಗಿಲ್ಲ (ಡೇಗಾಗೌ. ೬). 

೩. ನೆನಪು; ಜ್ಜ ಪಕ. ನನಗೆ ಬಿಂದೂನ ಕ್ರಾಪಿನದೇ ಧ್ಯಾಸ 

(ವೈನಿ. ೬೦); ಅದರ ಧ್ಯೂಸಪೆಃ ಉಳಿಯಲಿಲ್ಲ (ಕನಕ. ೨೭). ೪, ಲಕ್ಷ್ಯ; 

ಗವಂನ : ಬರೇ ತಿನೂದರ ಕಡೇನ ಧ್ಯಾಸಾ 


೬೨): 


(ರೀಪಹ. 1, ೫೬). 


ಧ್ಯೇಯ 


ದ್ಯಾಸ; ೨. “ಸ್ವಾಮಿಗೆ ಯಾಕೋ ಹೊರಗಿನ ದ್ಯಾಸೇ ಇಲ್ಲ” ಎಂದು 
ಅವರ ಗಮನವನ್ನು ತನ್ನತ್ತ ಸೆಳೆದ (ಸುವಸು, ೭೯). ೩. ನೆನಪು: (ದ್ಯಾಸ- 
ನೆನೆಪು ಹಾನೆಳೋ, ೪). 
ಧ್ಯಾಸ ಬರು ಎ ಗವಂನಕ್ಕೆ ಬರಂ; ಲಕ್ಷ್ಯಕ್ಕೆ ಬರು: ಅವನ ದೌ 
ಸೋತಿದ್ದುದು ಧ್ಯಾಸ ಬಂದಿತು ಮೇಖಲೆಗೆ (ಆಳಾಕ. ೦೫೬). 
[ ಮರಾ. ಧ್ಯಾಸ] 
ಧ್ಯೇಯ (ಗಂ). ೧. ಉದ್ದೇಶಿಸಿದ ; ಲಕ್ಷಿಸಿದ : ಸಮಾಧಿಯೆಂದರೆ ಈ 
ಧ್ಯಾನವೆಂಬ ಅತಿ ಸ್ವಚ್ಛ ಚಿತ್ತವೃತ್ತಿ ಪ್ರವಾಹಕ್ಕೂ ಧ್ಯೇಯವಸ್ತುವಿಗೂ 
ಭೇದ ತೋರದೆ ಧ್ಯೇಯವಸ್ತು ಸ್ವರೂಪದಲ್ಲೇ ಲೀನವಾಗುವಿಕೆ. ಇದನ್ನು 
ಧ್ಯೇಯವಮಾಶ್ರಸ್ಪೂರ್ತಿಯೆನ್ನುಎರು  (ಹಿಂದಸಾ. ೦೦೬). (ನಾ). ವಿ. 
ಲಕ್ಷ್ಯ; ಉದ್ದೇಶ; ಗುರಿ: “ಉಪ್ಪೇಶ; ಗುರಿ; ಧ್ಯೇಯ” (0೩166. 
ಪತ್ರಿನಿ. ೧೩); ಜೀವನಕ್ಕೆ ಧ್ಯೇಯ:ಮೊಂದಿದೆಯೆಂಬುದನ್ನು ಅರಿಯುವುದೆ 
ಕಷ್ಟೆ (ಹುಳ್ಳಾರ ೧. ಪೀಕೆ); ನಿರಂತರ ಸೇವೆಯೇ ನದಿಗಳ ಧ್ಯೇಯ 
(ನನದಿ. ೧೭) ; ಜೈನರಂತೆ ಶೈವರೂ ಸರ್ವಭೂತಹಿತವನ್ನೇ ತಮ್ಮ ಉಚ್ಚ 
ಧ್ಯೇಯವನ್ನೂಗಿ ಮಾರ್ಪಡಿಸಿಕೊಂಡರು (ಸಾಹಿಸ. ೦೩9). ೩. ಧ್ಯಾನದ 
ವಸ್ತ,-ಗುರಿ: ಪ್ರುಯೋಪಗಮನವಿಧಿಯಿಂ ಕಾಯಮುನಳವಡಿಸಿ 
ವಿಮಳಶುವ್ಮಧ್ಯಾನಂ ಧ್ಯೇಯ [ಪಾಕಾ. ದೇಯ, ಧೇಯಗ]ದೊಳಮರೆ 
ಮುಮುಕ್ಷುಜ್ಮಾಯಂ ಪಂಡಿತಸಮಾಧಿವಿಧಿಯಂ ತಳೆದ೦ (ಅನಂಪು. ೪-೩೭). 
೪. ಆದರ್ಶ. 'ಧ್ಕೇಯಜೀವಿ', "ಧ್ಯೇಯವಾದಿ' ಪರಾ. [ ಸಂ. 
ಧ್ಯೇಯಜೀವಿ (ನಾ). ಉತ್ತಮ ಉದ್ದೇಶವನ್ನಿಟ್ಟುಕೊಂಡಿರಂವವನಂ ; 
ಆದರ್ಶವಾದಿ : ಮೈ ಮನಸ್ಸನ್ನು ಮನ್ನಿಸದೆ, ಒಂದು ಕ್ಷಣ ಕುಳ್ಳಿರಲೂ 
ಒಲ್ಲದೆ, ಕರ್ಮನಿರತರಾಗುವುದು ಧ್ಯೇಯಜೀವಿಗಳ ಹುಚ್ಚು (ಕಒಸಾ. 1x: 
ಏಕೆ). [ ಸಂ. ಧ್ಯೇಯಜೀವಿನ್‌) 
ಧ್ಯೇಯವಸ್ತು (ನಾ). ಧ್ಯಾನ ಮಾಡಬೇಕಾದ ಎಸ್ತು ; ಪರಮಾತ್ಮ : 
ಧ್ಯಾನಯೋಗದ ಧ್ಯೇಯವಸ್ತುವೆ ತಾನೆನುತ (ಗಗತಾ. ೦೬-೩೯) ; ಸಮಾಧಿ 
ಯೆಂದರೆ ಈ ಧ್ಯಾನವೆಂಬ ಅತಿಸ್ವಚ್ಛಚಿತ್ತವೃತ್ತಿಪ್ರವಾಹಕ್ಕೂ ಧ್ಯೇಯ 
ವಸ್ತುವಿಗೂ ಭೇದ ತೋರದೆ ಧ್ಯೇಯವಸ್ತು ಸ್ವರೂಪದಲ್ಲೇ ಲೀನವಾಗುವಿಕೆ 
(ಹಿಂದಸ3. ೦೦೬). [ ಧ್ಯೇಯ * ವಸ್ತು) 
ಧ್ಯೇಯವಾದ (ನಾ). ಉತ್ತವಂವಾದ ಉದ್ದೇಶದ ಸಾಧನೆಯನ್ನು ಪ್ರತಿ 
ಪಾದಿಸುವ ವಾದ; ಆದರ್ಶವಾದ : ಧ್ಯೇಯವಾದದ ಆಂತರಿಕ 
ಸ್ಫೂರ್ತಿಯು ಆತ್ಮದ ಅಮರವಾದ ಆಕಾಂಕ್ಷೆಗಳೊಳಗಿಂದಲೇ ಉದ್ಭವಿಸು 
ತ್ತಿರುವುದು (ಪ್ರಬಂಧ. ೧೧೧ ; ಅವನು ಜೀವನದ ಎಲ್ಲ ವಿಷಯಗಳನ್ನೂ 
ಧೈ್ಯೇಯವಾದದ ದೃಷ್ಟಿಕೋನದಿಂದ ನೋಡುವ ಮನುಷ್ಯ (ದೂರಸ. ೪). 
[ಧ್ಯೇಯ + ವಾದ್ಯ] 
ಧ್ಯೇಯವಾದಿ (ನಾ). - ಧ್ಯೇಯಂಜೀವಿ : ಮೊದಲಿನಿಂದಲೂ ಕನ್ನಡರು 
ವೀರರು, ಉದಾತ್ತರು, ಧ್ಯೇಯವಾದಿಗಳು (ಭಾಷಾರಾ. ೨೫೦). 
[ ಸಂ. ಧ್ಯೇಯ.ವಾದಿಸ್‌] 
ಧ್ಯೇಯಸಾಧನೆ (ನಾ): ಉದ್ದೇಶದ ಸಾಧನೆ; ಗುರಿಯನ್ನುಮುಟ್ಟಲು 
ಮಾಡಂವ ಪ ್ರೈಯಂತ್ನೆ : ಧ್ಯೇಯಸಾಧನೆಯ ಪ್ರಯತ್ನವೂ ಮಾನವನ 
ಸಹಜಪ್ರವೃತ್ತಿಯೇ ಹೊರತು ಕೃತಕವಲ್ಲ (ಹುಕ್ಕಾರ. ೦ ಪೀಠಿಕೆ). 
[ಧ್ಯೇಯ + ಸಾಧನೆ ] 
ಧ್ರುಪದ "ದುರಪದ' ನೋ. 
ಧ್ರುವ (ಗಂ). ೧. ಸ್ಥಿರವಾದ; ಅಚಲವಾದ. ೨. ನಿಶ್ಚಿತವಾದ ; 
ಸಂಶಯಂಿಲ್ಲದ ; ದೃಢವಾದ. ೩. ನಿತ್ಯವಾದ ; ಬದಲಾಗದ ; 
ಶಾಶ್ವತ ; ನಿರಂತರ ; ಸತತ. (ನಾ). ೪. ನಿತ್ಯವಾದಂದಂ ; ಸ್ಥಿರ 
ವಾದಂದು ; ಶಾಶ್ವತವಾದಂದಂ : “ಸತತಂ . . . ಧ್ರುವಮವಿರತಂ 


೪೨೬೪ 


25 


35 


ಧ್ರುವ 


(ನಿರಂ]ತರಮಜಸ್ರಮೆನೆ ತಂ ನಿತ್ಯಂ” (ವಸ್ತುಕೋ. ೧೦೯-೬೭); “ನಿತ್ಯಂ 
ಧ್ರುವಂ, ಶಾಶ್ವಶಮದು ಸನಾತನಮನಶ್ವಂ ಸ್ತಿರಮೆನಿಕ್ಕು” (ಮಂಗರಾ. 
8-38) : ಧ್ರುವವಲು ರಂಜುಗತೋಧರ್ಮಿವು ವಿದಿತವಿದ ನೀವಜ್‌ಯಿರೇ 
(ಬಸೆಪು. ೫೩-೮) ; ದಿವಿಜರಿಪು ಕೇಳೆಲವೂ . . . ಧ್ರುವವು ನಿನಗಾಯ:ಷ್ಮ 
ವೆಂಬುತ್ಸ ವದಿ ನಮ್ಮನು ಕೆಣಕಿ ಲಯವೃತ್ಮುವಿನ ಕೈವಶವಂದೆ ನೀನೆಂದಸುರೆ 
ಹರ ನುಡಿದ (ತೂರರಾ. ೬-೩೦-೦೩) ; ಅಧ್ರುವವನು ತೂರಿ. ಧ್ರುವದೆದೆ 
ಯನು ತೋರಿ... ಪುಣ್ಯಸವಿತಾರನು ಬರುತಿಹನು (ಪಾಂದಜ. ೨೩.೭). 
೫. ಉತ್ತಾನಪಾದರಾಯನ ಮಂಗ; : ಧ್ರುವಲೋಕದ ಅರಸು; 


 ಲೋಕೋತ್ತರದ ಪದದಲಿ ನಿಂದನಾ ಧ್ರುವನಧಿಕತೇಜದಲಿ " (ನಿಧಾಗೆ. 


೪-೯ ಸೂದನೆ) ; ಕರಿ ಧ್ರವ ಬಲಿ ಪುಂಚಾಲೆ ಅಹಲ್ಯೆಯ ಪೊರೆದವ ನೀನಂತೆ 
(ಪುರಂದ. ೨-೭೦-೧) ; ಜಲಜಾಕ್ಷಭಕ್ತಿಯಿಂ ಪ್ರಹ್ಲಾದನಾಗಿ ನಿಶ್ಚಲ ಹರಿ 
ಧಾನ್ಯದಿಂ ಧ್ರುವನಾಗಿ (ಜೃಮಿಭಾ.3೯-೧೪). ಓ. ಒಂದು ನಕ್ಷತ್ರದ ಹೆಸರು. 
“ಧ್ರುವಃ, ಔತ್ತಾನಪಾದಿ। - ೨ ಧ್ರುವನಕ್ಷತ್ರದ ಹೆಸರು” (ಸಿದ್ಧಾಂತಿ. ೩೦). 
"ಧ್ರ ವನಕ್ಷತ್ರ' ಪರಾ. p ಧ್ರುವನಂ ನಾರದರಿಂದ ಮಂತ್ರೋಪ 


ದೇಶವನ್ನು ಪಡೆದು ತಪಸ್ಸನ್ನಾಚರಿಸಿ, ಸಾಮ್ರಾಜ್ಯವನ್ನಾಳಿ 
ಬಳಿಕ ಧ್ರುವವಂಂಡಲವಾದನೆಂದಂ ಪುರಾಣಗಳಲ್ಲಿ ಹೇಳಿದೆ, 
೭. ಎಂಟಂ ಜನ ವಸಂಗಳಲ್ಲಿ ಒಬ್ಬ. “"ಅಷ್ಟವಸು' ಪರಾ. 


೮. ಭೂಮಿಯ ಅಕ್ಷದ ಉತ್ತರ ಹಾಗು ದಕ್ಷಿಣದಿಕ್ಕನ ಕೇಂದ್ರ 
ಬಿಂದುಗಳು ; ಉತ್ತರಧ್ರುವ ಮತ್ತು ದಕ್ಷಿಣಧ್ರುವ : ಭೂವಿ:ಯು 
ತನ್ನ ಮೈಸುತ್ತು ಸರ್ವಕಾಲವೂ ತಿರ:ಗ:ತ್ತಿದ್ದಾಗ್ಕೂ ಅದರ ಬುಡ, ತಲೆ, 
ಇವೆರಡು ಬಿಂದುಗಳು ಸ್ಥಿರವಾಗಿ ಇರುತ್ತವೆ, ಈ ಸ್ಥಿರಬಿಂದುಗಳನ್ನು 
ಧ್ರುವಗಳೆಂದೆನ್ನುವರು (ಮುಂಬಯಿ. ೬-೬೦) ; ಪೊಜಕನೂ ಪೂಜ್ಮನೂ 
ಬೇರೆ ಬೇರೆ ಎಂಬುದರ ಕಲ್ಪನೆಗೂ ಇಬ್ಬರೂ ಒಂದೇ ಎಂಬ ಕಲ್ಪನೆಗೂ 
ಎರಡು ಧ್ರುವದ ಅಂತರ (ಭಾರದ. ೨೮೪) ; ಇಂದ್ರಿಯಾನುಭವಕ್ಕೆ ಪ್ರತಿ 
ಭಾನವೂ ಭಾವನೆಗೆ ಆಲೋಚನೆಯೂ ಎದುರು ಧ್ರುವಗಳಂತಿವೆ (ಶಿಕ್ಷರ. 
೬೩8), ೯. ಅಯಸ್ಕಾಂತದ ಪ್ರತಿತುದಿಯಲ್ಲೂ ಇರುವ ಪ ದೇಶ : 
ಕಬ್ಬಿಣವನ್ನು ಆಕರ್ಷಿಸುವ ಗುಣವನ್ನೇ ಕಾಂತತ್ವವೆಂದು (೫೬೪ನೀಟಿ- 
ಉ) ಕರೆಯುವರು. ಈ ಗುಣವು ಕಾಂತದ ತುದಿಯಲ್ಲಿ ಹೆಚ್ಚಾಗಿದೆ... 
ಹೀಗೆ ಈ ಗುಣವು ಕೇಂದ್ರೀಕೃತವಾಗಿತುವ ಸ್ಥಾನಗಳನ್ನು ಕಾಂತದ ಧ್ರುವ 
ಗಳೆಂದು(2018) ಕರೆಯುತ್ತೇವೆ (ಘಾತವಿ. ೩00). ೧೦. ಕಂಬ; ಗೂಟ: 
"ಧ್ರುವಂ ಶೆಂಕ್ವಾಖ್ಕಂ” (ವಸ್ತುಕೋ. ೩೧-ಬ್ರ;. “ಗೊಂಟ ಮತ್ತೆ ಶಿವಕಂ 
ಧ್ರುವಂ ಪುಳಕಮೆನಿಸಿಕ್ಕು” (ಮಂಗರಾ. 68-೨೭). ೧೧. (ಕೆ.ಂಬೆ, ರೆಂಬೆ 
ಗಳನ್ನು ತರಿದ) ಮರದ'ಜೊಡ್ಡೆ,-_ಕಾಂಡ ; ಮೋಟುಮರ ; ವಂರದ 
ತುಂಡು: “ಸ್ಥಾಣು, ಧ್ರುವಃ, ಶಂಕುಃ-೩ ಮೋಟಿನ ಹೆಸರು. ಗೂಟ, 
ಮೇಕು” (ಸಿದ್ಧಾಂತಿ. ೧೧೧). ೧೨. ಎಣ್ಣೆಯ ಗಾಣದಲ್ಲಿ ಉಪಯೋಗಿ 
ಸುವ ಮರದ ತುಂಡು.- ದಿಮ್ಮಿ. ೧೩. [ಜ್ಯೋತಿ] ವಿಷ್ಕಂಭ 
ಮೊದಲಾದ ಇಪ್ಪತ್ತೇಳು ಯೋಗಗಳಲ್ಲಿ ಹನ್ನೆರಡನೆಯದರ; 
£ ಇದೊಂದು ಶುಭ ಯೋಗವೆಂದು ಹೇಳುತ್ತಾರೆ : ವಿಷ್ಕಂಭ ಪ್ರೀತಿ 
ಆಯುಷ್ಮಾನ" ಸೌಭಾಗ್ಯ ಶೋಭನ ಅಶಿಗಂಡ ಸುಕರ್ಮ ಧೃತಿ ಶೂಲ ಗಂಡ 
ವೃದ್ಧಿ ಧ್ರುವ ವ್ಯಾಘಾತ ಹರ್ಷಣ ವಜ್ರ ಸಿದ್ಧಿ ವ್ಯತೀಪಂತ ವರೀಯಾನ್‌ 
ಪಂಘ ಶಿವ ಸಿದ್ಧ ಸಾಧ್ಯ ಶುಭ ಶುಕ್ಲ ಬ್ರಹ್ಮ ಐಂದ್ರ ವೈಧ್ಯತಿ 
ಗಳೆಂಬಿಪ್ಪತ್ತೇಳು ಯೋಗಂಗಳುಂ (ವಿವೇಕ. ೩3೦); ಯೋಗಗಳತಶಿಶಯೆ 
ವನರಿಯ್ಕೆಯ್ಯ ಪೇಳುವೆ ವ್ಯತಿಯು ಧೃತಿ ವಿಷ್ಕಂಭಶೂಲವು. . . ಧ್ರುವ 
ಪರಿಘ (ಗಗತಾ. ೪-೬೯). ೧೪. [ಸಂಗೀತ] ಒಂದು ತಾಳದ ಹೆಸರಂ: 
ಬೇಗದಿ ಧ್ರುವ ಮಠೆಯವು ಪಡಿಮರೆಯವು ಯೇಗೈಯಲಡತಾಳಗಳು 
(ತರ್ಕಕಾ. ೭-೫೭) ; ಧ್ರುವ, ಮಠ್ಯ, ರೂಪಕ, ಜಂಪೆ, ತ್ರಿಪುಟ, ಆಟ್ಚ, 


ಧ್ರುವಉಂಡಿಗೆ 


ಏಕವೆಂಬ ಸಪ್ತತಾಳ ಭೇದಂಗಳಂ (ವಿವೇಕ. ೨೩೮); ಆದಿತಾಳದಿಂದ ಧ್ರುವ. 
ಮಟ್ಟ, ರೂಪಕ, ರುವೆ, ಶ್ರಿವುಡೆ, ಆಷ್ಟ, ಏಕತಾಳಗಳು ಹುಟ್ಟಿದವು 
(ಯಕ್ಷಣ. ೨೩). ೧೫. ದೇಶೀಗೀತಗಳಲ್ಲಿ ಒಂದು ಪ್ರಕಾರ : ಸಾಮಾನಿಕ 
ಜನಚೇತೋ[ರು]ವ:ಂ ಪ್ರಾಸಾದಿಕಾಂತರಾಕ್ಷೇಪಕ ಎನಿಷ್ಕಾ )ಮ ಪ್ರವೇಶ 
ಗಾನರಸಾಮೃತಮೆಸೆಗುಂ ಧೈವ ಪ್ರಯೋಗಾನುಗತಂ (ಅಜಪು. ೫-೧೦) ; 
ವಹಿತೃಕಾದಿದೇಶೀಪ್ರಬಂಧಂಗಳೊಳಂ ಧ್ರುವೂದಿ ದೇಶೀಗೀತಂಗಳೊಳಂ 
(ಚಂದ್ರಪು, ೧೫-೭೨ ವ), ೧೬. ಹಾಡು ಅಥವಾ ಪದ್ಯದ ಪಲ್ಲವಿ. 
೧೩೭. [ಅಶ್ವಶಾ] ಕುದುರೆಯ ಮೈಮೇಲಿನ ಸುಳಿ; ಧ್ರುವಮನ್ಮಂ 
ಶು:ಭಮೆಂದಪ್ಪುವು ಸುಟಿಕಿಗಳೆ ನೂಜುಭೇದದಿಂದಂ ತುರಗಕ್ಕವಯವದಿಂದಂ 
ದೊಳವಪ್ಪು ವುಮಷ್ಟವಿಧಂ ಸ್ಥಾನಮವರ್ಕೆ ನೂಜನಾಜಕ್ಕುಂ (ಅಕ್ಕ ರಾ. ೪-೧). 
"ದಶಧ್ರುವ' ಪರಾ. (ಸಂ.] 

ಧ್ರುವಉಂಡಿಗೆ "ಧ್ರುವವುಂಡಿಗೆ' ನೋ. 

ಧ್ರುವಕ (ನಾ).ಐಧರ್ರವ ೧೦. “ಧ್ರುವಕಃ, ಶಿವಕಃ.ಶಂಕುಃ, ಶಳಕಃ. ಕಿ.೪॥, 
೬ ಗುಡಿಯ ಗೂಂಟಂ? (ಹಲಾಯು. ೭೪-೨೯೭). [ಸಂ.] 

ಧ್ರುವಕ್ಷೇತ್ರ (ನಾ). [ಅಶ್ವಶಾ] ಕುದುರೆಯ ದೇಹದ ಮೇಲಿರುವ 
ಹತ್ತುವಿಧವಾದ ರೋವಂದ ಸುಳಿಗಳಿರುವ ಸ್ಥಳ : ಸಂಗತ ದಶಧ್ರುವ 
ಕ್ಷೇತ್ರುಂಗಳ್‌ ಶ.ಭಲಕ್ಷಣ:ಗಳವೃತೋದೃವವಾಹಂಗಳಜಮೃಗುಳೂಕ 
ಭವಂಗಳ್‌ ಪದಿನೆಂಟುಕೋಟಿ ಜಾತ್ಯಶ್ವಂಗಳ್‌ (ಶಾಂತಿಪು. ೧೦-೧೨3೮). “ದಶ 
ಧ್ರುವ' ಪರಾ. [ಧ್ರುವಃ ಕ್ಷೇತ್ರ? 

ಧ್ರುವಗತಿ (ನಾ). ಶಾಶ್ವತವಾದ ಸ್ಥಿತಿ; ಮೋಕ್ಷ: ಧ್ರುವಗತಿಯನೆಗೃದಿದನು 
ಬಳಿಕಾ ಧ್ರುವನಖಳ ಸಂಸಾ ಸ ಖವಧುವವಿದೆಂದಚ್ಕುತನ ಕಿಂಕರರೊಡನೆ 
ನಲವಿನಲಿ (ನಿಧಾಗೆ ೪-೧೦ ಸೂಜನೆ). [ಧ್ರವ 4 ಗತಿ] 

ಧ್ರುವಜಲ (ನಾ). ಬತ್ತದೆ ನಿಂತಿರುವ ನಿರು; ಶಾಶ್ವತವಾದ ನೀರು: 
ಧ್ರುವಜಲದಲ್ಲಿ ತಾವರೆಯಂ ನೆಟ್ಟಂತೆ ಚಂದ್ರಗುಪ್ತನಲ್ಲಿ ರಾಜ್ಕಲಕ್ಷ್ಮಿಯಂ 
ನಿಲ್ಲಿಸಿದೆನು (ಮುದ್ರಾವಡಿ, ೨೮೯) ; ಈ ಬಾವಿಯಲ್ಲಿ ಧ್ರುವಜಲವಿದೆ. ಉರಿ 
ಬೇಸಿಗೆಯಲ್ಲೂ ಇದರಲ್ಲಿ ನೀರಿದ್ದೇ ಇರುತ್ತದೆ (6೨) [ಧ್ರುವ + ಜಲ್ಯ) 

ಧ್ರುವತಾರೆ (ನು). ೧. ಧ್ರುವನಕ್ಷತ್ರ ; ಒಡನೆ೧-ನಾ ಕುವಸರಕನ 
ಬೆಂಬಳಿಯೊಳ್‌ ಮಿಗೆ ಪಿಂದುಗೊಂಡು ಸಂಗಡದೊಳೆ ರೂಡಿಬಂದರಧಿರಾಜ 
ಕಂಮಾರಕರಂದನೇಕರುಂ ತಡೆಯದೆ ತಾರಕಾವಿತತಿಗಳ* ಧ್ರುವತಾರೆಯ 
ಪಿಂದೆ ಬರ್ಪವೊಲ್‌ (ಜಾಧಪು. ೯-೯೨); ಇದೇ ಪುರಾಣೇತಿಹಾಸ ಪ್ರಸಿದ್ಧ 
ವಾದ ಧ್ರುವತಾರೆ (ನಕ್ಷತ್ರ. ೨೬). ೨. ಶಾಶ್ವತವಾಗಿ ಬೆಳಗುವವನು ; 
ಸ್ಥಿರವಾಗಿ ಪ್ರಕಾಶಿಸುವವನಂ : ಅವನು ವಿಜ್ಞಾನಪ್ತ ಪಂಚದಲ್ಲಿ ಧ್ರುವ 
ತಾರೆಯಾಗಿದ್ದಾನೆ (ರೂ). ೩. (ಆಲಂ) ಆದರ್ಶವಾದ ಗುರಿ: 
ಪರೋಪಕಾರವೇ ನನ್ನ ಜೀವನದ ಧ್ರುವತಾರೆ (ಕೂ). [ಧ್ರುವ + ತಾರೆ] 

ಧ್ರುವತಾಳ (ನಾ). [ಸಂಗೀತ] ಒಂದು ತಾಳದ ಹೆಸರಂ : ಸಂಕೀರ್ಣ ಜಾತಿ 
ಧ್ರುವತುಳದಲ್ಲಾದರೊ ತಂತಿಗಳು ಕಡಿದು ಹೋಗುನಷ್ಟು, ಪಲ್ಲವಿ 
ಯನ್ನು ಗಂಟೆಗಳ ಕಟ್ಟಲೆ ಬಾರಿಸಿ, ಸ:ಖ್ಮೆಯಿಲ್ಲದ ಸಂಗತಿಗಳಿಂದ ಸಂಗೀತ 
ವನ್ನು ಅಲ್ಲಾಡಿಸಿಬಿಡುವವರಿದ್ದಾರೆ (ಗಾನಕ. ೨); ಧ್ರುವತಾಳ, ಮಠ್ಯತಾಳೆ 
ಎಎ ೬ ಏಕತಾಳ ಇವೇ ಸೂಳಾದಿ ಸಪ್ತತಾಳಗಳು (ಸಂ(ೀಜಂ. ೫೯). 

[ಧ್ರುವ + ತಾಳ್ಮೆ ((ಎತಾಲ)] 

ಧ್ರುವತ್ವ (ನಾ). ೧. ಶಾಶ್ವತ ಸ್ಥಿತಿ ; ಸ್ತಿರವಾಗಿರುವಿಕೆ : ಪೊರ್ವಗತ 
ಮೆಂಬುದು , .. ಐದು ಪದಂಗಳಿಂ ಉತ್ಪಾದ ವ್ಯಯ ಧ್ರುವತ್ವಾದಿಗಳಂ 
ವರ್ಣಿಸುಗುಂ (ತತ್ತ್ವಪ್ರ. ೬೧). ಪಿ. [ಸಂಗೀತ] ವೇಗವಾದ ಲಯಂ, 
ಗತಿ. (ಸಂ. 

ಧ್ರುವ ನಕ್ಷತ್ರ (ನಾ). (ಯಾವಾಗಲೂ ಸ್ಥಿರವಾಗಿ, ಚಲಿಸದೆ ಇರುವು 
ದೆಂದಂ ಹೇಳಲಾದ) ಒಂದಂ ನಕ್ಷತ್ರ : ಬಡಗದಿಕ್ಕಿಗೆ ಹಡಗ ನಡಿಸಿದರೆ, 


೪೨೬೫ 


20 


35 


30 


ಧ್ರುವವುಂಡಿಗೆ 


ಆ ಹಡಗಿನೊಳಗಿರುವವರಿಗೆ ಧ್ರುವನಕ್ಷತ್ರವು ಮೇಲೆ ಏರಿದಂತೆ ಕಾಣುತ್ತದೆ 
ಸ್ಥಿರವಾದ ಸ್ಥಾನದಲ್ಲಿ, ಮೋಡವಂಡದೆ 
ಶುಭ್ರವಾಗಿರುವ ರಾತ್ರಿಗಳಲ್ಲಿ. , . ಈ ನಕ್ಷತ್ರವನ್ನು ನಾವು ನೋಡ 
ಬಹುದು, ಇದೇ ಧ್ರುವನಕ್ಷತ್ರ (ಆಕಾಶ. 8೨); ಹಿಂದಿನ ಕಾಲದಲ್ಲಿ 
ಧ್ರುವನಕ್ಷತ್ರವನ್ನು ಮನಸ್ಸಿನ ಸ್ಥಿರತೆ ಮತ್ತು ದೃಢಸಂಕಲ್ಪಕ್ಕೆ ಸಂಕೇತವಾಗಿ 
ಗೌರವಿಸುತ್ತಿದ್ದರು (ಅಕಾರ. ೪). [ಧ್ರುವ ನಕ್ಷತ್ರ) 
ಧ್ರುವನಿಧಿ (ನಾ). ಬ್ಯಾಂಕುಗಳಲ್ಲಿಡಂವ ಶಾಶ್ವತವಾದ ಹಣ, - ಪ್ರದ 
ವಟ್ಟು: ಧರ್ಮಕಾರ್ಯಕ್ಕಾಗಿ ಒಂದು ಧ್ರುವನಿಧಿಯನ್ನು ಇಡಬೇಕು 
(ರೂಢಿ). [ಧ್ರುವ ನಿಧಿ] 
ಧ್ರುವಪೈರು (ನಾ). ದೀರ್ಫ್ಥಕಾಲ ಇದ್ದು ಫಲ ಕೊಡುವ ತೆಂಗು, 
ಆಡಕೆ ವಯಂತಾದ ಬೆಳೆ: ಧ್ರುವಪೈರಿನಿಂದ ಉತ್ಪತ್ತಿ ಹೆಚ್ಚು (ರೂಂ). 
[ ಧ್ರುವ + ಪೈರು (<ಎಪಯಿರ್‌)] 
ಧ್ರುವಫಲ (ನಾ).2ಧ್ರುವಪೈರಂ : (ಕಿಸಂಗ್ಲಾ- ೧೪೯,. [ಧ್ರುವ * ಫಲ) 
ಧ್ರುವಬೇರ (ನಾ). ಆಳವಾದ ಮೂಲವುಳ್ಳ ವಿಗ್ರಹ ; ಕದಲಿಸಲಾಗದ 
ಪ್ರತಿಮೆ : ಅಚಲಪ್ರತಿಮೆ : “ಅಚಲಪ್ರತಿಮೆ” ಗಳಿಗೆ"ಮೂಲವಿಗ್ರಹ” 
ವೆಂದೂ ಹೆಸರು. ಇವುಗಳಿಗೆ “ಧ್ರುವಬೇರ” ಎಂದೂ ಹೆಸೆರುಂಟ. . . . 
ಇವುಗಳನ್ನು ಸ್ಥಾನದಿಂದ ಸ್ಮೂನಕ್ಕೆ ಕದಲಿಸಲಸಾಧ್ಯ ಭಾರದ. ೩೧೨). 
[ಧ್ರುವ + ಬೇರ] 
ಧ್ರುವಮಂಡಲ (ನಾ). ೧. ಎ ಧ್ರುವಲೋಕ. ೨. -ಧ್ರುವ ೧೪: 
ಧ್ರುವಮಂಡಲದೊಸರ್ವಮರ್ದಂ ಸುವಿಲಾಸದಿನೆಂಡ:(ಉದ್ಯಟಿ. ೩-೪೨). 
[ಧ್ರುವ + ಮಂಡಲ] 
ಧ್ರುವಮೃತ್ಯು (ನಾ). ಎಂದಿಗೂ ತಪ್ಪದ ವುತ್ಯು,-ಮರಣ : ಕಾಲನನು 
ಮಿಜುವರಾರು. ಪೌರಾತನಕೃತ ಧ್ರ ವಮೃತ್ಯುವನು ಗೆಲುವಾತನಿಲ್ಲ 
(ಕುವ್ಯಾದ್ರೋ. ೭-೩೩). [ಧ್ರುವ+ ಮೃತ್ಯು) 
ಧ್ರುವಯಪ್ಟಿ (ನಾ). ಕಂಬ; ಗೂಟ : “ಧ್ರುನಯಪಷ್ಟಿ ಕಣೆಯಕ್ಕು” (ಮಂಗಳಾ. 
೬೩-೨೬). [ಧ್ರುವ+ಯಸಪ್ಟಿ] 
ಧ್ರುವರಕ್ಷಕ (ನಾ). ಧ್ರುವ ನಕ್ಷತ್ರವನ್ನು ಕಾಯುವ ನಕ್ಷತ್ರ -ಬಳಸಿರುವ 
ತಾರೆ: ಈ ಎರಡು ನಕ್ಷತ್ರಗಳು ಅತಿ ಸಮಾಪದಲ್ಲದ್ದುಕೊಂಡು ಯಾವಾಗಲೂ 
ಧ್ರುವತಾರೆಯನ್ನು ಬಳಸುತ್ತಿರುವುದರಿಂದ ಇವಕ್ಕೆ ಧ್ರುವರಕ್ಷಕರೆಂಬ ಹೆಸರು 
ಬುದಿದೆ (ನಕ್ಷತ್ರ. ೭೭), [ಧ್ರುವ 4 ರಕ್ಷಕ 
ಧ್ರುವಲೋಕ (ನಾ). ಧ್ರುವನಕ್ಷತ್ರವಂಂಡಲ ; ಧ್ರುವವಂಂಡಲ : 
ಬಳಸಿ ಪೆಬಲವರು ಕೋವಿಗಳನು ತೆತ್ತಿಸಲವರಾರಭಟೆಯ ವೃಶ್ತಿಯಿಂ 
ತಾರಗೆಗಳ ಗೂಳೆಯವಿರದೆಶ್ತಿತು ಧ್ರುವಲೋಕದತ್ತೆ (ಕುರಾಸಾಂ. ೧೦-೩೫) ; 
ಕಿವುಡುಕಿ:ಳಲು ದೆಸೆಗಳು ದೆಸೆಯಾನೆಗಳ್ಳಿವಿಯ ಕೊಡಹಲು ಮೇಘಗಳು 
ಧ್ರುವಲೋಳದತ್ತ ಪಾಅಆಲಂ ವಾದ್ಯರವದಿಂದ ತವೆ ಕಾಣಿಸಿದವು ಪೌಜುಗಳು 
(ಕುರಾಸಾಂ. ೧೨-೪೬. [ಧುವ+ ಲೋಕ) 
ಧ್ರುವವೀಣೆ (ನಾ). ಒಂದು ಬಗೆಯ ವೀಣೆ : ಅವನ ಬೃಹದ*ಗ್ರಂಥ... 
ನಾಟ್ಯಕ್ಕೆ ಸಹಾಯವಾಗುವಂತೆ ಬರೆಯಲ್ಪಟ್ಟ ದ್ದರೂ, ಸಪ್ತಸ್ವರಗಳೇ ಅಲ್ಲದೆ, 
ದ್ವಾವಿಂಶತಿ ಶ್ರುತಿ, ಅವುಗಳ ಪ್ರದರ್ಶನಕ್ಕೆ ಉಪಯೋಗಿಸಲಾಗುವ 
ಧ್ರುವವಿ:ಣೆ, ಚಲವೀಣೆ . . . ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ (ಭಾರದ, 
2&0). [ಧ್ರವ ವೀಣೆ) 
ಧ್ರುವವುಂಡಿಗೆ, ಧ್ರುವಉಂಡಿಗೆ (ನಾ). ಶಾಶ್ವತವಾದ ಮಾನ್ಯ: ಮಹಾ 
ಜನಂದಳ. , . ೬ ತವೆ್ಮಳು ಸರ್ವೈಕಮತ್ಯವಾಗಿ ಹಳ್ಳಿಗಳನು ಧ್ರುವ 
ವುಣ್ಣಿಗೆಯಾಗಿ ಹಚ್ಚಿಕೊಣ್ಣ ಕ್ರುಮವೆನ್ತೆನ್ನಡೆ (ಎಕ. ೪1, ತರೀಕೆ, ೫೩-೩; 
1290 7). ಧ್ರುವಉಂಡಿಗೆ; ಬೀಚರಳಯ್ಯಂಗಳು ತ(6)ಮ್ಮ ಸೆಮ್ಮಿನ 
ಒಂದಂ ವೃತ್ತಿಗೆ ಆ ದಶಕದ ಮಹಃಜನಂಗಳನೊಡಂಬಡಿಸಿ ಹಸುಗೆಯಂ 


(ಮುಂಬಯಿ, ೪-೬೭). ತನ್ನ 


ಸಂತ 


"ಇತಿ 


ಧ್ರುವಸ್ಥಾನ 


ಧ್ರುವಉಂಡಿಗೆಯಾಗಿ ಹಿಡಿದ ದೋಯಗದ್ದೆ ಕಂಬಂ ನೂಟಿಯಿಂವತ್ತುಮಂ 
ಧಾರಾಪೂರ್ಬ್ಬಕಂ ಮಾಡಿ ಕೊಟ್ಟರು (ಸೌಇಇ. 8%-1, 3೯೭-೨5; 3172) ; 
ತೆಂಕಾತೂರು ಯಿಂತಿನಿಸಜಲಿಯುಂ ಪ್ರಶಿಪ್ರತ್ತಿ ವಿಭಾಗಂ ಮಾಡಿಯಿಕ್ಕಿದ 
ಉಂಡಿಗೆ ಧ್ರುವಉಣ್ಣಿಗೆ , .. ಈ ಧ್ರವಗಣ್ಮಿಗೆಯನಳಿಹಿ(ಪಿ) ದವರು 
« * ಗ್ರೌಮದ್ರೋಹಿಗಳು (ಮೈಆರಿ, ೧೯೩೧, ೩೯-೩; 1226). 
`` (ಧುವ* ಉಂಡಿಗೈ) 
ಧ್ರುವಸ್ಥಾನ (ನಾ). ಭೂವಿಂಯ ಅಕ್ಷದ ತುದಿ,-ಕೊನೆ. 
[ಧ್ರುವ + ಸ್ಥಾನ] 

ಧ್ರುವೀಕರಣ (ನಾ). ವಿವಿಧ ರಾಜಕೀಯ ಪಂಗಡಗಳಲ್ಲಿರಂವ ಶಕ್ತಿಗಳು 
ಯಾವುದೋ ಒಂದು ಕಾರಣಕ್ಕಾಗಿ ಒಟ್ಟು ಸೇರುವಿಕೆ : ಚುನಾವಣೆಯ 
ಸಮಯದಲ್ಲಿ ಯಾವಯಾವ ರಾಜಕೀಯಪಕ್ಷಗಳು ಧ್ರುವೀಕರಣ ಹೊಂದು 
ತ್ರವೆಯೋ ಹೇಳಲಾಗುವುದಿಲ್ಲ (ರೂಂ). [ಸಂ.] 

ಧ್ರುವೆ (ನಾ). ೧. (ಯಜ್ಞ ಮಾಡಂವಾಗ ಉಪಯೋಗಿಸುವ) ವಂರದ 
ಸೌಟು, -ಸಟ್ಟುಗ. ೨. ಕುರಂಟಿಗೆ ಗಿಡ. ೩. ಶಾಲಪರ್ಣೀ ಗಿಡ; 
ಮೂರೆಲೆಹೊನ್ನೆ : “ವಿದಾರಿಗಂಧಾ, ಅ:ಶಮತೀ. ಶಾಲಪರ್ಣೀ, ಸಿರಾ. 
ಧ್ರುಪೂ - ೫ ಮೂರೆಲೆಹೊನ್ನೆ ಹೆಸರು” (ಸಿದ್ಧಾಂತಿ. ೧೩೮). ೪. [ಅಶ್ವಶಾ] 
ಕುದಂರೆಯ ದೇಹದ ಮೇಲಿರುವ ರೋವಂದ ಸಂಳಿ: ತನುವಂ 
ಧ್ರುವೆಯಂ ಸತ್ವಮನನ:ಪಮವರ್ಣಪ್ರಕಾರಮಂ ಪದಗತಿಯಂ ಸ್ವನಮಂ 
ಛಾಯೆಯನಾರಯ್ದನಿತಟಿಕೊಳಂ ಪೇಲ್ವುದಷ್ಟವಿಧ ಲಕ್ಷಣಮಂ (ಅಶ್ಮಶಾ. 
೦-೧೬) ;. ಈರಯ್ದುಂ ಧ್ರುವೆಗಳ* ಸ್ಮಾನಾರುಹೆಮಲ್ಲದೊಡವುೂಯ್ದು ವರ್ಷ 
ದೊಳಟ್‌ಗುಂ (ಅಕ್ಕಶಾ. ೬-೬). [ಸಂ. ಧ್ರ)ವಾ) 

ಧ್ರುವೋನ್ಮು ಖತ್ವ (ನಾ). (ಅಯಸ್ಕಾಂತವು) ಧ್ರುವಗಳ ಕಡೆ ಅಭಿಮಂಖ 
ವಾಗಂವಿಕೆ,-ತಿರಂಗುವಿಕೆ: ಲೋಹಚುಂಬಕದ ಮುಖ್ಯ ಗ:ಣಗಳು 
ಯಾವವೆಂದರೆ, ಅದು ಕಬ್ಬಿಣವನ್ನು ಎಳೆದುಕೊಳ್ಳುತ್ತದೆ ; ಸೂಜಿಯ 
ಮೊನೆಯ ಮೇಲೆ ತಿರುಗಲಿಕ್ಕೆ 'ಬರುವ ಹಾಗೆ ಅದರದೊಂದು ಪಟ್ಟಿಯನ್ನು 
ಇಟ್ಟರೆ, ಒಂದು ತುದಿಯು ಉತ್ತರಕ್ಕೂ ಎರಡನೇದು ದಕ್ಷಿಣಕ್ಕೂ ತಪ್ಪದೆ 
ಆಗುತ್ತವೆ. ಈ ಗುಣಕ್ಕೆ ಧ್ರುವೋನ್ಮುಖತ್ವವೆಂಬ ಹೆಸರು (ಮುಂಬಯಿ. 
೭-೨3೯). [ ಸಂ.] 

ಧ್ರೌವ್ಯ (ನಾ). ಸ್ಥಿರವಾಗಿರುವಿಕೆ ; ನಿತ್ಯತೆ: ಉತ್ಪಾದ-ಉತ್ಪತ್ತಿಯುಂ, 
ವ್ಯಯ - ವಿಪತ್ತಿಯುಂ. ಧ್ರೌವ್ಯ - ಧ್ರುವತ್ವಮುಂ ಎಂದಿವಣಸೊಳ್‌, 
ಯುಕ್ತಂ- ಕೂಡಿದುದು, ಸತ್‌--ಸಲ್ಲಕ್ಷಣಮಕ್ಕುಂ (ತತ್ತೃಪ್ರ. 3೪೬); ವಸ್ತು 
ಸ್ವರೂಪವು ಉತ್ಪಾದ, ವ್ಯಯ, ಧ್ರೌವ್ಯ (ಸ್ಥಿರ) ಎಂಬ ಮೂರು ರೂಪವಾಗಿದೆ 
(ಭಾರದ, ೦೮೦). [ಸಂ.] 

ಧ್ವಂಕೃತಿ (ನಾ), ಧ್ವಂ ಎಂಬ ಶಬ್ದ: ಶಂಖ ಕಹಳಂಧ್ವಾನದಂತೆ ಕೇಳಲದೆ 
ಧ್ವೆಂಕ ೃತಿಯೆನಿಪದು (ಶಿವಪ್ರ. ೬೩-೧). [ಸಂ.] 

ಧ್ವಂಸ (ನಾ). ೧.ಕೆಳಗೆ ಬೀಳುವುದು ; ಪತನ. ೨. ವಂರೆಯಾಗಂವುದಂ; 
ಕಾಣದಾಗುವುದು. "ಅಪಧ್ವಂಸ' ಪರಾ. ೩. ಇಲ್ಲವಾಗಿಸುವುದಂ; 
ಹೋಗಿಸಂವುದಂ. ೪. ನಾಶ; ನಷ್ಟ; ಅಳಿವು: ಅಂಧಾಸ.ರಧ್ವಂಸ 
ಧುರಧರಣಿಯಂತೆ ' ನೀಲಕಂಠ ನೃತ್ಯಾಡಂಬರಮುಂ (ಕುಸುಮಾ. ೧-೭೪ ವ). 

ಧ್ವಂಸ ಮಾಡು - ನಾಶಮಾಡು ; ಹಾಳಂಮಾಡಂ : ಶತ್ರುಗಳನ್ನು 
ಧ್ವಂಸಮಾಡುವ ಹಟತೊಟ್ಟು, ಸನ್ಮಾರ್ಗವನ್ನುಲ್ಲಂಥಿಸಿದ ಪರಶುರಾಮ 
ನೆಂಬ ತಾಪಸನಿಗೆ ಈ ಧನುಸ್ಸು ಧರ್ಮೋಪದೇಶವಮಾಡಿದೆ (ಧೃನ್ಕಾಲೋ. ೩೩ 
ಈಡ0) ; ಅವರು .ಯಾರ್ಯಾರ ಮನೆಗಳನ್ನು ಹಗಲಿನಲ್ಲೇ ಸುಟ್ಟು ಧ್ವಂಸ 
ಮಾಡಿದ್ದರು . . . ಎಂದು ಬಣ್ಣಿಸುವುದನ್ನು ಕೇಳಿದಾಗ ಅವಳಿಗೆ ಅವರ 
ವಿಷಯದಲ್ಲಿ ಭಯವಲ್ಲದೆ ಇನ್ನಾವ ಭಾವನೆಯೂ ಬರಲಿಲ್ಲ (ಆಳನಿ. ೧೧೩). 
[ಸಂ.7 


೪೨೬೬ 


ಧ್ವಜದ್ರುಮ 


ಧ್ವಂಸಕ (ಗಂ). ೧. ನಾಶಪಡಿಸುವ. (ನಾ). ೨. ನಾಶಮಾಡುವವನು. 
೩, (ಅತಿಯಾದ ಕುಡಿತದಿಂದ ಉಂಟಾಗುವ) ಒಂದು ಬಗೆಯ 
ರೋಗ. [ ಸಂ.] 

ಧ್ವಂಸನ (ನಾ). ೧. ಕೆಳಗೆ ಬೀಳಿಸುವಿಕೆ. ೨. ಪತನ; ಬೀಳುವುದಂ. 
೩. ಇಲ್ಲವಾಗುವುದು ; ಹೋಗುವುದು. ೪. ನಾಶಪಡಿಸುವಿಕೆ ; 
ಹಾಳಂಮಾಡುವುದಂ : ` ದಶ ಮುಖಧ್ವಂಸನ ಸೇವಾಸಮಾಜದಂತೆ 
ಪ್ಲವಗಪ್ರಕೀರ್ಣಮಂಂ (ಕುಸುಮಾ. ೧-೨೨ ವ). ೫. ನಾಶ; ಅಳಿವು. 
೬. ಚಲ್ಲಾಪಿಲ್ಲಿ ಮಾಡುವುದು ; ಚದುರಿಸುವುದಂ . ೭. ಚಿಮುಕಿಸು 
ವುದು. [ ಸಂ.] 


30, ಧ್ವಂಸನೀಯ (ಗು). ೧. ನಾಶವಾಗಬೇಕಾದ. (ನಾ). ೨. ಇಲ್ಲವಾಗು 


40 


ವುದು; ಹೋಗುವುದು. [ಸಂ.] 

ಧ್ವಂಸಿ (ನಾ). ೧. ಬೀಳಂವುದಂ ; ಪತನ. ೨. ಬೀಳಿಸುವುದು. ೩. ನಾಶ 
ಮಾಡುವುದು. ೪. ನಾಶಮಾಡುವವನಂ: ,ನಾಂ ಕಂಡೆ ದಕ್ಷಾಧ್ವರ 
ಧ್ವಂಸಿಯ ನ:ಜುಮಹಿಮಾವೇಷ್ಟ ತನಂ ಶ್ರೇಷ್ಠನಂ (ವೀರವಿ. ೫-೭೮), 

[ಸಂ.ಧ ಸಿನ್‌] 

ಧ್ವಜ (ನಾ). ೧. ಬಾವುಟ ; ಪತಾಕೆ : “ವೈಜಯಂತೀ, ಪತಾಕಾ, ಕೇತುಃ, 
ಕೇತನಂ, ಧ್ವಜಃ - ಈ ೫ ಪಬ(ಹಳ)ಯಿಗೆ” (ಹಲಾಯು. ೭೫-೩೦೪); 
ಧ್ವಜಮಂ ಖಂಡಿಸಿ ಪೂಬ್ಮು ಬಾಣಮೊಳೆ ಧೃಷ್ಟದ್ಯುಮ್ನನಂ ನೆಟ್ಟ ಕೈ 
ನೊಟ್ಟಜೆಯಿಂ ತೂಳ್ಡಿ ಶಿಖಂಡಿಯಂ (ಪಂಪಭಾ, ೧೧-೩೯) ; ಧ್ವಜ ದರ್ಪಣ 
ಚಂಚಚ್ಚಮರಜ ಮಣಿ ಭೃಂಗಾರ ಸುಪ್ರತಿಷ್ಮಿ ತತಾಳವ್ಯಜನ ಕಳಶಾತಪತ್ರಂ 
ತ್ರಿಜಗತ್ಸ ಶಿಗಷ್ಟಮಂಗಳಂ ಸೊಗಯಿಸುಗುಂ (ಅಜಪು. ೪-೪0); ವಳಿಯುಸುತ 
ಖಾತಿಯಲಿ ಹಲಗೆಯ:ಡಾಯುಧವ ಕೊಂಡರಿಭಟನ ಮೇಲ್ವಾಯಿದಡೆ 
ಸಮ್ಮುಖವ ಬಿಟ್ಟನು ಧ್ವಜದ ಕಂಭದಲಿ ಆಯುಧವ ಕೊಂಡೈದಿದಡೆ ಹಗೆ 
ಮಾಯವಾದನು (ಕುವ್ಕಾದ್ರೋ. ೦೩-೩೭) ; ಸೇನೆಯಂ ಸಂಹರಿಸಿ ತಮ್ಮ 
ಕಾವಲು ಮಾಡಿಕೊಂಡು ಧ್ವಜವಂ ನೆಟ್ಟು (ಸಾಗಂಧಿ. ೨೬-೨೧) ; ಅಟ್ಟಳೆಗಳ 
ಮೆ'ಲೆ ಧ್ವಜಗಳು ಹಾರ ತ್ತಿದ್ದುವು (ಕಶಾಲ, ೨೮೭) ; ಗಿರಣಿಗಳ ಧೂಮ 
ಧೂಸರಿತ ಬುಂದಳದಲ್ಲಿ ಎಂದು ಮೆರೆವುದೊ ನಿಮ್ಮ ತ್ಕಾಗಧ್ವಜವು | 
(ಗೇಗಾತ. ೩೩-೨೦). ವಿ. ಗಂರಂತು; ಚಿಹ್ನೆ. ೩ ಪು ರುಷನ 
ಜನನೇಂದ್ರಿಯಂ; ಶಿಶ್ನ : ಧ್ವಜವೆತ್ತಿವೊಆಗಿದಾಣ್ಮನ ನಿಜಕಟಿತಟದೊತ್ತು 

ಎಂಡು ಕಾಮಿನಿ ಪದಪಂಕಜಮಿಟ್ಟು ಚುಂಬಸುತಂ ಗಜಗೃಹಜಲಮೊಗೆ 

ವೊಲೊಂದೆ ಮುದಮೆನಿಸಿರ್ಕುಂ (ಮನ್ಮವಿ. ೦9-92) ; ಪುರುಷನತಿಕಾಮದಿಂ 
ತರುಣಿಯೊರ್ವಳ ಲಜ್ಜೆ ಯೆ:ಆದೆಡೆಯೊಳೀ ಧೈಜವನಿಟ್ಟುಂ (ಜನವ, ೯-೫೫). 
೪. [ವಾಸ್ತು] ಕಟ್ಟಡದ ನಿರ್ಮಾಣ ಕ್ರಮದಲ್ಲಿ ಅನುಸರಿಸಬೇಕಾದ 
ಎಂಟು ಆಯಪ್ರಕಾರಗಳಲ್ಲಿ ಒಂದಂ ; ಪಸರಿಸೆ ತರದಿಂ ಧ್ಹಜ ಧೂಮ 
ಸಿಂಹ ಶುನಕೋಕ್ಷಖರಗಜಧ್ವಾಂಕ್ಷಂಗಳ್‌ ದೆಸೆಯಿ:ಂದೆ ಮೂಡನಾಳ್ಗು 0 
ದೆಸೆಯಾಯಂ ಶುಭದಮಲ್ಲಿ ಪೆಅವಶುಭಂಗಳ್‌ (ರೋಕೋಪ, ೩-೧೯); 
ಎವಿಧವಾದ ಪ್ರಾಸಾದಾದಿಗಳು ಎಂಟು ವಿಧವಾದ ಗಜ, ಉಪ್ಪ ( ಒಂಟಿ). 
ಖರ, ಸಿಂಹ, ವೃಷ, ಧ್ವಜ, ಧೂಮ, ಶ್ವಾನ ಎಂಬ ಆಯಗಳನ್ನರಿತು 
ನಿರ್ಮಾಣವಃಗತಕ್ಕದೆಂದೂ . . . ಶಿಲ್ಪಶಾಸ್ತ್ರ ಮತ್ತು ಆಗಮಶಾಸ್ತ್ರಗಳು 
ತಿಳಿಸುತ್ತವೆ (ಭಾರದ. 60). ಓ ಈ ವಿವರಣೆಯಲ್ಲಿ ವ್ಯತ್ಯಾಸಗಳಿವೆ. 
"ಧೂಮಾಯು' ಪರಾ. [ಸಂ.] 

ಧ್ವಜಗಂಭ (ನಾ). ಹಡಗಂ ಅಥವಾ ದೋಣಿಯ ಪಟವನ್ನು ಕಟ್ಟುವ 
ಕಂಬ; ಕೂವೆಕಂಬ: ಹಡಗಿನ ಧ್ವಜಗಂಭ ತುದಿಯನ್ನಡರುತೊಂದು 


ವಿಹಂಗ ಕುಳ್ಳಿರಲು (ಗಗತಾ. ೧೩-೨೭). [ಧ್ವಜ + ಕಂಭ) 


| ಧ್ವಜದ್ರುಮ (ನಾ). ಎತ್ತರವಾದ ವಂರ ; ತಾಳೆವಂರ ; ತಾಲವೃಕ್ಷ : 


“ತಳಂ ತಾಳ ಧ್ವಜದ್ರುವೂಂ ” (ಮಂಗರಾ, ೩೪-೯). [ಸಂ] 


ಧ್ವಜಪಟ 


ಧ್ವಜಪಟ (ನಾ). ಬಾವುಟ; ಪತಾಕೆ: ಆ ತೋರ್ಪದಾ ತೋರ್ಪದೆ 
ಬಾನೊಳ್‌ ಧ್ವಜಪಟಂ (ಕಮದ. ೦೯೫ ಪ್ರಯೋ) ; ಧ್ಯ ಕಜಪಟವೃಂದ ಪಲ್ಲವಿತ 
ಮೆಲ್ಲೆಡೆಯೊಳ್‌ ನೆಜಕಿ ಕೀಲಿಸಿರ್ದ ಪೀನಜನಮನಃಪ್ರಮೋದಕರ ಮೌಕ್ಷಿಕ 
ಪ್ರಷ್ಟಿತಮುದ್ಧಚೋದ್ಯ ಭಾವಜನನದಕ್ಷರತ್ನಕಳಶಾವಳಿಸತ್ವಳಿತಂ ದಲಾಗಿ 
(ಬಾಧಪು, ೦-೧೬೭). [ಧ್ವಜ + ಪಟ್ಯ 
ಧ್ವಜಪಟೀವಾತ (ನಾ). ಬಾವುಟದ ಬಟ್ಟೆಯಂ ಹಾರಾಡಂವಾಗ 
ಉಂಟಾಗುವ ಗಾಳಿ: ಕಿವಿ ಶಬ್ದಂಗಿಡೆ ಘಂಟಿಕಾಘನಠಣತ್ಕಾರಂಗಳಿಂದೆಯ್ದೆ 
ದಿಬ್ಗಿವಹಂ ಮೇಘಕುಳಂ ಚಳಧ್ವಜಪಟೀವಾತಂಗಳಿಂ ಕೂಡೆ ತೂೊಳ್ಡೆ 
ವಿಯನ್ಮಂಡಲಮಧ್ಮದೊಳ್‌ ಬಹುತರಂ ನಕ್ಷತ್ರಸಂಭನ್ನವಾಗೆ ವಿಮಾನಾವಳಿ 
ಕೋಪದಿಂದ ತಳರ್ದಂ ವಿದ್ಯಾಧೆರಾಧೀಶ್ವರಂ (ಕಂದ್ರಫು. ೬-೦೪). [ ಸಂ.) 
ಧ್ವಜಭಂಗ (ನಾ). ೧. ಬಾವುಟ ಮಃರಿದಂ ಬೀಳಂವಿಕೆ. ೨. ಶಿಶ್ನವು 
ಏಳದಿರಂವಿಕೆ; ನಪುಂಸಕತ್ವ; pಇದರಲ್ಲಿ ಐದಂ ವಿಧ;“ವಾತಿಕ,ಪೈತ್ತಿಕ, 
ಶ್ಲೇಷ್ಮಿಕ, ಸಾನ್ನಿಪಾತಿಕ, ರಕ್ತಜ” (ಶ್ರೀವತೃ, ೨೨೭). [ಧ್ವಜ * ಭಂಗ] 
ಧ್ವಜಭೂಮಿ (ನಾ). ಬಾವುಟವನ್ನು ನೆಟ್ಟಿ ಕರುವ ಭೂವಿಂ: ಧ್ವಜಭೂಮಿಯ 
. ಬಳೆಯಿಗೆಗಳೊಡನೊಡನೆ ಬಳೆದು ಬಳಸೆಯುಂ ದಶಾಂಗಕಲ್ಪನೃಕ್ಷನಂದನ 
ವನಮಂ ಮಾಲ್ಕ್ಮಾಂಗಮಯಮೆಂಬ ಸಂದೆಗದೊಳೊಂದಿಸೆಯುಂ (ಜಾರಪು. 
೧೬-೨೨೫ ವ), [ಧ್ವಜ + ಭೂಮಿ] 
ಧ್ವಜಮಯ (ಗು). ಪತಾಕೆಗಳಿಂದ ಕೂಡಿದ ; ಬಾವುಟಗಳಿಂದ ಆವೃತ 
ವಾದ : ಧ್ವಜಮಯಮಂಂಬರಂ ಗಜಮಯಂ ಭುವನಂ ಪ್ರಳಯ ಪ್ರಚಂಡ 
ಭೂಭುಜಮಯಮವ್ಟದಿಗ್ವಳಯಂ (ಪಂಪಭಾ. ೯-೯); ಧ್ವಜಮಯ 
ಮಂಬರಂ ಕರಿತುರಂಗವರೂಥಸಮಸ್ತ ಶೆಸ್ತ್ರಭೃಧ್ವ್ಯಜಮಯಮುರ್ವಿ 
(ವಂಹತಿನೇ. ೧೨-೧೪). [ಸಂ.] 
ಧ್ವಜಮುದ್ರೆ (ನಾ). ಸಂಕಲ್ಪ, ಪೂಜೆ, ಜಪ ಮುಂತಾದಂವುಗಳಲ್ಲಿ 
ಮಾಡುವ ಹಸ್ತವಂದ್ರೆಗಳಲ್ಲಿ ಒಂದಂ : ವಸ್ತ್ರಮುದ್ರೆ ಚಕ್ರಮುದ್ರೆ 
ಮಹಾಮಂದ್ರೆ ಶೋಧಿನೀಮುದ್ರೆ . . . ಧ್ವೈಜಮಂದ್ರೆ ಲಿಂಗವಂದ್ರೆ; 
.. ಸಂಹಾರಮುದ್ರೆಯೆಂಬಾದಿಯಾಗಿ ಸಕಲಮೂದ್ರೋಪಮುದ್ರಾಬಂಧ 
ಲಕ್ಷಣಗಳಂ ಗುರುಮುಖದಿಂದಟ್‌ತು (ವಿವೇಕ. ೧೦೩. [ಧ್ವಜ + ವಂಂದ್ರೆ] 
ಧ್ವಜವಂದನೆ (ನಾ). (ದೇಶ ವಂಂಂತಾದಂವುಗಳ ಸಂಕೇತವಾದ) 
ಬಾವುಟಕ್ಕೆ ಗೌರವಸೂಚಕವಾಗಿ ಸಲ್ಲಿಸಂವ ವಂದನೆ, -ನವಂಸ್ಕಾರ: 
ಸ್ವಾತಂತ್ರ್ಯದಿನಾಚರಣೆಯಂದು ಎಲ್ಲರೂ ಧ್ವಜವಂದನೆಯನ್ನು ಸಲ್ಲಿಸಬೇಕು 
(ರೂಢಿ). - [ಧ್ವಜ + ವಂದನೆ] 
ಧ್ವಜಸ್ತಂಭ (ನಾ). ಬಾವುಟವನ್ನೇರಿಸಂವ ಕಂಬ: ಭೋಗಮಂಟಪದ 
ಸಮ್ಮ್ಮಖದೊಳ್‌ ಧ್ವಜಸ್ತಂಭಮಂ ನಿಲಿಸಿ (ಕಳನ್ನ. ೯-೯೭) ; ಡೆಂಕಣಿ 
ಎಂಬುದು: ಕನ್ನಡಕೋಶಕಾರರು ಹೇಳುವ ಧ್ವಜಸ್ತಂಭವಲ್ಲವೆಂದೂ, 
"ಅದೊಂದು ಭವ್ಮ ವಾದ ಆಯುಧವಿಶೇಷ' ವೆಂದೂ ... ಪ್ರತಿಪ ಪಾದಿಸಿದ್ದಾರೆ 
(ಕಕಾಅ. ೨೮೭) ; ಯಜ್ಞಕುಂಡಗಳೆಲ್ಲ ದಯಾವ, ವೃಕ್ಷ ಕುಂಡಗಳಾದವು. 
ಯಂಜ್ಞಸ್ತಂಭಗಳೆಲ್ಲ ಆಹಿಂಸಾಧ್ವಜಸ್ತಂಭಗಳಾದವು ! (ದಾನಜಿಂ. ೮). 
[ ಧ್ವಜ + ಸ್ತಂಭ) 
ಧ್ವ ವ (ನಾ). ಎ ಧ್ವಜಸ್ತಂಭ: ಧ್ವಜಾದಂಡಂಗಳೆಂಬ ಭುಜಾ 
, ದಂಡಂಗಳಂ ನೆಗಪಿ (ದಾಧಪು. ೦೨-೨೦ ವ). ಓ ಇದು " ಭಂಜಾದಂಡ' 
ಎಂಬುದರ ಸಾದೃಶ್ಯದಿಂದ ಮಾಡಿಕೊಂಡ ರೂಪ. 
[ ಆ ಸಂ. ಧ್ವೈಜದಂಡ) 
ಧ್ವಜಾಯ (ನೂ). ಎ ಧ್ವಜ ೪: ಧ್ವಜಂಯಂ, ಧೂಮಾಯಂ . .. ವಾಯ 
" ಸಾಯಂ - ಈ ಎಂಟು ಆಯಂಗಳುಂ ಮೂಡಲ್‌ ಮೊದಲಾಗಿ ಸವ್ಯದಿಂದೆ 
ಎಂಟು ದಿಕ್ಕಿ ನಲ್ಲಿಯುಮಿರ್ಪುವು (ಊೋಕೋಪ, ೩-೧೯ ಟೀಕೆ). ; ವಿಸ್ತಾರವಾಗಿ 
ಉದ್ದ ಅಗಲವನು ಅಳದು ವೊಟ್ಪುಗೂಡಿಕೊಂಡ ಕೋಲು ಎಷ್ಟೋ 


೪೨೬೭ 


10 


ಧ್ವನನ 


ಅದನು ೨ ಹೆಚ್ಚಿ ಇ . ಅದಂ ರೆಖಂದ ಭಾಗಿಸಿ ಉಳಿದವು ಆಯೆಂಗಳೂ 
೧ ಉಳಿದರೆ ಧ್ವ ಜಯ (ಆಯೀ. ೦-೫). " ಧೂಮಾಯ ' ಪರಾ. 
[ಧ್ವಜ + ಆಯ್ಕ) 


ಧ್ವಜಾರೋಹಣ (ನಾ). ಬಾವುಟವನ್ನು ಏರಿಸಂವಿಕೆ : ಧ್ವಜಾರೋಹಣ 
ವೆಂಬ ಉತ್ಕೃಷ್ಟ ವಿಧಾನಂ, ಆದಿಕಲ್ಕಾಣಂ, ಪ್ರತಿಷ್ಠಾವಿಧಾನದೊಳಾದಿ 
ಕಲ್ಯಾಣಮೆಂದು ಬುಧಾಃ-ವಿದ್ವಜ್ಜನಂಗಳು , . . ಪೇಳ್ವರು (ಪ್ರತಿಷ್ಠಾ. 
೩-೨) ; ಶಾಲೆಯಲ್ಲಿ ಧ್ವಜಾರೋಹಣ ನಡೆಯಿತು (ರೂಢಿ). 

[ಧ್ವಜ * ಆರೋಹಣ] 

ಧ್ವಜಿ (ನಾ). ಹೆಂಡವನ್ನು ತಯಾರಿಸಿ ಮಾರುವವನು ; ಈಡಿಗ : ಚಕ್ರಿ 
ಯೊಬ್ಬಗೆ ಹತ್ತು ಕಡಿಕರ ಲೆಕ್ಕವಂತಾ ಚಕ್ರಿ ಹತ್ತಆ ಲೆಕ್ಕದೊಳಗಾ ಧ್ವಜಿ 
ಕಣಾ ಧ್ವಜ ಹತ್ತಟ ಸಮಾನ (ಕುಪ್ಶಾಉ. ೪-೧೦೩). [ ಸಂ. ಧ್ವಜಿನ್‌] 

ಧ್ವಜಿನಿ (ನಾ). ಬಾವುಟವನ್ನು ಹಿಡಿದಿರುವ ಸೈನ್ಯ; ಧ್ವಜವನ್ನು 
ಹೊಂದಿದ ಪಡೆ,-ದಂಡು : “ಪೃತನಾನೀಕ ಧ್ವಜಿನೀ ಪತಾಕಿನೀ . . . 
ಅಕ್ಷೌಹಿಣಿ ತಾಂ” (ವಸ್ತುಕೋ, ೮೩-೭); ವಿಜಯಾರಂಭಪುರಸ್ಸರವಿಜಯ 
ಗಜಂಗಳನೆ ಪಿಡಿದು ಘೂರ್ಜರರಾಜಧ್ವಜಿನಿಯನಿಜೌದೋಡಿಸಿ ಭುಜ 
ವಿಜಯದೆ ವಿಜಯನುಮನಿಟ್‌ಸಿದಂ ನರಸಿಂಹಂ (ಪಂಪಭಾ. ೧-೩೬) ; ಧ್ವಜಿನೀ 
ಮಧ್ಯದೊಳೊರ್ವರೋ ಎನಲುಮಿಲ್ಲೆಂಬಂತೆಂ ವಿಧ್ಯಾಧರವುಜಮಳ್ಳಾಡಿದು 
ದುಗ್ರಶಸ್ತ್ರತತಿಯಿಂ (ಕಾಂತಿಪು. ೪-೩೬); ವಿಜಯಾರ್ಧೆನಗಕ್ಕೆ ಶ್ರಿದನಜೇಯ 
ದೋಶ್ಕಾಲಿ ರಾವಣಂ ನಿಜವಿಜಯಧ್ವೆಜಿನಿಗಳಬ್ಬಿಗಳೇಟುಂ ನಿಜಸೀಮಾವಜ್ರ 
ವೇದಿಯಿಂ ತಳರ್ದುವೆನೆಲ್‌ (ಪಂರಾಮಾ ೦೦-೦೯೭) ; ನಿಜಭುಜದರ್ಪಮಂ 
ಮುಜಿವೆನೆನ್ನದಟಂ ತವೆ ತೋರ್ಪೆನಾಂತ ತಥ್ಹಜಿನಿಯನಿಕ್ಕಿ ಭೂತಗಣ 
ಕೌತಣಮಂ ಮಿಗೆ ಮಾಳ್ಪೆಂ (0ಜರೇ. ೬-೩೯). [ ಸಂ, ಧ್ವಜಿನೀ) 

ಧ್ವಜಿನೀಪತಿ (ನಾ). ಸೇನಾಧಿಪತ್ಯವನ್ನು ವಹಿಸಿಕೊಂಡವನಂ ; 
ಪಡೆವಳ ; ಸೇನಾಪತಿ ; ದಳವಾಯಿ : ಅಂತಲ್ಲಿ ಬೀಡಂ ಬಿಟ್ಟು ಮುನ್ನಿ 
ನಂತೆ ಪಶ್ಚಿಮಖಂಡಮುಮನಖಂಡಪ್ರತಾಪಧ್ವಜನಂದು ಶನ್ನ್ನ ಧ್ವಜಿನೀ 
ಪತಿಯನಟ್ಟಿ ಬಾಯ್ಕೇಳಿಸಿ ಚಕ್ರರತ್ನ ಮಂ ಮುಂದಿಟ್ಟು (ಆದಿಪು. ೦೩-೩೬೦), 

[ಸಂ.] 

ಧ್ವಜಿನೀಪತಿತ್ವ (ನಾ). ಸೇನಾಪತಿಯ ಅಧಿಕಾರ, ಪದವಿ ; ಸೈನ್ಯಾಧಿ 

ಪತ್ಯ : ಮಟಯಾನೆ ರಿಪುಪ್ರಭೇದನೋತ್ಚನ್ನ ಜಯಾಭಿರಾಮನೆನಗೀತನೆ 

ನಚ್ಚಿನ ಪಟ್ಟದಾನೆಯೆಂದೇಂ ನೆಆ3 ನಚ್ಚಿ ಮಾಡಿದನೊ ವಿಷ್ಣುನೃಪಂ 

ಧ್ವಜನೀಪತಿತ್ವವುಂ (ಎಕ. ೪1, ಚಿಕ್ಕಮ. ೧೬೦-೪೪ ;. 3೬08 7). 


[ಸಂ.] 
ಧ್ವಜಿನೀಮುಖ್ಯ (ನಾ). - ಧ್ವಜಿನೀಪತಿ: ಧ್ವಜಿನೀಮುಖ್ಯಕುಮಾರ 
ಮಂಡಳಿಕಮಂತ್ರಿಮ್ಲೇಚ್ಛ ರಾಜಾಂಗನಾವ್ರಜ (ಖರ್ಶ್ಕ್ಯಪು. ೦೦-೦೦೩). 
[ಸಂ.) 
ಧ್ವನನ (ನಾ). ೧. ಶಬ್ದ ಮಾಡುವುದಂ ; ಸದ್ದು is 
೨. ಸೂಚನೆ ಕೊಡುವುದಂ ; ಸಂಳಿವು ಕೊಡುವುದು. ೩. ಗುನಂ 
ವೃಶ್ತಿ ; ಹ ವಮಂತ್ತು 


ಗಂಟ್ಟುವುದಂ. ೪. [ಕಾವ್ಯವ] ವ್ಯಂಜನಾವೃತ್ತಿ ; 

ಲಕ್ಷ್ಯ (ಅಭಿಧಾ ವಂತ್ತು ಲಕ್ಷಣಾವೃತ್ತಿಗಳೆನ್ನು ತಿಳಿಸುವ) ಅರ್ಥ 
ಕ್ಕಿಂತಲೂ ಭಿನ್ನವಾದ ಅರ್ಥವನ್ನು ತಿಳಿಸಂವ ವ್ಯಂಜನಾವ್ಯಾಪಾರ; 
ಸೂಚ್ಯಾರ್ಥ : ಅಭಿಧೆಯೂ ಅಲ್ಲದೆ, ಲಕ್ಷಣೆಯೂ ಅಲ್ಲದೆ, ಅನುಭವ 
ಗೋಚರವಾದ ಶಬ್ದವ್ಮಾಪಾರವೆಂದರೆ ಧ್ವನನವೇ ಸರಿ (ಧೃನ್ಯಾಕೋ. ೪೭); 
ಇವು ಮುಖ್ಕಾರ್ಥವೂ ಆಗುವುದಿಲ್ಲ. ಲಕ್ಷ್ಮಾರ್ಥವೂ ಆಗುವುದಿಲ್ಲ; ಇಂಥ 
ಅರ್ಥವು ` ವೃಂಗ್ಕಾರ್ಥ ' ವೆನ್ನಿಸುತ್ತದೆ, ಇದಕ್ಕೆ "ಧ್ವನಿ', "ಧ್ವನನ', 

ದ್ಯೋತನೆ' ಮುಂತಾದ ಹೆಸರುಗಳೂ ಉಂಟು (ಕೈ ಏಡಿ. ೧೭೭). 
[ಸಂ,] 
50 


ಧ್ವನನಮಾರ್ಗ 


ಧ್ವನನಮಾರ್ಗ (ನಾ). ಸೂಚ್ಯವಾಗಿ ತಿಳಿಸುವ ರೀತಿ; ವ್ಯಂಗ್ಯಾರ್ಥ 
ವಿಧಾನ : ಮಾನವ, ವ್ಯಕ್ತಿತ್ವದ ಕೆಲ ಮನೋಭಾವಗಳು ಧ್ವನನಮಾರ್ಗ 
ದಿಂದ ರೂಪಿಸಲ್ಪಡುವುವು (ನವ್ಯಕಾ. ೦೨೫). [ ಧ್ವನನ * ಮಾರ್ಗ) 
ಧ್ವನಿ (ನಾ). ೧. (ಕಂಠದಿಂದ ಹೊರಡಂವ) ಸಪ್ಪಳ; ಸದ್ದು: 
ಎ 
“ನಾದಂ ಸ್ವರಂ ಘೋಷಮಾ ಶಬ್ದವೂ ರವಂ ಗರ್ಜನಂ ಘೋಷಣಂ ಧ್ವನ 
ಮಾ ನಿಸದಮಾ ಧೈನಿಯೆನಿಕ್ಕುಂ” (ಮಂಗರಾ, ೯-೩೧) ; ಸುಡುವ ಮನೆಯ 


ನಡುವಿನಿಂದ, ಕರೆಯುವ ಮಗುವಿನ ಧ್ವನಿಯಂತೆ "ಮೇ' ಎನ್ನುವ 
ಧ್ವನಿಯೂ ಕೇಳಿಸಿತು (ಕಾಲೂರ. ೬ ಕಥಾಸಾರ). ವಿ. (ವಾದ್ಯಗಳ) 
ನಾದ,-ಸ್ವರ : ಮೃದುವಾದ ವೀಣಾನಾದದಂತೆ ಘಂಟಾನಾದದ 


ಕಡೆಯಂತೆ ಕೇಳಲದೆ ಧ್ವನಿಯನಿಪುದು (ಶಿವಪ್ಪ, ೬3-೧೧). ಹ. (ಸಂಗೀತ 
ಗಾರನ) ಕಂಠ ; ಶಾರೀರ. ೪. ಪ್ರತಿಧ್ವನಿ; ಮಾರ್ದನಿ. ೫. “ಧ್ವನಿ 
ಯೆಂದರೆ ವಾತಾವರಣದ ತೆರೆಗಳು" (ಮುಂಬಯಿ, 3-009 * 
೬. [ಭಾಷುಶಾ] ಉಚ್ಛಾ ರಣಾಂಗಗಳಿಂದ ಉತ್ಪಾದಿತವಾಗಿ ಭಾಷೆ 
ಯಲ್ಲಿ ಬಳಕೆಯಾಗುವ ಸದು; ಸ್ವನ. ೭. [ಕಾವ್ಯಮಾ] 
ವಾಚ್ಯಾರ್ಥ ಲಕ್ಷರ್ಥ ಮತ್ತು ವ್ಯಂಗ್ಯಾರ್ಥ ಎಂಬಮೂರಂ ಬಗೆಯ 
ಅರ್ಥಗಳಲ್ಲಿ ಒಂದಂ ; ವಾಚ್ಯಾರ್ಥ ಮತ್ತು ಲಕ್ಷ್ಮಾರ್ಥಕ್ಕಿಂತ ಭಿನ್ನ 
ವಾದ ಶಬ್ದ ಅಥವಾ ಅರ್ಥದ ಸಾಮರ್ಥ್ಯದಿಂದ ತೋರಂವ ಅರ್ಥ 
ವಿಶೇಷ ; “ಕಾವ್ಯದಲ್ಲಿ ಪ್ರಧಾನವೂ ಪರಮಾರ್ಥವೂ ಆಗಿ ನಿಲ್ಲಂವ 
ವ್ಯಂಗ್ಯಾರ್ಥಕ್ಕೆ " ಧ್ವನಿ” ಎಂದಂ ಹೆಸರಂ” (ಛಾರಮಾ. 96) : ಇಂದ್ರ 
ಚಂದ್ರಾಂಕದಿಂ ವ್ಯಾಕರಣಮಂ ವಿಲಸಿಶಧ್ವನಿಗಳಿಂ, , . ಕಾವ್ಯಮಂ 
ಪೋಲ್ತು ರಂಜಿಸುವುದಾ ನಂದನಂ ನಂದನಂ (ಪದ್ಮರಾ. ೮-೬); ಧ್ವನಿಯೆ 
ಕಾವ್ಯದ ಜೀವವೆಂದು ಲಕ್ಷಣಶಾಸ್ತ್ರದಲ್ಲಿ ಹೇಳಿದೆ (ಛಾರದ. ೯೩); ' ಧ್ವನಿ' 
ಯು ವ್ಯಾಪಕತತ್ವ ; ಎಲ್ಲ ಅಲಂಕಾರಗಳಿಗೂ ಸಾರ್ಥಕ್ಯವನ್ನು ಕಲ್ಪಿಸುವ 
ಅಲಂಕಂರ್ಯ (ಧೃನ್ಯಾರೋ, ೩೩ ೩೪). ೮. `ಒಂದಂ ಅಲಂಕಾರ; 
ಧ್ವನಿಯೆಂಬುದಲಂಕಾರಂ ಧ್ವನಿಯಿಸುಗುಂ ಶಬ್ದದಿಂದಮರ್ಥದೆ ದೂಷ್ಯಂ 
(ಕವಿರಾ. 4-೨೦೮). .£ ಕವಿರಾಜಮಾರ್ಗಕಾರನ ಪ್ರಕಾರ ಧ್ವನಿ 
ಯೆಂಬಂದು ಅಲಂಕಾರ. ಇದಂ ವಿಮರ್ಶನಾರ್ಹ. ೯. ವ್ಯಂಗ್ಮಾರ್ಥ 
ಪ್ರಧಾನವಾದ ಕಾವ್ಯ ; ಧ್ವನಿಪೂರ್ಣವಾದ ಕಾವ್ಯ; ಉತ್ತವಂಕಾವ್ಯ: 
ಆವೆಡೆಯೊಳಂ ವಾಚ್ಯದತ್ತಣಿಂದಧಿಕಮಪ್ಪ ವ್ಯಂಗ್ಯಮನುಳ್ಳುದುತ್ತಮ 
ಕಾವ್ಯಂ ಆ ಕಾವ್ಯಮಂುಂ' ಧ್ವನಿಯೆಂದು ಪೂರ್ವಾಚಾರ್ಯರಿಂ ವೇಟ್‌ 
ಪಟ್ಟುದು (ರಸರ, ಪರಿ. ೦, ೦೦೮) ; ಇಂಥ ಧ್ವನಿಯುಳ ಸೆ ಕಾವ್ಯವಿಶೇಷವನ್ನೂ 
ಧ್ವನಿಯೆಂದು ಕರೆಯುವುದುಂಟು . .. ಯಾವುದರಲ್ಲಿ [ವಾಚ್ಕವಾದ] ಅರ್ಥ 
ವಾಗಲಿ [ ವಾಚಕವಾದ ] ಶಬ್ದವುಗಲಿ, ತಾವು ಅಧೀಸವಾಗಿ ನಿಂತು 
ವ್ಯಂಗ್ಯಾರ್ಥವನ್ನು ಅಭಿವ್ಯಕ್ತ ಗೊಳಿಸುವುವೋ ಆ ಕಾವ್ಯವಿಶೇಷವು ಧ್ವನಿ 
ಯೆಂದು ವಿದ್ವಾಂಸರ ಹೇಳಿಕೆ (ಧಾರಮಿ. ೫೨) ; ಎಲ್ಲಿ" ಅರ್ಥ'ವಾಗಲಿ 
ಅಥವಾ "ಶಬ್ದ'ವಾಗಲಿ, (ಅನುಕ್ರಮವಾಗಿ) ತನ್ನನ್ನು ಅಥವಾ ತನ್ನ 
ಅರ್ಥವನ್ನು ಅಪ್ರಧುನಟಾಗಿಸಿಕೊಂಡು, ಆ ವ್ಯಂಗಾರ್ಥವನ್ನು ಸೂಚಿಸು 
ವುವೋ-ಆ ಕಾವ್ಯವಿಶೇಷನನ್ನು ಪಂಡಿತರು ಧ್ವನಿಯೆ-ಂದು ಕರೆದಿದ್ದಾರೆ 
(ಧೃನ್ಯಾಲೋ. ೨೬). 

ಧ್ವನಿ ಕೂರುಎಗಂಟಲು ಕಟ್ಟು; ಗಂಟಲಿನ ಬಾಧೆಯಿಂದ ಸರಿಯಾಗಿ 
ಧ್ವನಿ ಹೊರಡದಿರಂ : ಭಾಷಣದ ದಿನ ಬೆಳಗ್ಗೆ ಧ್ವನಿ ಕೂತುಹೋಗಿತ್ತು 
ಎನ್ನುವುದಕ್ಕಿಂಶ ಹೂತುಹೋಗಿತ್ತು ಎಂದರೆ ಸತ್ಯಕ್ಕೆ ಹತ್ತಿರವಾಗಬಹುದು 
(ನಂಟರು, ೩ಬ). ಧ್ವನಿ ಬೀಳು ಎ ಧ್ವನಿ ಕೂರಂ : ನೆಗಡಿಯಿಂದ ಅವರ ಧ್ವನಿ 
ಬಿದ್ದುಹೋಗಿದೆ (ರೂಢ). ಧ್ವನಿಮಾಡುಎಸ್ನ ರ ಹೊರಡಿಸು; ಕೂಗಂ: ಧ್ವನಿ 
ಮಾಡಿದರೆ ಹನಿ ಬಿಟ್ಟೀತೇ ? (ಗಾದಿ). ಧ್ವನಿ ಹೂತುಹೋಗುಂದ್ರ ನಿ ಕೂರಂ: 
ಗಂಟಲುಬೇನೆಯಿಂದ ಅವರ ಧೆ ನಿಹೂತುಹೋಗಿದೆ (ರೂಂ). [ಸಂ.] 


80 


೪೨೬೮ 


ಧ್ವನಿತ 


ಧ್ವನಿಕಾರ(ನಾ). [ಕಾವ್ಯವಿನಾ] ಧ್ವನಿತತ್ತ್ವವನ್ನು ಪ್ರತಿಪಾದಿಸಿದವನಂ ; 
ಆನಂದವರ್ಧನ : ಒಂದು ವೇಳೆ ಧ್ವನಿಣರನೂ ಆನಂದವರ್ಧನನೂ ಬೇರೆ 
ಬೇರೆಯೆಂದೂ ಆನಂದವರ್ಧನನು ವೃತ್ತಿಭಾಗವನ್ನು ಮಾತ್ರ ಬರೆದನೆಂದೂ 
ಒಪ್ಪಿಕೊಂಡರೂ, ಇಬ್ಬರಿಗೂ ಕಾಲದಲ್ಲಿ ಬಹಳ ಅಂತರವುಂಟೆಂದು 
ಹೇಳುವ ಹಾಗಿಲ್ಲ (ಛಾರಮಾ. ೬೨). ಓ “ಧ್ವನಿಕಾರಿಕೆಗಳನ್ನು ಬರೆದವನೇ 
ಬೇರೆ, ವೃತ್ತಿಕಾರನಾದ ಆನಂದವರ್ಧನನೇ ಬೇರೆ-ಎಂದಂ ಹೇಳಂ 
ವವರು ಕಾರಿಕಾಕಾರನನ್ನು “ಧ್ವನಿಕಾರ” ನೆಂದಂ ನಿರ್ದೇಶಿಸುವುದು 
ರೂಢಿಯಾಗಿದೆ” (ಭಾರವಿಸಿ. ೬೨ ಅಡಿಏ). [ಸಂ.] 

ಧ್ವನಿಕಾವ್ಯ (ನಾ). [ಕಾವ್ಯವಿಸಾ] ವ್ಯಂಗ್ಯಾರ್ಥಪ್ರಧಾನವಾದ ಕಾವ್ಯ; 
ಉತ್ತವಂಕಾವ್ಯ : ಒಂದು ಕಾವ್ಯದಲ್ಲಿ ವಾಚ್ಯಕ್ಕಿಂತಲೂ ವ್ಯಂಗ್ಯಾರ್ಥವೇ 
ಅತಿಶಯವಾಗಿದ್ದರೆ ಆ ಕಾವ್ಯವು " ಧ್ವನಿಕಾವ್ಯ', " ಉತ್ತಮಕಾವ್ಯ ' 
ವಾಗುವುದು (ಕೈಪಿಡಿ. ೧೮೨). [ಧ್ವನಿ * ಕಾವ್ಯ] 

ಧ್ವನಿಗಯ್‌ *ಧ್ವನಿಗೆಯ್‌' ನೋ. 

ಧ್ವನಿಗುಡು "ಧ್ವನಿಗೊಡು' ನೋ. 

ಧ್ವನಿಗೆಯ್‌, ಧ್ವನಿಗಯ್‌, ಧ್ವನಿಗೈ (ಕ್ರಿ). ೧.ಶಬ್ದ ಮಾಡಂ; ಸದ್ದೂ 
ವರಾಡಂ: ಚಿಲಿಮಿಲಿ ಧ್ವನಿಗೆಯ್ದು ವಿಹಂಗಮಂಗಳೆಟ್ಟಿಅಕ ಕುಟುಕಂ 
ಕೊಳಲ್ಕಿರದೆ ಪಾಟೌದುವೆಣ್ಣೆಸೆಗಂ ಪ್ರಭಾತದೊಳ್‌ (ಕುಸುಮಾ, ೦೦-೮೫). 
ಧ್ವನಿಗಯ್‌ : ೧. ಎಂಟುದಿಕ್ಕಿನ ಹಗ್ಗಗಳನೊತ್ತಿ ಪಿಡಿದೀರೆಂಟಾಳು 
ಧ್ವನಿಗಯ್ಕೆ ಬಳಿಕ ಉಂಟಿಲ್ಲವೆಂಬಂತಡಿಯನಿಕ್ಕುವುದದು ತುಂಟಕುದುರೆ 
ಯೆಂಬಂತೆ (ಕುರಾಸಾಂ, ೯-೫೫), ಧ್ವನಿಗೈ : ೧. ಪಕ್ಷಿಕುಲಂಗಳುಂ ತತ್ತೆ 
ತ್ಕಾರ್ಯಗಳಂದ ಹಾಡುವ ಕುಣಿವ ಧ್ವನಿಗೈವ ಕರೆಯುವ ,,,, ಪರಮೇಶ್ವರ 
ಸೃಷ್ಟಿಯೊಳು. ಜೀವಬುದ್ಧಿವಿಶೇಷವೈಲಕ್ಷಣ್ಯಕ್ಕೆ. ನಿದರ್ಶನಗಳಾಗಿರ್ಕುಂ 
(ವಿವೇಕ, ೨೦೨). ೨. ಹೇಳಂ ; ನುಡಿ; ಅಭಿಪ್ರಾಯಪಡಂ: ಈಗಾಗಲೇ 
ಕೆಲಕೆಲವು ಕವಿಗಳು ಈ ರೀತಿಯಲ್ಲಿ ಧ್ವನಿಗೈದಿರುವರು (ಪ್ರಬಂಧ, ೧೩೨). 

[ ಧ್ವನಿ * ಕೆಯ ] 

ಧ್ವನಿಗೈ "ಧ್ವನಿಗೆಯ್‌ ನೋ. 

ಧ್ವನಿಗೊಡು, ಧ್ವನಿಗಂಡಂ (ಕ್ರಿ). ಶಬ್ದವನ್ನುಂಟಂಮಾಡಂ; ಧೃ ೈನಿಮಾಡುಂ; 
ಕೂಗು : ಎಮಗೆ ಕೇಳಬಹಾಂಗೆ ಧ್ವ[ಪಾಕಂ. ದ]ನಿಗೊಟ್ಟು ಕರೆಯಲಿಲ್ಲಿಗೆ 
ಬಾರದಿಹನೇ (ಬಸಪು, 3೪-೩೪); ಬಳ್ಳಿಗಳೊಳು ಮಂಜುಳಧ್ವನಿಗೊ 
[ಪ೫ಾ. ಗು]ಡದ ಪರಮೆ ಪರಮೆಗೆ ಸಂತಸಂ ಜನಿಸದರಲರಲ ನವಪರಿಮಳಂ 
ಗಳಿಂದಂ ಜಡಿಯದೆಳಗಾಳಿಯೆಳಗಾಳಿಯಿಲ್ಲದಿಹೆ ಬನವಿಲ್ಲವಾ ನಾಡೊಳು 
(ಕಲಪು. ೦೦-೩). ಧ್ವನಿಗುಡು; ಬಹಳ ಶಂಖ ಧ್ವನಿಗುಡಲು ಬಿಜುಗಹಳೆಗಳು 
ಪರಸಮಯಕಾನನದಹನವೆನುತಂ ಮೊರೆಯಲು (ಬಸಪ. 8೦-೧೭). "ದನಿ 
ಗೊಡಂ' ಪರಾ. [ಧ್ವನಿ * ಕೊಡ್ಕು] 

ಧ್ವನಿಜಾರು (ನಾ). ""ಒಂದು ಧ್ವನಿಯಿಂದ ವಂತ್ತೊಂದಂ ಧ್ವನಿಗೆ 
ಹೋಗುವಾಗ, ಧ್ವನ್ಯಂಗಗಳಲ್ಲಿ ಮಾಡಂವ ಕ್ರಮೇಣವಾದ 
ವ್ಯತ್ಯಾಸ” (61149, ಇಂಕನಿ) : ಹೀಗೆಯೇ ಇಕಾರಾಂತೆ ಹಾಗು ಎಕಾರಾಂತ 
ಪ್ರಕೃತಿಗಳಿಗೆ ತೃತೀಯೆಯ ಪ್ರತ್ಯಯಗಳು ಸೇರುವಾಗ- ಯ - ಎಂಬ 
ಧ್ವನಿಜಾರು ಬಂದು ಹೋಗುವುದೂ ಉಂಟು (ದ್ರಾವಿವಿ. ೨೨೩). 

[ ಧ್ವನಿ + ಜಾರ್ಕು (ಆ ಜಾಜ್ಯು) ] 

ಧ್ವನಿತ (ಗಂ). ೧. ಶಬ್ದಮಾಡಿದ ; ಸದ್ದುಮಾಡಿದ. ೨. ವ್ಯಂಗ್ಯವಾಗಿ 
ಸೂಚಿಸಿದ ; ಸೂಚ್ಯ. (ನಾ). ೩. ವ್ಯಂಗ್ಯವಾಗಿ ತೋರಂವುದಂ ; 
ವ್ಯಂಜಿತವಾದುದಂ; ಸೂಚ್ಯವಾದಂದಂ : ಯಾವ ಲಕ್ಷ್ಯದಲ್ಲಿ ಶಬ್ದದಿಂದ 
ನೇರವಾಗಿ ವಾಚ್ಕವಾಗಿರದ ಮತ್ತು ಕೇವಲ ಶಬ್ಧಶಕ್ತಿಯಿಂದ ಧ್ವನಿತ 
ವಾಗುತ್ತಿರುವ, ಅಲಂಕಾರವಿರುವುದೋ, ಅದು ವತಾತ್ರ ಶಬ್ದಶಕ್ತಿಮೂಲ 
ಧ್ವನಿ (ಠ್ಮನ್ಕಾಲೋ. 66) ; ನಮ್ಮ ಅಂತರಾತ್ಮದಿಂದಲೋ ಇತರ ವಸ್ತು 


ಧ್ರ ೈನಿತಂತು 


ಮತ್ತು ವ್ಯಕ್ತಿಗಳಿಂದಲೋ ಧ್ವನಿತವಾಗುವ ಭಾವಗಳು ನಮ್ಮ ಆಲೋಚನೆ 
ಯನ್ನು ಬಹುವಾಗಿ ರೂಪಿಸುತ್ತವೆ (ಶಿಕ್ಷರ. ೫೨) ; ಇದು ಅವನ ನಾಟಕ 
ಗಳಲ್ಲಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಧ್ವನಿತವಾಗಿದೆ (ಬದ್ಮಪ್ರ. 
XXXIV, ವೀಳ); ಇಲ್ಲಿ ಎರಡೂ ಪುರುಷಗಳ ಪ್ರಯೋಗದಿಂದ 
ನೃಪತುಂಗನಲ್ಲದ ವ್ಯಕ್ತಿ ಗ್ರಂಥಕಾರನಾಗಿರಬೇಕೆಂದು ಸ್ಫುಟವಾಗಿ ಧ್ವನಿತ 
ವಾಗಿದೆ (ಕಸಾ. 89); ಕಾವ್ಯದಲ್ಲಿ ... ರಸವು ಯಾವಾಗಲೂ "ವ್ಯಂಗ್ಯ' 
ಅಥವಾ " ಧ್ವನಿತ'ವಾಗುವುದೆಂದೂ ಹೇಳಿಬಿಟ್ಟರೆ ಕಾವ್ಕಾತ್ಮವಿಚಾರವಾಗಿ 
ಇರತಕ್ಕ ಪರೆಸ್ಪರ ಭಿನ್ನಾಭಿಪ್ರಾಯಗಳು ಹೋದಂತಾಗುತ್ತದೆ (ಕೈಏಡಿ.೦೭೪). 
೪. ಶಬ್ದಮಾಡುವಂಥದು ; ಧ್ವನಿಮಾಡಂವಂಥದಂ : “ಸ್ವನಿತಂ, 
ಧ್ವನಿತಂ-೨  ಕೂಗುತ್ತಿರುವಂಥಾದ್ದು. ಮೊರೆಯುತ್ತಿರುವಂಥಾದ್ದು” 
(ಸಿದ್ಧಾಂತಿ. ೩೪6). ೫. ಶಬ್ದ; ಧ್ವನಿ. ೬. (ಮೋಡದ) ಗರ್ಜನೆ ; 
ಮೊಳಗು. 
ಧ್ವನಿತಮಾಗು ಎ ವ್ಯಂಗ್ಯವಾಗಿ ಸೂಚಿತವಾಗಂ ; ಸೂಚ್ಯವಾಗು ; 

ವ್ಯಂಜಿತವಾಗು : ಇಲ್ಲಿ ನಿದರ್ಶನಾಲಂಕಾರದಿಂ ಸಾಳುವಮಲ್ಲನೆ 
ಗುಣಂಗಳ ವರ್ಣಿಪೊಡಶಕ್ಕಮೆಂದು ಪೇಟ್ವ ಅಸಾಧಾರಣ ತದ್ವಿಶೇಷಂಗಳಂ 
ಪ್ರಕಾಶಿಸುವಲ್ಲಿ ತತ್ಪರಮಾದಾಕ್ಷೇಪಾಲಂಕಾರಂ ಧ್ವನಿತಮಾಯ್ತು (ರಸರ. 
ಪರಿ, ೧ ೧೩೦). [ಸಂ.7 

ಧ್ವನಿತಂತು (ನಾ). ಶಬ್ದವನ್ನು ಹೊರಡಿಸಲಂ ಸಹಾಯಕವಾಗುವ 
ಸೂಕ್ಷ್ಮವಾದ ನರ: (Voosl-Chord. -ಇಂಕನಿ)., [ಧ್ವನಿ + ತಂತ್ಯು] 

ಧ್ವನಿತತ್ತ್ವ (ನಾ). ಎ ಧ್ವನಿತತ್ನ ಶೈ: ಧ್ವನಿತತ್ತ್ವದಿಂದ ಒಂದು ವಿಷಯ 
ಚೆನ್ನಾಗಿ ಸ್ಥಾ ಏತವಾಗುತ್ತದೆ, ಯಾವುದನ್ನೇ ಆಗಲಿ ನೇರವಾಗಿ ವಿವರಿಸಿ 
ಹೇಳದೆ, ಅದರೆ ಕಾರ್ಯಕಾರಣಗಳನ್ನು ತಿಳಿಸಿ ಸೂಚಿಸಿಬಿಡುವುದೇ ಶ್ಲಾಘ್ಯ 
(ಭಾರಮಿ, ೩೨೯), [ಧ್ವನಿ ತತ್ತ್ವ) 

ಧ್ವನಿತತ್ವ (ನಾ). [ಕಾವ್ಯಮಾ] ವ್ಯಂಗ್ಯಾರ್ಥವು ಕಾವ್ಯದ ಸಾರ ಎಂಬ 
ತತ್ತ್ವ ; ವಾಚ್ಯಾರ್ಥ ಲಕ್ಷಾರ್ಥಗಳಿಂದ ಭಿನ್ನವಾದ ಅರ್ಥವೇ 
ವಂಖ್ಯವೆಂಬ ಸಿದ್ಧಾಂತ : ವ್ಯಂಜಕತ್ವದ ವೈಶಿಷ್ಟ್ಯವನ್ನು ವಿವರಿಸುವ 
ನಮ್ಮ ಧ್ವನಿತತ್ವವು ಅನೇಕ ಭಿನ್ನಾಭಿಪ್ರಾಯಗಳನ್ನು ದೂರವಹಾಡುವು 
ದೆಂದೂ . , , ನಂಬುತ್ತೇವೆ (ಧೃನ್ಶಾಲೋ. ೨೦೮), [ಧ್ವನಿ * ತತ್ವ] 

ಧ್ವನಿತಾರ್ಥ (ನಾ). ವ್ಯಂಜಿತವಾದ ಅರ್ಥ ; ವ್ಯಂಜನಾವ್ಯಾಪಾರದಿಂದ 
ತೋರುವ ಅರ್ಥ; ವ್ಯಂಗ್ಯಾರ್ಥ: ಸಸ್ಮಜೀವನದಿಂದ ಪ್ರಾಣಿಜೀವನಕ್ಕೆ 
ಇದನ್ನು ಆನ್ವಯಿಂಸಿಕೊಂಡರೆ ವಸ್ತುವಿನ ಹಿಂದೆ ಧ್ವನಿತಾರ್ಥ ಬೇಕಾದ 
ಹಾಗಿರುವುದು ಕಂಡುಬರುತ್ತದೆ (ಬಂಕಿಮ. ೩೦); ನವೀನಾಲಂಕಾರಿಕರು 
ಕಾವ್ಯದಲ್ಲಿ ಧ್ವನಿತಾರ್ಥಕ್ಕೆ ಇರುವ ಪ್ರುಧಾನ್ಯದ ಮೇಲೆ ಕಾವ್ಯಗಳನ್ನೂ 
ವಿಭಾಗ ಮಾಡಿರುತ್ತಾರೆ (ಕೈಏಡಿ. ೦೮) ; ಕಾವ್ಯಾತ್ಮಕ ಎನ್ನುವ ಶಬ್ದದ 
ಧ್ವನಿತಾರ್ಥಗಳನ್ನು ನಾವು ಎಚ್ಚರಿಕೆಯಿಂಂದ ಯೋಚಿಸಿದರೆ ಸಾಕು ; ಉತ್ತರ 
ಕೂಡಲೇ ತಾನಾಗಿಯೇ ಹೊಳೆಯುತ್ತದೆ (ಸಾಹಿಪ್ರ, ೬೨); ಮೇಲೆ 
ಉದ್ಧರಿಸಿದ ಪೊನ್ನನ ಅವತರಣಿಕೆಯ ಧ್ವನಿತಾರ್ಥವೆಂದು ತೋರುವುದು 
(ಸಾಹಿಸ, ೨೩), [ಧ್ವನಿತ * ಅರ್ಥ] 

ಧ್ವನಿತೆಗೆ (ಕ್ರಿ). ೧. ಶಬ್ದವನ್ನು ಹೊರಡಿಸು. ೨. ಮಾತನಾಡು: 
ಯಹರ ಗಂಟಲೂ ಬೊಬ್ಬಿರಿದು ಧ್ವನಿತೆಗೆಯುವಷ್ಟು ಶಕ್ತಿಯುತವಾಗಿದ್ದಂತೆ 
ಕಾಣಿಸಲಿಲ್ಲ (ಅಳನಿ. ೧೫೮). [ಧ್ವನಿ * ತೆಗೆ) 

ಧ್ವನಿಪರಿವರ್ತನೆ (ನಾ). ೧. ಕಂಠ ಬದಲಾಗುವಿಕೆ. ೨. [ಭಾಷಾಶಾ] 
ಸ್ವರಗಳ ಬದಲಾವಣೆ, - ರೂಪಾಂತರ; ಸಿಧಿಯನ್‌ - ದ್ರಾವಿಡ 
ವರ್ಗಗಳ ಬಾಂಧವ್ಯವನ್ನು ಬೆಸೆಯುವಷ್ಟು, ಧ್ವನಿಪರಿವರ್ತನೆ ಹಾಗೂ 
ಧ್ವನಿಸ್ಥಾಯಿತ್ವದ ನಿಯಮಗಳು ಈ ಹೋಲಿಕೆಯಲ್ಲಿ ಅಡಗಿವೆಯೆ ? 


(ದ್ರಾವಿವಿ, 46)... [ ಧ್ವನಿ * ಪರಿವರ್ತನೆ 


೪೨೬೯ 


ಧ್ವನಿಮುದ್ರಣ 


ಧ್ವನಿಪೆಟ್ಟಿಗೆ (ನಾ). ಧ್ವನಿತಂತುಗಳಿರುವ ಗಂಟಲ ಕುಹರ: ಧ್ವನಿ 
ಪೆಟ್ಟಿಗೆಯಿಂದ ಧ್ವನಿ ಹೊರಡುತ್ತದೆ (ಕೂ). [ಧ್ವನಿ * ಪೆಟ್ಟಿಗೆ 
ಧ್ವನಿಪ್ರತಿಫಲಕ (ನಾ). “ಭಾಷಣವೇದಿಕೆ, ಮೊ.ಗಳ ಮೇಲೆ 
ಹಾಕಿರುವ, ಶ್ರೋತೃವೃಂದದ ಕಡೆಗೆ ಧ್ವನಿಯಂನ್ನೂ ತಿರಂಗಿಸಲಂ 
5 ಸಹಾಯವಾಗುವ ಮೇಲ್ಯಟ್ಟೂ” (Sounding_board. ಇಂಕನಿ). 
[ಧ್ವನಿ ಪ್ರತಿಫಲಕ) 
ಧ್ವನಿಪ್ರಸ್ಥಾನ (ನಾ). [ಕಾವ್ಯವ] ಧ್ವನಿಯು ಕಾವ್ಯದಲ್ಲಿ ಪ್ರವಂಂಖ 
ವಾದ.ದೆಂದು ಹೇಳಂವ ವ್ಯವಸ್ಥೆ : ಧ್ವನಿಪ್ರಸ್ಮಾನದವರು ವ್ಯಂಗ್ಯವೆಂದು 
ಕರೆಯುವ ಆರ್ಥವನ್ನೆಲ್ಲಾ, ಅಭಿಧುವೃಶ್ತಿ, ಲಕ್ಷಣಾವೃತ್ತಿಗಳೆಂದು ಮೊದಲಿ 
ನಿಂದಲೂ ಶಾಸ್ತ್ರಕಾರರು ಒಪ್ಪಿಕೊಂಡಿರುವ ಶಬ್ದವ್ಯಾಪಾರಗಳಿಂದಲೇ 
ಸಾಧಿಸುವುದು ಅಶಕ್ಕವೆ? (ಭಾರಮಾ. ೩೩೪). 
[ಧ್ವನಿ * ಪ್ರಸ್ಥಾನ 
ಧ್ವನಿಭ್ರಮೆ (ನಾ). ಉಚ್ಚಾರಣೆಯಿಂದ ಶಬ್ದದ ಸ್ವರೂಪದ ಬಗೆಗೆ 
ಉಂಟಾಗುವ ಭ್ರಾಂತಿ : ಬೇರೊಬ್ಬರು ಹಸ್ತಪ್ರತಿಯನ್ನು ಓದಿ ಹೇಳಿ 
ಪ್ರತಿಕಾರನು ಅದನ್ನು ಬರೆದುಕೊಳ್ಳುವಾಗ ಧ್ವನಿಭ್ರಮೆ (2೩೦೩6೪10 
Confusion) ಆಗುವುದುಂಟು (ಭಾರಪ. ೭೧). [ ಧ್ವನಿ + ಭ್ರಮೆ] 
ಧ್ವನಿಮಗ್ನ (ನಾ). ೧. ಧ್ವನಿಯನ್ನು ಆಲಿಸಂವುದರಲ್ಲಿ ತಲ್ಲೀನನಾದ 
ವನು,-ವಂಂಳಂಗಿದವನು. ೨.ವ್ಯಂಗ್ಯಾರ್ಥವನ್ನೂ ಅಳವಡಿಸುಪುದರಲ್ಲಿ 
ನಿರತನಾಗಿರಂವವನಂ. ೧, ೨ : ಪದಶಬ್ದಕಾಶರನಾಗಿಹನೀತನು . . . 
ಧ್ವನಿಮಗ್ನನೀತನು ಕವಿಯಂತೆ ಕಾದಲನಿಹನರಿ (ಇಂಡ್‌ಪ. ೮೦-೯೪). 
[ಧ್ವನಿ + ಮಗ್ಗ] 
ಧ್ವನಿಮಾ (ನಾ). [ಭಾಷಾಶಾ] ಸ್ವರ ; ಧ್ವನಿ; P ಭಾಷಾಶಾಸ್ತ್ರದಲ್ಲಿ 
‘Phoneme’ ಎಂಬ ಪದಕ್ಕೆ ಸಮಾನಾರ್ಥವಾಗಿ ಬಳಸುವ ಪಾರಿ 
ಭಾಷಿಕ ಶಬ್ದ : ಕೊಡಗುಭಾಷೆಯಲ್ಲಿ ಒಟ್ಟು ೩೨ ಧ್ವನಿಮಾಗಳು ಇರುವಂತೆ 
ತೋರುತ್ತದೆ (ದ್ರಾವಿವಿ. ೧೩೮) ; ತಮಿಳು ವರ್ಣಮಾಲೆಗೆ 2೬೦೩೩10 ಪದ್ಧತಿ 
ಅನುಸರಿಸಿ ಲಿಪಿವ್ಯವಸ್ಥೆಯಾಗಿದ್ದಿತು. ಅಲ್ಲಿ ಘೋಷ ಮತ್ತು ಅಘೋಷ 
ಸ್ಪರ್ಶಗಳು ಸ್ವತಂತ್ರಧ್ವನಿಮಾಗಳಾಗಿರದೆ, ಉಪದಧ್ವನಿವತಾಗಳಾಗಿವೆ 
(ಛಾಷಾಶಾ. ೦೦೩). "ರೊಪಿಮಾ', " ಸ್ವನಿಮಾ? ಪರಾ ನ *ಧ್ವನಿಂ 
ಮಾತೀತಿ ಧ್ವನಿಮಾ'. ಸ್ವರವನ್ನು ಅಳೆಯಂವುದಂ, ಅದರ ಕಾರ 
ಗಳನ್ನು ಗುರುತಿಸುವುದು ಇತ್ಯಾದಿ ಅರ್ಥಗಳನ್ನೂ ಹೇಳಬಹಂದಂ. 
ಭಾಷಾಶಾಸ್ತ್ರವು ಬೆಳೆಯಂತ್ತಿರಂವಾಗ ಇಂಥ ಕೆಲವು ಶಬ್ದಗಳನ್ನು 
ವಿದ್ವಾಂಸರಂ ಹೊಸದಾಗಿ ಟಂಕಿಸುತ್ತಾರೆ. ಅವುಗಳನ್ನೂ ಒಪ್ಪಿಕೊಳ್ಳ 
ಬೇಕಂ. ([ಸಂ.] 
ಧ್ವನಿಮಾರ್ಪಾಟು (ನಾ). ೧. ೩ ಧ್ವನಿಪರಿವರ್ತನೆ ೧. ೨. ಎ ಧ್ವನಿ 
ಪರಿವರ್ತನೆ ೨: ನೋಹಿ, ಬೆಪ್ಪು, ಕತ್ತಲೆ, ಹೆಮ್ಮೆ -ಇವು... 
ನೋಂಪಿ, ಬೆಳ್ಬು, ಕಟ್ತಲೆ, ಪೆರ್ಮೆ ಈ ಮಾತುಗಳ ರೂಪಾಂತರಗಳು, 
ತಕ್ಕ ಧ್ವನಿಮಾರ್ಪಾಟುಗಳಿಂದ (280810 0%40696) ಸಿದ್ದಿಸತಕ್ಕವು 
(ಕಒಸಾ. ೧೨೨). [ಧ್ವನಿ ಮಾರ್ಪಾಟು.) 
ಧ್ವನಿಮುದ್ರಕ (ನಾ). ೧. ಧ್ವನಿಮಂದ್ರಿಕೆಯಲ್ಲಿ ಧ್ವನಿಯನ್ನು ಸಂಗ್ರಹ 
ಮಾಡಿಕೊಳ್ಳಲಂ ಬಳಸುವ ಉಪಕರಣ,..ಯಂಂತ್ರ: ನಮ್ಮ ಮನೆಯಲ್ಲಿ 
ಒಳ್ಳೆಯ ಧ್ವನಿಮಂದ್ರಕವಿದೆ (ಊಂ), ೨. ಧ್ವನಿವಂದ್ರಣವನ್ನು ಮಾಡಿ 
ಕೊಳ್ಳುವವನಂ : ಅವನು ಧ್ವನಿಮುದ್ರಕನಾಗಿ ಕೆಲಸವಣಾಡುತ್ತಿದ್ದಾನೆ 
(ಕೂ). [ಧ್ವನಿ * ವಂದ್ರಕ] 
ಧ್ವನಿಮುದ್ರಣ (ನಾ). ಧ್ವನಿವಂಂದ್ರಿಕೆಯಲ್ಲಿ ಧ್ವನಿಯನ್ನು ಸಂಗ್ರಹ 
ಮಾಡಿಕೊಳ್ಳುವಿಕೆ: ಆ ಚಲನಚಿತ್ರದ ಧ್ವನಿಮುದ್ರಣ ಚೆನ್ನಾಗಿದೆ (ಕೂರ). 
[ಧ್ವನಿ * ಮುದ್ರಣ) 


18 


20 


40 


48 


'ಧ್ವನಿಮುದ್ರಣಯಂತ್ರ 


ಧೃವಿಮುದ್ರಣಯಂತ್ರ (ನಾ). ಎ ಧ್ವನಿಮಂದ್ರಕ ೧ : ಧ್ವನಿಮುದ್ರಣ 

ಯಂತ್ರದಿಂದ ಸಂಗ್ರಹಿಸಿದ್ದು (೫೬%, ೨೦ ಪ್ರಸ್ತಾವನೆ). 
[ಧ್ವನಿಮುದ್ರಣ + ಯಂತ್ರ) 

ಧ್ವನಿಮುದ್ರಿಕೆ (ನಾ). ೧. ಧ್ವನಿಯನ್ನು ಮಂದ್ರಿಸಿದ ತಟ್ಟೆ, ಟೇಪು 
ಮೊದಲಾದ ಸಾಧನ. ೨. ಧ್ವನಿಸಂಗ್ರಹ ಮಾಡಿಕೊಳ್ಳುವ ತಟ್ಟೆ 
ಯಾಕಾರದ ಸಲಕರಣೆ : ಮೇಘಮಲ್ಲಾರವನು ಹಾಡಿ ಮಳೆಯನು 
ಕರೆದ ಗಾಯಕನ ಧ್ವನಿಮುದ್ರಿಕೆಯನೆ ತಂದು (ಅರರೋ, ೨೮) ದಶಾಂಶ 
'ವರ್ಗೀಕರಣಪದ್ಧತಿಯಂತೆ ಗ್ರಂಥಾಲಯದಲ್ಲಿ ಅವ್ಯಾಹತವಾಗಿ ಕೊಳ್ಳ 
ಲಾಗುವ ಓಲೆಗ್ರಂಥ, ಹಸ್ತಪ್ರತಿ, ಪುಸ್ತಕ, `ಧ್ವನಿಮುದ್ರಿಕೆ, ಚಲನಚಿತ್ರ 
4811೫6), ಸೂಕ್ಷ್ಮಪತ್ರಕ 6೩1೫೦೦೩೭6) ಮುಂತಾದವುಗಳನ್ನು ... 
ವಿಭಜಿಸಲಾಗುತ್ತದೆ (ಗ್ರಂಥಾಲ. 06) ; ಅಂತು ನನ್ನ ಬರಹೆ ಧ್ವನಿಮುದ್ರಿಕೆ 
ಯಲ್ಲ ಎಂಬುದನ್ನು ಹೇಳಿ, ತಮ್ಮ ಮುಂದಕ್ಕೆ ಅದನ್ನು ಇರಿಸುತ್ತಿದ್ದೇನೆ 
{ಅನಗೀ. ೪1 ಪ್ರಸ್ತಾವನೆ), [ಧ್ವನಿ * ಮುದ್ರಿಕೆ] 

ಫ್ವನಿಮುದ್ರಿಸು (ಕ್ರಿ). ಧ್ವನಿಯನ್ನು ಧ್ವನಿವಂದ್ರಿಕೆಯಲ್ಲಿ ಸಂಗ್ರಹಮಾಡಿ 
ಕೆೊಳ್ಳು : ಅವರು ಭೈರವಿರಾಗದಲ್ಲಿ “ಚಿಂತಯ ಮಾಂ' ಎಂಬ ಕೀರ್ತನೆ 
ಯನ್ನು ಹಾಡುತ್ತಿದ್ದಾಗ , .. ಮಹಾರಾಜ ೨ ಅದನ್ನು ಎಡಿಸನ್ನನ 
ಫೋನೋಗ್ರಾಫಿನಲ್ಲಿ (ಮೇಣದ ಸುರುಳಿಯ ಮೇಲೆ) ಧ್ವನಿಮುದ್ರಿಸಿ 
ಕೊಂಡು (ಸಂಗೀತ. ೨0). [ಧ್ವನಿ * ಮುದ್ರಿಸು] 

ಧ್ವನಿಯಿಸು "ಧ್ವಷಿಸು? ನೋ. 

ಧ್ವನಿರಮ್ಯ (ಗು, ೧. ಕೇಳಲಂ ಚೆನ್ನಾಗಿರುವ, - ವನೋಹರವಾದ. 
೨. ಧ್ವನಿಶಕ್ತಿಯಂ ವಲೂಲಕ ರಮ್ಮವಾದ ; ಸೂಚ್ಯತೆಯಿಂಂದ ಚೆಲು 
ವಾದ : ಧೈನಿಶಮ್ಯವಾದೊಂದೆ ಪದವನಿಟ್ಟುದರಿಂದೆ ಕವಿವಾಣಿ ಶೋಭಿಪು 
ದಲ್ಲೆ (ಇಂಕಂಪ. ೬೬-30). [ ಧ್ವನಿ + ರಮ್ಮ] 

ಧ್ವನಿಲೇಖನ (ನಾ). ಧ್ವನಿಯನ್ನು ಮಂದ್ರಿಸಿಕೊಳ್ಳುವುದಂ: ಸ್ವಲ್ಪ 
ದಿವಸಗಳನ್ನು ಜಾನಪದ ಗೀತೆಗಳ ಧ್ವನಿಲೇಖನಕ್ಕಾಗಿಯೂ ಕಳೆದೆ (ಹಾನಗೀ. 
೪, ಪ್ರಸ್ತಾವನೆ), [ಧ್ವನಿ ಲೇಖನ] 

ಭ್ವನಿವರ್ಧಕ (ನಾ). ೧. ಧ್ವನಿಯನ್ನು ಹೆಚ್ಚಿ ಸಂವುದಂ. ೨. ಮೂಡಿದ 
ಶಬ್ದವನ್ನು ಹೆಚ್ಚುವ ಮಾಡುವ ಸಾಧನ : ಥೆ ನಿಗ್ರಾಹಕವನ್ನು ಕಿವಿಗಿಟ್ಟು 
ಕೊಳ್ಳದೆ ನಿಸ್ತಂತುವಾರ್ತಾಧ್ವನಿಯನ್ನು ಗಟ್ಟಿಯಾಗಿ ಕೇಳಲಾಗುವ) ಧ್ವನಿ 
ವರ್ಧೆಕ (ಯಂತ್ರ) (2086-8068೬68. ಇಂಕನಿ); ಅದರೆಡೆಯಲ್ಲಿ ಧ್ವೆನಿವಧರ್ಕ 
ಗಳು ಉವನ್ಯಾಸಕನ ಭುಷಣವನ್ನು ಹೊರಸೂಸಲು ಆತುರವಾಗಿದ್ದವು 
(ಗೋಪುರ. ೦೫೯); ಮುಂದುಗಡೆಯೇ ಧ್ವನಿವರ್ಧಕ ಮಿನುಗುತ್ತಾ ಭರವಸೆ 
ಕೊಡುತ್ತಿತ್ತು (ನಂಟರು. ೩೯); ಹೊರಗಡೆಗೆ ಧ್ವನಿವರ್ಧೆಕಗಳನ್ನು ಏರ್ಪಡಿ 
ಸಿದ್ದರು (ಕಾಸಾ. ೮6), [ಧ್ವನಿ * ವರ್ಧೆಕ) 

ಧ್ವನಿಷಾದ (ನಾ). ಎ ಧ್ವನಿತತ್ವ : ಕಾವ್ಯಕ್ಕೆ ವ್ಯಾಖ್ಯಾನವೇ ಕೂಡದೆಂದು 
ಧೈನಿವಾದದ ಅಭಿಪ್ರಾಯವಲ್ಲ (ಭಾರೂ. ೩೩೦). (ಧ್ವನಿ ವಾದ್ಯ] 

ಧ್ವವಿವಾಹಕ (ನಾ). “ಒಂದು ಕೋಣೆಯಲ್ಲಿ ಮಾಡಿದ ಶಬ್ದಗಳನ್ನು, 
ಆಥೆವಾ ಆಡಿದ ಮಾತುಗಳನ್ನು. ಮತ್ತೊಂದು ಕೋಣೆಯಲ್ಲಿ 
ಗ್ರಹಿಸಿ ಬರೆಯಲಾಗಂವಂತೆ ಧ ೈನಿವೃದ್ಧಿವಾಡಂವ ಸಲಕರಣೆ : 
ಧ್ವನಿವಾಹಕ” {Dictograph. ಇಂಕನಿ), { ಧ್ವನಿ + ವಾಹಕ] 

'ಧ್ವನಿವಿಕಾರ (ನಾ). ೧. [ಕಾವ್ಯಮಾ] (ಭಯ, ದುಃಖ ಮೊದಲಾದುವು 
ಗಳಿಂದ ಉಂಟಾದ) ಧ್ವನಿಯ ಬದಲಾವಣೆ ; ಸ್ವರವಿಕುರ : "ಕಾಕಂ' 
ಅಥವಾ ಧ್ವೈೆನಿಎಿಕಾರದೀದ ಬೇರೆ ಅರ್ಥವು ತೋರುವುದುಂಟಷ್ಟೆ 
4ದ್ಮನ್ಕಾಲೋ. ೨೦೭). ೨. [ಭಾಷಾಶಾ] ಮಾಶಿನ ವರ್ಣಗಳು ತೇದು 
ಹೋಗುವಿಕೆ ; ವರ್ಣಕ್ಷಯ : ಎತ್ವಕ್ಕೆ ಇತ್ವ. ದ್ವಿತ್ವಕ್ಕೆ ಲೋಪ - 
ಎಂಬೀ ಧ್ವನಿವಿಕಾರಗಳು ಸೇರಿವೆ (ಸಂಶೋಧ. 6). [ ಧ್ವನಿ» ವಿಕಾರ] 


೪೨೭೦ 


ಧ್ವನ್ಯರ್ಥ 


ಧ್ವನಿವಿಜ್ಞಾನ (ನಾ). ಕಿವಿಗೆ ಕೇಳುವ ಸ್ವನಗಳನ್ನು ಕುರಿತಾದ ಶಾಸ್ತ್ರ... 
ಸಿದ್ಧಾಂತ: ಧ್ವನಿವಿಜ್ಞಾನ. (400088108. ಇಂಕನಿ) ; ಇಂಗ್ಲಿಷಿನಲ್ಲಿ 
ಬರೆಯುವಾಗ ಧೃನಿವಿಜ್ಞಾನದ ವಿವರಣೆ ನೀಡುವ ಸಂದರ್ಭದಲ್ಲಿ ಕೆಲವು 
ನಿಯಮಗಳನ್ನು , . . ಬರೆಯುವರು (ದ್ರಾವಿವಿ. ಸ, ಮೊದಲಮಾಳು). 
॥ [ ಧ್ವನಿ * ವಿಜ್ಞಾನ] 
ಧ್ವನಿಶಾಸ್ತ್ರ (ನಾ). ಇ ಧ್ವನಿವಿಜ್ಞಾನ : “ ಶ್ರವಣವಿದೈೆ. ಧ್ವನಿಶುಸ್ತ್ರ” 
(Acoustios. ಪಾರಿನಿ. ೨). [ಧ್ವನಿ + ಶಾಸ್ತ್ರ] 
ಧ್ವನಿಸಂಕೇತ (ನಾ). ಧ್ವನಿಯನ್ನು ಗುರುತಿಸುವ ಸಂಕೇತ: ವ್ಯವಹಾರ 
ಕ್ರುಮಸರಣಿಯಲ್ಲಿ ವಶಾನವನು ಮುಟ್ಟಿ ದ ಮುಖ್ಯಘಟ್ಟವೆಂದರೆ ಧ್ವನಿ 
ಸಂಕ್ಷೇತವುಳ್ಳ ವರ್ಣಮಾಲೆಯನ್ನು ಆಚರಣೆಗೆ ತಂದದ್ದು (ಮುದ್ರಕ. ೪). 
[ಧ್ವನಿ + ಸಂಕೇತ] 
ಧ್ವನಿಸಂಪತ್ತು (ನಾ). ಉತ್ತಮವಾದ ಶಾರೀರ; ಸಮೃದ್ಧವಾದ 
ಶಾರೀರ ; ಕಂಠದ ಉತ್ಕೃಷ್ಟತೆ : ಮಹಾವೈದ್ಯನಾಥ ಅಯ್ಯರ್‌ ಅವರೆ 
ಶಾರೀರವು ಧ್ವನಿಸಂಪತ್ತಿನಿಂದ ಕೂಡಿತ್ತು (ಸಂಗೀಶ. ೩). 
[ಧ್ವನಿ + ಸಂಪತ್ತು] 
ಧ್ವನಿಸಾಂಗತ್ಯ (ನಾ). ಧ್ವನಿಗಳ ಹೊಂದಾಣಿಕೆ,- ಹೊಂದಿಕೆ ; ಸ್ವ 
ಮೈತ್ರಿ: ಈ ಇಂಪಿಗೆ ಅವುಗಳ ಧ್ವೈನಿಸಾಂಗತ್ಯವೇ (0080086209) 
ಶಾರಣ (ಸಂಗೀಶಂ. ೧೨)... [ ಧ್ವನಿ ೬ ಸಾಂಗತ್ಯ] 
ಧ್ವಎಸು, ಧ್ವನಿಯಿಂಸಂ (ಕ್ರಿ). ೧. ಧ್ವನಿಯನ್ನು ಹೊರಡಿಸು; ಶಬ್ದ 
ಮಾಡು. ೨. ಸೂಚ್ಯವಾಗಂ ; ಹೊರಬೀಳು ; ಸೂಚಿತವಾಗು : 
ಅಶೇಷವಾಗಿ ಆದ್ಯಂತವಾಗಿ ವಿಮರ್ಶಿಸಿ ನಿನಗೆ ತಿಳಿದಂತೆ ಮಾಡು ಎಂದಾಗ 
ತಿಳಿದು ಮಾಡು ಎಂಬ ಅರ್ಥವೇ ಧ್ವನಿಸುತ್ತದೆ (ಭಾರದ. ೧೧೯). 
೩. ಸೂಚ್ಯವಾಗಿ ಹೇಳಂ ; ಸೂಚಿಸು : ಇಲ್ಲಿ ಕಾಮಿಯೊಬ್ಬನ ಪ್ರೇಯಸೀ 
ಚುಂಬನೇಚ್ಛೆಯನ್ನು ಇದು ಚಾಟುರೂಪವಾಗಿ ಧ್ವನಿಸುತ್ತದೆ (ಧೃನ್ಶಾಲೋ. 
೪೦ ಅಡಿ). ಧ್ವನಿಯಿಸು: ೧. ವಂಶಂ ಬಿದಿರಿವಣಸಳಾದ 
ಗಾಳಿಯ ಪುದುವಿಂ ಧ್ವನಿಯಿಸುವ ವೇಣು ಕೀಚಕಮಕ್ಕೂಂ (ವಸ್ಮುಕೋ. 
೩೬-೧೮). ೩. ಇದನ್ನು ನವ್ಮೂ ಕವಿಗಳು ಧ್ವನಿಯಿಸದೆ ಇಲ್ಲ (ಸಾಹಿವಿ. ೩೦). 
೪. ವ್ಯಗ್ಯಾರ್ಥವನ್ನು ಕೆೊಡಂ,-ಸೂಚಿಸಂ : ಧ್ವನಿಯೆಂಬುದಳಂಕಾರಂ 
ಧ್ವನಿಯಿಸುಗುಂ ಶಬ್ದದಿಂದಮರ್ಥದೆ ದೂಷ್ಯಂ (ಕವಿರಾ. ೩-3೦೯). 
[ಧ್ವನಿ + - ಇಸ್ಕು] 
ಧ್ವನ್ಯಂತರ (ನಾ). ಬೇರೆ ಬೇರೆ ಧ್ವನಿ,-ಸ್ವರ,-ನಾದ: ಇಂದೂ ಸಾಮ 
ಗಾನವನ್ನು ಕೇಳಿದಲ್ಲಿ ಏಳು ಧ್ವನ್ಯಂತರಗಳಿರುವುದೂ ಪ್ರಮಾಣದಲ್ಲಿ ಸ್ವಲ್ಪ 
ವ್ಯತ್ಯಾಸ ವಿದ್ದರೂ. . . ಸ್ಥೂಲವಾಗಿ ಅವು ನಮ್ಮ ಖರೆಹರಪ್ರಿಯ 
ರಾಗವನ್ನು ಹೋಲುವುದೂ ಗಮನಾರ್ಹವಾದುವು (ಫಾರದ. ೩೩೭). 
[ಧ್ವನಿ * ಅಂತರ] 
ಧ್ವನ್ಯಕ್ಷರ (ನಾ). ಧ್ವನಿಕಂಪನಗಳಂ ಮಾರ್ಪಾಟಂಗೊಂಡು ಆದ ಅಕ್ಷರ ; 
ಟೈಪು: “ಧ್ವನ್ಯಕ್ಷರ (ಮುದ್ರಣ)” (Phonotype. ಇಂಕನಿ). 
[ಧ್ವನಿ + ಅಕ್ಷರ 
ಧ್ವನ್ಯನುರೂಪತೆ (ನಾ). ಸ್ವರಗಳ ಸಮಾನತೆ, ಸಾದೃಶ್ಯ : ದ್ರಾವಿಡ 
ಭಾಷೆಗಳಲ್ಲಿ ಕಾಣುವ ಧ್ವನ್ಯನುರೊಪತೆ (೫೬೦೩6೬ 1€-0೦೯೯೨67೦೩6600೦) ಯಂ 
ನಕ್ಷೆಯಲ್ಲಿ ಆದಷ್ಟೂ ಕನ್ನಡಲಿಬಯನ್ನೇ ಬಳಸಿದೇ(ದ್ರಾವಿವಿ. ೩೧೩). 
[ಧ್ವೆನಿ + ಅನುರೊಪತೆ ] 
ಧ್ವನ್ಯರ್ಥ (ನಾ). [ಕಾವ್ಯ ವಿಸಾ] ಸೂಚ್ಯವಾದ ಅರ್ಥ; ಸಾಂಕೇತಿಕವಾದ 
ಅರ್ಥ: ಧರೆಯ ಮೇಲಣ ವೈರಿನೃ ಪರ. ದಂಡಿಸಿ ತಂದ ವರವಸ್ತಾಚಯವೆಸೆ 
ದಿರಲು ಮೆಟ್‌ ವುದು ಮೈಸೂರೆಂದೆಂಬ ನಾಮದೊಂದುರುತರ ಧ್ವನ್ಮರ್ಥ 
ವಾಗ (ಕಂಠವಿ. ೨-೨೬). [ಧ್ವನಿ * ಅರ್ಥೆ ) 


19 


19 


ಸ್ನರ 


48 


ಧ್ವನ್ಯಾತ್ಮಕ 


ಧ್ವನ್ಯಾತ್ಮಕ (ಗಂ), ೧. ಧ್ವನಿಯಿಂದ ಕೂಡಿದ. (ನಾ). ೨. ಸೂಚ್ಯ 
ವಾದಂದು ; ವ್ಯಂಗ್ಯಾರ್ಥದಿಂದ ಕೂಡಿದಂದಂ : ಹೇಳಬೇಕಾದ ವಿಷಯ 
ಎಂಬುದು ಧ್ವನ್ಯಾತ್ಮಕವಾದ ರಸಕ್ಕೆ ಇಲ್ಲವೆ ರಸಾಭಾಸಕ್ಕೆ ಅಂಗವಾಗ 
ಬಹುದು (ಧೃನ್ಕಾಲೋ. ೧೩೯). [ಸಂ.] 

ಧ್ವಸ್ತ (ಗಂ). ೧. ಬಿದ್ದ | ಪತನಹೊಂದಿದ, ಪಿ. ನಾಶಹೊಂದಿದ ; 
ಹಾಳಾದ. ೩. ನಾಶಪಡಿಸಿದ; ಭಂಗಪಡಿಸಿದ : ಕಮಲಾನಂದಕರಂ... 
ಧ್ವಸ್ತತಮಸ್ತಮಂ ಹೃತನಿಶುಟೋಪನೊಲ್ಲೀಗೆ ಗೌತಮಗೋತ್ರಾಂಬುಜ 
ಷಂಡಚಂಡಕಿರಣಂಗಾದಿತ್ವನುತ್ಸಾ ಹೆಮುಂ (ಪಂಕತಂ. ೨-09): ಧ್ವಸ್ತದುರಸುರ 
ಸುರಶಿರಸ್ತಟೋಪರಿಪರಿನ್ಮಸ್ತಪದ ಪದನಖಗಭಸ್ತಿವೃತಲೋಕ 
ಸಮಸ್ತ ಶುಭ ಶುಭದಾಯಕ (ಪದ್ಮರಾ. ೨-0) ; ಧ್ವೈಸ್ತಕರಾಲಜಲಂಧೆರ ಶರ್ವ 
ಸಮಸ್ತ ಕವಿಸ್ತವಲೋಲ (ಉದೃದೇ. ೨-೬೦). ೪. ಕಳೆದಂಹೋದ. 
(ನಾ). ೪. ಕೆಟ್ಟ ಮಾತು; ನಿಂದೆ: “ಕೆಟ್ಟ ನುಡಿ ಧ್ವಸ್ತಮೆಂಬುದು” 
(ಹಲಾಯು. ೨೩-೧೪೦) ; “ಕೆಟ್ಟ ವಾಾತು ಧ್ವಸ್ತಮಕ್ಕು” (ಮಂಗರಕ. ೨೬-೨). 
೬. ಜಾರಿ ಬಿದ್ದುದು ; ಪತನ ಹೊಂದಿದುದಂ : “ಸ್ರಸ್ತಂ, ಧ್ವಸ್ತಂ, 
ಭ್ರಷ್ಟಂ, ಸ್ಕನ್ನಂ, ಪನ್ನಂ, ಚ್ಮುತಂ, ಗಳಿತಂ-೭ ಜಾರಿಬಿದ್ದದ್ದು, ಕಳಚಿ 
ಕೊಂಬುವದು, ತಪ್ಪಿ ಹೋಗಿರುವದು” (ಸಿದ್ಧಾಂತಿ. ೩80). [ಸಂ.] 

ಧ್ವಸ್ತದಿತಿಜ (ನಾ). ರಾಕ್ಷಸನನ್ನು ನಾಶಮಾಡಿದವನಂ ; ಅಸುರನನ್ನು 
ಸಂಹಾರಗೊಳಿಸಿದವನು : ಧ್ವಸ್ತದಿತಿಜಂ ನತಸಮಸ್ತವಿಬುಧಂ ಭುವನ 
ವಿಸ್ತರಣಪಾದನೆಸೆದಂ ಫಣಿಪತಲ್ಬಂ (ಜಗವಿ. ೦-80) - [ಧ್ವಸ್ತ + ದಿತಿಜ] 

ಧ್ವಾಂಕ್ಷ (ನೂ). ೧. ಕಾಗೆ; ವಾಯಸ : “ಅರಿಷ್ಟಃ, ಕರಟಃ. . .ಧ್ವಾಂಕ್ಷಃ, 
ಚಿರಂಜೀವೀ, ವಾಯಸಃ - ಈ ೧೦ ಕಾಗೆ” (ಹೆಲಾಯಂ. ೪೧-೯೨) ; “ಕಾಕಂ 
ಚಿರಾಯಂ . . . ಧ್ಯಾಂಕ್ಷಂ. , . ಕರಟಮೆನೆ ಕಾಗೆ” (ಮಂಗರಾ. ೫೦-೪) ; 
ನೀಂ ಧ್ವಾಂಕ್ಷನೆಯಪ್ಪು ದಹೌಂದತ್ಕಂತ ವಹಂಸಭಕ್ಷಣಕಾಂಕ್ಷಿತನುಂ ಸ್ವಭಾವ 
ಚಪಲನುಮಾಗಿರ್ಪೆ (ಪಂಠತಂ. ೨೯೫-೦೦). ೨. ಬಕಪಕ್ಷಿ: “ಬಕಕಾಕಯುಗಂ 
ಧ್ವಾಂಕ್ಷಂ” (ವಸ್ತುಕೋ. ೧೨೦-೧೮); “ಬಕದಲ್ಲಿಯುಂ ಧ್ವಾಂಕ್ಷಮೆಂಬುದು” 
(ಹೆಲಾಯು. ೧೩೪೪-೨೧) ; “ಧ್ಯಾಂಕ್ಷಃ - ಕಾಗೆ, ವಿಹನುತಿನ್ನುವ 
ಕೊಕ್ಕರೆ” (ಸಿದ್ಧಾಂತಿ. ೪೩). ಹ: [ವಾಸ್ತು] ಕಟ್ಟಡದ ನಿರ್ಮಾಣ 
ಕ್ರವಂದಲ್ಲಿ ಆನುಸರಿಸಬೇಕಾದ ಎಂಟು ಬಗೆಯ ಆಯ ಪ್ರಕಾರ 
ಗಳಲ್ಲಿ ಒಂದು ; ಮಾಯಸಾಯ : ಪಸರೆಸೆ ತರೆದಿಂ ಧ್ವಜ ಧೂಮ ಸಿಂಹ 
ಶುನಕೋಕ್ಷಖರಗಜ ಧ್ವಾಂಕ್ಷಂಗಳ್‌ ದೆಸೆಯುಂದೆ ಮೂಡನಾಳ್ಗುಂ 
ದೆಸೆಯಾಯೆಂ ಶುಭದವಂಲ್ಲಿ ವೆಅವಶುಭಂಗಳ್‌ (ಲೋಳೋಪ. ೩-೧೯). 
"ಧೂವಹಯಂ ಪರಾ. £ಸಂ.] 

ಧ್ಯಾಂಕ್ಷಧ್ವಜ (ನಾ). ೧. ಕಾಗೆಯ ಚಿಹ್ನೆಯಂಳ್ಳ ಪತಾಕೆ ; ಕಾಕಧ್ವಜ : 
ಅಂತು ಯುಗಾಂತ ವಾತಹೆತ ಕುಲಗಿರಿಯೆ ನೆಲೆಯಿಂ ತಳರ್ವಂತೆ ತಳರ್ದು 
ಧ್ವಾಂ[ಐ3ಕಾಂ. |. ದೋ]ಕ್ಷಥ್ವ ಜಮಂಬರತಳದೊಳ್‌ 
ಬರ್ಪ ರಥಕ್ಕೆ ತನ್ನ ಥಮನಾಸನ್ನಮಾಗೆ ಪರಿಯಸಿ  (ಪಂಪಭಾ. ೧೨-೧೩೬). 
೨. ಕಾಕಧ್ವಜವನ್ನುಳ್ಳವನಂ ; ಕರ್ಣ. ([ಧ್ವಾಂಕ್ಷ* ಧ್ವಜ) 

ಧ್ವಾಂಕ್ಷಬಲ (ನಾ). ಇ ಧ್ವಾಂಕ್ಷಸಂದೋಹ : ಧ್ವಾಂಕ್ಷಬಲಂ ಬೆರಸರಿಜಯ 
ಕಾಂಕ್ಷೆಯಿಂ (ಪಂಶತಂ. 3೩9-೧೬). [ಧ್ವಾಂಕ್ಷ* ಬಲ್ಯ) 

ಧ್ವಾಂಕ್ಷಶತ್ರು (ನಾ). ಕಾಗೆಯ ವೈರಿ ; ಗೂಬೆ : ಧ್ವಾಂಕ್ಷಶತ್ರುವೇ ನಿನ್ನಯ 
ದಯೆಯಿಂ ಗಾಣಬಿಜ್ಜೆಯೊಳಿನಿತಂ ಬಲ್ಲಿದನಾದೆಂ (ಅದ್ಭುತ. ೨೫-೦೦). 

( ಧ್ವಾಂಕ್ಷ * ಶತ್ರು] 

ಭ್ವಾಂಕ್ಷಸಂದೋಹ (ನಾ). ಕಾಗೆಗಳ ಗಂಂಪು,-ಸಮೂಹ ನ ಕುಸುರಿಗರುಳಿಂ 
ದುದಿರುವಡಗಿನ . ಟ ಸೆ ಗೆ. ಬಂದೆಜಗಿದವುಲೂಕ್ವಾಂಕ್ಷಸಂದೋಹ | 
(ಕುವ್ಕಾಛೀ. ೪-೪೩). [ಧ್ವಾಂಕ್ಷ* ಸಂದೋಹ) 


ಲ 
ಆ 


ಮಿಳಿರೆ ತನಗಿದಿರಂ | 


೪೨೭೧ 


ಕಾ 
Kd 


45 


ಧ್ವಾನಿತ 


ಧ್ವಾಂಕ್ಷಾರಾತಿ (ನಾ). ಎ ಧ್ಯಾಂಕ್ಷಶತ್ರ : “ಉಲೂಕಃ, ಕೌಶಿಕಃ, ಧ್ವಾಂಕ್ಷಾ 

ರಾತಿಃ, ನಿಶಾಟನಃ - ಈ ೪ ಗೂಗೆ” (ಹಲಾಯಂ. ೪೧-೯೩). 
[ಧ್ವಾಂಕ್ಷ + ಆರಾತಿ] 

ಧ್ವಾಂತ (ನಾ). ೧. ಕತ್ತಲೆ ; ಅಂಧಕಾರ ; “ತಿಮಿರಂ ಸಂತಮಸಂ ಧ್ವಾಂತ' 
ಮಂಧಕಾರೆಂ ತಮಂ ತಮಿಸ್ರಮದಕ್ಕುಂ” (ವಸ್ತುಕೋ. ೧೧-೬೩) ; “ತಿಮಿರೆ: 
ಮವನಿಚ್ಛಾಯೆಯಂಧಕಾರಂ ಧ್ವಾಂತವಮರ್ಜ ಕತ್ತಲೆಯೆನಿಕು” (ಮಂಗಾ. 
30-6) ; ಪಸರಿಸಿದ ಕುತೀರ್ಥ ಧ್ವಾಂತಮಂ ತೊಳ್ಲಿ ಭವ್ಯಪ್ರಸರಕಮಲ 
ಬೋಧಾವಾಪ್ತಿಯಂ ತಾಳಿ (ಅಜಿಪು. ೧-೦೬) ; ಪೊತ್ಯಳಾ ಕನ್ನೆಯುಮವ 
ನಿತಲಾಲಿಂಗಿತಾನೇಕ ಶಾಖಾಜನಿತಧಿ ್ವಂತಾಂತರಾಲ ಪ್ರಬಲವಟಮನೇಗೆಯ್ಯ 
ಮದ್ಯೇಗವೇಗಂ (ಪಂರಾಮಾ. ೮-೭) ; ಚಕ್ರರವಿ ದೈತ್ಯಧ್ವಾಂತಮಂ ಗೆಲ್ಲ 
ಭೂಭಾರೆಚ್ಛೇದವಿನೋದಿ: ಕೃಷ್ಣನೆಮಗೀಗಾನಂದಸಂದೋಹಮಂ (ಜಗವಿ. 
೧-೧) ; ಪರಮತಧ್ವಾಂತ ಪ್ರಚಂಡಭಾಸ್ಕರಂ (ಪದ್ಮರಾ. ೧-೨೦) ; ಬಳಿಗುಂ 


ತತ್ಕೃಣ ಶಾಂತಸಾಂಧ್ಯೆರುಟಿವಹ್ಲ್ನಿ ಜ್ವಾಲಧೊಮ್ಮಂ ಸಮಂಜ್ಞ 4 
ಸೆಂಧ್ಯಾಂಶುರೆಸಾಲಪಲ್ಲವನೆವಗ್ರಾಸಾಶಿ  ಮೇದಸ್ವಿ ಕೋಕಿಳೆಬ್ಬಂದಂ 
ರಜನೀಮುಖಾರುಣನವಾಸೃಕ್ಟಾನದೃಷ್ತಾಸುರಾವಳಿ ತಾನೆಂಬಿನಮುರ್ಬಿ 


ಜರ್ಬಿ ಜಗಮಂ ಧ್ಯ್ವಾಂತಂ ಸಮಂತನ್ನೆಗಂ (89ವಿ. ೬-೦೦). ೨. ಒಂದಂ 
ನರಕದ ಹೆಸರು: ರೌ:ವ ಧ್ವಾಂತ ಶೀತ . . . ಕಾಲಸೂತ್ರಗಳೆಂಬವೇ 
ಎಂಟು ನರಕಂಗಳಂ (ವಿವೇಕೆ. ೧೬೯). [ಸಂ] 
ಧ್ವಾಂತಧ್ವಂಸಿ (ನಾ). ಕತ್ತಲೆಯನ್ನು ನಾಶ ಮಾಡಂವವನಂ ; ಸೂರ್ಯ. 
[ ಸಂ. ಧ್ವಾಂತಧ್ವೆಂಸಿನ್‌ ] 
ಧ್ವಾಂತಬಂಧ (ನಾ). ಕತ್ತಲೆಯ ಕಟ್ಟು : ದಿನಕರಕರನಿಕರಂಗಳ ಘನಎಿವರ: 
; ಪ್ರಸರಮಾಗಿಯುಂ ತಮ್ಮಂ ಕಂಡನಿತಜಕಿಳೆ ತೆರಳ್ಹಿನ್ನಾ ಮನೋಗತಧ್ವಾಂತ 
ಬಂಧಮಳಟೀತ್ತೆಲ್ಲಂ (ಕವಿರಾ. ೨-೬೫). [ ಧ್ವಾಂತ + ಬಂಧೆ] 


| ಧ್ವಾಂತವಿಧ್ವಂಸನ (ಗು). ೧. ಕತ್ತಲೆಯನ್ನು ನಾಶಮಾಡುವ : ರಿಪುದುರ್ಗ 


ಧ್ವಾಂತವಿಧ್ವಂಸನಖರಕರನೀ ಬಂದನೀ ಬಂದನನ್ಕೋರ್ವಿಗರ್ವೋರ್ವೀಧ್ರ 

ಸಂಭೇದನೆಪವಿಧರನೀಬಂದನೀಬಂದನೆು (ರಾಜಕ. ೬-೮೭). (ನಾ). 

೨. ಕತ್ತಲೆಯನ್ನು ನಾಶಮಾಡುವವನಂ. ೩. ಸೂರ್ಯ. ೪. ಚಂದ್ರ. 

[ ಧ್ವಾಂತ + ವಿಲ್ವೆಂಸನೆ] 

| ಧ್ವಾಂತಹರ (ನಾ). 6. ಕತ್ತಲೆಯನ್ನು ನಾಶಮಾಡಂವವೆನಂ ; ಸೂರ್ಯ. 
ಪಿ. ಚಂದ್ರ: “ ಧ್ವಾಂತಹೆರಂ ದ್ವಿಜರಾಜನರ್ಣವಪ್ರಿಯತನಯಂ” 
(ವಸ್ತುಕೋ. ೧೨-೬೮). [ಧ್ಯಾಂತ4 ಹರ್ಯ] 

ಧ್ವಾನ (ನಾ). ಧ್ವನಿ; ಶಬ್ದ ; ನಾದ: “ಹ್ರಾದಃ, ನಾದಃ... ಧ್ವಾನಃ 
... ಘೋಷಃ-ಈ.೮ ಧ್ವನಿ” (ಹಲಾಯು. 3೩-0೩೭); ರೋದೋಂತೆರ್ಭಾಗ 
ದೊಳ್‌ ದುಂದುಭಿಗಳೆಸೆಯೆ ಮಾಂಗಲ್ಯಗೀತಪ್ರಣಾದಂ ವಾದಿತ್ರಧ್ವಾನೆ 
ಬದೊಳ್‌ ., . ತಳರ್ದಂ ರಾಗದಿಂ ಸಾರ್ವಭೌಮಂ (ಅದಿಫು. ೧೦-೧೪) ; 

. ಚಕಿತೋದ್ಯತ್ಸಕ್ಷಿಪೆಕ್ಷಸ್ತನದೊಳಮರ್ದ ಕೋಳಾಹಳದ್ವಾನದಿಂ... . ವಿಂಧ್ಯಂ 
ನಡುಗೆ (ಕಾದಂಪೂ. ೧೫೩೩); ಆಗಳಖಿಳ ಜಯಜಯಧ್ವಾನಮೊದವೆ (ಪಂರಾಮಾ. 
೧೦-೩೪ ವ); ಅತಿಧ್ನಾನದಿಂದೆಬ್ಬಿಸಿದಳಬ್ಬರಿಸಿ, ಗಂಡನಂ ವತನೆಯೊಳೊಣಿ 
ಗಿರ್ವವರನು (ಸಿದ್ಧಾ. ೨-೧) ; ಉಲಿವುತಿರ್ದುದು ಜಯಜಯಧ್ವಾನದಲಿ: 
ಸುರಕಟಕ (ಕೆವಾಕೆ. ೬-೨೦೧); ಓ ಲಕ್ಷ್ಮಣಾ ಓ! ಎಂಬಾ ಮಹಾ 
ಧ್ವಾನವತಸುರನುಸಿರಿಂದುರ್ಕಿ ರೋದಿಸಿತು (ಶ್ರೀರಾಮಾ. ೨೩೮-೨೬೭). 

[ಸ6. ] 

ಧ್ವಾನಿತ (ಗು). ಸದ್ದುಮಾಡಿದ ; ಶಬ್ದವನ್ನುಂಟುಮಾಡಿದ : ಧ್ವಾನಿತೆ 
ದೇವದುಂದುಭಿರವಂ . . . ಒಪ್ಪಿದುದು ರಾಜಿತ ರಾಜಗ್ಯಹಾಂತರಾಳ 
ದೊಳ್‌ (ಶಾಂಕಿಪು. ೬-೭೪). [ಸಂ.] 


ನ 


ನ (ನಾ). ೧. ಕನ್ನಡ ವರ್ಣಮಾಲೆಯ ನಲವತ್ತನೆಯ ಅಕ್ಷರ: 
ವ್ಯಂಜನಗಳು :- ವರ್ಗೀಯ : ಕಖಗಘಜ ತಥದಧನ 
(ಕಬಡಿ. ೩). ೨. ಶೂನ್ಯದ ಸಂಕೇತ ; ಸೊನ್ನೆ : “ನಿರುತದಿಂ ಕಟಪ[ಯ] 
ಮೆನಲ್ಕೊಂದು . , . ಅಜ್‌ ರು ಧ ಳಮೊಂಬತ್ತು ನಂ ಸೊನ್ನೆಯಿಂತಿ 
ವಕ್ಷರಸೆಂಡ್ಲೆಯಕ್ಕು” (ಮಂಗೆರಾ. ೦೦೪-೦೦), ಹ. [ಛಂದ] ಅಕ್ಷರಗಣ 
ಗಳಲ್ಲಿ ಒಂದು ; ಮೂರಂ ಲಘಂಗಳಂಳ್ಳ ಗಣ; ನಗಣ (ಲಲ ಲ); 
ಮಯರಸತಜಭನಲಗವಿನಿಚಯಮೆಂಬಿವು ನಿಯಮದಿಂ ಗಣಾಕ್ಷರಮಕ್ಕುಂ 
(ಛಂದೋಂಬು, ೧-೩೬) ; “ಯಮಾತಾರಾಜಭೂನಸಲಗಂ” ಎಂಬ ಸೂತ್ರದಲ್ಲಿ, 
ಕ್ರಮವಾಗಿ ಮೂರು ಮೂರಕ್ಷರಗಳನ್ನು ತೆಗೆದುಕೊಂಡರೆ ಮೊದಲನೆ 
ಯಕ್ಷರವು ಗಣದ ಹೆಸರನ್ನು ಸೂಚಿಸುವುದು (ಕೈಏಡಿ. ೭೦). 

ನಂಗಮ್ಮ (ನಾ). ಒಬ್ಬಾತನ ಹೆಸರಂ : ಗೆದೆಯ ಪನ್ನೆರಡಜ ನಾಬ್ನೂವುಣ್ಣ 
ಸೀಬಳ್ಳಿಯೆಂಅಿಕಹಯ್ಯನ ಜೇಷ್ಠ ಪುತ್ರ ನಂಗಮ್ಮನ ಮಗ ಜೋಗಯ್ಯಂಗೆ 
ದಯಗೆಯ್ದೂ ಕೊಟ್ಟ ಸ್ಥಿತಿ (ಎಕ. ೪111, ಸೊರಬ. ೪೭೭-೦೦ ; 991). 

[? + ಅಮ್ಮ] 

ನಂಗರಿ “ನಾಂಗರಂ,' ನೋ. 

ನಂಗರು "ಲಂಗರು' ನೋ, 

ನಂಗಲಿ (ನಾ). ಒಂದಂ ಊರಿನ ಹೆಸರು : ನಜ್ಗಲಿಯ ಸೆಟ್ಟಿಯಖ ಪೆತ್ತದ 
ಕೆಟ್‌ಯ ೫ ೫ »«ಳಗೆ ಮಾತೆಗೆ ದೇವಭೋಗಮ್‌ ಪದಿರ್ಕ್ಕೊಳ ಕಳನ" 
ಇಲರಿಸಿದೊಮ್‌ (ಮೈಆರಿ. ೧೯೨೩, ೫೩-೪; 788); ವಿಷ್ಣುವರ್ಧನ 
ಹೊಯ್ಸ ಲದೇವರು. ಮೂಡಲ ನಂಗಲಿಯ ಪಡಿಯಗಟ್ಟಂ ... 
ಸುಖಸಂಕಥಾವಿನೋದದಿಂ ರಾಜ್ಕಂಗೆಯುತ್ತಲಿರ್ದ್ದು (ಎಕ. ೪, ಹಾಸನ. 

ತಳಕಾಡು ' ಗಂಗವಾಡಿ ನೊಳಂಬವಾಡಿ ಕೊಂಗು 
ನಂಗಲಿ ಕೊಯತೂರ್ತ್ತೆರೆಯೂರುಚ್ಚಂಗಿ . , , ಎಂದಿವು ಮೊದಲಾಗೆ 
ಪಲವು ದುರ್ಗಗಳಂ ಕೊಂಡಂ (ಎಳ, 11, ೩೮೪-೦೨; 1128); ಕೊಂಗು 
ನಂಗಲಿ ಬನವಸೆ . . . ಯಿಂತೀ ಸಮಸ್ತದುರ್ಗಂಗಳ . . , ಕೊಂಡು 
(ಎಕ. 717, ಶಿವಮೊ. ೪೦-೫೩; 2180). [?]° 

ನಂಗಲ್ಲು "ಲಂಗರಂ' ನೋ. 

ನಂಗಿಲು (ನಾ). ಅಂಗಂಳಿನ ಹಿಂಭಾಗದಲ್ಲಿ ಇಳಿಬಿದ್ದಿ ರಂವ ಮಾಂಸದ 
ತುಂಡು; ಕಿರಂನಾಲಗೆ: ಮೆತು ಅಂಗುಳಿನ ಹಿಂದಕ್ಕೆ ಸಡಿಲವಾಗಿ 
ನಡುವೆ ಚಾಚಿಕೆಂಡಿರುವುದು ನಂಗಿಲು (ಕಿರ್ನಾಲಗೆ) . . , ಗೊರಕೆಯ 
-ಸದ್ಮಾಗುವಾಗ ನಂಗಿಲು ಕಂಪಿಸುತ್ತದೆ (ಕವಿಕೋ. 1, ೬೩೦. [7] 

ನಂಚು, "ನಂಜಂ,' ನೋ. 

ನಂಚ್ಯು (ಕ್ರಿ). (ಕರಾ) ನಂದಿಸಂ ; ಆರಿಸಂ: ದೀಪ ನಂಚಿ ಮಲಗಿರಿ, 
ಮಧ್ಯ್ಮರಾತ್ರಿಯಾಯಿತು (ರೂಂ). [-ನಂದಿಸಂ,) 

ನಂಜ, (ನಾ). ೧, ನಂಜುಳ್ಳವನಂ ; ವಿಷವನ್ನುಂಡವನಂ ; ನಂಜುಂಡ 
ಶಿವ. ೨. ಒಬ್ಬಾತನ ಹೆಸರಂ. "ನಂಜಯ್ಯ ಪರಾ. 

ನಂಜನ ಗೂಡು, ನಂಜಲುಗೂಡು ಎ ಮೈಸೂರಂ,ಜಿಲ್ಲೆಯ ಕಪಿಲಾ 
ನದಿಯ ತೀರದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ : ನಂಜನಗೂಡ್ಡಾದೀಲಿ 
ಕಲ್ಲಿಲ್ಲ ಮುಂಳ್ಳಿಲ್ಲ (ನಾಡಪ. ೧೦೧) ; ನಂಜಲುಗೂಡ ನಂಜುಂಡೇಶ್ವರ 
ದೇವರೆ ಸವಿಸಾಪದಲಿ ನೆಲಸಿದ ವೀರಭದ್ರದೇವರ ಕಲ್ಲುಮಂಟಪದಲ್ಲಿ ನಿವಾಸಿ 


೧೦೨-೧೨ ; 1128); 


30 


15 


80 


401 


ನಂಜಿಲಿ 


ಮಠದ ಧರ್ಮಕ್ಕೆ ನಡದುಬಹ ಮಹತ್ತಿನ ಆರೋಗಣೆಯ ಸಯಿದಾನಂ 
ಮಾಡಿ ಕೊಟ್ಟ ಗ್ರಾಮದ ದರ್ಮಶಾಸನದ ಕ್ರವಂವೆಂತೆಂದರೆ (ಎಕ. 111 (೫), 
ಗುಂಡ್ಲು ಪೇ. ೭೭-೬; 1476); ಪ್ರಧಾನ ದೇವರಾಜಯಗಳ ನಂಜಲುಗೂಡಲು 
ಮಾಸಿ ಯ ನಂಜರಾಯಗಳು ಕೊಟ ಗ್ರಮ (ಎಕ. 1 (೫), 
ನಂಜನ. ೨೭೩-೩೦ ; 2488). [ನಂಜಂ್ಯ * -ಅ,) 
ನೆಂಜ್ಯ "ನಂಜಿ' ನೋ. 
ನಂಜನೆಲ "ನಂಜಿನೆಲ' ನೋ. 
ನಂಜಪ್ಪ (ನಾ). ಇ ನಂಜ ೧: ನಂಜಪ್ಪ ಬೆಳೆದನೆ ನಂಜುಬಟ್ಟಲ ಹೂವ 
(ನಾಡಪ. ೧೦೦). [ ನಂಜ್ಕ * ಅಪ್ಪ) 
ನಂಜಯ "ನಂಜಯ್ಯ ನೋ. 
ನಂಜಯ್ಯ, ನಂಜಯ (ನಾ). ೧. ಎ ನಂಜ ೧: ನಂಜಯ್ಯ 
ಚಾಮುಂಡಿ ಗೆದ್ದಳು (ನಾಡಪ. ೦). ೨. ಓಬ್ಬಾತನ 
ನಂಜಯ್ಯನು ಬಸವರಾಜದೇವರನು ಪ್ರತಿಷ್ಠೆಯನು ಮಾಡ್ಸಿ (ಎಳ. 11 
(೩), ಜಾಮರಾ. ೩೯೨-೬; 1487). ನಂಜಯ : ೨. ನಂಜಯ ಧರ್ಮವ 
ಬರಿಸಿದ (ಎಳ. 111 (2), ಸಂಜನ. ೯೦-3೨; 3482) ; ಸಾಲಿಗಾಮಿಯಂ 
ಪಂಡಿತ ಮಾದಿರಾಜರು ಬರೆದ ಶಾಸನ ಕಲುಕುಟಿಗ ದೇವೋಜ ಮಾಡಿದ 
ರೂವಾರಿ ನಂಜಯ (ಮೈಅರಿ. ೦೯೨೬ ೪೯-೧೩ ; ?). [ನಂಜ್ಯ + ಆಯ್ಕ] 
ನಂಜವಟ್ಟಲು “ನಂದಿಬಟ್ಟಲು” ನೋ. 
ನಂಜಾರೆ (ನಾ). ಒಂದಂ ಬಗೆಯ ಗಿಡ ; ಸುರಸೆ: “ನಾಕುಲೀ, ಸುರಸಾ 
» ** ಹಾವುಕಣ್ಣಿನ ಗಿಡ, ನಂಜಾರೇಗಿಡ, ಮುಂಗೀಮೇವುಗಿಡ” (ಸಿದ್ಧಾಂತಿ. 
045). [?] 
ನಂಜಿಡಿ (ಕ್ರಿ). ೧. ವಿಷದಿಂದ ಕೂಡಿರಂ, - ತಂಂಬಿರಂ : ನೀನೆಲಗೆ ! 
ನಂಜಿಡಿದ ಪಾವಂತೆ ಮೋಸದಿನಡಂಗಿರ್ದು ಮನೆಯೊಳ್‌, ಗುಟ್ಟಿನೊಳೆ 
ನೆತ್ತರನ್‌ ಪೀಠ್ಮೆಳೇ! (ಅತಿಗೊ. ೨೪-೭0೭). ವಿ. (ಆಲಂ) ದೆ ಥೇ ಷದಿಂದ 
ತಂಂಬಿರಂ ; ಮತ್ಸರದಿಂದ ಕೂಡಿರಂ : ಮೆಣಕಿವ ದಂಪತಿಗಳಭಿನಮಿಸೆ 
ವಂಂಜರಂ ಮಣಾಗಿಳಿಗಳಂ ನಿರೀಕ್ಷಿಸುವಂತೆ ನಂಜಿಡಿದ ಮನದವಾತ್ಮಂ 
ನೋಡಿ ತನ್ನ ಸುತನಂ ಬೈಯುತಿಂತೆಂದನು (ಜೈಮಿಛಾ. ೩೧-೩೨). 
[ ನಂಜ್ಮು + ಇಡ್ಡಿ] 
ನಂಜಿಡು (ಕ್ರಿ). ವಿಷವನ್ನು ಬೆರಸಂ,-ಸೇರಿಸು : ಸಲ್ಲಲಿತವಹ ಪುಣ್ಮಕಾವ, 
ಕಥನದೊಳು ಮುನ್ನಿಲ್ಲದುದ ನುಡಿದುಳ್ಳುದಂ ಪೂಳ್ದು ಹುಲ್ಲುಹೊಲನೆಲ್ಲವಂ 
ಪೊಗಳಿ" ಸುಧೆಯೊಳಗೆ ನಂಜಿಡುವಂತೆ ಮೇಳವಿಸಿ ಪೇಳೆ (ಸಿದ್ಧರಾ. ೧-೫). 
[ನಂಜು * ಇಡು] 
ನಂಜಿನಕೊರಡು (ನಾ). ವಿಷಘಲಗಳನ್ನೂ ಕೊಡುವ ಒಂದು ಬಗೆಯ 
ಮರ ; ವಿಷವೃಕ್ಷ ; ಕಾಸರ್ಕ ; ನಂಜಿನಕೊರೆಡು, ಕಾಸರ್ಕನ ವಂರ, 
ವಿಷಮಂಷ್ಠಿ, ಇಟ್ಟಿ (ಮೈಡಗಿ, ೭೩-೧೪೮೩), ಹಂಬುಕಳ್ಳಿ. ನಂಜಿನಕೊರಡು, 
ಸವಂದ್ರಪಾಲ, ಕಾಚಿ, ಬದನೆ, ಉರುಳಗಡ್ಡೆ (ನಮ್ಮನು, ೨೩೮). 
[ ನಂಜ್ಯು + ಕೊರಡು? ] 
ನಂಜಿಲಿ (ನಾ). ವಿಷಯುಕ್ತವಾದ ಒಂದಂ ಬಗೆಯ ಇಲಿ: ಧರೆಯೊಳ್‌ 
ನಂಜಿಲಿ ನಲ್ಲಿಣುಂಪೆ ಮೊದಲಾದೆಲ್ಲಂ ವಿಷಗ್ರಾಹಿಗಳ್‌ (ಬಮುದ. ೧-೬೯). 
[ ನಂಜ್ಯು + ಇಲಿ ) 


ಸೋತನು 


ಹೆಸರು: 


ನಂಜ್ಕು, ನಂಚ್ಕು, ನೆಂಚಂ, ನೆಂಜಂ (ಕ್ರಿ). (ಊಟದೊಂದಿಗೆ ರಂಚಿಗಾಗಿ 
ಉಪ್ಪಿನಕಾಯಿ, ಪಲ್ಕ, ಗೊಜ್ಜು, ಚಟ್ನಿ ವಂಂತಾದುವನ್ನು) ಸ್ವಲ್ಪ 
ಸ್ವಲ್ಪ ತಿನ್ನು - ನೆಕ್ಕ, - ಬಾಡಿಸಿಕೊಳಂ್ಫ : “ನಂಜು- ಈಷಲ್ಲೇಹನೇ 
(ನಂಚಿಕೊ), ವಿಷೇ ಚೆ” (ಕಮಧಾ); ಸವಿವ ವಸ್ತ್ರುವನುಂಬ ವಸ್ತುವ ಕುಡಿವ 
ನಂಜುವ ಸುರಿವಮಳವಸ್ತುಗಳ ಅವನೀಶಗರಸಿಯರಿಗೆ ಬಡಿಸಿದರು (ಭರಣ. 
೪-೮೦) ; ಮಂಜುಮಳೆ ಬರ ಲೇಸು ಪಂಜು ಇರುಳಲಿ ಲೇಸು ನಂಜುತ್ತ 
ಲುಣುವ ಹಾದರದ ಕಳ್ಳೆಂಗೆ ಬಂಜೆ ಲೇಸು (ಸರ್ವಜ್ಮ. ೧೭೮೦) ; ಎಲ್ಲರೂ 

. ಉಪ್ಪಿನಕಾಯಿ ತರಿಸಿಕೊಂಡು, ನಂಜುತ್ತಾ ಹಿಗ್ಗಿನಿಂದ ಊಟ ಮಾಡಿ 
ದರು (ಕುಡಳೂ. ೩೩೭). ನಂಚ್ಚು: ನಂಚುವುದಕ್ಕೆ ಹುಚ್ಚೆಳ್ಳಿನ ಚೆಟ್ನಿ 
ಬಿಟ್ಟು ಇನ್ನೊಂದನ್ನು ಶಾಣ (ದಾನಜಿ. 9). ನೆಂಚು: ನಿಂಬೆಯ 
ಹಣ್ಣಿನ ಹುರಿಹಣ್ಣ ನೆಂಚುತ (ಹ್ಞಾನಡ. ೩೯-೦೪). ನೆಂಜು. 

ನಂಜಿಕೊಳ್ಳು, .ನಂಚಿಕೊಳ್ಳು, ನೆಂಜಿಕೊಳ್ಳು ಎ (ಊಟದೊಂದಿಗೆ 
ವ್ಯಂಜನಸಾವಂಗ್ರಿಯನ್ನು) ಸ್ವಲ್ಪ ಸ್ವಲ್ಪ ತಿನ್ನ; ಬಾಡಿಸಿಕೊಳ್ಳು : 
ಊಟದಲ್ಲಿ ನಡುನಡುವೆ ಉಪ್ಪಿನಕಾಯಿಯನ್ನು ನಂಜಿಕೊಂಡರೆ ಅದೆಂತಹ 
ಸ್ವಾರಸ್ಯ | (ನಾಣ್ನುಡಿ. ೨೮); ಅದರೊಡನೆ ನಂಜಿಕೊಳ್ಳಲು ವ್ಯಂಜನ 
ಸಾಮಗ್ರಿ ಬೇಡವೇ? (ನಂಟಕು. ೦೧೪); ನಂಜಿಕೊಳ್ಳಲು ಮಧ್ಯಾಹ್ನದ 
ಪಲ್ಕವಿತ್ತು (ಧೂಮಮ. ೦೦೦); “ಅವದಂಶಃ, ಉಪದಂಶಃ 
ಭೋಜನದಲ್ಲಿ ಬಾಡಿಸಿಕ್ಕೊಂಬುವ ಉಪ್ಪಿನಕಾಯಿ ಮೊದಲಾದವುಗಳು, 
ನಂಚಿಕೊಳ್ಳತಕ್ಕದ್ದು” (ಸಿದ್ಧಾಂತಿ. ೨೭೪) ; ನೆಂಜಿಕೊಳ್ಳುವುದಕ್ಕೆ ತಾಳದ 
ಆದರೆ ಆಗಬಹುದು (ನನ್ನೂರು. ೩). [ದೇ.8 ತೆಲು. ನಂಜು, ನಂಚು] 
ನಂಜ್ಯು (ನಾ). ೧. ವಿಷ; ಗರಳ ; “ಗರಲಂ ನಂಜು ವಿಷಂ” (ವಸ್ತುಕೋ. 
೧೯-೮) ; “ಬಿಸದೊಳೀಷಲ್ಲೇಹನದೊಳು ನಂಜೆಂದೆಂಬ ಶಬ್ದ ಸಲ್ಲುಂ ಸತತಂ” 
(ಕಬ್ಮಮಂ. 60) ; ಬಾಯ್ದೆಣ್ಣೆಯೊಡನೆ ಕಿಅಿಕಿಅರಿದೆ ನಂಜನೂಡಿ ಬಟ್‌ಕೆ 
ಬಳೆದೊಡಾಹಾರದೊಳೂಡಲ್‌ ತಗುಳ್ಲೊಂ (ವೆಡ್ಮಾರಾ. ೧೮೬-೨೪); 
ಇನಿಯವು ಮೊದಲೊಳ್‌ ನಂಜಿನ ಪನಿವೊಲ್‌ ಬಟ್‌ಕೆಯ್ದೆ ಮುಳಿದು 
ಕೊಂದಿಕ್ಕುವುವು (ಆದಿಪು. ೧೪-೧೨೩) ; ಸುಯೋಧನಂ . . . ಮನದೊಳಾ 
ದೇವದಿಂ ದೇವಕೀನಂದನನ ಮೇಲೆವಾಯ್ದುದುಂ ನಂಜಿನ ಮೇಲೆವಾಯ್ವ 
ನೊಟವಿನಂತುರುಳ್ತರೆ ಪಾಯದ್ಧ (ಸಂಪಧಾ ೯-೫೯ ವ); ಯದುಕುಲ 
ಜಲನಿಧಿಯೊಳ್ಳು ಟ್ವಿದೆಯಮರ್ದುಂ ನಂಜುಮೊಡನೆ ಪುಟ್ಟುವವೋಲ* 
(ಗೆದಾಯಂ, ೭-೩೬) ; ಅವಳ ವಚನ ಬೆಲ್ಲದಂತೆ ಹೃದಯದಲ್ಲಿಪ್ಪುದು ನಂಜು 
ಕಂಡಯ್ಯಾ (ಬಸವ, ೮೧೦); ಗಾಳಿಯಳ್ಳೆಯನಿಅ*ಯಲಗ್ನಿ ಜ್ವಾಲೆಯಲಿ 
ತಟ್ಟಿಯವೆ ಕಡುಹಿನ ಕಾಳಕೂಟದ ನದಿಗೆ ನಂಜಿನ ಹೊನಲು ಬೆರೆಸಿದರೆ 
ವಾಳೆಯವೆ (ಕುವ್ಠಾಸ. ೧೪-೩೧); ನಂಜಿಗೆ ಮದ್ದಿಲ್ಲ, ಬಂಜೆಗೆ ಮಕ್ಕಳಿಲ್ಲ 
(ಗಾದೆ). ೨. ವಿಷವನ್ನುಳ್ಳುದಂ ; ಹಾವು; ಸರ್ಪ: ಕಂಜಸಂಭವಪಿತನು 
ಬಂದನು ನಂಜಿನಲಿ ಪವಡಿಸುವ ಬಂದನು (ಕುವ್ಮಾಉ. ೮-80). ೩. ರಕ್ತವು 
ವಿಷಪೂರಿತವಾಗಿರಂವಿಕೆ, - ಕಲ್ಮಷಯಂಂಕ್ತವಾಗಿರಂವಿಕೆ : (8), ೪. 
ಕಷ್ಟ ; ಹಿಂಸೆ; ತೊಂದರೆ : ನಂಜು ನಿನಗದು ಲಿಂಗಮುದ್ರೆ ಸುರೆಂಜಿಸುವ 
ಕುಲ ಬೇಡ ನಾನಿದಕಂಜುವವನಲ್ಲ (ಲಸಪು. ೨೭-೨೬). ೫. ಮಾನಸಿಕವಾದ 
ಅಶಕ್ತತೆ, - ನಿಸ್ಸತ್ವ: (೪). ೬. (ಮಾತಿನಲ್ಲಿಯಂ) ಕೊಂಕು; ಅಸೂಯೆ; 
ಅಹಿತ : ಅವಳ ವಾತಿನಲ್ಲಿ ಬರೀ ನಂಜೇ ತುಂಬಿದೆ (ರೂಢಿ). 

ನಂಜಾಗು ಎ ೧. ವಿಷಪ್ರಾಯಂವಾಗಂ ; ವಿಷವಾಗಂ: ನೆಲನೆ 
ಬಾಯ್ಕೆ ಆಕಿದಪ್ಪುದು ಆಕಾಶಂ ಮೇಗೆ ಕವಿದಪ್ಪುದು ಗಾಳಿಯೆ ನಂಜಾದುದು 
(೫ಾಂತಿಪು. ೭೯೪ ವ); ನಾರಿ ತನ್ನ ಮನೆಯಲ್ಲಿ ಕಳುವೊಡೆ ತಾಯ 
ಮೊಲೆವಾಲು ನಂಜಾಗಿ ಕೊಲುವೊಡೆ ಇನ್ನಾರಿಗೆ ದೂಲುವೆನಯ್ಮಾ 
(ಬಸವ, ೨೬); ಮೊಲೆವಾಲಂ ನಂಜಾದೊಡೇನಂ ವಿಚಾರಿಪೆ೦ (ವಾಗೀರ. ದೇ. 
3೬೧-೬). ೨. ವಿರೋಧವಾಗು ; ಪ್ರತಿಕೂಲವಾಗಂ ; ವಿಷಮಿಸು : 


೪೨೭೩ 


ನಂಜುಂಡೇಶ್ವರ 


ಸ್ವರವು ಕೋಗಿಲೆಯೆ:ಂದು ಮೌನವ ಧರಿಸಿ , ಕುರುಳು ಮಧೆಕರ 
ಗಳೆಂದಳವಳಿದು ಹೆದಜು ವಳರಸಿಗಾದುದು ತನ್ನ ತನು ನಂಜಾಗಿ ವಿರಹದಲಿ 
(ಜೀವಂಡ, ೦೦-೩೪) ; ಹೆಚ್ಚು ಅಳಬೇಡ ನಂಜಾದೀತು (ಕುಸುಸಂ. 3೩೩) ; 
ಇಂದಿನ ಇಂದುವಿನ ಮೇಲೆ ಹಿಂದಿನ ಕರಿನೆರಳು ಮುಂದಿನ ಭಯ ನಂಜಾಗಿರೆ 
ಇಂದು ಕಂದುಗೊರಳು! (ಕಲ್ಲೋಲ. ೭೦-೩); ತೆಂಗಿನ ಮರದ ಹಸಿ 
ಗೊದವ:ಟೆ ಕೈಗಳನ್ನು ಕಡಿದರೆ ಗಿಡಕ್ಕೆ ನಂಜಾಗುತ್ತದೆ (ಕೂಡ). ೩. (ಗಾಯಂ 
ಮೊದಲಾದುವುಗಳು ಕೊಳೆತು ಕೀವು ತುಂಬಿ) ವಿಷಪ್ರಾಯವಾಗು: 
ಗಾಯ ನಂಜಾಗಿ ಊದಿಕೆಂಡಿದೆ (ರೂಂ). "ನಂಜಂರೋಧಕ' ಪರಾ. 
ನಂಜಿನ ಸುಳಿ ಎ ವಿಷನೃತ್ತ ; ವಿಷಚಕ್ರ ; ಅನ್ಕೋನ್ಯಾಶ್ರಯವುಳ್ಳ 
ದೋಷ; ಒಂದನ್ನೊಂದು ತೀವ್ರಗೊಳಿಸಂವ ಕ್ರಿಯೆಪ್ರತಿಕ್ರಿಯೆ 
ಗಳ ವ್ಯೂಹ: ಉತ್ಪನ್ನ ಹೆಚ್ಚಾದಂತೆ ಕೆಲಸಗಾರರ ನಿರುದ್ಯೋಗತನ 
ಇನ್ನೂ ಬೆಳೆಯುವದು. , . ಇದರಿಂದ ಉತ್ಪಾದನೆಯ ಗತಿಯು 
ಇನ್ನೂ ಮಂದವಾಗಿ ನಿರುದ್ಯೋಗಿತನ ಇನ್ನೂ ಬೆಳೆಯುತ್ತದೆ. 
ಇದೊಂದು ನಂಜಿನ ಸುಳಿ (ಮೂವಾದ. ೧ಟ). P ಇದಂ ಇಂಗ್ಲಿಷಿನ 
Vicious circle ಎಂಬುದರ ಅನುವಾದ. ನಂಜಿನುರುಳಿ - 
ವಿಷದ ಗುಳಿಗೆ: ಕಾಂತೆಯರ ಮೆಲ್ನುಡಿಯಂ ನಂಜಿನುರುಳಿಯೆನ್ನದೆ 
ಮುದ್ದುನುಡಿಯೆಂದೊಡಂ , . , ತನ್ನ ಕೇಡಂ ಬಗೆವನಲ್ಲದೆ ಸುಖಮಂ 
ಬಗೆಯಂ (ಧರ್ಮಾಮ್ಮ. ೭-೦೩೩). ನುಜಿನೊಡೆಯ - ಹಾವುಗಳ ಒಡೆಯ ನ 
ಆದಿಶೇಷ : ನಂಜಿನೊಡೆಯನ ಮೇಲೆ ಮಲಗಿ ತಮದೊಳ್‌ ಪರಂಜ್ಯೋತಿ 
ಮಯನಾಗಿ ಬೆಳಗುವನ ಚರಣಕಂಜವ ಭಜಿಸು ಕಂಡ್ಯ ಮನವೆ (ಪುರಂದ. 
8-೦೦೭-೨). ನಂಜು ಕಾರು - ಕರಂಬು ; ಹೊಟ್ಟೆಕಿಚ್ಚು ಪಡು: ನೆರೆಹೊರೆ 
ಯವರನ್ನು ನೋಡಿ ನಂಜುಕಾರೋದೇ ಅವರ ಸ್ವಭಾವ (ಕೂರಿ). 
ನಂಜುನುಡಿ ಎ ಚುಚ್ಚುಮಾತಂ ; ಕರಂಬಿನ ಮಾತು ; ಮಾತ್ಸರ್ಯದ 
ಮಾತು: ಕೆಲವರು ನಂಜುನುಡಿಗಳನ್ನಾಡಿ ಬೇರೆಯವರ ಮನಸ್ಸನ್ನು 
ನೋಯಿಸುವುದರಲ್ಲಿ ಸಂತೋಷಪಡುತ್ತಾರೆ (ಕೂಠಿ). 

[ ದೇ.8 ತಮಿ. ನಣ್ಣ; ಮಲ. ನಣ್ಣು; ತುಳು. ನಂಜು, ನಂಜಿ; 

ಪರ್ಜಿ. ನೆಂಜಿ)] 


ನಂಜುಂಡ (ನಾ). ೧. ವಿಷವನ್ನು ಕುಡಿದವನು ; ವಿಷಕಂಠ; ಶಿವ; 


40 


P ಸಾಮಾನ್ಯವಾಗಿ ಮೈಸೂರಂಜಿಲ್ಲಿಯ ಕಪಿಲಾನದಿಯ ದಡ 
ದಲ್ಲಿರಂವ ನಂಜನಗೂಡಿನಲ್ಲಿ ನೆಲಸಿರುವ ದೇವರಂ ; ಶ್ರೀನಂಜುಂಡ 
ದೇವರಿಗೆ . . , ಸಲುವ ಪುರೆ (ಎಳೆ. 111, ನಂಜನ. ೧೦-೪; 1517); 
ಪಿಂಜರಿಯ ನಗಮೊ ಸುಧೆಯಾ ರಂಜಪ ರಾಶಿಯೊ ತಾನೆನೆ 
ನಂಜುಂಡನ ಸದನವೊಂದು ಸಲೆ ಶೋಭಿಸುಗುಂ (ಹಮ್ಮಾರ. 6-89) ; ಬಿಡದೆ 
ಭಕ್ತರ ಸಲಹುವ ಚೆನ್ನ ನಂಜುಂಡನಡಿದಾವರೆಗೆಜಗುವೆನು (ಕಂನವಿ. ೦-೭); 
ನಂಜುದಿಸಲೇನು ಗತಿ? ಅಂಜುವರೆ ಹ ಸಮತಿ ? ಅವನಿರೆ.ವುದದೆ ಕೆಲಸ 
ಕಾಗಿ; ನಂಜುಂಡನನು ಕರೆದು ಕೂಗು! (ಪಾಂಡಟ. 99-೬2, "ಅಮ 
ದರ್ದಂಡ' ಪರಾ. ೨. "ರಾಮನಾಥಚಂಶ' ವೆಂಬ ಕಾವ್ಯವನ್ನೂ ಬರೆದ 
ಕನ್ನಡದ ಒಬ್ಬ ಕವಿಯ ಹೆ4ರಂ : ಮಾಧವನಾತ್ಮಜ ನಂಜುಂಡನಾ 
ನೊದವಿ ಪೇಳಿದೆನೀ ಕೃತಿಯ (ಕುರಾಸಾಂ. ೧-೭೨). 
[ ನಂಜ್ಯು * ಇಉಣ್‌ -. - ಅ] 


ನಂಜುಂಡೀಸ್ವರ “ನಂಜುಂಡೇಸ್ಟರ' ನೋ. 
ನಂಜುಂಡೇಶ್ವರ (ನಾ). - 


ನಂಜುಂಡ ೧; ಶ್ರೀಕಪಿಲಾಕೌಂಡಿಲ್ಕ 
ಸಂಗಮದ ನಂಜುಂಡೇಶ್ವರದೇವರಿಗೆ ಅಂಗರಂಗಭೋಗವಿನಿಯೋಗಕ್ಕೆ; 

. ನಡಸುವಂತಾಗಿ (ಎಳ. 111 (2), ನಂಜನೆ. ೦೩೫-೫; 1399) ; ಕಪಿಲಾ 
ಕೌಂಡ್ಯಂನ್ಯಸಂಗಮದಲಿ ಪ್ರಸಂನರಾದ ಶ್ರೀನಂಜ.೦ಡೇಶ್ವರ ದೇವರಿಗೆ 


ಸಮರ್ಪಿಸಿದರು (ಎಕ. 111 (೫), ಗುಂಡ್ಲುಪೇ, ೨೪-೬; 1480) 


ನಂಜುಂಡೇಸ್ವರ 


ಶ್ರೇನಂಜುಂಡೇಶ್ವರಸ್ವಾವಿಯವರ ಸಂನಿಧಿಗೆ (ಎಕ. 111, ನಂಜನೆ. ೦-೦; 
1846) ; ಭೂಕೈಲಾಸಪತಿಯಾದ ನಂಜುಂಡೇಶ್ವರಸ್ವಾಮಿಗೂ ಜಗಜ್ಜನನಿ 
ಯಾದ ಪಾರ್ವತೀದೇವಿಗೂ . , , ಸಮರ್ಪಣೆ ಮಾಡಿರುವ ವಸ್ತುಗಳು 
(ಮಹತಿವಂ. 11, ೦೭). [ನೆಂಜುಂಡ +೬ ಈಶ್ವರ) 

ನಂಜುಂಡೇಸ್ಟರ, ನಂಜುಂಡೀಸ್ವರ (ನಾ). ಎ ನಂಜಂಂಡ ೧: ಶ್ರೀ 
ನಂಜುಂಡೇಸ್ಟರದೇವರ ಅಮ್ರಿತಪಡಿಗೆ ... ಸರ್ವಮಾನ್ಮವಾಗಿ ಕೊಟೆಉ 
(ಎಳೆ. 117 (8), ಗುಂಡ್ಲುಪೇ. ೨೯-3; 1646), ನಂಜುಂಡೀಸ್ವರ; ಕಳ್ಳಿ 
ನಾಡಾಳ್ವರ್‌ ನಂಜುಣ್ಣೀಸ್ವರಮೊಡೆಯರ್ಗ್ಗೆ , , . ಬಯಲುಮಂ ಬಿಟ್ಟು 
(ಎಕ. 111 (೩), ಹೆಗ್ಗಡ. ೧೦೦೪-೦೧; 1087). 

[ >» ನಂಜುಂಡೇಶ್ವರ ] 
ನಂಜುಗಣ್ಣು (ನಾ). ದೃಷ್ಟಿದೋಷವಿರಂವ ಕಣ್ಣು; ಸರಿಯಾಗಿ ಕಾಣದ 


ಕಣ್ಣು : ಚಿಟವುಡಲದ ಹರಳ . . , ತಿರುಳಂ ನಿಂಬೇಹುಳಿಯಲ್ಲಿ ತಳಿಗೆಯ' 


ಮೇಲೆ ತೇದು ಹಚ್ಚಲು ನಂಜುಗಣ್ಣು ಮಾಣ್ಣುಂ (ವಿವೈವಿ. ೬೩). 
[ ನಂಜ್ಯು *.ಕಣ್ಣು (ಆ ಕಣ್‌) ) 

ನಂಜುಗುಡಿ (ಕ್ರಿ). ವಿಷವನ್ನು ಕುಡಿ,- ಪಾನಮಾಡಂ: ಸರೋಜಷಂಡಮ 
ನಾನತರಿಪು ಪೊಕ್ಕು ದಿವ್ಕವಚನಮನದನಂತೇಸುಂ ಬಗೆಯದೆ ಕುಡಿ 
ದಜ್ಞಾನತೆಯಿಂ ನೆಂಜುಗುಡಿದರಂತಿರೆ ಕೆಡೆದಂ (ಪಂಪಥಾ. 6-90). 

[ ನಂಜು + ಕುಡಿ] 

ನಂಜಾಗೂಳು (ನಾ). ೧. ವಿಷವಿಶ್ರಿತವಾದ ಆಹಾರ : ನಂಜುಗೂಳು 
ತಿಂದ ನಾಯಿ ಸತ್ತುಹೋಯುತು (ಕೂಡ). ೨. "ಸತ್ತ ಸುದ್ದಿ ಕೇಳಿ 
ಉಣ್ಣುವುದು? (ಜಾನಕೋ. ೯). [ನಂಜ್ಯು + ಕೂಳ್ಳು (ಕೂಲ್‌1) ] 

ನಂಜುಗೊರಲ, ನಂಜುಗೊರಳ (ನಾ). ಕೊರಳಲ್ಲಿ ನಿಂತ ವಿಷವುಳ್ಳವನಂ, 
ಕರೆಗೊರಲ ; ವಿಷಕಂಠ; ಶಿವ . ನಂಜುಗೊರಲನೆ ಗಾಡಿಯಂ ನೋಡಿ 
ಬಗೆಯೊಳಚ್ಚರಿವಡುತುಂ (ಕಲಿಕಾ. ೦೬೯); ಆ ಭೃಂಗಂ ಜನುಗಲ್‌ 
ಬಲ್ಲವರಂ ಬಗೆಗೊಳಿಸಿತು ನಂದನವನಿತೆ ನಂಜಂಗೊರೆಲನಳಿಕದ ಲೋಚನದ 
ಧನಂಜಯನುಗ್ರತೆಯಂ ನೆಟ್‌ ನಂದಿಪ ಕಂಚಾಸ್ತ್ರನ ಮುಂದೂದುವ ಶಂಖ 
ಧ್ವನಿಯೆಂಬಂದದೊಳು (ಆಯಕ. ೦೦-೮). ನಂಜುಗೊರಳೆ : ಜಂಗಮಂ 
ಪ್ರಾಸಾದಡೂಷಕರೆ ಭಂಜಿಸುತ ಯಮನಧಿಕನಾರೆಕಪುಂಜದಲಿ ಕೆಡಹುವ 


೪೨೭೪ 


20 


ನಂಜುಹಿಡಿ 


ನಂಜುಜ್ವರ (ನಾ). (ಹೆರಿಗೆಯ: ನಂತರ ಬರಂವ) ಜ್ವರ; ಸೆನ್ನಿ : (ಕಿಸಂಗ್ಲಾ. 
೧೦೪). [ ನಂಜ್ಯು ಜ್ವರ] 

ನಂಜುಣ್‌ (ಕ್ರಿ). ವಿಷವನ್ನು ಸೇವಿಸು, - ಕುಡಿ: ನಂಜುಂಡ ಜೀವದ 
ಬಂಜೆತನವಳಿಯಿತು ಕೆಂಜೆಡೆಯವನ ದಯದಿಂದ (ಸಿದ್ಮಪು. ೩-೧೦). 

[ ನಂಜ್ಯು * ಉಣ್‌) 

ನಂಜುದಿನ್‌ (ಕ್ರಿ). ಎ ನಂಜುಣ್‌ : ಇನ್ನವಪ್ಪ ಬನ್ನವನವರಾರೊ ಸೈರಿಸುವ 
ರಿನ್ನೆವರಂ ಪೆಜತುದೊಡಾಗಳೇ ತವೆ ಜವದಿಂದೆ ಕಿಚ್ಚುವೊಗಲಣ್ಮದೆ ನಂಜು 
ದಿನರ್ಕೊಡರ್ಚದಿರ್ಕುವೆ (ಉದಂಉ. ೭೦). [ನ೦ಜಕ್ಯಿ + ತಿನ್‌) 

ನಂಜುನೀರ್‌, ನಂಜುನೀರು (ನಾ). ವಿಷಪೂರಿತವಾದ ನೀರಂ; ವಿಷಜಲ: 
ಸುಡುವುದು ನಂಜುನೀರ್‌ ಪಿಡಿದು ನುಂಗುವುವಲ್ಲಿಯ ಮಾಂಗಳ್‌ . . , 
ಮೈಯೊಳರ್ದಿಡುವುವು ಪತ್ರಪುಷ್ಪಫಲಸಂಕುಲದಂದದ ಶಸ್ತ್ರೆಕೋಟಿಗಳ* 
(ಆದಿಪು. ೫-೮೮). ನರಿಜುನೀರು: “ವಿಷಶೃಣೋದಕ ಎ ನಂಜುಪಲ್ಲುಂ, 
ನೆಂಜುನೀರೆಂ” (ನೀತಿ. ೧೮-೯). [ನಂಜ್ಯು * ನೀರ್ಕ್‌] 

ನಂಜುನೀರು "ನಂಜಂನೀರ್‌' ನೋ. 


1] ನಂಜುನೆತ್ತರ್‌ (ನಾ). ವಿಷಪೂರಿತವಾದ ರಕ್ತ; ವಿಷರೆಕ್ಟ : ಎಲೆ ಮಡದಿ, 


ನೆನುತಮಿಹೆ ನಂಜಕಿಗೊರಳನ ಮಕ್ಕವಂ ಕೇಳ್ಮಲೌಯಿರೇ ಮುನ್ನ (ಆಫ. | 


8೪-೨೫) ; ಕುಂಜರೆ ಕೊಲಲಟ್ಟಿ ಬರೆ ರಾಜಬೀದಿಯೊಳಂಜಿ ನಿಮ್ಮಯ 
ಬಸತಿಯನು ನಂಜಂಗೊರಳ ಶಿವಶರಣರು ಹೊಕ್ಕರೆ ಎಂಜಲ ನೊಣವಹರು 
(ಅಬೃಲೂ. ೪-30). [ ನಂಜುಗೊರಲು * -ಅ,] 

ನಂಜುಗೆರಲಂ, ನಂಜಂಗೊರಳಂ (ನಾ). ವಿಷವು ನಿಂತಿರುವ ಕೊರಳಂ ; 
ವಿಷಯಂಕ್ತವಾದ ಕಂಠ: ಕೆಂಜೆಡೆಗಳ ಮಂಕುಟದ ನಂಜುಗೊರಲಿನ 
ಕಂಜೋದ್ಭವಶಿರಕರನು (ಅಲ್ಬಲೂ, ೨-೬೩). ನಂಜುಗೊರಳು : ರಂಜಪ 
ರವಿಕೋಟಿತೇಜದಿಂದಾರೆವಣಿಪಂ ಕಂಜಪದಯುಗಳ ಪೊಳೆವಾ ನಂಜು 
ಗೊರೆಳಭವ , . . ರೆಕ್ಷಿಸೆನ್ನುವಂ (ಸಿದ್ದೇವ. ೨-೪); ರಂಜಿಸಿಯೆ ಹೊಳೆ 
ಹೊಳೆವ ಮೊಗಗಳೆ ನಂಜುಗೊರಳಿನ ದಶಭುಜದ ಬಲು ಕುಂಜರಾಜಿನ ಭವ 
ಸಲಹೈ ಕಳಸನಾಥ ಶಿವೂ (ದೇವೀಮ. 6-೩೭). 

[ ನಂಜ್ಞೂ * ಕೊರಲು (_ಕೊರೆಲ್‌) ] 

ನಂಜೂಗೆೊರಳ "ನಂಜಂಗೊರಲ' ನೋ. 

ನಂಜಂಗೊರಳಂ "ನಂಜಂಗೊರಲು' ನೋ. 

ನಂಜುಜೋಗಿ (ನಾ). ವಿಷವನ್ನು ಹೋಗಲಾಡಿಸಂವ ವೈದ್ಯ ; ವಿಷ 
ವೈದ್ಯ ; ಜಾಂಗಲಿಕ ; "ಎಿಷವೈದ್ಯಃ, ಚಾಂಗಲಿಕ। ೨ ವಿಷವನ್ನು ಇಳಿ 
ಸುವ ವೈದ್ಯನ ಹೆಸರು, ಅಂದೆರೆ ನಂಜುಜೋಗಿ, ಪಂಡಿತ” (ಸಿದಕ್ಕಂಕಿ. ೭೪). 

[ನಂಜ್ಯು * ಜೋಗಿ] 


46 


ಇದೆ ಕೊಳ್‌ ಕೊಡರಿ ರಿಸಿಗಳ ನಂಜುನೆತ್ತರಿಂ ತುಂಬಿರ್ಕುಂ (ಅದ್ಭುತ. 
೩೦-೦೮). [ ನಂಜ್ಯು + ನೆತ್ತರ) 

ನಂಜುಪುಲ್ಲು, ನಂಜ್ಞುಲ್ಲು (ನಾ). ಒಂದು ಬಗೆಯಂ ಹುಲ್ಲು; ವಿಷದಿಂದ 
ಕೂಡಿದ ಹುಲ್ಲಂ; ವಿಷತೃಣ; “ವಿಷತೃಣೋದಕ - ನಂಜುಪುಲ್ಲುಂ, 
ನಂಜುನೀರುಂ” (ನೀತಿವಾ. ೧೮-೯). ನಂಜ್ಹುಲ್ಲು : ಕಾಸಿಹೆಲ್ಲು, ಕುಂತಿ 
ಹುಲ್ಲು, ಅಂಚೇಹುಲ್ಲು, ನಂಜ್‌ಹುಲ್ಲು, ಬಿಳೀದೊಡ್ಡ ಕಾಚಿಹುಲ್ಲರ (ಮೈ ಗಿ. 
೨೭-೫೦೭). [ ನಂಜ್ಮು * ಪುಲ್ಲು (ಎವುಲ್‌)] 

ನಂಜುಬಟ್ಟಲು "ನಂದಿಬಟ್ಟಲಂ' ನೋ. 

ನಂಜುಮುಳ್ಳು (ನಾ). ವಿಷಪೂರಿತವಾದ ಮಳ್ಳು: ಮರನೇಟ್‌ 
ಬಿದ್ದನೋ ನೀರೊಳದ್ದನೊ ನಂಜುಮುಳ್ಳಡಿಯನು ನಟ್ಟು ನಡೆಗೆಟ್ಟನೋ 
(ಸಿದ್ಧರಾ. ೨-೪೫). [ ನಂಜ್ಯು * ಮುಳ್ಳು (ಎಮುಳ್‌)] 

ನಂಜುರಂಜಿಕೆ (ನಾ). ಒಂದಂ ಬಗೆಯ ಸಸ್ಯ : “ತ್ವಗ್ಹೀವಿ ಸೇಗುಡಿತೆ 
ನಂಜುರಂ[2ಣಂ. ಅಂ)ಜಿಕೆ” (ಮಂಗರಳ. ೪೨-೩೭). {7] 

ನಂಜುರುಳಿ (ನಾ). ವಿಷದ ಉಂಡೆ, - ಗುಳಿಗೆ: ಇರುಳುರೆಗಂ ಪ್ರತ್ತಿಂದಂ 
ಶ್ವರಿತದೆ ಪೊಂಮಟ್ಟು ಕಾಆ್‌ ವಿಷಮಂ ಏಟ್ಟಂ ಪರಿದೆಂಜಲಿಸಲ್ವಿ ಷದುಬ್ಬ 
ರದಿಂ ನಂಜುರುಳಿಯೆನಿಸಿ ಮೈಟ್‌ವಾ ಪಿಟ್ಟಂ ಮೆಲರ್ಹಿ (ಧರ್ಮಾಮೃ. 
3-೮೯3) ; ಇನನಸ್ತಂಗತನಾಗೆ . , , ಜೀವನಮೆಂಬುಬೈಗದಿಂದೆ ನಂಜು 
ರುಳಿಯಂ ಪೋ ನುಂಗಿದಳ್‌ ಪೇಟದಬ್ಬಿನಿಯೆಂಬಂತೆವೊಲಾಯ್ರು ಕುಟ್ಮಳಿತ 
ಕಂಜಾತೋದರೇಂದಿಂದಿರಂ (ಜುದ್ರಪು. 6-08), [ನಂಜ್ಯು + ಉರುಳ್ಳಿ ] 

ನಂಜುರುಳೆ (ನಾ). ಒಂದಂ ಬಗೆಯ ವಿಷದ ಹುಳಂ: “ವಿಷ - 
ನಂಜುರುಳೆ” (೪೪ರಕ್ಕೆ. ೫೪). [ ನಂಜ್ಯು + ಉರುಳಿ ?] 

ನಂಜುರೋಧಕ (ನಾ). ಗಾಯ ಮೊದಲಾದುವು ಕೊಳೆತಂ ರಕ್ತವು ವಿಷ 
ವಾಗಂವುದನ್ನ್ನ ತಡೆಗಟ್ಟುವುದಂ ; ಪೂತಿನಾಶಕ: ಜೋಸೆರ್ಫ ಲಿಸ್ಟರನ 
ನಂಜುರೋಧೆಕ(ಆಂಟಿಸೆಪ್ಟಿಕ9) ಚಳವಳಿಯ ಅನಂತರ, ನಿರಪಾಯಕರವಾಗಿ. 
ಕೊಳೆಯದೆ ಇರುವಂತೆ, ಹೆಣಗಳ ರಕ್ತನಾಳಗಳೊಳಕ್ಕೆ . . . ದ್ರಾವಣ 
ಗಳಂಥ ನಂಜಂರೋಧೆಕಗಳನ್ನು ಚುಚ್ಚೆ ಹೋಗಿಸುವುೆದು ಜಾರಿಗೆ ಬಂದಿತು 
(ಕವಿಕೋ. 1, 33). [ನಂಜು * ರೋಧಕ] 

ನಂಜುಹಿಡಿ (ಕ್ರಿ). ೧. ವಿಷಪೀಡಿತವಾಗಂ. ೨. (ಆಲಂ) ಕೆಟ್ಟಹೋಗಂ: 
ಅಹಿತೆವಾಗೆಂ : ತನ್ನ ಗಂಡನ ಜೀವನ ನಂಜುಹಿಡಿದು ಹಾಳಾಗಂತ್ತಿದ್ದರೂ 
ಅವಳಂ ಆ ಜೀವನವನ್ನೆ ಪಟ್ಟುಹಿಡಿದು ಮುಂದುವರಿಸುತ್ತಿದ್ದಳು (ಪುನರು 


೩೭69). [ನಂಜ್ಯು * ಹಿಡಿ; (ಎ.ಪಿಡ್ಕಿ)) 


ನಂಜೂಡು 


ನಂಜೂಡು (ಕ್ರಿ). ೧. ವಿಷವನ್ನು ಉಣ್ಣಿಸಂ.-ಕುಡಿಸು : ನೆಟ್‌ ನಂಜೂಡಿ 
ಕೊಅಬಂದ ಭಾವದುಷ್ಟೆಗೆ ಹಿತದ ಮುಕುತಿಯನೀ ವೆನೆಂಬುದನಜುಹುವಂತಿರೆ 
ಉಂಡನು ಮೊಲೆಯನುಲ ಹಿಡಿದು (ನಿಧಾಗ. ೧೦-೫-೩೮). 
೨. ವಿಷವನ್ನು ಲೇಪಿಸು, - ಸವರು: ನಂಜೂಡಿದಂಬಿನಂತೆ 
ಬಸಿಟ್‌ಎಳಿರ್ದಲಗಿನಂತೆ ಮಮ್ಮಲ ಮಣುಗಿಸುವ ಮಕ್ಕಳುಮಂ . .. ನಂಬಿ 
(ಧರ್ಮಾಮ್ಕ , ೯-೨); ದಾಡಿದಲರಟ್‌ಪೆ ನೆಟ್‌ ನಂಜೂಡಿದ ಸೂಜಿಗಳನಂಳಿಪಿ 
ತುಂಬಿಯೊಲವನೇನಾಡಿದಳೊ ಸೂಜಿಗಳ ಕೂರ್ಪೊಡೆದ ಮೊನೆಯಲರ 
ಮೇಲೆ ನಾನಾವಿಧೆದಿಂ (ಆರ್ಧನೇ. ೩-೧೦೦). [ನಂಜ್ಮು * ಊಡು,) 
ನಂಜೂಜು (ಕ್ರಿ). ವಿಷವು ಸೇರು, - ಅಂಟಂ: ಉಗ್ರುಗ್ನಿ ಪತ್ತಿದೊಡಂ 
ಬೇಯದ ಟಕಾಮಯಸಮೂಹಂ ತೋಟಆದೊಂಭತ್ತು ಭೇದದ 
ನಂಜೂಅದ ಮುಪ್ಪು ಬಾರದ ಯುವತ್ವಂ ತೀರದುತ್ಕರ್ಷಣಂ (ಅಸಂಪು. 
೬-0೭). [ ನಂಜ್ಯು * ಊಟ್ಮು] 
ನಂಜೆ, ನಂಜ್ಯ (ನಾ). ನೀರಾವರಿ ಭೂವಿಂ ; ಗದ್ದೆ : ಯಾ ಗ್ರಾಮದ 
ಚತುಸ್ಸೀಮೆಗೆ ಸಲುವ ನಂಜೆ ಪುಂಜೆ ವಾಸ್‌ಪಯಿರು,. ... ಹಲ 
ಉಪಾಧಿಗಳೂ ಸಹ ಸೇರ್ಸಿ ಕೊಟ್ಟೆವಾಗಿ (ಸಣ. 38-11, ೪೬೩-೭; 1470); 
ಈ ಗ್ರಾಮದ ಚತುಸ್ಸೀಮೆಗೆ ಸಲುವ ನಂಜೆ ಪುಂಜೆ ,. . ಅಷ್ಟಭೋಗ 
ತೇಜಸಾಮ್ಯಗಳನು ಸರ್ವವಹನ್ಯವಾಗಿ ಆಜಂದ್ರಾರ್ಕ್ಯಸ್ಮಾಯಿಯಾಗಿ 
ಅನುಭವಿಸಿಕೊಂಡು (ಇಇ. 1ಸ-11, ೪೬೬-8; 1472). "ನಂಜೆನೆಲ' 
ಪರಾ. ನಂಜ್ಮ: ಎಲ್ಲ ನಂಜವಾ? ಬುಂಜವಾ? ಬೈಲುಗದ್ದೆ, ಬೆಟ್ಟುಗದ್ದೆ, 
ಕಾಡುಬೀಡು ಎಲ್ಲ ಕೂಡಿ ಅಷ್ಟಾಗುತ್ತದೆಯಾ? (ರಾಗಿ ೩೯). 
'ನಂಜನೆಲ' ಪರಾ. [ದೇ.8 ತಮಿ. ನನ್ಹೈ; ಮಲ. ನಣ್ಣ ] 
ನಂಚೆನೆಲ, ನಂಜನೆಲ (ನಾ). ಇ ನಂಜೆ : ಸತ್ಕಾಭರಣನಲೂರ ನಂಜೆನೆಲನು 
ಮಾ ಪಿ ಉಭಯಂ ನೆಲ ೫೬ »೬ 2೬ ಯಾಗಿ ಅನುಭವಿಸಿಕೊಂಡು (ಇಇ. 
13-11, ೪೬೩-೦೩; 1470). ನಂಜನೆಲ; ನಂಜನೆಲದಲೂ [ಮರೆ] 
ಹೊಟಿತಾಗಿ ಆ ಪೂರ ಆಳತೆಯಲಿ ಸುಂಣಾಊರಲಿ ಮಾ ೨ ಸತ್ಕಾಭರಣ 
ನಲೂರ ನಂಜೆನೆಲನು ಮಾ ೨ (ಸಾಇಇ. 1೫-11, ಳ೬೩-೮೨; 1470). 
[ಸಂಜೆ + ನೆಲ) 
ನಂಜೊಟ್‌ವಾಯ್‌ (ನಾ). ವಿಷವನ್ನು ಸಂರಿಸುವ ಬಾಯಿ; ವಿಷವು 
ಸ್ರವಿಸುವ ಟಾಯಿಂ; ಜುಂಜುಚಜುದಲೆಯೂರ್ಧ್ವರೋಮ ಕೆಮ್ಮಾಸೆ 
ಕೈಪಂಜುಗಳೆನೆ ಬೆಂಕಿಗಣ್ಣು ನಂಜೊಅ್‌ವಾಯ ಗೋದಣೆವಲ್ಲ ಭೂತಗಳ್‌ 
ಮಂಜುಳವೆನೆ ನೆಗಹಿದುವು (ಮೋಹೆತ. ೨೯-೧6). 
[ ನಂಜ್ಯು * ಒಚಿ * ಬಾಯ್‌ ] 
ನಂಜ್ಹುಲ್ಲು 'ನಂಜಂಪುಲ್ಲಂ' ನೋ. 
ನಂಟ, ನೆಂಟ (ನಾ). ೧. ಕೊಳ್ಳೊಡೆಯಿಂದಾದ ಸಂಬಂಧವುಳ್ಳ ವ್ಯಕ್ತಿ ; 
ಬಂಧು; ಸಂಬಂಧಿ: “ಆತ್ಮೀಯಃ, ಸ್ವಜನಃ, ಬಂಧುಃ, ಆಪಃ, 
ಜ್ಞಾತಿಃ, ಬಾಂಧವಃ-ಈ ೬ ನಂಟರ್‌” (ಹಲಾಯ, 6೪-೩೫೫) ; “ಸಜ್ಜನ 
ನಾಪ್ತನಾ ಜ್ಞಾತಿ ಬಾಂಧವಂ ಬಂಧುವೆಂದಬೆನೆ ನಂಟನಕ್ಕು” (ವತಂಗರಾ. 
೯3-00) ; ತಾಯ್‌ ಕಟಾದೊಡೆ ಬಂದ ನಂಟರ್‌ ನಡಪಲೆ ಬಳಿದೊದಾ 
ನಂಟರುಂ ಕಟ್‌ದುಳ್ಳರೆಲ್ಲಂ ಸತ್ತೂ (ವಜ್ಮಾರಿ. ೬೬-೮೭) ; ನಮ್ಮೊವಜರ್‌ 
ಜಸಂಬಡೆದ ಭೂರ್ಗವರಪ್ಪುದಜ್‌ಂದಂ ನಂಟರುಮಂಗಮಹೀಪತೀ 
(ಪಂಪಭಾ. ೧೨-೫೬); ಸಾವೆಡೆಗೆ ನಂಟರಿಲ್ಲೆಂದಟ ನೀಂ (ವರ್ಧಫು. ೯-೬೪); 
ಎಡರಿಗಂ ತಾನಾಗದಂ ನಂಟನೇ (ಸೋಮೇಶ. ೨೨) ; ಅವಸರವಲಾಪವನೆ 
ನಂಟನು (ಕೌಶಿರಾ: ೧೯-೩3); ಅಣ್ಣತೆಮ್ಮಂದಿರನ್ನು ನೆಂಟರೆನ್ನಬಹುದೆ 
« * ಆಣ್ಣಿತಮ್ಮಂಔರು ಗ್ರಹಚಾರ ತಪ್ಪಿದರೆ ದಾಯಸಹದಿಗಳಾಗುವರೇ 
ಹೊರೆತು ನೆಂಟರು ವಔಿತ್ರ ಎಂದಿಗೂ ಆಗುವುದಿಲ್ಲ (ನಂಟರು. 9); ಅಕ್ಕಿ 
ಮೇಲೆ ಆಸೆ, ನಂಟರ ಮೇಲೆ ಪ್ರೀತಿ (ಗಾರ) ; ಕೆಟ್ಟು ನಂಟರ ಸೇರೆಬೇಡ, 


5೭೫ 


ನಂಟರ್ತನ 


ಕೊಟ್ಟ ಧರ್ಮ ತಿರುಗಿ ಕೇಳಬೇಡ (ಗಾದೆ). ೨. ಅಪ್ಪವ್ಯಕ್ತಿ; ಸ್ನೇಹವುಳ್ಳ 
ವ್ಯಕ್ತಿ : ನಂಟರಂ ಬಿಟ್ಟು ಪಗೆಯಂ ಕೂಡುವ ... ಮರುಳಂ ಪೋಲನ್ಕಿಂ 
(ಧರ್ಮಾಮ್ಮ. ೧೦-೮೩); ಆರಿಗಾರೂ ಇಲ್ಲಾ ಕೆಟ್ಟವಂಗೆ ಕೆಳೆಯಿಲ್ಲಾ ಜಗದ 
ನಂಟ ನೀನೆ ಅಯ್ಕಾ ಕೂಡಲಸಂಗಮದೇವಾ (೧ಸವೆ. ೨8); ಈ 
ಕಡುನಂಟನ ಸತಿಯ ರೂಪು ಸೋಲಿಸಿತೆನ್ನಂ (ಆನಂಪು. ೧೧-೩೦) ; 
ಹೋಹೆ ನಂಟನನಿನಿತು ದೂರಕ್ಕೆ ಕಳುಹಿ ಬರಲವನೊಡನೆ ನಡೆವ ಮನೆ 
ಮಂದಿಯೆನೆ,ನೆಗೆದ ಹನುಮನ ಕೂಡೆ ಬಂಡೆ ಗಿಡು ಮರ ಬಳಿ ಗಳ್‌ ಪಾರಿದು 
ಎನಿತು ಗೆಂಟರ್ಗೆ (ಶ್ರೀರಾನಾ. ೪೦೭-೧೨೭): ಅಪಶ್ತಿಗಾದವನೆ ನಂಟ (ಗಾದೆ). 
ನೆಂಟ: ೧. ಗಂಟನೊಬ್ಬರ ಕೈಯಲಿಡುವಾತ ಮೂರ್ಬ ನೆಂಟರಿಗೆ 
ಸಾಲವನು ಕೊಡುವಂತ ಮೂರ್ಪ (ಪುರದ. ೧-೬೨-೦) ; ಬಂಟನಲ್ಲವೆ 
ನಾನು ದೀನರ ನೆಂಟನಲ್ಲವೆ ನೀನು ನಿನ್ನೊಳಗುಂಟೆ ನಿರ್ದಯ (ಹರಿಸಾ. ೭೧); 
ಗೋವಳಂಗರಸುತನವಮಾದ ಬಳಿಕ ಪೊಡವಿಯಂ ಕಂಡು ನಡೆವನೆ ಮುಳಿದು 
ಮಾವನಂ ಬಡಿದವಂ ನೆಂಟರನಟುವನೆ (ಜೈಮಿಭಾ. ೬-೩೨) ; ಸ್ನ ರಂತ 
ನೆಂಟಳಿಗೆ ಜ್ಞಾತಿಯುನ್ನು ಹೋಗಲಾಡಿಸಿದ್ದನು (ದೇವೀಜೌ. ೧೧೧). 
೨. ಬಸವ ಬಸವಾಯೆಂದಡೆಯ್ದ ದೆ ಪಲವುಸುರಲೇನು ಮಸೆದ ಹೆಗೆಗಳು ನೆಂ 
[ಪಾ930. ನಂ] ಟರಪ್ಪರು (ಬಸೆಪು. ೭-೨೫). 

ನಂಟರ ತೊಟ್ಟು ಇ ಆಪ್ತರ ಕೆಲಸಗಳಿಗೆ ಒದಗುವವನಂ ; ಒಂದು 
ಬಿರಂದು : ಪರನಾರೀಪುತ್ರಕ ನಣ್ಬರ ತೊಟ್ಟು ಕೆಳೆಗೆ ಕುಪರ್ನ್ಟತ ಪಿಸುಣ 
ಗಡಸರ್ಪ್ಪ' ತೊದಟ್ಚರ ಬೀವ ಬಾವನ ಬಾ ಗುಣ್ಮಚಕ್ರಜೆಡ್ಡುಗಂ 
(ಎಳ. 11, ೩೧೭; ಸು. 950), ನಂಟರ ಮಾರಿ- ಸಂಬಂಧಿಗಳಿಗೆ ಕೇಡಂ 
ಬಗೆಯಂವವನು ; ವಿಶ್ವಾಸಘಾತಂಕ 7: ಲೋಕದೊಳದನುಡದಿರ್ಕರುಳ 
ಕತ್ತರಿ ನಂಟರ ವಷರಿ ತುತ್ತುಮಿಂಚಿದೊಡೆೊಡನುಂಡು ಮತ್ತೆ ತೊಡೆ 
ಮಿಂಚಿದೊಡಾ ಖಳನಿಂತು ಮಾಡಿದಂ (ಆನಂಪು. ೮೧-೪೪). ನಂಟರಿಷ್ಟರು, 
ನೆಂಟರಿಷ್ಟರು ಎ ಬಾಂಧವರು ಮತ್ತು ಸ್ನೇಹಿತರಂ; ಆಪ್ತೇಷ್ಟರಂ; 
ಬಂಧುವಿಂತ್ರರಂ: ಗರುಡನನೊಳ್ಳೆ ತುಡುಕುವುದುಂಟಲೇ ಲೋಕದಲಿ 
ರಾಯಂನ ನಂಟರಿಷ್ಟರೆೊಳಧಿಕನಲ್ಲಾ ಕರ್ಣ ಕಿಚುಕುಳನೆ (ಕುವ್ಕದ್ರೋ. 
6೩-೬) ; ಪದವಿ ತಪ್ಪಿದೆ ಮೇಲೆ ನಂಟರಿಷ್ಟರೆ ನಮಗೆ ಕಟ್ಟಿಟ್ಟ ಹಗೆ ಕಾಣ 
ಕೊನೆಗೆ (ಇಂಚಾಪ. ೯3-80) ; ನೆಂಟರಿಷ್ಟರು ಉಂಟು ನೆರೆಹೊರೆ ಎನಗುಂಟು 

ಎ ಎ ಒಂಟಿಯಾಗಿ ಪೋಗುವಾಗ ಸಂಗಡ ಒಟ್ಟರಕುಣೆ(ಪುರಂದ. ೩-3-3); 
ನಿನಗೋಸ್ಕರ ಹಿಂದೆ ನೆಂಟರಿಷ್ಟರನ್ನು ಬಿಟ್ಟಿ (ವಡಛಾ. 98); ನೆಂಟರಿಷ್ಟರೆಲ್ಲ 
ಭೈರ್ಯ ಹೊಂದಿದರು (93ಲೂರ. ೧೪. ಕಥಾಸದರು. 
[ ನಂಟು * - ಅ್ಯ./ತಮಿ, ನಟ್ಟ, ನಣ್ಣು ; ತುಳು. ನಂಟಿ, ನೆಂಟೆ ; 

ತೆಲು, ನಂಟು] 


ನಂಟತಿನ, ನೆಂಟತನ (ನಾ). ಸಂಬಂಧ ; ಬಾಂಧವ್ಯ ; ಸುಣ್ಣದ ಶುಯ್ಕಲ 


ಬಣ್ಣವೊಂದೆ ಎಂದರೆ ನಂಟತನಕ್ಕೆ ಉಣ್ಣ ಬಹುದೆ (ಬಸವ. 630); ದೊಡ್ಡವರ 
ನಂಟತನ ಬಡವನಿಗೆ ಭಂಡಾಟ (ಣದ). ನೆಂಟಿತನ: “ಜ್ಲ್ಯಾತೇಯವೆಂದರೆ 
ಜ್ಞಾತಿತನ, ಬಂಧುತಾ ಅಂದರೆ ನೆಂಟರ ಗುಂಪು, ನೆಂಟತನಕ್ಕೂ ಹೆಸರೆಂದು 
ಕೆಲವರೆನ್ನುವರು” (ಸಿದ್ಧಾಂತಿ. ೦೩೪). [ ನಂಟ + -ತನೆ] 


ನಂಟರ್ತನ (ನಾ). ಬಾಂಧವ್ಯ ; ಸಂಬಂಧ ; ನಂಟು: ಮಹಾಶ್ವುಪದ 


ಪ್ರಕರಾಮಸತ್ಕರೆೊಳಂ ಗಜಾಧಿಪರೊಳಂ ನಂಟರ್ತನಂ [ಪಃಕಾ. ತಾಂ 
ನರ್ತನಂ]ಗೊಂಡನಪ್ರಕಟಂ ನೀತಿವಿರುದ್ಧಮಾದೆಡೆಯೊಳಂ ತಾನೆಂಬ 
ಸನ್ಮಂತ್ರಿಯಿಂ ವಿಕಳಂ ಮಾಡುವಂ (ಪಂಡತೂ. ೯೭-6); ಪೆಸಿದ ಕೃತಾಂತಂ 
ಗೆಶ್ತಿದ ಬೋನಂ ತನುವೆಂದುತ್ತವಸರಟ೨ದುಟ್‌ದರದಟ ನಂಟರ್ತನಮಂ 
(ಮಲ್ಲಿಪು. 4-೬೬); ಕಳ್ಳರ ನಂಟರ್ತನಮುಂ ಕಳ್ಳರ ದೆಸೆಯಿಂದೆ ಧನಮನ 
ರ್ಜಿಸುವದುಮಾ ಕಳ್ಳರ್ಗೆಡೆಗುಡುವುದುಮದು ಕಳ್ಳತನಂ ಬ್ರತದ ಹಾನಿ 
ಯೆಂಬಂ ಜೈನಂ (ಸಮಪ. ೫-೪೩). [ ಆ ನಂಟ -ತನ) 


ನಂಟಸ 


ಅಭಿ 


ನಂಟಸ್ತ, ನೆಂಟಸ್ತ (ನಾ). ಬಾಂಧವ್ಯವುಳ್ಳವನು; ಬಂಧಂ. «ನಂಟಸ್ತಿಕೆ' 
ಪರಾ. ನೆಂಟಸ್ತ. "ನೆಂಟಸ್ತಿಕೆ' ಪರಾ. [ ನಂಟ್ಯು* - ಸ್ತ) 

ನಂಟಸ್ತನ, ನೆಂಟಸ್ತನ (ನಾ). ಎ ನಂಟತನ : ಸಮುದ್ರದ ನಂಟಸ್ತನ 
ಉಪ್ಪಿಗೆ .ಬಂಡಾಟ (ಹುಟ್ಕಹೆ. ೬೯) ; ಯೋಗ್ಕರಾದವರೊಂದಿಗೆ ನಂಟಸ್ತನ 
ಮಾಡಬೇಕು (ರೂಂ). ನೆಂಟಸ್ತನ: ಈ ಗೆದ್ದಲಿರಾಯನ ನೆಂಟಸ್ತನ 
ಸಾಹಿತ್ಯದೊಡನೆ ಅಷ್ಟೇ ಅಲ್ಲ, ಕಂಬಳಿಯೊಡನೆಯೂ ಇದೆಯೋ. ಎಂದು 
ಕೊಂಡೆ (ಮುಂಗಾಪು. ೦೬. "ದೊಡ್ಡಸ್ತನ' ಪರಾ. 

[ ಆ ನಂಟಸ್ತ + - ತನ] 

ನಂಟಸ್ತಿಕೆ, ನೆಂಟಸ್ತಿಕೆ (ನಾ). ಎ ನಂಟತನ: ಆ ಎರಡು ಮನೆತನಗಳ 
ನಡುವೆ ಮದುವೆಯ ನಂಟಸ್ತಿಕೆ ಕೂಡ ಬೆಳೆದಿತ್ತು (ನೊಳಂಬ. ೭೨) ; ಈಗಿನ 
ಕಾಲದಲ್ಲಿ ನಂಟಸ್ತಿಕೆ ಹೆಚ್ಚಿದಷ್ಟೂ ಸಂಸಾರ ನಿಭಾಯಿಸುವುದು ಕಷ್ಟ (ರೂಢಿ). 
ನೆಂಟಸ್ತಿಕೆ : ನೆಂಟಸ್ತಿಕೆ ಬೆಳೆಸುವುದಕ್ಕಾಗಿ ನೀವೆ ಬಿಟ್ಟೂರಿಗೆ ಹೋಗ 
ಬೇಕಾಗುವುದು (ಕೂರಾಜಿ, ೩); ಹೋಗಲೇಬೇಕೆಂದು ಯೋಚಿಸಿ 
ಕೂಡಲೇ ಹೋಗಲು ಇಲ್ಲಿ ಚಿನ್ನದ ಕೊಪ್ಪರಿಗೆಯಿದೆಯೇ ಅಥವಾ ಕುಬೇರನ 
ನೆಂಟಸ್ತಿಕೆಯಿದೆಯೇ ? (ವಾತ್ಮಲ್ಮ. ೨9). "ದೊಡ್ಡಸ್ತಿಕೆ' ಪರಾ. 

[ ನಂಟಸ್ತ + - ಇಕೆ) 

ನಂಟಿಕೆ (ನಾ). ಎ ನಂಟತನ : ತಂಟೆಯಂವನ ನಂಟಿಕೆ ಸಲ್ಲ, ಒಂಟಿಯಾಗಿ 
ಹೋಗಸಲ್ಲ (ಗಾಡ). [ನಂಟ - ಇಕೆ) 

ನಂಟಿತಿ, ನೆಂಟಿತಿ,' ನೆಂಟಿತ್ತಿ (ನಾ). ನಂಟರವಳು ; ಸಂಬಂಧಿಯಾದವಳಂ: 
(ಕಿ). ನೆಂಟಿತಿ: ಮನೆಗೆ ಬಂದ ನೆಂಟಿತಿಯರಿಗೆ ಉಡುಗೊರೆಯಾಗಿ ಕೊಡಲು 
ತಂದಿದ್ದ ಸೀರೆಗಳ ವಿಚಾರ ಸಲಹೆ ಕೊಡುವ ನೆವದಿಂದ . , , ತಿಳಿಯಲು 
ಪ್ರಯತ್ನಿಸುತ್ತಿದ್ದನು (ಮಲೆನು. ೨೨೦). ನೆಂಟಿತ್ತಿ: ಮನೆಯ ಮಗಳೂ 
ನೆಂಚಿತ್ತಿಯ ಹಾಗೆ ಮದುವೆಯ ದಿನವೇ ಬಂದಿದ್ದಾಳೆ (ರೂಢಿ). 

[ ನಂಟ + -ಇತ್ಮಿ (ಆ -ಇತ್ತಿ)] 

ನಂಟು (ಕ್ರಿ). ತಾಗು ; ಕೂಡು : ಸೇರಂ: ಅವು ತಾರ್ಮುಟ್ಟಿನೊಳೊರ್ಮೆ 
ಕಂಡು ಕಿಡಿಯಂ ಕೆಂಡಂಗಳಂ ಸೂಸೆ ನಂಟುವ [ಪಾಣಣ. ಗಂಟುವ, ತಾಗುವ, 
ನಂಟದ]ವೊಲ" ಬೆಟ್ಟಿನೊಳೊಂದು ಬೆಟ್ಟು ಭವಬದ್ಧಕ್ರೋಧದಿಂ ಕಾಯ್ದು 
ತಾಗರಿವುದುಂ (ಅರ್ಥನೇ. 9-0೨0). 

[ದೇ.॥ ತಮಿ, ನಣ್ಣು, ನಣುಜ್ಯು, ನಣುಕಂ] 

ನಂಟ್ಯು, ನೆಂಟು (ನಾ). ೧. ಸಂಬಂಧ ; ಬಾಂಧವ್ಯ : “ನಂಟಣ್ಟೆನಿಕ್ಕುಂ” 

(ಕಲ್ಮಕ್ಕೆ. ೬೯) ; ಜವನೊಡವುಟ್ಟು ಮಾರಿಯೊಡನಾಡಿ ಲಯಾಗ್ನಿಯ ನಂಟು 
, . ಸಿಡಿಲ ಸಂಗಡವಿನಾಶನ ಬೆಂಕೆಗಣ್ಣ ಬಾಂಧವನೆನೆ ಶೌರಿ ಮರ್ದಿಸಿದ 

ನಪ್ರಶಿಮಲ್ಲರೆನಿಷ್ಟ ಮಲ್ಲರಂ (ಜಗೆವಿ. ೬-೭೩) ; ಕೆಳೆತನದ ನಂಟು [ಪಾಂಾಂ. 
ಬಂಧು] ವಿಷಯದ ಬಂಧುವಾತುಗಳ ಬಲದೆೊಳಾಂ ಕವಿಯೆಂದು ಕವಿರಾಯ 
ನೆಂದು ವೆಗ್ಗಳಿಸಿ , . . ನಂಟನೀಡಾಡಿ ಮಲೆತು (ಹಶಕಾ. ೧-೩೦) ; 
ಕರಕಷ್ಟರೊಳು ನಂಟದೇತಕುಳಿ ಶುಭವನೆಣಿಸು (ವೆಂಕಾರಾ. ೩-೯-೬); 
ಹಳಗನ್ನಡಕ್ಕೂ ತಮಿಳಿಗೂ ಇರುವ ನಿಕಟವಾದ ನಂಟು ನೋಡಬೇಕುದುದು 
(ದ್ರಾವಿವಿ, ೧೧೨) ; ಸಮುದ್ರದ ನಂಟು ಉಪ್ಪಿಗೆ ಬಡತನ (ಗಾದ). "ನಂಟಂ 
ಗಾಣಿಸಂ' ಪರಾ. ೨. ಪ್ರೀತಿ; ಪ್ರೇಮ : ನಂಟಂ ಬಯಸುತ್ತಿನಿಯನ 
ನಂಟಿ ಮಹಾತುರದಿನಪ್ಪಿ ಮಿಗೆ ಪುಳುಕಿಸುತುಂ . . . ಜೋಡೆಯರ್ನೆರೆ 
ಯಂತಂದೆಸೆದರ್‌ (ಉದೃಟ. ೧೦-೦೧೩) ; ನನಗೂ ನಿನಗೂ ಅಂಟಿದ ನಂಟಿನ 
ಕೊನೆ ಬಲ್ಲವರಾರು ಕಾಮಾಕ್ಷಿಯೆ! (ಸಖೀಗೀ. ೪೬-೯೬೦). ನೆಂಟು: 
೧. ಸ್ತುಶಿಯಿಲ್ಲ ನಿಂದೆಯಿಲ್ಲ ನೆಂಟಿಲ್ಲ [ಪಾಕಾಂ. ನಂಟಿಲ್ಲ, ನೆಂಟರಿಲ್ಲ] 
ಹಗೆಯಿಲ್ಲ ಅಜುಹಿಲ್ಲ ಮ ಅಹಿಲ್ಲ ತಾನೆಂಬ ನೆನಹಿಲ್ಲವಾಗಿ (ಅದವ. 
೧೬೦-೨೮೫) ; ರಾಮಣ್ಣನ ನೆಂಟೂ ನಮಗೆ ಗಂಟುಬೀಳುತ್ತದೊ ಏನೋ 
(ಮಹಾಗೆ. ೩೩೧) ; ಅಕ್ಕನ ಹಗೆ ಭಾವನ ನೆಂಟು (ಗಾದೆ). 


೪೨೭೬ 


ನಂತರ್ಯ 


ನಂಟು ಮಾಡು, ನೆಂಟು ಮಾಡುಎಸಂಬಂಧವನ್ನು ಮಾಡು; ಬಾಂಧವ್ಯ 
ವನ್ನ ಬೆಳೆಸಂ : ವಧುವಂ ತಂದೀಯೆ ಮುನ್ನೆನ್ನ ಚಿತ್ತದೊಳಿರ್ದಂದದೆ 
ನಂಟು ಮಾಡಿ ಸಿರಿಯಿಂದೆನ್ನೊಳ೯ ಸಮಂ ವಹಖಟಕ್ಕಿಂ (ವರ್ಧಪು. ೭-೩೪); 
ನೀರೆಣ್‌ದೋವಿದವರ ಕಾಲ ಕುಂಟು ಮಾಡುವ ಬೇಲದಂತೆ ಕಂಟಿಕವನು 
ಕಾಣಿಪರು ಕೆಲಂಬರು ನಂಟು ಮಾಡುವ ವಖಾನ್ಯರಿಗೆ (ಪ್ರಛಂಜ. ೧-೨೨) ; 
ಒಂದೇ ಗಂಡುದೇವರ ಒಕ್ಕಲುಗಿದ್ದರೂ ಹೆಣ್ಣು ದೇವರು ಬೇರೆ ಬೇರೆ 
ಯಾಗಿದ್ದರೆ ನೆಂಟ» ಮಾಡುವುದುಂಟು (ಹುಟ್ಟಹ. ೨೩), 
[ ಆನಂಟ್ಯು./ತಮಿ, ನಟ್ಟು, ನಣ್ಣು ; ತುಳು. ತೆಲು. ನಂಟು] 


ನಂಟುಗಾಣಿಸು (ಕ್ರಿ). ಹೊಂದಾಣಿಕೆಯನಲ್ನಂಟಂಮಾಡಂ; ಹೊಂದಿಸಂ: 


10 


ಒಂಟಿದಂಡಿಗೆಯೊಳು ಹಲವು ದಂಡಿಗೆಯೊಳು ನಂಟುಗಾಣಿಸಿ ಶ್ರುತಿಮುಟ್ಟಿ 
- ಮಂಟಪ ಗುಮುಂಗುಮುಗುಮ್ಮೆನೆ ಕೊರಳೆದೆಗುಂಟಾಗಿ ಕಾಯೆದೋಟ್‌ದರು 
(ಭರಣ, ೧೮-೧೩೬). [ನಂಟ್ಯು * ಕಾಣಿಸು] 


ನಂಟುಗೊಳುಹ (ನಾ). ಹೊಂದಾಣಿಕೆಯನ್ನುಂಟಂಮಾಡಿಕೊಳ್ಳುವಿಕೆ ; 


36 


ಸಂಬಂಧವನ್ನು ಸ್ವೀಕರಿಸಂವಿಕೆ; ಸಮನ್ವಯಂ ಮಾಡಿಕೊಳ್ಳುವಿಕೆ : 
“ಸಾಮ ಎಂದೊಡೆ ವಿನಯದಿಂ ನಂಟುಗೊಳುಹ” (ನಾಟಿರಾ. ಕ). 
[ ನಂಟ್ಯು + ಕೊಳುಹ] 


ನಂಟುತನ, ನೆಂಟಂತನ (ನಾ). ಎ ನಂಟತನ : ಹರಿ ಕರಿಕಳಭದುರುಬಂಧುತ್ವ 


ಫಣಿ ಮುಂಗುಲಿಯ ನಂಟುತನ , , . ಇರ್ದುದು ಬನದೊಳಾ ಮುನಿಯ 
(ತೊರರಾ. ೧-೫-೪೩); ಕೂಳ ಬೆಮೆಯಲಿ ನಂಟುತನ ದಾಕ್ಷಿಣ್ಯಪರನಾಗಿ 
(ಮಡಿಭ. ೨೩) ; ಎಂದುಪಾಯದಿ ಮಮತೆ ನಂಟುತನ ತೋರಿ ಮುಂದು 
ವರಿಯಲು : ಮನದಿ ಸಂದೇಹ ವೂರಿ (ಕಎಪು. ೧೨-೧೫) ; ಆ ಕನ್ಮಯರ 
ಪಾಣಿಗ್ರಹಣ ಮಾಡುವುದರಿಂದ . ., ಆ ಸಾಮಂತರಿಗೂ ದೊಡ್ಡವರೊಡನೆ 
ನಂಟುತೆನ ಬೆಳೆಸಿದೆವೆಂಬ ಮಾನಗಾರವಗಳೂ ಉಂಟಾಗುತ್ತಿದ್ದುವು 
(ಶಾಂತಲಾ. ೯೭). ನೆಂಟುತನ : ನೆಂಟುತನ ಹೊಸೆವ ಕಾಲೂರ್ಮದುವೆ 
ಪಿರಿದು (ಕಾಲೂರ. ೩೯-೪೫). ನಂಟ್ಯು + -ತನ] 


ನಂಟುಭಕ್ತಿ (ನಾ). ಬಾಂಧವರ ಮೇಲಿರುವ ಮೋಹ : ಸಂಸಾರಬಂಧು 


ಗಳಿನ್ನವರೆಂದೊಡೆ ನಂಟು[ಪಾಣಂ. ಟಿ]ಭಕ್ತಿ ನಾಯಕನರಕ ಇಂತೆಂದುದು 
ಕೂಡಲಸಂಗನ ವಚನ (ಬಸವ. ೮) ; ಅಣ್ಣತಮ್ಮ ಹೆತ್ತಣ್ಣ ಗೋತ್ರ 
ವಾದರೇನು ಲಿಂಗಸಾಹಿತ್ಯವಿಲ್ಲದವರ ಎನ್ನವರೆನ್ನೆನಯ್ಕ್ಮಾ ನಂಟುಭಕ್ತಿ 
ನಾಯಕನರಕ (ಬಸವ. ೭೧ಖ. [ನಂಟ್ಯು ೬ ಭಕ್ತಿ] 


ನಂಟುಮೊಣಿಕೆ (ನಾ). ನೆಂಟತನದ ಸಂಬಂಧ, - ಬಾಂಧವ್ಯ: ಈ ಅಪ 


ದೆಸೆಯಂ ಕಂಡೊಂದು ಬಕಂ ಬೆಳರ್ತು ಮಂಂಗಾಣದೆ ತನ್ನ ನಂಟು 
ಮೊಜ್‌್‌ಯ ವಿಹಂಗಳ್ಗೆ ಮುಂತೆ ಬಟ್ಟೆ ಯಾವುದೆಂದಾವಗಮಗಲದೆ ಚಿಂತಾ 
ಪರನಾಗಿರ್ಕುಂ (ರಾಮಾಶ್ಶ. ೫೧-೨೫). [ ನಂಟ್ಯು + ಮೊಟ್ಸ್‌ ] 


35] ನಂಟುವಳಿ (ನಾ). ಬಾಂಧವ್ಯ ; ನಂಟತನ : ನಂಟುವಳಿ ಜನ್ನಿಪುದು 


ತತ್ಸತಿಯ ದೆಸೆಯಿಂ (ಅಂಬಿಕಾ. ೩೩-34). [ ನಂಟ್ಯು * -ವಳ್ಳಿ] 


ನಂಡುಲಿ (ನಾ). (ಕರಾ) ಮಳೆ ಬಿದ್ದು ಮಣ್ಣು ಸ್ವಲ್ಪ ಹಸಿಯಾಗಿರಂ 


40 


ವಾಗ ಬಿತ್ತುವುದಂ : ಇಷ್ಟು ಬೇಗನೆ ಮಳೆ ಬರುತ್ತದೆಯೆಂದು ಯಾರಿಗೆ 
ಗೊತ್ತು ಕಡುಲಿಯಂತೂ ತಪ್ಪಿತು, ಇನ್ನು ನಂಡುಲಿಗಾದರೂ ಬಿತ್ತಬೇಕು 
(ಕೂಢಿ). *ಕಡಂಲಿ' ಪರಾ. [?] 


ನಂತರ, (ನಾ). ತರುವಾಯಂದ ಕಾಲ : ಹರನ ಪಾದಂಗಳಿಗೆ ವಂದಿಸಿ ಸುರರು 


ನಂತರದಲ್ಲಿ ಗಿರಿಜೆಯ ಚರಣಸರಸಿಜಗಳನು ನವಮಿಸುವರು (ಪಾರ್ವಪ. ೩೦). 
[ಆ ಅನಂತರ್ಯ] 


ನಂತರ, (ಅ). ತರಂವಾಯ ; ಆಮೇಲೆ: ಕಲ್ಲು ಕಾಮಗಾರ್ರಿ ಕರ್ಚ ೨೦ 


48 


ವರಹ ಕೊಟ್ಟುಯಿಧಾಳೆ ಬಾವಿ ತೀರಿದಲಿ ನಂತ್ತರ ಬೋವಿಗಳಿಗೆ ವುಡುಗರೆ 
೧೦ ಹ ಕೊಟ್ಟುಯಿಧಾಳೆ (ಮೈಆರಿ. ೧೯೨೯, ೯೭-೯ ಸು. 1764); 


ನಂದ 


ಈ ವೆನೀಸಿಯನರು . . , ಪುನಃ ತನ್ನ ಆಸ್ಥಾನಕ್ಕೆ ಹಿಂದಿರುಗಿ ಬರುವ 
ಭರವಸೆಯನ್ನು ಅವರಿಂದ ಪಡೆದ ನಂತರವೇ . .. ಏರ್ಪಾಡು ಮಾಡಿಸಿದನು 
(ಪ್ರವಾಇ. 11, 6). [ ಆ ಅನಂತರ್ಯ] 
ನಂದ (ನಾ). ೧. ಸಂತೋಷ ; ಆನಂದ ; ಸಂಖ. "ನಂದವಿಡಂ' ಪರಾ. 
೨. ಕೃಷ್ಣನ ಸಾಕುತಂದೆ ; ನಂದಗೋಪ : ನಂದಾದಿಗೋಪರಿಂದು 
ಪುರಂದರಮಹಮೆಂದು ಹರ್ಷದಿಂ ಸಂಭ್ರಮಿಸಲ" (ಜಗವಿ. ೪-೭೬); ನಂದ 
ನಿತ್ತಲು ಕೇಳ್ದು ವಸುದೇವನ ತದುಕ್ತಿಗಳ ನೊಂದು ಶಂಕಿಸಿ ಚಿತ್ತದೊಳಗೆ 
ಮುಕುಂದನನು ಮಜಕವೊಕ್ಕು ಮರಳಿದು ಬಂದನಾ ಮುಮ್ಮಾರ್ಗದಿಂದ 
ನಿಜಾಲಯಕ್ಕೊಲಿದು (ನಿಘಗ. ೧೦-೫-೨೭) ಮಂದಗಮನೆ ಇವನಾರೆ 
ಪೇಳಮ್ಮ . , . ನಂದನ ಕಂದ ಮುಕುಂದ ಕಾಣಮ್ಮ (ಪುರಂದ. ೨-೭೦-೧). 
'ನಂದನಂದನ' ಪರಾ. ೩, ಚಾಣಕ್ಯನಿಂದ ರಾಜ್ಯವನ್ನು ಕಳೆದಂ 
ಕೊಂಡ ಪಾಟಲೀಪುತ್ರದ ಒಬ್ಬ ರಾಜ ವಂತ. ಅವನ ವಂಶದ 
ಹೆಸರಂ : ಪಾಟಳೀಪುತ್ರಮೆಂಬ:ದು ಪೊಟಲದನಾಳ್ತೊಂ ನಂದವಂಶದೊಂ 
ಪದ್ಮನೆಂಬೊಂ (ವಡ್ಮಾರಾ. ೧೮೦-೧೩) ; ನೆಂದರಿಗೆ ಮಂತ್ರಿಯಾದ ರಾಕ್ಷಸನು 
ಚಂದ್ರಗುಪ್ತನ ದೆಶೆಯಿಂದ ಭೀತನಾಗಿ ಆ ರಾಜ್ಯದಲ್ಲಿ ನಿಲ್ಲಲಶಕ್ಕವಾದ 
ಕಾರಣ ಇಲ್ಲಿಗೆ ಬಂದನೋ 1 (ವಖದ್ರಾಮಂ. ೨೭೦). ೪. ಕುಬೇರನ ನವ 
ನಿಧಿಗಳಲ್ಲಿ ಒಂದು. ೫. [ಗಣಿತ] ಒಂಬತ್ತೂ ಎಂಬ ಸಂಖ್ಯೆಯ 
ಸಂಕೇತ : ನವ, ಪದಾರ್ಥ, ರಂಧ್ರ, ನಂದ... ನಾಟ್ಕಾಂಗ ಇಂತಿನಿತುಂ 
೯ಕ್ಕೆ ಪೆಸರು (ಪೃವಹಾ, ೧೦-೩). ೬. [ಛಂದ] ಒಂದಂ ವರ್ಣವೃತ್ತದ 
ಹೆಸೆರಂ: ದಿನೇಶನಿಂದತ್ತ ನೀಲಕಂಠರ್‌ ತನೂದರೀ ನಿಲ್ಕೆ ನಂದ[ಪಾಾಂ. 
ನಿಲ್ಕನಂಗ]ಮಕ್ಕುಂ(ಛಂಜೋಂಬು, ೨-೭೧). [ಸಂ.] 
ನಂದಕ (ನಾ). ೧. ಸಂತೋಷಗೊಳಿಸಂವಿಕೆ ; ಆನಂದಗೊಳಿಸಂವಿಕೆ. 
೨. ಸಂತೋಷ ; ಆನಂದ. ೩. ಕತ್ತಿ; ಖಡ್ಗ. ೪. ವಿಷ್ಣುವಿನ ಕತ್ತಿ _ 
ಖಡ್ಗ : ನಂದಕಮಂ ದಿವಿಜಗಣಾನಂದಕವಂಂ ಕೊಂಡು ಚೇದಿಪತಿಯೊಳ್‌ 
ಪೊಣರ್ದಂ ಮಂದರಧರಂ (ಜಗವಿ. ೭-೯೭); ಘನಕರಿಗಿಕ್ಕಿದಂಕುಶಮಿದಬ್ಬ 
ಮುಕುಂದನ ನಂದಕಾಯಂಧೆಂ (ರಾಜಕೇ. 6-069); ಓಹೋ, ಈ ನಂದ 
ಕಾಸಿಯು ಬಂದಿತು (ಥಾಸನಾ. ೫೧). ೫. ಕಪ್ಪೆ. ೬. ಕೃಷ್ಣನ ಸಾಕುತಂದೆ, 
೬. [ಛಂದ] ಒಂದು ವರ್ಣವೃತ್ತದ ಹೆಸರು: ಬಂದು ವಹ್ನಿಯೊಳ್‌ 
ನಿಂದೊಡಾಲಗಂ ಸಂಂದರಾಂಗಿ ಕೇಳ್‌ ಸಂದ ನೆಂದಕಂ (ಛಂದೋಂಬು. ೨-೬೭). 

[ಸಂ.7 
ನಂದಕೆ (ನಾ). ಎ ನಂದಕ ೪ ;. ಭವನ ಶೂಲದ ಗಾಯದಿಂದವೆ ಕವಲುದಲೆ 
ಯಾದವರು ಬಲು ಮಾಧವನ ನಂದಕೆಯಿಂದ ಮೂಳೆಗಳೆದ್ದ ಬೆನ್ನವರು 
(ಜಾಶಿರಾ. ೨೦-೧). [ ಸಂ. ನಂದಕ) 
ನಂದಗಿರಿ (ನಾ). ಒಂದಂ ನಾಡಿನ ಹೆಸರು; p ಈಗಿನ ಕೋಲಾರ 
ಜಿಲ್ಲೆಯ ನಂದಿಬೆಟ್ಟದ ಸಂತ್ರಾವಉತ್ತಲಿರಂವ ಪ್ರದೇಶವಿರಬಹಂದಂ : 
ಮಹಾರಾಜಾಧಿರಾಜ ಕೊಳಾಲಪುರವರೇಶ್ವರ ನನ್ಮಗಿರಿನಾಥಂ (ಎಳ. 111, 
ನಂಜನ, ೧೩೫-೩; ಸು. 970); ಮಹಾರಾಜಾಧಿರಾಜಂ ಕೋಳಾಳಪುರ 
ವರೇಶ್ವರಂ ನನ್ಮಗಿರಿನಾಥಂ ಜಯದುತ್ತರಂಗಂ ಗಂಗಚೂಡಾಮಣಿ . .. 
ವಿಕ್ರಮಾದಿತ್ಕದೇವರ್‌ (ಸೌಇಇ. ಸಸ, ೩೩-೩; 1055); ಮಹಾರಾಜಾಧಿ 
ರಾಜ ಪರಮೇಶ್ವರಂ ಕೋಳಾಲಪುರವರೇಶ್ವರಂ ನಂದಗಿರಿನಾಥಂ ಪಂದ 
ಗಜೇಂದ್ರಲಾಂಚ್ಛನಂ (ಎಕ. ೪11, ಶಿವಮೊ. ೪-೮೬; 1129). 

[ ನಂದ 4 ಗಿರ್ಕಿ 

ನಂದಗೋಕುಲ (ನಾ). ೧. ಯಂಮಂನಾನದೀತೀರದಲ್ಲಿರಂವ ಒಂದಂ 
ಸ್ಥಳದ ಹೆಸರಂ ; : ಕೃಷ್ಣೆನ ಸಾಕುತಂದೆಯಾದ ನಂದಗೋಪನು 
ಇದ್ದ ಸ್ಥಳ : ಉತ್ತರಿಸಿ ಯಮುನೆಂಗುನು ಹೆರಿಯನು ಹೊತ್ತೊಕೊಂಡುರ 
ದೊಳಗೆ ಹೋಗಿ ಯದೂತ್ತಮನು ನಟ್ಟಿರುಳು ಹೊಕ್ಕನು ನಂದಗೋಕುಲವ 


೪೨೭೭ 


ನಂದನ 


(ನಿಧಾಗ. ೧೦-೪-೧೬). ೨. (ಆಲಂ) (ಮಕ್ಕಳಿಂದ ತಂಂಬಿ) ಆನಂದ 
ಮಯಂವಾದ ಸಂಸಾರ, - ಕಂಟಂಂಬ : ಪಂತರವಾಡೇ ನಂದಗೋಕುಲ 
ವಾಗಬಹುದು (ದೀಪಹ. 11, 3೧೯); ಅವರ ಸಂಸಾರ ನಂದಗೋಕುಲ 
ವಾಗಿದೆ (ರೂಂ). [ನಂದ « ಗೋಕುಲ] 


5| ನಂದದೀವಿಗೆ "ನಂದಂ' ಪರಾ. 


ಶ್‌ 
ಎ 


46 


ನಂದನ (ಸಾ). ೧. ಸಂತೋಷಗೊಳಿಸಂವಿಕೆ ; ಆನಂದಗೊಳಿಸಂವಿಕೆ. 


೨. ಅನಂದ ; ಸಂತೋಷ: ನಂದನನಾಮದ ನಂದನನಂತಪ್ಪ ನಂದನಂ 
ಜನಿಕೆ ತಮಗೆಂದು ಧೆರೆಯೊಳಾನಂದದಿಂ ಬಯಸದವರಿಲ್ಲಾ (ವರ್ಧಪು. 
03-909); ಶಂಕರ ನಿಮ್ಮ ಶ್ರೀಪದವ ಸಂದು ನಿಜದಿಂ ಧ್ಯಾನಿಸುವುದೇ 
ನಂದನಂ ವ್ಯಾಮೋಹದಿಂ ಘನವೆಂದು ಶೆಂಕರದಾಸಿ ಪೇಳಿದ ಜಡೆಯ 
ಶಂಕರಗೆ (ಕಾಕದಾ. ೧೬-೦೦). "ಚೇತೋನಂದನ' ಪರಾ. ೩, ಮಗ; 
ತನಯಂ ; ಪುತ್ರ: “ತನಯಂ ಸ್ತನಂಧಯಂ ತೋಕಂ ಸುತಂ ಸೂನು 
ತನುಜನಾತ್ಮಜನಪತ್ಯಂ ತುಕ" ಪ್ರಸೂತಿ ನಂದನನೆನಲು ಪುತ್ರನೆನಿಸಿಕ್ಕು” 
(ಮಂಗರಾ. ೯೦-೪) ; ನಿನಗೆ ಭರತಾವನೀತಲಮೆನಿತನಿತುಮನಾಳ್ವನೊರ್ವ 
ನಾದಪ್ಪಂ ನಂದನಂ (ಅದಿಪು. ೮-3೮) ; ನಿಜನಂದನರಂ ನೀನಿರೆ ನೃಪೇಂದ್ರ 
ಕೊಲ್ವರುವೆೊಳರೇ (ಅಜಿಪು, ೧೦-೩೮) ; ನಂದನಜನ್ಮೋತ್ಸ ವದೊದವಿಂದಂ 
ಪರಿತಂದು ಪೂರ್ಣಪಾತ್ರಮ ತ್ಕಾನಂದಮೊದವಲೈ ಪರಿಜನಮೆಂದೆಳೆಕಂಳಿ 
ಗೊಳ್ಳ ಸೈಪು ಸಮನಿಸಿದಪುದೋ (ಕಾದಂಪೂ. ೩8೩); ಆ ಕನಸುಗಳನನು 
ಕ್ರಮದಿಂ ಕೇಳ್ದು . . , ತತ್ಪಲಮನಣಾಪಲಂದಿಂತೆಂದಂ . . . ಮೃಗ 
ರಾಜನಿಂ ಪುರುಷಸಿಂಹಂ ಪೆಟ್ಟುಗುಂ ನಂದನಂ (ಡಆಗವಿ. ೨-೮ಏ); 
ನಂದನನಕ್ಕುಂ ನಮಗಿನ್ನೆಂದಧಿಪನಮೋಘವಚನದಿಂ ವನಿತೆ ಮಹಾನಂದಮ 
ನಾಂತಂಬುದರವದಿಂದಾನಂದಿಪ ಮಯಂರವನಿತೆವೊಲಾದಳ್‌ (ಕಂದ್ರೆ ಪು. 
೦೨-೨೦); ಲೆ ಜಂಪತಿಗಳ್ಲಿ ಕಳಾರಾಜಿತಮತಿಗಳ್ಳಿ ತತ್ಸಹಸ್ರಾರದ 
ವಿಭ್ರಾಜಿತಸುರಪರನುರುತರತೇಜಂ ನಂದನಸಮಾಖ್ಯನಂದನನಾದಂ(ವರ್ಥಪು. 
೧೨-೧೦೨ ; ನ೦ದನನೆಳೆಮೆಯ ಕೈಮೆಯನಂದಿಂಗಾ ನಂದಗೋಪನಾಲಿಸಿ 
ನಲಿದಂ (ಚಳವಿ. ೪-೧೯). "ನಂದನಂದನ' ಪರಾ. ೪. ಇಂದ್ರನ 
ತೋಟ, - ಉದ್ಯಾನವನ : ಸಾರಸಹಂಸಕೋಕಿಳಕುಳಧ್ವಾನೋತ್ಯರಂ 
ಚೆಲ್ಜನಾಯ್ತು ಕರಂ ಸ [ಕ್ರ] ನಿಳಿಂಪದಂಪತಿಗಳಿಂದಾ ನಂದನಂ ನಂದನಂ 
(ಪಂಪಾ. ೫-೮೦) ; ನಂದನದಂದದಿಂದೆಸೆವಿನಂ ಬನಮಂ ಮನದಟ್ಕಟಿಂದೆ 
ಸಂಕ್ರಂದನಸನ್ನಿಭಂ , . . ವಿಶ್ವನಂದಿವಿಭು ಮಾಡಿಸಿದಂ (ವರ್ಥಪು. 3-೨): 
ವನ ಇಂದ್ರನ ನಂದನದಂತಿದೆ (ಕಾಂತಲಾ. ೪೦) ; ಇನ್ನು ಎಲ್ಲಿಗೋಟ ನಂದನದ 
ತೋಟ! (ಗಿ. ೯-೧೨). "ನಂದನವನ' ಪರಾ. ೫. ತೋಟ; ಉದ್ಯಾನ 
ವನ: ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿ ಸ್ಟಿಯಲಂಪಿನಿಂಪುಗಳ್ಲಾಗರ 
` ಇದ ಮಾನಸರೆ ಮಾನಸರಂತವರಾಗಿ ಪೆಟ್ಟಲೇನಾಗಿಯಂಮೇನೊ 
ತೀರ್ದಪು[ ದೆ] ತೀರದೊಡಂ ಮಜದುಂಬಿಯಾಗಿ ಮೇಣ್‌ ಕೋಗಿಲೆಯಾಗಿ 
ಪುಟ್ಟುವುದು ನಂದನದೊಳ್‌ ವನವಾಸಿದೇಶದೊಳ್‌ (ಪಂಪಭಾ. ೪೯); 
ಸುಳಿವಂಚೆಗಳಿಲ್ಲದುದಿಲ್ಲ ನಂದನಂ (ಜಗವಿ. 3-00) ; ಪ್ರಚುರಚಂದನನಂದನ 
ಗಂಧದಿಂ ದಿಶಾಪರಿಧಿಯನೆಯ್ಯೆ . ಬಾಸಣಿಸುತಿರ್ಪದು ಸುಗಂಧಿಮಂಡಲ 
ಮಿಳಾರವಂಣೀರವಂಣೀಯಕುಂಡಲಂ (ಕಂದ್ರಫು. ೩-೦೧); ಮರುಭೂವಿಂ 
ನಗುವ ನಂದನವಪ್ಪುದಿದನೀಂಟೆ (ಶ್ರೀರಾಮಾ. ೧೪-೩೩೭). ೧, ೫: ರಾಜ 
ಕೀರಚ್ಛದಾನಿಳಲೋಲತ್ಮಣಿಶಾಳಿಶಾಳಿ ಜನಚೇತೋನಂದನಂ ನಂದನಂ 
(ಜಗವಿ. ೨-3); ಘನತರಭದ್ರಶಾಳದಿನಿನಿತ್ತೆಡೆಮಾಡದೆ ನಂದನಕ್ಕೆ 
ನಂದನದಿನದೊಂದು ಬೇಗದೊಳೆ ಸೌಮನ ಸಕ್ಕೆ ತಗುಳ್ಳು ಮತ್ತೆ 
ಸೌಮನಸದಿನೆಯ್ದೆ ಪಾಂಡುಕವನಕ್ಕಡರ್ದತ್ತು ಸುರೇಂದ್ರವಾರಣಂ 
(ಶಂದ್ರಪು. ೧೨-೧೦೪). ೬. ಅರಂವತ್ತಾ ಸಂವತ್ಸರೆಗಳಲ್ಲಿ ಇಪ್ಪತ್ತಾರನೆ 
ಯಂದಂ : ಮತ್ತಮಾ ವರುಷವೇ ಪ್ರಭವ ವಿಭವ , . . ನಂದನ... 


ನಂದನಂದನ 


ಅಕ್ಷಯವೆಂದಜವತ್ತು ತೆಜನಾಗಿಹುದು (ವಿವೇಕ. ೩3೧); ನಂದನಸಂವತ್ಸರದ 

ಪಾಲ್ಗುಣ ಶು೧೮ು. , . ಗುಡಿಯ ಜರ್ನಉದರ ವಣಡಿದ ವಿವಾರ 

(ಎಳ. 111 (೫), ನಂಜನ. ೩೩೨-೨; 1663). ೭. ಶಿವ. ೮. ಎಷ್ಟು. 

೯. [ಜೈನ] ರುಚಕಾಚಲದ ಜಿನನಿಲಯದ ಎಂಟು ಶಿಖರಗಳಲ್ಲಿ 

ಒಂದು : ಜಿನನಿಲಯರುಚಿರರುಚಕಾಚಲದ ಪೂರ್ವದಿಗ್ಳಾಗದ ವೈಡೂರ್ಯ 

ಕಾಂಚನಕನಕಾರಿಷ್ಟದಿಕ್ಸ್ಮಸ್ತಿಕನಂದನಂಂಜನಮೂಲಕಂಗಳೆಂಬೆಂಟುಂ ಕೂಟಂ 
ಗಳೊಳ್‌ (ಅದಿಪು. ೭-೩ ವ). ೧೦. [ಸಂಗೀತ] ಒಂದಂ ರಾಗದ ಹೆಸರಂ. 

[ಸಂ.) 

ನಂದನಂದನ (ನಾ). ನಂದಗೋಪನ ಮಗ; ನಂದಕಂಮಾರ ; ಕೃಷ್ಣ: 
ಅಂತು ವಿಜಯಮಂಗಳಂ ನೆಗಟ್‌ ಗೋಕುಲಮಂ ಪೊಕ್ಕು ನಂದನಂದನಂ 
ಗೋಪಾಲವಿನೋದಮೆ ನಿತ್ಯೋತ್ಸವಮಾಗೆ ಸುಖದಿಂದಿರ್ಪನ್ನೆಗಂ (ಜಗವಿ. 
೪-೩೮ ಐ) ; ನಂದನಂದನಸನ್ನಿಭನು ಸಾನಂದದಿಂದಲೆ ನಮ್ಮುವನು ಕೃಪೆ 
ಯಿಂದ ಸಲಹಂಗೆ ದೇವ ಜಗದಾರಾಧ್ಯ ಗುರುರಾಯ (ಕುವ್ಠಾಆ. ೧-೦೨). 

[ನಂದ 4. ನಂದನ] 

ನಂದನಚರ (ನಾ). [ಜೈನ] ಹಿಂದಿನ ಜನ್ಮದಲ್ಲಿ ಮಗನಾಗಿದ್ದು ಸಂಸಾರ 
ಚಕ್ರದಲ್ಲಿ ಸುತ್ತುತ್ತಿರಂವವನಂ : ಅರಸನುವಾಗಳ್‌ ನೆತ್ತದ ಭರದಿಂ 
ಕೊಳ್ಳೆನುತುಮಿಕ್ಕೆ ನವಿಲಂ ಕೊಳ್ಳಿಂದೆರೆನುತ್ತೆ ಪಿಡಿದುದಂಬಾಚರಿ ಕುರ್ಕುರಿ 
ನೊಂದು ಬೀಟ್ವ ನಂದನಚರನಂ (ಯಶೋಶ. ೩-೪3). [ಸಂ.] 

ನಂದನಬನ (ನಾ). ಎ ನಂದನವನ ೨ : ಕಾಗೆ ನಂದನಬನದೊಳಗಿರ್ದರೇನು 
ಕೋಗಿಲೆಯಾಗಬಲ್ಲುದೇ ಹೇಳಾ (ಬಸವ. ೯5) ; ಹಿರಿಯ ಜಕ್ಕಿಯಂವೆಯ 
ಕೆಟ್‌ಯ ಹಿಂದಣ ನಂದನಬನದೊಳಗೆ ಗದೆ ಸಲಗೆ ಖ ೨ (ಎಳ. ॥ಃ (೫), 
೫೩೫-೮; 2250). [ನಂದನ ೬ ಬನ] 

ನಂದನವನ (ನಾ). ೧.ಇಂದ್ರನ ವನ,-ಉದ್ಯಾನವನ : ನಂದನವನದೊಳ 
ಗೇನೇಂ ಬಂದವೊ ಮರನೆಂದು ಕಂತು ಬೆಸಗೊಳೆ ವಷವಿಂ ಬಂದಿರ್ದಾವೆಂದು 
ಬಿನ್ನವಿಪಂದದೆ ಕೋಗಿಲೆಗಳುಲಿದುವಾಮ್ರದ್ರುಮದೊಳ್‌ (ಅಜಿಪ್ರಿ. ೬-೦೫) ; 
ನಂದನವನಮಧ್ಯದ ಕೊಳದಿಂದಗಲದ ಹಂಸವಿಂಥುನಮೆನೆ , . , ನಲಿಯು 
ಕಿರ್ದರಾ ದಂಪತಿಗಳ" (ಜಗವಿ. ೨-8೨) ; ನೆಂದನವನಸಂಭವಹರಿಚೆಂದನ 
ಸಂತಾನ, , , ಕುಸುಮಕೋಟೆಯಂ (ಪುಷ್ಕಫಿ. ೧5-೪೪) ; ನಮ್ಮ ದೊರೆ 
ನಂದನವನಕ್ಕೆ ಬೇಂಟೆವೋಗಿ ತಂದಿರ್ಪನೀ ಕಂದರ್ಪನಂದನನನ 1 
(ಕಂದ್ರಸೆ. ೩೯-೦). ವಿ. (ಸುಂದರವಾದ) ತೋಟ ; ಉದ್ಯಾನವನ : 
ಬರಿಸುವೆನಿಂದು ನಂದನವನಾಂತರದಲ್ಲಿಗೆ ಕಾಂತನಂ ಸವ-ಂತಿರಿಸಂವೆನಂತ 
ನಂತಸುಖಸಂಗತಮಂಗಳಕಾರಣಂಗಳಂ (ಕವಿಕಾ. ೨-೧೦೪) ; ನೀನುವಷನುಂ 
ಕಿಆಆಯಂದೊರ್ವರುಪಾಧ್ಯಾಯರ ಪಕ್ಕದೊಳೋದುವಂದು ನಂದನವನ 
ದೊಳಗೆ ನೀನೆನ್ನ ಪೂಣ್ಣ ಪ್ರತಿಜ್ಞೆಯಂ ನೆನೆದಾ (ವಡ್ಮರಾ, ೦೨೫-೩) ; 
ನೆಂದನವನಪವನಂ ಬಟಾವಂದೆೊಡಗೊಂಡೆೊಯ್ದು ಪುಗಿಸೆ ಬನಮಂ 
ಪುಗಲೆಂಬೊಂದನ್ಯಭೃತಕ್ಕಾಣತಿವಂದಂತಾಯ್ತತನು ಬೆಸಸೆ ಕುಸುಮಾ 
ಮೋದಂ (ಕಾಂತಿಫು. ೮-4); ಶ್ರಿಕಾಳಂ ದೇವತಾರ್ಚ್ವನಂಗೆಯ್ಯ್ವುದಕ್ಕಂ 
ದೇವಗ್ಗೆ [a ನಂನ್ಮನವನಂ ಮಾಟ್ಟುದಕ್ಕಂ . . . ಬ್ರಹ್ಮಲಿಂಗಿಭಟರ್ಗ್ಗೆ 
ಕೊಟ್ಟುದು (ಮೈಆರಿ. ೧೯೪೬ , ೨೮-೦೭ ; 1032) ; ಆ ದ್ವಿತೀಯ ಮುನೀಶ್ವರ 
ನಗ್ರಮುನೀಶ್ವರಾದೇಶದಿಂ  ನಂದನವನೋದ್ದೇಶದೊಳಿರ್ದ ಜನ್ಮಾಂಧಕಿ 
ಯಲ್ಲಿಗೆ ಬಂದು ಮುಂದೆ ನಿಂದು (ಸುಕುಮಾ. ೫-೨3೩ ವ) ; ನಂದನವನಂಗಳಿಂ 
ಮಾಕಂದಮಹೀಜಾತರಂಜಿತೋದ್ಯಾನಗಳಿಂ ಸೌಂದರತೆವಡೆದು ತೋಜುವ 
ನಂದಿಗ್ರಾಮಕ್ಕೆ ಬಂದನಾ ನೃಪತೆನಯಂ (ಪುಣ್ಕಾಸ್ರ.- ೩-೯) 


[ ನಂದನ * ವನ] 
ಸಂದನವಿಮಾನ (ನಾ). [ಜೈನ] ಸ್ವರ್ಗಲೋಕದಲ್ಲಿರಂವ ಒಂದು ಸ್ಮಳದ 
ಹೆಸರು: ವರಾಹಾರ್ಯನುಂ ನಂದನವಿಮಾನದೋ ಮುಣಿಮಕುಟ 


೪೨೭೮ 


10 


ನಂದಾದೀಪ್ತಿ 


ಕೇಯೂರಮಣಿಕುಂಡಲವಿಭೂಷಣನಾಗಿ ಮಣಿಕುಂಡಲನೆಂಬೊಂ ದಿವಿಜ 
ನಾದಂ (ಆದಿಪು. ೫-೭೦ ವ). "ವಿಮಾನ' ಪರಾ. 
[ ನಂದನ + ವಿವಾನ] 

ನಂದನಾವಲಿ, ನಂದನಾವಳಿ (ನಾ). ವನಗಳ ಗಂಂಪು,-ಸಮೂಹ : 
ಊರ್ಜಿತವಸಂತಂ ಸಂತತಂ ನಂದನಾವಲಿಗೆಲ್ಲಂ ರೆತಕೇಳಿರಾಗವನಿಶಂ 
ಸ್ವ್ರೀಪುಂವ್ರಜಕ್ಕೆಲ್ಲಮುಜ್ಜ್ವ ಲಚಂದ್ರಾತಪಮೊರ್ಮೆಯುಂ ರಜನಿಜಾತ 
ಕೈಛಲವಾ ದೇಶದೊಳ್‌ (ಜಗವಿ. ೨-೩). ನಂದನಾವಳಿ : ಕರಜಳಧರ 
ಕಳಧೌತೋತ್ಕರವರ್ಷದೆ ವಂದಿ ನಂದ[ನಾ]ವಳಿಗಳ ವಿಸ್ತರಿಪುವೆನೆ ದಾನಮಖಿ 
ಳೋರ್ವ್ವರೆಗೆ ವಿಚಿತ್ರೋಕ್ತಿ ರೊಪವಿದ್ಮಾಧೆರಿಯ (ಸಾಇಇ, XX, ve-ac; 
1076). [ನಂದನ ಆವಲಿ] 

ನಂದನಾವಳಿ "ನಂದನಾವಲಿ' ನೋ. 

ನಂದನೆ (ನಾ). ಮಗಳು; ತನಂಜೆ : "ಪೆಣ್‌ ದುಹಿತೆ ನಂದನೆ ಪುತ್ರಿ 
ಸುಂತೆಯೆನಿಕ್ಕುಂ” (ಮಂಗರಾ. ೯೧-೯) ; ಈ ಭುಜುದಂಡಮುಂ , . . ಈ 
ಧನುರ್ದಂಡಮುವಣುಳ್ಳಿನಂ  ದ್ರುಪದನಂದನೆ ಸಂಧಿಯನಾಗಲೀವೆನೇ 
(ನದಾಪ. ೦-೭೩); ಕವಂಲಭವ ಜಗವಟ್‌ಯೆ ನಂದನೆಯ ಏದೆಯನು 
ನೆಆ್‌' ಮಾಡಿಯರೆವೆಣ್ಣಾದನೀಶ್ವರನಿಂದ್ರಗಿಂದ್ರರ ಹಾದಿಯದು ನಗೆಯಿ 
ತ್ರಣವರೆನು ಹೇಳಲೇನೆಂದ (ತೊರ. ೧-೫-೩೭) ; ನಂದನೆ ನೊಂದಪಳಿಂ 
ದೆೊಲ್ಲಿಂದುಧರಂ ಪಿಡಿದು ನೆಗಪಿ ನಿಜಕರದಿನವಳ್ತಂದಣ್ಣೆ ವಾಲನೀಂಟಿದಂ 
(ವೃಜವಿ, ೯-೮3). [ ಸರ. ನಂದನಾ] 

ನಂದನೋತ್ಕರ (ನಾ). ಎ ನಂದನಾವಲಿ : ಶರತ್ತಪನತಾಪದಿಂ ಕೊರಗಿ 
ಕೂಡೆ ಕೋರೈಸಿದಾ ನರೇಶ್ವರವಧೂಕದಂಬಕಮನಾಅಕಸಲ್ಯಾಗಳಬ್ಬರೇಣು 
ಗಳನೆತ್ತಿ ಬಂದುದಿದಿರ್ವರ್ಪಷೋಲ್‌ ನಂದನೋತ್ಯರಂಬಿಡಿದು ಮಾರುತೆಂ 
ಚಳತರಂಗೆಯಿಂ ಗಂಗೆಯಿಂ (ಅದಿಪು. ೦೧-೩೩): [ನಂದನ +೬ ಉತ್ಕರ] 

ನಂದಯಂತಿ (ನಾ). [ಸಂಗೀತ] ಒಂದು ರಾಗದ ಹೆನರಂ: ಗಾಂಧಾರಿ 


ರಕ್ಷೋಗಾಂಧಾರಿ . . . ನಂದಯಂತಿ ಕರ್ಮವ್ಮಭಿಚಾರಿಣಿ ಕೌಶಿಕಿಯೆಂಬ 
ಹತ್ತು ರಾಗಂಗಳು ಮಧ್ಯೆಮಗ್ರಾಮದಿಂ ಪುಟ್ಟಿದವು (ವಿವೇಳೆ. ೨೩೩). 
(ಸಂ. ನಂದಯಂತೀ ] 


ನಂದವರ್ತಿ (ನಾ). = ನಂದಿಬಟ್ಟಲು: ನಂದವರ್ತಿಯನೊಲಿವನೆಮ್ಮ ಶಂಕರ 

ನೆಂಬ ಮಂದೈಪ ಕಂಪೆ ಸಾಲಸ್ವಿದು ಶೆಶಿಧರಂಗೆಂಬ (ಬಸರ. ೬-೫8). 
 <ಎಸಂ. ನಂದ್ಯಾವರ್ತ) 

ಸಂದವಾಡಿಗೆ (ನಾ). ಓಂದಂ ಊರಿನ ಹೆಸರಂ: ನವಿಲೆಯ [ಜಟೆ]ಯ ಸಂಕರ 
ದೇವಾಲಯಮುಮಂ ್ಹನನ್ಹವಾಡಿಗೆಯೊಳ್‌ ಶ್ರೀನಾಗಲೇಶ್ವರೆದ೨೨(೦) 
ನೆಲ್ಲಿಯ ಮಟಮುಮಂ (ಸೌ. ೩1-1, ೧೦೩೨೭; ?). [1?) 

ನಂದವಿಡು (ಕ್ರಿ). ಸಂತೋಷಗೊಳಿಸು ; ಅನಂದಪಡಿಸಂ : ಅಂದು 
ಗುರುಮನವೊಲಿದು. ಪಾರ್ಥನ ನಂದವಿಟ್ಟನು ತನ್ನ ವಿದ್ಯಾವೃಂದವನು 
ತಂನೀವೆನೆನುತಲಿ ದ್ರೋಣ ಹೆರುಷಿಸಿದ (ಸಂಧಪ. ೧೮-೧೯): 

[ ನಂದ + ಇಡ್ಕು) 

ನಂದವಿಲ್ಮುಡಿ (ನಾ). ಒಬ್ಬಾತನ ಹೆಸರು: ನನ್ನವಿಲ್ಮುಡಿಯರಾ ಮಗನೆ 
ಪಲಿಪಣಿ (ಆಇ. IX, ೨೦-೬; 800). [?) 

ನಂದಳಕ "ನಂದಂ' ಪರಾ. 

ನಂದಾಉಳ "ನಂದು' ಪರಾ. 

ನಂದಾತ್ಮಜ (ನಾ). 5 ನಂದನಂದನ : ನಾರಾಯಣ ನಾಗಶಯನ ನಂದಾತ್ಮಜ 
ಮಾಹರಜನಕ ಮಂಜುಳಾಂಗ ಸಾರಸನಯನ ಸಕಲಲೋಕೇಶ್ವರ ಸಾರಿದೆ 
ಸಲಹೆನ್ನನೊಲಿದು (ಕತಸಾಂ. ೬೧-೩). [ನಂದ * ಆತ್ಮಜ 

ನಂದಾದೀಪ "ನಂದಂ' ಪರಾ. 

ನೆಂದಾದೀಪ್ತಿ "ನಂದಂ' ಪರಾ. 


ನಂದಾದೀವಿಗೆ ೪೨೭೯ 


ನಂದಾದೀವಿಗೆ "ನಂದು' ಪರಾ. 

ನಂದಾದ್ಯುತಿ "ನಂದಂ' ಪರಾ. 

ನಂದಾಪುರ (ನಂ). ಒಂದು ಊರಿನ ಹೆಸರು ; ಈ ಈಗಿನ ಮಂಗಳೂರಿನ 
ಸಮಿಸಾಪದ ಒಂದು ಹಳ್ಳಿ, ಹಿಂದೆ ಇದಂ ನಂದಅರಸರ ರಾಜಧಾನಿ 
ಯಾಗಿತ್ತೂ : ನನ್ಮಾಪುರೆದೊಳ್‌ ಶೇತೇಶ್ವರಮುಮಂ ಕೋಹಳ್ಳಿಯೊಳ್‌ | 8 
ದಾನವಿನೋದತ್ರೈ ಪ್ರರುಷದೇವರ ಸಾಲೆಯಂಂ , , . ಮಾಡಿಸಿ 
21-1, ೧೦೩-೨0; ?). [ನೆಂದ ಪುರ್ಯ್ಕ] 

ನಂದಾಬೆಂಕಿ 'ನಂದಂ' ಪರಾ. 

ನಂದಾಬೆಳಕು 'ನಂದಂ' ಪರಾ, 

ನಂದಾವನೆ "ನಂದಂ' ಪರಾ. 10 

ನಂದಾವಳ "ನಂದಂ' ಪರಾ. 

ನಂದಾವುಳ "ನಂದು' ಪರಾ. 

ನಂದಾವೆಳಕು "ನಂದು' ಪರಾ. 

ನಂದಿ (ನಾ). ೧. ಸಂತೋಷಗೊಳಿಸಂವವನಂ ; ಮಗ. ೨. ಸಂತೋಷ 
ಪಡಂವವನು : ಅಂತು ದುಶ್ಮೀಲ ದುರಾಚಾರ ದುರ್ಯಶೋನಂದಿಯಾದ | 15 
ವಿಶಾಖನಂದಿ , . , ಪರಿಭ್ರಮಣಪರಿಣತೆನಾಗಿ ತೊಬಲ್ವೊಂ (ವರ್ಧಪು. 
೨-೩೬ ವು, ಹಿ, ಶಿವನ (ವಾಹನವಾದ) ಒಬ್ಬ ಅನಂಚರ ; ಬಸವ: 
*ನಂದಿ ತಂಡುವಕ್ಕುಂ” (ಮಂಗರಾ. ೩-೩9) ; ಏಟಿ೨[ಯೆ)] ನಂದಿ[ಯನಾ) 
, - ಎ. ಭೂತನಾಥಂ ಬಂದಂ (ಪಂಪಥಾ, ೧೨-೦೩೯); ನಾದಪ್ರಿಯ ನಂದಿಯ 
ನೇಆ:ಕೊಂಡು ಅಶೀತನ ಮೇಲೆ ಆನಂದಸಿಂಹಾಸನವಿಕ್ಕಿ ಕುಳ್ಳಿತ್ತ 
ಕೂಡಲರಂಗಮದೇವರ ದೇವತ್ವ ಕೆಟ್ಟಿತ್ತು (ಬಸವ. ೯೩೦); ಆ ರಜತಗಿರಿ 
ಶಿಬಿ ಮದನಾರಿಯುಂ ಗೌರಿಯುಮುಚಿತಲೀಲಾರಚಿತಸುಖ 
ಸಂಕ ಇಬ್ರ ಸುಕೌತುಕದೆೊಳಿರೆಲಂ ವೀರ ವೀರಕ ನಂದಿರೇಣುಕ . , . 
ಪ್ರವ: `ರೋಲೈಪ. ಸಮಯದೊಳು (ಬಸಪು. ೦-೩) ; ನಂದಿಯನು 
ಏಣದನ ಚದಿರನ ಸೂಡಿದನ ಕಂದನ ಬೇಡಿ ನಲಿದಾನು ನೆಗವುತ್ತ ಮುಂದೆ 
ಪೇಳುವೆನು (ಸರ್ವಜ್ಞ. ೦); ಶಂಕರನ ಮುಂದೆ ನಂದಿಯೂ ಅಷ್ಟು 
ವಿಧೇಯತೆ ಸಂದ ನಮ್ರತೆಯಿಂದ ನಿಲ್ಲುತ್ತಾನೋ ಇಲ್ಲವೋ (ಸುವಸಂ. ೮೦) ; 
ಕೆಂದಬಣ್ಣದ ಐಲು ಚೇದ ಚಂದ ಹೋರಿಗಳು ನಂದಿಯ ಹಂಗ ಮೈಮಾಟ 
ಹಂಡ ಬಂಡ ದೊಂದಿ ನಡೆದವು ಸಾಲುಗೊಂಡು (ಸಿದ್ಧಪು. ೦೭-೨೦). 
“ನಂದಿವಾಹನ' ಪರಾ. ೪. ಬಸವನ ವಿಗ್ರಹ,- ಮೂರ್ತಿ : ನಂದಿಗಳು |80 
ಗಾತ್ರದಲ್ಲಿ ದೊದ್ದ ದಾಗಿವೆ. (ಮೈವಾಸ್ತು. ೧೦0). ೫. ಒಂದು ಬಗೆಯಂ 
ಮರ: “ಪುಂಗವವೆ:ನಲ್‌ ನಂದಿ” (ಮರಾ. ೩೭-೦೯); ನಂದಿ, 
ಬೋಳಂದರು, ಬಚೆಲ್ಮಪ್ತಿ (ಮೈಥಿಗಿ. ೪೯೬೪); ಮರಗಳು: ಹೆಸವ, 
ಹೆಬ್ಬಲಸು . « . ತೆಡಸಲು, ತಪಸಿ, ನಂದಿ, ಕುಂಕುಮ, ಸಂಪಿಗೆ (ನಮ್ಮನು. 
3೩0). "ನಂದಿವಂರ', "ನಂದಿವೃಕ್ಷ' ಪರಾ. ೬. [ಜೈನ] ಸಂಘಗಳಲ್ಲಿ | 46 
ಒಂದಂ ಬಗೆ : ಸಂಘಗಳು : ಮೂಲ, ನಂದಿ, ಯಾಪನೀಯ, ಯಾಪನೀಯ 
ನಂದಿ. ದ್ರಾವಿಡ, ಶ್ರೀಸಂಘ, ಕಿತ್ತೂರು (ಕರಾಅ. ೮೬). "ನಂದಿಸಂಘ' 
ಪರಾ. ಹ. ಜೈನಮಂನಿಗಳ ಗಣಗಳಲ್ಲಿ ಒಂದು ಬಗೆ: ಗಣಗಳು 
ದೇವ, ಸೇನ .. . ನಂದಿ, ಗ(ಕ)ವಾಟ . . . ಆಜಿ (ಕಶಾಅ. ೮೬). 
೮. ಒಬ್ಬ ಜೈನಯತಿಯ ಹೆಸರು: »೬ x» » ಪೌತ್ರ ನನ್ನಿ ಮುನಿಪ » x »« | 49 
ಮಾಯರ್ಶ್ಶಿನ ೫ ೫ ೫ (ಎಕ. 11, ೧೦೧-೩; ಸು. 700). ೯. ಗ್ರಾಮಾ 
ಧಿಕಾರಿ (7) : ಸೀಮಾಂತರಸ್ಯ ಸಾಕ್ಷಿಣಾಂ ಕೊತ್ತಮಜ್ಜಲದ ನಂದಿಯರು 
ಹೆಡದ ನಡೆದು ವುಡೆಯರು ಗಣಿಗನೂರ ಅನದಕರೆ ತಲಕಾಡಹನ್ನುವರು 
ಮದ್ದೂರ ಗಣೆಯರುಂ (ಎಕ. ೫2: (೫), ನಂಜನ. 3೬3-೨೬; 969). 
೧೦. (?) : ನನ್ನಿಯ ಸ್ಥಾನ ಮುಮೆನಾಯಗ ೫ ಮಂನಿಜಕಪೆನಂದಜ್ಜ್‌ಗೆ | 
ವನ್ನಿಟ್ಟು ತುರುವನಿಕ್ಕಿಸಿ ಸತ್ತಂ (ಎಳ. 2%, ದೇವನ. ೪3-೯: 


(Nೌಇಇ, 


900 7). 


ನಂದಿಕೇಶ್ವರ 


ನಂದಿ ಬಿಡು ಎ ಸತ್ತವರಿಗಾಗಿ ಮಾಡುವ ಅಪರಕರ್ಮದ ಸಂಬಂಧ 
ದಲ್ಲಿ ಒಂದು ಮರಿಯೆತ್ತನ್ನು ಸ್ವತಂತ್ರವಾಗಿ ಓಡಾಡಲು ಬಿಡು : 
ಸತ್ತಾತನು ವಂಶದ ಹಿರಿಯನಾದುದರಿಂದ ಉತ್ತರಕ್ರಿಯೆ ಮಾಡುವಾಗ 
ಯಾವುದಕ್ಕೂ ಕಡಮೆ ಮಾಡದೆ, ನಂದಿ ಬಿಡುವುದಕ್ಕೂ ಕೈಹಿಡಿಯಲಿಲ್ಲ 
(699). ನಂದಿಯ ಕುಣಿತ ಎ ನಂದಿಕೋಲನ್ನೂ ಹಿಡಿದಂ ಮಾಡಂವ 
ಕುಣಿತ : ಆ ದಿನದ ಉತ್ಸವದಲ್ಲಿ ನಂದಿಯ ಕುಣಿತ ಬಹಳ ಆಕರ್ಷಣೆ 
ಯುಳ್ಳುದಾಗಿತ್ತು (ಕೂಡ). ನಂದಿಯ ಕೋಲು ಇ ನಯಿಚಿಹ್ನೆಯ 
ಧ್ವಜವನ್ನುಳ್ಳೆ ಕೋಲಂ; ನಂದಿಕಂಬ: ಆಕೆ ಕುರೂಪಿ; ನಂದಿಯ 
ಕೋಲಿನಂತೆ ಉದ್ದವಾದ ಸೊರಗಿದ ದೇಹ (ಕೂಮಿ83. ಆ). ನಂದಿಯ 
ಧ್ವಜ ಎ ನಂದಿಧ್ವಜ ೩: ನಂದಿಯ ಧ್ವಜವನ್ನು "ನಂದೀಕೋಲು' "ನಂದಿ? 
ಕಂಬ' ಎಂದೂ ಕರೆಯುತ್ತಾರೆ (ರೂಡಿ). ನಂದಿಯ ಹಳವಿಗೆ, ನಂದಿಯ 
ಹಳವಿಗೆ ಎ ನಂದಿಧ್ವಜ ೧: ನಂದಿಯ ಪಳನಿಗೆ ಮಿಳಿರುತೆ ದುಂದುಭಿ 
ರವದೊಳಗೆ . . . ಪೊಕ್ಕಂ (ತ್ರಿಪುವಿ. ೩೨-೭೯ ; ಇಂದುಚೂಡನು ಸುತ್ತಿ 
ದೋಲೆಯನೊಂದು ನಂದಿಯ ಹಳವಿಗೆಯನಾಗಳು ಹಿಡಿದುಕೊಂಡು . . , 
ಕಣಜಂಗಳಿಗೆ ಹರಿತಂದು (ಬಸಪು. ೫೨-೦೬). ನಂದಿಯುಂಗುರ-ಶಿವಭಕ್ತರಂ 
ಧರಿಸುವ ಬಸವನ ಕೆತ್ತನೆಯಖಳ್ಳ ಉಂಗಂರ. 

[ ಸಂ. ನಂದಿನ] 


ನಂದಿಕ (ನಾ). ಶಿವನ ವಾಹನ ; ನಂದಿ ; ಬಸವ. "ನಂದಿಕೇಶ' `ಪರಾ. 


[ಸಂ.]) 


:0| ನಂದಿಕಂಬ (ನಾ). ನಂದಿಯಂ ವಿಗ್ರಹವಿರುವ, ಅಲಂಕೃತವಾದ ಉದ್ದ 


ವಾದ ಕಂಬ: (8). "ನಂದಿಕೋಲು' ಪರಾ. 
[ ನಂದಿ + ಕಂಬ (ಆಕಂಭ)) 


ನಂದಿಕಲ್ಲುಸೊಪ್ಪು (ನಾ). ಒಂದು ಬಗೆಯ ಸೊಪ್ಪು: (ಮೈತಿಗಿ. 


೧೨-೨೨೦). 


[? + ಸೊಪ್ಪ್ಯ] 


೩5 | ನಂದಿಕಾಡ (ನಾ). ಒಬ್ಬಾತನ ಹೆಸರಂ: ಕೂಡಲೂರ್ಪ್ಪಾಡಿ ಒಡೆಯ 


ನನ್ನಿ ಕಾಡನಾ ಎಅನಾಗನಾ ವ್ಯವಹಾರದನ್ನರಂ ಸಾಲಮಿಲ್ಲಾಮ್‌ (ಎಕ. ಸ, 
[?] 


ಕೋಲಾರ; ೭-೩ ಸು. 760). 


ನಂದಿಕೆ (ನಾ). (ದೀಪ ಮೊದಲಾದಂವು) ನಂದುವಿಕೆ; ಆರಿಸೋಗಂವಿಕೆ; 


ಒಂದಿಕೆ, ಒಂದಿಕೆಗಳ್‌; ನಂದಿಕೆ, ನಂದಿಕೆಗಳ್‌ (ಶಬ್ಮಾಸು. ೫೬೮ ಪ್ರಯೋ). 
[ ನಂದು+- ಇಕೆ) 


ನಂದಿಕೇಶ (ನಾ). ೧. ಎ ನಂದಿಕೇಶ್ವರ ೧: ಶ್ರೀಸೆದಾಶಿವನೊಡನೆ ಗರ್ವಿಸಿ 


» . * ವ್ಯಾಸದೇವಂ ಕೈಯನೆತ್ತಿದೊಡಾ ಸಮಯದಲಿ ನಂದಿಕೇಶನು ಕೀಸಿ 
ಮೂಟನಯನೆ ಆತನೆರಡು ಕರಂಗಳಂ ಮುನಿದು (ಬಸಪ. ೩೪-೪೯) ; ಎಲೆ 


` ಗುರುವೆಯಾ ಶುಕ್ರಗಾ ಮಂತ್ರವೇತೆಆದೆ ನೆಲೆಯಾಯ್ರುದಂ ಪೇಳ್ವುದೈ 


ನಂದಿಕೇಶೆ (ವೀಶೈಪು. ೨-೧೩-೨೦). ವಿ. ಈಶ್ವರ ; ಶಿವ. ೧,೨: 
ಶ್ರೀಶೈವಶ್ರೇಯಮಂ ಮಾಳ್ಕೆಮಗನವರತಂ ನಂದಿಕೇಶಂ ಮಹೇಶೆಂ 


(ರಾಜಕೇ. ೦-೦). [ನಂದಿಕ . ಈಶ) 


ನಂದಿಕೇಶ್ವರ (ನಾ). ೧. ಈಶ್ವರನ ಪ್ರವಂಥಗಣದಲ್ಲಿ ಪ್ರಮುಖನಾದ 


ವನಂ; ಬಸವ : ನಂದಿಕೇಶ್ವರ ಭೃಂಗಿನಾಟ್ಮ ನಮ್ಮ ಲಿಂಗನ ಮುಂದೆ 
(ಐಸವ. ೩೬೫) ; ಮೃಡ ಮೃಡಾಣಿ ಕುಮಾರ ಗಣಪತಿ ಮೃಡಸಮಾನದ 
ನಂದಿಕೆ:ಶ್ವರ (ಸಾನುಶ. ೯7); ಮನ್ಮತ ದಿಂದಯೋನಿಜನಾಗಿಯೊಗೆದನು 
ನಂದಿಕೇಶ್ವರನೆಂಬ ಪೆಸರಿಂದಾ ಶಿಲಾದ೦ಗೆ (ಬಸಪು. ೨-೧೦); ಚೆಂದಯ್ಯ 
ಪ್ರೀತಿಯ ನಂದಿಕೇಶ್ವರನ ಮುನ್ನ ಕಂದ ಗಣಪದೇವಯ್ಯ ಅಂದದ 
ಶಿವಶರಣರುಯಿರುತಿರೆ ಚಂದವನೇನ ಬಣ್ಣಿಸುವೆ (ಕಪೋತ. ೬-೨೬). 
೨. ಈಗಿನ ಬಿಜಾಪುರಜಿಲ್ಲೆಯ ಬಾದಾಮಿ ಹತ್ತಿರದ ಒಂದು 
ಗ್ರಾಮದ ಹೆಸರು. [ನಂದಿಕ + ಈಶ್ವರ? 


ನಂದಿಕೇಶ್ವರತೈವ 


ನಂದಿಕೇಶ್ವರತೈವ (ನಾ). [ಶೈವ] ಶೈವವಂತದ ಎಂಟಂ ಪ್ರಭೇದಗಳಲ್ಲಿ 
ಒಂದಂ ; ಶೈವಮತದಲ್ಲಿ ನಾವು ಎಂಟು ಪ್ರಭೇದಗಳನ್ನು ಕಾಣಬಹುದು: 
(೧) ದ್ವೈತ ಪಾಶುಪತ, (೨) ದ್ವೈತಶೈವಸಿದ್ಧಾಂತ, (೩) ದ್ವೈತಾ 
ದ್ವೈತಲಕುಲೀಶ ಪಾಶುಪತ, (೪) ವಿಶಿಷ್ಟಾದ್ವೈತಶೈವ. (೫) ವಿಶೇಷಾದ್ವೈತ 
(ವೀರಶೈವ), (೬) ನಂದಿಕೇಶ್ವರಶೈವ, (೭) ರಸೇಶ್ವರಶೈವ, (೮) ಕಾಶ್ಮೀರ 
ಶೈವ (ಛಾರದ. ೨೦೦). [ನಂದಿಕೇಶ್ವರ + ಶೈವ] 

ನಂದಿಕೇಶ್ವರಸಂಹಿತೆ (ನಾ). [ಶೈವ] ಚಂದ್ರಜ್ಞಾನಾಗಮದ ಹದಿನಾಲ್ಕು 
ಭೇದಗಳಲ್ಲಿ ಒಂದಂ : ಸ್ಥಿರಸಂಹಿತೆ ಸ್ಮಾಣುಸಂಹಿತೆ ಮಹತ್ಸಂಹಿತೆ 
ನಂದಿಸಂಹಿತೆ ನಂದಿಕೇಶ್ವರಸಂಹಿತೆ ಏಕಪಾದಪುರಾಣ ಶಂಕರಾಗಮ 
ನೀಲಭದ್ರತಂತ್ರ ಶಿವಭದ್ರಾಗಮ ಕಾಲಭೇದಾಗಮ ಶ್ರೀಮುಖಾಗಮ 
ಶಿವಶಾಸನಾಗಮ ಶಿವರೇಖಾಗಮ ದೇವೀಮತವೆಂದು ಚಂದ್ರಜ್ಞಾನಾ 
ಗಮದ ಹದಿನಾಲ್ಕು ಭೇದಂಗಳು (ವಿವೇಕ. ೭೧). "ನಂದಿಸಂಹಿತೆ' ಪರಾ. 

[ ನಂದಿಕೇಶ್ವರ 4 ಸಂಹಿತೆ] 

ನಂದಿಕೋಲು (ನಾ). ಎನಂದಿಕಂಬ : ಆನ್ಮಿಜ ಸುಲದಿ ಕಂಬಕಂ ಕುಲಿಶಾವನ 
ಶಿತ್ರಾ ನಂದಿಕೋಲು ಸಂಗಮೇಶ್ವರನ ನುಡಿಗೆ ಸಬಳ ಶಾಶ್ವಿಕಸಯಲ್ಲಿ ಕತ್ತಿ 
ತೆಡಾಯ ಖಡಲ್ಲಿಡೆಯಲ್ಲಿ ಬಿಲ್ಲು ನಾರಾಚ ಗದೆ ಸೂಲ್ಲಿ ಚಿಕ್ರ ವಂಕ್ಕಿ ಚೂರ್ರಿ 
ಜಯ ಬಾಡಿಶ್ರುಂಗಾರ ತೊಡಪೂ ಸಂಣ ಚಂದ್ರಾಯುಧಾ ಚಿಲುತಲಿ 
ಮೊದಲಾದಾ ಬತ್ತೀಶಾಯುಧಾ (ಎಳ. ಸಳ, ಗುಬ್ಬಿ. ೭೪-೨೧; ಸು. 1672) 
ಒಂದು ನಂದಿಕೋಲಿನಷ್ಟು ಆಳ ಅವ, (ದೀಪಹ. 1, ೮೯); ಗಣೆ ಅಥವಾ 
ನಂದಿಕೋಲನ್ನು ಮೆರೆಸುತ್ತ ಒಯ್ಯೋವುದು (ಕರ್ಣಾಪೂ. 11, ೬೪). 

ನಂದಿಕೋಲು ಕುಣಿತ-ನಂದಿಕಂಬವನ್ನೂ ಹಿಡಿದಂ ಮಾಡುವ ನೃತ್ಯ: 

ನಂದಿಕೋಲು ಕುಣಿತದಲ್ಲಿ ಆ ಕಂಬಕ್ಕೆ ಕಟ್ಟಿರುವ ತಾಳಗಳು, ಕುಚ್ಚುಗಳು, 
ತಾಳಹಾಕಿದಂತೆ ಶಬ್ದಮಾಡುತ್ತವೆ (ರೂಂ). ನಂದಿಕೋಲು ಕುಣಿಸು ಎ 
ನಂದಿಕಂಬವನ್ನು ಹಿಡಿದು ಕಂಣಿ: ನಂದಿಕೋಲು ಕುಣಿಸ್ತಾ ಇದ್ದೀಯಾ? 
(ತುಂಗಥ. ೩). [ನಂದಿ ಕೋಲ್ಕು (ಆಕೋಲ್ಡ್‌)] 

ನಂದಿಗುಂದ (ನಾ). ೧. ಒಬ್ಬಾತನ ಹೆಸರಂ : ನಂದಿಗುನ್ನರ್ಗೆ ದಾನಂ 
ಗೊಟ್ಟದು ಕೆಸುಗೊಳದ ವಾಜನಂ ಒನ್ನಡುವು ಮರ್ದೂರೊಳಿ (ಎಕ, 1೪, 
ಹೆಗ್ಗಡ. ೪-೩೬; ಸು. 760). ೨. ಒಂದಂ ಊರಿನ ಹೆಸರು : ನನ್ನಿಗುನ್ನದ 
ಪಸುವೊನ್ನ ವೊಟ್‌ಯಿಂ » ೩ ಗಾಣಿಗಾವುಣ್ಣನಾಡೆಲ್ಲ ಪಾಟ್‌ದೊಡಂ 
(ಎಳ. 1%, ದೇವನ. ೪೨-೬ ಸು. 9007). [?] 

ನಂದಿಗೊಳಿ (ನಾ). ಒಂದಂ ಊರಿನ ಹೆಸರಂ : ಶ್ರೀಮದಿಅ*ವನೊಟ 
ಮ್ಪಾಧಿರಾಜರ ನನ್ನಿಗೊಳಿಯಂ ಗವುಣ್ಣ » ಮಿಯಾ ಭಸಪ್ಪಕೆ. . . ದೇವ 
ಭೋಗ ಎಲ್ಲ ಸಲ್ಲುದು(ಎಕ. 1೩, ಹೊಸಕೋ. ೩೭-೧೦;ಸು. 950). [?] 

ನಂದಿಣಿಗೆ (ನಾ). ಒಂದು ಊರಿನ ಹೆಸರು: ನನ್ನಿಣಿಗೆ ನಾಮಗ್ರಾಮ 
(ಮೇ)ಪೂರ್ವ್ವಸ್ಕಾಂದಿಶಿ (ಇಆ. ೪11, ೪೪-೯೨; 10ನೆಯ ಶತ). [?] 

ನಂದಿತ (ಗಂ). ಸಂತೋಷಗೊಂಡ ; ಸಂತಂಷ್ಟವಾದ : ನಂದಿತಾಮಳ 
ಭಕ್ತಿರಸ ಸಾನಂದಪುಳಕಂಗಳು ತನುವಿನೊಳ್‌ ಸಂದಣಿಸೆ ದಂಡಪ್ರಣಾಮ 
ವನಿಕ್ಕಿ ವಂದಿಸುತೆ (ಬಸಪು. ೨-೨೦). [0,] 

ನಂದಿದೇವ (ನಾ). ಒಬ್ಬಾತನ ಹೆಸರಂ : ಆಚಾರ್ಜ್ಯಪುರುಷ ಇಟ್‌ದು 
ಬಸಮಟ್‌ಯದೆ ಬೀಟಕ್ವೊರನ್‌ ತೆಜನ ಮೆಚ್ಚದೊಂ ಪಿಸುಣರ ಪೊಸವೊ 
ಕುಠಿಲಂ ವೊ ೬ ವ ಈಯದೆ ಈಟ್‌್‌ಯದೆ ನನ್ನಿ ನುಡಿಯದೆ ನಣ್ಣಿದೇವಂ 
ಗಟಿಸಿಸ್ಸಿಮುಯ್ವಮ್ಚಡೆ ದೊಂಗರ ಅಲೆದೊಂ ಮೂದಲಿಪೊಂ (ಎಇ. ಸಸ, 
5೬-೦೩; ಸು. 85). [ನಂದಿ 4 ದೇವ] 

ನಂದಿದ್ರುಮ (ನಾ). ನಂದಿವಂರ ; ನಂದಿವೃಕ್ಷ : ಅಲ್ಲಿ ಸೌಧರ್ಮೇಂದ್ರಂ 
ನಂದಿದ್ರುಮದೊಳ್‌ ಮಣಿಮಯಶಿಬಿಕಾಯಾನವನಸನಿಲ್‌ಪುವುದಂಂ (ಕಾಂತಿಪು. 

[ನಂದಿ * ದ್ರುವಂ] 


೧೦-೧೦೨ವ). 


೪೨೮೦ 


40 


ನಂದಿಪುರಾಣ 


ನಂದಿಧ್ವಜ (ನಾ). ೧. ನಂದಿಯ ಚಿಹ್ನೆಯಂಳ್ಳ ಧ್ವಜ,-ಬಾವುಟ; 
ಎತ್ತಿಸಿದ ನಂದಿಧ್ವಜಂಗಳ ಮೊತ್ತದ ಪತಾಕೆಗಳ ಪಲ್ಲವಸತ್ತಿಗೆಯ ಸಾಲು 
ಗಳನೇಕವ್ಮಾಸಹೆಸ್ತಗಳಿಂ . . . ದೇವಾ ಪೃಥ್ವಿ ಬಂದೆಸೆಯೆ (ಬಸಪ್ಪ. 
೫೬-೫೩) ; ಬಿಂಕದ ಬಿರಂದಿನ ನಂದಿಧ್ವಜವಿತತಿ ಪುರದೊಳಿರ್ದುದು ಚೆಲ್ವಿಂ 
(ಹಮ್ಮಾರ, ೧-೬೫) ; ಶ್ರೀವೃಷಭರಾಜನನುಯಾರೋಹಣಂಗೈಯೆ . ಪ 
ಬಿರುದ ಕೊಂಡಾಡಿ ಕೈವಾರಿಸಂವ ಚಂಡಕೀರ್ತಿಗಳು ಮುಂಿಡಿದ ಶ್ರೀನಂದಿ 
ಧ್ವಜವೂ (ನವಮೋ. ೨೨-೩೦). ೨. ನಂದಿಯ ಚಿಹ್ನೆಯುಳ್ಳ ಧ್ವಜವನ್ನು 
ಹೊಂದಿದವನಂ ; ಶೈವ: ದೇವಾಂಗರು "ನಂದಿಧ್ವಜ' ರೆಂದು ಹೇಳಿದೆ 
(ಕರ್ಕಾಪೂ. 11, ೨೦). ೩. ನಂದಿಯಂ ಚಿಹ್ನೆಯುಳ್ಳ ಧ್ವಜವನ್ನು 
ಹೊಂದಿರುವ ಕೋಲು ; ನಂದಿಕಂಬ ; ನಂದಿಕೋಲಂ : ($). 

[ ನಂದಿ + ಧ್ವಜ) 

ನಂದಿನಾಗರಿ (ನಾ). ಒಂದಂ ಬಗೆಯ ಲಿಪಿ: ನಂದಿನಾಗರಿ ಕನ್ನಡ ಮತ್ತು 
ಗ್ರಂಥಲಿವಿಗಳನ್ನು ಉಪಾಧ್ಯಾಯರು ಬಾಲಕರಿಗೆ ಹೇಳಿಕೊಡುತ್ತಿದ್ದಿ ರಬೇಕು. 
ಆ ಕಾಲದ ಶಾಸನಗಳೂ ಕೂಡ ಕನ್ನಡ, ಗ್ರಂಥ ಮತ್ತು ನಂದಿನಾಗರಿಲಿಬ 
ಗಳಲ್ಲಿರುವುದು ಗಮನಾರ್ಹ (ಕರಾಅ. ೨9೨) ; ಅದರ ಕೆಳಗೆ ನಂದಿನಾಗರಿ 
ಅಕ್ಷರಗಳಲ್ಲಿ “ಷಣ್ಮು ಖದಾಸ" ಎಂದಿದೆ (ಹೊಯ್ಶವಾ. ೧೫೧). 

[ ಸಂ. ನಂದಿನಾಗರೀ ] 

ನಂದಿನಾಥ (ನಾ). ಎ ನಂದಿಕೇಶ್ವರ ೧: ಇಂದುಧರನನುಮತದೊಳಾದಿಯ 
ನಂದಿನಾಥನು ಬಸವನಾಮದಿ ಬಂದಪಂ ಶಿವಭಕ್ತಿಯಂ ವಸುಮತಿಗೆ ಪಸರಿಸಲು 
(ಬಸಪು. 3 ಸೂಕನೆ) ; ನಂದಿನಾಥನಂ ಭೃಂಗವೀರೇಶ ಷಣ್ಮುಖ ಸಂದಿಪ 
ಎಫ್ನೇಶ್ವರನು ಇಂದುಧೆರನ ಎಡಬಲದಲ್ಲಿ ಸೂರಿಯ ಚಂದ್ರರು ಮೆರೆದು 
ರಾಜಿಪರು (ಕಪೋತ, ೫-೧೩). [ನಂದಿ * ನಾಥ] 

ನಂದಿನಿ (ನಾ). ೧. ಸಂತೋಷವನ್ನುಂಟಂಮಾಡುವವಳು; ಆನಂದವನ್ನು 
ಕೊಡುವವಳು ; ಮಗಳಂ. ೨. ಕಾಮಧೇನುವಿನ ವಂಗಳಂ ; ವಸಿಷ್ಠ 
ಮಹರ್ಷಿಯ ಹೋವಂಧೇನಂ : ಸರಸಚರಿತನೆ ನಂದಿನಿಯ ಪರಿಚರಿಯೆ 
ಯನು ಹಗಲಿರುಳು ತಪ್ಪದೆ ವರವ ಪಡೆಯುವವರೆಗೆ ಮಾಡುವದೆಂದು 
ಮುನಿಯುಸುರಿ ಪರಸಿದನಂ (ರಘುವಂ. ೧-೯೦). ೩. ಒಂದು ಬಗೆಯಂ 
ವೃಕ್ಷ ; ನಂದಿವಂರ : “ನಂದಿನೀ - ಹೆರೇಣುಕ, ಹಸು, ನಂದಿಯ ವಂರ, 
ಎತ್ತುನಾಲಗೆ” (ಓಪಧಿ. ೮). ೪. ಒಂದು ನಾಡಿಯ ಹೆಸರು: ಪೂರ್ವ 
ದಿಕ್ಕಿನ ನಂದಿನೀ ಎಂಬ ನಾಮಾಂತರವುಳ್ಳ ಧಾರಿಣೀನಾಡಿಯಲ್ಲಿ ಶುಕ್ಲೆ 
ವರ್ಣನಾಗಿ ವಾಸುದೇವ, ದಕ್ಷಿಣದಲ್ಲಿ ಪಿಂಗಳಾನಾಡಿಯಲ್ಲಿ ಪಿಂಗಳವರ್ಣ 
ನಾಗಿ ಸಂಕರ್ಷಣ, ಮಧ್ಯದಲ್ಲಿ ಸುಷುಮ್ನಾನಾಡಿಯಲ್ಲಿ ರಕ್ತವರ್ಣನಾಗಿ 
ನಾರಾಯಣ.-ಹೀಗೆ ೫ ರೂಪಗಳಿಂದ ಭಗವಂತನಿರುವನು (ಹಸಾರ. ೪೭೬). 
೫. ನಾದಿನಿ: “ ಸ್ವಸೃತನಯಂ ಸ್ವಸ್ರೀಯಂ ಪೆಸರಿಂ ನಾದುನಿ ನನಾಂದೃ 
ನಂದಿನಿಯೆನಿಕುಂ” (ನಸ್ತುಕೋ.8೬-3೪). ಐ ಇದು "ನಾದಿನಿ' ಎಂಬಂದರ 
ಅಪಲಿಖಿತವಿರಬಹಂದಂ. [ಸಂ. ನಂದಿನೀ] 

| ನಂದಿನೆಲಬೇವು (ನಾ). ಒಂದಂ ಬಗೆಯ ಸಸ್ಯ : (ಮೈಔಿಗಿ. ೪೮-೯೫೨). 

| [? 

ನಂದಿಪತಾಕ (ನಂ). ಎ ನಂದಿಧ ೈಜ ೧ ನಂದಿಪತಾಕಮಂದಬ್ಬಿ ಸದಾವಂಂದರ 
ಮಂದಿರ ಚಂದ್ರಕಲಾ . . . ಸುಬಂಧು ಜಯಾ (ಹಾಲಾಸ್ಯ. ೧-೪-೧೬). 

[ನಂದಿ + ಪತಾಕ] 

ನಂದಿಪತಾಕೆ (ನಾ). ಇ ನಂದಿಧ್ವಜ ೧: ಕಣಿಯ ಕುಣಿಕಿಲ ಬಂಡಿಯಂ 

ಬಚ್ಚಣಿಸಿ ನಂ[ಪಾಕಾಂ. ವಂ]ದಿಪತಾಕೆಗಳ ತೋರಣವನದಣಿಕೊಳಲಂಕರಿಸಿ 


(ಸಸಪು. 88-೩). [ನಂದಿ 4 ಪತಾಕೆ] 


«| ನಂದಿಪುರಾಣ (ನಾ). ಹದಿನೆಂಟು ಉಪಪುರಾಣಗಳಲ್ಲಿ ಒಂದಂ : ಸನತ್ಯು 


ಮಾರಪುರಾಣ ನಾರಸಿಂಹಪುರಾಣ ನಂದಿಪುರಾಣ ಶಿವಧರ್ವುಪುರಾಣ 


ನಂದಿಬಟ ಲಂ 


ದೂರ್ವಾಸ ಪುರಾಣ ನಾರದೀಯಪುರಾಣ ಕಪಿಲಪುರಾಣ ಮಾನವಪುರಾಣ 
ಉಶನಃಪುರಾಣ ಬ್ರಹ್ಮಾಂಡಪುರಾಣ ವಾರುಣಪುರಾಣ ಕಾಳೀಪುರಾಣ 
ವಾಸಿಷ್ಠಲೈಂಗಪುರಾಣ ಸಂಂಬಪುರಾಣ ಸೌರಪುರಾಣ ಪರಾಶರಪುರಾಣ 
ಮರೀಚಿಪುರಾಣ ಭಾರ್ಗವಪುರಾಣವೆಂಬವೇ ಆಯಾ ನಾಮಧೇಯಮುಳ್ಳ 
ವರಿಂ ನಿರೂಪಿತಮಾದ ಹದಿನೆಂಟು ಉಪಪರಾಣಂಗಳು (ವಿವೇಕ. ಕ). 
[ನಂದಿ + ಪುರಾಣ] 

ನಂದಿಬಟ್ಟಲು, ನಂಜವಟ್ಟಲು, ನಂಜಂಬಟ್ಟಲಂ, ನಂದಿವಟ್ಟ, ನಂದಿ 
ವಟ್ಟಲು (ನಾ). ಸುವಾಸನೆಯಾದ ಬಿಳಿಯ ಹೂವುಗಳನ್ನು ಬಿಡಂವ 
ಒಂದಂ ಬಗೆಯ ಗಿಡ; ತಗರ; ನಂದ್ಯಾವರ್ತ ; ವಂಂಜಟಿ: 
“ನಂದ್ಯಾವರ್ತ . . , ನಂದಿಬಟ್ಟಲ ಹೊವು” (ಗಂಗಾಮ. ೧೭೭) ;: ಮನೆಯ 
ಮುಂದೆ ಚಮನ್‌, ರೋಜಾ, ಡೇರಾ, ನಂದಿಬಟ್ಟಲು ಗಿಡಗಳ ಮಧ್ಯೆ 
ಪನ್ನೇರಿಳೆ ಹಣ್ಣಿನ ಮರ (ಹೊಸಕ್ಷಿ. ೦೨4). ನಂಜವಟ್ಟಲು; ನಂಜ 
ವಟ್ಟಲಿನ ಗಿಡದ ತುಂಬ ಹೂವು ಅರಳಿದೆ (69). ನಂಜುಬಟ್ಟಲು : 
ನಂಜಪ್ಪ ಬೆಳೆದನೆ ನಂಜುಬಟ್ಟಲ ಹೂವ ಮಲ್ಲಯ್ಸೆಳದನೆ ಮಂರುಗವ 
(ನಾಪದ. ೧೦೦). ನಂದಿವಟ್ಟ : “ನಂದಿವಟ್ಟಮದು ತಗರಸಂಜ್ಞಿಕಂ 
ತಾನಕ್ಕುಂ” (ವಸ್ತು ಕೋ. ೩೮-೩೫) ;ಪೊಕ್ಕುಟು ನಂದಿವಟ್ಟದರಲಂ ಚೆಲ್ವಿಂದು 
ಗುರ್ಕೂಡೆ ಕೇದಗೆಯಂ ಕೈಮಿಗೆ ಪುಷ್ಪಾಸ್ತನ ಪಂಚಬಾಣ 
ಮಿವಳೆಂಬಾಶಂಕೆಯಂ ಮಾಡಿದಳ್‌ (ಧರ್ಮಾಮೃ. ೭-೨೦೭) ; ನಂದಿವಟ್ಟದ 
ಪಾಯವಟ್ಟಮುಮಂ ಕಾಂಚಿವಾರದ ಕಾಂಚೆಯುಮಂ . ವಿವಿಧ 
ಕಿಸಲಯದ ಕಿಸಲಯವಂುಮಂ ಮನೋಹರಮೆನೆ ಸಮೆದು ತಮತೆಮಗೆ 
ಪಸದನಂಗೊಂಡು (ಜೆಂದ್ರಪು. ೭-೧೦೪ ವ); ಪಾದರಿ ಪಾರಿಜಾತವು ನಂದಿ 
ವಟ್ಟವು ಹಾದರಿ ತುಂಬುರ ಜಾಲಿ (ದೇವಾಪು. ೬-೨೭೦). ನಂದಿವಟ್ಟಲು : 
“ನಂದ್ಯಾವರ್ತಃ-ನಂದಿವಟ್ಟಲು, ಮಿನಿನ ಭೇದ” (ಓಷಧಿ 69) ; ಗುಲಾಬಿ, 
ನಂದಿವಟ್ಟಲು . . . ಮೊಲ್ಲೆ, ಮಲ್ಲಿಗೆ, ಇರವಂಶಿಗೆ ಇವುಗಳಲ್ಲಿ ಕೆಲವು 
ಕೊಲ್ಲೆಗಳನ್ನು ಕೆಲವು ಅಂಟ ನಳನ್ನು ಮಾಡಿ ಹಚ್ಚಬೇಕು (ಕೃಏಪ್ರ. ೨೦೦). 

[ದೇ.॥ ತಮಿ. ನನ್ನಿಯಾವಟ್ಟ ; ತುಳು. ನಂದಿಬಟ್ಟಲ್‌ ] 

ನಂದಿಮರ, ನಂದಿಯ ಮರ (ನಾ). ಒಂದಂ ಬಗೆಯ ಮರ ; ನಂದಿವೃಕ್ಷ : 
“ಕಚ್ಛಃ -ನಂದಿಮರೆ” (ಓಷಧಿ. 30); ಆದೂರದಿಂದಾಲಾಪನೆಗೆ ಮೊದಲ್‌ 
ಗೆಯ್ದುದೊರ್‌ ಖಂಜನಂ. ಹಿಂಬಾಲಿಸಿದುವದಂ , , . ಇಲ್ಲಿ ಬಿದಿರ ತುದಿ 
ಯಿಂದಲ್ಲಿ ನಂದಿಮರದಿಂದಿತ್ತ ಎತ್ತ ಕಿವಿಯಿತ್ತೊಡತ್ತಣಿಂದೆ 
(ಶ್ರೀರಾಮಾ. ೪೮೦-೧೭೦). ನಂದಿಯ ಮರ: “ಜಟಾವೃಕ್ಷಃ-ನಂದಿಯ ಮರ” 
(ಓನಧಿ. ೬೧); ಹೊಳೆಯ -ದಡದ ಮೇಲಣ ನಂದಿಯ ಮರನ ಒತ್ತಿನಲು 
(ಎಕ, 1117, ಶೀರ್ಥಹ. ೦೯೦-೩೬; 1407). [ನಂದಿ * ಮರೈೆ ) 

ನಂದಿಮುಖ (ನಾ). ನಂದಿಯಂ ಎದಂರು,-ಸವಂಕ್ಷ (?): ಹಾರುವರೆಲ್ಲರೂ 
ನೆರೆದು ಶೂದ್ರನ ಹಾರುವನ ಮಾಡುವಲ್ಲಿ ನಂದಿಮಂಖವಲ್ಲದೆ ಮಾಡಲಾಗದು 
ವಿಭೂತಿಯಲ್ಲದೆ ಮತ್ತೇನನೂ ಮಾಡಲಾಗದು (ಬಸವ. ೬೧೪). 

[ ನಂದಿ * ಮುಖ] 

ನಂದಿಮುದ್ರೆ (ನಾ). ನಂದಿಯ ಗುರುತು ; ವೃಷಭನ ಚಿಹ್ನೆ : ವಂದಿಸುತ 
ಮುಂದೆಸೆಯೊಳಿರೆಲಂತವರ ಹಣೆಗಳಲಿ ನಂದಿಮುದ್ರೆಯುನೊತ್ತಿ (ಬಸಪ. 
8೦-೪೭). [ನಂದಿ + ಮುದ್ರೆ) 

ನಂದಿಮೆಟ್ಟಲು (ನಾ). ಬಸವನ ವಿಗ್ರಹಗಳನ್ನು ಎರಡಂ ಕಡೆಗಳಲ್ಲೂ 
ಹೊಂದಿರುವ ಮೆಟ್ಟಲು; ದೇವಾಲಯಗಳ ಶಿಲ್ಪರಚನೆಯಂ ಒಂದು 
ಭಾಗ : ಮೊದಲು ನಾಲ್ಕು ಗರ್ಭಗುಡಿಗಳು . . . ಒಂದೇ ಸಾಲಿನಲ್ಲಿದ್ದ 
ವೆಂದು, ಅನಂತರ ಐದನೆಯ ಗರ್ಭಗುಡಿಯನ್ನು ಸೇರಿಸಲಾಯಿತೆಂದು 
ಅಂತರಾಳಗಳಿಂದಲೂ ನಂದಿಮೆಟ್ಟಲುಗಳಿಂದಲೂ , . . ಸ್ಪಷ್ಟವಾಗಿದೆ 


)ಹೊಯ್ಮವಾ. ೧೩೫). [ನಂದಿ + ಮೆಟ್ಟಲು] 


೪೨೮೧ 


15 


35 


45 


ನಂದಿವಾಳ 


ನಂದಿಯಮರ ("ನಂದಿವಂರ ' ನೋ. 

ನಂದಿಯಾಲ, ನಂದ್ಯಾಲ (ನಾ). ಒಂದು ಊರಿನ ಹೆಸರಂ : ಶ್ರೀನಿರ್ವಿ 
ನೀತರಾ ಕಿಜಯಾ ಮಗನ್ಸಿರ್ಕಾಡುವಟ್ಟಿಯರಿನ್ನವು* ವಲ್ಲವರಸರಿನ್ದಂ 
ಕೊಬ್ಬೋಣ್ಣಿ ಪಟಂ ಸೂಡಿದೊರಾ ಅನುಜೊಇನ್ನುಕನಲ್ಲೊಳಿ ನನ್ನಿಯಾಲ 
ರಾವಿಟ್ಟದುಪಡೆವೈಲಾಮಾಅಿಮಸಪೂಲುಮ್‌ (ಎಕ. ೪1, ಚಿಕ್ಕಮ. ೫೦-೩ ; 
ಸು, 490); ಮಣಿಯಡೆಗುರೆಯ ನಂದಿಯಾಲ ಸೀಮ್ಪಾಲ ನಾಣ್ಣ ಆಯ 
ಮದಣ್ಣ (ಮೈಆರಿ. ೧೯೨೪, ೭೮-೨೬; ?). ನಂದ್ಯಾಲ : ಮಣಿಗ್ರುಮಶ್ರೇಣಿ 


ಚತುಃಸಾಮನ್ತ್ನ ಟಿಗುರೆ ಅಮಣಿಯ ನಂದ್ಯಾಲ ಸೀಂಬಾಲದೇಶ 
ಪ್ರಕೃತ್ಯಾಧ್ಯಕ್ಷೂಣಾಂ (ಮೈೊಳರಿ. ೧೯೩೦, ೩-3೧; ಸು. 600); 
ಶೀಯವಲ್ಲವರೆಸರು ಟಿಗಂರೆಯರುಂ ವಂಣಿಯರುನ್ನಂದ್ಯಾಲರುಂ 


ಶೀಮ್ಬಾಲರುಂ ಚಾತುರ್ವೈದ್ಯಮುಮಟ್‌ಯೆಂ ಪೆತ್ತಾ ಎಲ್ಲಾ ಸಾಮನ್ತರು 
ಮತ್ತಾಣಿಉಂ ಸಾಕ್ಷಿ (ಮೈಅರಿ. ೧೯೪೧, ೧-೩೪; ಸು, 788) ; ಶ್ರೀಮನ್ಮಹಾ 
ಮಂಡಲೇಶ್ವರ ನಂದ್ಯಾಲದ ವೀರರಾಜ ಶ್ರೀರಂಗರಂಜಗಳ ಮಕ್ಕಳು 


(ಎಕ. ೩, ಮಂಳಬಾ. ೪-0೨ ; 1647). [7] 
ನಂದಿಯುಂಡಿಗೆ (ನಾ). ನಂದಿಯ ಚಿಹ್ನೆ,-ಮುದ್ರೆ; ವೃಷಭನ 
ಮೊಹರಂ: ತಾಮ್ರಪರ್ಣಿಯ ಮುತ್ತುಗಳುಂ ನಂದಿಯುಂಡಿಗೆಯ 


ಮಿಸುನಿಯ ಪೊಂಗಳಂಂ . ಬಸವನ ಮೆನೆಯ ಮುಂದೆ ಸುರಿದು 
ರಾಸಿಯಾಗಿರೆ (ಬಸರ. ೦೨-೬೪) ; ಪಡಿವೊನ್ನ ಜಾಳಿಗೆಯನಂತದಂ ಸೌಂದರಂ 
ಕೈಕೊಂಡು, . . ನಂದಿಯುಂಡಿಗೆಯ ರಾಯಸವಿರಲು ಕಂಡದಕೆ ವಂದಿಸಿ 
ನಿಜೋತ್ತಮಾಂಗದೊಳಿಟ್ಟು (ಸಇಂದಪು. ೧೯-೧೦). [ ನಂದಿ + ಉಂಡಿಗೈ 
ನಂದಿಲಿಪಿ (ನಾ). ಒಂದಂ ಬಗೆಯ ರಹಸ್ಯ ಲಿಪಿ : ದೇವಲಿಪಿ ನಂದಿಲಿಪಿ 
ಯಾ ಅಗಣಿತ ಲಿಪಿಗಳ ನೋಡಲಟ್‌ಯದೆ ಬಿಜ್ಜಳರಾಯನ ಸಭೆಯೊಳು 
ಕಳಕಳೆಗೊಳುತಿದ್ದ. ರು ವಿದ್ವಾಂಸರುಗಳೆಲ್ಲಾ (ಧಾಸ್ಕರ. ೭೬-೭). 
[ ನಂದಿ ೬ಲಿಪ] 
ನಂದಿವಟ್ಟ "ನಂದಿಬಟ್ಟಲು' ನೋ. 
ನಂದಿವಟ್ಟಲು "ನಂದಿಬಟ್ಟಲು' ನೋ. 
ನಂದಿವರ್ಧನ (ನಾ). ೧. ಈಶ್ವರ ;` ಶಿವ. ೨. ಮಗ: ತನಯ. 
೩. ಸ್ನೇಹಿತ; ವಿಂತ್ರ. ೪. ನಂದಿಮರ ಮತ್ತು ಅದರ ಹೂವು: 
“ತುನ್ನಃ, ಕುಬೇರಃ, ಕುಣಿಃ, ಕಚ್ಚಃ, ಕಾಂತಕಲಃ, ನಂದಿವೃಕ್ಷಃ-೬ ನಂದೀ 
ಯಂಬುವ ಮರದ ಹೆಸರು. ಬಸವನ ಗಿಡ, ನಂದಿವರ್ಧನಹುವ್ವ ಪ್ರಸಿದ್ಧ ky 
(ಸಿದ್ಧಾಂತಿ. ೧೪೧). ೫. ಒಂದು ಬಗೆಯಂ ದೇವಸ್ಥಾನದ ರಚನೆ, 
೬. [ಜ್ಯೋತಿ] ಹಂಣ್ಣಿವೆಂಯಂ ಅಥವಾ ಅಮಾವಾಸ್ಯೆಯ ಹೆಸರು: 
ಪಕ್ಷದ ಕೊನೆಯ ದಿವಸ. .[ಸಂ.] 
ನಂದಿವಳ್ಳಿ (ನಾ). ಒಂದಂ ಊರಿನ ಹೆಸರು : ಕಿಜುವಳ್ಳಿ ಬಾಳವುರು 
ಇತ್ಯೇಶಾಂತೇಗ್ರಾವಾನಾಂ ಮಧ್ಯೇ ನೆಜ್ಸಿಯೂರ್ನ್ನನ್ನಿವಳ್ಳಿ ಸಹಿತಸ್ಸುಳ್ಳಿ 
ಯೂರ್ನ್ನಾಮಗ್ರಾಮೋದತ್ತಃ (ಎಕ. ೩, ಕೋಲಾರ. ೬೩-೬೮ ; 757). 
[ ನಂದಿ * ಪಳ್ಳಿ] 
ನಂದಿವಾಹ (ನಾ.ಎ ನಂದಿವಾಹನ. [ನಂದಿ ೬ ವಾಹ] 
ನಂದಿವಾಹನ (ನಾ). ವೃಷಭನನ್ನು ವಾಹನವಾಗಿ ಉಳ್ಳವನಂ ; ಶಿವ: 
ಮುಕ್ಕಣ್ಣ ಅಂದದಹಿಕುಂಡಲ ಚತುರ್ಭುಜ ನಂದಿವಾಹನ ಗೌರಿಸಹಿತಂ 
ಮುಂದೆ ನಿಂದು ಮಹೇಶನೀಶನು ಪಾಶಧರಕರನು (ಬಸಪು. ೨೭-೨೬). 
[ ನಂದಿ + ವಾಹನ] 
ನಂದಿವಾಳ (ನಾ). ಒಂದಂ ಬಗೆಯಂ ಹೊವು: ಮಲ್ಲಿಗೆಯಂ . . . 
ನಂದಿವಾಳ ಮುಡಿವಾಳ ಸೌಗಂಧಿ ಕಣಗಿಲು ಚಂಪಕಾ ಸಲ್ಲಲಿತ 
ಪಾರಿಜಾತಾದಿ ಬಹುಪುಷ್ಪಗಳೆ ನಲ್ಲೆಯರುಯತಿಜಶಿನದಿಂ. `ತಿರಿತಂದು 
(ನವಮೋ. ೨೪-೫೯೪). [7] 


ನಂದಿವೃಕ್ಷ 


ನಂದಿವೃಕ್ಷ (ನಾ). ಎ ನಂದಿವಂರ; “ನಂದಿವೃಕ್ಷಃ -ನಂದಿಮರ” (ಓಪಧಿ. 6೪); 
ಅಶ್ವತ್ವಾಕಾರಮಪ್ಪ ನಂದಿವೃಕ್ಷ (ನಾಚಿರಾ. ೬); ಕೆಂಪುಗಂಧಗಿರಿ, ನಂದಿವೃಕ್ಷ 
* - * ಗಂಧಗರಿಗೆ (ಮೈಔಗಿ. ೧೯-೩೪೮), [ನಂದಿ + ವೃಕ್ಷ] 
ನಂದಿಸಂಘ (ನಾ). [ಜೈನ] ಜೈನಸಂಘದ ಪ್ರಭೇದಗಳಲ್ಲಿ ಒಂದು ; 
ನಂದಿಸಂಘದರುಂಗಳಾ ನ್ವಯ ದ ಗುಣಸೇನಪಣ್ಣಿ ತದೇವರ್ಗ್ಗೆ ಜತ 
ಕೊಟ್ಟರು (ಎಕ. 7, ೭೨-೪೩; 1059); ಸ್ವಸ್ತಿಶ್ರೀ ರಾಜಾಧಿರಾಜ 
ಕೊಂಗಾತ್ವನಬ್ಬೆ ಪೋಚಬ್ಬರಸಿಯರ್ದ್ರವಿಟಗಣದ ನನ್ನಿಸಂಘದರುಬ್ಗಾಳ 
ನ್ವಯದ ಗುಣಸೇನಪಣ್ಣಿತದೇವರ ಗುಡ್ಡಿ ವಾಾಡಿಸಿದ ಬಸದಿ (ಎಕ. 1, 
೬೮-೦; ?); ಈ ಸಂಪ್ರದಾಯದಲ್ಲಿ, . . ಬೌದ್ಧರ ಮಹಾಸಾಂಘಿಕರಂತೆ 
ನಂದಿಸಂಘ ಗಣಸಂಘ ದೇವಸಂಘ ಮೊದಲಾದ ಸಂಘಪ್ರಭೇದಗಳಿದ್ದರೂ 
ಈ ಗ್ರಂಥಗಳು ಸರ್ವಸಮ್ಮತಗಳಾಗಿರುವುವು (ಹಿಂದಸಾ. ೬೪). 
[ ನಂದಿ * ಸಂಘ) 

ನಂದಿಸಂಹಿತೆ (ನು). [ಶೈವ] ಚಂದ್ರಜ್ಞಾನಾಗಮವ ಹದಿನಾಲ್ಕು ಭೇದ 
ಗಳಲ್ಲಿ ಒಂದಂ : ಸ್ಮಿರಸಂಹಿತೆ ಸ್ಥಾಣುಸಂಹಿತೆ ಮಹತ್ಸಂಹಿತೆ ನಂದಿ 
ಸಂಹಿತೆ ನಂದಿಕೇಶ್ವರಸಂಹಿತೆ ದೇವೀಮತವೆಂದು ಚಂದ್ರ 
ಜ್ಞಾನಾಗಮದ ಪದಿನಾಲ್ಕು ಭೇದಂಗಳು (ವಿವೇಕ, ೭೦). "ನಂದಿಕೇಶ್ವರ 
ಸಂಹಿತೆ' ಪರಾ. [ನಂದಿ ೬ ಸಂಹಿತೆ] 

ನಂದಿಸು,, ನೊಂದಿಸು (ಕ್ರಿ). ೧. (ದೀಪ. ಉರಿ, ಬೆಳಕು ಮೊದಲಾದಂ 
ವನ್ನು) ಆರಿಸು; ಇಲ್ಲದಂತೆ ಮಾಡು: ಕಪ್ಪಂಗವಿಯಾಗಿ ಕವಿವ 
ದ್ರುಪದವಿಳಯಾನಳನಂ ದ್ರೋಣಂ ಮಹಾದ್ರೋಣ ಪುಷ್ಕಳಾವರ್ತಕಂ 
ಗಳೆಂಬ ವಿಳಯಕಾಳನೀಳಜಳಧರವರ್ಷಂಗಳಿಂ ನಂದಿಸೆಯುಂ ನಂದದೆ 
ಮುಟ್ಟಿವರೆ (ಪಂಪಧಾ, ೧೨-3೦ವ) ; ತಮ್ಮೆಅಂಕೆಯ ಗಾಳಿಯಿಂ ಪೊಗೆಯಂ 
ಸಂದಿಸಲೀಯದೆ ಹೋಮಾನಲಪ್ರಜ್ವಲನಮನೆಸಗುವ ಸೋಗೆನವಿಲ್ಲಳಿಂ 
ಸೊಗಯಿಂಸುವುದು (ಕಾದಂಪೂ. ೨೨೩); ಜಿನಧೆರ್ಮಮೆಂಬ ನೀರಿಂ ಕರ್ಮ 
ಮೆಂಬ ಕಿರ್ಚಂ ನಂದಿಸದೆ |, ಇರ್ದೊಡೆ ಶಾಶ್ವತಸುಖಂ ದೊರೆಕೊಳ್ಳದು 
(ಧರ್ಮಾಮ್ಮ . ೭-೯೭); ತೆಳ್ಳೊಯ್ದ ವಾರಾಸಿಯಿಂ ತದ್ದಿರಿ ಮ್ಹಿಜ್ವಾಲೆಯಂ 
ನಂದಿಸಿ ಬಟಕ . ಜರಾಸಂಧಸೇನಾಸಮೂಹಾಂತರಮಂ ಕಾಲಾಗ್ನಿರುದ್ರಂ 
ಪುಗುವ ತೆಟದೆ ದೈತ್ಮಾಂತಕಂ ಬಂದು ಪೊಕ್ಕಂ (ಜಗವಿ. ೮-೪೭); 
ಶಿಶಿರೋಪಚಾರಮಂ ಲಲನೆಗೆ ಮಾಳ್ತಂದಂ ಫೃತದಿಂ ಕಿರ್ಚಂ ನಂದಿಪ 
ತೆಅವಾಗಿ ತೋಯುತಿದೆ (ಗಿರಿ. 9-008); ತರುಣಿ ಪಾಶುಪತಾಸ್ತ್ರವಾದಿಯ 
ದಿವ್ಯವಹರ್ಗಣವ ಪುರಹರನ ಕೃಪೆಯಿಂದ ಪಡೆದಂತರಿಗಳನು ಸಂಹರಿಸಿ 
ನಿನ್ನೆಯ ಪರಿಭವಾಗ್ನಿಯ ನಂದಿಸುವೆ (ಕುವ್ಕಾ ಅ. ೪-೩೧). ೨. ನಾಶ 
ಮಾಡಂ; ಕೊನೆಗಾಣಿಸು ; ಕೊಲ್ಲು : ಉರಃಪ್ರದೇಶವ:ನಿಸಿ ನೆತ್ತರೊಕ್ಕು 
- - - ಜೋಲ್ಡೊಡಾದಮೆ ನಸುನೊಂದು ನಂದಿಸದೆ ತನ್ನನೆ ನಿಂದಿಸಿದಂ 
ದಿನೇಶಜಂ (ಪಂಪಧಾ. 0೨-೧೧೭). ೩. ನಿವಾರಿಸು; ಕಳೆ: ರವಿಚಂದ್ರರ 
ನಿಲೆ ಸಿಂಹೆಲಗ್ಗದೊಳಿಳಾಜಾತಾರ್ಕಜರ್‌ ನೋಡೆ ನೇತ್ರವಿಹೀನಂ ... 
ಆ ದುರಿತಮಂ ನಿಶ್ಕೇಷವಾರಃ ನಂದಿಪರ್‌ (ಜ3ತತಿ. ೫೦-೩೮); ತತ್ಪುರ 
ದೊಳಿರ್ದ ವಿಶಾಶುನಂದಿ ಪಸಿವಂ ನಂದಿಸಲೆಂದು ಲಂದಣಿಗರ ಮಂದಿರಕ್ಕೆ 
ಪೋಪವಂ ಮುಂದೆ ಸಂದಣಿಸಿ ನಿಂದ ನೆರವಿಯಂ ಭೋಲಕೆನೆ ಕಂಡು 
(ವರ್ಧಪು. ೩-೧೨ವ) ; ತಂದೆಯ ಮನದಾಗ್ರಹಮಂ ನಂದಿಸುವೆನೆನುತ್ತ 
ವರಿಗಿದ ಕೈವೆರಸಾಗಳ್‌ ತಂದೆಯ ದನೆ:ದಳಂದರವಿಂದಾನನೆ `ಮಧುರವಚನ 
ರಚನೆಗಳಿಂದಂ (ಬ್ರತ್ಕಿಸ್ತ್ರ. ೬-:). ನೊಂದಿಸು : ೧. ಭೀಮನಂ ತಿಳುಪಿ 
ನಾನಾಪರಿಯಲಿ ನೊಂದಿಸಿದ ಶೋಕಶಿಖಿಯನ್ನಾಗ ಬಳಿಕ ಯವುನಂದನನು 
(ತುರಂಗ. ೯೩-೩೨); ಅಡವಿಯಲ್ಲಿ ಆಡಿಗೆ ಮಾಡಿಕೊಂಡು ನೊಂದಿಸದೆ 
ಹೊರಟು ಹೋಗುಇತ್ತಿರೆ (ಮುಂಬಯಿ. ೩-೩) ; ಬಂಡಾಯದ ಬೇಗೆಯನ್ನು 
ಕಾಲಲ್ಲಿ ತುಳಿದು ನೊಂದಿಸಿಬಿಟ್ಟಿತು (ಇಪ್ಪಳ. ೦೯೪). [ನಂದು + - ಇಸ್ಕು] 


೪೨೮೨ 


10 


20 


ನಂದೀಶ್ವರ 


ನಂದಿಸ್ಯು (ಕ್ರಿ). ಸಂತೋಷಗೊಳಿಸಂ; ಆನಂದಪಡಿಸು ; ಒಂದು 


ದಾರಿಯಲೀಗ ಕ್ಷಣದಲ್ಲಿ ಸಾಗಿ ವಂದಿಸುವೆ ನಂದಿಸುವೆ ಮಾತಿನನುರಾಗಿ 
(ಕಎಪು. ೧-೪), [ನಂದನ ೬ - ಇಸ್ಕು] 


ನಂದಿಸೇನ (ನಾ). ಒಬ್ಬ ಜೈನಯಂತಿಯ ಹೆಸರಂ : ಉಡುಸತ್ವನ್ನನ್ನಿ ಸೇನ 


ಪ್ರವರಮುನಿವರನ್ನೇವಲೋಕಕ್ಕೆ ಸನ್ನಾರ್‌ (ಎಕ. 11, ೪೨ರ-೪; ಸು, 700). 
[ನಂದಿ + ಸೇನ] 


ನಂದಿಸೋಪಾನ (ನಾ). ಎ ನಂದಿಮೆಟ್ಟಲಂ ; ತಂಗಿಯವ್ವಾ.ಹೋಗಿ ತಗತಾರ 


ಭಾಸಿಂಗ ನಂದಿಸೋಪಾನದ ನಸಲೀಗಿ (ಮಲ್ಲಿಗೆ. ೭೯). [ನಂದಿ ಸೋಪಾನ] 


ನಂದಿಹಾಳ (ನಾ). ಒಂದು ಬಗೆಯ ಜೋಳ ; ಮೂರೆ ತಿಂಗಳ ಜೋಳ. 


ದೊಡ್ಡಜೋಳ 
ಪೈರುಗಳಾಗಿ ಬಿತ್ತುವರು (ಕಥಾಗೆ. ೨೭೦). 


ನಂದೀಹಾಳ ಈ ಆರು .ಜಾತಿಗಳನ್ನು ಮುಖ್ಯ 
[?] 


ನಂದೀಮುಖಿ (ನಾ). ಒಂದಂ ಬಗೆಯ ಗೋದಿ: ನಂದೀಮುಖಿಯೆಂಬ 


ಸಣ್ಣವಾಗಿಯೂ ಉದ್ದವಾಗಿಯೂ ಇರುವ ಗೋದಿಯು ಶೀತ ಒಗರು 
[?) 


(ಅಷ್ಮಾಂಗ. ೦೧೫). 


ನಂದೀಶ (ನಾ). ಎ ನಂದಿಕೇಶ್ವರ ೧: ನಂದೀಶಂ ವೀರಭದ್ರಂ ಘನರವನಚಲಂ 


(ಗಿರಿಕ. ೦೦-೭೫); ನಂದೀಶೆ ವೀರಭದ್ರ ಸ್ಕಂದ ಗಜಾನನಮುಖಾಖಲ 
ಪ್ರಮಥಗಣಂ ಎಸೆದಿರ್ಕುಂ (ಉದ್ಯಟ. ೧೨-೧೨3); ನಿರುತದಿಂ 
ದಶಿವೀರಘೋರಾಪರಿಮಿತೋತ್ಮಟಪಟುತಪವನಾಚರಿಸಿದನು ನಂದೀಶನತಿ 
ಶೆಯವತಿಶಯವಿದೆನಲು (ಬಸಪು. ೨-೧೫). [ನಂದಿ * ಈಶ] 


ನಂದೀಶ್ವರ (ನಾ). ೧. ಇ ನಂದಿಕೇಶ್ವರ ೧: ಆದಿಶಿವಲಿಂಗಕ್ಕೆ ವಾಹನವಾದ 


ನಂದೀಶ್ವರನೆ ಮತ್ತೆ ಶಿಲಾದಮುನಿಗುದಯಿಸಿದ ಪರಿಯಂ ಪೇಳ್ವೆನು 
(ಬಸಪ್ರೆ, ೧ ಸೂಣನೆ) ; ನಂದೀಶ್ವರವಂಶಜನಿವನೆಂದಜ್‌ಪುವ ತೆಣಿದೊಳಮಂಳ 
ಗಗನಾಂಗಣದೊಳ೯ ಸ್ಪಂದದ ಬಿಂಕದ ಬಿರುದಿನ ನಂದೀಧ್ವಜವಿತತಿ ಪುರ 
ದೊಳಿರ್ದುದು ಚೆಲ್ವಿಂ (ಹಮ್ಮಾರ. ೧-೬೭); ಬೇಗದಿಂದೈದಿ ನಂದೀಶ್ವರಂ 
ಗರುಡನಂ ಪೋಗದಿರ್ತಲೆಯನಾಭರಣಕ್ಕೆ ತಾರೆಂದು ನಾಗಭೂಷಣನಟ್ಟೆ ದಂ 
ತನ್ನನೀಯದೊಡೆ ನಿನಗೆ ಬಹುದುಪಹತಿಯೆನೆ (ಕೈಮಿಛಾ. 
೨. [ಜೈನ] ಮಧ್ಯಮಲೋಕದ ಎಂಟನೆಯ ದ್ವೀಪ. ೩. ಜೈನರ 
ಒಂದು ವ್ರತ್ಮ-ಹಬ್ಬ ; p ಕಾರ್ತೀಕ, ಫಾಲ್ಗುಣ್ಮ ಆಷಾಢ-ಈ 
ಮೂರಂ ತಿಂಗಳಂಗಳ ಕಡೆಯ ಎಂಟುದಿನಗಳಲ್ಲಿ ನಂದೀಶ್ವರವೆಂಬ 
ದ್ವೀಪದಲ್ಲಿ ಸೌಧರ್ಮಾದಿ ಇಂದ್ರರು ಅದೇ ಸಮಯದಲ್ಲಿ ಲೋಕದ 
ಜನರೂ ಈ ರೀತಿ ಪೂಜಿಸಂತ್ತಾರೆ. ಇದಕ್ಕೆ ನಂದೀಶ್ವರ ಎಂದಂ 
ಹೆಸರಂ : ಇತ್ತ ದಾದಿಯುಂ . ನಂದೀಶ್ವರದೆಂಟುದಿವಸಮಭಿಷೇಕ 
ಮುಮರ್ಚನೆಯುಮಷ್ಟೋಪವಾಸವರುಮಂ ಮಾಡಿ (ನಡ್ಕಾರಾ. ೦೦೭-೫); 
ಶಕವರ್ಷಮೆಂಟುನೂಜಕೆ ಕಡೆಯೊಳಜುವತ್ತುಮೂಜು ಸಂದಂದು ಜಗತ್ತ 
ಕಟ ಪ್ಲವಸೆಂವತ್ಸರದ, ಕಾರ್ತಿಕಂ ಮುದಮನೀಯೆ ನಂದೀಶ್ಚರದೊಳ್‌ 
(ಆದಿಪು. ೦೬-೭೬) ; ಶಕವರ್ಷಂ ಪಂಚೆದಧಿಕ ನವಶತಮಾಗೆ ವಿಜಯ 
ಸಂವತ್ಸರ ಕಾರ್ತಿಕ ನಂದೀಶ್ವರದಿನದೊಳ್‌ ಪ್ರಕಟಿಸಿದುದು ರತ್ನನಿಂದಜಿತ 
ಪುರಾಣಂ (ಆಜಿಪು. ಭವಭವದೊಳ್‌ ಕಟ್ಟಿದನೇಶವಿಧದ 
ದುಷ್ಕರ್ಮಮಂ ಕಟಲ್ಕಲ್‌ ಪುಣ್ಯಾಸ್ರವದೊಳ್‌ ನೆರೆಯಲ್‌ ಭವ್ಮರ್ಗಿವೆ 
ದಿವಸಮೆನಲ್ಕೆ ಬಂದ ನಂದೀಶ್ವರದೊಳ೯್‌ (ಪುಷೃಪು. ೩-೧೪); ಚಂದಣ 
ವರ್ಣಿಯ ನಂದೀಶ್ವರದ ನೋಂಪಿಯ ಕಥೆ ಒಂದು ಚಂಪೂಗ್ರಂಥ 
(ಯಕೋಸಂ. ೬೭ ಪೀಕೆ). "ತಿಅಂನಂದೀಶ್ವರ' ಪರಾ. ೪. ಬಾಹಂಬಲಿ 
ವಿಗ್ರಹದ ವಂಂದಿರಂವ ಮಂದರವೆಂಬ ತೇರಿನ ಭೇದಗಳಲ್ಲೊಂದಂ: 
ಬಾಹುಬಲಿವಿಗ್ರಹ . . , ಇದರೆ ಮುಂದಿರುವ “ತೇರಿ"ಗೆ ಮಂದರವೆಂಬ 
ಹೆಸರು. ಮಂದರಗಳಲ್ಲಿ ನಂದೀಶ್ವರ ಮತ್ತು ಮೇರು ಎಂಬ ಭೇದಗಳಿವೆ 


(ಹೆೊಯ್ಕವಾ. ೨೦೭). 


೧೪-೨೧). 


೧೨-೩೪) ; 


ನಂದೀಶ್ವರಂಗೆಯ್‌ 


ನಂದೀಶ್ವರದಷ್ಟಮಿ ಎ ನಂದೀಶ್ವರವ್ರತವನ್ನು ಆಚರಿಸುವ 
ಅಷ್ಟಮಿ: ಜೈನಶಂಸನಗಳಲ್ಲಿ ಮುಖ್ಯವಾಗಿ ಎಕಡು ಹಬ್ಬಗಳ ಅಥವಾ 
ವ್ರತಗಳ ಪ್ರಸಕ್ತಿ ವಿಶೇಷವ:ಗಿ ಬರುತ್ತದೆ. 'ಜೀವದಯಾಷ್ಟಮಿ' ಎಂಬ 
“ಪರ್ವ ಒಂದು; ' ಮತ್ತೊಂದು "ನಂದೀಶ್ವರೆದಷ್ಟಮಿ'; ಎರಡನೆಯ 
ಪರ್ವಕ್ಕೆ "ತಿಲುನಂದೀಶ್ವರೆ' ಎಂಬ ಹೆಸರೂ ಉಂಟ: (ಕಶಾಅ, ೯೯). 
ನಂದೀಶ್ವರದ್ವೀಪ ಎ ಜೈನರು ನಂದೀಶ್ವರನೋಂಪಿಯ ಕಾಲದಲ್ಲಿ ಜಿನ 
ನನ್ನು ಪೂಜಿಸಲಂ ಹೋಗಂವ ದ್ವೀಪ : ನಂದೀಶ್ವರದ್ವೀಪಮಹಾ 
ಚೈತ್ಕಾಳಿಯೊಳ್‌ ಪಾವನತರನವಸಂಗೀತಕಕ್ರೀಡೆಯಂಮಾಡಿ ಮನಃಪ್ರಹ್ಲಾದ 
ವಂ0 ತಾಳ್ಗುವನನವರತಂ ಶ್ರೀಧರಂ ಕೇಳಿಶೀಳಂ (ಜಂದ್ರಪು. ೪-೭೬). 
ನಂದೀಶ್ವರನೋಂಪಿ ಎ ನಂದೀಶ್ವರ ೩; ನಂದೀಶ್ವರನೋಂಪಿಯ ಸಮಯ 
ದಲ್ಲಿ ದಾನ ಮಾಡುವುದು ಶ್ರೇಷ್ಠವೆಂದು ಶಾಸನವೊಂದು ಹೇಳುತ್ತದೆ 
(ಕಕಾಅ. ೯೯). (ಸಂ.] 
ನಂದೀಶ್ವರಂಗೆಯ್‌ (ಕ್ರಿ). ನಂದೀಶ್ವರವ ್ರತವನ್ನು ಮಾಡು, -ಆಚರಿಸು: 
ಫಾಲ್ಗುಣಮಾಸದ ನಂದಿ-ಶ್ವರದಂದಜುವರುಂ.. ಕೊಡಗೂಸುಗಳುಪ 
ವಾಸಂಗೆಯ್ದು  ಬಸದಿಗರ್ಚನೆಯಂ ಕೊಂಡು ಪೋಗಿ ದೇವರನರ್ಚಿಸಿ 
ನೆಂದೀಶ್ವರೆಂಗೆಯ್ಮು ಬಂದಿಸಿ (ನಡ್ಮಾರಾ. ೧೧೩-೦೮). 

[ ನಂದೀಶ್ವರ + ಕೆಯ್‌, ] 

ನಂದು, ನೊಂದಂ, (ಕ್ರಿ). ೧. (ಬೆಂಕಿ, ಬೆಳಕು ಮೊದಲಾದುವು) ಆರಿ 
ಹೋಗಂ ; ಇಲ್ಲವಾಗು : * ನಂದು - ವಿನಾಶೇ, ಗತತೇಜಸಿ ಚ (ಬೆಳಕು 
ತಪ್ಪಿಹೋಗು) ” (ಕಮ); ಇಂದುಕಿರೆಣಂಗಳಿಂದಂ ಚೆಂದನರಸದಿಂದೆ 
ವಾಗಿಯಾ ನೀರಿಂದಂ ನಂದದು ಪಠಶಿತಾಪುನಳನಿಂದಜ್‌ದೆಂ ನಿನ್ನ ಮೆಯ್ಕ 
ಕಾಮಜ್ವರೆಮಂ (ಕವಿರಾ. ೩-೦೬೪); ಹೋಮಾಗ್ನಿಯನೆಅಂಕೆಯ ಗಾಳಿಯಿಂ 
ನಂದಲೀಯದುರಿಪುವ ರಾಜಹೆಂಸೆಗಳುಮಂ (ಪಂಪಭಾ. ೦-೧೦೫ ವ); ಕಿಚ್ಚು 
ನಂದಿದೊಡೆ ಮತ್ತವಿಂಂಧನಮನಿಕ್ಕಲೆಂದು ಕೊಡಲಿಗೊಂಡು ಪುಳ್ಳಿಯಂ 
ಪೋಟನ್ವಾಗಳ್‌ (ಣಳಿವುಂಪು. ೩೭9); ಮನಬೀಸರೆವೆಂಬ ಗಾಳಿ ಬೀಸಿತ್ತು 
ವಿದ್ಯಾಮುಖದ ಜ್ಯೋತಿ ನಂದಿತ್ತು (ಅವಕಂ. ೪0-0೭೦) ; ಮರೀಚಿ ನೆಂದುವ 
ಸೊಡರ ಕುಡಿವೆಳಗಿನಂತೆ (ವರ್ಧಪು. ೧೦-೪೯೫) ; ಕಿಚ್ಚು ನೀರಿಂದ ನಂದು 
ವುದದು ನೆಯ್ಕಿಂದ ಹೆಚ್ಚುವುದಂತೆ ಕಾವಹಿಗ್ನಿ ಸಚ್ಚಿದಾನಂದಾತ್ಮರಸದಿ 
ನಂದುವುದದು ಹೆಚ್ಚುವುದಬಲೆಯರಿಂದ (ರಜ. ೬೩-೪೦). ವಿ. ಶವಂನ 
ವಾಗು ; ಕುಂದು; ನಾಶವಾಗು : ಎರ್ದೆಗೆಟ್ಟಿನೀಗಳೀ ದಿಟ್ಟಿ ಮರಳ್ಹು 
ನಂದಿದಪುದು (ಕಾದಂಪೂ, ೧೯೯); ತಂದೆಯನಗಲ್ಹ ವಿರಹಂ ನಂದದೆ 
ಕಾರ್ಪಾಸಶಿಖಿಯೊಲೊಳಗೊಳಗಟಲಂ ಸಂಧಿಸೆ ನಿಲಲಾಜದೆ ನಿಜಮಂದಿರ 
ದೊಳ್‌ ` ರಾಜ್ಯಸುಖಪರಾಜ್ಮುಖನಾದಂ (ಅನಂಪು. ೦೦-೩); ಹೆಚ್ಚಿತು 
ಧರ್ಮ ಧರೆಯೊಳು ದುರ್ಮಾರ್ಗದ ಕಿಚ್ಚಿನೇಳಿಗೆ ನಂದಿತು (ಕಂಸವಿ. ೩-೧೦); 
ನಂದಿದರು ದುಸ್ಸತ್ವದ ಮನಸತ್ವೋನ್ನತರು ರಾಮಕೃಷ್ಣಾದಿಗಳು ದಿವ್ಯ 
ಭೂತಿಗಳು (ಮಲಿದೇ. ೪೦-೧). "ನಂದಿಸು, ಪರಾ. ೩. ಕಳೆಗುಂದಂ ; 
ತೇಜೋಹೀನವಾಗು ; ಮಂಕಾಗು:: ಕಡುನಂದಿ ಕುಂದಿ ಸಮ್ಮಕ್ಕುಲ 
ದೀಪಕಂಗೆ ಮಗುಟ್ವದುಸಿರ್ದರ್‌ ಸಚಿವರ್ವಿಷಾದದಿಂ (ಉದೃಟ. ೧೦-೪೦). 
ನೊಂದು, : ೧. ಸವತಿಮತ್ಸರವು ಪುಪಂಚದಲ್ಲಿ ಹೆಣ್ಣಿನ ಪಾಲಿಗೆ ಬಂದ 
ನೊಂದದ ಕಿಚ್ಚು (ಕನ್ನಾ. ೧೦8). ೨. ಅಶ್ರಿಯ ಸುತನೆ ನಿನ್ನಯ ಕಳೆಯು 
ನೊಂದುಗುಮೆಂದು ಸುರಗುರು ನಳಿನವೈರಿಗೆ ಶಾಪವಿತ್ತನು (ಸಂಛಪ. ೦೨-೩); 
ಎಂದಿಗಾನುಂ ನಿನ್ನ ಪೂರ್ವಯಣಗಳ ಲೆಕ್ಕ ನೊಂದಬೇಕೆಂದಿರ್ದೊಡಿಂದೆ 
ಮೊದಲನಿಡು (ಮಂಳುಳ. ೭೩೭). 

ನಂದದೀವಿಗೆ, ನಂದಾದೀವಿಗೆ ಎ ಆರದೆ ಇರುವ ದೀಪ ; (ದೇವರ 
ವಂಂಂದೆ) ನಿರಂತರವಾಗಿ ಉರಿಯುವ ದೀಪ,- ಜ್ಯೋತಿಃ: ಜಿನಚಂದ್ರ 
ಕುವಹರಂ. , .ಫೋಲ್ಲು ಕನಕರುಚೆಯಿಂದವಹ ಪಳಿಕಿನ ಕೊಡನೊಳಗಿರ್ದ 


೪೨೮೩ 


10 


40 


ನಂದು 


ನಂದದೀವಿಗೆಯಿರೆವಂ (ಕಾಂತಿಪು. ೦೦-೪೨) ; ಮೂಲಸ್ಥಾನಕಲಿದೇವ 
ಶ್ವಾಮಿಗೆ ವಿಷ್ಣುದೇವರ್ಗ್ಗೆ ನನ್ಹದೀವಿಗೆಗಂ ನಿವೇದೃಕ್ಕಂ ಶ್ರೀಖಣ್ಣಕ್ಕಂ 
ಧೂಪಕ್ಕಂ ಮೊದಲ್ಲೊಟ್ಟ ಗದ್ಮಾಣಂ ಪದಿನೈಯ್ತು (ಸಇಇಇ. ೫1-1, ೯೨- 
೩೩; 1054); ಈ ಪೊನ್ನ ವೃದ್ಧಿಯೊಳಂ ಕೆಯ್ಯ ಗುತ್ತಗೆಯೊಳಂ ಗಂಧಧೂಪೆ 
ನಿವೇದ್ಧ ನಂದದೀವಿಗೆಗಂ ಅಆಕ್ತಿಸುವ ಮಾಣಿಯ ಜೀವಿತಕ್ಕಂ ಕುಡುವುದು 
(ಕಡ. 11, ೯-೨; 1075); ಶ್ರೀವಹದವಯದೇವಗೆ ಸ್ನಾನಕ್ಕೆ ಆ ಕವಿಲೆಯ 
ಬಿಟ್ಟ ನನ್ನನವನ ಮಾಡಿಸಿ ನೆಂದಾದೀವಿಗೆಯಂ ಮಾಲೆ ಪೂವ ನದಿಯ ಸಿಲ 
x xx ಬ್ರಹ್ಮಚಾರಿಯ » ೬ ೬ ನದೊಳು (ಎಕ. 19, ಗುಂಡ್ಲುಪೇ. 69-೬; 
16007) ; ಮತ್ತಂ ದೇವರ್ಗೆ ನನ್ಮೂದೀವಿಗೆಗಿತ್ತ ಗಾಣಮೊನ್ಹದಕೆ ಕರೆಪಂದ 
ತಳಭೋಗಮಸತು ಮೊದಲಾಗೆ ಸರ್ವಚಿಧಾಪರಿಹಾರೆಂ (ಸೌಇಇ. 21-1, 
8೨-೭೪; 1007) ; ದೇವರ್ಗ್ಗೆ ಒನ್ನು ನನ್ಹಾದೀವಿಗೆ ಚನ್ಹ,ಸೂರ್ಯ್ಮಕೃತೆಂ 
ಕುನ್ಮದೆ ನಡೆವನ್ಹಾಗೆ (ಎಕೆ. ಸುಳ, ಮಳವ. ೧೨೪-೦; 1014); ನಂದಾ 
ದೀವಿಗೆಯ ನಡೆಸಿಹೆವೆಂಬವರ ಮುಖವ ನೋಡಲಾಗದು (ಬಸವ. 3೨33); 
ಶಂಕರೆ, ಮಧ್ವ, ರಾಮಾನುಜರಂಥ ಆಚಾರ್ಯರು , , , ಭಗವದ್ಗೀತೆಯ:೦ದ 
ಸ್ಫೂರ್ತಿ ಪಡೆದಿದ್ದಾರೆ; ತೆಮ್ಮ ಬಾಳ ನ:ದಾದೀವಿಗೆಯನ್ನು 
ಹೊತ್ತಿಸಿಕೊಂಡಿದ್ದಾರೆ (ಛರ್ಮಸಾ. ೦೨೭). ನಂದಳಕ ಎ ನಂದದೀವಿಗೆ (?): 
ನಯಿವೇದ್ಯ ನಂದಳಕ ನಿತ್ಯಚಿತ್ರು (ಸಿ9ಇಎ. ೧೦೩೨. ಉಡುಪಿ. ೩೪೦-೮; 1). 
೫ ಇದು "ನಂದಾವೆಳಕು' ಎಂಬುದರ ಅಪಲಿಖಿತವಿರಬಹಂದು. 
ನಂದಾಉಳ, ನಂದಾವಳ, ನಂದಾವುಳ-ನಂದದೀವಿಗೆ: ಶ್ರೀಬಿಕ್ಕಿದೇವಯ್ಯೂಗಳ 
ಕಯ್ಯಲು ಶ್ರೀಮಧುಕನಾಥದೇವರಿಗೆ ಮೂಟುನಂದಾಉಳವನೂ 
ಆಚೆಂದ್ರಾರ್ಕೃಸ್ಮಾಯಿಯಾಗಿ ನಡಸುವಂತಾಗಿ ಕೆ.ಟಿ ದು (ಸೌ. ಸಸ, 


"೩೬೭-೯; ಸು.14ನೆಯ ಶತ); ನೈವೇದ್ಯ ನಂದುವಳ ಪೂಜಾರಿಯ? ಜಿ ]ತಸತ್ರ 


(ಹಾ. ೫%, ೨3೪-3೬; 25691); ನಂದಾವುಳಕೆ ವೊಂದು ಗಾಣದ ಮಾನೆಣ್ಣೆ 
ಸಲುವದು (ಎಳ. ೫111, ಶಿವಮೊ. ೬೯-೨೬; 1320). ನಂದಾದೀಪ - ನಂದ 
ದೀವಿಗೆ : ಹೊಂದಿ ನಿದ್ರೆಯ ದೇವ ನಂದಾದೀಪವ ಅಂದು ಪ್ರಜ್ವಳಿಸುತ 
ಮಿಂದುಟ್ಟು ಫು ಪೊಂದಟ್ಟೆಯ ಮಣಿವೃಂದದ ಭೂಷಣ - ಸಿಂಧೂರಸೀಮಂತದ 
ಲಿಟ್ಟು (ಪ್ರಸಭಾ. ೦೯-೦); ವಿಜ್ಞಾನೆಮಂದಿರದಲ್ಲಿ ಒಂದು ಪ್ರಕಾಶವಾದ 
ನಂದಾದೀಪ 'ನಂದಿದಂತೆ ಆಯಿತು (ಸಸ್ಕಳ. ೭೬); ಅರ್ಚಕ ಜನ್ನಯ್ಯ . . . 
ನಂದಾದೀಪಕ್ಕೆ ಎಣ್ಣೆ ಸುರಿದು ಧ್ವಜಮರೆದ ಕಟ್ಟೆಯ ಹತ್ತಿರ 
ಬಂದಿದ್ದರು (ಪದ್ಮಸ. ೨೨೭). ನಂದಾದೀಪ್ತಿ ಎ ನಂದದೀವಿಗೆ : ಆ ಪುರದಲ್ಲಿ 
ಪುಟ್ಟಿದ ದ್ರವ್ಯದಲ್ಲಿ ರುದ್ರಾಭಿಸೇಕ ಅಮ್ರುತ್ತವಡಿ ನಂದಾದೀಪ್ತಿ .. 
ಮುಂತಾಗಿ ನಡೆಯಬೇಕೆಂದು ಆ ಫರೆವನೊ . . . ಕೊಟೆಉ (ಎಳ. ೫೪! 
ಚಿಳ್ಕನಾ. ೮೩-೧೯; 1529); ದೇವಸ್ಥಾನ ೩ಕ್ಕೆ ಅಮೃತಪಡಿ ನಂದಾದೀಪ್ತಿ 
ಮುಂತಾದ ದೇವಶಾವೆಚ್ಚಕ್ಕೆ , * ೬ ಉಂಡಿಗೆ ವಿವರ (ಎಕ. 711, ಶಿವಮೊ, 
3-೮೨; 1641) ; ಬಿನ್ನಹ ಸ್ಥಾನಿಕ ತಂಮಣನು ಗಣಾಚಾರದ ಕಟ್ಟುಗೆಯ 
ತೆರುವ ಹಣವನು ಸಿವರಾತ್ರೆ ಪುನ್ಯಕಾಲದಲೂ ಧಾರಾಪೂರ್ವಕವಾಗಿ 
ನಂದಾದೀಪ್ರಗೆಂ ನಂದಾದಿ:ಪ್ತಿಯನು ನಡಸುದು (ಎಳ. ೪1, 
ಶಿವಮೊ, ೨೧-೧೦; 1). ನಂದುದ್ಯುತಿ 2 ನಂದದೀವಿಗೆ : ಕಡವೂರ ವೀರೇ 
ಶ್ವರದೇವರಿಗೆ ಅಮೃತಪಡಿ ನಂದಾದ್ಕುತಿ ಅಂಗರಂಗವಯಿಭೋಗಕ್ಕೆ , - . 
ಸಮರ್ಪಿಸ್ತೆವು (ಎಳ. 31, ಹೊಳಕ್ಕೆ, 6೧-6; 3640). ನಂದಾಬೆಂಕಿ ಇ ಆರದೆ 
ಇರಂವ ಬೆಂಕಿ; ನಿರಂತರವಾಗಿ ಉರಿಯಂವ ಅಗ್ಲಿ: ಆ ಬೆಂಕಿ ನಿನ್ನೆ 
ಮೊನ್ನೆಯದಾಗಿರಲಿಲ್ಲ ; ಅನೇಕ ದಿನಗಳಿಂದ ಇಪ್ಪತ್ತುನಾಲ್ಕು ಗಂಟೆಯೂ 
ಆರದೆ ಸಜೀವವಾಗಿದ್ದ " ನಂದಾಬೆಂಕಿ "ಯಾಗಿತ್ತು (ಮಲೆಮ, ೬೭೪)- 
ನಂದಾಬೆಳಕು, ನಂದಾವೆಳಕು.ಎ ನಂದದೀವಿಗೆ : ಆ ಕಿಮಿಸೆಟಿಯರು . . . 
ಸಂಕ[ರೆ] ನಾರಾಯಣ (೦) ದೇವರಿಗೆ ಕಟಿಕಂಡ ತೆಜು ಒಂದು 
ನಂದಾಬೆಳಕು ವರುಶ ೧ದಕಂ ಯೆಂಣೆ ಹಾನೆ ೩೬ನು ನಡಸುವರು 
81 


ನಂದುರಿ 


(ಸ9ಿಇಇ. 78-11, ೪೦೯-೨೩; 1380); ನೊಟು ಬತ್ತದ ಮಣ್ಣು ಯಾಜು 
ಪಸುವಂ ಮಾದೇವರ್ಗ್ಗವಣಾ ಪಳ್ಳೆಗೊಣ್ಣ ದೇವಗಂ ನನ್ಮಾವೆಳಕಿಂಗೆ ಕೊಟ್ಟಂ 
ನನ 3.1೪, ಗುಂಡ್ಲುಪೇ. ೯೩-3೭; 1049); ಅಡಿಗನಂ ಭಾಗವ ಹಿತ್ತಿಲ ಮೇಲೆ 
ವೊಂದು ನಂದಾವೆಳಕು ,. , . ಮೂ[ ಲ) ಗಡಿಯಿಂದಲುವೊಂದು ನಂದಾ 
ವೆಳಕು . . , ಗುಡಿಯ ಹಿತಿಲ ಮೇಲೆ ಒಂದು ನಂದಾವೆಳಕು (ಕೆಇ. 111, 
೪-೧೭; 1889) ; ಸಂಖರನಾರಾಯಣದೇವರ ಅಮೃತಪಡಿಗೆ »* » ೬ ಪ್ರತಿ 
ದಿನ ೧ ಕಂ ನಾಡಹೂನೆ ೩ ನಂದಾವೆಳಕಿಂಗೆ ನಡೆಸುವ ಯೆಂಣೆ 
ವರುಷ ೧ ಕಂ ಹಾನೆ ೨ಡನೂ ನಡೆಸುವಂತಾಗಿ (ಸಿಇ. 1X-11, ೪೦೩- 
೧0; 1357). ನಂದಾವನ ಎ ಸದಾಕೂಲವು ಹೂವು ಬಿಡಂವ ತೋಟ: ಪ್ರತಿ 
ದಿನವೂ ತಿರುಪಡಿವಾಳ ಸಮರ್ಪಿಸುವ ನಂದಾವನ ಮಾಡುವ ಸಂಬಳ ೬ ವರೆಹ 
(ಎಳ. ೫1%, ಶ್ರೀರಂಗ. ೯4-೩; 1585) ; ದೇವರ ನಂದಾದೀವಿಗೆ ಕೆಆ್‌ಯ 
ಕೆಳಗಣ ನಂದಾವನೆಯಿಷ್ಟನು ಸರ್ವ್ವವನಾನ್ಯವಾಗಿ ನಡಸಿ ಬಹಾಂಗೆ ಬಿಟ್ಟ 
ಮಗ್ಗ ತೋಟ (ಎಳ. ೩1೪, ತಿರುವು. ೨೪೩-೫; 1). ನಂದಿ ಪೋಗು, ನಂದಿ 
ಹೋಗು, ನೊಂದಿ ಹೋಗು ಐ ೧. ಇಲ್ಲವಾಗು ; ನಾಶವಾಗು; ಶಮನ 
ವಾಗು : ವಾಮನಪದಹತಿವಿದಂತ ಜೀಮೂತವಿಮುಕ್ತಬಹಳಜಲಧ;ರೆ 
ಗಳಿಂದು ಮುನಿಜನಾಪಕಾರೆ5 ಧೊಮಧ್ವಜನೆಯ್ದೆ ನಂದಿ ಪೋದತ್ತಾಗಳ೯ 
(ಅರ್ಥನೇ. ೬-೩8); ನಾನೆಂಬ ಜೀವರು ನಂದಿಹೋಗುವರೈಸೆಯವದಿರಿಗಹುದೆ 
ವಪದವು (ಸುಧಪ. ೧೩-೫೦). ಪಿ. ಆರಿಹೋಗಂ ; ಬೆಳಕನ್ನು ಕಳೆದಂ 
ಕೊಳ್ಳು : ಕಪಾಲಕುಂಡಲೆಯು : . . ಕೊಠಡಿಯನ್ನು ಬಿಟ್ಟು ಹೊರೆಗೆ 
ಹೊರಬಿದ್ದದ್ದೇ ತಡ ಮನೆಯ ದೀಪವು ನೊಂದಿಹೋಯಿತು (ಕಪಾಳುಂ. 
೦೦೪). ನಂದೆಪೊಯ್‌ ಎ ನಂದುವಂತೆ ಹೊಡೆ ; . ನಾಶವೂಗುವಂತೆ 
ಮಾಡು : ಧೂರ್ಜಟಿಯ ನೊಸಲ ಕಣ್ಣಂ ಸ್ಮರಂ ನಂದೆವೊಯ್ದಂ (ಮಲ್ಲಪು. 
೨-೫೬) ; ಉರಿಲಿಂಗಮನಾಲಿಂಗಿಸಲುಂ ಯುಗಾಂತಹುತವಹನಂ ನಂದೆ 
ವೊಯ್ಯಲುಂ (ಜಗವಿ. ೭-69) ; ತಳ್ತು 'ಚು೦ಬನಮನೆ 1ಹರ್ಚಿ ತತ್ತದುಚಿತ 
ಕ್ರಿಯೆಯಿಂದಮೆ ನಂದೆವೊಯ್ದು (ಜಂದ್ರಪು. ೮-೯೪) ; ಮನೆಸ್ತಾಪಮಂ ಧೃತಿ 
ಸಾಂದ್ರಚಂದ್ರಿಕೆಯಿಂ ನಂದೆವೊಯ್ದು (ರಾಜಕೇ, ೧೩-೯೭ವ). 

[ದೇ.8 ತಮಿ. ನನ್ನು, ನತು, ನುತು, ನೊನ್ತು, `ನೊತು) 
ನಂದುರಿ (ನಾ). ಒಂದು ಬಗೆಯ ಮೆರ; ಕೆಂಪುಗಂಧೆಗಿರಿ, ನಂದಿವೃಕ್ಷ, 
ಟೂನಮರೆ, ನೊಗೆ, ನಂದುರಿ, ಬೆಳಂದಿ, ಗಂಧಗರಿಗೆ (ಮೈಔಗಿ: ೧೯-೩೨೮). 

[?] 
ನಂದುವ (ನಾ). ಒಂದಂ ವಂಶದ ಹೆಸರು (?) : ಜಕ್ಕಿಯಬ್ಬೆ ನಾಲ್ಲಾ 
ವುಣ್ಣುಗೆಯ್ಯುತ್ತಿರೆ ನಣ್ಣುವರ ಕಲಿಗಂ ಪರ್ಗ್ಗಡೆತನಂ ಗೆಯ್ಕೆ (ಎಕ. 71, 
80. ೨೧೯-೦೨; 918). [?] 
ನಂದೆ (ನಾ). ೧. ಶಕ್ತಿದೇವತೆ; ದಂರ್ಗೆ ; ಪಾರ್ವತಿ. ೨. [ಜ್ಯೋತಿ] 
ಎರಡೂ ಪಕ್ಷಗಳ ಪಾಡ್ಯವಿಂ, ಷಷ್ಠಿ ಮತ್ತು ಏಕಾದಶಿ ತಿಥಿಗಳು ; 
ಲಿಢಾನಕ್ರಮದಿು ನಂದೆ ಭಜೆ ಜಯೆ ರಕ್ಕೆ ಪೂರ್ಣಿಯಿನಿಶುಂ ಪ್ರಶಿಪತ್ಥ 
ಭೃತಿದಿಳೆಂ॥1ಳುಂ (ಲೋಳೋಸ. ೧-೨); ನಂದಾ ಭದ್ರು ಜಯಾ ರಿಕ್ತು 
ಪೂರ್ಣಿಯೆಂದು- ಪಾಡಿವನದಿಯಾಗಿ ತಿಥಿಪಂಚಕಂಗಳಕ್ಳು೦ (ಪಸಾರ. ೬೭) ; 
ನಂದೆಯನು ಭದ್ರೆಯನು ಒಂದಾಗಿ ಅರ್ಧಿಸಲು ಅಂದಿನ ತಿಥಿಗೆ ಸವನುಗೆ 
ಗುಹಣಿ ಶಾ ಮುಂದೆ ಬಂದಿಸಿ (ಸರ್ವಜ್ಞ, ೧೫೭೦) ; ಡಿ ತಿಥಿಗಳಲ್ಲಿ ನಂದಾ, 
ಛೆದ್ರಾ, ಜಾ, ರಿಕ್ತಾ, ಪುರ್ಣಾಯಂಣ ಸಂಕೇತವು ಪಾಡ್ಯ ಮೊದಲು 
ಪಂಚನಿಎವರೆಗೂ ಆಗುವುವು. ಹೀಗೆ. . . ಈವಾವಾಸ್ಯೆ ಪರ್ಯಂತ 
೬ ಸಲ ಸುತ್ತಿಬರುವವು (ಹಸಾರ, ೩೯೦ ಪದಾರ್ಥ). [ಸಂ. ನಂದಾ] 
ನಂದ್ಯಾಮ್ಲ (ನಾ). ಒಂದು ಬಗೆಯ ಸಸ್ಯ : “ಕೋಶಾಮ್ರಃ-ನಂದ್ಮಾಮ್ಲ” 
(ಓಷಧಿ. ೪೦). [?) 
ನಂದ್ಯಾಲ "ನಂದಿಯಾಲ” ನೋ. 


೪೨೮೪ 


ಹ ತಾಗನಾಹಿನ ನಾನಾ 


30 


45 


ನಂಬರು 


ನಂದ್ಯಾವರ್ತ (ನಾ.) ೧. ಎ ನಂದಿಬಟ್ಟಲಂ : “ಗಂಧರಂಜಃ - ಶ್ರೀಗಂಧ, 


ನಂದ್ಯಾವರ್ತ, ಜವಾದಿ” (ಓಷಧಿ. ೪೬) : ಕುಂದ ಮುಚುಕುಂದ ಮಂದಾ 
ರೇಂದೀವರನಂದ್ಯಾವರ್ತ . , .ಮಲ್ಲಿಕಾದ್ಯನೇಕ ಸುರಭಿಕುಸುವುಂಗಳೆಂ 
ಸಜ್ಜ್ಮುಕಮಪ್ಪುವಂ ಪುಟ್ಟಿಯೊಳ್‌ ತೀವಿಕೊಂಡು (ಪಂಶತಂ. ೧೧೭೨೩) ; 
ನಂದ್ಕಾವರ್ತದ ಪೂವಂ ತಂದುಜ್‌ ನೊಣವೂಲ್‌ದೆಡೆಗೆ ಪೂಸುಗೆ (ಐಮುದ. 
೧೩-೧೧೬) ; ನಂದ್ಯಾವರ್ತದ ಹೂವನ್ನು ಧೆರಿಸಿದರೆ - ನೆ:ತ್ರದಲ್ಲಿ ಹುಟ್ಟಿದ 
ಹೂವು, ಕಾಯಿ ಮ:೦ತಾದ ರೋಗಗಳಂ ಪರಿಹರಿಸಿ . . . ವಿರಹವೇದನೆ 
ಯನ್ನು ಪರಿಹರಿಸುವುದು (ಸಕವೈ. ೪೪); ಪುರಿಜಾತ, ನಂದ್ಮಾವರ್ತ . . , 
ಮೊದಲಾದ ಹೂಗಳೂ ಅಲ್ಲಿ ಬೇಕಾದಷ್ಟು ಇದ್ದವು (ಕರ್ಣಾಜ. ೧೩೫) . 
೨. ಪಶ್ಚಿಮದ ಬಾಗಿಲಿಲ್ಲದ ಒಂದು ಬಗೆಯ (ವರ್ತುಲಾಕಾರದ 

ವಿಶಿಷ್ಟಾಕೃಶಿಯ ಕಟ್ಟಡ ; ದಿಕ್ಸ್ವಸ್ತಿಕಮೆಂಬ ಸಭಾಭೂಮಿಯುಂ 
ನ:ದ್ಯಾವರ್ತವೆಂಂಬ ಶಿಬಿರೆನಿವೇಶಮುಂ (ಅದಿಪು. ೧೫-೩ವ) ; ಸರ್ವತೋ 
ಭದ್ರಾಹ್ವಯವಿಶೇಷದಿಂ ನೋಂಪಿಯ ವಿಶೇಷಮಂ ನಂದ್ಯಾವರ್ತ 
ರಮಣೀಯತೆಯಿಂ  ನಂದನವನಾಂತರಾಳವ:ಂ ಸ್ವಸ್ತಿಕವಿಸ್ತಾರದಿಂ 


'ವಿವಾಹಮ:ಮನನುಕರಿಸಿ ಶೋಭಿಸುವುದು (ಸುಕುಮು. ೧೦-೩೦ವ); ಮಣಿ 


ಸತ್ತಿಗೆಯ ಮೊಗಮಂಟಪದ ಬಣ್ಣವಟ್ಟಿಗೆಯ ಅಮಳಗುಳಿಯ ನಂದ್ಕಾ 
ವರ್ತದ ತೋರಣದೋರಣದ ಲೋವೆಯ ವ:ದನಗೈಯ ಬಾಗಿಲ್ವಾಡದ 
ಸಿಂಗರದೊಂದು ದೇಗುಲಂ ಕಣ್ಣೆ ಡ್ಡಮಾಗಿ ರಂಜಿಕೆಂ೦ (ರಾಮಾಶ್ಶ. ೩೪-೨೫)- 
೩. ಒಂದು ಬಗೆಯ ದೊಡ್ಮ ಮಾನು : “ನಂದ್ಯಾವರ್ತಃ -ನಂದಿವಟ್ಟಲು, 
ಮಾನಿನ ಭೇದ” (೬ಷಧಿ. ೪). ೪. [ಅಶ್ವಶಾ] ಒಂದು ಬಗೆಯ ಚಿಹ್ನೆ, - 
ಗುರುತು : ಶ್ರೀವತ್ಸಂ ಕನ್ನಡಿ ನಂದ್ಯಾವರ್ತಂ ವರ್ಧಮಾನಕಂ ಸ್ವಸ್ತಿಕ 
ಮೆಂಬೀ ವಿವಿಧಲಾಂಛನಂಗಳನಾವಂಸಿದ 'ವಾಜಿಗಾಯು ತ್ರಿಂಶದ್ವರ್ಷಂ 
(*ಕ್ಶಕಾ. ೫-೩೬). ೫. ದೇಹದ ಮೇಲೆ ಇರುವ ಒಂದು ಗುರುತು 
(2): ನಾಭಿರಾಜಾಂಗಸಂಗತಮಪ್ಪ' ನಂದ್ಯಾವರ್ತದಂತೆ ಸೊಗಯಿಸುವ 
ನಂದ್ಕಾವರ್ತಂಗಳೊಳೆಂ (ಆದಿಪು. ೬-ಂ೦೬ ಪ), ಥಿ ಇದಂ ವಕ್ಷಸ್ಮಳ 
ದಲ್ಲಿರೇವ ಶ್ರೀವತ್ಸಲಾಂಛನವಿರಬಹುದಂ ; (ಡಾವುಂಪು. ೩೬೧ ನೋ). 
[ಸಂ.] 


ನಂದ್ಯಾವರ್ತವಿಮಾನ (ನಾ). [ಜೈನ] ಒಂದು ಸ್ವರ್ಗದ ಹೆಸರು: 


ವಾನರಾರ್ಯನುಂ ನಂದ್ಯಾವರ್ತವಿಮಾನದೊಳ್‌ ಸುರನಾರೀಮನೋಹರಂ 
ಮನೋಹರನೆಂಬನಿವಿಷನಾದ೦ (ಆದಿಪು. ೩-೭೦ ವ). 
[ ನಂದ್ಮಾವರ್ತ + ವಿಮಾನ] 


ನೆಂಬರು (ನಾ). ೧. ಅಂಕಿ; ಸಂಖ್ಯೆ: -ನಿನ್ನಮು ಎಪ್ಪನೆಯ ನಂಬರು? 


(60). ೨. ಪರೀಕ್ಷೆ ವಯಂತಾದ ಮೌಲ್ಯಮಾಪನದಲ್ಲಿ ಕೊಡುವ 
ಗಂಣಾಂಕ : ನೀವು ರಷ್ಯನ್‌ ಮತ್ತು ಲೆಖ್ಬದಲ್ಲಿ ಹೆಚ್ಚು ನಂಬರುಗಳನ್ನು 
ಶೆಗೆದುಕೊಳ್ಳುವವರೆಗೆ ನಿಮ್ಮನ್ನು ಅದಲ್ಲಿ ಸೇರಿಸಿಕೊಳ್ಳುವುದಿಲ್ಲ (ಕಾರೆ. 
೭೫) ; ಎಲ್ಲದರಲ್ಲೂ ಹೆಚ್ಚು ನಂಬರು ಗಳಿಸಿ ತರಗತಿಗೇ ಅವನು ಮೊದಲಿಗ 
ನಾಗಿದ್ದಾನೆ (ರೂಡಿ). ೩. ಸರಕಾರಿದಾಖಲೆಯಲ್ಲಿ ಒಂದಂ ಅಂಕೆ 
ಯನ್ನು ಪಡೆದಿರುವ ಜವಿಖಾನು : ನೊರಿಪ್ಪತ್ತು ನಂಬ ೨ಗಳು ಖಾಸಗಿ 
ಜವಖಾನು ಎಂಬ ಆಧಾರ ಸಿಕ್ಕಿತು (ಗ್ರಾಮೂಯ. 9); ದೂರದಿಂದಲೇ 
ಒಂದು ನಿಟ್ಟಿನಿಂದ ಮತ್ತೊಂದ: ನಿಟ್ಟಿಗೆ ಕೈಮಾಡಿ ಅವೆಲ್ಲ ತನ್ನ ನಂಬರು 
ಗಳೇ ಎಂದು ಇದ್ದು ಬಿದ್ದ ಹೊಲಗಳನ್ನು ತೋರಿಸಿದುಗ ರಾಧೆಕ್ಕನ ತಂದೆ ಹಿರಿ 
ಹಿರಿಹಿಗ್ಗಿದರು (ಗಂಗಾಸಾ. ೪೩) ; ಖಾತೆ ಇಲ್ಲ, ಎಕರೆ ಇಲ್ಲ, ನಂಬರಿಲ್ಲ. 
ಇದೇನ್ಸುದ್ಧಿ ನೀವೆ ಹಿಂಗ್ಮಾಡ್ತೀರಿ (ಹ:ಟೃಹ. ೧೩೮). 

ನಂಬರ ಮನೆ ಎ (ಉಕ) ಊಟದ ಮನೆ ; ಖಾನಾವಳಿ : ರಾಮಣ್ಣನಿಗೆ 
ಎರಡಾಣೆ ಕೊಟ್ಟು ನೇರವಾಗಿ ನಂಬರೆ ಮನೆಯಲ್ಲಿ ಊಟಮಾಡಿ ಬಂದ 
(ಜೀದಾನೆ. ೩೫) ; ಊಟ ಮಾಡುವ ನಂಬರೆ ಮನೆಗೆ ಹೋದರೆ ತನ್ನ ಹೆಸರು 


ನಂಬಿ ೪೨೮೫ ನಂಬು 


“ಅ_ಬ” ಎಂದು ಹೇಳುತ್ತಾನೆ! (ಮೋಹಿನೀ. ೩3೭) ; ನಂಬರ ಮನೀಕಿಂತಾ 
ಸೋವಿ ಮಾಡಿ ತೋರಿಸತೀನಿ (ವೈನಿ. ೨೮೭). 
[ ಇಂ. Number] 
ನಂಬಿ (ನಾ). ೧. ಭಕ್ತ. ೨. ದೇವಾಲಯಂದ ಅಧಿಕಾರಿ, ಸ್ಥಾನಿಕ : 
ಗೋಪಾಲದೇವರೆ ಸ್ಮಾನೀಕ ನಂಬಿಯರು ಗಡಬಡೆಯರು ಯಾ ಧರ್ಮ್ಮಕೆ | 8 
ಸಹಾಯಿ ಖಡೆಯದಲ್ಲಪ್ಪನವರು (ಎಕ. ಸಃ, ಚಿತ್ರದು. ೬-೩೭; 2888) ; ಆ 
ದೇವರೆ ನಂಬಿಗಳು ತೆಜುವ ವಿಭೂತಿ (ಎಳ. ೫ (8), ಮಾಲೂರು. ೯೪-೦೮; 
3406); ನಿರೂಪದಿಂದ ನಂಬಿಗಳು ಅಪಚಿ ಅನತಪಗಳಿಗೆ (ಸಾಇಎ. ೧೯೩೪, 
ಪುಂಗನೂರು. ೧೫೬-೪; 1419) ; ಗೋವಿಂದರಾಜದೇವರೆ ನೈವೇದ್ಯ ಪ್ರಸಾದ 


ನಂಬಿಕೆದ್ರೋಹಿ (ನಾ). ನಂಬಿಸಿ ಮೋಸಮಾಡುವವನಂ; ವಿಶ್ವಾಸ 
ಘಾತುಕ. [ ನಂಬಿಕೆ. ದ್ರೋಹಿ] 
ನಂಬಿಗೆ (ನಾ). ನಂಬಲಂ ಯೋಗ್ಯನಾದವನು ; ವಿಶ್ವಾಸಯೋಗ್ಯ : ಇದೆ 
ಸಮಯವಣ್ಣ ಇದೆ.ಸಮಯ ತಮ್ಮ ನಮ್‌ ನಿಮ್ಮ ಆತ್ಮಗಳಿಗೆ. ಅಂಬಿಗನು 
ಬಂದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ (ಹೃದಸ. ೧-೮). 
[ ನಂಬಿಗೆ (ನಂಬುಗೆ) + - ಅ,] 
ನಂಬಿಗಸ್ತ (ನಾ). ನಂಬಿಕಸ್ತ : (8). [ ಆನಂಬುಗೆ « -ಸ್ತ] 
ನಂಬಿಗಸ್ತಿಕೆ (ನಾ). ಎ ನಂಬಿಕಸ್ತಿಕೆ: (8). [ ನಂಬಿಗಸ್ತ * - ಇಕೆ) 
ನಂಬಿಗೆ "ನಂಬುಗೆ' ನೋ. 


ವನೂ ತಿರುಪತಿಯ.ವರಿಗೆ ಕಾಣಿಪರಾಗಿ ನಾಲ್ಕು ಹರಿವಾಣಊ ನಂಬಿಗಳಿಗೆ 
ಒಂದು ಹರಿವಾಣವೂ , . . ಕೊಟ್ಟು (ಸೌಇಇ. 1೫-11, ೪೬೨-೨; 1495); 
ಪರೋಹಿತವರ್ಗ (prt) (ಬ್ರಾಹ್ಮಣರೂ, ಇತರರೂ) ಆಚಾರ್ಯ 
* « * ನಂಬಿ, ನಂಬಿದಿ, ಪಾಡಿಯ (ತುಳುನಾ. ೧೬೧). ವಿ. ತಮಿಳುನಾಡಿನ 
ಅರಂವತ್ತುಮೂವರು ಪುರಾತನರಲ್ಲಿ ಒಬ್ಬ ; ನಂಬಿಯಣ್ಣ : ನಂಬಿ 
ಕರೆದೊಡೋ ಎಂದೆ ತೆಲುಗ ಜೊಮ್ಮಯ್ಯಂಗೆ ಒಲಿದೆ ದೇವಾ (ಬಸವ, 
೩೦೯) ; ಹರೆ ತಾಂ ಕುಂಟಣಿಯಾಗೆ ನಂಬಿಯೊರೆದಂ (ಸೋಮೇಶ. ೭೪); 
ಪುಷ್ಪದತ್ತಾಖ್ಕನನಿಳೆಯಜೌಿಯಲ್‌ ನಂಬಿಯೆಂದಿಟ್ಟು ಮತ್ತಂ ಹರ 
ನೀನೊಲ್ಲಾ ಕಥಾಸಾರವನವಧರಿಸ್ಕ ಶ್ರೀವಿರೂಪಾಕ್ಷಲಿಂಗಾ (ನಂಬಿರ. ೧ 
ಸೂಡನೆ) ; ಕುಂಬಾಜಿ ಗುಂಡಯ್ಯ ನಂಬಿ ತ್ರಿಯಂಬಕಂ ನಿಂಬವ್ವೆ ನಿಂಬಂ 
ಕಂಬಿಯಲಿ ಭೈರಯ್ಯನುದೃಟದೇವರ್‌ (ಸಾನಂಡ. ೯-೮೦); ಹಲವು 
ಸೂಳೋರಂತೆ ನಂ೭ಯ ಬಳಿಗೆಲಸವಂ ಮಾಡಲಾಅದೆ ಬಳಲಿಕೆಯನಾಟ್‌ಸಿ 
ಕೊಳಲು ಬಂದಡವಿಯೊಳೆಗಿದೆಣೈ (ಬಸಪು. ೦೮-೧೨). 

[ದೇ.8 ತಮಿ. ನಮಿ; ಮಲ. ನಮ್ಬಿ; ತುಳು. ಕೊಡ. ತೆಲು. ನಂಬಿ] 
ನಂಬಿಕಸ್ತ (ನಾ). ನಂಬಿಕೆಗೆ ಅರ್ಹನುದವನು ; ವಿಶ್ವಾಸಕ್ಕೆ ಯೋಗ್ಯ 
ನಾದವನಂ :: ಅವನೊಬ್ಬ ನಂಬೀಸ್ತನಾದ ಸೇವಕ (ಕೂರಿ). 

[ ಆನಂಬಿಕೆ- -ಸ್ತ] 
ನಂಬಿಕಸ್ತಿಕೆ (ನಾ). ಎ ನಂಬಿಕೆ: ಅವನ ನಂಬಿಕಸ್ತಿಕೆ 
ಮೆಚ್ಚವಂಥದು (ರೂಢಿ).  [ ನಂಬಿಕಸ್ತ * -ಇಕೆ] 
ನಂಬಿಕೆ (ನಾ). ಶ್ರದ್ಧೆ : ವಿಶ್ವಾಸ: ಬೆಳ್ಳಿ. ಬಂಗಾರ ಕೈಯ.ಲ್ಲಿದ್ದರೆ ., . 
ಬೇಕಾದ ವಸ್ತುಗಳನ್ನು ಕೊಳ್ಳುವ ಶಕ್ತಿ ಬರ.ವುದೆಂದು ಜನರಿಗೆ ದೃಢವಾದ 
ನಂಬಿಕೆ (ಹಣಪ್ರ. ೧೬): ಇಂದು ನನ್ನ ನಂಬಿಕೆ ಸಡಿಲವಾದಂತೆ ಭಾಸವಾಗು 
ತ್ತಿದೆ (ಬಾಣಆ. ೩೮೦). 

ನಂಬಿಕೆ ಮೂಡಿಸು- ವಿಶ್ವಾಸವನ್ನು ಹುಟ್ಟಿಸು ; ಭರವಸೆಯನ್ನುಂಟಂ 
ಮಾಡು ವಿಷಯವನ್ನು ಒಳಹೊಕ್ಕು ನೋಡಿದರೆ ತಾನವಳಿಗೆ ಕಟು ಸ 
ಗೊಂಡಿದ್ದುದಾಗಿಯೂ ಅಲ್ಲಿ ನಂಬಿಕೆ ಮೂಡಿಸಿದ್ದುದಾಗಿಯೂ ಅವನ: 
ತಿಳಿದುಕೋಡಿದ್ದನು (ಪುನರು.೧೨6). ನಂಬಿಕೆ ಹುಟ್ಟಿಸು. ವಿಶ್ವಾಸವುಂಟಾಗು 
ಬಂತೆ ಮಾಡು; ನಂಬಿಸು : ನನ್ನ ಮಾತಿನಲ್ಲಿ ಅವರಿಗೆ ನಂಬಿಕೆ ಹುಟ್ಟಿಸಲು 
ಬಹಳ ಶ್ರಮಪಡಬೇಕಾಯಿತು (ರೂಢ). ನಂಬಿಕೆ ಹುಟ್ಟು ೩ ವಿಶ್ವಾಸ 
ವುಂಟಾಗಂ ; ನಂಬು: ಅವರ ಮಾತಿನಲ್ಲಿ ನನಗೆ ಎಳ್ಳಷ್ಟೂ ನಂಬಿಕೆ 
ಹುಟ್ಟಲಿಲ್ಲ (ರೂಂ). 

[ನಂಬು + - ಇಕೆ./ತಮಿ. ನಮ್ಪಿಕ್ಕೈ; ನವ್ರಕ: ಮಲ. ನಮ್ಬಿಕ್ಕ; 
ತುಳು.ನಂಬಿಗೆ; ತೆಲು. ನಮ್ಮಕ, ನಮ್ಮಿಕೆ. ನಮ್ಮಿಗ] 
ನಂಬಿಕೆದ್ರೋಹ (ನಾ). ವಿಶ್ವಾಸವುಳ್ಳವರಿಗೆ ಕೆಡುಕಂಮಾಡುವಿಕೆ ; 
ವಿಶ್ವಾಸಘಾತುಕತನ “ನಂಬಿಕೆದ್ರೋಹ, ವಿಶ್ವಾಸಘಾತುಕತೆ? (Breach 
of trust. ಪಾರಿನಿ. ೧೦); ಪಾಲುದಾರ ನಂಬಿಕೆದ್ರೋಹ ಮಾಡಿದ್ದರಿಂದ 
ಕೋರ್ಟಿಗೆ ಹೋಗಬೇಕಾಯಿತು (ರೂಂ). [ನಂಬಿಕೆ ದ್ರೋಹ] 


ಯಾರಾದರೂ 


10| ನಂಬಿರ. (ನಾ). '(?) ; ಇವೆಲ್ಲವನು ದೇವರ ಅಮೃತಪಡಿ ನಂದಾದೀಪ ಪಡಿ 


ದೀಪ ಗಂಧ ವಸ್ತ್ರವಯಿಭೋಗ ಪರ್ವತಿಥಿ ನಂಬಿರ ಹೂವಡಿಗ ವೊಗಬುರಜ 
ಮತ್ತಾವ ವಿನಿಯೋಗವನು ನಡಸಿ ಬಹರುಯೆಂದು ಸಮರ್ಪಿಸಿದ್ದು (ಏಕ. 
711, ತಿರುವು. ೬೭-೧೬; 1513). 

[ಐ ಇದು "ನಂಬಿ' ಎಂಬುದರೆ ಅಪಲಿಖತವಿರಬಹುದು] 


16] ನಂಬಿಸು(ಕ್ರಿ). ೧. (ಸ್ನೇಹ, ಆಪ್ತತೆ, ಧರ್ಮ ಮಂಂತಾದಂವುಗಳ ವಿಷಯ 


26 


ನಂಬಿಸುಹ (ನು). 


ದಲ್ಲಿ) ನಂಬಿಕೆಯನ್ನುಂಟುಮಾಡಂ ; ವಿಶ್ವಾಸವನ್ನುಂಟಂಮಾಡಂ : 
ಭರವಸೆ ಮೂಡಿಸು ; ಶ್ರದ್ಧೆಯನ್ನುಂಟಂಮಾಡು : “ನಂಬಿಸು - ಅನು 
ಮೋದನೇ” (ಕಮಧಾ); ಈ ರೂಪಂ ತೋಟ್‌ ನಂಬಿಸಿ ನಿಮ್ಮ ಪ್ರಾಣ 
ಕೃಪಾಯಮಂ ಮಾಡಲ್‌ ಬಗೆದು (ನಡ್ಮಾರಾ. ೧೭೬-೦೯) ; ನಂಬಿದ ಬರವುಮಂ 
ನಂಬದ ಬರವುಮನಟ್‌ದು . . . ನಂಬದುದಂ ನಂಬಿಸಲುಂ ನಂಬಿದುದಂ 
ಬಿಡಿಸಲುಂ .... ನಿಮ್ಮಡಿಯ ಕೆಲದೊಳಾನೆ ಬಲ್ಲೆಂ (ಪಂಪಭಾ. ೫-೪೩ ವ); 
ತನಗಲ್ಲದೊಡಲ್ಲೊ ಡಮೆಗೆ ಮನಮಿಟ್ಟಪವರ್ಗವಾಹರ್ಗಮಂ ಪೊರ್ದದೆ 
ತನ್ನನೆ' ತಾನೆ ನಂಬಿಸುವೊಡಾತ್ಮನಂತು ಪೇಟಾತ್ಮವಂಚಕರ್‌ . ಪೆಜರೊಳರೇ 
(ಅಜಿಪು. ೨-೩೫) ; ಮಕ್ಕಳ ಕೈಯ ಮಾಣಿಕಮಂ ಗುಗ್ಗುರಿಯಂ ತೋಟಿ 
ನಂಬಿಸಿ ಕೊಳ್ವಂತೆ (ಛರ್ಮಾಮ್ಮ. ೧೦-೮೩) ; ಎಂತಕ್ಕೆ ನಾ ನಿಮ್ಮ ದೇವ 
ರೆಂದಅಿದೆನು ಇಂತಂಗಿ ನೀವೆನ್ನನಾರೆಂದಜಿಯಿರಿ ನಂಬಲಟ್‌ಯೆ ನಂಬಿಸ 
ಲಜ್‌ಯೆ (ಬಸವ. ೨೬೮); ಹಿಂದೆ. ನಂಬಿಸಿ ಭೀಷ್ಮ ಗುರುವನು ಕೊಂದ 
ಗೆಲುವಿನಲುಬ್ಬಚೇಡ (ಕುವ್ಯಾಕ. ೨-೩). ೨. ಹಾಲುಣಿಸಂ; ಹಾಲುಕೊಡು: 
ಕಂಬನಿಯನೊಗುತಾ ಮರಯ: ಮಯ್ಯಂಬನದು ನಕ್ಕುತ್ತ ಮೋಹದಿ 
ನಂಬಿಸುತ್ತಸುವುಳಿವುಳಿದುದಯ್ಯೋ ವಿಮೋಹ ಕಷ ವಲ (ಸಾಳ್ಕಛಾ. ೫-3೮): 
[ ನಂಬು + - ಇಸ್ಕು. / ತೆಲು. ನೆಮ್ಮಿಂಚು ] 
ನಂಬಿಸುವಿಕೆ : ಭರವಸೆಯನ್ನುಂಟುಮಾಡುವಿಕೆ : 
“ಸ್ವಾಂತಮೆನೆ ಸಾಮವೆನೆ ನಂಬಿಸುಹಮಸ್ಯ” (ಮಂಗರಾ. ೧೩೩-೩೭). 
[ ನಂಬಿಸು + - ಹ್ಯ] 


ನಂಬು (ಕ್ರಿ). ೧. (ಸ್ನೇಹ. ಆಪ್ತತೆ, ಧರ್ಮ ಮುಂತಾದಂವುಗಳ ವಿಷಯ 


ದಲ್ಲಿ) ನಂಬಿಕೆಯಿಂಡಂ ; ವಿಶ್ವಾಸವಿಡು ; ಭರವಸೆಯನ್ನೂ ಹೊಂದಂ : 
“ನಂಬು-ವಿಶ್ವಾಸೇ” (ಕಮಧಾ) ; ಆ ಲಘುಗಳಲ್ಲದ ತಾಣದೊಳಂ ಲಘಾ 
ಪಾಗಮಕ್ರುಮದೆ ನಂಬುಗೆ ಲಘವದೋಷವಂ)ಂ (ಕವಿರಾ. ೧-೧೨೮) ; 
ಧರ್ಮಮಂ ಕೇಳ್ದು ಮೆಚ್ಚಿ:ನಂಬಿ ಶ್ರಾವಕಬ್ರತಂಗಳಂ ಕೈಕೊಂಡು ಶ್ರಾವಕ 
ನಾಗಿ (ವಡ್ಮಾರಾ. ೧೭೬-೯) ;- ನಂಬು ನಂಬೆನ್ನ ಕಣ್ಣಿಂ ಕಿಡಿಯುಂ ಕೆಂಡಂಗಳುಂ 
ಸೂಸಿದಪುವಹಿತರಂ ನೋಡಿ ಪಂಕೇಜವಕ್ಕೇ (ಪಂಪಧಾ, ೭-೧೩) ; ತುಟ 
ಲಾಳ್ಗಳನಿರ್ವರುಮಂ ಕಟ್‌ಪಿ ಸು ಸೋಧನನ ಬಾಟ್ವುದಂ ನಂಬಿದಿರೇ 
(ಗದಾಟೂ. ೩-೬೮); ಅಂಬುವನೆಆ್‌ವಾಗಳ್‌ ಪ್ರತಿಬಿಂಬಿಸೆ ಕೆಯ್ನಾರೊಳವಳ 
ವದನಂ ಪಧಿಕಂ ನಂಬಿ ನಲಿದೀಂಟಿದಂ (ಗಿರಿಕ. ೨೨೬); ಅವನಿಪಾಲರು 
ಕಂಗಳಿಂದವೆ ಕಿವಿಗೆ ಕರವೊಳ್ಳಿದರು ಕಂಡುದನವರು ನಂಬರು ಕೆ೧ಂಡೆಯದ 
ನುಡಿಗೇಳ್ಲು ನಂಬುವರು (ಕುವ್ಯಾದ್ರೋ. ೧೮-3); ತು ಕಳ್ಳ ಪರರನ್ನು 


ನಂಬುಗೆ 


ನಂಬ (ಗಾಜಿ). ೨. ನೆಮ್ಮೂ; ಆಧರಿಸೆಂ; ಆಶ್ರಯಂಸು ; ನೆಯಮಂ 
ನಂಬುವೊಡೆನ್ನ ಪೇಟ್ವ ಸತಿಯಂ ಕೈಕೊಂಡಂ (ಪುಪಧಾ. ೦-೭೮); ಅಧರ್ಮ 
ಯುದ್ಧದೆ ನರಂ ಕೊಲ್ವಲ್ಲಿ ಕಂಡಿಂತುವೇಕ್ಷಿಸಿ ನೀಮೂಂ ನಡೆ ನೋಡು 
ತಿರ್ದಿರೆನೆ ಮತ್ತಿನ್ನಾರನಾಂ ನಂಬುವೆಂ (ಪಂಜಥಾ. ೧೧-೮೩); ಜ್ಞಾನಕ್ಕೆ 
ಲೇಪವಾದವನಿರವು ತುಪ್ಪವ ನಂಬಿದ ಬತ್ತಿಯ:ಂತೆ ಕಾದ ಲೋಹದ ಜಲ 
ದಿರವಿನಂಶೆ (ಮೋಳೆಮಾ. ೪-00) ; ನಂಬದಿರು. ಈ ದೇಹ ನಿತ್ಮವಲ್ಲ ಅಂಬು 
ಜಾಕ್ಷನ ಭಜಿಸಿ ಸುಖಿಯಾಗು ಮನವೆ (ಪುರಂದ. ೦-೨೭ ಪಲ್ಲವಿ). 
ನಂಬೆ ನುಡಿ ಎ ನಂಬಿಸು ; ವಿಶ್ವಾಸವನ್ನುಂಟಂಮಾಡು: ಆನಲ್ಲಿಗೆ 
ವರ್ಪಿನೆಂ(ದಾ ಪಾಣ್ಚಿ]ನಂ ನಂಬೆ ನುಡಿದು (ಪಂಪಧಾ. ಕ-ಬುವ). ನಂಬೆ 
ಪಡು ಎ ನಂಬಲ್ಬಡು ; 'ಕೊಲ್ಲದ ಪುರುಷಂ ಎಲ್ಲರಿಂ ನಂಬೆ ಪಡುವನುಂ 
ಪೂಜ್ಯನುಂ ಅಕ್ಕುಂ (ತಕ್ತ್ರಪ್ಪ. ೨೭೧). 
[ ದೇ.8 ತಮಿ. ನಮ್ಮು ; ಮಲ. ನಮು ; ತುಳು. ನಂಬು, ನಮ್ಮು; 
ಕೊಡ. ನಂಬ ; ತೆಲು. ನಮ್ಮು] 

ನಂಬುಗೆ, ನಂಬಿಗೆ (ನಾ). ೧. ನಂಬಿಕೆ ; ಶ್ರದ್ಧೆ; ವಿಶ್ವಾಸ: “ವಿಸ್ರಂಭಃ, 
ವಿಶ್ವಾಸಃ - ಈ ೨ ನಂಬುಗೆ” (ಹಲಯಂ. ೦೭-೮೪) ; ಕನಸಂಗಂಡುದಂ 
ತಮಗೆ ನೇಸರ್ಮೂಡೆ ಪೇಲ್ದೊಡೆ ನಂಬುಗೆಯಾಗಿ ಉಬ್ಬೆಗಂಬಟ್ಟು 
(ವಡ್ಮಾರಾ, ೧೦೦-೦೯) ; ಆರ್‌ ಕೆಲಂಬರರೆಸನನೋಲೈಸುವರ್‌ ಅವರೈ 
ಶ್ವರ್ಯಂ ಪರಾಧೀನವಾಗಿಹುದು . . , ಜೀವಿಸುಹವುಂ ನಂಬುಗೆಯಿಲ್ಲದುದು 
(ಪಂಡತಂ. ೧೩೩-೪); ತಳ್ಳಿಲ್ಲದೆ ಪಿರಿದಾದರದಿಂ ಕೊಲ್ಲದ ಧರ್ವಾಮನೆ 
ಪಿಡಿಗೆ ನಂಬುಗೆಯಿಂದಂ (ಧರ್ಮಾಮ್ಮ. ೦-೦೯೬); ಶಂಭುಪದಭಕ್ತಿ ನಂಬು 
ಗೆಯ ಹಂಬಲು ಬೇಕು (ದೀಕ್ಭಾಜೋ. ೮೯-೦೦) ; ಗುರುಗಳಲಿ ನಂಬುಗೆ 
ನಿರರ್ಥಕವಾಯ್ತೆನುತ ಕುರುರಾಯ ಬಿಸುಸುಯ್ದ (ಕುವ್ಕಾದ್ರೋ. ೪-೫). 
೨. ಭಾಷೆ; ಮಾತಂಕೊಡಂವಿಕೆ ; ಆಣೆ. “ನಂಬುಗೆಗೊಳ್ಳು' ಪರಾ. 
ನಂಬಿಗೆ : ೧. ಜಂಗಮಡೊಳಗೆ ಲಿಂಗೆಯ್ಕನಿದ್ದಾನೆಂದು ನಂಬಿಗೆಯುಳ್ಳರೆ 
ತೋಟುವ ಕೂಡಲಸಂಗಯ್ಯ (ಬಸವ. ೦೮; ಭಾಷೆಗೆಡುಕನಿಗೆ ನಂಬಿಗೆ 
[ಪಾಣಾ. ಟುಗೆ] ಯೇತಕೆ (ಪುರಂದ. ೨-೬೪-೩); ನಿಂಬೆಗಿಂ ಹುಳಿಯಿಲ್ಲ 
ತುಂಬೆಗಿಂ ಕರಿದಿಲ್ಲ ನಂಬಿಗೆಯಿಂದಧಿಕ ಗುಣವಿಲ್ಲ (ಸರ್ವಜ್ಞ. ೨೩೩) ; ನನ್ನ 
ಬೆಂಬಲದ ನುಬಿಗೆಯ ಮಂದಿರ ನೀನು (ಉಯ್ಕಾಲಿ. ೯೦-0೭); ಗೊಂಬೆಗೆ 
ಕೈಮುಗಿದರೂ ನಂಬಿಗೆ: ಇರಬೇಕು (ಗಾದ). [ನಂಬು ಇಗೆ] 

ನಂಬುಗೆಗೆಡು (ಕ್ರಿ). ವಿಶ್ವಾಸವನ್ನು ಕಳೆದಂಕೊಳ್ಳು ; ಭರವಸೆಯಂನ್ನು 
ಕಳೆದುಕೊಳ್ಳು: ತಂಬುಲಿಗರ* ನಂಬುಗೆಗೆಟ್ಟವರಂತೆ ವೆಜಸಾರೈ(ಧರ್ಮಾಮ್ಮ. 
3೬೪). [ನಂಬುಗೆ ಕೆಡ್ಕು) 

ನಂಬುಗೆಗೆಯ* (ಕ್ರಿ). ನಂಬು; ವಿಶ್ವಾಸವಿಡಂ : ಬಗೆ ನಿಲುಕದತುಳ 
ಕೈವಲ್ಕಪರಿವೃತರೆಜತನಗವೃಷಭವಾಯ್ತೊ ಹೇಳೆಂಬ ಸಂಶಯಕೆ ನಂಬುಗೆ 
ಗೆಯ್ದ ಪುಂಗವನ ನುತದೆ:ವಪುಂಗವಂ ನೆಲಿದೇಜ್‌ ಕಣ್ಣೆಸೆದನು (ಸೋಮ, 
೪-50). [ ನಂಬುಗೆ ೬ ಕೆಯ್‌,] 

ನಂಬುಗೆಗೇಡು (ವಾ). ನಂಬಿದವರಿಗೆ ಮೋಸಮಾಡುವಿಕೆ ; ವಿಶಾ ಸ 
ದ್ರೋಹ: ಈ ಉಪ್ಪಿಗೆ ನಂಬುಗೆಗೇಡನ್ನು ಅಹಿತವನ್ನು ಮನಸ್ಸಿ ನಲ್ಲಿಯೇ 
ನಡೆಯಿಸಿದಿರಾದರೂ, ನಿಮ್ಮ ಗತಿಯೆ:ನು (ಬಿಟ್ಮಅ. ೫೫-೧). 

| ನಂಬುಗೆ + ಕೇಡು] 

ನಂಬುಗೆಗೇಳು (ಕ್ರಿ). ನಂಬಿಕೆಯ ಮಾತನ್ನು ಒಪ್ಪು ; ವಿಶ್ವಾಸವಿಡಂ; 
ಭರವಸೆಯಿಡಂ : ಹೇಳಿದೀ ಕುಜುಹುಗಳು ಠಪ್ಪವು ಕೇಳಿದೈ ಹನುಮಂತ 
ನಂಬುಗೆಗೇಳದಿದೆ ಮನವೇನಮಾಡುವೆನೆಂದಳಾ ಸೀತೆ (ಕೊರರಾ. ೩-೩-೮೯). 

[ ನಂಬುಗೆ + ಕೇಳು (ಕೇಳ್‌) ] 

ನಂಬುಗೆಗೊಡು (ಕ್ರಿ). ನಂಬಿಕೆಯನ್ನುಂಟುಮಾಡು ; ಭರವಸೆಯನ್ನು 

ಕೊಡು; ವಿಶ್ವಾಸವನ್ನುಂಟುಮಾಡಂ:ನುಡಿದೊಡವೆಯಂ ಕೊಡುವೆನೆಂದು 


೪೨೮೬ 


» 
ಲಾ 


[al 


45 


ನಂಬುಗೆವೆರೆ 


ನುಡಿದಂದದಿಂ ನಡೆವೆನೆಂದೊಬ್ಬರೊಬ್ಬರಿಗೆ ನಂಬುಗೆಗೊಟ್ಟು [ಪಾಕಾಂ. 
ಯಿತ್ತು) (ಹಠಕಾ. ೧೦-3೬) ; ಸುದತಿ ತಪ್ಪದುಯೆಂದು ನಂಬುಗೆಗೊಡಲಾ 
ವಿಧುಖುಖಿ ನಲಿದಿರುತಿರ್ದಳ್‌ (ಜೀವಂಸಾಂ. ೧೬-೩೨) ; ಇವನ ಪ್ರಾಣಗಳಿಗೆ 
ತಪ್ಪಿದೆಸಾದರೆ ಶಿವನ ಪಾದಗಳಾಣೆಯೆನುತೆ ಧವಳಸರೋಜಾಕಕ್ಷಿಗೆ ನಂಬುಗೆ 
ಗೊಟ್ಟು ಕುವರನನೊಡಗೊಂಡು ಬಂದ (ಮೋಹತ. ೩೩-೭೩); ಶರಣು 
ಹೊಕ್ಕರಿಗೆ ನಂಬುಗೆಗೊಟ್ಟು ವ)ುಂದಕ್ಕೆ ತೆರಳಿದನಾ ಖಾನನಾಗ (ಕೂನವಿ. 
೧೧-೩೬). [ನಂಬುಗೆ + ಕೊಡ್ಕು] i 

ನಂಬುಗೆಗೊಳ್‌, ನಂಬುಗೆಗೊಳ್ಳೊ (ಕ್ರಿ). ೧. ನಂಬಿಕೆಯನ್ನು ಹೊಂದಂ; 
ವಿಶ್ವಾಸವನ್ನು ಪಡೆ ; ಭರವಸೆಯನ್ನು ಹೊಂದು : ಬೇಹಡೆಮ್ಮೊಡನೆ 
ಬಾ ಶೋರ್ಪೆವೆನೆ ಹೈ ಬಂದಪೆಂ ತೋಟ ಕೊಡಿರಯ್ಯ ಎಂದು ಪೊಡಮಟ್ಟು 
ನಂಬುಗೆಗೊಂಡು ಹೋದನಾ ಪರುಷೆಯೊಡನೆ (ಸಿರ. ೨-೪೨). ನಂಬುಗೆ 
ಗೊಳ್ಳು : ೨. ಪ್ರಮಾಣವನ್ನು ಪಡೆ ; ಭಾಷೆಯನ್ನು ಪಡೆ : ಕೃಶಾನು 
ನಂಬುಗೆಗೊಂಡನಾ ನೃಪನ [ಪಾಕಾಂ. ವರವನು ಕೊಟ್ಟಸಾ ನೃಪಗೆ] 
(ಕುವ್ಕಾಸ. ೩-೦೫) ; ರಾಗದೆ ಮದನನ ಕೈಯ ನಂಖುಗೆಗೆ ಇಂಬ ಭೋಗದ 
ರತಿದೆ:ವಿಯಂತೆ ಭೂಗಧೀಶ್ವರ ಕಂಠೀರೆವೇಂದ್ರಗೆ ಕೈಲಾಗಿತ್ತಳೊರ್ವಬ್ದ 
ನೇತ್ರೆ (ಕಂನವಿ. ೨೪-೭೬); ಇಂತೆಂದು ಪೇಳಿ ನಂಬುಗೆಗೊಂಡು ಗುರು 
ವರ್ಯ ಕಂತುವಿಂ ಬೀಳ್ಕೊಂಡು ಪೂರಮಡಲೂ (ನವಮೋ. ೩-೧೯). 

[ ನಂಬುಗೆ + ಕೊಳ್ಳ] 

ನಂಬುಗೆಗೊಳ್ಳು "ನಂಬಂಗೆಗೊಳ್‌' ನೋ. 

ನಂಬುಗೆದಾಳು (ಕ್ರಿ). ನಂಬಿಕೆಯನ್ನು ಹೊಂದು ; ವಿಶ್ವಾಸವನ್ನು 
ಇಡು: ಪೇಳಿದತಿಗುಹ್ಮದಲಿ ನಂಬುಗೆದಾಳಿ ವಾಜ್ಮನಕಾಯಗಳಲದ್ವೈ ತವನೆ 
ಬಳಸಿ (ಗಗತಾ. ೧೭-೨೦). [ನಂಬುಗೆ + ತಾಳ್ಕು (ತಾರ್‌) ] 

ನಂಬುಗೆದೋಜು (ಕ್ರಿ). ವಿಶ್ವಾಸವುಂಟಾಗು ; ಒಪ್ಪು : ಮೂಲುಭಾಗದ 
ಸಂಶಯವು ಕೆಲಸಾರಿತವನೀಸುತೆಗೆ ನಂಬುಗೆದೋಆದಿತೆ ತುದಿಯಂಶದಲಿ 
ಹನುಮಂತನಾ ಹದನ ವರಶಾಜುನಂಡಿಯಿರದಿರಲತಿ (ತೂರರಾ. ೩-೩-೯೦). 

[ನಂಬುಗೆ + ತೋಟು] 

ನಂಬುಗೆಯಾ (ಕ್ರಿ). ಭಾಷೆಯನ್ನು ನೀಡಂ; ವಚನ ಕೊಡಂ: ಅರ್ಧರಾತ್ರಿಯ 
ಹೊತ್ತಿನೊಳಗಾಗಿ ಸುಗುಣಾನಿರುದ್ಧನ ತಹೆನೆಂದು ನಗುತ ನಿರ್ಧರವಾಗಿ 
ನಂಬುಗೆಯಿತ್ತು ಬೀಳುಕೊಂಡೆದ್ದಳು (ಮೋಹತ. ೩೦-೦೦). 

[ ನಂಬುಗೆ * ಈ] 

ನಂಬುಗೆವಂತ (ನಾ). ನಂಬಿಕೆಗೆ ಪಾತ್ರನಾದವನು ; ಭರವಸೆಯಿಂಡಲಂ 
ಅರ್ಹನಾದವನು : ಸಾಷ್ಟಾಂಗವೆಟಗಿ ನಂಬುಗೆವಂತರೆದ್ದು ,ಸಂತುಷ್ಟದಿ 
ಬೀಳ್ಕೊಂಡರೆು (ಥರಜೆ. ೩೮-೧೨೩) ; ಅರಮನೆಗಾಗಿ ನಂಬುಗೆವಂತರತ್ತ 
ತಮ್ಮರಸಿಯರ್ಕಳನೆ ಇಯ್ಕಲಿತ್ತ ಅರುಹನಾಲಯಕೆಯ್ದಿ ತಂದೆಯ ಬಳಿಗಾಗಿ 
ಬರುತಿರ್ದನಾ ಯುವರಾಜ (ರಡ. ೫೮-೩೮). [ನಂಬುಗೆ * - ವಂತ) 

ನಂಬುಗೆವಡೆ (ಕ್ರಿ). = ನಂಬುಗೆದಾಳು : ಅಂಬುಜಭವ ಭವೇಂದ್ರಾದಿ 
ದೇವತೆಗಳ ನಂಬುಗೆವಡೆದ ರಕ್ಕಸರ ಕಂಬುಚಕ್ರಾಂಕಿತ ನಿಮ್ಮೊಳು ವ.ಥನಿಸಿ 
ಏಖಂಬರಿದರು ಯಮವುರಿಗೆ (ಮೋಹತ. ೩೬-೩೪). [ನಂಬುಗೆ * ಪಡೆ] 

ನಂಬುಗೆವಿಡಿ (ಕ್ರಿ). ಎ ನಂಬಂಗೆದಾಳಂ : ಶಂಭುಪದಭಕ್ತಿ ನಂಬುಗೆವಿಡಿದು 
ಅಗಲದೆ ಇರಬಲ್ಲರೆ ಶರಣ (ಸಿದ್ದೇವ. ೯9-೨೮೬); ಪ್ರಮಿತವಚನದಲುದಿಸಿ 
ದೊಡೆ ವಿಕ್ರಮದ ಬಗೆ ಬಳಿಕಲ್‌ಯಬಹುದೆಂಬಮಂುರೆರಿಪುವಿನ ನುಡಿಗೆ 
ನಂಬುಗೆವಿಡಿದನರುಣಸುತ (ತೊರರಾ. ೩-೧೦-39). [ನಂಬುಗೆ + ಪಿಡಿ] 

ನಂಬುಗೆವೆರೆ (ಕ್ರಿ). ವಿಶ್ವಾಸ ಹೊಂದಂ ; ಭರವಸೆ ಪಡೆ; ನಂಬು: 
ಕರಿಯ:ದಿರೊಳಗಿರ್ಪಂದದು ಕರಿಯಲ್ಲೆ ೦ದೈದಿದಂದು ಸಂಶಯಿಸುತ್ತುಂ 
ನಿರುಕಿಸಿ ಪಜ್ಜೆಯ ನಂಬುಗೆವೆರೆದಂತಾಯ್ತೆನ್ನ ಮನದೊಳಾದ ವಿಕಾರಂ 


(ಕಾಕುಂಠ. ೧೧೩-೦೯೪). [ನಂಬುಗೆ + ಬೆರೆ] 


ನೆಂಬುಗೆವೆಟು 


ನಂಬುಗೆವೆಣು (ಕ್ರಿ). ಶ್ರ ಕ್ರದ್ಧೆಯನ್ನು ಹೊಂದು ; ನಂಬಿಕೆಯಿಂದ 
ಕೂಡಿರು : ನಂಬುಗೆವೆತ್ತ ಭಕ್ತಜನದಿಂದತಿರಂಜಿಪ ಟೋಳದೇಶದೊಳ್‌ 
- . * ಔರ್ಪುದು ಪೆಂಪನಾಂತು ಪೊನ್ನಾಂಬಲವೆ:ಂಬ ನಾಮದ ಮಹಾಪುರಂ 
(ತ್ರಿಫುವಿ. ೭-೨). [ನಂಬುಗೆ + ಪೆಟು,] 

ನಂಬುಗೈ (ನಾ). ಪ್ರತಿಜ್ಞೆಗಾಗಿ ನೀಡುವ ಕೈ : ಇವೆ. ಪಿಡಿ ನಂಬುಗೈಯಂ 
ನಿನ್ನ್ನಣೆ, . ಕುಲದೈವದಾಣೆ 1 ಎಂದುಂ ಪೆಅವರೊಳೊರೆಯೆಂ (ರಾಮಾಕೃ. 
೧೧೮-೧೩). [ನಂಬು ಕೈ (ಆಕೆಯ) 

ನಂಬುಗೊಳ್‌ (ಕ್ರಿ). ನಂಬಿಕೆಯಂಂಟಾಗಂ : ದಾಸರ ಗಂಗಮ » *ದ 
ಕೆಲಸದ ಶಸ್ತ್ರವನೊತ್ತೆಯಿಟ್ಟು ಹೋದಡೆ ಆ ಸ್ಕಳದಲು ಇರಬೇಕೆಂದು 
ತಮ್ಮ ಹೆಸರನಿಕ್ಕಿಯೆಂದಡೆ ಚಿಂಚಯ್ಕನು ಕೊಟ್ಟು ನಂಬುಗೊಳೆ ಹೆಸರನಿಕ್ಕಿ 
ಶಸ್ತ್ರವಂ ಹೊಸಿದನು (ಎಕ. ೪11, ದನ್ನಗಿ. ೩3-3೪೪; 1060). 

[ ನಂಬುಗೆ + ಕೊಳ್‌, ] 

ನಂಬ್ರಾನ್‌ (ನಾ). ದೇವರು ; ಒಡೆಯ: ನವ್ಸಾ9ನ್ನೋವದೋರಾ 
{ಎಇ.1X, ೧೮-೭; ಸು, 800). [ «ತಮಿ. ನಮ್ಬಿರಾನ್‌ ] 

ನಕ (ನಾ). ಉಗಂರಂ; ನಖ: ನಖ- ನಕ; ಪರಿಖೆ- ಪರಿಕೆ (ಕಮದ. 
೨೫೫ ಪ್ರಯೋ). [ ಸಂ. ನಖ) 

ನಕಮಕ (ನು). ಮೋಸ; ತಟವಟ: ಕೌರವಾನುಜರೂ ನತಮಕದ ವಿದ್ಯ 
ಗಳ ಸಾಧಿಸಿ ದಿಕುವಿಗಂನ್ನುತ ಭಾರರಾದರು (ಜಿನಥಾ. ೯-೨೪) ; ಶಸ್ತ್ರಗಳನು 

ಯೆಂದು ಬಾಯ್ದೆರೆದು ನುಂಗುಹಳರಿದು ನಕಮಕದಿ ತೀಡಿದವಲಂಘ್ಯದಿಂ 

ಗ್ರಹಿಸಿಕೋಯೆಂದು. ಕೂಗುತಲು . ,. ಖಡ್ಗಮಂ ರುಳಪಿಸುತ ಬಹಳರಿದು 
(ಜನಮ. 89-೦೭). [?] 


೪೨೮೭ 


ನಕರ, ನಖರ,, ನಗರೈ (ನಾ). ವರ್ತಕರ ಒಂದು ಸಂಘ ; ವ್ಯಾಪಾರಿಗಳ | 


ಒಂದಂ ಪಂಗಡ; ಕೊತ್ತಳಿ : ದೇವಾಳ್ಗೆವಿಷಯೇ ಕಿಟುಮುಂಡನೀರಿಣಾಂ 
ನರಸ್ಯ ದಶವೋಭಾಗಃ (ಮೈಆರಿ. ೧೯೩೦, ೩-೧೯; ಸು.500); ಆ 
ಎರಮ್ಮನುಂ ಅಯ್ವದಿಂಬರುಂ ನಕರಮುಂ ಸೇಣಿಯುಂ ಬಟಸುಎಟ್ಟು ಗೆಲ್ವಲ್ಲಿ 
ಮೂಲವ್ವೆಡಿಯಕ್ಕೆ ಒರ್ವ್ವಳ್ಳನೆಯ್ನಿಲಸಿದಾ (ಎಳ. ೪1, ಕಡೂರು. ೧೪೩-೬; 
ಸು. 760) ; "ಇದಕ್ಕೆ ಸಾಕ್ಷಿ ನಾಲ್ಕು ಸಮಯಿಗಳು ನಾಡುನ್ನಕರಮುನ್ನರ 
ಸಾಸನಮುಮಿವರೇ (ಎಕ. ಸ, ೬೬-8೪; 892); ಎಡೆನಾಡಟ್ಟಿತ್ತಆ 
ಗಾವುಣ್ಣುಗಳು ಪದಿ ಎಳರ ಗಾವುಣ್ಣು ೫ ೩ ೬ ನೆಕರಮುಂ ಏಳುಪುರಮುಂ 
ಪಾದಮೂಲಮುಂ ಸಾಕ್ಷಿ (ಎಕ. 1೪, ಡಾಮರಾ; ೦೮-3೦; 10007); 
ಪದಿನಜುವಜುಂ ನಕರಮೆುಮಿನ್ನೀ ಧರ್ವುಮಂ ಪ್ರತಿಪಾಲಿಸುವುದು (ಎಇ. 
2110 ೧೭೨-೩೭; 1055); ಶ್ರೀಮತ್‌ ನಕರೇಸ್ವರದೇವರ್ಗ್ಗೆ ನಕರಂ ಕೊಟ್ಟ 
ಸೊಂಟೆಗೆಯೊನ್ನು (ಸೌಇಇ.. ೫1-1, 1022): ಪುಲಿನಾಡ 
ಕೊಳತೂರಂ ಪಲ್ಲವಾದಿತ್ಯ ಪೂರವಾಗೆ ನಕರಂ ಮಾಡಿ . . . ಕೊಟ್ಟಂ 
(ಸೌಇಇ. 1೫-1, ೪೦-೧೬; 11ನೆಯ ಶತ); ತಿಂಮಣಗೆ ಕೊಟ್ಟ ನಕರ ಕೊಡಗೆ 
ಹೊಲ (ಎಕ. (8). ಕೋಲಾರ: ೩೦೮-೪; 16ನೆಯ ಶತ) ; ಉದಯಾಪುರದ 
ನಕರಸಹಿತಂ ಪೊನ್ಮುಟ್ಟಿದ -ನಕರೆಕ್ಕೆ (ಎಇ. 7%, ೨೩-೭; 1). ನಖರ, : 
ಸಿಂಗಗಾಮುಂಡನು . . , ಮಹಾಜನ ನಖರ[ವಣ*]ಯಲೆ (ಆ] ಚಂದ್ರಾರ್ಕ್ಯ 
ತಾರಂ ಸಲಲೆಂದು (ನಾಂದೇಡ್‌. ೧೮-೧೫; 1115); ಹೊಸಪಟ್ಟಣ ಒಸುರೆ 
ಪುರದ ನಖರೇಶ್ವರದೇವರ ಸನ್ನಿಧಾನದಲು ಸಮಸ್ತ ನಖರಮುಂ ೫ » » 
ಮೆಯು ಅಲ್ಲಿಯ ನೆಲನುಂ ಕೂಡಿರಲು (ಸೌಇಇ. 1X-1, ೩೯೩-೦೧೦; 1155) 
ತಳಕಾಡ ಸಮಸ್ತ ನಖರವು (ಮೈಆರಿ. ೧೯೩೩; ೬೦-೩; 1173); ಹೆಲುಂಗೂರ 
ಹಂನಿರ್ವ್ವರು ಗಾವುಣ್ಣು ಸಮಸ್ತ ಪ್ರಜೆ ನಖರ ಮುಮ್ಮುರಿ ದಂಡಂಗಳಿಗೆ 
ಆ ಸ್ತಳಡೆ_ದನಬಳವನು ಸರ್ವನಮಸ್ಕವಾಗಿ ಬಿಟ್ಟರು (ಎಇ. ಸ೪1, ೩&೬- 
1865) ; ನಾಂಡುಗ್ರಾಮ ನಖರ ಹೆಂಜವಾನ ಆಚರ ಮುಂತಾಗಿ 
ಯೆಳುನೂಜಿ 


೧೧೨-೧೧; 


43, 


(ಸೌಇಎ. ೧೯೨೯೪, ಮಂಗಳೂರು. ೪೬೦-3೩೫; 1297); 


ನೆಕಲು 


ಯೆಪ್ಪತ್ತೇಳುಮೆ ವೊಳೆಗಾದ ನಖರ ಹಂಜವಹಿನದ ಸಮಸ್ತ ಹಲರು 
ಮುಂದಿಟ್ಟು (ಸೌಇಎ. ೦೯೩೦, ಉಡುಪ. ೩೭1೯೯; 2897), ನಗರೆ,: 
ಮತ್ಯ್ಮಲಸೆಟ್ಟಿಯ ಮಗ ದೆಸವೂಣಿಕಸೆಟ್ಟಿಯೊಬಗಾದ ಮಣಲಿಯ ಸಮಸ್ತ 
ನಗರೆಯುಂ ಆ ಪಟ್ಟಣದ ಸಮಸ್ತ ಸಥವ (?) ಮಾಡಿಸಿ ಕೊಟ್ಟ ಕೈ (ಮೈ ಆರಿ. 
೧೯೩೬, ೪೭-೨೦; 1278). "ನಗರ್ತ' ಪರಾ. [-ಆಸಂ. ನಗರ] 
ನಕರ, "ನಗಾರ್ಮಿ' ನೋ. 
ನಕಲಿ "ನಕಲು' ನೋ. 
ನಕಲಿಗಾರ (ನಾ). ಹಾಸ್ಯಕ್ಕಾಗಿ ಅನಂಕರಣೆ ಮಾಡಂ ವನಂ ; ಅಣಕ 
ವಜಾಡಂವವನು ; ವಿನೋದಪಡಿಸುವವನಂ; ಹಾಸ್ಯಗಾರ: 
ಸ್ವಭಾವವಾಗಿ ನಕಲಿಗಾರರಾಗಿರುವವರು ಎಲ್ಲರನ್ನೂ ಗಟ್ಟಿಯಾಗಿ ನಗಿಸು 
ತ್ತಿದ್ದರು (ಹುಟ್ಮಹ. ೨೨) ; ರಾಜಾಸ್ಥಾನದ ನಕಲಿಗಾರನ-ಆನುಕರಣ ಮಾಡಿ 
ಮೃಗಗಳಂತೆ ಪಕ್ಷಿಗಳಂತೆ ಕೂಗುವದೂ ಬಾಲಕನ ಮತ್ತೊಂದು ವಿದ್ಮೆ 
ಯಾಯಿತು (ಕಥವಿ, 11, ೩೨೩). 
[ನಕಲಿ (ಎನಕಲು) * ೨ ಗಾರ (- -ಕಾಅ)] 
ನಕಲು, ನಕಲಿ (ಗು). ೧. ನೈಜವಲ್ಲದ ; ಅನುಕರಣೆಯ; ಕೃತಕವಾದ : 
ಪಡುದಲದ ಗಾಳಿ ಆಡಿದರೆ ತೂಗುವುದಟ್ಟೆ--ಎಂಥ ಮಾರ್ದನಿ, ಎಂಥ 
ಹಕಲಂ ಕುಣಿತ! (ನಡೆಬಂ. ೧೦೪-೧೮): (ನಾ). ೨. (ಬರವಣಿಗೆ, ಚಿತ್ರ 
ಮೊದಲಾದಂವುಗಳ) ಮೂಲದ ಪ್ರತಿಕೃತಿ; ಎರಡನೆಯಂ ಪ್ರತಿ; 
ದ್ವಿಪ್ರತಿ: ಮಲಿಗೆಹೂವುಪನ್ನು ಮುಡಿಯಾವದುಯಿಲವೆಂದು ಕಂಚಿಯಲಿ 
ಕರಾರು ಬರದು ಕೊಟ್ಟು ಬಂದುಯುರುತ್ತಾರೆ ಯಿದರ ನಕಲನ್ನು ನಮ್ಮ 
ಕುಲಸ್ತರಿಗೆ ಕಳಿಶಿರುತ್ತೇವೆ (ಎಳ. 1೫, ಇತಿನಕಾ. ೯೦-೭೩; 2700); ಯಣ 
ಸನದಿ ನಕಲಂನೂ ಶಿರೆಸ್ತೇದಾರರ ದಪ್ತರಕೆ ಬರೆಸಿಕೊಂಡು ಅಸಲ ಸನದಂನಃ 
ಹೆಚೆ ತಿಂಮುಯನ ವತಕೆ ಕೊಡುವದು (ಎಕ. ೪1, ಪೈ. ೪೮-೫೧; 1811); 
ಆ ಪ್ರತಿಯ ನೇರವಾದ ನಕಲುಗಳೇ ಇವು . . . ಅಭವಾ ಆ ಪ್ರತಿಯ 
ನಕಲಿನೆ ಮರುನಕಲಿನ ಬಳಿನಕಲುಗಳೇ ಇವು? (ಕನ್ನಸ. ೩೯); ಆ 
ಪ್ರಶ್ನೆಯ ಸಂಬಂಧದಲ್ಲಿ ತಾವು ಮಾಡಿರತೆಕ್ಕ ತೀರ್ಮಾನದ ಒಂದು ನಕಲಿನ 
ಸಹಿತವಾಗಿ ವಾಪಸು ಕಳುಹಿಸಿಕೊಡಬಹುದು ' 
ವೆೊದಲೆರಡು ಕಾಗದಗಳ ನಕಲನ್ನು ಒಳಗಿಡು : (ಕಂಗಳ. ೧೦೭). 
೩. ಅನಂಕರಣೆ ;. ಅನಂಕರಿಸಿದಂದಂ : ಕಾವ್ಯವು ಲೋಕಸ್ಥಿತಿಯ 
ನೆಕಲಾಗಬೇಕಾಗಿಲ್ಲ (ಧಾರಮಾ. ೧) ; ಧಾಯಾವಾದೀ ಕವಿತೆಯನ್ನು 
ರೆವೀಂದ್ರಕಾವ್ಯದ ನಕಲು ಮಾತ್ರವೆಂದು ಭಾವಿಸುವ ಪ್ರವೃತ್ತಿ ಪ್ರಬಲ 
ಇಗಿದ್ದ ಆ ಕಾಲದಲ್ಲಿ ಆರೋಪವನ್ನು: ಹೊರಿಸುತ್ತಿದ್ದರು 
(ಕ್ರೀಷ್ಠಪ್ರ. ೧೯೦). ನಕಲಿ; ೧. ಅವಳು ಹೋದನಂತರ . . . ಸೇವಕರ 
ನಕಲಿ ಕೈಯೊಂದರಿಂದ ಕೈಪೆಟ್ಟಿಗೆಯನ್ನೇಕೆ ತೆರೆದಿರೆಬಾರೆದು? (ಪುಸರು. 
೩೪); ನಕಲಿ ಮಾತಲ್ಲ ಅಯ್ಯಯ್ಯೋ ತಂದೆಯೇ (ಕನ್ನ ಜಾ. ೨೮೩). 
೪. ಅನಟರಣೆಖಂಂದ ಕೂಡಿರುವುದಂ ; ಅಣಕ; ಹಾಸ್ಯ ; ತಮಾಷೆ; 
ವಿನೋದ : ನಕಲಿಗಳಲ್ಲಿ ಗ್ರಾವಾ ದೋಷಗಳನ್ನು ಮುಖಂಡರ ರೀಶಿನೀತಿ 
ಗಳನ್ನೂ ಅವರಂತಹ ಹಡೆಸುಡಿಗಳಿಂದ ಜನರ ಮಖಂದಿಡುತ್ತಿದ್ದೆರೆ-(ಹುಟ್ಬಹ. 
36). ೫. ಹಾಸ್ಯಗಾರ: ಮೆರವಣಿಗೆಯ ಮುಂದೆ ಅನೇಕ ನಕಲಿಗಳಂ 
ಹೋಗುತ್ತಿರುತ್ತಾರೆ (ಪ್ರಜಾಇ.11, 400); ರೆಂಗಸ್ಕೃಳದಲ್ಲಿ ಬಗೆಬಗೆಯ 
ಸಕಲಿಗಳು, ಯಕ್ಷಗಾನ , . . ದಾಸಯ್ಯ್ಯಗಳ ವೇಷಗಳೆಲ್ಲಾ ಬಂದೂ 
ಜನರನ್ನು ವಿನೋದಗೊಳಿಸುತ್ತವೆ (ಹಳ್ಳಿಲಾ. ೮); ಲೋದಬ್ದಿಕ?ಗೆ ನಕಲಿಯವರ 
ಟೋಪಿ ಹಾಕಿದರೆ ಅದು ವಿಚಿತ್ರವಾಗಿ ಕಾಣಂತ್ತೆದೆ (ಶಾಲೆಮ. ೨೦೨). 
ನಕಲಿತ್ಕಾಮ - ಹಾಸ್ಯಗಾರ ; ಬಫೂನಂ : ಸರ್ಕಸ್ಸಿನಲ್ಲಿದ್ದ ನಕಲಿ 
ಶ್ಯಾಮ ಮಕ್ಕಳನ್ನೆಲ್ಲಾ ನಕ್ಕು ನಲಿಯುವಂತೆ ವಾಡಿದನು (ರೂಢಿ). 
ನಕಲು ತೆಗೆ ಎ ವೂಲಡಂತೆ ಪ್ರತಿಯನ್ನು ತಯಾರಿಸು: ಹಿಂದೀಚಿತ್ರ 


(ಭಾಧಾನ. ೧೨೩) ; 


ನಕಾರ 


ಕಾರರು ಪ್ರಕೃತಿಯೊಳಗಣ ರೂಪನ್ನು ಯಾತ್ರಿಕರೀತಿಯಿಂದ ನಕಲು 
ತೆಗೆಯಲು ಯತ್ನಿಸಲಿಲ್ಲ (ಭಾಚತ್ರ. ೧೦). ನಕಲು ಮಾಡು, ನಕಲಿಮಾಡು 
೧. ವಊಲದಂತೆ ಪ್ರತಿಮಾಡು; ಪ್ರತಿಕೃತಿಯನ್ನು ತೆಗೆ; ಪ್ರತಿಯನ್ನು 
ತಯಾರಿಸು : ಕೆಟ್ಟುಹೋದ ಚಿತ್ರವನ್ನು ನಕಲು ಮಾಡಿದಾಗ ಅದು ಕೆಟ್ಟ 
ದುಗಿ ಬರೆದ ಚಿತ್ರದಂತೆಯೇ ಇರುವುದು ಸ್ವಾಭಾವಿಕ (ಛಾರದ. ೫೨೫) ; 
ವಸ್ತುವಿಗೆ ಸಮಾನವಾುದ್ದರ ಸೃಜನೆಯೇ ಸಾದೃಶ್ಯ, ಕಂಡ ದೃಶ್ಯವನ್ನು 
ನಕಲು ಮಾಡುವುದಲ್ಲ (ಸಇಂದಸ. ೦೩೦). ೨. (ಇನ್ನೊಬ್ಬರಂತೆ) 
ಮಾತನಾಡಿ, ನಡೆದಾಡಿ ಅಣಕ ಮಾಡು, -ತಮಾಷೆ ಮಾಡು,-ಹಾಸ್ಯ 
ಮಾಡು: ತರುವಾಯ ಹದಿನೈದು ನಿವಿ:ಷಗಳ ಕಾಲ ಉಪಾಧ್ಯಾಯ 
ರೊಬ್ಬರು ನಕಲಿ ಮಾಡಿದರೆ: (ರಂಗಳ. ೯೩). 
[ «ಪಾರ, ಅರ, ನಕ್ಸ್‌, ನಕ್ಲೀ; ಹಿಂ. ಮರಾ. ನಕಲ್‌, ನಕಲೀ ] 

ನಕಾರ (ನಾ). ೧. "ನ' ಎಂಬ ಅಕ್ಷರ: ಪ್ರಥಮವಪಾದದಲ್ಲಿ ಓಂಕಾರಕ್ಕೆ 
ನಕಾಶ ಬೀಜಾಕ್ಷರ ಆ ನಕಾರ ಉಭಯ ಕೂಡಿದ ಮತ್ತೆ ಮಕಾರ ಬೀಜಾಕ್ಷರ 
(ಸರ್ವವ. ೧೩೩-೬೬೬); ಅಸಮಾಸದೊಳಂ ದೊರೆವೆತ್ತ ಸಮಾಸದೊಳಂ 
ಣಕಾರದಿಂ ಪರದೊಳ್‌ ಸಂದಿಸಿದ ನಕಾರಂ ಣತ್ವಂ ಪ )ಸಿದ್ಧಮುಚ್ಚರಿಸುವರ್ಗೆ 
ದುಷ್ಕರಮುದುವುಂ (ಕಮದ. ೧೩೮). ೨. ನಿರಾಕರಣವನ್ನು ಸೂಚಿಸಂ 
ವಿಕೆ; ಆಗುವುದಿಲ್ಲವೆಂಡು ಹೇಳಂವಿಕೆ : ಪ್ರಸ್ತುತ ಪರಿಸ್ಥಿತಿಯಲ್ಲಿ 
ನಕಾರವಲ್ಲದೆ ಬೇರೊಂದು ಉತ್ತರವಿದ್ದಿಲ್ಲ (ದಾಸಹು. ೭೫) ; ಅವಳಿಂದ 
ನಿನಗೆ ನಕಾರ ಬರದು (ದೀಪಹ. 11, ೧೭೯). [ಸ0.) 

ನಕಾರಾತ್ಮಕ (ಗು). ನಿಷೇಧರೂಪವಾದ ; ನಿರಾಕೃತವಾದ ; ತಿರಸ್ಕೃತ 
ವಾದ: ಅದು ಈಗ ಸುಷೂರ್ಣವಾಗಿಯೂ ಸಾರವನ್ನು ಕಳೆದುಕೊಂಡ 
ನಕಾರಾತ್ಮಕ ಬಾಳುವೆಯಾಗಿ ಉಳಿದಿತ್ತು (ದೂರಸೆ. ೨೯೧). [ಸಂ.] 

ನಕಾರಿಸು (ಕ್ರ). ಬೇಡವೆನ್ನು ; ಒಪ್ಪದಿರು : ಇಂಥ ಮಸೂದೆಗೆ ಸಮ್ಮತಿ 
ಯನ  ನೆಕಾರಿಸುವ ಹಕ್ಕು ಅರಸನಿಗೆ ಇದ್ದಾಗ್ಯೂ (ಮುಂಬಯಿ. ೬-೦೩೪). 

[ನಕಾರ * - ಇಸ್ಕು) 

ನಕಾಶ "ನಕ್ಷೆ' ನೋ. 

ನಕಾಶತೆಗೆ (ಕ್ರಿ). ೧. (ಚಿತ್ರ, ಭೂಪಟ ಮೊದಲಾದುವನ್ನು) ಚಿಕ್ರಿಸು, - 
ರೇಖಿಸು,-ಬರೆ: (೪. ಪಿ. ಪ್ರತಿಮಾಡು; ಪ್ರತಿಕೃತಿಯನ್ನು 
ತಯಾರಿಸು: (೪. [ನಕಾಶ (ನಕ್ಷೆ ೬ ತೆಗೆ, 

ನಕಾಶೆ "ನಕ್ಷೆ' ನೋ. 

ನಕಾಸು “ನಕ್ಷೆ' ನೋ. 

ನಕಾಸುಕೆಲಸ "ನಕಾಸೆಕೆಲಸ' ನೋ. 

ನಕಾಸೆ "ನಕ್ಷೆ' ನೋ. 

ನಕಾಸೆಕೆಲಸ, ನಕಾಸುಕೆಲಸ (ನಾ). ಕುಸುರಿಗೆಲಸ ; ಮರ, ಲೋಹ, 
ದಂತ ಮುಂತಾದುವುಗಳಲ್ಲಿ ಚಿತ್ರವನ್ನು ಬಿಡಿಸುವ ಕೆಲಸ; ಚಿತ್ತಾರ: 
ನಕಾಸೆಕೆಲಸದ ಅಲಂಕಾರದ ವಸ_ಿಗಳು ಈಗ ತುಂಬಾ ಬೆಲೆಬಾಳುತ್ತವೆ 
(89). ನಕಾಸುಕೆಲಸ : ಕಾಶಿಯಿಂದ ಬಹು ಬೆಲೆಯುಳ್ಳ ನಕಾಸುಕೆಲಸ 
ಮಾಡಿದ ಮೇನೆಯೊಂದನ್ನು ತರಿಸಿದನು (ರೂರಾಜಿ. ೭೬). 

[ ನಕಾಸೆ (ನಕ್ಷೆ) + ಕೆಲಸ) 

ನಕೀಬ (ನಾ). ಸ್ಮೂತಿಪಾಠ5 ; ಹೊಗಳುಭಟ್ಟ ; ಚಾರಣ: ಚೋಪದಾರ 
ಮಹಲದಾರ ಸಕೀಬ . ., ಇವರೇ ಮೊದಲಾದವರು ಅಲಾಹಿದ 
ಷಾಗಿರ್ದಪೇಷಾ ಕಚೇರಿಗೆ ಸೇರಿದವರು (ಡಾಮವಂ. ೨೨೬). 

[4- ಅರ. ಹಿಂ. ನಕೀಬ್‌ ] 

ನಕುಲ್ಲ, ನಕುಳ (ನಾ). ೧. ಕೀರ; ಮುಂಗುಸಿ ; ಮುಂಂಗಂರಿ : “ವಿಷ 
ಜಡಂ ಬಭ್ರು ನಕೂಲಂ ಮುಂಗುರಿಯೆನಿಕ್ಕುಂ” (ಮಂಗರಾ. ೪೯-೧೪) ; ಇಂತೀ 
ಶಾರ್ದೂಲ ವರಾಪಗೋಲಾಂಗೂಲನಕುಲಂಗಳ್‌ ನಾಲ್ಕುಂ 


೪೨೮೮ 


10 


38 


40 


ಆ 


ನಕ್ಕಬಡಿ 


ಭವದ್ಧಾನಾನುಮೋದದಿಂ ಜಾತಿಸ್ಮರಂಗಳಾಗಿ ಭೋಗಭೂವಿಗೆ ಬದ್ಧಾ 
ಯುಷ್ಯಂಗಳಾದುವು (ಆದಿಪು. ೩-೨೦ವ); ಅಹಿನಕುಲಂಗಳ* ಹರಿಣ 
ಚೆಮೂರಂಗಳ್‌ ಶಾಂಂತರೂಪದಿಂದಿರ್ದುವಜಿತನಾಥನ ಕೆಲದೊಳ್‌ (ಅಟಿಫು. 
೭-೬) ; ಪಾವಿನ ಬಾಯಿಂ ಬರ್ದುಂಕಿದ ತತ್ತಿಗಳಂ ನಕುಲಂಗಳ್‌ ತಿಂದುವು 
(ಪಂಡತಂ. ೧೭೪-೨೧೫) ; ಉಳಿದ ಬೆಳೆಯಂ ನಕುಲಹೆಗ್ಗ ಣಂಗಳು , , , 
ತಿಂದು ತಳಪಟಂ ಮಾಡಿ ನಾಡೆಲ್ಲಮಂ ಗೋಳಿಡಿಸುತಿರ್ದುವು (ಹಠಕಾ. 
೩8-೬೩) : ಗಿರಿಜೆಸಹಿತಾ ಶಿವಂ ಪಲವು ರೂಪಂ ತಳೆದು ಕರಿ ಶರಭ... 
ಉರಗ ನಕುಲಂ ವೆೊಸಳಿ ಮತ್ಸ್ಯ ಚಕ್ರವಾಕರೂಪಣಿವವರ 
ಚರಣಾಂಬುಜಕ್ಕೆ ಶರಣು (ಲಶಿಚಿಂ. ೧೬-೫); ವಿವೇರವಿಲ್ಲದೆ ವನಿತೆ 
ನತುಲನ ಕೊಂದ ಗಾದೆಯ ಹನ.ಮ ಮಾಡಿದನೆನಿಸಬಾರದು (ಕಾಶಿಂ. 
೧೦-೪೩); ಶರಭನಿಭಾರಿ...ಪೂತಿವೆಕ್ಕು ನಕುಲಂ ಮರವಾವುಗಳೆಂಬಿವಾಗಳುು 
ಕರಮೆಸೆದಿರಿನು ವೆ:ಜ್‌ದುದಾ ವಿನು ವಿಏನದ್ಭಕಂದರಂ (ಶಬಿಕೆಂ. 
೩-೩೪). ೨, ಪಂಚಪಾಂಡವರಲ್ಲಿ ನಾಲ್ಕನೆಯವನು ; ಮಾದ್ರೀಸಂತ 
ರಲ್ಲಿ ಒಬ್ಬ : “ನರಬಾಂಧ ಎನೆನಲೈ ನಕುಲನೆನಿಕ್ಕು” (ಮಂಗರಾ. ೭೮-೩) ; 
ನಕುಲಂ ಕುಂತಶಸ್ತ್ರದೊಳತಿಪ್ರವಿ:ಣನುವತಾಗಿ (ಪಂಪಭಾ. 3-೩೬ವ); ಈತನೇ 
ಧರ್ಮಜನುಯೆರಡನೆಯಾತ ಭೀಮನು ಬಳಿಕ ಮೂಜನೆಯಾತನರ್ಜುನ 
ನಕುಲನೈದನೆಯಾತ ಸಹದೇವ (ಕುವ್ಯಾ. 9-೭೦) ; ಗುಣದೊಳಾ 
ಯೌವನಶಶ್ಚಕ್ತಿತಿಪನೆಜಿಗಿ.. . ನರನ ಸದ್ಗುಣವನ:ಅಕ ಕೊಂಡಾಡಿ ಬಳಿಕ 
ಸಹದೇಐನಕುಲಾದ್ಕರಂ ಮನ್ನಿಸಿದನು (ಜೃಮಿಭಾ. 8-೧೦). ೧,೨: 
ಮತ್ತಮಾ ಮಹಾವನಂ . ಪಾಂಡವಪ್ರಕರದೆಂತಾತ್ತಭೀಮನಕುಲ 
ದ್ರುಪದಮುಂ ಅರ್ಜುನೋರ್ಜಿತಮಂಂ . . . ಸ್ಥಾಣ:ನಿವಸನಮಾಗಿಯುಂ 
ಅಪರ್ಣೂನ್ವಿತಮಲ್ಲು (ಕಂದ್ರಫು. ೩೫-ಬುವ); ಸಹದೇವನಾಗಿ ಸಮುದಿತ 
ನಕುಲನೂಗಿ . . -. ಹರಿಯೊಡನೆ ಬಹ ಪಾರ್ಥನಂ ಕರೆದು ಮೂದಲಿಪ 
ತೆಆದಿ:ದೆ ಎಂಧ್ಯಾದ್ರಿ ಮುಂದೆಸೆದುದು (ಜೈಮಿಥಾ.೧0-3); ಮತ್ತಮಾ ವನಂ 
. ಎ. ಯು:ಧಿಷ್ಮಿರಸದ್ಮದಂತೆ ವೃಕೋದರನಕುಲಾಧಿಷ್ಕಿತಮುಂ . . . ಎನಿಸಿ 
ಉಜಶೇ, 8-೭೪ವ), ೩. ಒಂದು ಬಗೆಯ ವೀಣೆ; ಎರಡು ತಂತಿಗಳುಳ ಸ 
ವೀಣೆ: ನೂರುತಂತಿಗಳನ್ನು ಮೊಟ್ಟಮೊದಲಾಗಿ ಹೊಂದಿದ್ದ ವೀಣೆ, 
ತಂತಿಗಳ ಸುಖ್ಮೆಯಲ್ಲಿ ಇಳುವರಿ ಹೊಂದುತ್ತಾ ಬಂದು, ಎರಡು ತಂತಿಗಳ 
*ನಕುಲ' . . . ಒಂಭತ್ತು ತಂತಿಗಳ 'ವಿಖಂಚಿ:' ಎಂಬ ಹೆಸರುಗಳಿಂದ 
ತಂತಿಗಳ ಸ:ಖ್ಯೆಯಲ್ಲಿ ಏರುಪೇರು ತೋರುತ್ತದೆ (ಸಂಗೀಡೆಂ. ೩೧೧). 
ನಕುಳ : ೧. ತದ್ವೃತ್ತಾಂತಮೆಲ್ಲಮನದು ತತ್ಪುರಾಧೀಶಂ ದಂಡಿಸೆ 
ಗತಜೀವಿತನಾಗಿ ಬಂದಿಲ್ಲಿ ನಕುಳನಾದಂ (ಆದಿಪು. 8-೨೦ವ) ; ಪಸುರ್ಮಣ್‌ 
ಕರಿದಪ್ಪ ಮಣ್‌ ಕರಂ ಕಡುವಿಳಿದಪ್ಪ ಮಣ್‌ ನಕುಳಮೆಂಬಿವನುಕ್ರಮದಿಂದೆ 
ತೋಟುಗುಂ (ಲೋಕೋಪ. 2-೨8). [ಸಂ.] 

ನಕುಲ್ಕ  "ನಗಲಂ' ನೋ. 

ನಕುಲಾರಿ (ನಾ). ವಣಿಂಗುಸಿಯ ಶತ್ರು: ಹಾವು: “ನಕುಲಾರಿ - 
ಮುಂಗಲಿಯ ವೈರಿ. ಹಾವು” (ಗಂಗಮ. ೧೭೭). [ ನಕುಲ, ೬ ಅರ್ಮಿ) 

ನಕುಲೇಷ್ಟೆ (ನಾ). (ಮಂಂಗಂಸಿಯು ಸೇವಿಸುವುದೆಂದಂ ನಂಬಲಾದ) 
ಒಂದು ಬಗೆಯ ಸಸ್ಯ; ಗಂಧನಾಕುಲಿ; ಭುಜಂಗಾಕ್ಷಿ: “ನಾಕುಲೀ, ... 
ಗಂಧನಾಕುಲೀ, ನಕುಲೇಷ್ಟು, ಭುಜಂಗಾಕ್ಷೀ. ಛತ್ರಾಕೀ. ಸುವಹಾ -೮ 
ಸರ್ಪಾಕ್ಷಿಗಿದದ ಹೆಸರುಗಳು" (ಸಿದ್ಧಾಂತಿ. ೧೨೧). (ಸಂ. ನಕುಲೇಷ್ಟಾ] 

ನಕುಳ 'ನಕುಲ್ಕ' ನೋ 

ನಕ್ಕಬಡಿ, ನಕ್ಕಬಳಿ (ಕ್ರಿ). ಬಹಳ ಸಂಕಟಪಡು ; ದುಃಖಪಡು : ಪಾಪ. 
ಅವರು ಮಕ್ಕಳಿಲ್ಲದೆ ನಕ್ಕಬಡೀತಿದಾರೆ (ಮಲೆಮ. ೩೧). ನಕ್ಕಬಳಿ : ನನ್ನ 
ಸೊಸೆ ಗೋಳೋ ಹೇಳಬಾರದು . . . ಅಂತರಾಳದಲ್ಲಿ ಸಿಕ್ಕಿ ನಕ್ಕಬಳೀತಾ 
ಆದೆ (ಮಲೆಮ. ೩೬೪. 1?] 


ನಕ್ಕಬಳಿ 


ನಕ್ಕಬಳಿ “ನಕ್ಕಬಡಿ' ನೋ. 

ನಕ್ಕರವದ್ದಿ (ನಾ) (2): ತುಣುಗೆಮೆ ನೀಳ ಪುರ್ವ ನಿಡುಗಣ ಪೊಜಃ 
ಯಲ್ಲದೆ ಬಟ್ಟಿತಪ್ಪ ಬಾುಯ್ದೆಅ ತನುರೇಖೆಗೊಂಡ ಕೊರಲೊಡ್ಡಿದ 
ಪೆರ್ಮೊಲೆ ತೆಳ್ವಸಿಆ೫” ಕರಂ ನೆಆದ ನಿತಂಬದಿಬುವಡೆದೊಳ್ಳೊಡೆ ನಕ್ಕರ 
ವದ್ದಿ (? )[ಸಾಣಾ. ನಕ್ಕರವದ್ದಿ, ನೆರ್ಕೂರೆವೊದ್ದಿ]ತಾನೆ ಪೋ ಕಿಟುದೊಡೆ 
ಯೆಂದು ಧಾತ್ರಿ ಪೊಗಟ್ಲುಂ ಪೊಗಟ್ಕನ್ನರೆ ಕುಂತಿ ಮಾದ್ರಿಗಳ್‌" (ಪಂಪಭಾ. 
೧-೧೦೮). "ನೆಕ್ಕೊರವಟ್ಟೆ' ಪರಾ. ([?] 

ನಕ್ಕರೀಗಿಡ (ನಾ). ಒಂದು ಬಗೆಯ ಗಿಡ: ನಾಗರೀಗಿಡ. ನಕ್ಕರೀಗಿಡ. 
ಕಂದರಕ್ಕರೆ (ಮೈಔಗಿ. ೬೯-೧೬೧೭). [? + ಗಿಡ (ಆಗಿಡು) 

ನಕ್ಕಲು, (ನಾ). ಮೊರಸು ಒಕ್ಕಲು ಜನಾಂಗದಲ್ಲಿ ಒಂದು ಪಂಗಡ: 
(ಎಸಮ್ಮೆ. ೫೪, ೪೫). [7] 

ನಕ್ಕಲ್ಯು (ನಾ). ರತ್ನಕ್ಕೆ ದೋಷವನ್ನುಂಟು ಮಾಡುವ ಒಂದಂ ಬಗೆಯ 
ಬಣ್ಣ (7): ಕ್ಕರು ಕೋಮಲಂ ಮಂದ ದೀಪಿಂ ಹೊಗೆಯಂ 
ನಕ್ಕಲಿನ' ಬಣ್ಣಮದು ಮೂರು ರತ್ನಂಗಳೊಳು ಪೊಕ್ಕು ಮಿಶ್ರಿತಮಾಗಿ 
ದೋಷಮಮ್ಮೆಸಗಿ ತಾ ಮೂರೊಳ್ಳೊರೆಬೇರೆ (ರತ್ಮಶಾ. ೯-8).. ₹?7 

ನಕ್ಕಿ, (ನಾ). ೧. ಬಟ್ಟೆ, ಕಸೂತಿ, ಹಾರ ಮೊದಲಾದಂವುಗಳಿಗೆ ಸೇರಿಸಂವ 
ಹೊಳೆಯುವ ಬಣ್ಣಬಣ್ಣದ ಬೆಲ್ಲೆ: ಆ ಮಗುವಿನ ಕೆಂಪು ಲಂಗಕ್ಕೆ ನಕ್ಕಿ 
ಗಳನ್ನು ಇಟ್ಟು ಕಸೂತಿ ವಾಾಡಿರುವುದು ತುಂಬಾ ಚೆನ್ನಾಗಿದೆ (ರೂಢಿ). 
"ನಕ್ಕಿಕೆಲಸ' ಪರಾ. ೨. ಥಳಥಳಿಸಿ ಹೊಳೆಯುವ ಒಂದು ಬಗೆಯ 
ಪುಡಿ ; ಚವಂಕಿ: ರಂಗೋಲಿಯ ಮೇಲೆ ನಕ್ಕಿ ಉದುರಿಸಿದರೆ ಚೆನ್ನಾಗಿ 
ಕಾಣುತ್ತದೆ (ರೂಢ). 1: :ಅರ, ನಕ್ಕೀ ; ಮರಾ. ನಕ್ಕೀ, ನಕ್ಷೀ] 

ನಕ್ಕಿ (ನಾ). ಖಾತರಿ; ಖಂಡಿತ: ಪ್ರೆಸಿಡೆಂಟ .ಗಾಯಕವಾಡರ ಮನೆಗೆ 
ಹೋಗಿ ಕೆಲಸ ನಕ್ಕಿ ಮಾಡಿಸಿಕೊಂಡು ಬಂದಿದ್ದಳು (ಕ್ಷಿತಿಜ. ೬೨). 

[ «'ಅರ. ನಕೀ ; ಮರಾ. ನಕ್ಕೀ ; ನಕಿ:] 

ನಕ್ಕ. (ನಾ). [ಸಂಗೀತ] ತಂತೀವಾದ್ಯಗಳನ್ನು ಮಾಟುವಾಗ . ಬೆರಳಿನ 
ತುದಿಗೆ ಹಾಕಿಕೂಳ್ಳುವ, ಉಂಗಂರದಂತಿಹ ಸಾಧನ ; ಕೃತಕವಾದ 
ಉಗುರಂ:: ರ:ಗಕ್ಕೆ ತಕ್ಕಂತೆ ವೆ.ಟ್ವಲುಗಳನ್ನು ವಾದ್ಯದಲ್ಲಿ ಅಳವಡಿಸಿ 
ಕೊಳ್ಳುವ ಸೌಲಭ್ಯವಿದ್ದು *`ನಕ್ಕಿಗಳ (216088) ಉಪಯೋಗವೂ ಇತ್ತೆಂದು 
ನಿಜಗುಣರ ಈ ರಚನೆಯಿಂದ ವ್ಯಕ್ತವಾಗುತ್ತದೆ .(ಸಕಗೀಡಂ. ೩೧೪). 

[ «ಮರಾ: ನಖೀ./ಸಂ. ನಖ] 

ನಕ್ಕಿಕುಂಟೆ: (ನಾ). ಒಂದು ಕೊಳದ ಹೆಸರಂ:: ಟಾಲದಿನ್ದೆ ಬೆಳೆದ-ನೆಪ 
ಪುಣ:ಸೆಯಿನ್ಹೆ ನಕ್ಕಿಕುಣ್ಣೆಯಿಂದೆ ಓ » ೫ ಈಶಾನ್ಯದ ಕಿಸುವಾಲಿಯ:ನ್ನೆ 
ನಿನ್ನ ಕಲ್ಲಿನ್ನೆ (ಮೈಆರಿ. ೧೯೧೪,೧೩-೬೯; 806). [ನಕ್ಕಿ ? + ಕುಂಟ್ಕೆ] 

ನಕ್ಕಿಕೆಲಸ (ನಾ).. ಹೊಳೆಯಂವ ಬಲ್ಲೆಗಳಿಂದ ಮಾಡಿದ ಚಿತ್ತಾರದ 
ಕೆಲಸ: ನಕ್ಕಿಕೆಲಸದ ಚಪ್ಪಲಿಯ ಮೆಟ್ಟಿ ಜರತಾರಿ ಚಿಮ್ಮಲಿಲ್ಲ (ನಡರಾ. 


1, 8೬೭). [ ನಕ್ಕಿ; * ಕೆಲಸ) 
ನಕ್ಕಿಸು, ನೆಕ್ಕಿಸು (ಕ್ರಿ). ನಾಲಗೆಯಿಂದ ಸವರಂವಂತೆ ಮಾಡು. - ನೆಕ್ಕು 
ವಂತೆ ಮಾಡು,-ನೇವರಿಸುವಂತೆ ಮಾಡು : . ಪೆಣ್ಣೋಡಗ . , . 


ತಿನ್ನುವ ಪಣ್ಣನಣುಗಂಗೆ ಕನಿಕರದೆ ಕೊಟ್ಟು ಗಂಡನಿಗೆ ತನ್ನಯ ಹಸ್ತ್ರವನು 
ನಕ್ಕಿಸಿದುದು (ಮಹಾಂತೇ. 33-48). ನೆಕ್ಕಿಸು: ಪಜ್ರಕಂಟಕಾನ್ವಿತನಪ್ಪ 
ಜಿಹ್ವೆಯ ಗೋವಂ ಪುಟ್ಟಿಸಿಯಾ ಗೋವಿಂ ನೆಕ್ಕಿಸಿ ಕೊಲಲ್‌ ಆ ಶಿರಸ್ಸಿನಸ್ಥಿ 
ಯೊಳ್‌ ಅರ್ಧೆಂ ಶಕ್ರಂಗೆ ವಜ್ರಾಯುಧಮಾಯ್ತು (ಧರ್ಮಪ. ೪-೧೪ ವ). 
[ ನಕ್ಕು, + - ಇಸ್ಮು] 
ನಕ್ಕಿಆ್‌ (ಕ್ರಿ). ದನಗಳನ್ನು ಓಡಿಸಲು ಬಾಯಲ್ಲಿ ಶಬ್ದಮಾಡು : ಕೋ 
ಬಾಯೆ ಂದಲ್ಲಿ ಆತ್ಮಭೇದ €ಂಬೆಯೆಂದಲ್ಲಿ ಅಜವಿನ ಭೇದ ಹೊಲದೋ 
ಎಂದು ನಕ್ಕಿಅರಿಐಲ್ಲಿ ಚಿವಾತ್ಮನ ಭೇದ ಇಂತೀ ಗುಣದ ಪಶು ಲಸುವಿನ 


೪೨೮೯ 


ನಕ್ರ 


ಬಲೆಯ ಕಾಯ್ದೊಪ್ಪಸಬೇಕು ಗೋಪತಿನಾಥ ವಿಶ್ವೇಶ್ವರಲಿಂಗಕ್ಕೆ (ತುಜುಗಾ. 


೩-೧೪). [ನಕ್ಕು * ಇಲ್ಮಿ) 
ನಕ್ಕು, ನೆಕ್ಕು; (ಕಿ )) - ೧. (ರಸವನ್ನು ಹೀರಲು) ನಾಲಗೆಯಿಂದ ಉಜ್ಜು, 


-ತೀಡಂ.-ಸವರು: “ನಕ್ಕು (ನೆಕ್ಕು)-ಲೇಹನೇ” (ಸಮಧಾ); ನರಭೋಗ 

ಮೆಂಬೀ ಪನಿಫುಲ್ಲಂ ನಕ್ಕೆ ತೃಷ್ಣೆ ಪೇಟ್‌ ಪೋದಪುದೇ (ಆಪು. ೯-೬೭) ; 

ಅಂಜನಶಿಲಾವೆ. ದಿಕೆಯೊಳ್‌ ನೆತ್ತರಿಂ ಪೊರೆದ ಕಯ್ಗಳಿಂ ಜವನಪ್ಪಳಿಸಿದಂ 

ತಿರ್ದ ರಕ್ತಚಂದನಚರ್ಚೆಗಳಂ ನೆತ್ತರೆ ಗೆತ್ತು ನಕ್ಕುವ ಬಳ್ಳುಗಳುಮಂ 

. ಅವಲೋಕಿಸುತ್ತುಂ ಪೋಗೆವೋಗೆ (99ದಂಉ. 3೬೯) ; ಸಿಂದೆ.ರ[ದ) 
ಸಕಳಂಗಳಂ ತುರಗರಾಜಿ ನಕ್ಕಿದವು ತಗುಳೆ ಮೂರಿವಿಡುತ್ತುಂ (ವರ್ಧಮೂ. 
೮-೯೮) : ಖಡ್ಗಧಾರೆಯ ಜೇನೆಯ್ಮಂ ನಕ್ಕುವಂತೆ ಸಂಸಾರೆಸುಖಕ್ಕಾನಳಿಪೆ 
(ಪಂರಾಮೂ. ೨-೧೮) ; ಕಂಬನಿಯನೊಗುತಾ ಮಲಯ ಮಯ್ಯಂಬನದು 
ನಕ್ಕುತ್ತ ಮೋಹದಿ ನಂಬಿಸುತ್ತಸುವುಳಿದುದಯ್ಕೋ ವಿಮೋಹ ಕಷ್ಟವಲಾ 
(ಸಾಳ್ಮಭಾ. 8.೨೮); ಆರುಣೋದಯದರುಣದ್ಕುತಿ ಗಿರಿಕಟಕದ ಪಳಿಕಿನಲ್ಲಿ 
ಬಿಂಬಿಸೆ ಕಾಣುತ್ತರೆ ಣಜಲಂಗೆತ್ತಲ್ಲಿಯ ಹರಿಣಾರಿಯ ಮಜ್‌ಗಳಿಯ್ದೆ ನಕ್ಕು 
ತ್ರಿರ್ಕುಂ (ಕಬಕ. ೨-೩೦). ನೆಕ್ಕು, : ೧. ಬೆಲ್ಲದ ಮೋಹಕ್ಕೆ ಸುರಗಿಯ 
ಬಾಯ ಧಾರೆಯಂ ನೆಕ್ಕುವಂತೆ (ಧರ್ಮಾಮ್ಯ. ೬-೧೭೫); ತುಪ್ಪದ ಸವಿಗೆ 
ಅಲಗ ನೆಕ್ಕುವ ಸೊಣಗನಂತೆನ್ನ ಬಾಳುವೆ (ಬಸವ. ೩೩) ; ಕೆಳೆಯ:ಂ ಪಗೆಯುಂ 
ದುರ್ಜನನೊಳನುತ್ತಮಂ ನೋಡೆ ದಲ್‌ `ಶುನಕಂ ಕೂರ್ತು ಮುಳಿದುಮಪ 
ಕಾರವುಂ ಮೊಕ್ಕಳವಎಫಾಗಿರೆ ನೆಕ್ಕಿ ಕರ್ಚಿ ಮಾಡದುದುಂಟೇ (ಪಶಾಶ್ಮ್ರಪು. 
೪-೪೭) ; ಬೋಳೆಯಂಬಿನ ಗಾಯದ ಬಾಯ್ದೆ ಟಿಯಿಂದ ಬೀಳುತ ಗೋಣ್ಮುರಿ 
ಗೊಂಡು ಬೇಳುಗಳೆವ ಹಸುಳೆಯ ನೆಕ್ಕುವ ಹುಲ್ಲೆಯೋಳಿಯಳಿದವಷ 
ಅಕೊಳಗೆ (ವೇಮಿಸಂ, ೨-೩ಬ್ಬ; ಆ ಉರಿನಾಲಗೆ ನನ್ನ ಬಹಿರೆಂಗನ ನೆಕ್ಕಿ ತೊಳೆ 
ಯಿತು (ಅಂತರಾ. ೭) ; ನೆಕ್ಕೋ ನಾಯಿಗೆ ಲಿಂಗವೇನು ಪಾಣಿಪೀಠವೇನು? 
(ಗಾದೆ). ೨. (ಆಲೂ) ಸ್ಪರ್ಶಿಸು ;; ವಂಟನ್ಬಿ; ಆವರಿಸು: ಮೂರ್ತಿ 
ಸಾಗರದ ತೆರೆಗಳಿಲ್ಲಿ ಕಲ್ಲೋಲಮಾಲೆಯಾಗಿ ನೆಕ್ಕ ಬರುತಿಹುದು ನಯನ 
ತೆಟಿಪವೇ ರೂಪಣ್ಯಾಲೆಯಾಗಿ (ಅರಳು... ೪೭೩-3೦) ; -ನಮ್ಮೊಳವ ನೆಕ್ಕುಗುಂ 
ನಲವು (ಕಾಲೂರ. ೩೭-೪೦). ಹಿ. ನುಂಗು ; ನಾಶಮಾಡು ; ಕಬಳಿಸಂ : 
ಸಾವಿರ ಹೆಡೆಯ ಅಜಗರ ಇಡೀ ಘಮೌಖರೀವಂಶವನ್ನೇ ನೆಕ್ಕಿದುದನ್ನು 
ನಾನು ನೋಡಿದ್ದೇನೆ (ಬಾಲ. ೩೮೫), 

[ ದೇ.॥ ತಮಿ. ಮಲ, ತುಳು. ನಕ್ಕು; ಕೊಡು ನಕ್ಕ ; ತೆಲು. 

`ನಾಸು ; ನಾಯ್ಕಿ; ಗಡಬ, ನಾಕ್‌ : ಪರ್ಜಿ. ನೇಕ" ] 

ನಕ್ಕು “ನಗ್ಗು' ಪರಾ. 

ನಕ್ಕುಳ (ಪಾ). (ಕರಾ) ಎರೆಹುಳು ; ಮಂಣ್ಣುಹುಳಂ. 

[ *-ತುಳ್ಳು, ನಕ್ಕು, ನಕ್ಕುರು] 
ನಕ್ಕೆ (ನು), ನರಿ. `ನಕ್ಕೆಚಿಕ್ಕನಂಕು' ಪರಾ, 
[ದೇ.॥ ಕವಿ. ನಕ್ಕನ್‌ ; ತೆಲು, ನಕ್ಕ) 


ಅಂ 


10 


15 


ನಕ್ಕೆಚಿಕ್ಕನುತು (ನೂ). ಹಿಂಬಂ ಟಗೆಯ ಸಸ್ಯ ; ನರಿಹೊನ್ನೇಗಿಡ ; 
“ಪೃಶಿಜರ್ಣೀ, ಪೃಥಕ್ಳರ್ಣೀ, ಜಿತ್ರಪರ್ಟಿಯ, ಅಂಬಭ್ರವರ್ಣಕಾ.,.೪ ಕೋಲ 


ಪೂನ್ನ ಎಂಬುವದು, ನರಿಹೊನ್ನೇಗಿಡ, ನಶ್ಯಿಚೆಕ್ಯನಂಕಂ” (ಸಿದ್ಧಾಂತಿ. ೧೧೭) 
( ನಕ್ಕೆ * ಚಿಕ್ಕನಾಕು? ] 
ನಕ್ತ (ನಾ). ೧. ರಾತ್ರಿ; ಇರುಳು; ನಿಶೆ: “ತಮಾ... ನಕ್ತಂ, .- 
ಶ್ಯಾಮಾ, ರಾತ್ರಿ - ಈ ೧೯ ಇರುಳಿನ ಫೆಸರ"” (ಹಲಾಯನಿ, ೧೮-೦೦೭) ; 
“ಇರುಳು ತಮಿ ಯಾಮಿನೀವಸತಿರ್ನಿಶಾ ವಿಭಾವರಿ ತಮಸ್ವಿನಿ ವಾಸತೇಯಿ 
ನಕ್ತಮುಷೆ ಶರ್ವರಿ ದೋಷೆ ರಜನಿ ಕ್ಷಪೆ ಕ್ಷಣದೆ ಶ್ಯಾಮೆಯೆನೆ ರಾತ್ರಿಗಭಿ 
ಧಾನಮಕ್ಕುಂ"(ಮಂಗರಾ.30-೬); ಕೊಂಕಿಸಿ ನಕ್ಷಸಮಯದಿ ನೋಡಿ ಮುಕ್ತಾ 
ಫಳವ ಹಳಿವ ಭುಕ್ತಗೆಯ್ಕದೆ ದೂರೆದಿಂ ರಸಾನ್ನವ ಹಳಿವೆ (ಅಿಂಗಪು. ೦-2೬); 


40 


48 


ನಕ್ತಂಚರ 9೨೯೦ ನಕ್ರನಿದ್ರೆ 


ಬೋಧಿಸಿದ ಡ ವನೀಶಗಹೆದದು ವಿಷಪರ್ಯಾಯವಾದುದಾಯಿತಿನ್ನೇನು ನಕ್ಷೀಕಭುಕ್ತ (ನಾ). ಎ ನಕ್ತಭೋಜನ : ನಿತ್ಯಪ್ರಪವಾಸಿಗಳು ನಕ್ತೇಕಛುಕ್ತ 


ನಕ್ಷ ಬರೆಲಾಗ ಸೆಂಮುಕ್ತನಂಗೊಳಿಸದಿರಲು (ಜನಮು.. ೧೨-೩). ಪುನರುಕ್ತಿಯಿಂ ಧಾರಣೆಯ ಪಾರಣಾನೇವಂಕರು (ಅಶಿಜಿಂ. .೩೧-೨೩). 
`ನಕ್ತಜೀವ' ಪರಾ. ೨. - ನಕ್ತಭೋಜನ. [ಸಂ.] ಐ ಸಂಸ್ಕೃತ ವ್ಯಾಕರಣದ ಪ್ರಕಾರ ಇದು ಅಶುದ್ಧ ಪದ. 
ನಕ್ತಂಚರ (ನಾ). ೧. ರಾತ್ರಿಯಲ್ಲಿ ಸಂಚರಿಸುವಂಥದಂ; ನಿಶಾಚರ. [ನೆಕ್ತ + ಏಕಭುಕ್ತ ] 
೨. ಕಳ್ಳ; ಚೋರ. ೩. ಗೂಬೆ. ೪. ಬೆಕ್ಕು. ೫. ಭೂತ ; ಪಿಶಾಚಿ. | 8| ನಕ್ತೋಪವಾಸ (ನಾ). 2 ನಕ್ತಭೋಜನ : ನಕ್ತೋಪವಾಸ ಚಾಂದಿಯಣಂ 
೬. ರಾಕ್ಷಸ: ಚತುಸ್ಟ್ರಿಂಶತ್ಸಹಸ್ರನತ್ತಂಚರಪರಿವೃತ ಹಳಂಭೂಷಮು ಮೊದಲಾದ ನಿತ್ಯನಿಯಮಂಗಳು , , . ಕೊಳಲು (ಲಶಿಚಿಂ. ೪೬-೬). 
ಸಲಾಯುಧ ಕಾಳನೀಳವಿದ್ಕುನ್ಮಾಲ್ಕಾದಿಗಳುಂ ಬಂದು ಕೂಡೆ (ಪೂಪಛಾ. [ ನಕ್ಕ + ಉಪವಾಸ) 
೧೦-೨೭ ವ); ಒಡಲೊಳಗುಡಿದ ಸರಲ್‌ ಪೊಜಮಡುವುದಯಸ್ಕಾಂತ ಸನ್ನಿ ನಕ್ರ (ನಾ). ೧. ಒಂದು ಬಗೆಯ ಜಲಚರ ಪ್ರಾಣಿ ; ಮೊಸಳೆ ; 
ಧಾನದೊಳಿಂತಂತೊಡಲೀಪೋದುದು ಮುನಿಸಿನ ಪೊಡರ್ಪು ನಕ್ತಂಚರಂಗೆ ನೆಗಳು : “ನಕ್ರಮೆನೆ ಕುಂಭೀರಮೆನೆ ಮೊಸಳೆ ಗ್ರಾಹಮಾ ನಕ್ರ ಅವಹಾರ 
ಶಿಶುಸೆನ್ನಿಧಿಯೊಳ್‌ (ಪಂರಾಮಾ. ೪-೧೯) ; ನಕ್ತಂಚರನ ಮಸ್ತಕವ:ಂ|30 ಮೆನೆ ನೆಗಟಿಕ್ಕು” (ಮಂಗಂಾ. ೧3೧-೭); ನಿಜದೇಶಪ್ರಸ್ಥ್ಮಾನಾಭಿಮುಖರ್‌ 
ಮುಷ್ಟಿಯಿ:0ಂ ತಿವಿದು (ಜಗವಿ. ೪-8೬ವ) ; ನಕ್ತಂಚರರ ರುಧಿರಪಾನಕ್ಕೆ ಅಂತಸ್ಥ ಕೋಪಾವಲೇಪರ" ಬಹಿಃಪ್ರಮೋದಂಗಳಿಂ ಸಂವೃತಾಕಾರರ್‌ 
ಬೀಭತ್ಸ... ಚಕೋರ ವ್ರಜಕೆ ಶಾಂತಿರಸದ ಪ್ರವಾಹಪೂರವೆನೆ ನವ ಗೂಢನಕ್ರಪ್ರನ್ನಹ್ರದಗಳಂತೆ ಪಯಣಂಬೋದರ್‌ (ಶಾಂಕಿಪು. ೬-೩೦) ; 
ರಸೋದಯಮುಯುವೆನಿಸಿದ ಹಿಮತರನೆಸೆದಿರುತಿರ್ದನು (ಹಡಕಾ. ೩-೮೫). ಜಡ್ಮ್ಮಿತಿ ನಕ್ರದೆೊಳ್‌ ಪ್ರಹರಣಶ್ರಮಂ ಖ:ರಳಿಯೊಳ್‌ ... ಮಹಾಮಾತ್ರ 
[ಸ.ದ ನೈಬುತಿ ಯಾತು , . , ನಕ್ರಂಚರಃ, ನೈಬುತಃ, ಕೋಣ ವರ್ತನಂ ಸೃಣಿಯೊಳಲ್ಲದಿಲ್ಲಮೆಲ್ಲಿಯುಂ (ಜಂದ್ರಪು. ೩-೯ ಐ) ; ಕರಿಮಕರ 
ಪಕಃ, ಕೈಕಸೇಯ। - ಈ ೯ ನೈಖಯತಿಯ ವೆಸರ್‌” (ಲಾಯ. ೧೩-೭೩) ; (35 ನಕ್ರಶೈವಾಳ ... ತಿವಿ:ತಿಮಿಂಗಿಗೋತ್ಕರಜಳೂಕವ್ಮಾಳಕೋಳಾಹಳ 
ನಕ್ತಂಚರಿ (ನಾ). ರಾಶ್ರಿಯಲ್ಲಿ ಸಂಚರಿಸುವವಳು ; ರಾಕ್ಷಸಿ: ನಿಜರಕ್ತಂ ಧ್ವಾನವೆರಸಿ ಜಲನಿಧಿ ಮೆಆಕದುದು (ಹಳಾ. ೦-೩8); ಆತನ ಮಗಳ್‌ 
ರಿಪುಕುಕ್ಷಿಯೊಳ್ಳಿಜಶಿರೂ . ನಕ್ಷಂಚರೀಹಸ್ತದೊಳ್‌ (ಗದಾಯು, ೩-೫); , . . ನಂದನವನದ ಹೊಂದಾವರೆಯ ಕೊಳದೊಳ್‌ ಕಾಲಂ ತೊಳೆಯಲ್ಲುಗೆ 
ನವರಕ್ತಾಸಕ್ತನಕ್ತಂಚರೀಮುಖದೊಳ್‌ ತೂಂತುವುದಾಂತರಂ ದಶ ಅಲ್ಲಿರ್ದ ನಕ್ರಂ ಚೆಕ್ಮನೆ ಚರಣಮಂ ಪಿಡಿಯಲ್‌ (ಪುಣ್ಕಾಸ್ತ. ೬-೧೪ ವ); 
ಮುಖೋತ್ಪಾತಾಸಿಧಾರಾಮಮಿಖಂ (ಪಂರಾಮಾ, ೧೦-೨೨೩). ವಾರಿಕೇಳಿಯ ಸುರನಾರಿಯರ್ಗಳ ಕಂಡು ಬೀರುಶೆರ್ಮರು ಸೋತು ಪಿಡಿಯೆ 
1 ಸಂ. ನಕ್ತೆಂಚರೀ] 20 ಪಾರಿ ಶಪಿಸಲೇಳು ದಾರುವಾದರು ನಕ್ರಾಕಾರವನ್ನಾಂತರಂತಲ್ಲಾ 
ನಕ್ತಕ (ನಾ). ಕೊಳಕಾದ ಅಥವಾ ಹರಿದ ಬಟ್ಟೆ: “ನಕ್ತಕಃ. ಕರ್ಪಟಃ - (ಛೈರವೇ. ೨-೩೦); ಕ್ರೂರನಕ್ರಾಕುಲದೊಳಿಡಿದಿರ್ದ ಪೆರ್ಮಡು ಗಭೀರ 
ಪಿ ಹರುಕುಬಟ್ಟೆ, ಚಿಂದಿ*ಬಟ್ಟೆ, ಇದು ಕೊಳೆಯುಳ್ಳ ಬಟ್ಟೆಗೂ ಹೆಸರು” ನಿರ್ಮಲಜಲದೊಳೆಸೆವಂತೆ ಮನದೊಳ್‌ ಕರೋರೆತರಭಾವಮಂ ತಳೆದು 
(ಸಿದ್ಧಾಂತಿ. ೨೦೩). [ಂ.7 ಬಹಿರಂಗದೊಳ' ವಿನಯಮುಳ್ಳಾತನಾಗಿ (ತೈಮಿಛಾ. ೨೮-೨೦); ಜಲ 
ನಕ್ತಕರಜೂಟ (ನಾ). ತಲೆಯಲ್ಲಿ ಚಂದ್ರನನ್ನು ಧರಿಸಿದವನು; ಶಿವ: ದೆ"ವಿಯರೆ, ಮಕರನಕ್ರಗಳಿಂದೆ ರಕ್ಷಿಸಿಂ (ಶ್ರೀರಾಮಾ. ೮೩-೨೦೫). 
ವ್ಯಕ್ತದಿಂ' ದವಳಾರಮಂ ಪಡಿ ಸಂತತಂ ನಕ್ತಕರಜೂಟಶರಣರ ಸೇವೆಯಂ |೫| ೨. ಮಾನು. "ನಕ್ರಕೇತನ' ಪರಾ. ೩. ಒಂದು ನರಕದ ಹೆಸರೂ: 
'ಮಾಡಿ (ಪ್ರಭುಪು. ೯-೧೩೩). ಐ ಇದಂ ಛಂದಸ್ಸಿ ಗೋಸ್ಕರ ಮಾಡಿಕೊಂಡ ನಿರದೀ ವೃಕಾನನಮುಮಿರದೆಯಿವೆ ಗ್ರಾಹಕುಂಭೀರಂಗಳುಂ ನೆರದ ನಕ್ರಾಖ್ಯ 
ರೂಪ, ( ಎಸಂ. ನಕ್ತಂಕರಜೂಟ] ಮಿವು ನರಕಪ್ರಧಾನವರರಿರವೆ ಪ್ರಚಂಡಭೂಪಂಗಿವೈದುಂ (ಸಾನಂದ. 8-೩೦); 
ನಕ್ತಜೀವ (ನಾ).ಎನಕ್ತಂಚರ ೬: ಕುಲದಿಂ. ಮಾತ್ರಮಲ್ಲಿವರ್‌ ಸ್ವಗುಣದಿಂ ಉಗ್ರ ವೃಕಾಸ್ಮ ಗ್ರುಹ ಕುಂಭಿ ನಕ್ರವೆಂಬೈದುಮಂತ್ರಿನರಕಂಗಳಿಂದೊಡ 
ರಾಕ್ಷಸರ ಭಯಕ್ಕಲ್ಲದೆ ನಯಕೆ ಸೋಲರೀ'ನಕ್ರಜೀವರ್‌ (ಶ್ರೀರಾಮಾ, ಗೂಡಿಪ್ರಚಂಡವೆಂಬರಸುನರೆಕವಿಹುಮೆ (ವಿವೇಕ. ೦60). [ಸಂ.) 
೬೦೮೭೧೯೬): [ನಕ್ತ + ಜೀವ) 80| ನಕ್ರಕೇತನ (ನಾ). ೧. ಮಾನಿನ ಗುರಂತುಳ್ಳ ಧ್ವಜ,-ಬಾವುಟ. 
ನಕ್ತಭೋಜನ (ನಾ).-ಹಗಲೆಲ್ಲ ಉಪವಾಸವಿದ್ದು, ರಾತ್ರಿ ಪೂಜೆ ಮಾಡಿ ೨. ಮಾನಿನ ಗುರುತನ್ನು ಧ್ವಜದಲ್ಲಿ ಉಳ್ಳವನಂ; ಮನ್ಮಥ: ಕರಶೂಲ 
ಪ್ರಸಾದವನ್ನು ಸ್ವೀಕರಿಸುವ ಒಂದು ವ್ರತ; ನಕ್ತೆವ್ರತ: ಪ್ರತಿ ನಶ್ರಕೇತನನಂಶ ... ತನುಭವಾಂಬೋಧಿ ಬಾಡಬ ಸಂಗಮೇಶ 
ಸೋಮವಾರವೂ ನಕ್ರಭೋಜನ, .ಪಕ್ಷಪ್ರದೋಷ.... ಈ ಪ್ರಕಾರ ನಡೆಸು (ಪ್ರೌಢರಾ. ೮-೧): ನಕ್ರಕೇತನ ವಪಳಿವ ಕರ್ಣಾಯಕತೇಕ್ಷಣೆಯೆ . . . 
ತ್ತಿದ್ದನು (ಟಿತ್ರಪಾ. 86)... [ನಕ್ತ * ಭೋಜನ] ಸಲಹು ಮೂಲೋಕವಣತೇ (ನವಮೋ. ೦೦-3): [ನಕ್ರ + ಕೇತನ] 
ನಕ್ತಮಾಲ (ಣಾ). ಒಂದು ಬಗೆಯ ವಂರ; ಹಂಲಿಗಿಲು; ಹೊಂಗೆ : |86| ನಕ್ರಚಕ್ರ (ನಾ). ಮೊಸಳೆಗಳ ಗಂಂಪು,-ಸಮೂಹ : ಪರಿಧಾವಂ ನಕ್ರಚಕ್ರ 
*ಚಿರಿಬಿಲ್ವಃ, ನಕ್ತಮಾಲಃ,: ಕರಜಃ. ಕರಂಜ:: -೪. ಹುಲಿಗಿಲವೂರದ ಕ್ರಮಣರಮಣಸಂಜಾತಕಲ್ಲೋಳಮಾಳಸ್ಟುರದುದ್ಯತ್ಸೀಕರೌಘಸ್ಮಗಿತಗಗನ 
ಹೆಸರು, ಇದಕ್ಕೆ ಹೊಂಗೇಮರೆವೆಂದು ಕೆಲವರು ಅರ್ಥ ಹೇಳೆ:ವರು”. ದಿಗ್ಮಂಡಳೆಂ (ಎಕ. ೫1, ದಾವಣ. ೪೩-೩; 1164). [ನಕ್ರ 4 ಚಕ್ರ) 
(ಸರಾ 08. ೧೦೭). [ಸಂ.] ವಕ್ರಧ್ವಜ (ನಾ). ೧. = ನಕ್ರಕೇತನ ೧: ಶೆಕ್ರತನಯನ ಸಂಭವಂ ಬಳಿಕ 
ನಕ್ತವ್ರತ (ನಾ). - ನಕ್ಕಭೋಜನ :: ಯಾರು ಈ ತೀರ್ಥದಲ್ಲಿ ಸ್ನಾನಮಂ ರೋಷದಿಂ ಚಕ್ರಾಯುಧನ ಸುತನ ಸೂತನು ಕುದುರೆಯಂ ನತ್ರಧ್ವಜವನತುಲ 
ಮಾಡಿ ಉಪವುಸವನುದರೂ ನಕ್ತಪ್ರತವನಂದರೂ ಭಕ್ತಿವ್ರತವನಾದರೂ |4| ಚಿಂಪವ.0 ಕತ್ತರಿಸಿ. ವಿರಧನಂ ವನಾಡೆ (ಜೈಮಿಭಾ. ೨೨-೨೭). 
ಮಾಡುವರೊ “ಅವರೆಲ್ಲರು ಯೆನ್ನಲಿ ಸಾಯುಜ್ಯಮುಕ್ತಿಯನೈದುವರು ಪಿ. ಎ ನಕ್ರಕೇತನ ೨, (ನಕ್ರ * ಧ್ವಜ] 
(ಗೆರಮ. ೭-೪೪-೨). [ನಕ್ತ * ವ್ರತ] ನಕ್ರನಿದ್ರೆ (ನಾ). ೧. ಮೊಸಳೆಯಂತೆ ನಿಶ್ಚಲವಾಗಿ ಮಾಡುವ ನಿದ್ರೆ ; 
ನಕ್ತಿಸು (ಕ್ರಿ). ರಾತ್ರಿಯಾಗುವಂತೆ ಮಾಡು; ಕತ್ತಲೆಯಾಗುವಂತೆ ಗಾಢವಾದ ನಿದ್ರೆ. ೨. (ಆಲಂ) ಮನದಲ್ಲಿ ಕ್ರೌರ್ಯವನ್ನು ತುಂಬಿಟ್ಟು 
ಮಾಡಂ; (?)ಶಕ್ತಿಯಾರಂ ಸದಾಖ್ಕನುರನಾವಗಂ ವೃಕ್ತಿಸುತೆ ಕರಣವಾರಂ ಕೊಂಡಿರುವ ತೋರಿಕೆಯ ನಿದ್ರೆ: ರಾಕ್ಷಸರಾಜನರಮನೆಯ ತಬ್ದ 


ವಿಶೇಷಣವಿಡಿದನುಕ್ತಿಸುತ ' ಲಿಂಗವಾರಂ ವಿನಮ್ಮತೆವಡೆದು ನಕ್ತಿಸುತ |48| ಶೂನ್ಮತೆಯ ನಕ್ರನಿದ್ರೆಗೆ ತರಲ" ಭಂಗಮಂ (ಶ್ರೀರಾಮಾ. ೫೭೬-೨೭). 
ಭವೆನಂಗಳಾ (ಅಿಂಗಪು. ೯-೦೭). [ನಕ್ತ+ -ಇಸ್ಕು] [ ನಕ್ರ ೬ ನಿದ್ರೆ] 


ನಕ್ರಪದ 


ನಕ್ರಪದ (ನಾ). ಎ ನಕ್ರಕೇತನ ೨: ತ್ರಿಪುರಹರ ನಕ್ರಪದಗಾತ್ರವನಶುಕ್ರ 

ನಗಪುತ್ರಿಪತಿ .. . ಭೂಚಕ್ರನುತ ನಂಜೇಶ್ವರಾ (ಗುರುಣಾ. ೧೬-೫೭). 
[ ನಕ್ರ + ಪದ್ಮ] 

ನಕ್ರಹರ (ನಾ). ಮೊಸಳೆಯಂನ್ನು ಸಂಹರಿಸಿದವನಂ ; ವಿಷ್ಣು : ನಕ್ರಹರನು 
ಬುದ ಚಕ್ರಧರನು ಬಂದ (ಪುರಂದ. ೧-96-೪). [ನಕ್ರ * ಹರ) 

ನಕ್ಷತ್ರ, (ನಾ). ೧. ತಾರೆ; ಉಡಂ ; ಚುಕ್ಕೆ: “ಭಂ, ನಕ್ಷತ್ರಂ, . . 
ಉಡು- ಈ ೯ ನಕ್ಷತ್ರದ ಪೆಸರ್‌” (ಹಲಾಯು. ೧೦-೩೦) ; “ಅಚಿಲೆಂದು 
ಮಿಸನೆಂದು ನಕ್ಷತ್ರಮಕ್ಕು” (ಕಬ್ಕಿಕ್ಕ. ೭೯) ; ಮೂನ್ನೂಅಟುವತ್ತು ನಕ್ಷತ್ರಕ್ಕೆ 
ಬಾಯಿಬಿಟ್ಟುಕೊಂಡಿಪ್ಪು ದೆ ಸಿಂಪು ಅದು ಸ್ವಾತಿಗಲ್ಲದೆ ಬಾಯ್ನೆ ಯದು 
(ಬಸವ, ೮೦೯) ; ನಕ್ಷತ್ರವೆಷ್ಟುದೊಡಂ ದೊರೆಯೇ ಚಂದ್ರಗೆ (ಸೋಮೇಶ. 
00); ಗಗನಪುವಕ ಸಮಿಧಿ ರವಿರಶ್ಮಿಗಳೆ ಧೂಮವು ವರ್ಚಿಯೆನಿಪುದೆ 
ಹಗಲು ನಕ್ಷತ್ರಗಳೆ ಕಿಡಿಗಳು (ಹಸಾರ. ೬-3); ಸ್ವಯಂಪ್ರಕಾಶವಾಗಿ 
ಆಕಾಶದಲ್ಲಿ ಮಿನುಗುತ್ತಿರುವುವೇ ನಕ್ಷತ್ರಗಳು (ಅಕಾಶ. ೪೯) ; ಮಿಂಚಿನಂಚಿನ 
ದೇವತಾಚರಣಸಂಚಾರದಾ ಪದಚಿಹ್ನೆಗಳ' ಪೊಳೆದುವಮಿಶನಕ್ಷತ್ರಗಳ 
ಮೋಲ" (ಶ್ರೀರಾಮಾ. ೦೮-೪೭೪) ; ನಿದ್ರಾಂಗನೆಯ ಪರಮಸಖಿ, ಸ್ವಪ್ನ 
ಸುಂದರಿ, ವಿಭಾವರಿಯ ನಕ್ಷತ್ರೆಖಚಿತಾಂಬರೆವನುಟ್ಕ ಹ - - .- ಭೂಯಾತ್ರೆ 
ಗೈಯುತಿರೆ (ಜತ್ರಾಂಗ. ೨-99); ನಕ್ಷತ್ರಗಳು ವಿವಿಧ ಕಾಂತಿಗಳಿಂದ ಬೆಳಗು 
ತ್ತಿರುವುದರಿಂದ ಕಾಂತಿಗಳಿಗನುಗುಣವಾಗಿ ನಕ್ಷತ್ರಗಳನ್ನು ಗುರುತಿಸಿದೆ 
(ನಕ್ಷತ್ರ. ಆ). ಪಿ, [ಜ್ಯೋತಿ] ಚಾಂದ್ರಮಾನಗತಿಯಲ್ಲಿ ಗಣನೆ 
ಮಾಡುವ ಇಪ್ಪತ್ತೇಳಂ ನಕ್ಷತ್ರಗಳಲ್ಲಿ ಒಂದಂ ; ೧ ಅಶ್ವಿನಿ, ಭರಣಿ, 
ಕೃತ್ತಿಕೆ, ರೋಹಿಣಿ, ಮೃಗಶಿರ, ಆರ್ದ್ರೆ, ಪುನರ್ವಸು, ಪುಷ್ಕ 
ಆಶ್ಲೇಷೆ, ಮಖೆ, ಪುಬ್ಬೆ, ಉತ್ತರೆ, ಹಸ್ತ, ಚಿತ್ತೆ, ಸ್ವಾತಿ, ವಿಶಾಖ, 
ಅನೂರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, 
ಶ್ರವಣ, ಧನಿಷ್ಮೆ, ಶತಭಿಷೆ, ಪೂರ್ವಾಭಾದ್ರ, ಉತ್ತರಾಭಾದ್ರೆ, 
ರೇವತಿ ಎಂಬ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಚಂದ್ರನು ಸಂಚರಿಸುತ್ತಾನೆ. 
ಇದಂ ನಕ್ಷತ್ರಮಾನದಲ್ಲಿ ಒಂದಂ ತಿಂಗಳಾಗುತ್ತದೆ: ಪ್ರಶಸ್ತದಿವಸವುರ 
ನಕ್ಷತ್ರಮುಹೂರ್ತದೊಳ್‌ ಮುಂಜಿಬಂಧನಕ್ರಿಯೆಯಂ ಮಾಡಿದ ಬಚಿಕಿಕ್ಕೆ 
(ವಡ್ಮಾರಾ. ೭೩-೨೦) ; ಅಶ್ವಿನಿ ಮೊದಲಾಗೆ ಅಭಿಜಿತ್ತು ಸಹಿತಮಾಗಿ 
ಇರ್ಪತ್ತೆಂಟು ನಕ್ಷತ್ರಂಗಳ್‌ (ಕೋಕೋಪ. ೦-೬ ಕೆ) ; ನಕ್ಷತ್ರ. ತಿಳಿದವನ 
ಸಾವು ಕ್ಷಣ ಹೊತ್ತಾದರೂ ನಿಂತೀತೇ (ಗಾರೆ). ೩. [ಗಣಿತ] ಇಪ್ಪತ್ತೇಳು 
ಎಂಬ ಸಂಖ್ಯೆಯ ಸಂಕೇತ: “ನಕ್ಷತ್ರುಮಿಪ್ಪತ್ತೇಟ್‌ನಿಕುಂ” (ಮಂಗರಾ. 
೧೦೪-೯). ೪. [ಜೈನ] ಜ್ಯೋತಿಷ್ಯ ದೇವತೆಗಳಲ್ಲಿ ಒಂದು ಭೇದ: 
ಯಕ್ಷರು ಗರುಡರು ಸುರರು ನಕ್ಷತ್ರರಮರರು ನರರು ಆ ಕ್ಷಣದೊಳು "ಬಂದು 
ನಮಿಸಿ ಬೀಳ್ಕೊಂಡರು ದೀಕ್ಷಿತರಾದ ಯೋಗಿಗಳ (ಭರಡ. ೭೦-೦೦೭). 

[ ಸಂ.] 

ನಕ್ಷತ್ರ, ನಕ್ಷಶ್ರಿಕ, ನಕ್ಷತೀ)ಕ (ನಾ). ೧. ಎ ನಕ್ಷತ್ರಕ೧ : ಇಂತು ನಕ್ಷತ್ರನ 
ಕೂಡಾಗ ನಡೆಯುತ ಚಿಂತೆಯೊಳಗೆ ಭೂಪಾಲ (ಹರಿಸಾಂ. ೩-೩೯). 
ನಕ್ಷತ್ರಿಕ: ೨.  ನಕ್ಷತ್ರಕ ೨: ಆ ನಕ್ಷತ್ರಿಕ ಬಂದರೆ ತನ್ನ ಕೆಲಸ ಆಗೋ 
ವರೆಗೂ ಕುಳಿತ ಜಾಗ ಬಿಟ್ಟು ಕದಲುವುದಿಲ್ಲ (ಊಂ). ನಕ್ಷತ್ರೀಕ : ೨. 
ಈ ನಕ್ಷತ್ರೀಕ ಬಂದರೆ ನನ್ನ ಕೆಲಸವೆಲ್ಲ ಹಾಳು (ರೂಢಿ). 

[ ಸಂ. ನಕ್ಷತ್ರಕ) 

ನಕ್ಷತ್ರಕ (ನಾ). ೧. ಹರಿಶ್ಚಂದ್ರನನ್ನು ಪೀಡಿಸಲು ನಿಯಮಿತನಾದ 
ವಿಶ್ವಾವಿಂತ್ರನ ಒಬ್ಬ ಶಿಷ್ಯ : ತನ್ನ ಶಿಷ್ಕಾಳಿಯೊಳು ನೋಡಿ ಹುಸಿಯ 
ಸೂಯಾನೀಚ ವೃತ್ತಿನಿರ್ದಾಕ್ಷಿಣ್ಮನಿಷ್ಯರುಣನೀತಿಗಳಲಿ ಹೆಸರುಳ್ಳ ಹಿರಿಯ 
ನಕ್ಷತ್ರಕನೆನಿಪ್ಪ ವತಾನಸನನೆಕ್ಕಟಗರೆದು ಕೈವಿಡಿದು ಕಿವಿಯೊಡ್ಡಿ ವಸುಧಾಧಿ 
ಪತಿಯ ಬಳಿವಿಡಿದು ಕಳುಹಲು ಬುದ್ಧಿಗಲಿಸಿದನು (ಹೆಡಳಾ. ೯-೧೩); 


೪೨೯೧ 


ನಕ್ಷತ್ರಮಂಡಲ 


ಸತಿಸುತೆನಕ್ಷತ್ರಕರನ್ನೊಡಗ ಡಿ ಫೋಗುತ (ಹಮ. ೮೪). 
೨. (ಆಲಂ) ಅತಿಯಾಗಿ ಉಪದ್ರವ ಕೊಡಂವ ವ್ಯಕ್ತಿ: ತಗಾದೆ 
ಮಾಡುವವನು ; ತಗಾದೆಗಾರ; ಬೆಂಜಿಡದೆ ಕಾಡುವವನು: 
ಆ ನಕ್ಷತ್ರಕನ ಸಹವಾಸ ಬಹಳ ಕಷ್ಟಕರವಾದುದು (ಕೂರಿ). [ಸಂ.) 
8 ನಕ್ಷತ್ರಕೂಟ (ನಾ).-ನಕ್ಷತ್ರಪುಂಜ : ಆಕಾಶದಲ್ಲಿ ಅಲ್ಲಲ್ಲಿ ಬಿಡುನಕ್ಷತ್ರಗಳನ್ನು 
ಕಾಣುವಂತೆ, ನಕ್ಷತ್ರಕೂಟ(018ಟ88)ಗಳನ್ನು ಕಾಣಬಹುದು (ಬಾಲಪ್ರ. 
1, 393). [ನಕ್ಷತ್ರ * ಕೂಟ್ಯ) 
ನಕ್ಷತ್ರಗುಚ್ಛ (ನಾ), ಎ ನಕ್ಷತ್ರಪುಂಜ: ಆಕಾಶಗಂಗೆಯ ನಕ್ಷಿತ್ರ ಮಹಾ 
ನಗರದಲ್ಲಿ ಒತ್ತಾಗಿ ಸೇರಿಕೊಂಡಿರುವ ಹಲವು ನಕ್ಚಿತ್ರಗುಚ್ಛಗಳಿವೆ (ನಕ್ಷತ್ರ. 
೧೧೮). [ನಕ್ಷತ್ರ * ಗುಚ್ಛ) 
ನಕ್ಷತ್ರಚಿಹ್ನೆ (ನಾ). ನಕ್ಷತ್ರಾಕಾರದ ಗಂರಂತಂ,- ಸಂಕೇತ : (ಪಟ್ಟಿಯಲ್ಲಿ 
ಹೆಸರು, ಮೊ. ಕೈ) ನಕ್ಷಿತ್ರಚಿಹ್ನೆ ಹಾಕು, ಚುಕ್ಕಿಗುರುತು ಹಾಕರ (8%. 
ಇಂಕನಿ) ; ಆ ಪುಸ್ತಕದಲ್ಲಿ ವಿಶೇಷಾಂಶೆಗಳನ್ನು ನಕ್ಷೆತ್ರ ಚಿಹ್ನೆಯಿಂದ ಸೂಚಿಸಿದೆ 
(ಕೂಡ). ಓ ವಿಶೇಷ ವಿಷಯಗಳನ್ನು ಸೂಚಿಸಲಂ ಪಕ್ಕದಲ್ಲಿ 
ನಕ್ಷತ್ರಾಕಾರದ ಗುರುತು ಹಾಕಿ ಅಡಿಟಿಪ್ಪಣಿಯಲ್ಲಿ ವಿವರಣೆ 
ನೀಡುವುದಂ' ಲೇಖಕರ ಪದ್ಧತಿ. [ ನಕ್ಷತ್ರ ೬ ಚಿಹ್ನೆ) 
ನಕ್ಷತ್ರಜ್ಕೋತಿ (ನಾ). ನಕ್ಷತ್ರದ ಬೆಳಕು, -ಪ್ರಕಾಶ : ನಕ್ಷತ್ರಜ್ಕೋತಿ 
ಯನೈದೆ ತೂಳ್ಗಿ ಹಿಮವಚ್ಛೈಳಾಂಶುವಂ ವಿಜ ದಿಗ್ಧಾತ್ರಿಪ್ಕೋಮವಿಭಾಗ 
ಗಾವಿಯೆನಿಸಿತ್ತುಚ್ಛೆ )ಂಖಳೆಂ ದಾಮನಂದಿ ತ್ರೈವಿದ್ಮಮುನೀಂದ್ರ ನಿರ್ಮಳ 
ಯಶಶ್ಮಿ ಫೀ ಶುಭ್ರತಾವಿಭ್ರಮಂ (ಕಂದ್ರಪು. ೧-೩೩). 
[ ನಕ್ಷತ್ರ, * ಜ್ಯೋತಿ 
ನಕ್ಷತ್ರಪಾಠಕ (ನೂ). ನಕ್ಷತ್ರಗಳ ಆಧಾರದ ಮೇಲೆ ಕಾಲಗಣನೆ ಮಾಡಂ 
ವವನು ; ಜ್ಯೋತಿಷಿ : ಗಳಿಗೆವಟ್ಟಲಂ ಪರಿವೇಪ್ಪಿಸಿರ್ದ ನಕ್ಷತ್ರಪಾಠಕರಿಂ 
(ಗಿರಿಕ. ೦೦-೨೮ವ). [ ನಕ್ಷತ್ರ, * ಪಾಠಕ ] 
ನಕ್ಷತ್ರಪಾದ (ನಾ). [ಜ್ಯೋತಿ] ಒಂದು ನಕ್ಷತ್ರವು ಪ್ರಭಾವವನ್ನು 
`ಬೀರಂವ ಕಾಲದ ಛ್ಯ ಭಾಗ: ಒಂದು ನಕ್ಷತ್ರವನ್ನು ನಾಲ್ಕು ಸಮಭಾಗ 
ಗಳನ್ನಾಗಿ ಮಾಡಿದರೆ, ಒಂದೊಂದು ಭಾಗವೂ ನಕ್ಷತ್ರದ ಒಂದು ಪಾದ 
ವಾಗುತ್ತದೆ. ಒಂದು ನಕ್ಷತ್ರಪಾದಕ್ಕೆ ಡಿಗ್ರಿಗಳು (ನಕ್ಷತ್ರ. ೪೭). ಥಿ 
ಸಾಮಾನ್ಯವಾಗಿ ಜಾತಕನ ನಕ್ಷತ್ರದ ಕಾಲವನ್ನು ನಾಲ್ಕು ಭಾಗಗಳಾಗಿ 
|. ವಿಂಗಡಿಸಿ ಜಾತಕದಲ್ಲಿ ಪ್ರಥಮ, ದ್ವಿಶೀಯಂ, -ತೃತೀಯ, ವಂತ್ರು 
ಚತುರ್ಥಪಾದವೆಂದಂ ಗುರುತಿಸುತ್ತಾರೆ. 
[ ನಕ್ಷತ್ರ, *'ಪಾದ] 
ನಕ್ಷತ್ರಪುಂಜ (ನಾ). ನಕ್ಷತ್ರಗಳ ಗಂಂಪು,-ಸವಂೂಹ : “ನಕ್ಷತ್ರಪುಂಜ 
ತಾರಾಪುಂಜ” (01೩816: 08 86886. ಪಾರಿನಿ. ೦೬) ; ಕ್ರಾಂತಿಪಥ ವಂತ್ತು 
ನಕ್ಷತ್ರಪುಂಜ (ಅಕಾಶ. ೮4); ಕೆಲವು ಗುಂಪುಗುಂಪುಗಿ ಮೈದೋರಿ ನಕ್ಷತ್ರ 
ಪುಂಜಗಳಾಗಿ ಮೆರೆಯುವುವು (ಸಾಹಿಸ. ೦೦೩). [ನಕ್ಷತ್ರ + ಪುಂಜ್ಮ] 
ನಕ್ಷತ್ರಬಾಣ (ನಾ). ಬಾಣಬಿರಂಸಂಗಳಲ್ಲಿ ಒಂದಂ ಬಗೆ; ಆಕಾಶಬಾಣ ; 
ಆಕಾಶಕ್ಕೆ ಹಾರಿ ನಕ್ಷತ್ರದಂತೆ ಮಿನುಗುವ ಒಂದಂ ಬಗೆಯ 
ಸುಡುವಂದ್ಹೂ,-ಪಟಾಕಿ: ಈ ಜಾನಸಾಲೆಯಲ್ಲಿ ಹೆಗಲುಬತ್ತಿ, ಹೂಬಾಣ, 
ಆಕಾಶೆಕೊಳವಿ. ಚಕ್ರಬುಣ, ನಕ್ಷತ್ರಬಾಣ ... ಈ ಬಾಣಗಳನ್ನು 
ನವರುತ್ತ್ಮುತ್ಸವ, ದೇವತಾಉತ್ಸವ ಮುಂತಾದ ಉತ್ಸವಕಾಲಗಳಲ್ಲಿ 
ಹತ್ತಿಸುವಂತೆ ಕಟ್ಟಲೆ ವಸಾಡಿಸಿದರು (ಜಾಮವಂ. ೦೨೬). 
[ ನಕ್ಷತ್ರ, * ಬಾಣ] 
ನಕ್ಷತ್ರಮಂಡಲ (ನಾ). ನಕ್ಷತ್ರಗಳ ಗುಂಪು,-ಸವಂಹ: ನಕ್ಷತ್ರ 
ಮಂಡಲದಲ್ಲಿ ೯೭ ಗೋಳಗುಚ್ಛಗಳಿವೆ (ನಕ್ಷಕ್ರ. ೧೨೦) ; ನಕ್ಷತ್ರಮಂಡಲ 
ಗಳಲ್ಲಿ ಕೆಲವನ್ನಾದರೂ ಪರಿಚಯಮಾಡಿಕೊಳ್ಳಬೇಕು 


10 


15 


30 


40 


45 
(ಆಕಾಶ. ೩೯): 


ನಕ್ಷತ್ರಮಾನ 


ನಕ್ಷತ್ರಮಂಡಲದಿನಾಚೆಖಯುಂದೊಂದು ದನಿ ವಕ್ಷೋಗುಹಾಂತರದಿನೊಂದು 
ದನಿಯಿಂತೀ ಸಾಕ್ಷಿದ್ವಯವು. ನಿನ್ನೊಳೊಂದುಗೂಡಿದೊಡದೇ ಪ್ರೇಕ್ಷೆ 
ಪರಬೊವ್ಮೂುನದು (ಮಂಕುಳ. ೬೦). [ನಕ್ಷತ್ರ ೬ ಮಂಡಲ] 

ನಕ್ಷತ್ರಮಾನ (ನಾ). ನಕ್ಷತ್ರಗಳ ಚಲನೆಯಿಂದ ಗಣನೆ ಮಾಡುವ 
ಕಾಲಪ್ರಮಾಣ : ಈ ರೀತಿಯ ನಕ್ಷತ್ರಮಾನ ಕಾಲನಿರ್ಣಯದಲ್ಲಿ ಮೂರು 
ನಾಲ್ಕು ನಿಮಿಷಗಳಷ್ಟು ತಪ್ಪು ಕೂಡಿಬರಬಹುದು (ನಕ್ಷತ್ರ. ೬೦); ಸಾಯನ 
ಸೌರಮಾನ (ಟ್ರಾಪಿಕಲ್‌) ಮತ್ತು ನಕ್ಷತ್ರಮಾನ (ಸೈಡೀರಿಯಲ್‌) ಮೇಷ 
ಸಂಕ್ರಮಣಗಳು ಒಟ್ಟಾಗಿ ಸೇರಿದ್ದವೆಂದು ಅಂದಾಜು ಮಾಡಲಾಗಿತ್ತು 
(ಕವಿಕೋ. 1, 9೩೪). p ನಕ್ಷತ್ರಮಾನದಿಂದ ಮಾಡುವ ಕಾಲಗಣನೆ 
ಯಲ್ಲಿ ಅರುವತ್ತು ಘಳಿಗೆಗೆ ಒಂದಂ ದಿವಸ, ಮೂವತ್ತು ದಿನಗಳಿಗೆ 
ಒಂದು ತಿಂಗಳು, ಮಂನ್ನೂರಅರುವತ್ತು ದಿನಗಳಿಗೆ ಒಂದಂ 
ವರ್ಷ. ಇದನ್ನು ಆಯುರ್ಗಣನೆಯಂಲ್ಲಿ ಉಪಯೋಗಿಸಬೇಕು ಎಂದಂ 
ಸೂರ್ಯಸಿದ್ಧಾಂತದಲ್ಲಿ ಹೇಳಿದೆ, ( ನಕ್ಷತ್ರ, * ಮಾನ] 

ನಕ್ಷತ್ರಮಾಲಿಕೆ (ನಾ). ೧. ಎ ನಕ್ಷತ್ರಮಾಲೆ ೨: (8). ೨. [ಛಂದ] 
ಇಪ್ಪತ್ತೇಳು ವೃತ್ತಗಳಿರುವ ಒಂದಂ ಬಗೆಯ ಕಾವ್ಯಜಾತಿ: ತಾರಾ 
ವಳಿ : ನಿರ್ವಾಣಲಕ್ಷ್ಮೀಪತಿ ನಕ್ಷತ್ರವಾಲಿಕೆ: ಇದರಲ್ಲಿ ೨೭ ವೃತ್ತಗಳಿವೆ 
(ಕವಿಚ. 1, ೩೧೦). [ನಕ್ಷತ್ರ ೬ ಮೂಲಿಕೆ] 

ನಕ್ಷತ್ರಮಾಲೆ (ನಾ). ೧. ಎ ನಕ್ಷತ್ರಪುಂಜ : ಚರಣನಖಚಂದ್ರವರಾಲಿಗೆ ನಕ್ಷತ್ರ 
ಮಾಲೆಯನೋಲಗಿಸುವಂತೆ ಮುಕ್ರ್ತಾಫಲನೂಪುರಮಂ ತುಡಿಸಿಯುಂ 
(ಪಂರಾಮಾ. ೩-೪೨ವ); ಕಗ್ಗತ್ತಲೆಯ ರಾತ್ರಿ ನಕ್ಷತ್ರಮಾಲೆಯಿಂ ಮೆರೆವಂತೆ, 
ಮೇಣುಷೆಯ ಭೂಳದಲಿ “ಬೆಳ್ಳಿ ೈ'ಯೊಂದೆಖೆ) ಮಿರುಗುವಂದದಲಿ, ಕುಂತಲ 
ವನಲರಿಂದಲಂಕರಿಸಿ . . . ಮೆರೆದಳಾ ಪಾರ್ಥಿವಕ:ಮಾರಿ (ಚತ್ರಾಂಗ. 
೦೯-8೧೧). ೨. ಇಪ್ಪತ್ತೇಳು ಮುತ್ತುಗಳಿರುವ ಕಂಠಹಾರ : 
“ಇಪ್ಪತ್ತೇಟು ಮುತ್ತಿನ ಸರೆಮಂ ನಕ್ಷತ್ರಮಾಾಲೆಯೆಂಬುದು” (ಹಲಾಯು. 
೯೨-೪೦೪) ; ವಿಜಯಚ್ಛ ಕೈಂದಹಾರ ದೇವಚ ಕೈಂದುರ್ಧಹಾರ ರಶ್ಮಿ ಕಲಾಪಗುಚ್ಛ 
ನಕ್ಷತ್ರಮಾಲಾರ್ಧಗುಚ್ಛಮಾಣವಕಾರ್ಧಮತಾಣವಕಂಗಳಿಂಬ . . . ಹಾರೆಂ 
ಗಳುಮಂ (ಅದಿಫು. .6-89ವ) ; ಉಗಿಯಲ್ಕ್ಯಂಕುಶದಿಂ ತೊಡಂಕಿ ಪಜ್‌ದೆತ್ತಂ 
ಸೋರ್ವ ನಕ್ಷತ್ರಮಾಲೆಗಡರ್ಪಾದ ಮನೋಜಸಾಮಜಲಸತ್ಕುಂಭಂಗಳ್‌ 
(ಪುಸ್ಪಪು.- 3-೨೭); ಅಮಳ ನಕ್ಷತ್ರಮಾಲೆಯನು ಕೆೊರಳ್ಳಮರಿಸಿದರು 
(ನವಮೋ. ೨೩-೩೮6). ೧, ೨ : ಕಮನೀಯಾಕಾಶಗಜಕ್ಕೆ ಮಾಡಿದವದಾತಕರ್ಣ 
ಚಮರರುಹಸಮಂ ಹಿಮಕರಕರಮೆನೆ ನಕ್ಷತ್ರಮಾಲೆ[ ನಕ್ಷತ್ರಮಾಲೆ ]ಯೆ:ನಿಸಿ 
ದುವಾಗಳ (ಕಾಂತಿಪು. 6-೭೦). ೩.-ನಕ್ಷತ್ರಮಾಲಿಕೆ ೨. 

[ ನಕ್ಷತ್ರ; * ಮಾಲೆ] 

ನಕ್ಷತ್ರಮಾನು (ನಾ). “ಐದು (ಅಥವಾ ಹೆಚ್ಚು) ಶ್ರಿಜ್ಯಾಕಾರದ 
ಚಾಚುಗಳನ್ನುಳ್ಳ ಒಂದು ಕಂಟಕಚರ್ಮಿ ಸಮಂದ್ರಪ್ರಾಣಿ "(864- 
ಕೂಹಿ- ಇಂಕನಿ): ನಕ್ಷತ್ರಮಾನುಗಳ ತಟ್ಟೆಯಂತಿರುವ ಮಧ್ಯಭಾಗದಿಂದ 
ಕಿರಣಗಳಂತೆ ಚಾಚಿರುವ ಐದು ತೋಳುಗಳಿರುತ್ತವೆ (ಪ್ರಾಣಿರಾ, 3೨೬೩); 
ನಕ್ಷತ್ರವಿತಾನು (36-೫೬) ಕಣ್ಣುಗುಳಿಹೊಂದಿದ ಮೊದಲ ಜೀವಿ 
(ನಿಮ್ಮದೃ. ೨). [ನಕ್ಷತ್ರ * ಮಾನ್ಮು ( ಇ ಮಾನ್‌,)] 

ನಕ್ಷತ್ರರಾಶಿ (ನಾ). ನಕ್ಷತ್ರಪುಂಜ: ನಕ್ಷತ್ರರಾಶಿಗಳಿಗೆ ಇಟ್ಟಿರುವ 
ಪಾಶ್ಚಾತ್ಮಹೆಸರುಗಳೆಲ್ಲ ಗ್ರೀಕ್‌ ಹೆಸರುಗಳು (ನಕ್ಷತ್ರ. ೨೭) ; ನಕ್ಷತ್ರರ:ಶಿ 
ಗಳಲ್ಲಿ ಒಂದೊಂದೂ ಒಂದೊಂದು ಪ್ರಾಣಿಯನ್ನು ಹೋಲುವುದು 
(ಆಕಾಶ. ೮೧). [ನಕ್ಷತ್ರ ೬ ರಾಶಿ] 

ನಕ್ಷತ್ರಲೋಕ (ನಾ). ಆಕಾಶ ; ಅಂತರಿಕ್ಷ; ಗಗನಮಂಡಲ: ಇಂಥ 
ತಾರಾಯುಗ್ಮಗಳು ನಕ್ಷತ್ರಲೋಕದಲ್ಲಿ ಕಂಡುಬಂದಿವೆ (ನಕ್ಷತ್ರ. ೧೩೫). 

[ ನಕ್ಷತ್ರ, * ಲೋಕ] 


೪೨೯೨ 


ಶಾ 


0 


45 


ನಕ್ಷತ್ರೋದಯ 


ನಕ್ಷತ್ರವೀಕ್ಷಕ (ನಾ). ನಕ್ಷತ್ರಗಳ ಗಣನೆ ಮಾಡುವವನು ; ಜ್ಯೋತಿಷಿ : 
“ನಕ್ಷತ್ರವೀಕ್ಷಕ ; ಜ್ಕೋಶಿಷಿ” (3187-682೭. ಇಂಕನಿ), [ನಕ್ಷತ್ರ + ವೀಕ್ಷಕ) 
ನಕ್ಷತ್ರವೀಧಿ (ನಾ). ೧. ನಕ್ಷತ್ರಗಳ ಮಾರ್ಗ ; ಆಕಾಶಮಾರ್ಗ ; ಗಗನ 
ಮಾರ್ಗ: ಆ ಕನ್ಮಾರತ್ನಂಗಳಂ ಪ್ರಭಾಮಂಡಲದ ವಿಮಾನಾರಾಢವರ್ತಾಡಿ- 
ನಕ್ಷತ್ರವೀಧಿಯಿ” ಕ್ಷಣಮಾತ್ರದೊಳ್‌ ರಣಭೂವಿಂಯನೆಯ್ದಿ (ಪಂರಾಮಾ. 
೧೧-೬೩೦), ೨. ಅಸಂಖ್ಯಾತ ನಕ್ಷತ್ರಗಳು ಬಹು ಒತ್ತಾಗಿರುವುದರಿಂದ 
ಆಕಾಶದಲ್ಲಿ ಹಾಲು ಚೆಲ್ಲಿದಂತೆ ಸಂತ್ತಿವರಿದಂ ಕಾಣುವ ತೇಜಃ 
ಪುಂಜ ; ಕ್ಷೀರಪಥ ; ಆಕಾಶಗಂಗೆ : "ರಾಜಹಂಸ' (8982 or Swan 
€7088) ಎಂಬ ಹೆಸರನ್ನುಳ್ಳ ತಾರಾಗಣಕ್ಕೆ ನಾತಿದ.ರದಲ್ಲಿಯೂ "ನಕ್ಷತ್ರ 
ವೀಧಿ" (ಹ ಇ೩೫)ಗೆ ಸಮಾಪದಲ್ಲಿಯೂ ಈ. ಅಭಿಜಿತ್ತು ಶ್ವೇತಕಾಂತಿ 
ಯಿಂದ ಉರಿಯುತ್ತಿರುವುದು (ಜ್ಯೋತಿರ್ವಿ. ೩೩) ; ನೂರು ತೇಜದ ಗೋಲ 
ತಿರುಗುತಿವೆ ಪರಿಘದಲಿ ಊರುಗೋಲಿಗೆ ಸಾಕ್ಷಿ ನಕ್ಷತ್ರವೀಧಿ (ನೆಲಮು. 
30-39). (ನಕ್ಷತ್ರ, * ವೀಧಿ ( ಆ ಬೀದಿ) 
ನಕ್ಷತ್ರವ್ಕೂಹ (ನಾ). ಸನಾ ಒಂದು ಆಕಾರದಲ್ಲಿರುವಂತೆ ಕಾಣುವ 
ನಕ್ಷತ್ರಗಳ ಗುಂಪು, ಸಮೂಹ : ಧ್ರುವನಕ್ಷತ್ರದಿಂದ ಮೇಲೆ ಸ್ವಲ್ಪ 
ಎಡಗಡೆಗೆ ನಕ್ಷತ್ರದಿಂದ ಸುಮಾರು ೩೦ ಡಿಗ್ರಿಗಳ ಅಂತರದಲ್ಲಿ ೬ ಆಕಾರದ 
ನಕ್ಷತ್ರವ್ಮೂಹವೊಂದು ಕಾಣುತ್ತದೆ (ನಕ್ಷತ್ತ. 30. [ನಕ್ಷತ್ರ, * ವ್ಯೂಹ) 
ನಕ್ಷತ್ರಾಕಾರ (ನಾ). ನಕ್ಷತ್ರದ ಆಕಾರ,-ಆಕೃತಿ : ಇಡೀ ದೇಗುಲ ನಕ್ಷತ್ರ 
ಕಾರದ ಶ್ರೀ ಜಗಲಿಯ ಮೇಲೆ ನಿಲ್ಲುತ್ತದೆ (ಸವತಿ. ೪8); ಒಂದು ಸಮ 
ಚತುರಸ್ರವನ್ನು ಅಕ್ಷದ ಮೇಲೆ ತಿರುಗಿಸುತ್ತ ಬಂದರೆ . . . ಹನ್ನೆರಡು, 
ಹದಿನಾರು ಶಾಖೆಗಳುಳ್ಳ ನಕ್ಷತ್ರಾಕಾರದ ತಲವಿಸ್ಮಾಸಗಳು ಕಂಡುಬರುತ್ತವೆ 
(ಹೊಯ್ನವಾ. ೧೫). (1 ನಕ್ಷತ್ರ, + ಆಕಾರ್ಯ] 
ನಕ್ಷತ್ರಾಧಿಪ (ನಾ). ತಾರೆಗಳಿಗೆ ರಾಜನಾದವನು ; ಚಂದ್ರ : ನಿರುತ 
ನಕ್ಷತ್ರಾಧಿಪ ಗ್ರಹವರನಯನನಿಧಿ ತನ್ನಯಂತಃಕರಣಯೋಗದೊಳಿರೆ . . . 
ಬಸವರಾಜಂಗರಿದಿದೆನಲೆಲ್ಲಾ ದಿನಂಗಳು ಶುಭದಿನೆಂಗಳಲಾ(ಬಸಪು. ೪-೪೪)- 
[ ನಕ್ಷತ್ರ * ಅಧಿಪ] 
ನಕ್ಷತ್ರಾನುಕೂಲ (ನಾ). (ವಧೂವರರ) ನಕ್ಷತ್ರಗಳಿಗೆ ಹೊಂದಾಣಿಕೆ 
ಯಿಂರಂವಿಕೆ; p ಈ ಹೊಂದಾಣಿಕೆಯನ್ನು ಗೊತ್ತುಪಡಿಸಲ; ಜ್ಯೋತಿ 
ಶ್ಶಾಸ್ತ್ರದಲ್ಲಿ ಹನ್ನೆರಡು ಕೂಟಗಳನ್ನು ಹೇಳಿ ವಂೂವತ್ತಾರು ಗುಣ 
ಗಳನ್ನು ಕಲ್ಪಿಸಿದ್ದಾರೆ. ನಿರ್ದಿಷ್ಟವಾದ ಗಣನೆಯಿಂದ ನಕ್ಷತ್ರಾನಂ 
ಕೂಲವನ್ನು ಜೋಯಿಸರು ಗೊತ್ತುಪಡಿಸುತ್ತಾರೆ: ಮವಂವೆಗೆ 
ನಕ್ಷತ್ರಾನುಕೂಲ ಕೂಡಿ ಬರಬೇಕು ರೂಢಿ). [ ನಕ್ಷತ್ರ + ಅನುಕೂಲ) 
ನಕ್ಷತ್ರಿಕ "ನಕ್ಷತ್ರ್ಯ' ನೋ. 
ನಕ್ಷತ್ರೀಕ "ನಕ್ಷತ್ರ್ಯ' ನೋ. 
ನಕ್ಷತ್ರೇಶ (ನಾ). - ನಕ್ಷತ್ರಾಧಿಪಃ “ಹಿಮಾಂಶುಃ - ನಕ್ಷತ್ರೇಶಃ, 
ಕ್ಷಪಾಕರಃ -೨೦ ಚಂದ್ರನ ಹೆಸರುಗಳು” (ಸಿದ್ಯಾಂತಿ. ೨೯). (ನಕ್ಷತ್ರ, * ಈಶ] 
ನಕ್ಷತ್ರೇಷ್ಟಿ (ನಾ). ಒಂದಂ ಬಗೆಯ ಯಾಗ,-ಯಜ್ಞ : ರಾಜಸೂಯ 
ಅಶ್ವಮೇಧಾದಿಗಳಂ ಆಯು:ಷ್ಟೋಮೇಷ್ಟಿ ಕುಂಡಲೇಷ್ಟಿ ಪುತ್ರಕಾಮೇಷ್ಟಿ 
ನಕ್ಷತ್ರೇಷ್ಟ್ಯಾದಿಗಳಂ ಯಥಾಲಾಭಮಾಗಿ ಮಾಳ್ವಿಲ್ಲಿ (ವಿವೇಕ. ೦೩೪); 
ನಕ್ಷತ್ರೇಷ್ಟಿವಿಧಿಯಲ್ಲಿ ಯಾವ ಅಗ್ನಿಯು ಒಪ್ಪಿಸಿದನೋ ಮತ್ತು ಯಾವ 
ಅಗ್ನಿಗೆ ಒಪ್ಪಿಸಿದನೆೋ«« ಅವರಿಬ್ಬರಿಗೂ ಸಮಾನ ನಾಮ ರೂಪಗಳನ್ನೇ 
ಹೇಳಿರುತ್ತದೆ (ಬ್ರಹ್ಮಛಾ. ೪೮೮). [ನಕ್ಷತ್ರ * ಇಷ್ಟಿ) 
ನಕ್ಷತ್ರೋದಯ (ನಾ). ನಕ್ಷತ್ರವು ಕಾಣಿಸಿಕೊಳ್ಳುವುದು: ತ್ವವ್ಯಚನ 
ಮಹೋದಧಿಯೊಳ್‌ ಕಿಆದನಜವುದಂ ನುಡಿವೆ೨ ಚಂದ್ರೋದಯುದ ಕೆಲದ 
ನಕ್ಷತ್ಫೋದಯಮೆಸೆಯದವೊಲೆನ್ನ ನುಡಿಯೆಸೆದಪುದೇ (ಉಾಂತಿಪು. 3-೩೭). 
[ ನಕ್ಷತ್ರ, * ಉದಯ] 


ನಕ್ಷತ್ರೋಪಜೀವಿ 


ನಕ್ಷತ್ರೋಪಜೀವಿ (ನಾ). ನಕ್ಷತ್ರಗಳ ಬಗೆಗಿರುವ ತಿಳಿವಳಿಕೆಯಿಂದ 
ಜೀವನ ಸಾಗಿಸುವವನಂ ; ಜ್ಯೋತಿಷಿ : ನಕ್ಷತ್ರೋಪಜೀವಿಗಳಾಗಿಯುಂ 
ಗ್ರಾಮಪುತೋಹಿತರಾಗಿಯುಂ . ವರ್ಶಿಸುವಂಥಾ ಪಾರ್ವರೆಲ್ಲರುಂ 
ಚಂಡಾಲರಿಗೆ ಸಮಾನರಾಗಿರ್ಪರು (ಭಾರಶಾಂ. ೬೮-೩೦೩). 
[ ಸಂ. ನಕ್ಷತ್ರೋಪಜೀವಿನ್‌ ] 

ನಕ್ಷುದ್ರ (ನು), ಚಿಕ್ಕಮೂಗುಳ್ಳವನು: “ನಕ್ಷುದ್ರನೆಂಬವಂ ಚಿಕ್ಕಮೂಗಿ 
ನವಂ” (ಹಲಾಯು. ೯೯-೪೩). [ಸಂ.] 

ನಕ್ಷೆ, ನಕಾಶ, ನಕಾಶೆ, ನಕಾಸು, ನಕಾಸೆ (ನಾ). ೧. (ಭೂವಿಂಯ) 
ಸ್ಮಾನ, ಅಳತೆ, ಆಕಾರ, ಪ್ರಮಾಣಗಳನ್ನು ಗುರುತಿಸಿದ ರೇಖಾ 


ಚಿತ್ರ; ಭೂಪಟ: ಓದುವುದಕ್ಕೆ ಅನುಕೂಲವಾಗಿರುವ ಹಾಗೆ ನಕ್ಷೆಯ: 


ಕಾಗದವನ್ನು ಕೈಲಿ ಹಿಡಿದು. . , ತಿಳಿಯತಕ್ಕದ್ದು (ಭೂಮಿಅ. ೧೩); 
ನಕ್ಷೆಗೂ ಭೂಮಿಯ ಆಕೃತಿಗೂ ವ್ಯತ್ಕಾಷವಿರಬಾರದು, ನಕ್ಷೆಯೆನಲಾಗಿ 
ಭೂಮಿಯ ಸ್ಥಿತಿಯನ್ನು ಕಾಗದದಲ್ಲಿ ತೋರಿಸುವಿಕೆಗೆ ಹೆಸರು, ಇದು 
ವಿಸ್ತಾರವಾದ ಭೂಪ್ರದೇಶವನ್ನು ಸ್ವಲ್ಪವಾದ ಕಾಗದದಲ್ಲಿ ಅಡಗಿಸಲ್ಪಡು 
ವುದು (ಥೂಮಿಅ. ೩೯); ನಿಮಗೆ ಕೊಟ್ಟಿರುವ ನಕ್ಷೆಯಲ್ಲಿ ಭಾರತದ ನದಿ 
ಗಳನ್ನು ಗುರುತುಎತಾಡಿ (ರೂ). ೨. ಕಟ್ಟಡದ ಸ್ಥಾನ, ಅಳತೆ, ಆಕಾರ 
ಮೊದಲಾದಂವನ್ನು ಸೂಚಿಸುವ ರೇಖಾಚಿತ್ರ: ನಕ್ಷೆಯ ಕಾಗದದ 
ಮೇಲೆ ಮನೆ ಬೆಳೆಯುತ್ತ ಬಂದ ಹಾಗೆಲ್ಲಾ ಬ್ಲಾಂಡಿಂಗ್ಗರು ಅದನ್ನು 
ನೋಡಿ ಹಿಗ್ಗಿದ್ದೂ ಹಿಗ್ಗಿದ್ದೇ (ಯೋಧಪು. ೨೯). ೩. (ಆಕಾರದ) ವಿವರ 
ಗಳನ್ನೊಳಗೊಂಡ ಸ್ವರೂಪ; ನೀಲಿನಕಾಶೆ: ಪೂರ್ವದ್ರಾವಿಡ 
ಧ್ವನಿಮಾಗಳು ಇಂದಿನ ದ್ರಾ ವಿಡಭಾಷೆಗಳಲ್ಲಿ ಇರುವ.ಕ್ರಮವನ್ನು ಮುಂದೆ 
ಪಟ್ಟಿಮಾಡಿ ನಕ್ಷೆಯಂತೆ ಸಿದ್ಧಗೊಳಿಸಿ ಕೊಟ್ಟಿದೆ(ದ್ರಾವಿವಿ. ೩೧೩). ೪. ಚಿತ್ರ ; 
ಆಕೃತಿ : ಶಾಸನದ ಮೇಲ್ಲಡೆಯಲ್ಲಿ ಸುರುಳಿ ಹಾಕಿ ಕೂತು ಹೆಡೆಯನ್ನು 
ಬಿಚ್ಚಿದ ಹಾವಿನ ನಕ್ಷೆಯು ಇದೆ (ತುಳುನಾ. ೬೬). ನಕಾಶ: ೧. ನಾನು ಆ 
ಪ್ರದೇಶದ ನಕಾಶವನ್ನು ಮಾಡಿಟ್ಟುಕೊಂಡಿದ್ದೇನೆ (ತೊಳೆಮು, 3೬೨); 
ಈ ಹೋಟೆಲ್ಲಿನ ಸ್ಫುನ ಲಂಡನ್ನಿನ ನಕಾಶದಲ್ಲಿ ಬಲು ಮಾರ್ಮಿಕವಾದುದು 
(ಸಮಜೀ. 6೬). &. ಧೊಳಿ ಜಾಡಿಸಿ ಸುರುಳಿ ಬಿಚ್ಚಿದ ನಕಾಶದಲಿ 
ಮೂಡಿಸರಿ. ಹೊಸಬಾಳ ಸಂಚಿಕೆಯನು (ನೆಲಮು. 30-08) ; ಮೂಲಲೇಖ 
ಯಾವ ಲಿಪಿಯಲ್ಲಿರುವುದೊ ಆ ಲಿಪಿಯ ನಕಾಶವನ್ನು ಎದುರಿಗಿಟ್ಟು 
ಕೊಂಡೆ ಡನೆ ಆ ಲೇಖದ ರಹಸ್ಯವೆಲ್ಲ ಬಯಲಾಗುವಂತಿತ್ತು ಆ. ನಕಾಶ 
ದಿಂದ (ರತ್ನಗೋ. ೦೦): ` ನಕಾಶೆ : ೧. ಎರ್ಯಾಟಸ್ತನೀಸ್‌ . .. ಭೂಮಿಯ 
ಸುತ್ತಳತೆಯನ್ನು ಲೆಕ್ಕಹಾಕಿ ಅಕ್ಷಾಂಶ ರೇಖಾಂಶಗಳನ್ನು ನಕಾಶೆಯ ಮೇ 
ಗುರುತು: ಮಾಡಿದವನು (ಶಿಲ್ಪನಾ. ೮೯). ಹ. ಸುಬೇದಾಠರು ನಕಾಶೆಯನ್ನು 
ನೋಡುತ್ತ . , . ಒಂದು ಕೊನೆಯಲ್ಲಿ ತಮ್ಮ ರುಜುವನ್ನು ಮಾಡಿದರು 
(ಸಾವಿತ್ರಿ. ೬೩೦) ; . ಪುಟವಿಂಗಡಣೆಗೆ ಆರಂಭಿಸುವುದಕ್ಕೆ ಮೊದಲು . . - 
ಪುಟಗಳ ನಕಾಶೆಯೊಂದನ್ನು ತಯಾರಿಸಿ, ಅದನ್ನು ಅನುಸರಿಸ.ವುದು 
ಕೆಲಸವನ್ನು ತ್ವರಿತಗೊಳಿಸುತ್ತದೆ (ಮುದ್ರಕ, ೩೫); ಪಟೇಲರು ಪೇಟ ಸ.ತ್ತಿ 

ನ ಕೈಯ ಲ್ಲಿ ನಕಾಶೆಯ ಕೊಳದೆ ಹಿಡಿದರು (ನನ್ನೂರು. ೦೪೭). 
೫. (ಕಲ್ಲು, ದಂತ. ವಂರ, ಲೋಹ ಮೊದಲಾದಂವುಗಳ ವೇಲೆ 
ಮಾಡುವ) ಕೆತ್ತನೆಯ ಕೆಲಸ, -ಕಂಸುರಿಗೆಲಸ : ಆ ದ್ವಾರವು ಬೆಳ್ಳಿಯ 
ನಕಾಶೆಯ ಕೆಲಸದಿಂದ ಚಿತ್ರಿತವಾಗಿದ್ದಿ ತು (ಶ್ರೀರಾಯ. ೪೪). ನಕಾಸು:; ೫. 
ತಂಬೂರಿ, ವೀಣೆಗಳಿಗೆ ದಂತದ ಚಿನ್ನ ಬೆಳ್ಳಿಗಳ ನಕಾಸಿನ "ಕಂಗೂರಿ' 
ಕಟ್ಟಿರಬೇಕು (ಸಾಹಿಜೀ. ೧೦). ನಕಾಸೆ ; ೨, ಇದು ಸದ್ಯದ ಕರಡು ನಕಾಸೆ 
ಮಾಶ್ರ (ಸವತಿ. ೪೫). ಜೆ. ಕಂಬಗಳು . , . ಒಂದರಂತೆ ಮತ್ತೊಂದು 
ಇರುವಂತೆ ಕಂಡರೂ ಇವುಗಳ ಮಾದರಿಯಲ್ಲಿಯೂ ನಕಾಸೆಯಲ್ಲಿಯೂ 
ಬೇಕಾದಷ್ಟು ವೈವಿಧ್ಯವಿರುತ್ತದೆ (ಮೈವಾಸ್ತು. ೪೦). 


೪೨೯೩ 


ನಖಕ್ಷತ 


ನಕ್ಷೆ ತಯಾರಿಸು ಎ ನಕ್ಷೆಯನ್ನು ಸಿದ್ಧಮಾಡಂ: ಮನಸ್ಸಿಗೆ ಒಪ್ಪುವಂತೆ 
ಅವರು ಮನೆಯೆ ನಕ್ಷೆ ತಯಾರಿಸಿದರು (ರೂಢಿ). 
[ « ಅರ. ನಕ್ಕಾಹ್‌; ಹಿಂ. ನಕ್ಷಾ, ನಕಾಶೀ, ನಕ್ಕಾಶೀ ; 
ಮರಾ. ನಕುಶಾ. ನಕಶೀ). 


5|ನಖ (ನಾ). ೧. ಉಗುರಂ: “ಪಾಣಿಜಂ ಕಾಮಾಂಕುಶಂ ನಖಮೆನಲ್ಕುಗುರು” 


ಕಾ 


40 


(ಮಂಗ. ೯೫-೮) ; ಕರತಲದೊಳೆಸೆವ ಮಣಿಬಂಧದೊಳಂಗುಲಿಯೊಳ್‌ 
ನಖದೊಳ೯ ನರ್ತನವಿಲಾಸಮಂ ವೆ:ಆ್‌ದರಿಂದ್ರಸೌಂದರಿಯರ್ಕಳ್‌ (ಅಜಿಪು. 
8.೨೦); ಅಂಗದೊಳಗಣ ಸವಿ ಸಂಗದೊಳಗಣ ರುಚಿ ಅಂಗನೆಯ ನಖದೊಳಗೆ 
ಒಂದು ಮೂರುತಿಯಾಯಿತ್ತು ಗುಹೇಶ್ವರನೆಂಬ ನಿಲವ ನಖದ 
ಮುಖ ನುಂಗಿತ್ತು. (ಅವಜಂ. ೧೩೦-೬೯೩) ; ಮುಖ ಮುಕುರೆ ಕರತಳ ತಳಿರು 
ನಖ ಕುಸುಮ ತೊಡಿಗೆಗಳ ಮುತ್ತು ನನೆಯಕ್ಕಿ ಪುರ್ಬಿಕ್ಷುದಂಡ (ಹಠಕಾ. 
೪-೭); ನಖದಿಂ ಕೆರಂಕುದುರಿಸುವ ಸುಖಮುಂ ಬಟ್‌ಕೊ(ಲ್ಲ)ನುರಿವ ದುಃಖ 
ಮುಮೆಂತಂತಖಿಳವಿಷಯೋಪಭೋಗದ ಸುಖಲವಮನುದುಃಖಮನಘ 
ನೀನಆರಿಯದುದೇ (ಪುಷ್ಪ ಪು. ೧೩-೬೮) ; ಕಳಿಲೆಯ ನಖದಲಿ ಚಿವುಟಲಹುದು 
ಮುಂದೆ ಲಳಿಗೆ ಕೂರುಗುರಿಗಂಜುವುದೇ (ಮೋಹತ. ೧೦-೧೩). "ನಖಕ್ಷತ' 
ಪರಾ. ೨. ಪ್ರಾಣಿಗಳ ಮೊನೆಯುಗುರು; ಪಂಜ: ಆನೆ ಅಂಕುಶಕ್ಳಂಜು 
ವುದೆ ಅಯ್ಕಾ ಮಾಣದೆ ಸಿಂಹದ ನಖವೆಂದು ಅಂಜುವುದಲ್ಲದೆ (ಬಸವ. ೭೩೬). 
೩. ಗೊರಸು; ಖುರ. "ನಖಪುಟ' ಪರಾ. ೪. ಒಂದು ಬಗೆಯ ಗಂಧ 
ದ್ರವ್ಯ: ನಖ (ನಖಲ)(ಮುಂಬವ್ಕಾ. ೧೬೨). ೫. ಒಂದು' ಬಗೆಯ ಸಸ್ಯ: 
“ಶೆರಃ-ಬೆಲ್ಲವತ್ತ, ನಖ, ಲೊಕ್ಕಿ, ತಾಳಮರ” (೬ಷಧಿ. ೦೫೯). 
೬. [ಗಣಿತ] ಇಪ್ಪತ್ತು ಎಂಬ ಸಂಖ್ಯೆಯ ಸಂಕೇತ : “ನಖಮದಿಪ್ಪತ್ತೂ” 
(ಮಂಗರಾ. ೧೦೪-೯). 

ನಖಬಣ್ಣವ' ಕಾಣು ಎ ಯತುಮತಿ ಯಾಗು; ಬಹಿಷ್ಮೆಯಾಗು : 
ಭೀಷ್ಮಕರಾಯನಾತ್ಮ ಸಂಜಾತೆ ನಖಬಣ್ಣವ ಕಂಡು ನಾಲ್ಡಿನಗಂಡು 
ವೈದಿಕದಲ್ಲಿ ಮಿಂದಳುತ್ಸವದಿ (ಮೋಹತ. 9-೨೭). ನಖಮಾಂಸಪ್ರೀತಿ ಎ 
ಉಗುರಿಗೂ ಮಾಂಸಕ್ಕೂ ಇರಂವ ಸಂಬಂಧದಷ್ಟು ಹತ್ತಿರದ ಪ್ರೀತಿ, 
ಅನ್ಕೋನ್ಯತೆ : ಆತನೊಡವೋಯ್ತು ಪಗೆ ನಿಮಗಾತನಿನಗ್ಗಳದ ಮಗನೆ 
ನಾಂ ನಖಮಾಂಸಪ್ರೀತಿಯೊಳೆ ನೆಗಟಿ್ವಿಂ (ಪಂಪಭಾ. 09-೭); ಸುಖ 


` ಸಂಕಥಾವಿನೋದದಿನಖಳಸುಖೋಪಭೋಗಮಂ. ಭೋಗಿಸುತಂ ನಿಖಿಳೆ 


ಬಳ ಸುಬಳನೃಪತಿಗೆ  ನಖಮಾಂಸಪ್ರೀತಿಯಿಂದೊಡಂಬಡೆ ನೆಗಲ್ಡಂ 
(ಸುಕುಮಾ. ೨-೪೦). ನಖಮಾಂಸಸ್ಥಿತಿ ಎ ನಖವನಾಂಸಪ್ರೀತಿ : ಪಜ್ರಾ 
ಯುಧಂಗಂ ಹಸನ್ಮುಖಿ ಲಕ್ಷ್ಮೀಮತಿಗಂ' ಪುರಾತನಭವಸ್ನೇಹಕ್ಕೆ ಪುಣ್ಕಂ 
ಮಹಾಸಖಮಾಸುತ್ತಿರೆ ಬಂದು ಪುಟ್ಟಿ ಗುರುವುಂ ತಾನುಂ ಮನಂಗೊಂಡರಾ 
ನಖಮಾಂಸಸ್ಮಿತಿಯಪ್ಪ ಪತ್ತುಗೆಗಳಿಂ ಕ್ಷೇಮಂತರಾಧೀಶನಂ (ಉತಿಪು. 


೭-೦೨೧). [ಸಂ.] 


ನಖಂಪಚ (ಗಂ). ೧. ಉಗುರುಬೆಚ್ಚಗಿರಂವ. (ನಾ), ೨. ಉಗುರು 


ಬೆಚ್ಚೆಗಾದುದಂ: ಮದನದವಾಗ್ನಿತಪ್ತೆಯರ ಸುಯ್ಯ ನಖಂಪಚಮಾಗಿ 
ಬರ್ಪ ತಣ್ಣದಿರನೆಲರ್ಚಿ (ಅನಂಪು. ೭-೮6). [ ಸಂ.] 


ನಖಕ್ಷತ (ನಾ). [ಕಾಮಶಾ] ಉಗುರಿನಿಂದಾದ ಗೀರಂ,-ಗಂರಂತು ; 


p “ನಬಕ್ಷತ-೮: ಆಚ್ಛುರಿತಕ ಅರ್ಧಚಂದ್ರ, ಮುಡಲ, ರೇವಾ, 
ವ್ಯಾಘ್ರನಖ, ವಂಯೂರಪದಕೆ, ಶಶಪ್ಲುತಕ, ಉತ್ಪಲಪತ್ರಕ(ಕಾಮ. 
೪೪)” (ಶ್ರೀವತ್ತ. ೨೨೮). ನಖಕ್ಷತದ ಎಂಟು ಬಗೆಗಳನ್ನು ಹೀಗೆ ವಿವರಿ 
ಸುತ್ತಾರೆ. ೧. ಆಚುರಿತಕ ೬ ಗಂರಂತಾದರೂ ನೋವಾಗದಂತೆ 
ಜಿಗುಟುವಿಕೆ. ೨. ಅರ್ಧಚಂದ್ರ ಎ ಅರ್ಧಚ: ದ್ರಾಕುರದ ಗಂರುತಂ 
ಬೀಳುವಂತೆ. ಜಿಗುಟುವಿಕೆ. ೩. ಮಂಡಲ = ವೃತ್ತಾಕಾರದ ಗುರಂತಕಿ 
ಬೀಳುವಂತೆ. ಜಿಗುಟುವಿಕೆ. ೪. ರೇಖಾ ಎ ಒಂದು ಗೆರೆಯಾಕಾರದಲ್ಲಿ 


ನಖಗಂದೆ 


ಗುರಂತಂ ಬೀಳಂವಂತೆ ಜಿಗುಟುವಿಕೆ. ೫. ವ್ಯಾಘಫ್ರುನಖ - ಹುಲಿಯ 
ಉಗಂರಿನ ಆಕಾರದ ಗುರುತು ಬೀಳಂವಂತೆ ಜಿಗುಟಂವಿಕೆ. ೬. 
ವಂಯೂರಪದಕ ಎ ನವಿಲ ಕಾಲಿನ ಗುರುತಿನಂತೆ ಗುರುತು ಬೀಳುವ 
ಹಾಗೆ ಜಿಗಂಟಂವಿಕೆ. ೭. ಶಶಪ್ಲುತಕ - ಮೊಲದ ನೆಗೆತದಲ್ಲಿ ನೆಲದ 
ಮೇಲೆ ನಾಲ್ಕು ಕಾಲುಗಳ ಗುರುತು ಬೀಳಂವಂತೆ ನಾಲ್ಕು ಕಡೆ 
ಗಂರಂತಂ ಬೀಳುವಂತೆ ಜಿಗಂಟಂವಿಕೆ, ೮. ಉತ್ಸಲಪತ್ರಕ ಎ ಕಮಲದ 
ಎಲೆಯಾಕಾರದ ಗುರುತಂ- ಮಾಡುವಿಕೆ. ಈ ಗಂರಂತ:ಗಳ ಬಗ್ಗೆ 
ವಾತ್ಸಾಯನನ ಕಾವಂಸೂತ್ರದಲ್ಲಿ ವಿವರಣೆಗಳು ಸಿಕ್ಕುತ್ತವೆ: 
ಹಾರಗಳನ್ನೌಕ್ತಿಕದಿಂ ನಖಕ್ಷತಯುತಂ ವಕ್ಷೋಜಯುಗ್ಮಂ ಮನಂಬುಗೆ 
ರಾಗಂ ಮಿಗೆ ಮೇಲುದಂ ಮೆಟ್‌ದು ನೋಟ್ಪ್ಬಬ್ಬಾಕ್ಷಿ ಕಣ್ಣೊಪ್ಪಿದಳ್‌ 
(ಪುಷೃಪು. ೫-೨೭); ತೊಡೆ ನಡು ಕಂಠತಟಂ ಬೆಂಗಡೆ ಹೃತ್ಯ್ಕಟಿ ಕಕ್ಷಪಾರ್ಶ್ವ 
ಜಘನಂ ಗುಹ್ಯಂ ವೆಡತಲೆ ಮೊಲೆ ಮುಂಗೈ ಪಣೆ ನಿಡುದೋಳ್‌ ಕರ 
ಪೃಷ್ಠಮಿವು ನಖಕ್ಷತದೆಡೆಗಳ" (ಮನ್ಮವಿ. ೧೩-೪); ಇದು ನಖಕ್ಷತಮ 
ನಿಡುವೆಡೆ ದಂತಹತಿಯ ನೆಲೆಯಿದುವೆ (ನವಮೋ. ೧೭-೮೩). 
[ನಖ ಕ್ಷತ] 

ನಖಗಂದೆ (ನಾ). ಇ ನಖಕ್ಷತ: ಉಸುರನೊಳದೆಗೆವುತ್ತಾ ಬಾಗಿ ತೋಳೊ, 
ಡೆಯ ನಖಗಂದೆಗಳನೊರಸಿಕೊಳುತ (ಹಚ. ೪-೩3). [ನಖ ಗಂದೆ] 

ನಖಹಘಾತ (ನಾ). ೧. ಉಗುರಿನಿಂದ ಗಾಯಗೊಳಿಸುವಿಕೆ. ೨. ಎ ನಖ 
ಕ್ಷೆತ: ಪುಲಿಯುಗುರೋನಿ ವಕ್ರಗತಿ ಕೋಮಲವ್ರಘನತ್ರಿರೇಖೆ ಮಂಡಲಕ 
ಶಶೆಪ್ಲುತಾರ್ಧಶಶಿ ಕದ್ದ ೨ಹಣಂ  ಶಿಖಿಭೇಕಪಾದವುತ್ತಲಸರಸೀಜಪುಪ್ಪ 
ಯುಗಳಾಕೃತಿಸಪ್ತಮಕಂ 'ದ್ವಿಸಪ್ರಕಾಖಲನಖಘಾತಮಿಂತ್ತು ಪೆಸರ್ವೆತ್ತುವು 
ಷೋಡಶರೂಪಭೇದದಿ೦ (ಮನ್ಮವಿ. ೧೩-೩). [ನಖ ಘಾತಃ]: 

ನಖದೀಧಿತಿ (ನಾ). ಉಗುರಿನ ಹೊಳಪು,-ಕಾಂತಿ : ಬಳಿದು ಕರಿದೆಂಬಾಆು 
ವರ್ಣದ ಹೊಲಬು ಹೊದ್ದದ ಸೂರ್ಯಕೋಟಿಯ ಹೊಳಹು ನಖ 
ದೀಧಿತಿಯ (ಕುವ್ಕಾಛೀ. ೩-೬9): [ನಖ ದೀಧಿತಿ] 

ನಖದೀಪ್ತಿ (ನಾ). ೬ ನಖದೀಧಿತಿ : ನಖದೀಪ್ತಿಮಂಖೇಂದುಮಯೂಖಮಾ 
ನತೋಪಾಸಕವಾಣಿಪದ್ಮವನಮ್ನ ಮುಗಿಸುತ್ತಿರೆ (ಪುಷ್ಪಪು. ೧೩-೧೧೯). 

[ನಖ ದೀಪ್ತಿ] 

ನಖನಿಕರ (ನಾ). ಎ ನಖಪಂಕ್ತಿ : ಉರಿದವರಸನ ನಖನಿಕರ ಹೊಗೆವೆರಸಿ 
ಕೌರಿಡಲೋಡಿ ಹೊಕ್ಕರು ನರವೃಕೋದರರಸುರರಿಪುವಿನ ಪಶ್ಚಿಮಾಂಗದಲಿ 
4ಶುವ್ಯಾಗೆ. ೦೦-೬೭). [ ನಖ-+ನಿಕರೆ, ] 

ನಖನಿಕಾಯ (ನಾ). ಇ ನಖಪಂಕ್ತಿ : ನಖನಿಕಾಯದಿನಂಣ್ಮುವ ಕಾಂತಿಜಾಳ 
ಮಂಜರಿ ಲುಳಿಶಾಂಗುಳಿಪ್ರಕರದಿಂ ಪೊಅಪೊಣ್ಮುವ ವಾರಿಧಾರೆಯಂತಿರೆ 
(ಇ9ದೂಪೂ., ಓಂ, [ನಖ ನಿಕಾಯ) 

ನಖಪಂಕ್ಷಿ (ನಾ). ಉಗಸಿರುಗಳ ಸಾಲಂ,-ಸಮೂಹ; ರಾಜಸದ ಸಂಜನಿತ 
ಶಾಮಸ ಬೀಜಶೇಷದ ವನಜಮುಖ ನೋಡಿದಳು ನಖಪಂಕ್ತಿಗಳನವನಿಪನ 
(ಕುಮ್ಕಗ. ೧೦-೬೬). [ನಖ ಪಂಕ್ತಿ) 

ನಖಪಂಜರ (ನಾ). ಇನಖ ೨: ಹುಲಿಯು 
ಒಂದೇ ಹೊಡೆತದಿಂದ . ದೊಡ್ಡದೊಡ್ಡ 
ಹರಿಯುತ್ತದೆ (ಮುಂಬಯಿ, 9-೩೬). 

[ ನಖ + ಪಂಜರ (ಆ ಪಂಜಾ) 

ನಖಪುಟ. (ನಾ). ಗೊರಸು ; ಕೊಳಗಂ ; ಖಂರ: ಆರುಣಾಕ್ಷಂ.., 
ದೀರ್ಫ್ಥವಎಲಂ ಕಠಿಣ ನಖ[ಪಾಕಾ. ಖುರ]ಪುಟಂ ರೇಣುಭಾಳಕ್ಕಳಂ ಕರ್ಬರ 
ನಾದಂ ವೃತ್ತಕಾರಂ ಕುಸುಮಧವಳಮಂ ಶೋಜ? ಫೇನಂ ಕರಂ ಭೀಕರ 


. ತನ್ನ ನಖಪಂಜರದ 
'ಮಿಕಗಳ ಹೊಟ್ಟೆಯನ್ನು 


ಮಾಗಲೊಪ್ಪುಗುಂ ಕಾನನದೊಳಿಭಸಮಾನಂ ಲುಲಾಯಪ್ರತಾನಂ (ಮಳ್ಗಕಾ. | 45 


೩-6೬೯) ;. (ದಶಕು. ೪ ನೋ.). . [ನಖ + ಷಟ್ಕ] - | 


೪೨೯೪ 


ನಖರಾ 


ನಖಪ್ರಹಾರ (ನಾ). ಪಂಜದ ಹೊಡೆತ : ಉದಿತಕ್ರೂರನಖಪ್ರಹಾರಭರೆ 
ದಿಂದೈದಾಆು ದಂಷ್ಟ್ರೋಗ್ರಪಾತದಿನೇಟಕಿಂಟು ಸುರುಳ್ಸುರುಳ್ವಿನೆಗಮೇಣ 
ಶ್ರೇಣಿಯಂ ಪಾಯ್ದೂ ಕೊಂದುದನೇವೇಟ್ವುದೊ ಶತ್ರುಸಂಹರಣಕೇಳೀ 
ಶೀಘ್ರಮಂ ವ್ಯಾಫ್ರವುಂ (ಪುಪ್ಪಪು. ೩-೭೧). 

[ನಖ * ಪ್ರಹಾರ] 

ನಖಭಾಗ (ನಾ). ೧. ಉಗುರಿನ ಭಾಗ. ೨. ಆಕಾಶವಲ್ಲದುದಂ. 
೧, ೨: ಆವುವು ಕತ್ತಲೆವೊತ್ತವನೋಡಿಸಿ ಖಭಾಗಶೋಭೆಯ ಪಸರಿಸುತ 
ನಖಭಾಗದಿ ಮೇಣೆತ್ತಲು ತೋರುತ ಪದುಮದ ಸಿರಿಯನು ದೊರೆಕೊಳುತ 
(ಧೃನ್ಯಾರೋ. ೯೬). [ಸಂ. (ನಖ ಭಾಗ; ನಖ ಭಾಗ) ] 

301 ನಖಮಯೂಖ (ನಾ). - ನಖದೀಧಿತಿ : ಶ್ರೀಪತಿಗೆ ಯುದ್ಧವತಿಲ್ಲ ಮಹೀ 
ಪತಿಗೆ ನೆಗಬಕ್ತಿ ಪುಟ್ಟಿ ಪುಟ್ಟಿದನಖಿಳ್ಷ ಪಾಲಮೌಳಿಮಣಿಕಿರಣಾಪಾಳಿತನಖ 
ಮಯೂಖ ರೆಂಜಿತಚರಣಂ (ಪಂಪಭಾ. ೧-೦೮) ; ಸುರೆಗಣಸ್ತೋಮಮಣಿ 
ಮಕುಟಮಂಡಿತ ನಖಮಯೂಖಪದತಾವ:ರೆಸಯುಗಳಿ ಪರಮಾರಾಧ್ಮ 
ಮರುಳುಸಿದ್ಧೇಶ ಸಲಹು (ಗುಥಚ. ೦-0). [ನಖ ಮಯೂಖ] 

38 | ನಖಮರೀಚಿ (ನಾ). ಎ ನಖದೀಧಿತಿ : ಕೃತಕಭೀಮನ ಕೊಂಡು ಮುಳುಗಿತು 
ಕ್ಷಿತಿಪತಿಯ ರೋಷಾಗ್ನಿಯಾತನ ಸತಿಯ ಖತಿ ಮಗ್ಗಿತು ಮಹೀಶನ ನಖ 
ಮರೀಚಿಯಲಿ (ಕುವ್ಯಾಗ. ೧೧-೬೮). [ ನಖ * ಮರೀಚಿ] - 

ನಖಮಿತ್ತೆಲ್ಲ (?) (ನಾ). ಒಂದಂ ಬಗೆಯ ಖಾದ್ಯ (?): ತಅಗು ಚಕ್ಕುಲಿ 
ಹೂಸಣಂಬ ಹೂರಿಗೆಗಳಂ ಅಜುಬೋನ ಫೇಣಿ ಗಾರಿಗೆ ಇಡ್ಡಲಿಗೆ ಅವುಗು 
ತಿಟಿ೨ಸೇವಗೆಯನು ಸರೆವಳಿಗೆ ಪರಡಿಗೆಯ ನಖವಿಂತ್ರೆಲ್ಲ[ಐಾಕಾಂ.ನಖಮಲ್ಲತ್ತಿ, 
ನಖವಿಮುಲ್ಲಕ್ತಿ] ಅಡ್ಡುಗೆಯನು . ಗಡಣಿಸುತ್ತ ಗುಡ್ಡರುಗಳಿಗೆ 

{?) 


(ಸಿದೆ ರಾ. ೮-೮೫) - 
ನಖರ, "ನಕರ' ನೋ. 
ನಖರ, (ನಾ). ೧. ಉಗುರಂ; ನಖ: “ಕಾಮಾಂಕುಶಾಃ, ಕರೆರುಹಾಃ, 

(ಪುನರ್ನವಾಃ) ಪಾಣಿಜಾಃ, ನಖಾಃ, ನಖರಾ - ಈ ೫ (೬?) ಉಗುರ್‌” 

(ಹಲಾಯಂ. 69-೩8೭) ; ಭುಜಯುಗವಿಶಾಲವ ಕರೆತಲರಸಾಲವ ನಖರ 

ಮಲ್ಲಿಕಾಲವ.' (ಕಳವಿ. 11, ೧೮). ಪಿ. ಸಿಂಹ, ಹುಲಿ ಮೊದಲಾದ 

ಪ್ರಾಣಿಗಳ ಮೊನಚಾದ ಉಗಂರಂ,-ಪಂಜ : ಮೃಗರಾಜನ[ಪಾಂಾಂ. 

ಕ, ವ]ಖರ ಬಾಣಾಳಿಗಳಿಂ ತೆಗೆನೆಜದು. ಶಲ್ಕನುಜದಿಸೆ ಬಿದುವಂ ಮೃಗ 

ರಾಜಂಗಳೆ ಪೋಟ್ವವೊಲಗಲ್ವಿನಂ ಪೋಟ್ಡುವುಗ್ರಬಾಣಾವಳಿಗಳ್‌ (ಪಂಪಭಾ. 

೦೦-೧೦೯) ; -ಕಿರಣಂ ತೀಕ್ಷ್ಣಕರೆಂಗೆ ತೀಕ್ಷ್ಣನಖರಂ ಸಿಂಗಕ್ಕೆ ವಜ್ರಾಯುಧಂ 

ಪುರುಹೂತಂಗೆ (ಪಂರಾಮಾ. ೧೧-೩೩). ಸಂ.) 
ನಖರಂಜಿನಿ. (ನಾ). ಉಗುರು ತೆಗೆಯುವ ಸಾಧನ; ಚಾಣ: ಶಿವನಂ 

ಪ್ರಮಥರಂ ತನ್ನ. ಗುರುವನಾನಂದದಿಂ ನುತಿಗೆಯ್ದು. ವಂದಿಸುತಿ ಮನ 
ದೊಳಗೆ ಮುಂದಿರ್ದ ಯಾಮಿಕರ ಕರದೊಳೆ ಸೇರಿರ್ದ. ನಖರಂಜನಿಯ 
ಮೇಲೆ . ಮುದದಿಂ ಚೆಂದಮಪ್ಪಂತೆ ಕಳಿಯುತೆ ಮೂಲಮಂತ್ರದಿಂದೊಂದಿ 
ಮಂತ್ರಿಸೆ ಪಟ್ಟ ಭೂತಿಯಂ ಬಳಿಕ ತಟ್‌ಸಂದ ತನ್ನ ಖತಂಜಿನಿಯಸೊಸೆದು 

ಕಳಕೊಂಡು ಲಿಂಗಜಲದಿಂದ ಕರ್ಚಿ (ಅರಾಣ. ೪-೨-೩೨). 

[ ಆ ಸಂ..ನಖರಂಜನೀ ] 
ನಖರಚ್ಛಾಯೆ (ನಾ). ಎ ನಖದೀಧಿತಿ: ಚತುರಂತಕ್ಷಿತಿಭಾರಮಂ ಕೆಳೆಯಲೂಂ 
ಸಾರ್ದಿರ್ದೊಡಂ ರಾಜ್ಯಮೋಹಿತನಾಗಿರ್ದವನಿಂದುಮೆಂದು ನಖರಟ್ಟುಯಾ 
ಕದಂಬಂಗಳಿಂ ಸುಬಾಹಾಪರಿಘಂ ಸಮಂತು ನಗುವಂತಿರ್ದಪ್ಪದು (ಕಂದ್ರ ಪು. 

೪-೧೩). [ನಖರ್ಯ ೬ ಛಾಯೆ] 
ನಖರಾ (ನಾ). ಬೆಡಗು; ಒಯ್ಯಾರ ; ಬಿನ್ನಾಣ; ಒನಪು: ಅವಳು 

ನಖರಾ ಮಾಡುವ ಸುಂದರೆಯುವತಿಯಾಗಿದ್ದಳು (ಇತಿಶ್ರೀ. ೦೫೯). 

[ « ಅರ. ಪಾರ.. ನಖರಹ್‌; ಹಿಂ. ಮಠಾ. ನಖರಾ. ] 


ಹೊ 


ನಖರಾಯುಧ 


ನಖರಾಯುಧ (ನಾ). ೧. ಮೊನಚಾದ ಉಗುರುಗಳನ್ನು ಆಯಂಧವಾಗಿ 
ಉಳ್ಳೃದಂ ; ಸಿಂಹ: “ಹರಿಃ, ಮೃಗಪತಿಃ . ನೆಖರಾಯುಧೆಃ, 
ಮೃಗರಿಪುಃ, ಸಿಂಹಃ, ಕಂಠೀರವಃ- ಈ ೯ ಸಿಂಹದ ಫೆಸ್‌” (ಹಲಾಯು- 
&೬-೬೦); ಕರಿ ನಖರಾಯುಧು ವುಳಿಯವನ್ನೆಗಮುಗುನಿಶುಟಿರಚ್ಯುತಂ 
ಪರಿಯಿಡದನ್ನೆಗಂ , , , ಮರ್ದಿಸಿದಂ ವೃಷನಂ ಜನಾರ್ದನಂ (ಜಗವಿ. 
8-೩೮). ವಿ. ಹುಲಿ. ೩. ಹಂಂಜ. [ ನಖರ್ಮ * ಆಯುಧ] 
ನಖರುಚಿ (ನಾ). - ನಖದೀಧಿತಿ : ಮಾಣದೆ ಪುದವೆ ತೊಟ್ಟಿಲ ರೇಣುವೆ 
ಬಾಯ್ಕೆಣ್ನೆ ನಖರ:ಚಿಯೆ ಮೊಲೆವಾಲ್‌ ಮತ್ತಾಣವೆ ನಿಮ್ಮಯ ಕರುಣಂ 
ಕ್ಷೋಣಿಯೊಳೆನಗಾಗೆ ಬಸವನಾದೆಂ ಬಳಿಕಂ (ಬಸರ. 6-೬ ಪದ್ಧ); ನೆಅಕಿವೆಐ 
ಮೊಗದ ಮೃಗಾಕ್ಷಿಯ ಮಿಜುಗುವ ನಖರುಚಿಗೆ ಸೋಲ್ತು (ರಾಜಶೇ. ೭-೪೪). 
[ನಖ ರುಚಿ] 
ಸಖರೇಖೆ (ನಾ). ಎ ನಖಕ್ಷತ: ಈ ನಿಲವೆ ಹರನನೊಲಿಸುವ ರೂಪು ಶಿವಶಿವನೆ 
ಪೊರೆದರಿಸಿನದ ಕಂಪು ನಖರೇಖೆ ನಗೆಮೊಗಂ ಹರಪೂಜೆಯೆಕಿದೇಕ [ ಕೃ) ಟಾ 
ಸೋಜಿಗಂ ಎನುತೆ ಕುಳ್ಳಿರ್ದು (ನಂಜಿರ. ೦೭-೯); ಚಂದ್ರಮುಖಿಗೆ 
ಚಕ್ರಿ ನಖರೇಖೆಯೆಂಬರ್ಧಚಂದ್ರಾಭರಣವ ತೊಡಿಸಿ (ಭರದ, ೪೨-೧೦). 
[ನಖ + ರೇಖೆ] 
ನಖಲು (ನಾ), ಜೀರ್ಣವಾದುದು; ಖಿಲವಾದಂದು; ಆ ಮಠ ನಖಲಾಗಿ 
ಅರಮನೇ ಸಿಸ್ತಿಗೆ ಕೂಡಿಬರುತಿದ್ದಲ್ಲಿ ಯಾ. ಮಠಧರ್ಮಕೆ ಬಿಟ್ಟದು 
(ಎಕ. 7171, ತೀರ್ಥದ. ೯೬-೦೫; 1664). [?] 
ನಖವುಣ (ನಾ). ಎ ನಖಕ್ಷತ: ತೋಳ ನಖವ್ರಣಕೆಜಗಿದ ಬಾಳೆಗಳಂ 
ನೋಟ್ಟಿ ಬಾಳೆ ಕಣ್ಮೀನೆಂಬಾಳೋಳಮನೊಡರಿಸೆ. ಸಲೆ ನೃಪಮಾಳಿಗೆ 
ಪಡೆದಳ್‌ ಮೃಗಾಕ್ಷಿ ಪರಿಸಂಭ್ರಮವಂಂ (ಕಾಂತಿಪು. ೮-೪4); ಮೃದುತರ 
ಕಲುಪಾರ್ಜನವರ್ಣನಂ ನಖವುಣಮೆಸೆಗುಂ (ಮನ್ಮವಿ. ೧೩-೨). 
[ನಖ ವ್ರಣ) 
ನಖಶಿಖಾಂತ (ಅ). ಕಾಲಂಗಂರಿನಿಂದ ತಲೆಯಂ ವಂಡಿಯಂವರೆಗೆ ; 
ಆಮೂಲಾಗ್ರ: ಮೈಯೆಲ್ಲ ; ಪೂರ್ಣವಾಗಿ: ತುಂಗಕ್ಕ ಅದಾಗಲೇ 
ನಖಶಿಖಾಂತ ಹೊತ್ತಿಕೊಂಡಿದ್ದಳು (ಮೂರುಐ3. ೦98); ರತ್ನ ಬಾಗಿಲಲ್ಲಿ 
ನಿಂತಿದ್ದ ಸರಸಮ್ಮನನ್ನು ಒಮ್ಮೆ ನಖಶಿಖಾಂತ ನೋಡಿದಳು (ಕುಸುಸಂ. ೩೯). 
[ ಆ ಸಂ. ನಖಶಿಖಂಂತಂ ] 
ನಖಹತಿ (ನಾ). ೧. ಎ ನಖಕ್ಷತ: ಕಳಂಬೊಕ್ಕು ನಿರಿಸುಗೆಯ್ಮು ನಖಹತಿ 
ದಶನಹತಿ ಪಾದಪಾತಂ ಮುಷ್ಚಿಪಾತಮೆಂಬ ದೋಷಂಗಳಂ ಪೊರ್ದದ 
ನಾಲ್ಕುಂ ಸ್ಥಾನದೊಳಂ, ೬ ೬ ನೆಅಕಿದು (ಕಂದ್ರಭ್ರ. ೫-೭೭ವ). ೨. ಪಂಜದ 
ಹೊಡೆತ : ನರಹರಿಯ ನಖಹತಿಗೆ ಬಿಕ್ಕನೆ ಬಿರಿದ ನೆತ್ತಿಯ ಭಟರು 
(೪ೌಶಿರಾ. ೨೦-೦೬). [ನಖ ಹತಿ] 
ನಖಾಂತ (ನಾ)..ಉಗುರಿನಿಂದಾದ ಗಂರುತಂ,-ಚಿಹ್ನೆ : ವಿಲಾಸದೆ ನಿಂದು 
ನಿರ್ಜರಸ್ವ್ರೀ ಪದೆದೊಶ್ತಿ ಮೇಲುದನಭೀಕ್ಷಿಪಳುತ್ಕುಚದೊಳ್‌ ನಖಾಂಕಮಂ 
(ರಾಜಕೇ. ೨-೮೯). [ನಖ ಅಂಕ್ಕ] 
ನಖಾಂಶು (ನಿಂ). ಉಗುರಿನ ಕಾಂಶಿ: ರಂಜಿಸುವ ಪಸಂತಲಕ್ಷ್ಮಿಯ 
ಕಠಾಗ್ರದೊಳಿಕ್ಕಿ ನಖಾಂಶುಜಾಲಮರೆ ಪಸರಿಸುತಿರ್ಪ ತನ್ನ ಕರೆಮಂ 
ವನದೇವತೆ ಪಾರಿಜಾತದೊಂದೆಸೆವಲರ್ಗೊಂಚಲಂ ಪಿಡಿದು ನಂದನದೊಳ್‌ 
ಬರುತೊರ್ವಳೊಬ್ಬದಳ(ಕಾದಂಪೂ. ೭೬೭), [ನಖ ಅಂಶು] 
ಹಖಾಕ್ಷಿಪ್ತ (ಗಂ). ಉಗುರಿನಿಂದ ಚಿಮ್ಮಿದ,-ಮಿಡಿದ : ಬಾಲಿಕೆ ಗದ್ದದ 
೦: ಕಂ'ಠೆ ವಾಮಕರಪಲ್ಲವಾಂಗುಳಿನಪಾಕ್ಷಿಪ್ಪಾಶ್ರುಸ್ರವೆ , , . ಬಿನ್ನವಿಕುಂ 
(ಕಾಂತಿಪು. ೬-ಟವ). [ನಖ ಆಕ್ಷಿಪ್ತ) " 
ನಖಾಗ್ರ (ನಾ). ಉಗುರಿನ ತುದಿ,-ಮೊನೆ : ದೇವರ್ಕಳ್‌ ಸನತ್ಕುವಕಾರ 


ಚಕ್ರವರ್ತಿಯ ರೂಪಂ ವಾಳಾಗ್ರದಿಂ ತೊಟ್ಟು ನಖಾಗ್ರಂಬರೆಗಂ 


ಲ೪ರ್ತಿ೫ 


15 


ನಗ್ನ 


ನಖಾಗ್ರದಿಂ ತೊಟ್ಟು ವಾಳಾಗ್ರಂಬರೆಗಂ ಏಲಯುಮಿಲ್‌ಯೆಯುಂ 
ನೀಡುಂ ಭಾವಿಸಿ ನೋಡಿ ಚೋದ್ಯಂಬಟ್ಟು (ನಡ್ಮಾರಾ. ೬೭-3). 
[ ನಖ + ಅಗ್ರ] 

ನಖಾನಖಿ (ನಾ). ಪರಸ್ಪರ ಉಗಂರುಗಳಿಂದ ಮಾಡುವ ಕಾದಾಟ, 
ಜಗಳ : ಮಲ್ಲಾಮಲ್ಲಿ ನಪಾನಖಿಗಳ ಮಾಡಿದಲ್ಲದಿವಳು ಬಿಡಳೆನ್ನ 
(ಕುರಾಸಾಂ. ೩3-೧3೧) ; ಸ್ಮರಸಂಗ್ರಾಮದ ಭೋಗರಾಜರೆದಟಿರ ... 
ತದ್ರಾಜಮಂದಿರೆಮುಂ ಘಾತಿಸಿ ರಾಜಮಂಡಲದ ಭಂಡಾರಂಗಳಂ 
ಸೂಅಕಿಗೆಯ್ದ ರೆಬರ್‌ ಕಾದೆ ನಖಾನಖಿ ಪ್ರಬಳದಂತಾದಂತಿಯಿಂ ಕಾದಿದರ್‌ 
(ಹಮ್ಮಾರ. 3-60; ಓರ್ವರೊಳೊ ವ 0" ಮುಷ್ಟಾಮುಷ್ಪಿ ರಣಂ 
ನೆಗಳ್ಸುದಃ ನಖಾನಖೀಸ್ಮಟಯುದ್ಧ0 (ರಾಜಕೇ. ೬-೩೩). "ಹಣಾಹಣಿ? 


ಪರಾ. [ಸಂ.] 
ನಖಾಯುಧೆ (ನಾ). ಉಗುರೇ  ಆಯಖಧವಾಗುಳ್ಳುದಂ ; ಸಿಂಹ: 
“ಹರಿ ಮೃಗೇಂದ್ರಂ ಪಂಚವಕ್ವಂ' ನಖಾಯುಧಂ. , . . ಕೇಸರಿಯೆನಲ* 


ಸಿಂಹಮೆನಿಸಿಕ್ಕು” (ಮಂಗರಾ. ೪೬-೬). [ನೆಖ+ ಆಯುಧ] 
ನಖಾಯಂಧವೈರಿ (ನಾ). ಸಿಂಹದ ವೈರಿ ; ಆನೆ: ವಾರೆಣಾಗ್ರಣ್‌ಯಂ 
ಮಹಾಸ್ತಂಬೇರೆಮೋತ್ತ ವಂನಂ ನಖಾಯುಧವೈರಿಯಂ' ದುರ್ಧಾರೆಕುಂಜರ 
ರಾಜನಂ' ತನ್ನಿ (ಬಸಪು. ೫೭-೩೨). [ ನಖಾಯುಧೆ + ವೈರಿ] 
ನಖಾವನೇಜನವಾರಿ (ನಾ). .ಕಾಲಂತೊಳೆದ ನೀರು ; ಪಾದತೀರ್ಥ : 
ಆವನೊಬ್ಬನ ವಾಮಪಾದನಖಾವಸೇಜನವಾರಿಯನು ಭಸ್ಮಾವಶೇಷದ 
ಲೋದಿ ಸಂದರು ಸಾಧು ಸದ್ಗತಿಗೆ (ನಿಧಾಗ. ೦-೮-೩೨) ; ಆವನೊಬ್ಬನ 
.-ವಾಮಚರಣನಖಾವನೇಜನವ ರಿಯನು ಗೌರೀವರನು ನೆಣಕಿ ಧರಿಸಿ 
ಪುವನನಾದನೀ ಜಗಕೆ (ನಿಧಾಗ. ೧೦-೭೪-೦೪). [ಸಂ.]) 
ನಖಾವಳಿ (ನಾ).ಎನಖಪಂಕ್ತಿ: ತೊಳಗುವ ತಿಳಿವೆಳಗಿಂ ಶಶಿಕಳೆಯನಿಚಿಕಿಕೆಗೈದ 
ಭಕ್ತರೆಲ್ಲರೆ ಮಿಡುಕಂ ಕಳೆಯಲ್‌ ಸಲೆ ನೆಆಕವೆ. ನಖಾವಳಿಯೆಮ್ಮಂ 
ಪೊರೆಗುದಾತ್ತನರೆಕೇಸರಿಯಾ (ಧೈನ್ಯಾಲೋ. ೩). 
[ನಖ * ಆವಳಿ, (ಎ ಆವಲಿ)] | 
ನಗ, (ನಾ). ೧. ಒಡವೆ ; ಆಭರಣ: ಹೊಸದಾಗಿ ಒಂದು ಬೆಳ್ಳಿ ಬಂಗುರದ 
ಅಂಗಡಿಯನ್ನುಆರಂಭಿಸಲು ಸಾಕಾಗುವಷ್ಟು ನಗಗಳನನ್ನಿ ಹೇರಿಕೊಂಡಿದ್ದಾಳೆ 
(ನಾಡಿಗೇ. ೨೮೫) ; ಮೈತಂಂಬ ನಗ ಹಾಕಿಕೊಳ್ಳಬೇಕು (ಕಾಮಿಕ೨0. ೬೬); 
ಅವಳ ಮೈಮೇಲೆ ಸಾವಿರಾರು ರೂಪಾಯಿ ಬೆಲೆಬಾಳುವ ನಗಗಳಿದ್ದವು 
(ಗೆರುದಾ. ೨೫); ಒಂದು ಮಹಾಸಂಕಟ ಮಾತ್ರ ಅವನನ್ನು ಬಿಟ್ಟಿರಲಿಲ್ಲ: 
ತನ್ನ ಮಗಳ ಮೈ ಮೇಲೆ ಹಾಕಿದ್ದ "ನಗ' ಮಗಳ ಜೊತೆ 
ಹಿಂದಿರುಗುತ್ತದೆಯೋ ಇಲ್ಲವೋ ಎಂದು (ಮರೆಮ. ೨೪೭). "ನಗನಟ್ಟು', 
"ನಗನಾಣ್ಯ' ಪರಾ. ಪಿ. ಸರಕುಗಳ ಕಟ್ಟು ಹೊರೆ : ಮಲೆನಾಡ 
ಕೊಡಲಿಪೇಟಿಯೊಳಿಟ್ಟ ಜವಳಿಗಳೆ ಬಲುನಗಗಳ್ಮುರಿತೋ ಮೇಣಿಲ್ಲವೋ 
ಸುದ್ದಿ ಬರಲಿಲ್ಲ (ಅರ್ಡಾವಿ. ೩೧-೩೭); ಒಂದು ಕೂರಿಗೆ ಹೊಲಕ್ಕೆ ನಾಲ್ವತ್ತು 
ನಗ ಒಣಮೆಣಸಿನಕಾಯಿಗಳಾಗುವವು (ಕೃಟಪ್ರ.೭೧); ಆಮೇಲೆ ನಗಗಳನ್ನು 
ಕಟ್ಟಿ ಮಾರಾಟಕ್ಕೆ ಕಳಿಸುವರು (ಮಂಬಯಿ. ೩-3೯); ಗ್ರೋಸಿನಲ್ಲಿ ನೆಗಗಳು 
೧೪೪ ಇರುತ್ತವೆ. ೫೦ ಗ್ರೋಸ ಅಂದರೆ ೭೨೦೦ ನಗ ಕಟ್ಟಿ ಪೆಟ್ಟಿಗೆಗಳು 
ಆಕಬಂದ ಪೆಟ್ಟಿಗೆಯಲ್ಲಿರುತ್ತವೆ. (ಮುಂಬವ್ಯಾ. ಎ೪೦); ವಹಿಲು ಖರೀದಿ 
ಮಾಡತಕ್ಕ ವೇಳೆಯಲ್ಲಿ ಗಿರಾಕಿಯರಿಗೆ ಒಂದೊಂದು ನಗ (ಡಾಗು) 
ತಿರುಎಸಿ ತೋರಿಸಬೇಕಾಗುತ್ತದೆ (ಮುಂಬವ್ಕಾ. 300); ಇಂಥಾ ೧೨ 
ಮಣದ ಒಂದು ನಗಕ್ಕೆ ಸೂರ್ತಿ ರೂಪುಯಿಗಳ ಮೇಲೆ ಧಾರಣೆ ಇದ್ದು 
ಇದಕ್ಕೆ ಕರೋಡಗಿರಿ ದರ ರಾಶಿಗೆ ಮೂರೆ ರೂಪಾಯಿ ಪ್ರಕಾರ ಇರುತ್ತೆದೆ 
(ಮುಂಂಬವ್ಕಾ. ೨೮೭). 
[ದೇ.॥ ತಮಿ. ನಕ್ಕೆ ; ತುಳು. ತೆಲು. ನಗ./ಪಠರ, ಮರಾ. ನಗ್‌) 


ನಗ, 


ನಗ್ಮ (ನಾ). ಹಡಗು: ಕಳೆದ ವರ್ಷ ಹೊನ್ನಾವರದಲ್ಲಿ ಬಂದರದ ಎದುರಿಗೆನೇ 
ಮಾಲು ತುಂಬಿದೆ ಮೂರು ನಗಗಳು ಮುಳುಗಿದ:ವು . . . ಇಲ್ಲವಂಗಿದ್ದರೆ 
ನಮ್ಮ ನಗ. ಇಲ್ಲಿದ ಅಕ್ಕಿ ಸಾಗಿಸಿಕೊಂಡು ರತ್ನಾಗಿರಿಯಿಂದ ಸ್ವಲ್ಪ 
ಮ್ಹಾಲು ತೆಗೆದುಕೊಂಡು ಮುಂದೆ ಹೋಗಬೇಕಿತ್ತು (ಜಾರುದಾ. 95); 
ನಡುಮುರಿಯುತ ನಗನಾವೆಗೆ, ಕೂವೆಗೆ ಉಡಿಸಿದ ಹಾಯಿಯ ಹೆರಿಯುತ 
ಬಿರಿಯುತ ಹಡಗನು ಕೀಲಿಸಿ, ತುಮುರನು ತೇಲಿಸಿ, ದಡದಲಿ ರಾಡಿಸಿ. 
ದೋಣಿಯನಾಡಿಸಿ (ಕಎಪು. ೨೭-೩). [ತುಳು, ನಗ./ಸಂ. ನೌಕಾ] 
ನಗ (ನಾ). ಒಂದು ಬಗೆಯ ಸಂಗಂಧದ್ರವ್ಯ; ನಖ: ಮೃಗಮದ 
ಶ್ರೀಖಂಡಮಂ ಶಿರೆವಚ್ಚೆ ನಗ ಜವಾದಿ ಕಯಿರಗುಳಿಗೆಯಂ ತಂದಿಟ್ಟು 
(ಲಿಂಗಪು. ೧೬-೪9). [ ಆಸಂ. ನಖ) 

ನಗ್ಮ (ನಾ). ೧. ಚಲಿಸದೆ ಇರಂವುದಂ ; ಸ್ಥಾವರ ; ಪರ್ವತ ; ಬೆಟ್ಟ: 
“ಅಚಳಃ . . . ನೆಗಃ, ಶಿಖರೀ, ಸಾನುಮಾನ', ಧರೆಃ, ಅದ್ರಿಃ, ಕುಧ್ರಃ- 
ಈ ೧೪ ಬೆಟ್ಟ?” (ಹಲಾಯು. ೨೭-೦೧) ; “ಧರಮದ್ರಿ ಕುಧರಮದಹಾರ್ಯಂ 
ನಗಂ ಶಿಖರಿ .. . ಗೋತ್ರಮೆನಲು ಬೆಟ್ಟಕ್ಕೆ ನಾಮಂ” (ಮಂಗರಾ. 
೨೯-೧೦); ಟೌಾತುರ್ಬಲಯುತನಾ ನಗವ ಬಳಸಿ ಬೀಡಂ ಬಿಟ್ಟಂ (ಆದಿಪು. 
8-8); ಆ ವಿಂಧ್ಯನಗದೊಳಾ ನಾಯ್‌ ಪಾವಾಯ್ತಾ ನವಿಲೆಯೆಯ್ಯಮಿಗ 


೪೬ 


ನಗಜ (ನಾ). ಪರ್ವತದಲ್ಲಿ ಹುಟ್ಟಿದುದು ; ಆನೆ. 
ನಗಜವಮ್ಮ (ನಾ). ಒಬ್ಬಾತನ ಹೆಸರೆಂ: ಅಪ್ಪಿಯ ಸೆಟ್ಟಿಯ ಮಕ 


ನಗದಿಲೆಕ್ಕ 


[ಸಂ. 


ನಗಜವಮ್ಮನ ಪಲೆಗ ಬೀರನೊಬಂಬನ ರಾಜ್ಯದೊಳೆ ತುಟುಗೊಳೆ ಕಾದಿ 
[?) 


ಸತ್ತ (ಎಕ. ೫, ಗೋರೀಬಿ. ೮೫-೩ ; ಸು. 920), 


$| ನಗಜಾತೆ (ನಾ). ಪರ್ವತದಲ್ಲಿ ಹುಟ್ಟಿದವಳು; ಗಿರಿಜೆ: ಪಾರ್ವತಿ: 


30 


ಬೆಟ್ಟುಗಳ ರಟ್ಟಿಯಂ ಕುಟ್ಟಿದಮರಾಪತಿಯ ದಿಟ್ಟತನವಂ ನೋಳ್ಪೆನೆಂದು 
ನಗಜಾತೆಗೆಡೆಗೊಟ್ಟ ಗಿರಿ ಮೃಗರೂಪತಾಳಿ ಸುರಪನ ಕುಟುಹೆ ಕ:ಣದಅಸುತ 
ಬಂದುದೋ (ಹಶಕಾ. 3೦೪ ಪರಿ); ಮಗನಂ ತುಜುಂಬಿನೊಳಗಿಟ್ಟು 
ಕೊಂಡಿರ್ದಳಾ ನಗಜಾತೆ (ವೀಶೈಪು. ೪-೮-3೯); ಪುರಹರನೆ ಇರಿಸಿಕೊಂಡಳಿ 
ದವರ ಕಂಡು ಮನ ಮಜುಗದೇ ಅವರ ಗೊಡವೇತಕೆಂಬುದ ನನಗೆ 
ಅಖಿಹಿಕೊಡಬೇಕೆಂದು ನಗಜಾತೆ ಬಿನ್ನ ವಿಸೆ (ಪ್ರೌಢರಾ. ೬-೪೬); ನಗಜಾತೆ 
ಕೇಳೆಂದು ನಂದಿ ಸುಪ್ರಮಧರಿಗೆ ಗಗನಾಪಗಾಜೂಟನುಸುರುತಿರಲು 
(ದುರಪು. ೩-3). [ಸಂ. ನಗಜಾತಾ) 


ನಗಜಾರಮಣ (ನಾ). ಪಾರ್ವತಿಯ ಪತಿ; ಶಿವ: ನಗಜಂರಮಣ 


ನಾಗಾಸುರಚರ್ಮಾಂಬರನಿಗೆ ಮಿಗಿಲಾದ ದೈವಯಿನ್ನುಂಟೆ (ಅಜ್ಕಲೂ, 
೪-೨೧). [ಸಂ.) 


ಮಾಯ್ತ್ತು (ಯಶೋಶ. 4-98) ; ದೆಸೆದೆಸೆಗೆ ಹರಿಹರಿದು ಕಪಿಗಳು ವಸ;ಧೆ 
ಯೊಳಗಣ ನಗವ ತರುತಿರೆ (ಉಶಿರಾ. ೧೬-8); ಮಿಗೆ ಶಾರದಾಭ್ರದಿಂ 
ಚಂದ್ರಮಂ ರೋಹಣದ ನಗದಿಂದ ಚೆಲ್ವ ರನ್ನಂ. . . ಪೂರ್ವಾದ್ರಿಯಿಂ 
ರುಗರುಗಿಪ ಬಾಲಾರ್ಕನುದಯಿಸಿದನು (ಭಾವಚಿಂ. ೪-೧೪): ನಗವೆತ್ತಿದ |0 
ಕೂರ್ಮನಿಗೇಂ ತಗಲಿದ ಜಲಕಣವು ಭಾರವೇ (ಪಂಠಕೆ. ೬-೨೩); 
ಇಲ್ಲಿಗೀರೈದು ಹರಿದಾರಿ ದೂರದೊಳೊಂದು ತಾನಿರ್ಪುದು ನಗಂ (ಶ್ರೀರಾಮಾ. 
046-8೬೦). . "ನಗಜಾತೆ', "ನಗಧರ ' ಪರಾ. ೨. ಮರ; ವೃಕ್ಷ: 
*ವೃಕ್ಷಃ, ಆಂಧ್ರಿಪಃ , .. ನಗಃ. ದ್ರುಮಃ, ಪಾದಪಃ- ಈ ೧೯ ಮರಂ” 
(ಹೆಲಾಯು. ೨೯-೨೩); “ತರುವನಸ್ಪತಿ ಸಾಲಮಂಘ್ರಿಪಂ ದ್ರು ದ್ರುಮಂ |26 
ಧರಣಿಜಂ ಶಾಖ ಶಿಖಿ ನಗವದ್ರಿ ... ಕುಜಮೆನಲು ವೃಕ್ಷಕ್ಕೆ ನಾಮವಕ್ಕುಂ” 
(ಮಂಗರಾ, &೧-ಂ); ಪೂತಲರ್ದೊಪ್ಪೆವ ಕರ್ಣಿಕಾರಭಾಸುರನಗದಂತೆ 
ಕಣ್ಣಿನಿದನಾಳ್ದುದು ಭೂರಿಸುವರ್ಣಭೂಧರಂ (ಕಬಶಂ. ೧-೩೫). ೩. [ಗಣಿತ] 
ಏಳು ಎಂಬ ಸಂಖ್ಯೆಯ ಸಂಕೇತೆ: “ಖುಷಿ ನಗ ಹೆಯಸ್ವರಮದೇಟು” 
(ವಂಂಗರಾ. ೮೦೩-೮); ಯ:ಗ ಯತು ಗಜ ನಾಗಾಂಬರ ಮೃಗಧರ ನಗ |89 
ವಟ್ಕಮೆನಿಪ ವೃತ್ತದ ಲೆಕ್ಕಂ ಸೊಗಯ.ಸಿ ತೋರ್ಕುಂ ಗಣಿಯಿಪುದಗಣಿತ 
ಗುಣನಿಲಯ ನಾಗವರ್ಮನ ಮತದಿಂ (ಛಂದೋಂಬು. ೨-೨೦೧) ; ಸಪ್ತ ಭಯ 
. .. ನಗ . . . ದ್ವೀಪ ಅಶ್ವ ಇಂತಿನಿತುಂ ೭ಕ್ಕೆ ಹೆಸರು (ವ್ಯವಹಾ. 
೦೦-೩೦). ೪ಉ. ಇಪ್ಪತ್ತೇಳು ಅಂಕೆಗಳುಳ್ಳ ಸಂಖ್ಯೆ : ಸ್ಥಾನಸಂಜ್ಞೆಯ 
ನಜ್‌ವುದಕ್ಕೆ ಸೂತ್ರಂ: -ಏಕಂತು ಪ್ರಥಮಂ ಸ್ಥಾನಂ ದ್ವಿತೀಯಂ | 86 
ದಶಸಂಜ್ಞಿಕಂ ಸಪ್ತವಿಂಶ ನಗಚ್ಚೆ ವ ಅಷ್ಟವಿಂಶ ಮಹಾನಗಃ 
(ವ್ಯವಹಾ. ೮-೧೪). [ಸಂ.} 4 
ನಗಕುಲ, `ನಗಕುಳ (ನಾ). ಬೆಟ್ಟಗಳ ಸಮೂಹ; ಪರ್ವತಗಳ ಗುಂಪು: 
ಇರ್ದುದು ಮಹೇಂದ್ರಾಚಲಂ . . . ಮುಡಿಯಿಂ ಮುಗಿಲ್ಮುಟ್ಟಿ ನಗಕುಲ 
ಜಗದ ಜಟ್ಟಿ (ಶ್ರೀಕಾಮಾ. ೩೬೩-೩೧). ನಗಕುಳೆ: ನಗತುಳಕುಂಜರಂ 
ಜಳಧಿಕಾನನಮಾರ್ವರೆಯೆಂಬಿವೆಲ್ಲಮಾವಗಮೊಳಗಾದುದೆೊ ಕುಳಿಶವಹ್ಲಿಗೆ 
(ಪುಷ್ಕಪು. ೮-೭೩). [ನಗ * ಕುಲ) 
ನಗಕುಳ "ನಗಕುಲ' ನೋ. 
ನಗಚೂಳ (ನಾ). ಬೆಟ್ಟದ ತಂದಿ, -ಶಿಖರ : ಆ ನಗಚೂಳದೊಳ್‌ ಶಬರ 
ಬಾಲಕಿಯರ" ವಿಧುಬಿಂಬದಲ್ಲಿ ತಮ್ಮಾನನಮಂ ನಿರೀಕ್ಷಿಸಿ (ದಂದ್ರಪು. ೧೦-೩೨). | 45 
[ನಗ್ನ + ಚೂಳ (ಎ ಚೊಲ)] 


ನಗಜೆ (ನಾ). ಎ ನಗಜಾತೆ : ನಿನಗಆ್‌ಪಲ್‌ ಬಂದೆಂ ಶರ್ವನ ವಧು ಶರ್ವಾಣಿ 
ಯೆಂದು ನಗಜೆಯ (ಗಿರಿಕ. ೪-೬). [ಸಂ. ನಗಜಾ 

ನಗಣ (ನಾ). [ಛಂದ] ಮೂರು ಲಘುಗಳುಳ್ಳ ಒಂದು ಅಕ್ಷರಗಣ 
(ರಲಲ): ಮೂಜು ಲಘುವಾಗೆ ನಗಣಂ (ಛಂದೋಂಬು. ೧೩-೦೦) ; ಗುರು 
ಲಘು ಎಂೂರಿರೆ ಮ-ನ-ಗಣ (ಕೈಪಿಡಿ. ೭೦). [ಸಂ.] 

ನಗಣ್ಮ (ನಾ). ೧. ಗಣನೆಗೆ ಬಾರದುದು; ಗಣನೆಗೆ ಯೋಗ್ಯವಲ್ಲದುದಂ; 
ಕ್ಷಂಲ್ಲಕ : ಆ ಹೆಬ್ಬುಲಿಯ ಕೂಗಿನ ಮತ್ತು ದೊಡ್ಡುಗಳ ಭಯಂಕರ ರಾವದೆ 
ಇದಿರು ನಾಯಿಯ ಬೊಗಳು ನಗಣ್ಯವಾಗಿ ಬಿಟ್ಟಿತು (ಮಲೆಮ. ೨80). 
೨. ಗಣನೆಗೆ ಯೋಗ್ಯವಲ್ಲದವನು ; ಕ್ಷುಲ್ಲಕವ್ಯಕ್ತಿ : ಯಾರನ್ನು ಪಾಪಿ 
ಗಳು, ಹೇಯರೂ ಎಂದೂ ನಗಣ್ಯರು ಎಂದೂ ಅವರು ತ್ಕಾಗಮಾಡಿ 
ಬಂದಿರುವರೋ ಆ ಸಂಸಾರೀ ವ್ಯಕ್ತಿಗಳೇ ಇವರಿಗೆ ಅನ್ನವನ್ನು ಒದಗಿಸು 
ವರು (ನಿಬಂಧ. 1, ೬೦). [ಸಂ.) 

ನಗತ್ತೆ (ನಾ). ಒಂದಂ ಬಗೆಯ ಸಸ್ಯ: 
೪೦-೭೮೮). [?] 

ನಗದಿ "ನಗದಂ' ನೋ. 

ನಗದಿಗುಮಾಸ್ತ, ನಗದಿಗಂವರಾಸ್ತೆ (ನಾ). (ಕಚೇರಿ ಮೊದಲಾದೆಡೆಗಳಲ್ಲಿ) 
ಹಣದ ವ್ಯವಹಾರ ನಡೆಸುವ ಗಂಮಾಸ್ತ,-ಕಾರಕೂನ,-ಸರಾಫ: 
ನಗದಿಗುವಹಿಸ್ತರೆ, ನಿಮ್ಮ ಲೆಕ್ಕಕ್ಕೂ ಎರಡುಕಾಸು ಸೇರಿತು! (ನಂಟರು. 
39). ನಗದಿಗುಮಾಸ್ತೆ : “ಬ್ಯಾಂಕಿನ ಅಥವಾ ವರ್ತಕನ ಹಣದ ಜವಾಬ್ದಾರಿ 
ಯನಿಳ್ಳವನು; ನಗದಿಗುಮಾಸ್ತೆ” (೧೬%1೯- ಇಂಕನಿ). 

[ ನಗದಿ (<ಎನಗದು) + ಗುವಹಸ್ತ) 

ನಗದಿಗುಮಾಸ್ತೆ 'ನಗದಿಗುಮಾಸ್ತ' ನೋ, 

ನಗದಿಪುಸ್ತಕ "ನಗದುಪುಸ್ತಕ' ನೋ. 

40| ನಗದಿಬುಕ್ಕು (ನಾ). ಎ ನಗದುಪುಸ್ತಕ : ಹಣಕಾಸಿನ ಲೆಕ್ಕಾಚಾರವನ್ನು ನಗದಿ 
ಬುಕ್ಕಿನಲ್ಲಿ ಬರೆದಿಡಲಾಗುತ್ತಿದೆ (ರೂಢ). [ನಗದಿ (ನಗದು) + ಬುಕ್ಕು] 

ನಗದಿಮಾಡು (ಕ್ರಿ). ಹಣವನ್ನು ಕೊಡು.-ಪಾವತಿಮಾಡು : ಈ ಕುಪು 
ಟೂರ ಸೀಮೆಗೆ ಮೊಗಲರ ಬಗೆ ಹಣ ಸೀಮೆಗೆ ನಗದಿಮಾಡಿದು ಗ ೯೦೦೦ 
॥ ವರಹ ॥ ಸೇನಬೋವರಿಗೆ ಗ ೨೦೦೦ ॥ ವರಹ (ಎಳ. 1೫111, ಸೊರಬ. 
೨೬೬-೧೩; 1629). [ನಗದಿ (“ಎನಗದು) * ಮಾಡು,] 

ನಗದಿಲೆಕ್ಕ "ನಗದಂಲೆಕ್ಕ' ನೋ. 


ಮಲರಗ, ನಗತ್ತೆ (ಮ್ಮಣಿಗಿ. 


ನಗದಿವ್ಯವಹಾರ 


ನಗದಿವ್ಯವಹಾರ (ನಾ). ಎ ನಗದಂವ್ಯಾಪಾರ. 
[ನಗದಿ (ನಗದು) + ವ್ಯವಹಾರ] 
ನಗದಿವ್ಕಾಪಾರ "ನಗದಂವ್ಯಾಪೂರ' ನೋ. 
ನಗದು, ನಗದಿ (ನಾ). ೧. ಹಣ; ರೊಕ್ಕ ; ರೋಖಂ ; ಹಣಕಾಸು: 
ಪೇಟೆಯಲ್ಲಿ ಯಾವುದನ್ನು ಮಾರಿದ ತಕ್ಷಣ ನಗದು ಕೈಗೆ ಬರುವುದೊ, 
ಅಂಥ ನಗದಿಗೆ ಸಮಾನವಾದ ಹೆಣಪತ್ರಗಳನ್ನು (110816 ೬೩6018) 
ಕೊಂಡಿಟ್ಟುಕೊಳ್ಳುತ್ತಾರೆ (ಹಣಪ್ರ. ೬೯); ಏನಾದರೂ ಮನೆಗೆ ಬಂದರೆ 
ಅವನಿಗೆ ಕೊಡುವುದಕ್ಕೆ ಎರಡುಸಾವಿರ ರೂಪಾಯಿಗಳನ್ನು ನಗದು 
ಇಟ್ಟಿದ್ದೇನೆ (ರಂಗಳ. ೦೨೫); ಹೆಂಡತಿಯ ಕೈಗೆ ೧.೫೨೦ ಪೌಡುಗಳನ್ನು 
ಕೊಟ್ಟು. . . ಉಳಿದ ನಗದು, ಸಾಮಾನ ಕೈಲಿಟ್ಟುಕೊಂಡೆ (ಗಲಪ್ರ. 
609) ; ಇಂದು ನಗದು ನಾಳೆ ಸಾಲ (ರೂಂ). "ನಗದಂವ್ಯಾಪಾರ': 
"ನಗದುಹಣ ' ಪರಾ. ನಗದಿ : ೧. ಹಣ ನಗದಿ ಕೆಟ್ಟು ಸಾಮಾನು 
ಗಳನ್ನು ಕೊಂಡುಕೊಳ್ಳು ವುದು ಯಾವಾಗಲೂ ಒಳೆ ಕೈಯಿದು (ಅಡುಸೌ. ೧೨೩). 
"ನಗದಿವ್ಯಾಪಾರ' ಪರಾ. ೨. ಎ ನಗದಿಗುವವಾಸ್ತ : 
ಪಾಠರಿನಿ.: ೧೨). 
[ «ಅರ. ನಕದ್‌, ನಕ್ಕ; ಜರಾ. ನಕ್ಕದ್‌, ನಗದ್‌, ನಗದೀ:; 
ಹಿಂ. ನನದ, ನಕ್ಣ್‌, ನಗದ್‌, ನಗದೀ) 
ನಗದುಗುತ್ತ "ನಗದ:ಗುತ್ತೆ' ನೋ. 
ನಗದುಗುತ್ತೆ, ನಗದುಗುತ್ತ (ನಾ). ಧನರೂಪದಲ್ಲಿ ಕೊಡುವ ಕಂದಾಯ: 
(ಕಿಸಂಗ್ಲಾ. ೧೪೯). ನಗದುಗುತ್ತ : (ಮೈಗೆಜಿ. 1%, ೭೮೦). 
[ನಗದು + ಗುತ್ತೆ ] 
ನಗದುಗೇಣಿ (ನಾ). ಧನರೂಪದಲ್ಲಿ ಕೊಡುವ ಗೇಣಿ,-ಗಂತ್ತಿಗೆ: ಕೆಲವು 
ತೋಟಗಳು . . . ಬತ್ತದ ಗದ್ದೆಗಳು ನಿಗದಿಯಾದ ತಾಂಗ (ಟಂಕ ? : 
ಒಂದು ತರ ಹಣ) ನಗದುಗೆ:ಣಿ ಕೆ: ಡಬೇಕು (ಪ್ರವಾಇ. 11, ೪೭೫). 
[ನಗದು ೬ ಗೇಣಿ (ಕೇಣಿ) ) 
ನಗದುದಾನ (ನಾ). ಹಣದ ರೂಪದಲ್ಲಿ ಕೊಡಂವಿಕೆ ; ಹಣದ ರೂಪದ 
ಕೊಡುಗೆ : “ಮಧ್ಯಸ್ಥ ಗಾರಿಕೆ ರುಸುಮವನ್ನು ಮುಂಗಡವಾಗಿ ಕೊಡುವು 
ದಿಲ್ಲವೆ? ನಗದುದಾನದಲ್ಲಿ ಬಹುಗುಣವಿದೆ (ಕಮಕ. 60). 
[ನಗದು + ದಾನ] 
ನಗದುನಾರಾಯಣ (ನಾ). ಐಶ್ವರ್ಯವಂತ ; ಲಕ್ಷಾಧೀಶ್ವರ : ವ್ಯಾಪಾರ 
ದಲ್ಲಿ ಚಿನ್ನಾಗಿ ಮುಂದುವರಿದು, ಕೆ:ವಲ ಎರಡಾ ಮೂರು ವರ್ಷಗಳಲ್ಲಿಯೇ 
ಅವರು.ನಗದುನಾರಾಯಣರಾದರು (ಕೂ). [ನಗದು ೬ ನಾರಾಯಣ) 
ನಗದುಪುಸ್ತಕ, ನಗದಿಪುಸ್ತಕ (ನಾ), ಹಣಕಾಸಿನ ಲೆಕ್ಕಾಚಾರವನ್ನು 
ಬರೆದಿಡುವ ಪುಸ್ತಕ ; ಖಾತೆಕಿರ್ದಿ : (೦೬% regiater. ಇಂಕನಿ), ನಗದಿ 
ಪುಸ್ತಕ : “ ನಗದುಲೆಕ್ಕದ ಪುಸ್ತಕ; ನಗದಿಪುಸ್ತಕ ; ರೊಕ್ಕದ ಪುಸ್ತಕ” 
(Cash-book. ಇಂಳನಿ). [ನಗದು ಪುಸ್ತಕ) 
ನಗದುಬಹುಮಾನ (ನಾ), ಧನರೂಪದಲ್ಲಿ ಕೊಡುವ ಬಹುಮಾನ: 
ಉತ್ತಮುವಿತೆಗಳಿಗೆ ಅವನು ನಗದು ಬಹುಮಾನ ಳನ್ನು ಕೊಟ್ಟು 
ಪ್ರೋತ್ಸಾಹಿಸುತ್ತಿದ್ದನು (ಬಂಕಿಮ. ೧೨). [ನಗದು +೬ ಬಹುಮಾನ] 
ನಗದುಬೆಲೆ (ನಾ). ಹಣದ ರೂಪದ ಬೆಲೆ; ಹಣ ಕೊಟ್ಟು ಕೊಳ್ಳುವ 
ಬೆಲೆ ಧನಮೌಲ್ಯ; ಸಾಲವಾಗಿ ಕೊಳ್ಳುವ ಬೆಲೆಗೆ ಬೇರೆಯಾ 
ದುದಂ,-ವಿರುದ್ಧವಾದುದಂ (Cash price. ಇಂಳನಿ). 
[ನಗದು + ಬೆಲೆ) 
ನಗದುಲಾಭ (ನಾ). ಹಣದ ರೂಪದಲ್ಲಿ ಬರುವ ಆದಾಯ : ಪ್ರದರ್ಶನ 
"ಗಳಿಂದ ಪ್ರದರ್ಶಕರಿಗೆ ಆಗುವ ನಗದುಲಾಭ ಬಹಳ ಕಡಿಮೆ (ರಾಮರಾ. ೮೦). 
[ನಗದು * ಲಾಭ) 


(Cashier. 


೪೨೯೭ 


ನಗಧ್ವನಿ 


ನಗದುಲೆಕ್ಕ, ನಗದಿಲೆಕ್ಕ (ನಾ). ಹಣಕಾಸಿನ ಲೆಕ್ಕಾಚಾರ,- ಖಾತೆ: 
“ನಗದ: ಲೆಕ್ಕ ; ನಗದು ಲೇವಾದೇವಿ; ರೊಕ್ಕದ ಖಾತೆ” (0೩% ೩೦೦೦೪2೩. 
ಇಂಕನಿ). ನಗದಿಲೆಕ್ಕ : (0೩೩% ೩೦೦೦೩! ಪಾರಿನಿ. ೦೨). 
( ನಗದು * ಲೆಕ್ಕ) 


,| ನಗದುಲೇವಾದೇವಿ (ನಾ). ಎ ನಗದಂಲೆಕ್ಕ : “ನಗದು ಲೆಕ್ಕ; ನಗದುಲೇವಾ 


30 


18 


ದೇವಿ; ರೊನ್ಕದ ಖಾತೆ” (0೩8% ೩೦೦೦೪೨೩. ಇಂಕನಿ). 
[ನಗದು + ಲೇಪಾದೇವಿ 

ನಗದುವ್ಯಾಪಾರ;-ನಗದಿವ್ಯ್ಶಾಪಾರ (ನಾ). ಕೈಮೇಲೆ ಹಣ ಕೊಟ್ಟು 
ನಡೆಸುವ ವ್ಯಾಪಾರ ರೋಖುವ್ಯಾಪಾರ: (Terms Cash. ಪತ್ರಿನಿ: ೨೭); 
ನಗದುವ್ಯಾಪಾರ ತೆಣರೇ ನೀರಿನ ಹಾಗೆ (ಗಾರು. ನಗದಿವ್ಮಾಪಾರ: 
ಹಗಲು ಕೊಡು ರಾತ್ರಿ ಪಡೆ ಇಲ್ಲಿ ನಗದಿವ್ಯಾಪಾರ (ಉರ್ದುಖಾ. ೦೦೫). 

[ ನಗದು , ವ್ಯಾಪಾರ] 

ನಗದುಸಂಬಳ (ನಾ). ಹಣದ ರೂಪದಲ್ಲಿ ಕೊಡುವ ವೇತನ : “ಆದಾಯ 
ಗಳು" ಎಂದರೆ . . . ನಗದುಸಂಬಳ ಮತ್ತು ಇತರ ಎಲ್ಲಾತರದ ವೇತನ 
(ಗ್ರಾಮಾಕ. ೮೫). [ನಗದು ೬ ಸಂಬಳ] 

ನಗದುಸಾಲ (ನಾ). ಹಣದ ರೂಪದಲ್ಲಿ ಕೊಡುವ ಸಾಲ; ಈಗೀಗ 
ಗ್ರಾಮಸ್ಥರಿಗೆ ಸರಕಾರದಿಂದ ನಗದುಸಾಲ ದೊರೆಯವ ಸೌಲಭ್ಯವಿದೆ 
(ರೂಢಿ). [ ನಗದು - ಸಾಲ] 

ನಗದುಸಿಲ್ಕು (ನಾ). ಕೈಯಲ್ಲಿ ಉಳಿದಿರುವ ಹಣ; ವಿಂಕೃ ಹಣ: 
ಸರಕಾರದ (048೬ Balance) ನಗದುಸಿಲ್ಕನ್ನು ರಿಸರ್ವ್‌ಬ್ಯಾಂಕು ತನ್ನ 
ಕೈಯಲ್ಲಿಟ್ಟುಕೊಳ್ಳುವುದು (ಹಣಪ್ರ. ೩೦೭). [ನಗದು +ಸಿಲ್ಕು] 

ನಗದುಹಣ (ನಾ). ಸಿದ್ಧವಾಗಿರಂವ ಹಣ, ರೊಕ್ಕ ; ರೋಖು: ಆಕೆ 
ತನ್ನ ಹತ್ತಿರವಿದ್ದ ನಗದ:ಹಣವನ್ನೆಲ್ಲಾ ಅದಕ್ಕಾಗಿ ತೆರಬೇಕಾಯಿತು 
(ಬಂಕಿಮ. ೦೩೨) ; ಅಷ್ಟಿಷ್ಟು ನಗದುಹಣವೂ ಇತ್ತು (ಅಲೃವಿ: ೦೧೦) ; 
ಬ್ಯಾಂಕಿಗೆ ಹೋಗಿ ಚೆಕ್‌" ಕೊಟ್ಟು ನಗದುಹಣ ತೆಗೆದುಕೊಳ್ಳಬೇಕಾದರೆ 
ಅರ್ಧೆಗಂಟೆ ಕಳೆದುಹೋಯಿತು (ರತ್ನಗೋ. ೬೭). [ ನಗದು * ಹಣ] 

ನಗಧರ (ನಾ). ೧. ಬೆಟ್ಟವನ ಎತ್ತಿ ಹಿಡಿದವನು; ಗೋವರ್ಧನಧರ ; 
ಕೃಷ್ಣ : ನಗಧರನೆತ್ತನೇ ಧನುವನೇಖಸಸನೇ . . . ಪುರ್ಬನೇಟ್‌ಸುವ 
ಮಾಟಕ್ಕಿಯಿನಶ್ರಮದಿಂ ಪೊಡರ್ಪು ಕೈಮಿಗೆ ರಿಪುಮರ್ದನಂ ಧನುವನೆತ್ತಿದ 
ನೇಆ೨ಸಿದಂ ಜನ:ರ್ದನಂ (ಪಂರಾಮಾ. ೫-೦೦೦) ; ನಗಧೆರನ ನಿಶಿತನಾರಾಚ 


ಗಣಂ ನಡೆ ಪಾಯ್ವ ರಿಪುಭಟಂರುಣಜಲಧಾರೆಗಳಂ . . . ಪೂತನಿಯ 
ರಾಂತು ಕುಡಿದರ* ಧುರದೊಳ್‌ ಇಗವಿ. ೭-೮); ಮುರಹರ ನಗಧರ 
ಮುಕುಂದ ಮಾಧವ ಗರುಡಗಮನ ಪಂಕಜನಾಭ .., ನಮೋ ನಮೋ 


(ಪುರಂದ. ೩-೪೧-೧) ; ರುಕ್ಮಿಣಿ ಗಂಡುಮಗನಾಗಬೇಕೆನಲೊಡನೆ ನಗಧೆರ 
[ಪಾಕಾ. ಅಗಧರ, ಆಘಹರ) ಕೊಟ್ಟನಿವಳ್ಳೊಂದು ವರವನು (ಮೋಹತ. 
೧೦-೧೨) ; ನಗುತಲೆಂದನು ವೈಷ್ಣವನು ಕೃತಯುಗದಿ ಹರಿ ಶ್ರೇತಾಂಗ, .. 
ದ್ವಾಪರದೆ ಇಳೆಗೆ ರಕ್ತ್ತಾಂಗ ನಗಧರಂ ಕ ೈಷ್ಣಾಂಗನೀ ಕಲಿಯುಗದೊಳಾಗಿಹ 
ನೆಂದು ವೇದಂ ಪೊಗಳುತಿರ್ಪವು (ಶಂಕದಾ. ೧೦-೩೩). ವಿ. [ಜೈನ] 
ಲಕ್ಷ್ಮಣ: ಗಗನೇಚರಸೈನ್ಮಮಿಸುವ ಪೊಸ ಮಸೆಯ ಸರಲ್‌ ನಗಧೆರೆನ 
ಮೇಲೆ ಪಾಯ್ದು ವು ನೆಗೆವಗ್ನಿಮುಖಕ್ಕೆ ಪಾಯ್ಯ ಶಲಭಂಗಳಮೋಲ್‌ 
(ಪಂರಾಮಾ. ೯-೬೦). "ಅಗಧರ' ಪರಾ, (ಸಂ.] 

ನಗಧರೆ (ನಾ). ಏಸುಧೆ; ಭೂಮಿ: “ಧರಣಿ ಧಾರಿಣಿ... ನಗಧರೆ 
ರತ್ನಗರ್ಭೆ ೭೦೦ಭಿನಿ ವಿಪುಳೆ ಸರ್ವಂಸಹಾಖ್ಯೆಯೆನೆ ನೆಲಕೆ ನಾವನಿ0” (ಮಂಗರಾ. 

[?] 


3೮ ೧). 


| ನಗಧ್ವನಿ (ನಾ). ಬೆಟ್ಟದ ಬಳಿಯಲ್ಲಿ ಉಂಟಾಗುವ ವಂರಂಕೂಗಂ,- 


ಮಾರ್ದನಿ, ಹೊಳಲು : ಜಸಮಟ್‌ಯದನ್ನೆಗಂ ಮುನ್ನಂ ನಯಮ 


ನಗನಂದನ 


ದಟಪಲಾರ್ಪೊಡದು ಮಂತ್ರಿಗುಣಂ ಜನವಾದಂ ನೆಗಟ್‌ ನಗಧ್ವನಿವೋಲನು 
ಕರಣವಾರ್ಶೆ ಮಂತ್ರಿಯ ಗುಣಮೇ (ಳವಿರಾ. 8-098). [ ನಗ್ಮ * ಧ್ವನಿ) 

ನಗನಂದನ (ನಾ). ಬೆಟ್ಟದ ಮೇಲಿರುವ ವನ,-ಉದ್ಕಾನ : ಆ ಗಿರಿ 
ತಟದಿಂದವನಂ ಪೋಗಿಸಿ ತದ್ವನನಿವಾಸಮಂ ಕರುಣಿಪುದಂತಾಗದೊಡೆ 
ಮಗೀವುದು ನೀಡಾಗದೆ ಪೆಅತೆೊಂದನುಚಿತ ನಗನಂದನಮಂ (ಕಲಶಂ. 
೨-೦೦೨). [ನಗ್ಮ * ನಂದನ] 

ನಗನಟ್ಟು (ನಾ). ಎ ನಗನಾಣ್ಯ : ಸುಬ್ಬಣ್ಣ ಹೆಗ್ಗಡೆಯವರಿಗೆ ಬೇಕಾದಷ್ಟು 
ಆಸ್ತಿಪಾಸ್ತಿ ನಗನಟ್ಟುಗಳಿದ್ದರೂ ತಿಮ್ಮಪ್ಪಹೆಗ್ಗಡೆಗೆ ಹೆಣ್ಣುಕೊಡುವುದಕ್ಕೆ 
ಹೆದರುತ್ತಿದ್ದರು ಹಡೆದ ತಂದೆ ತಾಯಿಗಳು (ಮಮ. ೩೬); ತೊಡುವುದಕ್ಕೆ 
ನಗನಟ್ಟು ಆಯಿತು (ದೇವೀಣೌ. ೩೦). 
[ ದೇ.8 ತಮಿ. ನಗೈನಟ್ಟು; ಔ ತಮಿಳಿನಲ್ಲಿ ಇದನ್ನು ದ್ವಿರುಕ್ತಿಯೆಂದು 

ಗಣಿಸಲಾಗಿದೆ) 

ನಗನಾಣ್ಯ (ನಾ). ಒಡವೆ, ಹಣ, ವಂಂತಾದವು; ಆಭರಣ, ಐಶ್ವರ್ಯೆ 
ವರಂತಾದಂವು : ಆ ಬಗೆ ನಗನಾಣ್ಮದಲ್ಲಿ ಒಳ್ಳೆ ಒಳ್ಳೆ ಅನರ್ಫ್ಯವಾದ 
ಕೆಲವು ನಗಗಳನ್ನು ಆ ಟಿಂಕಮುತ್ತನು ತೆಗೆದುಕೊಂಡು, ಉಳಿದ ನಗನಾಣ್ಮ 
ಯಾವತ್ತೂ ಕೋಟೆ ಅರಸುಗಳಿಗೆ ಕೊಟ್ಟನು (ರಾಜೇಂದ್ರ. ೪೮); ಇಂದು 
ಕಂಡುಬರಂವ ಸ:ಕಾರೀ ಯಂತ್ರದ ಅಂಗೋಪಾಂಗಗಳಿಲ್ಲ. , . ಹಳೇ 
ನಗನಾಣ್ಮಗಳಂತೆ ಕೇವಲ ಐತಿಹಾಸಿಕ ಕುತೂಹಲದ ವಿಷಯವಾಗಿ ಉಳಿ 
ಯುವುವು (ಮಾವಾದ. ೦೬೪); ಅಪರಿಮಿತ ನಗನಾಣ್ಯಗಳನ್ನು ಬೇರೆ 
ಅಮಿತಾನಂದ ಪೂರಿತವಾದ ದಾನದಿಂದ ತೃಪ್ತನಾದನು (ಮಡಿ. ೯೨). 

[ನಗ್ನ + ನಾಣ್ಯ (ಎನಾಣೆಯ)] 

ನಗಪ (ನಾ), ಎ ನಗಪತಿ: ನಗಪಾ(ಪಾಕಾಂ. ಪ್ರಾ]ಗ್ರದೊಳಂ ಕುಜಪ್ರತತಿ 
ಯೊಳ್‌ ಸರಸೀಕುಳದೊಳ್‌ ವಿರಾಜಿಸುತ್ತುಗ್ರನನೀಶನಂ . . . ತಂದಪೆಂ 
(ಗಿರಿಕ. 6-೮೩). [ಸಂ.] 

ನಗಪಗೆ (ನಾ). ಪರ್ವತಗಳ ಶತ್ರು ; ನಗಾರಿ; ಇಂದ್ರ. 

ನಗಪಗೆ ಮಗ - ಇಂದ್ರನ ಮಗ ; ಅರ್ಜುನ : ನಗಪಗೆ ಮಗನನು 

ಮೃಗನೆವನದಿ ಕಾಳಗ ವಹಿಡಿ ಮೆಚ್ಚಿದೆ (ವಿದಾಕ್ಮ.೬೬-೦)- [ ನಗ್ನ * ಪಗ್ಗೆ? 

ನಗಪತಿ (ನಾ). ೧. ಪರ್ವತಗಳಿಗೆ ಒಡೆಯನಾದವನಂ; ಪರ್ವತರಾಜ ; 
ಹಿಮವೆಂತ : ನಗಪತಿಯೆಂದುದಂ ಸಲಿಸಿ ನಾರದನುತನ ಕೂಡೆ ರುದ್ರನಂ 
ಮೃಗಧರೆಚೊಡನಂ ಶಿವನನರ್ಚಿಸಿ (ಗಿರಿಕ. ಇ-೬೪). ೨. ವೆಂರಂಪರ್ವತ ; 
ಮೇರಂಗಿರಿ : ನಗಪತಿಗಿದೆ ಪೆಜಕಿನೊಸಲೆನೆ ಸೊಗಯಿಪ ಪೂಂಡುಕ ವಿಶಾಲ 
ಶಿಳೆಯೊಳದೇಂ ದಿಟ್ಟಿಗೆ ವಂದುದೊ (ಶಂದ್ರಪು. ೦3-೧೧೦), ೩. ಚಂದ್ರ. 


[ನಗ್ನ + ಪತ್ಮಿ] 
ನಗಮನೆ (ನಾ). ಆಭರಣಗಳನ್ನಿಟ್ಟಿರಂವ ಮನೆ ; . ಖಜಾನೆ (1?) : 
ಈ ಗ್ರಾಮಕ್ಕೆ ಉಂಟಾದ ಚತುಃಸೀಮೆಯೊಳಗುಳ್ಳೆ . . . ತೋಟ 


ತುಡುಕಿ ನಗಮನೆ ವಣಸುಂಕ ಸುವರ್ಣಾದಾಯ ಕಲಕೊಶಾರ ಕಉಾಲೋಣಿ 
ನಿರೋಣಿಯೇನುಂಟುದ ಸಕಲಾಯ' ಸ್ವಾಮ್ಯವನು ಸರ್ವವಹಿನ್ಯವಾಗಿ 
ಸ್ವರುಚಿಯಿಂದ. ಒಡಂಬಟ್ಟು ಕೊಟ್ಟ ದಾನಶಾಸನ (ಜಿಟ್ಕಅ. 3೪೦). 
[ ನಗ್ನ * ಮನೆ] 
ನಗಯಜ್ಞ (ನಾ). ಪರ್ವತಕ್ಕೆ ಮಾಡುವ ಒಂದು ಬಗೆಯ ಪೂಜೆ: 
ಮುಕುಂದಂ ನಗಯಜ್ಞೋಪಯೋಗದ್ರವ್ಯಂಗಳಂ ತಂದು ಮುಂದೆ 


ನಿಂದಿರ್ದ ನಂದಗೋಪಪುರೋಗಮರೆನನುರಾಗದಿಂ ನೋಡಿ (ಜಗವಿ. 
೪-೮೦ ವು. [ನಗ್ಮ * ಯಜ್ಞ ] 

ನಗರ (ನಾ). ೧. ವು0ಖ್ಯಪಟ್ಟಣ; ಪುರ: “ಪತ್ತನಂ . , . ನಗರಂ, 
ನಗರೀ . , , ಪುರೀ ೨ ಈ ೧೧ ಪಟ್ಟಣಂ” (ಹಲಾಯು. ೪೮-೧೩೦) ; 


“ನಗರಿಪುಟಭೇದನಂ ಪೂಃ ಪುರಂ ಪತ್ತನಂ , , . ನಗಠಮೆನೆ ಪಟ್ಟಣಂ” 


೪೨೯೮ 


10 


ನಗರತ 


ಅಭಿ 


(ಮಂಗರಾ. ೩೬-೩); ಗ್ರಮ? ನಗರ ಖೇಡ ಖರ್ವಡ ಮಡಂಬ ಪತ್ತೆನ 
ದ್ರೋಣಾಮುಖಂಗಳಂ ವಿಹಾರಿಸುತ್ತಂ (ವಡ್ಮಾರಾ. ೭-೨); ಅಳಕಾನಗರೀಶಂ 
ಬರ್ಕುಮೆ ತನ್ನಗರದ ಕಡೆಪಟ್ಮಿ ಲ ಪರದರೊರೆಗಂ ದೊರೆಗಂ(ಜಗವಿ. ೯-೦೦೬) ; 
ನಗರೆದ ಮನೆಮನೆದಪ್ಪದೆ ಸೊಗಯಿಸೆ ಬಹುಎರ್ಣ ವಿವಿಧಪಟದೊಳ್ಳುಡಿ 
ಗಳ್‌ ನೆಗಟ್ಟಿರೆ ಬಹುಪ್ರಕಾರದ ಮುಗಿಲೊಗೆದಪುವೆನಿಸಿತಾಗಳಾಕಾಶತಳಂ 
(ಪುಷ್ಕಪು. ೦೨-೧೬); ಕರೆಸಿದನು . , . ನಗರದನುಪಮ ವಾರನಾರಿಯಕೆ 
(ತೊರರಾ. ೦-೩-೨೬) ; ನೋಡಿದೋ : ನನ್ನ ಪದತಲದಿ ಎಂಬಂತೆ ನಗರೆ 
ನಾಗರಿಕತೆಯ ಜೀವನಂ (ಆಕ್ನಿಕಾ. ೨೯-೩೬); ಕನ್ನಡಿ ಹೇಗೆ ನಾಗರಿಕತೆಯ 
ಚಿಹ್ನವೋ ಹಾಗೆ ನಗರಕ್ಕೆ ಪ್ರಾಣಿಶಾಲೆ (ಈಕಕೆ. ೧೦೮). ವಿ. ವರ್ತಕರ 
ಸಂಘ ; ವ್ಯಾಪಾರಿಗಳ ಸಂಸ್ಥೆ ; ಕೊತ್ತಳಿ : ಶ್ರೀರಾಮಪುಣ್ಕವಲ್ಲಭೇನ 
ಲಿಖಿತವಿ:ದಂ ಶಾಸನ ಭವಗವಂುಣ್ಣನು ಚನ್ಹಗಮುಣ್ಣನು ಎಡೆವೊ 
ಬಲ್ನಾಡು ಬನವಸಿಯ ನಗರಮಂಂ ಸಕ್ಷಿ (ಎಕ. ೪111, ಸೊರಬ, ೩೭೦-೩೮ ; 
692) ; ಅಲಂದೆಯ ನಗರಂ ದೇವರಿಗೆ ವಸಾಟ್‌ದ ವೆ:ಆ೨ಂಗಯ್ದತ್ತೆಲೆಯಂ 
ಬೆಟ್ಟರಿಂತಿ ನಿತುಮಂ ನಗರವುಹಾಜನ ಪಂಚಮಠಸ್ಥಾನಮಾಚಂದ್ರಾರ್ಕ್ಕ 
ಸಾ ಯಿವರೆಂ ನ.ಸಯಿಸುವರು (ಎಇ. ಸಸಳ॥॥1, 48-86; 1092); 
ಲಜುವತ್ತು ಕೊತ್ತಳಿಯುಂ ನಗರದ: ವಶವರ್ತ್ತಿಗಳುಮಿಬ್ಬು (ಇ ಆ. ೪, 
೩೪೩-೧೮; 1093). ೩. ವರ್ತಕಸಂಘದ ಸದಸ್ಯ: ಸುರಪತಿಯಂತೆ 
ಸರ್ವವಿಬುಧಾಶ್ರೆಯರ್‌ ಅಹಿರಾಜನನ್ತೆ  ನಿಖಿಳಕ್ಷಮೆಗಾಸ್ಪದರೆ 
ನ್ತೊ ಡೀಗಳಾರ್ದೊರೆಯರೊ ಬಳ್ಳಿಗಾವೆಯ ಮಹಾನಗರಂಗಳೊಳೀ ಧೆರಿತ್ರಿ 
ಯೆೊಳ" (ಎಕ. ೪11, ಶಿಕಾರಿ. ೧೦೦-೪೩; 1129); ಶ್ರೀಮತು ಕುಬೇರ 
ವಂಶಾನ್ವಯರಪ್ಪ ಶ್ರೀಮದಶೇಷ ನಗರಂಗಳು ವರ್ಷಂಪ್ರತಿ ಕೊಡು 
ವನ್ನಾಗಿ (ಸೌಇಇ. Ix-1, 3೯೫-೩೧; 1172). [ ಸಂ. 

ನಗರಂಜಿತ (ನಾ). [ಛಂದ] ಕೃತಿ ಛಂದಸ್ಸಿಗೆ ಸೇರಿದ ಪಾದದಲ್ಲಿ 
ಇಪ್ಪತ್ತು ಅಕ್ಷರಗಳನ್ನುಳ್ಳ ಒಂದು ವೃತ್ತ: ರಾಜಚತ:ಷ್ಟಯಮೋಳಿ 
ಯೊಳ್ಳಿತರೆ ಪಾವಕಾನಿಲರಲ್ಲಿ ಮತ್ತೋಜೆಯೊಳೊಂದಿ ಹರೀಶ್ವರರಾಗಿರೆ 
ಮಿಶ್ರಮಂ ದಿನನಾಥರೊಳ್‌ ರಾಜಿಸುತುಂ ನಿಲೆ ನಾಕಿಗನಿಂದುರು ರೂಢಿವೆತ್ತಿರೆ 
ಸಂದುದಿಂತೀ ಜಗದೊಳ್ನಗರಂಜಿತಮೆಂಬುದು (ಛಂಟೋಂಬು. ೨-೦೭೮). 

[ಸಂ.] 

ನಗರಕ (ನಾ). ಎ ನಗರಪಾಲಕ : ನಗರರಕ್ಷಣೆಯು ನಗರಪಾಲಕ ಅಥವಾ 

ನಗರೆಳನೆಂಬ ಅಧಿಕಾರಿಯ ಕರ್ತವ್ಯವಾಗಿತ್ತು (ಛಾಇಪ್ರ. ೬೬). 
[ ಆ ಸಂ. ನಾಗರಕ] 

ನಗರಜೀವನ (ನಾ). ಪಟ್ಟಣದಲ್ಲಿ ವಾಸಿಸುವಿಕೆ ; ಪಟ್ಟಣದ ಬದಂಕು : 

ಹಳ್ಳಿಯಜೀವನ ನಗರಜೀವನಕ್ಕಿಂತ ಸರಳವಾದುದು (ರೂಢಿ). 
[ ನಗರ + ಜೀವನ) 


34| ನಗರತ್ತ, `ನಗರ್ತ (ನಾ). ಪಟ್ಟಣಗಳಲ್ಲಿ ವ್ಯಾಪಾರಮಾಡುವವನು ; 


48 


ಒಂದು ವೈಶ್ಯ ಪಂಗಡದವನು ; ನಾಡಸೆಟ್ಟಿ : ಉಗ್ರುಕಾಮೇಶ್ವರಕ್ಕ 

ಫಿ ನಿರಟ್ಟೂರಾಪನ್ನಿರ್ಪೈಳ್ಸ್ಳಿಯ x ೫ ೬ ಎಲ್ಲಂ ಕಣ್ಣುಗಮಾನಮುಂ 
ನಗರತ್ತೊರು ಪೆಠ್ಕ್‌ಗದೇಉಗೆ ಕೊಟ್ಟರ್‌ (ಎಳ. 71೫, ಹೊಸಕೋ ೮೨-೫; 
ಸು. ೭೫೦; ಉತ್ತೆನೂರ ಮಡವಳದ ಗಳುರಿದೇವಿಯ ಸ್ಥಾನಿಕ ಕೂರಇಕೊಳ 
ಅಡಪುಗಳೂ ನಗರತ್ತರೂ ಮಂಗರಸಗೆ ಕೊಟ್ಟ ಕೆಜೌಯ ಕಟ್ಟು ಕೊಡಗಿಯ 
ಮಾಾನ್ಯದ ಗದ್ದೆಯ ಶಾಸನ (ಎಳ. ೫, ಮುಳಬಾ. ೧೩೧-೩ ; 1407). ನಗರ್ತ : 
ಪೈರುಗಳಂ ತಂದು. ತುಂಬಿ ಬ್ಯಾರವಂ ಮಾಡುವ ಬೆರಿಯರು ಬಣಜಿಗರು 
ನಗರ್ತರು (ಸೌಗಂಧಿ. ೧೩೩-೪) ; ತಮಿಳಿನಲ್ಲಿ ನಗರತ್ತಾರ" ಎಂದು ಒಂದು 
ಜನಸಮುದಾಯಕ್ಕೆ ಹೆಸರು, ಎಂದರೆ ನಗರದವರು. ಇದು ಕನ್ನಡದಲ್ಲಿ 
ನಗರ್ತರು ಎಂದು ವಾಡಿಕೆಗೆ ಬಂದಿದೆ. ನಿಜದಲ್ಲಿ ಇದರ ಅರ್ಥ ನಗರದ 
ಎಂದು. ಆದರೆ ಈಗ ಈ ಪದ ಒಂದು ಅಂಕಿತನಾಮವಾಗಿದೆ(ನಮ್ಮನು, ೧೦೬). 


ನಗರನಿವಾಸಿ 


ನಗರ್ತಪೇಟೆ, ನಗರ್ತರ ಪೇಟೆ ಎ ನಗರ್ತರ ಪೇಟೆ ವ್ಯಾಪಾರಿಗಳು 
ಇರಂವ, ಪಟ್ಟಣದ ಒಂದಂ ಭಾಗ.; ವ್ಯಾಪಾರ ನಡೆಯುವ ಸ್ಥಳ; 
ಪೇಟೆ ಬೀದಿ : ಬೆಂಗಳೂರಿನಲ್ಲಿ ನಗರ್ತಪೇಟೆಯಿದೆ (ಕಂ) ; ಬೆಂಗಳೂರಿನ 
ನಗರ್ತರ ಪೇಟೆಯಲ್ಲಿ ಸರಾಫ್‌ ಅಂಗಡಿಗಳಿವೆ (69). 
[ ತಮಿ. ನಕರತ್ತ, ನಕರತ್ತು,/ಸಂ. ನಗರ] 
ನಗರನಿವಾಸಿ (ನಾ). ನಗರದಲ್ಲಿ ವಾಸ ಮಾಡುವವನು ; ಪೌರ : ನಗರವು 
ಶುಚಿಯಾಗಿರಬೇಕಾದರೆ, ನಗರನಿವಾಸಿಗಳೇ ಹೊಣೆಗಾರರಾಗಬೆ:ಕು (ರೂಢಿ). 
[ ನಗರ + ನಿವಾಸಿ] 
ನಗರನೈರ್ಮಲ್ಯ (ನಾ). ಪಟ್ಟಣದ ಶಂಭ್ರತೆ,-ಸ್ವಚ್ಛತೆ : ನಗರನೈರ್ಮಲ್ಯದ 
ಕೆಲಸವನ್ನು ಮುನಿಹಿ ಪಾಲಿಟಿಯು ವಹಿಸುತ್ತದೆ (ಕೂರಿ). 
[ ನಗರ * ನೈರ್ಮಲ್ಯ) 
ನಗರಪಾಲಕ (ನಾ). ಪಟ್ಟಣವನ್ನು ಪಾಲಿಸುವವನು ; ಪುರಸಭೆಯ 
ಸದಸ್ಯ ; ಮಂನಿಸಿಪಾಲಿಟಿಯ ಸದಸ್ಯ ; ನಗರರಕ್ಷಕ ; ನಗರಪಾಲಕರು 
ಇತ್ತ ಕಡೆ ಗಮನವನ್ನೇ ಕೊಡುತ್ತಿಲ್ಲ (ನಂಟರು. ೪೪). 
[ನಗರ ೬ ಪಾಲಕ] 
ನಗರಪಾಲಿಕೆ (ನಾ). ಸ್ಥಳೀಯ ಆಡಳಿತಾಧಿಕಾರವುಳ್ಳ ಪುರಸಭೆ, 
ಪೌರಸಂಸ್ಥೆ ; ಮುನಿಸಿಪಾಲಿಟಿ : ಯಥಾಶಕ್ಕವಾಗಿ ವರೂರನೆಯ ಒಂದು 
ಭಾಗದ ಸದಸ್ಮರು, ಆ ರಾಜ್ಯದಲ್ಲಿಯ ನಗರಪಾಲಿಕೆಗಳ ಜಿಲ್ಲಾಮಂಡಲಿಗಳ 
-. * ನಿರ್ವಾಚಕಮಂಡಲಗಳಿಂದ ನಿರ್ವಾಚಿತರಾಗತಕ್ಕುದು (ಛಾಧಾನ. ೯೦). 
[ ನಗರ + ಪಾಲಿಕ್ಕೆ ] 
ನಗರಪಿತ್ಸ (ನಾ). ಪಟ್ಟಣಕ್ಕೆ ತಂದೆಯಂಂತಿರಂವವನಂ ; ಮಂನಿಸಿಪಾಲಿ 
ಟಿಯಂ ಮುಖ್ಯಾಧಿಕಾರಿ : ಪಟ್ಟಣದಲ್ಲಿ ಹರಡುವ ಕಾಲರಾ ಮುಂತಾದ 
ಸಾಂಕ್ರಾವಿಕರೋಗಗಳ ಪ್ರತಿಬಂಧಕೋಪಾಯವನ್ನು ನಗರಪಿತೃಗಳ್ಳ 
ಮಾಡಿಯೇ ಮಾಡುತ್ತಾರೆ (ಊಂ). [ನಗರ ಪಿತೃ] 
'ನಗರಮಹಾಸಭೆ (ನಾ). ಎ ನಗರಪಾಲಿಕೆ : “ಪೌರಸಂಸ್ಥೆ, ನಗರಮಹಾಸಭೆ” 
(30101081 Corporation. ಪತ್ರಿನಿ. 33). [ನಗರ + ಮಹಾಸಭೆ ] 
ನಗರಮುಸ್ತೆ (ನಾ). ಒಂದಂ ಬಗೆಯ ಸಸ್ಯ ; (ವೆಸ್ಸಿಡಿಗಿ. ೨೮-೩೩೭). 
[ ಸಂ. ನಗರಮುಸ್ತಾ ] 
ನಗರರಾಜ್ಯ (ನಾ). ಒಂದೊಂದು ಪಟ್ಟಣವೇ ಪ್ರತ್ಯೇಕ ರಾಜ್ಯವಾಗಿರಂ 
ವುದು, -ಸ್ವತಂತ್ರ ಆಡಳಿತವನ್ನು ಹೊಂದಿರುವುದು: ಕ್ರಿ.ಪೂ. 
ಏಳನೆಯ ಶತಮಾನದ ಹೊತ್ತಿಗೆ ಗ್ರೀಸ್‌ನಲ್ಲಿ , . , ನಗರರಾಜ್ಯಗಳು 
(Clty States) ಕಾಣಿಸಿಕೊಳ್ಳಲಾರಂಭಿಸಿದುವು (ಆರಿಕಾ. ೨೦೮). 
[ ನಗರ + ರಾಜ್ಮ)] 
ನಗರಲ (ನಾ). ಒಂದು ಊರಿನ ಹೆಸರು; p ಮೈಸೂರುಜಿಲ್ಲೆಯಂ 
ನಂಜನಗೂಡು ತಾಲ್ಲೂಕಿನ ಈಗಿನ ನಗರ್ಲೆ : ಶ್ರೀಮತ್ಸೆವರ್ಮ್ಕನಂಗಳ್ಗಿ 
ವಿದ್ಯಾಧರಯ್ಮಂ ಬಿನ್ನಪಂಗೆಯ್ತು ನಗರಲ ನನ್ನಯ್ಯನ ದೇಗುಲಕ್ಕೆ 
ಮುತ್ತೆರೆಯಂ ಪಡೆದುಕೊಟ್ಟಂ (ಎಕ. 111, ನಂಜನ. ೧೬೫-೩; 9707). [?] 
ನಗರವರ್ಧಕಿ (ನಾ). ಪಟ್ಟಣವನ್ನು ನಿರ್ಮಾಣ ಮಾಡಂವವನು ; ಶಿಲ್ಪಿ : 
ನಗರವನ್ನು ಕಟ್ಟಲು ಬಯಸುವ ನಗರವರ್ಧಕಿಯು ಮೊದಲು ನಗರದ 
ಸ್ಥಾನವನ್ನು ಶೋಧಿಸುವನು (ಬುದ್ಧಪ. ೪8). [ನಗರ ವರ್ಧಕ] 
ನಗರವಾಸ (ನಾ). ಪಟ್ಟಣದಲ್ಲಿ ವಾಸಿಸುವಿಕೆ,-ಜೀವನ ನಡೆಸಂವಿಕೆ : 
ನಗರವಾಸಕ್ಕಿಂತ ಗ್ರಾಮವಾಸ ಸರಳತರವಾಗಿರುತ್ತದೆ (ರೂಂ). 
[ ನಗರ + ವಾಸ್ಯ ] 
ನಗರವಾಸಿ (ನಾ). ಪಟ್ಟಣದಲ್ಲಿ ವಾಸಿಸುವವನು ; ಪಟ್ಟಣಿಗ : ನಗರವಾಸಿ 
ಗಳಿಗಿಂತ ಗ್ರಾವಿಸಾಣರು ಹೆಚ್ಚು ಆರೋಗ್ಯಶಾಲಿಗಳೆಂ (ರೂಢಿ). 
[ಸಂ. ನಗರವಾಸಿನ್‌ ] 


೪೨೯೯ 


20 


13 


ನಗರಿ 


ನಗರಶೋಧಕ (ನಾ). ಪಟ್ಟಣದ ಕಾವಲಂಗಾರ, - ಪಹರೆಯವನಂ. 
[ ನಗರ * ಶೋಧಕ] 

ನಗರಶೋಧನ (ನಾ). ಎ ನಗರಶೋಧನೆ. (ನಗರ + ಶೋಧನ 

ನಗರಶೋಧನೆ (ನಾ). ಪಟ್ಟಣದ ಪಹರೆ: ಪಾದರಿಯನಜಸಿ ಪಿಡಿದುರುವಣಿಸಿ 
ದರ್ನಗರಶೋಧನೆಯ ತಳವಾಅರಂತೆ ಬನದೊಳ್ಳೆಣ್ಗಳು (ಜೈಮಿಭಾ. ೮-೨3). 

[ ನಗರ + ಶೋಧನೆ] 

ನಗರಶೋಭನೆ (ನಾ).ಪಟ್ಟಣಕ್ಕೆ ಅಲಂಕಾರವಾಗಿರುವವಳಂ; ವಾರಸ್ಟ್ರೀ; 
ಗಣಿಕೆ; £ ಈ ಅಭಿಧಾನಕ್ಕೆ ಪಾತ್ರರಾದವರು ಅಸಾಮಾನ್ಯ 
ರೂಪವಶಿಯರಾದಂದರಿಂದ ನಗರದಲ್ಲಿ ಯಾರೊಬ್ಬರ ವಿಶಿಷ್ಟ 
ಸ್ವತ್ತೂ ಆಗದೆ, ಸಾರ್ವಜನಿಕರ ಸ್ವತ್ತಾದವರು. ಹೀಗೆಂದು ಜನಪದ 
ತೀರಾನಿಸುತ್ತಿತ್ತಿ. ಆದುದರಿಂದ ಇವರಿಗೆ "ನಾಗರಸ್ಕೀ: ಎಂದೂ 
ಹೆಸರು. ಈ ವರ್ಗದ "ಗಣಿಕೆ'ಯರಂ ಎಲ್ಲರಿಗೂ ಸುಲಭವಾಗಿ 
ಲಭಿಸುತ್ತಿರಲಿಲ್ಲ. ಇವರು ಬೆಲೆವೆಣ್ಣುಗಳಾದರೂ ಇವರ ಬೆಲೆ 
ತುಂಬಾ ದುಬಾರಿ, ಉದಾಹರಣೆಗೆ "ಅಡ್ಡಕಾಸೀ' (ಅರ್ಧಕಾಶೀ) 
ಎಂಬ ನಗರಶೋಭನೆಗೆ ಒಂದಂ ರಾತ್ರಿಗೆ ಕಾಶೀನಗರದ ಹುಟ್ಟುವಳಿ 
ಯಲ್ಲಿ ಅರ್ಧದಷ್ಟು ತೆರಬೇಕಾಗಿತ್ತೂ. ಆಮ್ರಪಾಲಿ ಈ ವರ್ಗಕ್ಕೆ 
ಸೇರಿದವಳೆಂ: ತನ್ನ ರಾಜಧಾನಿಯಲ್ಲಿ ಅವಳಂತಹ ನಗರಶೋಭನೆ 
ಯಿಲ್ಲವಲ್ಲಾ, ಎಂದು ಬಿಂಬಸಾರನು ಖಿನ್ನನಾದನು (ಹತ್ತುವ. ೯೯). 
"ನಾಗರಸ್ತೀ' ಪರಾ. [ನಗರ * ಶೋಭನೆ] 

ನಗರಶ್ರೇಷ್ಠಿ (ನಾ). ಪಟ್ಟಣದ ಪ್ರಧಾನವ್ಯಕ್ತಿ: ಚಂದ್ರಗುಪ್ತನು 
ಸಂತುಷ್ಟನಾಗಿ ಚಂದನದಾಸಸೆಟ್ಟಿಗೆ ಸರ್ವನಗರಶ್ರೇಷ್ಮಿ ಪದವಿಯನ್ನೂ 
ಕೊಟ್ಟಿದ್ದಾನೆ (ರಾಕ್ಷಮೂ. ೧೦೪). [ನಗರ * ಶ್ರೇಷ್ಠಿ] 

ನಗರಸಭೆ (ನಾ). ಸ್ಥಳೀಯ ಆಡಳಿತಾಧಿಕಾರವುಳ್ಳ ಪುರಸಭೆ, - 
ಪೌರಸಂಸ್ಥೆ ; ಮುನಿಸಿಪಾಲಿಟಿ : ಎಲ್ಲಿಯಾದರು ಕಸರು ಕಡ್ಡಿಯ ಹುಡುಕಿ 
ತೆಗೆಯಿರಿ ನೋಡುವ ಕೆಸರೊ ಬೇಕಾದಷ್ಟು ನಡೆಯಿರಿ ನಗರಸಭೆಗೇ ತೂರುವ 
(ನೆಲಮು. ೦೨-೧೮); ನಗರಸಭೆ ಮತ್ತು ಕೆಲಸಗಾರರು ಶೀಘ್ರದಲ್ಲಿ ಒಂದು 
ತಳಹದಿಯ ಮೇಲೆ ಒಪ್ಪಂದಕ್ಕೆ ಒಪ್ಪುವಂತಾಗಲಿ (ಆಪನಾ. ೧೩೪). 

[ ನಗರ + ಸಭೆ] 

ನಗರಸೌಂದರ್ಯ (ನಾ). ಪಟ್ಟಣದ ಅಂದ, -ಶೋಭೆ: ನಗರಸೌಂದರ್ಯ 
ವನ್ನೂ ನಾಗರಿಕರು ಇದ್ದ ರೀತಿಯನ್ನೂ ಪ್ರವಾಸಿಗಳು ಬರೆದಿಟ್ಟಿದ್ದಾರೆ 
(ಕೂಢಿ). [ನಗರ ಸೌಂದರ್ಯ] 

ನಗರಾಖ್ಯಾನ (ನಾ). ಪಟ್ಟಣದ ವರ್ಣನೆ: ನಗರಾಖ್ಯಾನಮೆಂಬುದು 
ನಗ:ವ್ಯಾವರ್ಣನಂ (ಡಾವುಂಪು. ೧೨). [ಸಂ.] | 

ನಗರಾಜ (ನಾ). ಎನಗಪತಿ ೧ : ಮಾನಿತನಗರಾಜನತುಳಘನಹಿಮತೇಜಂ 
(ಹಮ್ಮಾರ. ೧-೪೩); ಕರೆತಾರೆ ಕಾಮಿನಿ ಕಮಲಜದಿತನ ... ನಗರಾಜವೈರಿಯ 
ಮಗನ ಬೀಗನ (ಕನಕ. ೯೩-೨). [ನಗ ರಾಜ] 

ನಗರಾಡಳಿತ (ನಾ)..ಪಟ್ಟಣದ ಮೇಲ್ವಿಚಾರಣೆ, -ಆಳ್ವಿಕೆ : ನಗರಾಡಳಿತವು 
ನಗರಸಭೆಗೆ ಸೇರಿದುದಾಗಿದೆ (ರೂಂ). [ನಗರ * ಆಡಳಿತ) 


| ನಗರಾಧಿಕಾರಿ (ನಾ). ಪಟ್ಟಣದ ಉಸ್ತುವಾರಿ ಮಾಡುವವನು; ಪುರದ 


ಮೇಲ್ವಿಚಾರಣೆಯನ್ನು ಮಾಡಂವವನಂ : ಅನಂತರದಲ್ಲಿ ನಗರಾಧಿಕಾರಿ 
ಭಾವನೂ, ಆತನ ಹಿಂದೆ ಹಿಂಗಟ್ಟುಮುರಿಯುಳ್ಳ ಪುರುಷನನ್ನು ಹಿಡಿದು 
ಕೊಂಡು ಇಬ್ಬರು ಕಾವಲುಗಾರರೂ ಬರುವರು (ಶಾಳುಂಠ. ೭೫-೧). 
[ ನಗರ ೬ ಅಧಿಕಾರಿ] 
ನಗರಿ (ನಾ). ೬ ನಗರ ೧: “ನಗರಿ ಪುಟಭೇದನಂ ಪೂಃ ಪುರಂ ಪತ್ತನಂ ನಿಗಮಂ 
ಪುರೀ ಪ್ರಜಾಸ್ಥಾನಮಾ ದುರ್ಗಮೆನೆ ನಗರಮೆನೆ ಪಟ್ಟಣಂ" (ಮಂಗರಾ. 
೫೬-4) : ಚರಿಸುವುದು ರಥವೊಂದು ವಾಗೀಶ್ವರನ ಪುರಿಗೆ ... . ಉರೆಗರಾಜನ 
52 


ನಗರಿಗ 


ವಗರಿಗದಣಸಂ ಧರೆಯೊಳಗೆ ಹೆಸರಾದುದಾ ಭೂವ ಶಿರೋರತ್ನಂಗೆ ದಶರಥ 
ನೆಂಬ ಗುಣನಾಮ (ತೊರರಾ. ೦-೩-3೧); ನಾಗವೇಣಿ ನಗರಿಗೆ ನಾಂ ಪೋಗಿ 
ಬರುವೆನೆ (ಕಾಳುಂತ. ೪೪ ಅಡಿ). [ಸಂ.ನಗರೀ] | 

ನಗರಿಗ (ನಾ). ಪಟ್ಟಣದಲ್ಲಿ ವಾಸಮಾಡುವವನು ; ನಾಗರಿಕ: ನಗರದಿ 
ಗೂಢದಲ್ಲಿ ನಡೆವ ವೇಳೆಯಲಿ ನಗರಿಗರ ಬಾಳುವೆಯ ಕೆಲವೆರಡು ಅವಸರವ 
ಕಂಡು (ಸವರಾ. 8-೨). [ನಗರ _ಇಗ] 

ನಗರಿಪು (ನಾ). ಎ ನಗಪಗೆ ; ನಗರಿಪುಗೆ ಚಿಂತೆ ಸಂತಸಮೊಗೆದುದು ರವಿ 
ರಾಗವಳಿದಂ (ರಾಜಕೀ. ೧೩-6೦). [ನಗ್ಮ * ರಿಪು] 

ನಗರೀಕರಣ (ನಾ). ಪಟ್ಟಣವಾಗಿ ಮಾರ್ಪಡಿಸ:ವುದು ; ಪಟ್ಟಣ 
ಜೀವನದ ಪ್ರಭಾವವನ್ನು ಬೀರುವುದಂ : ಜನಪದಜೀವನದ ಮೇಲೆ 
ನಗರೀಕರಣದ ಪ್ರಭಾವ ಬಿದ್ಧಷ್ಟೂ, ಆಧುನಿಕ ವಿದ್ಯಾಭಾಸ್ಯದ ಪರಿಚಯ 
ಹೆಚ್ಚಿದಷ್ಟೂ ಜನಪದದ ಮೂಲಸೊಗಸು, ದೇಸೀಸೊಗಡು ಕಡಿಮೆ 
ಯಾಗುತ್ತಾ ಹೋಗುತ್ತದೆ (ಸುವರ್ಣ. ೩). [ಸಂ.) 

ನಗರು (ಕ್ರಿ). ಏದುಸಿರು ಬಿಡಂ; ಏದಂ; ತೇಕಂ: ಬಿಸಿಲಿನಲ್ಲಿ ಕಟ್ಟಿದ 
ಎಮ್ಮೆ ನಗರುತ್ತಿದೆ (ಕಂ). [?) 

ನಗರೂರ್‌ (ನಾ). ಒಂದಂ ಊರಿನ ಹೆಸರಂ ; ನಗರೂರ ಬೆಳ್ಳಿಯರುಂ 
ಮರವೂರ ವಣ್ಣಾ ಕರುಂ (ಮೈಆರಿ. ೦೯೨೭, ೦೦-೪೪ ; 726). 

[ನಗರೆ + ಊರ್‌] 

ನಗರೆ, (ನಾ) ೧, ಒಂದಂ ಬಗೆಯ ಸಂವಾಸನೆಯುಳ್ಳ ಬೇರು,-ಗಡ್ಡೆ ; 
ಭದ್ರಮುಸ್ತೆ ; ಕೊನ್ನಾರಿ : ಮೇಲು ಚಂದನಮುಂ ನಗರೆಯುಂ ಹೋಲಿ 
ಸುವಡೆ ಸಮಾನವಹುದೇ (ಬಸಪು. ೪೯-೩೩); ಅಗರು ಚಂದನ ಪಟ್ಟೆ 
ರು:ಲ್ಲಿ ಬಪ್ಪಂಬುಧಿ ನಗರವಾಳುವ ನರಪತಿಗೆ ನಗರೆ ಕಂಬಳಿ 
ಪೀಲಿಗಳನುಳ್ಳೆ ನಾಡಿನ ವಿಗಡಮನ್ನೆಯರು ಪಾಸಟಿಯೆ (ಕುರಾಸಿ30, 
90-90). ೨. ಒಂದಂ ಬಗೆಯ ಮರ ಮತ್ತು ಅದರ ಬೀಜ, 
ಕಾಯಿ, ಹಣ್ಣು ನ ನಗರೆ[ಪಕಂ. ರಿ]ಯ ಗೊಟ್ಟೆಯನರೆದಾಖುಗಳಿಕ್ಕಿದ 
ಹಿಕ್ಕೆ ಸಹತಮೆಣ್ಣೆಯೊಳೊಂದಲ್‌ ಬಗೆದೆಡೆಯೊಳ್‌ ಧೂಪಮನಿಕ್ಕುಗೆ 
ತದ್ಗೃಹದಿಂದೆ ಮೂಷಕಂ ಫೊಅಮಡುಗುಂ (ಮದ. ೧೬-೮9); ನಗರೆಯೆಲೆ 
ಕನಕಪತ್ರಮುಮೊಗನಿಯ ತಿಗುಡಿಂತಿವೆಲ್ಲವುಂ ಕೊಟ್ಟದೊಳಿಕ್ಕುಗೆ ವಾಜಿಗೆ 
(ಅಕ್ಕಿಶಾ, ೦೦-೪೪) ; ಹಾಲೆ ಬಿದಿರಿಪ್ಪೆ ಹುಣಿಸಂಕೋಲೆಲಚಿಯ ಬಾಗೆ ನಗರೆ 
* * * ಬನ್ನಿ ಹೊನ್ನೆಯ ತರುಗಳ್‌ (ಹಮ್ಮಾರ. ೪-೬೯); ಬೆಳಲು ಬಿಲ್ವತ್ತ 
» .» ತುಂಬುರ ನಗರೆ ಮುಂತಾದ ಪಣ್ಣಳ ತಂದರಾಳ್ವನ ಬಳಿಗೆ (ಮೋಹತ. 
೧೯-೩೬) ; ಹಾವುವೆ -ಕೈಯ ಬೇರು, ನಗರೆಯ ಬೀಜ ಇವಂ ಎಣ್ಣೆಯಲ್ಲಿ ಅಟ್ಟು 
ಪೂಸಲು ಗಂಡಮಾಲೆಯು ಮಾಣ್ಣುಂ (ವಿವೈವಿ. 60) ; ನಗರೆ, ದೊಡ್ಡ ಕಾರೆ, 
» ೬ ೬ ಓಳ್ಳೆಕಾರೆ (ಮೈಕಿಗಿ. ೬೬-೦೩೩೯), (ದೇ. 8 ತೆಲು, ನಗಿರ] 

ನಗರ್ಕೆ "ನಕರ? ನೋ. 

ನಗರೈ (ನ). ಒಂದಂ ಸಂಖ್ಯೆಯ ಸಂಕೇತ (?):“ಪೇಟುವೊಡೆ ಕೇಮಿ ಆರಯೆ 
ಮುದ್ದಣಂ . . . ಹತ್ತು ದಶಕಂಸ ಕಾರತಯ ನಗರೆಯಾಗಿ ತೇಯುಂ 
. * -ಬೆಟ್ಟು ಪಣವೆನಲು ನೀರಿದೆಯೆನಿಕ್ಕುಂ” (ಮಂಗರಾ. ೦೦೨3-೪). [?] 

ನಗರೆವಳ್ಳ (ನಾ). (ನಗರ್ಲೆಯಲ್ಲಿ ಹರಿಯುವ) ಒಂದಂ ಹಳ್ಳದ ಹೆಸರಂ: 
ಅನ್ತೆ ಬಂದು ಪಾಲಕೆಜಕಗನೆ ಬಂ ಪುಣಿಸೆಯಿಂ ಆನ್ತೆ ಬನ್ನು ನಗರೆವಳ್ಳದಿ 
ಮೂಡಣಬೇಲಿಯಿಂ (ಎಳೆ, 111, ನಂಜನ. ೧೩೯-೧೬; 915 ?). " ನಗರಲ ? 
ಪರಾ. (ನಗರೆ? , ಪಳ್ಳ] 

ನಗರೋಪಕಂಠ (ನಾ). ಪಟ್ಟಣದ ಸಮಿಪ; ಪಟ್ಟಣದ ಹತ್ತಿರದ 
ಪ್ರದೇಶ.-ನೆರೆಹೊರೆ : ಜೀಯ ಬಲೆಗಳ ತೆಗೆಸು ನಡೆ ನಿರ್ದಾಯದಲಿ 
ನಿಮ್ಮಡಿಯ ಬೇಟೆಗೆ ರಾಯ ಮೃಗವೈತಂದವಿವೆ ನಗರೋಪಕಂಠದಲಿ 

[ನಗರ + ಉಪಕಂತ ] 


(ಕೊವ್ಯಾಅ. ೨೨-೧೫). 


೪೩೦೦ 


36 


46 


ನಗಸುತೆ 


ನಗರ್ತ "ನಗರತ್ತ' ನೋ. 

ನಗಲಿಕ (ನಾ) ವನು ಹಿಡಿಯಂವವನು ; ಬೆಸ್ತ (?) : ಅಟಕರಿ, ಬಣ್ಣ 
ಗಾರ, ಬಿಳಿಮಗ್ಗ, ದೇವಾಂಗ, ಜಾಡ, ನಗಲಿಕ, ಪಟ್ಟೆಗಾರ, ಸಾಲೆ, 
ಸೇಣಿಯ (ತುಳುನಾ. ೦೭೩). [ ಆ ನಗಲು? * _ ಇಕ) 

ನಗಲು, ನಕುಲ್ಕ (ನಾ). ಒಂದು ಬಗೆಯಂ ವಿಸಾನಂ ; ಬಿಳಿಚ ಚಿಪ್ಪಲು 
- * . ನಗಲು[ಪಾಣ. ನರಗ, ನೆಲಗು] ಹೆಲ್ಲರಂ ಬಂಕುರುಂ ಹಳಲೆ ಕಪ್ಪೆ 
ಗಳೊಅಲೆ ಬೋಟೆ ಗಿಟ್‌ಲುಗಳೆಂಬ ಹೊಳೆವಳಿಯ ಮಿಾನ್ಸಳಂ ತವಿಸುತಿಹ 
ಬೇಡರಂ ನೋಡಿದಂ ಭೂಪಾಲನು (ಹಠಕಾ. ೫-೪೬). ನಕುಲ್ಕ : ಬಾಣಾ 
ವಳಿಯ ತಡಿಕೆಯಲಿ ಹೊಯ್ವೆವು ನಕುಲಜಾತಿಯನು (ಕುವ್ಯಾಕ. ೨೨-೨೪). 

[?] 

ನಗವರ (ನಾ). ಶ್ರೇಷ್ಠವಾದ ಪರ್ವತ : ಹಾ ನೃಪಕುಲವಿದಿತಸುವೃತ್ತರಿರಾ 
ಹಾ ನಗವರಸನ್ನಿ ಭಚಿತ್ತರಿರಾ (ಜೀವಸಂ, ೨೪-೪೬ ರಗಳಿ). [ನಗ್ಮ + ವರ್ಯ) 

ನಗವಾಯ್‌ (ನಾ). ಮೇಲಕ್ಕೆ ಎದ್ದಿರುವ ಪೀಠ : ನಗವಾಯಿಂ ಕುಮುದಂ 
ಗಳಿಂ ನೆಗೆದ ಜಂಘಾಕಾಂಡದಿಂ ರನ್ನದಟ್ಟಿಗೆಯಿ ೦ ದಂಡಲತಾವಿಚಿತ್ರ ಮಯ 
ಪತ್ರಬ್ರಾತದಿಂ ಫಂಟೆಯಿಂ ಬಗೆಯಂ ಬಲ್ಲೆಟ್‌ಗೆಯ್ವ್ಯ ಪುತ್ತಳಿಗಳಿಂರಂಗ 
ಸ್ಮ ಳೀಸ್ತಂಭಮಾವಗಮೊಪ್ಪತ್ತಿರೆ ರಂಜಿಕುಂ ಹರಿಹರಶ್ರೀದೇವತಾ ಮಂದಿರಂ 
(ಎಕ, ಸ, ದಾವಣ. ೨೩-೭೬; 1224); “ನಗವಾಯ್‌ ಇತ್ಯಾದಿ ಕಟ್ಟಡಕ್ಕೆ 
ಸಂಬಂಧಿಸಿದ ಸಂಕೇತ ಶಬ್ದಗಳು” (ಶಾಪಮಂ. ೨೯೫ ಟಪ್ಮತ). [?] 

ನಗವೃಂದ (ನಾ). ಪರ್ವತಗಳ ಸಮೂಹ ,-ಗುಂಪು. "ನಗವೃಂದಾಧಿಪ' 
ಪರಾ, [ನಗ್ಮ + ವೃಂದ] 

ನಗವೃಂದಾಧಿಪ (ನಾ). ಎ ನಗಪತಿ ೧; ನಗವೃಂದಾಧಿಪ ಕನ್ಶಕಾಧಿಪತಿಗಾದಾ 
ತುತ್ತುತುತ್ತಿಂಗೆ ಮೆಲ್ಲಗೆ ಕೂರ್ತರ್ಪಿಸುಶಿರ್ದದೊಂದು ದಿವಸಂ (ಉದೃಟ. 
೦೨-೦೯). [ನಗವೃಂದ + ಅಧಿಪ] 

ನಗವೆಣ್ಣಿ "ನಗೆವೆಣ್‌' ನೋ. 

ನಗವೈರಿ (ನಾ). ಪರ್ವತಗಳಿಗೆ ಶತ್ರುವಾದವನು, -ಇಂದ್ರ ; ಭೂರುಹ 
ಮಿದು ದಿವ್ಯಂ ಬಿಡಬಾರದೆನಲ್‌ ದೇವ ರಾಜ್ಯಕಂಠಿಕೆ ತನಗಿಂ ಬಾರದು 
ಬರ್ಕುಂ ತನ್ನಗವೈರಿಯ ಕಂಠಕ್ಕೆ ಮತ್ಸುದರ್ಶನಚಕ್ರ೦ (ಜಗವಿ. ೧೩-೩೨). 

[ನಗ್ನ * ವೈರಿ) 


'ನಗಶರ (ನಾ). ಬೆಟ್ಟಗಳನ್ನೂ ಸಂರಿಸಂವ ಬಾಣ: ನಗಶರವನ್ನು ಕವಿಸಿದ 


ಚಿನುಮಯಾತ್ಮಕಳಾದ ದೇವಿಯ ತನುವಿನ ಮೇಲುರುಳಿದವು ಮಹಪರ್ವತ 
ಗಳು (ದೇವೀಮ. ೧೬೦-೧೦). [ಸಂ.] 

ನಗಶಿಖರ (ನಾ). ಬೆಟ್ಕ ದ ಅಗ್ರಭಾಗ, -ತುದಿ: ನಗಶಿಖರಾಗ್ರದಿಂ ಸರಭಸಂ 
ನೆಗೆವಚ್ಚರಿಯುನ್ನತಸ್ತನಂ ಮಿಗೆ ಮುಗಿಲಂ ಪಳಂಚಲೆದು ಪೊಯ್ಯೆ . .. 
ಮೇಣದು ಶೋಕರಾವಮಂ ನೆಗಳ್ಳುದೊ ತಳ್ವ ದೆಂಬಿನಮಳುಂಬಮದೊಪ್ಪುಗು 
ಮಂಬುದಸ್ವೆನಂ (ಶಬಕಂ. ೧-೪). [ ನಗ್ಮ - ಶಿಖರ] 

ನಗಸಾನು (ನಾ). ಬೆಟ್ಟದ ತಪ್ಪಲಂ,-ಇಳಿಜಾರಂ ಪ್ರದೇಶ : ನಗಸಾನು 
ಶಲಂ ಮನುಜರ್ಗಗೋಚರಂ ಕಟ್ಟಿ ಗುಡಿಯನಿರ್ದಪರಾರ್‌ (ಪಂರಾಮಾ, 
೦೦-೩೦) ; ಬಗಿದು ಪುಗಲ್ಕರಿದೆಲ್ಲಿಯುವೊಗೆದ ಮರಂ ಪೊದಲು ಬಳ್ಳಿ ಗಿಡು 
ವೆಂಬಿವಜ್‌ಂ ಮಿಗಿಲೆನಿಪ ಬಲ್ಲೆ ನಗಸಾನುಗಳೊಳದಂತಾವ ಮೆಯ್ಕೊಳಂ 
ಪುದಿದಿರ್ಕುಂ (ಕಾವ್ಯಾವ. ೯೭), [ನಗ್ಮ * ಸಾನು] 

ನಗಸಾರ "ನಗಂಸಾರ' ನೋ. 

ನಗಸುತಾವರ (ನಾ). ಪಾರ್ವತಿಯ ಪತಿ ; ಈಶ್ವರ ; ಶಿವ : ನಗಸುತಾವರ 
ನೊಲುಮೆ ನೆಟ್ಟನೆ ಸೊಗಸಿಹುದು ನಿನ್ನಗ್ರಜಗೆ (ಕೊರರಾ. ೬-೩-೩೦). [ಸಂ.] 

ನಗಸುತೆ (ನಾ). ಪರ್ವತರಾಜನ ವಂಗಳಂ; ಪಾರ್ವತಿ: ಕರೆತಾರೆ 
ಕಾಮಿನಿ ಕಮಲಜಪಿತನ , .. ನೆಗಸುತಾಪತಿಕಾಯದೊಳು ಮೂಡಿಹನ 
(ಕನಕ. ೯೩-೨). [ನಗ * ಸುತೆ) 


ನಗಹರ 


ನಗಹರ (ನಾ). ೧. 2 ನಗವೈರಿ ; ನಗಹರನ ಗಣಿಕಾಶಿರೋಮಣಿ ಮಿಗೆ 
ದಯಾಮತಿಯಿಂದೆ ಬೋಧಿಸೆ ಬಗೆದು ತಾನಿಂತೆಂದಳು (ಬಸಪು. ೪೦-೫). 
ಪಿ. [ಛಂದ] ಇಂದ್ರಗಣ; ನಗಣ: ನಗಹರೇಂದುಗಣತ್ರಿತಯಂಗಳ 
ಮುಂದಗಲದೀಶ್ವರನಿರ್ದೊಡೆ ... ಅಭ್ಯುದಯಂ (ಛಂದೋಂಬು. ೨-೦೪೦). 
[ನಗ್ಮ * ಹರ) 
ನಗಾಗ್ರ (ನು). ಬೆಟ್ಟದ ತುದಿ, ಶಿಖರ : ಕ್ಷಿತಿಜಂ ಹತ್ತಆಳೊಳಿನಜಂ 
ಚತುರ್ಥದೊಳ್‌ . . . ಇರೆ ನಗಾಗ್ರದೆ ಮಡಿಗುಂ (ಜಾತತಿ. 3೩-೪); 
ಬಂದು ತಪೋನಿವೇಶನಮನೀಕ್ಷಿಸಿ ಬರ್ಪ ನಿದಾಘಕಾಲದೊಳ್‌ ಸಂದ 
ನಗಾಗ್ರದಲಿ ನಿಲವೇಳ್ಳುಮೆನುತ್ತಮೆ ನಿಂದು (೧೦. ೯-೨) 
[ ನಗ್ನ + ಅಗ್ರ, 
ನಗಾಗ್ರಣಿ (ನಾ). ಪರ್ವತಗಳಲ್ಲಿ ಶ್ರೇಷ್ಠವಾದುದಂ : ಆಗ್ರಹಮಂ 
ಬಿಸುಟಿದುವೆ ನಗಾಗ್ರಣಿಯೆಂದಿದನೆ ನೋಡೆ ಬಲಗೊಳ್ಳುವು ನಿರ್ವ 
ಗ್ರತೆಯಿಂ ಚಂದ್ರಾದಿತ್ಯಗ್ರಹನಕ್ಷತ್ರತಾರಕಾನಿಕರಂಗಳ್‌ (ಅದಿಫು. ೨-೩೦). 
. [ನಗ್ನ * ಅಗ್ರಣಿ 
ನಗಾಟ (ನಾ). ಅತಿಶಯಂವಾಗಿ ನಗಂವಿಕೆ : ಅವರ ನಗಾಟದ ಗದ್ದಲವನ್ನು 
ಕೇಳಿ ಮಗು ಎದ್ದುಬಿಟ್ಟಿತು (69). "ಕೂಗಾಟ' ಪರಾ. 
[ ನಗು; + ಆಟ) 


ನಗಾಡು (ಕ್ರಿ). ಅತಿಶಯಂವಾಗಿ ನಗು.-ನಗೆಯಾಡು : ಮಗಂವು ತಟ್ಟೆ 


ಯೊಳಗೆ ತನ್ನ ಪ್ರತಿಬಿಂಬವನ್ನು ನೋಡಿ , , , ಚಪ್ಪಾಳೆ ಹೊಡೆಯುತ್ತಾ 
ನಗಾಡಿತು (ಮೊಗ್ಗು. ೩) ; ಚಂದ್ರಾಪೀಡನು . .. ಆಡಿದ ಮಾತುಗಳನ್ನು 
ಕೇಳಿ ಅಲ್ಲಿ ನೆರದಿದ್ದ ಹೆಮ್ಮಕ್ಕಳೆಲ್ಲರು ಗೊಳ್ಳನೆ ನಗಾಡಿದರು (ನಾಗಳಾ. ೪೩); 
ಶೀಲೆ ನಗಾಡಿದಳು (ದೇವಸಾ. ೯೭) ; ಎಳೆಯನೊ ನಗಾಡುತ್ತಾ . . . ಕಾದು 
ನಿಂತನು (ಒಡ್ಮಿಉ. ೩). "ಕೂಗಾಡಂ' ಪರಾ [ ನಗ್ಗು + ಆಡ್ಕು) 

ನಗಾತ್ಮಜೆ (ನಾ). ಎ ನಗಜಾತೆ. "ನಗಾತ್ಮಜೇಶ್ವರ' ಪರಾ. 

[ನಗ್ನ + ಆತ್ಮಜೆ] 

ನಗಾತ್ಮಚೇಶ್ವರ (ನಾ). ಪಾರ್ವತಿಗೆ ಪತಿಯಾದವನು ; ; ಶಿವ: ದೇವ 
ಮಹೇಶ ... ಸದ್ದೇವ ಮದೀಶದೇವ ಗರಳಾಶನದೇವ ನಗಾತ್ಮ 
ಜೇಶ್ವೈರಾ (ಕಲಶಂ. 8-೨೦), [ಸಂ.] 

ನಗಾಧೀಶ್ವರ (ನಾ). ಪರ್ವತಗಳಿಗೆ ಒಡೆಯನಾದವನಂ ; ಪರ್ವತರಾಜ; 


ಹಿವಂವಂತ : ಪರಭೂಪಾಲವಿಶಾಲಮೌಳಿಮಣಿಸಂಘಾತಪ್ರಭಾಪುಂಜ 
ವಿಸ್ತರಪಾದಂ . , . ಪ್ರಚಂಡಭುಜನೊಪ್ಪಿರ್ಪಂ ನಗಾಧೀಶ್ವರಂ ( ಗಿಂಕ, 
3-004). [ನಗ್ಮ + ಅಧೀಶ್ವರ] 


ನಗಾಯತ (ನಾ). ಪರ್ವತದಂತೆ ಎತ್ತರನಾದವನಂ ; ಪರ್ವತಸದೃಶ 
ನಾದವನಂ : ಆಯುಧವ ತನ್ನವರಿಗಿತ್ತು ನಗಾಯ [ಪಾಕಾ. ಗಾಯಿ, 
ಗಾಯು, ಘಾಯ, ಘಾಯಿ]ತನು ಮಣಿಖಚಿತಕನಕದ ಸಾಯಕವನಂಭ್ರಗೆ 
ಸಮರ್ಪಿಸಿ ಚಾಚಿದನು ಶಿರವ (ತೊರರಾ, ೬-೩-೨೨). [ನಗ್ನ * ಆಯತ್ಮ) 

ನಗಾರಖಾನೆ "ನಗಾರ್ಪಾನೆ' ನೋ. 

ನಗಾರಿ, (ನಾ).ಎನಗವೈರಿ : ತ್ರಿದಶಪತಿ ಪಾರಿಜಾತಪುದನಾಗದೊಡಾಧಿಪತ್ಯ 
ಸವನಮದಿನ್ನಾಗದು ತನ್ನಗಾರಿಗಾಗಿಪ್ಪುದು ಧಾರಾಖಡ್ಗ ಸವನಮಂ 
ಮತ್ತಡ್ಗಂ (ಜಗವಿ. ೧೩-೩೧). [ನಗ * ಅರಿ] 

ನಗಾರಿ, ನಕರ್ಕ, ನಗಾರೆ (ನಾ). ಒಂದಂ ಬಗೆಯ ದೊಡ್ಡ ಚರ್ಮ 
ವಾದ್ಕ ; ಭೇರಿ: ಹೊಡೀ ನಗಾರಿ ಮೇಲೆ ಕೈಯ ಘಡಘಡ ಹೊಡೀ 
ನಗಾರಿ ಮೇಲೆ ಕೈಯ (ಪುರಂದ. ೨-೦೦೪ ಪಲ್ಲವಿ); ನಗಾರಿಯಂತೆಯು ಧ್ವನಿ 
ಯುಳ್ಳ ಕರ್ಣಗಳು (ಸೌಗಂಧಿ. ೨೬೪) ; ಅಧಿಕವಾಗಿ ತಮ್ಮ ಸಂಸ್ಕಾ ನದ 
ಪದ್ಧತಿ ಮೇರೆಗೆ ನಗಾರಿ ನವಪತ್ತುಗಳನ್ನು ಸಹ ಕೊಟ್ಟು , , . ಕಳುಹಿಸಿ 
ಕೊಟ್ಟರು (ಇಮಂ, ೦೩೬); ತಮ್ಮ ಸೀಮೆಯ ಪದ್ಧತಿಯ ಮೇರೆಗೆ 


೪೩೦೧ 


10 


15 


20 


45 


ನಗಿಸು 


ನಗಾರಿ ನೌಬತ್ತುಗಳನ್ನೂ ಇವರು ಕಳುಹಿಸಿಕೊಟ್ಟದ್ದು (ಮಜಾವಂ. 7, ೦೪೪); 
ಎನ್ನೆದೆಯೂ ಮೊರೆವ ನಗಾರಿ! (ಕ್ರೌಂಕಥ್ಮ. ೩೬-೬); ಹೂಣರು ಮಕ್ಕಳ 
ಚೆಂಡಾಟ ಮಾಡಿ. ಹೆಂಗಸರೆ ಬೆನ್ನಿನ ಮೇಲೆ ನಗಾರಿ ಬಾರಿಸಿದಾಗ ಭಾರತೀ 
ಯರು ಎಚ್ಚರಾದರು (ಭಾರತಿ. ೧೩೮); ಅವರು ಯುದ್ಧಕ್ಕೆ ಹೋಗುವಾಗ 
ನಗಾರಿಗಳನ್ನು ಬಾರಿಸುತ್ತ ಹೋಗುವರು (ಕರ್ಣಾಅ. ೬೦); ನಗಾರಿಯ ಧ್ವನಿ 
ಮೊಳಗಿತು (ಛಾ. ೧೮). ನಕರ್ಯ: ಬುಂದಿಯ ಅರೆಸರಿಗೆ ತಮ್ಮ ನಕರೆವನ್ನು 
ರಾಜಧಾನಿಯ ಬೀದಿಗಳಲ್ಲಿ ಲಾಲ್‌ದರವಾಜಿನವರೆಗೆ ಹೊಡಿಸಲು ಅಡ್ಡಿಯಿರೆ 
ಬಾರೆದು (ಅಕ್ಕರ. ನಗಾರೆ: ಹೊಟ್ಟೆಯೂದಿಕೊಂಡು ನಗಾರೆ 


ಯಂತಾಗಿದೆ (ಪುನರ್ಮಿ. ೧೫೬). 
ನಗಾರಿಯ ಬಸವಎನಗಾರಿಗಳನ್ನು ಹೇರುವ ಬಸ ಸವ,- ಹೊರುವ ಎತ್ತು : 


ಸಾಲ್ಲುಡಿಗಳು, ಧ್ವಜಗಳು. ನಗಾರಿಯ ಬಸವಗಳು (ಬಿರುಗೆಂ. ೨೬-೦೩). 
[ + ಅರ. ನಕಾರಾ, ನಕ್ಕಾರಹ್‌; ಪಾರ. ನಕ್ಕಾರಾ; ಹಿಂ. ನಕಾರಾ, 
ನೆಕ್ಕಾರಾ; ಮರಾ. ನಗಾರಾ ] 

ನಗಾರೆ "ನಗರ್ಕಿ' ನೋ, 

ನಗಾರ್ಪಾನೆ, ನಗಾರಖಾನೆ (ನಾ). ನಗಾರಿ, ನೌಬತ್ತು ಮೊದಲಾದ 
ವಾದ್ಯಗಳನ್ನು ಇಡಂವ ಸ್ಥಳ ; ನಗಾರಿ ಮೊದಲಾದ ವಾದ್ಯಗಳನ್ನು 
ಬಾಜಿಸುವ ಸ ಕಳ : ತೇರ ಬಯಲಲ್ಲಿ ಎದುರು-ಬದುರಾಗಿ ಕಟ್ಟಿ! ದ ನಗಾರ್‌ 
ಖಾನೆಗಳ ಮೇಲೆ ್ಲಲೆಗಳಲ್ಲಿದ್ದ ಪಾರ್ವತಿ-ಪರಮೇಶ್ವರರ ಬಣ್ಣದ ಪ್ರತಿಮೆ 
ಗಳು, ನೋಡುವವರೆನ್ನು ನಿಂತಲ್ಲಿಯೆ ನಿಲ್ಲಿಸುತ್ತಿವೆ (ಜನಜೀ. ೦೪೨). 
ನಗಾರಖಾನೆ: ಈ ಇಮಾರತಿಯು ಸ್ವತಂತ್ರವಾಗಿರದೆ ಬೀಳುವ 
ಸ್ಥಿತಿಯಲ್ಲಿರುವ ಒಂದು ನಗೂರಖಾನೆಯಾಗಿ ಇರುತ್ತದೆ (ವಿರ. ೨೨). 

[ + ಮರಾ. ನಗಾರ್‌ ಖಾನಾ; ಹಿಂ. ನಕ್ಕಾರ್‌ ಪಾನಾ] 

ನಗಾರ್ಚನೆ (ನಾ). ಎ ನಗಯಜ್ಞ : ತನತನಗೊಲವಿಂ ಕೈಗೆಯ್ವ ನಗಾರ್ಚನ 
ಪರಿಕರಂಗಳಂ ನೆರಪುವ ಗೋಧನಮನಲಂಕರಿಸುವ ಘೋಷನಿವಾಸಿಗಳಿಂದ 
ಮಾಯ್ತು ಕಳಕಳನಿನದಂ (ಅಗವಿ. ೪-60). [ ನಗ್ನ + ಅರ್ಚನೆ] 

ನಗಾರ್ಯ (ನಾ). ಗೌರವಾರ್ಹನಾದ ವ್ಯಕ್ತಿ : “ರಕ್ಕುರ ಎ ನಗಾರ್ಯರುಂ 
(ಶಕ್ಕುರರು)” (ನೀತಿವಾ. ೨೬-೪೨). ನಗ? ೬ ಆರ್ಯ) 

ನಗಾಹಿತ (ನಾ). ಎ ನಗವೈರಿ : ನಿಡುಗಳಿಲೆಯ ಮೊನೆಯುರ್ಚಿದ ಜಡಧೆರ 
ಮೆಸೆದುದು ನಗಾಹಿತ ಪ್ರಣಿಧಿಯಿದೆಂದಡರ್ದತಿರೋಷದಿನಾ ಗಿರಿ ತೊಡರ್ಚಿ 
ಏಡಿದುಗ್ರಶೂಲದೊಳ್‌ ತೋಜುವವೋಲ" (ಶಬಶೆಂ. ೩-೩೭). 

[ ನಗ * ಅಹಿತ] 

ನಗಿಸು (ಕ್ರಿ). ೧. ನಗಂವಂತೆ ಮಾಡು ; ಹರ್ಷಗೊಳ್ಳುವಂತೆ ಮಾಡೋ; 
ವಿನೋದಗೊಳಿಸು : ಪಗರಣದೊಳುಟ್‌ದ ಮೂಜುಂ ನಗಿಸುಗುಮಪ್ಪು 
ದಟ್‌ ನಲ್ಲಿಗಂತವದೋಷಂ (ಕವಿರಾ. ೧-೬೮) ; ಆಡಿಯುಂ ಪಾಡಿಯುಂ 
ನಗಿಸಿಯಂಂ (ವಡ್ಮಾರಾ. ೧೧೮-೦೫); ಬೇಡದುದಂ ಬೇಡುವ ಪುಡಿಯಾಡುವ 
ತೊದಳೊದವೆ ನುಡಿವ ನೆಗಿಸುವ ಬಾಲಕ್ರೀಡೆ ಮುರಾರಿಯ ಬಾಲಕ್ರೀಡೆ 
ಯನನುಕರಿಪುದಾದುದರಿಕೇಸರಿಯಾ (ಪಂಪಥಾ, ೨-೭) ; ನೆಗಿಸಲ್‌ ನುಡಿಸಲು 
ಮಜಿತನ ನಗೆಗಣ್ಣಳ ಚೆಲ್ವನೊಸೆದು ನೋಡಲ್‌ ಪಡೆಯಲ್‌ ನಗೆಮೊಗದ 
ನೀಆ್‌ಯರ್‌ [ ನಗು]ಮೊಗದಿಂದಂ ಪಕ್ಕುಗಾಣದಗಲಗಲಿರ್ಪರ್‌ (ಅಜಿಪು. 
8-73) ; ದೇವನೊಳ್ಳಿದನೆಂದು ಮುಯ್ಕಾನಲು ಬೇಡಾ . . . ಅಳಿಸುವ 
ನಗಿಸುವನೊಳ್ಳಿದನೆ (ಬಸವ. ೧೪೮) ; ಸಂಪಗೆಯ ನನೆಗೆಯ್ದಿ ಬಬ್‌ಕೆೊಯ್ಯಗೆ 
ಜಾಜುವ ತುಂಬಿ ನಗಿಸಿದುದು ಮಲ್ಲಿಗೆಯಂ (ಕಲ್ಮಿಳಾ. ೩6); ಅಳುವವರ 
ನಗಿಸುವುದು ನೆಗುವರನಳಿಸುವುದು ಗೆಲಿದವರ ಸೋಲಿಸಿ ಗೆಲಿಸುವುದು 
ಸೋತವರೆನೀ ವಿಪರೀತಗತಿ ವಿಧಿಗೆ (ಕುವ್ಶಾಕ. ೦-೩) ; ನೆಗುವ ನಗಿಸುವ 
ನಗಿಸಿ ನಗುತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳೊ (ಮಂಕುಳ. 
೪0೭). ೨. ಪರಿಹಾಸ ಮಾಡಿಸಂ ; ಅಪಹಾಸ್ಯ ಮಾಡಿಸಂ ; ಅವಮಾನ 


೬೦). 


ನಗು 


ಗೊಳಿಸು : ನಿನಗೊರ್ವಂಗಲ್ಲವಸ್ಕಾಂತರಮಮರಜನಕ್ಕೆಲ್ಲಮಾ ಪುಂಗೆ 
ಕಾರುಣ್ಯನಿನಾದಂ. ನಿನ್ನನಾದಂ ನಗಿಸುಗುಂ (ಆದಿಪು. ೩-0) ; ಎನ್ನಂ 
ಲೆಕ್ಕಿಸದಿರ್ದುಂ ಕಡೆಗಿನ್ನೂ ಮಗಳೇ ನಿನ್ನಾತಂ ಸರ್ವೇಶನೇ ಜಗದೊಳ್‌ 
ನಗಿಸದೆ ಬಿಟ್ಟೊಡೆ ದಕ್ಷನೆ ನಾನೆಂದತಿ ಘಾರ್ಮಿಸಿದನು (ವೀರೇಶ. ೦-೬೪)- 
`೩. ಪರಿಹಾಸ ಮಾಡಿಸಿಕೊಳ್ಳು ; ನಗೆಗೀಡಾಗು : ವಿನಯಮುಮೆಅಕ 
ಮುಮಪ್ಪುದು ಸನಾಭಿಗಳ್‌ ಸಂಗತಂಗಳಪ್ಪೊಡೆ ಪೆಸರ್ಗೊಂಡನಿತಜಕೊಳೆನ್ನಂ 
ಸೈರಿಸನೆನೆ ಭರತಂಗೆಜಗಿ ಲೋಕದಿಂ ನಗಿಸುವೆನೇ (ಆದಿಪು. ೧೪-೭೬. 
ನಗಿಸಿಕೊಳ್‌, ನಗಿಸಿಕೊಳ್ಳು ಅಪಹಾಸ್ಯಮಾಡಿಸಿಕೊಳ್ಳು; ಅವಮಾನ 
ಮಾಡಿಸಿಕೊಳ್ಳು : ಗುರುಗಳಂ ಕುಲವೃದ್ಧರನಾಜಿಗುಯ್ದು ಕೆಮ್ಮಗೆ ಪಗೆ 
ವಾಡಿಯೊಳ್‌ ನಗಿಸಿಕೊಂಡೊಡೆ ಬಂದಪುದೇಂ ಸುಯೋಧನಂ (ಪಂಪಳಾ. 
೧0-0೬); ಜೋವದ ದೇವತೆಗಳುಮಂ ಸೇವಿಪನೆಂದಂದು ನಗಿಸಿಕೊಳ್ಳನೆ 
ತನ್ನಂ -(ಸಮಪ. ೯-೯೭) ; ಕಯ್ಯಲುಂಡುಂ ಬತ್ತಲಿರ್ದುಂ 'ನಗಿಸಿಕೊಂಡೆ 
ಅಯ್ಯಲಾನಿಂತು ನಾಯುಣ್ಣದ ವಿಧಿಯನುಂಡೆ ಏನೆಂಬೆನೀಶ್ವರಾ ಕಾವುದೆನ್ನಂ 
ದೇವ (ವಾಗೀರ. ದೇ. ೨೬೧-೫) ; ನಾಲ್ಕುಜನರಿಂದ ನಗಿಸಿಕೊಳ್ಳು ವಂತೆ 
ಬಾಳಬಾರದು (ರೂ). ನಗಿಸುವ ವಾಯು ಎ ನಗಂವನ್ಮುಂಟಂಮಾಡಂವ 
ಗುಣವುಳ್ಳ ಒಂದು ಬಗೆಯ:`ವಾಯಂ : ಸಾರಜನಕ, ಆಮ್ಲಜನಕಗಳ 
ಸಂಯೋಗದಿಂದ "ನಗಿಸುವ ವಾಯುು' (Laughing 886-21167006 0೫166) 
ಉತ್ಪನ್ನವಾಗುವುದು (ವಿಜ್ಞಾಕ. ೬). ನಗಿಸುವ ಹೊಗೆ ನಗಿಸುವ 
ವಾಯು : ನಗಿಸುವ ಹೊಗೆ (ಲಾಫಿಂಗಗ್ಮಾಸವು) - ಇದು ನಿರ್ಗಂಧ 
ವಾಯುವಿನ ಒಂದು -ಬಗೆಯ ಆಮ್ಲಜವಿಕಾರವು (ಮುಂಬಯಿ, ೬-೪೧)- 
[ ನಗು, + - ಇಸ್ಮು] 
ನಗ್ಗು; (ಕ್ರಿ). ನಕ್ಕು (ಭೂತನ್ಯೂ) ೧. ಸಂತೋಷ, ಹಾಸ್ಯ ಅಥವಾ 
ಅಪಹಾಸ್ಯ . ಮುಂತಾದುವುಗಳನ್ನು ಸಶಬ್ದವಾಗಿ ವಖವಿಕಾರದೆೊ 
ಡನೆ ತೋರ್ಪಡಿಸು, - ವ್ಯಕ್ತಮಾಡು : “ನಗು - ಹಸನೇ” (ಕಮಧಾ) ; 
ಕಾಣದಾ ರೂಪಂ ಕಂಡು ನಕ್ಕು ದುಃಖಮಂ ಮಣಕಿದೊಳ್‌ (ವಡ್ಮಾರಾ- 
೧೧೮-೨೦) ; ದಿವಿಜಾಶ್ವ್ಚತ್ಥಾ ಮದೊಳೀ ಭುವನಂಗಳ್‌ ನಡುಗೆ ಶಿಶು ಸರಂ 
ಗೆಯ್ದೊಡೆ ನಕ್ಕವಯವದೆ ಕುಂಭಸಂಭವನಿವನಶ್ವತ್ಥಾಮನೆಂದು ಪೆಸರಿಡೆ 
ನೆಗಲ್ಕಂ (ಪಂಪಭಾ. ೨-೪೪) ; ವಿದೂಷಕನಟುತ್ತುಂ ಬಂದ ತನ್ನಂ ನೆಗುತ್ತು 
ಪೋಪಂತೆ ಸಂತೋಷಂ ಮಾಡಿಸಿದುದರ್ಕೊಡಂಬಟ್ಟು `:ಚಾರುಹಾಸಿನಿ ನಿಜ 
ನಿವಾಸಕ್ಕೆ ಪೋದಳ” (ಗದಾಯು., ೨-೦೦ ಐ); ದಯಾಮಿತ್ರಸೆಟ್ಟಿ ಬಾಯ 
ತಂಬುಲಂ ಸೂಸೆ ಕಳಕಳಿಸಿ ನಕ್ಕು (ಛರ್ಮಾಮ್ಮ. ೧-೧೭೨) ; ತರುಣಿಯ ಮುಖ 
ಚಂದ್ರಮನಂ ತಳ್ವದೆ ನೋಡಿ ನಕ್ಕನುದೃಟದೇವಂ (ಉದ್ಭಟ. ೧೧-೨೦) ; 
ಉಂಡು ನಗದಿಹ ಮೋಜ ಅದು ಕಹಿಯ ಸೋರೆ (ಕನಕ.8೦-೪). ೨. ತಿರ 
ಸ್ಕಾರವನ್ನು ಸೂಚಿಸು ; ಅಪಹಾಸ್ಯಮಾಡು ; ಅವಮಾನಗೊಳಿನು : 
ನಾನುಮೆರಡಂ ನುಡಿದೊಡೆ' ಹರಿಹರಹಿರಣ್ಯಗರ್ಭರ್‌ ನಗರೇ (ಪಂಪಧಾ, 
೧-೮೨); ಮಂಂ ತೊಟ )ಿಂಬನದನುಗಿದು ಕುಂದಿಸಿದಂ ಭೆಯದಿಂ ಕರ್ಣನೆಂದು 
ಲೋಕಂ ನಗದೇ (ಫಂಪಭಾ. ೧೨-೧೯); ಮತ್ತಿದಟಿರ್ಕೆಲದೊಳ್‌ 
ಸೆಣಸುತ್ತುಂ ದಿವಮಂ ನಗ ತ್ತುಮಪಹಾಸ್ಕಂಗೆಯ್ಯುತ್ತುಂ ಸೊಗಯಿಪುವು 
* , ಖೇಚರೆ:ಂದ್ರಪುರಂಗಳ್‌ (ಶಾಂತಿಪು..8-3) ; ನಗದಂತು ಜಗಂ ಗುರುಗಳ್‌ 
ಪೊಗಟ್ಟಿಂತನುಜೀವಿಗಳ್ಲೆ ಶುಭಮಪ್ಪಂತು . ಆಗಣಿತಗುಣನೆನಿಸಿ 
ನಿಲ್ವೂದಾಕಲ್ಪಾಂತಂ (ಉದಂಪೂ. 98೭೮; ಲೋಕಪಾವನವೆನಿಸಿ ಹರಿವ 
ಕಾವೇರಿಯಿಂ ನಾಕಮಂ ನಗುವ ನಗರಂಗಳಿಪ್ಪೋಜೆಯಿ೦ (ತಿರುರ. ದೇ. ೨-೪); 
ಲೋಕಂ ನಗುವ ಮಾತನಾಡದಿರಿ (ಸಿದ್ಧರಾ. ೧-೪೦) ; ಕುಣಿಸಿ ನಗನೇ ಕವಿ 
ಕುಮಾರವ್ಯಾಸನುಳಿದವರ,(ಕುವ್ಶಾಅ . ೧-೦೭) ; ಕರಿಗಳನು ಮುಜಾದಿಡುವ 
ಸಿಂಹಕೆ ನರಿಗಳಿದಿರೇ ತಾನು ನಿಮಗಂ ತರವೆ ಸಾಕಂತಿರಲಿ ಕಂಡವರೆಲ್ಲ 
ನಗದಿಹರೆ (ನಳಿಚ. ೨-೦೮). ೩. (ಆಲಂ) (ಹೂವಿಗೆ ಸಂಬಂಧಿಸಿದಂತೆ) 


೪೩೦೨ 


ನಗುಮುಖ 


ತೆರೆದುಕೊಳ್ಳು; ಅರಳಂ: ಮಿಕ್ಕು ಮಾಸುವ ಬೆಳಗು ಕೆಂಪಡರ್ದ ಮುಗಿಲು 
ತಲೆಯಿಕ್ಕುವಬುಜಂ ನಗುವ ಕುಮುದ .". . ನಲಿವ ಜಾರೆಯರು ಸುಜೆ 
ಯಲಿ ರಂಜಿಸಿದರು (ಸೋಮ. ೨-೧೦); ಮಲ್ಲಿಗೆ ಬಾಯ್ಬಿಟ್ಟು ನಗುತಾವೆ 
(ಜಗೀತೆ. ೧೯). 

8 ನಗು ನಗು (ದ್ವಿರುಕ್ತಿ) : ನಗುನಗುವ ಕಣ್ಗಳಿಗೆ ಹೊಗೆಯನೂದಲು 
ಬೇಡ (ಮಂಕುಕ. ೮೩೩) : ಯಾವಾಗಲೂ ನಗುನಗುತ್ತಿದ್ದ ಹುಡುಗಿ 
ಯಾಕೋ ಮಂಕಾದಳು (ರೂಂ). ನಕ್ಕಾಡು ಎ.ಹಾಸ್ಯದಿಂದ ವಿಶೇಷ 
ವಾಗಿ ನಗಂ : ಸಿಕ್ಕಲ್ಲ ತೀರ್ದುದಿನ್ನೆಮ್ಮ ಪಟ್ಟಣ ಸಮಾಪಕ್ಕೆ ತೋಟ್‌ತು 
ಕುಣ್ಟೆವೆಂದು ನಕ್ಕಾಡಿ ಕೈಹೊಯ್ತು ಸರಸವಾಡುತ ಕಾಲನಿಕ್ಯುತಿದ್ದುದು 
ರಾಜಕಟಕ (ಭರತ, 8೩-39); ಸೋಗಿಲೊರ್ಳ ನಕ್ಕುಡುತುಂ ಮುದ್ದು 
ಗರೆವುತುಂ ಲೇಲೆಯಿಂ ಮಕ್ಕಳಾಟಿಕೆಯೊಳೆಸೆದಂ ಜಗವನಾಡಿಸುವ ಸೂತ್ರ 
ಧಾರಂ ಕ್ರಮದೊಳರ (ಜಿಬಪು. ೫-೩೬). 

`[ದೇ. ॥ ತಮಿ. ನಕು; ಮಲ. ನಗೆ; ತೆಲು, ನಗು, ನವ್ವ] 

ನಗ್ಯು (ನಾ). ೧. ನಗುವಿಕೆ : ನಗುವೊಂದು ರಸಪಾಕ ಅಳುವೊಂದು ರಸಪಾಕ 
(ಮಂಕುಕ. ೪4೪) ; ಅಂತರಾಳದಲ್ಲಿ ನಗು ಕೇಳಬಂದಿತೆ: (ಯಕ್ಷಪ್ರ. ೩); 
ಅವನ ತುಟಿಯ ಮೇಲೆ ಒಂದು. ಸಣ್ಣನಗು ಸುಳಿಯಿತು. (ರೂಪಸೆ. 8). 
೨. ಅಪಹಾಸ್ಯ : ಪರಿಹಾಸ : (8). ೩. (ಹೂವು ಮೊದಲಾದವು) 
ಅರಳುವಿಕೆ : ವಿಕಾಸವಾಗುವಿಕೆ. 

ನಗುಬರಿಸು ಎ ನಗುವನ್ನುಂಟು ಮಾಡಂ : ಆಗ ನಡೆದ ಘಟನೆಯು 
ತುಂಬಾ ನಗುಬರಿಸುವಂತಹದು (ಕೂಡಿ). ನಗುಬರು ಇ ನಗುವುಂಟಾಗಂ ; 
ಮೋಜೆನಿಸು : ಪ್ರಸಂಗವನ್ನು ನೆನೆಸಿಕೊಂಡಾಗೆಲ್ಲ ನಗುಬರುತ್ತೆ (ನಾಡಿಗೇ. 
063) ; ಇವರು ನಗಿಸುವುದಕ್ಕೆ ಪಡುವ ಪಡಿಪಾಟ, ಅಂಗಚೇಷ್ಟೆಗಳು 
ಮುಂತಾದವನ್ನು ನೋಢಿದರೆ ನಿಜವಾಗಿಯೂ ನಗುಬರುತ್ತೆ (ನಾಡಿಗೇ. ೧೮೩). 
[ ಎನೆಗು,] 

36 ನಗುಗೇಡು (ನಾ). = ನಗೆಗೇಡಂ : (8). [ನಗ್ಗು * ಕೇಡು) 

ನಗುತ (ನಾ). ಅಪಹಾಸ್ಯ ; ಹಾಸ್ಯದ ಮಾತು : ನೀನೆಲ್ಲಿ ಜನಿಸಿದೆಯದಾರ್‌ 
ತಂದೆತಾಯ್ಗಳ೯ ನಿಧಾನವೆಮ್ಮೊಡನುಸುರಿಮೆಂದಜಂ ನುಡಿದನಿಂದಾ 
ನಗುತಮೇ ಸ್ತೋೋತ್ರಮಾಯ್ತು ಸರ್ವೇಶ ರನ ಮಹಿಮೆಯೆಂತೋ 
ಜಗದೊಳು (ಜೆಬಪು. ೧೮-೧೨). [ನಗು * -ತ್ಮ] 

30 ನಗುಪಾಟಲು (ನಾ). ಅಪಹಾಸ್ಯ ; ಹಾಸ್ಯಾಸ್ಪದವಾದಂದಂ : ಈ 
ಆದರ್ಶವಾದ ಅನೇಕವೇಳೆ ನಗುಪಾಟಲಾಗುವಷ್ಟು ಮಿತಿಮಿರಿತ್ತೆಂದರೂ 
ಅತಿಶಯೋಕ್ತಿಯಲ್ಲ (ಧಾರದ. ೪೭೦) ; ಪ್ರಸಿದ್ಧರಾಜರು ಬಗ್ಗಿಸಲಾರದ 
ಬಿಲ್ಲನ್ನು ಅಸ್ತ್ರವಿದ್ಯೆಯನ್ನರಿಯದ ಈ ಕೈಲಾಗದ ಬ್ರುಹ್ಮಣ ಬಗ್ಗಿ ಸಿಯಾನೇ? 
ರಾಜರಲ್ಲಿ ಬ್ರಾಹ್ಮಣರಿಗೆ ನಗುಪಾಟಲು (ವಡಭಾ. ೩೨) ; ಪ್ರಯತ್ನವು ಸಾಗದೆ 
ವಿಫಲವಾದರೆ ಉಪಹಾಸಕ್ಕೆ : ಕಾರಣವಾಗಿ ಹೆಂಗಸರಲ್ಲಿ ನಗುಪಾಟಲಿಗೆ 
ಗುರಿಯಾಗಬೇಕಾಗುವುದು (ಕೋಹಿನೂ. ೪೫); ಅವರ ಮಧ್ಯೆ ರಂಗಣ್ಣನ 
ಇರವು ನಗುಪಂಟಲು (ದುಂಬಿಕ. ೬೪). "ನಗೆಪಾಟಲು' ಪರಾ. 

[ ನಗುಪಾಟು (ಎನಗುಪಾಡು) + - ಆಲು (ಆ -ಅಲ್ಯ್ಯ) ] 
ನಗುಪಾಟು "ನಗುಪಾಡು' ನೋ. 

40| ನಗುಪಾಡು,ನಗುಪಾಟು (ನಾ). - ನಗುಪಾಟಲು : , ಈ ಕೆಲಸ ಸರಿಯಾಗಿ 
ಆಗದಿದ್ದರೆ ನಗುಪಾಡೇ ಸರಿ (ಕೂ9). ನಗುಪಾಟು : ಅವರೆ ಜೀವನ ನಗು 
ಪಾಟಿಗೆ ಗುರಿಯಾಯಿತು (ರೂಢಿ). 

[ ನಗು. ಪಾಡ್ಕು./ತೆಲು.ನಗುಬಾಟು] 

ನಗುಮುಖ (ನಾ), ನಗಂವ ವಂಂಖ; ನಗುವಿನಿಂದ ಕೂಡಿದ ವಂಖಿ:; 
ಹಸನ್ಮುಖ: ಅವರ ಕಣ್ಣು ಕೂಡಿದಾಗ ಅವಳು ನಗುಮುಖವನ್ನು 
ತೋರುತ್ತಿದ್ದಳು (ಕಂಗರೋ. ೨೬). [ನಗ್ಗು ಮುಖ] 


ನ 
೦ಎ 


15 


465 


ನಗುಮೊಗ 


ನಗುಮೊಗ (ನಾ). ಎ ನಗುವಂಂಖ : ನಗಿಸಲ್‌ ನುಡಿಸಲುಮಜಿತನ ನಗೆಗಣ್ಣಳ 
ಚೆಲ್ವನೊಸೆದು ನೋಡಲ್‌ ಪಡೆಯಲ"* ನಗೆಮೊಗದ ನೀರೆಯರ್‌ [ನಗು] 
ಮೊಗದಿಂದಂ ಪಕ್ಕುಗಾಣದಗಲಗಲಿರ್ಪರ್‌ (ಅಜಿಪು. 8-೯೨); ಬಡತನದ 
ನಿಕೃಷ್ಟಾವಸ್ಥೆ ಯಲ್ಲಿಯೂ ರಾಜೀವಿ ಅನಂತನನ್ನು ನಗುಮೊಗದಿಂದಲೇ 
ಹುರಿದುಂಬಿಸಿದಳು (ಒಡ್ಮಿಉ. ೧೪೨); ನಗುಮೊಗದರಸಿಯಾದ ಕವಿತಾ 
ಸುಂದರಿಯ ವರವನ್ನು ಪಡೆಯಲು ಬಗೆಮಿಗೆ ಜಪಿಸುವ ಹಂಬಲ ಈ 
ಕವಿಗಿದೆ (ಸಾಸಮೂ. ೧೩೦). [ನಗು * ಮೊಗ) 
ನಗುಮೋರೆ (ನಾ). ಎ ನಗಂಮಂಖ: ಬೆರಗುಕಣ್ಣಿನ, ಬೆರಳವಿಇಾಸೆಯ 
ಬೆರೆಸಿದಾ ನಗುಮೋರೆಯಾ ಅರಸನಿದ್ದನು (ಕಎಪು. ೩೭-೦); ಹೈಮವಶಿ 
ನಗುಮೋರೆಯಿ:ದ ಮುಗ್ಧದೃಷ್ಟಿಯಿಂದ ನೋಡುತ್ತ .. . ಎಂದಳು 
(ಎರಸೆ. ೧೧). [ನಗು * ಮೋರೆ (ಎನೋ) ] 
ನಗುಸಾರ, ನಗಸಾರ (ನಾ). 2 ನಗೆಚಾಟಿಕೆ ೧; ಇದು ಹಗೆಸಾರವಲ್ಲ 
ನಗುಸಾರವೆಂದು ತಿಳಿದುಕೊ (ಕಥಾವಂ. 27, ೧೩೫). ನಗಸಾರ : ಹೊಗಳು 
ಭಟ್ಟರನ್ನು ನಿರ್ಮಿಸಲು ಈಶ್ವರನು ಸ್ತೋತ್ರಪ್ರಿಯನೋ? ಕೀರ್ತಿ 
ಕುಮುಕನೋ? ತನ್ನ ಪ್ರತಾಪಪ್ರದರ್ಶನಕ್ಕಾಗಿ ರಚಿಸಿದನೆಂಬುದು ಒಂದು 
ನಗಸಾರದ ಮಾತು (ಜೀವಾತ್ಮ. ೨೯೬); ಸಂಘಾನ ನಗಸಾರ ಮಾಡ್ದೆ 
(ಇಡನೋ. ೪೧); ಮತ್ತೇನು ನಗಸಾರಕ್ಕೆ ಹೇಳ್ತೀನಾ ? (ಡಂದತೋ. ೨6೧). 
"ನಗೆಸಾರ' ಪರಾ. 

ನಗುಸಾರಗಾರ - ನಗಿಸುವವನಂ : ಹಾಸ್ಯಗಾರ : ಅವನು ಒಳ್ಳೆಯ 
ನಗುಸಾರಗಾರ (ರೂಂ). [ನಗು * - ಸರೈ?) 
ನಗೆ (ನಾ). ೧. ನಗುವಿಕೆ : “ಚಲ್ಲೆ ನಗೆ” (ಕಲ್ಮಮಂ, ೬೮); ಮೊಗಮೆಂಬಂ 
ಬುಜದರಲಾ ನಗೆಯೆಂಬ ವಿಕಾಸಮೊಪ್ಪು ವದಟ್‌ ಳ್ಳುಟಂಗುಂ ಮಿಗೆ. .. 
ಸುಯುಕ್ತೈರೊಪಕಮಕ್ಕೂಂ(ಕವಿರಾ.೩-೨೩);ನಗೆ ಸಬ್ಧ ಶಿವಂ ಬಿನದಮೆಂಬಿವಆ್‌ಂ 
ಲಲಿತಾಂಗನಂ ಮನಂಗೊಳಿಸುವರಿಚ್ಚೆಕಾರ್ತನದ ಲಲ್ಲೆಯ ಸಗ್ಗದ ದೇಸೆ 
ಕಂರ್ತಿಯರ್‌ (ಆದಿಫು. ೨-೩೦); ನಗೆಯೊಳ್‌ ಬಿರಿವಂತಿರೆ ಬಿರಿವುವಲ್ಲಿ 
ಫೊಸಮಲಲ್ಲಿಗೆಗಳ್‌ (ಕಾಂತಿಪು. ೨-೯೭) : ಪುರೆಜನಂಗಳ್‌ ಕೇಳ್ದು ಕರುಳಂ 
ಪಿಡಿದು ನಗೆಯೊಳ್‌ ಪೊರಟ್ಮರ್‌ (ಪಂಠಕಂ. ೧೮೭-೨೨); ಶಾಂತರೂಪಂ 
ಬಿಟ್ಟು ಕ್ರೂರರೂಪಂ ಕೈಕೊಂಡು ನಗೆಯಂ ಬಿಟ್ಟು ಮುಳಿಸನೊಳೆಕೊಂಡು 
(ಧರ್ಮಾಮ್ಮ. ೩-೬೩) ; ನಗೆಗೆ ನಗೆ ಕುಂಟಣಿ ವಿವೇಕದ ಹೊಗೆಗೆ ಹೊಗೆ 
ಸಖಿಯಾದುದು (ಕುವ್ಕಾಸ. ೧೨-೪೨) ; ನಗೆಯು ಬರುತಿದೆ ಎನಗೆ ನಗೆಯು 
ಬರುತಿದೆ ಜಗದೊಳಿರುವ ಮನುಜರೆಲ್ಲ ಹಗರಣ ಮಾಡುವುದ ಕಂಡು 
(ಪುರಂದ. ೧-೨೨ ಪಲ್ಲವಿ); ನಗೆ ತಡೆಯಲಾರದೆಯೆ ಹೊರಗೆ ಬಂದಳ್ಳೆ 
ಬಿರಿಎರಿಯೆಕ್ಮೆನಗೆ ತೊಡಗಿದನ್‌ . , . ನಗೆಗೆ ಮಾರಿರ್ದುದಾ ಧೂಮದೃಶ್ಯಂ 
(ಶ್ರೀರಾಮಾ. ೧೪೮-೧೮೧). ೨. ಅಪಹಾಸ್ಯ ; ಪರಿಹಾಸ; ಕುಚೋದ್ಯ : 
ಮನುಮಾರ್ಗನಿಪುಣನೆನಿಸಿದ ನಿನಗಾಮಾ ರಾಜಮಾರ್ಗಮಂ ತೋಟ 
ಜಗಜ್ಜನಕೆ ನಗೆಯಲ್ಲೆ (ಆರಿಪು. ೮-೧೨); ಎಲೆ ಧನಂಜಯ ಧರ್ಮಪುತ್ರನ 
ಕೊಲುವೆನುಳುಹುವದಿಲ್ಲವೆಂಬಗ್ಗಳಿಕೆಯಿದು ನಗೆಯಲ್ಲವೇ(ಕುವ್ಕಾಕ.೧೭-೧೨). 
೩. (ಹೂವು ಮೊದಲಾದವು) ಅರಳಂವಿಕೆ : ವಿಕಸಿಸಂವಿಕೆ : ಕುಮುದಂ 
ಗಳ ನಗೆ ಬತ್ತಿದುವು ಪಾಯ್ವ ನೇಸಣಿನಾಗಳ" [ಪಾಳಾಂ. ನೆಗೆಯಗೆಯೆತ್ತಿ 
ಪೋಯ್ತು ಮುನ್ನೇಸಜಿ*ನೊಳ್‌) (ಲೀಲಾವ. ೩-೫). ೪. ಸಂತೋಷ; 
ಆನಂದ : ನಗೆ ಹೋಗಿ ಹೊಗೆಯಾಯ್ತುು (ರೂಢಿ). ೫. ವಿನೋದ; 
ತಮಾಷೆ ; ಹಾಸ್ಯ : ನಗೆಯೊಳಮಪ್ಪೊ ಡಮಿಂತೀ ತೆಗಟಿ ದುರುಕ್ತಿಗಳನೆ 
ಮ್ಮೊಳಿಂ ನುಡಿಯ ಲ್‌ ನೀಂ ಬಗೆಯೊಳ್‌ ಬೇಅಕೊಂದನಣಂ ಬಗೆಯಲ್‌ 
ಗಡ ನಿನಗೆ ಸುಮತಿ ಬೇಟಿಖಾಂ ಬೇಜಕೀ (ಕಾವ್ಯಾವ. ೪೧೨). ಓ. ಕಾಂತಿ; 
ವಿಲಾಸ, "ನಗೆಗಣ್‌' ಪರಾ. 

ನಗೆಗೀಡಾಗು ಎ ನಗೆಗೆ ಗುರಿಯಾಗಂ ; ಅಪಹಾಸ್ಯಕ್ಕೆ ಒಳಗಾಗು : 


18 


೪೩೦೩ 


ನಗೆಗಣ್‌ 


ನೀನಿಂತು ನಗೆಗೀಡಾದ ನುಡಿಗಳಂ ನುಡಿಯುತ್ತಮೆನಗೆ ಮುಳಿಸನಾದೊಡಂ 
ಪುಟ್ಟಿಸಲಿಲ್ಲಂ (ಕಾದಂಉ. 8೭೬೬) ; ತನ್ನೆಲ್ಲ ಸಂದೇಹಗಳು ಬರೇ ಸಂದೇಹ 
ಗಳಾದರೆ, ತಾನು ನಗೆಗೀಡಾಗಬಹ:ದು ಎಂಬ ಭಾವನೆ ಆಕೆ ಉತ್ತರಿಸದಂತೆ 
ತಡೆಯಿತು (ವಾತ್ನಲ್ಕ. ೧೪೯). ನಗೆಗೆಡೆ ಎ ಅಪಹಾಸ್ಯಕ್ಕೆ ಈಡಾದಂದು; 
ವಿಡಂಬನೆಗೆ ಗಂರಿಯಾದಂದಂ : ಜಾಲಗಾರನೊಬ್ಬ ಜಲವ ಹೊಕ್ಕು 
ಶೋಧಿಸಿ ಹಲವು ಪ್ರಾಣಿಯ ಕೊ:ದು ನಲಿನಲಿದಾಡುವ ತನ್ನೆ ಮನೆಯ 
ಲೊಂದು ಶಿಶು ಸತ್ತರೆ ಅದಕೆ ಮಟುಗುವಂತೆ ಅವಕೇಕೆ ಮಲುಗನು . . , 

` ಎಂಬುದಾಗಿ ಜಾಲಗಾಜನ ದುಃಖ ಜಗಕೆಲ್ಲ ನಗೆಗೆಡೆ (ಮಹಾದೇ. ಬ. 
೪೬-೧೦೯) ; ಬಗೆಯಲಅಳಿಯದು ನಿನಗೆ ಪುರುಷಾಮೃಗ ಮನೋವೇಗದಲಿ 
ನಡೆವುದು ನಗೆಗೆಡೆಯ ಮಾಡಿದೆಯಲಾ ಕಲಿಭೀಮ ನೀನಿಂದು (ಕುವ್ಕಾಸ. 
'೬ರಇ ೭-೧೬) ; ಗಾಳಿಯುಟುಬೆಗೆ ಮಲೆತ ಮೇಘದ ತೋಳುವಲ 
ನಗೆಗೆಡೆಯಲಾ ಕುರುಪಾಲನೆತ್ತಲು ಭೀಮನೆತ್ತಲು ಶಿವಶಿವಾ ಎನುತ 
(ಕುವ್ಯಾಛೀ. 8-೧೪); ಮಗಳೆ ನೀ ನಿನಗಲ್ಲದಿರ್ದೋಜೆಗಳ ನಡೆವರೆ ರಾಜ 
ಕುಲದಲಿ ನಗೆಗೆಡೆಯ ಮಾಡುವರೆ . , , ನೆಗಳಲಹುದೇ ಪುರ:ಷಸಂಗವ 
ನೆಂದಳಾ ಜನನಿ (ಪ್ರಥುಲೀ. 8-೩೬), ನಗೆಗೆಡೆಮಾಡು - ಅಪಹಾಸ್ಯಕ್ಕೆ 
ಗುರಿಮಾಡಂ ; ವಿಡಂಬನೆಗೆ ಒಳಗಂವಾಡಂ ; ಎರೆಯ ಕಡೆಗಣಿಸಿರುವ 
ಆಳ್ಮನೆಯ ಗೆಯ್ಮೆಯೆನೆ ಮರವೆ ನಗೆಗೆಡೆವಾಡೆ ಮಾರೊಡ್ಡಿ ಮುನಿವಂ 
(ಕಾಲೂರ. ೫೧-೭೬). ನಗೆಗೆಡೆಯಾಗು - ಅಪಹಾಸ್ಯಕ್ಕೆ ಗುರಿಯನಾಗು ; 
ಪರಿಹಾಸಕ್ಕೊಳಗಾಗಂ : ನಗೆಗೆಡೆಯಾಗೆ ದೈವವೆನಗೇನನೊಡರ್ಚಿಸಿತೀಗಳ್‌ 
(ಕಾದಂಪೂ. 6೧೯) ; ನೀಂ ಶಬ್ದಮಾತ್ರಕ್ಕೆ ಬೆರ್ಚಿದೊಡಿಂತಪ್ಪ ನಗೆಗೆಡೆ 
ಯಪ್ಪಿರ್‌ (ಪಂಡತಂ. ೪3-೧) ; ಹೆಗರಣ ನಗೆಗೆಡೆಯಾಯಿತ್ತು (ಬಸವ. ೩೦೦) ; 
ಮುನನಿವರರಿಗೆ ನಗೆಗೆಡೆಯಾಗಿ ನಿಷ್ಕಾರಣಂ ಮಡಿವರೇ ಕಂದ (ಹಡಕಾ. 
೦೨-೫೧) ;. ನೆರವಿ ನಗೆಗೆಡೆಯಾಗೆ ಮುಸುಕಿನ ಮುರುವಿನಲಿ ಪುಳಯವ 
ಹೊಕ್ಕರು (ಕುವ್ಕಾರ್ರೋ, 9-96), ನಗೆಯೊಡಲಾತಂ ಎ ಇಂದ್ರ : ನಗೆಯೊಡ 
ಲಾತನಂ ಹರಣಗೊಂಬವನಂ , , . ಒಳ್ಳಿದನೆಂಬರೆ ಭೂಪ ಕೂರ್ಮೆಯಿಂ 
(ನಳಹಂ, ೨೮೭), [ದೇ. 8 ತಮಿ. ನಕೈ) 

ನಗೆಕಾರ "ನಗೆಗಾಆ' ನೋ. 

ನಗೆಕಾರ್ತಿ "ನಗೆಗಾರ್ತಿ' ನೋ. 

ನಗೆಕಾಅ "ನಗೆಗಾಟಿ' ನೋ. 

ನಗೆಕುಂಟೆ (ನಾ). ಒಂದಂ ಸ್ಥಳದ ಹೆಸರಂ: ಪುಲಿನಾಡ ನಗೆಕುಂಟೆಯಂ 
ಪಲ್ಲವಾದಿತ್ಯ ನೊಟಂಬ ಗಾವುಣ್ಣಂಗೆ ಕೊಡಂಗೆಯಾಗಿ ಕೊಟ್ಟಂ (ಮರಿ. 
೧೯೩೨. ೪೮-೧೬: 960). [ನಗೆ * ಕುಂಟಿ] 

ನಗೆಗಡಲ್‌, ನಗೆಗಡಲು (ನಾ). ತುಂಬು ಹಾಸ್ಯ: ಅತಿಯಾದ ನಗು,- 
ವಿನೋದ : ಕೌಶಿಕನೃಪ ನಗೆಗಡಲೊಳಾಳುತ . . . ಅಟುಹೆ (ಮದೇಪು. 
೨೩-೨೯) ; ಬೋಡುವಾಯಂ ತೆಟ್‌ದೇಡಿಪ ಕೋಡಗಂಗಳಂ ನೀಡುಂನೋಡಿ 
ನಗೆಗಡಲೊಳೋಲಾಡುವ ಬೇಡವೆಣ್ಗಳಿಂ ವಿಜೃಂಭಿಸಿ ಕಣ್ಣೆ 
ಕೌತುಕಾವಹಮಾಗಿರ್ದುದಲ್ಲಿ (ರಾಜಕೇ. ೫-೩೫ ವ). ನಗೆಗಡಲು : “ನಗೆ 
ಗಡಲು” ಎಂಬ ಹೆಸರನ್ನಿಟ್ಟು ಈ ಕಥೆಯನ್ನು ಬರೆದಿದ್ದೇನೆ (ನಗೆಗ. ಸೂಚನೆ). 

[ನಗೆ + ಕಡಲ್‌) 


«0| ನಗೆಗಡಲು "ನಗೆಗಡಲ್‌' ನೋ. 


ನಗೆಗಣ್‌, ನಗೆಗಣ್ಣು (ನಾ). ಕಾಂತಿಯುಕ್ತವಾದ ಕಣ್ಣು ; ಪ್ರೀತಿ, 
ಸಂತೋಷ, ವಿನೋದಗಳನ್ನು ಸೂಚಿಸುವ ಕಣ್ಣು : ವ.ಹೀಲಲನೆಯ 
ನಗೆಮೊಗದಂತೆ: ತಿಳಿದ ಕೊಳಂಗಳುವಕಾತನಂತಃಪುರಕಾಂತೆಯರ ನಗೆಮೊಗದ 
ನಗೆಗಣ್ಣಳ ಬೆಡಂಗನೆ ಕಿಜುನಗೆ ನಗುವಂತೆ (ಆದಿಪು. ೧೧-8 ವು; ನಗೆಗಣ್‌ 
ಸೋರ್ವ ಕದುಷ್ನವಾರಿಚಯದಿಂ ಬಿಂಬಾಧರಂ ಸುಯ್ಯ ಬೆಂಕೆಗಳಿಂ ನಾಡೆ 
ಬೆಡಂಗುಗೆಟ್ಟೆರೆವಿದಿಂತೇ ಕಾರಣಂ (ಪಂಪಭಾ. ೪-೬೩) ; ನಗಿಸಲ್‌ ನುಡಿಸಲು 


ನಗೆಗಣ್ಣು 


ಮಜಿತನ ನಗೆಗಣ್ಣಳ ಚೆಲ್ವನೊಸೆದು ನೋಡಲ್‌ ಪಡೆಯಲ್‌ ನಗೆಮೊಗದ 
ನೀರೆಯರ" [ನಗು]ಮೊಗದಿಂದಂ ಪಕ್ಕುಗಾಣದಗಲಗಲಿರ್ಪರ್‌ (ಅಳಪು. 
8-೯೨9); ಆ ಸತಿಗೆ ಪಟ್ಟೆ ಕ ಹರ್ಷವಿಲಾಸಂ ಮಧುಬಿಂದುವಾಳೆ ನೀಲೋ 
ತ್ಹಲದಿಂ ಸೂಸುವೊಲ್ಲಗೆಗಣ್ಣಿಂ ಸೂಸಿದುವಾನಂದಬಾಪ್ಪಬಿಂದುವಿತಾನಂ 
(ಮಲ್ಲಿಪು, ೪-೩೦) ; ಬಂದರ್‌ ನಗೆಗಣ್ಣಳ ಚೆಲ್ಲೆಗಣ್ಣಳಲರ್ಗಣ್ಣಳ ನಿಡುಗಣ್ಣಳ 
ಬೆಡಂಗಿಯರ್‌ ಕೋಮಲೆಯರ" (ಆಗವಿ. ೪-೦೨೪) ; ನಗೆಗಣ್ಣಳ ಕಾಂತಿಯ 
ಸೆಳ್ಳುಗುರ್ಗಳ ಕಾಂತಿಯ ಕರದ್ವಯದ ಕಾಂತಿಯ ಮಾಲೆಗಳಂ ಹೊಸ 
ಹೂವಿನ ವಾಲೆಗೆತ್ತು ಬೆಲೆಗೊಟ್ಟುಕೊಂಡು ನಗಿಸಿದನೊರ್ವಂ (ಗಿರಿಕ. 
೨-೮೭); ನಗೆಗಣ್ಣಳ್‌ ನೈದಿಲಂ ಸಾಲಿಡೆ ಬಿಗಿದ ಕುಚಂ ಬಿಂಕವಂಂ ಬೀಟ್‌ 
ಕಾಲಂದುಗೆ ಬಂಡುಂಡೆರ್ದ ಪೆಣ್ಣಂಬಿಗಳ ರವಮನೊಟ್ಟೈಸೆ 
ಬಂದರೀರ್ವರ್‌ ಸುಲಲಿತ ಚತುರಾಪಾಂಗೆಯರೀ ಕಾಂತೆಯರ್ಕಳಿ (ಫುಣಕ್ಕಸ್ಪ. 
೦-೪೨). ನಗೆಗಣ್ಣು : ಎಳೆಯಳ ಮುಖಸರಸಿಯೊಳೆಯ್ದೆ ತುಂಬದ 
ಕಳೆಯೆನಿಪಮಲಾಂಬುವಿನೊಳು ಪೊಳೆವ ತರಳಪಾಠೀನಗಳಂತೆ ಕಂಗೊಳಿ 
ಸಿದುವಾ ಪೆಣ್ಣ ನಗೆಗಣ್ಣು (ಕ್ರಿಳುತಿ. 30-೬೩8); ಓ ತಾಯೆ, ಕನ್ನಡದ 
ಪೆರೌತಾಯೆ .., ಸುಳಿಗುರುಳು, ನಗೆಗಣ್ಣು ಏನು ಕಪ್ಪೆ ನಿನಗೆ ಮುತ್ತಿಡುವ 
ಕಪ್ಪು |! (ಹೊಂಗಳು. ೧೩-೧೯) ; ಒಬ್ಬರ ಕಣ್ಣು ಮತ್ತೊಬ್ಬ ರೆ ಕೈಯಲ್ಲಿರುತ್ತದೆ 
ಎಂದು ನಗೆಗಣ್ಣಿನ ಮುದುಕ ನುಡಿದನು (ಪುನರು. ೩೦೪). [ನಗೆ 4 ಕರ್ಣ] 

ನಗೆಗಣ್ಣು "ನಗೆಗಣ್‌' ನೋ, 

ನಗೆಗಣ್ಣೊ. €ಟ (ನಾ). ಕಾಂತಿ ಅಥವಾ ವಿಲಾಸಯಂಕ್ತವಾದ ಕಣ್ಣಿನ 
ನೋಟ,-ದೃಷ್ಟಿ: ಸೊಗಯಿಪ ನಗೆಗಣ್ಣೋಟ [ಪಾಠಾಂ. ಕಡೆಗೂಣ್ಲೊಪ್ಪ? 
ವಿಂತಾಗವೇಡಾ ಕೊಳದಿಂದಂ ಬಂದ ಲಕ್ಷ್ಮೀವಧುವೆನಿಸುವ ಪೆಣ್ಳಾವ 
ವಿಂತಾಗವೇಡಾ (ಗದಾಯಿ. 6-೬೦). [ನಗೆಗಣ್‌ + ನೋಟ] 

ನಗೆಗಣ್ಣೆಳಗು (ನಾ). ನಗೆಗಣ್ಣಿನ ಕಾಂತಿ, ಹೊಳಪು: ಪಾಲ್ಗಡಲ 
ಮೂಲಸ್ಥಾನವೊ ಬನದ ಸಿರಿಯ ನಗೆಗಣ್ವೆ [ಬಾಣಾ ಣೈ]ಳಗು ನಿಂದುದೊ 
ಪರಿಯ ಮುತ್ತಿನ ಬಿತ್ತೊ (ಸಾಳ್ಮಭಾ. ೦೬-೮). [ನಗೆಗಣ್‌ + ಬೆಳಗು) 

ನಗೆಗಾರ "ನಗೆಗಾಅ' ನೋ. 

ನಗೆಗಾರ್ತಿ, ನಗೆಕಾರ್ಶಿ (ನಾ). ೧. ನಗೆಯನ್ನುಂಟುಮಾಡಂವವಳಂ ; 
ವಿನೋದವನ್ನುಂಟಂಮಾಡುವವಳಂ. ೨. ನಗೆಯನ್ನು ಉಳ್ಳವಳಂ; 
ವಿಲಾಸವತಿ : ಸೊಬಗಿನ ಸೋನೆಯ ನಗೆವೆತ್ತ ನಲ್ಲಳ ಮಂಗುಳ ಮೊಲೆಯ 
ಮೋಹಿನಿಯ ಬಗಸೆಗಂಗಳ ಬಾಲೆಯಂ ರಂಗಾಯೆಂಬ ನಗೆಗಾರ್ತಿಯನೆಂದು 
ಸಂಧಿಪೆನೊ (ಶಶಸಾಂ. ೨೭-೪೦). ನಗೆಕಾರ್ತಿ : ೧. ನಗೆಕಾರ್ತಿ, ನುಡಿಕಾರ್ತಿ 
(ಶಿದ್ಮಾನು. ೨೦೧ ಪ್ರಯೋ); ಹಸತಿ ಎ ನಕ್ಕಪಂ .. . ಹಸಂತೀ = ನಗೆಕಾರ್ತಿ 
ಯುಂ, ಕುಂಪಟಿಯುಂ (ಠಕ್ಕ. ೬೨). 

[ನಗೆಗಾಅ * -ತ್ಮಿ (ಎ-ಇತ್ತಿ)] 

ನಗೆಗಾಅ, ನಗೆಕಾರ, ನಗೆಕಾಅ, ನಗೆಗಾರ (ನಾ). ೧. ನಗೆಯನ್ನೂಂಟಂ 
ಮಾಡುವವನು ; ನಗಿಸುವವನಂ ; ನಗೆಗಾಅನಂತೆ ಕಾಡೆನುತ್ತುಂ[ಪಾಕಾಂ. 
ಕಮ್ಮಾರನಂತಡೆಯೆನುತ್ತುಂ] ಪಗೆಗಾಅನಂತೆ ಪಾಡೆನುತ್ತುಂ (ಧರ್ಮಾಮ್ಮ. 
೨-೭೧), ೨. ನಗುವವನಂ ; ನಗೆಯಂನ್ನುಳ್ಳವನಂ : ತೋಆ್‌ಸಿದ ದೀವಿಗೆಗೆ 
ಕರುಣವ ತೋಲುತಿತ್ತನು ಬಾಲವನು ನಗೆಗಾಜರಿಗೆ ನಾಟಕವ ನಟಿಸುತ 
ವೀರೆ ಹನುಮಂತ (ತೊರರಾ. ೩-೭-೪೫). ಹಿ. ವಿದೂಷಕ ; ಹಾಸ್ಯಗಾರ: 
ಅಂತು ಬಂದ ಬಸಂತದೊಳೊರ್ಮೆ ನನೆಯಂಬಂ ತನ್ನ ಮೇಳದ ಕೆಳೆಯನಪ್ಪ 
ನಗೆಗಾಅನಂ ಬಟ್‌ಯಟ್ಟಿ ಬರಿಸಿ (ಕಲಿಕಾ. ೭೨). ನಗೆಕಾರ : ೧. ಹಸತಿ- 
ನಕ್ಕಪಂ, ಹಾಸಕಃ ಎ ನಗೆಕಾರಂ' (ಕಾರಕ್ಕ. ೬೨) ; ದೇಶವಿದೇಶಗಳ ಗಾಯ 
ಕರು, ನಗೆಗಾರರು, ನರ್ತಕಿಯರು . . ತಂತಮ್ಮ ವಿದ್ಯಾಪರಿಶ್ರಮದ 
ಕಲಾಪರಿಣತಿಯ ' ಸಾಧಕಗಳಿಂದ ಆಸ್ಮಾಯಿಕೆಯ ಮನೋರಂಜನವನ್ನು 
ಸಿದ್ಧಿಗೊಳ್ಳತೊಡಗುವರು (ಜಿಟ್ಮಅ. ಟ-೬). ನಗೆಕಾಜಿ : ೧. ನಗೆಯೊಳ್‌ 


೪೩೦೪ 


238 


ನಗೆಚಾಟಿಕೆ 


ಪ್ರವಣಂ ವ್ಯಾಪೃತಂ ಮೇಣ್‌ ನಗೆಕಾಅಂ (ಶಜ್ಮಾನು. ೪೩ ಪ್ರಯೋ) ; 
ಅಜಿಯೆಯಾ ನೀನಿದ ನಗೆಕಾಅ ಬಗೆಕಾಅ ಮಲ್‌ಕಾಟ ಬಲು ಟೌಳಿಕಾಟ 
ಅಜಯದಂದದೊಳೆನ್ನ ಕೇಳ್ವಿಯೆಂದವಳೊಳಗಜಕದೊತ್ತಿ ನುಡಿದಳು ನೃಪನ 
(ಛರಣೆ. 6-98), ೨. ಜಗತೀಶಂ ನೋಟ್ಟ ಕಣ್ಣಂ ನುಡಿವ ದನಿಗಮಿಂಬಾಗಿ 
ಕುಳ್ಳಿರ್ದರಂದೋಳಿಗಳಿಂ ದಂಡಾಧಿಪರ್‌ ಮಾಂಡಳಿಕ ರಥಿಕ ಸಾಮಂತ 
ರಂತರ್ನಿಯುಕ್ತರ್‌ . . . ನಗೆಕಾಜ೦್‌ ವಾದ್ಯಕರ್‌ ಚಿತ್ರಕರಣುಗಿ 
ನೆವರ್‌ ಸೂಳಿವಾಳರ್‌ ಪಯಾಳರ್‌ (ಅನಂಪು. ೨-೨೬); ನಗೆಗಾರ: 
೧. ನಗೆಗಾರರು, ಕವಿಗಳು ಆದ ಬೇಂದ್ರೆಯವರು ಎಷೊ ್ಸೀ ನಗೆಹಾಡುಗಳನ್ನು 
ಬರೆದಿರುವದು ಸ್ವಾಭಾವಿಕವಾಗಿದೆ (ನಿರಾಳ. ೭ ಮುನ್ನುಡಿ) ; ಮಿಗಿಲಾದವನ 
ಹತ್ತಿ” ಹಗೆ ಸಲ್ಲ, ನಗೆಗಾರನ ಹತ್ತಿರ ಮೈತ್ರಿ ಸಲ್ಲ (ಗಾದ). ೩. ಪರದರ 
ಕರಣಿಕರ . . . ನಗೆಗಾರ . . . ನಿಡುಗೇರಿಗಳು ಆ ದುರ್ಗದಲ್ಲಿ ವ್ಯವಸ್ಥೆ 
ಗೊಂಡಿವೆ (ನಂಜುಂಡ, ೧೨೬). [ನಗೆ * -ಕಾಟ) 
ನಗೆಗುಂದು (ಕ್ರಿ). ನಗೆಯನ್ನು ಕಳೆದಂಕೊಳ್ಳು ; ಕಾಂತಿಹೀನವಾಗಂ; 
ಸೊರಗಂ : ಪಗೆಯ ಕೆಳೆಗೊಂಡ ಪದ್ಮಿನಿ ನಗೆಗುಂದಿದಳ್‌ (ವೃಷವಿ. ೮-೪೪). 
[ನಗೆ + ಕುಂದು) 
ನಗೆಗೂಡು (ಕ್ರಿ). ನಗುವನ್ನು ಹೊಂದಂ ; ಸಂತೋಷಗೊಳ್ಳು : ಕಾವ್ಯ 
ಮಿದು ಭುವನದೊಳ್ಗಕಲಜನರಿಂದೆ ಸುಶ್ರಾವ್ಯಮಂಪ್ಪಂತೆನ್ನ ವದನಾಬ್ದದಲ್ಲಿ 
ನೀನೇ ವ್ಯಾಪಿಸಿರ್ದಮಲಸುಮತಿಯಂ ತಾಯೆನಗೆ ತಾಯೆ ನಗೆಗೂಡಿ 
ನೋಡಿ (ಕೈಮಿಭಾ. ೧-೪). [ನಗೆ ೬ ಕೂಡ್ಕು) 


39| ನಗೆಗೆಡು (ಕ್ರಿ). ಆನಂದ ಕುಗ್ಲ,-ಕಡವೆಂಯಾಗು : ಜಗವ ಮಾಡುವ 


ಗುಣ್ಮಣ]ಗಳಿಂ ತಾ ನಗೆಗೆಡನು (ನಿಛಾಗ. ೧೧-೩೪-೧೯). [ನಗೆ + ಕೆಡ್ಕು] 

ನಗೆಗೇಡಿ (ನಾ). ನಗೆಗೆ ಈಡಾದವನಂ ; ಅಪಹಾಸ್ಯಕ್ಕೆ ಒಳಗಾದವನಂ : 
ಕುಲಜರಾವ್‌ ರಘುವಂಶದಲಿ ನಿಷ್ಕಲುಷರಾವ* ಮಾರ್ಗದಲಿ ಲೋಕದ 
ಹಳಿವಿಗೊಳಗಿಹರಲ್ಲ ನಗೆಗೇಡಿಯಹರು ನಾವಲ್ಲ (ತೊರರಾ. ೬-೫೩-೦೦೦). 

[ನಗೆ + ಕೇಡಿ? 

ನಗೆಗೇಡು (ನಾ). ಹಾಸ್ಯಾಸ್ಪದವಾದಂದಂ ; ಅವಮಾನಕರವಾದಂದಂ : 
ಮೊದಲು ಜನನವನಜ್‌ಯೆ ಮರಣದ ಹದನ ಕಡೆಯಲಿ ತಿಳಿಯೆ ನಾ 
ಮಧ್ಯದಲಿ ನೆಆ್‌ ನಾ ನಿಪುಣನೆಂಬುದು ಬಳಿಕ ನಗೆಗೇಡು (ಹರಿಸಾ. ೯೫) ; 
"ನಾ ಬಲ್ಲೆ', "ಗೊತ್ತಿಲ್ಲ' ಎಂಬ ವಾದದ ಹಾದಿ ಬಗೆಗೇಡು ನಗೆಗೇಡು 
ಹತಮತಿಯು (ಅರಳು, ೯೬-೦). 

ನಗೆಗೇಡಾಗು ಎ ಹಾಸ್ಯಾಸ್ಪದವಾಗು ; ಅಪಹಾಸ್ಯಕ್ಕೆ ಒಳಗಾಗಂ 

ಅಟ್‌ವು ತಲೆಕೆಳಗಾಯ್ತು ಧೈರ್ಯದ ನಿಟ್‌ಗೆ ನಗೆಗೇಡಾಯ್ತು [ಪಾಕಾಂ. 
ನಗೆಗೆಡೆಯಾಯ್ತು) (ಕುವ್ಮಾವಿ. ೨-೧೨) ; ಕಾನನಕೆ ಬರಲೇಕೆ ರಕ್ಕಸ ಜಾನಕಿಯ 
ಸೆಟ್‌ ಪೊಯ್ಯಲೇತಕೆ ಭಾನುಕುಲಜನ ಬದುಕು ನಗೆಗೇಡಾಯ್ತಲಾಯೆಂದ 
(ಕೌಶಿರಾ. ೨೨-೬೦), [ನಗೆ * ಕೇಡು] 

ನಗೆಗೇಡುಗೂಡು (ಕ್ರಿ). ನಗೆಗೀಡಾಗು ; ಅಪಹಾಸ್ಯಕ್ಕೆ ಗಂರಿಯಾಗು : 
ಒಂದುಗೆಡಿಸಲ್ಕಿದು ವೇಳೆಯೆನುತ್ತೆ ಪತ್ತೆಸಾರ್ದೆಸಗಿದಾಕ್ಕಿ ಪಟ್ಟಣಕೆ 
ಮುತ್ತಿಗೆಯಂ ನಗೆಗೇಡುಗೂಡಿದಂ (ಜಿಕವಿ: ೫-೧೯). 

[ನಗೆಗೇಡು + ಕೂಡ್ಕು) 


| ನಗೆಚಾಟ (ನಾ). ವಿನೋದ ; ಹಾಸ್ಯ ; ಕಂಚೋದ್ಯ : ಇಂದೇಕೆ ನನ್ನ 


ಮೇಲೆ ಇಷ್ಟೊಂದು ದಯೆ ಇವಳಿಗೆ? . ಅವಳ ನಗೆಚಾಟವೇ 
ಆಗಿದ್ದರೆ ಸುಮ್ಮನೆ ನಾಚಿಕೆಗೇಡಾದೀತು (ಪ್ರೇಮಾರ್ರ. ೨೩೭). 
[ನಗೆ 4 ಚು + ಆಟ] 
ನಗೆಚಾಟಿಕೆ (ನಾ). ೧. ನಗೆಚೇಷ್ಟೆ: ವಿನೋದ ; ಹಾಸ್ಯ ; ತಮಾಷೆ: 
ಆತ ತನ್ನ ನಗೆಚಾಟಿಕೆಯ ಮಾತನ್ನು ಕೇಳಿ ಮುಗಿಸಿಕೊಳ್ಳದೆ ... 
ಮಾತನಾಡಿದುದನ್ನು ಕಂಡು ಅಷ್ಟೇ ಆಶ್ಚರ್ಯವಾಯಿತು (ಜಿತಂಜಾ. ೩೯) ; 


ನಗೆಚೇಷ್ಟೆ 


ಅವನ ಸ್ವಭಾವಸಹಜವಾದ. ನಗೆಚಾಟಿಕೆಯ ಮಾತುಗಳಿಗೆ ಆಗೀಗ ಹೊಟ್ಟೆ 
ತುಂಬ ನಗಲಿಲ್ಲವೆ ? (ಮೂರುದಾ. ೨೦೪) ; ನಗೆಚಾಟಿಕೆ ಮಾಡುವುದನ್ನಂತೂ 
ಮನಸ್ಸಿನಲ್ಲಿ ತರಲೇಬೇಡಿರಿ (ಬ್ರಹ್ಮಜೀ. ೯8); ಅವನ ನಗೆಚಾಟಿಕೆಯಿಂದ 
ಜೀವವನ್ನು ಹಗುರ ಮಾಡಿದರು (ಕನಕ. ಎಟ. ೨. ಅಪಹಾಸ್ಯ; ನಗೆ 
ಗೇಡಂ : ಅವಳ ತವರಿನ ಬಳಗದಲ್ಲಿ ಇದೊಂದು ನಗೆಚಾಟಿಕೆಯ ವಿಷಯ 
ವಾಗಬಾರದಲ್ಲ ಎಂದು ಕಾಳಜಿಯಾಯಿತು (ಕಾಗೆಳ. ೧೦೫). 
[ ನಗೆಚಾಟ + -ಇಕೆ ] 
ನಗೆಚೇಷ್ಟೆ (ನಾ). ಹಾಸ್ಯ ; ವಿನೋದ ; ತಮಾಷೆ: ಎಲ್ಲದರ ಬೆಲೆ ತಪ್ಪಿ 
ಹೋದ ಸಮಾಜಕ್ರಾಂತಿಯ ಈ ಕಾಲದಲ್ಲಿ ನಗೇಚೇಷ್ಟೆ ಯಾವುದು, ಕುಚೇಪ್ಪೆ 
ಯಾವುದು ಎಂಬುದನ್ನು ಹೇಳುವುದು ಬಿಗಿಯಾಗಿದೆ (ಸಾಹಿವಿ. ೦೦೪). 
[ ನಗೆ ಚೇಷ್ಟೆ ] 
ನಗೆಜೋಟು (ಕ್ರಿ). ೧. ನಗುವನ್ನು ತೋರಿಸಂ; ನಗಂ; ಹರ್ಷ 
ವನ್ನು ಸೂಚಿಸು: ಹೇಟೌದವು ಹರುಷವನು ತನು ನಗೆದೋಜಾದವು 
ಮುಖಕಮಲ ಕಾಂತಿಯ ಬೀಜ್‌ದವು ಭುಜಲತೆಗಳು (ತೊರರಾ. ೦-೮-೨). 
೨. ಅರಳು; ವಿಕಾಸವಾಗು : ಒಸರಿದುದು ಶಶಿಕಾಂತಶಿಲೆ ಧವಳಿಸಿದುದಂಬರ 
ವಂಬುನಿಧಿ ಲಳಿ ಮಸಗಿದುದ್ದು ನಗೆದೋಟ್‌ದವು ನೈದಿಲು (ತೊರರಾ. 8-೩-೪). 
[ನಗೆ * ತೋಟ] 
ನಗೆನಗು (ಕ್ರಿ). ನಗೆಯನ್ನು ನಗು; ನಗಂವನ್ನು ತೋರು ; ನಗೆನಗುತ 


ಕಲಕೇತಬೊಮ್ಮಣ್ಣಗಳು ಅಲ್‌ ಮ ಣ್ಕಂ ಪಏಡಿಯೆ ಪೊನ್ನುಗಳ 
ಮಯವಾಗೆಸೆಯಲು (ಬಸಪು, ೨೮-೩೨), [ನಗೆ * ನಗು] 
ನಗೆನಯನ (ನಾ). ಎ ನಗೆಗಣ್‌ : ನಗೆನಯನಮಡಿಗಳರುಣಂ ಮೊಗಸೆಸಿ 


ಮಿಗೆ ನೀಳ್ಡ ಕೇಶಷಟ್ಟದಿಗಳ್ತಾನುಗುರ್ದಿಧಿತಿ ನಡೆಯಿಭಗತಿ ಸೊಗಯಿಸುವು 
ವೊರ್ವಳ್ಗೆನಲ್ಕಮದು ನಿರ್ದೊೋಷಂ (ಕವಿಜಿ. ೪-೦೦), [ನಗೆ + ನಯನ] 

ನಗೆನಾಟಕ (ನು). ನಗಂ ಹುಟ್ಟಿಸಂವುದಕ್ಕಾಗಿಯೇ ಇರಂವ ನಾಟಕ; 
ಹಾಸ್ಕನಾಟಕ ; ಪ್ರಹಸನ ಹಾಸ್ಮನಾಟಕ, ಪ್ರಹಸನ ಎಂಬುದಕ್ಕೆ 
ಸಾಮಾನ್ಯವಾಗಿ ನಗೆನಾಟಕವೆಂದೂ ಹೇಳುತ್ತಾರೆ (ರಂ). [ನಗೆ ನಾಟಕ) 

ನಗೆನುಡಿ (ನ.). ನಗುವಿನಿಂದ ಕೂಡಿದ ಮಾತು ; ಸರಸವಾದ ಮಾತಂ; 
ಹಂಸ್ಕೋಕ್ತಿ: ದ್ರೌಪದಿಗೆ ಹರಿಯರಸಿ ನುಡಿದಳು ಸತ್ಯಭಾಮಾ ಸರಸಿ 
ಜಾನನೆ ನಗೆನುಡಿಯ ಸಮ್ಮೇಳಖೇಳದಲಿ (ಕುವ್ಕಾಅ. ೦೫-೨೦) ; ಮಾತಿನಿಂ 
ನಗೆನುಡಿಯು, ಮಾತಿನಿಂ ಹಗೆ ಕೊಲೆಯು . . . ಲೋಕಕ್ಕೆ ಮಾತೆ ಮಾಣಿಕವು 
(ಸರ್ವಣ್ಮ, ೦೪೩) ; ನಗೆನುಡಿಯೊಳುಪಚರಿಸಿ ಚದುರಿನ ಬಗೆಯೊಲಿಸು 
ವುದೆನುತ ಸೀತಾಮೃಗವಿಲೋಚನೆಗರಸುಗಳ ತೋರಿದನು ಸನ್ನೆಯಲಿ 
(ಅನೊರಾ. ೦-೨೩-೨೭) ; ಅದೊ ಅವನ ನೇಹಿಗನ ನಗೆನುಡಿ-ಅಗಲಿದರು- 
ಬಹನಿತ್ತೆಡೆ! (ಗಣೇಕ. ೪೯-೦). [ನಗೆ * ನುಡ್ಮಿ? 

ನಗೆನೋಟ (ನಾ). ವಿಲಾಸದಿಂದ ಕೂಡಿದ ನೋಟ; ಹಾಸ್ಯ, ಪ್ರೀತಿ, 
ಸಂತೋಷಗಳನ್ನು ' ಸೂಚಿಸಂವ ನೋಟ: ನಗೆನೋಟ ಮೆಲ್ವಾತು 
ಮುನಿಸು ಮೋಹನಗಳಿಂ ಬಗೆಯ ಬಂದವರೊಳೊಳಗೂಡಿ ಮೋಹಿಪಳ್ಗು 
ಗುಳಂಬನರಸಿಗೆಣೆಯಲ್ಲೂ (ಉದೃಟ. ೦೦-೯೬) ; ಲಲ್ಲೆಗಣ್ಣ ವರ್‌ ನಗೆನೋಟದ 
ತೋರ ಧವ್ಮಾಲ್ಲೆ ಯರೆಯ್ದಿ ತೊಗ್ಗಿನಲಿ (ಮೋಹತ. ೨೪-೧೨); ನಗೆನೋಟಂ 
ಪೊಸಮಾತು ರೀತಿ ಗಮಕಂ . , . ಎಲ್ಲಮವರ್ಗೇಂ ಮೈೈಸಂದು 
ಮಚ್ಚಿರ್ದುದೋ (ರಾಜಶೀ. ೧೦-೮೩). [ನಗೆ ನೋಟ) 

ನಗೆಪಾಟಲು (ನಾ). ಎ ನಗಂಪಾಟಲಂ : ಇನ್ನೂ ನಾಟಕವಾಗುತ್ತಿರುವಾಗಲೇ 
ಹೀಗಾದರೆ ನಾಲ್ಕು ಜನರಲ್ಲಿ ನಗೆಪಾಟಲಲ್ಲವೇ ? (ಜಾಡಿಲ. ೧೩೪). "ನಗಂ 
ಪಾಟಲಂ' ಪರಾ. 

ನಗೆಪಾಟಲಾಗು ಎ ನಗೆಗೀಡಾಗು; ಅಪಹಾಸ್ಯಕ್ಕೊಳಗಾಗು : ತಾನು 

ದೀಪಾಲೆಗೆ ಇಂದು ಬಂದದ್ದು ಎಂಥ ನಗೆಪಾಟಲಾಯಿತು ಎನ್ನಿಸಿತು 


೪೩೦೫ ನಗೆಯಾಟ 
(ಅವತಂ. ೪8) ; ಮಹನ್ಮಹಾದೇವತೆಗಳನ್ನು ಇಷ್ಟು ನಗೆಪಾಟಲಾಗಿ ಚಿತ್ರಿ 
ಸುವ ನಮ್ಮ ದಿಗ್ದ ರ್ಶಕರೆ ದಾಪ್ಟಿಕವೆಷ್ಟೇದು ಹೇಳಲಿ (ನಾಡಿಗೇ. ೧೮೩. 


ನಗೆಪಾಟಲು ಮಾಡು- ಅಪಹಾಸ್ಯಕ್ಕೀಡುವನಾಡು ; ನಗೆಗೀಡುಮಾಡು: 
ಸಾಮ್ರಾಜ್ಯದ ಕಾರ್ಯವನ್ನು ಬಡ ಹೆಂಗಸಾದ ನಾನು ಮಾಡಲಾದೀತೇ ? 
8 ಸುಮ್ಮನೆ ಹೂಗುಟ್ಟಿ ನಗೆಪಾಟಲುಮಾಡಲೇ ? (ದಾನಚಿಂ. ೧೬೮), 
[ ನಗೆ * ಪಾಟ್ಮು ( ಆ ಪಾಡ್ಕು) * - ಅಲು (ಆ - ಅಲ) 
ನಗೆಬಗೆ (ನಾ). ಹಾಸ್ಯದ ರೀತಿ,-ಕ್ರವಂ,-ಸೊಗಸು; ನಿನ್ನ ನಗೆಬಗೆ-ಎಂಥ 
ಲಗುಬಗೆಯಿಂದ ಕಣ್ಮರೆ ಸಂದೆಯೋ (ಜತಿಡುಪಾ. ೪೯-೮); ಅಪ್ಸರೆಯರನ್ನು 
ನಗೆಬಗೆಯಿಂದ ನೋಡಿ ಆವರ ಹೃದಯವನ್ನು ಅರಿತಂತೆ (ಅಹರೈ. ೭೪-೦೩). 
[ನಗೆ * ಬಗ್ಗೆ 
ನಗೆಬರಹ (ನಾ). ನಗುವನ್ನುಂಟುಮಾಡುವ ಲೇಖನ : ಶ್ರೀ ನಾಡಿಗೇರ 
ಕೃಷ್ಣರಾಯರ ಉತ್ತಮ ನಗೆಬರಹಗಳನ್ನು ಸಂಗ್ರಹಿಸಿ "ನಾಡಿಗೇರರೆ 
ನಗೆಬರಹಗಳು' ಎಂಬ ಶೀರ್ಷಿಕೆಯಲ್ಲಿ ಪ್ರಥಮ ಸಂಕಲನೆ ೧೯೫೧ರಲ್ಲಿ 
ಪ್ರಕಟವಾಯಿತು (ನಾಡಿಗೇ, ಪ್ರಕಾಶಳರ ಪುಟ), 
[ ನಗೆ * ಬರಹ (-ಆ ಬರೆಪ )) 
ನಗೆಬೀರು "ನಗೆವೀಟಿಂ' ನೋ. 
ನಗೆಮಚ್ಛರ (ನು). ಹುಸಿಮಾತ್ಸರ್ಯ ; ಹುಸಿಯಾದ ಅಸೂಯೆ, - 
ಹುರುಡು: ವಣಯಾಕಾರನು ಕೃಷ್ಣಯೆಲ್ಲಿ ಪೋದನುಯೆನುತ್ತೆ ನಲ್ಲೆಯರು 
* * ಫಳಿಲನೆ ಸೋಪಾನವಿಳಿದು ನಗೆ ಸುಚ್ಚರದಿ ಜಲಜಂಗಳಂ ನಾಳ ಸಹ 
ಕೀಳ್ತು ಪಿಡಿದ. (ನವಮೋ. ೦೦-೩೪). [ನಗೆ + ಮಚ್ಛರ ( ಆ ಮಚ್ಚರ 3 
ನಗೆಮಾಡು (ಕ್ರಿ). ಹಾಸ್ಯಮಾಡಂ ; ಗೇಲಿಮಾಡು ; ತಮ್ಮ ಭಾವನಂ 
ಧನದೆ:ವನಂ ಕರೆದಿೀ ನೆಗಟಿಂ ಬಿಡಿಸೆಂಬುದುವಶಿಕೆ ತನಗೆ ನಾದುನಿಯಪ್ಪ 
ದಜ ಂ ನಗೆವಸಾಡಿ , , . ಬಿಡಿಸಿದಂ (ಸುಕುಮೂ. ೩-೧೬ ವ); ಯಾದವರ 
ಬಡಕರುವೆ ಬಾ ಬಾ ಎಂದು ಚಿಟಿಕಿಸಿ ಕರೆದು ಗುರುಸುತ ಸಾತ್ಮಕಿಯ 
- ತಾಗಿದನು ನಗೆಮಾಡಿ (ಕುವ್ಶಾಕ. ೩-0), [ನಗೆ * ವಾಡ್ಮು) 
ನಗೆಮಾತು "ನಗೆವಾತಂ' ನೋ. 
ನಗೆಮುಖ (ನಾ). ನಗಂವಿನಿಂದ ಕೂಡಿದ ಮುಖ; ಹಸನ್ಮುಖ; ನಗು 
ಮುಖ: ನಕ್ಕರೆ ನಗಲೆವ್ವಾ ನಗೆಮುಖದೆ ಖ್ಯಾದೀಗಿ ನಾ ಮುಚ್ಚಿ ಮುಡಿವ 
ಪರಿಮಳದಾ ಹೂವ ಅವಳೊಂದು ಘಳಿಗೆ ಮುಡಿಯಲೆ (ಗರತಿ. ೦೦೬). 
[ ನಗೆ *- ಮುಖ] 
ನಗೆಮೊಗ (ನಾ) ಸಂತೋಷವನ್ನು ಸೂಸುವ ವಂಖ; ನಗಂವಂಖ : 
ನಗೆಮೊಗ[ದಿ]ಮ್‌ [ಶ] ಮ ( ಭು]ವನೆ ಸಂಬು ನೆನೆಯುತ್ತಿಟ್ಟಿಮ್‌ 
(ಇಆ. 1೫, ೭೦-೮; 9ನೆಯ ಕೆತ); ಆತನ ಬರವಿನುತ್ಸವಕ್ಕೆ ಸಂತಸಂಬಟ್ಟು 
ಮಹೀಲಲನೆಯ ನಗೆಮೊಗದಂತೆ ತಿಳಿದ ಕೊಳಂಗಳುಂ (ಅದಿಪು, ೦೦-8 ವ); 
ಸೊಗಯಿಸಿ ಬಂದ ಮಾಮರನೆ ತಳ್ತೆಲೆವಳ್ಳಿಯೆ. . . ನೋಟಕ್ಟೊಡುವ 
ಬೆಟ್ಟುಗಳೊಳಮಾವ ನಂದನವನಂಗಳೊಳಂ ಬನವಾಸಿದೇಶದೊಳ್‌ 
೬ (ಪಂಪಥಾ: 9-೨) ; ನಗೆಮೊಗದರೆಸಾ ಅವಧಾರು ಕೂಡಲಸಂಗಮದೇವಾ 
ಬಗಿದು ಹೊಗುವೆ ನಾ ನಿಮ್ಮ ಮನವನು (ಬಸವ. ೪56) ; ನಗೆಮೊಗಮಬ್ಬ 
ಮಾಗೆ ಬಾಯ್ದೆಆ್‌ ಬಂದುಗೆಯಾಗೆ ಮೂಗು ಸಂಪಗೆಮುಗುಳಾಗೆ . . , 
ಚೆಲ್ಮೊಗೆವಿನೆಗಂ ವಿನಿರ್ಮಿಸಿದ ಪೆಂಡಿರ 'ಸಾಶಿ ಕರಂ ಮನೋಹರಂ (ಲೀಲಾವ, 
೧೧-೬೧); ವರಕಸ್ತೂರೀತಿಲಕಮನರಸಿಯ ಕಡುಚೆಲ್ವ ನೊಸಲೊಳಿಟ್ಟಳ್‌ 
ಸುರಸೌಂದರಿಯೊರ್ವಳ" ನಗೆಮೊಗಮೆಂಬುರುಚಂದ್ರಮನಲ್ಲಿ ಮೆಣಿಕಿವ 
ಕಜಕಿಯೆಂಬಿನೆಗಂ (ಬಾರಪು. ೬-೭೮) ; ನಗೆಮೊಗವು ಬಾಡಿದವು ಮನದೊಳು 
ದುಗುಡಮೇಳಿಸೆ ಭೀಷ್ಮಜಗೆ (ಸಾಳ್ಮಛಾ. ೩೧-೦೨). [ನಗೆ ಮೊಗ] 
46| ನಗೆಮೋರೆ (ನಾ).ಎನಗೆಎಂಖ : (8). [ನಗೆ * ಮೋರೆ (ಎಮೋಟ್‌)] 
ನಗೆಯಾಟ (ನಾ). ೧. ಹುಸ್ಕ ; ತಮಾಷೆ; ಹುಡುಗಾಟಿಕೆ ; ವಿನೋದ: 


೩0 


18 


30 


ನಗೆಯಾಡು 


ಈ ಧಗೆಯಲಿ ನಗೆಯಾಟದ ಹಗೆ ಹೊಡಿದರಾರು ? (ಸೂರ್ಯಪಾ. ೭-೭). 
೨. ಹಾಸ್ಕ, ವಿನೋದಗಳಿಂದ ಕೂಡಿದ ನಾಟಕ ; ಪ್ರಹಸನ : “ಲಘು 
ವಾಗಿಯೂ... ಹರ್ಷಾಂತವಾಗಿಯೂ ಇರುವ ನಾಟಕ, ಹರ್ಷನಾಟಕ, 
ಪ್ರಹಸನ; ನಗೆಯಾಟ (00೧d. ಇಂಕನಿ). [ನಗೆ ಆಟ) 
ನಗೆಯಾಡು (ಕ್ರಿ). ೧. ನಗು: ಹರ್ಷಸೂಚನೆ ಮಾಡು: ನೋಡದಿರ್ದವೆ 
ನೆಂಬೆ ಕಣ್‌ ನೋಡದಿರವು. , . . ನಗೆಯಾಡದಿರ್ದವೆನೆಂಬೆ ಮುಸುಡು 
ನಗದಿರೆದು (ಸೋಮ. ೨-೬೨). ೨. ಗೇಲಿಮಾಡು ; ಪರಿಹಾಸಮಾಡಂ: 
ಅಪಹಾಸ್ಕಮಾಡು ; ಕಂಚೋದ್ಯಮಾಡು : ಬರಿಗೈಯಿಂದ ಮರಳಿದ 
. ಭೃಂಗಿಯೆ ಪರಿಯನ್ನು ಕಂಡು ಪಾರ್ವತಿ ನಕ್ಕಳು . * . ಅವನನ್ನು ಬಹು 
ವಾಗಿ ಜರಿದು ನಗೆಯಾಡಿದಳು (ಬಿದುರೆ. ೬೯); ನಗೆಯಾಡದಿರು ನನ್ನ 
ನಲುಮೆ ಒಲುಮೆಯ ಕುರಿತು (ಉಯ್ಯಾಲೆ. 39-0); ಬೇಲದ ಗಾತ್ರದ 
ತಮ್ಮುಡೆ ಹರಕನು ನೋಡದೆ ಮುಚ್ಚದೆ ಖಳರು ಸಾಸಿವೆಕಾಳಿನ ಹೆರರುಡೆ 
ಹರಕನು ನೆರೆ ನೋಡಿ ನಗೆಯಾಡಿದಪರು 
೩. ವಿನೋದದಿಂದ ನಗಂ ; ವಿನೋದಮಾಡು ; ಹಾಸ್ಕಮಾಡು; 
ತಮಾಷೆವತಾಡು : ಈ ನನ್ನ ತೊದಲ್ನುಡಿಯ ಸಾಹಿತ್ಯವನ್ನು ಕಂಡು 
ತಾವು ನಗಬಹುದು; ತಾವು ಯಾವುದೇ ರೀಕಿಯಿಂದಾ ನಗೆಯಾಡಿದರೂ ನನಗೆ 
ಸಂತೋಷವೇ ಸರಿ (ಅಮಂ. 111, ಪ್ರಸ್ತಾವನೆ); ಆಯುಷ್ಯದಲ್ಲಿ ಇಷ್ಟು 
ಬೇಗನೆ ನೀವು ಯೋಗಿಗಳೊಡನೆ ಸಂಬಂಧೆ ಬೆಳೆಸಿದ್ದೀರಾ ? ಎಂದು ಆ 
ತರುಣಿಯು ನಗೆಯಾಡಿದಳೆ (ಸಮಜೀ. ೩೦೯) ; “ಅಹುದು ನಾನು ವಹತಿನ 
ಮಲ್ಲ” ಎಂದು ಮಲ್ಲಪ್ಪ ನೆಗೆಯಾಡಿದನು (ದಾನೆಚಂ. ೪೦); ನಂಬದಿದ್ದ 
ಮಾತ್ರಕ್ಕೇನೇ ನಾನೇನೂ ನಾಸ್ತಿಕನಾಗುವುದಿಲ್ಲ ಎಂದು ತಂದೆಯು ನಗೆ 
ಯಾಡುತ್ತಾ ಹೇಳಿದನು (ಮೂಪಾಸಾ. ೪೦) ; ಇವರ ಮಾಮೂಲಿಯ ಮಾತು 
ಗಾರಿಕೆಯು, ಕತೆಗಾರನೆ ಸರೆಸತೆಯನ್ನು ನಗೆಯಾಡುವಂತೆ . . . ಶುಭ್ರತೆ 
ಯನ್ನು ಸೇರುವುದು (ವಿಚಾಮಂ. ೯೯)- [ನಗೆ + ಆಡ್ಕು) 
ನಗೆಯಾನ್‌ (ಕ್ರಿ). ನಗಂವನ್ನು ಹೆೊಂದು,-ಪಡೆ: ಜೊಲ್ಲು ಸುರಿವ ಮುದ್ದು 
ಮೊಗದಲ್ಲಿ ನಗೆಯಾಂತು ಸೊಲ್ಲಿಸುವನು ತೊದಳ್ನುಡಿಯ (ಮೋಹತ. 
[ನಗೆ + ಆನ್ಸ್‌, 
ನಗೆಯುಡುಗು (ಕ್ರಿ). ೧. ಸಂತೋಷ ಕಡಮೆಯಾಗು,-ಕುಗ್ಗು. 
೨. ಮಂಚ್ಚಿಕೊಳ್ಳು ; ಸಂಕೋಚವಾಗು ; ತಲೆದೋಜ್‌ದನು ದಿನಪ 
ನಗೆಯುಡುಗಿ ನಾಚಿದವು ಕುಮುದಾಳಿಗಳು ಮುಂಗಾಣಿಕೆಯ ಹರುಷದೊಳ 
ಗಿದು ವಿರಹವ ಬೀಳುಕೊಟ್ಟುವು ಜಕ್ಕವಕ್ಕಿಗಳು (ಕುವ್ಕಾಭೀ. ೧-೨೮). ' 
[ನಗೆ + ಉಡುಗು, ] 
ನಗೆಯೆಳ್ಳು, ನೆಗೆಳ್ಳು (ನಾ). (ಕರಾ) ವಂಕರಸಂಕ್ರಾಂತಿಯಂದು ಸ್ತ್ರೀ 
ಯಂರಂ ಎಲ್ಲರ ಮನೆಗೆ ಸಂತೋಷದಿಂದ ಬೀರಂವ ಎಳ್ಳು: ಸಂಕ್ರಾಂತಿ 
_ ಹತ್ತಿರ ಬರುತ್ತಿರುವುದರಿಂದ ಈಗಲೇ ನಗೆಯೆಳ್ಳನ್ನು ಸಿದ್ಧ ಪಡಿಸಿಕೊಳ್ಳಬೇಕು 
(ಕೂಢಿ). ನೆಗೆಳ್ಳು : ಹೆಣ್ಣುಮಕ್ಕಳಿಗೆ ನೆಗೆಳ್ಳು ಬೀರುವುದೊಂದು ಬಹಳ 
: ಆಸಕ್ತಿಯ ಕೆಲಸ (ಕೂಢ). [ನಗೆ ಎಳ್ಳು ( ಆ ಎಳ್‌)] 
ನಗೆವಡಿಕಾಅ (ನಾ). ನಗುವನ್ನುಂಟುಮಾಡುವವನಂ ; ಹಾಸ್ಯಗಾರ: 
ವಿದೂಷಕ : ನಗೆವಡಿಕಾಅಂ ನೀಆಂ ಬಗೆಕಾಅಂ ಪಾಟಕಾಅನೊಳ್ಗುಡಿ 
. ಕಾಂ (ಕಾವ್ಯಾವ. ೩9೭); ಕಾಜಿಕೈ-- ನಡೆವಳಿಕಾಜಂ . . . ನಗೆವಡಿಕಾಆಂ, 
ಬಗೆಕಾಟಿಂ (ಶವದ. ೧೯೯ ಪ್ರಯೋ). [ನಗೆವಡ್ಡ್ಮಿ * - ಕಾಜ) 
ನಗೆವಾತು, ನಗೆಮಾತು (ನಾ). ನಗುವಿನಿಂದ ಕೂಡಿದ ಮಾತು; 
ಹಾಸ್ಯದ ನಂಡಿ: ಅವರ ಸರಳತನದ ನಡತೆ, ತೀಕ್ಷ್ಣ ಬುದ್ಧಿಯ ಹರಿತವಾದ 
ನೋಟ, ನಗೆವಾತುಗಳು ಇವೆಲ್ಲ ನನಗೆ ಒಗ್ಗಿದುವು (ಉಲಯಾ. ೪). ನಗೆ 
ಮಾತು : ತಂಗಿಗೆ ಮನೆಯ ನೋವು ಮರೆಸ್ಸಹಂದು ಏನಾದರೂ ನಗೆಮಾತು 
ಆಡುತ್ತಿದ್ದ (ವಾತ್ಮಲ್ಕ. 30೧); ದೊಡ್ಡೆವನು ಹುಡುಗಿಯರನ್ನು ನೋಡಿ 


(ಇಂಡಾಪ. ೬೫-೧೩). 


೧೭-೬೯). 


೪೩೦೬ 


6 


29 


ನಗೆದೆಳಗು 


ನಗೆಮಾತನ್ನಾಡಿದಾಗ ಚಿಕ್ಕವನು ನಕ್ಕನೇ ಹೊರತು, ತಾನು ಸ್ಫ ತಃ ಯಾವ 
ಮಾತನ್ನೂ ಆಡಲಿಲ್ಲ (ಕಂಗವ. ೨0೩); ನನ್ನ ನಗೆಮಾತಿಗೆ ಮರುಳಾಗಿ 
ಮೃತ್ಯುವು ಕೂಡ ಮೈಮರೆಯಿತೊ ಹೇಗೆ (ಇಂಡಾಪ. 90-೮೬) ; ಇದೇನೋ 
ನಗೆಮಾತು ಎಂದು ನಾನನ್ನುವದರೆ ಸತ್ಯತೆಯ ಮನವರಿಕೆಯು ಎಷ್ಟೋ 
ಜನರಿಗೆ ಆಗದಿದ್ದರೆ ನಾನಿನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಹುದು 
(ನಿರಾಥೆ. ೧೭೨). [ನಗೆ ಮಾತು] 
ನಗೆವೀಜು, ನಗೆಬೀರು (ಕ್ರಿ). ನಗುವನ್ನು ಸೂಸಂ ; ನಗಂ ಹೊಮ್ಮಿಸು 
ಕೃಷ್ಣನ ಮೇಲೆ ಬಾಲೆ ಕಣ್ಸೋಲದಿನಂದು ಬಿತ್ತರಿಸಿದಳ್‌ ನಗೆವೀಣುವ 
ಮುದ್ದುವೀಜುವಾಲೋಅತೆವೀಜುವುಜ್ವಲತೆವೀಣುವ ಮುಗ್ಧ ಕಟಾಕ್ಷ 
ಮಾಲೆಯಂ (ಗವಿ. ೧೦-೭೯). ನೆಗೆಬೀರು :- ಅವನು ನನ್ನನ್ನು ನೋಡಿ 
ನಗೆಬೀರಿದನು (ರೂಢಿ). [ನಗೆ + ಬೀಜ್ಕು) 
ನಗೆವೆಣ್‌, ನಗವೆಣಿ, ನಗೆವೆಣ್ಣು, ನಗೆಹೆಣ್ಣು, ನಗೆಹೆಣ್ಣೆ, ನೆಗೆಣ್ಣಿ. 
ನೆಗೆಣ್ಣು, ನೆಗೆವೆಣ್ಣೆ, ನೆಗೆಹೆಣ್ಣು, ನೆಗೆಹೆಣ್ಣೆ (ನಾ) .೧. ಗಂಡನ ಅಣ್ಣ 
ಅಥವಾ ತಮ್ಮ ನ ಹೆಂಡತಿ: ಓರನಿತ್ತಿ; ; “ಯಾತೃಗಳಿನಲೈ ನಗೆವೆಣ್ಣ ಕ್ಕು? 
(ಮಂಗರಾ. ೯೨-೧೨) ; ದೂಟತ್ತೆ ಮಾವ ಮೈದುನ ನಗೆವೆಣ್ಣಾ ನು ಗಾಲಿ 
ಗತ್ತಲೆಮಾಡಿಯಳುತೆ ಮೂಟು ದಿನಕೆ ನೀನು ಬೇಜಣಗು ಹೋಗೆಂದು 
ಸಾಟ್‌ ಹೇಳಿದೊ ಮಗಳೊಡನೆ (ಅಮುಸಾಂ. ೩-೧೩4). ನಗವೆಣ್ಣಿ : ೧. 
ವಿನಯಾನ್ವಿತೆಯಾದ ಮಲ್ಲಮ್ಮನು ಮಹದಪ್ಪಣೆ ಎಂದು ನುಡಿದು ನಗವೆಣ್ಣಿ 
ಯರನ್ನು ಹಿಂಬಾಲಿಸಿ, ಗೃಹಕೃತ್ಯಗಳ ಸಲುವಾಗಿ ಒಳಗೆ ಹೊರಟುಹೋದಳು 
(ಮಲ್ಲಮ್ಮ. ೬). ನಗೆವೆಣ್ಣು: ೧. “ಯಾ(ತಾ)ತೃವೆಂಬುದು ನಗೆವೆಣ್ಣು 
(ನೆಗಣ್ಣಿ ಎಂದಿರಬಹುದು)” (ಹಲಾಯು. 69-889); ಮುವ್ವರು ಮೈದುನರು 
ಹುಲಿಯಂಥಾ ಅವದಿರು ನಾಲುವರು ನಗೆವೆಣ್ಣು ಕೇಳು ನಳದ (ಮಜಾದೇ. 
ಬ. ೧೪೩-೩೨೮) ; ಅಯ್ದೆರು ಭಾವದಿರೆಯ್ವರು ನಗೆವೆಣ್ಣು [ಪಾಕಾಂ. ನಗೆಣ್ಣು) 
ಆಯ್ವರೆಯ್ವರು ಕೂಡಿ ಕಾಡುವರು (ಶಿವಗೀ. ೧೩೮-೬೯೩), ೨. ಗಂಡನ 
ಅಥವಾ ಹೆಂಡತಿಯ ಸಹೋದರಿ; ನಾದಿನಿ: ನಾ ನಿಮ್ಮ ಭಾವ 
ನಲ್ಲಯ್ಯನು ನೀನೆನಗೆ ನಗೆವೆಣ್ಣು (ಅವರೇ. ೨೧೦-೯9೩). ನಗೆಹೆಣ್ಣು : 
೧. ನಗೆಹೆಣ್ಣು [ಪಾಕಾಂ. ನೆಗಣ್ಣಿ]ಯೆಂಬೋಳು ಮುಂಗೋಪಿ (ಪುರಂದ. 
೪-೦೬-೪). ನಗೆಹೆಣ್ಣೆ: ೧. ಹೊನ್ನಮ್ಮ . . . ಗಂಡನ ಅಗಲಿಕೆಯ ದುಃಖ 
ವನ್ನು ಮರೆತು ಇದೀಗ ನಗೆಹೆಣ್ಣೆಯ ಕೆಲಸದಲ್ಲಿ ಸಹಕಾರಿಣಿಯಾಗುತ್ತಿದ್ದಳು 
(ಜನಜೀ. ೩6). ನೆಗೆಣ್ಣಿ: "೧. ಅಬ್ಲದಂತತ್ತೀಗೆ ಬೆಲ್ಲದಂತ ನಾದೂನಿ 
ನೆಲ್ಲಿಕಾಯಂತೆ ನೆಗೆಣ್ಣಿ ಕೂಡಾಡಿ ಕಲ್ಯಾಣ ತವರ ಮರತೇನ (ಜನಗೀ. ೫೮) ; 
ಎಡಮನೆಯ ಬಾಗಿಲದ ಒಡತಿ ನೀ ನೆಗೆಣ್ಣಿ ಬಡಿವಾರ ಬ್ಯಾಡ ಮನೆ ಜೋಕೆ 
(ಜನಗೀ. 60); ನವಿಲುಗುಂದಕ್ಕೆ ನೆಗೆಣ್ಣಿ ಯ ಬಾಣಂತಿತನಕ್ಕೆ 
ಹೋಗಿದ್ದಳು (ಸಾವಿಉ. ೧೮) ; ನೆಗೆಣ್ಣಿಯಾದಂತೆ, ಒಮ್ಮೆ ಅತ್ತೆಯಾಗಿಯೂ 
ಅಜ್ಜಿಯಾಗಿಯೂ ಅನ್ನಿಸಿಕೊಳ್ಳುವಳು (ಗರಲಾ. ೨). ನೆಗೆಣ್ಣು: (೪. 
ನೆಗೆವೆಣ್ಣೆ : ೧. ನೆಗೆವೆಣ್ಣೆಯರು ದುರುಳಮನದೆ ಮತ್ಸರಗೊಂಡು (ಮಲ್ಲಶ. 
ನೆಗೆಹೆಣ್ಣು: ೧. “ನೆಗೆಹೆಣ್ಣು ಎ ಅಣ್ಣತಮ್ಮರ ಹೆಂಡಂದಿರು” 
ಕಾಮವೆಂಬೊ ನೆಗೆಹೆಣ್ಣು ಎನ್ನ ಕಟ್ಟಿ ಆಳುತಾಳೆ 
ನೆಗೆಹೆಣ್ಣೆ | 
ಸೆಣಸುವರಮ್ಮ 


೨-೧೯). 
(ಜಾನಕೋ. ೧೨); 
ಕ್ರೋಧವೆಂದೊ ಸವತಿ ಕೊಲ್ಲುತಾಳೆ (ಪುರಂದ, ೫-೧೧೨-೦). 
೧. ಅತ್ತಿಗೆ ನೆಗೆಹೆಣ್ಣೆ ಹೊತ್ತಾಹೊತ್ತಿನೊಳೆನ್ನ 
(ಪುರಂದ. ೨-೪೩-೨). [ನಗೆ? + ಪೆಣ್‌) 

ನಗೆವೆಣ್ಣು 'ನಗೆವೆಣ್‌' ನೋ. 

ನಗೆವೆಳಗು (ನಾ). ನಗೆಯ ಬೆಳಕು,-ಕಾಂತಿ: ನಗೆವೆಳಗಿಂ ಕೈರವಮಂ 
ಸೊಗಯಿಪ ಕರತಳದ ಕಾಂತಿಯಿಂ ಜಳರುಹಮಂ ನಗಿಸಿ ನಜುಸುಯ್ಯ ಕಂಪಿಂ 
ಮಿಗೆ ಪೊರೆದವನಲ್ಲಿ ಮಾಜುವರ್‌ ಮಾನಿನಿಯರ್‌ (ವೃಷವಿ, ೪-೮೫); 
ನಗೆವೆಳಗು ಮಲರಿದುದು ಮೊಗಕೆ (ಶ್ರೀರಾಮಾ, ೫೩೬-೨೨೨) ; ಚಿನ್ನದ 


ನೆಗೆವೆಳ್ಳು 


ನಗೆವೆಳಗನೆ ಚಿಮುಕಿಸುವಾಕಾಶಪಟಕ್ಕೆ . . . ದೀರ್ಫದಿಗಂತದ ಫಣಿಸಮ 
ರೇಖೆ ಹರಿ ಹರಿಹರಿಯಿತು ತೆರೆತೆರೆತೆರೆವೋಗಿ (ಕೋಗಿಲೆ. ೮೯-೩). 
[ ನಗೆ + ಬೆಳಗ್ಮು] 
ನಗೆವೆಳ್ಳು (ನಾ). ನಗುವಾಗ ಕಾಣುವ ಹಲ್ಲಿನ ಬಿಳಿಯ ಬಣ್ಣದ ಕಾಂತಿ ; 
ದಂಶಕಾಂತಿ: ಸೊಗಯಿಸಿ ಗೊಟ್ಟಿಯೊಳ್‌ ಪಿರಿದು ಸದ್ಗುಣಮನಿತ್ತು .. . 
ಮೆಲ್ಬು ಮನಂಬುಗೆ ಗಂಡನೆಂಬ ತುಂಬಿಗೆ ನಗೆವೆಳನೋಲಗಿಸುತಿರ್ಪುದು 
ಮಲ್ಲಿಗೆಯಂತೆ... ಬುದ್ಧಿ ವಂತೆಯರ* (ಲೀಲಾವ. ೧೪-೪೨) ; ಮೇಗೆ 
ಬಗೆಬಗೆವಣ್ಣ ದಲರ್ಗಳಿಂದವರಧರರಾಗ ನಗೆವೆಳ್ಳಿನಿಂ ಪಲ್ಲಟಿಸಿದುವು (ಜಬಪು. 
೪೫-೪೦) ; ನಗೆವೆಳ್ಳೆಂಬೆಳೆಜೆ ೧ನ್ನವುಂ ಪರೆಪಿ ಕಾಂತಾಸ್ಕಾಂಬುಜಾತಂಗಳಂ 
ನಗಿಪರ್‌ (ಕಾಜಕೀ. ೦೧-೮೦), [ನಗೆ ೬ ಬೆಳ್ಳು] 
ನಗೆವೆಣು (ಕ್ರಿ). ನಗುವನ್ನ ಪಡೆ; ಹಸನ್ಮಖಿಯಾಗಂ : ಸೊಬಗಿನ 
ಸೋನೆಯ ನಗೆವೆತ್ತ ನಲ್ಲಳ , , . ಎಂದು ಸಂದಿಪೆನೊ (ಶೆತಸಾಂ. ೨೭-೪೧). 
[ನಗೆ + ಪೆಜ್ಮು) 
ನಗೆಸಾರ (ನಾ). ಎ ನಗಂಸಾರ : ಇದು ಒಂದು ನಗೆಸಾರದ ಮಾತಾದರೂ 
ಇದರಲ್ಲೊಂದು ಗೂಢಸತ್ಯವಡಗಿದೆ (ಜೀವಾತ್ಮ. ೧೫). [ನಗೆ + - ಸರ್ಯ ?] 
ನಗೆಹನಿ (ನಾ). (ಆಲಂ) ನಗುವನ್ನುಂಟು ವರಾಡಂವ ಚಿಕ್ಕಮಾತಂ ; 
ಚಂಟಕ : ರಾಜನ ಆ ಒಂದು ನಗೆಹನಿ ದಾಸೋಜನಲ್ಲಿ ಹೊಸಶಕ್ತಿಯನ್ನು 
ಆವಾಹಿಸಿತು (ಸವತಿ. ೪೫). [ನಗೆ ಹನ್ಶಿ (ಅಪನ್ಯಿ) 
ನಗೆಹಾಡು (ನಾ). ಹಾಸ್ಯದಿಂದ ಕೂಡಿದ ಹಾಡಂ; ವಿನೋದದಿಂದ 
ಕೂಡಿದ ಕವನ: ಬೇಂದ್ರೆಯವರ ನಗೆ-ಹಾಡುಗಲಲ್ಲಿ ಕೆಲವು ಅಣಕವಾಡು 
(9೩೯೦63) ಇವೆ (ನಿರಾಧ. ೦೦ ಮುನ್ಮುಡಿ). [ನಗೆ + ಹಾಡ್ಕು(ಪಾಡ್ಕು) 
ನಗೆಹಾಯಿಸು (ಕ್ರಿ). ನಗಂವನ್ನು ಹೊವಿಸ್ಮಿಸಂ ; ನಗಂ : ಒಂದನ್ನೊಂದು 
ಸಂಧಿಸುವಾಗ ಚಂಚಲದರವು ನಗೆಹಾಯಿಸಿ ಕೇಳಿತು-"ಮಿತ್ರರೇ ! ಚೆನ್ನಾಗಿ 
ಸರೆಸವಾಡಿದಿರಾ?' (ಮಸಕೂ. ೨೨). [ನಗೆ + ಹಾಯಿಸು (.ಆಪಾಯಿಸು)) 
ನಗೆಹೆಣ್ಣು “ನಗೆವೆಣ್‌' ನೋ. 
ನಗೆಹೆಣ್ಣೆ "ನಗೆವೆಣ್‌' ನೋ. 
ನಗೇಂದ್ರ (ನಾ). ದೊಡ್ಡ ಬೆಟ್ಟ : ವನಸ್ಮಲದೊಳೊಂದಿಭವಿರ್ದುದು 
ಮದಗಜವಲ್ಲಿದಿಂದ್ರನೊಳಿದಿರ್ಚಿದ ನೀಲನಗೇಂದ್ರಮೆಂಬಿನಂ 
(ಪಂರಾಮಾ. ೦೦-೧೫೯). [ನೆಗ್ಗ ೬ ಇಂದ್ರ] 
ನಗೇಂದ್ರಮೂಲ (ನಾ). ಪರ್ವತದ ಬುಡ, ತಪ್ಪಲು : ತಾವರೆಯಲ್ಲಿ 
ತಾರೆ ಜನನಂಬಡೆದಂದು ನಗೇಂದ್ರಮೂಲದೊಳ್ಳಾವಿಸೆ ಬಾಳಿಗಂಬ 
ಮೊಗೆದಂದಂ . , . ಸತಿಯಂಗಮನಾಂ ಪೊಗಳಲೈ ಸಾಲ್ಡಪೆಂ (ರಾಜಕೇ. 
೭-೨೬). [ನಗೇಂದ್ರ *- ಮೂಲ] 
ನಗೇಂದ್ರಯಜ್ಞ (ನಾ). ಎ ನಗಯಜ್ಞ : ನಗೇಂದ್ರಯಜ್ಞಮಂ ನೆಗಟ್ಟು 
ಗೊೋಪಸವಹಿಜಂ ವಿರಾಜಿಸೆ (ಜಗವಿ. ೪-63 ವ). [ನಗೇಂದ್ರ + ಯಜ್ಞ] 
ನಗೇಶ್ವರಜೆ (ನಾ). ಪರ್ವತರಾಜನ ವಂಗಳಂ ; ಪಾರ್ವತಿ; ಗಿರಿಜೆ : 
ನಗೇಶ್ವರಜಾನನ ಜಂಬಾಲಜಾತಹೆಂಸ . . , ಪೊರೆಯಭವಾ (ಹಮ್ಮಾರ. 
೨-೨). [ ಸಂ. ನಗೇಶ್ವರಜಾ) 
ನಗೋತ್ಸಂಗ (ನಾ). ಪರ್ವತದ ಪಕ್ಕ,-ಸಾನಂ : ಉತ್ತುಂಗನಗೋತ್ಸಂಗ 
ಮನೇಜುವ ವಠೃಿಗರಾಜನಂ ಪೋಲ್ಬು (ಶಾಂತಿಪು. ೫-೯೪ ವ). 
[ನಗ್ಮ + ಉತ್ಸಂಗ] 
ನಗೋಪಕಂಠ (ನಾ). ಪರ್ವತದ ಹತ್ತಿರದ ಸ್ಥಾನ: ಪಾಲ ಪೊನಲ್‌ 
ಪೊದಬಿಕ್ಟೊದವಿ , . , ಶೈಲದರೀಗೃಹಂಗಳುಮನೊರ್ಮೆಯೆ ತೆಕ್ಕನೆ ತೀವಿ 
ತತ್ಸ್ಮಳಸ್ಮೂ ಲಭುಜಂಗವಿಶ್ವಸಿತವತಹಾನಗದಿಂ ಪೊಅಪೊಣ್ಮಿ ಲೋಲಕಲ್ಲೋಲ 
ಪರೆಂಪರಾಪರಿಗತಂ ಪರಿದತ್ತು ನೆಗೋಪಕಂಠದೊಳ್‌ (ಅಜಿಪು. ೪-೬೩); 
[ನಗ್ನ + ಉಪಕಂಠ] 


೪೩೦೭ 


10 


80 


40 


ನಗ್ನ 


ಷ 


ನಗೋಪತ್ಯಕ (ನಾ). ಪರ್ವತದ ಬಂಡದ ಭೂಮಿ,-ತಪ್ಪಲು ; 
ಬೆಳದೋರೆಂತೆ ಅಗಿರ್ದ ಶಾಳಿವನದಿಂ ಸೇವ್ಕಂ ನಗೋಪತ್ಯಕಂ (ಆದಿಪು. 
೧-೬೪) ; ಪ್ರತ್ಯಂತದೇಶ ಭೂಭ ೈದವತ್ಯರನೆಬ್ಬಟ್ಟಿ ಕೈ ಪುಗಿಸಿ. ಕಾಂತಾರ 
ನಗೋಪತ್ಯಕಮಂ . ಕೌಸಲ್ಯಾಪತ್ಕಂಗೋಲಗಿಪೆನವರೆ ಹರಿವಿಷ್ಟರಮಂ 
(ಪಂರಾಮಾ, ೬-೦೩೪). [ನಗ್ಮ 4 ಉಪತ್ಯಕ ]° P 

ನಗೋಪರಿಮತಲ (ನಾ). ಪರ್ವತದ ಮೇಲ್ಭಾಗದ ಪ್ರದೇಶ; ಶಿಖರ ; 
ವಂಶಸ್ಥಲ ನೆಗೆೋಪರಿಮತೆಲದೊಳ್‌ ವಿಚಿತ್ರಚೈತ್ಯಭವನಂಗಳಂ .. 
ಫೊಟಲಂ ಮಾಡಿಸಿ (ಪಂರಾಮಾ. ೮-೬೭ ವು. [ನಗ್ನ * ಉಪರಿಮ + ತಲ] 

ನಗೌಕಸ (ನಾ). ೧. ಬೆಟ್ಟ ಅಥವಾ ಮರದಲ್ಲಿ ವಾಸಿಸಂವಂಥದು ; 
ಪಕ್ಷಿ: “ಶಕುನಿ ವಿಹಗಂ ವಿಹಂಗಂ ಪತ್ರಿ ವಿಹ್ಕಿರಂ ವಿಕಿರಂ ನಗೌಕಸಂ , . . 
ಶಕುಂತಂ ಶಕುಂತಿಯೆನೆ ಪಕ್ಷಿ” (ಮಂಗರಾ. 8೦-೧). ೨. ಸಿಂಹ. ೩. ಕಾಗೆ. 
೪. ಶರಭ. ( ಸಂ. ನಗೌಕಸ್‌ 

ನಗ್ಗಲು "ನೆಗ್ಗಿಲ್‌' ನೋ. 

ನಗ್ಗಿ (ನಾ). ತಗ್ಗಿಹೋದಂದಂ ; ಚಪ್ಪಟೆಯಾದುದಂ ; ಸೊಪ್ಪಾದುದು: 
ಬೆನ್ನೊಳು ತೊ ೋಳೊಳು ಮೊನೆಗಾಯವಿದೆ ತೊಡೆಯಿನ್ನೆಂತೊ 
ಕಟಿಗಳೆೊಳಿಂತೆೊ ನನ್ನ ನಗ್ಗಿಗಳಾದುವೀ ಮೊಲೆಗಳು ಮರು ಚೆನ್ನಾಗಿ 
ತಾಳಿದೌ ಧೀರೆ (ಠರಣ. ೪೨-೭). [ನೆಗ್ಗು (ಆನಯಿಂಕು) +- ಇ್ಕ] 

ನಗ್ಗಿಲು ನೆಗ್ಗಿಲ್‌' ನೋ. 

ನಗ್ಗಿಸು "ನೆಗ್ಗಿಸು' ನೋ. 

ನಗ್ಗು, "ನಜುಂಕಂ' ನೋ. 

ನಗ್ಗು, "ನೆಗ್ಗ್ಯು' ನೋ. 

ನಗ್ಗೆತ್ತಿಸು (ಕ್ರಿ). (ಪಾತ್ರೆ ಮೊದಲಾದಂವುಗಳ) ತಗ್ಗನ್ನು ಎತ್ತಿಸು,-. 
ಸರಿಮಾಡಿಸು ; ತಗ್ಗೆತ್ತಿಸು: ಕಂಚುಗಾರನಿಂದ ಹಳೆಯ ಪಾತ್ರೆಗಳನ್ನು 
ನಗ್ಗೆ ತ್ರಿಸಬೇಕಂ. (ಕೂ). [ನಗ್ಗೆತ್ತು + - ಇಸ್ಕು] 

ನಗ್ಗೆತ್ತು (ಕ್ರಿ). (ಪಾತ್ರೆ ಮೊದಲಾದಂವುಗಳ) ತಗ್ಗನ್ನು ಸರಿಮಾಡಂ : 
ತಗ್ಗೆತ್ತು : ಕಂಚುಗಾರ ಪಾತ್ರೆಗಳನ್ನು ನಗ್ಗೆತ್ತುತ್ತಾನೆ(ರೂಂ), "ನಗ್ಗೆತ್ತಿಸು' 
ಪರಾ. . [ ನಗ್ಗ್ಯು (ನೆಗ್ಗು) + ಎತ್ತು; ) 

ನಗ್ನ (ಗಂ). ೧. ಬತ್ತಲೆಯಾಗಿರಂವ ; ಬತ್ತಲೆಯಂ : ವ್ಲನ, ಶೂನ್ಶ, 

` ದೀರ್ಫ, ನಗ್ನ, ರಿಕ್ತ, ಯಜು ದಿಗಂತದಿ ಗಗನಕೆದುರು ನಿಂತಿದೆ ತರು 
ಮಸಿಯ ಚಿತ್ತಿನಂದದಿ (ಅನಿಕೇ. ೦೪-೧). ೨. ಸಾಗುವಳಿಯಿಲ್ಲದಿರಂವ ; 
ಬೀಳಾದ. ೩. ಮುಚ್ಚುವಂರೆಯಿಂಲ್ಲದ ; ಸ್ಪಷ್ಟವಾದ, "ನಗ್ನಸತ್ಕ' 
ಪರಾ. (ನಾ). ೪. ಮೈಮೇಲೆ ಹೊದಿಕೆ, ಬಟ್ಟೆಗಳಿಲ್ಲದಿರಂವುದಂ ; 
ದಿಗಂಬರವಾಗಿರಂವುದಂ ; ಬತ್ತಲೆ ; ನಿರ್ವಾಣ : ಕೆಲವು ಪುರುಷ ಮತ್ತು 

ಸ್ತ್ರೀ ವಿಗ್ರಹಗಳು ನಗ್ನವಾಗಿಯೇ ನೃತ್ಯಭಂಗಿಯನ್ನು ಶೋರಿಸುತ್ತಿರು 

ವುದರಿಂದ ದೇವಶಾಪೂಜೆಯಕಾಲದಲ್ಲಿ ನಗ್ನತ್ವ್ವ ಅವಶ್ಯಕವೆಂಬ 

ಭಾವನೆ ಹೊಂದಿದ್ದಿರಬಹುದು (ಥಾರದ. ೧೩). "ನಗ್ನ ನೃತ್ಯ” ಪರಾ. 

೫. ಬತ್ತಲೆಯಾಗಿರಂವವನು ; ದಿಗಂಬರ: “ನಗ್ನಃ, ಅವಾಸಾಃ, 

ದಿಗಂಬರಃ - ೩ ದಿಗಂಬರನ ಹೆಸರು, ಬೆತ್ತಲೆಯಾಗಿರುವವನು” (ಸಿದಕ್ಕಿಂತಿ. 

೩೩೨). ೬. ದಿಗಂಬರ ಸಂನ್ಕಾಸಿ ; ಜೈನಭಿಕ್ಷಂ.' ೭. ಶಿವ; ಈಶ್ವರ. 

೮. ಬರಿದಾಗಿರುವುದಂ ; ರಿಕ್ತವಾದಂದಂ ; ಶೂನ್ಯ : ಮಾಂಡವಿಯ 

ಮನದನ್ನನ್‌.. . ಪತಿಪುತ್ರಹೀನೆಯಂ ದುಃಖಾತಿದೀನೆಯಂ, ಕೌಸಲ್ಮೆಯಂ 

ಕಂಡನಂತಃಪುರದ ನೆಲದ ನಗ್ಗೆದಲಿ (ಶ್ರೀರಾಮಾ. ೧೦೫-೦೦೬), ೯. ನಿರ್ವಾಣ 

ಸ್ಥಿತಿಯನ್ನು ಪಡೆದವನು; ಬಂದ್ಕ : ಎವೆಯಿಕ್ಕದೆ ನೋಡಿದ 

-.. . ಭೂಭ:ಜರ ಕಡಿದ ಶಿವನ ಬಲ್ಲನು. ಮಂಜ್‌ದ ದೇವಕಿಕುವರ 

ನಗ್ಗನು[ಪಾಠಾಂ. ವೆಗ್ಗಳ]ಹಯವನೇಜ್‌ದ (ಕನಕ. ೭4-೨). ಓ ದಾಸೆರ 

ಕೀರ್ತನೆಗಳಲ್ಲಿ " ನಗ್ನ” ಎಂಬಂದನ್ನೂಿ ಬುದ್ಧನಿಗೆ ಅನ್ವಯಂಸಿ 


ನಗ್ನಕ 


ದ್ದಾರೆ. ಬಹಂಶಃ ಇದನ್ನು “ನಿರ್ವಾಣ? ಎಂಬಂದಕ್ಕೆ 
ಸಂವಾದಿಯಾಗಿ ಹೇಳಿರಬಹಂದೇ? ೧ರ. ವಂದಿ; ಮಾಗಧ; 
ಹೊಗಳಂಭಟ ; ಸ್ರೊತಿಪಾಠಕ : ನಟ ನಗ್ನ ಭಗ್ನಗಾಯಕ ವಟು ಪಾಠಕ 
ಪಂಡಿತರ್ಕಳಭಿವರ್ಣನದುತ್ಕಟನಾದಮೆಯ್ದಿದುದು ದಿಕ್ಷಟಮಂ (ಮಹಾನೇ. 
೧೧-೧೪೩). [ಸಂ.) 
ನಗ್ನಕ (ನಾ). ೧. ನಗ್ನನಾಗಿರಂವವನಂ; ಬತ್ತಲೆಯಾಗಿರುವವನಂ. 
A ಜೈನಸಂನ್ಮಾಸಿ. ೩. ಸ್ತುತಿಪಾಠಕ. [ಸಂ.] 
ನಗ್ನಖಡ್ಗ (ನಾ). ಒರೆಯಿರದ ಖಡ್ಗ ; ವಚ್ಛಿರದ ಕತ್ತಿ: ಸೊಂಟದಿಂ 
ಜೋಲ್ಡುದು ಮಹಾಭೀಳ ನಗ್ನಖಡ್ಗ೦ (ಶ್ರೀರಾಮಾ. ೬೪೩-೩8). 
[ನಗ್ನ + ಖಡ್ಗ } 
ನಗ್ನತೆ (ನಾ). ೧. ಬತ್ತಲೆಯಾಗಿರಂವಿಕೆ ; ದಿಗಂಬರನಾಗಿರಂವಿಕೆ : ಸಹಜ 
ನಗ್ನತೆ ನಮಗೆ, ಸಹಜ ನಖದಾಡಿಗಳು ಬಹುಯುಗದ ಸಂಸ್ಕಾರ ವಸ್ತ್ರ 
ಸಿಂಗಾರೆ (ಮಂಳುಳ. ೨೦೪). ವಿ. ಅನನ್ಯತೆ ; ಲೀನವಾಗಿರಂವಿಕೆ : 
ಭೀಮಕಾಯಂ ಕಠಿನಗಂಭೀರನಾ ಯೋಗಿ ಕೌತುಕಂಬಟ್ಟರುಂ ವಿಸ್ಮಯ 
ಕೈಡೆಗೊಡದೆ, ಮಗ್ನನಾದಂ ಧ್ಯಾನದದ್ದೈತ ನಗ್ಗತೆಗೆ! (ಶ್ರೀರಾಮಾ.೧೪೩-೪೧). 
[ಸಂ. ನಗ್ನತಾ) 
ನಗ್ನತ್ವ (ನಾ). 2 ನಗ್ನತೆ ೧: ಕೆಲವು ಪುರುಷ ಮತ್ತು ಸ್ತ್ರೀ ವಿಗ್ರಹಗಳು 
ನಗ್ನವಾಗಿಯೇ ನೃತ್ಯಭೆಂಗಿಯನ್ನು ತೋರಿಸುತ್ತಿರುವುದರಿಂದ ದೇವತಾ 
ಪೂಜೆಯ ಕಾಲದಲ್ಲಿ ನಗ್ನತ್ವ ಅವಶ್ಶಕವೆಂಬ ಭಾವನೆ ಹೊಂದಿದ್ದಿ ರಬಹುದು 


(ಭಾರದ. ೧೩). ಸಂ.) 
ನಗ್ನನೃತ್ಯ (ನಾ). ಬತ್ತಲೆಯಾಗಿ ಮಾಡುವ ನೃತ್ಯ; ಬತ್ತಲೆ ಕುಣಿತ: 


ಈ ಆದಿವಾಸಿ ವಹನವರ ನಗ್ನರೂಪ, ನಗ್ನನೃತ್ಯಗಳು ಅವನಿಗೆ ಬೇಸರ 
ವನ್ನುಂಟುಮಾಡಿದ್ದುವು (ಸ್ಮಪ್ಮಜೊ. ೨9೬), [ನಗ್ನ ನೃತ್ಯ] 

ನಗ್ನರೂಪ (ನಾ).೧, ಬತ್ತಲೆಯ ರೂಪ ; ದಿಗಂಬರತೆ : ಈತನು ಮೌನ 
ವಾಗಿರುತ್ತಿದ್ದನು. ನಗ್ನರೂಪದಲ್ಲಿ ವಿಹರಿಸುತ್ತಿದ್ದನು (ಛಾರದ. ೦೬೮); 
ಈ ಆದಿವಾಸಿ ವಖಾನೆವರ ನಗ್ನರೂಪ, ನಗ್ಗನೃತ್ಯಗಳು ಅವನಿಗೆ ಬೇಸರ 
ವನ್ನುಂಟುಮಾಡಿದ್ದುವು (ಸ್ಮನ್ನಹೊ. ೨೪೬). ೨. ಮಂಚ್ಚುವಂರೆಯಿಲ್ಲದ 
ಸ್ವರೂಪ ; ಸ್ಪಷ್ಟಚಿತ್ರ ; ಬಹಿರಂಗ ರೂಪ : ಸೊಸೈಟಿಯ ವ್ಯವಹಾರ 
ದಲ್ಲಿ ನಡೆಯುತ್ತಿದ್ದ ಅನ್ಯಾಯಗಳ ನಗ್ಗರೂಪ ಗೋಚರವಾಗತೊಡಗಿತು 
(ಮರಳಿ. ೦೦೮). ['ನೆಗ್ಗ + ರೂಪ) 

ನಗ್ನಸತ್ಯ (ನಾ). ಯಾವ ಮಂಚಂ6ಮರೆಯೂ ಇಲ್ಲದ ನಿಜಸ್ಥಿತಿ, 
ಮಾತು ಮಯಂತಾದಂದು ; ಸ್ಪಷ್ಟವಾದಂದಂ : ನಗ್ನಸತ್ಯ ಯಾರಿಗೂ 
ಸೇರದು (ದಾಬುತ್ತಿ. ೨೨3). [ನಗ್ನ ಸತ್ಯ? 

ನಗ್ಗಹು (ನಾ). ೧. ವಂದ್ಯದ ತಯಾರಿಕೆಯಲ್ಲಿ ಹುಳಿ ಹಿಡಿಸಂವುದಕ್ಕಾಗಿ 
ಬಳಸಂವ ಒಂದು ಬಗೆಯ ಮಾದಕದ್ರವ್ಯ ; ಕಿಣ್ವ. ೨. ವಂದ್ಯದ 
ಮೇಲೆ ಹಿಡಿಯಂವ ಮಷ್ಟು. ೩. ವಂದ್ಯವನ್ನು ತಯಾರಿಸುವ 
ಪಂತ್ರೆ,-ಮಂಡಕೆ : “ಕಿಣ್ವಂ, ನಗ್ನಹುಃ - ೨ ಮದ್ಮದ ಹಿಪ್ಪಿಯಲ್ಲೂ 
ಮದ್ಯವ ಮಾಡುವ ದೋಣಿಯಂಲ್ಲೂ ವರ್ತಿಸುವದಂ” (ಸಿದ್ಧಾಂತಿ. ೨೭೪). 

| [ ಸಂ. ನಗ್ನಹಂ. ನಗ್ನಜೂ) 

ನಗ್ನಾಂಗ. (ನಾ). ೧. ಬರಿಯ ಮೈ; ಹೊದಿಕೆಯಿಲ್ಲದ ದೇಹ; 
ಬತ್ತಲೆಯಾದ ಶರೀರ, ೨. ಬತ್ತಲೆಯಾಗಿರಂವವನಂ; ನಿರ್ವಾಣದಲ್ಲಿ 
ರುವವನಂ ; ದಿಗಂಬರ, [ನಗ್ನ + ಆಂಗ್ಯ] 

ನಗ್ನಾಂಗಿ (ನಾ). ಬತ್ತಲೆಯಾಗಿರಂವವಳು ; ವಿವಸ್ಕಳಾಗಿರಂವ ಸ್ರೀ: 
ಕೊಳದೊಳ್ನಿಂದು ತರತ್ತರೆಂಗಜಳವುಂ ಮಿಂದಲ್ಲಿ ನಗ್ನಾಂಗಿ ಪೊಕ್ಕಳಿ 
ನಾದಚ್ಛಲದಿಂ ಕುಮಂತ್ರಜಪಮಂ ತದ್ವೇಷದಿಂ ಮೂಡೆ... ಮೈಗಂದಿ 
ಬಿಳೆಳಿದಂ. .. ಭಾಸ್ಕರಂ (ಉಜಶೇ. ೧೩-೩೨). [ ನೆಗ್ಗಾಂಗ + - ಇ] 


೪೩೦೮ 


ನಚ್ಚಣಿ 


ನಗ್ನಾಟ (ನಾ). ೧. ಬರಿಮೈಯಲ್ಲಿ ತಿರಂಗುವವನು ; ಬತ್ತಲಿಗ. 
೨. ಜೈನ ಸಂನ್ಯಾಸಿ; ದಿಗಂಬರ ; “ನಗ್ನಾಟಃ, ದಿಗ್ವಾಸಾಃ, ಕ್ಷಪಣಃ , . 
ನಿರ್ಗಂಥಃ, ಸಾಧುಃ - ಈ ೧೦ ಸವಣರ ಪೆಸರ್‌” (ಹಲಾಯಂ. ೫೭-೧೮೯); 
“ಸಾಧು ನಿರ್ಗಂಥ೦ಾ ನಗ್ನಾಟರು” (ಮಂಗೆರಾ. ೬೬-೦). [ಸಂ.] 


s ನಗ್ನಾವಸ್ಥೆ (ನಾ). ೧. ಎವಸ್ವವಾಗಿರಂವ ಸ್ಥಿತಿ ; ಬತ್ತಲೆ, ೨. ಹೊದಿಕೆ 


26|ನಗ್ನಿಕೆ (ನಾ). ೧. ಬತ್ತಲೆಯಾಗಿರಂವವಳು ; ವಿವಸ್ಮಳಾದ 


38 


48 


ಯಿಲ್ಲದಿರಂವಿಕೆ; ಆವರಣಗಳಿಲ್ಲದಿರಂವಿಕೆ: ನಗ್ನಬೀಜಗಳು 

(Gymnosperms) . ಬೀಜಗಳ ಸುತ್ತಲೂ ಇವುಗಳಲ್ಲಿ ಫಲಕೋಶದ 

ಕವಚವಿರುವುದಿಲ್ಲ. ಆದ್ದರಿಂದ ಬೀಜಗಳು ನಗ್ಗಾವಸ್ಥೆಯಲ್ಲಿರುತ್ತವೆ 

(ಸಸ್ಮಶಾ, ೪). [ನಗ್ಗ+ ಅವಸ್ಥೆ ) 

ಸ್ತ್ರೀ: 
“ನಗ್ನಿಕಾ, ಕೋಟವೀ - ೨ ಬಟ್ಟೆಯಯಡದೇ ಬೆತ್ತಲೇ ಇರುವವಳ ಹೆಸರು 
ಗಳು” (ಸಿದಾ ಂಕಿ. ೧೩೦), ೨. ಯತಂವಂತಿಯಾಗದ ಹಂಡಂಗಿ ; ಮೈ 
ನೆರೆಯದವಳು: “ಮೆಯ್ಲೆಲ್‌ಯಲಾದವಳಂ ನಗ್ನಿಕಾಯೆಂಬುದು” 
(ಹಲಕಿಯು. ೭೯-೩೩೦); “ಗೌರಿ, ನಗ್ನಿಕಾ, ಅನಾಗತಾರ್ತವಾ - ೩ 
ಮೈನೆರೆಯದೆ ಇರುವ ಪ್ರಾಯದ ಹುಡುಗಿ ಹೆಸರುಗಳಂ'' (ಸಿದ್ಧಾಂತಿ. ೧೪೭). 

[ ಸಂ, ನಗ್ನಿಕಾ] 

ನಗ್ನೆ (ನಾ). ೧. ೬ ನಗ್ನಿಕೆ ೧: “ನಗ್ನ, ಕೋಟವೀ - ಈ ೨ ನಗ್ನೆ” 
(ಹಲಾಯು. ೭೯-೩೨೪), ೨. ಎನಗ್ನಿಕೆ ೨. [ ಸಂ. ನನಗ್ನಾ) 

ನಚ್ಚಣ, ನಚ್ಚಣೆ, ನಚ್ಚನೆ (ನಾ). ನರ್ತನ ; ನಾಟ್ಯ ; ಕುಣಿತ: “ನಚ್ಚಣ 
ಮೆಂದು ನರ್ತನಂ” (ಕಶಸಾ. ೨೩-೫೨೦); “ನೆನಸು ನಚ್ಚಣಮೆ ನರ್ತನಂ” 
(ಕವಿಕಂ. ೨೦೬); ನಚ್ಚಣಂಗಳನೊಲ್ಹಾಗಿಪ ನರ್ತಕೀಸಮಂದಯಂ . . . 
ತಾವಿತ್ತುವುಜ್ಞಳ ಮೋದಂಬಡೆದೀಕ್ಷಿಪಾ ಪುರಜನಕ್ಕುತ್ಸಾಹಸಂದೋ 
ಹಮಂ (೮*ದ್ಯಟಿ. ಗ-8ಐ); ನಚ್ಚಣದ ಆ ಸಂಭ್ರಮ ವಬಗಿದ ಮೇಲೆ ಸಭೆ 
ಹರಿಯಿತು (ಸವತಿ. 0); ಇನ್ನು ಈ ರತಿಗಳು - ಮೋಹನಾಂಗಿಯರಿ 
ಬ್ಬರಿಗೂ ಆವ ಓಲಗದಲ್ಲಿಯಾದರೂ, ನಚ್ಚಣದ ಹಸೆಯ ಮೇಲೆ ಹೊರ 
ತಾಗಿ ಅವಸರವಿಲ್ಲ (ಜಿಟ್ಕಅ. 3೦೯-೮) ನಚ್ಚಣೆ : ನಚ್ಚಣೆಯ ಬಾಜಣೆಯ 
* « * ಬಿಜ್ಜಣಿಗೆಯ ದೇವಾಂಗನೆಯರ ಗೊಂದಣಂ (ರ೫ಮಾರ್ಕ. ೭೬-೨೮). 
ನಚ್ಚನೆ : ಮಚ್ಚರದಾಯಮಂ ಮಲಕಿದು ಕೈದುಗಳಂ ತೊಜಕಿದುಟ್ಟು 
ತೊಟ್ಟ ಪೆಣ್ಬಚ್ಚಮೊಡಂಬಡಂ ಪಡೆಯ ಮೈಲೆಯನಚ್ಚನೆಯಂತೆ ಸೂಲಮಂ 
ಬಚ್ಚಿ ಸಿ (ಅಸಂಪು. ೦೩-೪೭). [ಆ ಪ್ರಾ. ಣಚ್ಚಣ./ ಸಂ. ನರ್ತನ] 

ನಚ್ಚಣವಕ್ಕಿ (ನಾ). ನರ್ತನ ಮಾಡುವ ಹಕ್ಕಿ; ನವಿಲಂ ; ನುಡಿವಕ್ಕಿ ನಚ್ಚಣ 
ವಕ್ಕಿಯಮಳ್ವಕ್ಕಿ ನಡೆವಕ್ಕಿಗಳಿವು ನಿಮ್ಮ ನುಡಿ ಮುಡಿ ಮೊಲೆಗೆಣೆ 
ಯೆಂದೆಂಬವಿವ ನೋಡು ಮಡದಿಯೆನುತಲೈದಿದನು (ಉಮವಿ. ೪-0೨೬). 

[ ನಚ್ಚಣ + ಪಕ್ಕಿ) 

ನಚ್ಚಣಿ (ನಾ). ನಾಟ್ಯ ಮಾಡಂವವಳಂ;. ನರ್ತಕಿ : ಆರುಂ ಮೆಚ್ಚಿ ಪೊಗಟ್ವಿ 
ನೆಗಮೊರ್ವಳ್‌ ನಚ್ಚಣಿ ನರ್ತಿಸಿದಳಿಚ್ಚೆಯಟ್‌ದಚ್ಚರೆಮೋಲ್‌' (ಸುಕುಮಾ. 
೧೦-೨೨) ; ಹಸನಿಸಂವೆನೆ ಭೃಂಗಿಯೂರಂವಸಿ ತಿಲೋತ್ತವಸಾದಿ ದಿವಿಜ 
ಕುಸುಮಗಂಧಿನಿಯರೆ ನಚ್ಚಣಿಯರಂ (ಮಹಾದೇ. ಬ. ೧೧೩-೩೪೦) ; 
ಕೆಲಕೆ ನಸುಬಾಗುವಂಚಿತವಲೆಗುಂ ಮನಮೊಲೆವ . ಲೋಳಿತೆಂ ನಚ್ಚಣಿಯಾ 
(ಲೀಲಾವ, 9-038) ; ಎಳಲತೆಯೆಂಬ ನಚ್ಚಣಿಯನಾಡಿಸಿ ತುಂಬಿಗಳೆಂಬ 
ಗಾಯಕಾವಳಿಯನ9ಂ*ನಿಂ ತಗುಳೆ ಪಾಡಿಸಿ (ಅನಂಪು. ೦-೯೨) ; ನಚ್ಚಣಿಯ 
ಕಾಲು ವನಕ್ಕೆ ಕಣ್ಣೆ ನಲು ವಿದ್ವಚ್ಚಯಕೆ ಪರಿತೋಷವಾಗೆ ಸಮ್ಮೋಹನ 
ವನಚ್ಚೊತ್ತಿದರು ತಾಳದಡಿಗಳಗಣಿತ ಶಬ್ದದುಚ್ಚರಣೆ . ಸೊಗಸಾಗಲು 
(ಸೌಂದಪು, 6-3); ಹೊಲೆಯರೀ ಮೇಳದ ನಡುವೆ ಮಿಗೆ ನಲಿವ ಚಿಲು 
ನಚ್ಚಣಿಯನಕಟೀ ಕುಲದೊಳಗೆ ಪುಟ್ಟಿಸಿದನಜನು (ಸಾಳ್ಕಛಾ. ೧೮-೪೨). 
"ನರ್ತಿಣಿ' ಪರಾ. [ <ಪ್ರಾ. ಣಚ್ಚಣೀ./ ಸಂ. ನರ್ತನೀ) 


ನಚ್ಚಣಿಗ ೪೩೦೯ 


ನಚ್ಚಣಿಗ (ನಾ), ನರ್ತನ ಮಾಡಂವವನಂ ; ನರ್ತಕ: ನಚ್ಚಣಿಗರ ಬಿಚ್ಚಣಿ 
ಗೆಯಿಂ ಗಾಣರ ಗೆಮಕದಿಂ , . . ಓಲಗಂ ವಿರಾಜಿಸುತಿರ್ದುದು (ಉದ್ಭಟ. 
೨-೦೬ ವ); ನಚ್ಚಣಿಗರೆ ನಟನೆಗೆ ಮೋಹಿಸಿದೊಡೆ ಪುಚ್ಚಣಿಯಹುದೆನು 
ತೊರ್ವಳ್‌ ಮುಗ್ಧೆಗೆಯುಸುರಿದಳು ವಿದಗ್ಗೆ (ಆಯಕಾ. ೧೪-೫೦); ವೀರ 


ಭಟರೆ ವಿದ್ವಾಂಸರಕ್ಕರಿಗರ ನೇರಣಿಗರ ನಚ್ಚಣಿಗರ ವಾರವನಿತೆಯರ | ` 


ವೈದ್ಯರ ಬಚ್ಚರ ಕೇರಿಯಿಂದೆಸೆಯಿತಾ ನಗರ (ನೀಮಿಸಂ. ೦-೭೪); ನಚ್ಚ ಣಿಗರ 
ನಗೆಗಾಜರ ಬಗೆಯ ಬಲ್ಲಿಚ್ಚೆಗಾಅರ ೬ ಕೇರಿಗಳಚ್ಚರಿ ಮಿಗೆ ಕಣ್ಣೆ ಸೆದವು 
(ಕುರಾಸಾಂ. 9-೧೧೩) ; ಯಾವುದೇ ಕುಣಿತದಲ್ಲಿಯಾದರೂ ನಚ್ಚಣಿಗರು 
ಔಚಿತ್ಯದ ಎಲ್ಲೆಯನ್ನು ವಿಸ೦ದುದು ಕಾಣಲಿಲ್ಲ (ಸವತಿ, ೪). 
( ನಚ್ಚಣ + - ಇಗ) 
ನಚ್ಚಣಿಗೆ (ನಾ). ಎನಚ್ಚಣಿ: ನಚ್ಚಣಿಗೆಯರ ಪೆಚ್ಚುಗೆಯಿಂ ಗಾಯಿನಿ 
ಯರಾಯತಿಯಿಂ ಮನಂಗೊಳಿಪ ತದ್ವಿವಾಹಮಂಟಪಂ (ಉದ್ಕಟಿ. ೮-೯ ವ). 
[ ನಚ್ಚಣಿಗ *-ಎ್ಯ) 
ನಚ್ಚಣಿಸು (ಕ್ರಿ): ಕುಣಿ; ನೃತ್ಯ ಮಾಡಂ; ನರ್ತಿಸು : ಅಂದುಗೆ ಘುಲರ್ಫು 
ಲರೆನೆ ನಚ್ಚಣಿಸಿ ಮುಡಿ ಬೆನ್ನೊಳುದಿಸೆ ಕಂಕಣನಿನದ ಪೊಚ್ಚಫೊಸಜವ್ವನೆಯ 
ರಾಡಿದರು ಹೊಡೆಚೆಂಡ (ರಾಘಕ. ೭-೩೩); ಲಯಕಾಲದಲ್ಲಸಮನೆಯನಾಗ್ನಿ 
ಕಣದಿಂ ಚುರ್ಚಿ ಪೆರ್ಚಿ ನಚ್ಚಣಿಪಂ ಪಿಶಾಚರೊಡನೆ (ಕೊಟ್ಕೂಲ. ೩-೩೯) ; 
ಇದರೊಳ್‌ ರಾಯನಡಾಯುಧದಿಂದರಿದ ಪಗೆದಲೆಗಳರಿಲ್ವಟ್ಟೆಯೊಳ್ನ ಚ್ಚಣಿ 
ಸುತ್ತಿರ್ಪಿನಂ ಆ ಕಾಲದೊಳ್‌, . -ಬಣ್ಣಿಸಿರ್ಪೆದರಿಂ ಸಾಮಾನ್ಮಾಲಂಕಾರಂ 
(ನರಣ. ೧೦೪-೨೭೮ ವ). ( ನಚ್ಚಣ + - ಇಸ್ಕು] 
ನಚ್ಚ ಣೆ “ನಚ್ಚಣ' ನೋ. 
ನಚ್ಚನೆ "ನಚ್ಚಣ' ನೋ. 
ನಚ್ಚಯ (ನಾ). ಒಬ್ಬಾತನ ಹೆಸರಂ : ಶ್ರೀರಾಮರಾ ರಾಮಡಿನಾಡು 
ಮೂನೂಅಜ ನಾಣ್ನರಸಾ ಆಳೆ ಅವರ ಮಗನ್ನೊನ್ನ ಮಾರನ್‌ ಚೊಜದ 
ನಚ್ಚೆಯನ್ನೊಳ್ತಟ್ಟು (ಎಕ. ೩, ಗೋರೀಬಿ, ೭೬-೩; ಸು. 760). 
[ ನರಸ ೬ ಅಯ್ದ ( ಅಯ್ಯ; )] 
ನಚ್ಚಿಕೆ, ನೆಚ್ಚಿಕೆ (ನಾ). ನಂಬಿಕೆ ; ಭರವಸೆ ; ವಿಶ್ವಾಸ: ಚೋಳನ 
ದರ್ಪ್ಪಮಂ ಮುಟ್‌ಯಲ್‌. , .ನೆಗಳ್ನ ಗೂರ್ಜ್ಜರನಂ ತುಳಿಯಲ್ಕೆ ಪಾಂಡ್ಕ 
ಭೂಪಾಳನೆ ಸಾಲ್ಕೂಮೆಂಬಿನಿತು ನಚ್ಚಿಕೆ ವಿಕ್ರವಂಚಕ್ರವರ್ತ್ರಿಗೆ (ಎಳ. ೫, 
ದಾವಣ, ೩-೨3೦; 1121) ; ಶತ್ರುಮಂಡಲಕೆಲ್ಲ ಕಗ್ಗಪ್ಪು ಕವಿಸಿದನು ಸಚಿವರಲಿ 
ಆತನೇ ನಚ್ಚಿಕೆಗೆ ಮೆಚ್ಚಿಕೆಗೆ ಹೆಸರಾಗಿ ಗುಹೆಗೆ ಕತ್ತಲೆಯಂತೆ ಮೆರೆದನಯ್ಮ 
(ಕವಿಸೋ. ೯೦-೨0). ನೆಚ್ಚಿಕೆ: ಅವಳ ನೆಚ್ಚಿಕೆಗೆ ವಜ್ರಕರ್ಕಶವಾದ ಫಲವು 
ದೊರೆಯಿತು (ಕಾವ್ಯಸ. ೨೨); ` ನಂಬಿಕೆ ನೆಚ್ಚಿಕೆ ಇಲ್ಲದ ದೇಶವು 
ಪ್ರಜಾಪ್ರಭುತ್ವಕ್ಕೆ ಎಂದೂ ತಕ್ಕುದಾಗಲಾರೆದು (ಯಕ್ಷಪ್ರ. ೬೫) ; ಎಷ್ಟು 
ದೂರ ಹೋಗುವೆನೆಂಬ ನೆಚ್ಚಿಕೆಯಿಲ್ಲ (ನಿರಾತೆ. ೯0) ; ಬ್ಯಾಂಕ್‌ ಕೆಲಸ 
ಯಾವ ನೆಚ್ಚಿಕೆ ವೆಂಕಮ್ಮನವರೇ ? (ತಾಯಿಕ. ೨೨). 
[ ನಚ್ಚು, + - ಇಕೆ) 
ನಚ್ಚಿಗೆ "ನಚ್ಚುಗೆ' ನೋ. 
ನಚ್ಚಿಸ್ಕು, ನೆಚ್ಚಿಸು (ಕ್ರಿ). ೧. ನಂಬುವಂತೆ ಮಾಡು ; ವಿಶ್ವಾಸವಿಡು 
ವಂತೆ ಮಾಡಂ : ನಿಮ್ಮಚ್ಚ ಶರಣರ ಒಕ್ಕುದ ಮಿಕ್ಕುದ ನಚ್ಚಿಸು ಮಚ್ಚಿಸಂ 
ಕೂಡಲಸಂಗಮದೇವಾ (ಬಸವ. ೨೬೫). ಪಿ. ಪ್ರೀತಿಸು: ನೌಲೀಕದಂಬ 
ಕುಜದೊಳ್‌ ನಲಿಗುಂ ಪ್ರವಂತ್ತಂ ಮೇಲಾದ ಸಂತಸದೆ ನಲ್ಲಳ ನಚ್ಚಿ ಸುತ್ತಂ 
(ಉರಾಠ. ೩-33). ನೆಚ್ಚಿಸು: (6). [ನಚ್ಚು, +೬ -ಇಸ್ಕು) 
ನಚ್ಚಿಸ್ಕು (ಕ್ರಿ). ಕಂಣಿ ; ನರ್ತನ ಮಾಡು ; ನರ್ತಿಸಂ: ಇಚ್ಚಿಸುವರಚ್ಚಿಗಳ 
ಮೋಹದ ಮಚ್ಚುಮದ್ದೊಡಲಿಟ್ಟು ದೆನೆ ಸತಿ ಮೆಚ್ಚಿ ಸಭೆಯಿಚ್ಛೈಸೆ 
ನಚ್ಚಿಸಿದಳಂ ಮನೋಹರದಿ (ಸಾಳ್ಮಛಾ. 43-೩೦). [< ನಚ್ಚಣಿಸು] 


10 


40 


ನ 


ನಚ್ಚ್ಯು 


ಚ 


ನಚ್ಚು,, ನರ್ಚು,, ನೆಚ್ಚು, (ಕ್ರಿ). ೧. ನಂಬು; ವಿಶ್ವಾಸವಿಡಂ ; ಭರವಸೆ 


ಯಿಡಂ : “ನಚ್ಚು - ವಿಶ್ವಾಸೇ (ನಂಬು)” (ಕಮಧಾ) ; ಆಳ್ವನುಮೆನ್ನನೆ 
ನಚ್ಚಿ ಪೆರ್ಚಿ ಮುಂ ಪೊರೆದನಿದಿರ್ಚಿ ಕಾದುವರುವೆಂನ್ನಯ ಸೋದರರ* 
(ಪಂಪೆಭಾ. ೯-೭೦) ; ನಿನ್ನನೆ ನಚ್ಚಿದಂ ಕಂರುವಂಹೀಪಶಿ (ಪಂಪಧಾ. 
೧೨-೩೭) ; ಮುಗಿಲ ನೀರಂ ನಚ್ಚಿ ಡೊಣೆಯ ನೀರಂ ತುಳುಂಕಿದ 
ಕೋಡಗದಂದಂ ನಿನಗಕ್ಕು೦ (ಪಂಕತಂ, ೬0-೭) ; ನಚ್ಚಿದೆಮ್ಮೆ ಕೋಣನ 
ನೀದತ್ತೆಂಬಂತೆ (ಧರ್ಮೂಮ್ಯ. ೨-೦೦೩) ; ನಂಬರು ನೆಚ್ಚರು ಬಟೀದೆ 
ಕರೆವರು . . , ನಂಬದೆ ನಚ್ಚದೆ ಬಟಾದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ 
(ಬಸವ, ೦೧೫) ; ನಚ್ಚುಗೆ ಮನ ನಿವ್ಮಾಲ್ಲಿ ಮಚ್ಚುಗೆ ಮನ ನಿಮ್ಮಲ್ಲಿ 
(ಮಹಾದೇ. ಬ, ೩೧-೬೬); ಕೆಡುವ ಕಾಯವ ನಚ್ಚಿ ಬಂಧುಗಳೊಡನೆ ವೈರವ 
ಮಸೆದು ನರಕಕ್ಕೆ ಕೆಡೆವೆನೇ ತಾನೆನುತ ರಥದೊಳು ಬಿಲ್ಲನಿಳುಹಿದನು 
(ಕುವ್ಮಾಳೀ. ೩-೩0). ೨. ವೆಂಚ್ಚೂ; ಬಯಂಸಂ ; ಪ್ರೀಶಿಸಂ : ಸೌಧರ್ಮ 
ಕಲ್ಪದೊಳ್‌ ದೇವರ್ಕಳ ಸಭೆಯ ನಡುವೆ ಸೌಧರ್ಮೇಂದ್ರಂ ನಿಮ್ಮ ರೂಪ 
ನಾದಮಾನುಂ ನಚ್ಚಿ ಬಣ್ಣಿಸಿದೊಡಿಂದ್ರನ ಮಾತಂ ನಂಬದೆ ನಿಮ್ಮಂ 
ನೋಡಲ್‌ ಬಂದೆಂ (ವಡ್ಮಾರಾ. ೬೭-೮) ; ನಿನ್ನ ರೂಪನೆ ನೋಡಿ ಬಾಟುವೆ 
ನಾಗಳುಂ ಮನದರ್ತಿಯಿಂ ನಿನ್ನ ಮುದ್ದನೆ ನಚ್ಚಿ ಮೆಚ್ಚುವೆನಾಗಳುಂ 
(ಧೈರ್ಮಾಮ್ಮ . ೩-೨೨೦). "ನಚ್ಚಿಸ್ಮು? ಪರಾ. ಸಿನರ್ಚು: ೧. ರೆಣಮುಖ 
ದೊಳ್‌ ಭೀಕರಂ ಕೊಲ್ಲೆ ನಾನೆಂಬಿನಿತಂ ತಾಂ ಸರ್ಚಿ [ಪಾಕಾಂ, ಜೈ) 
ಮೆಯ್ವೆ ರ್ಚಿದನೊ (ಜಂದ್ರಪು. ೬-೨೩ ವ); ಎನೆಸುಮಾ ಮಲ್ಲನಡಿ ನರ್ಚಲಪ 
ವರ್ಗಮೇನನುಗೊಳ್ಳುಮೇ (ಆರಾಕ. ೨-೪). ನೆಚ್ಚು, ು ೧. ನಿನ್ನನೆ 
ನೆ[ಪಾತಾಂ. ನ] ಚ್ಚ ನಿನ್ನರಲ ಬಾಣಮನರ್ಚಿಪ ಪುಷ್ಪಬಾಣನಂ ತನ್ನ ವಿಲಾಸ 
ದಿಂ ಪರಿಭವಕ್ಕೆ ಡೆಮಾಡಿದನೆನ್ನ ನಲ್ಲಂ (ಮಲ್ಲಿಪು. 4-೩೭); ನಂಬಿ ನೆಚ್ಚಿದೆ 
ನೆಂದ ಮನವನಿಂಬುಗೊಡದಿರಿ (ದೇದಾವೆ. 30-88) ; ಇನ್ನವನ ನಂಬದಿರು 
ನೆಚ್ಚ [ಪಾಕಾಂ. ಕೂಡ]ದಿರು ಬೇಡೆಂದಡೆನ್ನ ಮಾತಂ ಬಗೆಯೆ ಕೈಕೊಳ್ಳೆಯೆಂ 
ದೊರ್ವ ಮುದಿಸೂಳೆ ತೆರುವಲಿಗೆ ಹಲಂವೊರೆದಳು (ಸೋಮ. ೨-9೦) ; 
ನೆಚ್ಚದಿರು ಸಿರಿಯನು ವೃಥಾ ಮದಗಿಚ್ಚಿನುರಿಯಲಿ ಬೇಯದಿರು '(ಕುವ್ಕಾಸ. 
೦-೫೫) ; ನೆಚ್ಚದಿರೀ ಭಾಗ್ಯ ಯಾರಿಗೂ ಸ್ಕಿರವಲ್ಲ ನಿಶ್ಚಯವೆಚ್ಚಲಅಕಿಕೆ 
(ಪುರಂದ. ೨-೪8-೦); ಈಯತುಲಭೂಷಣವ ತೊಡು ಸುರರಾಯನಿಗೆ 
ಸತಿಯಾಗು ಮರ್ತ್ಯದ ರಾಯರಸ್ಥಿರರವರ ನೆಚ್ಚದಿರೆಂದರಾ ಸತಿಗೆ 
(ನಳಕ, ೩-೩೦) ; ನೆಚ್ಚಿದ ಎಮ್ಮೆ ಕೋಣನನೀಯಿತು (ಗಾದೆ). 
[ಡೇ.8 ತಮಿ, ನಚ್ಚು, ನತ್ತು; ತೆಲು. ನಚ್ಚು] 
ಚ್ಚು, ನರ್ಚು,, ನೆಚ್ಚು; (ನಾ).೧, ನಂಬಿಕೆ ; ವಿಶ್ವಾಸ ; ಭರವಸೆ : 
ಆನೆ ರಿಪುಸೇನೆಗೆ ಸಾಲ್ವೆನವುಂಕಿ ಪೇಡಿ ಪಾಡಿಗಟ್ಟಿಅ)ವೆಡೆಗೈಯ £ ಡಗಯ್ಯ 3 
ಕೈಯುಗುರೆ ಸಾಲದೆ ನಚ್ಚಿನ ಕೈದುವೇಟ್ಟುದೇ (ಕಾವ್ಯಸಾ. ೪೦೦ ಶೂದ್ರಳ) ; 
ಚಕ್ರೀಶನ ಜಿಸನಂ ಪೂಣ್ಣು ರಾಗದಿಂದೇಖಾ ಜಗದ್ವಿನುತಾಶ್ವರತ್ನಮಂ 
ಪಿರಿದು ನಚ್ಚಿನೊಳ್‌ ಪಿಡಿದು ದಂಡರತ್ನಮನಾಗಳಿ* (ಆದಿಪು. ೦೩-೩೪) ; 
ಕಲಿತನದುರ್ಕು ಜವ್ವನದ ಸೊರ್ಕು ನಿಜೇಶನ ನಚ್ಚು ಮಿಕ್ಕ ತೋಳ್ವಲದ 
ಪೊಡರ್ಪ ಕರ್ಣ ನಿನಗುಳ್ಳನಿತೇನೆನಗುಂಟೆ (ಪಂಪಛಾ. ೦೦-೨೩) ; ನಚ್ಚಿನ 
ಸೇನಾಪತಿ ಕೀರ್ತಿವರ್ಮಂ . , . ಜಗಜ್ಮನರಕ್ಷೂಮಣಿಗಾಗಳೆೋಲಗಿಸಿದಂ 
ದಂಡೇಶದಿಕ್ಕುಂಜರಂ (ಪುಷೃಪು. ೭-3೦); ಬೇಡಿದುದನೀವನೀಶ್ವರನೆಂಬ 
ನಚ್ಚಿಲ್ಲ (ಮಂಕುಕ. ೪). ೨. ಪ್ರೀತಿ ; ಮೆಚ್ಚು; ಅಕ್ಕರೆ; ಮೋಹ: 
ಒಲವಿಂದಮಾ ಮಹಾಶ್ವೇತೆಯೆ ಬೇಗಮೊಯ್ಕೆ ಪುಗದಿರ್ವೆವೆ ನಚ್ಚಿನ ಹೇವು 
ಕೂಟಮಂ (ಕಾದಂಉ. ೫೧೩) ; ನಿನ್ನ ನಚ್ಚಿನ ರಾಮನ ದೆಸೆಯಂ ಬಿಟ್ಟೆನ 
ಗೊಡಂಬಟ್ಟು ¥ ಸಾಮ್ರಾಜ್ಯಸುಖಮನನುಭವಿಸೆನೆ ಸೀತೆ ವಿಹ್ವಲೀಭೂತ 
ಚಿತ್ತೆಯಾಗಿ (ಪಂರಾಮಾ. ೧೪-೧೦೯ ವ); ಕಿಚ್ಚೆಲ್ಲದಡುಗೆಯುಂ ನಚ್ಚಿಲ್ಲದ 
ವೆಂಡತಿಯಂಂ , . , ಒಪ್ಪಲಾರ್ಕುವೆಂ (ಧರ್ಮಾಮೃ. ೦-೭೫); ದೊರೆ 


ನಚ್ಚುಗಿಡಿಸು 


ಕೊಳೆ ಸಮಾಧಿಮರಣಂ ಚರಣಾಯುಧಯುಗಳಮಟಕದು ಕುಸುಮುವಳಿ 
ಯೆಂಬರಸಿಯ ಬಸಿಆೊಳಿ" ಬಂದುವು ನರಯುಗಳಕಮಾಗಿ ನಚ್ಚನಚ್ಚೊ 
ತ್ತಿದವೋಲ* (ಯಶೋಶ. 9-೩೯) ; ನಚ್ಚಿನಣುಗಂ ಸೌಂದರೆಂ (ಸೌಂದಪು 
೧೩-೧೮) ; ರುದ್ರಟನಿಗೆ € ಲಂಕಾರೆಗೆಳ ನಚ್ಚು ಹೆಚ್ಚಾಗಿಯೇ ಇದೆ (ಛಾರವಿಾ, 
೩೧). ೩. ಇಚ್ಛೆ ; ಬಯಕೆ; ಅಪೇಕ್ಷೆ: ಅಂತಲ್ಲಿ ಪದಿನಾಲ್ಲಾಸಿರ್ವರ್‌ 
ಗಂಧರ್ವರೆಂ ಕೊಂದೊಡೆ ಚಿತ್ರಾ೦ಂಗದಂ ಬೆರ್ಚಿಕೊಳೆ ನಿನ್ನ ನಚ್ಚಿನ 
ಸೆಜಿಯನೆಂದು ಬಿಸುಟ್ಟೊಡೆ' (ಪಂಪಛಾ. ೭-೩ಕ ವ): ಕೊಳ್‌ ನಿನ್ನ ನಚ್ಚಿನ 
ಪಾಂಡವರ ತಲೆಗಳಿವೆಯೆಂದು ದುರ್ಯೋಧನನ ಮಂ ಂ.ದಿಕ್ಕಿದೊಡೆ 
(ಗದಾಯು . ೯-೩೨ ವ); ಅವನ ಹಾಡನ್ನು ಕೇಳಿದವರಿಗೆಲ್ಲಾ ಸನ್ಯಾಸಿಯು 
ತಮ್ಮು ಸುಖದುಃಖ ಆಸೆ ನಚ್ಚ್‌ಗಳನ್ನು ಹಾಡುತ್ತಿರುವಂತೆ ತೋರಿ ಅವರಲ್ಲಿ 
ಅವ್ಯಾಜವಾದ ಪ್ರೇಮವುಂಟಾಗುತ್ತಿದ್ದಿತು (ಶಿವರಾ. ೯೭), ೪. ಹಂಬಲ; 
ಗೀಳಂ: ಅವರಿಗೆ ಸಂಗೀತದ ನಚ್ಚು ಬಹಳೆ (ರೂ). ೫. (ಆಲಂ) ಸಂಶಯಂ; 
ಅನುಮಾನ; ಅವಿಶ್ವಾಸ ; ಅಪನಂಬಿಕೆ : ವೈದ್ಯನಾಥ ಯಾರೊಬ್ಬರಿಗೂ 
ಆಸ್ಪದ ಕೊಟ್ಟಿ ಕರಲಿಲ್ಲ. ಚೌಕಸಿ ವ್ಯಾಪಾರ ಮಾಡುವ ನಚ್ಚು ನಚ್ಚು ಹುಡುಗನ 
ಹಾಗಲ್ಲ, ತನ್ನದೇ ಆದ ಒಂದು -ರೀತಿಯ ವಿನಯ ನಿಶ್ಚಯದಿಂದ (ಸುಬವಿ. 
೬). "ನಚ್ಚುಜ್ವರ', "ನಚ್ಚುಮಾತಂ' ಪರಾ. ೬. ಸೇಡು ; ಅಂತರಂಗ 
ದಲ್ಲಿಟ್ಟಿರಂವ ಅಸಮಾಧಾನ : ಕ್ಕಾಷಿಯಸ್‌ಗೆ ಸೀಸರನ ಮೇಲಿರುವ 
ನಚ್ಚನ್ನು ತೀರಿಸಿಕೊಳ್ಳುವುದೇ ಗುರಿ (ಷಕ್ಕ್‌ಏ. ೩೧೮. ಗಿ ನರ್ಚುಃ : 
೧. ನೆನೆಯದೆ ಕಲುಷವಶಂ ನರ್ಚಿ[ಪಾಕಾಂ. ಚ್ವ]ನ ವಿದ್ಯೆಗಳಂ ಕಡಂಗಿ 
ಕಾದುವ ಷದದೊಳ" (ಪಂರಾಮಾ. ೦೦-೨೧೯) ; ಹಯನಯನಾಂಬುಗಳ್‌ 
ಸುರಿಯೆ ಹರ್ಷದಿನುಣ್ಮಿದುವೆಂದು ನರ್ಚೆ[ಪಾತಾಂ. ಚ್ವಿ]ನಾನೆಯ ಮದವೆತ್ತಿ 
ಕಟ್ಟೆ ವಿಕಳತ್ವಮನೊಕ್ಕುವು (ಶಂದ್ರಪು. ೧೦-೩೬); ಮನದೊಳ್‌ ನೀಂ 
ಮುಳಿದರನಲಿಿವನೊಸೆದರಂ ಕಾವನೆಂಬ ನರ್ಚಿ[ಫಾಕಾಂ. ಚ್ಹಿ]ನ ಜವನುಂ 
ನಿನಗಮಸಿಯೇಜನವನಾದನೆ ತಮ್ಮನೆ ಪಿಡಿವ ಕೆಯ್ದುವುಂ ಪುವಾಯ್ತೇ 
(ವರ್ಧಪು. ೯-೬೨). ನೆಚ್ಚು : ೧. ಬಚಕಿಕ ನೀನೆ ಪೆಸರ್ಗೆ ತಕ್ಕಂತೆ ಉಗ್ರಮೇ 
ಆದ, ಕಾಲ್ನಡೆಯಿಂದೆ ಪಾಯಲೈ ನೆಚ್ಚಲ್ಲಮಾದ, ಹಿಂಸಾನದಿಗೆ ಬರ್ಪಯ 
(ಬದ್ಮಪ್ರ, 46-690) ; ನಿಮ್ಮ ನೆಚ್ಚು ನನಗೆ ದೊರೆತಿದೆ (ಕನಳೆ. 9) ; ಬೆಚ್ಚ 
ಬಿಡು. ನೆಚ್ಚ ನೆಡು ಕೆಚ್ಚೆದೆಯ ಗುಡಿಯಲ್ಲಿ (ಪಾಂಠಜ. ೩-೩). "ನೆಚ್ಚು 
ಮೆಚ್ಚ? ಪರಾ. 

ನಚ್ಚಿನಾಳ್‌, ನಚ್ಚಿನಾಳು, ನೆಚ್ಚಿನಾಳು ೬ ವಿಶ್ವಾಸಕ್ಕೆ ಪಾತ್ರನಾದ ಭಟ; 
ನೆಂಬಂಗೆಯ ಸೇವಕ; ಆಪ್ತಸೇವಕ : ಕೈನಳ ಮುಚ್ಚುಳಲಿ ನೆಗಹಿದಳು 
ರಾಮನ ನ[ಪಾಠಾಂ. ' ವಂ]ಚ್ಚಿನಾಳ್ಗಳನಿಳೆಗದೇನು ಸಮರ್ಥೆಯೋ ಜಗಕೆ 
(ತೊರರಾ. ೪-೧೦-೩೦) ; ಪರಿವಾರದ ಹಿಂದೆ ಅಷ್ಟು ದೂರದಲ್ಲಿ ಬೆಂಗಾವಲಾಗಿ 
ಕುವರವಿಷ್ಣವು ತನ್ನ ನಚ್ಚಿನಾಳ್ಗೆಳೊಡನೆ ನಡೆದಿದ್ದನು (ಸವತಿ. ೨೯೦) ; 
ನಚ್ಚಿನಾ[ಐಾ89. ದಾ]ಳಿನ ಬಿನ್ನಹಕೆ ಹರಿ ಮೆಚ್ಚಿ ಮನದಲಿ ನಾಚಿ ಚಕ್ರವ 
ಮಂಚ್ಚಿದನು. ಮುರಿದನು ಕಿರೀಟಿಯ ರಥದ ಹೊರೆಗಾಗಿ (ಕುವ್ಕಾಭೀ. 
೬-೪೬) ; ಅವನೊಬ್ಬ ಒಳ್ಳೆಯ ನೆಚ್ಚಿನಾಳು (ರೂ). 

.( ಆನಚ್ಚ್ವು./ತಮಿ. ತೆಲು. ನಚ್ಚು ] 

ನಚ್ಚುಗಿಡಿಸು (ಕ್ರಿ): ನಂಬಿಕೆಯಿಲ್ಲದಂತೆ ಮಾಡಂ ; ಭರವಸೆ ಕೆಡಿಸು ; 
ಆತ್ಮವಿಶ್ವಾಸವನ್ನು ಕೆಡಿಸು: ದಿತಿಜನೆಚ್ಚ ಸಿಡಿಲ ಶರಮುನದಕ 
ಬಾಣದಿಂದೆಚ್ಚು ದನುತನೂಜನೆಚ್ಚ ವಾರ್ಧಿಗನಲಬಾಣದಿಂದೆಚ್ಚು ನಚ್ಚು ಗಿಡಿಸೆ 
(ಪಂಪಭಾ, ೧೨-೧೩). [ ನಚ್ಚುಗಿಡು (ಆನಚ್ಚುಗೆಡು) +- ಇಸ್ಮು] 
ನಚ್ಚುಗಿಡು "ನಚ್ಚುಗೆಡು' ನೋ. 
ನಚ್ಚುಗೆ, ನಚ್ಚಿಗೆ, ನೆಚ್ಚಿಗೆ, ನೆಚ್ಚುಗೆ (ನಾ). ನಂಬಿಕೆ ; ವಿಶ್ರಾ ಸ; 
ಭರವಸೆ: ಮೆಚ್ಚಿ ದನು ಕರೆಕಂಠ ಧನದನ ನಚ್ಚುಗೆಗೆ ಮೈದೋರಿ (ಅಧ್ಕಾರಾ. 
೨-೨೪; ಪೊಟಗವನ್‌ ಪೋಗಿರ್ದೊಡುಟಿಕಿವ ನಚ್ಚುಗೆ ಇಲ್ಲ(ಅಶ್ಯತ್ಕಾ.39-೬3೧). 


೪೩೧೦ 


ನಚ್ಚು ಹಾಕು 


ನಚ್ಚಿಗೆ : ಚನ್ನಮಲ್ಲಿಕಾರ್ಜುನನ ನಚ್ಚಿಗೆಗಾಗಿ ನಗ್ನಳಾದಳು (ಕನ್ನನು. 
೧-೨೮೧) ; ನುಚ್ಚಿಗೆ ಬೆಚ್ಚುವವ ನೊಚ್ಚಗೆ ಮಾತಾಡಿದರೂ ನಚ್ಚಿಗೆ ಸಾಲದು 
(ಗಾದ). ನೆಚ್ಚಿಗೆ : ನೆಚ್ಚಿಗಿಲ್ಲದಳ ಮನೆವಾರ್ತೆ ಶ್ರಾವಣದ ಕಿಚ್ಚು ಕಾದಂತೆ 
(ಸರ್ವಜ್ಞ, ೧೭೩೨); ಹೊಲೆಯಾನ ಮಾತು ನೆಚ್ಚಿಗೆ ಮೊದಲು ನಮಗಿಲ್ಲ 
(ಕಟಾಗೀ. ೫೭). ನೆಚ್ಚುಗೆ: ಇನ್ನೂ ನೂರು ರಸಗಳನ್ನು ಹರಿಯಿಸಬಲ್ಲಳು 
- ಎಂಬ ನೆಚ್ಚುಗೆ ಎಲ್ಲರಲ್ಲಿಯೂ ಅಚ್ಚಳಿಯದಂತಿತ್ತು (ಸವತಿ. ೫). 
( ನಚ್ಚು, *- ಗೆ] 


ನಚ್ಚುಗೆಡು, ನಚ್ಚಾಗಿಡು, ನೆಚ್ಚುಗೆಡಂ (ಕ್ರಿ). ನಂಬಿಕೆಯನ್ನು ಕಳೆದು 


38 


ಕೊಳ್ಳು ; ಭರವಸೆಯಿಲ್ಲದಾಗು ; ಅವಿಶ್ವಾಸವನ್ನು ಹೊಂದಂ : ನಚ್ಚು 
ಗೆಟ್ಟ ಬಡವನೆಂತೆ ಬೆಂಬಿರ್ದು ದೆಸೆಗೆಟ್ಟರಂತೆ ಚಿಂತಿಸಿ (ಧಮಾ ೯ಮ್ಶ . ೧-೧೬೮); 
ಕಮಳದ ಸೊಕ್ಕು ಸೋರೆ ಪೊಣರ್ವಕ್ಕಿಗಳಿಚ್ಚೆಯ ಮೆಚ್ಚು ನಚ್ಚುಗೆಟ್ಟಮಳಿನ 
ಬೇಂಟವೋರ್ಗುಡಿಸೆ ನೈದಿಲನೈದೆ ವಿಕಾಸಲಕ್ಷ್ಮಿ ಸೈಪವಂರ್ದಿರೆ ಜೊನ್ನ 
ವಕ್ಕಿಯಪರಾಸೆಗೆ ಪೂರ್ವದ ರಾಗದುತ್ಸವಂ ಸಮನಿಸೆ ಭಾನು ಪಶ್ಚಿಮ 
ಪಯೋಧಿಯೊಳೊಯ್ಯನೆ ಮೆಯ್ಯನಿಕ್ಕಿದಂ (ಪುಕ್ಕಾಸ್ತ್ರ. ೧-೦೧೫). ನಚ್ಚು 
ಗಿಡು : "ನಚ್ಚುಗಿಡಿಸು' ಪರಾ. ನೆಚ್ಚುಗೆಡು: ನೆಚ್ಚುಗೆಡಬೇಡ ನಡೆ, 
ಕೆಚ್ಚೆದೆಯ ಕಲಿಯೆ ! (ಪಂಕಜ. ೬-8). ( ನಚ್ಚ್ಯ್ಯ + ಕೆಡ್ಕು) 


ನಚ್ಚುಜ್ವರ (ನಾ). ನಿರ್ದಿಷ್ಟವಾಗಿ ಗುರಂತಿಸಲಾಗದಂಥ ಜ್ವರ; ಸಂಶಯ 


ವನ್ನುಂಟಂಮಾಡುವ ಜ್ವರ: (4). [ನಚ್ಚ್ವು, ಜ್ವರ) 


ನಚ್ಚುಮಚ್ಚು "ನಚ್ಚುಮೆಚ್ಚು' ನೋ. 


ನಚ್ಚುಮಾತು (ನಾ). ಭರವಸೆಯಿಲ್ಲದ ಮಾತು ; ನಂಬಲರ್ಹವಲ್ಲದ 


ಮಾತು ; ಸಂಶಯದ ನುಡಿ: (೪). [ನಚ್ಚ್ವು * ಮುತ್ಕು) 


ನಚ್ಚು ಮೆಚ್ಚು, ನಚ್ಚುಮಚ್ಚಾ ನೆಚ್ಚುವೆಚ್ಚು (ನಾ). ಅಚ್ಚುಮೆಚ್ಚು ; 


ಈ 


ಅತಿಯಾದ ವಿಶ್ವಾಸ ಮತ್ತು ಪ್ರೀತಿ; ನಂಬಿಕೆ ವಂತ್ರೂ ಮೆಚ್ಚುಗೆ : 
ನಚ್ಚುಮೆಚ್ಚಿನ ಶರಣರೆನ್ನ ಕಣ್ಣ ಮುಂದೆ ಬಂದು ನಿಂದಿರಲು ಎನ್ನ ತನುವ 
ಬಗಿದು ತನ:ವಿನೊಳಗೆ ಇಟ್ಟುಕೊಂಬೆನು ಎನ್ನ ಮನವ ಬಗಿದು ಮನದೊಳಗೆ 
ಇಟ್ಟುಕೊಂಬೆನು (ವಜಸಂ, ೨೪೦-೬೪); ಇಂದಿನಿತಿಂತೇಂ ಚೆಲ್ಮಿನೊಂದು 
ಬಿತ್ತರದ ಭಂಗಿಯ ಪೊಸ ಬಣ್ಣನೆ ಮಿಣ್ಣನೆ ನಿನ್ನ ನಚ್ಚು ಮೆಚ್ಚಿನ ಕಾಮ 
ನೊಂದು ಜಾನದೊಳೆ ಬೆರೆತುದು? (ರಾಮಾಶ್ಕ. ೧೩೪-೪). ನಚ್ಚುಮಚ್ಚು : 
ಸಂಯೋಗದ ಸುಖ ಮೈಯುಂಡವಂಗೆ ಲೋಕದ ನಚ್ಚುಮಚ್ಚಿನ ಬಲೆ 
ದೊಡಕು ತಪ್ಪದು (ಮದೇವ. ೨೮೭-೬೮) ; ಆ ಕಮಲದ ನೆಲೆಯ ಕಾಣಲಟ 
ಯದೆ ತೊಳಲಿ ಬಳಲಿ ಜಗದೊಳಗೆ ನಚ್ಚುಮಚ್ಚಿಗೊಳಗಾಗಿ ... ನಾಚಿತ್ತೆನ್ನ 
ಮನವು (ಲಂಗವ. 20-೭೯) ; ನಚ್ಚು ಮಚ್ಚಿನ ಲಿಂಗವ ಗ್ರಹಿಸಿ ಮಚ್ಚು ಒಳ 
ಕೊಂಡಿತ್ತಯ್ಯ ಕರ್ಪುರದ ಕರಡಗೆಯ ಘಾಸಿಮಾಡಿದಂತಾಯಿತ್ತು (ಅವಣಂ. 
೨೩-೪೪) ; ನಿಚ್ಚದಲಿ ತೂಪಿಅಶಿದು ತೂಗುವ ನಚ್ಚುಮಚ್ಚಿನ ದಾದಿಗಾಗಳು 
ಮೆಚ್ಚನೀವುತ ಪೆಚ್ಚುತಿರ್ದಳು ಮೋಹಿನೀದೇವಿ (ಪ್ರರುಲೀ. ೩-೨; 
ಸೌಂದರೇಂದ್ರಂ ನಚ್ಚುಮಚ್ಚೆನಿಂ ಪರವೆನಾಟಿಯರೊಳಾಸನ್ನನಾ 
ಗೊಪ್ಪಿರ್ದನು (ಸಾಂದಪು. ೧೨-೨). ನೆಚ್ಚು ಮೆಚ್ಚು : ಆಲ್ಲಿಯೆ ಕಣ್‌ ಪಳಂಚೆ 
ಮನವಲ್ಲಿಯೆ ಕೀಲಿಸೆ ನೆಚ್ಚುಮೆಚ್ಚು ತಳ್ತಲ್ಲಿಯೆ ಸೋಲ್ತು ಪತ್ತೆ (ಅದಿಫು, 
[ ನಚ್ಚ್ಯು * ಮೆಚ್ಚು] 


೨-೪೨). 


| ನಚ್ಚುವೋಗು (ಕ್ರಿ). ನಂಬಿಕೆಗೆ ಪಾತ್ರವಾಗು ; ವಿಶ್ವಾಸಕ್ಕೆ ಆಶ್ರಯಂ 


ವಾಗು : ದನುಜಾಂತಕನೆಂಬೀ ನಿನ್ನ ನಚ್ಚುವೋದಂಕಮೆಲವೊ ಮುನ್ನೆನ್ನನ್ನಂ 
ದನುಜಂ ಪುಟ್ಟದೆ ಸಂದುದು ನಿನಗೀ ಪೆಸರೆನ್ನ ಮುಂದೆಯುಂ ಸಂದಪುದೇ 


(ಪಂಪಭಾ. ೬-೩೪). [ ನಚ್ಚ್ವು + ಫೋಗು;] 


ನಚ್ಚುಹಾಕು (ಕ್ರಿ). ನಂಬಿಕೆಯಂನ್ನುಂಟಂಮಾಡು ; ನಂಬಿಸಂ : ಹುಸಿಯ 


ವರ್ತಮಾನಮಂ ಪುಟ್ಟಿಸಿ ನಚ್ಚುಹಾಕಿ ರಾಯರಂ ಮೈಮರೆಸಿ ಸಮಯ 
ಸಾಧನೆಯಂ ರೆಚಿಸಿ (ಕಳನ್ನ. ೪-೮). [ ನಚ್ಚ್ವು * ಹಾಕು (--ಪಾಯ್ಕ್ಯು)) 


ನಜರ್‌ 


ನಜರ್‌ "ನಜರಂ' ನೋ: 

ನಜರಚೂಕ್‌ (ನಾ). ಕಣ್ರಪ್ಪು : ನಮ್ಮ ಭಾಷೆಯಲ್ಲಿ ತೀರ ಹೊಂದಿಕೊಂಡು 
ಹೋದ ಮತ್ತು' ಅನ್ಯದೆ:ಶೀಯವೆಂದು ಗುರುತಿಸಲಾಗದ ಶಬ್ದಗಳೆಂದರೆ- 
ಕಚೆ?ರಿ. . . ನಜರೆಚೂಕ್‌, ಜಾದು, ಜಾಹೀರ್‌ ... ಶಿಕ್ಕಾ, ಇತ್ಯಾದಿ 
(ಭಾಷಾಶಾ. ೦೬೬). [4 ಮರಾ. ನಜರ್‌ಚಕ೯ ] 

ನಜರಾಣ "ನಜರಾಣಿ' ನೋ. 

ನಜರಾಣಿ, ನಜರಾಣ, ನಜರಾಣೆ, ನಜರಾನ, ನಜರಾನೆ (ನಾ). ೧. 
ಕಾಣಿಕೆ; ಉಪಾಯನ; ಉಡಂಗೊರೆ : ಅಳಿಯನಿಗೇನು ನಜರಾಣಿ ಸಿಕ್ಕಿದೆ 
ಎಂದರು (ಪಹಾರ, ೩೦) ; ರಾಯರು ರಾಮದುರ್ಗ ದರಬಾರಕ್ಕೆ ಹೋದಾಗ 
ಅಲ್ಲಿಯ ಯಜವನಾನರಿಂದ ನಜರಾಣಿಯಾಗಿ ಸಿಕ್ಕಿದ್ದಿತು (ಹೂಲಮ, ಅ). 
೨. ರಾಜ, ಪಾಳೆಯಗಾರರಂ ಮೊದಲಾದವರಿಗೆ ಒಪ್ಪಿಸಬೇಕಾಗಿದ್ದ 
ಕಪ್ಪಕಾಣಿಕೆ ; ಐ ಬ್ರಿಟಿಷರ ಕಾಲಕ್ಕೆ ಕೆಲವು ರಾಜರ ದರ್ಬಾರಿನಲ್ಲಿ 
ಇದಂ ಬಲವಂತದ. ಕಾಣಿಕೆಯಾಗಿತ್ರ್ಬ : ಈ ಮೊಬಲಗಿನ ಜೊತೆಗೆ 
ಸಮಯ ಬಿದ್ದಾಗ ನಜರಾಣಿ ಎಂಬ ಹೆಸರಿನಿಂದ ಬೇಕಾದ್ದನ್ನು ದೋಚಿ 
ಕೊಳ್ಳುತಾ ಇದ್ದರು (ಪಾಳೆಗಾ. ೧೪); ಈ ಕಾಯದೆಯಿಂದ ಪಾರಿ 
ಮೆಂಟದ ಸಮ್ಮತಿಯ ಹೊರತು ತೆರಿಗೆಯನ್ನು ಕೂಡ್ರಿಸಬಾರದೆಂದೂ 
ನಜರಾಣಿಯನ್ನು ತೆಗೆದುಕೊಳ್ಳಬಾರದೆಂದೂ ಗೊತ್ತಾಯಿತು 
(ಇಂಗ್ಲ ಇ. ೧೯೦) ; ಆತನು ತನ್ನ ಊರೊಳಗೆ ಜಾಗಿ:ರದಾರರಂತೆ ಇರುತ್ತಿದ್ದ. 
ಎಷ್ಟೋ ಸಾವಿರರೂಪಾಯಿ ನಜರಾಣಿ ಸಲ್ಲಿಸುತ್ತಿದ್ದ (ಜವಿಾನ್ಮಾ. ೧೬)- 
ನೆಜರಾಣಿ: ೧. (ಮೈಗೆಜ. 1೪, ೭೮೦). ವಿ. (ರೈಸ್‌ಗೆ, ೩೫೭) ; ಪ್ರಸಕ್ತಿ 
ಬಂದಾಗ ನವಾಬನಿಗೆ ನಜರಾಣವನ್ನು ಜನರಿಂದ ವಸೂಲ್ಮಾಡಿ ಕೊಡುವ 
ಕಠಿಣಮನಸ್ಸು ಕುಲಕರಣಿಗಿರಬೇಕು (ಕಠವಿ. 11, ೧೫೦). ನಜರಾಣೆ: 
೧. ಗೋವೆಯ ಕದಂಬರು ಇವನಿಗೆ ನಜರಾಣಿಯನ್ನು ತಂದೆ೧ಪ್ಪಿಸಿದರೆ. 
(ಕರ್ನಾಇ, ೩೭); ಯಾವನಾದರೂ ಒಬ್ಬ ಯೋಗ್ಯ ಅಧಿಕಾರಿಯನ್ನು 
ನಿಯಮಿಸಿ, ಮಾನಸಿಂಹನ ಯೋಗಕ್ಷೇಮವನ್ನು ತಕ್ಕೊಂಡರಾಯಿತು. ನಜ 
ರಾಣೆಯನ್ನು ಮಾತ್ರ ಕಳಿಸುವುದಿಲ್ಲ (ತಿರೋಮ. ೬೦); ತರುವಾಯ 
ಮುಖ್ಯಾಧಿಕಾರಿಗಳನ್ನೂ ನೆಮ್ಮದಿವಂತರಾದ ಪ್ರಜೆಗಳನ್ನೂ ಕರೆಕಳುಹಿಸಿ 
ನಯಭಯಗಳಿ:ದ ಅವರಿಂದ ನಜರಾಣಿಯನ್ನು ತೆಗೆದುಕೊಂಡು ಹಣವನ್ನು 
ಕೂಡಿಸಿದನು (ಒಡ, ಬ). ನಜರಾನ ; ೨. ಮಹಾರಾಜನು ನಜರಾನ 
ಸ್ವೀಕರಿಸುವದನ್ನು ತನ್ನ ವರಮಾನದ ಒಂದು ಮಾರ್ಗವೆಂದು ತಿಳಿದಿದ್ದನು 
(ದಾರಾನ. ೬೭). ನಜರಾನೆ: ೧. ಜನಂ ನಜರಾನೆಗಳ ಮಾಡಿ 
(ಹೈದರ. ೭೨). 

( ಅರ. ನಜರಾನಹ*; ಹಿಂ. ನಜರಾನಾ; ಮರಾ. ನಜರಾಣಾ.] 

ನಜರಾಣಿಕೆ (ನಾ). ಎ ನಜರಾಣಿ: (8). ([ ಆನಜರಾಣಿ) 

ನಜರಾಣೆ 'ನಜರಾಣಿ' ನೋ. 

ನಜರಾನ "ನಜರಾಣಿ' ನೋ. 

ನಜರಾನೆ "ವಜರಾಣಿ' ನೋ. 

ನಜರಿರು (ಕ್ರಿ). ಲಕ್ಷ್ಮದಿಂದಿರಂ ; ಎಚ್ಚರಿಕೆಯಿಂದಿರು ; ಚೆಲುವ ನನ ತಮ್ಮ 
ಸೆರಗಲಿ ಮೊಕ ತೊಳೆಯೊ ಉಗುರಲ್ಲಿ ಗಂಧ ಹದಮಾಡೊ ಚದುರೇರು 
ಬರ್ತಾರೆ ನಜರೀರೊ (ಹಳ್ಳಿಪ. ೦೦೮). [ನಜರಂ * ಇರು,(<ಇರ್‌)] 

ನಜರೀಯು (ಕ್ರಿ). ಕಾಣಿಕೆಯನ್ನು ಕೊಡು,- ಒಪ್ಪಿಸು : ಶೋಭನಾಕ್ಷತೆ 
ಕುಸುಮಘಲಗಳಂ ಕೊಡುವರಂ ನಜರಿತ್ತು ನಮಿಸುವರನೂ 
ಶೋಭನಸ್ತುತಿಗಳಿಂ ಜಯಶಬ್ದಗಳ ಪೇಳ್ವ ಜನರ ಸಂಭ್ರಮವ ನೋಡು 
(ಅರ್ಡಾವಿ. ೨೪-೩೨). [ ನಜರು *. ಈಯನಸ್ಯ (ಆಶಾ)? 

ನಜರು, ನಜರ್‌, ನಜುರು, ನಜ್ರು. ನದರಂ,, ನದುರು, ನಸರ್‌, 
ನಸರಂ, ನೆಜರು, ನೆದರ್ಕ (ನಾ). ೧. ದೃಷ್ಟಿ; ನೋಟ ; ಲಕ್ಷ್ಯ: 


೪೩೧೧ 


30 


80 


ನಜರು 


ಗಮನ : ಈ ಜನರ ಸಹಾಯದಿಂದ ಬೇರೆ ಪುಂಡರೂ ಹಾವಳಿ ಎಬ್ಬಿಸ 
ತೊಡಗಿದ್ದು ಪೋಲೀಸಖಾತೆಯ ನಜರಿಗೆ ಬಂದಿತು (ಜಿವರಿ. ೧೦೨): ಗಾಡಿ 
ಹತ್ತಿದ ಕೂಡಲೇ ಸ್ಕೌಟ್‌ಮಾಸ್ತರರ ನಜರು ನನ್ನ ಮೇಲೆ ಬಿತ್ತು 
(ವೈನಿ, ೬೪); ನಮ್ಮ ಅಂಥ ಯಾವ ತಪ್ಪು ನಿಮ್ಮ 'ನಜರಿಗೆ ಬಿದ್ದಿತೆಂದು 
ನೀವು ಹೀಗೆ ಅನ್ನುತ್ತಿರುವಿರಿ ? (ಅಂಬಿಕೆ.' ೧೩೭) ; .ಕಂಡ ಕೂಡಲೇ 
ಗುರುತಿಸುವ “ನಜರು' ಅವನಿಗೆ ಮಾಸಲಾಗಿತ್ತು (ಗ್ರಾಮಾಯ. ೬೦). 
೨. ಕಾಣಿಕೆ; ಉಪಾಯನ: ವಿಕ್ರಮಸಿಂಹನು ರಾಜಸಿಂಹನನ್ನು ಶಿಬಿರದಲ್ಲಿ 
ನೋಡಿ ಅವನಿಗೆ ನಜರು ಒಪ್ಪಿಸಿದನು (ಐಂಕಿವು. ೨೨8); ಸುಲ್ತಾನನ 
ಆಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬನೂ ಆತನ ಮನ ಒಲಿಸಿಕೊಳ್ಳಲು 
ಏನಾದರೊಂದು ನಜರನ್ನು ಒಪ್ಪಿಸಲು ತಯಾರಿರಬೇಕು (ಪ್ರವಾಇ. 11, 
ಚ); ಶ್ರೀದೇವಿಯನ್ನು ಸಾಮ್ರಾಟನಿಗೆ ವಿವಾಹ ಮಾಡಿಕೊಡುವುದಲ್ಲ. 
ನಜರಾಗಿ ಅವಳನ್ನು ಒಪ್ಪಿಸಬೇಕು (ಶ್ರೀರಾಯ. ೧೧೨) ; ನಗರದಿಂದ ಬಂದ 
ನಜರುಗಳಿಲ್ಲ ಶ್ರೇಷ್ಠವಾದುವುಗಳು (ದೌಅತ". ಆ). ಹ. ಅಂದಾಜು, 
ಊಹೆ: ಮುತ್ತಿನ ಕಿಮ್ಮತ್ತು ಕೇವಲ ನಜರ ಮೇಲೆ ಇರುತ್ತದೆ (ಮುಂಬವ್ಕಾ. 
ನಜರ್‌: 


೧೯೪). ಪಿ. (ರೈಸ್‌ಗೆ. ೫೫೭) ; (ಮೈಗೆಜಿ 1೪, ೭೮೦). 
ನಜಂರು : ೨. ಬೇರೆಬೇರೊರ್ವರಿಂ ನಜುರಂಗಳ ಪಡಿಸಿ ತೀರರಿದು 
ದೇಶಾಧಿಪರ ನೃಪಾಲಾಗ್ರಣಿಗೆ ತೋರಿಸುತ್ತುಡುಗರೆಗಳಂ ಮಾಡಿಸಿದ 


(ಕೃಷ್ಮವಿ. ೩ ಪಲ್ಲವಿ). "ನಜಂರುಮಂಜರೆ' ಪರಾ. ನಜ್ರಿ: ೧. ಈಗಿನ 
ಕಾಲದ ಹುಡುಗರಿಗೆ ಆಶಾನಾದರೂ ಎಷ್ಟೂ ಅಂತೀನಿ. ಐದ.ರೂಪಾಯಿ 
ಅಂದ್ರ ನಜ್ರೇ ಇಲ್ಲ! (ದಾಕೂಟ. ೨೩). "ನಜ್ರಿಸಂ' ಪರಾ. ನದರು, : 
೧. ಎಮ್ಮ ಗರುಡಿಯೊಳ್‌ ಸುಧಕಮಂ ನದರಿಂದಂ ಮಾಳುದು (ಹಾಲಾಸ್ಕ. 
3-೧೧-೮) ; ಆದು ನಮ್ಮ ನರಸಿಂಹಯ್ಯನ ನದರಿಗೆ ಬಿತ್ತೇ ಬಿತ್ತು (ಹಹಸ. 
ಏನು ಶಿಕಾರಿಯ ನದರಿದೆಯೆ ? (ಮುಗಿಯು. ೨೩೧): ನಿಮ್ಮ 
ನದರಿನೊಳಗೆ ಒಂದು ನಾಲ್ಕು ಸಿದ್ದೆ ಹಾಲು ಕೊಡುವ ಎಮ್ಮೆ ಎಲ್ಲಾದರೂ 
ಇದೆಯೇ? (ಸ್ಮಶ್ನಣೊ. ೯೨); ನಿನ್ನ ನದರ ಬಿತ್ತಲೇ ದಾದಲ್ಯ್ಕಾ ಬಸವಂತೀ 
ಮ್ಯಾಲ (ದೀಪಹ. 11, ೨೯೯). ೨. "ನದರುಗಾಣಿಕೆ' ಪರಾ. ೩. ಅವರು 
ಹಾಕಿದ ನದರಿಗೂ, ಆದ ಮದುವೆಗ ಇ ಒಳ್ಳೇ ಲಗ್ನು ಬಿತ್ತು (ಮರಮ. ೩); 
ಅಯ್ಯಾ ನನಗೆ ಬೈಲಿನ ನದರು ಅಷ್ಟು ಚೆನ್ನಾಗಿ ಆಗುವುದಿಲ್ಲ (ಔದಾಉ. ೧೬೧). 
೪. ಕೆಟ್ಟ ದೃಷ್ಟಿ; ಕಣ್ಣೆಂಜಲು : ಎಂದಿಗಿಲ್ಲದ ಕಂದ ಇಂದು ನುಡಿದನೆಂದು 
ಬಂದ ಬಂದವರಿಗೆ ಹೇಳದಿರು ಸುಗಲವ್ವೆ ಸುಂದರಾಂಗನಿಗೆ ನದರ ಆದೀತು 
(ಸಿದ್ಧ ಪು. ನದುರು : ೨. * ನದಂರಂಗಾಣಿಕೆ ' ಪರಾ. 
೩. ನಮಗೆ ಇವತ್ತು "ಕಾಯಿಸು' ಇರಬಹುದು ಅಂತ ನನ್ನ “ನದುರು' 
(ಹೊಸಕಿ. ೪6), ನಸರ್‌: “ನಸರ್ಬಂದಿ' ಪರಾ. ನಸರು: "ನಸರುಬಂದಿ' 
ಪರಾ. ನೆಜರು : "ನೆಜರಿಡಂ' ಪರಾ. ನೆದರ್ಕು : ೧. ನಮ್ಮ 
ಗೌರವ್ವ ... ಓಣ್ಮಾಗ ಹೊಂಟರ ಅತ್ತ ಇತ್ತ ನೆದರ ಹಾಯಾಣಲ್ಲ ಅವರದು 
(ನಡೆದಾ. 1, ೨೯೧); ನಾ ಲಡಾಯಿಗೆ ಹೋಗ್ತೀನಿ, ಬರೋ ಮಟ ನಂ 
ಭರಮ್ಯಾನ ಮ್ಯಾಗ ನೆದರ ಇರ್ಲಿ (ಪುರುಷ. ೧೬೧). "ನೆದರಿಡಂ' ಪರಾ. 

ನಜರ ತಪ್ಪು ಎ ಲಕ್ಷ್ಯವಿಲ್ಲದಾಗು ; ಗಮನಕ್ಕೆ ಬಾರದಿರಂ : ಕುದುರೆ 
ಹೋಯಿತೆ ಭಾವದ ಕಂದುರೆಯೋಯಿತೆ ಕುದುರೆ ಹೋಯಿತೆ ಚದುರಮಣಿ 
ಎನ್ನ ನಜರ ತಬ್ಬ ನಿಜಮಂದಿರದೊಳಗಿನ (ಶರೀಫ, ೭೩, ಕವಿಕಾವ್ಯ ಪರಿಡಯ). 
ನಜರು ಹಾಕು, ನಜರ್‌ ಹಾಕು ಎ ದೃಷ್ಟಿಹಾಯಿಸು ಲಕ್ಷಿ ಸು; 
ಗವಂನಿಸು; ಗಂರಿಯಿಡು : ನ್ರೀಮಂತರಾದರೆ . ಆಥವಾ ಐಶ್ವರ್ಯ 
ವುಳ್ಳವರಾದರೆ ಅಂಥವರು ಆ ಕೆಲಸದ ಮೇಲೆ ತಾವು ಸ್ವತಃ ನಜರು 
ಹಾಕಬೇಕು (ಕೃಏಪ್ರ. 33); ಸುಲ್ತಾನ್‌, ರಾಣಿ, ಎರಡೂ ಭೇಷಾದ 
ಕುದುರೆ ಖಾವಂದ್‌! ಆದರೆ ರಾಣಿ ನೋಡಿ ಮಹ:ರಾಜಾಸಾಹೇಬ್‌ರು 
ನಜರ್‌ ಹಾಕಿದರೆ, ಖಾವಂದ್‌ರಿಗೆ ಹೆಂಗಾಗ್ರದೋ ? (ಮಲ್ಲಿ. ೩೧), 


೬೭) ; 


೪-೧೭). 


ನಜರುಕೈದಿ 


ನಜರೊಪ್ಪಿಸು ಎ ಕಾಣಿಕೆಯನ್ನೂ ಒಪ್ಪಿಸು,-ಸಲ್ಲಿಸಂ: ಸುಲ್ತಾನ 
ನಜರೊಪ್ಪಿಸಲು ದರ್ಬಾರಿಗೆ ಬರಲೇ ಇಲ್ಲವಂತೆ (ಕೃಷ್ಠಥೂ. ೨೬). 
ನಣರ್ಮಾಡು, ನದರಮ್ಮಾಡು, ನದರುಮಾಡು - ೧. ನಜರೊಪ್ಪಿಸಂ : 
ಆ ಸರದಾರರು ರತ್ನಖಚಿತವಾದ ಹಿಡಿಯುಳ್ಳ ಒಂದು ಪಟ್ಟಾಕತ್ತಿಯನ್ನು 
ನಜರ್ಮಾಡಲು (ಮಹಾವೊ. 11, ೩೬). ೨. ದೃಷ್ಟಿ ಯನ್ನು ಹಾಯಿಸಂ ; 
ಲಕ್ಷಿಸು; ಗಮನಿಸು : ಆದನಾಲಿಸಿ ಧರಣೀಪತಿ ಮುದದಿಂ ಚರಲಿಂಗರೂಪ 
ದಿಂದೆ ಮಹೇಶಂ ನದರಮ್ಮಾಡುತ್ತೆನ್ನೆಯ ಹೃದಯದೊಳಿೆಸೆದಿರ್ದುದಕ್ಕೆ 
ಫಲಮಾಯ್ತೆನುತುಂ (ಜಾಲಾಸ್ಕ. ೧-೪-೩೩) ; ಮದನತಿಲಕವಿಟ್ಟು ಮಧುರ 
ಮಾತಾಡಿ ಮಚ್ಚಿಸುತ್ತಾ ನದರುಮಾಡಿದಳು ನವಕುಶಲಕೋವಿದರನ್ನು 
ಸುದತಿ ಸುಪ್ಪಾಣಿಯಾಡಿದಳು (ಸಿಂದಕಾ. ೩-೧೨), ಅಂದಾಜಂ 
ಮಾಡು; ಊಹಿಸು : ಐತಾಳರ ಪುಣಿಪಂಚೆಯಿಂದ ನದರು ಮಾಡಿದ 
ರಾಗದು (ಮರಮ, ೧೮೩), 
[ *-ಅರ. ಪಾಠ. ಹಿಂ. ನಜರ್‌ ; ಮರಾ. ನಜರ್‌, ನದರ್‌) 

ನಜರುಕೈದಿ (ನಾ). ಸ್ಥಾನಬಂಧನಕ್ಕೊಳಗಾದ ಕೈದಿ, ಬಂದಿ; ನಜರಕ್ಕೆದಿ. 
ನಿಮ್ಮ ತಾಬೇ ಮಾಡೇನ್ರಿ. ಮುಂಜಾನೆದ್ದು ಇವನ್ನ ಚಾವಡೀಗೆ ಮುಟ್ಟಸೂ 
ಜವಾಬ್ದಾರೀ ನಿಮ್ಮದರಿ (ಗ್ರಾಮಾಯ. ೧೬೬). [ ನಜರು + ಕೈದಿ) 

ನಜರುಕೈದು (ನಾ). ನಿರ್ದಿಷ್ಟಸ್ಥಾನ ಅಥವಾ ಸರಹದ್ದಿನಿಂದ ಹೊರಗೆ 
ಹೋಗದಂತೆ ಲಕ್ಷ್ಯದಲ್ಲಿಡದುವ ಬಂಧನ; ಸ್ಮಾನಬದ್ಧ ತೆ; 
ಯಾವಾಗಲೂ ಕಣ್ಣಿಗೆ ಬೀಳುವಂತೆ ಮಾಡಿರುವ ಬಂಧನ: ಕಣ 
ಬರಗಿಯಲ್ಲಿ. ಶಿಬಿರಗಳನ್ನು ಕಟ್ಟಿಸಿ ನಮ್ಮನ್ನು ಅವರು ನಜರುಕೈದಿನಲ್ಲಿಟ್ಟ ೨ 
(ಕಕ್ತಧ್ಯ. 3೬೧). "ನಸರಂಬಂದಿ' ಪರಾ, [ನಜರು ಕೈದ್ಯು] 

ನಜರುಗಾಣಿಕೆ, ನದರಂಕಾಣಿಕೆ, ನದರಂಗಾಣಿಕೆ, ನದಂರಂಗಾಣಿಕೆ 
(ನಾ). ೧. ೬ ನಜರಾಣಿ ೧: ಅಕಬರಪಾತುಶಾಹನಂ ರಾಣಾರಾಯಂ 
ಕೈವಿಡಿದು ಸಿಂಹಾಸನದೊಳ್ಳುಳ್ಳಿರಿಸಿ ಆ ಚಿತ್ತೋಡಗಡಮಂ ನಜರು 
ಗಾಣಿಕೆಯಂ ವಾಡಿ (ಕ4ನ್ಮ. ೯-೧೮). ನದರುಕಾಣಿಕೆ : ೧, ಮದುವೆಯ 
ಕಾಲದಲ್ಲಿ ಮನೆಗೆ ಎಷ್ಟು ನದಸುಕುಣಿರಿಗಳು ಬಂದಿದ್ದುವು ! (ಮುಗಿಯು. 
೨೯೬). ನದರುಗಾಣಿಕೆ : ೩, ಎ ನಜರಾಣಿ ೨ : ನದರುಗಾಣಿಕೆ ಕಪ್ಪವ 
ಕೊಟ್ಟು ಮಂತ್ರಿಯ ಇದಿರುಗೊಂಡರು ಹರುಷದಲಿ (ಜಂದ್ರಹಾ. ೨-೪೬). 
ನದುರುಗಾಣಿಕೆ: ೧. ಒಕ್ಕಲು, ಗೇಣಿ, ತೀರ್ವೆ ನದುರುಗಾಣಿಕೆ ಎಲ್ಲವುಗಳ 
ವಿಷಯದಲ್ಲಿಯೂ ಅಷ್ಟು ಖಚಿತವಾದ, ನಿಕಟವಾದ ಜ್ಞಾನ (ಕರುಳ, ೬). 

[ ನಜರು + ಕಾಣಿಕೆ (ಎಕಾಣೈ).] 

ನಜರುಮುಜರೆ, ನಜಂರಂವಂಜುರೆ (ನಾ). ಕಾಣಿಕೆಗಳನ್ನು ಒಪ್ಪಿಸಿ 
ಮಾಡಂವ ಸಲಾವಂಂ,- ವಂದನೆ; ಪಾಡ್ಯದ ದಿನ ಸಿಂಹಾಸನಾರೋಹಣ 
ಕಾಲದಲ್ಲಿ ನಡೆದಂತೆ ನಜಶುಮುಜರೆಗಳನ್ನು ಒಬ್ಬಸಿಕೊಂಡು ಮುಹೂರ್ತ 
ಮಾಡಿಕೊಂಡರು (ಕಾಮವಂ. 90) ; ವಿವಾಹದ ಶುಭಸಮಾಪ್ತಿಯ 
ಪ್ರಯುಕ್ತ ಒಂದು ರಾಜಸಭೆಯು ನಡೆಯಿತು. ನಜರುಮುಜರೆಗಳಾದವು 
(ರೂರಾಣಿ, ೬೯) ; ಸಭಾಸದರೆಲ್ಲರೂ ಆತನಿಗೆ ನಜರುಮುಜರೆಗಳನ್ನು 
ಒಪ್ಪಿಸಿದರು (ಉವಿಜ. ೭೩) ; ನಜರುಮುಜರೆಗಳಂದ ನಂತರ ಚೌಪ್ರದಾರರು 
ಪರಾಕು ಹೇಳಿದರು (ದೌಲತ್‌. ೨೩). ನಜುರುಮಂಜಾರೆ : ನಜುರು 
ಮಂಜುರೆಗಳಿಲ್ಲದೇ ಎಲ್ಲರೂ ನವಾಬರಿಗೆ ತಲೆಬಾಗಿಸಿ ಸಭೆಯಿಂದ ಹೊರಟರು 
(ದೌಲಫ್‌. ಎ1). 1 ಹಜರು +೬ ಮಜರೆ] 

ನಜುಗು (ಕ್ರಿ). ೧. ನೆಗ್ಗಿ ; ಜಜ್ಜಿ: ಜುಣುಗು, ನಜುಗು, ನೆಗ್ಗು, ಪೆಣಗು 
(ಕಸಾಪ. ೧-೨೯೦). ವಿ. ಜಜ್ಜಿಹೋಗು; ನಜ೧ಗುಜ್ಜಾಗಂ: ಬುಟ್ಟಿಯ 
ಹಣ್ಣುಗಳೆಲ್ಲ ನಜುಗಿ ಹೋಗಿವೆ (69)- "ನಗ್ಗು', “ನೆಗ್ಗು,” ಪರಾ. 

[ದೇ.॥ ತಮಿ. ನಚುಕ್ಕು, ನಚುಜ್ಯು) 
ಜನುರು "ಜನರಂ? ನೋ. 


೩. 


೪೩೧೨ 


ನಟ 


ನಜುರುವುಖಜುರೆ "ನಜರಂವಂಂಜರೆ' ನೋ, 

ನಜ್ಜು, (ಕ್ರಿ). ಜಜ್ಜ; ಚೂರಂವರಾಡಂ: ನಜ್ಜಿದ ಮೂಲಂಗಿಯನ್ನು 
ಚಟ್ನಿಯಲ್ಲಿ ಬೆರಸಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತದೆ (ಕಂ). 

[ ದೇ.॥ ತಮಿ. ನಚಿ ; ತುಳು, ನೆಸಿಪು; ಕುಇ. ನಸ, ನಸಿ] 

ನಜ್ಜ್ವಾ, ನುಜ್ಜು (ನಾ). ನಜ್ಜಿಹೋಗಿರಂವಿಕೆ ; ಜಜ್ಜಿಹೋಗಿರಂವಿಕೆ ; 

ತಗ್ಗಿಹೋಗಿರುವಿಕೆ. 
ನಜ್ಜುಗುಜ್ಜು, ನುಜ್ಜುಗುಜ್ಜು - ಪೂರ್ಣವಾಗಿ ಜಜ್ಜಿ ಹೋಗಿರಂವಿಕೆ ; 

ಹೆಚ್ಚಾಗಿ ನಗ್ಗಿ ಹೋಗಿರಂವಿಕೆ : ಅದರ ಚುಕ್ಕಾಣಿ ಮಾತ್ರ ಬಂಡೆಗಳ 
ಇರುಕಿಗೆ ಸಿಕ್ಕುಬಿಟ್ಟು ನಜ್ಜುಗಂಜ್ಲಾಯಿಂತು (ಮಣಿಸ. ೮೦) ; ಕೃಷ್ಣನು 
ಪ ಧೃತರಾಷ್ಟ್ರನ ಮಂಂದೆ ಒಂದು ಕಬ್ಬಿಣದ ವಿಗ್ರಹವನ್ನು ತಳ್ಳಿದನು 
- « « ವಿಗ್ರಹವು ನಜ್ಜುಗುಜ್ಞಾಗಿ ಹೋಯಿತು (ವಜಥಾ, ೩೨೪) ; ಅವರಲ್ಲಿ 
ಹಲವರು... ಕೋಟೆಯ ಮೇಲಿನಿಂದ ಉರುಳಿಸಿದ ಗುಂಡುಕಲ್ಲಂಗಳಿಗೆ ಸಿಕ್ಕಿ 
ನಜ್ಜಾಗುಜ್ಞಾಗಿ ಸತ್ತುಹೋಗುತ್ತಿದ್ದರು (ಭಾರವೀ. ೦೬) ; ಪ್ರತಿಯೊಬ್ಬನ 
ಭುಜಗಳ ಮೇಲೆಯೂ ಸುಮಾರು ೧೬ ಟನ್ನುಗಳ ಭಾರವು ಒತ್ತುತ್ತಿರು 
ವುದು, ಹಾಗಾದರೆ, ಇಷು ಲ ಭಾರದಿಂದ ನಾವೇತಕ್ಕೆ ನುಜ್ಜುಗುಜ್ಜಾ ಗುವು 
ದಿಲ್ಲವೆಂದು ಯಾರಾದರೂ ಪ್ರಶ್ನೆ ಮಾಡಬಹುದು (ಶ್ಕೋತಿರ್ವಿ. ೦೯೦) ; 
ಕೆಲ ತಾಸುಗಳ ತರುವಾಯ, ಈ ಬಾಡಿದ ಎಲೆಗಳನ್ನು ಒಂದು ಯಂತ್ರಕ್ಕೆ 
ಕೊಟ್ಟು, ನುಜ್ಜುಗುಜ್ಜುವರಾಡಿ, ಕತ್ತಲೆಕೋಣೆಗಳಲ್ಲಿ ಹರಡುವರು 
(ದಾಲಪ್ರ. 11, ೮೩೮). ನಜ್ಜುನಜ್ಞುಗೆಯ್‌ ಎ ಚೆನ್ನಾಗಿ ಅದುವಂಂ,- 
ಒತ್ತು,-ಹಿಸಂಕು : ಕಲಸಲೊಡನೊಲ್ಲೂ ನಲವಿಂ ನಲಿನಲಿಯಿಸಿ ನಜ್ಜು 
ನಜ್ನೂಗೆಯ್ದಾ ಸೊಗದೊಳ್‌ ಬೆಲೆವೆಣ್ತನಮನೆ ಬಿಡಿಸುವ ನೆಲೆಗಂಡೆನೆ 
ನೆಗಟಕ್ಟೊಡವನೆ.. ಗಡ ಕಂದರ್ಪಂ (ಅಳವಿ. ೬-೦೬೨). [ “ನಜ್ಜು,) 

ನಜ್ರಿಸು, ನದರಿಸು (ಕ್ರಿ). ಲಕ್ಷಿಸು ; ಗಮನಿಸಂ : ಮಜ್ಜೀವಿತೇಶೆ ರೇವಣ 
ನಿಪ್ಪ ಠಾವುಮಂ ನಜ್ರಿಸುತ ಕಲ್ಮಾಣಪುರದೊಳಅಸಲ್ವೇಳ್ಕು (ಅಿಂಗಪು. 
5೪-೪೪). ನದರಿಸು : ಒದರೂತ ವಫ್‌ಯೆಂದು ಮಂದದೊಳಗಮರಾರು 
ಮದನೇಶ ಭಕ್ತರ ಮೇಲೆ ವದಗಿರುತಿಹ ದಿವ್ಮಕುಂದಪುಪ್ತಗಳನ್ನು ನದರಿಸಿ 
ಸುರಿದಾಗೆ ಬುಧರು (ಹಮಕ, ೭೧). [ನಜನ್ರಿ ( ಎನಜರು) + - ಇಸ್ಕು] 

ನಜ್ರು "ನಜರಂ' ನೋ. 

ನಟ್‌ (ನಾ). ಒಂದಂ ಅನಂಕರಣ ಶಬ್ದ ; ನೆಟಿಕೆವಂರಿಯಂವಾಗ, ವಂರದ 
ರೆಂಬೆವಂರಿಯ ಯವಾಗ ವಂಂಂತಾದ ಸಮಯಂಗಳಲ್ಲಿ ಉಂಟಾಗಂವ 
ಶಬ್ದ : ನಟ್ಟೆಂದು ನೆಟಿಗೆ ಮುರಿ (ರೂಂ). 

ನಟ (ನಾ). ೧. ನಾಟ್ಯಮಾಡುವವನಂ ; ಕುಣಿಯಂವವನಂ ; ನರ್ತಕ ; 
ನಾಟ್ಯಗಾರ : “ನಟಃ, ನಟಕಃ, ನಾಟಕ, ನಟನ್‌-ಈ ೪ ಕಂಣಿವಂ” 
(ಕಾಗಕ್ಕ. ೧೩೮); ಸೂತ ನಟ . , , ಪ್ರಣ್ಮಪಾಠಕವಿಪ್ರೋದ್ಭೂತರವಮೆ 
ಸೆಯೆ ಜಯಜಯ ಗೀತಿಗಳೊರ್ಮೊದಲೆ ತಡೆಯದೆರಡುಂ ಪಡೆಯೊಳ್‌ 
(ಪಂಸಛಾ. ೦೨-೧೦೬) ; ನಟ ನಗ್ನ ಭಗ್ನ ಗಾಯಕ . . , ಪಂಡಿತರ್ಕಳಭಿ 
ವರ್ಣನದುತ್ಕಟನಾದಮೆಯ್ದಿದುದು ದಿಕ್ತಟವಂುಂ (ಮಹಾನೇ. ೦೦-೧೪೩) ; 
ನಟವಿಟಹೀನದೀನವರಯಾಚಕ . .. ನಿತ್ಕನಿಕೃಷ್ಟಭಾವಲಂಪಟ 
ಕಟಕಕ್ಷ ಮಾನಧೆನವುಂ ಕುಡುವಂ ಗಡೆನಿಪ್ಪವಂ ಪ್ರಿಯೇ (ಮದತಿ. ೬-೮); 
ಸಂಗೀತಾನ್ವಿತ ಶಿಂಸ್ತ್ರಭಿಜ್ಞನೆನಿಪವಂ  ನಟನಕ್ಕುಂ (ಲಾಸ್ಕಕಂ. 9-90). 
೨. ನಟಿಸುವವನು ; ಅಭಿನಯಿಂಸಂವವನಂ ; ನಾಟಕದಲ್ಲಿ ಪಾತ್ರ 
ವಹಿಸಂವವನಂ : “ಶೈಲಾಲೀ, ಶೈಲೂಷಃ , . . ಭರತಃ, ನಟಃ- ಈ ೮ 
ನಟ್ಟುವಿಗಂ” (ಹಲಾಯು, ೯೭-೪೩೮) ; “ಶೈಲಾಲೀ, ಶೈಲೂಷಃ, ಜಾಯಾ 
ಜೀವಃ, ಕೃಶಾಶ್ವಿ, ಭಾರತಃ, ನಟಃ - ೬ ನಟ್ಟುವನ ಪೆಸರು” (ಸಿದ್ಧಾಂತಿ. 
೨೬೭) ; ರೆಂಗಂಬೊಕ್ಕಭಿನಯಿಪ ನಟಂಗೆಣೆಯೆನಿಸುವುದು ಕಣ್ಣೆ ಲೋಕಾ 
ಕಾರೆಂ (ಅಜಿಪು. ೧೧-೪) ; ರಸವು ಅನುಕರ್ತನಾದ ನಟನಲ್ಲಿಯೂ ಕಾಣಿಸಿ 


49 


48 


ನಟಕ ೪೩೦೩ ನಟರಾಜ 


ಕೊಳ್ಳುತ್ತದೆ (ಛಾರಮಾ ; ೩೬೦). ಜನರನ್ನು ರಸಿಕರನ್ನಾಗಿ ಮಾಡುವುದು, | | ನಟಣೆಗೊಳ್‌ (ಕ್ರಿ). ನರ್ತನವನ್ನಾರಂಭಿಸು ; ಕಂಣಿಯಲಂ ತೊಡಗು ; 


ಮಾಡಪ್ರಯತ್ನಿ ಸುವುದು ರಸೋಪಾಸಕರಾದ ಕವಿ ನಟ ಸಭ್ಯರ ಧರ್ಮ ನಾಟ್ಯಮಾಡಂ : ಕಡವಿನ ಸೊವಡಿಂದೊಂದೆರಡಡಿಯಿಡುತಿರ್ದಪುದು ಗಾಳಿ 
(ಸಾಹಿಜೀ. ೬6). ಹಿ. ತಾಂಡವೇಶ್ವರ; ಶಿವ; ಈಶ್ವರ: ಅಪಗತಕಪಟದೆ| | ನಲಿದು ನಎಲ್ಲಳ್‌ ನಡೆನಟಣೆಗೊಳುತ್ತಿರ್ದಪುವೆಡೆಯಆಸುತ್ತಿರ್ಪವಂಚೆ 
ನೆಟನದನುಪದೇಶಂಗೆಯ್ದೂ ಪರಸ ಪೋಗೆನೆ ಪೊಡೆಮಟು ಸಿ ಪಸಾದಮೆಂ ಸುಳಿದುವು ಮುಗಿಲ್ಲಳ್‌ (೧ರಿಕ. ೯-೩೨). [ನಟಣೆ+ ಕೊಳ್‌, ] 
[ದ]ಹೆರಿಗನನುಪೇಂದ್ರನಾ ದರ್ಭಶಯನ ತಳಕಿಟ್‌ಪುವುದುಂ (ಪಂಪಧಾ. | 5| ನಟನ (ನಾ). ೧. ಕುಣಿತ; ನಾಟ್ಕ; ನರ್ತನ: “ತಾಂಡವಂ, ನಟನಂ, 
೦೧-೧೩೦) ; ಬೆಳೆದ ಮಹಾಶಾಖೆಗಳ್‌ ತಾಂಡವಾಡಂಬರದೊಳ್‌ ನಾನಾ ನಾಟ್ಕಂ, ಲಾಸ್ಕಂ, ನೃತ್ಯಂ, ನರ್ತನಂ - ೬ ಭರತಶಾಸ್ತ್ರ ಪ್ರಕಾರೆ ಕುಣಿಯು 
ವಿಧಂ ನರ್ತಿಪ ನಟನ ಭುಜಾದಂಡಮೋ ಪೇಟ್‌ಮೆಂಬಂತಿರಮೇಂಯ ವುದಕ್ಕೆ ಹೆಸರುಗಳು” (ಸಿದ್ಧಾಂತಿ. ೬೩೦); ಬೇಡನ ನರ್ತನ ಹಾಸ್ಕವ 
ಸೃಂಧೆಮುಂ ಸಂಧಿಸೆ ಜರಠಮಹಾಶಾಲ್ಮಲೀವೃಕ್ಷಮಿರ್ಕುಂ (ಕ3ದಂಪೂ. ನಾಡಂಬರೆ ನಟನ ವೇಣುವಾದನ ಗೇಯಕ್ರೀಡೆಗಳಿಂ ಗೋವುಗಳೊಡ 
050). ೪. ಓಂದಂ ಜಾತಿಯ ಹೆನರಂ. ೫, ಕುಲಗೆಟ್ಟ ಕ್ಷತ್ರಿಯಂನಿಗೆ ನಾಡುತ್ತುಂ ರಾಮಕೃಷ್ಣರಿರ್ದವಸರದೊಳ್‌ (ಇಗವಿ, ೪-೪6) ; ಮದನಂ 
ಹುಟ್ಟಿದ ಮಗ; ವರ್ಣಸಂಕರದಿಂದ ಕ್ಷತ್ರಿಯನಿಗೆ ಹುಟ್ಟಿದ ವಂಗ. |10) ಗಂಜುವ ಯೋಗಿಯೇ . . . ನಟನದೊಳ್‌ ಸೋತೋಡುವಳ್‌ ಸೂಳೆಯೇ 
೬, ಒಂದಂ ಬಗೆಯ ಸಸ್ಯ; ಲಾಳದ ಕಡ್ಡಿ ;  ಜೊಂಡಂ. (ಸೋಮೇಕ. ೭೮). ೨. ಅಭಿನಯ ; ನಟನೆ. "ನಟನಕಲೆ' ಪರಾ 
ಒ. ಅಶೋಕವೃಕ್ಷ ;"ಅಂಗನಾಪ್ರಿಯಂ”: (ಪಂಡಿತ. 3೫). [ಸಂ.] [ಸಂ.) 
ನಟಕ (ನಾ). ೧. ನಾಟ್ಯಗಾರ ; ನರ್ತಕ: “ನಟಃ, ನಟಕಃ, ನಾಟಸಃ, ನಟನಕಲೆ (ನಾ). ಅಭಿನಯಿಂಸಂವ ಕಲೆ; ಪಾತ್ರವಹಿಸಂವ ಕೌಶಲ : 
ನಟನ್‌. ಈ ೪ ಕುಣಿವಂ” (೫ಶ೫ಕ, ೧೩೮); ಮಾನಿಗಳು ಮೌನಿಗಳು ಸ್ವಚ್ಛ ನಟನಕಲೆ ಎಲ್ಲರಿಗೂ ಸಿದ್ಧಿಸುವುದಿಲ್ಲ (ರೂಢಿ). [ನಟನ * ಕಲೆ] 
ಶಿವಾನುಭಾವೇಚ್ಛಾತ್ಮ ಸುಖಿಗಳು ದಾನಿಗಳು ಗಾಯಕರು ನಟಕರು[15| ನಟನಾರಾಯಣಿ (ನಾ). [ಸಂಗೀತ] ಒಂದಂ ವಿಂಶ್ರರಾಗದ ಹೆಸರಂ: 
[೫ಚಾಂ. ನಟರ್ಗಳ್‌, ನಟಿಕರು] ನವರೆಸಾಯತರು (ಬಸಪು. ೬-೦೭). ಶ್ರೀರಾಗದೊಳ್‌ ನೆಟನಾರಾಯಣಿ ಯೋಗಾವತಿಯಾಗಿರ್ಕುಂ (ಹಮ್ಮಾರ. 
೨. ಅಭಿನಯಿಂಸಂವವನು ; ನಟಿಸುವವನಂ. ೩. ಕಂಣಿಯುವ ಪಕ್ಷಿ; ೨-೯೦ ವ). [ ಸಂ. ನಟನಾರಾಯಣೀ ] 
ನವಿಲಂ ; ವಂಯೂರ : ಚಟಕ ಚಾಟಣಕ . . . ಟಿಟ್ಟಿಭ ತಾಮ್ರಚೂಡ ನಟನೆ (ನಾ). ೧. ಎನಟನ ೧: ನಟನೆಯಿಂ ಕೊಂಕುತಂ ಬಳುಕಿ ಮೆಲ್ಲಡಿ 
ಶುಕ ನಟಕ ಕುಕ್ಕುಭ ಲಗಡ ಸಲೆ ಕೂಕಂಟಿಗ ಕರ್ಪರವಾಣಿ ಹೆಸುಬಂ ಚಿಟು ಯಿಡುತೆ ವಿಟವೇಷದಿಂ ವಿಳಾಸಂ ಸೂಸಲಡಿಯಿಡುತೆ (ಇಹರ. ದೇ. ೩೨-೨೩); 
ಚಟಕ ಕಬ್ಬಕ್ಕಿ ಹೆಬ್ಬಕ್ಕಿಗಳ ನೋಡಿದವು (ಮದೇಪು. ೩-೯). ೪. ಶಿವ; |೩| ನನಗೇನೋ ನಾಟಕ, ನಟನೆ ಎಂದರೆ ಮೊದಲಿನಿಂದ ಹುಚ್ಚು (ರಾಯಕ. 
ಈಶ್ವರ: ನಟ£ ಟ] ಕನ ಪೆಸರೆಂದು ವಟತರು ಗರ್ವಿಸೆ ವಟವೃಕ್ಷವಾಗಿ ೬೫), ೨. ತೋರಿಕೆ; ಸೋಗಂ; ವೇಷ: ಪಾಲುಗಡಲಲಿ ಫಣಿಯ 
ಭಂವನದಲಿ (ಕರಣ. ೫-೨೩). [ಸೆಂ] ಮಂಚದ ಮೇಲೆ ಪವಡಿಸಿ ಪರಮನೆನಿಸಿದ ಲೀಲೆಯೆತ್ತಲು ಮೇನುಜಭೂವದ 
ನಟಕ್ಕು "ನೆಟ್ಟಿಕೆ' ನೋ. ನಟನೆ ತಾನೆತ್ತೆ (ಳೌಶಿರಾ. ೪೩-೪೫). ೩, ರೀತಿ; ಕ್ರಮ; ವಿನ್ಯಾಸ 
ನಟಕ್ಕು (ನಾ). ನಟನೆ ; ಬೆಡಗು ; ಒನಪು; ಒಯ್ಕಾರ : ವಿಟಪುರುಷ ಉತ್ಕಟದ ಮಂದಿರದ ವೈವಾಹಮಂಟಪವೆಸೆವ ಪಟಿಕದಿಂ ಸವೆದ ನೆಲ 
ರನು ನೋಡಿ ನಟತುಗಳ ತೋರುತಲಿ ನೆಟಿಗೆಯನು ಮುರಿಯಂತಲಿ ಚಟುಲೆ |8| ಕಟ್ಟಲ್ಲಿ ರನ್ನಗಂಭಂ ಸಾಸಿರಂಗಳಿರ್ಪ ನಟನೆಯೆಂತೆನೆ ಫಣೀಶನ 
ನೋಡುತಿರೆ (ಹಮ. 394). [ ನಟಕ * ಎ ಉ್ಶ) ಪೆಡೆವರಲ್ಲದಿರು ತಟವಾಯ್ಡು ಮೇಲೆ ತೋರ್ಪಂತೆ (ಜೀರಮ, ೩-೧೧). 
ನಟಣೆ, ನಟ್ಟಣೆ (ನಾ). ೧. ಕುಣಿತ; ನರ್ತನ: ಸಲಿಲದ ಮೇಲೊಂದು [ ಸಂ. ನಟನ] 
ನಿಳೆಯ ನಿಳೆಯದೊಳಗೊಬ್ಬ ಸೂಳೆ. . . ನಟಣೆಯಲಾಡುತ್ತಿರಲಾಗಿ | | ನಟನೆಗೆಡಿಸು (ಕ್ರಿ). (ಆಲಂ) ಆಟ ನಡೆಯದಂತೆ ಮಾಡು; ಸ್ತಬ್ಧ 
ನೋಡಿದವ ಮನಸೋತು ಕೂಡಿಹೆನೆಂದಡೆ ಕೂಡಬಾರದು (ಕಲ್ಮಾಶಾಂ. ಗೊಳಿಸಂ ; ಚಟುವಟಿಕೆಗೆ ವಿಘ್ನವನ್ನೂಂಟುಮಾಡು : ಆದಿಭೈರವನ 
೨೦-೦೦೦) ; ನಿಟಿಲಾಕ್ಷನ ನಟಣೆಗೆ ನೆಲನಪ್ಪೆ ದು (ಕಂಂಲಃ.ಹೆ. ೨೫೧-೦೪) ; | ೩೦ ನಟನೆ[ಪಾಕಾಂ. ಣೆ]ಗೆಡಿಸುವ ನಗದ ರಾಯರ ಭಟರನನುಪಮಸಮರಜಯ 
ಬೀಲ್‌ ನವರಸಮಂ ಸಭೆಗೆ ನಲವೇಖ* ತನ್ನಭಿನವನಟನೆಯಂ ತೋಟಾ ಸಂಘಟರನೈದರ್ಬದವನಗ್ನಿಕುಮಾರ ತೋಟ್‌ಸಿದ (ತೊರರಾ, ೪-೭-೦೮). 
ಯಾಡುವ ಭೃಂಗಿಗೊಲಿದು ಪಿನಾಕಿ ಸಾಕೆನುತ (ಬಸಪು. ೦-8೦) ; ನಟಣೆ [ ನಟನೆ + ಕೆಡಿಸು; ] 
ಯಲಿ ಬಳುಕಿದುದು ಕೊರಳುತ್ಯಟ ನಿತಂಬ ಸಘಾಡತರದುಬ್ಬಟೆಗೆ ದಡದಡಿ ನಟಮಂಡನ (ನಾ). ೧.ನಟನ ಅಲಂಕಾರಸಾವಂಗ್ರಿ ; ಅಭಿನಯ 
ಸಿದವು ಪದಯುಗವಾ ನಿತಂಬಿನಿಯ (ತೂರರಾ. ೩-೪-0); ಕಳಹಂಸೆಗಳ ಕಾರನ ಆಭರಣ. ೨. ಹಳದಿಬಣ್ಣದ ಒಂದಂ ಬಗೆಯ ಖನಿಜ ; 


ಕಾಲ್ಗೆ ನಟಣೆಯನೊದವಿಸಿ. . . ಎತ್ತೆತ್ತಲುಂ ಕಾಮದೂತನಂತೆಳೆಗಾಳಿ | 85 ಹರಿದಳ. ([ಸಂ.] 
ತೆಂಕಣಿಂ ಸುಳಿದುದು ವಸಂತಾಗಮದ ವೆದಲೊಳು (ಜಿಬಪು. ೪೫-೦) ; ನಟಮಂದಿರ (ನಾ). ದೇವಾಲಯಂದಲ್ಲಿ ಒಂದಂ ಭಾಗ ; ರಂಗಮಂಟಪ : 


ಪರಿಪರಿಯ ನಟಣೆಗಳ ಚಂದದಿಂದಂದದಿಂ ಸ್ಫುರಿಸುತಿಹ ಮೌಕ್ಷಿಕದ ಮಣಿ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಒರಿಸ್ಸಾದೇವಾಲಯಗಳಲ್ಲಿ ಗರ್ಭಗೃಹ ಜಗ 
ಗಳಿಂ ಗಣಿಗಳಿಂ , , . ಪಯೋನಿಧಿಯೆಸೆದುದು (ಘೋರಾಸು. ೨೮-೪೧). ಮೋಹನ್‌ ನಟಮಂದಿರ ಮತ್ತು ಭೋಗಮಂದಿರಗಳೆಂಬ ನಾಲ್ಕು ಭಾಗಗಳಿವೆ 
೨. ನಟಿಸಂವಿಕೆ ; ಅಭಿನಯ. ೩. ತೋರಿಕೆ ; ಸೋಗು ; ಕಪಟ: ಲಲನೆ (ಭಾರದ. ೪೯). [ನಟ * ಮಂದಿರ] 


ಯರ ನಟಣೆ ಎಂಬ ಕುಟಿಲಕ್ಕೆ ಸಿಲ್ಕಿ ಕೋಟಲೆಗೊಳ್ಳದಿರಾ ಮರುಳು |(0| ನಟಯ್ಸು "ನಟಿಸಂ' ನೋ. 
ಮಾನವಾ (ಸಿದ್ದೇವ. ೪೧-೦೧೦) ; ನಟಣೆಯಂದರಿದನಂತರದಿ ಶ್ರೀಕೃಷ್ಣ ನಟರಾಜ (ನಾ). ನಾಟ್ಕದ ಅಧಿದೇವತೆ ; ತಾಂಡವೇಶ್ವರ ; ಶಿವ: 


ನೊಲುಮೆಸಾರಥಿಯಾದ ದಾರುಕಂ ಶ್ರೀಹರಿಯ ನೆಲೆಗಾಣದರಸುತಲೆ ಶಿವನು ಆದಿನಟ . . ಅವನನ್ನು "ನಾಟ್ಮಾಚಾರ್ಯ" "ನಟರಾಜ' 
ಶ್ರೀತುಳಸಿವನಮಾಲೆ ಪರಿಮಳದ ಮಾರ್ಗವಿಡಿದು ಬರುತಲಿ (ತುರಂಗ. ಎಂದೂ ಕರೆಯುತ್ತಾರೆ (ಲಾಸ್ಕರಂ. ೫17, ಬೀರೆ) ; ಭಾರಶೀಯಸಂಸ್ಕೃತಿಯ 
೮೯-೦೬), ನಟ್ಟಣೆ : ಹಿ.ನಟ್ಟಣೆ ಬೇಡ ನಮ್ಮರಸುಗಳ್ನಿನಗೊಲ್ಹು ಕೊಟ್ಟ | ' ಅವಿಷ್ಕಾರಗಳಾದ ನಟರಾಜನ ನಾಟ್ಕ, ಶ್ರಿಮೂರ್ಶಿಯ ವೈವಿಧ್ಯ 


ಮೇಲಹುದು ನಿನ್ನೊಡವೆ (ಳರಠ, 9೩-೦೫). ಓ ಇದಂ ಪ್ರಾಸಕ್ಕಾಗಿ ||, | ' ಪ್ರಕಾಶ, ಸಾಮಾದಿಗಾನ ಇತ್ಯಾದಿ ಕಲಾಭಿವ್ಯಕ್ತಿಗಳೂ ಆತ್ಮಸಂಸ್ಕೃತಿಯನ್ನು 
ಮಾಡಿಕೊಂಡ ರೂಪ. [ ಎನಟನೆ] ಪ್ರಕಾಶಪಡಿಸುತ್ತವೆ (ಹುಳ್ಳಾರ. ೧೨೪, ಹಳೆ). [ ನಟ * ರಾಜ] 


ನಟರುದ್ರ 


ನಟರುದ್ರ (ನಾ). ನಟರಾಜ: ಇದು ಸಂಧ್ಯಾನಟರುದ್ರನ ಎದಿತ ಜಟಾಕ್ಷುಬ್ಧ 
ಫಣಿ ಮಹಾಬಿಲಮಂ ತಳ್ವದೆ ಪುಗಲೊಗೆದಿರೆ ಪೊಳೆವಗ್ಗ ದ ಫಣಿಮುಣಿಯೆನಿಸಿ 
ತರುಣರುಚಿರವಿಬಿಂಬಂ (ರಾಜಶೇ. ೧೧-೪). [ನಟ + ರುದ್ರ) 

ನಟವ "ನಟ್ಟಿವ' ನೋ. 

ನಟವರ (ನಾ). ೧. ಮುಖ್ಯನಟ ; ಸೂತ್ರಧಾರ : ಮದ್ದಳೆಯ ನುಡಿಸಿ 
ನಟವರ ಕಾಯಕವ ಮಾಡಿ ದೊರೆದರ್ಥದಿಂ ಚರಕೆ ಭಕ್ತಿಯಂ ನಡೆಸುತಿರಲು 
(ಪ್ರಾಢರಾ. 3-1). ಪಿ. ಶ್ರೇಷ್ಠನಾದ ನಟ: ಉತ್ತಮ ನಾಟ್ಯಕಾರ : 
ಹಿಂದೆ ಒಂದು ಕಾಲಕ್ಕೆ' ಅವನು `ನಟವರನೆನಿಸಿಕೊಂಡಿದ್ದನು (ರೂ0). 

[ನಟ ವರ್ಯ] 

ನಟವಿಗ "ನಟ್ಟವಿಗ' ನೋ. 

ನಟಸೂತ್ರ (ನಾ). [ನಾಟ್ಯ] ನಾಟ್ಯಶಾಸ್ತಕ್ಕೆ ಸಂಬಂಧಿಸಿದ ಸೂತ್ರ,- 
ನಿಯವಂ : ಪಾಣಿನಿಯ ಕಾಲಕ್ಕಾಗಲೇ (ಕ್ರಿ. ಪೂ. ಸು. ೫ನೆಯ ಶತಮಾನ) 
ಶಿಲಾಲಿ ಕೃಶಾಶ್ವ ಎಂಬವರ ನಟಸೂತ್ರಗಳಿದ್ದುವು. ' ಆದರೆ ಈ ನಟಸೂತ್ರ 
ಗಳು ಮಾತುಗಾರಿಕೆಯನ್ನೊಳಕೊಳ್ಳದ ಕೇವಲ ನೃತ್ಯಕ್ಕೆ ಅನ್ವಯಿಸು 
ತ್ತಿದ್ದುವೋ ಏನೋ ಎಂಬ ಸಂದೇಹವೂ ಇದೆ (ಥಾರಮಿ. ೧೦).' [ ಸಂ. ] 

ನಟಿ (ನಾ). ೧. ಕುಣಿಯಖವವಳು ; ನಾಟ್ಯಮಾಡಂವವಳು ; ನೃತ್ಯ 
ಗಾತಿ: “ನಟೀ, ಕ್ಷುದ್ರಾ - ಈ ೨ ನಟವಿಗಿತ್ತಿ'' (ಹಲಾಯಂ. ೯೭-೪೩೮). 
೨. ನಾಟಕ, ಚಲನಚಿತ್ರಗಳಲ್ಲಿ ಅಭಿನಯ ಮಾಡುವವಳು, -ಪಾತ್ರ 


೪೩೧೪ 


ವಹಿಸಂವವಳಂ: ಅವಳ ತಾಯಿ ಮಂಜೂಬಾಯಿ ಆ ಕಾಲದ ಪ್ರಸಿದ್ಧ |. 


ನಟಿಯೆನಿಸಿಕೊಂಡಿದ್ದಳು (ಅಭಿವಾ. ೮). ೩. ಮಂಖ್ಯ ಅಭಿನಯಕಾರ್ತಿ ; 
ಸೂತ್ರಧಾರನ ಹೆಂಡತಿ: ರಂಗಭೂಮಿಯ ಮೇಲೆ ನಾಟಕ ನಡೆಯು 
ತ್ತಿರುವಾಗ , . . ನಟಿ ಸ್ವಸ್ವರೂಪದಲ್ಲಿ ಅಲ್ಲಿಗೆ ಬರುವುದಿಲ್ಲ (ಛಾರಮಾ, ೩೭೫); 
ಸೊತ್ರಥ:ರನು ಈ ಮಂಗಳಶ್ಲೋಕವನ್ನು ಹೇಳಿ ನಟಿ, ವಿದೂಷಕ, ಪಾರಿ 
ಪಾರ್ಶ್ವಕ ಮುಂತಾದವರಲ್ಲಿ ಒಬ್ಬರು ಅಥವಾ ಅನೇಕರೊಡನೆ ಮಾತನ್ನು 
ಆಡುತ್ತ . . . ವಸ್ತುವಿನ ಅಥವಾ ಪಾತ್ರಗಳ ಸೂಚನೆ ಮುಂತಾದವುಗಳನ್ನು 
ವಾಡ ಹೊರಟುಹೋಗುವನು (ಕಬಡಿ. ೨೧೨). ೪. ಬೆಲೆವೆಣ್ಣು ; ವೇಶ್ಯೆ. 
೫. ಒಂದಂ ಬಗೆಯ ಪರಿವಂಳದ್ರವ್ಯ ; ಗೂವಗುತ್ತಿಗೆ: “ಸುಷಿರಾ, 
ವಿದ್ರುಮಲತಾ, ಕಪೋತಾಂಘ್ರಿಃ, ನಟಿಃ, ನಲೀ, ಧೆಮನೀ, ಅಂಜಷಕೇಶೀ - 
೭ ನಳಿ ಎಂಬುವ ಗ್ರಂದ್ಯದ್ರವ್ಯದ ಹೆಸರುಗಳು, ಗೂವಗುತ್ತಿಗೆ” (ಸಿದ್ಧಾಂತಿ. 
೨೪). [ಸಂನಟೀ] 

ನಟಿಕೆ "ನೆಟ್ಟಿಕೆ' ನೋ. 

ನಟಿಕೆತೆಗೆ "ನೆಟಗೆತೆಗೆ' ನೋ. 

ನಟಿಕೆಮುರಿ "ನೆಟ್ಟಿಗೆವಂರಿ' ನೋ. 

ನಟಿಗೆ, "ನೆಟ್ಟಿಕೆ' ನೋ. 

ನಟಿಗೆ (ನಾ). ನೆಟ್ಟುದ್ದು; ನಾಟಿದುದಂ : ನಾರಣಗವಡನ ಮಮಗ ದೇವ 
ಪನ ಬಳಿಯ ಕಂಠದ ಹೈವಣ ವೈದ್ಯರ ಈ `ಸ್ಥಳದೊಳಗೆ ತಾನು ನೆಟ್ಟ 
ನಟಿಗೆಯ ತಂನ ವೊಪ್ಪಸಲೊಳಗೆ ತನ್ನ ಹೆಸರ ಹಾಲಧಾರೆಗೆ ಬಿಟ್ಟ ವರಹ 
(ಕಣ. 111, ೧೫-೬೮ ; 1633). [ ಆ ನಡ್ಕು) 

ನಟಿನಳಿಲು (ನಾ). ಒಂದು ಅನುಕರಣ ಶಬ್ದ. "ನಟಿನಳಿಲೆನ್‌' ಪರಾ. 

ನಟಿನಳಿಲೆನ್‌ (ಕ್ರಿ). ನಟಿನಳಿಲೆಂದು ಶಬ್ದಮಾಡು : ಕಟಿಸೂತ್ರ ಕಂಕಣ 

. * ತಾಟಂಕಪದಕವ ನಟಿನಳಿಲೆ [ಪಾಕಾಂ. ಲ]ನೆ ಮುಜ್‌ದಿಟ್ಟು ಮಾಯಾ 

ನೃತ್ಯನಟಿಯಾದಳು (ಕುರಾಸಾಂ. 84-8೬). [ ನಟಿನಳಿಲು + ಎನ್‌] 

ನಟಿಯಿಸು "ನಟಿಸು' ನೋ. 

ನಟಿಸು, ನಟಯಂ್ಸ, ನಟಿಯಿಸು (ಕ್ರಿ). ೧. ಕುಣಿ; ನರ್ತಿಸು ; ನಾಟ್ಯ 
ಮಾಡಂ : ಕಿನ್ನರರು ನವರಸದಿ ಪಾಡಲ್ಕ್ಯಾಗನಂತರಂ ಭೃಂಗೀಶ ನರ್ತನಕೆ 
ನಿಂದಾಗ ಹೊಸಪರಿಯ ಗತಿಗಳಂ ನಟಿಸಿ ತೋಲುತ್ತಮಿರೆ (ಬಸರ. ೧-೨೫); 


ನಟುವಿಗ 


ಆವಳ ಕರುಣಾಮೃತವನೀಂಟಿಯಾ ಸದುಜ್ವಳ ಮೃದೂಕ್ತಿಗಳನೋಲಗಿಸಿ 
ಯಾಕೆಯ ಕಟಾಕ್ಷವಿಲಾಸದೊಡನೆ ನಟಿಸಿ (ಪದ್ಮರಾ. ೧-೩೨) ; ಅಂಗನೆಯರ 
ಸೋರ್ಮುಡಿಯ ವಿಲಸಿತ ಕಾರ್ಗು೭ಆದ ಮುಗಿಲೆಂದಾಗ ಸಲೆ ನಟಿಸುವುವು 
ಸೋಗೆಗಳು (ಕಂನವಿ. ೭-೭). ೨. ಅಭಿನಯ ಮಾಡಂ: ತೋಜಾಸಿದ 
ದೀವಿಗೆಗೆ ಕರುಣವ ತೋಲುತಿತ್ತನು ಬಾಲವನು ನಗೆಗಾಅರಿಗೆ ನಾಟಕವ 
ನಟಸುತ ವೀರ ಹನುಮಂತ (ತೊರರಾ. ೩-೭-೪೫) ; ಚಲನಚಿತ್ರದಲ್ಲಿ ನಟಿಸ 
ಬಹುದು (ಜಿಂದಜೀ. ೧೧೮). ೩. ಸೋಗುಹಾಕು; ತೋರಿಕೆಯಂ ನಟನೆ 
ಮಾಡು; ರಾಜಮಹಾರಾಜರು ಜನಮೆಚ್ಚಿಗೆಗೆ ಅಷ್ಟೋ ಇಷ್ಟೋ ಧಾರ್ಮಿಕ 
ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಟಿಸುವರಷ್ಟೇ  (ದಾನಜಿಂ. ೧೭೧) ; 
ಸೇರನ್ನು ಕೆಳಗಿಟ್ಟವನಂತೆ ನಟಿಸಿ ಸೇರಿನೊಳಗಿದ್ದ ತುಪ್ಪವನ್ನೆಲ್ಲಾ 
ಗೋರಿ ಹಾಕಿದ (ಜೆಂಗಾಳ್ಮ. ೩೯) ; ಮಲ್ಲಿ ಒಳಗೆ ಏನೋ ಕೆಲಸ ಮಾಡುವಂತೆ 
ನಟಿಸಿದಳು. (ಜೀವರು. ೨8) ; ಹುಡುಗರು . . , ದಿಗಿಲುಬಿದ್ದವರಂತೆಯೂ 
ನಟಿಸುವರು (ಕಳಹು. ೬೧); ತರಗತಿಯಲ್ಲಿ ಪಾಠದ ಕಡೆ ಆಸೆಕ್ತಿಯಿಂದಿರುವಂತೆ 
ನಟಿಸುವುದು (ಶಿಕ್ಷರ. ೨೦೬). ೪. ವ್ಯಕ್ತಮಾಡಂ ; ಪ್ರಕಟಮಾಡಂ ; 
ತೋ ರ್ಪ ಡಿಸು: ನಿಜಜನಕಜನಿತಸ್ನೇಹರಸಾರ್ದ್ರಮಧುರಾಕ್ಷರಸಮ್ಮಿಳಿತ 
ಸಾತ್ವಿಕಸರಮಂ ಕೇಳ್ದು ಪುಶ್ರೀಭಾವಮಂ ನಟಿಸಲೆಂದು ಶಿವಲಿಂಗಮಂ 
ಬೀಳ್ಕೊಂಡು ತಿರುಗಿ ನೋಡಿ (ಗಿರಿಕ, ೩-೧೦೩ ವ) ; ಬಾಲಲೀಲೆಯಂ ನಟಿಸ 
ನೆಂದಳುವರಾ ಮಾತೆಪಿತರು (ಸಿದ್ಧರಾ. ೨-೦೦) ; ನಿಟೆಲಾಕ್ಷ ನೀನಾಡಿದ 
ಮಾತು ಹೃದಯಸಂಘಟಿತವೆ ಬಾಣನಿಗೆನಲು ಕುಟಿಲಬುದ್ಧಿಯ ಬಿಟ್ಟು ಬಲಿ 
ಸೂನು ಸತ್ಯವ . ನಟಿಸಿ ಬಿನ್ನಹವ ಮಾಡಿದನು (ಮೋಹಕ. ೪೦-೮೯). 
೫. ಚಲಿಸು; ಚಟಂವಟಿಕೆಗೊಳ್ಳು ; ಕಾರ್ಯಪ್ರವೃತ್ತವಾಗಂ ; 
ಕೆದಟ್‌ದುದು ಕುಡಿನೋಟ ಕರಣದ ಕದಡು ಹರೆದುದು ಇಂದ್ರಿಯಾವಳಿ 
ತುದಿಗೆೊಳಿಸಿದುವು ಪವನ ನಟಿಸಿತು ಪಾಕಾಂ. ನರಸಿದ, ನಜಸಿತು] ನಾಭಿ 
ಪರಿಯಂತ (ಕುಪ್ಕಾಗ. ೧೦-೪). ೬. ಚಲಿಸಂವಂತೆ ಮಾಡು; ಕಾರ್ಯ 
ಪ್ರಪೃತ್ತಗೊಳಿಸು : ತ್ರಿದೋಷಾದಿಗಳು ಪ್ರವರ್ತಿಸಲೀಯದೆ . 

ಮೂಲಿಕಾಬಂಧದಿಂ ಬಂಧಿಸಿ ಘಟಮಂ ನಟಿಸುವುದು ಹಠಯೋಗ (ಅದವ. 
೨೯-೮೭). ನಟಯ್ಸು : ೧, ಮೆಣದಿದಿರಾಗಿ ತಾಗಿದ ಗಜಾಸುರನಂ ಪಿಡಿದೆತ್ತಿ 
ಚಮ್ಮವಂ ಸಲಸಲಅಕಿಸಲನೆ ಸೀಳ್ದು ಬಿದಿರ್ಚ್ವಯಾಡುತ ಪುಟುಟಹ ಕು-೬ಹ 
ಕುನಟಿ ಕಿಜಟಕಿಣಟವೆಂಬ ವಾದ್ಯದಿಂ ನಟಯ್ಸಿ ನಾಟ್ಯವಾಡಿದ ಮಹೇಶ್ವ[ರ] 
ನೀಗೆಮಗಿಷ್ಟಸಿಧಿಯಂ (ಎಕ... ೫೪1, ೬ಕ್ಕನಾ. 1886). 
ನಟಿಯಿಸು : ೧. ಗಂಡಮಂಡಲತಟದೊಳ" ನಟಿಯಿಸೆ ಮಣಿಕುಂಡಲ 
ಂಚಿಪಟಿಲಂ (ಪಂರಾಮಾ. ೨-೦೦) ; ಸೊಗಸಾಗಿ ಲೋಕಪ್ರಳಯತಾಂಡ 
ವಾಡಂಬರವನಳ್ತಿಯಿಂ ನಟಿ[ಪಾಕಾ. ಟ]ಯಿಸಿದನು (ಜಿಬಪ್ಪ. 
೨. ಅಂಗಜನೆ ಸೂತ್ರಧಾರಂ ಶೃಂಗಾರಮೆ ನಾಟಕಂ ತದಂಕಂಗಳ್‌ ನಾಲ್ಕಂ 
ಗಂಗಳಾಗೆ ಕಾಮಿಜನಂಗಳ೯ ವರ್ಗಿಗರ ತೆಣಿದೆ ನಟಿಯಿಸುತಿರ್ದರ್‌ (ಚಂದ್ರಪು. 
೮-೪೨). .ಹಿ. ಪಟುಮಾಡಿದರ್ಜೆಂಕಿಯಂ ಶಿವನ ಚಳಿಗೆಂದು ನಟಿಯಿಸುತ್ತಿರ್ದ 
ನೀಶಂ ಶೀತಮುಮನಂದು (ಇಳಿರ. ದೇ. ೫೩-೧೦) ; ಕಣೆಯನು ತೊಡಬೇಡ 
ತೊಡುವಂತೆ ನಟಿಯಿಸು ಹಗೆಯನು ಹಾಗೆಯೆ ಕಳಿಸು (ಇಂಡಾಪ. ೨೧೪-೫೬). 

[ ನಟನ + - ಇಸ್ಕು) 


೭೦-೨೪ ; 


೧೨3-೨೦). 


4| ನಟುಕು “ನೆಟ್ಟಿಕ ನೋ. 


ನಟುವ "ನಟ್ಟವ' ನೋ. 
ನಟುವಾಂಗ (ನಾ). ತಾಳ, `ರಾಗಗಳನ್ನು ಹೊಂದಿಸಿಕೊಟ್ಟು ನರ್ತಕಿಯ 
ಮೂಲಕ ಸರಿಯಾಗಿ ನೃತ್ಯ ಮಾಡಿಸುವುದು: ಈ ನರ್ತಕಿಯ ನರ್ತನ 
ದಲ್ಲಿ ನಟುವಾಂಗದ ಭಾಗವು. ತುಂಬಾ ಆಚ್ಚುಕಟ್ಟಾಗಿತ್ತು (ರೂಢಿ). 
[ ನಟುವ. ( ಆ ನೆಟ್ಟವ) + ಅಂಗ] 
ನಟುವಿಗ "ನಟ್ಟವಿಗ' ನೋ. 


ನಟ್ಟ, 


ನಟ್ಟ "ನಡ್ಕು' ಪರಾ. | | 
ನಟ್ಟ, ನಟ್ಟೈ (ನಾ). "ನಡು' ಎಂಬುದಕ್ಕೆ ಸಮಾಸಗಳಲ್ಲಿ ಬರುವ 
ಆದೇಶರೂಪ, "ನಟ್ಟಡವಿ', "ನಟ್ಟಿರಂಳ್‌್‌,' ಪರಾ. ನಟ್ಟೆ, : "ನಟ್ಟಿ 
ಗೊಂಬು', "ನಟ್ಟೆವಗಲ್‌' ಪರಾ, ([ ೬ ನಡು) 
ನಟ್ಟ (ನಾ). ಎ ನಟ್ಟವ ೧: ಸುಗಂಧರಾಯನು ತನ್ನ ಪ್ರಿಯಮಿತ್ರರಾದ 
ಅಂತರಂಗದ ಜನರಿಂದಲು ಭರತಶಾಸ್ತ್ರಮಂ ಕೂಲಂಕಷವಾಗಿ ಶಿಳಿದು 
ಸುಗಂಧಮಹಾರಾಯನನ್ನೋಲೈಸದೆ ಇರುವರ ಜನ್ಮವಂದಿಗೆಂದು ನುಡಿವಂತೆ 
ಉಫುಳಿಸುಕಿರುವ ನಟ್ಟರಿಂದಲುಂ (ಸೌಗಂಧಿ. ೬೭೭-೧). 
[ ಎಪ್ರಾ. ಣಟ್ಟ./ ಸಂ. ನಟ] 

ನಟ್ಟ (ನಾ). ನಷ್ಟ ; ಹಾನಿ. "ನಟ್ಟಿ' ಪರಾ. ( - ಸಂ. ನಷ್ಟ) 
ನಟ್ಟಗಾರ (ನಾ), ನಾಟ್ಯವನಾಡುವವನು; ನೃತ್ಯಗಾರ ; ನರ್ತಕ: ನರ್ತಕಿ 
ಯರು ನಟ್ಟಿಗಾರರು ಗಾನರು[ಫಾತಾ. ನಾಟ್ಯಶಿಕ್ಷಕ ಗಾಯಕ] ಭರ್ತದೆಣಿಕ 
ತಾಳದೆಸಕ ಅರ್ತಿಗಾರರ ಕ್ಷೇರಿಗೆದು ರಾಮಯ್ಯನು ಕರ್ತೃ ಬಂದನೃ 
'ಶಿವಾಲಯಕೆ (ಅಬ್ಬಲೂ. 8-೧3, [ ನಟ್ಟ್ಯ * -ಗಾರ (ಆಕಾಲ) 
ನಟ್ಟಗೊಂಬು, ನಟ್ಟೆಗೊಂಬು (ನಾ). ಮಠದ ವಂಧ್ಯದ ಕೊಂಬೆ,-ಶಾಖೆ: 
“ನಟ್ಟಗೊಂಬೆಂದು ನಡುಗೊಂಬು'' (ಕಬ್ಳಿಕ್ಕೆ. ೧೮) ; “ನಡುಗೊಂಬೆಂದು 
ನಾಡೆ ತೂ :ನಟ್ಟಗೊಂಬಕ್ಕು” (ಶಬ್ಮವೂಂ. ೨೫); “ನಟ | ಗೊಂಬೆನಲ* ನಡು 
ಗೊಂಬೆಯು” (ಕಕರ. 88) ; ಒಂದೊಂದೆಡೆಯೊಳೊಗೆವ ದಾವಶಿಖಿಯ 
ಪೊಗೆಗೆ ಬೆಗಡುಗೊಂಡು ಪುಟುಗಳ್‌ ಬಿಟ್ಟುಪೋಡ ನಟ್ಟಗೊಂಬಿನ ಜೇನ 
ಪುಟ್ಟಿಯಂ ಸಾರ್ದು ಫೀರ್ವ ಜತುಕನಿಕರಂಗಳುಂ (ಜಂದ್ರಪು: ೫-೬೫ ವ). 
ನಟ್ಟೆಗೊಂಬು : . ಪೆರ್ಮರದ ನಟ್ಟೆಗೊಂಬಿನ ಕವಲ್ಲಲೆಯೊಳಿಟ್ಟ ಗೂಡು 
- ಗಳೊಳ್‌ ಗೂಡುಗೊಂಡಿರ್ದ ಕುಜುಳೆವಜಾಗಳ್ಲಿ ಕುಟುಂಕನಿಕ್ಕಿ (ತಂದ್ರಪು, 
6-೪ ವು; ಲೋಪಮಿಲ್ಲದುಚಿತಾಕ್ಷರಾಗಮಕ್ಕೆ -ನಟ್ಟೆ ವಾನ್‌. ನಟ್ಟೆವನೆ, ನಟ್ಟೆ 
`ಗೊಂಬು, ನಟ್ಟೆವನಿ., ಇಲ್ಲಿ ಎಕಾರಮುಚಿತವರ್ಣುಗಮಂ (ಕಮದ: ೧೭೬ 
ಪ್ರಯೋ) ; ನಸುಗಾಳಿಗೊಲೆದಾಡುವೆಳೆಗೊಂಬೆ ಸೊಂಡಿಲಾಗಸಕೆದ್ದ ನಟ್ಟೆ 
ಗೊಂಬೆಸೆವ ಠಕ್ಕೆಯಮಾಗಲಸಮಶರನೆಡಬಲದೊಳಿಟ್ಟಣಿಸಿ ನಡೆದ ಮಾಮರ 
ದಾನೆಗಳ ಮೆಟ್‌ದುವು (ಜಿಬಪು. ೩೫-೮) ; ವನಾಬ್ಧಿ ಯಲ್ಲಿ ಕಣ್ಣೊಳಿಪ 
ಪಡಂಗು ಮಾಮರಮದಾಗಿರೆ ಕೋಗಿಲೆ ನಟ್ಟೆಗೊಂಜಿನೊಳ್‌ ತಳಿದುದು 
ಕೂವಕಂಬದುದಿವಶ್ತಿದ ನಿವಿಕನೋಂದು ಲೀಲೆಯಂ (ಕಬಕ. ೨-೪೪). 

[ ನಟ್ಟ ( <ಎನಡ್ಮು) + ಕೊಂಬ್ಕು 7 
ನಟ್ಟಡವಿ (ನಾ). ಕಾಡಿನ ಮಧ್ಯಭಾಗ ; ಅರಣ್ಯದ ನಡುಭಾಗ ; ದಟ್ಟ 
ವಾದ ಕಾಡು: ನಟ್ಟಡವಿಯ ನಡುವೆ ಪಸಿವುಂ ನೀರಟಕ್ಕಿಯುಂ ತಿಣ್ಣಮಾಗೆ 
(ಧರ್ಮಾಮೃ. ೨-೧೯೧); ನಟ್ಟಡವಿಯಲ್ಲಿ ಕೆಂಡದ ಮಳೆಗಟ್‌ದು ಊರಡವಿಯ 
ನೊಂದಾಗಿ ಸುಟ್ಟಿತ್ತು ನೋಡಾ (ಆದವ. ೪೧-೧೦೦ ; ಮಗಳೆ ಮಾತೆ ಕರಂ 
ನಟ್ಟಡವಿ ಗುಹೆ ಗಹ್ವರಂ ಮಡುಗಿಡುವವಣ್‌ ೧೪" ಪದುಳಮರ್ಚಿಸೆನುತುಂ 
ನುಡಿದಂ (ಗಿರಿಕೆ. 8-೪8) ; ನಟ್ಟಡವಿಯೊಳಗೆ ತೊಅಕಿಯೂಳ್‌ ಬೆಟ್ಟುಗಳೊಳ್‌ 
ತೊಟ್ಟನೊಗೆದು ಮಟಕಿಯಂ ಕಣ್‌ಗುಂ (ಅಟ್ಕಮ. 6-6) ; ಒಟ್ಟಿದವು 
ಕೈದುಗಳು ಸತ್ತಿಗೆ ಬೆಟ್ಟವಾಡವು ಸಿಂಧಸೆಳೆಗಳು ನಟ್ಟಡವಿ ಪವಡಿಸಿದ 
ತೆಜನಾದುದು ರಣಾಗ್ರದಲಿ (ಕಂವ್ಯಾಳೀ. ೮-೬೪); ಬಿಟ್ಟುಬಂದೈ ನಂದನರನಿಳು 
ಹಿಟ್ಟು ಬಂದೈ ರಾಜಪುತ್ರರ ನಟ್ಟಡವಿಯಲಿ ನಿರ್ಜನಾರಣ್ಯಪ್ರದೇಶದಲಿ 
(ತೊರರಾ. ೨-೫-೪); ನಟ್ಟಡವಿಯ ಮನೆಯು ಕುಷ್ಟ ಕ್ಷಯ ಬಡತನವು 
ದುಷ್ಟರ ನೆರೆಯು ಇವು ಅಯ್ದು ಜಗದೊಳಗೆ ನಷ್ಟ ಕಾಣಯ್ಯ (ಸರ್ವಜ್ಞ, 
60೪) ; ನಟ್ಟಡವಿಯಲ್ಲಿದ್ದು ಕಟ್ಟಿಗೆ ತರುವವರು ಯಾರು ಅಂದ ಹಾಗೆ 
(ಗಾಜಿ. [ ನಟ್ಟ (ಆ ನಡ್ಕು) + ಅಡವಿ] 
ನಟ್ಟಣೆ "ನಟಣೆ' ನೋ. les 
ನಟ್ಟನಡು, ನಟ್ಟನಡಂವು-(ನಾ). ೧. ವಂಧ್ಯಕ್ಕೆ ಸರಿಯಾಗಿರಂವ ಭಾಗ ; | 


೪೩೧೫ 


ನಟ್ಟನಡುವಗಲ್‌ 


ಎರಡು ಕಡೆಯ ಅರ್ಧಭಾಗ; ಸರಿಯಾಗಿರಂವ ವಂಧ್ಯಸ್ಥಳ : 
ನಟ್ಟನಡು ಕಟ್ಟಕಡೆ ಪೆರ್ಬಟ್ಟೆ ಕರಂ ಗೊಂಟು ದೇವತಾಲಯದ 
ನೆಟಿಲ್ಮು ಟ್ಟುವೆಡೆ ನೀರ ತಡಿ ಮನೆಗಟ್ಟುವೊಡಶುಭಂ ದ್ವಿಜಾತಿವರ್ಗಕ್ಕೆಲ್ಲಂ 
(ರೋಕೋಪ, ೩-೧೨) ; ಜಡೆಗಳೊ ಹೊಸಹೊಸ ಹವಳದ ಕುಡಿಗಳೊ: 
ಸುಕೃತದ ಗುಡಿಗಳೊ ಮಹಿಮೆಗಳ ನಟ್ಟನಡುಗಳೊ ಶಿವಸಾ: 
(ಗಿರಿಕ, ೧೦-೪೭) ; ಅತ್ವಂ ಬೆರಸು ಟಕಾರಕ್ಕೆ-ನಟ್ಟನಡು, ಕಟ್ಟಕಡೆ 
(ಕಮದ, ೧೯೩ ಪ್ರಯೋ) ; ಹುಟ್ಟುವಾಗುಪತ್ತಿಗಾರು ಚಿಂತಿಸಿದವರು ಕಟ್ಟ 
ಕಡೆಯಲಿ ಲಯಕೆ ಯಾರ ಚಿಂತೆ ನಟ್ಟನಡುವಿನ ಬಾಳಿಗೇಕೆ ಚಿಂತಿಸುತಿರುವೆ 
ಹುಟ್ಟಿದವರಿಗೆ ವು ಬಟ್ಟಿಲ್ಲವೆ ಮರುಳೆ (ಪುರಂದ. ೨-೪೭-೧); ಕಟ್ಟಕಡೆ, 
ತುಟ್ಟತುದಿ, ನಟ್ಟನಡು, ಬಟ್ಟಬಯಲು (ಮಧ್ಯಮ. ೧೯3); ಕಟ್ಟಕಡೆಯ 
ಪೊಂದನೀಕ್ಷಿಸುತಲಿ ತು ನಟ್ಟನಡುವಿನೊಳಡಿಯಿಟ್ಟು ಆಡುವ ತಾಂಡವ 
ದಾನಂದ! (ವಿಸೀಗೀ. ೩-೧೦). 'ಕಟ್ಟಕಡೆ' ಪರಾ. ನಟ್ಟನಡುವು : ೨. 
ಕಟಿಪ್ರದೇಶ ;: ಸೊಂಟ: ನಟ್ಟನಡುವಿನೊಳೊಂದು ಪಣ್ಣಿಕವನಿಟ್ಟ 
(ಕಾಲೂರ, ೧೫೦-೩೨೮) ; ಶ್ರೇಷ್ಠವಾದ ಸರಿಗೆ ನಾಗಮುರಿಗೆ ನಟ್ಟನಡುವಿನಲಿ 
ಇಟ್ಟಳು ಒಡ್ಕಾಣ (ಕರ್ನಾಕ. ೨೮೭). 
ನಟ್ಟನಡುವಣ ಇ ತೀರ ವಂಧ್ಯಭಾಗದ : ಸಂದುತ್ತರಭರತ ಮಧ್ಮಮ 
ಖಂಡದ ನಟ್ಟನಡುವಣೆಡೆಯೊಳ' ಅತಿಕ್ರಾಂತಾನೇಕಚಕ್ರವರ್ತಿಗಳ 
ವಿಶದಯಶಃಪುಂಜಮುಮಂರ (ಅದಿಪು. ೧೩-೬೯ ವ); ಕೈಲಾಸಮಧ್ಯಸ್ಥಿ ತ 
ಮಹಂಮೇರುವಿನ ನಟ್ಟನಡುವಣ ಮಾಣಿಕ್ಯಮಯಜ್ಯೋಶಿಷ್ಯಂಭಶಿಖರೆ 
ಸಿಂಹಾಸನದೊಳಿರ್ಪ ... ಶಿವತೀರ್ಥಸನ್ನಿಧಾನದೊಳ್‌ (ಹಾಳಾಸ್ಕ. 
೦-೧-3೧ ವ). [ ನಟ್ಟ (೬ ನಡು) * ನಡ್ಮು] 
ನಟ್ಟನಡುತಲೆ "ನಟ್ಟನಡುದಲೆ' ನೋ. 
ಸಟ್ಟನಡುದಲೆ,: ನಟ್ಟನಡುತಲೆ (ನಾ). ೧. ತಲೆಯ ವಂಧ್ಯಭಾಗ ; 
ಬೈತಲೆಯಿರಂವ ಭಾಗ: ಬೆಟ್ಟಣುಗಿಯೆಡಮೆಯ್ಯನಡಸಿರಲ್‌ ನೀರ್ವೆಣ್ಣು 
ನಟ್ಟನಡುದಲೆಯೊಳಿರೆ (ಛಾವಜಃ. ೭-೧), ವಿ. (ಬ್ರಹ್ಮನಿಗಿದ್ದ ಐದು 
ತಲೆಗಳಲ್ಲಿ) ನಡ:ವಿನ ತಲೆ ; ಮಧ್ಯದ ತಲೆ: ಜಳಜಭವನೈದುತಲೆ 
ಯೊಳಗೊಂದು ನಸಟ್ಟನಡುದಲೆಯೂರ್ಧ್ಯಮುಖವಾಗಿ (ಳಿಕ್ನಾದ. ೧-೭). 
ನಟ್ಟನಡುತಲೆ : ೨. ಕಾಮಾರಿ ರೋಪಾವೇಶದಲ್ಲಿ ಕಡುಮುಳಿದಜನ 
ಶಿರವೈದರೊಳಗೊಂದು. ತಲೆ ನಟ್ಟನಡುತಲೆಯನು  ಮುಳಿದೆಡದ 
ಕೈಯುಗುರಿನಿಂ ಚಿವುಟಿದು (ತುರಂಗ. ೭-೦೩). 
` ( ನಟ್ಟನಡು * ತಲ್ಲ] 
ನಟ್ಟನಡುನೀರು (ನಾ). ನೀರಿನ ತೀರ ವಂಧ್ಯಭಾಗ ; ಹರಡಿದ ನೀರಿನ 
ನಡುವಿನ ಭಾಗ: ನಟ್ಟನಡು (ಪಾಕಾಂ. ನಟ್ಟ) ನೀರೊಳಗೆ ಈಸಲಾಟ್‌ 
(ಪುರಂದ. ೧೭೩೬-೩). ನಟ್ಟನಡು +೬ ನೀರು, ( ನೀರ್‌) } 
ನಟ್ಟನಡುಬೀದಿ (ನಾ). ಬೀದಿಯ ವಂಧ್ಯಭಾಗ ; ನಡುಬೀದಿ: ನಟ್ಟುನಡು 
ಬೀದಿಯೊಳು ನೆರವಿ ನೋಡಲು ಪಿಡಿದು ಹರನ ಪೂಜಾಕುಸುವುವಂ 
ಬೀದಿಯೊಳು ಚೆಲ್ಲೆ (೩8ರ. ದೇ. ೧೧೧-೦೦): [ ಸಟ್ಟನಡು * ಬೀದಿ] 
ನಟ್ಟನಡುವಗಲ್‌, ನಟ್ಟನಡಂಹಗಲ್‌ (ನಾ). ತೀರ ಹಗಲು; ನಡು 
ಹಗಲು; ಮಧ್ಯಾಹ್ನ: ನಟ್ಟನಡುವಗಲ ಬಿಸಿಲುರಿಯಿಟ್ಟೊಡೆ 
ಸುಟ | ಪ್ಹುದೆಂಬವೊಲ' ಪಸರಿಪುದಂ ಬಿಟ್ಟುಡುಗಿಯೊಂದೆ ಮೆಯ್ಯಂ 
ಮೆಟ್ಟಿರ್ಪವೊಲಿರ್ಪುವಂದು ತಾಟಿ ನೆಟಿಲ್ಲಳೀ (ಸೂಕ್ತಿಸು. ೧೮-೯೯); 
ಬಂದು ಬಂದು ನಟ್ಟನಡುವಗಲೊಳೋಕುಳಿಯಾಡುವೆಳವೆಂಡಿರ ಮೆಯ್ಯ 
ಕುಂಕುವದಿಂದೊಂದಿದ ಕೆಂದಾವರೆವೂಗಳಂ ತಳೆದು . . . ಬಸಂತಂಗೆ 
ನೆಲೆವೀಢಾಗಿರ್ದುದು (ಕಲ್ಮಕಾ. ೩೦). ನಟ್ಟನಡುಹಗಲ್‌ : ನಟ್ಟನಡು 
ಹ[ಪಾಣಂ. ವ]ಗಲೊಳಗೆ ನೆರೆಯಿತ್ತು ನೆರೆಯಿತ್ತು ಭೂಮಿ ಬೆಸಲಾದಂತಿರೆ: 


(ಸೆ.ಪೀಮಜ ೪-೫೧): [ ನಟ್ಟನಡು * ಪಗಲ್‌] 


ನಟ್ಟನಡುವಿರುಳ್‌ ೪೩೧೬ ನಟ ವಿಸಿಲ್‌ 


ನಟ್ಟನಡುವಿರುಳ್‌ (ನಾ). ಎನಟ್ಟಿ ೈೈರುಳ್‌ೈ : ಸದಮಳಮಣಿ ಭೂಷಿತೆ ನೀನೀ 
ನಟ್ಟನಡುವಿರು೪೯ ಕುದುಗುಳಿತನದಿನೀಯೆಡೆಗೆ ಪೊಲ್ಲದು ವಂದೆ ಎಂಬುದುಂ 
(ಸುಕುಮಾ, ೭-೨೨), [ ನಟ್ಟನಡು ೬ ಇರುಳ್‌) 

ನಟ್ಟನಡುವು “ನಟ್ಟನಡು' ನೋ. 

ನಟ್ಟನಡುವೆ (ಅ). (ಸರಿಯಾಗಿ) ಮಧ್ಯಭಾಗದಲ್ಲಿ ; ಕೇಂದ್ರದಲ್ಲಿ: ಆ 
ಕತಿರ್ಯಗ್‌ಲೋಕದೆ ನಟ ನಡುವೆ ಲವಣಜಲಧಿಪರಿವೃತಮಾಗಿ . 
ನೆಗಟ್ಟುದಿಳೆಗೆ ಜಂಬೂದ್ವೀಪಂ (ಅದಿಪು. ೧-೪೮ ವ); ಕೆಡಿಗುಟ್ಟಿ ದಂತೆ 
ವಿದ್ಯಾದೇವತಾಧಿಷ್ಠಿತಮಪ್ಪಂಬಂಬಿನೊಳ್‌ ಪಳಂಚೆ ಪುಟ್ಟಿದ ಕಿಚ್ಚಿನ 
ನಟ್ಟನಡುವೆ ನಿಂದುರಿವನುವರಮಂ ಜಾರಿಸಲೆಂದೆಡೆವೊಕ್ಕಗ್ನಿಕುಮಾರನಂತಿರೆ 
(ಕಾಂತಿಪು. ೪-೩೦ ವು; ಮುನ್ನಮೆ ಸಮಕಟ್ಟಿದ ಮಣಿಕುಟ್ಟಿಮದ ನಟ್ಟ | 30 
ನಡುವೆ ಪೊಳೆವ ಪಟ್ಟವಣೆಯ ನಾಲೆ ಸೆಯೊಳೆಸೆವ ರತ್ನಭೃಂಗಾರುಘಟಂಗಳಿಂ 
» * * ಎಸೆವಭಿಷೇಕಮಂಟಪದೊಳ್‌ (ಕಾದಂಪೂ, ೩೭೮) ; ಇಟ್ಟ ಭಾರಕೆ 
ಸಿಡಿದು ತರುಣಿಯ ಶಟ್ಟಿ ಬಿದ್ದುದು ಖಳನ ತೇರಿನ ನಟ್ಟನಡುವೆ ಸುರೇಂದ್ರ 
ಜಿತು ಪಡಿರಥಕೆ ಲಂಘಿಸಲು ಹಿಟು ಿದೋಟ್‌ತು ತೇರು (ತೊರರಾ. ೫-೬-೨೬); 
ಆಶ್ರಮದ ನಟ್ಟನಡುವೆ ಎಳವಳ್ಳಿಯ ಮೊಗವಾಡಂ (ರಾಮಕ್ಕ. ೧೪೯೯-೯) ;|15 
ಕಟ್ಟಿಕಡೆಯಲಿ ಮೇಯದೀರು ಬೆಟ್ಟದೊತ್ತಿಗೆ ಹೋಗದೀರು . 
ನಟ್ಟನಡುವೆ ಬಾರಯ್ಮನೆ (ಗೋಹಾಡು, ೦೨-೭೦). 

[ನಟ್ಟ (ನಡು) + ನಡುವೆ, ] 
ನಟ್ಟನಡುಹಗಲ್‌ "ನಟ್ಟನಡಂವಗಲ್‌' ನೋ. 


ನಟ್ಟೆವಗಲ್‌ ; ನಟ್ಟೆವಗಲುರಿವಿಸಿಲ್‌ ಮಾಯ್ದೆನ್ನ ಬಗೆಯ ಕರಗಿಸಿ 
ಪೀರ್ದುಮುನ್ಮೂದಮಂ.ಕರುಣಿಪನಿತರೊಳೆ...ನಿಟಿ ಸಿದೆನತ್ತ (ಸಂಸಪ.೨೦-೭).. 
ನಟ್ಟೆವಗಲು : ನಟ್ಟೆವಗಲಿಗೆ ಬಂತು ಶಿಬಿರದತ್ತಕೆ ನಡೆವ 
(ಹೆಬೈರ. ೪೧-೬),  [ ನೆಟ್ಟಿ (ನಡು) + ಪಗಲ್‌] 
5] ನಟ್ಟವನೆ, ನಟ್ಟೆವನೆ (ನಾ). ವಂನೆಯ ವಂಧ್ಯಭಾಗ ; ನಡುಮನೆ: 
“ನಡುವನೆ ನಟ ವನೆಯಂಮಕ್ಕುಂ” (ಕವಿಕಂ. ೧೪೪) ; ಪಸುರೆಲೆಯ ನಟ್ಟ ವನೆ 
* * - ಅಲರ್ಜೊಂಪದ ಮೇಲ್ಕಟ್ಟು ಲ ಚೆಲ್ಮಾಗೆ ಕಣ್ಣಂ ಮನಕಮಿಂಬಾದ 
ಪರ್ಣಕುಟಿಯನೇರ್ಪಡಿಸಿ (ರಾಮೂಕ್ಕ, ೧೪೯೯-೧೦). ನಟ್ಟೆವನೆ : “ನಟ್ಟೆವನೆ 
ಯೆಂದು ನಡುಮನೆ” (ಕಠಸಾ. ೧೬-೩೦೭);' ಲೋಪಮಿಲ್ಲದುಚಿತಾಕ್ಷರಾಗಮಕ್ಕೆ 
-ನಟ್ಟೆವಾನ್‌, ನಟ್ಟೆ ವನೆ, ನಟ್ಟೆಗೆ ಇಂಬು, ನಟ್ಟೆವನಿ (ಕಮದ, ೧೭೬ ಪ್ರಯೋ). 
[ನಟ್ಟ (ಎನಡ್ಡು) + ಮನೆ.] 
ನಟ್ಟವಳ (ನಾ). ನಾಟ್ಯಗಾರ; ನೃತ್ಯಕಾರ; ಅಭಿನಯಂಕಾರ : 
ಅಂತಾ ರಾಜಭವನಾಂಗಣಮೆ ರಂಗಮಾಗೆಯುಂ ಆ ದಿವಿಜತತವಿತತಾದಿ 
ಮಂಗಳೆವಾದ್ಯೆಂಗಳಿ ಸಂಗೀತವಾದ್ಯವತಾಗೆಯಂಂ . . . ತದಮರಧಾರತಿಕ 
ತತಿಯೆ ನೆಟ್ಟನೆ ನಟ್ಟವಳರಾಗೆಯುಂ (ನೇಮಿಪು. ೮-೧೬೦ ವ). 
[ ನಟ್ಟ - ವಳ (ಆ -ವಾಳ್ಮ)) 
ನಟ್ಟವಿ (ನಾ). ನೃತ್ಯಗಾತಿ; ನಾಟ್ಯಗಾತಿ : ಗರುವರೇ ನೀವೆಲವೊ ಸುರಪನ 
ಪುರದ ನಟ ೈವಿಗರು ಸುಯೋಧನನರಮನೆಯ ನಟ್ಟವಿಗಳಿಗೆ ಪಾಡಹರೆ 
(ಕುವ್ಶಾಅ. ೧೯-೩೩). "ನಟ್ಟಿವಿಗಳಿಗೆ' ಎನ್ನವ ಶಬ್ದವು "ನಟ್ಟವಿಗರಿಗೆ? 


ನಟ್ಟವ; ನಟವ, ನಟುವ, ನಟ್ಪುವ (ನಾ). ೧. ನರ್ತಕ: ನೃತ್ಯವೃತ್ತಿ |9|  ಎಂದಿರಬಹ ದೆ? ( ೬ ಪ್ರಾ.`ನಟ್ಟಈ./ಸಂ. ನರ್ತಕೀ] 
ಯಂವನಂ : ರೂವಾರಿ ಮುಚ್ಚೋಜಂಗೆ ಮತ್ತರ್ಪ್ಪನ್ನೆರಡು ನಟ್ಟವಂಗೆ ನಟ್ಟವಿಗ, ನಟವಿಗ್ಗ ನಟಂವಿಗ, `ನಟ್ಟುವಿಗ (ನಾ)- `೧. ನರ್ತಕ; 


ಮತ್ತರ್ಪ್ಪನ್ನೆ ರಡು (ಸಇಇಇ. 12-1, ೧೦೦೧-೩೩ ; 2045). ೨. ನಾಟ್ಯವನ್ನು 
ಕಲಿಸುವ ಗುರು; ನಾಟ್ಕಾಚಾರ್ಯ ; ನಾಟ್ಕಗಂರಂ : : ಎಳಲತೆ 
ಪೆಕ್ಕಣಕ್ಕೆ ತಳಿರಂ ತೆಗೆದುಟ್ಟಳದಕ್ಕೆ ನಟ್ಟವರ ಮಳಯಸಮಿಾರಣಂ (ಅನು. 
4-60). ನಟವ ; "ನಟವಿಗ' ಪರಾ. ನಟುವ: ೧. ಅಲ್ಲೆ ನಾಚಿ ಆರಂಗ 
ದೇವಿ ನಟುವ ನಾಯಿನಾರು ಮಗಳು ಚಿಕನಾಚೆ (ಎಳ. ಸ (8), 
ಮಾಲೂರು: ೩-೨೯ ; 2480) ; ಕವಿ ಗಮಕಿಗಳು ಗಾಯಕರು ನಟುವರ್ಗಳು 
ಪವನವಿದ್ಯೆಯನಾಡುವರು (ಜ್ಞಾನಕ ೩-೮) ; ನಾನೆಷ್ಟು ಹೇಳಿದರೂ ಕೇಳದೆ 
ಈ ಸಭಾಸ್ಕಳದಲ್ಲಿ ನಾಚಿಕೆಯಿಲ್ಲದೆ ನುಡಿಯುವುದಕ್ಕೆ ನೀನು ನಟುವನೆ 
ಹೆಂಡತಿಯೆ (ಳೃವಾವಿ. 43); ಸ್ವಾಮಿ, ನನ್ನ ಹೆಸರು ವೆಂಕಟರಮಣ. 
ನಾವು ನಟುವರು (ಸುಬ್ಮಣ್ಮ, ೬೪). ೨. ಭರತೆಶಾಸ್ತ್ರಪರಿಣತಿಯಿಂದರ್ಜುನಂ 
ಭಾರತಿಕರ ದೆಸೆಯಿಂದರಮನೆಯ ನಟು[ಪಾಕಾಂ. ಟ್ವ]ವನಾದರಿ (ಮಹಾಸೇ. 
೧9-66 ವ), ನೆಟ್ಟುವ: ೧. “ಶೈಲೂಷನಂಗನಾಜೀವಿ ಭರತಂ ನಟ 
ಶಿಲಾಲಿಯೆನೆ ನಟ್ಟುವಂ” (ಮಂಗರಾ, ೧೧೦-೩) : ಉಟ್ಟರೆ 'ತೊಟ್ಟರೇನಯ್ಯ 
ನಟ್ಟುವರಂತೆ ಕೊಟ್ಟ ಹರೆ ಕೊಂಢರೇನಯ್ಯ ವೇಶಿಯ-ಂತೆ (ವಕಸಂ. 
೨೩೯೪-೫೯) ; ಗಗನಂ ನಾಟ್ಮನಿಕೇತನಂ ದಿವಿಜರೆಲ್ಲರ" ನೋಟಕರ್‌ ದೇವ 
ನೀನೆ ಗಡಂ ನಟ್ಟುವನಾಗೆ (ಅಗವಿ. ೧೧-೭೭); ನೃತ್ಯವಿದ್ಯಾಧೆರನೆಂಬ ನಟ್ಟುವ 
ಬಂದನತ್ಕಂತಸುಖಿಯ ಸವಮ್ಮುಖಕೆ (ಛಂಕ. ೧೨-೩೦). ವ. ಪದಪು ಮನಕ್ಕೆ 
ಸೊರ್ಕು ನಯನಕ್ಕೆಸೆಯುತ್ತಿರೆ . . . ಮಾಣದಾಡಿಸಿದನಾತನನಂಗಜನೆಂಬ 
ನಟ್ಟುವಂ (ಅದಿಪು. ೪-08) ; ಆತನೆ : ಸಭೆಯೊಳ್‌ ನಟ್ಟುವನ ಮಗಳ್‌ 
ನಾಟ್ಮಮಾಲೆ ಸಾಭಿನಯದಿನಾಡುತಿರ್ದೊಡರಸಂ ಮೆಚ್ಚಿ ಚೋದ್ಕಂಬಡೆ 
(ಪೌಿುಂು, ೯೭-೧೦), "ನಟ್ಟುವಗಾರ, "ನಟ್ಟುವಿಗ' ಪರಾ. 


25 


80 


ನಾಟ್ಯಗಾರ ; ನಟ: “ಶೈಲಾಲೀ, ಶೈಲೂಷಃ . . , ಭರತಃ, ನಟಃ-ಈ 
೮ ನಟ್ಟವಿಗಂ” (ಹಲಾಯುು, ೯೭-೪೩೮) ; ಸ್ವಸ್ತಿ ಶ್ರೀಮತ್ರಿಪುರಾನ್ತಕದೇವರ 
ನಟ್ಟವಿಗಮಮ್ಮಲೋಜ ಅವರ ಮುಖಮುದ್ರೆ (ಎಕೆ. ೪೫ (8), ಶಿಳಾರಿ. 
೩೪೧-೮ ; 1100); ಗರುವರೇ ನೀವೆಲವೊ ಸುರಪನ ಪುರದ ನಟ್ಟವಿಗರು 
ಸುಯೋಧನನರಮನೆಯ ನಟ ವಿಗಳಿಗೆ ಪಾಡಹರೆ (ಕುವ್ಕಾಅ. ೦೯-೩೩); 
ನವರಸೋದಯಕೆ ಪಡಿವೆಶ್ತಾಡುವ ನಟ್ಟ ವಗರ ಕೂಟದಿಂ (ಉಾಮೂಕ್ಕ. 
೨೩-೦೯). ೨. ನಾಟ್ಯವನ್ನು ಕಲಿಸುವವನಂ ; ನಾಟ್ಕ್ಯಾಚಾರ್ಯ; ನಾಟ್ಕ 
ಗಂರಂ : ಅರ್ಜುನನುಮಲ್ಲಿಯೆ ನಟ್ಟವಿಗನಾದಂ (ನೀಮಿಪು, ೦೦-೧೨೪ ಬೆ); 
ವ.0ದಾನಿಳನೆಂಬ ನಟ್ಟವಿಗನ ಪ್ರೇರಣೆಯಿಂದ ಬಾಳತಾಳಂಗಳ ಮೇಳದೊಡ 
ಗೂಡಿ ಪ್ರವಾಳವಿಳಸಿತಲತೆಗಳ್‌ ತುಂಡವಾಡಂಬರಮಂ ವಿಡಂಬಿಸು 
ವಂತಿರ್ದುವು (ಬಃಧಪು. ೩-೩8 ವ), ನಟವಿಗ: ೧. ವೈತಾಳಿಕನುಂ 
ನಟವಿಗನುಂ ಎಂದಿವರು ಯೋಗ್ಯರು" (ಕ್ರಾವಕಾ. ೧೪೮-೨4). 
ನಟುವಿಗ : ೧.' ತಾಳಧಾರಿಗ ನಟುವಿಗ ಗಾಯಕರು ನೆಅ*' ಮೇಳವಡೆದ 
ವಾದ್ಯದವರು ಸೂಳೆಯರುಗಳು ಸುಮ್ಮಾನಿಗಳ್‌ ಪಣ್ಣಲಜಾಲದೆ 
ದಣಿದರಾಕ್ಷಣದೆ (ಕಂನವಿ. ೨೬೨೨೭) ; ತಾಳಧಾರಿಗರು . ನಟುವಿಗರು 

. ಇವರೆಲ್ಲರ ಮನೆಗಳು ಸಾಲುಸಾಲಾಗಿ ಒಪ್ಪು ಶತ್ತಿದ್ದುವು (ಕರ್ಣಾಜ, 
686), ನಟ್ಟುವಿಗ : ೧. ವೇದಶುಸ್ತ್ರದವರೆ ಹಿರಿಯರೆನ್ನೆ . . . ಇವರು 
ಹಿರಿಯರಂಗಳೇ ಯಾಗ ನಟ್ಟುವಿಗ ಪಾಣರು (ಬಸವ. ೬೧೩). 

[ ನಟ್ಟಿವ + - ಇಗ] 


'ನಟ್ಟವಿಗಿತ್ತಿ (ನಾ). ಎ ನಟ್ಟುವಗಿತ್ತಿ : “ನಟೀ, ಕ್ಷುದ್ರಾ-ಈ ೨ ನಟ್ಟವಿ 


ಗಿತ್ತಿ” (ಹಲಾಯು. ೯೭-೪೩೮). [ನಟ್ಟವಿಗ ೪ - ಇತ್ತಿ] 


ನಟ್ಟುವವಿದ್ಯ ಎ ನಾಟ್ಕಕಲೆ : ಅರ್ಜುನನ ಹೆಸರು ಭರತತಂತ್ರಿ ನಟ್ಟುವ 

ವಿದ್ಯವ ಬಲ್ಲನು (ಛೈಕಸೂ. ೧೦೪): [-ಆಫ್ರಾ. ಣಟ್ಟಅ-!/ಸೆಂ. ನರ್ತಕ] 
ನಟ್ಟವಗಲ್‌, ನಟ್ಟಿವಗಲ್‌, ನಟ್ಟೆವಗಲು (ನಾ). ಹೆಗಲಿನ ಮಧ್ಯಭಾಗ; | ಆ 

ವಂಧ್ಯಾಹ್ನ: “ನಡುವಗಲಲ್ಲಿ ವಿವರಿಸಲ್‌ ನಟ್ಟವಗಲಕ್ಕು” (ಕಲ್ಮಮಂ.'೧೯); 


'ನಟ್ಟವಿಸಿಲ್‌ (ನಾ). ವಂಧ್ಯಾಹ್ನದ ಬಿಸಿಲಂ ; ಪ್ರಖರವಾದ ಬಿಸಿಲಂ : 
ಪರಮತಪೋನಿಧಿಗಳ್‌ ಸಂಚರಿಸುವ ಬಟ್ಟೆಯನಗಲ್ಲು ನಟ್ಟವಿಸಿಲಾಯ್ಡು 
ರಗಂ ಪುಡಿಯೊಳ್‌ ಪೊರಳುತ್ತಿರೆ ಸೋಗೆಯನೆತ್ತಿ ಸೋಗೆ ಪಿಡಿದುದಂ 
ನೆಟಲಂ (ಅನಂಪು. ೩-೩6). [ ನಟ್ಟ್ಯ * (ನಡು) ಬಿಸಿಲ್‌? 


ನಟ್ಟಾಟ 


ನಟ್ಟಾಟ (ನಾ). (ನೀರ ಹರಹಿನ) ವಂಧ್ಮದ ಆಳ ; ಅತಿಯಾದ ಆಳ ; 
ಹೆಚ್ಚುಆಳ : ಟಕಾರಕ್ಕೆ--ಕಟ್ಟಾಳ್‌, ಕಟ್ಟುಬ್ಬಸಂ . . . ನಟ್ಟಡವಿ, 
'ನಟ್ಟಾಟಂ, ನಟ್ಟಿರುಳ್‌ (ಕಮದ- ೧೮೧ ಪ್ರಯೋ). 

[ನೆಟ್ಟ (ಎನಡ್ಮು) * ಆಟ್ಮ) 

ನಟ್ಟಿ, "ನಾಟ್ಕ' ನೋ. 

ನಟ್ಟ್ಮಿ (ನಾ). ನಷ್ಟ ಹೊಂದಿದವನಂ; ನಾಶ ಹೊಂದಿದವನು; ನಾಶ 
ವಾದವನಂ : ಆ ಷಕಾರಕ್ಕೆ--ಟತ್ವಂ ... ನೆಷ್ಟಿ-ನಟ್ಟಿ; ನಿಷ್ಠಾ-ನಿಟ್ಟೆ 
(ಕಮದ. ೨೮೩ ಪ್ರಯೋ). [ನಟ್ಟ *- ಇ್ವ./ಸಂ. ನಖ್ಬನ್‌ 

ನಟ್ಟ "ನಟ್ಟು' ನೋ. 

ನಟ್ಟ "ನಟ್ಟು' ನೋ. 

ನೆಟ್ಟಿಗಂಪು (ನಾ). (ನಾಟಿ ಹಾಕಿರುವ) ಸಣ್ಣಸಸಿಯ ಕಂಪು, -.ಸುವಾ 
'ಸನೆ : ಫೊಂಬಾಟ್‌ಯ ನಟ್ಟಿ [ಪಾ ಟೈೆ]ಗಂಪುಗೆಡಲೊಳ್‌ ಜುಳ್ಳಾಡಿ 
ಚುಳ್ಳುಡಿ (ಅನಂಪು. 8-೧೦೦). [ನಟ್ಟಿ (ನಾಟಿ) * ಕಂಪು) 

ನಟ್ಟಿಗೊಳ್‌ (ಕ್ರಿ). ಮನೋಹರವಾಗು ; ಆಹ್ಲಾದಕರವಾಗಂ ; ಸುಂದರ 
ವಾಗು : ಸಂಪನ್ನತೆವೆತ್ತು ನಟ್ಟಿಗೊಳೆ ಚೊಕ್ಕಣಮಾದೇಕೆಗಂಟು (ಳಮಮಾ, 
೫-೩೯). [ಎನೆಟ್ಟಿತು+ ಕೊಳ್‌, 

ನಟ್ಟಿರುಳ್‌,, ನಟ್ಟಿರುಳು, (ನಾ). ವಂಧ್ಯರಾತ್ರಿ ; ಸರಿರಾತ್ರಿ; ನಡಂ 
ರಾತ್ರಿ: ಕೆಂಬರೆಲ ಕೆಂದಳಿರಂ ಬಿಸಿಲೆಂದು ನಟ್ಟಿರುಳ್‌ ಮೇಳಿಸುಗುಂ 
ರೆಥಾಂಗಂ (ಮಲ್ಲಿಫು. ೨-೨೮) ; ಪ್ರತಿದಿವಸಂ ದಶದಶಘಟಿಮಿತಿಯಿಂ ಯತು 
ವಾಟುಮುದಯದಿಂದುಂಟೆಂಬರ್‌ ಸತತಮಿವು ನಟ್ಟಿರುಳ್ವರ ಹುತುಗಳ 
ವೊಂದೊಂದೆ 'ಜಾವಮನಾಳ್ಗುಂ (ಕಲಾ ಳಾ. ೨-೭). ನಟ್ಟಿರುಳು, : 
ಎಮ್ಮಾಶ್ರಮಾಂತರಕೆ ನಟ್ಟಿರುಳೊಳೇಂ ಕಾರಣಂ ಬಂದೆ (ಪದ್ಮರಾ. ೫-೩೨) ; 
ನಟ್ಟಿರುಳಿನೋಳೀ ಮನೋಹರಿಯ ಮೋಸಂಗೆಯ್ನು (ಸೌಂದಪು, ೦ರ-ಆ) ; 
ನಟ್ಟಿರುಳಲ್ಲಿ ಕೊತವಾಲನನ್ನು ಕಾಜಿ ಬಂದು ಕಾಣುವುದು ಅಚ್ಚರಿಯ 
ವಹಿತಾಗಿತ್ತು (ಕೊತಕಾ. ೨೭) : ನಟ್ಟಿರುಳಿನಲ್ಲಿ ಆತನ ಸಾಮ್ರಾಜ್ಯವು ಅಪ್ರತಿ 
ರೊಪವಾದುದು (ಜ್ಕೋತಿರ್ವಿ. ೦೩೭). 1 ನೆಟ್ಟ (-ನಡ್ಕು) *ಇರುಳ್‌] 

ನಟ್ಟಿರುಳ್ಕ್‌, ನಟ್ಟಿರುಳ (ಅ). ಮಧ್ಯರಾತ್ರಿಯಲ್ಲಿ ; ಸರಿರಾತ್ರಿಯಲ್ಲಿ: 
ಮೋಹೆವುಯಂ ನಿಗಳಂ. ಕಳೆಸ್ರಿಮೆಂದಟ್‌ಪದೆ ನಟಿ ಸ ರುಳ್‌ ವಂಜ್‌ದು 
ಸಾರ್ಚಿದ ನಲ್ಲಳ -ತಳ್ತ ತೋಳ್ಗಳಂ ಮೆಲ್ಲಮೆಲ್ಲನೆ ಪತೂವಿಡಿಸಿ (ಪಂಪಭಾ. 
೪-೦೨. ; ಪಾಂಡವರ” ನಿಜಜನನಿಸಮೇತಮಾ ಸುರಂಗದ್ವಾರದಿಂ ಪೊಜ 
ಮಟ್ಟು ನಟ್ಟಿರುಳ್‌ ಪೋಪಲ್ಲಿ (ನೀಮಿಪು. ೪-೩೬ ವ). ನಟ್ಟಿರುಳು : ಸೂಳಿ 
ಭಕ್ತರ ಮನಂ ನೋಡಲ್ಮನಂ ಮಿಕ್ಕು ಇಳೆಯಾಂಡಗುಡಿಯ ಹತ್ತಿರೆ ನಟ್ಟಿ 
ರುಳು ಬಂದು (೩೪ರ. ದೇ. 8೦-೦೪) : ನಟ್ಟಡವಿಯಲ್ಲಿ ಬೀಡಂ ಬಿಟ್ಟಿರಲಾ 
'ಬಂಧುದತ್ತನಾತನ ಬೀಡಂ ನಟಿ ಕರುಳು ಬಂದು ಬೇಡರ್‌ ದಟ್ಟಿ ಸಿ ಕೂಕಿಅ್‌ದು 
ಸುತ್ತಿಮುತ್ತಿದರಾಗಳ್‌ (ಪುಕ್ಕಾಸ್ತ. 6-6) ;. ಯದೊತ್ತಮನು ನಟ್ಟಿರುಳು 
ಹೊಕ್ಕನು ನಂದಗೋಕುಲವ (ನಿಭಾಗ, ೦೦-೪-೧೬). 

[<ನಟ್ಟಿರುಳ್‌;] 

ನಟ್ಟಿರುಳು "ನಟ್ಟಿರಂಳ್‌, ನೋ. 

ನಟ್ಟಿರುಳು "ನಟ್ಟಿರಂಳ್ಕ್‌' ನೋ. 

ನೆಟ್ಟಿಲ್ಲು. (ನಾ). ೧. ವಂನೆಯ ವಂಧ್ಯಭಾಗ ; ನಡಂಮನೆ, ೨. “ಬಿಲ್ಲವ 
ರಿರಂವ ಸ್ಥಳವಿಶೇಷ” (ಕೋಟಏಜಿ. -ಕೋಶ) : ದೇವಬಲ್ಲಾಳನು “ಬಂಟರೇ, 
ನಿಮಗೆ ನಮ್ಮ ರಾಜ್ಯದಲ್ಲಿ ಯಾವ ಸ್ಥಳ ಬೇಕು ? ಬಿಲ್ಲರ ನಟ್ಟಿಲ್ಲು ಆದೀತೆ?” 
ಎಂದು ಕೇಳಿದನು (ಕೋಟಜಿ. ೪೭). 

[ ನಟ್ಟ (<ಎನಡ್ಕು) * ಇಲ್ಲು (ಆಇಲ್‌),/ತೆಲು. ನಟ್ಟಿಲ್ಲು] 
ನಟ್ಟಿಸಮಯ "ನಾಟಿಸವಂಯಂ' ನೋ. 
ನಟ್ಟಿಹಿತ್ತಲು "ನಟ್ಟಿಹಿತ್ತಿಲಂ ನೋ. 


೪೩೧೭ 


ನಟ್ಟುವಗಾತಿ 


ನಟ್ಟಿಹಿತ್ತಿಲು, ನಟಿ ಹಿತ್ತಲು (ನಾ). ನಾಟಿ ಹಾಕಿರಂವ ಹಿತ್ತಿಲು ; ಗಿಡ. 
ಸಸಿಗಳನಲ್ನ ಪಟ್ಟಿರಂವ ಹಿತ್ತಿಲು ; ನಟ್ಟಿಹಿತ್ತಿಲಿಗೆ ನುಗ್ಗಿ ಮಿಡಿಗಳನ್ನೆಲ್ಲಾ 
ಕೊಯಕ್ಕಿವನು (ಈಳಥೆ- ೩೦). ನೆಟ್ಟೆಹಿತ್ತಲು : ಅಂದಿನಿಂದ ಇಂದಿಗೂ. 
ನೆಲ್ಲಹೊಲ , . , ನೆಟ್ಟಿಹಿತ್ತಲು, ಎಲೆಬಳ್ಳಿ ಹಿತ್ತಲು-ಇವುಗಳ ನಡುವೆ 
ಬದುಕಿದರು (ಭಾಪಾತಾ. ೨೫೬). 

[ ನಟ್ಟಿ,. (<ಎನಾಟಿ,) + ಹಿತ್ತಿಲು (ಎಪಿಂತಿಲ್‌)] 

ನಟ್ಟು, "ನಡ್ಗು' ಪರಾ. 

ನಟ್ಟು "ನೆಟ್ಟಿ' ನೋ. 

ನಟ್ಟು "ನಾಟ್ಕಿ' ನೋ. 


10| ನಟ್ಟು, ನಟ್ಟ, (ನಾ). ೧. ನಾಟುವಿಕೆ ; ನೆಲೆ ನಿಲ್ಲಂವಿಕೆ ; ದಿಟ್ಟ ಹರಿಣನ 


ಮೇಲೆ ನೇಹದ ನಟ್ಟು ಹರಿಣನ ಮೇಲೆ ಹೆಜ್ಜೆ ಗಳಿಟ್ಟಣಿಸಲೈದಿದಳು 
ನಗೆಮೊಗದಲಿ ನಿಜೇಶ್ವರನ (ತೊರರಾ. ೩-೮-೩೦), ನಟ್ಟ: ವಿ. ಎದಂರಂ 
ಪಕ್ಷದ ಕಾಯನ್ನು ಹೊಡೆಯಲು ಸರಿಯಾದ ಗರ: ನಾಟಂವ ಗರ: 
ವೀರಭದ್ರಶರಣ್ಯ ವೆನುತಂ ವೀರಭಕ್ತನು ಭದ್ರದಾಯವು ಸೇರಿತೆನಃಕಾಡುವನೂಃ 
 ಚಿತ್ತ6 ನಟ್ಟು ನಟ್ಟಿ[ಶಾಣಾ. ಟೈ]ಯನು ಸಾರಲಿಟ್ಟಾಡುವನು ಜಿತಸಂಸಾರಿ 
ಮತ್ತೀ ವಂಚನೆಯನುಳಿಹಾರೆಯಿದು ಶೀವಂಚದಾಯಂ ಬಿದ್ದಡಾಡುವನು 
(ಅಸಪು. ೪೩-೭) ;: ಚೌಕ ದುಗ ನಟ್ಟಿ 'ಭದ್ರೆ ತಿವಂಚದೊಚ್ಚ್‌ಕ 
ಇನಿತುಮಂ ಜೇಗದಿಂ ಹಾಯಿಕು, (ಕುರಾಜ. ೦೩-೫೫). [ ನಡು] 
ನಟ್ಟು. ನಟ್ಟಿ (ನಾ). ಒಂದಂ ಬಗೆಯ ಸಂಂಕ,-ತೆರಿಗೆ (?) : ಆ: 
ಭೂಮಿಯನು  ಪಂಡರಿದೇವಂಗಳು ಆ ಮೂಲಿಗರೇ [ತೆ]ಆು ಸಿದ್ಧಾಯ. 
ನಟ್ಟು ಬೆಡೆ ಯೆಸಿ ಒಸಗೆ ಜೋಡಿಯಿವನೆಲ್ಲವನೂ ಆ ಮೂಲಿಗರೇ -ವಡೆಸಿ. 
ದೇವರಿಗೆನಡಸಿ ಬಹ ಭತ್ತಂ ವಂೂಡೆ(ಡೆ) ೧೦೦ (ಸೌಲ. 2೫-11, 
೪೧೬-೧೦; 1477) ;- ಯಾ ಕ್ಷೇತ್ರಕ್ಕೆ ತೆಳು ದೇವಸ್ವ ಅನಾಯ ನಟ್ಟೂ 
ಬೇಡು ಉದೂ ಆಯಿಲ್ಲಾ (ಸೌಇ$; 12-11, ೪೨೬-೨೭; 1402). ನಟ್ಟ: 
ಆ ಭೂಮಿಯ ಕುಳಕ್ಕೆ ಬಂದ ಹೆ೧೦ಬಳಿಯ ನಟ್ಟಿ ಗಂ ೧ ಸುಂಕ -ಕಾರುಕ: 
ಗ್ರಾಮ ಗದ್ಮಾಣ ಗಂ ೧ ಅಂತು ಗ ೧೪೮೩ . (ಎಳ್ಳ. ೫೩11, ತೀರ್ಥಹ- 
೧೪೯೬-೩೨ ; 1404). [?] 
ನಟ್ಟುಕಡಿ (ಕ್ರಿ)- ಭೂಮಿಯಲ್ಲಿ ಆಳವಾಗಿ ಬೇರು ಬಿಟ್ಟ ಕರಿಕೆಯಂನ್ನು 
ಅಗೆದು ತೆಗೆ; ಹಳೆಯ ಪೈರಿನ ಕಳೆಯನ್ನು ತೆಗೆ; ಬೇರನ್ನು ಕತ್ತಠಿಸಂ: 
ನಟ್ಟುಕಡಿದು, ಕಸಕತೆಗೆದು, ಎಡೆಹೊಡೆದ ಕೈಯಲ್ಲಿ ಯಾವ ಕೈಲಾಸ 
ಹೊಳೆಯುತ್ತದೆ? (ವಡಸಂ. “50೪1, ಒಳಗೆ ಪ್ರವೇಕ):;: ನಟ್ಟುಕಡಿದು. ಹಸನು 
ಮಾಡಿದ. ಹೊಲವು ಎರಿಯ ಭೂಮಿಯಾಗಿದ್ದರೆ .'.. ಕಡಲಿಯನ್ನು 
ಬಿತ್ತಬೇಕು (ಕೃಷಿಪ್ರ, ೨೬) : ನಟ್ಟುಕಡಿಯಾಕ ಹೊಂಟಾವೆನಿ (ಅಬುನಿ: ೪). 
[ನಟ್ಟ (ನಾಟ) + ಕಡಿ,] 


| ನಟ್ಟುಕಡಿಸು (ಕ್ರಿ). ಬೇರನ್ನು ತೆಗೆಸಂ : ಕಳೆಯನ್ನು ಕೀಳಿಸಂ; ನಟ್ಟುಕಡಿಸಿದ 


ಮಸಾರಿ ಕೇಸರಿಯ 'ಜವಿಖನುಗಳಾದರೂ ಆಂಥ ಹೊಲಗಳಿಗೆ ನಟ್ಟುಕಡಿಸಿದ : 
ವರ್ಷ ಔಳಿಯ ಎಳ್ಳು ಬಿತ್ತಬೇಕು (ಳೃಷಿಪ್ರ. ೨೭). 
[ನಟ್ಟು (ಆನಾಟೈ,) + ಕಡಿಸು (-ಆಕಡಿಯಿಸ್ಕು)) 
ನಟ್ಟುಮುರಿ "ನೆಟ್ಟಿವಂರಿ' ನೋ. 


49] ನಟ್ಬಿವ "ನಟ್ಟವ" ನೋ. 


ನಟ್ಟುವಗರುಡಿ (ನಾ). ನಾಟ್ಯವನ್ನು ಕಲಿಸಂವ ಶಾಲೆ; ನರ್ತನಶಾಲೆ ; 
ನಾಟ್ಯಶಾಲೆ : ಜಟ್ಟಿಗರುಡಿಗಳೊಳಂ ನಟ್ಟುವಗರುಡಿಗಳೊಳಂ ಕಂಡುದಲ್ಲು 
(ಜಿಕವಂ. ೧೬೪-೨). [ನಟ್ಟುವ (ಎನಟ್ಟವ) + ಗರುಡಿ] 

ನಟ್ಟುವಗಾತಿ (ನಾ). ೧. ನೃತ್ಯೈಮಾಡಂವವಳು ; ನಾಟ್ಯಗಾತಿ: 
ಅವಳೊಬ್ಬಳು ನಟ್ಟುವಗಾತಿ (ರೂಢಿ). ವಿ. ನಾಟ್ಯಗಂರಂವಿನ ಹೆಂಡತಿ : 
(8). [ನಟ್ಟಾವ («ನಟ್ಟವ) + - ಕಾತ್ಮಿ] 


ನಟು ) 'ವಗಾರ 


ನಟ್ಟುವಗಾರ (ನಾ). 
ನಟ್ಟುವಗಾರ (ರೂಂ). [ನಟ್ಟುವ (ಎನಟ್ಟವ) -. -ಗಾರ ( - 525) ] 
ನಟ್ಟುವಗಿತ್ತಿ (ನಾ). - ನಟ್ಟುವಗಾತಿ: (೪. 
[ಕಟ್ಟುವ (ಎನಟ್ಟವ) + -ಗಿತ್ತಿ ] 
ನಟ್ಟುವರ (ನಾ). ನಟಶ್ರೇಷ್ಮ ; ಉತ್ತವಂನಾದ ವಾಟ್ಯಗಾರ ; ನಟವರ : 
ಅಣಿಯಾದಂದೇ, ಮತ್ಕುವರಿ ಸಿಂಗಾರ ಗಾಯಕರು, ವಾದಕರು, ಆಚಾರ್ಯ 
ನಟ್ಟುವರ ? (ನಡದಾ. 1, ೪೧೨); ಕ್ಷೇಮವೆ ನಟ್ಟುವರ ಏನಿದ್ಲಿ ಕುದಿಸಿರಿ 
ಆರ ಬರವ? (ನಡದಾ. 1, 9೧೯). [ ಆಸಂ. ನಟವರೆ ]' 
ನಟ್ಟುವಿಗ "ನಟ್ಟವಿಗ' ನೋ. 
ನಟ್ಟುವಿಗತನ (ನಾ). : ನಾಟ್ಯವನ್ನು ಕಲಿಸುವಿಕೆ ; 
ನಾಗಿರುವಿಕೆ: ತನ್ನೊಳಗೆ ಸಾಕೆ ನಂತ ನಟ್ಟುವಿಗತನವನು[ಪುಣಾಂ. 
ನಟ್ಟುವತೆನವನದ] ನೂಕುತಲಿ ಮದ್ದಳೆಯ. ತಾನೊಡಹಾಕಿ ನಗುತಲಿ 
ಹೋದನಲ್ಲಮನಖಿಳ ಜಗವಟ್‌ಯೆ (ಪ್ರಥುಲೀ. ೭-೩೮). 
[ ನಟ್ಟುವಿಗ (೭ ನಟ್ಟವಿಗ) + - ತನ] 
ನಟ್ಟುವಿತಿ (ನಾ), ಎ ನಟ್ಟುವಗಾತಿ : “ನಟಿ ಕ್ಷಂದ್ರೆಯೆನೆ ನಟ್ಟುವಿತಿಗಕ್ಕು 
ನಾವಂಶಿ” (ಮಂಗೆರಾ. ೧೧೧-೩). 
[ ನಟ್ಟುವ (ಎನಟ್ಟವ) * -ಇತ್ಮಿ (ಆ -.ಇತ್ತಿ)] 
ನಟ್ಟೆ "ನಾಟ್ಕಿ' ನೋ. 
ನಟ್ಟೈೆ “ನಟ ಹ ನೋ. 
ನಟ್ಟೆಗೊಂಬು “ನಟ್ಟಗೊಂಬಂ' ನೋ. 
ನಟ್ಟಿಡೆ (ನಾ). ಮಧ್ಯಭಾಗ ; ನಡುಭಾಗ :ನಳಿನ ಕಲತ್ಲಿರ ಕುಮುದೇಂದೀ 
ಮಗಳುಡಕಳದ ರುಕಿಕಾರದಿಂ ಮನಂಗೊಳಿಪೊಂದು ಕೊಳನದೇಸಾದ 
ಮಾವುಪವನದ ನಟ್ಟೆಡೆಯೊಳೊಪ್ಪಿತೊ ವಿಶಾಲವಾಗಿ (ತೇಷರಾ, ೬-೧೩). 
[ ನಟ್ಟ *-ಎಡ್ಕೆ) 
ನಟ್ಟೆಲಬು "ನಟ್ಟೆಲ್ವು' ನೋ. 
ನಟ್ಟೆಲು "ನಟ್ಟೆಲ್ಲು? ನೋ. 
ನಟ್ಟ ಲ್ವು, ನಟ್ಟಿಲಬು, ನಟ್ಟೆಲು (ನಾ). ಬೆನ್ನಿನ ವಂಧ್ಯದಲ್ಲಿರುವ 
ಎಲುಬು ; ಬೆನ್ನೆಲುಬಂ ; ಬೆನ್ನುವರೂಳೆ : “ಕಶೇರುವೆಂಬುದು ನಟ್ಟೆಲ್ವು” 
(ಪರಾಯ. `ನಟ್ಟೆಲಬು : “ನಟ್ಟೆಲಬು ಎ ಬೆನ್ನೆಲಬು” 
(೫ಳೋ. ೯). ನಟ್ಟೆಲು : ನಿಮ್ಮ ತ್ರಿವಿಕ್ರಮನ ನಟ್ಟೆಲು(ಬು)' ಖಟ್ವಾಂಗ 
ವಾಗಿ ಕೈಯಲಿದೆ ಕೇಶವನ ಕಣ್ಣು ಸೋಮೇಶ್ವ ರಪಾದದಲಿದೆ `(ಸರ್ವವ. 
-9೬೬-೭೫೬). "ನಿಟ್ಟೆ ಲಂವು' , ನೆಟ್ಟಿ [ಲುವು? ಪರಾ. "(ನಟ್ಟ * ಎಲ್ವು) 
ನಟ್ಟೆವಗಲ್‌ " ನಟ್ಟವಗಲ್‌' ನೋ. 
ನಟ್ಟೆವಗಲು "ನಟ್ಟವಗಲ್‌' ನೋ. 
ನಟ್ಟೆವನೆ "ನಟ್ಟವನೆ ' ನೋ. 
ನಟ್ಟಿದಾನ್‌. (ನಾ). ಆಕಾಶದ ಮಧ್ಯಭಾಗ.-ನಡುಭಾಗ :' ಲೋಪ 
ಮಿಲ್ಲದುಚಿತಾಕ್ಷರಾಗಮಕ್ಕೆ -ನಟ್ಟೆವಾನ್‌, ನಟ್ಟೆವನೆ, ಸಟ್ಟೆಗೊಂಬು. 


ನಟ್ಟೆವನಿ (ಕಮದ. ೧೭೬ ಪ್ರಯೋ), . (ನಟ್ಟ (ನಟ್ಟ) * ಬಾನ್‌] 


೧೦೪-೦೨). 


4 ನಾಟ್ಯಾಚಾರ್ಯ 


೪೩೦೮ 


ನೃತ್ಯಮಾಡುವವನಂ ; `ನಾಟ್ಯಗಾರ :. ಅವನೊಬ್ಬ: 


25 


HES 


ನಟ್ಟೆವಾಜು (ಕ್ರಿ). (?) : ತೆಗೆಯದೆ ಕಾಯ್ದು 'ಚಮ್ಮೂಟಿಗೆಯಂ.' ದನಿ ಪನಿ | 


ಕೈಕಡುಪುಂಗೆ ರಾಘೆಯಂ ಬಿಗಿಯದೆ ನಟ್ಟು ಬೀಸಿದೊಡೆ' ಪಟ್ಟುಪೊರಳ್ಹಡಿ 
ನಟ್ಟೆವಾಜ್‌ ಮೈದೆಗೆದೊಡೆ ತಿಟ್ಮ ಕೈವಿಟ್ಟವೊಲೊಡಡಂಬಡೆ ತೋಜ ಕಿಸಿ ಮೆಚ್ಚಿ 
ಡಾರಕರ್‌ ಬಗೆ ಹಯವಾದವೊಲ್‌ ಬಟ್‌ಾಕೆ ಮೆಚ್ಚಿಸುವರ್‌ ಲುಳಿಯೊಳ್‌ 
ಕುಮಾರನಂ (ಆಳಂಪು. ೬-೦೩), £7] 


40 


ನಡ. (ನಾ). ಒಂದು ಬಗೆಯಂಹುಲು ; ನೀರಿನಲ್ಲಿ ಬೆಳೆಯಯವ ಜೊಂಡಂ ; |. | 
58] ನಡತೆಕಾಣ (ನಾ). ಆಚಾರವಂತ ; ಸಂಪ್ರದಾಯಂವನ್ನು ಪಾಲಿಸುವವನಂ ; 


ಖೇವನಾಳ ; “ನಡಃ; ಧಮನಃ, ಫೋಟಗಳಃ - ೩ ದೇವನಾಳದ' ಹೆಸರು 
ಗಳು. ದೇವನಾಲೀ ಕಡ್ಡಿಗಳಿಗೂ-ಹೆಸರುಗಳು” (ಸಿದ್ಧಾಂತಿ. ೧೩೦), ' [ಸಂ. ] 


ನಡತಕಾಣ 


ನಡಕ (ನಾ). ಎ ನಡತೆ. ೨. "ಒಳ್ನಡಕ' ಪರಾ. ( ಆಸಡತೆ) 
ನಡಗೆ, ನಡಿಕೆ, ನಡಿಗೆ, :(ನಾ). ೧. ನಡೆಯಂವಿಕೆ ; ಚಲಿಸುವಿಕೆ ; ನಿನ್ನ 
ಕಂಡು ಪಕ್ಷಿಗಳು ನಿಂತು ಹೌಹಾರಿ ನಿನ್ನ ನಡಗಿ ನೋಡಿ ನವಲ ಕುಣಿವುದ 
ಮರೆತಿತರಿ (ಕನ್ನಜಾ. ೯೧); ನಡೆದು ಬಾ ಕಂದಯ್ಯ ನಡಗೀಯ ನೋಡೇನ! 
(ಭಾವಗೀ. ೨೦೫) ; ಕಂದುರೆಯ ನಡಗೆ ತುಂಬ ಚುರೆಕಾಗಿದೆ' (ರೂಢಿ): 
“ನಡಗೆದಾರ' ಪರಾ. '೨. ಎತ್ತಾಗಳ ಒಂದಂ ಬಗೆಯ ಓಟ; 
ಸಾಮಾನ್ಯವಾದ ನಡಗೆ : ಹೋರಿಗಳನ್ನು ಕುಕ್ಕಲು ಬಿಡಬೇಡ. ನಡಗೆ 
ಯಲ್ಲಿರಲಿ (ಕೂಠಿ); ನಡಗೆಯಲ್ಲೇ ಗಾಡಿ ಬಿಡು (ರೂಢ). : ನಡಿಕೆ : ೧. 
ದಂಡಿಗೆಯನೇರಿ ಬರೆ ಸಪ್ರಯುಪಿಗಳ್‌ ನಡಿಕೆ ಚಂಡಿಸಲು (ಕುರಂಗ. ೩೧-೩೦) ; 
ನಾಲ್ವತ್ತರ ಮೇಲೆ ನಡಿಕೆ, ಎಂಬತ್ತರ ಮೇಲೆ ಬಡಿಕೆ, ತೊಂಬತ್ತಕ್ಕೆ 
ಶಯನ, ನೂರಕ್ಕೆ ಪಯಣ (ಗಾದೆ). ನಡಿಗೆ : ೧. “ಗಮ, ಗಮನ- ನಡಿಗೆ” 
(ಗೆಂಗಾಮ. ಗುಡುಗುಡು ನಡಿಗೆಯ ಸದ್ದು (ಪದ್ಮಸ; ೨೬೨) ; 
ಹಾವುಗಳ ನಡಿಗೆ ಬಹಳ ಮಂದವಾಗುತ್ತದೆ (ಮುಂಬಯಿ. ೨-೨೭). 
[ಆನಡೈ + -ಗೆ./ತಮಿ. ನಟಕ್ಕೈ ; ತುಳು. ನಡಕೆ; ತೆಲು. ನಡಕ] 
ನಡಗೆದಾರ (ನಾ). (ಹಿಂದೆ) ವಂಕ್ಕಳಿಗೆ ನಡಗೆ ಕಲಿಸಲು ಉಪಯೋಗಿ 
ಸಂತ್ತಿದ್ದ ದಾರ; ನಡಗೆದಾರ” (Lead-Strings. ಇಂಕನಿ). 
[ ನಡಗೆ + ದಾರ, ] 
ನಡತರ (ನಾ). ಕಡಮೆಯ ಮಂಟ್ಟ ; ಕೀಳುದರ್ಜೆ ; ಅತಿಸಾಧಾರಣ 
ಪಾಗಿರಂವಿಕೆ : ಅರೆಸ ಚಿತ್ತೆ ಸುಧಯಬಲದುಬ್ಬರದ ಬಹುವಿಧವಾದ, 
ರವದುಬ್ಬರವ ಮುಕ್ಕಳಿಸಿತು ಪಾಠಕನಿಕರನಿರ್ಫೋಷ ಸಂರರ ಕಳಕಳವೀ 
ಧ್ವನಿಯನುತ್ತರಿಸಿತೀ ಬಲುಗಜಬಜವ ನಡತರದೊಳಿಕ್ಕಿತು ಕರ್ಣ ಪಾರ್ಥರ 
ಚಾಪರಂಕಾರ (ಕುವ್ಶಾಕ. ೨೨-೦೫). [ಎ ನಡ್ಯು + ತರ್ಕ) 
ನಡತೆ (ನಾ). ೧. ನಡೆಯಂಂವಿಕೆ ; ಚಲಿಸುವಿಕೆ: ನಡತೆಯಿಂ ಗಿರಿದುರ್ಗ 
ಕುಡಿತೆಯಿಂ ಜಲದುರ್ಗ ಕಡುಗಲಿಗಳ ಕೋಪಗಳ ಕಿಡಿಯೊಳು ವನದುರ್ಗ 
ವಡಗಿತು ಬತ್ತಿತು ' ಬಿಡವಾಗ ಬೆಂದುದೇವೇಳ್ವೆ (ಕಂನವಿ. ೧೦-೦೨), 
ಪಿ. ನಡವಳಿಕೆ ; ವರ್ತನೆ: ಲೋಕದೊಳಗುಳ್ಳಿೆಯೆಲ್ಲಾ ಲೌಕಿಕದಿ ನಡೆವ 
ನಡತೆಯಂ ತಾ ಪೊರ್ದದೆ ಏಕಾಕಿಯಾಗಿ ಕ್ಷಮೆಯ ೦ ಕೈಕೊಂಡು ನಿಜಾತ್ಮ 
ನೊಳಗೆ ಕುಣ್ಣುದು ಭವ್ಯಂ (ಧವ್ಯಾಮ್ಸ. ೨೨); ಮೊನೆಗೊಡ್ಡಿ ಬಂದು 
ನೀವಾರೆಂದು ಬೆಸಗೊಳ್ಳುದಿದಾವ ನಡತೆ? (ರಾಮಾಶ್ಮ. ೧೫೯-೭; ನಡತೆ 
ಮೇಲ್ಮೆಯ ನೀಡುವುದಅಂದ ಆ ನಡತೆ ಪ್ರಾಣಕೂ ಮಿಗಿಲೆಂದು ಕಾಪಾಡಿ 
ಕೊಳ್ಳಲಹುದು (ಕುಣಳ್‌. ೦-೧೪-೧). ೩. ಶೀಲ; ಗುಣ: ಫುಲ್ಲಮಣಿಯ 
ನಡತೆ. ಚೆನ್ನುಗಿರಲಿಲ್ಲ (ಬಂಕಿಮ. ೨೭೬). "ನಡತೆಗೆಡು'ಪರಾ. 
೪, ಆಚಾರ. ವ್ಯವಹಾರ ; ವೃತ್ತಿ; ಸಂಪ್ರದಾಯ : ನಮ್ಮ ಜನರಲ್ಲಿ 
ಬಹು ಪುರಾತನದ ನಡತೆಗಳೆಷ್ಟೋ ಉಂಟು . . . ಈ ನಡತೆಗಳು ಇಂದಿನ 
ವಲ್ಲ (ಮುಂಬಯಿ. ೪-೧೮೩). 
ನಡತೆ ನುಡಿತೆ, ನಡತೆ ನುಡುತೆ - ನಡವಳಿಕೆ ಮತ್ತು ನುಡಿಯುವಿಕೆ ; 
ನಡೆನುಡಿ ; ಆಚಾರ - ವ್ಯವಹಾರ: ಹಿಡಿತೆಬಿಡಿತೆಯ ಹೆಚ್ಚುಕುಂದಿನ 
ನಡತೆ ನುಡಿತೆಯ . . . ಏಕತೆಯಲೆಡೆಗೊಡುವ ಸಹಜ ಸಮಸಷ್ಟಿಕೆ 
ಯನಂಸುರುವೆನು (ಗಗತಾ. ಮೊದಲವರಂತೆ ಹೆಣ್ಣು ಗಂಡು 
ಮೊದಲಿಪ್ಪಂತೆ ಚಿನ್ನ ಬಣ್ಣ ಮೊದಲಾದಂತೆ ನಡತೆ ನುಡಿತೆ ಬದಲಾಗಿ 
ನೊಂದು ನೀನೈದದು (ಧಕ್ತಿಸ. 1೪, ೪-೨); ತಮ್ಮ ಕಡೆ ವಕೀಲರ ನಡತೆ 
ನುಡುತೆ ಬೇಕಾದ ಹಾಗೆ ಒಳ್ಳೇದು (ರಾಜೇಂದ್ರ. ೮೮). 
[ಆ ನಡ್ಮೆ * -ತ್ಯೆ./ತಮಿ. ನಟತ್ತೈ ; ಮಲ. ನಡತೆ 


೧೦೨) ; 


೧೭-೬); 


ತುಳು. 


NE ಸೊ 


ಕೊಡ. ನಡತೆ; ತೆಲು. ನಡತ) 


ವ್ಯವಹಾರವನ್ನು ನಡೆಸುವವನು ; ಉದ್ಯೋಗಸ್ಥ : ತುರಗಗಜರಥಗಳಿಂ 


ನಡತೆಗೆಡು 


೪೩೦೯ 


ನಡಬಾವಿ 


. «ಎ ಪರಿಪರಿಯ ಊಳಿಗದ ನಡತೆಕಾಅರುಗಳಿಂ ಪುರರಕ್ಷಕರ .ಮಣಿಹ ನಡಪು,, ನಡಹು,, ನಡೆಪ್ಪು (ಕ್ರಿ). .೧. ನಡೆಯುವಂತೆ ಮಾಡು; 


ಗಾಅರೆಡೆಯಾಟದಿಂದೊಪ್ಪಿ ತಾ ರಾಜವೀಧಿ (ಗುರುಡಾ. ೧-ಫಾ). 
[ ನಡತೆ * - ಕಾಜ) 

ನಡತೆಗೆಡು (ಕ್ರಿ). ೧. ಸರಿಯಾದ ನಡತೆಯಿಲ್ಲದಿರು ; ನಡವಳಿಕೆಯನ್ನೂ 
ಕೆಡಿಸಿಕೊಳ್ಳು ; ಸಂಪ್ರದಾಯವನ್ನು ಬಿಡು: ನಡತೆಗೆಟ್ಟ ವ್ಯಕ್ತಿಗೆ 
ಎಲ್ಲೂ ಬೆಲೆ ದೊರಕದು' (ರೂಡ). ೨. ಶೀಲವನ್ನು ಕೆಡಿಸಿಕೆ ಎಳ್ಳ್ಬ ; ನೀತಿ 
ಗೆಡಂ: ಅಯ್ಯೋ ಕೆಟ್ಟ ಹುಡುಗಿ! ನೀನು ನಡತೆಗೆಟ್ಟಿರಲೇಬೇಕು 
(ನಿಕಉ. ೫೩). [ ನಡತೆ 4 ಕೆಡು, ) 

ನಡತೆವಂತ (ನಾ). ಒಳೆ ಯ ನಡವಳಿಕೆಯುಳ್ಳವನು,-ನಡೆನಂಡಿಯಂಳ್ಳ 
ವನಂ : ನೀನು ವಿದ್ಯಾವಂತ ನಡತೆವಂತ ಗುಣವಂತ ; ಇಂಥವನು 
ಅಸತ್ಯುಲಪ್ರಸೂತರೂ ದುರಾತ್ಮರೂ ಘಾತುಕರೂ ನಾಚಿಕೆಕೆಟ್ಟವರೂ 
ನಡೆಯುವಂತೆ ನಡೆಯಬಾರದು (ವಣಧಾ. ೨೫೪). ( ನಡತೆ + -ವಂತ] 

'ನಡನಡ (ನಾ). ಒಂದು ಅನಂಕರಣ ಶಬ್ದ. "ನಡನಡನೆ' ಪರಾ. 

ನಡನಡನೆ (ಅ). ನಡನಡ ಎಂದು: ಪಾಅಲಳವಲ್ಲದೆ ನಡನಡನೆ [ಪಾ30. 
ಗಡಗಡನೆ] ನಡುಗಿ ಸಿಡಿಮಿಡಿಗೊಂಡೆಅಕೆಗಳೆಳಲೆ ಕೊರಲ್ಕುಸಿಯೆ ಜೋಲ್ಡು 
ನೇಲ್ವ ಪೆರ್ಬಕ್ಕಿಗಳಿಂ (ರಾಜಕೀ. 8-೫ ಐ). - [ ನಡನಡ + -ಅನೆ,] 

ನಡಪತಿ (ನಾ). ವಿವಾಹವಾಗದೆ ಗಂಡನಂತೆ. ನಡೆದುಕೊಳ್ಳುವವನು : 
ಕಲ್ಯಾಣದಲ್ಲಿ ಮಾಳಾದೇವಿಯೆಂಬ ವಾರಾಂಗನೆಯು . , . ಜಂಗಮದೇವ 
ರಿಂದಾ ಲಿಂಗವು ಸಾಧ್ಯಮಷ್ಟೆದೆಂಬುದ ತನ್ನ ನಡಪತಿಯಾದ ಭಕ್ತರಿಂದ 
ತಿಳಿದು (ಳೈರಸೂ. ೦೪೭). [ ನಡಪ್ರ, * ಪಶ್ಕಿ) 

ನಡಪಾಡಿಸು (ಕ್ರಿ), ಅಲೆ; ಚದರಿಹೋಗಂ ; ಓಡು: . ಗುರುಸಂಭವನ 
ಮಂತ್ರದ ಪಾಡಿ ನಡಪಾಡಿಸಿತು ಪ;ಂಡವರ (ಕುವ್ಕಾಗ. ೦೦-೨೨). 

[ ನಡಪ್ಶ + ಆಡಿಸು] 

ನಡಪಾಡು, ನಡೆಪಾಡು (ಕ್ರಿ). ನಡೆದಾಡು; ಸಂಚರಿಸಂ ; ಓಡಾಡಂ ; 
ಅಡ್ಬಾಡು : ದಾದಿಯುಂ ಸಖೀಜನಂಗಳ್‌ ಬೆರಸು ನಡಪಾಡುತ್ತಿರ್ದಳ 
ಮುಂದಾ ಕೆಯ್ಯಂ ಪರ್ದು ತಂದಿಕ್ಕಿದೊಡೆ (ವಡ್ಠಾರಾ. ೦೪೮-೦೩) ; ಪಾಡುವ 
ತುಂಬಿ ಕೋಡುವ ಪುಟೀಲ್‌ ನಡಪಾಡುವ ರಾಜಹಂಸೆ (ಪಂಪಛಾ. ೩-೩೭) ಕ 
ಆ ಚೆಂದ್ರಿಕೆಯೊಳ್‌  ನೃಪರೊಪಚಂದ್ರಂ ಕೇಳೀಶೈಲದ ತಪ್ಪಲೊಳ್ನಡ 
ಪಾಡುತಿರ್ವದುಂ (೪ತದಂಉ. ೧೪೬) ; `ಮಡಿಯ ತಡಿವಿಡಿದು ಮೆಲ್ಲನೆ 


ನಡಪಾಡುವ ಕಳಮಗಾಟಿಕಾಜನದ. ಬೆಡಂಬಿಡಿದ ವಿಕಚಾಕ್ಷಿಬಿಂಬಂ ಪಡೆಗುಂ |- 


ಪಗಲೊಳಮರಲ್ಲ ಕುಮುದಶ್ರೀಯಂ (ವರ್ಧವೂ. ೧೦-೧೪) ; ನಡಪಾಡುವ 
ವನದೇವಿಯರೆಡಿಯೂಡಿದಲಕ್ತಕದ್ರವಂ ಪತ್ತಿದವೋಲ್‌ ಕಡುಗೆಂಪನಾಳ್ದು 
ವೊಂದೆೊಂದೆಡೆ ವನಚರವಎದ್ಧ ಮೃಗಗಣಾರುಣಜಳದಿಂ (ಜಂದ್ರಪ್ಪು. ೩-೪೯) ; 
ತಾರಕಾತ್ಮಜಂ ನೋಡುತಿರ್ದನ್‌ ಬೆರೆಗುಬಡಿದು 
ದೈತ್ಯನೃಪನಂ (ಶ್ರೀರಾಮಾ. ೨೨೪-೩೫೬). ನಡೆಪಾಡು : ಸಮದಗಜಗಮನೆ 
ಯರ್‌ ಮುಗಿಲ ಮೇಲೆ ನಡೆಪಾಡುವೀವಾಕೆಗಳ* ತಮಗೆ ಧೆರಾಗಮನಂ 
ಪೊಸತಪ್ಪುದಜಸ0ಂದಮರ್ದಿರೆ ನಡೆನಡೆದು ನಡೆಯಲಾಜದೆ ಸುಬಟ್‌ದರ್‌ 
(ಪಂಪಭಾ. ೭-೮೪) ; ನಡೆಪೂಡುತಿರ್ದೆಡಪಿ ಕೆಡೆವ ಜರತ್ತಾಪಸರ ಕೆಯ್ಯಂ 
ಪಿಡಿದೊಯ್ಯನೆತ್ತುವ ಗೋಲಾಂಗೂಲದಾಲವಖುಮಂ (ಪಂಶತಂ. 
ಗಿಳಿ ಪಣ್ಗಳನೀಂಟುವ ಭಂಗಿಯಿಂ ವಿನೋದದೆ ನಡೆ[ ಪಾಡಿ] 

ಚುಂಬನದ [ ಚೀತ್ಕೃತಿಯಂ] ಕಲಲಾ ಬನಕ್ಕೆ ಬರ್ಪುದು ಪಿರಿದುಂ 

ನುಮತ್ತೃಚರಕಿನ್ನರಪನ್ನಗಳಕನ್ಶಕಾಜನಂ (ಶಾಂತೀಶ್ಮ. ೧೩-೧೪೮). 

[ ನಡಪ್ಯು * ಆಡ್ಮು./ತೆಲು.. ನಡಪಾಡು, ನಡುಪಾಡು ) 

ನಡಪಾಡುಹ (ನಾ). ನಡೆದಾಡಂವಿಕೆ ; ಓಡಾಡಂವಿಕೆ ; ಸಂಚರಿಸಂವಿಕೆ : 

“ವಿಹಾರೆ, ಪರಿಕ್ರಮ = ನಡಪಾಡುಹ” (ನಾಜಿರಾ. ಕಿ). 

[ ನಡಪಾಡು + - ಹೈ] 


೧೧೮- 


೧೭) ; 


ನಡವಪಾಡುತಿರ್ದೀ: 


10 


ನಡೆಸು; ಗವಿಂಸುವಂತೆ ವಾಡು: ನಡುವಗಲಲ್ಲಿ ತಾಂ ನಡಪಿ ದತಿಗಳುಂ 
ರವಿತಪ್ತಯೂಥಪಂ ಬಿಡದತಿಶೀತಲಸ್ಮಲವ ಸೇವಿಸುವಂತೆವೋಲೀ ನಕೇಶ್ವರಂ 
ಇಡಿದನುರಾಗದಿಂ ಪ್ರಜೆಗಳಂ ನಿಜಪುತ್ರರ ಪೋಷಿಪಂದದಿಂ ನಡಪಿ ವಿವಿಕ್ತ 
ಮಾದೆಡೆಯ ಸೇವಿಸುವಂ ಸಲೆ. ಶಾಂತಮಾನಸಂ (ಕಾಳುಂತ. ೬೨-೦೦೫. 
೨. ಸಲಹು; ಪೋಷಿಸು; ಪಾಲಿಸು; ಕಾಪಾಡು: ಎರಟ್ಕ್ಮೂು' 
ತಿಂಗಳಿಂಗೆ ತಾಯ್‌ ಕಟ್‌ದೊಡೆ ಬಂದ ನಂಟರ್‌ ನಡಪೆ ಬಳೆದೊಡಾ 
ನಂಟರುಂ ಕಟಾದುಳ್ಳರೆಲ್ಲಂ ಸನ್ನು ಕುಲಕ್ಷಯಮಾದೊಡೆ (ವಡ್ಮಾರಾ. ೭೬- 
0೮) ; ಮುನ್ನ ವೃಷಭನುಥನ ನಡಏದ.ದುಮಂ ತಮ್ಮ ನಣ್ಣುಮಂ ಬನೆದು 
ಕುರುರಾಜಾದಿಮೂರ್ಧಾಭಿಷಿಕ್ತ  ಪಾರ್ಥಿವರ್‌ ಭರತೇಶ್ವರ 
ಚಕ್ರವರ್ತಿಯನಾಸ್ಮಾನದೊಳ್‌ ಬಂದು ಕಂಡು (೪ರಿಪು. ೦೬-೨೦ಬ) ; 
ನಡಪಿದನಜ್ಜ ನೆಂದು ವಿಜಯಂ ಕಡುಕೆಯ್ದಿಸನೆನ್ನ . ಮಮ್ಮನಾಂ 
ನಡಏದನೆಂದು ಸಿಂಧುತನಯಂ ಕಡುಕೆಯ್ದಿಸಂ (ಪಂಪಭಾ. ೧೧-೧೮) ; ಪುಡಿ 
ಯೊಳ್‌ ಪೊರಳುತ್ತುಂ' ಕಂಠಗತಪ್ರೂಣನಾಗಿರ್ದುದನೀ ಗಿಳಿಯಂ ಕಂಡು 
ಕರುಣಿಸಿ ತಂದೆಂ ನಡಫಿ ಗಲ್‌ಮೂಡಿದ ಬಟಿಿಕ್ಕಂ ಪಾಜಕ. ಪೋಕುಂ 
(ಕಾದೇಪೂ. ೨೬4); ವರ್ಷ ೯[೨೭] ನೆಯ ವಿಶ್ವಾವಸು ಸಂವತ್ಸರದ ಫಾಲ್ಗುಣ 
ದಮಾವಾಸ್ಕೆಯಾದಿತ್ಯವಾರ[ದ]ನ್ಹು ನಡಪಿದ. .ಸತ್ತಿಗಂ ಬೆಸಸೆ (ಸಾ. 
21-1, ೫೦-೨ ;1006) ; ತಜ್ಮಗಮನೆ ಪುಟ್ಟಿಪೆಂ. ನಡಪುವೆಂ ನಡಯಿಪೆಂ 
ಕಿಡಿಪೆಂ ಕ್ರವಂದಿಂದವೂನೆ (ಸಮಪ. ೧೦-೧೬೪) ; ಬೇವಿನ ಗಿಡುವಂ 
ತಂದಿಟ್ಟಾವಿನ ಸೊಣಿವಾಲನೆಅಕಿದು ನಡಪಿದೊಡಂ ಕೇಳ್‌ ಬೇವಿಂನೆ. ಕೈಪೆ 
ಪಿಂಗದು (ಧರ್ಮಾಮ್ಯು, 8-೦೫೬) ; ಆಕೆಯ ನಡಪಿದ ದಾದಿಯ ಮಗಳು 
ಕಾಮಲತೆಯೆಂಬಳಾಕೆ ರೂಪಸಿ (ಪುಣ್ನಾಸ್ತ. , ೭-೪ವ). ನಡಹು, : 
ಪಿ. ಹೊಸ್ಸದೇವರು ಬೆಸಸಲು ಕಾದಿ ಸುರಲೋಕಪ್ರಾಪ್ತನಾದ ಹಿಂನ್ಮಾ 
ದನ್ನಹವರು ' ಲೇಸಾಗಿ ನಡಹುವರು (ಮೈಳರಿ. ೦೯6೨, ೩೦-೪ ; 3225). 
ನಡೆಷ್ಟು : ೨. ಕರಿ ಪೋಗವು ಹರಿ ಪೊ:ಗವು ಪರಿವಾರಂ ಪೋಗವೊಡನೆ 
ನಡೆಪಿದ ನಾಲ್ವರ" ನೆರಮಾಗಿ ಫೋಗರಂತಕಪುರಕ್ಕೆ ಪೋಪೆಡೆಯೊಳ 
ರಸರೊರ್ವರೆ ಪೋಪರ್‌ (ಅಜಪು. ೨-೦೦೪) ;. ನೆಗಳ್ನ ಭಾವಶಿವದೇವ 
ರ್ಕೀಆ್‌ಯ ಮಾಣಿಯಂ ಕೈಕೊಣ್ಣು ಪೋಷಿಸಿ ಮಡುವಿಯಂ. ಮಾಡಿ ನಡೆಪಿದ 
ಧಮ್ಮ ಸನ್ನತಿಯ ಬ್ರಾಹ್ಮಣ ಸರ್ವ್ವ ಧೆವರ್ಮ್ಮಾಧಿಕಾರಿ ಬ್ರಹ್ಮಪುರಿ ಮುಂಖ್ಯಂ 
(ಸೌಇಇ. ೫1-|, 1028) ; ಮತ್ತಲ್ಲಿ: ಜಲಕೇಳಿಯಾಡುವ 
ಗಾಡಿಕಾರ್ತಿಯರಂ ಕಾಡಲೆಂದೊಳ್ಳೆಗಳಂ ತಂದು  ಬಿಡಿಸಿಯವರ್ಕೆ ಪಾಲನೆ 
ಆ್‌ದು ನಡೆಪುತಿರ್ಪನ್ನೆಗಂ (ಪಂಡತಂ. ಮಗನಂ ನಡೆಪಿ 
ಬಾವಿಯೊಳ್‌ ನೂಂಕುವಂತೆ (ಧರ್ಮಾವ್ಮು. ೯-೦೮೭) ;' ಎನ್ನ ಮಗಳ್ಳೂದ 
ತನುಜರಂ ' ಪಿಡಿದು ರಾಜ್ಯದೊಳ್‌ ನಡೆಪುಪುದೆಂದು ನಿಲೆ ನುಡಿಯಿಸಿ 

(ನೇಮಿಪು. ೩-೨೭ ವ). 
[ನಡೆ +-ಪು;./ತಮಿ. ನಟವು; ತುಳು. ನಡಪು; ತೆಲು. ನಡಪು, ನಡುವು) 
ನಡಪ್ರು. ನಡಹ್ಯು, ನಡೆಪ್ಪ,. (ನಾ).. ನಡೆಯುವಿಕೆ ; ಚಲಿಸುವಿಕೆ ; 
ಓಡಾಟ; ಸಂಚಾರ. "ನಡಪಾಡು' ಪರಾ. ನಡಹ್ಯು :. ಕಡಿತಲೆಯ 
ವಿಂಚುಗಳ ಹೊಯ್ಲಿನ ಸಿಡಿಲುಗಳ , , . ಬಿಡುಮಿದುಳ ಹೊರಳಿಗಳ 
ಹಂಸೆಯ ನಡಹುಗಳ ನವಖಂಡದೊಳು ಹೆಣನಡವಿ ತಳಿತಿರೆ ಮೆಚಕಿದುದೈ 
ಸಂಗ್ರಾಮ ಕಾರ್ಗಾಲ (ಕುವ್ಯಾಳೀ. ೪-೩0. ನಡೆಪ್ರು : "ನಣೆಪಾಡು 'ಪರಾ. 
ನಡೆ, * - ಪ್ಯು./ತಮಿ. ನಟಪ್ಪು; ಮಲ. ನಡಪ್ಪು ; ತುಳು. ನಡಪು ; 

ತೆಲು. ನಡಪು, ನಡುವು] 
ನಡಪ್ಪಳ್ಳಿ : "ನಡಂಪಳ್ಳಿ' ನೋ. 


೬೪-೦೭ ; 


೧೨೩-3೦) ;: 


ಆ | ನಡಪ್ರಾಯ' (ನಾ). ಹಂಲ್ಲು, ಜೊಂಡುಗಳಿಂದ ತುಂಬಿರುವಿಕೆ. [ಸಂ.] 


ನಡಬಾವಿ "ನಡೆಬಾವಿ' ನೋ. 


ನಡಭಾವಿ 
ನೆಡಭಾವಿ "ನಡೆಬಾವಿ' ನೋ. 


೪೩೨೦ 


ನಡು, 


ನಡಿಸು, “ನಡೆಯಿಂಸಂ' ನೋ. 


ನೆಡಮಣ್ಣಿ (ನಾ). ಒಂದಂ ಬಗೆಯ ಜಮಾನು ; ಸಾಗುವಳಿ ಜಮಾನು] | ನಡಿಸ್ಕು, ನಡಸ್ಕು, ನೆಟಿಸ್ಕು ನೆಡಿಸು (ಕ್ರಿ). ೧. (ಗಿಡ, ಸಸಿ 


(0): ಆತಂಗಂ ನಣಮಣ್ಣಿ ಪನ್ನಿಮ್ಮತ್ತರ್ನೆಲ್ಲ ಮಣ್ಣಿ ಖ » ಇ » ವಕ 
ಸೂಳೆವಳ್ಳೆ (ಎಕ. ೫1, ದಾವಣ. ೧೧೯-೭ ; 980), [?] 
ನಡಮಾನ (ನಾ). ಒಂದಂ ಬಗೆಯೆ ವಾನಂ. (ಸಂ. | 
ನಡಮುರುಕನಬಳ್ಳಿ (ನಾ). ಒಂದು ಬಗೆಯ ಬಳ್ಳಿ : 
[? . ಬಳ್ಳಿ) 
ನಡಯಿಸು "ನಡೆಯಿಸಂ' ನೋ. 
ನಡಲು (ನಾ). ಒಂದಂ ಸ್ಥಳದ ಹೆಸರು: ನೇಜ್‌ಲೆಯಂ ಮೂಯಾೊತ್ತಿಂ 
ನಡಪ್ಪಳ್ಳಿ ಮೂಟಕಾಣಿಂ ನಡಲು ಎರ್ಪ್ಪಳ್ಳಿದತ್ತಿಟ ಕಿಆ*ಿಯ ಒರಲ್ಲೋಡು 
(?) 


(ಎಳ, ೪1, ಶೆಕ್ಕಮ. ೯೫-೧೬; ಸು. 1025 9). 

ನಡವಣಿ "ನಡೆವಳಿ,' ನೋ. 

ನಡವಳಿ "ನಡೆವಳ್ಳಿ' ನೋ. 

ನಡವಳಿಕಸ್ತ (ನಾ). ಒಳ್ಳೆಯ ನಡವಳಿಕೆಯುಳ್ಳವನಂ,-ನಡತೆಯಂಳ್ಳ 
ವನಂ: ಈಶ್ವರರಾಯರು ಓಳ್ಳೆಯ ನಡವಳಿಕಸ್ತರಾಡುದರಿಂದ ನೃತ್ಯಕಲೆ 
ಗಳಲ್ಲಿ ಅಷ್ಟಕ್ಕಷ್ಟೆ (ಕ0ಸಾ. ಇ. ನಡವಳಿಕೆ (ನಡೆವಳಿಕೆ) * - ಸ್ತ] 

ನಡವಳಿಕಾರ "ನಡೆವಳಿಕಾಣಿ' ನೋ. 

ನಡವಳಿಕಾಅ *ನಡೆವಳಿಕಾಅಿ' ನೋ. 

ನಡವಳಿಕೆ "ನಡೆವಳಿಕೆ' ನೋ, 

ನಡವಳಿತ (ನಾ). ೧. ಸಡತೆ; ನಡವಳಿಕೆ; ವರ್ತನೆ: “ನಡವಳಿತ ಎ ನಡತೆ” 
(ಗಂಗಾಮ. ೧೭೭) ; ನುಡಿದೊಡೇನೈ ಶ್ರುತಿಸ್ಮೃತಿಗಳಂ ನಡವಳಿತದೊಳು 
ಶುದ್ಧಮಿಲ್ಲದೆ (ಕಂಕಡಾ. ೧೨-೧೦).೨. ಎ ನಡೆವಳಿಕೆ ೩ : ಘೂಟು ನಡವಳಿತ 
ವನ್ನು ಕುರಿತ ಸಿವಿಲ್‌ ಪ್ರೊಸೀಜರ್‌ ಕೋಡಿನ , . . ಪ್ರಕರಣದ ಮೇರೆಗೆ 
ಆರು ತಿಂಗಳು (ಗ್ರಾಮಾಳ. ೧೬೦). [ನಡವಳಿ ( ಎ ನಡೆವಳ್ಳಿ) * -ತ್ಮ] 

ನಡವೆ "ನಡಂವೆ,' ನೋ. 

ನಡಸಂಹತಿ (ನಾ). ಹುಲ್ಲಂ, ಜೊಂಡುಗಳ ಸಮೂಹ, ಗುಂಪು. [ ಸಂ.) 

ನಡಸ್ಕು "ನಡೆಯಿಂಸಂ' ನೋ. 

ನಡಸ್ಮು "ನಡಿಸ್ಕು' ನೋ. 

ನಡಹ "ನಡೆಹ' ನೋ. 

ನಡಹು "ನಡಪ್ಪು' ನೋ 

ನಡಹು, "ನಡಪೂ' ನೋ. 

ನಡಾಷಳಿ "ನಡೆವಳ್ಳಿ' ನೋ. 

ನಡಾವಳಿಕೆ "ನಡೆವಳಿಕೆ' ನೋ. 

ನಡಾಳ (ನಾ). ಒಂದಂ ಬಗೆಯ ಹಗ್ಗ,-ಮಿಣಿ. 'ನಡಾಳವಿಂಣಿ' 
ಪಠಾ. [ «ಮರಾ. ನಾಡಾ) 

ನಡಾಳಮಿಣಿ (ನಾ). ನೊಗವನ್ನು ಮೂಕಿಗೆ ಬಂಧಿಸುವ ಹಗ್ಗ : 

( ನಡಾಳ 4 ಮಿಣಿ (ಒಮಿಳಿ,)] 

ನಡಿ "ನಡ್ಕೆ' ನೋ. 

ನಡಿಕೆ "ನಡಗೆ' ನೋ. 

ನಡಿಗೆ, "ನಡಗೆ' ನೋ. 

ನಡಿಗೈೆ, ನೆಡುಗೆ(ನಾ). ೧. ನಡಂವಿಕೆ ; ನಾಟಂವಿಕೆ ; ಸ್ಥಿರಗೊಳಿಸುವಿಕೆ. 
೨. ನಾಟಿ; ನೇಜಿ. ನೆಡುಗೆ: ೧. “ತಲ-ಪ್ರತಿಷ್ಮಾಯಾಂ, ನೆಡುಗೆಯೊ 
(ಕಾರಕ್ಕೆ. 3೬೧). | 

ನಡಿಗೆಯ ಹಿತ್ತಿಲು ಎ ನಾಟಿ ಹಾಕಿರುವ ಹಿತ್ತಿಲು ; ಸಸಿಗಳನ್ನು 

ನಟ್ಟಿರಂವ ಸ್ಥಳ: ಬಸವಂತನ ನಡಿಗೆಯ ಹಿತ್ತಿಲು ತೋಟದಲೂ (ಸಾಇ9. 

[ ಆನಡ್ಕು + - ಗೆ) 


7೫-11, ೪೭೩೨೩೦ ; 1606). 


ಮೊದಲಾದಂವನ್ನು ನೆಲದಲ್ಲಿ) ನಡಂವಂತೆ ಮಾಡು ; ನಾಟಂವಂತೆ 
ಮಾಡು: “ಪೀಲತೀತಿ ನಡಿ(ಟ್ಟಿ)ಸಿದಪುದೆಂಬುದು” (ಕಾರಕ್ಕೆ. ೪೩); 
ದಿವ್ಯಶಕ್ತಿ ಪ್ರಭಾವದಿಂದ ಮಾನುಷಾರಣ್ಕಂಗಳ ಮಹುದ್ರುಮಂಗಳಂ ತರಿಸಿ 
ನಡಿಸಿ (ಅದಿಫು. ೧೩-೩೨ ಐ), ೨. (ಕಲ್ಲಂ, ಕಂಭ ಮೊದಲಾದಂವನ್ನು ನೆಲ 
ದಲ್ಲಿ) ಹುಗಿಸು; ಹೂಳಿಸು; ಸ್ಥಾಪಿಸು: ಯಾತುಕೂರೊಳ್‌ 
ಚಲ್ಲೇಶ್ವರದ ಮುಂದೆ ಕಲ್ಲನ್ನಡಿಸಿ ಪಿರಿಯ ಕೆಟ್‌ಯ ಕೆಟಗೆ ಮಟ್ತಿಕಾಲುಜ್ಲ 
ಳೊಳಿರ್ಕ್ಯಂಡುಗಂ ಮಣ್ಣು ಕೊಟ್ಟರ್‌ (ಎಳ. 111, ಮಂಡ್ಯ, ೪೧-೦೨ ; 960); 
ಕಡಲ ತಡದಡಿಯೊಳಾತಂ ನಡಿಸಿದ ಕಂಂಚನಜಗಜ್ಜಯಸ್ತಂಭಗಳ 
ಕುಡಿನಿಮಿರ್ದು ನಾಕಿನಿಳಯಮನಡರ್ವ ಯಶೋಲತೆಗಡರ್ಪನಿಟ್ಟವೊಲೆಸೆಗುಂ 
(ಹಂದ್ರಪು. ೭-೩೧). ೩. (ಕತ್ತಿ ಮೊದಲಾದಂವನ್ನು ಮೈಯೊಳಗೆ) 
ನಾಟಿಸು ; ಚುಚ್ಚುವಂತೆ ಮಾಡಂ : ತನ್ನ ಕಠಾರಿಯನ್ನು ಪೂರ್ತಿಯಾಗಿ 
ಅದ: ದೇಹದಲ್ಲಿ ನಡಿಸಿದಳು (ಮೇದಿಮ. ೦೦೪); ಅಡವೀಬೆಕ್ಕುಗಳು ಬೇಟೆಯ 
ಮೆಯ್ಕೊಳಗೆ ಹಲ್ಲು ನಡಿಸಿ, ಅದನ್ನು ಕೊಲ್ಲುತ್ತವೆ (ಮುಂಬಯಿ. ೫-೩೧), 
ನಡಸ್ಕು : ೩. ಫಡಫಡೆನುತ ಬಕಾಸುರನ ಮಗ ನಡಸಿದನು ಕೂರಂಬನು 
(ಕುವ್ಕಾದ್ರೋ. ನೆಟಿಸು: ೨. ಗುರಪನಾಯಂ ಕೆೊಟು ಕಲ್ಲ 
ನೆಟಿಸಿದನ್‌ (ಎಕ. ೪111, ಸಗರ. ; 986 %. ನೆಡಿಸು : ೧. 
ತಡೆಯದೈದಂಗುಲಕೆ ರಥವನು ನೆ[ಐಾಾ೨ಂ, ನ] ಡಿಸಿದನು ಹರಿ ಧರೆಗೆ 
ಪಾರ್ಥನ ಮುಡಿಯ ಸರಿಸಕೆ ಬಾಣ ಬಂದುದು ಕೊಲುವ ತವಕದಲಿ 
(ಕುವಕ್ಮಿಕ. ೨೫-೨೦). ವಿ. ಮುಂದೆಸೆಯೊಳುಅಕಿ ಬಸಿದ ಶೂಲವನೊಂದನಾಗಳೆ 
ತರಿಸಿ ನೆಡಿ[ಪಾಣಾ. ನಡಿ]ಸಿಂತೆಂದನು (ಬಸಪು, ೩೮-೪೬); ತೊಡೆವೆನೀ 
ತೋರ್ಪೀ ನಿಶಾಚರಪಡೆಯ ಭಾಗ್ಯದ ಭಾಳಲಿಪಿಯನು ನೆಡಿಸುವೆನು 
ನೈಶಾಟವಿಜಯಸ್ತಂಭಡಂಬರವ ೩-೬-9); ನೆ [ಪಾಕಾಂ. ನ) 
ಡಿಸಿದನೆರಡು ಕಂಬಮಂ (ಜೈಮಿಭಾ. ೨೬-೩೦). 
ನಡನಡಿಸು(ದ್ವಿರಂಕ್ರಿ) : ಸಿಡಿಲ ಬೊಬ್ಬೆಯ ಧಾಳಿಯಲಿ ನಡನಡಿಸಿ 

ತಾಗಿ ನಿದಾಘಭೂಪನ ಹಿಡಿದು ಹೆಕ್ಕಳಿಸಿದನು ಮೇಘಾಗಮ ಮಹೀಪಾಲ 
[ ನಡ್ಕು + - ಇಸ್ಯು) 


೦೫-೬೬). 
6೦೦-೦೫ 


(ತೊರರಾ. 


(ತೊರರಾ. ೪-೬-೪). 


ನಡ್ಕು, ನೆಟ್ಟು, ನೆಡಂ (ಕ್ರಿ). ನಟ್ಟ, ನೆಟ್ಟ (ಭೂತಕ್ಕ), ನಟ್ಟು, 


ನಾಟ್ಬು,ನೆಟ್ಟು, (ಭೂತನ್ಯೂ) ೧. (ಕಲ್ಲು. ಕಂಬ ಮೊದಲಾದಂವುಗಳ 
ಕೆಳಭಾಗವನ್ನು ನೆಲದಲ್ಲಿ) ಹೊಳು ; ನಿಲ್ಲಿಸಂ; ಸ್ಥಾಪಿಸು; ಸ್ಥಿರ 
ಗೊಳಿಸಂ : “ನಡು-ಸಂಸ್ಕಾಪನೇ. ಮಧ್ಯೇ ಚ” (ಕಮಧಾ) ; “ಸ್ಥಾಪನ - 
ಮಧ್ಯದ ಸ್ಥಾನಂಗಳೊಳ್‌ ನಡು” (ಶಬ್ಮಮಂ. ೯೪); ಅಜವರ್ಮ್ಮನ ಕಲ್ಲ 
ನೊಟಮೃರ್ಸ್ಸುಟ್ಟೊಡೆ ಇವ್ವರ್ಗ್ಗೆ ಈ ಕಲ್ಲು ನಟ್ಟುದು (ಎಕ. ೫1, ಜಗಳೂ. 
೯-೬; ೪7) ; ಮಹಾದ್ರುಮಂಗಳಂ ತರಿಸಿ ನಡಿಸಿ ನಟ್ಟ ಕಂಭಂಗಳ ಮೇಗೆ 
ಸಾರದಾರುಗಳನೆಡೆಗಿಟ್‌ದಿರೆ ಪಾಸಿ ಪಸರಿಸಿ (ಆದಿಪು. ೧೩-೩೨ ವ) ; ಮಬಿ್ತಿ 
ಕೆಯ ತೆಂಕಣ ಕಡೆಯಿಂ ಪಿರಿಯಯ್ಯ ಪುಣುಸೆವರು ನಟ್ಟ ಓಳಿಗಲ್ಲಿನ್ನಂ 
ಪಡುವಣ ತೆವರಿಂದೊಳಗೆ ಅಯ್ದು ಕೊಳೆಗ ಬೆದೆ ಪೂಂಬೊಲನುಂ . 

ಸಲ್ವುದು (ಎಳ. 1೪, ಹೆಗ್ಮಡ. ೧೬-3೦ ; 1081) ; ಕಮ್ಮನೂರೆ ಬಳವಿಯೊಳು 
ಅಯ್ಲಣ್ಣುಗಂ ಬೆಟ್ಕಲೆ ಅಯಂಗಳು ಕಲ್ಲು ನಾಟ; ಶೆ ಸೊಭೆ ಕೆಯ್ದ 0 (ಎಳ. 
XIV, ಎಡಕೆೊ. ೯೮-೧೧; 1078); ಮತ್ತುಟೌ್‌ದವರಂ ದೇವರೆನವೇಡ 
ಧರೆಯೊಳ್‌ ದೇವರೆ ನಟ್ಟಿರ್ದ ಕಲ್ಲುಮೊಟ್ಟಿದ ಮಣ್ಣುಂ (ಧರ್ಮಾಮೃ್ಮ. 
೮-೩೧) ; ಇದು ವೈರಾಗ್ಯದ ಕೊತ್ತಳದ ಮೇಲೆ ಮನ್ಮಥನು ನಟ್ಟ ವಿಜಯ 
ಪತಾಕೆಯಂತೆ ಕಾಣಿಸುತ್ತದೆ (ಳಾವ್ಯಸೆ. 8೮). ೨. (ಗಿಡ. ಸಸಿ ಬೀಜ 
ಮೊದಲಾದಂವನ್ನು ನೆಲದಲ್ಲಿ) ಊರು ; ಹಚ್ಚು; ನಾಟಿಹಾಕು: 
ತೆಂಗಿನೆಳನೀರುಮಂ ಕೊಳಲಿಂಬಪ್ಪಂತಿರೆ ಮಾಡಿ ನಟ್ಟ ಕೌಂಗಿನ ತೆಂಗಿನ 


ನಡು, ೪೩೨೧ 


ಮರಂಗಳುಮಂ (ಪಂಪಛಾ, 8-೪೭ ವು; ಒಂದು ದೆಸೆಯೊಳಿರ್ತಡಿವಿಡಿದು 
ನಟ್ಟ ತಮಾಲದ ತಳಿರ್ಗೊಂಬುಗಳಿಂ ಸಮೆದ ವನಲೇಖೆಗಳುಮಂ 
(ಕಾರೋ. ೨೦೪) ; ಪೂಗಿಡುವೆಂಬ ಪೆಸರಿಂಗೆ ಕೊಳವಳ್ಳಿಯ ಗಿಡುಗಳಂ 
ನಟ್ಟು ನೀರೆಅ್‌ದು. ನಡೆಪೆ. ಮಲ್ಲಿಗೆಯ ಪೂವಿನಂತಾಗಲಜ*ಿಯದಂತೆ 
(ಧರ್ಮಾಮೃ. ೭-೭೯) ; ನೀ ನಟ್ಟ ಸಸಿ ಸುರಕುಜವಲೇ ಕೊಡದೇ ಮನೋ 
ರಥವ (ಕುವ್ಶಾಅ. ೧೨-೩೪); ನಟ್ಟು ಧರ್ಮಭಯವನೆದೆಗೆ. ಹುಟ್ಟಿಗೊಂದು 
ಅರ್ಥವಿತ್ತರು (ರಾಮೂನೆ. ೨ ನಿವೇದನೆ), ೩, (ಬಾಣ, ಕತ್ತಿ ಮಂಳ್ಳು 
ಮೊದಲಾದಂವು) ಚುಚ್ಚು; ನಾಟು; ಒಳಹೊಗು; ಇರಿ; ಭೇದಿಸಂ : 
ನಟ್ಟ ಸರಲ್ಲಳಿಂದಿದಕರಂಕ » ಯಿಂ ಕಿಡಿಕೆಯನ್ದಿ (ಎಕ. 11, ೧೩೮-೧೫ ; 
ಸು, 940) ; ತೆಡದಡಿಸುತ್ತುವಿಟ್‌ಯಲ* ಪರಿವಾತಂ ವಾಪೀಸೋಪಾನ 
ಮನಡರುತ್ತುಂ ಜಾಟ್‌ವಟ್‌ದು ಕೆಡೆದುರದೊಳ್‌ ನಟ್ಟ ಸುರಿಗೆ ಬೆನ್ನೊ 
ಳ್ಮೂಡೆ (ಆದಿಪು. ೨-೦೪ ವ) ; ತಡೆಯದೆ ರಾಜರಾಜನಿದಿರಂ ಬರೆ ಭೋರ್ಗ 
ರೆದೆಚ್ಚೊಡಂಬುಗಳ್‌ ನಡದೆ ಸಿಡಿಲ್ವುದುಂ (ಪಂಪಭಾ. ೧೦-೧೩೯); ವಾಮನನು 
ದರ್ಭೆಯೊಳೋವದೆ ಕುತ್ತೆ ನಟ್ಟು[ಪಾ. ದರ್ಭೆಯೊಳಾಸಿದೊಡಾರೆ 
ನಾಂಟಿ] ಶುಕ್ರನ ಬಲಗಣ್ಣುವತಾಗಳೊಡೆದತ್ತು (ಸಮಪ. ೧೦-೯೭) ; ಬಾಲಾ 
ಭ್ಯಾಸವ ಮಾಡಹೋದರೆ ಎನ್ನ ಸುರಿಗೆ ಎನ್ನ ನಟಿ ಸತ್ತು (ಬಸವ. ೭೨೪); 
ನಂಜುಮುಳ್ಳಡಿಯನು ನಟ್ಟು ನಡೆಗೆಟ್ಟನೋ (ಸಿದ್ಧರಾ. ೨-೪8); ರೋಮ 
ಗಳೆಲ್ಲ ಬಾಣಮಯವಾಗೆ ನಟ್ಟವು ಕಣೆಗಳು (ಸಂಛಪ. ೧೬-೦೨) ; ಎಡೆಬಿಡ 
ದಿಡುವ ತುಪಾಕಿಯ ಗುಂಡಿನ ಕಡುಹಿಂದ ನಡುವ ಬಾಣಗಳ ಗಡಣದಬ್ಬರೆ 
ದಿಂದ ಕೂಡಿದ ರಿಪುಬಲ ಕಡಿಖಂಡವಡೆದುದು (ಕಂಸವಿ. ೩-೭0. ೪. ನೆಲೆ 
ಗೊಳ್ಳು ; ಸ್ಥಿರವಾಗಂ; ಕೀಲಿಸು ; ಅಲಂಗದೆ ನಿಲ್ಲು; ಕೂಡು: 
ದಿಟ್ಟಿ ಮನಮೆಂಬಿವು ತೊಟ್ಟನೆ ನಟ್ಟು ನಟ್ಟವೋಲ* ಘಟಿಯಿಸೆ (ಅದಿಫು. 
೩-೯೦); ಆತನ ವಿಷಮಶರಶಲಾಕೆಗಳಿಂ ಕೀಲಿತಮಾದಂತವಯವಂಗಳ್‌ 
ನಟ್ಟು ನಿಂದುವು (ಳಾದಂಉ. ೭೬೮) ; ಆಲಿ ನಿಮ್ಮಲ್ಲಿ ನಟ್ಟವು ನೋಡಯ್ಯ 
(ಮಹಾದೇ. ಬ. ೩೮-೮೦); ತನ್ನೆಯ ಸುಭೋಗಸಮಾಶ್ರಯಭಂಗಶಂಕೆಯಿಂ 
ದುನ್ನತ ಚಿಂತೆ ನಟ್ಟು ನಿಲೆ (ಜಾಧಪು. 4-6) ; ಕುಮಂತ್ರಿಗಳ ವಚನವತಿಗಾಢ 
ದಲಿ ನಟ್ಟುದು (ಳುವ್ಕಾಛೀ. ೦-೨8). ನೆಟ್ಟು: ೧. ಸಿವಾರಗುವುಣ್ನರ 
ಮಗ ಪೊನ್ನಯ್ಮನ ದಣ್ಣಿಗೆ ನೆಟ್ಟಿದ ಕಮ್ಮ (ಎಳ. ೪1, ಕಡೂರು. ೧೦-೨೩ ; 
11267). “ಕತ್ತ? ಪರಾ. ನೆಡು: ೧, ಆತನ ತಮ್ಮ ರಾಯನು ಅಳಿಯ 
ಮಾದೆಯ್ಯನುವಿಖ ಕಲ್ಲ ನೆಟ್ಟರ್‌ (ಎಳ. ೪೫11, ಸೊರೆಲ. ೨3೩೪-೧೨; 999) ; 
ಹುಟ್ಟಿದ ವರ ನೆಟ್ಟ ಕಲ್ಲು ಮತ್ತೇತರ ಇಷ್ಟದಲ್ಲಿ ಒತ್ತಿದ ಲಿಂಗಮಂದೆೆ 
ಇರಲಿಕೆ ಕಿತ್ತುಕೊಂಡವ ದ್ರೋಹಿ ಎಂಬರು (ಶೂನ್ಮಸಂ. 3೬೫-೧೫) ; 
ಜಂಬೂದ್ವೀಪದ ನಡುವೆ ನಿತಂಬದ ಮಣಿಕಾಂತಿ ನಿಮಿರೆ ದೆಸೆದೆಸೆಗೆ ದಿಶಾ 
ಸ್ತಂಬೇರಮಕ್ಕೆ ಬಿದಿ ನೆಟ್ಟಂಬಿನ [ಖಾ ಬಿರುದಿನದೆಂಬಿನ]ಪೊಂಗಂಭಮೆನಿಸಿ 
ಮಂದರಮೆಸೆಗುಂ, (ಶಾರ್ಶ್ವಪು. ೧-೧೦೮) ; ಜಗದ ಜಾಣರು ಸೀಮೆಯಲಿ 
ಹಳವಿಗೆಯ ನೆಟ್ಟರು  (ಕುಪ್ಶಾದ್ರೋ, ಜರಿ..3೭8): ೬೦ ವರಹದ 
ಭೂಮಿಯಂನು ಕಲ್ಲು ನೆಟ್ಟು ಫಲಿಸಿಕೊಟ್ಟುದರಿಂದ (ಎಕ. ೪11, ಶಿವಮೊ. 
೧೦೮-3೦ ; 3666). ವಿ. ವರ್ಷದ ಯಾವ ಸಮಯದಲ್ಲಿಯೂ ಮೆಣಸಿನ ಗಿಡ 
ನೆಡಬಹುದು (ಅಡುಸೌ. ೧೨೮) ; ಓಂದು ದಿನ ಹಿತ್ತಿಲ ಕಡೆ ಒಂದು ತೆಂಗಿನ 
ಸಸಿಯನ್ನು ನೆಡುವುದಕ್ಕಾಗಿ ಗುದ್ದಲಿಯಿಂದ ಅಗೆಯಂತ್ತಿದ್ದೆ (ಪ್ರತಾಪ. ೪೮). 
೩. ನಗುತಲಿಟ್‌ದುಕೊಂಡರೆ ಅಲಗು ನೆಡದಿಹುದೆ (ಬಸವ. ೬೬೧) ; ಅನ್ಯ 
ವಿಮಲಾಂಭೋಜಾತಪತ್ರಾಕ್ಷಿ ಮಾಬ್ದುರು ಬಿಬ್ಬೋಕದಲಂಪಿನಿಂಪು 
ಮನಮಂ ತಾಂ ನೆಟ್ಟುದೋ(ಉದೃಟ.೧೧-59); ಇಂತಂಗಾಲ ನೆಟ್ಟು ಕಟ್ಟುಗಿ 
ಯಲಾ ನೋವಿನಿಂ ನಡೆಯುಡುಗುತಂದು ನೊಂದು ... ಈ ಬಲ್ಜಸಿಯಂ 
ತೆಗೆದವೆನೆಂದೊಡೆ (ಉದೃಟಿ, ೦೧-೦೦೩ ವ); ಬಿರಿಯೆ ಬಲುವಜ್ರುಂಗಿ 
ಹಾಯ್ದವು ಗಜ್‌ಸಹಿತಲುಚ್ಮಳಿಸಿ ನೆಲದಲಿ ಸರಳು ನೆಟ್ಟವು ಕರ್ಣ ನೆನೆದನು| " 


18 


80 


40 


ನಡು, 


ರುಧಿರಧಾರೆಯಲಿ (ಕುವಕ. ೧೧-೨೯) ; ಇಟ್ಟಡೆ ಸೆಲ್ಲೆಹಕಂಗಲ ಜೋಡನು 
ತಟ್ಟುರ್ಚಿ ಮೆಯ್ಯನುಚ್ಚಳಿಸಿ ನೆ[ಏಾ830. ನ]ಟ್ಟಿಹುದವನಿಯನೆನೆ ರಾಮ 
ನೀಡಿನ ಘಟ್ಟಿವಾಳಿಕೆಯನೇನೆಂಬೆ (ಕುರಾಸಾಂ.೧೩-೦೧೭). ೪, ಅಷ್ಟಭೋಗಂ 
ಗಳು ಲಿಂಗದಲ್ಲಿ ಮನಮುಟ್ಟಿ ಕ ನೆ![ಐ3ಾಂ. ನ]ಟ್ಟಿರಲು ಅದೇ ಅರ್ಪಿತ ಅಂಗ 
ಲಿಂಗಾರ್ಪಿತವಾಗಿ (ಅದವ. ೨೩-೬೨); ನೆಟ್ಟ ನೇಹದಲವಳು ನುಡಿಗೊಡ 
ಬಟ್ಟಳ್ಳೆ (ತೊರರಾ. 3-೧-೩೭); ಪರರಾಯರ ನಿಯೋಗಿಗಳಿಗೆ ಭಯಾನಕ 
ರಸವು ನೆಡುವಂತೆ (ಸಾಗರಿ. ೬-೧೭). 

ನಟ್ಟ ಕಂಭಾಸ್ಥಿರವಾಗಿ ನಿಲ್ಲಿಸಿದ ಸ್ತಂಭ: ಮಹಾದ್ರುಮಂಗಳಂ ತರಿಸಿ 
ನಡಿಸಿ ನಟ್ಟ ಕಂಭಂಗಳ ಮೇಗೆ ಸಾರದಾರುಗಳನೆಡೆಗಿಅಿದಿರೆ ಪಾಸಿ ಪಸರಿಸಿ 
(ಅದಿಪು. ೧೩-೫೨ವ) ; ನಟ್ಟ ಕಂಭದ ಹಾಗೆ ದಿಟ್ಟವೀರೆನು ಇರಬೇಕು (ಗಾದೆ). 
ನಟ್ಟ ಕಲ್ಲುನೆಟ್ಟ ಕಲ್ಲು2 (ಗಡಿಯನ್ನು ಸೂಚಿಸಲಂ, ಶಾಸನವನ್ನು ಕೆತ್ತಲಂ 
ಅಥವಾ ಸ್ಮಾರಕಕ್ಕಾಗಲಿ) ನೆಟ್ಟಿರಂವ ಕಲ್ಲಂ : ಸ್ಥಾಪಿಸಿರುವ ಕಲ್ಲಂ : 
ಪ್ರಥಮಂ ದುಗ್ಗ ನೇಲ? ಮೂಡೈಕಡೆ ಗೋಡೆಎ ಸಂಗ ವೋಯರಾ ಕೆಜಿ 
ಯಿನ್ತೆಂಕೈ ನಟ್ಟ.ಕಲ್ಲೆ ಪೆರ್ಗ್ಗಟನಿಯಿನ್‌ ಬಡಗೈ ನಟ್ಟ ಕಲ್ಲೆ (ಎಕ. ೫ 
(8), ಚಿಕ್ಕಬ. ೬೬-೧೭ ; 850); ಸರ್ವರಟ್‌ಯಲು ನಟ್ಟಕಲ್ಲಿ ನಿಸದಿಳೆಯೊಳಗೆ 
ಸುಳಿವ ಶಾಸನವೆನಿಸಿ ಪೇಳ್ವೆನೀ ಸತೃತಿಯನು (ಸಿದ್ಧರಾ. ೦-೫); ಸಿಂಹ 
ಪೋತನ ಮಗಳು , . . ಮಹಾದೇವಿಯ ಆಳು ಬಿಸಮನ್‌ ಎಂಬುವನು 
ನೆಟ್ಟ ಕಲ್ಲಿಗೆ ಕೆಲವು ದಾನಗಳನ್ನು ಮಾಡಿದ್ದರೆಂದು ತಿಳಿದು ಬರುತ್ತದೆ 
(ನೊಳಂಬ, ೨೭). ನಟ್ಟಕ್ಷಿ, ನೆಟ್ಟಕ್ತಿ- ಚಲಿಸದೆ ಇರುವ ಕಣ್ಣು ; ಒಂದೇ 
ಕಡೆಗೆ ಸ್ಥಿರವಾಗಿ ದೃಷ್ಟಿಯಿಟ್ಟ ಕಣ್ಣು ; ಅಚಲವಾದ ನೋಟ: 
ಆತನಿಗೆ ನಟ್ಟಿಕ್ಷಿಯಾಗಿ (ಜಿಟ್ಕಅ. ೧೩೯-೦೨); ಚೆಲುವ ಕೃಷ್ಣನ ಮೂರ್ತಿ 
ಯನು ಭೂವಳಯದಂಗನೆಯರು ನಿರೀಕ್ಷಿಸಿ ಬಲಿದು ನೆಟ ೈಕ್ಷಿಗಳ ತೆಗೆಯದೆ 
ಯೋಗಿಗಳವೋಲು ಸಲೆ ಸುಖಾಬ್ಮಿಯಲಾಳುವರು (ನಿಧಾಗ. ೦೧-೩೬-೩). 
ನಟ್ಟಗಣ್ಣು. ನೆಟ್ಟಗಣ್ಣು ಎ ನಟ್ಟಕ್ಷಿ: ಸ್ವಾಮಿಗೆ ಜರುಗುವ ವಿಶೇಷವೂಜೆ 
ಗಳನ್ನು ಶಾಂತಲಾದೇವಿ ನಿಂತೇ ನಟ್ಟಗಣ್ಣಿನಿಂದ ನೋಡಿದಳು (ಸವತಿ. 3೮೮); 
ನೆಟ್ಟಗಣ್ಣಿನಿಂದ ನೋಡಬೇಡ (69). ಸಟ್ಟಚ್ಚ ಎ ನಟ್ಟ ಕ್ಷಿ: ನಟ್ಟಚ್ಚಿಯಿಂದೆ 
ನಿರ್ಧೃಣಮಿಸಾಕ್ಷಿಸುತ್ತುಂ (ಸಂಸಪ- ೨೨-೨). ನಟ್ಟ ದಿಟ್ಟಿ, ನೆಟ್ಟ ದಿಟ್ಟಿ ಎ 
ನಟ್ಟಕ್ಷಿ: ತಾಂ ಪಿಂಗದೆ ನಟ್ಟ ದಿಟ್ಟಿಯನವಂ ಕಟಲೆಂದನುಗೆಯ್ದು ತೂಗಿದಂ 
(ಆದಿಪು. ೧೨-೧4); ಬಗೆ ಬೆಚ್ಚು ನಟ್ಟಿ ದಿಟ್ಟಿಯನುಗಿಯಲ್ಕಂ ಬಗೆಯ 
ತಾಟದೆ (ಕಾಂತಿಪು. ೩-೫); ಕಿವಿಯಂ ಕತ್ತರಿಸಿ ಶರೀರಮಂ ಸಂಕೋಚಿಸಿ 
ನಟ್ಟ ದಿಟ್ಟಿ[ಐಾ, ದಿಟಿ]ಗಳ್ವಿರಸು ನಿನ್ನನೆ ನೋಡುತ್ತುಮಿರ್ಕುಂ (ಪಂಜತಂ. 
೧೬೬-೦3) ; ಮಿಡುಕದೆ ಮೆಯ್ಯಕ್ಕದೆ ವನಿತಾರತ್ನ ವ ವಜ್ರಲೇಪದೊಳ್ಳ ತ್ತಿ 
ದಂತೆ ನಟ್ಟ ದಿಟ್ಟಿಯಂ ತೆಗೆಯಲಾಆದೆ ನೋಡಿ ನೋಡಿ (ರರ್ಮಾಮ್ಯ, 
4-೧೩೮ ಅಡಿಪದ್ಮ); ಕದಪಿನಲಿ ನೆಲಸಿದ ಕೈ ನೆಟ್ಟ ದಿಟ್ಟಿಯ ಕಾಮುಕರಲಸದೀ 
ಕ್ಷಿಸಿದರಂದವಳ (ಕಂನವಿ, ೯-೯೪). ನಟ್ಟ ದೃಷ್ಟಿ-ನಟ್ಟಕ್ಷಿ: ನೋಡುತಿರ್ದನಾ 
ನಟ್ಟದೃಷ್ಟಿಯೊಳೊಗುವ ಜಲದಲಿ ರೋಮಪುಳಕದಲಿ (ಕುವ್ಕಾಅ. ೬-೭೮). 
ನಟ್ಟ ಬಡಪ - ನಿರಂತರವಾಗಿ ಸುರಿಯುವ ಷಂಳೆ; ಜಡಿಮಳೆ: 
ತುಂತುರ*  ತುಷಾರವಿಡುಕುಂಬನಿ ತಂದಲ್ಲೋನೆ ನಟ್ಟ ಬಡಪಮೆನಲ್‌ 
ಸುರಿದುವು ಬಿಡದೆ ಮಟಕಿಗಳಿರುಳುಂ ಪಗಲುಂ (ಇಗವಿ. ೪-೩3). ನಟ್ಟವನಿ, 
ನಟ್ಟೆವನಿ ಎ ನಟ್ಟಬಡಪ; ಅಡಸರಿ ಬಲ್ಲರಿಯಅ8*ವಳೆಯಿಡುಕುಬನಟ್ಟೆವನಿ 
ತುಷಾರಂ ತುಂತುರ್‌ ಬಿಡದಡಿಯಿಡಗೊಡದೆ ಕಲ್‌ದುವಿರುಳುಂ 
ಪಗಲುಂ(ತ್ರಿಫುವಿ. ೮-೩೯); ಲೋಪಮಿಲ್ಲದುಚಿತಾಕ್ಷರಾಗಮಕ್ಕೆ--ನಟ್ಟೆವಾನ್‌, 
ನಟ್ಟಿವನೆ, ನಟ್ಟೆಗೊೊಂಬು, ನಟ್ಟಿವನಿ. ಇಲ್ಲಿ ಎಕಾರಮುಚಿತವರ್ಣಾಗಮಂ 
(ಕಮದ. ೦೭೬ ಪ್ರಯೋ). ನಟ್ಟಾಲಿ, ನೆಟ್ಟಾಲಿ - ನೋಟ ಬದಲಾಯಿಂಸಡ 
ಕಣ್ಣುಗುಡ್ಡೆ ; ನೇರವಾಗಿ ನೋಡುವ ಕಣ್ಣು; ನಿಡಂನೋಟದ 
ದೃಷ್ಟಿ : ಪದೆದಾಂ ನೋಡಿದೆನಾತನಿರ್ದ ದೆಸೆಯಂ ನಟ್ಟಾಲಿ ಬೀಳ್ವನ್ನೆಗಂ 


ನಡ್ಕು ೪೩೨೨ ನಡುಕ 


(ಕಾದಂಪೂ. ೭೮೯); ಬಹುಕದನಮನೊಡರ್ಚಲೆಂದು ನಟಾ ಿಲಿಗೊಂಡು 
.ಮುಟ್ಟೆವರ್ಪನಂ ಕಂಡು (ಜಗವಿ. ೯-೩೯ ವು; ನೋಡಿದಳಬ್ದೂನನೆ ನಿನ್ನ 
ಚಿತ್ರಪಟಮಂ ನಟ್ಟಾಲಿ ಬೀಳ್ವನ್ನೆಗಂ (ದಕಕು. ೧೦-೩3); ಮಲೆಯಂ 
ಸಾರ್ದೋಡಿ ಬಾಲಂ ತೊನೆಯೆ ಕುಸಿದ ಗೋಣೆತ್ತಿ ನಟ್ಟಾಲಿಯಿ:ಂ ಹವ್ವಳಿ 
ಸುತ್ತಂ ನೋಡಿ (ತ್ರಿಫುವಿ. ೨೭-೭೦); ಬಟ್ಟಲೊಳ"ವಿಡಿದ ಮಧುರಸವನಾ 
ಪೇಕ್ಷೆಯಿಂ ನಟ್ಟಾಲಿಯಿಂದೀಕ್ಷಿಸಲ್‌ (ಜಿಬಪು. ೧೦-೭೬೨); ಕಟ್ಟಿದಿರೊಳೊಂದು 
ಚಟಿಕೆ ನೀಡದೊಳಿರ್ದುಂ ಕಿಲುಮಜ೨ಯಂ ಕುಟುಂಕಿತ್ತು . . . ಲಲ್ಲೆ 
ಗೆಯ್ದುದಂ ನಟ್ಟಾಲಿಯೊಳಭೀಕ್ಷಿಸಿ ಮಕ್ಕಳ ಬಯಕೆಯಿಂ ಜಾನಕಿ ಸಖ 
ಗಿಂತೆಂದಳ್‌ (ರಾಮಾಶ್ಮ. ೧೮-೩); ನೆತ್ತಿ ಮುಸುಕಿನ ಕೈಯ ಗಲ್ಲದ ಕುತ್ತದಲೆ 
ನೆಟ್ಟಾಲಿಗ ಳಿ ಚಲಚಿತ್ತರಿದ್ದುದು ಸಕಲ ನಾಯಕವಾಡಿ ದುಗುಡದಲಿ 
(ಕುವ್ಕಾದ್ರೋ. ೪-೪). ನಟ್ಟು ನಿಲ್‌ ಎ ಸ್ಥಿರವಾಗಿ ನಿಲ್ಲಂ: ಅಚಲವಾಗಿ 
ನಿಲ್ಲು : ಆವೆಡೆಯೊಳಂ ವಿಕ್ರಮಂ ಕ್ರಮಮೆನಿಸಿದುದಆಂ ಪರಾಕ್ರಮಧವಳ 
ನುಂ ಎಂತಪ್ಪ ಸಂಗ್ರಾಮದೊಳಂ ಪೋಗದೆ ನಟ್ಟು ನಿಲ್ವುದಟ್‌ಂ ಸಮರೈಕ 
ಮೇರುವುಂ (ಪಂಪಭಾ. ೧೪-೩೭ವ). ನಡೆ ದಿಟ್ಟಿಸು - ನೆಟ್ಟನೋಟದಿಂದ 
ನೋಡು; ದುರಂಗಂಟ್ಟಿಕೊಂಡು ನೋಡು : ಪರಸ್ಪರರನ್ನು ನುಂಗಿ 
ಕೊಳ್ಳಲೆಂಬಂತೆ ಕೆಂಡಗಣ್ಣಳಿಂದಿವರಂ ನಡೆ ದಿಟ್ಟಿಸುತ್ತಿರುವುದು ಇವಂಗುಳ್ಳೆ 
ಪೂರ್ವಪರಿಚಯವನ್ನು ಬಿಟ್ಟಾಡಿ ಕುಡುತ್ತಿದೆ (ಮಂತ್ರಶ. ೨-೬). ನೆಟ್ಟಗಣ್ಣು 
ಬೀಳು ಎ ಗಂಡ್ಲೆ ಅಲಾುಗಾಡದಿರು ; ಸಾವು ಸಮಾಪಿಸಂ. 
( ದೇ.೫ ಶಮಿ. ನಟು ;: ಮಲ.ನಡು ; ಕೊಡ. ನಡಿ] 

ನಡು, (ನಾ). ೧. ವಂಧ್ಯಭಾಗ ; ಕೇಂದ್ರ : “ನಡು-ಸಂಸ್ಕಾ ಪನೇ, ಮಧ್ಯೇ 
ಚ” (ಕಮಧಾ) ; “ಮಧ್ಯಮಿಾಯಮೆನೆ ಮಧ್ಯಮೆನೆ ನಡುವಕ್ಕೂ”. (ಮಂಗರಾ. 
೦೩೬-೩೮) ; ಪೂವಿನ ಪಿಪ್ಪರಗೆಔಯ ನಾಲ್ಕುದೆಸೆಯ ಪೊಲೆಮೇರೆಯಂ ನ]ಡು 
ಸರಿಯಾಗಿ ನಡದು[0]ಕೊಟ್ಟರಿ್‌ (ಸಾಇಇ. ೫1-1, ೯-೨೪; 862); ಕಡೆವಿಡಿದು 
ಬಳಸಿ ನೀರಿರೆ ನಡು ಬತ್ತಿದ ಕೆ೫ಹಿಯನಿಂತು ಕಂಡುದಜ೨ಂದಂ ನಡು 
ನಾಢೊಳಅಂ ನೆಲಸದೆ ಕಡೆಯೊಳ ನೆಲೆಗೊಳ್ಳುಂ (ಆದಿಪು. ೧೫-೪೦) ; 
ಎತ್ತೆತ್ತಂ ನೋಬ್ಬಿಡೆಂತುಂ ಕಡೆ ನಡು ಮೊದಲೆಂಬೀ ವಿಭೇದಂಗಳಂ ತೊ:ಟು 
ತ್ರಿಲ್ಲಂತೆಂದೆನಿಪ್ಪಾಗಸದೊಳ್‌ (ಬಾಧಪು. ೧-೬೦); ಕರಗಸದ ನಡು ಬಡ 
ವಂದರೆಯ3 ಕೊಟಕಿದಿಕ್ಕದೇ ತರುವ (ಸಂಧಪ. 3೦-3೯); ತುದಿ ಮೊದಲು 
.ನಡುವೆಂಬ ಲಯದಭ್ಯುದಯವೆಂಬ ವಿಕಾರಗಳು ಸೋಂಕದ ಸನಾತನಗೂಯ್ತು 
ಲೀಲೆ ಮನುಷ್ಯರೂಪಿನಲಿ (ತೂರರಾ. ೧-೮-೬೨). ೨. ಶರೀರದ ಮಧ್ಯ 
ಭಾಗ: ಸೊಂಟ; ಟೊಂಕ: “ಅವಲಗ್ನಂ. (ವಿ)ಲಗ್ನಂ. ಮಧ್ಯಂ. 
ಮಧ್ಯಮಂ - ಈ ೪ ನಡು” (ಹಂತಿಯ, ೮೩-೩೬೩) ; ಬಡಿ ಕೊಲ್‌ ಕಟ್ಟಿ ಅ 
ಮಂಜ್‌ ಕಡಿ ನಡುವಂ ಕೊಣಿ. . . ನುಂಗೆಂದು ಮುಸುಜ್‌ ನಾರಕರಾಗಳ್‌ 
(ವಡ್ಮಾರಾ, ೧೨೭-೧೦); ಆಕೆಯ ನಡುವಿನ ಬಡತನಮುಂ ಪಗೆವರ ಸಿರಿಯು 
ಮೊಡನೊಡನೆ ಕೆಟ್ಟುವು (ಪಂಪಠಾ. ೧-೧೪೧ ವ); ನಡುವುಡಿವನ್ನಮೇಣ 
ಬರಿಯೆಲ್ಲುಡಿವನ್ನಗಮೊತ್ತಿ . . . ಉರಮನಿರ್ಬಗಿಯಾಗಿರೆ ಪೋಟ್ಲು 
(ಗದಾಯು. 8-೪) ; ತಡೆಯದೆ: ಮಗಳೆಂದಳಿಯನ ನಡುವಂ ತಟಕ್ಕಿಸಿಕೊಂಡು 
ಹಿತ್ತಲ ದೆಸೆಯೆೊ2ಳ೯ ಬಿಡದೋಡುವಾಕೆ ಕಾಣದೆ ಕೆಡೆದಳ್ತಲ್ಲಣದಿನಾಗಳೆಂಜಲ 
ಕುಟಿಯೊಳ್‌ (ಧರ್ಮಾಮ್ಮ. ೨-೪೪) ; ಹಿಂಗದ ನಡು ಮುಟ್‌ಯಲಾ ಸಿಂಗ 
ವೇನು ಬಾತೆ (ಬಸವ. ೬೩೪) ; ಸಡಿಲೆ ಮುಡಿ ಬಳ್ಳೆ ನಡು ದಡದಡಿಸುತ್ತಿರೆ 
ತೊಡೆಗಳುಣ್ಮೆ ನೂಪುರನಿನದಂ (ಕುಸುವೂ. ೮-೯); ಕಾಲು ಖಂಡಿಸಿ ಬೀಳೆ 
ಕರುಳಿನ ಮಾಲೆಯೊಳು ತೊಡಕಿದುವು ಹಣಿದದ ಬಾಳೆಯುಂದದೊಳುಡಿಯೆ 
ತೊಡೆ ನಡು ಮುಜಿಿಯೆ ಕಟಿ ಕೆದಅಕೆ (ಕುವ್ಕಾಭೀ. ೪-೩೦) ; ಬೈಗಿನ ಕೆಂಬಿಸಿಲ 
'ಬೆಳಗಿಂಗೆ ದೊರೆವರ್ಪ ಪೀತಾಂಬರದುಡೆ. ನಡುವಿನೊಳ್‌ . ವಿರಾಜಿಸಿ 
(ರಾಮಾಶೈ. ೬೯-೨೦). 

ನಡುಕಲ - ಮಧ್ಯದ ; ನಡುವೆಯ : ನಡುಕಲ ಹೆಂಡತಿಯಾದ ಕೈಕೆಯ 


ಹೊಟ್ಟೆಯಲ್ಲಿ ಭರತ ಹುಟ್ಟಿದನು (ನೀತಿಜಿಂ. 1, ೧೩); ನತನು ಇನ್ನೂ ಮಗು 
ವಾಗಿದ್ದಾಗ, ನನ್ನ ನಡುಕಲ ಅಣ್ಣ ಸಿವಿಲಿಯನ್‌ ಆಗಿ ನಮ್ಮ ದೇಶಕ್ಕೆ 
ಹಿಂತಿರುಗಿ ಬಂದಿದ್ದನು (ನಿಬಂಧ. 1, ೩೪) ; ಹಿರಿಯವನು ಒಂಬತ್ತು, ನಡು 
ಕಲವನು ಆರು. ಕಿರಿಯವನು ಎರಡು ಆನೆಗಳನ್ನು ಹಂಚಿಕೊಂಡರು (ಕಸಾಪ, 
$| ೧-೧೯). ನಡುವಣ ಇ ವಂಧ್ಯಭಾಗಕ್ಕೆ ಸಂಬಂಧಿಸಿದ ; ವಂಧ್ಯ 
ದಲ್ಲಿರುವ: “ಮಧ್ಯಮಂ, ಮಧ್ಯಮಾಯಂ, ಮಧ್ಯಂದಿನಂ - ಈ ೩ ನಡು 
ವಣದು” (ಹಲಾಯು. ೧೨೭-೯೦) ; ಸದಭಿಸ್ತುತಮಪ್ಪೊಂಕುಂದದ ನಡುವಣ 
ನಾಡೆ ನಾಡೆ ಕನ್ನಡದ ತಿ 2೪೯ (ಕವಿರಾ. ೧೩೭) ; ಕೌರವರ ಕಡಲ 
ನಡುವಣ ಪರ್ವತದಂತಳ್ಳಾಡೆ (ಪಂಪಛಾ. ೭-೧೫ ವ); ಎರಡುಂ ಕೆಲದೊಳು 
10 ಮಿರ್ವರುಮರಸಿಯರಿರೆ ಸೊಗಯಿಸಿರ್ದನವನಿಪನೆರಡುಂ ಕರಿಣಿಗಳ 
ನಡುವಣೆಡೆಯೊ ೪೯ ಕಿರೀಂದ್ರನೊಪ್ಪವವೊಲ (2ತಿಪು. ೧-೭೩); 
ಪೊಸವಂದರ ನಡುವಣ ಪೂವಿನೆಸಟ ಪಂಸಿನೊಳಿರ್ದಳ್‌. (ಕಾದಂಉ. ೨೨೩) ; 
ಕಡೆಯ ದಳಂಗಳೆ ವಜ್ರಂ ನಡುವಣ ಕರ್ಣಿಕೆಯೆ ಕೇವಣಂ (ಗದಾಯುಂ. 
೬-೪೫ ; ನಕ್ಷತ್ರಗಣಂಗಳ ನಡುವಣ ಚಂದ್ರಬಿಂಬದಂತಿರ್ದ ನಂಬಿಯಣ್ಣನಂ 
28 ಕಂಡು (ನಂಬಿರ. ೨-೪೮) ; ದಿಗ್ವಾಚಿಯ ಅಣ್ಣೆ . . . ನಡುವಣಿಂ, ಕಡೆಯಣಿಂ 
, ೬ ೬ "ನಡು' ಎಂಬುದು ಶರೀರಮಧ್ಯಮಂ ಕುಜೌತು ದಿಗ್ವಾಚಕಮಲ್ತು, 
ಮಧ್ಯಮಂ ಕುಜಠರಿತು ದಿಗ್ವಾಚಕಂ (ಕಮದ. ೧೧೦ ಪ್ರಯೋ); ಸುಳಿಯ 
ಬಹುದಂಬುಧಿಯ ನಡುವಣ ಸುಳಿಯೊಳಗೆ . ... ಕಾಣೆನು ಗೆಲುವ ಹದನನು 
ಮಗನೆ ಪದ್ಮವ್ಯೂಹದೊಡ್ಡಣೆಯ (ಕುವ್ಠಾದ್ರೋ. ೪-೩೭). ನಡುವಣಂ ಎ 
“| ನಡುವೆ ಇರುವವನಂ; ಮಧ್ಯದವನು : ಪುದಿದೀ ಶ್ವೇತಾತಪತ್ರೋತ್ಕಂದ 
ನಡುವಣಂ ವಜ್ರದಂತಂ ಸಮಂತೆತ್ತಿದ ಪಿಂಭಚ್ಛತ್ರಷಂಡಂಗಳ ನಡುವೆಸೆವಂ 
ವಜ್ರಬಾಹುಕ್ಷಿತೀಶಂ (ಅದಿಪು. ೪-8); ಮೇಗಣಂ, ಕೆಟಿಗಣಂ, ನಡುವಣು 
(ಕೆಮದ. ೦೧೦ ಪ್ರಯೋ). ನಡುವಣಕ್ಕರ ಎ [ಛಂದ] ಅಂಶಗಣದ ಒಂದು 
ಪದ್ಯಜಾಕಿಯಂ ಹೆಸರು ; ಐದು ಬಗೆಯ ಅಕ್ಕರಗಳಲ್ಲಿ ಒಂದು, 
ನಡಂವಿನದಂ : ಜಳಜಸಂಭವಗಣಮಕ್ಕೆ ಮೊದಲೊಳೆ . . . ಕಾಮಬಾಣಾ 
ವಳಿಯ ` ಪಾಂಗೆಯ್ದೆ ಗಣಮಕ್ಕೆ ನಡುವಣಕ್ಕರಕೆ ಸಖೀ `ರಂದೋಂಬು. 
೫-೨೪೪) ; ನಾಗವರ್ಮನು ೫ ಅಕ್ಕರಗಳನ್ನು ಹೇಳಿರುವನು: - ಪರಿಯಕ್ಕರ. 
ದೊರೆಯಕ್ಕರ, ನಡುವಣಕ್ಕರ, ಎಡೆಯಕ್ಕರ, ಕಿರಿಯಕ್ಕರ (ಕೈಏಡಿ. ೧೨೫) ; 
ನಡಂವಣಕ್ಕರದ ಗಣಯೋಜನೆ ... ಮೊದಲು ಒಂದು ` ಬ್ರಹ್ಮ, ನಡುವೆ 
ಮೂರು ವಿಷ್ಣು, ಕೊನೆಯಲ್ಲಿ ಒಂದು ರುದ್ರಗಣ (ಛಂದೋವಿ. ೧೩೯). 
ನಡುವಲ, ನಡುವಳೂ ಮಧ್ಯದ ; ನಡಂಕಲ : ನಡುವಲವನು ಮಾರಯ್ಯ 
ಮನೆಯಲ್ಲಿದ್ದಾನೆ (ದಾನಚಂ. ೮೩) ; ಹಿರಿಯ ಮಗನ ಕುಲ ಮುಟ್‌ದು 
ನಡುವಳ ಮಗನ ಕಯ್ಯ ಮುಜ್‌ದು ಕಿಟಕಿಯ ಮಗನ ಬಾಯ ಮುಚ್ಚಿ 

(ಅಆಕಿಮಾ, ೧೪೬-೫೫೯). 
೨6 [ದೇ.8 ತಮಿ. ನಟು; ಮಲ. ಕೊಡ. ತುಳು. ನಡು; ತೆಲು. ನಡು. 
ನಡಿ; ಕೊಲಾ. ನಡುಮ*; ನಾಯ್ಕಿ. ನಜುಮ್‌; ಪರ್ಜಿ. ನಜುಬ) 

A ನಡುಂಗು "ನಡುಗು,' ನೋ. 

ನಡುಕ (ನಾ). ೧. (ಚಳಿ, ಭಯಂ, ಜ್ವರ ಮುಂತಾದ ಕಾರಣಗಳಿಂದ) 
ಕಂಪಿಸಂವಿಕೆ ; ಅದಿರಂವಿಕೆ ; ನಡಂಗಂವಿಕೆ: ಕಂಪನ: “ವೇಪಥುಃ, 
40 ಕಂಪಃ - ಈ ೨ ನಡುರಂ" (ಹಲಾಯು. ೯೮-೪೪೩) ; “ವೇಪಥು ಬನಂಪಮೆನೆ 
ನೆಡು3ಮಖ್ಯ್ಕೂಂ” (ಮಂಗರಾ. ೧೧೩-೨): ಆಗಳಾದಿತ್ಯನಾಕೆಯ ಮನದ 
ಶಂಕೆಯುಮಂ ನಡುಗುವ ಮೆಯ್ಯ ನಡುಕಮುಮಂ ಕಿಡೆ ನುಡಿದಿಂತೆಂದಂ 
(ಪಂಪಭಾ. ೧-೯೨ ವ) ; ಶೀತಂ ನಡುಕಂ ಬೆಮರುದ್ಭೂತಂ ತಲೆಬೇನೆ , . . 
ವಾತಜ್ಜರಚೇಷ್ಟೆ ನೋಯೆ ಕಿವಿದೋಳುಗೆಗಳ್‌ (ಕಲ್ಯಾಳಾ. ೩-೭); ಕಾಲೊಳ್‌ 
46| ನಡುಕಂ ಮೆಯ್ವೆರ್ಚೆ ಗಂಟಲ" ಕುಸಿದು ಕಿವಿಯೆಬಲ್ಡಂದು ನಿಂದಿರ್ದುದೋ 
ರೊಂದೆಡೆಯೊ೪್‌ ತಾಅಲ್ಲಳೊತ್ತಂಬಿಡಿದು ಮೃಗಮೃಗೀವೃಂದಮೋರಂದ 


ನಡುಕಂಗಿಡು 


ದಿಂದಂ (ಕಂದ್ರಪು. ೪-೪೭) ; ಭಾವದೊಳ್‌ ಕ ಪ್ರತ್ಕಯಮುಂಟು- ಉಡುಕಂ, 
ನಡುಕಂ - ಎಂಬಂತೆ (ಕಮದ. 303 ಪ್ರಯೋ) ; ಶಿರದ ಗಂಗೆಯ ತೂಟ್‌ 
ತುಹಿನಾಕರನನಂಬರಕಿಟ್ಟು ಹಣೆಗಣ್ಣುರಿಯನೆಬ್ಬಿಸಿ ತನುವನೊಡ್ಡಿದನಭವ 
ನಡುಕದಲಿ (ತೂರರಾ. 4-3-8) ; ನಡುಕಂ ಕೆ ೈಮಾಟ್‌ ದಂತಚ್ಛದಮೊಡೆ 
ದುಹುಹುಧ್ವಾನಮುಂ ಪೊಣ್ಮೆ . . . ಪಾಂಥರ್ತೊಡೆ ತೋಳ್ಗಳ್ಳೂಡೆ ಜಾನು 
ಪ್ರಹಿತಶಿರರದೇನಿರ್ದರೋ ಶೀತಭೀತರ" (ರಾಜರೇ. ೯-೨೨). ವಿ. 
ಅಂಜಿಕೆ; ಭಯ ತಲ್ಲಣ ; ಭೀತಿ: ಮೆಲ್ಲೆರ್ದೆಯ ನಡುಕಮಂ ಮಾಣಿ 
ಸಲ್ಲಂಭ್ರಮಿಸುವಂತಿರಾ ಕಂಪಿಪವಯವಂಗಳುಂ (ವರ್ಧಪು. ೬-೧೨ ವ); 
ತುರಗಾಕಾ7ದ ಶೈಳಮನಿಸದಡರ್ದೇಟ್‌ದೊಡೆ ಬೆಚ್ಚಿ ನಡುಕದಿನಾಗಳ್‌ 
ತುರಗುಶ್ರಮನುಚ್ಚೆ ಶ್ರವತುರಗೋಪಮನಿತ್ತು [ತ್ತ 3 ದೊಂದು ತುರಗಮ 
ನಿತ್ತಂ (ಬಂಹರಿ. 5-೩೮) ; ಸೌಂದರನುಂ ತುಂಬು:ನುಂ ಬೆಗಡುಗೊಂಡು 
ಬೆಬ್ಬಳೆವೋಗಿ ನಡುಕದ ಮಳೆ ಕಣಿಿದು , . . ಕೌತುಕರಸದೊಳವಗಾಹವಿರ್ದು 
(ನಂಬಿರ. ೦೮-೪೩) ; ಶ್ರೀಮಂತರ ಮನೆ ಆಂದರೇನೇ ನನಗೆ ನಡುಕ ಬರುತ್ತದೆ 
(ಪತಿ. ೪); ಈ ಮಾದರಿಯ ಬೈಗುಳಗಳನ್ನು ಎಂದೂ ಕೇಳದ ಜ್ಞಾನಾಂಬೆಗೆ 
ನಡುಕವುಂಟಾಗಿ ಜ್ವರವೂ ಬಂದು ಗರ್ಭಕ್ಕೆ ಧಕ್ಕೆ ಬರುವಂತಾಗಿ ಬಿಟ್ಟಿತು 
(ಪ್ರತಾಪ. ೪೧). ಹಿ. (ಆಲಂ) ಚಂಚಲವಾದಂದಂ ; ಸ್ಥಿರವಲ್ಲದುದು: 
ಪೊಲಸಿನಂತಶುಚಿಯಪ್ಪ ವಾತದಂತೆ ನಡುಕಮಪ್ಪ . . . ಕೊಡದ ನೀರಂತೆ 
ಪೆರ್ಚಿಸಲರಿದಪ್ಪ ಸಂಸಾರಮಂ ನಂಬಿ ದರ್ಶನಮುಮಂ ವ್ರತಮುಮಂ ಕೆಡಿಸು 
ವುದೆಗ್ಗಿಕೆ (ಛವರ್ಷನ್ಮು. ೩-೧೮. ೨, ೩: ನಡುಕಮುಮಾಆಡಿಯುಂ ಚೊತ 
ಮಂಜರಿಯೊಳ್‌ (ಎಇ. ೫111, ೩೩೨-೪೩ ; 929). 
[ ಇ ನಡುಗ್ಗು./ತಮಿ. ನಟುಕ್ಕ] 

ನಡುಕಂಗಿಡು (ಕ್ರಿ). ಕಂಪನ ನಿಲ್ಲು; ನಡಂಗುವಿಕೆ ಇಲ್ಲದಾಗಂ : ಪದುಳಿಸ 
ದಂಗಮೆಟ್ಜಜದ ಕಣ್ಮಲರ್‌ , . . ನಡುಕಂಗಿಡದೂರು ಗಂದೆಯೇಟಿದ 
ಕರಘಾತಮೊಪ್ಪೆ ಸುಸಿಲಿಂ ತಣಿದೊಯ್ಯನೆ ಜಾರೆ ಜಾಜ್‌ದಳ್‌ (ಲೀರಾವ. 
8-೧೫). [ ನಡುಕ * ಕಿಡು ( ೬ ಕೆಡ್ಕು). 

ನಡುಕಂಗೊಳ್‌ (ಕ್ರಿ). ೧. ಕಂಪಿಸು ; ನಡಂಗು, ೨. ಭಯವನ್ನು 
ಹೊಂದಂ; ಹೆದರಂ : “ಸೆಡೆದನೆಂದುಂ. ನಡುಕಂಗೊಂಡನೆಂದುಂ . . - 
ತೆಮರ್ತನೆಂದುಂ-ಈ ೮ ಭಯಂಗೊಂಡಮ” (ಕಠಸಾ. ೫೬-೨೨೫) ; ಇಂದ್ರಂ 
ವಹ್ನಿ ಧರ್ಮಂ ನಿರುತಿ ಜಲಧಿಪಂ ವಾಯು ವಿತ್ತೇಶನೀಶಂ ನಡುಕಂಗೊಳ್ಳಂ 
ಸುರುಳ್ವಂ ಸುಗಿವನಗಿವನುಳ್ಳಳ್ಳ್ಕುವಂ ಬಳ್ಳು ವಂ ಪಾವಡರ್ದಂತಿರ್ಪಂ 
ಬೆಮರ್ವಂ ಜಯೆವೊಡೆದ ರವಕ್ಕ ದ್ಭುತಂ ಕಂಸಚಾಪಂ (ಜಗವಿ. ೬.೩೦). 

. ! ನಡುಕ * ಕೊಳ್ಳ) 

ನಡುಕಂಬೆರು, . ನಡುಕವೆರು (ಕ್ರಿ). ೧. ನಡಂಕವನ್ನು ಹೊಂದಂ; 
ಕಂಪಿಸು; ನಡುಗು. ೨. ಭೀತಿಯನ್ನು ಹೊಂದು; ಹೆದರು; 
ಭಯಂಗೊಳ್ಳು : ನಡುಕಂಬೆತ್ತಿರ್ಪಳಂ ಸೋಂಕುವೆಯಡಿಗಡಿಗಂ (ಶಾಳುಂಕ. 
00-39). ನಡುಕವೆರು :೧. ನಡುಕವೆತ್ತಿದ ಅವಳ ಕೈಬೆರಳುಗಳು . . . 
ಬಳೆಗಳನ್ನು ತೆಗೆಯಲೊಲ್ಲದೆ ಹೋದುವು (ಛಾರವೀ. ೩). 

[ ನಡುಕ ೬ ಪೆರು, ( ಆ ಫೆಚು,)] 

ನಡುಕಟ್ಟು, "ನಡುಗಟ್ಟು,' ನೋ. 

ನಡುಕಟ್ಟು, "ನಡುಗಟ್ಟು,' ನೋ. 

ನಡುಕಡಲು "ನಡಂಗಡಲ್‌' ನೋ. 

ನಡುಕವೆರು "ನಡಂಕಂಬೆರಂ' ನೋ. 

ನಡುಕಾನನ (ನಾ). ಅರಣ್ಯದ ವಂಧ್ಯಭಾಗ ; ನಟ್ಟಡವಿ : ನಡೆದರು ಪುಣ್ಯದ 
ನಿಜಪುತ್ತಳಿಯಂತೆ ನಡುಕಾನನವ ಹೊಕ್ಕರು ಉಗ್ರದಡವಿಯ 
ಮೃಡ ಬಲ್ಲನವರ ದುಃಖಗಳ (ಹರಿಸಾಂ. ೩-೩೮). [ ನಡ್ಕು + ಕಾನನ] 

ನಡುಕೇರಿ 'ನಡಂಗೇರಿ' ನೋ. 


೪೩೨೩ ನಡುಗಡಲು 


ನಡುಕೋಣೆ (ನಾ). ವಂನೆಯ ನಡಂವಿನಲ್ಲಿರಂವ ಕೋಣೆ ; ನಡಂವಂನೆ : 
ನರ್ಸಿಗೆ ಹೊರಗಿನಿಂದ ಉತ್ತರ ಬಾರದಿರಲು, ಅವಳಾಗಿಯೇ ನಡುಕೋಣೆಗೆ 
ಬಂದು ನೋಡಿದಳು (ಒಡ್ಮಿಉ. ೪೯). [ ನಡ್ಕು +೬ ಕೋಣ್ಕೆ (ಎಕೋಣ್‌)] 
ನಡುಕೋಲ್‌ "ನಡಂಗೋಲ್‌' ನೋ. 
$| ನಡುಗಂತಿ (ನಾ). ಎಳಗಂದಿಯಾಗಿರಂವ ಸ್ಥಿತಿಯನ್ನೂ ದಾಟಿದ ಹಸು; 
ಕರಾವಿನ ವಂಧ್ಯಕಾಲದಲ್ಲಿರುವ ಹಸಂ : ನಡುಗಂತಿಯಾದ ಹಸತಿಗೆಯ 
ಹಸುವಿನ ಮೊಸರು ಕಡೆದ ಹೊಸ ಬೆಣ್ಣೆಯಂ ಸೋದಿಸಿಯೊಲೆಯೊಳೆತ್ತಿ... 
ತುಪ್ಪಮಂ ಹಸಮಾಳ್ಪುದು (ಸೂಪಣ. ೨-೧೭). 'ಎಳೆಗಂತಿ' ಪರಾ. 
( ನಡ್ಯು + ಕಂತಿ, (- ಕಂದಿ] 
10| ನಡುಗಂಬ "ನಡಂಗಂಭ' ನೋ. 
ನಡುಗಂಭ, ನಡಂಗಂಬ (ನಾ). ಮಧ್ಯಭಾಗದಲ್ಲಿರುವ ಕಂಭ,-ಸ್ತಂಭ : 
ಅವಳ ವಿಪರೀತವೇಷಂ ತನಗೆ ರೋಷಮನೀಯೆ ಸಾಯೆ ಸದೆಬಡಿದು 
ಮನೆಯ ನಡುಗಂಭದೊಳಡಸಿ ಕಟ್ಟಿ ಕಳ್ಳಸೊರ್ಕಿನೊಳಮವಳ ಪೊರ್ಕುಳಿ 
ಯೊಳಂ ಬಟಲ್ಲು ನಿದ್ರಿತನಪ್ಪುದುಂ (ಪಂಠತಂ. ೭೪-೨೧). ನಡುಗಂಬ : 
ಸುತ್ತುವೆ;ಟ್ಬಲು ಹಂತದ ನಡುಗಂಬ (2%. ಇಂಕನಿ). 
[ ನಡ್ಕು * ಕಂಭ) 
ನಡುಗಟ್ಟು,, ನಡುಕಟ್ಟು, (ಕ್ರಿ). ೧. ಸೊಂಟಕ್ಕೆ ಬಟ್ಟೆ ಮಂಂತಾದು 
ವನ್ನು ಸುತ್ತು.-ಕಟ್ಟು : ಎಲೆ ಮರುಳೆ, ನಡುಗಟ್ಟಿ ವೀರಮಂಡಿಯನಿಕ್ಕಿ 
ಬಲಗೆಯ್ಯಿನೆಳೆದು ಕಿವಿಗಾನಿಸುವೆ ಸರಳಂ ! (ಗಿಳಿವಿಂ. ೨-೦೭). ೨. (ಆಲಂ) 
ಟೊಂಕಕಟ್ಟು ; ಸಿದ್ಧವಾಗು : ಸಜ್ಜಾಗಂ : ರಣದಲ್ಲಿ ನಡುಗಟ್ಟಿ ಹಿಮ್ಮೆಟ್ಟ 
ದೊಡಲೊಡ್ಡಿ ಯತ್ನದಲಿ ಬಲುಬಳಲಿ (ವಿಸೀಗೀ. ೫೩-೦೭). ನಡುಕಟ್ಟು : 
ಪಿ. ಹೆಜ್ಜೆಹೆಜ್ಜೆಗೆ ನಿಧಿಯ ಕೊಪ್ಪರಿಗೆ ಕಾದಿಹುದು ... ಎಡವಿಬೀಳುವ 
ದೊಂದೆ, ಹಿಡಿಡು ಅಗೆದವರಿಲ್ಲ ನಡುಕಟ್ಟಿ ನಿಂತವ ೨ ಪಡೆಯಬಹುದು 
(ನೆಲಮಂ. ೨೦-೨೦). 
ನಡುಗಟ್ಟಿ ನಿಲ್ಲು, ನಡುಕಟ್ಟ ನಿಲ್ಲು - ಟೊಂಕ ಕಟ್ಟಿ ನಿಲ್ಲಂ; ಸಿದ್ಧವಾಗಿ 
ನಿಲ್ಲು; ಸಜ್ಜಾಗು ; ನಾವೀಗ ನಡುಗಟ್ಟಿ ನಿಲ್ಲಬೇಕಾದುದು ನಮ್ಮ ಧರ್ಮ 
(ಸವತಿ. ೬೩); ಅವುಗಳ ಪಕ್ಕದಲ್ಲಿ ನಂಜರಾಜಯ್ಯನ ನಚ್ಚಿನ ಜ್ಯೋತಿಷಿ 
ಉಪಾಧ್ಯಾಯ ನಡುಕಟ್ಟಿ ನಿಂತಿದ್ದ (ಚಿದೇವ. ೦೩೨). 
[ ನಡ್ಕು * ಕಟ್ಟು] 
30| ನಡುಗಟ್ಟು, ನಡುಕಟ್ಟು (ನಾ). ಸೊಂಟಕ್ಕೆ ಕಟ್ಟುವ ಬಟ್ಟೆ 
ಮಂಂತಾದ ಪಟ್ಟಿ; ಸೊಂಟಪಟ್ಟಿ : ತೊಟ್ಟೆಸೆವಾ ಕರಿಯ. ನಡುಗ 
[ಏ3930, ಕ]ಟ್ಟಿನಂಗಿಗೆವೆರಸಿದ ತಲ್ಲೇಖವಾಹನುನ್ನತದೇಹಂ (ವರ್ಧಫು.೩-೧೩). 
ನಡುಕಟ್ಟು : ಬೆಳ್ಳಿಯ ನಡುಕಟ್ಟು-ನೀಲಿಯ ಮೇಲಂಗಿ (ಆರ್ಯಳ. ೦) ; 
ಪ್ರತಿಯೊಬ್ಬನೂ ತನ್ನ ನಡುಕಟ್ಟಿನಲ್ಲಿ ಆವಾಗಲೂ ಒಂದು ಚೂರಿಯನ್ನೋ. 
ಕಠಾರಿಯನ್ನೋ ಇಟ್ಟೇ ಇರುತ್ತಿದ್ದನು (ರಾಜಾಮ. ೨೦) ; ಕಾಡುಕೋಳಿ 
ಗಳನ್ನೂ, ಕೆಲವು ವೇಳೆ ಬೇರೆ ಪ್ರಾಣಿಗಳನ್ನೂ ಕೊಂದು ನಡುಕಟ್ಟಿನಲ್ಲಿಟ್ಟು 
ಕೊಂಡು ಬರುತ್ತಿದ್ದನು (ಮರಿನಾ. 0೨6) ; ಆಗದೋನೆ ಭೋಗದೋನೆ 
ನಾಗರಾ ನಡುಕಟ್ಟಿನೋನೆ (ಹಳ್ಳಿಜಾ. ೨೭). [ ನಡ್ಯು + ಕಟ್ಟು] 
ನಡುಗಡಲ್‌, ನಡುಕಡಲು, ನಡುಗಡಲು (ನಾ). ಸವಂದ ಪದ ಮಧ್ಯ 
ಭಾಗ ; ನಡುನೀರು : ನಡುಗಡಲೊಳ್‌ ಪಜುಗೋಲಂ ನಡೆಯಿಸುವಂಬಿಗ 
ನಂತೆ (ಧರ್ಮಾಮೃ. ೬-೨೦೯); ಇಂತು ನಡುಗಡಲೆಓಳಾಳುವಂಗೆ ತೆಪ್ಪವಾಗುತ್ತೆ 
ಪಂಗುವರೆ (ಬಸರ. 9-೩೦). ನಡುಕಡಲು : ನಡುಕಡಲಿನಲ್ಲಿ ಮುಳುಗು 
ತ್ತಿದ್ದವನಿಗೆ ತೆಪ್ಪವಾಗಿ, ಕೈಬಡುವಿರಾ ? (ತುಂಗಳ. ೪೧). ನಡುಗಡಲು : 
ಎಲೆ ವಿಧಾತನೆ ವೃಥಾ ಹೊಳೆಯ ನಡುಗಡಲೊಳಗೆ ಸಾವೆಯಂ ಮುಳುಗಿ 
ಸಿದೆಲೈ (ತುರಂಗ. ೨-೨೭). [ ನಡ್ಕು + ಕಡಲ್‌, 
ನಡುಗಡಲು "ನಡಂಗಡಲ್‌' ನೋ. 


೪ 


40 


48 


ನಡುಗಡ್ಡೆ 


ನಡುಗಡ್ಡೆ (ನಾ). ಸುತ್ತಲೂ ನೀರಿನಿಂದ ಸುತ್ತುವರಿದ ಭೂಪ್ರದೇಶ ; 
ದ್ವೀಪ: “ಅಂತರೀಪ - ನಡುಗಡ್ಡೆ, ದ್ವೀಪ” (ಗಂಗಾಮ. ೨); ದಕ್ಷಿಣ 
ಮಹಾಸಾಗರದಲ್ಲಿ ಹಲವು ನಡುಗಡ್ಡೆಗಳುಂಟು (ಮುಂಬಯಿ. ೪-೧೦೫) ; ಆ 
ನಡುಗಡ್ಡೆಯ €ಧಿರಾಣಿಯಿರಬೇಕು ಆ ಅಪೂರ್ವ ವಿಚಿತ್ರರೂಪಸಿ (ಸಿಡಿಲು. 


೪೩೨೪ 


೩೬) : ಒಂದು ಕಾಲಕ್ಕೆ ಹಿಂದೀಉಪಸಾಗರದಲ್ಲಿದ್ದು, ಈಗ ಮುಳುಗಿಹೋದ | 8 


ವಿಮೂರಿಯಾ' ಎಂಬ ನಡುಗಡ್ಡೆಯಿಂದ ಇವರು ಬಂದವರು (ಭಾಷಾಶಾ. ೬೬); 
ದೋಣಿಯು . ರಭಾಂಯೀಬಾರ ನಡುಗಡ್ಡೆಯ ದಂಡೆಗೆ ಸ್ವಲ್ಪು 
ಹೊತ್ತಿನ ಮೇಲೆ ಬಂದು ತಲುಪಿತು "ಮೇದಿಮ. ೦೦೦). 
[ ನಡ್ಯು * ಗಡ್ಡೆ ] 

ನಡುಗಣ್‌ (ನಾ). ೧. ಕಣ್ಣಿನ ಮಧ್ಯಭಾಗ. "ನಡುಗಣ್ಣೆಳಗು' ಪರಾ. 
೨. (ಹಣೆಯ) ವಂಧ್ಯದಲ್ಲಿರಂವ ಕಣ್ಣು; ಹಣೆಗಣ್ಣು : ಸುರನದಿಯ 
ಕುಂಡಲದ ನಡುಗಣ್ಣ ಪಂಚಾಸ್ಕದೀರೈದುಭುಜದ ನಿಜದ 
ಮೂರ್ತಿಯಂ ಕೋಟ ಸಿದನು (ಸಿದ್ಮೆರಾ. ೨-೨೬) ; ಐಕಿಲ್ಲಂಜಿ ನಂಜುಂಡಂ 
* ** ಪಣೆಯ ನಡುಗಣ್ಣ ಕಿಚ್ಚನುಜ್ಜಳಿಸಿ ಸಜ್ಜಿನ ಬೆಂಬೂದಿಯಂ ಮೆಯ್ಗೆ 
ಪೂಸಿ ದಟ್ಟದೊವಲಂ ಪೊದೆದಗಜೆವೆರಸು ಬೆರೆವೊಡಲೊಳಿರ್ದಂ (ರಾಮಾಶ್ಶ. 
೧೦೬-3). [ನಡ್ಕು * ಕಣ್‌] 

ನಡುಗಣ್ಣು, ನೆಡುಗಣ್ಣು (ನಾ). ಅತ್ತಿತ್ತ ಚಲಿಸದ ಕಣ್ಣು ; ಒಂದೇ 
ಕಡೆಗೆ ಸ್ಥಿರವಾದ ದೃಷ್ಟಿಯಂಳ್ಳ ಕಣ್ಣು ; ಅಚಲವಾದ ನೋಟ: 
ನಿಟ್ಟಡಿಯಿಂದ ಹೋಗಿ, ಚೆನ್ನನಿಗೆ ನಿಂತು, ಆತನಿಗೆ ನಡುಗಣ್ಣಾಗಿದ್ದು 
(ಮಂತ್ರಕ. ೮3-0). ನೆಡುಗಣ್ಣು : ನರಸಣ್ಣನು ನೆಡುಗಣ್ಣಾಗಿ ನೋಡುತ್ತ 
ನಿಂತುಜಿಟ್ಟನು (ನಡದಾ. 7, ೪೩೬). [ನಡ್ಕು * ಕಣ್ಣು (ಕಣ್‌) ] 

ನಡುಗಣ್ಣೆಳಗು (ನಾ). ಕಣ್ಣಿನ ಗಂಡ್ಡೆಯ ಕಾಂತಿ; ಆಲಿಯ ಹೊಳಪು: 
ಸಿರಿಮೊಗಮಂ ನಸುಬಾಗಿ ಕರಂ ಭೂವರನಂ ಪುರ್ಬೇಜಾಸಿ ನಡೆ ನೋಡುವ 
ತರುಣಿಯ ನಡುಗಣ್ಣೆ ಳಗು ಯೆವೆಯಾ ಪ್ರರ್ಬನಡರಿ ಪರಿಯೆ (ಜಯಂಕಾ. 
೪-೧೩). [ನಡುಗಣ್‌ + ಬೆಳಗ್ಗು] 

ನಡುಗನ್ನಡ (ನಾ). ಮಧ್ಯಕಾಲದ ಕನ್ನಡ ; ಹಳಗನ್ನಡ ವಂತ್ಫ, ಹೊಸ 
ಗನ್ನಡಗಳ ನಡುವಿನ ಕಾಲದ ಕನ್ನಡ : ಈಗ ನಾವು ಬಳಸುತ್ತಿರುವ 
ಭಾಷೆ “ಹೊಸಗನ್ನಡ”, ಇದಕ್ಕೆ ಹಿಂದೆ ಇದ್ದ ರೂಪವನ್ನು “ನಡುಗನ್ನಡ” 
ವೆನ್ನುತ್ತಾರೆ (ಕೈಏಡಿ. 0); "ಅನೇಕ ದೃಷ್ಟಿಗಳಿಂದ ಹನ್ನೆರಡನೆಯ ಶತ 
ಮಾನದ ಮಧ್ಯಭಾಗವನ್ನು ಒಂದರಿ ಪರ್ವಕಾಲವೆಂದು ಕರೆಯಬಹುದು 
* « * ಭಾಷೆಯ ದೃಷಿ ಯಿಂದ ನೋಡಿದರೆ ಹಳಗನ್ನಡವು ನಡುಗನ್ನಡವಾಗಿ 
ಸಂಕ ಶ್ರ ಮಣವಾಗುತ್ತಿದ್ದುದು ಆ ಕಾಲದಲ್ಲಿಯೇ (ಕಶಾಅ. ೭) ; ನಡುಗನ್ನಡ 
ಹೊಸಗನ್ನಡ ಕವಿತೆಗಳಲ್ಲಿ ಮತ್ತು ಆಡುನುಡಿಯಲ್ಲಿ ನೀನು, ನಾನು, 
ತಾನು ಎಂಬಿವಕ್ಕೆ ನೀ, ನಾ, ತಾ ಎಂಬಿವೂ ಸ್ಥಾನಿಗಳಾಗುತ್ತವೆ 
(ಸಂಶೋಧ. ೬8). [ ನಡು ಕನ್ನಡ] 

ನಡುಗಲ್‌ (ನಾ). ನಟ್ಟಿರುವ ಕಲ್ಲಂ; ನಿಲ್ಲಿಸಿರಂವ ಕಲ್ಲು: ಮುಂಚ್ಚನ್ನಿ 
ನ್ನಡುಗಲ್ಲೆ ಪಡುವಯಾಲೆ ತಾಯನ್ನೆ ಕೆೇಕ್‌ಯೆ ವಡಗಾಯ್ನಡುಗಲ್ಲೆ ಕೊತ್ತನ್ನೆ 
ಬಗೆಯೆ (ಎಕ. ೫ (8), ಚಿಕ್ಕಬ್ಬ ೧೦೬-೬೪ ; 850). [ ನಡ್ಯು * ಕಲ್‌) 

ನಡುಗಾಡು (ನಾ). ಕಾಡಿನ ಮಧ್ಯಭಾಗ ; ಅರಣ್ಯದ ವಂಧ್ಯಪ್ರದೇಶ ; 
ಕಾಡಿನ ಒಳಗಿನ ಪ್ರದೇಶ : ಹೊತ್ತಿಹ ಹೊಟ್‌ಯಂ ನಡುಗಾಡಿನಲ್ಲಿ 
ಮಡುಗುತ್ತೊಡೆಯರೆ ಬರಲಮ್ಮೆವೆಂದು ನುಡಿದರ್ಭಯದಿ೦ (ನನ್ನಜಾ. 
೨-೯೦) : ಪರಮಕೃಪಾಕರನೆಂಬೀ [ಮುದಂ ಬಿಸುಟಕಟ ಶಂಕರಾ ಶಂಕರನಂ 
ಹರಸಿ ನಡಗಾಡೊಳಂಧೆಯ ಕರದಂಡಮನೆಳೆದ:ಕೊಂಡವೋಲ್ಮಾಡಿದೆಯ್ಕೆ 
(ರಾಜಕೇ. ೦೩-೦೨೯). [ ನಡ್ಯು * ಕಾಡ್ಯು] 

ನಡುಗಾನಲ್‌ (ನಾ). - ನಡುಗಾಡಂ : ಮಿಕ್ಕ ಸರುವಿಂಗೆ ದರುವಿಂಗೆ. . .. 
ನಡುಗಾನಲಿಂಗೆ [ಐಾಾಂ. ನಡುವಾನಲಿಂಗೆ, ನಳುನಾನಂಲಿಂಗೆ) ತೆಕ್ಕೆಗತ್ತಲೆಗೆ 


10 


40 


ನಡುಗು, .. 


oe ಇಕ್ಕೆ ವನೆಯಾನೆಂದು ಬೊಬ್ಬಿಟ್ಟು ಪೇಳ ಸಂತೆ ಫೀಳಿಡುತ್ತುಲಿದುದಡವಿ 
(ಸೋಮಶ. ೩-4). [ನಡ್ಕು + ಕಾನಲ್‌ ). 
-ನಡುಗಾಲ (ನಾ). ೧. ವಂಧ್ಯಕಾಲ ; ವಂಧ್ಯಂತರ ಕಾಲ. ೨. ಸ್ಥಿರವಾದ 
: ತೀರ್ಮಾನ ಕೈಕೊಳ್ಳುವ ಮಂಂಚಿನ ಕಾಲ, -ಸಮಯಂ; ತುತ್ಪೂರ್ತಿಕ 
ವಾಗಿ ನಿರ್ಣಯ ತೆಗೆದಂಕೊಳ್ಳೂವ ಕಾಲ, 
ನಡುಗಾಲದ ವರದಿಎತಾತ್ಕಾಲಿಕವಾದ ವರದಿ ; ಸ್ಥಿರವಲ್ಲದ ಸಂದ್ಧಿ: 
“(1nterim report. ಪತ್ರಿನಿ. ೪೬). ನಡುಗಾಲದ ಸರಕಾರವಂಧ್ಯಕಾಲದ 
ಸರಕಾರ ; ತಾತ್ಕಾಲಿಕವಾದ ಆಡಳಿತ : ರಾಜ್ಯದ ಮಂತ್ರಿಮಂಡಲವು 
ಬಹುಮತವನ್ನು ಕಳೆದುಕೊಂಡಾಗ. ರಾಜ್ಯಪಾಲರು ನಡುಗಾಲದ ಸರಕಾರ 
ವನ್ನು ನೋಡಿಕೊಳ್ಳುತ್ತಿದ್ದರು (ರೂಢ). [ ನಡು * ಕಾಲ] 
ನಡುಗಿಸು (ಕ್ರಿ). ೧. ನಡುಗಂವಂತೆ ಮಾಡು ; ಅಲಂಗಂವಂತೆ ಮಾಡು; 
ಅಲ್ಲಾಡಿಸು : ಅಂಗವಂ ನಡುಗಿಸುತ ಬಸುಅಂ ಪೊಂಗಿಸುತವಕ್ಕಳಿಸುತಂ 
ವಾದ್ಯಂಗಳಿಗೆ ಬೆಚ್ಚುತ ಬೆದಜುತಂ (ಐಸಪು. ೧೪೯) ; ಮೂಲೋಕಮಂ 
ಮಾಗಿ ನಡುಗಿಸಿತು ಮೇಣುಡುಗಿಸಿತು ಪೆರ್ಚಿದೈಕಿಲಿಂದೆ (ಕೃಮಿಧಾ. ೨೮-೨); 
ಕಾಶೀಮ ಕೈ ನಡುಗಿಸುತ್ತ ಚೀಟಿ ಬರೆಯಹತ್ತಿದ (ಜೀವರು. 8) ; ಒಳ್ಳಿದರ 
ನೆಚ್ಚರಿಸೆ ಪಿಡಿದು ನಡುಗಿಸೆಗುಂ (ಕಾಲೂರ. ೭೭-೧೪೫), ವಿ. ಭಯಂ 
'ಗೊಳಿಸಂ ;' ತಲ್ಲಣಗೊಳಿಸಂ : ಧುರದೊಳರಿಗಳಂ ನಡುಗಿಸುವುದಾಗಿ 
- ಚೆತುರಂಗಬಲವೆನಿಸಿತೀ ಛತ್ರವು (ಹಠಉಾ. ೭-೧೪) ; ಸಹದೇವ ನಕುಲರ 
ನಡುಗಿಸಿದನುಡುಗಿಸಿದನಾಟೋಪವನು ಪವನಜನ (ಕುವ್ಯಾಕ. ೩-೧೩). 
ನಡನಡುಗಿಸು (ದ್ವಿರಂಕ್ತಿ) : ನಡನಡುಗಿಸಿ ನಲ್ಲನೆದೆಯ ಧೈರ್ಯವ 
ಪೊಂಗೊಡಮೊಲೆವೆಂಗಳು ಮುಸುಕಿತು ಮೃಡತಪಧ್ವಂಸಿಯ 
ಪಿತನ (ಮೋಹತ. ೧೪-೬೧). . [ ನಡುಗು, * _ ಇಸ್ಕು] 
ನಡುಗ್ಮು, ನಡಂಂಗಂ (ಕ್ರಿ). ೧. ಅದಂರಂ; ಅಲ್ಲಾಡಂ ; ಕಂಪಿಸಂ : 
“ನಡುಗು (ನಡಗು)--ಕಂಪನೇ” (ತಮಧಾ); “ಕಂಪಿಸಿದುದೆನಲೈ ನಡು 
ಗಿದುದು” (ಕರ್ಣಾನಿ. ೨೫); ತೆಂಕಣಗಾಳಿಯೊಳಾದ ಸೋಂಕಿನೊಳೆ ನಡುಗು 
ವಶೋಕವಲ್ಲರಿಯ ಪಲ್ಲವದೊಳೆ ನವಚೂತಪಲ್ಲವಂ ತೊಡರ್ದವೊಲಾಗೆ 
(ಪಂಪಥಾ, ೩-೬8); ಎಲರಲೆಪದಿಂ ನಡಂಗುವೆಲೆದುಆುಗಲಿರ ಕದಳೀವನಂಗಳು 
ಮೈಕಿಲಡರ್ದು ನಡುಗಿದಪುವೆಂಬಂತೆಯೆಂ (ಉದಂಉ. ೨೧೯) : ಭಯದಿಂದಂ 
ನೋಡಿ ನಾಡೆ ನಡುಗುತ್ತಿರ್ದಳ್‌ (ಧರ್ಮಾಮೃ. 4-9೩) ; ನಡುಗುವ 
ನರೆದಲೆಯಿಂ ನರೆತು ಸಡಿಲ್ವ ಸರ್ವಾಂಗದಿಂ (ನಂಬಿರ. ೬-೨೫8) ; ಸವನಿಸೆ 
ಹಮ್ಮದಂ ನಡುಪ ಕಾಲ್‌ ಬೆಮರಂ ಬಿಡುತಿರ್ಪ ಗಲ್ಲಮುಣ್ಮುವ ನವಿರ್‌ 
. : ಇವರೊಳೊಪ್ಪೆ ನೋಡಿದರ" (ಕಬ್ಬಿಕಾ. ೩1): ಕರ ನಡುಗೆ ಮೈ 
ಬಲಿಯೆ ಹುಬ್ಬುಗಳು ಬಿಗಿಯೆ (ಕುವ್ಮಾಕ. ೧೨-೦೦). ಪಿ. ಹೆದರಂ ; 
ಭಯಂಪಡಂ; ಭೀತಿಗೊಳ್ಳು: ನಡುಗುವುದುಂತೆ ಪಾಂಡವಬಲಂ ನಿನಗರ್ಜುನ 
ನೆಂಬನೆಂದುಮುರ್ಕುಡುಗಿ ಸುರುಳ್ವನೀಯೆಡೆಗೆ ಪೇಟ್‌ ವೆಜರಾರ್‌ 
ದೊರೆ .. . ಅಂಗಮಹೀತಳಾಧಿಪಾ (ಪಂಪಭಾ. ೦೨-೩೧) ; ಮುಳಿದು 
ಕೊಲಲಿರ್ದ ಕುಂಭನೆಂಬ ರಕ್ಕಸಂಗೆ ನಡುಗಿ ಚಂಡಕೌಶಿಕಂ ಮುಂಡಕ್‌ಶಿಕ 
ನನೊಯ್ದದ್ರಿಗುಹಾಂತರದೊಳ್‌ ಪ್ರಯತ್ನಂ ಬೆರಸಿರಿಸಿ ಕಾವುದುಂ (ಶಾಂತಿಪು. 
೬೨೫ವ) ; ನಡುಗಿ ಪೊಡೆವಡುವುದುಂ ಮೊಟ್‌ಯುಡುವುಡುಮೇಕಣ್ಣ 
(ಸವಂಪ. ೯-೮೦) ; ಕಳ್ಳರ ಕೊಟ್ಟಮಿದೆಂದೊಡೆ ಬಲ್ಲಿದರುಂ ನಡುಗುತಿರ್ಪರ್‌ 
(ಧರ್ಮಾಮ್ಮ. ೧೨-೨೩೬) ; ಓಡೆಯರಾಡುವ ಮಾತ ಕಡೆಪರಿಯಂತರ ಕೇಳಿ 
ಇದಿರುವೋಗಿ ಕಿಂಕರನಾಗಿ ನಡುಗುತ್ತ ಬಿನ್ನಹವ ಮಾಡುವ ಸದ್ಭಕ್ತರ 
ತೋಜಯ್ಯಾ (ಬಸವ, ಕ, ೧೭೬-೪೪೪) ; ಸುರನಗರಿ ವಡುಗಿತ್ತು ಸುರಪತಿ 
ಹರನ ನೆನೆದನು « ಎನೆ ನರನ ಕಡುದುಮ್ಮಾನ ನೆಆ್‌ ಹೆದಜ್‌ಸಿತು 
ಮೂಜಗವ (ಕುವ್ಯಾದ್ರೋ. ೮-೧೧). ಗಿ ನಡುಂಗು : ೧. “ರೊಂಪಿಸಿದನೆನೆ 
ನಡುಂಗಿದನಕ್ಕುಂ” (ಕವಿಕಂ. ೧೪೦). 


ನಡುಗ್ಳು ೪೩೨೫ ನಡುತಲೆ 


ನಡಂನಡುಗು, ನಡನಡುಗು, ನಡುನಡುಗು (ದ್ವಿರಂಕ್ರಿ) : ಕೆಡೆಯೆ ಕೃಪಂ ನಡುಗೆರೆ (ನಾ). ಕೆರೆಯ ನಡಂಭಾಗ ; ವಂಧ್ಯದ ಕೆರೆ : ಕೆರೆಯಲ್ಲಿ ಈಜಲು 
ನಡಂನಡುಗಿ ಶಲ್ಕನುರುಳ್ತರೆ .. . ಗಗನೇಚರರ್‌ ಪಿಡಿದು ಕಟ್ಟಿದರಾ ಹೋಗುತ್ತಿದ್ದೆ .. . ನಡುಗೆರೆಯನ್ನೂ ಮಾರಿ ಹೋಗುತ್ತಿದ್ದೆ (ರಮಶ್ರೀ. 
ಧೃತರಾಷ್ಟ್ರಪುತ್ರರಂ (ಮಜಾನೇ, ೦೦-೨೬); ಪರಿಭವಾ[ನಿ]ಲನಿಂ ಶೋಕಾ ೨೦). [ ನಡು * ಕೆರ್ಕೆ (ಎಕೆ) 
ನಲನಿರ್ಮಡಿಸೆ ನಡುನಡುಗಿ ಕಾಯ್ದ್ಬಿನೊಳ[ಪಿ]ಡುಗಿ . . . ಇಂತೆಂದಳ್‌ | | ನಡುಗೇರಿ, ನಡುಕೇರಿ (ನಾ). ಕೇರಿಯ ವಂಧ್ಯಭಾಗ ;. ಬೀದಿಯ 
(ಪಂಪಧಾ. 6-೭೦0); ಬಂದ ಜಂಗಮದ ಇಂಗಿತಾಕಾರವನ್‌ತು ಇದಿರೆದ್ದು | 58) ವಂಧ್ಯಭಾಗ : ನಡುಗೇರಿ ಉರಿದು ನಾನಾ ಭಟರು ಮಡಿದಾರು (ಶಿವಗೀ, 


ವಂದಿಸಿ ಕೈಮುಗಿದು. ನಡ[ಪಾಳಾ. ಡು]ನಡುಗಿ ಕಿಂಕರನಾಗಿ . . . 6೦೭) ; ಮಾರನ ಚಾಪಾಗಮವಿಸ್ತಾರಮನೀಕ್ಷಿಪ ತವಂಗಮಂಗನೆಯರ 
ಇರಬಲ್ಲರೆ ಅದು ವರ್ಮ (ಅವ60. ೨೨೩-೧೦೧೦); ನುಡಿಯಲಾಣ'ನಂ ಶೃಂಗಾರರಸಂ ತೀವಿದ ನಡು [ಖಕ ಡೆ]ಗೇರಿಯಿದೆನೆ ಸೂಳೆಗೇರಿ ಮಿಗೆ 
ಮಕ್ಕಳಿರ ನೀರಡಿಸಿದೆನು ಹಿರಿದಾಗಿಯೆನೆ ನಡನಡುಗಿ ದುರ್ಯೋಧನನು ಸೊಗಯಿಸುಗುಂ (ಪಾರ್ಶ್ವಪು. ೭-೩೬. ನಡುಕೇರಿ: ಪೆಡಗಯ್ಯ ಕಟ್ಟಿಸಿ 
ದೂತರ ಕರೆದು ನೇವಿಂಸಿದ (ಕುವ್ಕಾಳೀ. ೧೦-೨೪) ; ನೆಲ ಬಿರಿವಂತೆ ನಾನಾ ಪುರವರದ ... ನಡುಕೇರಿಯೊಳೆಲ್ಲರು  ನೋಡುವಂದದಿ ನಡೆಯಿಸಿದನು 
ವಾದ್ಮರಭಸದಿ ಕುಲಗಿರಿ ನಡನಡುಗಿದುವು (ಮೋಹತ. ೧೯-೮೭) ; ಅಂತು |]0 ಮಂತ್ರಿಯವರ (ಕುರಾಸಾಂ. ೩೬-೬); ಕಾಣಿಕೆಯನಿತ್ತಾನೆಯ ಸಜ್ಜಾರ 
ಶಾಪಂಗುಡಲೂಂ ನಡುನಡುಗಿ ಕಯ್ಗಳಂ ವನಿಗಿದು . .. ಏನಾದೊಡ ನಡುಕೇರಿಯೊಳಗೆ ೧ಪ್ಪುತಿಹುದು (ಕಂನವಿ. ೬-೩೨). [ನಡು 4 ಕೇರಿ] 
ಮೆನಗೆ ಶಾಪಾಂತಕಾರಣಮಂ ಬೆಸಸೆಂಬುದುಂ (ಕಾದಂಉ. ೬೧೪) : ಪಲವು ನಡುಗೊಂಬು (ನಂ).ಎನಟ್ಟಗೊಂಬಂ: “ನಟ್ಟಗೊಂಬೆಂದು ನಡುಗೊಂಬು” 
ನಾಯ್ಗಳ ನಡುವಣ ಪುಲ್ಲೆಯಂತೆ ನಡುನಡುಗಿ (ಧರ್ಮಾಮ್ಮ. ೬-೪೨) ; (ಕಲ್ಮಿಕ್ಕೆ. ೧೮); “ನಡುಗೊಂಬೆಂದು ನಾಡೆ ತಾ ನಟ್ಟಗೊಂಬಕ್ಕು” 
ವೇದ ವೇಧಿಸಲಟ್‌ಯದೆ ಅಭೇದ್ಕಲಿಂಗವೆಂದು ನಡುನಡುಗಿತ್ತು (ಬಸವ. (ಕಬ್ಮಮಂ. ೨8), [ನಡ್ಕು + ಕೊಂಬು, ] 


೯89೨); ಮಡದಿ ತನ್ನಯ ಪತಿಗೆ ತೋಟಲು ನಡುನಡುಗಿಯಾ ವರಕುಮಾರನ |158| ನಡುಗೊಣ "ನಡಂಗೊಳ' ನೋ. 
ಪೊಡವಿಪತಿಗವನೀಯೆ:(ಸಂಥಪ.೧೩-೬). ನಡನಡಂ ನಡುಗು,ನಡನಡ ನಡುಗು ನಡುಗೊರಲು, ನಡುಗೊರಳಂ (ನಾ). ಕೊರಳಿನ ಮಧ್ಯಭಾಗ; 


ನಡಂನಡಂಗಂ: ಲುಬ್ಬಕಂ . . . ಬರ್ಪುದಂ ತಡೆಯದೆ ಕಂಡು ನಡನಡಂ ಕುತ್ತಿಗೆಯ ಮಧ್ಯಭಾಗ : ನಡುಗೊರಲ ಸುಟ್‌ೌ ದೇವವಂಣಿ (ಮಂಗರಾ. 
ನಡುಗಿ ತಲ್ಲಣಿಸಿ ... ಪಾಅಲನುವಾಗಿ ತೂಜಲ್ನೊಂಬಿನೊಳಿರ್ಪ ವಿಹಂಗ 64-30). ನಡುಗೊರಳು : ಬರುತಿಹ ಬಾಣವನು ಖಳ ಕಂಡು... 
ಸಂಕುಳದಿಂ (ಗಿರಿಳ. ೧-ಂ೨೮ವ) ; ನಡನಡ ನಡುಗುವಿನಮಡಸಿ ತಡೆಯದೆ ಬಲುಹುಶಕ್ತಿಯೊಳಿಟ್ಟೊಡನಿತನು ಮುಳಿದು ನುಂಗಿತು ಕಡಿದುದಮಮಾ 
ಖಳನಂ ಪಿಡಿದುಡಿಯೆ ಕಟ್ಟು (ವಡ್ಮಾರಾ. ೧೨೭-೬); ಗಾಳಿಗೊಡ್ಡಿದ 80 ಖಳನ ನಡುಗೊರಳ (ಶಿರಾ. ೨೭-೫೩). 
ಸೊಡರಂತೆ ನಡನಡ ನಡುಗುವ ಕ:ರುಧ್ವಜಿನಿಯಂ ಕಂಡು. . . ಇಂತೆಂದಂ ": [ನೆಡ್ಡು * ಕೊರಲು (ಎಕೊರಲ್‌) ] 
(ಪಂಪಛಾ. ೮-೦೦೧ವ) ; ನಡನಡ ನಡುಗಿ ಮಿಡುವಿಡು ಮಿಡುಕಿ ... ನಡುಗೊರಳು "ನಡಂಗೊರಲು' ನೋ. 
ಪುಯ್ಕಲಿಡುತ್ತುಂ (ಅಜಿಪು. ೧೧-೦೦ವ). ನಡುಗೊಳ, ನಡಂಗೊಣ (ನಾ). ಪುಷ್ಕರಿಣಿಯ ವಂಧ್ಯಭಾಗ ; ಸರೋ 
[ ದೇ.8 ತಮಿ. ನಟುಕ್ಕು, ನಟುಜ್ಯು ; ಮಲ. ನಡುಣ್ಣು ; ತುಳು, ವರದ ವಂಧ್ಯಭಾಗ: ತೊಳೆದು ಚರಣಾನನವ ನಡುಗೊಳೆದೊಳಗೆ 
ನಡುಗು ; ತೆಲು, ನಡುಂಗು, ನಡುಂಕು] 5, ಹೊಕ್ಕಿ .. - ಶೀತಳಜಲವ ಕುಡಿದು (ಕುವ್ಶಾಅ. ೧೦-೫೬). ನಡುಗೊಣ ; 
ನಡುಗು, (ನಾ). ೧. (ಚಳಿ ವಂಂತಾದಂವುಗಳಿಂದ) ಅದಿರಂವಿಕೆ ; ಗುರುತನುಜಂ ಕೃಪನ ಕೃತವರ್ಮನ ನುಡಿಗಳಂ ನಡುಗೊಣದಿ ನುಡಿವ 
ಕಂಪಿಸಂವಿಕೆ; ನಡುಕ; ಕಂಪನ : “ನಡುಕಎನಡುಗು” (ಗಂಗಾಮ. ೦೭೭) ; ನಮ್ಮಿವರ ಮರೆನುಡಿಗಳಮ್ಮರೆಯ ಗಡಬಡೆಗಳಿಂ ಧ್ವನಿಯ ಕಡುಬೆಡಗಿ 
ಪದಾರ್ಥಗಳ ಕಂಪನವೆಂದರೆ ನಡುಗು (ಮುಂಬಯಿ. ೫-೧೦೦) ; ಅದಕ್ಕೆ ನಿಂದರಿದು (ತುರಂಗ. ೭೪-೩೧). [ನಡ್ಮು+ ಕೊಳ್ಳ] 


ನಾವು ಕಂಪ ಅಥವಾ ನಡುಗು ಎನ್ನುತ್ತೇವೆ (ಮುಂಬಯಿ. ೩-೦೦೨). ನಡುಗೋಲ್‌, ನಡುಕೋಲ್‌ (ನಾ). ಸರಳಿನ ಮಧ್ಯಭಾಗ : ಬಾಣದ 
೨. ಹೆದರಂವಿಕೆ ; ಭಯಂಗೊಳ್ಳುವಿಕೆ ; ಅಂಜಿಕೆ: ಈತನನ್ನು ನೋಡಿ |0| ಮಧ್ಯಭಾಗ ; ನಡೆ ನಡುಗೋಲ್ವರಂ ದಶಮುಖಂ ಮನಮಂ ಸುಮನ 


ದರೆ ನನಗೆ ನಡುಗು ಬರುತ್ತದೆ (ಉರಾಠ. ೧೦) : ತಿಳಿಯದ ಮಂತ್ರ ಶ್ಶಿಲೀಮುಖಂ . . . ಸತ್ಯಶೌಚಗುಣಸಂಪದವೇಳಿದನುದಂ (ಪುರಾವೂ. 
ಹೇಳಲಾರಂಭಿಸಿದರೆ ನನಗೆ ನಡುಗು ಬರುತ್ತದೆ (ಹುಡತ್ಕಿಟ. ೧೨); ೯-೮೫. ನಡುಕೋಲ್‌ : ಭೋರೆಂದು ಕವಿವ ಬಿಸುನೆತ್ತರ್‌ ಕಣ್ಣಂ ಕವಿಯೆ 
ನೀನು ಹೇಳೋದು ಕೇಳಿ ನನಗೆ ನಡುಗು ಹುಟ್ಟಿತು (ಜಿಂದುಟ. ೬೮). ಸೀಂಟಿ ಕಳೆದು ನಡುಕೋ([ಐಾಕಾಂ. ಕಾ]ಲ್ವರಂ ನಟ್ಟ ಕೂರ್ಗಣೆಗಳಂ 
[ <ನಡುಗ್ಗು;./ತಮಿ, ನಟುಕ್ಕು ; ಮಲ; ನಡುಣ್ಣು; ತೆಲು. ನಡುಂಗು, ಗಟ್‌ವೆರಸು ತೊಆಕಿದು ಕಳೆದು (ಪಂಪಛಾ. ೦೨-೬೪ ವ); ಸ್ಮರನ ಸರಲ್ಗಳ್‌ 
ನಡುಂಕು ] 85] ನಡುಕೋಲ್ವರೆಗಂ ನಡೆ (ಧರ್ಮಾಮೃ. ೮-೧೬). [ ನಡ್ಯು * ಕೋಲ್‌] 
ನಡುಗುಂಪೆಣ (ನಾ). ಅತ್ಯಂತ ಭಯಂಗೊಂಡ ವ್ಯಕ್ತಿ: ನಡುಗುಂ ನಡುಚವುಕಿಗೆ (ನಾ). ಮೊಗಸಾಲೆಯ ವಂಧ್ಯಭಾಗ : ನಡುಚವುಕಿಗೆಗೆ ಬಿಗಿದ 
ವೆಣನಾಗಿ, ತನ್ನವರ್ಗೆ ಕಯ್ಕಾಣತಿದೋರುವನು (ಮಂತ್ರಶೆ. ೮೩-೬). ತೊಲೆಯ ಪೊಜವಳಸಿನುಗ್ಗಡದ ನಾನಾ ವರ್ಣಚಿತ್ರಪತ್ರಿಕೆಗಳಂ... ಪೊಗಳ 
[ನಡುಗ್ಮು + ಪೆಣ) ಲಳವೆ (ಜೀರಮ. ೫-೧೨). [ ನಡ್ಕು * ಚವುಕಿಗೆ (ಆಚೌಗೆ)] 
ನಡುಗುಡ್ಡ (ನಾ). ಗಂಡ್ಡದ ಬಂಡಕ್ಕೂ : ತಂದಿಗೂ ಮಧ್ಯವಿರುವ ನಡುಜವ್ಹನ (ನಾ). ತುಂಬಂಜವ್ವನ ; ಏರಂಯೌವನ : ಪಿಡಿದ ತುಂಬು 
ಪ್ರದೇಶ: (೪). [ನಡು + ಗುಡ್ಡ] 40| ನೀರ ಪೊಂಗೊಡಮನಿಲ್‌ಪಿ ಪಡಿಮೊಗದ ನೆರೆವೀಡ ನಡುಜವ್ವನದ ಕೆಳದಿ 
ನಡುಗುಹೆ (ನಾ). ಗುಹೆಯ ವಂಧ್ಯಭಾಗ ; ಗವಿಯ ನಡಂಭಾಗ ; ಯೊರ್ವಳಂ ಸನ್ನೆಯಿಂ . . . ಎನೆ (ರಾಮಕ್ಕ. ೩೦-೧೬). 
ಗಂಹಾವಂಧ್ಯ : ಕಡುಗೆರಳಿದ ಮೃಗಾಧಿಪನ ನಡುಗುಹೆಯೊಳಿಹ ಸುಧೆಯ [ ನಡ್ಯು * ಜವ್ವನ) 
ಘಟವೀ ಪೊಡವಿಯೊಡೆತನ ಸದರವೇ ಕಡುಬಡವರಿಗೆ ದೊರೆಕೊಂಬುದೇ ನಡುತರ (ನಾ). ವಂಧ್ಯಮ ಮಟ್ಟ,- ರೀತಿ ು ಒಂದು ಅಳಕ ಹಿಟ್ಟು... 
(ಕುವ್ಕಾಸ, ೧-೬೬). [ ನಡು; + ಗುಹೆ] ನಡುತರದ ಚಮಚದಲ್ಲಿ ಒಂದು ಚಮಚ ಸಕ್ಕರೆ (ಅಡುಸೌ. ೯೬). 
ನಡುಗುಜುವ (ನು). ಎ ನಡುಗಡ್ಡೆ: '"ಅಂತರೀಪಂ ನೀರ ನಡು | [ನಡು + ತರ್ಕ (<ತರಹೆ)] 


ಗಂಜುವಮೆನಿಸಿಕ್ಕುಂ” (ಮಂಗರಾ. ೦೨೩-೧೩). [ ನಡ್ಮು * ಕುಲುವ,] ನಡುತಲೆ "ನಡಂದಲೆ' ನೋ. 


ನಡುತೂತು 


ನಡುತೂತು (ನಾ). ಮಧ್ಯದಲ್ಲಿರುವ ತೂತಂ..-ರಂಧ್ರ ' ನಾಭಿ-ರಥದ 

ಗಾಲಿಯ ನಡುತೂತು (ಗೆಂಗಾವಂ. ೧೮೧). 
[ ನಡ್ಕು + ತೂತ್ಯು (ಆತೂಂತ್ಯು)] 

ನಡುತೂಬು (ನಾ). ಎ ನಡಂತೂತು : “ಪಿಂಡಿಕಾ, ನಾಭಿಃ-೨ ಬಂಡಿಯ 

ಕಣ್ಣಿನ ನಡುತೂಬಿಗೆ ಹೆಸರು” (ಸಿದ್ಧಾಂತಿ. ೨೫೩). 
[ ನಡ್ಕು + ತೂಬು (ಆತೂಂಬು)] 

ನಡುತೊಟ್ಟಿ (ನಾ). ಎ ನಡಂಚವುಕಿಗೆ : “ ಕಕ್ಷ್ಯಾಉಪ್ಪರಿಗೆ, ಮನೆಗಳ 
ನಡುತೊಟ್ಟಿ ” . (ಸಿದ್ಧಾಂತಿ. ೪೧0). [ ನಡ್ಕು - ತೊಟ್ಟಿ] 

ನಡುದಟ್ಟಿ (ನಾ). ಸೊಂಟಕ್ಕೆ ಸುತ್ತಿಕೊಳಂವ ಬಟ್ಟೆ -ವಸ್ತ್ರ; ನಡು 
ಪಟ್ಟಿ : (8). ' [ ನಡ್ಕು + ದಟ್ಟಿ] 

ನಡುದಲೆ, ನಡಂತಲೆ (ನಾ). ತಲೆಯ ಮೇಲಿನ ಮಧ್ಯಭಾಗ ; ನೆತ್ತಿ: 
ತುಡೆ ಧನ್ವಿ ಸರಲನೊರ್ವಂಗೆಡೆವುಗೆ ಮತ್ತೊರ್ವನವನನದು ತಟ್‌ವವೊ 
ಲೊಳ್ಳುಡುಗದೆ ಯಕ್ಷಪ್ರತಿಮೆಯ ನಡುದಲೆಯೊಳ್‌ ಬಿಟ್ಟುದಶನಿ ನುರ್ಗಪ್ಪಿ 
ನೆಗಂ (ಕಾಂತಿಪು. ೬-೨೯) : ನಡುದಲೆ ಗೋಣ್‌ ನೊಸಲ" . . , ಪುರ್ಬು 
ಗಳೆಂಬೆಡೆಯಂ ಮಹಾಹಿ ಕೊಂಡೊಡೆ ಗರುಡಂಗಮೆತ್ತಲರಿದೆಂದೊಡೆ 
ಪೇಟುಟ್‌ದಂಗೆ ಸಾಧ್ಯಮೇ (ಯೋಳೋಪ. ೧೦-೪). ನಡುತಲೆ : ಪಾರ್ವನ 
ಕಾಲ್‌" ಮೋದೆ ನಡುತಲೆಯಲಿರ್ಪದುಮಾದುದು ನಿಮಗೆಂದು ನುಡಿದು 
ಕಾಯ್ಬಿನೊಳೊದೆದಂ (ಪಂಪಭಾ. ೨-೬೪). [ ನಡ್ಕು * ತಲೆ] 

ನಡುದಾರ (ನಾ). ಸೊಂಟಕ್ಕೆ ಕಟ್ಟುವ ನೂಲಿನ ಅಥವಾ ಚಿನ್ನ, 
ಬೆಳ್ಳಿಯ ಎಳೆ ; ಉಡಿದಾರ : (ಕಿ). 1 ನಡ್ಕು + ದಾರ್ಯ) 

ನಡುದಾರಿ (ನಾ). ಮಾರ್ಗದ ಮಧ್ಯ ; ದಾರಿಯ ಮಧ್ಯ; ನಡಂಮಾರ್ಗ : 
ಹುಲಿ, . . ಕುದುರೆಯ ಮೇಲೆ ಬೀಳಲು ಸಿದ್ಧವಾಗಿ ನಡುದಾರಿಯಲ್ಲಿ 
ಕುಳಿತುಬಿಟ್ಟಿತು (ಕಳಹು. ). ( ನಡ್ಡು - ದಾರಿ) 

ನಡುದೆರಪು (ನಾ). ನಡಂವಿನ ಸ್ಮಳ,_ಅಂತರ : ಎರಡುಂ ಸಗ್ಗಂಗಳ 
ನಡುದೆರಪಿನೊಳಧಿಯಾದ್ಯಮನ್ತ್ಯಮಲ್ಲದ ಮಧ್ಯ್ಮಾಜಿರದೊಳ" ಧರ್ಮ 
ಗ್ಲಾನಿಯ ನರೆಕದೊಳಳಲ್ವರುಮನಕಟ ! ನೆನೆಗೆಮ! ಕೃಷ್ಣಂ (ಜಟ್ಮಅ, 
೯-೬). [ ನಡ್ಡು + ತೆರಪು (ಆತೆಅಪ)) 

ನಡುಡೊಟಃ (ನಾ). ನದಿಯ ಮಧ್ಯಭಾಗ ; ನಡುನೀರಂ: ನಡು 
ದೊಂಿಯಲ್ಲಿ ಹುಟ್ಟುಹಾಕಿದಡೆ ಹಜುಗೋಲು ಮುಳುಗದೆ ಏಜ್‌ದವರು 
ಸತ್ತರು (ಅವೆಜೆಂ. ೦-೩೬೦) ; ನಡುದೊ[ಪಾಕಾಂ. ತೊ)ಅೆಯೊಳಗೆ 
ಹಲ್‌ಗೋಲನಿಳಿದಂತುಯಿತ್ತೆನ್ನ ಭಕ್ತಿ (ಬಸಜೆ, ೯೮-೨೯೩). 

| [ ನಡ್ಡು + ತೊಟ್ಟ] 

ನಡುನಾಡು (ನಾ). ೧. (ದೇಶದ) ವಂಧ್ಯಭಾಗ ; (ರಾಜ್ಯದ) ಮಧ್ಯ 
ಪ್ರದೇಶ : ಕಡೆವಿಡಿದು ಬಳಸಿ ನೀರಿರೆ ನಡು ಬತ್ತಿದ ಕೆಅಕಿಯನಿಂತು 
ಕಂಡುದಟ್‌ಂದಂ ನಡುನಾಡೊಳಟಂ ನೆಲಸದೆ ಕಡೆಯೊಳ್‌ ನೆಲೆಗೊಳ್ಳುಂ 
(ಅದಿಪು. ೦೫-೪೦) ; ಗಡೆನಾಡ ಲಿಂಗವ ನಡುನಾಡಿಗೆ ತಂದೆನೆಂಬ ಅಹಂ 
ಕರವ ಮುಂದುಗೊಂಡಿದ್ದೆಯಲ್ಲಾ . . . ಗೊಹೇಶ್ವರಲಿಂಗವು ನಿನ್ನ 
ತಪ್ಪಿಸಿ ಹೋದುದ ಮಲಜ್‌ದೆಯಲ್ಲೂ (ಅವಡಂ. ೨೧೯-೯೯೨); 
ಊರೂರ್ದಪ್ಪದೆ ದೇವತಾನಿಳಯದಿಂ ಸದ್ಭಕ್ತರಿಂ ಚೆಲ್ಹುವೆತ್ತೂರೂರ್ದಪ್ಪದೆ 
ಬಲ್ಲಕುಂದೆ ನಡುನಾಟಿ೫ ಸಂತಂ ಬಸಂತಂ ಕರಂ (ಶಾಪವಂಂ. ೯೬೪) ; (ಎಇ. 
೫1೪, ೨೭೦-೦೯; 3181 ನೋ). ೨. (ಮೂರು ಲೋಕಗಳಲ್ಲಿ) ಮಧ್ಯ 
ದಲ್ಲಿರುವ ಲೋಕ; ಭೂಲೋಕ; ಮರ್ತ್ಯಲೋಕ : ನಡುನಾಡ 
ರಸದ. ಪೆರ್ದ್ನೊಟ ನಡುಪಳ್ಳಿಯ ಕಾಮಧೇನು[ಮಂ]ಗಣದೊಳೆನಿಪ್ಪದೆ 
ಪಣ್ತ ಕಲ್ಪತರುವೆಂದಡದೇವಣ್ಣಿಪುದೊ ರೂಪ ವಿದ್ಕಾಧರಿಯ (ಸಇಇಇ. ೫%, 
೪೯-೩೬8 ; ಸು. 1076 7); ನಡುನಾಡು ಮೇಲ್ನಾಡು ಕೀಳುನಾಡೆಂಬ 
ಮುಪ್ಪೊಡವಿಯೊಡೆಯನ ಹೆಮ್ಮಗಗೆ ತಡೆಯುಂಟೆ (ಧರೆ: ೪೪-೬೬). 


೪೩೨೬ 


19 


15 


20 


25 


30 


$5 


ನಡುನೆತಿ 


ಕಾಫಿ 


ನಡುನಾಡ ತೀರ್ಥ ಎ ೧. ಭೂಲೋಕಕ್ಕೆ ಪೂಜ್ಯವಾದ ಸ್ಕಳ, - 
ಶ್ರೇಷ್ಠವಾದ ಪ್ರದೇಶ : ನಡುನಾಡ ತೀರ್ಥಮೆನಿಸಲ್ಪಡೆದಿಂದ್ರಪ್ರಣಯ 
ಮೆಂಬ ಪರ್ವತಕಟಕಂಬಿಡಿದು ನಿಜಕಟಕಮಂ ತಾಂ ಬಿಡಿಸಿ ಮಗಂಗಿತ್ತೂ 
ಕೊಡೆಯುಮಂ ಪಟ್ಟಮಂಮಂ (ಅನಂಪು. ೧೨-೯). ೨. ಭೂಲೋಕಕ್ಕೆ 
ಪೂಜ್ಯನಾದವನಂ ; ಒಂದಂ ಬಿರಂದಂ : ಸಕಳಗುಣಸಂಪೂರ್ಣ್ಣಂ ಕಲಿ 
ಕಾಲಕರ್ಣ್ಣನಮಳಚರಿತ್ರಂ ನಡುನಾಡ ತೀರ್ತ್ವಂ ಶ್ರೀಮತ್ಪೊಸವೂರಾಯ್ಚ 
ಗಾವುಣ್ಣಿಂ (ಸೌಇಇ. ೫1-1, ೬೫-೨೯ ; 1028); ಬಮ್ಮ [0]ಗಣ್ಣ ಎಲರ್ಪ್ಪೊ 
ಗಳೆ ನೆಗಟ್ಟಿನವನೀತಳದೊಳ” . . . ಕುನ್ಹಿಗನೊಳ್ಳೆಡೆದಂ ನಡು[ನಾ] [ಡ] 
ತೀರ್ತ್ವವೀ ಮಹಿಮಗಳೆಂ (ಸಾಇಇ, ೫X, ೨೪ ೧೪; 1034). 
[ನೆಡು , ನಾಡು) 

ನಡುನಿದ್ದೆ (ನಾ). ನಿದ್ರೆಯ ಮಧ್ಯಕಾಲ ; ಗಾಢನಿದ್ರೆ : ಇದು ಬೇರೊಂದು 
ಕಾಲ ; ನಡುನಿದ್ದೆಯಲ್ಲಿ ಕನಸು ಬಿದ್ದ ಹಾಗೆ ತಣಿವಿಗಾಗಿ ಈ ನಾಡನ್ನು 
ತೆರೆದಂತಿದೆ (ಕುಸುಸಂ. ೧೩೮). [ ನಡ್ಡು * ನಿದ್ದೆ] 

ನೆಡುನಿಲ (ಕ್ರಿ). (ಆಲಂ) ನಿಷ್ಟ ಕ್ಷಪಾತದಿಂದಿರು : ಎರಡುಂ ಪಕ್ಕಮು 
ಮೊಂದೇ ಸರಿಯೆನೆ ನಡುನಿಂದು ನೆಗಟ್‌ಯಾ ದ್ವಿಜವರನೊೊಳ್‌ ಕರೆಮೊಸೆದು 
ತನ್ನ ಭಾರಮನಿರಿಸಿದವೊಲ್‌ ಪೆಂಪುಗೊಳಿವನುತ್ತಮಪುರುಷಂ (ಜಕವಿ. 
೧-೪೨). [ನಡು * ನಿಲ್‌) 

ನಡುನೀರ್‌, ನಡಂನೀರಂ (ನಾ). (ಸರೋವರ, ನದಿ ಮುಂತಾದಂವುಗಳ) 
ನೀರಿನ ಮಧ್ಯಭಾಗ,-ಜಲಮಧ್ಯ : ಅಂಜದೆ ಪೊಕ್ಕು ನಡುನೀರೊ 
ಳಾಡುವ ವನದೇವಿಯರ ಸೋಮರ್ಮುಡಿಯಿಂ ಪರೆದರಲ ಬೆರಕೆಗಂಪಿನ 
ಪೊಂಪುಬ್‌ಯೆೊಳಂ (ಕಾದಂಪೂ. ೧೦೭) ; ಆನ್ಯಾಯದೊಳ್ಳಡೆದರ್ಥಂ ನಡು 
ನೀರಿನೊಳಿಕ್ಕಿದೊಡಂ ಕಿಡುಗು೦ (ಧರ್ಮಾಮ್ಮ. ಹಿಡಿದುದ 
ಬಿಡದಿದ್ದರೆ ಕಡೆಗೆ ಚಾಚುವ ಅಲ್ಲದಿದ್ದರೆ ನಡುನೀರಲ್ಲದ್ದುವ .ನಮ್ಮ 
ಕೊಡಲ ಸಂಗಮದೇವ (ಬಸವ. ೨೨೦) ; ಎಲೆ ಭಕ್ತ ನೀನೇಕೆ ನಡುನೀರೊ 
೪ರ್ದಪ್ಪೆ (ರುದ್ರರ. ದೇ. ೨೧೦-೯); ನಡುನೀರೊಳೊಗೆದ ನಳಿನಮಂ 
ಮುಜ್‌್‌ಯಲೆಳಿ ಮಗುಳ್ಳು ತೆರೆವಿಡಿದೀಸುವೆಳೆವೇಡಿತಿ (ರಾಜಕೇ. ೬-೨೪ವ). 
ನಡುನೀರು : ಕೃಪ ಗುರುಸುತರ ನುಡಿಗಳನು ನಡುನೀರಲಿ ನೃಪಧ್ವನಿಯ 
ಅಜದರಿವರಾಲಿಸಿದರು (ಕುವ್ಕಾಗ. ೪-೪೩). 

ನಡುನೀರಲ್ಲಿ ಕೈಬಿಡು, ನಡುನೀರಲಿ ಕೈಬಿಡು - ೧. ಪ್ರವಾಹದ 

ಮಧ್ಯದಲ್ಲಿ ಹಿಡಿತದ ಸಹಾಯಂವನ್ನು ತಪ್ಪಿಸಂ : ನಡುನೀರಲ್ಲಿ ಕೈಬಿಟ್ಟ 
ಹಾಗೆ (ಗಾದೆ): ೨. ನಂಬಿಕೊಂಡವರಿಗೆ ಅತ್ಯಗತ್ಯವಾದ ಸಮಯಂದಲ್ಲಿ 
ಉದ್ದೇಶಪೂರ್ವಕವಾಗಿ ಸಹಾಯ ನಿಲ್ಲಿಸಂ; ಕೈಕೊಡಂ : ಆಕೆಯ 
ಅಂತಸ್ತಿನ ಭವಿಷ್ಯವೆಲ್ಲ ನನ್ನ ಕೈಯೊಳಗಿರುವಾಗ್ಗೆ ನಾನೀಗ ಆಕೆಯನ್ನು 
ನಡುನೀರೆಲಿ ಕೈಬಿಡುವುದೆ ? (ನಡದ. 11, ೪೭೦). { ನಡ್ಕು * ನೀರ್‌; 

ನಡುನೀರು "ನಡಂನೀರ್‌' ನೋ. 

ನಡುನೆತ್ತಿ (ನಾ). ತಲೆಯು ಮೇಲಿನ ಮಧ್ಯಭಾಗ; ನಡಂದಲೆ : 
ಮುಡುಪು ಬೆನ್ನಂ ಕೊರಲಂ ನಡುನೆತ್ತಿಯನೆತ್ತಿಪೊಯ್ದ್ಬರೊರ್ವರನೊರ್ವರ್‌ 
(ಗದಾಯು. ೮-೧೫); ಎರಡುಂ ಬಾಳಕ ಪದ್ಮಕಮೆರಡುಂ ಚಂದನಮೆನಿಪ್ಪುವಂ 
ತೆಳ್ಗಲ್‌ಯಿಂದರೆದು ನಡುನೆತ್ತಿಯೊಳ್‌ ಪೂಸೆ ರುಜಾರ್ತನ ತೃಷೆಯ ದಾಹ 
ದೊದವಂ ಕಳೆಗುಂ (ಲೋಕೋಪ. ೯-೨೮) ; ಆಧಾರ ಸ್ವಾಧಿಷ್ಠಾನ . . - 
ಆಜ್ಞೆ ಎಂಬ ಷಡಾಧಾರದ ಬಳಿವಿಡಿದು ನೆತ್ತಿಯಿಂದುತ್ತರಕ್ಕೆ ಉಜ್ಜ ಅಳಿಸಿ 
ಹಾಯ್ದು ನಡುನೆತ್ತಿ ತೂತಾದರೂ ಲಿಂಗಸಾಹಿತ್ಯವಿಲ್ಲ (ಅದವ. ೧೧-3೧) ; 
ನಿರವಧಿಯಿಂ ಕುಳಿರ್ವದಕಮಂ ನಡುನೆತ್ತಿಯೊಳಾಂತು ತನ್ನ ಕಣ್ಣುರಿಗುಪ 
ಶಾಂತಿಯಂ ಪಡೆದನಿಲ್ಲಭವಂ (ದಕಕು. ೧-೩೩) ; ಒಡೆದು ನಡುನೆತ್ತಿಯನು 
ರುಳಪಿಸಿ ಕಡುವೆಳಗು ಥಳಥಳಿಸಿ ತರಣಿಯ ತುಡುಕಿ ಹಾಯ್ಡುದು 
ರಶ್ಮಿ ರೆಂಜಿಸಿತಖಿಳದಿಗುತಟಿವ (ಕುವ್ಯಾದ್ರೋ. ೧೮-೭೧) ; ನಡುನೆತ್ತಿ ಬಿರಿದು 


೬-೧೨೮) ; 


ನಡುನೆಲ ೪೩೨೭ 


ಮುತ್ತುಗಳೊಡೆದುಚ್ಚಳಿಸುತ್ತೆ ಪಂಚಿ (ರಾಜಕೇ. 8-90). [ನಡ್ಮು 4ನೆತ್ತಿ) 

ನಡುನೆಲ (ನಾ). ಮಧ್ಯದ ಪ್ರದೇಶ,-ಸ್ಮ ಛೆ; ಸನ್ನೆಯ ಭೇರಿಕಾಜರು 
ನಡುನೆಲದಲ್ಲಿ ಸನ್ನದ್ಧರಾಗಿ ನೆರೆದರು (ಧರಣ. 8೦-೨೯). [ನಡ್ಮು * ನೆಲ] 

ನಡುನೆಲೆ (ನಾ). ಮಧ್ಯಸ್ತಿಕೆ ; ನಿಷ್ಟಕ್ಷಪಾತತೆ ; ನಡುನೆಲೆಯುಳ್ಳವನ 
ಬದುಕು ಅಟ್‌ವಿಲ್ಲದೆ ಸಂತತಿಗಂ ಕಾಪುಳ್ಳುದಕ್ಕುಂ (ಕುಣಳ್‌. ೧-೧೨-೨). 

[ ನಡ್ಮು + ನೆಲೆ) 

ನಡುನೇಸಟು್‌, ನಡುನೇಸಣು (ನಾ). ನಡುಹಗಲು ; ಮಧ್ಯಾಹ್ನ : 
ಒಡಲೂಂತ. ತನುವೀತನ ನೆವದಿಂದೆಂದು ಕಡುಗಳಲ್ದಾಕಾಶಮೆಂಬ ಮೃಡ 
ನುರಿಗಣ್ಣ ತೆಅ್‌ದವೊಲು ನಡುನೇಸಜಡಸಿದುದಂದು ಬಲ್ಬಿಸುವ (ಶ್ರೀಪಾಲ. 
೪-8೪). ನಡುನೇಸಟು : ನಡುನೇಸಅಲಿ ತಮ ನಿಲಬಲ್ಲದೇ ಜನನಾಥ 
(ನಿಧಾಗ. 8-೧೨-೨೭), [ ನಡ್ಕು ೬ ನೇಸಅ*] 

ನಡುನೇಸಟು "ನಡುನೇಸಜಿ್‌' ನೋ. 

ನಡುನೊಸಲು (ನಾ). ಹಣೆಯ ಮಧ್ಯಭಾಗ : ಜಡೆಮುಡಿಯನಳವಡಿಸಿ 
» - ಭಹಿತಲೇಪನದೊಡಲು ನಡುನೊಸಲೊಳು ತ್ರಿಪುಂಡ್ರದ ರೇಖೆಗಳು 
ಮೆಣ್‌ಯೆ (ಬಸಪು. 8-೨೬). [ನಡ್ಯು ೬ ನೊಸಲು (<ನೊಸಲ್‌ )1 

ನಡುನೋಟ (ನಾ). ಸ್ಥಿರವಾದ ನೋಟ ; ನೆಟ್ಟ ದೃಷ್ಟಿ : ಪಸುಳಿಗುವರಂ 
ತನ್ನ ಕಟ್ಟಿದಿರ ಪುರ.ಹೋತ್ತಮಮೂರ್ತಿಯನೆಮೆಯಿಕ್ಕದ ನಡುನೋಟದಿಂ 
ದಿಟ್ಟಿಸುತೆ ಕುಳ್ಳಿರೆಲ್‌ (ರಾಮಕ್ಕ. ೬೭-೪). [ನಡು * ನೋಟ) 

ನಡುಪಗಲ್‌ "ನಡಂವಗಲ್‌' ನೋ. 

ನಯುಪಟ್ಟ? (ನಾ). (2) : ತೊಡೆಯಿಂ ಕಡುಗುದುರೆಗಳು ಮಡದಿಂ ನಡು 

ಡೆ]ಷಟ್ಟ ದಂತಿಯಂ ನಿಡುದೋಳಿಂ ಕಡುವಾಳಂ ಕೂರಸಿಯಿಂ 

ಕಡೆಂಗಿದಣೆಯೆಂ ಸಮಂತು ಬಸದಾಗಿಸುವಂ (ಕಾವ್ಯವ, 3೩೧) ; ಚಿತ್ತಭವ 

ಚಕ್ರವರ್ತಿಯ ನಡುಪಟ್ಟ ಪಟ್ಟದಾನೆಯಂತೆ ಮಗಮಗಿಸುವ ಮದಮದದ 

ಸೊನೆಸೊನೆಯಂ ಬಿಡುವ ಬಾಳರಸಾಳೆಂಗಳಿಂ - ಕಾಮದೇವನ ದೀವದ 

ಪಿಂಡಿನಂತಿರ್ಪ ಕಳಹಂಸೆಗಳಿಂ . 


20 


[2030 


» « ಮನಂಗೊಳಿಸಿ (ಅರ್ಧನೇ. ೪-೬೮ ನ). 

(?] 

ನಡುಪಟ್ಟಿ (ನಾ). ೧. ಸೊಂಟಕ್ಕೆ ಕಟ್ಟಿಕೊಳ್ಳುವ ಚರ್ಮ, ವಸ್ತ್ರ, 
ಲೋಹ ಮುಂತಾದಂವುಗಳ ಪಟ್ಟಿ; ಬೆಲ್ಲು: ಅವಳು ಬಿರುಬಿರನೆ 
ಕೈಚಾಚಿ, ನೋಟನ್ನು ಕಸಿದ.ಕೊಂಡು ತನ್ನ ನಡುಪಟ್ಟಿಯ ಕೆಳೆಗೆ ಬಚ್ಚಿಟ್ಟು 
ಕೊಂಡಳು (ಪುನರು. ೧೯೫); ಕಯ್ಯ ಪಟ್ಟದ ಖಚ್ಛವನ್ನು ನಡುಪಟ್ಟಿಯ 
ಒರೆಯೊಳಕ್ಕೆ ಸಶಬ್ದವಾಗಿ ನೂಂಕಿಬಿಡುವನು (ಬಿರುಗಂ. ೩೧-೬). ವಿ. 
ಸೊಂಟದಲ್ಲಿ ಧರಿಸುವ ಒಂದು ಬಗೆಯ ಆಭರಣ; ಒಡ್ಯಾಣ; 
ಡಾಬಂ. ([ನಡ್ಕು * ಪಟ್ಟಿ] 

ನಡುಪಳ್ಳಿ, ನಡಪ್ಪಳ್ಳಿ (ನಾ). ಒಂದು ಸ್ಥಳದ ಹೆಸರು: ನಡುನಾಡ 
ರಸದ ಪೆರ್ದೋಟ ನಡುವಳ್ಳಿಯ ಕಾವೂಧೇನು[ಮಂ] ಗಣದೆೊಳೆನಿಪ್ಪದೆ 
ಪಣ್ರ ಕಲ್ಬತರುವೆಂದಡದೇವಣ್ಣಿಪುದೊ ರೂಪವಿದ್ಯಾಧರಿಯ (ಸಇಇಇ. ೫x, 
೪೮-೩೫: ಸು. ನಡಪ್ಪಳ್ಳಿ : ನೇಲ್‌ಲೆಯಂ ವಜಖೊತ್ತಿಂ 
ನಡಪ್ಪಳ್ಳಿಮೂಬೌಾಣಂ ನಡಲು ಎಪ್ಪಳ್ಳಿ (ಎಕ. ೪1, ಚಿಕ್ಕಮ. ೯೫-೧೫ ; 
ಸು. 1025 )). [ನಡ್ಕು * ಪಳ್ಳಿ] ] 

ನಡುಪಾಯ್‌ "ನಡಂವಾಯ್‌' ನೋ. 

ನಡುಪ್ರಾಯ (ನಾ). ಮಧ್ಯವಯಂಸ್ಸ : ಅವರು ನಡುಪ್ರಾಯದಲ್ಲಿ ತೀರಿ 
ಹೋದುದರಿಂದ ಸಂಸಾರಕ್ಕೆ ಬಹಳ ಕಷ್ಟವಾಗಿದೆ (ರೂಢಿ). 

[ ನಡ್ಕು * ಪ್ರಾಯ) 

ನಡುಬನ (ನಾ). ಕಾಡಿನ ವಂಧ್ಯಭಾಗ ; ಅರಣ್ಯದ ಒಳಭಾಗ : ಸ್ವರ್ಗಸ್ಥ 
ರಾದರು ತಂದೆ ತನ್ನಣುಗನ ನಡುಬನದೊಳು ಬಿಟ್ಟ ಹಾಗೆ (ಇಂಜಾಪ. | 48 

( ನಡ್ಕು * ಬನ] 


30 


1076 ?), 


40 


೨೧-೪೩). 


ನಡುಮಟ್ಟ, 


ನಡುಬಾನು (ನಾ). ಆಕಾಶದ ಮಧ್ಯಭಾಗ: ನಡುಬಾನೇಟದುಷ್ಠಾಂಶು 
ಮಂಡಲವಲ್ಲಿ ಕಡು ಸೊಗಸಿತು (ಶ್ರೀಪಾಲ: ೪-೪೮). 
[ ನಡ್ಯು + ಬಾನ್ಮು (ಎಬಾನ್ಸ್‌)] 
ನಡುಬಾವಿ (ನಾ). ಬಾವಿಯ ಮಧ್ಯಭಾಗ: ಶ್ರೀವಿಜಯಮುನಿ ಹೋಗಿ 
ತಾ ನಡುಬಾವಿಯಲಿ ಬಿದ್ದನು (ಲಸಪು. ೫೧-೧೭). [ ನಡ್ಮು + ಬಾವಿ) 
ನಡುಬೀಡು (ನಾ). ಸ್ವಲ್ಪ ಬೆಳೆ ಬೆಳೆಯಯವ ಹೊಲ ಮಂಂಂತಾದಂವು : 
-ಕೀಳು ಮೇಲು ನಡುಬೀಡುಬೀಡು ಬಿಯ ತಪುವೊಪ್ಪೆ (ಸೌಇಎ, ೧೯೩೬, 
ಪುತ್ತೂರು. ೧೧೪-೯; 1282). [ನಡ್ಕು * ಬೀಡ್ಕು) 
ನಡುಬೀದಿ “ನಡುವೀದಿ' ನೋ. 
ನಡುಬೆಟ್ಟ (ನಾ). ಬೆಟ್ಟದ ವಂಧ್ಯಭಾಗ : ನಡುಬೆಟ್ಟಕ್ಕೆ ಹತ್ತುವ ವೇಳೆಗೆ 
ಬಿಸಿಲೇರಿಬಿಟ್ಟಿತು (ರೂಢಿ). [ನಡ್ಕು + ಬೆಟ್ಟ (ಬೆಟ್ಟುು)] 
ನಡುಬೆಟ್ಟು (ನಾ).  ನಡುಬೆರಳಂ : (9). 
[ ನಡ್ಕು * ಬೆಟ್ಟು (ಬೊಟ್ಟು) 
ನಡುಬೆನ್‌, ನಡಂಬೆನ್ನು (ನಾ). ಬೆನ್ನಿನ ವಂಧ್ಯಭಾಗ: ಇಟಾದು ಮರ 
ದಿಂದಮಾಗಳ ಕೆಬಗೆಲ್ಲಂ ಪರೆದು ಬಿರ್ದ ಶುಕಸಂತತಿಯಂ ಗಟಗಟಃಸಿ ಕಟ್ಟಿ ಕ 
ನಡುಬೆನ್ನಿಟ್‌ವಿನೆಗಂ ಪೊತ್ತು ಪೋದನಾ ಮುದ:ವೇಡಂ (ಕಾದಂಪೂ. ೮೦೭); 
ನಡುಬೆನ್ನಂ ಸಜ್ಜನೆ ಸೀಟ್‌ಯುಂ (ಅಜಪು, ೧೦-೧೦ ಪ). ನಡುಚೆನ್ನು : 
ಮೂಟೆ ಹೊತ್ತು ನಡುಬೆನ್ನು ಮುರಿದುಹೋಯಿತು (ರೂಂ). 
[ ನಡ್ಕು * ಬೆನ್‌ 
ನಡುಬೆನ್ನು "ನಡುಬೆನ್‌' ನೋ. 
ನಡುಬೆರಳು (ನಾ). (ಹಸ್ತದ ಅಥವಾ ಪಾದದ ಐದಂ ಬೆರಳಂಗಳಲ್ಲಿ) 
ಮಧ್ಯದ ಬೆಟ್ಟು, - ಬೆರಳಂ : ಮಗುವಿನ ನಡುಬೆರಳಿನಲ್ಲಿ ಉಂಗುರವಿದೆ 
(ರೂಢ). [ ನಡ್ಯು + ಬೆರಳು (  ಬೆರಲ*) 
ನಡುಬೊತ್ತು, ನಡುಹೊತ್ತು (ನಾ). - ನಡುನೇಸಜಿ್‌ : ಮತ್ತದಂ ಪೊಗೆ 
ಹೋದ ತಟ್‌ಗೆಂಡದೊಳಗೆ ನಡುಬೊತ್ತಾಗುವನ್ನೆವರ ವಬಚ್ಚೆ ಳಂ 
ಮುಚ್ಚಿರಿಸಿ (ಸೂಪಾ. 3-೧). ಅಂಬರಮೆಂಬವನಿಯ ಹೊತ್ತ ಭೂಧರ 
ಮೆಂಬ ಶೇಷನ ಮಸ್ತಕದ ಕೆಂಬೆರಲೆನೆ ನಡುಬೊತ್ತಿನೊಳೆಸೆದುದು ಬಿಂಬ 
ಮಂಭೋರುಹಸಖನ (ಶ್ರೀಪಾಲ. ೪-೪೯). ನಡುಹೊತ್ತು : ದೂರದ 
ಪೊಳಲಿಗೆ ಯಾತ್ರೆ ಹೊರಟಿದ್ದೇನೆ. ನಡುಹೊತ್ತಿನಲ್ಲಿ ಆಸರೆ ಸಿಕ್ಕೀತೆಂದು 
ಇಲ್ಲಿಗೆ ನುಗ್ಗಿದೆವು (ಹಾಹುತ್ತ. ೯೦). 
[ ನಡ್ಕು * ಪೊತ್ತು ( ಆ ಪಶೊಟ್ಟು)] 
ನಡುಭವಗಾವುಂಡ (ನಾ). ಒಬ್ಬಾತನ ಹೆಸರು: ಅಂಕಗವುಣ್ಣಗೆ ಪಲರ್ಮ್ಮೆಚಿ 
ಗಾವಣ್ಣಂ ನಡುಭವಗಾ[ವು]ಣ್ನಂಗೆ ತೆಲುಗರ ಮಾರಿಗಾವುಣ್ಣ ನೊಳ್ಳ ಜ್ಲಟಿ 
(ಎಕ. 1೪, ಹೆಗ್ಗಡ, ೧೦೪-೧೮ ; 1037). 
[? + ಗಾವುಂಡ ( ಆ ಗಾಮುಂಡ) ) 
ನಡುಭಾಗ (ನಾ). ವಂಧ್ಯಭಾಗ : ನದಿಯ ನಡುಭಾಗದಲ್ಲಿ ಬಹಳ ಆಳವಿದೆ 
(ಕೂಡ). (ನಡ್ಡು + ಭಾಗ) 
ನಡುಮಂಡೆ (ನಾ). - ನಡಂದಲೆ ; ಭಂಡರಾದೆವಲಾಯೆನುತ ನಡುಮಂಡೆ 
ಯನು ತುಡುಕಿದನು ಮೆಟ್‌ವುದ್ಧಂಡಜಡೆಯನು ಕಿತ್ತು ಬೀಸಾಡಿದನು 
ಭೂತಳಕೆ (ನಿಧಾಗ, ೪-೨-೪); ದಂಡೆ ಕಾಣದು ನಮ್ಮೂರು ನಡುಮಂಡೆ 
ಸ್ಥಳವೆ ನಮ್ಮೂರು (ಪುರಂದ. ೫-೭೧-೦). [ನಡು * ಮಂಡೆ] 
ನಡುಮಟ್ಟ] (ನಾ). ನಡುವಿನ ವಂಟ್ಟ ; ಸೊಂಟದ ಸವಂ : ಅವನು ನಡು 
ಮಟ್ಟದ ನೀರಿನಲ್ಲಿ ನಿಂತಿದ್ದಾನೆ (ರೂಢ). [ನೆಡು * ಮಟ್ಟ) 
ನಡುಮಟ್ಟ, (ಅ). ಸೊಂಟದ ವರೆಗೆ; ಸೊಂಟದ ತನಕ : ಆ ಕೆರೆಯಲ್ಲಿ 
ಒಬ್ಬ ಮನುಷ್ಯನ ನಡುಮಟ್ಟ ಬರುವಷ್ಟು ಮಾತ್ರ ನೀರಿದೆ (ರೂಂ). 
[ ನಡ್ಯು * ಮಟ್ಟ್ಯ) 


ನಡುಮಣು 
ಣಿ 


ನಡುಮಣ್ಣು (ನಾ). (ತಕ್ಕಮಟ್ಟಿಗೆ ಚೆನ್ನಾಗಿರುವ) ವಂಧ್ಯವಂವರ್ಗದ 
ಭೂವಿಂ: (ಕಿಸಂಗ್ಲಾ. ೧. ! ನಡ್ಕು* ಮಣ್ಣು (ಮಣ್‌) ) 

ನಡುಮಧ್ಯ, (ನಾ). ನಡುಭಾಗ ; ಮಧ್ಯಭಾಗ ; ನಟ್ಟನಡಂ : ನಡು 
ಮಧ್ಯದಲ್ಲಿ ನಕ್ಷತ್ರ ಉದಯವಾಗಲಂ . . , ಕಾಳಲಾದೇವಿ ಕೆಡೆವಂಟ್‌ೌ 


೪೩೨೮ 


ದೋಡಿದಳು ನೋಡಾ (ಸಿದ್ದೇವ. ೪೮-೧೩೫); ಸುತ್ತ ಮೆರದಿಹ ಸೇನೆ| 6 


ನಡುಮಧ್ಯದೊಳು ಹಿಮಕರನಾ ಚಿತ್ರಭವನವೊಯೆನಲು ರೆಂಜನೆವೆತ್ತ 
ನಿಜಬೀಡಿನಲಿ ಎಸೆದನು ಕೇಳು ಕೌರವನು (ಆನಭಾ. ೩೭-3); 
ಬಿಡಾರವಿರುವವನಿಗೆ ನಡುಮಧ್ಯವಾದರೇನು? (ಗಂದ). 
[ ನಡ್ಕು + ಮಧ್ಯ] 
ನೆಡುಮಧ್ಯ್ಯ (ಅ). ವಂಧ್ಯಭಾಗದಲ್ಲಿ ; ನಟ್ಟನಡಂವೆ : ನಡುಮಧ್ಯ ಇರು 
ವಂಥ ಸೀಮೆಯನ್ನು ಕಟ್ಟಿಕೊಂಡು (ರಾಜೀಂದ್ರ. ೨೭). 
[ ನಡಕ + ಮಧ್ಯೆ, 1 
ನಡುಮಧ್ಯೆ (ಅ). ವಂಧ್ಯಭಾಗದಲ್ಲಿ ; ನಟ್ಟನಡಂವೆ : ಇಬ್ಬರು ದುಷ್ಟರಿಗೆ 
ಜಗಳಪಾಗುತ್ತಿರಂವಾಗ ನಡುಮಧ್ಯೆ ಪ್ರವೇಶಿಸುವುದು ಅಪಾಯಕರ (ರೂಂ): 
ನಡುಮಧ್ಯೆ ಇವರ ಕಿತಾಪತಿ ಬೇರೆ (ರ). [ನಡ್ಕು ಮಧ್ಯೆ] 
ನಡುಮನೆ "ನಡಂವನೆ' ನೋ. 
ನಡುಮರ (ನಾ). ವೃಕ್ಷದ ವಂಧ್ಯಭಾಗ : ನಡುಮರ ಹತ್ತಿ ಬುಡ ಕಡಿದ 
(ಗಾಡ). [ನಡ್ಕು + ಮರ,] 
ನಡುಮಾಳ (ನಾ). ಮೈ ದಾನ ದ ವಂಧ್ಯಭಾಗ ; ನಡುಬಯಂಲಂ; 


“ನತ ಗ್‌ನಿಗೆ (ದೊಣ್ಣ ನೆ. ೧೮೭ ಆದಯ ಉರಾಗೆಸಿ: ಕಡುಗುದುರೆ, ಕಥ 
ಸ ನೆ. ೧೧೭ ಆದಿಂ ಉನನತ: ೩೧ 


ಗತ ಸೃ ಪ ನ್ನ ೨ 


ಹ ಎತ್ತ ಜ್‌ | AUS 
ವೆಸುಮೊಗೆಂ ಫೋ ದ್‌ೆ 


ಮುಂ ನೀರಿಬ್ಲಣವೆ ಮೆಗುಲ್ವಾದಂ ಪಿಂದೂರ್ಗೆಂಟು (ಮೆದೆ ನೆ. 
೧೯3 ಪ್ರಯೋ). "ನಿಡುಮಾಳ' ಪರಾ. [ನಡ್ಕು + ಮಾಳ] 

ಸಡುಮುರಿ, (ಕ್ರಿ). ೧. ಸೊಂಟ ಬಾಗಂ, - ಬಗ್ಗು : ನಡುಮಂಲ್‌[ರಿ]ದು 
ಗುಡುಗೂಜ೨ ತಲೆ ನಡುಗಿ. . . ಒಂದನಾಡಹೋಗಿ ಒಂಬತ್ತನಾಡುವ 
ಅಜ್ಲಾನಿಗಳಿಲ್ಲರೂ ಹಿರಿಯರೆ (ಕನ್ನವ. 'ಕ, ೧೩೨-೩೫೩). ೨. (ಅಲಂ) 
ಸಂಪೂರ್ಣ ಶಕ್ತಿಗಂಂದಂ. [ನಡ್ಮು + ಮುರಿ] 

ನಡುಮುರಿ, (ಕ್ರಿ). ೧. ಸೊಂಟವನ್ನು ಮುರಿದಂಹಾಕು. ೨. (ಆಲಂ) 
ನಾಶಮಾಡು ; ಹಾಳುಮಾಡಂ : ಬರುತದೆ! ಮೈತೋರದೆ ಒರುತದೆ! 
ಅದೆ - ನಡುಮುರಿಯುತ ನಗನಾವೆಗೆ, ಕೂವೆಗೆ (ಕಎಪು. ೨೭-೩). 

[ ನಡ್ಕು * ಮುರ್ಯ್ಕಿ ( ಆಮುಜ್ಕಿ) ' 

ನಡುಮೂಗು (ನಾ), ವೂಗಿನೆ ವಂಧ್ಯಭಾಗ ; ನಾಸಿಕದ ನಡುಭಾಗ : 

ನಡುಮೂಗು, ನಾಸಾಸೇತು (೫1646 ೦8 ೬hೀ 8086. ಪಾರಿನಿ. ೧೦). 
[ ನಡ್ಕು * ಮೂಗ್ಳು) 

ನಡುರಂಗ (ನಾ).. ( ದೇವಸ್ಥಾನದ ) ವಂಧ್ಯಭಾಗದಲ್ಲಿರುವ ರಂಗ 
ಮಂಟಪ, -ಸಭಾಮಂಟಪ ; ನವರಂಗ : ಗುಡಿಯ ಬೋದಿಗೆ ಕಲ್ಲು ನಡು 
ರೆಂಗ ತಾ ಕಲ್ಲು ಕಡೆಮೂಲೆ ಸೆಅಗು ತಾ ಕಲ್ಲು ವರವನು ಕೊಡುವಾತ 
ಬೇಅಕಿ (ಸರ್ವಜ್ಞ. 508), [ ನಡ್ಳು + ರಂಗ] 

ನಡುರಾತ್ರಿ (ನಾ). ಮಧ್ಯರಾತ್ರಿ ; ಸವಂರಾತ್ರಿ : ನಡುರುಶ್ರಿಯಿಂದ 
ಮುಂಜಾನೆ ನಾಲ್ಕು ಗಂಟೆಯ ತನಕ ವಿಶ್ರಾಂತಿ ತೆಗೆದುಕೊಳ್ಳುವರು 
(ರಾಜವ. ೭೮).  [ ನಡ್ಕು 4 ಏಂತ್ರಿ) 

ನಡುರಾತ್ರೆ (ನಾ). - ನಡುರಾತ್ರಿ : ಆತನಿಗೆ ಈಗ ನಡುರಾತ್ರೆಗೆ ತನ್ನನ್ನು 
ಕರೆದು ಪಸೆ ತುಂಬದ ಕಣ್ಣುಗಳಿಂದ "ನನ್ನನ್ನು ರಕ್ಷಿಸು” ಎನ್ನುತ್ತಿದ್ದ ತಂಗಿ 
ಯನ್ನು ಇದಿರಿಸುವುದು ಸಾಧ್ಯವಾಗಲಿಲ್ಲ (ವಾತ್ಮಲ್ಯ. ೩೩೭) ; ಈ ನಡುರಾತ್ರೆ 
ಯಲ್ಲಿ ಭೀತಿಯಿಲ್ಲದೆ ನನ್ನ ಬೆಂಬತ್ತಿ ಬಂದವನು ನೀನು ಯಾರು? 
(ಬತ್ತೀಸ. ೩0). [ ನಡ್ಕು + ರಾತ್ರೆ ] 


26 


50 


35 


45 


ನಡುವಟ್ಟು 


ನಡುವಂತರ (ನಾ). ೧. ನಡಂವೆ ಇರುವ ಸ್ಥಳ. ೨. ವಂಧ್ಯದ ಅವಸ್ಥೆ, 
ಕಾಲ: ಹೀಗೆ ನಡುವಂತರದಲ್ಲಿ ಕೈಬಿಟ್ಟುಬಿಟ್ಟರೆ ಯಾರು ಗತಿ? (ರೂಂ). 
(ನಡ್ಕು + ಅಂತರ] 
ನಡುವಗಲ್‌, ನಡಂಪಗಲ್‌, ನಡಂವಗಲು, ನಡಂಹಗಲಂ (ನಾ). ಹಗಲಿನ 
`ವಂಧ್ಯಭಾಗ; ವಂಧ್ಯಾಹ್ನ; ನಡಂಹೊತ್ತು: “ಮುಂಬಗಲ್‌, ನಡುವಗಲ್‌, 
ನಡೆವಗಲ್‌ - ಇವು ೩ ತ್ರಿಕಾಲಂಗಳ್‌” (ರಸಾ, ೫೭-೨೫೧) ; ನಡುವಗಲ 
ಬಿಸಿಲ್ತನ್ನಂ ಸುಡೆ ವನಕರಿ ಕಮಳಬಂಧುವೊಳ್ಲಿನಕರನೊಳ್‌ ಕಡುಗಾಯ್ಬೆನೆ 
ಸರಸಿಜಮಂ ಕಿಡಿಸಲ್ತಾಂ ಪೊಕ್ಕುದಾಗ ಬಗೆಗಾ ಕೊಳನಂ (ಕವಿರಾ. ೩-೦೧೪); 
ನರೇಂದ್ರ ನೋಡೀ ನಡುವಗಲೊಳ್‌ ಚಕ್ರವಾಕವಧು ವಿರಹಿಸುವಳ್‌ 
(ಆದಿಪು. ೧೦-೬೩) ; ಕಡುವೊತ್ತಾದುದು ರವಿಯುಂ ನಡುವಗಲೊಳ್ಳಿಂದು 
ಕೆದಟ೨ದಂ ಕರತತಿಯಿಂ ಕಿಡಿಗಳನೆನೆ ಬಿಚುವಿಸಿಲುಂ ಸುಡುತಿರೆ ನೀರಡಿಕೆ 
ತಿಣ್ಣಮಾದಶ್ತಾಗಳೀ (ಇಾದಂಪೂ, ೧೯೬); ನಡುವಗಲಾದಿತ್ಮನಂತೆ ನೋಡ 
ಲರಿದು (ಧರ್ಮಾಮೈ. ೩-೧೮೬) ; ಸೊಲ್ಲಿಸಲು ಬಾರದಾನಂದದಿಂದಾಡಿ ವಾಡಿ 
ದನು ನಡುವಗಲ ತನಕ (ಸಿದ್ಕರಾ. ೨-೧೬); ನಡುವಗಲೊಳ್‌ ಕಡುನೀರ 
ನೊಳೊಡವೆರೆದ ಬಳಲೈಗಳೆಯಲೆಳಸಿ ಘಳಿಲನೊಳಪೊಕ್ಕು ಮೈದೊಳೆದು 
(ರಾಜಕೀ. ೬-3೪ವ); ನಡುವಗಲ ಭಾಸ್ಕರಂ ನಿಶ್ಚಲಂ ವೊಳೆಯುತಿರ್ದಂ 
(ರಾಮಾಶ್ತ. ೩೧-೧೩). ನೆಡುಪಗಲ್‌ : ಮರುಸ್ಕಳದ ಮಾಳದೆೊಳ್‌ ನಡು 
ಪಗಲ್ವರಂ ಗ್ರೀಷ್ಮದೋಳ್‌ ಸುರುಳ್ವಿನೆಗಮಟಸ್ತಿ ಬೇವವರ್ಗೆ ಜೋಂಪ 
ಮಿಮ್ಮಾವು ನಿರ್ಜ್ನರಾಂಬು ದೊರೆಕೊಳ್ಳೆವೊಲ್‌ (ಆದಿಪು. ೧೩-೮೬); ನಡೆಯ 


ಯು 


ಲ್ವೇದೆಂದು ಪೋಗಿ ಕಾದ್ಲೆಆಗಿದರೋಲಡಿಮೊದಲಂ ಸಾರ್ದ ನೆಟಿಲ್‌ ನಡು 


Wd 


NSS p Jn 
ಬಿಗೆನಿಸಿತೆಸ ತ್‌್‌ LN ೧ 


ನಿಸಿತ್ತು ಮೆಂಬಿನ್‌ ನಗಲ (ಪರ್ಫಫು, ೩-೨). 
ನಡುವಗವಿನ ಸನ್ನೆಯಾದುದು ವಾದಕರೆದಬಲತೊಲೆದು ಸಾಗಿದರು (ಠರಜ- 
೧೬-೧೨೪) : ನಡುವಗಲಿನ ಬೇಸಗೆಯ ಮಾರ್ತಂಡನ ಕಡುರುಳದುಬ್ಬರಕಾಗ 

' ಅಡಗುವ ಹಿಮದೊಲಿಪ್ಪತ್ತುಸಾವಿರಬಲ ಮಡಿದುದು (ಕಂನವಿ. ೦೩-೮೯) ; 
ನಡುವಗಲಲ್ಲಿ ತಾಂ ನಡವಿ ದಂತಿಗಳೆಂ ರವಿತಪ್ಪಯೂಥಪಂ ಬಿಡದತಿ 
ಶೀತಲಸ್ಮಲವ ಸೇವಿಸುವಂತೆಮೊಲ್‌ (ಶಾಕುಂತ. ೬೨-೧೦೩) ; ಬೆಳೆಗು ಬೈಗನು 
ದುಃಖ ಸುಖದ ಸಮಶೀತೋಷ್ಣದೊಳಗದ್ದಿ »' `ನಡುವಗಲು ಕುದಿಸಿ ಒಣಗಿಸಿ 
(ನೆಲಮು. ೬೪-೩). ನಡುಹಗಲು : ಕಂಡಿರೇ ಮುರವೈರಿ ದಳಪತಿ ಚಂಡ 
ಬಳನಹ ನಡುಹಗಲ ಮಾರ್ತಾಂಡನಂತಿರೆ ತೋಟುತೈದನೆ ರಥವ ತಿರುಹೆಂದ 
(ಕುವ್ಮಾಕ. ೧೪-೩೬); ನಡುಹಗಲ ಸೂರ್ಯನನಳುಕಿಸುವುದೇ ಮಂಜು 
(ನಿಭಾಗ. ೧೦-೩೬-೪೮) ; ನಡುಹಗಲ ಸಿರಿಹೊತ್ತು, ಭಾಸ್ಕರನ ಸುಳುವಿಲ್ಲ 
(ಗೊಲ್ಗೊಥಾ. ೧೦-೨೭೨) ; ನಡುಹಗಲಿನ ಆಕಾಶವನ್ನು: ನೀವು ನೋಡಿರ 
ಬಹುದು (ರಾಮಾನೆ. ೧೦೬) ; ನಡುಹಗಲಲ್ಲಿ ಸೂರ್ಯನ 'ಸೆಕೆಯಿಂದ ಪಾರಾ 
ಗಲು, ತಂಪಾದ ನೆರಳಲ್ಲಿ ಮಲಗಿ ವಿಶ್ರಾಂತಿ ಪಡೆದರು (ಮಸ. ಒಳಿ. 

[ ನಡ್ಕು + ಪಗಲ್‌] 


ನಡುವಗಲು "ನಡುವಗಲ್‌' ನೋ. 


ನಡುವಗಲ್ಪಂಜು (ನಾ). (ದೇವರ "ಅಥವಾ ಹಿರಿಯ ವ್ಯಕ್ತಿಗಳ 
ಗೌರವಾರ್ಥವಾಗಿ) ವಂಧ್ಯಾಹ್ನದಲ್ಲಿ ಉರಿಸಂವ ಪಂಜು; ಹಗಲು 
ದೀವಟಿಗೆ : ಪಡಿದೆರಳ್‌ ಸತ್ತಿಗೆಗಳೆರಡೆರಳ್‌ ಚವರಗಳ ನಡುವಗಲ್ಪಂಜುಗಳ 

, , ಎ ಗದಾದಿಯಾಯುಧಮನುಆ್‌ ಜಡಿವುತ್ತೆ ಸಿಡಿಲ ಬಳಗಂಗಳಿನೆ ಬಂದುದು 
ಪದಾತಿಬಲಮೇನೆಂಬೆನು (ಜಿಬಪು. ೪೭-೩೭). [ನಡುವಗಲ್‌ + ಪಂಜು) 
ನಡುವಟ್ಟು (ನಾ). ಬಿಂಬದ ವಂಧ್ಯಭಾಗ : ವಂಂಡಲದ ನಡುಭಾಗ : 
ಒಡಲೊಳ್‌ ಪೊತ್ತಪನಾವ ವಸ್ತುವನಹೀಂದ್ರಂ ಕಂದದೊಳ* ತಾರ್ಕ್ಶಮೆಂ 
ನಡುವಟ್ಟೊಳ್‌ ಪಗಲಾಣ್ಮಂ . .. ತೊಡರ್ದಿರ್ಕಾ ಪರವಸ್ತೂ ವೀರ 
ಚಿಕದೇವೇಂದ್ರಕ್ಷಮಾಪಾಲನ೦ (ಚಿಳವಿ. ೩-೨); ಅಚ್ಚಪೊಚ್ಚಪೊಸ ಸೇವಂತಿಗೆ 
ಯೆಸಟ್ಸಿರದ ಸುತ್ತಿನಿಂದಿನಿಸುಂ ನಡುವಟ್ಟನುಟ್‌ದು ತಲೆಯೆ: ಡೆಯಂ 


ನಡುವಟ್ಟಿ ೪೩೨೯ 


ಬೆಳರ್ತಿಸುವೋರೆಸಿಕ್ಕಿ ತನ್ನ ಕುಲದೇಟ್ಸ್‌ ಯಂ ನಿಟ್ಟಿಸಲ್ಕಿಟಿತಂದ 
ಚಂದಿರೆನೆಂಬ ಸಂದೆಯಮಂ ಸಮನಿಸುತ್ತಿದೆ (ಜಿಕವಂ. ೮೧-೨೧). 
[ ನಡ್ಕು + ಬಟ್ಟು) 

ನಡುವಟ್ಟೆ (ನಾ). ಮಧ್ಯದಾರಿ ; ಮಾರ್ಗವುಧ್ಯ : ಪೆಸರ್ವೆತ್ತ ತೀರ್ಥ 
ಕ್ಷೇತ್ರಂಗಳೊಳ್‌ ಸಂಚರಿಸುತಿಪ್ಪನ್ನಂ ನಡುವಟ್ಟೆಯೊಳ್‌ ಪಲಂಬರಂ 
ಕರ್ವೇಡರಂ ಕಂಡೆಂ (ರಾಮಕ್ಕ. ೭೬-೧೪). [ ಸಡ್ಕು * ಬಟ್ಟೆ; } 

ನಡುವನ `(ನಾ). ಕಾಡಿನ ವಂಧ್ಯಭಾಗ: ಅರಣ್ಯದ ಮಧ್ಯಭಾಗ: 
ನೆರಹಿದರದಟಗಂಧರ್ವರು ಭಟವ್ರಜವ ಬಂದುದದು ನಡುವನಕೆ ಕೌರವ 
ವೃಂದವನು ಕರೆದರು ವಿನೋದಕೆ ಬಂದಿರೈ ನಾರಾಚಿಸಲಿಲಕ್ರೀಡೆಯಿದೆ 
ಯೆನುತ (ಕುವಾಅ. ೧೮-೩೩). [ನಡ್ಕು * ವನ] 

ನಡುವನೆ, ನಡಂವಂನೆ (ನಾ). ಮನೆಯ ಮಧ್ಯಭಾಗ : “ನೆಟ್‌ ನಡುವನೆ 
ನಟ್ಟವನೆಯುಮಕ್ಕು ಬುಧರಿಂ” (ಕವಿಕಂ. ೧೪೪). ನಡುಮನೆ : “ನಟ್ಟವನೆ 
ಯೆನೆ ನಡುಮನೆಯುಮಕ್ಕು” (ಕಬ್ಬಿಕ್ಕೆ- ೪೩); ಅಸುವೆವೊರಲೊನಕೆ ಗೂಟಂ 
ಪೊಸತಿಲು ನಡು! ಐಂ. ಮನೆ]ಮನೆಯ ಕಂಭವೊಲೆ ಪಡಿ ಪೂಲುಂ , , . 
ಸಮಸ್ತಂ ದೆಯ್ವಮಿಂತಿವೆಂಬಮ್ಮೂಢರ್‌ (ಸಮಪ. ೯-೮೨); ನಡುಮನೆ 
ಯೊಳಿರ್ದವನ ಕೋಣೆಗೊಡಗೊಂಡೊಯ್ದು ಪಡಿಗದವನಿಕ್ಕಿ ಉಮ್ಮಳಿಸಿ 
ಸುಜ್ಜನೆ ಸುಯ್ದು ಬಂದ ಭಕ್ತರ್ಗೆ ನೆಆ್‌ ಬೋನವಂ ಮಾಡುತಿರೆ (ಕಲಳಾ. 
೭೬-೦೬) ; ತನ್ನ ಛಾತ್ರನಪ್ಪ ಯಜ್ಞನಂ ನಡುಮನೆಯ ಜಗಲಿಯಿಂ 
ತೆರೆಳ ಲಾಗದೆಂದು ನಿಯವಕಾಜ್ಞಿಯಂ ಕೊಟ್ಟು ಪೋಗೆ (ಛರ್ಮಪ. ೩-೦೩ವ); 
ನಡುಮನೆಯೊಳಗೊಂದು ನಾಲ್ಕು ತೆಂಗಿನ ಮರ . . , ತಲೆ ಮೊದಲಿಲ್ಲದೆ 
ಬೆಳದು ಹಣ್ಣಾಯಿತು (ಪುರಂದ. ೨-೧೯೧ ಪಲ್ಲವಿ); ಊಟವಾದ ಮೇಲೆ 
ನಡುಮನೆಯಲ್ಲಿ ಕುಳಿತುಕೊಂಡು ಮೂವರೂ ಲೆಕ್ಕದ ' ಪರಿಶೀಲನೆ ಮಾಡ 


ತೊಡಗಿದರು (ಮರಳಿ. 086) ; . ವೆಂಕಮ್ಮನವರು ನಡುಮನೆಗೆ ಬಂದು: 


ಹುಡುಗರ ಗುಂಪನ್ನು ನೋಡಿ ಸ್ವಲ್ಪ ದಿಗಿಲು ಬಿದ್ದರೆ (ಕಳಹು. ೧೦). 
ನಡುಮನೆ ಕಂಬ ಎ ವಂನೆ ಗೆ ಆಧಾರಸ್ತಂಭದಂತಿರಂವವನು ; 

ವಂನೆಯ ಹಿರಿಯ,-ಮಂಖ್ಯಸ್ಥ. [ನಡ್ಕು * ಮನೆ]. 

ನಡುವರಿ (ನು). [ನಾಟ್ಯ] ಕರಣಗಳಲ್ಲಿ ಒಂದಂ ಬಗೆ: ನಡುವರಿ ಮೊಸಳೆವರಿ 
ಜಲಶಯನಚ್ಯುತಂ ಮತ್ತ್ಯಪುಟಂ ಲಂಕಾದಹನಮೆಂಬ ಪಲವುಂ ತೆಜದ 
ಕರಣಂಗಳಿಂ . ಎರಡುಂ ತೆಅದ ನೃತ್ಯಭೇದದಿಂದಂಡಿ (ಧರ್ಮಪ. 
೨-೨೬ವ). [?) 

ನಡುವಲೆ (ನಾ). ಬಲೆಯ ಎರಡಂ ಬೇರೆ ಬೇರೆ ಕೊನೆಗಳನ್ನು ಭೂವಿಂ 
ಯಲ್ಲಿ ನಾಟಿರಂವ ಒಂದಂ ಬಗೆಯ ಬಲೆ (?) : ತಡಿಕೆವಲೆ ಕಣ್ಣಿವಲೆ 
. . » ನಡುವಲೆ ತಡೆವಲೆ ಸಿಡಿವಲೆ ನಿಡುವಲೆಗಳೊಪ್ಪಿದವು ಲುಬ್ಬಕರೊಳ್‌ 
(೧ರಕ. ೧-೮೦). "ನಡೆವಲೆ' ಪರಾ. [ನಡ + ಬಲೆ,] 

ನಡುವಳಿ (ನಾ). ವಂಧ್ಯಭಾಗ : ನೀರುಳ್ಳಿ ಹೆಸಿಯಲ್ಲದ ಹುಡಿಯ ತುಪ್ಪದಿ 


ನಡುವು 


ನಡುವಾಯಿ (ನಾ). ವಂಧ್ಯೆ ಪ್ರವೇಶಿಸುವವನು ; ನಡುವೆ ತಲೆಹಾಕಂ 
ವವನು : ಬಣಗುಗಳು ಭೀಮಾರ್ಜುನರು ಕಾರಣಿಕ ನೀ ನಡುವಾಯಿ 
ಧರ್ಮದ ಕಣಿ ಯುಧಿಷ್ಠಿರನೆತ್ತ ಬಲ್ಲನು ನಿನ್ನ ಮಾಯೆಗಳ (ಕುಪ್ಕಾಗ. 


68೩೯). [ಸಡುವಾಯ್‌ + -ಇಇಣ್ಯ) 


8| ನಡುವಾಯು (ನಾ).ಸೊಂಟದಲ್ಲಿ ಬರಂವ ವಾಯಾುರೋಗ, - ಸಂಧಿವಾತ 


(ಕಿಸಗ್ಗಾ. ೦೦೮). "ಕಟೆವಾತ' ಪರಾ. ([ನಡ್ಕು * ವಾಯಂ) 
ನಡುವಿಡಿ (ಕ್ರಿ). ನಡಂವನ್ನು ಹಿಡಿ ; ಸೊಂಟವನ್ನು ಬಳಸು : ಉಟ್ಟಿರ್ಪ 
ಬೆಳ್ತಳಿಂಬಂ ಸುತ್ತಿ ನಡುವಿಡಿದ ಕಟ್ಟಣ್ಮಿಗೇಂ ನೇವಳಂ ಬಿಗಿವುದಲ್ತೆ 


(ಕಾಲೂರ. ೧೪೮.೩೨೩). ನಡ್ಕು * ಪಿಡ್ಕಿ ) 


10| ನಡುವಿರುಳ್‌,, ನಡಂವಿರಂಳು, (ನಾ). ಎ ನಡಂರಾತ್ರಿ : “ನಿಶೀಥಃ, 


18 


30 


ಹುರಿದು ಮತ್ತವಕಾ ಹೋಳುಗಳ ನಡುವಳಿಯ ಕತ್ತಿಯೊಳು ಸೀಳಿಕೊಂಡು [' 


. . ನಾರಿಂದವರ ಬಿಗಿವುದು (ಸೂಪಕಾ, ೫-೧೩; ಆ ಮಧ್ಯದ್ವೀಪದ 
ನಡುವಳಿಯ ಮಹಾಮೇರುಮಹೀಧರಮೆಸದತತ್ತಿ (ಜಯಕಾ. ೧-೩೨). 
[ನಡು + ಬಳ್ಳಿ (ಆ ಬಟ್ಸ್‌) 
ನಡುವಾಯ್‌, ನಡುಪಾಯ್‌ (ಕ್ರಿ). ೧. ನಡುವೆ ಹಾಯಂಂ ; ವಂಧ್ಯೆ 
ಪ್ರವೇಶಿಸು. ' "ನಡಂವಾಯಿಂ' ಪರಾ, ನಡುಪಾಯ್‌ : ೨. ಕಾಲಕ್ಕೆ 
ವಂಂಚಿತವಾಗಿ ಹೊರಬೀಳಂ ; ವಂಧ್ಯಕಾಲದಲ್ಲಿ ನೆಗೆ: ಈಂಬ 
ಸಿಂಹಿಕಿಶೋರಂ ನಡುಸೂಲೊಳ್ಳಿರ್ಕಿ ಕಣ್ಣಂ ತೆಆ್‌ದಿಭಪತಿಯಂ 
ತಾಅಲೊಳ್ಳೆಂಡು. ಕಾಯ್ಬಿಂ ನಡುಪಾಯ್ತಾ ತಾಯ್ಗೆ ದುಃಖಪುಸವಸಮಯ 

ದೊಳ್ತಂದುದಂತೊಂದಲಂಪಲ೦ (ಅನಂಪು. ೦೨-೬೨). 
[ ನಡ್ಕು * ಪಾಯ್‌;] 


`ಮಹಾನಿಶಾ - ಈ ೨ ನಡುವಿರುಳ್‌” (ಹರಾಯು. ೧೮-೧೦೯). ) ಜಿನೆವಂಂದಿರ 
ದೊಳ್‌ ನಡುವಿರುಳಪ್ಪಿನಂ ಪೂಜುವೈಭವಮಂ ನೋಡುತ್ತಿರ್ದು 
(ಧರ್ಮಾಮ್ಮ, ೨-೨೦೬); ನಡುವಿರುಳೊಳೆದ್ದ ಕುರುಡಂಗೆ ಅಗಸೆಯಲ್ಲಿ 
ಬೆಳಗಾದಂತೆ (ಬಸವ. ೨೮೭). ನಡುವಿರುಳ್ಳು: ನಡುವಿರುಳಲ್ಲಿ ಹೊರಟವರಿಗೆ 
ಹೆಬ್ಬಾಗಿಲಲ್ಲಿ ಬೆಳಗಾಯಿತು (ಗಾದ). [ನಡ್ಕು + ಇರುಳ) 

ನಡುವಿರುಳ್‌,, ನಡಂವಿರಂಳ್ಯು (ಅ).ವಂಧ್ಯರಾತ್ರಿಯಲ್ಲಿ; ನಡಂರಾತ್ರಿಯ 
ಸವಂಯಂದಲ್ಲಿ ; ನೆಡುವಿರುಳ್‌ ಕರ್ಪಟಮಂ ಪಟ್‌ದುಟ್ಟು ನಾಗಪುರಕ್ಕೆ 
ಪೋಗಿ (ಶಾಂತಿಪು. ೯೯ಂವ] ; ನಡುವಿರುಳವರ್‌ ನಾಟಕಂ ನಲಿದು ಮಲ್‌ 
ದೊಟಗಿರ್ದ ಸಮಯದೊಳಃ (ಪಂಡತಂ. ೨೬೪-೧); ನಡುವಿರುಳಾರುವಿಲ್ಲ 
ದೆಡೆಯೊಳ್‌ ಕೊರಲೊಳ್‌ ವಧು ಕೋದು ಬಳ್ಳಿಯಂ ಮಡಿಯಲೊಡರ್ಚೆ 
(ಪಂರಾಮಾ. 6-೦೫) ; ತರುಣಿ ನಡುವಿರುಳ್ಳೆದಿ ಕರ್ಣನ ಹೊರೆಯೊಳಾ 
ವಿರ್ಭವಿಸಲಂ (ಕುವ್ಕಾಅ. ಓರಿಇ. ೨೩-೪). ನಡುವಿರುಳ್ಳು : ನೆಲೆವಟ ಣಕ್ಕೆ 
ಬರೆ ನಡುವಿರುಳು ನಡೆತಂದು ಊರ ಹೊಜಗಣ ಮಸಣವಟ್ಟಿಗೆಯೊಳಿರ 
ಲಂದು  (ನಂಬಿರ. ೭-೫೪); ನಡುವಿರುಳು ಕಲಿಪಾರ್ಥನರ್ಚಿಸಿದನು 
ನಿಜಾಯುಧವ (ಕುವ್ಕಾದ್ರೋ. ೯-8) ; ` ಪೊಡವಿಪತಿಯೆಡೆಗೊಯ್ವೆ ಯಿಾತನ 
ಬಿಡಲಿ ಮೇಣಲ್ಲದೊಡೆ ಕೊಲಿಸಲಿ ನಡುವಿರುಳು ರಣದೊಳಗೆ ಕೊಂದುದ 
ಮಜಕಿದುದಿಲ್ಲೆಂದ (ಶಿರಾ. ದೀವಿಗೆಯು ಕಡುಬೆಳದು 
ಸುಟ್ಟುದೆನಿಪ ಶಂಕೆಯ ಬೆಳಸಿ ಕಡುನಡುವಿರುಳದಕೆ ಕಿಚ್ಚಿಕ್ಕಿ ಹೊಜವಂಟ 
(ಸಾಳ್ಮೆಭಾ. &೫-೫); ಬೇಗೆಯೊಳು ಹೋಗದಿರು ಮೂಗರೊಳು ನುಡಿಯದಿರು 
ಆಗದರ ನಂಬಿ ಕೆಡದಿರು ನಡುವಿರುಳು ಹೋಗದಿರು ಪಯಣ (ಸರ್ವಜ್ಮ. 
೧೩೪೫). [ ಆ ನಡುವಿರುಳ್‌, ] 

ನಡುವಿರುಳು, "ನಡಂವಿರಂಳ್ಕ್‌' ನೋ. 

ನಡುವಿರುಳ್ಳು "ನಡಂವಿರುಳ್ಳ್‌' ನೋ. 

ನಡುವೀದಿ, ನಡಂಬೀದಿ (ನಾ). ಬೀದಿಯ ನಡುಭಾಗ ; ದಾರಿಯ 
ಮಧ್ಯಭಾಗ : ನಿಜಜನನಿ ನೀರ್ಗೆ ಪೋದ ಪೊಲ್ತಿನೊಳಾ ಕಳಕಳಮಂ ಕೇಳ್ದು 
ನೋಡಲಿಳಸಿ ಸಡಗರಂ ಮಿಗೆ ನಡುವೀದಿಗೆ ತಡೆಯದೆ ಬಂದು (ರಾಜಕೇ. 

. ೧೩-೯೫೮). ನಡುಬೀದಿ : ಪಶು ಮಡುವಿನ ಅಗ್ಗಣಿಯ ಕುಡಿದು ನಡುಬೀದಿ 
ಯಲ್ಲಿ ಬರುತಿರಲು (ಸಿದ್ದೇವ. ೪೮-೧೩೬) ; ಅವಳನ್ನು ಕುರಿತು ಯೋಚಿಸಲು 
ನಡುಬೀದಿ ತಕ್ಕ ಸ್ಥಳವಲ್ಲ (ದುಂಬಿ. ೬); ಏನಿಲ್ಲಿ ನಿಂತುಬಿಟ್ಟಿರಿ ಮೂಟೆಗಳ 
ನಿಳಂಹಿ ನಡುಬೀದಿಯಲ್ಲಿ? (ಜಂದ್ರಸ. ೪೨). 

[ ನಡ್ಕು * ಬೀದಿ) 


೩೪-೪೭) ; 


ನಡುವು (ನಾ). ನಡು ; ವಂಧ್ಯಭಾಗ : ವಿಸಾನಂಬುಟುವುಮಂ ನೀರಿಲ್ಲದ 


ಕೆಜಿಯ ನಡುವುಮಂ . . . ಇಂತೀ ಪದಿನಾಆುಂ ಕನಸುಗಳೆಂ 
ಕಂಡೆನೆಂದಂಜಿ (ವಡ್ಮಾರಾ. ೮8-೨೭) ; ನಡುವಿನಲ್ಲಿ ಅಧಿಕಾರ ಬಂದರೆ ಅವನನ್ನು 
ಹಿಡಿಯ ಸಲ್ಲ, ನಡುವಿನಲ್ಲಿ ಸೀರೆ ಹರಿದರೆ ಉಡ ಸಲ್ಲ (ಗಾದೆ). 

[ದೇ.॥ ತಮಿ. ನಟುವು ; ತುಳು. ನಡುಪುಲು ;: ತೆಲು, ನಡುಮು,) 


ನಡುವೂರು 


ನಡುವೂರು (ನಾ). ಊರಿನ ಮಧ್ಯಭಾಗ ; ಪಟ್ಟಣದ ವಂಧ್ಯಸ್ಥಳ, _ 
ದುರಾಸೆ ಮುಂದುಗೊಂಡು ನಾನಾ ದೇಶವ ತಿರುಗಿ { 
ಹುಸಿಯ ಬೊಗಳಿ ವ್ಯಾಪಾರದ ಮಣಕಯಿಂದ ನಡುವೂರ ಬೀದಿ ನಡುವೆ | 


ಕೇಂದ್ರಪ್ರದೇಶ : 


ಕುಳಿತು (ಮಡಿಮಾ, ೪೭-೬೪).., [ನಡು * ಊರ್ಕು ( ಆ ಊರ್‌)] 

ನಡುವೆ, ನಡವೆ (ನಾ). ವಂನೆಯ ಮಧ್ಯದ ಭಾಗ; ನಡುಮನೆ : 
ಇಷ್ಟರಲ್ಲಿಯೇ ಪುನಃ ನಡುವೆಯ ಬಾಗಿಲಲ್ಲಿ ಅಮ್ಮೈಯ್ಮ ಬಂದು 
ನಿಂತಿದ್ದರು (ಕೆಂಗಾಳ್ಕ.೪); ನಡುವೆಯ ಕಡೆಗೆ ಬಾಗಿಲು ತೆರೆದ ಕೋಣೆಯಿಂದ 
ತಂಬಾಕು ಹೊಗೆಯನ್ನು . - ಕುಡಿಯುತ್ತಿದ್ದಂತೆ ಅವಳ ಬಯಕೆ 


೪೫೩೩೦ 


ಕಾವೇರುತ್ತಿತ್ತು (ಪುನರು. ೦೩೭), ನಡವೆ: ಒಡನಾ ಪೂಧತ್ತಾಟಸ್ವಾರ್‌ |' 


ನಡವೆಯೊಳಿನಿತೆಡೆಯನೀವುದೆನೆ (ರವ್ಯಡ. 3-೯) ; ಗಣಿಕಾವನಿತಾಲಯಂ 
ಮೆರೆಗುಮವುಗಳೊಂದರ ಮುಂಬಾಗಿಲ ನಡವೆಯ ಜಗುಲಿಯ ರತ್ನಪಂಜರ 
ದಲ್ಲಿ (ಅರ್ಡಾವಿ. ೨೦-೩೮ವ) ; ' 
ಇಳುಕೊಂಡರು (ಕಥಾಮಂ.1೪, ೨6); ಅಂದಣಾವನೇರಿ ಬಂದಳಣ್ಣನ ಮನೆಗೆ 
ನಿಂದೀರು ಅಕ್ಕ ನಡವೇಲಿ ಒಳಗೀರೊ ರಂಭೇಯ ಕೇಳಿ ಬರತೀನಿ (ಹಳ್ಳಿಪ. 
೧೧೨). [ <ನೆಡ್ಮು./ ತೆಲು. ನಡುವ, ನಡವ] 

ನಡುವೆ, (ಅ). ಮಧ್ಯೆ ; ಮಧ್ಯಭಾಗದಲ್ಲಿ : ಇತ್ತರಸನುಮಾ ಇರುಳೊಳ್‌ 
ಶ್ವೇತವೃಷಭನಂ ಕನಸಿನೊಳ್‌ ಕಂಡು ಫೊಟ್ತಆನೋಲಗದೊೊಳ್‌ ಆಸ್ಥಾನದ 
ನಡುವೆ ಸಿಂಹಾಸನಮಸ್ತಕಸ್ಥಿ ತನಾಗಿ ತನ್ನ ಕಂಡ ಕನಸಂ ಮಂತ್ರಿಗೆ 


10. 


ಒಬ್ಬ ಬ್ರಾಹ್ಮಣನ ಮನೇ ನಡವೆಯಲ್ಲಿ | 


ನಡುಹೊತ್ತು 


ತಶಿ. 


ಸಮಯಂ ವಂಧ್ಯಕಾಲ: ಈಗ ನಡ)ಸಂತೆಯ ಹೊತ್ತು. ಜನ ನುಗ್ಗು 
ತ್ತಿದ್ದಾರೆ (ಕೂಡ). ೩, ಹೇರಳವಾಗಿರುವಿಕೆ ; ಅಧಿಕ್ಕ ; ಯಥೇಚ್ಛ 
ವಾಗಿರೆಂವುದು : ಎಡಬಲದೊಳಗೋಲೈಪ ' ಕೋಮಲೆಯರು ತೊಡೆದ 
ಲೇಪನವುಟ್ಟ ದುಗುಲ ಮುಡಿಹೂದಂಬುಲಗಂಪಿನ ಕಂಪಿನ ನಡುಸಂತೆ 
ಯದುದಾಸ್ಥಾನ (ಶ್ರೀಪಾಲ. 4-೭) ; ತೆಂಗಿನ ನಡುಸಂತೆಯಲ್ಲಿ ಕಾಯಿಗೆ 


ಬರವೇ? (ರೂಢ). [ ನಡ್ಮು + ಸಂತೆ] 


ನಡುಸರಕು (ನಾ). ವ್ಯವಹಾರದಲ್ಲಿ ವಿನಿಮಯಕ್ಕಾಗಿ ಇಬ್ಬರ ನಡುವೆ 


ಬಳಸುವ ಸರಕಂ.-ಪದಾರ್ಥ : ಅಕ್ಕಿ. ಜೋಳ ಒಂದು ಉಪಯುಕ್ತ 
ಧಾನ್ಯವಿನಿಮಯದ ""ನಡು- ಸರಕು'' ಆಗಬಹುದು (ಮಾವಾದ. ೦೦೪). 
{ ನಡು + ಸರಕ್ಕು ] 


ನಡುಸರು (ನಾ). ನಡಂವಿನ ಉಸಿರು; ಮಧ್ಯೆ ಮಧ್ಯೆ ತೆಗೆದುಕೊಳ್ಳುವ 


ಉಸಿರಂ (?) : ಕಿಡಿನಯನ. ಘರ್ಷಣೆಯೊಳುದುರ್ವಾರಿಕಲ್ಲಳಂತೊಡನೆ 
ಸುರನದಿಯರಿ ನಡುಸರು ಬಿರ್ದವಂತಾಗ ಮೃಡ ಪೊಡವಿದಣಿದಮೃತಫಲ 
ಬತ್ತದಂತಾಗ ಕೊಡುತಿರ್ದ ಶರಣಜನಕೆ (ಮರುಣಾ. ೦-೯). 

[ ನಡ್ಡು * ಉಸರ್ಕು ( ಆ ಉಸಿರ )] 


ನಡುಸಾಲೆ (ನಾ).ಎನಡಂವನೆ : ಬಾಗಿಲು ದಾಟಿದ ಕೂಡಲೆ ಒಂದು ವಿಶಾಲ 


ವಾದ ನಡುಸಾಲೆ ಕಾಣುತ್ತದೆ (ಕವಿಕೋ. 1, ೧೯೮) ; ಪಡಸಾಲೇ ಊಟ, 
ನಡುಸಾಲೇ ನಿದ್ರೆ (ಗಾದೆ). ([ನಡ್ಕು * ಸಾಲೆ 


ನಡುಸುಳಿ (ನಾ). ನಡುವೆ ಇರುವ ಸಂಳಿ, - ಆವರ್ತ, - ಗರ್ತ: 
ಹೋಲಿಸುವಡಿದು ಮೃತ್ಯುವಿನ ಗೋನಾಳಿ ಹೊಗುವಡೆ ಕಡಲ ನಡುಸುಳಿ 
ಕಾಳಮೇಘದ ್ಹಮೊತ್ತವೆನೆ ರಂಜಿಸಿದುದಾ ವ್ಯೂಹ (ಕುಪ್ಮಾದ್ರೋ. ಓರಿಇ. 
ಪರಿ. ೨೭೬). [ನಡ್ಕು * ಸುಳ್ಳಿ ( - ಸಂಟ) 
'ನಡುಸೂಲ್‌ (ನಾ). ಪ್ರಸವದ ಮಧ್ಯಸಮಯ ; ಹೆರಿಗೆಯ ಮಧ್ಯ 
ಭಾಗ: ಬೇನೆಖಿಂ ಧೂಳಿಡುತುಂ ಶೈಲಾಗ್ರದೆೊಳ್ಳುಕ್ಕುಟ್‌ಸಿ ಮುಕ 
ದಿಂದೀಂಬ ಸಿಂಹಿಕಿಶೋರಂ ನಡುಸೂಲೊಳ್ಸಿರ್ಕಿ ಕಣ್ಣಂ ತೆಆ್‌ದಿಭಪತಿಯಂ 
ತಾಅಲೊಳ್ಕಂಡು ಕಾಯ್ದಿಂ ನಡುಪಾಯ್ಡಾ ತಾಯ್ಗೆ ದುಃಖಪ್ರಸವಸಮಯ 
ದೊಳ್ತಂದುದಂತೊಂದಲಂಪಂ (ಆನಂಪು. ೦೨-೬೨). 
-[( ನಡ್ಕು + ಸೂಲ್‌ ] 


ಪೇಯ್ಟೊಡೆ (ವಡ್ಮಾರಾ. ೧೦೨-೦೦) ; ರಮಣೀಯಮುಪ್ಪ ಗಂಧಿಲವಿಷಯದ | 
ನಡುವೆ . .. ನೂಅ ಪತ್ತುಂ ಪೊಟಲ್ಲಿ ಳನೊಳಕೊಂಡು (ಫು, ೧-೯8ನ):|೬0 
ಅಂತು `ಮೇರೆದಷ್ಟಲ್‌ ಬಗೆದ ಮಹಾಸಮಂದ್ರಂಗಳೆರೆಡಆ ನಡುವೆ | 
ಕುಲಗಿರಿಯಿರ್ಪಂತಿರ್ದಶ್ವಶ್ಥಾಮನಂ ಕಂಡು)  (ಪಂಪಥಾ. ೨-೭೩ವ) ; 
ಮೂಜುಂ ಬೆಳ್ಗೊಡೆಯ ನಡುವಿರ್ಪ ನೀನಿರ್ದೆಡೆಯುಮನೆಮಗಳಯ 
ದಂತುಟಾದುದೆ ಮಗನೇ (ಗದಾಯು. ೩-೭೪) ; ದುಷ್ಟರ ನಡುವಿರ್ದ 
ಶಿಷ್ಟಂಗೇಗೆಯ್ದೂಂ ಸುಖಮಾಗಲಅ*ಯದು (ಪಂತತಂ. ೧೪೬-೦) ; ಕೂಡಲ [೬6 
ಸಂಗಮದೇವ ಭಕ್ತನ ನುಡಿಯ ನಡುವೆ ರಾಶಿಯಾಗಿರ್ಪನು (ಬಸವ. ೧೪೩) ; 
ಬಿಡದೆ ಬೆಂಡೆದ್ದೇಳ್ವ ತಲೆಗಳ ಗಡಣ ನೀರ್ವಕ್ಕಿಗಳ ಸರಸಿಯ ನಡುವೆ | 


ನಲಿನಲಿದಾಡುತಿರ್ದುದು ಭೀಮವನದಂತಿ (ಕುವ್ಕಾರ್ರೋ- ೦೨-೨೩); ನನ್ನ 

ಅವರ ನಡುವೆ ಮೊದಲಿನ ಸೌಜನ್ಮವಿರಲಿಲ್ಲ (ನಾಡಿಗೇ. ೧೭). ನಡುಸೆಆಂಗು : (ನಾ). ಸೆರಗಿನ ವಂಧ್ಯಭಾಗ; ಉಡಿ; ಮಡಿಲು: 
ನಡುನಡುವೆ, ನಡನಡುವೆ ' (ದ್ವಿರಂಕ್ತಿ) : ನಡುನಡುವೆ ಯಮನ |80| ಉಕಾರಕ್ಕೆ ನಿಡುದೋಳ್‌. ನಿಡುವಯಣಂ, ನಡುಸೆಅಂಗಂ 

ಪಟ್ಟಣವು ಎನೆನ್ನಿಡೆಯ ಪಂಚೇಂದ್ರಿಯ ದೈವಕರು ತಡೆಯ ಮತೆ ನೀ (ಕಮದ. ೧8೧ ಪ್ರಯೋ). [ನಡು +ಸೆಜಿಂಗು] 

ದಯಮಾಡೊ (ಫುರಂದ. ೩-೧೭೭-೩) ; ಈ ವನದ ನಡುನಡುವೆ ತೊಳ ನಡುಹಗಲು "ನಡಂವಗಲ್‌' ನೋ. 

ತೊಳಗುತಿರುತಿಹ ಸರೋವರದೊಳೆ , . . ಮೊರೆಮೊರೆವ ಭೃಂಗಾವಳಿಯ ನಡುಹಣೆ (ನಾ). -ನಡಂನೊಸಲು : ಕೊರಳೊಳು ವಿಷವುಂಟು ತಲೆಯೊಳು 

ಹಾವುಂಟು ನಡುಹಣೆಯೊಳು ಬೆಂಕಿಯುಂಟು (ಇಂಡಾಪ. ೭೫-೬೧). 


ಗಾವಳಿಯ ಕಳಕಳಂಗಳ ನೋಡು ನೋಡು ರವಿತನಯತನಯ (ಜೈಮಿಥಾ. 
[(ನಡ್ಕು + ಹೆಣ್ಣೆ ( < ಪಣ್ಯೆ) ] 


೩-೩೭): ತಿಂಗಳಿಗೊಮ್ಮೆ ತರುವ ಮತ್ತು ನಡುನಡುವೆ ತರಬೇಕಾಗುವ [35 
ಸಾಮಾನುಗಳನ್ನು ಪಟ್ಟಿ ಮಾಡಿಟ್ಟುಕೊಳ್ಳಬೇಕು (ಅಡುಸಾ. 8೩) ; ನಡ| |ನಡುಹರೆಯ (ನಾ). ಮಧ್ಯವಯಸ್ಸು ; ಪ್ರಾಯದ ಮಧ್ಯಾವಸ್ಥೆ : 
ನಡುಹರೆಯದವಳು ಕಾತ್ಕಾಯನಿಕೆಯಕ್ಕು (ಮಂಗರಾ. ೮೯-3). 


ನಡುವೆ. ""ಚಾಯ್‌ಗರಮ್‌'' ದವರ ಬಾಯಿ-ಗರಮು ಗದಗಮಿಸುತ್ತಿತ್ತು 
`[ ನಡ್ಕು * ಹರೆಯ ( ೮ ಪರಯ) 


(ದೀಪಹ, 11, 8೪೮). [ ನಡುವೈ,./ತಮಿ. ನಟುವೆ ; ತುಳು. ನಡುವೆ] ತ 
ನಡುವೆಟ್ಟು (ನಾ). ಬೆಟ್ಟದ ನಡು-ಮಧ್ಯಭಾಗ : ಸಿಡಿಲಾಳ್‌ ತಡೆ ನಡುಹಾದಿ (ನಾ) -ಇನಡಂದಾರಿ : ನಡುಹಾದಿಯಲ್ಲಿ ವಿಮಾನದ ಪಾಡು 
ಕೆಟ್ಟುಹೋಯಿತು (ರಾಜವ. ೩೧) ; ಹೊರಬಂದ ಗುಂಡಣ್ಣನಿಗೆ, ಕತ್ತಲೆಯ; 


ಯದೆಡೆಯ ನಡುವೆಟ್ಟುಗಳ್ಲಿ ಕಟ್ಟುಬ್ಬರದಿಂ ಬಂದೆಜಗೆಗುಂ (ರಾಮಾಕ್ಕ. | 4 
ನಡುಹಾದಿಯ ಆಚೆ ಅಂಗಳಕ್ಕಿಳಿಯುತ್ತಿದ್ದ ಸಾವಹನುಗಳು ಗೋಚರಿಸಿ 


೧-೬). [ನೆಡು + ಬೆಟ್ಟು) 
ನಡುವೊಗು (ಕ್ರಿ). ನಡುವೆ ಪ್ರವೇಶಿಸು ; ಮಧ್ಯೆ ತಲೆಹಾಕು : ತಗರ ದುವು (ರಂಗವ. ೮೦). [ನಡ್ಕು * ಹಂದಿ ( ಆ ಪಾದ್ಮಿ)) 
ನಡುಹಾಳೆ (ನಾ). ಪುಸ್ತಕದ ಹಾಳೆಗಳ ನಡುವೆ ಸೇರಿಸಿದ (ಸಾ., 


ಕಾದುವಲ್ಲಿ ನಡುವೊಕ್ಕು ನರಿ ಸತ್ತುದು (ಪಂಡತಂ. ೮೯-೧೮). 
[ ನಡ್ಯು + ಪೊಗು( ಆಪುಗು) ) ಬರಿಯಂ) ಹೆಚ್ಚುಹಾಳೆ , ನಡಂಹಾಳೆ” (1818108೯. ಇಂಕನಿ). 
ನಡುಸಂತೆ (ನಾ)..೧. ಸಂತೆ ಸೇರಿರಂವ ಸ್ಥಳದ ಮಧ್ಯಭಾಗ. 2. ಸಂತೆ| 4 [ ನಡ್ಮು + ಹಾಳ್ಕೆ ( ೬ ಪಾಳ್ಮೆ)) 
ಯಲ್ಲಿ ವ್ಯಾಪಾರೆ ಭರಾಟೆಯಿಂದ ನಡೆಯಂವ ಸಮಯಂ,-ವ್ಯಾಪಾರದ ನಡುಹೊತ್ತು `ನಡುಬೊತ್ತೂ' ನೋ. 


ನಡುಹೊಳೆ 


ನಡುಹೊಳೆ (ನಾ). ೧. ನದಿಯ ಮಧ್ಯಭಾಗ ; ನಡುನೀರು:. ಇಂದು 
ನಾನು ಹಜ್‌ಗೋಲಲ್ಲಿ ಕುಳ್ಳಿರ್ದು ನಡುಹೊಳೆಯಲ್ಲಿ ಹೋಗಲಿಕೆ ಕಾಮ 
ವೆಂಬ ಕೊಆಡು ಅಡ್ಡಬಿದ್ದಿತ್ತು (ವಚಸಂ, ೨೪೯-೨೩) ; ನಡುಹೊಳೆಯ 
ಹಟ್‌ಗೋಲ ಮೂಲೆಯ ಕಡಿದಿರಾದರೆ ನಮ್ಮ ಪುಣ್ಮದ ಬಿಡುಗಡೆಯ 
ಕಾಲವು ಶಿವಾಯೆಂದರಸ ಬಿಸುಸುಯಿದ (ಕುವ್ಕಾಛೀ. ೯-೫. ೨. ಒಂದು 
ಊರಿನ ಹೆಸರಂ: ನಂಜೇಗವಡ ವಿರಕ್ತಗವಡಯಿ.ವರ ಕುಲದೇವರು 
ನಡುಹೊಳೆಬ್ಲವೇಸ್ವರ (ಎಳ. 111, (೫), ಗುಂಡ್ಲು ಪೇ. ೬೧-೩೨; 3027). 

ನಡುಹೊಳೆಯಲ್ಲಿ ಕೈಬಿಡು - ೧. ಹೊಳೆಯ ಮಧ್ಯದಲ್ಲಿ ಹಿಡಿತದ 
ಸಹಾಯವನ್ನು ತಪ್ಪಿಸು: ನಡುಹೊಳೆಯಲ್ಲಿ ಕೈಬಿಟ್ಟ ಹಾಗೆ (ಗಾದೆ), 
೨. ನಂಬಿಕೊಂಡವರಿಗೆ ಅತ್ಯಗತ್ಯವಾದ ಸಮಯದಲ್ಲಿ ಉದ್ದೇಶ 
ಪೂರ್ವಕವಾಗಿ ಸಹಾಯ ನಿಲ್ಲಿಸು ; ನಡಂನೀರಲ್ಲಿ ಕೈಬಿಡು : ನನ್ನನ್ನು 
ನಡುಹೊಳೆಯಲ್ಲಿ ಕೈಬಿಡಬೇಡ (ಮಸಕೂ. ೬೮). 

[ನಡ್ಕು + ಹೊಳ್ಳೆ ( ಎಪೊಟ್‌,)] 

ನಡೆ,, ನಡಿ, ನೆಡೆ (ಕ್ರಿ). ೧. (ಕಾಲುಗಳಿಂದ) ಚಲಿಸು; ಹೋಗು; 
ಗಮಿಸಂ : ""ನಡೆ-ಗಮನೇ'' (ಕಮಧಾ) ; ಜಯದ್ರಥನಂ ಕೋಡಗಗಟ್ಟು 
ಗಟ್ಟಿ ಬೆನ್ನಂ ಬಿಲ್ಲ ಕೊಪ್ಪಿನೊಳಿಟ್‌ದು ನಡೆಯೆಂದು ನಡೆಯಿಸಿ (ಶಂಪಛಾ. 
೭-೩0ವ) ; ಆ. ಧರಿತ್ರೀನಾಥನೆತ್ಯಂತಹರುಷಾಂತರಂಗನಾಗಿ ಸಿಂಹಾಸನ 
ದಿಂದಿಟ್‌ದು ಮುಂದನೇಟಿಡಿಯಂ ನೆಡೆದು (ಸುಕುಮಾ, ೮-೪೬ವ) ; 
ನಡೆದೊಡೆ ಕಾಲ್ಲೊಂದವುದು (ರರ್ಮಾಮ್ಮ. ೩-೩) ; ತಲೆಯಿಲ್ಲದ ಕಾಗೆ 
ನೆಲದಲ್ಲಿ ನಡೆಯಿತ್ತು (ಅದವ. 0೩-8೨) ; ನಡೆಯುತ್ತ ನಡೆಯುತ್ತ ಬಳಲು 
ವರಲ್ಲದೆ ಬಟ್ಟೆ ಬಳಲುವುದೆ (ಸವ, ೦೧೩) ; ತಲೆ ಮೇಲಣಿಗೆ ಚಿಗಿದುದು 


ವಖಂಡ ನಡೆದುದು ನೂಆು ಹಜ್ಜೆ ಯನು (ಕುವ್ಕಾಳೆ. ೨-೨೧); ಭೂತಳ 


ದೊಳಗಂಬೆಗಾಲಿಟ್ಟು ನಡೆವಂತೆ ಚೇತನವಾದುದಂಗಜಗೆ (ಮೋಹತ. ೦೧- 
೩೯) ; ಪಾದಗಳಿಂದ ಹೆಚ್ಚು ದೂರ ಮುತ್ತು ಜಾಗ್ರತೆಯಾಗಿ ನಡೆಯುವುದು 
ಕಷ್ಟ (ನಾಡಿಗೇ. ೪) ; ನಡೆಯೋದು ಕುಲ್ನಟೆ ಆಡೋದು ಪಾಲ್ಕಿ ಮೇಲೆ 
(ಗಾದೆ). ೨. ಮುಂದುವರಿ; ಮುಂದೆ ಸಾಗು; ಸಾರೋದ್ಧಾರವಾಗು : 
ತೊಜಕಿಯ ತಡಿಯೊಳೋಡಮಂ ನಡೆಯಿಸುವ ಮತ್ಸ್ಕಗಂಧಿಯಂ 
ಕಂಡೆಮ್ಮನೀ ತೊಆ್‌ಯಂ ಪಾಯಿಸೆಂಬುದುಂ ಸಾಸಿರ್ವರೇಜಾದೊಡಲ್ಲದೀ 
ಯೋಡಂ ನಡೆಯದೆಂಬುದುಂ (ಪುಶಥಾ. ೧-೬೮ವ) ; ಪನ್ನೆರಡು ಪಳ್ಳಿಗವೀ 
ಸ್ಮಿತಿಯೊಳ್‌ ಸಲ್ವುದು ಚನ್ನಾ )ದಿತ್ಕರ್ಕಳ೯ ಉಳ್ಳನ್ನಮ್ಬರಂ ನಡೆವುದು 
(ಎಳ. 1೪, ಜಾಮರಾ. ೪೮-೧೩; 965) ; ಪಿರಿಯಂ ಜಯಕುಮಾರಂಗೆ 
ಕುಡುವುದು ಕೊಟ ಕಂದು ಕುರುಕುಲಸಂಬಂಧೆಮವಿಚ್ಛಿನ್ನಮಾಗಿ ನಡೆಗುಂ 
(ಕಾಪುಂಪು. ೭೮-೨೬); ಸಮರಾಭಿಮುಖನಾಗಿ ನಡೆವ ಫಣಿರಾಜಕೇತನನಂ 
ಸಂಜಯನಂಜದೆ ಮಾರ್ಕೊಂಡು (ಗದಾಯು. ೩-೪೯ ವ) ; ವೆರ್ಜ್ಡುಂಕದದಿ 
ಗೆಯನ್ನವ ಕೋಲಮುಮಕ್ಷೋಣ*ಯಾಗಿ ನಡೆವ ಗದ್ಯಾಣ ಆ ಮಾರ್ಗ್ಗದೆ 
ಪನ್ನಾಯದಿಂದಕ್ಷೋಣ*ಯಾಗಿ ನಡೆವ ಗದ್ಮಾ ೧ (ಸಿಇ. ಸಸ, ೪೩-೨೯; 
1071); ಕೂಡಲಸಂಗನ ಶರಣರು ನಡೆದ [ಪಾಠಾ. ಹೋದ] ದಾರಿ 
ಭಯ ಕಾಣಿರಣ್ಣಾ (ಬಸವ. 0೪೭); ಖಟ್‌ಲೆ ನುಡಿದಟಲೆ ಬಗ್ಗಿಸಿ ಘಟಾಲನೆ 
ನಡೆಯೆಂದು ಜಡಿದು ಸಾರಥಿಯಂ (ಕಮದ. ೧೯ ಪ್ರಯೋ) : ಅದ್ದುದತಳಕೆ 
ಅವನಿಯೆನೆ ಹೊದಜ್‌ದ್ದು ನಡೆದುದು ದಂಶಿಘಟೆ ಬರುತಿದ್ದುದಗಣತ 
ರಥಪದಾತಿಗಳಾಹವಾಂಗಣಕೆ (ಕುಪ್ಶಾದ್ರೋ. ೯-೦೩); ಈಸುದಿನ ನಮ್ಮಗ್ನಿ 
ಹೋತ್ರಕೆ ವಿಷಸಲಳಿಯದೆ ನಡೆದುದೀಗ ವಿನಾಶಕರವಾಯ್ಪದಅ?ನಾದುದು 
ಬರವು ನಮಗೆನಲು (ಕೂರರಾ. ೦-೯-೨೫) ; ಲಿಪಿರಹಿತಭಾಷೆಯನ್ನು 
ಆಡುವವರ ವ್ಯವಹಾರವೆಲ್ಲಾ ಹೆಚ್ಚಾಗಿ ಸಂಭಾಷಣೆಯಲ್ಲೇ ನಡೆಯು 
ತ್ತದೆ (ದ್ರಾವಿವಿ. ಇ8) ; ಧರ್ಮಾತ್ಮರಾದ ಮಹೀಶೂರಮನೆತನದಲ್ಲಿ ಹುಟ್ಟಿದ 
* « * ದೇವರಾಜಮ್ಮುಣ್ಣಿಯವರಿಗೆ ಪುತ್ರನ ನಂಶವು ನಡೆಯಲಿ (ಒತಳ. ೨೧). 


೪೩೩೧ 


15 


20 


36 


40 


ನಡೆ, 


೩. ತೆರಳು; ಹೊರಡು : ಅಂತೆರಡುಂ ಪಡೆಗಳುಂ ಪಣ್ಣಪಣ್ಣನೆ ಷಣ್ಣಿ 
ಕಾಳಗಕ್ಕೆ ನಡೆಯಲೊಡರಿಸಿದಾಗಳ್‌ (ಪಂಪಭಾ. ೧೦-೩೦ವ); ಬೇಡಿದರ್ಗೆ 
ಬೇಡಿತಂ ಕೊಟ್ಟು ಬಂದಿಆ್‌ವ. ಕಸವರಗಲಿಗಳುಮುಂ ಮತ್ತಮಣ್ಮಿನಡೆದಿಟ೨ವ 
ನಡೆಗಲಿಗಳುಮಂ ನೋಡಿ (ಗದಾಯು. ೯-೩೪ವ): ನಡೆವೆ ನಾನಿರಲೊಲ್ಲೆ 
ಕೈಲಾಸಪುರಕೆನುತೆ . . . ಪೊಜಮಟ್ಟಳಮ್ಮವ್ಮು ಪುರಜನಂ ನೋಡುತಿರೆ 
(ಕಾರಿರ. ದೇ. 3೮೮-4) ; ಓಡಲನೊಡೆದು ಜ್ಕೋತಿ ಗಗನಕೆ ನಡೆದುದಿತ್ತಲಕಿ 
ಸುರರು ಮರ್ತಲರು ಸುಡುಸುಡೆಂದುದು ಸಾತ್ಯಕಿಯ ದುಷ್ಕರ್ಮವಾಸನೆಗೆ 
(ಕುವ್ಕಾದ್ರೋ. ೧೪-೨೪); ದಶದಿಕ್ಕಿನ ಪುರಾಧಿಪರೆಡೆಗೆ ನಡೆದುದು' ದಂಡು 
ಬಳಿಕೆಂದ (ತೊರರಾ. ೧-೮-೩೦); ನಡೆ ಮಜ್ಜನ ಭೋಜನಕೆ ಶೃಂಗಾರದ 
ತೊಡವುಗಳಿಡು ನೀ ಬೇಗ (ಕಂನವಿ. ೯-೦೬). ೪. ತೊಲಗು; ದೂರ ಸರಿ : 
ಉಂಬ ಜಂಗಮ ಬಂದರೆ ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋನವ 
ಹಿಡಿಯೆಂಬರೆಯ್ಯಾ (ಬಸವ. ೦೯೪). ೫. ಆಚರಿಸು; ಆಚರಣೆ ಮಾಡು: 
ಶೀಬಾಳಾ ಮೇಲ್ಸಿಖಿ ಮೇಲೆ ಸರ್ಪದ ಮಹಾದನ್ಹಾಗ್ರದುಳ್ನ ಲ್ವವೊಲ" 
ಸಾಲಾಮ್ಭಾಲ ತಪೋ ಗ್ರದಿನ್ನು 'ನಡದೊಂ ನೂಟ?ಣ್ಬುಸಂವತ್ಸರಂ 


- (ಎಕೆ.11, ೨೨-೨; ಸು. 700); ನಡೆಯಿಂ ಧರ್ಮದ ಬಟ್ಟೆಯೊಳ್‌ ಬಿಸುಡಿಯಾ 


ದುಷ್ಸಾಪದುವರ೯ರ್ಗಮುಂ೦ (ಸುಕುಮಾ, ೦-೪); ಫೊಲ್ಲದಂ 
ಬಿಸುಟ್ಟನುಪಮಜೈನಮಾರ್ಗದೊಳೆ ತಾಂ ನಡೆಗುಂ ಪರಮೋಕ್ಷಕಾಂಕ್ಷೆಯಿಂ 
(ಸಮಪ. .೧-೦೮) ; ಜೈನಾಗಮದೋಜೆಯಿಂ ನಡೆ ಬುಧವ್ರಾತಕೆ ಲೇಸಾಗು 
(ಧರ್ಮಾಮ್ಮ. ೪-೨೭೦) ; ನುಡಿದಂತೆ ನಡೆಯಲು ಬಾರದಯ್ಯಾ ಕೂಡಲಸಂಗನ 
ಶರಣರ ಭಕ್ತಿ ಬಾಳೆ ಬಾಯ ಧಾರೆ (ಬಸವ. ೨೦೦). ೬. ವರ್ತಿಸು ; ನಡೆದಂ 
ಕೊಳ್ಳು; ವ್ಯವಹರಿಸು: ಕಡುಗಲಿತನಮುಂ ಚಾಗದ ಪಡೆಮಾತುಂ 
ವಿದ್ಯೆಯುರ್ಕುಮೊರ್ವನೊಳೆಂತುಂ ನಡೆಯವು ಭುವನಾಂತರದೊಳ" (ಆದಿಪು. 
೦೨-೧೦೪); ದಯೆಗೆಯ್ಕೇಂ ಪ್ರಸಾದಮೆಂಬಿವು ಪೆಅರೊಳ್‌ ನದೆಗೆಮ್ಮ 
ನಿನ್ನಯೆಡೆಯೊಳ್‌ ನಡೆಯಲ್ವೇಡೆನಗೆ ಕೆ 'ಯನೈ ರಾಧೇಯಾ (ಪಂಪಧಾ. 
೨-೮೩); ನಿಮಗೆ ಕರಿಗಳ* ದೊರೆಕೊಳ್ತನ್ನಂ ನಿಚ್ಚಲೊಂದೊಂದು 
ಮೃಗವನೆಟ್ಟುವೆವದು ಕೈಕೊಂಡಿಂತಂ ನಡೆವಿರಪ್ಪೊಡೆ ನಿರ್ವಹಿಪೆವಾಗ 
ದೊಡೋಡಿಪೋವೆವೆನೆ. (ಪೂತತಂ. 66-00) ; ಒಡೆಯಂಗುತ್ಸವವಣಗೆ 
. ೬ « ಗಡಿದುರ್ಗಂಗಳು ಭದ್ರಮಾಗೆ ಧನಧಾನ್ಮಂ ತೀವೆ ಭಂಡಾರದೊಳ 
ನಡೆವಂ ಮಂತ್ರಿವರೇಣ್ಮನೈ (ಸೋಮೇಶ. ೬೩); ಪೊಡವಿಪನೊಲುಮೆಯ 
ಕಡುನೆಚ್ಚಿ ಗರ್ವದಿ ನಡೆಯದಿರೆಚ್ಚಜಕಕೆ (ಪುರಂಜ, ೨-೪೩-೧); ನೃಪ 
ಹಿಂದಣಳಲನು ನೆನೆಯದೆನ್ನವರೆಂದು ನಡೆ ಕಾಮಂಗೆ ಕೊಡದಾರ್ಗಿತ್ತಪಿರಿ 
ಸುತೆಯ (ಸಾಳ್ಮಳಾ. ೩೧-೧೦) ; ನಿನಗಿಂತ ಹಿರಿಯರಾದವರು ಹೇಳಿದ ಮೇರೆಗೆ 
ನಡೆ (ಮುಂಬಯಿ. ೪-೩). ೭. ಕೆಲಸ ಮಾಡು ; ಕಾರ್ಯ ಮಾಡು: 
ಈ ಗಡಿಯಾರ ಸರಿಯಾಗಿ ನಡೆಯುತ್ತಿಲ್ಲ (ರೂಢಿ); ರಜಾದಿನಗಳಲ್ಲಿ ಶಾಲೆಗಳು 
ನಡೆಯುವುದಿಲ್ಲ (ಕೊಂ). ೮. ಜರುಗಂ; ಫಟಿಸಂ ; ಉಂಟಾಗಂ : ದೇಶದ 
ಮೇಲೆ ನಡೆದ ಸುದ್ದೀ ತಿಳುಕೊಳ್ಳುವುದಕ್ಕಾಗಿ ವರ್ತಮಾನಪತ್ರಗಳನ್ನು 
ತರಿಸುತ್ತಾರೆ (ಮೀಲಯಿ, ೪-೮೭) ; ಆ ಊರಿನಲ್ಲಿ ಜಾತ್ರೆ ನಡೆಯುತ್ತದೆ 
(ರೂಢಿ) ; ಅವರ ಮನೆಯಲ್ಲಿ ಹಬ್ಬ ಹುಣ್ಣಿ ಮೆಗಳು ವಿಜೃಂಭಣೆಯಿಂದ 
ನಡೆಯುತ್ತವೆ (ರೂಂ), ೯. ಈಡೇರಂ; ನೆರವೇರಂ ; ಪಾಲನೆಯಾಗು : 
ಲೇಸೆನಿಪ ಮಹಿಷಾಕ್ಷಿಧೂಪದ ಭಾಷೆ ನಡೆಯಲು . . . ಅರ್ಥವನೋಸರಿಸ 
ದಿಂತರ್ಪಿಸುತ್ತಿರೆ (ಬಸಪು. 3೭-೯). ೧೦. ಚಲಾವಣೆಯಾಗು ; ಚಾಲತಿ 
ಯಂನ್ನು ಹೊಂದಿರಂ ; ಬಳಕೆಯಾಗಂ : ಸವಕಳಿ ನಾಣ್ಯ ನಡೆಯುವುದಿಲ್ಲ 
(ರೂಢಿ); ಈಗ ಅವನಿಗೆ ಹದಿನಾಲ್ಕನೆಯ ವರ್ಷ ನಡೆಯುತ್ತಿದೆ (ರೂರ). 
೧೧. ಆಕ್ರಮಣ ನಡೆಸಂ ; ವಂತ್ತಿ; ಮೇಲೆ ನುಗ್ಗ : ನಿನಗುತ್ತರಾರ್ಧ 
ಮೊಂದರ್ಧನಿಮೇ ಷಮಂಹೂರ್ತಮಾತ್ರದಿಂ ಬಾರದೆ ಕೈಗಿನಿತುವರಂ ದೇವರ್‌ 
ನಡೆವನಿತುಂ ಮಾಣ್ಣನಿತುಮಂತೆದಾವುದು ಗಹನಂ (ಆದಿಪು. ೦೩-೨೨). 
54 


ನಡೆ, 


೧೨. ಸಲ್ಲಂ; ಒಳಪಡು : ತುರಗಮೇಧಾಧ್ವೆರದ ಮೇಲಾರೈಕೆ ನಡೆದುದು 
ಪೆರೆಮಹುಹಿಜಾದಾಲಿಗವನೀಶ್ವರರ ಮಾನ್ಯತೆಯ ಪರುಟವಣೆ ವಿಜಯಂಗೆ 
ಸೇರಿತು (ಕೊರಕಾ. ೦-೭-೨೪). ೧೩. ಪ್ರವರ್ಶಿಸಂ ; ತೊಡೆಗು: ಎನ್ನವ 
ರಾದರೆ ಜನ್ನಕ್ಕೆ ನಡೆವರೆ ಎನ್ನವರಲ್ಲ ಕೂಡಲಸೆಂಗಾ ನಿಮ್ಮಾಣೆ (ಬಸವ. 
೭೧೨). ೧೪. ಗದ್ಯ ಅಥವಾ ಪದ್ಯದ ಲಯಕ್ಕೆ ಹೊಂದಿಕೊಳ್ಳು : 
ಷಟ್ಟದಿ ಈಗ ಮಾತ್ರೆಗಳಿಂದ “ನಡೆದರೂ ಒಮ್ಮೆ ಅಂಶಗಳಿಂದ “ನಡೆ” 
ಯುತ್ತಿದ್ದಿತೆಂಬುದನ್ನೂ . - * ಮರೆಯಬಾರದು (ಎಡಿ. ಉಲ). ೧೫. 
ಪ್ರಭಾವಶಾಲಿಯಾಗು ; ಯಶಸ್ವಿಯಾಗು : ನನ್ನ ಮಂದೆ ನಿನ್ನ ಯಾವ 
ಆಟಿವೂ ನಡೆಯುವುದಿಲ್ಲ (ರೂಂ). "ಕೈನಡೆ' ಪರಾ. ೧೬. ನಡಗೆಯಿಂದ 
ಅಳತೆ ಮಾಡು; ಹೆಜ್ಜೆಯಿಂದ ಅಳೆ (?): ರಣಾವಳೋಕ ಶ್ರೀಕಮ್ಪ 
ಯ್ಯನ್‌ ಪೃಥುವೀರಾಜ್ಯಂಗೆಯೆ ಬ ೬ ೫ ೬ ರಸರ್ಕ್ಯಟ್ವಪ್ಪು ೫ ೬ ೬೪ 
ಪೆರ್ಗ್ಗಟ್ವಪ್ಪನಾ ಪೊಲದಿನ್ನ ಡದು ಕೊಟ್ಟಿದು (ಎಕ. 11, ೩೫-೪; ಸು. 800). 
£ ಇದು'ಅನೇಕ ಕಡೆ ನುಮಪದದೊಡನೆ ಸೇರಿದಾಗ ಬೇರೆ ಬೇರೆ 
ಅರ್ಥವನ್ನು ಕೊಡುತ್ತದೆ. ಉವಮಾಹರಣೆಗೆ- "ಆಟನಡೆ', "ಜೀವನ 
ನಡೆ', "ಮಾತು ನಡೆ”, "ವ್ಯಾಪಾರ ನಡೆ' ಇತ್ಯಾದಿ. ನೆಡಿ: 
೧೦. ಸವಿಗೊಂಡನಹಳ್ಳಿಯೆಂದು ಹೆಸರು ನಡಿಯಬೇಕಂ (ಎಕ... 711, 
ಶಿವಬೊ, ೯೩-೩೩ ;?). ನೆಡೆ: ೨. ಸುರ್ರಚೆಂದರುಯಿರೊ ಪರಿಯಂತ್ರ 
'ನೆಡೆಯೆಬೇಕೆಯೆರಂದು ಆ ಗ್ರಮವನು ಹುಗಿನು ಹೊಯಿಸಿ ಪಲಿಸಿಕೊಟರು 
(ಎಳ. 717, ಶವೆಮೊ.' ೧೦೮-೩೪ ; 2568). ೧೭: ಬಾಳು; ಬದುಕು : 
ಜನೆರು ಕೂಡಿ ನೆಡೆಯಬೇಕುಖಿರದು' ನಗೆಸೆದುದ್ರದಮೆಂಬೊ ಗತ್ರಿಮವಂನು 
ಹೆಸರಗಿ ಶಟಿಸಿ (ಎಳ. ೪11, ಶಿವಮೊ. ೧೦೮-೩೨; 1558). 

ನಡೆನಡೆ, (ದ್ವಿರುಕ್ತಿ) : ಸಮದ ಗಜಗಮನೆಯರ*್‌ ಮುಗಿಲ ಮೇಲೆ 
ನಡೆಪಾಡುವಕೆಗಳೀ ತಮಗೆ ಧೆರಾಗಮನಂ ಪೊಸತಪ್ಪುದಚ*0ದಮರ್ದಿರೆ 
ನಡೆನಡೆದು ನಡೆಯಲಾಜದೆ ಸು ಚಿಕ ದೆರ್‌ (ಹೂಪಳಾ. ೭-೮೪); ನಡೆನಡೆ 
ಡೊಂಬುವೇಡ ನಿನಗೇಕೆ. ತಪಸ್ಸಿನ ಕುತ್ತಮೆಂದು 'ನೇರ್ಪಡೆ ಜಡಿದಟ್ಟಿ 
(ಧರ್ಮಾಮೃ, ೮-೮೮) ; ನಡೆದು ನಿಂದಡಿಗಡಿಗೆ ನೆನೆದು (ಸಿದ್ದರ. 
೬); ಕ್ರಿಯಾಸಮಭಿಹಾರಕ್ಕೆ - :ನಡೆಸಡೆಯೆಂದು; ಇದಿರ್ಚಿದರ್ಚೆನೆ 
ಜಟಾಯು (ಶಮದ. ೧೯೩ ಪ್ರಯೋ) ; ಸಕಳೇಶನ ನಿರೂಪವಿದಕ್ಕೆ ನಡೆನಡೆ 
ಮಗನೆ ಹೋಹವೆನುತ್ತು (ಬಸಪು. ೪೭-೫೦); ತಿರುಹಿ ಗಾಲಿಯ ತೆಗೆದು 
ಮುಂಗೈಗೆ ೧೦ಡು ನಡೆನಡೆದು ಅರಿಬಲವನಿಜೆ (ಕುಪ್ಶಾದ್ರೋ. ೬-೩೩). 
ನಣೆದುಟ ಎ ಓಡಾಟ; ಅಲೆತ; ಸಂಜಾರ : ಅತಿಯಾದ ನಡೆದಾಟದಿಂದ 
ಮೈಗೆ ಅಲಸ್ಕವಾಗಿದೆ (ಕೂರಿ). ನಡೆದಾಡಿಸುು೧. ನಜೆಯಂವಂತೆ ಮಾಡು; 
ಓಡಾಡಿಸು: ಸಣ್ಣ ಮಾಗುವನ್ನು ಹೆಡ್ಡು: ನೆಡೆದಾಡಿಸಬೇಡ' (ರೂಢಿ). 
೨. ನಡೆದಂಕೊಳ್ಳುವಂತೆ ಮಾಡಂ : ವ್ಯವಹರಿಸಂವಂತೆ ಮಾಡು: 
ಹುಡುಗರು ಆಸ್ತಿಗೆ ಅಧಿಕಾರಿಗಳಾಗಿ ಬಂದಾಗ ತಾವೇ ತಾವಾಗಿ ಸರ್ವಾಧಿಕಾರ 
ವನ್ಮೂ ಸ್ವಾಧೀನಪಡಿಸಿಕೊಂಡು ಆ ಹುಡುಗರನ್ನು ಸ್ವೇಚ್ಛೆಯಂತೆ ನಡೆ 
ದಾಡಿಸಿಕೊಂಡೆದ್ದುಂಟ? (ಇಬ್ಬಕ. ೩೦೫. ನಡೆದಾಡು 2 ಓಡಾಡು; 
ಆಡ್ಡಾಡು : ಆರೆಸಂದೆಮಆ್‌ ನಡೆದಾಡುತವೆ ತಾಯೊಡನೆ (ಸಾಳ್ಮಥಾ. 
8-೯) ; "ಮೇರು ನಡೆದಾಡೆ . . . ದಿನಕರ ಕಾರಿರುಳಾಗೆಸೆಯೆ ಸತಿಯರಂ 
ನಂಬುವರೇ (ನನ್ನಜ: ೩-93) ; ಕುಡಿತೆಗಂಗಳೆ ಭಾವಿ:ನಿಯರಂ ನಡೆದಾಡು 
ಶಿರ್ದರು (ಅಲ್ಲಲ: ೩-೦೧೮) ; ಹೆಚ್ಚು ನಡೆದಾಡಿ ಆಯಾಸ ಮಾಡಿಕೊಳ್ಳ 
ಬೇಡ (ರೂಂ). ನಡೆದುಕೊಳ್ಳು, ನಹಕೊಳ್ಳು ಎ ೧. ವರ್ತಿಸು; ವ್ಯವ 
ಹರಿಸು : ರಾಮನು ಯಾವಾಗಲೂ ಗುರುಹಿರಿಯರಲ್ಲಿ ವಿಧೇಯನಾಗಿಯೆ 
ನಡೆದುಕೊಳ್ಳುತ್ತಿದ್ದನು (ಐೌರಾಳೃ. ಇಲ) ; ಎಲ್ಲ ಪ್ರಜೆಗಳೂ ಇವರ ಅಪ್ಪಣೆಯ 
ಮೇರೆಗೆ ನಡಕೊಳ್ಳತಕ್ಕದ್ದು (ಮುಂಬಯಿ, 9-8). ವಿ. ವ್ರತ, ಪೂಜೆ 
ಮುಂತಾದುವನ್ನು ಆಚರಿಸಿ ಭಕ್ತಿಯನ್ನು ತೋರಿಸಂ: ಇವರು 


೪೩೩೨ 


19 


49 


ನಡೆ 


ಯಾವತ್ತು ಹಿಂದೂದೇವತೆಗಳಿಗೆ ನಡಕೊಳ್ಳುವರು (ಕಛಾಗ. ೧೦೫); 
ಪಥ್ಯ- ಉಪಚಾರವನ್ನು ಮಾಡಿದ್ದಾಯಿತು. ದೇವರು-ದಿಂಡರಿಗೆ ನಡಕೊಂಡ 
ದ್ಹಾಯಿತು. ಏನೂ ಉಪಯೋಗವಾಗಲಿಲ್ಲ (ಹೊಸಕ್ಷಿ. ೧೪೪). ನಡೆದು ಬರು. 
ಮಂಂದಂವರಿ; ಮುಂದೆ ಸಾಗು : ನಾನು ಸ್ಥಾಪಿಸಿರುವ ಧರ್ಮದಾರ್ಡ್ಯವು 
ಬಹುಕಾಲದವರೆಗೂ ನಡೆದುಬರುವುದು (ಕಗದ್ಯ. 11, ೧೦). ನೆಡೆದೊವಲ 
ಪಾಪೆ ಎ ಚಲಿಸುವ ತೊಗಲ ಬೊಂಬೆ ; ಶರೀರ; ದೇಹ: ನಡೆ 
ದೊವ[ ಟಂ. ಗೆಲ ಪಾಪೆ... ಘನರೋಗದಾಗರಂ ತಾನೆನಿಪೀಯೊಡಲಿದು 
ಕಾಲನ ತಿಗುಅ್‌ ಜಡವ.ನುಜರ್‌ ನಿತ್ಯಮೆಂದು ಮೆಯ್ಮೂಟ್‌ದಿರ್ಪರ್‌ 
(ತ್ರಿ ಪುವಿ. ೩೩-೦೧೨). 
[ದೇ.8 ತಮಿ. ನಟ; ಮೆಲ್ಲ. ಕೊಡ. ನಡ; ತೆಲು. ನಡಚು, 
ನಡುಚು; ಕೊಲಾ. ಅಡಿ; ನಾಯ್ಕಿ. ಅರ್ಗ ] 


ನಡೆ, (ನಾ). ೧. (ಕಾಲಿನಿಂದ) ನಡೆಯಂವಿಕೆ ; ನಡಗೆ ; ಚಲನೆ; 


ಗಮನ : “ಪರಕ್ರಮಂ ಪರಿಸರ್ಪಮೆನೆ ನಡೆ” (ಮಂಗಂ. ೧೩೦-೦೧೬) ; 
ಒರ್ವ[ನೊರ್ವ]ಳ ನಡೆಯ ನುಡಿಯ ಮುಡಿಯ ಗಾಂಪಿಂಗೆ ಮುಗುಳ್ನಗೆ 
ನಕ್ಕು ತೆನ್ನ ಕೆಳೆಯಂಗೆ ತೋಟಿ (ಪಂಪಥಾ. ೪-೯೩ವ) ; ಬಾಳ ಮೊನೆ 
ಯಂಂಬಿನ ತಿಂತಿಣಿಯೊಳ್‌ ತೆಗುಳ್ತು ಕಿಕ್ಕಿಟಗಿಜ್‌ದಿರ್ದ ಕೊಳ್ಳೂಳದೊಳಂ 
ನಡೆವೀ ನಡೆಗೆಂತು ನೋಂತೆಯೋ (ಪಂಪಧಾ. ೧೩-೭೨); ಕಡ: ಗೂರ್ಪಿಲ್ಲದ 
ಕರವಾಳ್‌ , - . ನಡೆಯಿಲ್ಲದ ಕರ್ತೆ ಮನಕ್ಕೆಡಂಬಡಂ ಮಾಟ್ಕು ಮರ್ತಿಯಂ 
ಮಾಡುಗುಮೇ (ಅಜಪು. ೬೨೫೬); ಆವೆಡೆ ಹಂಸಗೀ ನಡೆಯ ಚಿಲ್ವೈನೆ 
ನೂಪುರದಿಂಚರಂ ಸ್ಮರಂ ಜೇವೊಡೆದಂದಮಾಗೆ . . . ಬಂದಳದೊಂದು 
ಲೀಲೆಯಿಂ (ಮುಲ್ಚಿಪು. ೪-೭೩) ; ಮರಾಳಂ ನಡೆಯೊಳುರುಪಿಕಂ ನಾದ 
ದೊಳ್‌ . ,. , ಭೈಂಗಂ ವಿಚಲನ್ನೀಲಾಳಕಾನೀಕದೆೊಳಮರ್ದೆಸೆಯಲ್‌ 
ಶೋಭಿಕುಂ ವಾರನಸರೀನಿಚಯಂ (ಉದೃಟಿ. ೧೦-೪೩) ; ಬನದೊಳೆಡೆ 
ಯಾಡುವ ಸಬರಿಯರೆ ನಡೆಯನೇಡಿಸುವಂತೆ ಮೆಲ್ಲಡಿಯಿಡುವ ವೆಣ್ಣಲಚೆ 
ಗಳ ಬಳೆಗೆಂಗಳೆ: (ಕಬೈಿಕಾ. ೧೮); ಮಾಯೆ ತನ್ನಂತೆ ನಡೆಯ ಕಲಿಸಿದಳಂಚೆ 
ವಿಂಡಿಗೆ ನುಡಿಯ ಕಲಿಸಿದಳರಗಿಳಿಗೆ (ಪ್ರಧುಲೀ. ೩-೩೨) ; ಅಂಚೆಯ 
ನಡೆಯನಿದಂ ತನತೆನುತುಂ ಮಂಚಲ್ಪಿಡಿವೊಳ್ನಡೆ (ಜಯಾ. ೨-೨); ನಡೆ 
ಮಂದವಾಯ್ತು ನಡುಗಡಸಿತ್ತು ಬ ಡತನಂ ನುಡಿ ಮೆಲ್ಲನಾಯ್ತು 
'ಕಳವೆಯ ಮಡಿಗಳಂ ಕಾವ ಮಡದಿಯರ್ಗೆ (ಛಾವಟಿ. 3-೯). ವಿ. ಆಚ 
ರಣೆ; ನಡವಳಿಕೆ; ಆಚಾರ; ಚರ್ಯೆ; ಸಂಪ್ರದಾಯ ಎನ್ನ 
ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ . . . ನುಡಿಯ ತಕ್ಕ 
ನಡೆಯ ಕಂಡೊಡೆ ಕೂಡಲಸುಂಗಮದೆವನೊಳಗಿರ್ಪನಯ್ಯಾ (ಬಸವ. ೩೦); 
ಪೊಡವಿಗಚ್ಚರಿ ನಿಮ್ಮ ಭಕ್ತಿಯ ನಡೆ ಸೊಗಸದೆಮಗೀ ಹಿರಿಯತನಗೆಡದೆ 
ಹೊಟವಡಿ ಸಾಕು (ಶಿಸಪು. ೩8-೧೯) ; ಸಂತೋಷ ಪರಿಣಾಮ ನುಡಿ(ನಡೆ) 
ತತ್ವ ನಡೆ(ನುಡಿ) ಪಾವನ ಆತನ ಸುಳುಹು ವಸಂತಗಾಳಿ (ಸಿದ್ದೇವೆ. 
೧೫೩-೪೬೩) ; ನಿನ್ನೆ: ನಡೆಯ ನಿನ್ನ ನುಡಿಯ ನಿನ್ನೊಳೆ ಕಂಡು ನಿನ್ನ 
ಮುಂದೋದಿದೆನರಸಾ (ಧರಣ. 3-೩೭) ; ನಡೆಯೊಳಗೆ ನುಡಿ ತುಂಬಿ 
ನುಡಿಯೊಳಗೆ ನಡೆ ತುಂಬಿ... ಲಿಂಗವ ಕೂಡಬಲ್ಲಾತನೇ ಶರಣ 
ನೋಡಾ (ಅಐಂಡೇ. ೧೪೭-೦೩೯); ಸತ್ಯರ ನುಡಿ ತೀರ್ಥ ನಿತ್ಯರ ನಡೆ 
ತೀರ್ಥ ಉತ್ತಮರೆ ಸಂಗವದು ತೀರ್ಥ ಹರಿವ ನೀರೆತ್ತಣದು ತೀರ್ಥ 
(ಸರ್ವಜ್ಞ. 620); ವೆತ್ತರಂ ಸೋಲಿಪಂ ನಲ್ಲಮಗನೊಳ್ಳುಗುಣಂಗಳಿಂ 
ಮಂಗಿಲ್ವೊಲ್‌ ನಡೆಯಿಂ ನೀರಿಂ ಲೋಗರಂ ನಲವೇರಿಪಂ (ಸೌನಂದ. ೨-೩೦); 
ಅವರೆ ಕಡೇಲಿ ಏನು ನಡೆ ಇದೆಯೋ: ಹಾಗೆಯೇ ಮಾಡಲಿ [ಜಿಳುಮ, ೨೦೬) ; 
ನುಡಿ ಪುರಾತನದು ನಡೆ ಕಿರಾತನದು (ಗಾದೆ). ೩. ಶೀಲ; ನಡತೆ: 
ಎನ್ನಲ್ಲಿ ನಡೆಯಿಲ್ಲಾಗಿ ನಾನು ಭಕ್ತನೆಂತಪ್ಪೆನಯ್ಕಾ (ಬಸವ, 3೯೧); 
ಹುಡಿಗಿಯ ಗುಣವನು ಜನರು ನಿರ್ಣಯಿಪರು ತಾಯಿಯ ನೆಡೆಯನು 


ನಡೆ, 


ನೋಡಿ (ಇಂಕಾಪ, 3೦9-3೯). ೪. ಮುಂದುವರಿಕೆ; ಮಂನ್ನಡೆ; ಪ್ರಗತಿ: 
ಜ್ಞಾನವಿಜ್ಞಾನಕ್ಷೇತ್ರಗಳಲ್ಲಿ ಹಲವು ಪ್ರಯೋಗಗಳನ್ನು ನಡೆಸಿ ಪಾಶ್ಮಾತ್ಯ 
ಜಗತ, ಅಣುಬಾಂಬನ್ನು ಕಂಡುಹಿಡಿದಿದೆ. ಇಲ್ಲಿಗೆ ಪುಶ್ಚಾತ್ಮಜರಶ್ತಿಸ 
ನಡೆ ನಿಂತಿತು (ಛ8ರದ. 86೦) ; ನಮ್ಮ ಸಯ್ಬಿನ ಬಿದಿಯ ನಡೆಗೆ-ತೊಡ 
ರೊದಗದೊಲ್‌ ಸರ್ವಮಂ ಪುರುಷಪ್ರಯತ್ನಮಂ ಮಾಳ್ಬೆ ನಾನ್‌! 
(ಕಂದ್ರಸ,೧೩-೨೧).೫. ಪ್ರಯಾಣ; ಸಂಚಾರ: “ನಡೆ ಸಿದ್ಧಯಾತ್ರೆಯಕೂ” 
(ಮಂಗಲಾ. ೦೨೧-೩). ೬. ಎತ್ತುಗಳಂ ಒಂದು ಸಲ ಒಟ್ಟಿಗೆ (ಒಂದಂ 
ರಾತ್ರಿಯಲ್ಲಿ) ನಡೆಯುವಷ್ಟು ದಾರಿ; ಸಂಮಾರಂ ಮೂವತ್ತು. ಮೈಲಿ: 
ಈ ಊರಿನಿಂದ ಹೊರಟರೆ ನಮ್ಮ ಎತ್ತಿನ ಗಾಡಿಯಂ ಎರಡು ನಡೆಯಲ್ಲಿ 
ಶುಮಕೂಠು ಸೇರಬಹುದು (ರೂಢಿ). 


೭. ದಾರಿ; ಹಾದಿ. "ನಡೆದುಳಿ', 


೪೩೩೩. 


ಪರಾ. ೮. ದನಕರು, ಕಾಲ್ನಡೆ ಇತ್ಯಾದಿ: ಮಠದ ಧರ್ಮಕೆ ಹೇರುವ. 


ಮಾನ್ಕದ ಎತ್ತು ನಡೆ ೫೦ ಅಯಿವತ್ತುಯೆತ್ತಿನ ಮಾನ್ಯವನೂ ಶಿವಾರ್ಪಿತ 
ವಾಗಿ ಬಿಟ್ಟಿ ಧೇವೆ (ಎಕ. ೪11, ಶಿವಮೊ. ೨೮-೧೩ ; 1670); ಭಾರಾಮಾರ್ಗದ 
ಪೈರ್ರಿಗೆ ಅರಮನೆ ಕಟ್ಟೆಲಿ ನಿಂತ್ತ ನಡೆ ೧ ವಂದಕ್ಕೆ ಹಂ (ಎಕ. (8), 
ಕೋಲಾರ. ೨8೫೮-೧೭; 1761) ;, ಯಾ ಹುಳಿಯಾರ ಸುಂಕದಲ್ಲಿ ನಾನಾ 
ದಿನಶಿನ ನಡೆಗಳಿಗೆ ಬದ್ದನೆ ಪ್ರಕಾರಾ ಲೆಕ್ಕಾ ಹಾಕಿಕೊಳುತ್ತಯಿದ್ದಾರೊ 
ಅದೆ ಪ್ರಕಾರಕ್ಕೆ ಬದ್ದನೆ ನಿಂತ್ತ್ರ ನಡೆ ೧ಕ್ಕೆ ಕಂಟಿರಾಯಿ ೮೦೦೦೦ 
(ಎಳ. 77, ಜಿಕ್ಕನಾ. ೯೦-೦೭; 1302) ; ಒಡಕು ಕೊಟ್ಟಿಗೆ ಹಿಡಿಯಲಾರದು, 
ನಡೆಗಳಿಪ್ಪತ್ತಾದವು (ಕಎಪು. ೧೮-೦೦). "ಕಾಲ್ನಡೆ' ಪರಾ. ೯. (ಕೆಲವು 
ವಿಶೇಷ ಸಂದರ್ಭಗಳಲ್ಲಿ) ನಡೆಯಂವ ದಾರಿಗೆ ಹಾಕುವ ಹಾಸು: 
ನಡೆವಂಡಿ ; ಹಡದಿ (ಉಕ) : ಎಳಸತ್ಕಾಂತಂ ವಸಂತಂ ತಳರದಿಳೆ ವನಶ್ರೀ 


ಮುಂದಂಬೆತ್ತು ಮುಕ್ತಾಕುಳದಿಂ ನೀಳೌಘದಿಂದಿಕ್ಕಿದ ನಡೆಗಳೊ ಪೇಟಕಿಂತಿ. 


ವೆಂಬಂದದಿಂ ಕಣ್ಣೊಳಿಸುತ್ತಿರ್ದಪ್ಪವಂತಾ ವನದೊಳಗೆಲರ್ಪೊಯ್ಲಾಂದ 
ಮಲ್ಲೊಕ್ಕ ನವ್ಯಾಮಳಪುಷ್ಟಂಗಳ್‌ ಜನುಂಗುತ್ತೆ ಅಗಿದ [ಮದ]ಭೃಂಗಾವಳೀ 
ಸಂಗದಿಂದಂ (ಕುಸುಮಾ, ೧-೦೦4). ೧೦. ಗದ್ಯ : ಅಥವಾ: ಪದ್ಯದ 
ಲಯ,-ಓಟ : ಅವರ ಕಾವ್ಯದ ನಡೆ ಇತರರ ಕಾವ್ಯದ ರೀತಿಗಿಂತ 
ಭಿನ್ನವಾಗಿದೆ (ಕ). ೧೧. ಒಂದು. ಬಾರಿ ಹೊರುವಷ್ಟು 
ಪ್ರಮಾಣ; ಒಂದಂ ಹೊರೆ,-ಹೇರು; ಸಾರಿಗೆ (ಉಕ) : ಕಲಿನಾಥ 
ದೇವರ ಗಂಧ ಕಸ್ಮುರಿಗೆ ಎಲೆಯ ನಡೆಗೆ ತಾರ ೧ ನು ಬಿಟ್ಟರು (ಸೌಇಇ. ೭೫-1, 
೩೪೪-೪೭; 1292); ಎತ್ತಿನ ಮಾನ್ಯ ಹದಿನೈದು. ನಡೆಲು ಅಡಕೆ , ಮೆಣಸು 
(ಎಳ. 7111, ತೀರ್ಥಹ. ೭೩-೨೨; 1674). ತೆಂಗಿನಕಾಯಿ, ನಡೆ ೧೧೦೦ಕ್ಕೆ 
ಪಕ್ಕಾ ಸಾವಿರ ಅಂಶ ತಿಳಿದು ಅದರ ಮೇಲೆ ಧಾರಣೆ ಇರುತ್ತದೆ (ಮುಂಬವ್ಯಾ. 
೨೪೩) ; ರೈತ ಬೆಳಗಿನಿಂದ ಐದು ನಡೆ ಗೊಬ್ಬರ ಹೇರಿದ್ದಾನೆ. (60). 
೧೨. [ನಾಟ್ಯ] ತಟ್ಟು, ಮೆಟ್ಟು, ನುಟು, ತಟ್ಟುಮೆಟ್ಟು, ಕುದಿತ 
ಮೆಟ್ಟು, ಮೈ, ಮುಡಿ, ಜಾತಿ, ಅರುಧಿ ಮತ್ತು ನಡೆ ಎಂಬ ಹತ್ತು 
-ವಿಧವಾದ ಅಡವುಗಳಲ್ಲಿ ಒಂದಂ : ಮೊಗದೊಳಳಿನಗೆದೋಲ್‌ ಬಿನ್ನಣದ 
ನಡೆ ಸೋಲಪುಡಿಳಾಯುಧರು ಕಾಲರವೆಯ ಚೆಲ್ವಡರೆ ದೇಶಿಯನಾಡು 
ಕಿರ್ದಳು ವಿಲಾಸವಿಭ್ರಮಹಾವಭಾವಮೆಸೆಯೆ (ರೇವಣ. ೩5-೪೯). 
ನಡೆನಡೆ, (ದ್ವಿರಂಕ್ತಿ) : ನಡೆನಡೆಗೆ ಬಾವುಲಿಯ. ಪೆಂಡೆಯ ತೊಡರುಗಳು 
ಘಲಫಲನೆ : ಮೊರೆಯಲು ಬಿಡದೆ ತಾಟಪ ಹಲಗೆ ಘಂಘಂಫಘಲಿಗು 
ಫಲಿಲೆನಲು.(ಬಸಪು. ೦೬-೦೭). ನಡೆನುಡಿ ೬ ೧. ನಡಗೆ ಮತ್ತು ಮಾತಂ: 
ಕೈಕಾಲ್‌ ನಡೆನುಡಿಯುಳ್ಳ ಮನುಷ್ಯನಿಂದೆಂತುಂ ಕಾರ್ಯಮುಂಟು (ಪಂಡತಂ. 
49-೧3); ನಡೆನುಡಿ ಬಳಲ್ಕೆ ಮುನ್ನಂ ಕಡುಚೆಲ್ವೆಯ ರೂಪುಗಂಡ ಬಳಿಕಂ 
ನಡೆಯರ್‌ ನುಡಿಯರ್‌ ನೀರಂ ಕುಡಿಯರ್‌ ನಡೆ ನೋಡುತಿರ್ಪರತನುಶಿಥಿಲರ್‌ 
ಪಧಿಕರ" (ಗರಿಳ. ೨.೨೫) . ಪಾಲಿಸಿದಳಿಂತು . ನಡೆನುಡಿಗಳಂ ಕಲಿವಲ್ಲಿ 
ಪರಿಯಂತಮಾ  ಶಿಶುವನು (ಶೈಮಿಳಾ. 3೮೧. . ೨. ನಡತೆ; 


ನಡೆ, 


ನಡವಳಿಕೆ; ಆಚಾರ : ಸಂಪ್ರದಾಯ ; ನಡೆನುಡಿ ಹುಸಿಯುಂಟಾ 
ಧರೆ ಕೂಡಲಸಂಗನ ತೋಣ್‌ದ 'ಚೆನ್ನಬಸವಣ್ಮನಾಣೆ' (ಬಸವ. 
೩೦೪) ; ; ಶುಕ್ಲತೋಣಿತದಿಂದ ತನುಮನ ಜನಿಸಿತ್ತು ತಮಮನದಿಂದ 
ನಡೆನುಡಿ" ಜನಿಸಿತ್ತು (ಆದನ. 3೭-೮0); ಸಡೆನುಡಿಯೊಳಭವನೆಂದೆನಿಸಿರ್ಪನಾ 
ಪುರಕೆ (ತಿರುರ. ದೇ. ೪-೫): ದೃಢ ಭಾವ ವೆ ತಕ್ಕವೆಡೆಗುಡದೆ 
ಬಲಿತವನ ನಡೆನುಡಿಯ ಬಗೆದ ಸರಿನೂಲಿನಂತೆ ಮೃಡನೊಳು ತೊಡಂಕಿ 
'ಬಿಡದಡರ್ದುದೆನಲೀಹ ಸಡಿಫಡ ಶರಣನಿರವನಾವಂ. ಬಣ್ಣಿ ಪಂ. (ಸಾವಂತ. 
೧-೬೯); ನಡೆನುಡಿ ಭಕ್ತಿ ವಸ್ತುಗಳ ಕೊಳ್ಳಿ ಡುವಂಜಿಸೆ: ಕಾಯಶುದ್ಧಿ 
ಮಾಟ್ಟುಡುಮೆನಿಸಿರ್ಪ ವಂಚಸಮಿತಿಸ್ಸಿತಿಯಂ ತಳೆದಂ . (ಅಸಂಪು, 9-09) ;' 
ವ್ಯಕ್ತಿಯ ನಡೆನುಡಿಗಳು, ವಘೋಭಾವಗಳು, ದೃಷ್ಟಿಧ್ಯೇಯಗಳು . . . 
ಇವೆಲ್ಲದರ ಮೇಲೂ ಬುದ್ಧಿ ಶಕ್ತಿ ತೆನ್ನ ನಿರ್ದಿಷ್ಟ ಪ್ರಭಾವವನ್ನು ಬೀರುತ್ತದೆ 
(ಶಿಕ್ಷದ. ೬೧೨). ನಡೆನುಡಿಮುಗ್ಧ ಎ ಆಚಾರ, ವಿಚಾರಗಳಲ್ಲಿ ಮಂಗ್ಳ 
ನಾದವನಂ,-ನಿಷ್ಕಪಟಿಯಾದವನು; ಶುದ್ಧ ವಾದ ಚಾರಿತ್ರವುಳ್ಳವನು: 
ಕಂಗಳ ನೋಟ ಲಿಂಗಕ್ಕೆ ಭಾರ ಅಂಗಜೀವಿಗಳ ಕೂಡೆ, ಕುಡಿವನೆ ಶರಣನು 
ನಡೆನುಢಿಮುಗ್ಮ ಗುಹೇಶ್ವರ ನಿಮ್ಮ ಶರಣನು (ಅವಶಂ. : ೮೦-೩೬೪). 
ನಡೆಯಾಡು ಇ ೧. ಚಲಿಸು ;. ಸುತ್ತಾಡು ; ಸುತ್ತಲೂ ಹಾಯಂ: 
ಕೈತಡವೆ ಕಣ್‌ ನಡೆಯಾಡೆ ಲತಾಂಗಿ : ಕಂಡಳುಜ್ಞಳಕಳಶಂಗಳಂ ಘನರಸಾ 
ಕಳಿತಂಗಳನುನ್ನತಣಗಳಂ (ಆತಂಪು.. ೪-೦೦೫). ೨. ನಡೆದಂಕೊಳ್ಳು ;' 
ಆಚರಿಸಂ ; ವ್ಯವಹರಿಸಂ : ಮದನಕದಳೀವನಕುಕಾರರುಂ, . , . 
ಪಾಪಾಟವೀಪಾವಕರುಮಪ್ಪ ಶ್ರೀಪದ್ಮಪ್ರಭಮಲಧಾರಿದೇವರು ತವೋನಿಷ್ಠ” 
ಸಿ ನಡೆಯಾಡಿ (ಸಂ. IX-1,. ೨೭-೨೯ ; 32865), 
£ ಆನಡ್ಕೆ./ತಮಿ, ನಟೈ ; ಮಲ. ನಡ;ಶುಳು.ನಡೆ, ನಡಿ; 
ತೆಲು;ನಢ]. 


ನಡೆ, (ಅ). ಚನ್ನಾಗಿ ; ವಿಶೇಷವಾಗಿ.;.ಅತಿಶಯಂವಾಗಿ : ಎಡೆಯಟ್‌ದು 


36 


40 


ತೊಳಗುವಂತಿರೆ ಸಿಡಿಲ್ದು ಪೋಯ್ತುಟ್ಮು ಿದಾಗಳಂಗಜಕಲೆಯೊಳ್‌ನಡೆ ಮೊಗ. 
ಮಿಕ್ಕಿ. ಅಯಂಗಿಡದೊಡನುಲಿದುವು ಬೆರಲ ಕೊರೆಲ ನಾಲಗೆಯುಲಿಗಳ್‌ 
(ಕಾವೈಸಾ. ೬೩ರ ಶಾದ್ರಳ): ತೀಡೆ ತುಷಾರವಾಯು ನಡೆ ಕೋಡಿ ಕಡಂಗಿ 
ಜಲಕ್ರೀಡೆಯೊಳಂತೆ ಸೇಡುವಡೆದೊಪ್ಪಿದೆವೊಲ್‌ (೮೮ಾವ. ೧೪-೧೭); 
ತಧರಸರದೊಳಿ ನೆಲದ ವತಿ ಪೊಸಪೆಣ್ಣಂ ನಡೆ ಬಗ್ಗಿಸುತಂ . . . ಅತಿಶಯ 
ಚತುರೆಯನಿರದಾರೋಹಣಮಂ ಮಿಗೆ ಮಾಡುತಿರಲ್‌ (ಹಾಲಾಸ್ಕ, ೩-೧೨-೩೭); 
ನಡೆ ವಿಡುಕದ ಚಮರದ ನೀಳ್ಹೊಡಲೆತ್ತಿದ ಕಿವಿಯ ತಮ್ಮ ಪದರಜಮುಂ 
ಪ್ರಾಯ್ಚೊಡೆ ಸಿಲ್ಕದಕ್ವಗಳ೯ ಧೀಂಕಿಡುವುವು (ಕಾಕಹಶ: 9-6), "ನಾಡೆ' ಫರಾ 

"ನಡೆ. ನೋಟ ಎ ಚೆನ್ನಾದ ನೋಟ; ಅತಿಶಯವಾದ ದೃಷ್ಟಿ: 
ನಡೆನೋಟದಿಂದೆ ಬೆಮರಂ ಪಡೆದು ಮನೋಭವನ ಮನಮುಮಂ ನನೆವಿಲ್ಲಂ 
ಹಿಡಿದಿಸುವ ಕೆಯ್ಕುಮಂ ಕೇಳೀ ನಡುಗಿಸದೊಡೆ ನಿನ್ನ ಕೆಳದಿಯಲ್ಲೆಂ 
ಕೆಳದೀ (ಲೀಲಾವ, ೧೧-೮೨). ನಡೆ ನೋಡು ಎ ಚೆನ್ನಾಗಿ ನೋಡು; ನಟ್ಟ 
ದೃಷ್ಟಿಯಿಂದ ನೋಡು : .ನಿಡಿಯಲಗಣ್ಗಾಳ ಬೆಡಂಗಿಯರ್ಕಳನರ್ಕಂ 
ನಡೆ ನೋಡಿ ಫೋಗಲಾಜನೆ ತಡೆಯೆ ಪಗಲ್‌ ಪಿರಿಯವಷ್ಟುವಾ ವಪುರವರದೊಳ್‌ 
(ಕಾವೃಸಾ..೦೬6 ಶೂದ್ರಕ) ; ಮೆಲ್ಲನೆ ಮೃಗಮೆಂದು ಸಾರ್ದು ನೆಜನಂ ನಡೆ 
ನೋಡಿ ನರೇಂದ್ರನೆಚ್ಚು ಭೋಂಕನೆ ಮೃಗಚಾರಿಯಂ ತನಗೆ ಮಾಣದೆ 
ತೆಂದನೆದೋದು ಮಾರಿಯಂ (ಪಂಶಳಾ. ೦-೦೦೧) ;  ಎಳೆವೆಂಡಿರ್ನೆ ಲೆವಾಢ 
ದೊಳೆಳಸಿರೆ ನಡೆ ನೋಡಿ ಸೋಲ್ತವೋಲ್ವಂದ್ರಂ ವಸರ್ಪೊಳಿವ ನೆವದಿಂ 
ಪೊರಳ್ವಂ ಮಳುಯಜರೆಸಸಿಕ್ತರತ್ನ ಕುಟ್ಟಿಮತಳದೊಳ್‌ (ಕಾದಂಪೂ. ೩೦೪); 
ನಡೆ ನೋಟ್ಬಿರ ಕಡೆಗಣ್ಣುಂ. ಕಡುನಲ್ಲರ ಮನವುಮೊಡನೆ ಪೊತ್ತುವು 
ಪುರಬೊಳ' ಮಡದಿಯರ ಮೊಲೆಯನಲ್ಲದೆೊಡುಡಿಯವೆ. ಬಳುವಳಿಕೆವಡೆದ 
'ಬಡನಡು ಭರದಿಂ (ಅರ್ಥನೇ. ೪-೨೨); ಕೃತಕಗಿರಿಯೊಳ್‌ ನವಿಲೆಬಟ್ಬಾ ಡುವುದಂ 


ನಡೆಕೆಯ್‌ 


ಪಥಿಕ೦* ನಡೆ ನೋಡುವರೆರ್ಜೆ ಢಕ್ಕೆವಾಜಿಸುತ್ತಿರ್ಪಿನೆಗಂ (ವರ್ಧಫು. ೨-೨೨) ; 
ತೊವಲನುಗಿದು ಕರುಳ ತೊಡಂಕಂ ಬಿಡಿಸಿ ನಡೆ ನೋಟಕ್ತಿನೊಳೆಗೆಲು 
ವಡಗಿರ್ಪದು ಜೀವನಿರ್ಪೊಡಲ್ಲಿಗೆವೋದಂ (ಯಶೋಶ. ೪-೧೯); "ಕುಸುಮ 
ಮಾಲೆಯ ತಿರುಹುತೆತ್ತಿದ ಮುಸುಡಿನರೆನೋಟದಲಿ ಲಜ್ಜೆಯ' ಚಿಸುಗೆಯಲಿ 
ನಡೆ[ತಾಕಾಂ, ನೆಜ್‌, ಮಿಗೆ]ನೋಡುತಿರ್ದಳು ಸೀತೆ ರಘುಪತಿಯ 
(ಕೊರರಾ, ೧-೦೫-೩೯); ನಡೆ ನೋಡಿ ನಲವಿಂದ ಹೆರಸಿದವರು ಮತ್ತೊಡನೆ 
ಲಾಘಿಸಿದರಂಬರಕೆ (ಛರತ. 8-939) ; ಜನಪತಿಯ ವದನಮಂ ಕಣ್ಣೊನೆಯಿಂ 
ನಡೆ ನೋಡಿ ನಾಡೆ ಮಂದಮಂ ತಳೆದಳ್‌ (ರಾಜರೇ. ೪-ಟಿ. 

ನಡೆಕೆಯ್‌.? (ಕ್ರಿ). (?) : ಎಡೆಪಣಕಿಗೀ ನಡೆಕೆಯ್ದು ತಪಂ ಸಯ್ಯಮ 
ಮಾನ್ಕೊಳತ್ತೂರ ಸಂಘ » ೬ ವಡೆ ಕೊಜಕಿದಿನ್ನು ವಾಟ್ವುದರಿದು 
(ಎಳೆ. 11, ೯೩-೧; ಸು. 700). [?] 

ನಡೆಕೋಲು "ನಡೆಗೋಲು' ನೋ. 

ನಡೆಗ (ನಾ). ೧. ನಡೆಯುವವನು ; ನಡೆಗಾರ : “ಕಸನ, ಕಸಕಃ, ಈ ೨ 
ನಡೆಗಂ” (ಕಾಕಕೃ. ೧೫೦). ೨. ಒಳ್ಳೆಯ ನಡಗೆಯಂಳ್ಳ ಒಂದಂ ಬಗೆಯ 
ಕಂದಂರೆ : ನಡೆಗ ನುಗರೆ ಮಣ ಮಿಡಿವ ಚೆನ್ನಿಗರ ಮುಂಗುಡಿಯಲೇಜುವ 
ಮುದ್ದುಮೊಗದ ಕಡುರಭಸದ ಕಾಡಿಗೆಗಣ್ಣ ತೇಜಿಯ ಪೊಡವಾವರಿಗೆ 
ತೋಹಖಕ*ದರು (ಅಂಜು ೬-೮9) ; ನಡೆಗನನೇ ಆ ಮೇಳದವಳಂ ವೆಅಗೇಟಕಸಿ 
ಕೊಂಡು ಪಕ್ಕದೊಳ್‌ೀ ಗಡಣಿಸಿ. ಮೇಳದೊಳ್‌ ನಗಿಸುತಂ ಬರೆವಾದಿಗೆ 
ಗೆಂಟುವೋಗಿ (ಸೂಕ್ತಿಸು. ೧೮-೩೭). [ನಡೆ; *-ಗ್ಮ) 

ನಡೆಗಲ್‌, ನಡೆಗಲ್ಲಿ, (ಕ್ರಿ). ನಡಗೆಯನ್ನು ಕಲಿ; ಓಡಾಡಲು 
ಕಲಿತುಕೊಳ್ಳು : ಆ ಬಾಲಕಂ ಬಾಲದುಡಿಗೆಗಳಂ ತೊಟ್ಟು ನಡೆಗಲ್ಲೊಂದು 
ದಿವಸಂ ಗೋವ್ರಜಂಗಳೊಳೀ ಸೋಂಕುವುದನಾಂ ಕಂಡು (ಪಂಠತಂ.೦೮೭-೯); 
ನಡೆಗಲ್ವಂದುಂ ಬಿಣ್ಣಿಂ ಕೊಡೆನೆಗೆದಪುದುರ್ವಿಯೆಂದು ವಾಸುಗಿ ಪಲವುಂ 
ಪೆಡೆಯಂ ಶಿಶು:ನಡೆವೆಡೆಯೊಳ್‌ ಪಡೆದಾಂತು ಸಹಸ್ರಫಣನೆನಲ್‌ ಪೆಸರ್ವಡೆದಂ 
(ಪಂರಾಮಾ. ೩-೦೨೯); ದೃಢಚಿತ್ತಂ ಗುಣನಿಳಯಂ ಕಡುಗಲಿ ಕಿಟ್‌ಯಂದು 
ದಿವ್ಯಜಿನಮುನಿಗಳ ಮೆಲ್ಲಡಿಯಂ ಪಿಡಿದು ತಳರ್ನಡೆ ನಡೆಗಲ್ತಂ ಧವ್ಮವನಜ 
ವನಕಳಹಂಸಂ (ಧರ್ಮಾಮ್ಮ. ೭-೦೩) ನಿಡೆಗಲ್ವಲ್ಲಿಯೆ ಧರ್ಮದಲ್ಲಿ .ನಡೆಯಲ್‌ 
ಕಲ್ತ೦ (ಎಕೆ. ೪, ಹಾಸನ. ೭೨-೩೩; 1160); (ಶಾಪಮಂ. ೬೧೦ ನೋ) ; 
ನಡೆಗಲ್ವಂದೆ ತಳರ್ನಡೆ ನಡೆಯಿಸಿದ ನೃಪಕುಮಾರನೆಳೆಯಂ ಬಿಣ್ಣಿಂ 
ನುಡಿಗಲ ಂಡೆ ತೊಡಳ್ನುಡಿ ನುಡಿಯಿಸಿದಂ. ತನಗೆ ಸೋಲ್ತ ವಾಕ್ಕನ್ನಿಕೆಯಂ 
(ಅರ್ಧನೇ. ೨-೩೦) ; ವಿಚುರಿಪಂತಿದು ನಡೆಗಲ್ಲು ಸಂಚರಿಪ ಮೇಚಕಶೈಲಮೊ 
- . , ಪೇಳೆನೆ ತೋಅಾದುದಾ ವರಾಹಕಂ (ಕಲಶಂ. 9-8). ನಡೆಗಲಿ, : 
ಅಂಬೆಗಾಲಿಟ್ಟು ನಡೆಗಲಿತನು ಶ್ರಾವಕರ ಗಡಣವಹಿರಣ್ಯದಾವಾನಲ 
ಮೃಡಛಕ್ತ ಪಡೆದರ್ಗರ್ತಿಯನೀವುತಿರ್ದ (ಅಬ್ಮಲೂ. ೨-೫೩). 

[ನಡೆ + ಕಲ] 

ನಡೆಗಲ್ಲಿ, "ನಡೆಗಲ್‌' ನೋ. 

ನಡೆಗಲ್ಕಿ (ನಾ). ಆಕ್ರಮಣ ನಡೆಸುವ ಶೂರ ; ಮುನ್ನುಗ್ಗುವ ವೀರ ; 
ಬೇಡಿದರ್ಗೆ ಬೇಡಿತಂ ಕೊಟ್ಟು ಬಂದಿಅೌವ ಕಸವರೆಗಲಿಗಳುಮಂ ಮತ್ತೆಮಣ್ಮಿ 
ನಡೆದಿಟ೨ವ ನಡೆಗಲಿಗಳುಮಂ ನೋಡಿ (ಗದಾಯಖು. ೯-೩೪ ವ). 

[ನಡೆ, * ಕಲ್ಮಿ) 

ಸಡೆಗಲಿಸು (ಕ್ರಿ). ನಡಗೆಯನ್ನು ಕಲಿಸು ; ನಡೆಯುವುದನ್ನು ಹೇಳಿ 
ಕೊಡು : ನಡೆಗಲಿಸುತ್ತುಮಂಚೆಗಳನೋದಿಸುತುಂ ಗಿಳಿಯಂ ಪಿಕಕ್ಕೆ 
ಮಾವಿಡಿಗಳನಿಕ್ಕುತುಂ . . . ನಿರಂತರಂ ತೊಲಗದಿರ್ಪುದು ಪೌರವಿಲಾಸಿನೀ 
ಜನಂ (ಮಲ್ಲಿಫು. ೨-೩೯). [ನಡೆ * ಕಲಿಸ್ಕು? 

ನಡೆಗಟ್‌ (ನಾ). ಹೇರನ್ನು ಹೊರುವ ಕತ್ತೆ: ಭಾರವನ್ನು ಹೊತ್ತು 
ನಡೆಯಂಂವ ಕತ್ತೆ : ನಡೆಗಟಿ ಗಳನಿರ್ಬರ್ಗಮೇಜಲ* ಕೊಟ್ಟು ಪಿರಿದಾಳಂ 


೪೩೩೪ 


ನಡೆಗೆಡು 


ನೆರಂಬೇಟ್ಡು ಕಿಉಿದಂತರಂ ಕಟೀಪುತ್ತುಂ ಬಂದು (ಸುಕುಮಾ. ೨-೫೯ ವ). 
[ ನಡೆ, * ಕಟಿ 

ನಡೆಗಾಣ್‌ (ಕ್ರಿ). ೧. ನಡಗೆಯನ್ನು ನೋಡಂ : ನಡೆಗಂಡು ಕವಿವ 
ಕಳಹೆಂಸೆಯಂ ಜಡಿವ ಸವಿನುಡಿಗೇಳ್ಹು ಮುತ್ತುವರಗಿಳಿಗಳಂ , ಕೊಡಹಿ 
(ಹಠಡಕಾ. ೪-೩೦), ವಿ. ನಡವಳಿಕೆಯನ್ನು ತಿಳಿ ; `ಆಚುರ ವ್ಯವಹಾರ 
ಗಳನ್ನು ತಿಳಿದುಕೊಳ್ಳು ; ಸಂಪ್ರದಾಯಂವನ್ನು - ಅರಿತಂಕೊಳ್ಳು : 
ಕಡೆಯ ದಿನದೊಳು ಮೂಜನೆಯ ಜಾವದೊಳೆಲ್ಲ ಕಡೆಯಿಂದ ಕೂಡಿದ 
ಪ್ರಜೆಗೆ ನಡೆಗಂಡು ಸಂಘಪೂಜೆಯ ಮಾಡಲಾ ಚಕ್ರಿ ತೊಡಗಿದನೇನ ಬಣ್ಣಿಪೆನು 
(ಛರಡ. ೭೧-೧೦೦). (ನಡೆ * ಕಾಣ] 


10| ನಡೆಗಿಡು "ನಡೆಗೆಡಂ' ನೋ. 


30 


30 


36 


40 


ನಡೆಗುಜ್‌ (ನಾ). (ಗುಂಪಿನಲ್ಲಿ) ವಂದಕ್ಕೆ ಹೋಗುವ ಕುರಿ : ಕೊಟ್‌ದು 
ತೆೊಡೆಯೊ೪್‌ ಕಾಯ್ದು ಕೋದ ಸಂಕಲೆಯಿಂದೆ. ಕೊಟಕಿದು ಕಿವಿಯೊಳ್‌ 
ಕೊಜಿಕದು ಚಿಬುಕದೊಳ೯ ನೇಣಿಂದೆ ನಡೆಗುಅೌಗಳಂ ಮಾಡಿ ಕೆ ೈಯನೆಚ್ಚು 
ವರಿರದೆ ನಡೆಯಿಸೆಚ್ಚಾರ್ದು ಕಾಲ್ಲಳನರಿದು ಬಿಡದಿರದೆ ತಲೆಗಳಂ ತುದಿ 
ಮೂಗನೆಚ್ಚು ಕೆಡಪ್ರವರಹೋ (ಸಾನಂಕ. ೪-೧೮೯ ರಗಳೆ). 

[ ನಡೆ, * ಕುಲ) 

ನಡೆಗೆಡಿಸು (ಕ್ರಿ). ನಡಗೆಯನ್ನು ನಿಲ್ಲಿಸು; ಚಲನೆಯನ್ನು ತಪ್ಪಿಸು, 
ಅಡ್ಡಿ ಪಡಿಸಂ ; ನಿಲ್ಲುವಂತೆ ಮಾಡು : ವಿಟರ ಮೇಳಂಗಳಿಂ ಚೇಟಿಯರ 
ಗಡಣದಿಂ , , . ವಾರನುರೀಜನಂ ಕಟಕದೊಳ್ಳಾಮುಕರೆ ನಡೆಗೆಡಿಸು 
ತೊಗ್ಗಿನಿಂ ಪೊಅಮಟ್ಟು ಬರುತಿರ್ದುದು (ಶೃಮಿಧಾ. ೭-೬), 

[ ನಡ್ಕೆ + ಕೆಡಿಸು; 

ನಡೆಗೆಡು, ನಡೆಗಿಡು (ಕ್ರಿ). ೧. ನಡೆಯಲಾರದಾಗು ; ಚಲನೆ ಇಲ್ಲ 
ವಾಗಂ; ಮಂಂದು ಹೋಗಲು ಆಗದಿರು : ತೊಡೆ ದಡದಡಿಸೆ ನಡೆಗೆಟ್ಟು 
ಕಟಲುಲಿಗೆ ಬಟ್‌ಸಲ್ವ ಕಳಹಂಸಮಂಡಲಕ್ಕಯಶೆಮಂ ಮಾಡಿಸಿಯುಂ. .. 
ತತ್ಕಾಂತೆ ಒಂದೆರಡಡಿಯನಿಡುವಲ್ಲಿ (ಕಾರೋ. ೩೬) ; ನಭಮೆತ್ತವೋದಂದೆ 
ನಿಸಲ್ನಡೆಗೆಟ್ಟುದು ಗಾಳಿ ರೂಪುಗೆಟ್ಟುದು ದೆಸೆ (ಜಗವಿ. ೬-6೦) ; ಕಳಹೆಂಸ 
ಮಾಲೆ ಕಾಸಾರದೊಳಂಜಿ ಪೊಕ್ಕುವು ರಥಾಂಗರಥಂ ನಡೆಗೆಟ್ಟುವದ್ಳುತಂ 
(ಗಿರಿಕ. ೮-೦೦) ; ನಂಜುಮುಳ್ಳಡಿಯನು ನಟ್ಟು ನಡೆಗೆಟ್ಟನೋ (ಸಿದ್ಮರಾ. 
೨-೪3) ; ಮೆಲ್ಲಡಿಯ ಇಡಲಟ್‌ಯದಿನ್ನೆನಿತು ಕಾನನದೆಡೆಯೆನುತ ಬೆಸ 
ಗೊಂಬಳೀ ಪರಿ ನಡೆನಡೆದು ನಡೆಗೆಟ್ಟು ನೆವ್ಮಿದಳಾತ್ಮವಲ್ಲಭನ (ತೂರರಾ- 
೨-9-೧೭); ಆರು ಕರುಣಿಸುವವರು ನಡೆಗೆಟ್ಟಡವಿಯಲಿ ಬೀಳೆ (ಶಿಳಾಗ: 
೩-೧೪-೧೨) ; ಜಡೆಗನ ತಪಗೇಡಿಯ ಸೂನು ತನ್ನಯ ಪೊಡೆಯೊಳಗಿರಲು 
ಬಾಲಕನ ನಿಡಿದೋಳ ಮೊದಲ ಭೂಭಾರವ ನೆಲೆದಾಳ್ದು ನಡೆಗೆಟ್ಟು 
ಬಿಸುಸುಯ್ಮಪಳೆು (ಮೋಹತ. ೧೭೯); ವ. ಕ್ರವಂ ತಪ್ಪು; ರೀತಿ 
ತಪ್ಪು : ನಾವು. . . ಮಿತಿಮಾರಿ ಅತಿರೇಕದಿಂದ ಸೊಕ್ಕಿನಿಂದ (ಸಂರ) 
ನಡೆಯುತ್ತೇವೆ.. ಹೀಗೆ ನಡೆಗೆಟ್ಟ ತಪ್ಪಿಗೆ ತಕ್ಕ ಶಿಕ್ಷೆ ನಮ್ಮನ್ನು 
ಬಡಿಯುತ್ತದೆ (ಐದ್ಮಪ್ರ. ಸಸ೫೪ ಅರಿಭ) ; ನಡೆಗೆಟ್ಟ ಕಟ್ಟಳೆಯೊಳಳಿ 
ಯಚ್ಚು ಪೆರ್ಚಿನಿಂ ಸುಡುವ ನನ್ನಿಯನುಳಿಸೆ ತಿಳಿಯದೆಡೆಗೆಟ್ಟಿಂ (ಕಾಲೂರ. 
೦೬೧-೩೫೭). ಹಿ `(ಸಾಮಾನ್ಯವಾದ) ಆಚರಣೆಗೆ ಅಸಾಧ್ಯವಾಗಃ ; 
(ಸಾಧಾರಣವಾದ) ವ್ಯವಹಾರಕ್ಕೆ ಒಳಪಡದಿರಂ : ತಾ ನಡೆವಡೆ 
ನಡೆಗೆಟ್ಟ ನಡೆಯ ನಡೆಯಬೇಕು ತಾ ನುಡಿವಡೆ .ನುಡಿಗೆಟ್ಟ ನುಡಿಯ 
ನುಡಿಯಬೇಕು (ಅವಶಂ. ೯೯-೪೪6). ನಡೆಗಿಡು : ೧. ನಡೆಗಿಡೆ ಗಾಳಿ 
ಪೂಟ್‌ ಗಗನಸ್ಮಳಿ ಶೆಕ್ಕನೆ ತೀವೆ ದಿಜ್ಮುಖಂ . . . ದೇವರುಂ ದಿವಿಜಕಾಂತೆ 
ಯರುಂ ಬೆಜಗಾಗೆ ಪೂಣೆವೊಕ್ಕೊಡನೊಡನಾರ್ದೆರಬ್ಬಡೆಯ ಬಿಲ್ವಡೆ 
ಬೀಅಕಿದುದಸ್ತ್ರವಿದೆಯಂ (ಪಂರಾಮಾ. ೧೩-೪೪) ; ನಡೆಗಿಡೆ ಗಾಳಿ... 
ಘನಾಘನಂ ಕಜಿಯೆ ಪೆರ್ಮಟಕ ಕೊಂಡವು ಸರ್ವಸತ್ವಮೋಗಡಿಸೆ ತದಭ್ರ 


ನಡೆಗೇಡು 


ಕಾಲಮವನೀವಳಯಕ್ಕತಿಚೋದ್ಯಮಪ್ಪಿನೆಂ (ಮುಕಚೇ. ೭-೫೪) ; ನಡೆಗಿ 
[ಪಾಕ ಗೆ]ಡೆ ಚಿತ್ತಂ ಧೃತಿಲತೆ ಕುಡಿಗಿಡೆ ಮನಸಿಜ ವಿಕಾರತತಿ ಮಾನಸ್ತ 
ದೊಳ್ತಡೆಗಿಡೆ . . . ವಿರಹವಿಹ್ವಳನಾದಂ (ವೈಷವಿ. ೮-೨೧) ; ಕಾಲಿಡಲ್ಯಾ 
ಶಿಲೆಯೊಳಾ ತುರಂಗದ ಖುರಂ ಕೀಲಿಸಿತು ಭಿನ್ನಿಸದೆ ಕೂಡೆ ಬೆಚ್ಚಂದದಿಂ 
ಮೇಲೆ ನಡೆಗೆಟ್ಟು ನಿಂದುದು (ಜೈಮಿಧಾ. ೧೦-೦೦). [ನಡ 4 ಕೆಡ್ಕು) 


೪೩೩೫ 


ನಡೆಗೋಲು 


ಮಾಡು; ತಳ್ಳು; ಅಟ್ಟು: ಭೂಪನ ಸೈನ್ಯಸಾಗರವ ಸಂದಿಸಿಯೆ ನಿಮಿಷಾ 
ರ್ಧದಲಿ ಯಮಮಂದಿರಕೆ ನಡೆಗೊಳಿಸಿ: ಮುಖಜರ ಮಂದಿಗಿತ್ತನು. ಸಕಲ 
ಭೂಮಿಯ ಜಾಮದಗ್ನಿಕನು (ಸಂಛಪ. -೨೬-೪೭) ; ರಿಪುಪರಿವಾರವನು 
ನಡೆಗೊಳಿಸಿದನು ಯಮರಾಜನಾಲಯಕೆ (ಕುವ್ಯಾದ್ರೋ. ೫-೧೦). 

[ ನಡೆಗೊಳ್‌ + - ಇಸ್ಮು] 


ನಡೆಗೊಳು "ನಡೆಗೊಳ್‌' ನೋ. 
ನಡೆಗೊಳ್ಳಿ (ನಾ). ನಡೆದಾಡುವ ಕೊಳ್ಳಿ; ಚಲಿಸುವ ಕೊಳ್ಳಿ : ಅಡೆ 


ನಡೆಗೇಡು (ನಾ). ನಡಗೆಗೆ ಒದಗುವ ಅಡ್ಡಿ,- ತೊಂದರೆ : ಕೆಲಕೊಆಗಿರ್ದ 
ಬಲ್ವರವಿಯಂ ಬಲಗೈ 'ಜಡಿದೊಪ್ಪಿ ತೂಗೆ ನೀಳ್ದಲೆದೆಡೆಗೈಯೊಳಾವರೆಯ 


ಪಂದಳಿರ್ಗಳ್ನಡೆಗೇಡು ಮಾಡೆ ... ಒಪ್ಪಿದರ್‌ ಕೆಲಬಲದೂರ್ಗೆ ಪೋಗಿಯಳೆ 
ವಾ್‌ ಮಗುಚಟ್ತಿರುತಿರ್ಪ ಗೋಪಿಯರ" (ಲೀಲಾವ. ೫-೧೦೦). 
[ ನಡ್ಕೆ * ಕೇಡು] 

ನಡೆಗೊಳ್‌, ನಡೆಗೊಳು (ಕ್ರಿ). ೧. ಚಲಿಸು; ಹೋಗು; ಸಾಗು; 
ತೆರಳು : ಆಗಳಶ್ವತ್ಥಾಮನುಂ ಕೃಪನುಂ ಸಿಗ್ಗಾಗಿ ಹಿಮವತ್ಸರ್ವತಕ್ಕೆ 
ನಡೆಗೆ೧ಂಡರ್‌ (ಪಂಪಥಾ. ೧೩-೧೦೭ವ) ; ನಡೆಗೊಂಡತ್ತು ಮದೇಭದಾನ 
ಜಲಧಾರಾಸಾರದಿಂ ವಕಾರುತಂ ನಡೆಗೆಟ್ಟಿ ರ್ಬನಂ. . .ರಘುತನೂಜಾಖರ್ವ 
ಚಿತುರ್ಬಲಂ (ಪಂರಾಮಾ. ೧೨-೩೨) ; ಒಡನೆಯ್ದಿ ದ:ವಲರ್ಗಣ್ಣಳ್‌ ಬಿಡದೆ 
ಮನಂ ಫೋಯ್ತು ಮನದ ಪಿಂತನೆ ಧೈರ್ಯಂ ನಡೆಗೊಂಡುದು ಧೈರ್ಯದ 
ಬೆಂಬಿಡದೊರ್ವಳ ಜೀವಮಿರದೆ ಪೋದತ್ತಾಗಳ್‌ (ಜಗವಿ. 8೫-೯೪). ೨. ನಡೆ 
ಯಲು ಸಮರ್ಥವಾಗಂ ; ಗತಿಯನ್ನು ಪಡೆ: ಆಗಳಾಗಳಿ ಪೆಬವಂ 
ನಡೆಗೊಂಡಂತುಂ ಕುರುಡಂ ಕಣ್ಬಡೆದಂತುಂ ಷಂಡಂ ಪುರುಷನಾದಂತುಂ 
ಪೆರ್ಚದೊಂದು ಸಂತಸದಿಂ . . ,ಕರ್ವೆಟ್ಟ ಮನೇಲ್‌ ಪೊ:ದಂ* (ರಾಮಾಶ್ಮೈ. 
93-03). ೩. ಹೊರಡು ; ಹೊರಬೀಳಂ : ಪಡೆಯಂ ನಡೆಯಲ್ಕೆ 
ಬೇಜಿ ಭೋರೆಂದು ಗಭೀರಸಾದದಿನದೇಂ ನಡೆಗೊಂಡುದೆೊ ಚಕ್ರವರ್ತಿಯಾ 
(ಕಾಂತಿಪು. ೧೧-೪೬) ; ಅಂತು ನಡೆಗೊಂಡು ಕುಂಡಿನೀಪುರಾಭಿಮುಖನಾಗಿ 
ಪೋಗುತ್ತುಮೂತ್ಮಗತದೊಳ್‌ ಗಳುತ್ಮನನಾಮಂತ್ರಣಂಗೆಯ್ಕೆ (ಜಗವಿ. 
6-೭೯). ೪. ಬಿಟ್ಟುಹೋಗಂ ; ತೊಲಗು ; ದೂರಸರಿ : ನಾಣ್‌ ನುಣ್ಣೆ 
ಸೋಲದೊದವಿಂ ಕಣ್‌ ನಸುಮುಗುಳ್ಹಿಸೆಯೆ ನಸೆಯನೆಸಗುವ ಪಲವುಂ 
ನುರ್ಣನುಡಿ ಪಸರಿಸೆ ಮನದಿಂ ಜಾಣ ನಡೆಗೊಳೆ ತೊಡರ್ದರಿನಿಯಕೂಟ 
ದೊಳಿನಿಯರ್‌ (ಶಂದ್ರಪು. 5-೬೯7). ೫. ಮೇಲೆ ನುಗ್ಗು ; ಆಕ್ರಮಣ 
ನಡೆಸು : ಬಲದಲ್ಮಹೇಶ್ವರನನ್ನರುಪಾಯದಲ್ವಿಷ್ಣುವಿನನ್ನರ್ವ್ವಿಜ್ಞಾನದಲ್‌ 
ಬ್ರಹ್ಮನನ್ನರ್ಯ್ಯಮ ವರುಣ ವಾಯವ್ಯ ಚೇರ ಚೋಳ ಪಣಣ್ಚ್ಯರ್ಕ್ಯಳನ್ನಡೆ 
ಗೊಂಡು ಕನ್ನರದೇವನ ಕರುಮಾಂ (ಎಕ. 1೪, ಹೆಗ್ಗಡ, 
1033). ನಡೆಗೊಳು : ೧. ಪೊಳೆವ ಬೆಳ್ಗೊಡೆ ಚಾಮರಂ, . . ಮುಂತಾದ 
ಸಕಲವಿನಿಯೋಗಸಹಿತಂ ಸೌಂದರಾಧೀಶನು ಒಲಿದು ತಿರುವಾರೂರ್ಗೆ 
ನಡೆಗೊಂಡ (ಸಾಇಂದಪು, 8-೩೪) ; ಜೋಡಿಸಿದ ಕರಿತುರಗರಥವೆಡೆಯಾಡಿದವು 
ಗುಡಿಮಂಡವಿಗೆಗಳ ಹೂಡಿದೆತ್ತಿನ ಬಂಡಿಗಳು ನಡೆಗೊಂಡವಗಲದಲಿ 
(ತೊರರಾ. ೨-೬೯); ರಾಜಮೆರಾಳೆ ಮತ್ತೇಭಸುಕುಲಕೆ ಸರೋಜಾಂಭ್ರ 
ಯುಗದ : ಸದ್ದತಿಯ ಮಾಜದೆ ಮನಗೆೊಳಿಸುವವೊಲು ನಡೆಗೊಂಡುದಾ 
ಜಾಣೆಯ ಸಖೀನಿವಹೆ (ಮೋಹತ. 9೧-೩೬) ; ಎಣ್ಣೆಸೆಯ ಮೆಟ್ಟಿದುದು 
ಸಕಲ ವಾದ್ಯಂಗಳ ನಿನದಮಕಳ್ತಿವಟ್ಟರಚ್ಚರಿಯರುತ್ಸವವನೀಕ್ಷಿಸಲೆಂದು 

ಜನಂ ನಡೆಗೊಂಡುದು (ಜ್ರಬಪು. ೬-೫3); ಶರಣ್ಗೊಂಡು ಮುನಿಪ ಅತ್ತ 
ನಡೆಗೊಳಲಿತ್ತ ದನುಜೇಂದ್ರ ತನ್ಮನದಿ ಚಿತ್ತಭವನುದಿಪ ದಿನಮಂ ಶಂಕಿ 
ಸುತ್ತಿರಲು (ನವಮೋ. ೧೧-೧). | ನಡೆ * ಕೊಳ್‌, ) 
ನಡೆಗೊಳಿಸು/ಕ್ರಿ). ೧. ನಡೆಯುವಂತೆ ಮಾಡು ; ನಡೆಸು : ಪಸುರ್ಪಲ್ಲಂ 
ಮೇವುತಿರ್ದ ಪೊಸವಣಣಿತಿವಲ್ಲೆ . . , ಪಟ್ಟಿರ್ದ ಕೊಣಸುಮಂ ಬಿಟ್ಟು 
ಬರಲಾಜದೆ , , , ತೊರೆದ ಮೊಲೆಯಂ ಸಾರ್ಚಿ ತಣಿಯೂಡದೆ ನಡೆ 
ಗೊಳಿಸಿ ತವಕದಿಂ ಬರುತ್ತುಂ (ಪುಷ್ಕಪು. ೩-೭೬. ೨. ಹೋಗಂವಂತೆ 


೧೭-೧೫ ; 


30 


40 


ವೊತ್ತುವ ಬೇಸಗೆಯೆೊಳ್‌ ಪೆಡೆವಣಿ ಬಡೆ ಕಾಯ್ದು. ನೆತ್ತಿ ಛಿಟಿಛಿಟಿಲೆನುತುಂ 
ನಡೆಗೊಳ್ಳಿಯಂತೆ ನಡೆದುದು ಗಿಡುಗಳ ನೆಟಲಾಸೆಗಹಿವನಸುವಿಡುತುಸಿರಂ 
(ಸೂಕ್ತಿ ಸು, ೧೦-೧೧). [ನಡೆ,+ ಕೊಳ್ಳಿ] 


ನಡೆಗೋಂಟೆ, ನಡೆಗೋಟೆ (ನಾ). ೧. ಯಂದ್ಭದಲ್ಲಿ ಶಫ್ರುಗಳಿಂದ 


ರಕ್ಷಿಸಿಕೊಳ್ಳಲು ಉಪಯೋಗಿಸುವ (ಸೈನ್ಯದಿಂದ ರಚಿಸಿರುವ) 
ರಕ್ಷಣೆಯ ವ್ಯೂಹ : “ಜಂಗಮಃ 'ಪ್ರಾಕಾರಃ - ನಡೆಗೋಂಟೆ” (ನೀತಿವಾ. 
30-೭); ಸುಗರಭೂಮಿಯೊಳೊಡ್ಡಿ ನಿಂದೆಡ್ಡಮಾಗಿ ಬಗ್ಗಿಸಿ ಮೊಗ್ಗರಿ 
ಸುತ್ತೊಗ್ಗುಗೆಡದೆ ನಡೆಗೋಂಟೆಯಂತೆ ನೆಲೆವೆರ್ಚಿ ನಿಂದು (ಗಿರಿಕ. ೩-೫೩ವ) ; 
ಕಟ್ಟಿದಲಗಿನ ಕನ್ನಡಿಯ ತೊಲಗದ ಕಂಬದ ವೀರಘಂಟೆಯ ನಡೆಗೋಂಟೆಯ 
ಜಾಯಿಲದ ಪೊಂಬಟ್ಟೆಯ . . . ಬೆಳಗುಗಳಳ* ಮಾರ್ತಂಡಂಗೆ ಮಾರ್ಪೊ 
ಳೆಯೆ (ಮಹಾನೇ. ೧೨-೦೯೭); ಬಿಡದೆ ನೆಡೆಗೋಂಟೆಗಳ ಮೊಗ್ಗರಂ ನೂಂಕಿ 
ದವು ಪುರದ ಪೊಲಬಳಿಸಿನೊಳ್‌ ಪಡಿಯಟ್ಟಣೆಗಳಿದ್ದುವು (ಕಿಲಪು. ೪೨-೨೪). 
ಪಿ. ರಕ್ಷಣೆಯಂ. ಸಾಧನ : ಮಂಟಪದೊಳು ಸುತ್ತಿ ಸುಳಿದರೊಲ್ಮೆಯ 
ನಡೆಗೋಂಟೆಯೊಯೆಂಬ ರೀತಿಯೊಳು (ಠರತ. ೧೩-೭೯). ನಡೆಗೋಟೆ : 
೧. .ತಾಟಿಸಿದರೊಡನೊಡನೆ ಕುಲಗಿರಿ ದೂಟಿ ಬಿದ್ದವು ಚಿತ್ರದಲಿ ನಡೆಗೋಟೆ 
ಯೆನೆ ಮಂಡಳಿಸಿ ಬಲಿದರು ತೆಕ್ಕೆ ವರಿಗೆಗಳ (ಕುಪ್ಕಾಛೀ. ೪-38); ಈ 
'ನಡೆಗೋಟೆ'ಗಳು 'ತಳಿ' "ಮುಳುವೇಲಿ'ಗಳಂತೆ ಪಾಳೆಯದ ಸುರಕ್ಷಣೆ 
ಗಾಗಿಯೂ ಇದ್ದಿ ರಬಹುದು (ಕರ್ಣ. 3೯). 

ನಡೆಗೋಂಟೆಮಲ್ಲ, ನಡೆಗೋಟೆಮಲ್ಲ - ನಡೆಗೋಟೆಯಂತೆ ರಕ್ಷಿಸುವ 
ವನಂ; ಏಕಾಂಗವೀರ; ಮಹಾ ಪರಾಕ್ರವಿಂ; ಒಂದು ಬಿರಂದಂ: 
ಮುರ್ಬ್ಬಲಕ್ಕೆ ನಿಜಸೇನೆಗೆ ವಜ್ರದ ಕೋಂಟೆಯಾಗಿ ಶೋಜುಗು ನಡೆಗೋಂಟಿ 
ಮಲ್ಲನ ಭುಡಾಬಳವೀ ಅವನೀತಳಾಗ್ರದೊಳೂ (ಎಕ ೩1, ಚಿತ್ರದು, ೨-೧೬; 
2355) ; ಸುಭಟಿರಾಚಾರ್ಯ (0) ಸತ್ಯರತ್ನಾಕರಂ ನಡೆಗೋಟೆಮಲ್ಲಂ ಗ (0) 
ಣ್ಲರಗೋವಂ ಮಣ್ಣಳೀಕ ನಾರಾಯಣಂ (ಸ ಇಇ. 1-1. ೫೭-3೦ ; 3019) ; 
ಶ್ರೀಮತು ಮಹಾಮಂಡಳೇಶ್ವರಂ ಉಭಯದ[ಳ]ಪಿತತಮಹ ನಡೆಗೋಟಿ 
ಮಲ್ಲ ಸೆಟ್ಟಿ ಸಾ[ಹಸ]ಭೀಮ ಗುಂಡರಸನು ತಂನಾಳ್ಕೆಯೊಳು ಕಾ[ಳ್ಹು) 
ಗೆಯಲ್ಲಿ ಕೊಟ್ಟಿ ಮ ೧೨ ಮನೆ ೧ (ಸಾಇ೩. ೫X, ೨೨೬-೨೪; 1506), 

[ ನಡೆ * ಕೋಂಟಿ] 


ನಡೆಗೋಟೆ "ನಡೆಗೋಂಟೆ' ನೋ. 
ನಡೆಗೋಟೆಕಾಣ (ನಾ). ಸೈನ್ಯದಿಂದ ರಚಿಸಿರುವ ರಕ್ಷಣೆಯ ವ್ಯೂಹದ 


ಲ್ಲಿರುವ ಮಂಂದಾಳಂ,-ಪರಾಕ್ರಮಿ : ನಡೆಗೋಟೆಕಾಆರು ಕೆಣಕಿದರು 
ಕಪಿರಾಜಸ್ಯೆನಿಕವ (ತೂರರಾ. ೬ ೩೩-೨). 
[ನಡೆಗೋಟಿ (ಎನಡೆಗೋಂಟೆ) + - ಕುಜ) 


ನಡೆಗೋಲು, ನಡೆಕೋಲು (ನಾ). ನಡೆಯುವಾಗ ಊರಿಕೊಳ್ಳಲು 


ಹಿಡಿದುಕೊಳ್ಳುವ ಕೋಲು; ಊರುಗೋಲು ; ಬೆತ್ತ: ಆ ವ್ಯಕ್ತಿ 
ಮಿರುಮಿರನೆ ಮಿಂಚುತ್ತಿದ್ದ ಹಿಡಿಕೆಯನ್ನುಳ್ಳೆ ನಡೆಗೋಲನ್ನು . . . ನೆಲದ 
ಮೇಲೂರುತ್ತ ಹಳ್ಳಿಯ ಬೀದಿಯಲ್ಲಿ ನಡೆದು ಬರುತ್ತಿದ್ದನು (ಪುನರು. ೨೭೬); 
ಕಡೆಗೆ ಬದೇ ಬಂದ ಒಬ್ಬ ಮುದುಕ, ನಡೆಗೋಲು ಅವನೆತ್ತರ (ಶಿಉ೦. 
೮೭-೧೭). ಏ, ನನ್ನ ನಡೆಗೋಲು ಎಲ್ಲಿ? (ಉರವೈ. ೩೯). ನಡೆಕೋಲು : 


ನಡೆಗೋಳ 


ಮ್ಯಾಸಸ್ಫೂರ್ತಿಗೆ ನಡೆಕೋಲಾದನೆ ಮರುಳ್ಗಳ ಹುರುಳೇ ಎಡರಾಳುವನೇ 
ಏ ಬಿನದಕೆ' ನನ್ನೆಡೆಗೈತೆಂದೆ (ಗಜೇರೆ. ೨.೪೭), 
[ ನಡೆ, * ಕೋಲು, (ಕೋಲ್ಡ್‌) 

ನಡೆಗೋಳ (ನಾ). (ಆಅಂ) (ಆತ್ಮನಿಗೆ) ನಡೆದಾಡುವ ಬಂಧನ: 
ದೇಹ: ಕೂಳು ನೀರನ್ನು ಕೊಂಡು ತನೆವಿದು ಮೇಲೆಮೇಲುಬ್ಬರಿಸಿ 
ಬೆಳೆವುದು . .. ಬೀಳುವುದು ಕೊಡದಿರ್ದಡೀ ನಡೆಗೋಳದಲ್ಲಿ ನಾ ಸಿಲುಕಿ 
ಬಟೌದೇ ಬೇಳುಗೊಳ್ಳದಿರು (ನಿಧಾಗ. ೯-೧೮-೦೨). [ನೆಡೆ * ಸೋಳ;] 

ನಡೆಗೌಡ (ನಾ). (?) : ಮುನಿಭದ್ರಗೌಡರ ಮಕ್ಕಳು . ; . ರೇಗರೇವಂತ 
ನಡೆಗೌಡ ಸುರಿತಂಣ ಪರಿಯತವ್ಮುಗೌಡರು .ಮುಖ್ಯೆವಾದ ಆತನ ಅನುಜ 
ಪದ್ಮಯನೆು (ಎಳ. ೪11, ಶಿವಮೊ. ೧೦೪-೧೩ ; 980 7). 

[Pp ಇದು 'ನಾಡಗೌಡ' ಎಂಬುದರ ಅಪಲಿಖತವಿರಬಹುದೆ ? ] 

ನಡೆಚಪ್ಪರ (ನಾ). ೧. ದಾರಿಯುದ್ದಕ್ಕೂ ಹಾಕಿರುವ ಚಪ್ಪರ : ಅಂಬರ 
ಸ್ಥಳವಂ ಮುಸುಕಿದಾಡಂಬರದ ನಡೆಚಪ್ಪರಂಗಳು ಬಿಂಬಿಸುವ ಧವಳಾತ 
ಪತ್ರಪು ಚಾಮರಾದಿಗಳು (೦ಸಪು. ೬-೨೨), ೨. ಕೆಲವು ವಿಶೇಷ ಸಂದರ್ಭ 
ಗಳಲ್ಲಿ, ಮರ್ಯಾದೆಗಾಗಿ ಜನೆರು ಹಿಡಿದಂ ತರುವ ನಾಲ್ಕು ಕೋಲು 
ಗಳುಳ್ಳ ಚಪ್ಪರದಾಕಘದ ವಿತಾನ; ಸಿಂಧೂಪ : ನೃಪತಿಲಾರ ಪಲವು 
ಕೂಡೆಯಾಗಸಮಂ ಪಂದಲಿಸುತ್ತಂ ವಡೆತರೆ ನನೆವಿಲ್ಲಂ ರಿಪುದುರ್ಗಕೆ 
ನಡೆಯಿಪ ಗಡಣದ ನಡೆಚಪ್ಪರಮೆನಲೆಸಕವಡೆದುದಾಗ ಆಯಿ. ೮-೨೭); 
ಪಟ್ಟಾವಳಿಯ ನಡೆಚಪ್ಪರದ . . . ಚಿಮರೆದ ಘನಸಂಕುಳದಲವನಿಯನಂ 
ಬರವನೆಡಗಲಸಿ ನಡೆದುದು ಕೂಡೆ ಯಮುನಾನದಗೆ ಜನೌವಹ .(ನಿಾಗ. 
೨೦-೧೦೦-೧೧) ; ರಾಜಮರ್ಯಾದೆಗಳಾದ ರಾಜದಂಡ ಛತ್ರಿ ಚಾಮರ 
- « ೬ ನೆಡೆಚಪ್ಪರ-ಇತ್ಯಾದಿ ಬಿರುದುಗಳು ಬಂದ. ಮೇಲಿ .. . ಅತ್ಯಂತ 


೩೩೬ 


ಗೌರವದಿಂದ ಕಠೆದಂಕೊಂಡು ಬರುತ್ತಾನೆ (ತುಂಗಳ. ೭೪). ೩. ಯಂದೃ 


ಕಾಲದಲ್ಲಿ ಉಪಯೋಗಿಸಂತ್ತಿದ್ದ ಒಂದಂ . ಬಗೆಯ : ರಕ್ಷಣೆಯ 
ಸಾಧನ: ಡೆಂಕಣಿಗಳಂ ಮೇಳೈಸಿ ನಡೆಚಪ್ಪರವನ್ನು' ನಡೆಯಿಸಿ . . .: ದೂಳಿ 
ಗೋಂಟೆಯ' ಕೊಳ್ಳೆಬೇಕೆಂಬ ಪಡಿಯಆರ ಕಲಕಲಂ ' ಕರೆಮೊಪ್ಪಿತು 
(ಸಮ್ಮಕೌ. ೪-೩೦) ; ನಡೆಚೆಪ್ಪರದೆ ಮರ ಬದರ ಡೆಂಕಣೆ.ಸುಡುವ'ಪೆಟಲು 
ಕೋಟೆಮಯನು' ಕಿಡಪ್ರವ ಡೆಗ್ಗೆ ಹತ್ತುವ. ನಿಚ್ಚಣಿಗೆಗಳಂದೊಡನೈದಿದ 
ವಸಂಖ್ಯಾತ (ಶುಠಾಸಾಂ. ೩೭-೬೭). [ ನಡೆ, + ಚಪ್ಪರ] 

ನಡೆಜಂತ್ರ (ನಾ). ಚಲಿಸುವ. ಯಂತ್ರ; ನಡೆದಾಡುವ ಯಂತ್ರ : ಆದಿತ್ಯ 
ವಿರಹದೊಳಮಕ್ಷೋದತಮಂ ಪರ್ವುವಂತೆ ಜಗಮಂ ಜೀವಂ. ಪೊ:ದೊಡ 
ಮದಂಗರಂಚಿ ಬೇಕಾದುದು ಸೆಡೆಜಂತ್ರಮಲ್ತೆ ನರರ: ಶರೀರಂ (೫ಾಂತಿಪು. 
೬-೪೭) ; ಕುಸುಮಾವಳಿದೇವಿ ಬರುತ್ತುಮಿರ್ಧಳಾ ಮನಸಿಜನಾಡಿಪೊಂದು 
ನಡೆಜಂತ್ರದ ಪುತ್ರಿಕೆಯೆಂಬ ಭಂಗಿಯಿಂ (ಳುಸುಮಾ. ೧೨-೦೨೩). 

[ ನಡೆ, + ಜಂತ್ರ] 

ನಡೆಜಾಣ (ನಾ). ನಡವಳಿಕೆಯನ್ನು ಚೆನ್ನಾಗಿ ತಿಳಿದವನು ; ರೀತನೀತಿ 
ಗಳನ್ನು ಬಲ್ಲವನು : ಮಡಿಜಾಣ ನಡೆಜಾಣ ನೆಜಕಿಜಾಣ ಕಡುಡುಣ 
ಜಗಕೆ ಸುಜಾಣ ಎಡೆಬಿಡದೆನ್ನಂತೆರಂಗದೊಳಿರು ಜಾಣರೊಡೆಯ ಚಿದಂಬರ 
ಪುರುಷಂ (ರಳ. ೭-೭೬). "ನಂಡಿಜಾಣ ಪರಾ. (ನೆಡ್ಕೆ * ಜಾಣ] 

ನಡೆಜಾಣ್ಮೆ (ನಾ). ವ್ಯವಹಾರದಲ್ಲಿ ಜಾಣತನ,-ಬುದ್ಧಿವಂತಿಕೆ : ನುಡಿ 
ಜಾಣ್ಮೆ ನಡೆಜಾಣ್ಮೆ ನನಗೊ ದೇವರಿಗೊ ಸಂಗಡದ ಭೂಪರು :ಪೇಳ 
ಲೆಂದ 1ಛರಕ. ೩೯-೦೦೭). "ನಂಡಿಜಾಣ್ಮೆ' ಪರಾ. 

[ನಡೈೆ * ಜಾಣ್ಮೆ) 

ನಡೆಜೋಡು (ನಾ). ನಡಿಗೆಗೆ ಹೊಂದಿಕೊಳ್ಳುವ ಜೋಡಿ,-ಜೊತೆ : 
ಕೂಡೆ ಸಂಜಯನಲಅಸಿದನೆ. ನಡೆಜೋಡಿನವು ₹ನಾಕಾ.ಪಯಪಾಡಿನಲಿ] 
ನಾನೂಟು ಕುದುರೆಯ ಕೂಡಿ ಕೌರವನೃಪನ ಕಾಣದೆ ಕಳವ ಚೌಕದಲಿ 


ನಡೆದೇಗುಲ 


(ಕುವಾಗ. 3-4). [ನಡೆ * ಜೋಡು? 


ನಡೆಡೆಂಕಣಿ (ನಾ). ಕೋಟೆಯ ಬುರಂಜಿನ ಮೇಲೆ ಚಲಿಸಂವಂತೆ 


ಏರ್ಪಡಿಸಿರುವ ಒಂದು ಬಗೆಯ ಆಯಂಧ ; ಚಲಿಸುವ ಡೆಂಕಣಿ : 
ನಡೆಡೆಂಕಣಿ ಸೂಸುಡೆಂಕಣಿ ಬಲುಗುಂಡನಿಡುವ ಡೆಂಕಣಿ ತೋಯ'ದೆಡೆಗೆ 
ಸಿಡಿವ ಡೆಕಣಿ ರಾಯಡೆಂಕಣಿಗಳ ಸಾಲು ಬಿಡದೊಪ್ಪಿದವು ದುರ್ಗದೊಳು 
(ಕುರಾಸಾಂ.. 93.೩೯). "ಡೆಂಕಣಿ' ಪರಾ. [ನಡೆ ೬ ಡೆಂಕಣಿ] 


`ನಡೆತ (ನಾ). ನಡೆಯಂವಿಕೆ ; ನಡಗೆ. [ನಡೆ *-ತ್ಯ) 
ನಡೆತರ್‌, ನಡೆತರು (ಕ್ರಿ). ಬರು; ಆಗಮಿಸು: ಕೆಯ್ಮಿಕ್ಕು ಕಾದಲ್‌ 


ನಡೆತರ್ಪುವೇಗದೊಳ್‌ ಮುಮ್ಮಟ್‌ಸಿದ ಪಲವುಂ ರಾಜಚೆಹ್ನಂಗಳಂ 
ಬೆಳ್ಗೊಡೆಗಳ* ತಳ್ಳೊಯ್ದದೇಂ ಕಣ್ಣೊಳಿಸಿದುದೊ ಚಳಚ್ಚಂದ್ರ ಕಚ್ಚ ತ್ರ 
ಪಿಂಡಂ (ಪಂಪಭಾ. ೧೩-೩೪) ; ಚೆಲ್ವಿನಾಳ್ನು ಮೆಲ್ಲನೆ ನಡೆತರ್ಪ ನೀಲಮಣಿ 
ಪುತ್ರಿಕೆಯಂದದಿನಾದಮೊಪ್ಪಿದಳ" (ಕಾದಂಪೂ. ೩೮): ಸಾಯಂಕಾಲ 
ಶೃಂಗಾರಸಮಯಮೆಂದು ಮಧುರಾಪರಾಧೀಶ್ವರನಲ್ಲಿಗೆ ಪೋಪ ಬಗೆಯಿಂ 
ಕುಬ್ಬೆಯೆಂಬ ಸೈರಂಧ್ರಿ' ನಡೆತರೆ (ಜಗವಿ. ೬-ಂ6ವ) ; ಉರವಣಿಸಿ ನಡೆ 
ತರುತ್ತುಂ ಗಿರಿಶಿಖರಮನೇಜಲಾಜದೆರಡುಂ ದೆಸೆಯೊಳೀ ಬರೆಲನುವಂ 
ಕರಿಡು ದಿವುಕರನಂದಿ ದಕ್ಷಿಣೋತ್ತರಾಯಣನಾದಂ (ಗಿರಿಕೆ. ೧-೫೩) ; 
ಕಡುಸೊರ್ಕಿಂದಲರಂಬನಾನೆಯೆನಿಪೀ ತೆಂಗಾಳಿ ತನ್ನಿಚ್ಚೆಯಿಂ ನಡೆ 
ತಂದಪ್ಪುದು ಬೇಗದಿಂ ಬಿರಯಿ ನೀಂ ಪೋ ಪೋಗು (ಕಬ್ಬಿಕಾ. ೩೩). 
ನಡೆತರು : ಕಪ್ಪಡಿಯ ಸಂಗಮವಂ ಪೊಕ್ಕು ಕೇರಿ ಕೇರಿಯೊಳು ನಡೆ 
ತಪ್ಪಾಗಳು ಶಂಕರಾಲಯಮಂ ಭೋಂಕನೆ ಕಂಡು (ಬಸರ. ೨-೩೦); ಆ 
ಸಮಯದಲ್ಲಿ ರಾಯವೇದವ್ಕಾಸಮುನಿ ನಡೆತಂದು ಗತಪರಿತೋಷನನು 
ಸಂತೈಸಿ ಕರಸಿದನಂದು ಸಂಜಯನ (ಕುವ್ಕಾಭೀ. ೧-೩೫) ; ತೆಗೆದ ತೊಜ! 
ಕಾಲುವೆಗಳುದ್ಯಾನಗಳ ಕಳಮೆ ದ್ರಾಕ್ಷೆ ಧವಳೇಕ್ಷುಗಳ ವನವೀಧಿಗಳನೀಕ್ಷಿ 
ಸುತರಸ ನಡೆತೆಂದ [ಪಾಕಾಂ- ನೈತಂದ) (ತೊರರಾ. ೧-೬-೧೦) ; ಸತಿಯರ 
ಗಡಣದಲಿ ನಡೆತಂದಳಿಂದ:ಮುಖಿ ' (ನಳಕ. ೩-೩೬) : ಪರಿಪರಿ ಪಾತ್ರವೆಂ 
ಗಳು ಸಿಂಗರಿಸಿಯೆ ಹರುಷದೊಳಗೆ ನಡೆತಂದು (ಕಂನವಿ, ೭-೦೦೭). 
[ ನಡೆ, * ತರ್‌] 


ನಡೆತರು "ನಡೆತರ್‌' ನೋ. 
ನಡೆತೋರಣ "ನಡೆದೋರಣ' ನೋ. 
ನಡೆದಾಣ (ನಾ). ನಡೆದಾಡಂವ ಸ್ಥಳ ; ಓಡಾಡಂವ ಜಾಗ ; ದಾರಿ : 


ಫೂ:ಬೆಟ್ಟಂ ಪೊಂಬಸಿರಂಗಿಂಬುವಸದಿಯುಮಲರ್ಪೊಡೆಯಂಗೆ ನಡೆ 
ದಾಣಮುಂ . . . ಬೋಬ!ಯಗರ್ಗೆ ಮೇಳದೆಡೆಯುಮೆನಿಸಿ ಕಣ್ಣೊಳಿಕುಂ 
(ರಾಮಾಶ್ಮ, ೭-೫). [ನಡೆ * ತಾಣ] 


ನಡೆದಾರಿ (ನಾ). ನಡೆದಾಡುವ ದಾರಿ ; ಓಡಾಡಂವ ಮಾರ್ಗ : ಆಚೀಚೆ 


ಹುಡುಕುತ್ತ ಜಾನೂ ಅಮ್ಮನ ಕೋಣೆಯ ಪಾರ್ಶಭಾಗದ ಇಕ್ಕಟ್ಟಾ 
ದೊಂದು ನಡೆದಾರಿಯನನ್ನು ಸೇರಿದನು (ಳಾಲರೂ, ೨೫) ; ತೋಟಗಳು 
ಸಾಮಾನ್ಮವಾಗಿ ಚೌಕ ಇಲ್ಲ, ನಿಡುಚೌಕ ಇದ್ದು . . . ಒಳಗೆ ತಿರುಗಾಡಲು 
ನಡೆದಾರಿಗಳು ಇದ್ದವು (ಇಸ್ಲಾಂಸಂ, ೦೮೪), [ ನಡ್ಕೆ * ದಾರಿ) 


ನಡೆದುಳಿ (ಕ್ರಿ). ದಾರಿಯನ್ನು ತಂಳಿ; ದಾರಿ ಸವೆಸಂ : ಅಡಿಯ ನೆಲದೊಳ್‌ 


ಬಿಸಿಲ್‌ ಕಡೆಸಾಲ'ಬರೆಯುತಿರೆ ನಡೆದುಳಿದು ನೆಲ್ಲೂರ ಮನೆಗೆ ನಡೆತಂದಂ 
(ಕಾಲರ, ೧೧೨-೨೩೦). [ನಡ 4 ತುಳಿ, (ಎ ತುಲ) 


ನಡೆದೇಗುಲ (ನಾ). ಚಲಿಸಂವ ದೇವಸ್ಥಾನ ; (ಒಂದೆಡೆ ಸ್ಥಿರವಾಗಿರದೆ) 


ಉತ್ಸವದಲ್ಲಿ ಎಳೆಯುವ ದೇವರ ವಿಗ್ರಹವಿರಂವ ಮಂಟಪ, ತೇರಂ,- 
ರಥ : ಪಲರಂ ರಕ್ಷಿಸಿ ಮತ್ತಂ ಪಲವಂ: ನಡೆದೇಗುಲಂಗಳಂ ಮಾಡಿಸಿದಂ 
ನೆಲನೆಲ್ಲಮಅಯೆ - ಚಟ್ಟಂ ನೆಲೆದೇಗುಲಮುಮನಿದೊಂದನೊಲ್ಫೆತ್ತಿಸಿದಂ 
(ಎಕ. ೪, ಜೀಲೂರು. ೧೯೩-೯೪೪; 2160), [ನಡ್ಕೆ * ದೇಗುಲ) 


ನಡೆದೋರಣ 


ನಡೆದೋರಣ, ನಡೆತೋರಣ (ನಾ). ಎರಡು ಕಡೆ ಹಿಡಿದಿರುವ ಕೋಲಂ 
ಗಳ ತುದಿಗಳಿಗೆ ಕಟ್ಟೆ, ಉತ್ಸವಾದಿಗಳ ಮುಂದೆ ಹಿಡಿದುಕೊಂಡು 
ಹೋಗುವ ತೋರಣ; ಚಲಿಸುವ ತೋರಣ ; ಮಕರ ತೋರಣ : 
ಸಿರಿವೆತ್ತ ಕನಕ ದಂಡದ ಚಾಮರ ಸೀಗುರಿ.ನಡೆದೋರಣನಿಚೆಯ 
ಪರುಠವಿಸಿರ್ದ ನಾನಾವಿಧ ಟಿಕ್ಕೆಯು ತೆರಳಿತು ನಭವನಳಿ ಅದು (ಮೋಹತ. 
೧೬-೩೧). ನಡೆತೋರಣ : ನುಡಿವ ನಾನಾವಾದೃಘೋಷಣೆ ಕಲಶ ಕನ್ನಡಿಯ 
ವೆಣ್ಗಳ ರಾಗರಚನೆ ಇಡಿಕೆಜ:ದುದು ಸೆಟ್ಟಿಸಮಯರುಗಳ ಕೆಯ್ಯ ಗುಡಿ ನಡೆ 
ತೋರಣನಿಚಯ (ಮೋಹತ. ೪೦-೩೮) ; ರಾಜವೀಧಿಯೊಳೆತ್ತಿದ ಪತಾಕೆಗಳ 
ಸೂಸುವ ಸೀಗುರಿಗಳ ಬೀಸ:ವ ಚಾಮರಂಗಳ ಸೊಗಯಿಪ ಧವಳ 
ಪತ್ರಂಗಳ ನವರತ್ನದ-ನಡೆತೋರಣಂಗಳ .. . ಹಿರಿ ಕಂಗೊಳಿಸೆ (ವೃ ಷವಿ. 
8-೪೪೩). [ನಡ್ಮೆ* ತೋರಣ) 

ನಡೆನಿಟ್‌ಗೆ (ನಂ). ಓಡಾಟದ ರೀತಿ,-ಸೊಗಸಂ ; ನಡಗೆಯ ಸೊಬಗು : 
ನೆರೆವನೆಯಂ ಪೋಪ ಬರ್ಪ ಜವ್ವನಿಗರ ನಡೆನಿಟ್‌ಗೆಯಿನಿಡಿಕಿಲ*ದ 
ಪಂತಿಯಿಂ (ರಾಮಾಶ್ಮ. ೨೩-೭). [ನಡ್ಕೆ*ನಿಟಾಗೆ] 

ನಡೆಪಾಡಿಸು (ಕ್ರಿ). ನಡೆದಾಡಿಸು ; ನಡೆಯುವಂತೆ ಮಾಡು; ಚಲಿಸು 
ವಂತೆ ಮಾಡು ; ಓಡಾಡಿಸಂ : ಹಂಸಾವಳಿಯಂ ನಡೆಪಾಡಿಸು ಕೋಕಿಳ 
ನಾದಮನಾಲಿಸುಸಿರದಿರ್ಪರೆ ಮದನಾ (ಗಿರಿಕ. 5-೦) ; ವಾರುವಮಂ 
ನಡೆಪಾಡಿಸಲ್ಕೆ ನೋಡುವ ಮಲ್‌ಗಳ್ಲಿ ಪಾಲನೆಅಕವುಜ್ಜುಗವಂ. ತಳೆದಿರ್ಪ 
ನಾವಗಂ (ನಳಶಂ, ೬೪೯). [ನಡೆಪಾಡು ( ಎನಡಪಾಡು) + - ಇಸ್ಕು] 

ನಡೆಪಾಡು "ನಡಪಾಡು' ನೋ. 

ನಡೆಪು "ನಡಪ್ರ್ಯ' ನೋ. 

ನಡೆಪ್ಯ "ನಡಪ್ಶು' ನೋ. 

ನಡೆಬಾವಿ, ನಡಬಾವಿ, ನಡಭಾವಿ, ನಡೆಭಾವಿ (ನಾ). ಇಳಿದಂ ನೀರಂ 
ತಂಂಬಿಕೊಳ್ಳುವಂತೆ ಸೋಪಾನಗಳಿರಂವ ಬಾವಿ, ವೆಂಟ್ವಿಲುಗಳುಳ್ಳ 
ಬಾವಿ,- ಕೊಳ : ಪೊಸದೆ:ರ್ಗವಂ ಪಾಟಿಸಿ ಪಿರಿಯ ನಡೆ [ಐಾ೦. ಡ) 
ಬಾವಿಗಳನಗುಳಿಸಿದನದಐಕೊಳಗೆ (ಬಸಪು. ೦-೦೦). ನಡಬಾವಿ : ಮೇಲಿನ 
ಪ್ರಯೋಗದ ಪಾಠಾಂತರವನ್ನು ನೋಡಿ. ನಡಭಾವಿ : ಅಮ್ಭೃತರಸ 
ಪರಿಪೂರ್ಣವಾದಮೃತಸಂಜೀವಿನಿ ಎಂಬ ಹೆಸರುಳ್ಳ ಒಂದು ನಡಭಾವಿಯು 
ಉಂಟಾಗಬೇಕೆಂದು ದೇವರನ್ನು ಬೇಡಿ (ಕೃವಾಕ. ೩9). ನಡೆಭಾವಿ ; 
ನೂರು ಸೇದೋ ಭಾವಿ ಕಟ್ಟೆ ಸುವುದಕ್ಕಿಂತಲೂ ಒಂದು ನಡೆಭಾವಿ ಕಟ್ಟಿಸು 
ವುದುತ್ತಮ (ಕೃವಾಳ, ೧೭೧). 

[ ನಡ್ಕೆ* ಬಾವಿ. / ತಮಿ. ನಟೈವಾವಿ, ನಟೈ ಪಾವ. ನಟಪಾವಿ; 
ತೆಲು. ನಡಬಾವಿ] 

ನಡೆಬೆಡಗು (ನಾ). ನಡಗೆಯ ಸೊಗಸಂ,-ಒಯ್ಯ್ಕಾರ : ನಡೆಬೆಡಗೋ 
ನಿಲುಬಗೆಯೋ ನಗುಮೊಗವೋ ತಹ ಸೊಗವೋ ಕನಸಿಗು ಇಂಥವ 
ಸುಳಿವೊಲ್ಲ (ಗೋಕುನಿ. ೧೩-೦೧). [ ನಡೆ + ಬೆಡಗು ( ಎಬೆಡಂಗು)] 

ನಡೆಭಾವಿ "ನಡೆಬಾವಿ' ನೋ. 

ನಡೆಮಂದಸ (ನಾ). ಚಲಿಸುವ ಪೆಟ್ಟಿಗೆ : ರಪುವೆಚ್ಚಿಜ್‌ದಿಟ್ಟ ಕೈದುವೆನ್ನುದರ 
ದೊಳೆಯ್ದೆ ತಳ್ತಿಡಿದಿರಲ್‌ ಯಮರಾಜನ ಶಸ್ತ್ರ ಕೊ ಟಿ ಶೀವಿದ ನಡೆ 
ವ:ಂದಸೆಂಬಿನೆಗಮಿರ್ಪೆನದೆಂದೊ ಮಹಾಜಿರಂಗದೊಳ್‌ (ಜಗವಿ. ೧೭-೮೭). 

[ ನಡೆ * ಮಂದಸ] 

ನಡೆಮಡಿ, ನಡೆಮುಡಿ (ನಾ). ದೇವರ ಕಾರ್ಯ ಮುಂತಾದ ಶುಭ 
ಸಂದರ್ಭದಲ್ಲಿ ಉತ್ಸವಗಳು ನಡೆಯುವಾಗ ಉತ್ಸವದ ದಾರಿಯಲ್ಲಿ 
ಗೌರವಾರ್ಥವಾಗಿ ಹಾಸುವ ಮಡಿಯಾದ ವಸ್ತ್ರ.- ಬಟ್ಟೆ ; ಹಡದಿ : 
ದೇವಾಂಗಮೌಕ್ಷಿಕದ ಸೆಅಗಿನ ಸೆರೆಯಂ ನಡೆಮಡಿಯ ಹಾಸಿ , . 
ಧೂಪಾರತಿ ಘಂಟೆ ಸಹವಾಗಿ ಪ್ರಭುದೇವರ ಕರೆಯ ಬಹ ಸಂಭ್ರಮ 


೪೩೩೭ 


೪ 


* les ನಡೆಯಿಸು, 


ನಡೆಯಿಸು 


ದಿಂದಿರುತ್ತಿರಲು (ಕೂನ್ಮಸಂ. ೯೯-೨೨) ; ನಡೆಮಡಿ ಗಂಧದಕ್ಷತೆ.ಫಲಾವಲಿ 
ಪೂವಿನ ವಹಿಲೆ ಮುತ್ತು ಕನ್ನಡಿ ಕಳಸೆಂ . . . ಚಾಮರಮೆಂಬಿವೊಪ್ಪಮಂ 
ಕುಡೆ ಜಿನದತ್ತೆಯೇಂ ನಡೆದಳೋ (ಅರ್ಥನೇ. ೧-೮೪); ಆ ನಗೆಗಣ್ಗಳ 
ಕಡೆಯ ಬೆಳಂತಿಗೆವೆಳಗು ಹರಿದು ಮುಂಗುಡಿಯೊಳ" ಪಸರಿಸಲೆಸೆದುದು 
ನಡೆಮಡಿಯಂ ಪಾಸಿದ ತೆಣದಿ (ಜಯಣ. ೩.೩೬) ; ಕಟ್ಟಿದ ಗುಡಿ ತೋರಣ 
ನಡೆಮಡಿ ಮೇಲ್ಮಟ್ಟು ಮೌಕ್ತಿಕರಂಗವಲ್ಲಿಯಿಂ ಅಲಂಕೃತವಾದ ನಿಜಾಲಯ 
ದೊಳು . , . ಕುಳ್ಳಿರಿಸಿ (ಕಾಂತೀಠ. ೯-೨೨)  ನಡೆಮಡಿಸಳ ವಾಸುತ್ತುಂ 
ಸಡಗರದಿಂ ಶೋಭನಂಗಳಂ ಪಾಡುತ್ತುಂ ಮಡದಿಯರಿದಿರ್ಗೊಂಡರಲ್ಲಿ 
ವಿಶ್ವೇಶ್ವರನಂ (ವೀರವಿ ೯- ಬ) ; ನಡೆಮಡಿ ನಾಲ್ಕೆಂಟುವಏರೆ ೈದಲಲ್ಲಲ್ಲಿಗೊಡ 
ನೆತ್ತುವಾರತಿ ಸೇಸೆ ಇಡುವ ನಿವಾಳಿ ಢಾಳಿಸುವ ಚಾಮರೆಗಳಿಂದಡಿಯಿಡಿಸಿ 
ದರು ಯೋಗಿಗಳ (ಥಂತ, 4-60) ; ಸುರರಂ ಸಮಂತು ಪೊರೆದ ಭವಂಗೀ 
ಧರೆ .ಪಾಸಿದೆ ನಡೆಮಡಿಯೆನೆ ಕರಮೆಸೆದುದು ವಿಮಳಗೆಣದಿನಾ ನದಿ 
ಪದಪಿಂ (ಆಹುಕೇ. ೨-೫); ಹರಿಹರದೇವರು ನಡೆದು ಬರುವ ಹಾದಿ 
ಯುದ್ಧಕ್ಕೂ ನಡೆಮಡಿಯನ್ನು ಹಾಸಿ ಹೂವುಗಳನ್ನು ಚೆಲ್ಲುತ್ತಿರುವರು 
(ತುಂಗಳ. -೭೦). ಸೆಡೆಮಂಡಿ: ಬಿಳಿಯ ಚತ್ರಿ ನಡೆಮುಡಿ ಕಲಶ ಕನ್ನಡಿಗಳು 
ಇಲ್ಲದ ಮೆರವಣಿಗೆಯೇ ಇಲ್ಲ (ಜದೇವ. ೦೯೩) ಯಾವ ಮೋತೀಬಾಯಿ 
ಗಾಗಿ ರಾಜನ ಶ॥ೆಡೆಮುಡಿಯನ್ನು ಹಾಸುತ್ತಿದ್ದನೋ ಅವಳು ಪಾಪ, ಬೀದಿ 
ಬೀದಿ ಅಲೆಯುತ್ತಿದ್ದಾಳೆ (ರುೂರಡ, ೦೦೫) ; ಊರಿನ ಅಗಸ “ನಡೆಮುಡಿ? 
ಹಾಸಿಕೊಂಡು (ದಾರಿಯುದ್ದಕ್ಕೂ ಬಟ್ಟೆ ಹಾಸಿಕೊಂಡು) ಅವರನ್ನು ನಡೆಸಿ 
ಕೊಂಡು ಬರುತ್ತಾನೆ (ಸರ್ವಮೂ, ೧೯೨. [ನಡೆ * ಮಡ್ಮಿ] 
ನಡೆಮಾಡ (ನಾ). ಚಲಿಸುವಂತೆ. ರಚಿಸಿರಂವ ಒಂದಂ ಬಗೆಯ ಮನೆ; 
ವಿಮಾನ; ವ್ಯೋಮಯಾನ : “ನಡೆಮಾಡಮೆಂದುಂ ವಿಮಾನಂ” (ಕಠಸಾ- 
೨೪-೩೮೫) ; ನಡೆಮಾಡ [ಪಾಣಂ. ಡು] ಪಾಜ್‌ನೆ .ವ್ರೋಮುಯಾನನಾಮಂ 
(ಕಬ್ಮಮಂ. *ನಡೆಮಾಡಮೆನೆ ಸುರೆವಿವಾನಂ” (ಕರರ. ೫೨): 
ಗಜೇಂದ್ರಂ ತುರಂಗಂ ನಡೆಮಾಡಂ ದಣ್ಣನಾಥೋತ್ತಮಪದವಿ ಮಹಾ 
ತೂೋರ್ಯಮೆಂಬಿಂತಿವಂತುಂ ಪಡೆದಂ ಚೆಲ್ವಿಂದೆ ವೀಸೋತ್ತರವಿದಿತಧೆರಾ 
ದೇವನಿಷ್ಟ ಪ್ರಭಾವಂ (ಎಇ. ೫111, ೩೩೦-೦೩; 929) ; ಅವಜ ಮುಂದೆ 
ಸಾಹಣೌಘದೊಳಗಿರಿಸುವ ಪಂಚಕಲ್ಮಾಣದ ಸೂಚೀಯಾನೆಗಳ್ಗಿಂದು 
ನಿಆ೨ಸಿದ ನಡೆಮಾಡಸಾಲೆಗಳಿಂದಂ (ಕಾಂತಿಫು. .೦೦-೦೪೭ವ) ; ನೆಡೆಮಾಡಂ 
ನಡೆಗೊಪ್ಪೈ ವಶ್ವತತಿ ಚೆಂಬೊನ್ಮಂದಣಂ ವಾಜಿಪೆರ್ವಿಡಿ ಪೇರಾನೆ ಸುಖಾಸನಂ 
ತುಜುಗೆ ಬಂದರ್ಗಾ ಯಕರ್ವಾದಕರ" (ಮಲ್ಲಿಫ. ೫-೭೭): ತನತು ವಿಚಿತ್ರ 
ಮಪ್ಪ ನಡೆಮಾಡದ ಗಾಡಿಯ ಸದ್ವಿಮಾನಮಂ ತನತು ಸುರರಮ್ಮಹರ್ಮ್ಮದ 
ವಿಳಾಸದ ರುಂದ್ರಫಣೇಂದ್ರಗೇಹಮಂ . . . ಇಂತು ಕನಸು ಪದಿನಾಜು 
ಮನಂಬಂಜವದನೆ ಕಂಡ್‌ (ಫುಷೃಪು. ೯-೧00) ; ನಡೆಮಾಡದೊಳಗಿರ್ದ 
ರಾತ್ರಿಂಚರರ್ನೊಡಿ ವಿ:ಡಿದು ತಂತಮ್ಮ ಬಲ್ಲಳನೈದೆ ಗರ್ಜಿಸುತೆ (ಶೇಷರಾ. 
9೪-49) ; ಪಡೆವಳರೆಲ್ಲರ್‌ . . . ನಡೆಮಾಡಮನಡರ್ದು ಹಯಮನುಯ್ವ 
ಮರ್ಬಿಗನಂ ತಜುಬಿ ಅಲಸಿವಡೆಯಂ ಬಜ್‌ಕೆಯ್ಯ ಪವಣರಾಯನ 
ಕಟ್ಟಾಣತಿಯಂ ಪಾಜುತಿರ್ಪುದುು (ರಾಮಾರ್ಯ. ೧೧೦-೦೭) ; ಆಕಾಶದೊಳ 
ಗಿಂದ ಅಥವಾ ಹವೆಯೊಳಗಿಂದ ಹೋಗುವ ವಾಹನಕ್ಕೆ ವಿಮಾನ ಅಥವಾ 
ನಡೆಮಾಡೆಂದೆನ್ನು ತ್ತಾರೆ (ಮಂಬಯಿ, ೩-೯೨). [ ನಡೆ, * ಮಾಡ್ಕ) 
ನಡೆಮುಡಿ "ನಡೆವುಡಿ' ನೋ. 
ನಡೆಯಡಿ (ನಾ). ನಡೆಯುವ ಕಾಲು; ಚಲಿಸುವ ಪಾದ: ಕಂದರ್ಪ 
ನಂಗನೆಯು ಪ್ರಳಾಪಿಸುತ ನಡೆಯಡಿಗಳಿಂದ ಬರವರಲ್‌ (ನವಮೋ. 
[ ನಡೆ, * ಅಡಿ,] 
ನಡಯಿಂಸು, ನಡಸಂ,. ನಡಿಸ್ಕು, ನಡೆಸು. (ಕ್ರಿ). 
೧. ನಡೆಯಂವಂತೆ ಮಾಡು ; ಚಲಿಸುವಂತೆ ಮಾಡಂ : ಜಯದ್ರಧನಂ 


೦೦) ; 


೭-a). 


ನಡೆಯಿಸು 


ಕೋಡಗಗಟ್ಟುಗಟ್ಟಿ ಬೆನ್ನಂ ಬಿಲ್ಲ 'ಕೊಪ್ಪಿನೊಳಿಆ್‌ದು ನಡೆಯೆಂದು 
ನಡೆಯಿಸಿ (ಪಂಪಛಾ. ೭-೩೧ ವ) ; ಮ್ಲೇಚ್ಛಖಂಡಮಂ ಬಾಯ್ಕೇಳಿಸಿ ಚಕ್ರ 
ಪೂಜೆಗೆಯ್ದು ಕಟಕಮಂ: ನಡೆಯಿಸಿ (ಕಾವೂಪು. 90) ; ನಡೆನಡೆಯೆಂದು 
ನಡೆಯಿಸಿದರ್‌, ಕೊಯ್‌ ಕೊಯ್‌ ಎಂದು ಕೊಯಿಸಿದರ್‌ (ಛಾಷಾಧೂ. 
೨೧೭ ಉದಾ) ; ಪುರವರದ ನಡುಕೇರಿಯೊಳೆಲ್ಲರು ನೋಡುವಂದದಿ ನಡೆಯಿಸಿ 
ದನು ಮಂತ್ರಿಯವರ (ಕುರಾಸಾಂ. ೩೬-೬೨). ೨. ಮುಂದುವರಿಸು; 
ಮಂಂದೆ ಸಾಗಿಸು ; ಸಾಗಿಸಿಕೊಂಡು ಹೋಗು ; ನೆಗಬ್ತೀ ಕ್ರಿಯಾ 
ವಿಶೇಷಂಗಳನಿಲ್ಲಿಂದಿತ್ತೆ ಡೆಯುಡುಗದೆ ನಡೆಯಿಸುವುದು (ಅದಿಪು. ೦೫-೧೬ವ); 
ಇದನ್‌ ತಪ್ಪದೆ ನಡೆಯಿ ಸಿದಾತಮ್‌ ಸಾಸಿರಮ್‌ ಕವಿಲೆಯ 
ಕೋಡುಮ್‌ . . . ಸಹಶ್ರ(ಸ್ರ)ಭೋಜನಮ್‌ ಮಾಡಿದೆ ಫಲಮ್‌ ಅಕ್ಕುಂ 
(ಇಆ. XII, ೨3೫೭-೧೬; 961) ; ಇದಂ ಕಯ್ಯೊಂಣ್ಣು ನಡೆಯಿಸಿದಾತಂಗೆ 
ಅನಂತ ಪುಣ್ಯ (ಎಕ. 7%, ನಾಗಮಂ. 8೧-೨೪ ; 972); ಇನ್ತೀ ಧರ್ಮ್ಮಮಂ 
ಕಾದು ನಡೆಯಿಸಿದಂಗೆ ವಾರಣುಸಿ ಕುರುಕ್ಷೇತ್ರ ಪ್ರಯಾಗಿಯರ್ಗ್ವ್ಯತೀರ್ತ್ವ 
ಗೆಂಗೆ ಗಂಗಾಸಾಗರದೊಳ* ಸಾಸಿರ ಕವಿಲೆಯಂ . ಕೊಟ್ಟ ಫಲವಕ್ಕು 
(7ಇಇತ. ೩1-1, ೪೭೨೦೯; 9940. ೩. ಹೋಗುವೆಂತೆ ಮಾಡು; ಕಳಿಸು: 
ಅಡಿದಳಿರ್ಗೆ ಧರಾವಲಯಂ ಕಡುವೆಟ್ಟಿತ್ತಾಗೆ ನಡೆಯಲಆಯದೆ ಮನುಜರ್‌ 
ಸೆಡೆಯೆ ಹಯಾದಿಗಳಿಂದಂ ನಡೆಯಿಸಿದು ಕಲಿಸಿ ವಾಹೆನಾರೋಹೆಣಮಂ 
(ಪಂಠಾಮಾ, ೦-೭೬). ೪. (ರಥ ಮೊದಲಾದುವನ್ನು) ಚೋದಿಸು; 
ಹೊಡೆ : ದೇವಕೀನಂದನಂ ಸ್ಮಂದನಮಂ ಕಿಟ್‌ದು ನಡೆಯಿಸೆ (ಜಗವಿ. 
೪-೪ಂವ). ೫. ಆಚೆರಿಸು; ನಿರ್ವಹಿಸು; ಜರಂಗಿಸು; ಮಾಡು: 
ಅವರಿಬ್ಬರೂ ನಡೆಯಿಸಿದ ಜೀವನದ ಆದ್ಭುತರಸಾಯನದ ಪ್ರಯೋಜನವು 
ಕನ್ನಡನಾಡಿಗೆ ಇನ್ನೂ ಆಗಬೇಕಾಗಿದೆ (ನನಲ್ಲ. ೬ ಕವಿಪರಿಕಯ). ೬. ಈಡೇ 
ರಿಸಂ ; ನೆರವೇರಿಸು; ಪಾಲಿಸು: ಚಕ್ರವರ್ತಿಯೇ ತಮ್ಮ ಅಪ್ಪಣೆಯನ್ನು 
ನಡೆಯಿಸಿರುವೆನುು (ಮತಿಸ. 8೬) ; ದಂದುಗದ ಬಿಡುಗಡೆಗೆ' ಮನೆಯೊಡವೆ 
ಗಳ ತೆತ್ತು ಪೊಂದಿದೊಸಗೆಯ ನಡೆಯಿಪುದು ಕೊರಗನೆಣಿಕೆ (ಕಾಲೂರ. 
೦೬೯-೩೭೬), ೭. ಪುಲನೆ ಮಾಡು; ರಕ್ಷಿಸು; ಕಾಪಾಡು: ಎಮ್ಮ 
ಕಾರಣದಿನಿತ್ತಣ ಪಂಬಲನೀಕೆ ಮಾಡದಂತಿನ್ನಡೆಯಿಪ್ಪುದೊಂದೆ ತೆಅನಪ್ಪು 
ದಿದಂ ಸೆಜಿಗೊಡ್ಡಿ ಬೇಡಿದೆಂ (ಕಂದ್ರಪು. ೬-6೬). ರೆ. (ಆಸಕ್ತಿ ಮುಂತಾ 
ದಂವನ್ನು) ಉಂಟುಮಾಡು ; ಒದಗಿಸು ; ದೊರಕುವಂತೆ ಮಾಡು : 
ಕುಡಿದೊಡೆ ಸೊರ್ಕಿಸದವು ನಾಣ್ಣಿಡಿಸದವು ಮನಕ್ಕಲಂಪನೀವುವು ರತಮಂ 
ನಡೆಯಿಪುವೆನಿಸುವ ಮಧುಗಳನೆಡೆಯುಡುಗದೆ ಕುಡುಗುಮುಚಿತಮದ್ಕಾಂಗ 
ಕುಜಂ (ಆದಿಪು. ೩-೩೨); ಪ್ರಸಾದಪರಿಮಳಮಂ ಘ್ರಾಣಕ್ಕೆ ನಡೆಯಿಸುವ 
ಸಂಪಗೆಯ ಮುಗುಳ ನಾವೆಯಂತೆ೧ಣಪ್ಪುವ ನಾಸಿಕದ . ರೂಪು 
ಸೌಂದರ್ಯದಿಂ (ಬಸರ. ೨-೨೬). ನಡಯಿಸು : ೧. ಮುಂದಕೆ ನಡಯಿಸಿ 
ಪುಲಿಮೊಗವಿಕ್ಕುವ ಬಂದರ ಕೂಡೆ ದೂರದೊಳು ನಿಂದಿಅ್‌ದಾಡುವ ಬಲು 
ಭದ್ರವೆಸಗುವರಿಂದ ಕಣ್ಣೆಸೆದುದಾ ದುರ್ಗ (ಕುರಾಸಿ30. ೩೭-೬4). ವಿ. 
ಧರ್ಮ್ಮಂಗಳಂ ನಮಸ್ಕಂ ನಡಯಿಸಿ ಬಚಿಯಮೊನ್ನು ವರ್ಷಂ ರಾಜ್ಯಮಂ 
ಪತ್ತುವಿಟ್ಟು (ಎಕ. 11, 8೩೯-೧೦೯; 974). ೯. ವ್ಯವಹರಿಸುವಂತೆ 
ಮಾಡು ; ವರ್ತಿಸಂವಂತೆ ಮಾಡು. ೧, £ ; ದೇವನಂ ತನಗೆ ಕುಂಟಣಿ 
ಪಾಡಿ ನಡಯಿಸುವ ತೆಅನೀ ತೆಜನೆಂಬುದಂ ತೋಟುವಂತೆ ಮೆಲ್ಲಮೆಲ್ಲನೆ 
ದಟ್ಟಡಿಯಿಡುತ್ತುಂ (ನಂಬಿರ. ೨-೭). ನಡಸು, : ೧. ಭೈತ್ರುಮನೇಟ್‌ಸಿ 
ನಡಸೆ ಕೆಲವು ದಿನಕ್ಕೆ ತಿಳಕದ್ವೀಪಮನೆಯ್ದಿ (ಫುಣ್ಯಾಸ್ತ. 6-6ವ) ; ಹಿಡಿವ 
ಬಿಡುವೊಬ್ಬುಳಿಗೆ ತಹ ಬಲನೆಡಕೆ ಹಾಯ್ಕುವ ಸುತ್ತಲೊತ್ತುವ ತಡೆವ 
ನಡಸುವ ಸೆಳೆವ ತಿರುಹವ ಹದಿರ ಜೋಕೆಯುಲಿ ಗಡಣಿಸಿದನು (ಕನಿವ್ಕಾದ್ರೋ. 
೩-೧೧); ಮೊಗಕೆ ಮುತ್ತುಗದೆಲೆಯ ಮಣ್‌ ವಿಡಿದಗಲಿದುವ್ಮುಹದಿಂದ ಜನಕನ 
ಮಗಳ ನಡಸುತ ತಂದರೊಂದು ಮಹಾಸರೋವರಕೆ (ತೊರರಾ. ೨-೪-೧೯); 


೪೩೩೮ 


20 


30 


ಇಂ 


48 


-ನಡಸುವುದು 


ನಡೆಯಿಸು 


ಕರುಣಾಳು, ಬಾ, ಬೆಳಕೆ, ಮುಸುಕಿದೀ ಮಬ್ಬಿನಲಿ, ಕೈಹಿಡಿದು ನಡಸೆನ್ನನು 
(ಇಂಗೀತ. ೯೭-೨). ೨. ಧಮಣ್ಮವಲ್‌ವವರೆಲ್ಲರು ವೊಡೆಯರಾಗಿ 
ಪರಿರಕ್ಷೆಗೆಯ್ದು ಸ್ಮಧರ್ಮ್ಮದಿಮು*್‌ ನಡಸುವುದು (ಇಆ. ೫7121, ೩೯-೨೬; 
999); ಇದಮ್‌ ನಡಸಿದರ್ಗ್ಗೆ ಅನನ್ತಪುಣ್ಯ[೦7 (೪೪. ೫11, ೨೨೩೫-೦೭ ; 
ಸು.12ನೆಯ ಶತ); ಉಲ ಚಂದ್ರಾ ಕ್ಯ ೯ ನಿತ್ಕಪಡಿ ೩ ಯಮಾನ ಹಲ 
(ಎಕ. 77, ಸು.1274) ; ಶಿವಾರ್ಪಿತವಾಗಿ 
ನಡಸುವ ಅಗ್ರಹಾರದ ಧರ್ಮಕೆ ಉತ್ತಾರವ ಮಾಡಿಸಿಕೊಟ್ಟ ಕಾಶೀ 
ನಾಥಪುರದ ಗ್ರಾಮಕ್ಕೆ ಶಿಲಾಸ್ಕೂ ಪಿತ ಮಾಡಿಸಿ ಅದೆ (ಎಳ. ೪1, ಶಿವಮೊ. 
೦೮-೧೦ ; 1714). ೫. ಸಂಪದಾದಿಗಳು ಭರಿತವಾಗಿಹವಾ ಮುಂನಿಪನಿಹ 
ಧರಣಿಯಲಿ ನೀನಾ ಮುನೀಂದ್ರನ ಬರಸಿ ಕ್ರತುವನು ನಡಸಿದರೆ ಸುತರಹರು 
ನಿನಗೆಂದ (ತೂರರಾ. ೧-೩-೫೯) ; ಎಮ್ಮ ಲಿಂಗವು ಕೊಟ್ಟ ಕಾಯಕವ 'ನಡು 
ಸುತಿಹೆವಂತಾಗಿಯುಂ ಭವಿಯೊಡನೆ ಮಾತಾಡೆವು (ಬಸಪು. ೪೦-೩೭); 
ನಾನೀಗ ನೆಡಸಿರುವುದರಲ್ಲಿ ಅವಸರವೇನಾದರೂ ಕಾಣುತ್ತದೆಯೇ ? 
(ಅಕ್ರಮ, ೧೨) ; ನಮ್ಮ ಪ್ರಾಚೀನ ಕಾವ್ಯಗಳ ಅಭ್ಯಾಸವನ್ನು ಸೂಕ್ಷ್ಮವಾಗಿ 
ನಡಸಿ ಸರಿಯಾಗಿ ಅವಲೋಕಿಸಿದರೆ ನಮ್ಮ ಹಿಂದಿನ ಕವಿಗಳಿಗೂ ಲಾಕ್ಷಣಿಕ 
ರಿಗೂ ಭಾಷೆಯನ್ನು ಕುರಿತು ಪ್ರತ್ಯೇಕವಾಗಿ ವಿಚಾರ ಮಾಡುವ ಪ್ರಜೆ 
ಇತ್ತೆಂಬುದು ಓದುಗರಿಗೆ ಮನದಟ್ಟಾಗುತ್ತದೆ |ದ್ರಾವಿವಿ. ೧೧ ಹಿನ್ನಲೆ). ೬. 
ಫಡಫಡೆರ್ಜುನ ಹೋಗುಹೋಗಳವಡದು ಸೈಂಧವನಳಿವು ಭಾಷೆಯ 
ನಡಸಬಲ್ಲರೆ ಬೇಗ ಬೆಳಗಿಸು ಹೆವ್ಯವಾಹನನ (ಕುವಕ್ಕಿದ್ರೋ. ೧೪-೩೦). 
೯. ದುರ್ಜನಸ್ವಭಾವಮಂ ಕಂಡು ಯತ್ನದಿಂ ನಡಸುವೊಡಂ ನೈಜಗುಣಂ 
ಬಿಡದು (ಪಂಕತಂ. ೧೦೫-೧) ; ಮುನ್ನ ಪರಸತಿ ಪಾರ್ವತಿಯೆಂದು ನಡಸಿತ್ತು 
ನುಡಿಸಿತ್ತು ಗುರುವಚನ (ಸರ್ವವ. 6೬-೪0). ೧೦. ಪ್ರಯೋಗಿಸು ; 
ಬಳಸಂ ; ಉಪಯೋಗಿಸಂ : ಮಡದಿ ಪಕ್ಷದಿಯರಿಯದಲೆ ಮದದೊಡಗಿ 
ಕಾಣನು ಇನ್ನು ಬುದ್ಧಿಯ ನಡಸು ಸ್ವಾಮಿದ್ರೋಹಿ ಬಸವನೆಯೆಂದನಾ 
ಮಂತ್ರಿ (ಬಿಜ್ನಫು. ೬೩-೫೮), ೧೧. ರೂಪಿಸು ; ಹೊಂದಿಸಂ ; ಸಾಧಿಸು; 
ಅಳವಡಿಸು ; ಸಿದ್ಧಪಡಿಸಂ: ಬುಕಾರಾಂತಗಳಾದ "ಕತಣೃ' ಮೊದಲಾದು 
ವನ್ನು "ಗುರು' ಎಂಬುದರಂತೆ ನಡಸಬಹುದು (ಮಧ್ಯಮ, ೬೮) ನಡಿಸ್ಸು: 
೬. ಯಿನ್ನು ತಂನ ಮಾತು ನಡಿಸಬೇಕು (ಎಕ. ೪11, ಶಿವಮೊ. ೧೦೮-3೫; 
1558). ೯. ನಾರಿ ಕೇಳ್ನಿನ್ನ ಮನೋರಥ ನೆಟ್‌ ಕೈಸಾರಿತು ಚೆಲುವರೆಆ್‌ಯನ 
ಮೇರೆಯಜಾತು ನಡಿಸೆಂ ದಾಗ ಸಖಿಯು ಪಚಾರವ ಪೇಳ್ವಳಂಗನೆಗೆ 
(ಕಂನವಿ. ೦೦-೫೬). 4 ನಡೆಸು: ೧. ಹುಟ್ಟುಗುರುಡನ ಕೈಯ ಕೋಲ 
ಕೊಟ್ಟು ನಡೆಸುವಂತೆ ನಡೆಸಯ್ಕಾ ಎನ್ನ (ಬಸಪ. ೨೬೫) ; ಪೊಡವಿಯಲಿ 
ಕೈಗೊಟ್ಟು ಭೋಗಂ ನಡೆಸಲಡಿಯಿಡ ಕಲಿತೆನು (ಬಸಪು. 3೫-೮); 
ಕಾಲಿಲ್ಲದೆ ನಡೆಸುವ ಕೈಯಿಲ್ಲದೆ ಹಿಡಿಸುವ ಹಲ್ಲಿಲ್ಲದೆ ವೆ:ಲಿಸುವ (ಪುರಂಠ. 
8-೧೧೯-೧) ; ದಿವಿಜರು ಪೆತ್ತ ರತ್ನವಿಮಾನಕೋಟಿಯ ಸೂತ್ರಿಸಿದವೊಲು 
ನೆಡೆಸಿದರು ಸುರವೇತ್ರವಪಾಣಿಗಳು (ಸಾಳ್ಕಳಾ. ೩೩-೩೮) ; ಪೊಡೆಸು ಭೇರಿಯ 
ನಿಂದೆ ನಡೆಸು ಮತ್ತೈನ್ಯಮಂ (ಕಬಪು. ೪೭-೨೨); ಆ ಕುದುರೆ... 
ಲೋಕಮಂ ತಣಿಸುತೈತರಲಖಳದೆಸೆಯೊಳದನೂಕೆವಾಳರ್ತಡೆಯೆ ಬಿಡಿಸ 
ಬೇಕನಿಬರಿಂ ನೂಕದೊಡೆ ಕತಣ್ಯ ತಾನಾದೊಡಂ ಪೋಗಿ ನಡೆಸುವುದು 
ಬಳಿಕಾ ಹೆಯವನು (ಜೃಮಿಭಾ. ೨-೨೯೪). ೨. ಈ ಧೆರ್ಮಮಂ] ನಡೆಸಿದವ 
ರಿಗಕ್ಷೆ(ಕ್ಷ)ಯಪುಣ್ಮ[೦] (ಇಆ. ೫11, ೨೨೩-೧೯; ಸು. 11ನೆಯ ಶತ); ಹತ್ತು 
ಮತ್ತರದ ಭೂಮಿ ಬತ್ತುವ ಹಯನು ನಂದಾದೀವಿಗೆಯ ನಡೆಸಿಹೆವೆಂಬ 
ವರ ಮುಖವ ನೋಡಲಾಗದು (ಬಸವ, ೨೨೩) ; ವೊಡೆಯರು ನಡಸಿ xx 
ನಡೆಸುವ ಯೆಂಣೆ ವರುಶ ೧ ಕಂ ಹಾನೆ ೨ ಡನೂ ನಡೆಸುವಂತಾಗಿ (ಸೌಇಇ. 
18-11, ೪೦೫೩-೧೧ ; 1357) ; ಅಲ್ಲಿ ಇಂಗ್ಲಿಷ್‌ನಲ್ಲಿ ಪ್ರೌಢವಿದ್ಯಾಭ್ಮಾಸ ಮಾಡಿ 
ದವರೂ ಕ ಇಡ ಮಾತೃಭಾಷೆಯಲ್ಲಿ ಸಂಭಾಷಣೆಯನ್ನು ನಡೆಸುತ್ತಿದ್ದುದನು 


೨೪೪-೨೨೩; 


ನಡೆಯುಡುಗು 


ನೋಡಿದೆ (ಶಂಗಾಳ್ಕ. ೨ ಮುನ್ನುಡಿ). ೫. ಸಕಳಮಂ ಕೌತುಕದಿ. ನಡೆಸುತ ಸಕಳ 
ದೊಳು ನಡೆಯದ ಸುಜಾಣನು ಸಕಳವಳಿಯಲು ಸಕಳದೊಳು ತಾನಳಿಯ;ದಿಹ 
ನಿತ್ಯ (ಬಸೆಪು. ೫೦-೪೪) ; ತೊಡಿಗೆಯಿಂದಿರ್ವರು ದೇವಪೂಜೆಯ ಮಾಡಿ 
ನಡೆಸಿದರಾಗಮೋಕ್ತಿಯಲಿ (ಮೋಹತ. ೩೦-೪); ದೇವರನ್ನು ಮೂಲ 
ದೇವರ ಗುಡಿಯ ಮುಂದೆ ಬಿಳೀಬಟ್ಟೆಯ ಮೇಲೆ ಕುಳ್ಳಿರಿಸಿ ಗುಡಿಯೊಳಗೆ 
ಪೂಜೆ ನಡೆಸುತ್ತಾರೆ (ನನ್ನೂರು. ೫೧). ೬. ನುಡಿದ ಭಾಷೆಯನಿಂತು 
ನಡೆಸಲು ಬಸವನೇ ಬಲ್ಲ (ಬಸಪು. ೩೭-೨೬) ; ನಮ್ಮ ಕರ್ತವ್ಯ ಒಡೆಯನ 
ಅಪ್ಪಣೆಯನ್ನು ತಲೆಬಾಗಿ ನಡೆಸುವುದು (ಜಿಂಗಾಳ್ಳಿ.೪೭). ೭. ಸಟೆಯಿಲ್ಲದಂತೆ 
ಪುಪಂಚುವಿಲ್ಲದಂತೆ ವೈಶಿಕವಿಲ್ಲದಂತೆ ನಡೆಸಯ್ಕಾ (ಬಸವ. ೬೧); ನಿಮ್ಮ 
ನೆಂದೂ ಅಗಲದಂತೆಮಾಡಿ ನಡೆಸಯ್ಯ (ಮಹಾದೇ. ಬ. ೧೩-೧೯); ನಿಚ್ಚಂ 
ಪ್ರಿಯದಿಂದಂ ನೋಡುವರ್‌, ಮನ್ನಿಸಿ ನಡೆಸುವರೆಮ್ಮತ್ತೈವಿರ್‌ ದೇವಕೀ 
ದೇವಿಯರ" (ಜಗವಿ. ೧೨-೧೦೬) ; ಅರಸೊಲಿದು ನಡೆಸಿದರೆ ಸಿರಿಯಕ್ಕು 
ಜಸವಕ್ಕು ಕರಿತುರಗ ಬಲವು ಪಿರಿದಕ್ಕು ಮುನಿದರೆ ಕರ ನಾಶವಕ್ಕು 
(ಸರ್ವಜ್ಞ. ೬೩೨). ಲೆ. ಫಡ ತೊಲಗು ಕೌರವಕ್ಕತಾಂತನ ಪಡೆಗೆ ಪಾರಣೆ 
ಯೂಗಳೀಗಳೆ ನಡೆಸುವೆನು4ಕುವ್ಕಾದ್ರೋ. ಪರಿ. ೨೮೮), ೯. ಸಾಧುತ್ವಮಂ 
ಕೆಡಿಸಿ ನಡೆ[ಪಾಂ3ಂ. ಡ]ಸುವ ದುರಾಚಾರೆ ಕಪಟನಾಟಕತತಿಗೆ ತಾಸೆ 
ನೆಲೆಯೆನಿಸುವಳ್‌ (ಳಾದಂಪೂ. ೫೩೩) ; ಇನಿತುಂ ಮೋಹಂ ಕೇಳೀತನಮೇಲಿ$ 
ಏರಿದುಮೆನ್ನೊಳುಂಟಪು_ದಜಂದನಿಯತಿಕೆಯಿಂದೆ. ನಡೆಸಲ್ಮಿನಿತಾದುದು 
ಶಿಕ್ಷೆಗೆಟ್ಟ ಕಾರಣದಿಂದಂ (ಧರ್ಮಾಮ್ಮ. ೨-೮೧). ೧೨. ಅಟ್ಟು ; ತಳ್ಳು ; 
ಹೊಡೆದು. ಹೊಡೆಚೆಂಡಾಡಿ ರಿಪಗಳ ಗಡಣವನು ಯಮರಾಜದಾನಿಗೆ 
ನಡೆಸುವೆನು (ಕುವಾಅ. 6-60). p ಈ ಧಾತು ಅನೇಕ ಕಡೆ ನಾಮ 
ಪದದೊಡನೆ ಸೇರಿ ವಿಶಿಷ್ಟವಾದ ಧ.ತುವಾಗಿ ಬೇರೆಬೇರೆ ಅರ್ಥ 
ಗಳಲ್ಲಿ ಬಳಕೆಯಾಗುತ್ತದೆ. ಉದಾಹರಣೆಗೆ “ಉತ್ಸವ ನಡೆಸಂ', 
"ಶಾಲೆ ನಡೆಸು” ಇತ್ಯಾದಿ. 
ನಡೆಸಿಕೊಡು, ನಡಸಿಕೊಡು ಎ ೧. ಮಾಡಿಕೊಡು ; ಮಾಡು : ನೀನು 
ಸೂಚಿಸಿದಂತೆಯೇ 'ನಡೆಸಿಕೆೊಡುತ್ತೇನೆ (ವಕಛಾ. ೪). ೨. ಪಾಲಿಸು; 
ಈಡೇರಿಸಂ : ನಿನ್ನಲ್ಲಿ ಭರವಸೆಯಿಟ್ಟು ಒಂದು ಮಾತು ಹೇಳುತ್ತೇನೆ. 
ಅದನ್ನು ನೀನು ನಡಸಿಕೊಡಬೇಕು (ವಕಛಾ. ೬). [ನಡೆ * -ಇಷ್ಯು) 
ನಡೆಯುಡುಗು (ಕ್ರಿ). ನಡೆಯಲಾರದಾಗಂ ; ಚಲನೆ ಇಲ್ಲದಂತಾಗಂ : 
ನಡೆಯುಡುಗಿ ಮುಪ್ಪಾಗಿ ಕಾಂತಿ ಮಸುಳಿಸಿ. . . ಬೇಣೊಂದೆಸೆಯ 
ಕಡೆಯೊಳಳಿವಂತಾದುದೀಗ (ಹಣಾ. ೩-೬೪); ಭಕ್ತಿ `ಚಿತ್ತಮನೋವೆ 
ಕಂಫಿಸುತೆ ನಡೆಯುಡುಗೆ ಮನವಕ್ಕಆ್‌ಂ ಕರಗೆ (ಬಸರ. ೩-೧೦೧) ; 
ನಡೆನಡೆದು ಕಡೆಕಡೆಗೆ ನುಡಿಯಡಗೆ ನಡೆಯುಡುಗೆ. (೪3೮4ರ. ೦೫೦-೩೩೦). 
[ ನಡೆ * ಉಡುಗು,] 
ನಡೆಯೂಡು (ಕ್ರಿ). ಚೆನ್ನಾಗಿ ತಿನ್ನಿಸಂ: ನಡೆಯೂಡೆ ಮದ್ದು ವಿಷವೊಡಲಿಂಗೆ 
ಹಿತವೆಂಬ ನುಡಿಯಂತೆ ಸ:ಖವಲ್ಲ ಪಡ್ಕಿವುಂಟುಳಿದ್ಧ: ಹಲವೆಡೆಯ 
ಸುಕ್ಷೇತ್ರಂಗಳೊಳಗೆ (ಹಡಕಾ. ೦೦-೩೫). [ ನಡ್ಕೆ * ಊಡು,] 
ನಡೆಲಿಂಗ (ನಾ). [ವೀಶೈ]-ಚಲಿಸುವ ಲಿಂಗವೆಂದಂ ಭಾವಿಸಲುದವನಂ; 
ಜಂಗಮ : ಬಡವರೆಂದೆನಬೇಡಾ ಲಾಂಛನಧಾರಿಯನು ಕಂಡು ಸ್ನೇಹ 
ದಿಂದವರ ಪೂಜೆಯ ಮಾಡುವುದು ನಿಜವಡಗಿದ ರೂಪು ನಿರ್ವಯಲ 
ಸ್ಥಾನ ನಡೆಲಿಂಗ ಜಂಗಮ (ಬಸವ. ೪೧%). 1 ನಡೆ; * ಲಿಂಗ) 
ನಡೆವಕ್ಕಿ (ನಾ). (ಚಿತ್ತಾಕಷ೯ಕವಾಗಿ) ನಡೆಯಂವ ಹಕ್ಕಿ: 
(ಮನೋಹರವಾಗಿ) ಚಲಿಸುವ ಪಕ್ಷಿ; ಹೆಂಸೆ : ನಡೆವಕ್ಕಿಯ ನಲ್ಮೆಯ 
ಪೊಣರ್ವಕ್ಕಿಯ ನುಡಿವಕ್ಕಿಯ . ; . ಬಳಗಂ ಬಳಸಿದುದಾ ನೃಪಸತಿಯಾ 
(ಯ. ೨-೧೮) ; ನಡೆವಕ್ಕಿ ನುಡಿವಕ್ಕಿ ... ಗೌಗಣ್ಣಕ್ಕಿಗಳಾ ನೆಲದೆಡೆಯ 
ಬನದೊಳಿರುತಿಹವು (ಕುರಾಸ30. 3-40); ಆ ವನದ ಮಧ್ಯದೊಳು ನಡೆವಕ್ಕಿ 


೪೩೩೯ 


20 


ನಡೆವಳಿ, 


ನುಡಿವಕ್ಕಿ ಪಾವನತ ೈವನೈದಿ ಜೀವಿಪ್ರವು ಭಯವನುಳಿದು (ಪ್ರಳುಪು. ೩-೦೪). 
"ನುಡಿವಕ್ಕಿ' ಪರಾ. [ನಡೆ * ಹಕ್ಕಿ (ಎಷಕ್ಕಿ)] 
ನಡೆವಡು (ಕ್ರಿ). ಹೋಗು; ಚಲಿಸು; ಗಮಿಸು : ತಾಂ ತನಗೆ ಹಯಂ 
ತಡೆವಿಟ್ಟ ಪಾವೆಂತಂತು ನಡೆವಟ್ಟು ತನ್ನಿಚ್ಚೆಯಿಂ ಪೋಗೆ (ಕಾಮಾಕ್ಕ. 
೧೩೮-೦೩). [ನಡೆ * ಪಡ್ಕು) 
ನಡೆವಣಿಗ (ನಾ). ಪಾದಚಾರಿ; ಕಾಲಾಳು: ನಡೆವಣಿಗ ಘೋಳಾಯ್ಲ 
ಸೂಳಂಯ್ತುಡಪವಳ ಬಳೆಗಾಅ ಕಮ್ಮ ನುಡಿಗೆ ಕುಂಬಜಿ ಕಂಚುಗಾ೦ರ 
ಕೇರಿ ಮೆಟ್‌ದಿಹವು (ಸಾಳ್ಮಛಾ. ೨-೮). (ನಡೆ * - ವಣಿಗ) 
ನಡೆವಲೆ (ನಾ). ಒಂದು ಬಗೆಯ ಬಲೆ : ಇಡುವಲೆ ಸಿಡಿವಲೆ ಕಿಜುವಲೆ 
ನಡೆವಲೆ , , , ಬಿಡಂವಲೆಗಳಿನಿಪ್ಪುವೆಸೆದುವಾ ಬೇಂಟಿಗರೊಳ* (ಕಬಠಂ. 
೩-೨೪). ನಡೆ? * ಬಲ್ಯ) 
ನಡೆವಳ್ಳಿ, ನಡವಣಿ, ನಡವಳಿ, ನಡಾವಳಿ (ನಾ). ೧. ನಡೆಯಂವಿಕೆ ; 
ನಡಿಗೆ : ನಡೆವಳಿಗಳಿಂದೆ ವೊಡವಿಯನು ನಗ್ಗಿಪ ಹಸ್ತಿಗಡಣ (ನವಮೋ. 
೩೦-೨೬). ೨. ನಡವಳಿಕೆ; ವ್ಯವಹಾರ; ನಡತೆ; ವರ್ತನೆ : ಬಿಕ್ಕೆಯಂ 
ಬೇರುಮನುಂಡಡವಿಯೊಳಗಿರ್ಪ ಮುನಿಗಳ ನಡೆವಳಿಯೆತ್ತೆತ್ತ "ಯುವತಿ 
ಜನದನುರಾಗಂ (ಕಾದಂಪೂ. 606) ; ಪಚ್‌ಯಂ ಕೇಳ್ದಿನೊ ಮೇಣ್ನಡೆವ 
ಲ್‌ £೪3 ಯಂ ತಪ್ಪಿದೆನೊ ಕಾಣೆ ಕಣ್ಣಿಂದಂ ಕೂರ್ತಟಲ್ಲಿವರಂ ಬಗೆದೆನೊ 
ಪಚ್ಚಟಿದೆನೊ ಪೇಟ್ಕೂಡಿ ನಿನ್ನೊಳಂಗಾಧಿಪತೀ (ಗದಾಯು. ೫-೧೪); 
p ಇದನ್ನು ಪ್ರಾಸಕ್ಕಾಗಿ "ಟಿ' ವನ್ನಾಗಿ ತಿದ್ದಿಕೊಂಡಿರಬಹುದು ; 
ಹಗಲಿರುಳು ಉದಯ ಬೈಗು/ಳು ಧರ್ಮವು ಎಂಬಿವು ಮನುಷ್ಯರ 
ನಡೆವಳಿಯನಟ್‌ ವವು (ಪಂಕತಂ. ೧೭೨-೧೦) ; ಪರವಧುಗಳಿಪುವುದಾಮಿಹಂ 
ಪರವಟ್‌ಗುಂ ನಿನ್ನ ಮಹಿಮೆಗಿದು ನಡೆವಳಿಯೇ (ಪಂರಾಮಾ. ೯.೦೪೫) ; 
ನಡೆವಳಿಯೊಳ್‌ ತನ್ನ ಸಮಂಬಡೆವಾರುಂ ನಡೆದರಿಲ್ಲ (ಪುಷ್ಳಪು. ೦-೨೪); 
ಹರಿಯ ಚಕ್ರವ ತುಡುಕಿಸುವೆ. ವಾನರಪತಾಕನ ರಥವ ಹಿಂದಕೆ 
ಮುರಿಯಲಿಸುವೆನು ಮಹಿಮರಿಬ್ಬರ -ನಡೆ ವಳಿಯ ' ಕೆಡಿಸಿ (ಕುವ್ಕಾಭೀ. 
೧-೪೧) ; ನಡೆವಳಿಯ ನೋಡಿದಿರೆ ಲೋಗರ ಮಡದಿಯರು ತನ್ನವರು 
ಠಕ್ಕಿನ ಕಡಲು ಕೃಷ್ಣನ ನಂಬಲಿಹಪರವಿಲ್ಲ (ಕುವ್ಶಾದ್ರೋ, ೧೪-೦೮); 
ನುಡಿಗೆ ನಾಚಿದನರಸ ಹಂಸದ ನಡೆ[ಪಾಕಾಂ. ಡ]ವಳಿಗೆ ಮೆಚ್ಚಿದನು (ನಳದ, 
೨-೨೧). ೩. ಸಂಪ್ರದಾಯ ; ಪದ್ಧತಿ; ರೂಢಿ: ಹಿರಿಯರೆಲ್ಲರ್ನಡೆದ 
`ನಡೆ(ಪಾಕಾ. ಡ]ವಳಿಯನೊಲ್ಲೆನೆಂಬುದು ಬಲ್ಲತನಮಲ್ಲೂ (ವೃಷವಿ. 
೩-೩೨ವ.) ೪. (ಸಂಘ, ಸಂಸ್ಥೆ ವಂಂತಾದುವುಗಳ- ಅಧಿವೇಶನಗಳಲ್ಲಿ 
ನಡೆದ) ಕಾರ್ಯಕಲಾಪ, - ಕಾರ್ಯಕ್ರಮ ಮತ್ತು ಅದರ ವರದಿ: . 
“ಕಾರ್ಯ; ವರ್ತನೆ; ನಡೆವಳಿ (೫೫66666108. ಇಂಕನಿ), ನಡವಣಿ : 
೨. ಧರ್ಮದ ನಡವಣಿಗೆ ಮೆಚ್ಚಿದೆನು ಸತ್ಯವು ಕೆಡದವೊಲು 
ರಕ್ಷಿಸಿದೆ (ತಿಮ್ಮಅ. 9-೬9). ನಡವಳಿ : ೨, ಅವರವರ ದಯ್ವದಂದಮನವರ 
ವರಾಗಮದೊಳವರ ನಡವಳಿಗಳ [ಪಾಕಾಂ. ಕಥೆಗಳೊಳಂ] ನೋಡುವಡವೆ 
ದೂಷಿಸಿದಪುವಿನ್ನವರನ್ಮರ್ನುಡಿಯೆ ಮುಳಿವರಾ ಸಮಯದವರ* (ಸಮಪ 
6-೨೦೭) ; ಅಳವೆಟ್ಟ ಪಿರಿಯ ಸಿರಿ ನಲ್ಲಳ ನಡ [ಏಾ10. ಡೆ] ವಳಿಯೊಳ್ಳು 
ಮನಂಗೊಳ್ಳುತಿರೆ ಪಲಕಾಲವರಸುಗೆಯ್ಕುತ್ತಿದೆ್ಸ (ವರ್ಧಪು. 
ಕುಲವಧುವಿನ ನಡವಳಿಯೊಳ್‌ ಕುಲಮುವಮ್‌ ಚಲಮುಮ್‌ 
ಪತಿಬ್ರತಾಗುಣದಿಂದಂ ನೆಲಸಿಕ್ಕುಮ್‌ (ಸೌಇಇ. ೫1, ೨೪೮-೪೯ ; 1228); 
ವನಧಿಪನ ಗಾಂಭೀರ್ಯ ರವಿನಂದನನ ನಡವಳಿ ಧರೆಯ ಸೈರಣೆಯಿನಿತು 
ದಶರಥಸಾರ್ವಭೌಮಂಗಲ್ಲದಿಲ್ಲೆಂದ (ತೊರರಾ. ೧-೩-೨೬. ನಡಾವಳಿ: ೨. 
ನಮ್ಮ ನಡಾವಳಿಗೆ ನಮ್ಮ ವುರಾತರ ನುಡಿಯೆ: ಇಷ್ಟವಯ್ಕ (ಸಿದ್ಧವ. ಕ. 
೨೬೧-೮೩೭) ; ಜಗತ್ತಿನ ರೀತಿನೀತಿ ನಡತೆ ನಡಾವಳಿಯ ಅನುಭವ ನನಗೆ 
ಸಾಕಷ್ಟಾಗಿದೆ (ಪರಿತೀ, 98) ; ಇದೆಲ್ಲಕ್ಕಿಂತಲೂ ಪ್ರಭಾಕರನ ಮನಸ್ಸನ್ನು 


೧೦-೬೯); 


ನಡೆವಳಿ, 


ಗಾಸಿ. ಮಾಡಿದುದು ನಿರ್ಮಲೆಯ ನಡಾವಳಿ (ತೇಮೋಡ, ೧೦೮) ; ಅವರಿಗೆ 
ಒಳ್ಳೇ ನಡಾವಳಿಯ ಬಯಕೆಯು ಹೆಚ್ಚಾಗುವ ಹಾಗೆ ತಕ್ಕ ಕಾರಣವನ್ನೆ! 
ನೋಡಿ ಕೊಡಬೇಕು (ಮುಂಬಯಿ, ೫-೪೫) ;' ಕ್ರಮುದ್ಧಜೀವನವೂ ನೀತಿ 
ನಡಾವಳಿಗಳೂ ಮೊಳೆಯುವಂತೆ ಪ್ರೋತ್ಸಾಹಿಸಿದರು : (ಕಷಪು. ೬-೧೨೧); 
೩. ಕುಮ್ರಾ ಕಡಿಯುವ ನಡಾವಳಿಯು ಧಾರವಾಡಜಿಲ್ಲೆಯಲ್ಲಿಲ್ಲ. (ಕಾಗೆ. 
89); ಬೈಲುಸೀಮೆಯಲ್ಲಿ ಮಳೆ ಕಡಿವೆ *ಬೀಳುವದರಿಂದ ಮಾಳಿಗೇಮನೆ 
ಗಳನ್ನು ಕಟ್ಟುವ ನಡಾವಳಿ ವಿಶೇಷವುಂಟು (ಮುಂಬಯಿ. ೪-೧೧೮). ೫. 
ಧರ್ಮಸ್ಥಳದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಒಂದು 
ಉತ್ಸವ, ಹಬ್ಬ : ಉಡುಪಿಯಲ್ಲಿ ಎರಡು ವರ್ಷಗಳಿಗೊಮ್ಮೆ ನಡೆವ 
ಪರ್ಯಾಯ, ಪಡುಬಿದ್ರೆಯಲ್ಲಿ ಜರಗುವ ಡಕ್ಕೆಬಲಿ,. ಧರ್ಮಸ್ಥಳದಲ್ಲಿ 
ಹದಿನೆರಡುವರ್ಷಗಳಿಗೊಮ್ಮೆ ನಡೆವ "ನಡಾವಳಿ' ಎಂಬ ಉತ್ಸವ .., 
ಇವುಗಳು ಪ್ರಾಮುಖ್ಯವಾದುವುಗಳಾಗಿವೆ (ತುಳುನಾ. ೨೫೩). 
[ನಡೆ *:- ವಳ್ಳಿ. / ತಮಿ. ನಟವಟಿ, ನಟೈಪಟಿ; ಮಲ. ತೆಲು, ನಡವಡಿ; 
ತುಳು, ನಚಾವಳಿ, ನಡುವಡಿ] 

ನಡೆವಳಿ, (ನಾ). ನಡೆವಂಡಿ; ನಡೆಯುವ ದಾರಿಗೆ ಹಾಸುವ ಮಡಿಬಟ್ಟೆ : 
ಸುಗ್ಗಿಯೊಳ್‌ ಮದುವೆಯೆನೆ ಕುಳಿರಗಸ ನಡೆವಳಿಯ ಹಿಗ್ಗಿ ನಿಂ. ಬಿಡಿಸುವನು 
ತೊಳೆದೆಡೆಯ ಕೊಳೆಯಂ (೪9೮ರ. ೭೪-೧೩೪); "ನಡೆವಳಿಒನಡೆಬಟ್ಟೆ 
(ಮದುವೆಯಲ್ಲಿ ಮಂಟಷದ ಸುತ್ತು ಹಾಕುವ ಬಟ್ಟೆ)” (ಕಾಲರ. ಅಡಿ). 

[ ನಡೆ, * ಪಳ್ಳಿ (ಆವಿ) 1} 

ನಡೆವಳಿಕಾರ "ನಡೆವಳಿಕಾಟ' ನೋ. 

ನಡೆವಳಿಕಾರಃನ (ನಾ). ನಡತೆ ; ನಡವಳಿಕೆ ; ಸಂಪ್ರದಾಯ : ಶ್ರೀರಾಜ 
ಒಡೆಯರವರ ಸನ್ನಿಧಾನವು ಒಡ್ಡೋಲಗಳ್ಕೆ ಬಿಜಯಮಾಡಿದೊಡನೆಯೇ 
ಆಸ್ಥಾನಿಕರೆಲ್ಲ ಇದಿರೆದ್ದು ತಮ್ಮ ತಮ್ಮ ಮಾನಾನುಗುಣವಾಗಿ ನಮಸ್ಕರಿಸಿ 
ಗೌರವಿಸಿಕೊಳ್ಳಬೇಡವೆ ? ಓಲಗದ ನಡೆಪಳಿಕಾರತನವಿದು (ಬೆಟ್ಕಅ.೩೮-೧೭). 

[ನಡೆವಳಿಕಾರ (ಎನಡೆವಳಿಕಾಟ) + - ತನ] 

ನಡೆವಳಕಾರ್ತಿ (ನಾ). ನಡವಳಿಕೆಯನ್ನು ತಿಳಿದವಳು ; ಆಚಾರ ವಿಚಾರ 
ಗಳನ್ನು ಬಲ್ಲವಳಂ : “ನರೀ, ನಾರೀ, ಈ ೨ ನಡೆವಳಿಕಾರ್ತಿ” (ಕಾರಕ್ಕ. 
3೪1; [ನಡೆವಳಿಕಾರ (ಎನಡೆವಳಿಕಾಅ) * - ತ್ಮಿ (ಇತ್ತಿ) 

ನಡೆವಳಿಕಾಜ,:. ನಡವಳಿಕಾರ,. ನಡವಳಿಕಾಜಿ; ನಡೆವಳಿಕಾರ (ನಾ). 
೧. ನಡವಳಿಕೆಯನ್ನು ತಿಳಿದವನು; ಆಚಾರ, ವ್ಯವಹಾರಗಳನ್ನು 
ಬಲ್ಲವನು ; .ನಡತೆವಂತ : ಕಾಆಕ್ಕೈ-ನಡೆಪಳಿಕಾಟಂ, ನುಡಿವಳಿಕಾಟಂ 
» * ೬ ಪಗೆಕಾಜಂ, ಬಗೆಕಾಜಂ (ಕಮದ... ೦೯೯ ಪ್ರಯೋ). ನಡಬಳಿಕಾರ : 
೧. “ನರನ್‌, ನರ್ತಾ, ನ್ಹಃ, ನರಃ, ಈ ೪ ನಡವಳಿಕಾರಂ” (ಕಾಕಕ. ೨೪೬). 
ನಡವಳಿಕಾಅ : ೨. (ದೇವಸ್ಥಾನ, ಮನೆ. 'ಮೊದಲಾದಂವುಗಳ) 
ವ್ಯ ವಹಾರಗಳನ್ನು: ನೋಡಿಕೊಳ್ಳುವವನು,-ಮೋಲ್ವಿಚಾರಣೆ 
ನಡೆಸುವವನು : ಪೂಜಾರಿಗೆ ಪರಿಚಾರಕರೆಸಿಳಗಾದ ನಡವಳಿಕಾಣರ 
ಜೀವಿತಕ್ಕಂ . . . ಮಹಾಜನಂಗಳು ಬಿಟ್ಟ ದತ್ತಿ (ಮೈಅರಿ. ೧೯೩೨, ೪೬-೩೫ ; 
1181): ರಾಜಾರ್ತ್ನ್ಸವನೂ ಶೀಚ*ಸಿಕೊಡುವರು ನಡವಳಿಕಾಜ ಪ್ರಭುಗಳು 
(Ma. 12-11, ೪೩೩೨-೬೩; 1408) : ತಿಂಮಣರಾಯರ ಮನೆಯ 
ನಡವಳಿಕಾಜಂ ಹೆೊಂನಪ್ಪನಾಯಕರು (ಮೈಆರಿ, ೧೯೩೫, ೨೩-೨; 3626), 
ನಡೆವಳಿಕಾರ : ೧. “ಸರ್ತಾ, ಸರಕಃ; ಈ ೨ ನಡೆವಳಿಕಾರಂ”(ಕಾಶಕ್ಕ. ೭೩). 

[ ನಡೆವಳಿ, * - ಕಾಜ) 

ನಡೆವಳಿಕೆ, ನಡವಳಿಕೆ, ನಡಾವಳಿಕೆ (ನಾ). ೧. ನಡತೆ; ನಡೆನುಡಿ: 
ಆಚಾರ, ವ್ಯವಹಾರ ; ವರ್ತನೆ: ಆದರೆ ಕೃತಿಯು ಏನಾದರೂ ನುಡಿವಳಿಕೆ; 
ಚಾರಿತ್ರ್ಯವು ನಡೆವಳಿಕೆ. ನುಡಿವಳಿಕೆಯು ಅತ್ಯುಚ್ಚವಾಗಿ ನಡೆವಳಿಕೆಯು 
ಅದರ ಕನ್ನಡಿಯಂತಿದ್ದರೆ, ಆ ಮನುಷ್ಯನು ಸಾಧುವೆಂದೆನಿಸಿಕೊಳ್ಳುವನು 


೪೩೪೦ 


«0 


46 


ನಡೆಸಾರ 


(ಸಾಹಿಸಂ. 8) ; ಆಂದೆ ನೆಲವು ಪಡೆದೀತು ಅಮರಜೀವಂತಶಾಂತಿಯನ್ನು 
ಎಂದು ನಾಡ ನಡೆವಳಿಕೆಯಲ್ಲಿ ನೆಲೆಗೊಂಬುದೊಂದೆ ನಿಜವು (ಅರಳಂ.೧೭೩-೨) ; 
ನಡೆವಳಿಕೆಗಳು ಮತ್ತೂ ಉತ್ತಮಗೊಂಡು (ಮುನಿಮಾ. ೭೪), ೨. ರೂಢಿ; 
ಪದ್ಮತಿ ; ಸಂಪ್ರದಾಯ : .ನಮ್ಮ ಸೀಮೆಯಲ್ಲಿ ನಡೆವಳಿಕೆಗೆ ಬಂದಿರುವ 
ಅಳತೆಯು ಯಾವುದನ್ನು ಅನುಸರಿಸಿರುವುದು (ಭೂಮಿಅ. ೦), ೩. (ಸಂಘ, 
ಸಂಸ್ಥೆ, ಸಭೆ ಮೊದಲಾದುವುಗಳ ಅಧಿವೇಶನಗಳಲ್ಲಿ ನಡೆದ) 
ಕಾರ್ಯಕಲಾಪ,-ಕಾರ್ಯಕ್ರಮ ಮತ್ತು ಅದರ ವರದಿ : ರಾಯಲ್‌ 
ಸೊಸೈಟಿಯ ನಡೆವಳಿಕೆಗಳೆ (Proceedings of 707೩! Society. ೪೦ಕನಿ). 
ನಡವಳಿಕೆ : ೧. ಅಂದಿನ ತನ್ನ ನಡವಳಿಕೆಯಲ್ಲೇನೋ ಕಳಂಕವಿದೆಯೆಂದು 
ಮನಸ್ಸು ಹೇಳುತ್ತಿತ್ತು (ಮುರುಕು, ೩೭); ಆದರೆ ನಿಮ್ಮ ನಡವಳಿಕೆಗಳು 
ಅರ್ಥವಾಗಜೆ ಹೋದರೆ ಅವು ತಪ್ಪುಮಾಡುತ್ತೆವೆ (ಕಾಲೆಮ. ೧೪೨) ; 
ಅರ್ಥವಾಗದ ನಡವಳಿಕೆಯ ಕೆಕ್ಕಿ (ವಾತೃಲ್ಯ. ೪೮) ; ವಿದ್ಯಾರ್ಥಿಗಳು ತಮ್ಮ 
ನಡವಳಿಕೆಯನ್ನು ಉತ್ತಮಪಡಿಸಿಕೊಳ್ಳಬೇಕೆಂಬ ಹುರುಪಿನಲ್ಲಿರುವಾಗ 
ಅವರನ್ನು ತಿದ್ದುವುದೂ ಶಿಕ್ಷಕನ ಕರ್ತವ್ಯ (ಕ್ರಿಯಾಶಿ. ೨೮). .೩. ನಡವಳಿಕೆ 
ಗಳು (೫೦೮6661066. ಪತ್ರಿನಿ, ೬೪), ನಡಾವಳಿಕೆ : ೨. ವ್ಯವಸಾಯದಲ್ಲಿ 
ಹಿಂದಿನ ನಡಾವಳಿಕೆ ಹೋಗಿಲ್ಲ (ರೂಢಿ). 
[ ನಡೆವಳ್ಳಿ + - ಕೆ./ತಮಿ,ನಟವಟಿಕ್ಕೆ ; ತೆಲು. ನಡವಡಿಕ] 

ನಡೆವಳಿಗ (ನಾ). (ಅರಮನೆ, ದೇ:ವಸ್ಮಾನ ಮೊದಲಾದುವುಗಳ) 
ವ್ಯವಹಾರಗಳನ್ನು ನೋಡಿಕೊಳ್ಳುವವನು,- ಮೇಲ್ವಿಚಾರಣೆ ನಡೆಸಂ 
ವವನು ; ಪಾರಂಪತ್ತೆಗಾರ : ಪಡೆವಳ್ಳರ ಪರದೇಶಾಧೀಶರ: ನಡೆವಳಿಗರ 
ನಲ್ಮೆಯ ಸಚಿವರ . . , ಫೊಸಪೂವಲಿಗುಡುವ ಮಡದಿಯರ ಮೊತ್ತಂ 
ಕಣ್ಗೊಪ್ಪಿದುದಾವುದಯದೊಳು (ಜಯಾ. ೧೨-೧೩), [ ನಡೆವಳಿ; + - ಗೃ) 

ನಡೆವಳಿದಷ್ಟು (ನಾ). ನಡೆವಳಿಕೆಯ ತಪ್ಪ ; ನಡತೆ, ಆಚಾರ, ವ್ಯವಹಾರ 
ಗಳಲ್ಲಿಯ ದೋಷ : ನಡೆವಳಿದಪ್ಪು ಪ್ರಾಪಂಚಿಕರಿಗಿಲ್ಲದೆ ಜ್ಞಾನಮಯ 
ಗಿರದು (ಗಗತಾ. ೦೬-೪೬). [ನಡೆವಳ್ಳಿ * ತಪ್ಪು). 

ನಡೆವೆಣ (ನಾ). ನಡೆಯುವ ಹೆಣದಂಥವನು ; ಸತ್ತಂತೆ ಇರುವವನು ; 
ನಿರ್ವೀರ್ಯ ; ಜೀವಚ್ಛವ : ನಡೆವೆಣನ ನುಡಿವೆಣನ ಸಂಸಾರವೇನವನ 
(ಬಸವ. ೧೩೭) ;- ಸಂಸಾರವೆಂಬ ಮಹಾವ್ಯಾಧಿ ಬಾಧಿಸಿ ನಡೆವೆಣನ ಮಾಡಿ 
ಕಾಡುತ್ತಿದೆ: ನೋಡಯ್ಯಾ (ವಐಕರ. ೪೩-೧೭೧) ; ಕೇಳು ನಡೆವೆಣನೇ ದರಿಡ್ರನು 
ಸಾಲದೆನಿಸಿದ ದಕ್ಷಿಣೆಯ ಯಜ್ಞಾಳಿ ನಿಷ್ಫಲವೆಂದು ನುಡಿದನು ರಾಯ 
ಕೌಂತೇಯ (ಕುವ್ಕಾಅ. ೨8-9೩); ತೊಡೆಯನೇಜಲು ಬಂದ ಮಗನನು 
ಮಡದಿ ಪಾತಕಿ ಬೈದು ಭಂಗಿಸಿ ಜಡಿದು ನೂಕಲು ನೋಡುತ್ತಿದ್ದೆನು 
ಕಾಣದವನಂತೆ`ಸರೆವೆಣನವಿನ್ನೇನ ಕೇಳುವೆ (ನಿಭಾಗ. ೪-೭-೨೧) ; ಸತ್ತೆಡೆ 
ಯಾಡುವ ನಡೆವೆಹನೊಲು ಕೈಹೊತ್ತುಕೊಂಡಿದೆ ತೆರಳಿದೆನು (ಮೋಹತ. 
೯-3 ; ಗುಣ ಜಪ್ವುನ ಕುಲ ರೂಪುಗುಂದಿದ ನಡೆವೆಣಕೀಯಲಾಗದು ಪೆಣ್ಣ 
(ಹದಿ. ೫-೦೭). "ನಂಡಿವೆಣ' ಪರಾ. [ನಡೆ * ಪೆಣ] 

ನಡೆವೆಜು (ಕ್ರಿ). ನಡಗೆಯನ್ನು ಹೊಂದಂ ; ಚಲನೆಯನ್ನು ಪಡೆ: 
ಪ್ರಾಯಂ ಕೂಸಾದೊಡೇನೀ ಸಾಯಕಂ ಕೂಸಕ್ಕುಮೆ ! ಜಗದೆ ನಿವೆ 
ಬಲ್ಬಾಳ್ಳರ್‌ | ಆಂ ನಡೆಪೆತ್ತ ಸೀರ್ಪಬಣಾಗೆವೆ | (ರಾಮಾಕ್ಕ. ೧೩೪-೨೦). 

[ನಡೆ * ಷೆಜು, ] 

ನಡೆಸರ "ನಡೆಸಾರ' ನೋ. 

ನಡೆಸಾರ, ನಡೆಸರ (ನಾ). ೧. (ನದಿ, ಕಂದಕ ಮೊದಲಾದಂವನನ್ನಿ 
ದಾಟಲು ಕಟ್ಟುವ) `ಕೃತಕವಾದ .ಮರ, ಬೊಂಬಂ ಮುಂತಾದುವು 
ಗಳಿಂದ ಕಟ್ಟುವ ಸೇತುವೆ: ಕೋಟೆಯನ್ನು ಹತ್ತುವುದಕ್ಕೆ ಈ`ಸಾರ'ಗಳನ್ನು 
ಕಟ್ಟುತ್ತಿದ್ದರು . ... ಸಾರ ಕಟ್ಟುವುದನ್ನು ಅನೇಕರು ನೋಡಿರಬಹುದು. 
*ನಡೆಸಾರ' ಎಂಬುವು ಅಗಳನ್ನು ದಾಟಿಹೋಗುವುದಕ್ಕಾಗಿ ಉಪಯೋಗವಾಗು 


ನಡೆಸು 


ತ್ತಿದ್ದವು (ಕರ್ಕಾಜ. ೩6). ೨. ಕೋಟೆ ಮೊದಲಾದಂವನ್ನು ಏರಲು 
ತಯಾರಿಸಿದ ಒಂದಂ ಸಾಧನ : ದುರ್ಗಕ್ಕೆ ನಿಚ್ಚಣಿ ಸಾರ್ಚುಂದೊಲೆ 
ವೀರಸೇತು ನಡೆಸಾರಂ ಬದ್ದರಂ , . - ಪಡಿಗೋಂಟೆಯೆಂಬ ಬಹುಕೋಟಾ 
ಯಂತ್ರಸಾವಂಗ್ರಿ ತಿಂತಿಣಿಗೊಂಡಾಂತಿರೆ (ಅಸಂಪು. ೧೦-೮೩); ನಡೆಸಾರಂ 
ನೆಲವಾಳಿಗೆ ಪೆಡಕೆಡಪುವ ಡೆಗ್ಗೆ ಬದ್ದಿರಂಗಳಿನಾರ್ದಂದೆಡೆಗುಡದಧಟಿಂ | 6 
ಕೋಂಟೆಯನಡರ್ದಾ ರಿಪ್ರಭಟರನಿಕ್ಕಿದಂ ಕಲಿಕಾವಂಂ (ತ್ರಿಫುವಿ, ೫-೧೦) . 
ನಡೆಸರ ; ೨. ಭೈರವ ಬದ್ಧರದ ನಡೆಸ [ಪಾಕಾಂ. ನ]ರದ ಡಬ್ಬುಕ ಡೆಂಕಣಿ 
ಗಳನು ತೂಟ್‌ದರು ನಭಕೆ (ತೂರರಾ. "ನಡೆಸೇತು', 
"ಸಾರಮಾರಿ' ಪರಾ. 
ನಡೆಸು "ನಡೆಯಿಸಂ' ನೋ. 
ನಡೆಸೇತು (ನಾ). ನಡೆಯುವ ಸೇತಂವೆ; ಚಲಿಸುವ ಸೇತುವೆ : 
ಕೇತನಾವಳಿಯೆತ್ತೆ ವಾದ್ಕ ಘೂರ್ಣಿಸೆ ನಡೆಸೇತುಗಳಂತಾನೆ ನಡೆಯೆ ಭೂತಳ 
ತುಂಬಿ ಪಾಯ್ದುಳ ಬರೆ ಬಂದು ವಿನೀಕಪುರದೊಳಾಗ ಹೊಕ್ಕ (ಧರಡ. 
೩6-೩). "ನಡೆಸಾರ' ಪರಾ. [ ನಜೆ, + ಸೇತು] 
ನಡೆಸೊಡರು (ನಾ). (ಯಾರಾದರೂ ಓಡಾಡುವಾಗ ಕೈಯಲ್ಲಿ ಹಿಡಿದಂ 
ಮುಂದೆ .ದಾರಿ ತೋರಿಸಲು : ಉಪಯೋಗಿಸುವ) ದೀವಟಿಗೆ ; 
ನಿನ್ನಂಗಣದಲ್ಲಿ ಬೊಗಳಾವ ಶ್ವಾನನಯ್ಯಾ ನಿನ್ನ ಮನೆಯ ನಡೆಸೊಡರಯ್ಯಾ. 
(ಪಸಂ. ೧೯೬-೪೮), [ನಡೆ * ಸೊಡರು ( ಎಸೊಡರ್‌)] 
ನಡೆಹ, ನಡಹ (ನಾ). ೧. ನಡೆಯುವಿಕೆ ; ಚೆಲಿಸುವಿಕೆ : “ಗತಿಃ, ವಿಂಖಃ, 
ವಿಹಾರಃ, ಪರಿಸರ್ಶಃ, ಪರಿಕ್ರವಂಃ- ಈ ೫ ನಡೆಹ” (ಹಲಾಯು. ೦೨೦-೪)೦). 
ನಡಹ: ೨. ನಡೆದುಕೊಳ್ಳುವಿಕೆ; ವ್ಯವಹರಿಸಂವಿಕೆ : ಸ್ವತಂತ್ರ 
ವೃತ್ಥಾನಂ ವಿವೃಶ್ತಿಯೆನಲೋಲಿದುತೆ ನಡಹಮಕ್ಕುಂ (ಮಂಗರಾ. ೧೩೩-೩೦). 

[ ನಡೈ,* - ಹ್ಯ) | 
ನಡ್ಡಿಮೂಗು (ನಾ). ಚಪ್ಪಟೆಯಾದ ಮೂಗು; ತೆಗ್ಗಿದ ನಾಸಿಕ: 
*ಅವಟೀಟಿಃ, ಅವನಾಟಃ, ಅವಬ್ರಟಃ, ನತನಾಸಿಕಃ -'೪ ಕುಳಿಮೂಗಿನ 
ವನ ಹೆಸರುಗಳು, ಚಿಕ್ಕಮೂಗುಳ್ಳವನು, ನಡ್ಡಿ ಮೂಗುಳ್ಳವನು” 
(ಸಿದ್ಧಾಂತಿ. ೦೫೭), [-ತೆಲು, ನಡ್ಡಿಮುಕ್ಕು] 
ನಡೈೆ (ನಾ). ಜೊಂಡು ಹುಲ್ಲಿನ ರಾಶಿ: “ನಡ್ಕಾ, ನಡಸಂಹತಿಃ - ಹೊಲ 
ಗದ್ದೆಗಳ ಬದುವುಗಳಲ್ಲಿಯೂ, ತೋಟದ ಸಾರಿಗೇ ಬದುವುಗಳಲ್ಲಿಯಯೂ 
ಗುಂಪಳಗಿ ಬೆಳೆದಿರುವ ಹುಲ್ಲುಗಳ ಸಮೂಹ” (ಸಿದ್ಧಾಂತಿ. ೦೩೩). 

[ ಸಂ. ನಡ್ಕಾ] 
ನಡ್ವಲ, ನಡ್ವಳ (ವಾ). ಜೊಂಡುಹಂಲ್ಲಂ ಹೆಚ್ಚಾ ಗಿ ಬೆಳೆಹ.-ಭೂವಿ: : 
*ನರ್ಡ್ವಾ, ನಡ್ವಲಃ, ನಡಪ್ರಾಯೆ,-ಶತ್ತಹೆಲ್ಲು ಬಹಳಎಸಸಿರುವ ದೇಶದ 
ಹೆಸರು, ಹುಲ್ಲುನೆಲದ ಪ್ರಾಂತ್ಯವು” (ಸಿದ್ಮಂತಿ. 69) ನಡ್ಡಫ : “ನಡ್ವಳಂ, 
ನಳಸಂಯುತಂ-ಈ ೨ ನಾ(ಣ)ನಲುಳ್ಳ ಭೂಮಿ” (ಹೆಲಾಯು. ೨೬-೪); 
“ನಡ್ವಳಂ ನಳೆಯುತಂ ನಳ್ಳುನೆಲನಕ್ಕೂ” (ಮುಗರು..9೮-3). [ಸಂ.] 
ನಡ್ವಳ "ನಡ್ವಲ' ನೋ. 
ನಣ್ಕೆ (ನಾ). ನಂಟತನ; ಬಾಂಧವ್ಯ : :ಹಂಸಾರದಜಾಯಮುಮಂ 
ನಿನ್ನಟ್‌ವಿನ ಬಲ್ಶೈಯುಮಂ ಧೈರ್ಯದೊಳಾದ ವಣ್ಕೆಯುಮಂ ಕಂಡೆಂ 
(ಚೀವಸಂ. ೨೬-೪೭ವ). [ಆನಣ್ಣು?] 
ನಣ್ಣು (ನಾ). ೧. ನಂಟು ; ಬಾಂಧವ್ಯ ; ಸಂಬಂಧ;: “ನಣ್ಣು ನಂಟು” 
(ಕರ್ಣಾನಿ, ೨೩); ಕುಲಜನುಮಲ್ಲಂ .ಸನಣ್ಣಿನ ಬಲಮುಂ ತನಗಿಲ್ಲ 
ಕಣ್ಣಮೇಳಿದನಾರೊಳ್‌ ನೆಲಸಿರನೆಲ್ಲಿಯುಮ[ವನ]ಂ ಚಲ ವೆಂದುಂ: 
ಪತ್ತುವಿಡದದೊಂದುಂಟು ಗುಣಂ (ವಿರಾ. ೩-ರಿ) ; ಬೆಳ್ಗಬಕಿಯ 
ನರಸರ್ಕಳೇಟುವುದಂ ಕಂಡುದಟ್‌ಂದುತ್ತಮಕುಲದವರ್ಗಳ್ಲಿ ಕುಲಜರಲ್ಲ |45 
ದವರೊಡನೆ ಮದುವೆಯೆೊಳ್‌ ತೊಟ್ಟ ಸಣ್ಣುಗಳಕ್ಕುಂ 1ವಡ್ಮಾ 0). 6೭-೧೬); 


೬-೦೦-೦೪). 
[ನಡೆ, + ಸಾರ, ) 
10 


ಶಿ 


30 


38 


೪೩೪೧ 


ನಣ್ಣುವೆಜು' 


ಸುಯೋಧನನೆನಗೊಳ್ಳಿಕೆಯ್ದ ಕೃತಮಂ ಪೆಜಗಿಕ್ಕಿ ನೆಗಬಕ್ಕಿ ವಷಸೆ ನಚ್ಚಿನ 

ನೆವದಿಂದೆ ' ಪಾಂಡವರನಾನೊಳವೊಕ್ಕೊಡೆ ನೀಮೆ .ಪೇಸಿರೇ (ಹುಪಧಾ. 

ರಾಗದಿಂದಿನ್ನಿವರ್ಗೆ _ ಮದುವೆಯಂ 'ಮಾಟ್ಬುದೆಂದಟ್ಟಿದಂ 
ನಿಮ್ಮನುಜನ್ಮಂ ನಿಮ್ಮ ನಣ್ಣಂ ಬಯಸಿ ಪದೆಪಿನಿಂದೆಮ್ಮ ವಿದ್ಯಾಧರೇಂದ್ರಂ 
(ಪಂರಾಮಾ. ೧೦-೧೦೪) ;' ಎನ್ನೆವರೆಂದು ಪುತ್ರಪಿತೃಮಿತ್ರ ಕಳತ್ರದ ನಣನ್ಬಿ 
ನಾಡೆ ಸೋವಂ ನಿನಗುಂಟುಮಾಡೆ (ಜೀವಸಂ ೬೮-೦೨); ಪೆಂಪನ 
ಸೊಂಪಿನ ನಣ್ಬನಾಳ್ಹು ಪೊಂಗೊಡನನಮರ್ಚಿದಂತೆಸೆವುವಾ ಲಲಿತಾಂಗಿಯ 
ಪೀವರಸ್ತನಂ (ಉವ್ಮಸಾ. ೩೦೫); ನಿನ್ನಯ ಮಟುಕಕೆ ಒಡಮಲುಗಿದೆನಾನ್‌ 
ಎಮ್ಮಯ ನಣ್ಣಿಂದಾನ್‌ ಸೆಳೆಗೊಂಡೆನ್‌ (ಬರ್ಮಪ್ರ- ೦೭-೩9೦). ೨. ಸ್ನೇಹ; 
ಕೆಳೆ: ನೋಡು ನಣ್ಣೆಂ ನಿಮಗಮೆಮಗಮಾಮ್ನಾಯದಿಂ ಬಂದುದಿಂತೀ 
ಜಿನಧರ್ಮಂ (ಆದಿಫು. ೨-೨೦); ಪಗೆಗೆ ಕಣಿಯೊಂದುಂಟೇ ನಣ್ಬಿಂಗಮಾಗರ 
ಮುಂಟೆ ನೀಂ ಬಗೆಯ ಪಗೆಯುಂ ನಣ್ಣುಂ ಕೆಯ್ಕೊಂಡ :ಕೆಜ್ಮದಿನಲ್ಲೆ 
ಪುಟ್ಟುಗುಮರಸುಗಳ್ಗೆ (ಪಂಪಧಾ. ೧೩-೧೦); ಓರ್ಮೆ ಬಂದೆನಗೆ ಮಾಟ್ಬುದು 
ಪೆರ್ಮೆಯ ನಿಮ್ಮ ನಣಿ ನಿಂ ಜನಿಯೆಸಿದೀ. ಕದರ್ಥನೆಗೆ ಸೈರಿಪುದು 
(ಕಾದ. ೧೯೩); ಪಲಕಾಲದ ರಾಕ್ಷಸವಾನರವಂಶದ ನಣ್ಣೆನ್ನಿ:ದಮಬ್‌ದು 
ದೆಂಬುದು ಲೋಕಂ (ಪಾರಾಮಾ, ೦೦-೦೭೫); ಮತ್ತೊರ್ವಂ ನೀನೀಗಳಾಕೆಯ 
ನಣ್ಬನೇಕೆ ಮಾಣ್ಣೆಯೆಂದಾ ಕೆಳೆಯಂಗಿಂತೆಂದಂ (ಲಾವ, ೨-೧೦೦ವ). , 
೩. ನಂಬಿಕೆ; ವಿಶ್ವಾಸ: ಆಗಳಾ ಮಾನವೇಂದ್ರನ ಮದಗಜಮಂ 
ಸದೆವಂತೆ ವುದಗಜವುಂ ಮಾಚಿಪೇವನಾರ್ಪಿಂ ಸದೆಯೆ ಭಕ್ತವ್ರಜಂ ಕಂಡು 
ನಣ್ಬನೊಳಕೊಂಡು ಕೊಂಡಾಡುತ್ತು ಮಿರೆ (ವೃಷವಿ. ೦೨-೩೦ವ). 
೪. ಪ್ರೀತಿ; ಅನುರಾಗ: “ನಣ್ಣಿನಲ್ಲಿಯಂಂ ಪ್ರಸರವೆಂಬುದು” (ಹ೦ಡಯು. 
೦೩೩-೨೪) ; ವಾಂಡುರ ಕೀರ್ತಿಯೆ ನೆಗಟ್ಲು ೦ ಪಾಂಡೆ:ತನೊಭವರ ನಣ್ಣುಂ 
ನೆಗಟ್ಲುಮೆ ಬಟಿನಯಂ -(ಜಗೆವಿ. ೦೩-೫೩) ; ಪಡೆಯದೆ `ಬರ್ಕುಮೇ ಸುತನ 
ವಕ್ರಮನೀಕ್ಷಿಪ ಲಲ್ಲೆಗೈವ:ನಣ್ಬಿ ಡಿದನುರಾಗದಿಂ ನಗಿಸುವಳ್ಳ ಅಳಪ್ಪವ 

. ಅಡಿಗಡಿಗಂ ತೊದಳ್ನುಡಿಯನಾಲಿವ ಸೈಪು ಸರೋರಾಹೇಕ್ಷಣೇ 

(ವೃಷವಿ. ೨-೩) ; ತಾರೇಶಂ ನಣ್ಣಂ ಮುಮ್ಸಿತ್ತಾ ರೋಹಿಣಿಯಲ್ಲಿ 
ಕೂರ್ಪನವಳೇ ಧೆನ್ಮಳ್‌ (ನರಜ. ೩೨-೦೨೦). 
[ನಂಟು + - ಫ್ಯ:/ತಮಿ. ನಣ್ಣು; ತೆಲು. ನನ್ನು, ನನುಪು, ನನುವು] 

ನಣ್ಣುಗೆ? (ಕ್ರಿ). (?) : ಅನ್ನೆಗಂ ಮುಯಯ್ತೆರಿರ್ವರುಂ ಬಂದದಂ 
ಕಾಣದೆ ಮಾಣದೆ ತಮ್ಮೊಳೋ ರೊ ವರು ನಣ್ಣುಗೆ ಕಣ್ಬರಿಗೆಟ್ಟು 
ಇಲಯಿಅಕದು.. ತಮ್ಮೊಳಿರ್ವರುವಂಅಿಯಮೆಯಿಂ ಬಿಟ್ಟಿರಲೈ '(ನೇಮಿಪು. 
೨_೭ಂವ). 1p ಇದು. 'ನಣ್ಣುಗೆಟ್ನು' ಎಂಬುದರ ಸ್ಟಲಿತ ರೂಪವಿರ 
ಬಹುದು” 

ನಣ್ಬುಗೆಯ್‌ (ಕ್ರಿ). ಸಂಬಂಧವನ್ನುಂಟುಮಾಡು, -ಅಳವಡಿಸು:: 
ಕಳೆಯಂ ಪತ್ತಿಸಿ ರಾಗಮಃಂ ನಿಲಿಸಿ ನುಣ್ಣಂ ನಣ್ಣುಗೆಯ್ದಿಂಪನಿರ್ಕುಳಿ 
ಗೊಂಡೊಟ್ಟಜೆಯಂ ನಿಮಿರ್ಜಿ ,,,. ಗೋವಳರಾಯಂ ಕೊಟಲೂದಿದಂ 
ನೆಗಟಿಸ್ವಿನಂ ಮಾಧುರ್ಯತೂರ್ಯಸ್ವನಂ (ಜಗವಿ. ೫-೨). 

[ನಣ್ಣು + ಕೆಯ) 

ನಣ್ಣುನೆತ್ತರ್‌ (ನಾ), ನಂಟಿನ ರಕ್ತ ; ಸಂಬಂಧಿಗಳ ನೆತ್ತರಂ : ನೆನೆಯೆಮ್ಮ 
ದುರ್‌ವಿಧಿಯ ಅಣ್ಣಂದಿರಿರ್ವೈರನ ಸಮಸಾವು ಸತ್ತರ್‌ ನಣ್ಣುನೆತ್ತರನ೫ಜು, 
ಓರೊರ್ವರಾ ಕಯ್ಕಿನೊರ್‌ಪಗಲ"* ಕೊಲೆಯಿನ್‌ ' (ಅಂತಿಗೊ. ೩-೪೭). 

[ನಣ್ಣು ೬ ನೆತ್ತರ್‌ ] 

ನಣ್ಣುವೆಣು (ಕ್ರಿ). ವಿಶ್ವಾಸವನ್ನು ಹೊಂದಂ; ನಂಬಿಕೆಯನ್ನು ಪಡೆ : 
ಕುಸುಮ ವಿಲೇಪನಾದಿ ಬಹುವಸ್ತುಗಳಂ ಮಿಗೆ ಕೊಟ್ಟು -ನಣ್ಣು ವೆತ್ತೆಸೆವನ 
ನೊರ್ವನಂ ಚರನನೊಲ್ಲ ನುಯಾಯಿಯನಿತ್ತು ». » 2 ಕಳುಪಿದಂ (ವೃಷವಿ, 

[[ನಣ್ಣು *.ಪೆಜ್ಮು ] 


೯:೬೮) ; 


೯-೫). 


ನತ 


ನತ (ಗು.) ೧. ಬಾಗಿದ ; ಬಗ್ಗಿದ ; ವಕ್ರವಾದ. "ನತಚಂಚು' ಪರಾ. 
ಪಿ. ಎರಗಿದ ; ನಮಸ್ಕರಿಸಿದ; ವಂಣಿದ : ಅತಿವಿಶದಯಶೋವೃತ್ತಂ 
`ಮತಸಕಳಾರಾತಿಜನವಿತಾನಂ ಮತ್ತಂ ವಿತತಶ್ರೀಸಂಪತ್ತಂ ಶತಮಖ 
ಸದೃಶಾನುಭಾವನೊಲವಿಂ ಪೆತ್ತಂ (ಕವಿರಾ. ೨-೪೪); ನತನಾನಾಮರಮಾಳಿ 
ರತ್ನಕಿರಣಂ ನುನುಪ್ಲರಃಕೇಕರದ್ಳುತಿ ನಾನಾಚಮರೀಜವಾಯು ಸಭೆಯಂ | $ 
ತಳ್ಳೊಯ್ಯಲಿರ್ದಂ ಜಗತ್ಪತಿಯೊಡ್ಡೋಲಗದೊಳ" (ಆಗವಿ. ೧-3೬) ; 
ನತನಾನಾವನಿಪಾಲವೌಳಿ ಮಣಿಮಾಲಾಸಂಘಸಂಘಟ ಿನೋದ್ಧ ತರೇಣುವ್ರಜ 
ವರ್ಣಪೂ:ರಚಿತಂ ರಾಜಾಲಯಪ್ರುಂಗಣಕ್ಷಿತಿಯಾಗುತ್ತಿರೆ ನಿಚ್ಚವಿಂತರಸು 
ಗೆಯ್ಕುತ್ತಿರ್ಪಂ ... ತತ್ಪೈೇಚರಾಧೀಶ್ವರಂ (ಶಾಂತೀಶ್ವ, ೭.೫) ; ನತ 
ಸಂತತಿಚಿಂತಾಮಣಿ ಭುವನಸ್ತುತಲಿಂಗಂ ತಾನಿದೆಂದು ಪೊಗಳ್ನಂ ಭೂಪಂ 
(ಕಾಜಶೇ. ೧೩-೩೧). ೩. ಕಂಗ್ಲಿದ ; ತಗ್ಗಿದ. "ನತನಾಸಿಕ' ಪರಾ. 
೪. ಶರಣಾದ. "ನತಜನ' ಪರಾ. (ನಾ). ೫. ಬಾಗಿದಂದು ; ವಕ್ರ 
ವಾದುದು: ""ವಕ್ರಂ, ವೃಜಿನಂ, ಭಂಗುರಂ, ಅವಿದ್ಯಂ, ವೇಲ್ಲಿತಂ, 
ನತಂ, ಜಿಹ್ಮಂ . . , ಊರ್ಮಾಮತ್‌-ಈ ೧೨ ಕೊಂಕಿದುದು” (ಹಲಾಯು. 
೧೦೦೬-೦೧) ; “ನತಂ, ನಮ್ರಂ, ಒಬಂಧುರಂ-ಈ ೩ ಎಜಗಿರ್ದುದು” 
(ಹಾಯು, ೧೦೨೫-೭೫) ; “ನಮ್ರಮೆನೆ ನತಮೆನಲೈಅಗುವುದು” (ಮಂಗಾ. 
0೩೪.೬). ೬. ನಮಸ್ಕರಿಸಿದವನಂ ; ನಮಸ್ಕಾರ ಮಾಡಿದವನಂ : | 
ನತನಾಗಿ ಕ ಷ್ಣನಿರೆ ಕುರುಪತಿಯೆಂದಂ (ನೇಮಿಪು. ೦೧-೨೩) ; ನತನಾದನಲ್ತೆ 
ಕಾಣುತ್ತತಿರಾಗದೆ ಚಂದ್ರಭೂತಿ ಕಂದರ್ಪಮಹೀಪತಿಗೆ (ಕುಸುಮಾ. ೮-೩): 
ಬೇಡಿದುದನಿತ್ತು ಸಲಹುವೆನಂಜಲೇವುದೆನೆ ಕೃತಕೃತ್ಯನಾಗುತುಂ 
ನಂಬಿಯಣ್ಣಂ ನಿಂದು ನತನಾಗಿ ಶಂಭುವಂ ಹಾಡತೊಡಗಿದನಂದು (ನಂಬಿರ. 
೭-೧೪೬); ಮಂದರಗಿರಿ ಧೈರ್ಯನೆಂದೆನಿಪ ಪ್ರಭೇಂಡುಮುನಿಪಗೆ ನತನಹೆನೂ 
(ಧನ್ಯತೆ. ೮): ಹೆರುಪದಿಂ ಮುಳುಗೆ ಗರ್ಭಂ ಜಾಟ್‌ ಪುರುಷತ್ವ ತ್ವರಿತದಿಂದ 
ವರನಾವರಿಸೆ ಸುರಜಾಲತ್ರ್ಯಂಬಕೆ ನತರಾದರು (ಏಕೋಪು, ೧೩-೩೭). 
೭. ಒಂದು ಗ್ರಹಕ್ಕೂ ಮತ್ತು ಖಗೋಳ ವಂಧ್ಯರೇಖೆಗೂ ಇರುವ 
ಅಂತರ. "ನತಕೋನ' ಪರಾ. (ಸಂ.] 
ನತಕೋನ (ನಾ). “(ನಕ್ಷತ್ರ ಮೊ.ಗಳ) ಕ್ಷಿತಿಜದ ಕೆಳಗಿನ ಕೋನದೂರ : 
ನತಿ ; ಅವನತಿ. . . ನತಕೋನ” (Depression. ಇಂಕನಿ), 
[ನತ + ಕೋನ (ಆಕೋಣ್‌)) 

ನತಚಂಚು (ನಾ). ೧. ಬಾಗಿದ ಕೊಕ್ಕು. ೨. ಬುಗಿದ ಕೊಕ್ಕನ್ನುಳ್ಳುದಂ: 
ಕುಡಿದಳಿರನುಗೂರ ಮೊನೆಯೊಳ್‌ ಪಿಡಿದುದು ನತಚಂಚು ನೀಡಿ 
ಗಳಕಂದಳಮಂ ಮಡಗೆದಜ* ನವಾಮ್ರದ ಪೂಮಿಡಿಯಂ .ಕರ್ದುಕಿದುದು 
ಪರಭೃತಂ ಪರಭೃತದಿಂ (ಮಲ್ಲಿಪು. ೫-೩೮). [ನತ * ಚಂಚ್ಮು) 
ನತಜನ (ನಾ). ೧. ನವಂಸ್ಕರಿಸಿದ ಜನ : ನತಜನಕಭಿಮತವೀವಪ್ರತಿಮ 
ನೆನಿಪ್ಪಭವಸುತನೆ ಚಿತ್ತೈಸು (ತ್ರಿಪುವಿ. ೩೨-೪೬) ; ನತಜನವರದಂ 
ಶ್ರುತಿನುತಶುಭಗಂ . , . ರಶಿಪತಿಹರಣಂ ಜಿತಭವಮರಣಂ ಕ್ಷಿತಿವರನಿದಿರೊಳೆ 
ನಿಂದಂ (ಹಮ್ಮಿರ. ೨-೦೦).. ೨. ಶರಣಾದವನು : ನತಜನಾಶ್ರಯಧೇನು 
ಭಕ್ತವತ್ಸಲ ಕೃಪಾಕರ ಮಹಾಭಯನಿವಾರಣ ನೃಸಿಂಹ ತ್ರಾಹಿಯೆನುತಿರ್ದನಾ 
ಸುಧನ್ವಂ ಮಟ್‌ಯದೆ (ಜೈಮಿಛಾ. ೧೧-೩೭). [ನತ + ಜನ] 
ನತದೃಷ್ಟ (ನಾ). ಅದೃಷ್ಟಹೀನ ವ್ಯಕ್ತಿ; ದುರ್ದೈವಿ; ದಂರದೃಷ್ಟಶಾಲಿ: 
ಒಟ್ಟಿನಲ್ಲಿ ನಾವು ಮೂವರು ಅವರ ಕುಟುಂಬದಲ್ಲಿಯ ಮೂರು ನತದೃಷ್ಟ 
ವ್ಯಕ್ತಿಗಳೆಂದು ಪರಿಗಣಿಸಲ್ಪಟ್ಟೆವು (ಸ್ಮೃತಿಜಿ. 4೩); ನನ್ನಂತಹ ನತದೃಷ್ಟ 
ಳನ್ನು ಬಿಟ್ಟು : ಅವರು ಬೇರೆ ಯಾರನ್ನಾದರೂ ಪ್ರೀತಿಸಿದ್ದರೆ ಎಷ್ಟು 
ಸುಖವಾಗಿರುತ್ತಿದ್ದರು 1 (ದೂರಸ. ೨೯೦); ನೀನು ಎಂದೂ ನತದೃಷ್ಟರ 
ಕೈಹಿಡಿಯುವುದಿಲ್ಲ (ವಣಭಾ. ೭೭) ; ನಾನು ನತದೃಷ್ಟ (ದೀಪದ. ೧೩೨). [ಆ 

[ ಸಂ. ನತಾದೃಷ್ಟ (ನತ + ಅದೃಷ್ಟ) ] 


80 


೪೩೪೨ 


ನತಿ 


ನತದೃಷ್ಟೆ (ನಾ). ಭಾಗ್ಯಹೀನಳಾದವಳು ; ದುರ್ದೈವಿ : ಆಕೆ ನತದೃಷ್ಟೆ 
ಯಾದ್ದರಿಂದಲೇ ಎಲ್ಲವನ್ನೂ ಕಳೆದುಕೊಂಡಳು (ರೂ). 
[ನತದೃಷ್ಟ , - ಎ] 
ನತದೇಹ (ನಾ).`ಬಾಗಿರುವ ದೇಹ ; ಬಗ್ಗಿರುವ ಶರೀರ : ನತದೇಹಮಂ 
ಸೀಳಿ ಛಿನ್ನಭಿನ್ನಂ ಮಾಡಿದೊಡೆಯಾತ್ಮ ರೂಪಿರ್ಪುದೇ (ವೀತ್ಮಪು. ೪-೭-೩). 
[ನತ+ ದೇಹ] 
ನತನಾಸಿಕ (ನಾ). ತಗ್ಗಾದ ಮೂಗುಂಳ್ಳವನಂ ; ಚಪ್ಪಟೆಯಾದ ನಾಸಿಕ 
ವುಳ್ಳವನಂ ; ನಡ್ಡಿವಊಗುಳ್ಳವನು ದ “ಅವಟೀಟ।, ಅವನಾಟಃ, ಅವ 
ಭುಟಃ, ನತನಾಸಿಕಃ-೪ ಕುಳಿಮೂಗಿನವನ ಹೆಸರುಗಳು, ಚಿಕ್ಕಮೂಗುಳ್ಳ 
ವನು, ನಡ್ಡಿಮೂಗುಳ್ಳವನು” (ಸಿದ್ಧಾಂತಿ. ೧೫೭), [ನತ 4 ನಾಸಿಕ) 
ನತಬಂಧು (ನಾ). ಶರಣು ಬಂದವರಿಗೆ ನಂಟನಾಗಿರಂವವನು : 
ಬಂಧುರದ ವಿದೈೆಯನು ಕಲಿಸಿ ಮದಾಂಧನ ಕೊಲಿಸಿದನಲಾ ನತಬಂಧು 
ವನು ನಾವಗಲಿದುಳಿವೆವದೆಂತು (ನಿಧಾಗ, ೧-೧೦-೩೨), 
[ ನತ ೬ ಬಂಧು) 
ನತಭುವನತ್ರಯ (ನಾ). ವಂೂರುಲೋಕದವರಿಂದಲೂ ನವಂಸ್ಕರಿಸ 
ಲ್ಪಡಂವವನಂ,-ವಂದಿಸಲ್ಪಡುವವನಂ; ತ್ರಿಲೋಕ ಪೂಜ್ಯ: ನತ 
ಭುವನತ್ರಯನೀಶ್ವರಸುತನವಿರಳದಾನನಧಿಕಸಿದ್ಧಿ ನಿಧಾನಂ ಧೃತಪರಶು 
ಗಣಪನಸ್ಮತ್ಕೃತಿಯಂ ಕೆಯ್ಕೊಂಡು ಮಾಟಕ್ಕಿ ನಿರ್ವಿಘ್ನತೆಯಂ 
(ಲೋಕೋಪ. ಏರಿಕೆ ೨3, [ನತ * ಭುವನತ್ರಯ] 
ನತಮುಖಿ (ನಾ). ಮಂಖವನ್ನು ಬಾಗಿಸಿದವಳಂ ; ತಲೆಯನ್ನು ತಗ್ಗಿಸಿ 
ದವಳು : ನನ್ನ ದೃಷ್ಟಿ ವುತ್ತು ಅವಳ ದೃಷ್ಟಿಗಳು ಒಂದು ಕ್ಷಣ ತಾಕಲಾಡಿ 
ದವು. ಅವಳು ಪುನಃ ನತಮುಖಿಯಾದಳು (ಹೇಮಂತ. ೧೯೪). 
[ಸಂ. ನತಮುಖೀ (ನತ. ಮುಖ+-) ] 
ನತರಕ್ಷಾಚತುರ (ನಾ). ನವಂಸ್ಯರಿಸಿದವರನ್ನು ಕಾಪಾಡುವುದರಲ್ಲಿ 
ಜಾಣನಾದವನಂ ; - ಶರಣು ಬಂದವರನ್ನು ರಕ್ಷಿಸುವುದರಲ್ಲಿ ಕುಶಲ 
ನಾದವನಂ : ಶ್ರೀಚಂಡಿಕಾಮುಖೇಂದುವಿಲೋಚನರುಚಿಚಂದ್ರಿಕಾ 
ಚಕೋರಂ ನತರಕ್ಷಾಚತುರಂ ಭವಪಾಶವಿಮೋಚಕನೆಮಗೀಗೆ ಸೌಖ್ಯಮಂ 
ಶಿವಲಿಂಗಂ (ರಾಜಕ. ೧೧-೦, .[ ಸಂ. 
ನತವಾಣಿ (ನಾ). ಸರಸ್ವತಿಯಿಂದ ನವಂಸ್ಕೃತಳಾದವಳಂ; ವಾಣಿಯಂಂದ 
ಪೂಜ್ಯಳಾದವಳು : ನತವಾಣಿ ಕನಕಾಚಲಶ್ರೋಣಿ ಕಾಳಾಹಿವೇಣಿ 
(ಕನಕ, ೨೨೪). [ನತ ವಾಣಿ] 
ನತಾಸ್ಕ (ನಂ). ವಂಖವನ್ನು ಬಾಗಿಸಿದವನು ; ತಲೆಯನ್ನು ತಗ್ಗಿಸಿ 
ದವನು : ನಯದಿಂದೆಳ್ಳು ನತಾಸ್ಕನಾಗಿ, . , ದಿಟ್ಟಿವಾರಿಯ ಧೀರಂ 
ವೃಷಭೇಂದ್ರನಪ್ರ-ತಿಮಕಾಯಂ ಮುಂದೆ ನಿಂದಿರ್ಪುದುಂ (ಗಿರಿಕ, ೧೦-೭೮). 
[ನತ + ಆಸ್ಕ] 
ನತಿ (ನಾ). ೧. ಖಾಗಿರುವಿಕೆ ; ವಕ್ರವಾಗಿರುವಿಕೆ. ೨. ನವಂಸ್ಕಾರ ; 
ವಂದನೆ; ' ಜಿನಚರಣದೊಳಿರೆ ನತಿ ಮತಿ ಜಿನಗುಣಸಂಪತ್ತಿಯೊಳ್‌ 
ಪೊದಬ್ಲುರೆ (ಕಾಂತಿಪು. ೩-೮೦); ನಿರ್ಮಳವನೌಕ್ರಿಕಾಕ್ಷತೋತ್ಯರೆಮ 
ನುಪೇಂದ್ರಪಾದಡುಪಭೂಮಿಗೆ ಸೂಸಿದನುತ್ಸ ಹಂ ಪೊದಟಕ್ಡಿರೆ ವನಪಾಳಕಂ 
ನತಿಚಳಾಳಕ[ಖಃಕಾ. ವಿನತಜುಲಕ]ನುದ್ಧತರೋಮಜಾಳಕಂ (ಜಗವಿ. 
೧೪-೪೩) ; ನತಿ ನುತಿಪೂಜೆಗಳಂ ಸನ್ಮೆತಿ ಜಿನಪತಿಗಿಂತು ಭಕ್ತಿಯಿಂ 
ಮೊದಲೊಳ್‌ ಗೋಪಶಿ ಮಾಡಿ ನೋಡಿದಂ ದಶಶತನಯನದೆ ಸಮವ 
ಸೃತಿಯ ಶೋಭೋನ್ಮತಿಯಂ (ವರ್ಧಪು. ೧೫-೮೬) ; ನಶಿಯಂ ನುತಿಯಂ 
ಸತ್ಸಂಗತಿಯಂ ಸಂಸ್ಕೃತಿಯನಶಿಶಯಾಸ್ಪದ ಪೂಜಾತತಿಯಂ ಜಿನೇಂದ್ರಪದ 
ದೊಳ್‌ ಮತಿವಂತಂ ಮಾಟ್ಟುದರ್ಥಿಯಿಂ ಸ್ವಾರ್ಥಪರಂ (ಉಸಾರ. 8೦) ; 
ಶ್ರೀಗುರುವಿಗೌಗಿ ತನುಧಾರಿಯಾಗಿ ಬಂದಂಥ ಸದಾಶಿವಗೆ ಅನಂತಾನಂತ 


ನತಿಗೆಯ್‌ 


ನತಿಯ ಉಪಕೃತಿಯ ಒಬ್ಬಸುವೆವು ಇವಗೆ (ಅರಳು. ೨೪೩-೨).೩. “(ನಕ್ಷತ್ರ. 
ಮೊ. ಗಳ) ಕ್ಷಿತಿಜದ ಕೆಳಗಿನ ಕೋನದೂರ : ನತಿ; ಅವನತಿ 
ನತಕೋನ” (pression. ಇಂಕನಿ). [೫ಂ.] 
ನತಿಗೆಯ್‌, ನತಿಗೈ (ಕ್ರಿ). ನಮಸ್ಕರಿಸು ; ಪೊಡಮಡು ; ಕೈವಂಂಗಿ : 
ಭಯಭಕ್ತಿಯಿಂದಡಿಗಳ್ಳಿ ಲೀಲೆಯಿಂ ದಂಡವನ್ನತಿಗೆಯ್ದು ಮಗುಳ್ಳೆಳ್ಲು | 8 
ನಿಂದು ಕರಯುಗವ ಮುಗಿದು (ಳುಮಾಪು. ೨-೩೧). ನತಿಗೈ : ಪ್ರತಿಮೆಯ 
ರೊಪದ ಪಂಕಜನಾಭಗೆ ನತಿಗೈದು ನಲವೇಜುವಂತೆ ಪತಿಯ ರೂಪದೆ 
ತನ್ನ ಪಾಲಿಗೆ ಬಂದ ಶ್ರೀಪತಿಯ ಪಾಡವ ಭಜಿಸುವುದು (ಹದಿಬ. ೩-೭). 
[ನತಿ * ಕೆಯ, ) 
ನತಿಗೈ "ನತಿಗೆಯ್‌' ನೋ. 10 
ನತೆ (ನಾ). ನವಂಸ್ಕಾರ ಮಾಡಿದವಳು: ನತೆಯಾಗಿ ತತ್ತಪಶ್ರುತ 
ಯುತೆಯರ ಪಕ್ಕದೊಳೆ ಪರಮನಿಷೆ ಯಿನರ್ಹನ್ಮ ತಕಧಿತಸಿಂಹ ನಿಃಕ್ರೀಡಿತಾ 
ದಿನೋಂಪಿಗಳನಾಂತೂ ನೋನುತ್ತುವಿಂರಲ್‌ (ಮಹಾನೇ, ೦೬-೧೩). 
[ ಸಂ. ನತಾ) 

ನತೋನ್ನತ (ಗಂ). ಏರು ತಗ್ಗುಗಳಂಳ್ಗ ೈ; ಹಳ್ಳತಿಟ್ಟುಗಳಿಂದ ಕೂಡಿದ 
ಇಳಿದೇರಿ ಮರ ಪೊದೆಯ ಚೆಲ್ಮಿನ ನತೋನ್ನತವನಾದ್ರಿಸೀಮೆಯನಾ 
ವಿಭೀಷಣಂ ಮರೆಯಾಗೆ (ಶ್ರೀರಾಮಾ. ೮೧೭-೧೮೨). "ನಿಮ್ನೋನ್ನತ' 
ಪರಾ. [ನತ ಉನ್ನತ 
ನತ್ಯುಟಕ (ನಾ). [ಛಂದ] ಪ್ರತಿಯೊಂದಂ ಚರಣದಲ್ಲಿಯೂಹದಿನೇಳಂ 
ಅಕ್ಷರಗಳಿರಂವ ಒಂದು ಸವಂವೃತ್ತದ ಹೆಸರಂ ; ಸಂಮಂಗಲಿ : 
ನಜಭಜಜಂಲಗಂ ಬರೆ ಸುಮಂಗಲಿಯೆಂಬರದಂ ಇದಕ್ಕೆ ನತ್ಯುಟಕ ಎಂದು 
ಮತ್ತೊಂದು ಹೆಸರು (ಕೈಏಡಿ. 68). "ನರ್ಕುಟಕ' ಪರಾ. (?] 
ನತ್ತ (ನಾ). (?) : ಪೂರು ನತ್ತದ ಸುತ್ತಲೂ ಮತ್ತು ಇತರ ಕಿಷ್ಕಿಂಧವಾದ 
ಕುರುಮಂದೆ ಹಿತ್ತಲುಗಳು ಮುಂತಾದ ಸ್ಥಳದಲ್ಲಿ ಬಾಂದುಗಳಿಗೆ ಬದಲು 
ಕಲ್ಲುಗಳನ್ನು ಹೂಳಬಹುದು (ಥೂಮಿಅ. ೨೪). [7] 
ನತ್ತಿ “ನತ್ತು” ನೋ. 
ನತ್ತು; (ಕ್ರಿ). (ಸ್ವಾಭಾವಿಕವಾಗಿ ಅಥವಾ ಉದ್ರೇಕದಿಂದ) ಬಿಕ್ಕುತ್ತ 
ಮಾತನಾಡು ; ಉಗ್ಗು ; ತೊದಲು. 

ನತ್ತಿ ಮಾತಾಡು - “(ಸ್ವಾಭಾವಿಕವುಗಿ ಅಥವಾ ಉದ್ರೇಕದಿಂದ) 
ಬಿಕ್ಕುತ್ತ, ಉಗ್ಗುತ್ತ, ನತ್ತಿ,-ಮಾತಾಡಂ, ಹೇಳು” (8tammer. |- 
ಇಂಕನಿ) ; ನತ್ತಿ ಮಾತಾಡುವವನ ಮಾತು. ಸುತ್ತಿ ತೊಳಲಿದರೆ" ಪಟ್ಟು 
ಆದೀತೇ ? (ಗಾದ). [ದೇ.8 ಮಲ. ತೆಲು. ನತ್ತು) 
ನತ್ತು, ನತ್ತಿ (ನಾ). ಉಗ್ಗುವಿಕೆ; ಬಿಕ್ಕುತ್ತ . ಮಾತನಾಡುವಿಕೆ ; 
ಬಿಕ್ಕಲು : “ಉಗ್ಗು. ಬಿಕ್ಕಲು, ನತ್ತು” (86ರ, ಉಂಕನಿ). ನತ್ತ: 
“ಉಗ್ಗು, ಬಿಕ್ಕಲು, ತೊದಲು, ನಪ್ತಿ” (1mpediment 18 one 8 speech. 
ಇಂಕನಿ) ; ಶಾಸ್ತ್ರಿಗಳ. . . ನಾಲಿಗೆಯಲ್ಲಿ ನತ್ತಿ ಇಲ್ಲದೆ ಇದ್ದಿದ್ದರೂ 
ಬಹುಶಃ ಅವರು ಅದೇ ಶಿಕ್ಷಣಕ್ರಮವನ್ನು ಅನೆಂಸರಿಸುತ್ತಿದ್ದರೆಂದು 
ತೋರುತ್ತದೆ (ಹ್ಲಾಪಕ. ೦೩6) ; ಪಂರಾಯಣಕಾ೦ದಲ್ಲಿ ಅವರನ್ನು ನೋಡಿ 
ದವರು ಅವರಿಗೆ ನತ್ತಿ ಇತ್ತೆಂಬುದನ್ನು ನಂಬುತ್ತಿರಲಿಲ್ಲ (ಜಾಪಕ. ೧೪೨). 

[ ಆನತ್ತೈ./ತೆಲು. ನತ್ತಿ] 

ನತ್ತು (ನಾ). ಮೂಗಿನಲ್ಲಿ ಧರಿಸಂವ ಆಭರಣ : ಹರಳೋಲೆ ಹೊನ್ನ 
ಪೂ ಮಾಣಿಕದ ಪೊಸನತ್ತು ಮೋಹನದ ವಎಖಲೆ ಬಹುಭೂಷಣಂಗಳ 
ನಿಡುತ್ತೆ (ಡತುಪು. ೧-೭-೯೪); ರಜಪೂತ ಹೆಂಗಸಿನ ಮುಖ್ಯ ಕುರುಹು 
ಆಕೆಯ ನತ್ತು (ಕಧಾಗೆ. ೦09) ; ಮುತ್ತೈದೆರೆಲ್ಲರು ನತ್ತಿಟ್ಟು' ನಲಿಯೂತ 
ಮುತ್ತಿನಾರುತಿ ಬೆಳಗೂತ ಹಾಡಿದರು (ಸಿದ್ಧಪು. ೧-೬೮); ಮನವು 
ಮುತ್ತಾಗಿಹ:ದು ನತ್ನಾಗಿ ಧರಿಸಿಕೋ ಸೀಪು ತೆರೆಯುವ ಮುನ್ನ 


28 


೪೩೪೩ 


ನದರಿಡು 


(ಕಲ್ಲೋಲ. ೯-೭) ; ಮೊಗಕ್ಕೊಪ್ಪುವ ಮಾಟಾದ ಮೂಗಿನಲ್ಲಿ ಅಂದವಾದ 
ನತ್ತು (ಕರಾ, ೧) ; ನತ್ತಿಗೆ ಯೋಗ್ಕಳಾದವಳು ಮುತ್ತು ಬಯಸಿದ 
ಹಾಗೆ (ಗದ). 
ಸತ್ತಿನೋರು - ಸೂಳೆಯರು ; ವೇಶ್ಯೆಯರು ; p ಕೆಲವು ಪ್ರದೇಶ 
ಗಳಲ್ಲಿ ವೇಶ್ಯಾವೃತ್ತಿಯ ಜನ ಪುರಂಷನನ್ನು ತನ್ನವನನ್ನಾಗಿ ಒಪ್ಪಿ 
ಕೊಳ್ಳುವುದಕ್ಕೆ ವಂಂಚೆ ಅವನಿಂದ ಒಂದಂ ವೆಯೂಗಿನ ಬಟ್ಟು ಎಂಬ 
ಒಡವೆಯನ್ನೋ ಅಥವಾ ಒಂದಂ ಸೀರೆಯನ್ನೋ ಪಡೆದು ಹಿಂದಿ 
ನಿಂದ ಬಂದ ಸಂಪ್ರದಾಯವನ್ನು ಅನಂಸರಿಸುವ ಕ್ರಮವಿದೆ: 
ಈ ಊರಿನ "ನತ್ತಿನೋರೆಲ್ಲೂ* ಅವನ ಮನೆಯವರೇ, “ನತ್ತಿನೋರು 
ಅಂದರೆ' . . . ಸೂಳೇರು (ಗುಲಾಬಿ. ೧೯). 
[ «ಅರ. ನತ್ಕ್‌ ; ಹಿಂ. ನತ್ಕ್‌, ನಥ್‌, ನಾಥ್‌ ; 
ಮರಾ. ನಥ್‌./ಪ್ರಾ. ತ್ಯಾ ] 
ನತ್ತು (ನಾ). ೧. ಹೇನಿನ ಸಣ್ಣ ಮರಿ ; ಸಣ್ಣಹೇನು : ಸೀರು ಸಿರವನು 
ತಿಂತು ನತ್ತು ನರವನು ತಿಂತು ಚಿಂತೆಯು ಜನುಮವ ತಿಂತು (ಇಂಡಾಶ. 
೧೭೧-೪೪) ; ಅವಳ ತಲೆಯಲ್ಲಿ ತುಂಬ ನತ್ತು, ಹೇನುಗಳಿವೆ (ರೂಢಿ). 
ವಿ. ಕೀಟ; ಹುಳು, [ದೇ.॥ ತಮಿ. ನತ್ತು, ನತ್ತೈ - ಶಂಖದ ಹುಳು; 
ಮಲ. ನನ್ನಿ ; ತೆಲು. ನತ್ತ ಎ ಶಂಖದ ಹುಳು] 
ನತ್ವ (ನಾ). ನ ಎಂಬ ಅಕ್ಷರ : ಪರದೊರ್ಳ ಸ್ವರಮಿರೆ ಬಿಂದುಗೆ ದೊರೆ 
ಕೊಳ್ಳುಂ ನತ್ವಮತ್ಯ್ವಂ (ಕಮದ. ೦೦೪). [ಸಂ.) 
ನದ (ನಾ). ೧. ಶಬ್ದ ಮಾಡುವಿಕೆ ; ಗದ್ದಲ ಮಾಡುವಿಕೆ ; ಸಪ್ಪಳ ; 
ಶಬ್ದ.' ೨. (ಶಬ್ದದೊಂದಿಗೆ ರಭಸವಾಗಿ ಹರಿಯುವ) ದೊಡ್ಡ 
ನದಿ ; ಗಂಡಂತೊರೆ ; ಗಂಡಂನದಿ ; ಐ ಪ್ರಸಿದ್ಧ ಸಂಸ್ಕೃತ ಟೀಕಾಕಾರ 
ಮಲ್ಲಿನಾಥನ ಅಭಿಪ್ರಾಯದಂತೆ ಪಶ್ಚಿಮಕ್ಕೆ ಹರಿಯುವ ನದಿ : 
“ಭಿದ್ಯಃ, ಉದ್ಯಃ, ನದಃ _ ಈ ೩ ಗಂಡುದೊಜ್‌” (ಹಲಾಯಂಿ, ೧೦೦- ೪೪) ; 
- ನದಮಂದ್ಯ ಮೆನೆ ಭಿದ್ಯಮೆನೆ ಗಂಡುದೊಆ್‌ಯದು *(ಮಂಗೆರಾ. 
೧33-ಂ) ; ಪುಣ್ಯನದೀನದನಗ[ಲಾ ]ವಣ್ಯವಿಭೂಷಣೆಯನೊಲ್ಹು 
ನೋಡುತ್ತುಮಿಳಾಪುಣ್ಯಸ್ತ್ರೀಯಂ ಸಂಚಿತಪುಣ್ಕರ್‌ ಪಾಂಚಾಲದೇಶಮಂ 
ಪಗುತಂದರ್‌ (ಪಂಪಥಾ, ೩-೩೬) ; ಪೊಂಮಟ್ಟಿಭಂ ಬಿನದದಿಂ ನದದಿಂ 
ನದದಿಂದ್ರವಜ್ರನಿಷ್ಠುರವೆಅಗಿತ್ತಿಭಾವಘನವಂ ಘನವಂ ಘನವಂಶ ಜಾಲವಂ 
(ಜಗವಿ.. ೧೬-೯೮) ; ಮದವದಿಭೇಂದ್ರದಾನಸಲಿಲಂ ನದರೂಪಮನೆಯೆ 
ರಾಗದೆಯ್ದಿ ದನಿರದಾ . ಸುಧರ್ಮಮಂನಿಪೋತ್ತಮನಾಶ್ರವಂಮಂ 
ನೃಪೋತ್ತಮಂ (ಕುಸುಮಾ, ೪-೯೪) ; ಅಲ್ಲಿಗಲ್ಲಿಗೆ ಗವಾಸ್ಪದಗಳಿಂ ನದ 
ಗಳಿಂದಾ ದೇಶಮೊಪ್ಪಿರ್ದುದು (ಜಲಪು. ೦೦-೪). ೩. ಸಮುದ್ರ ; ಸಾಗರ. 
೪, ಮೋಡ ; ಮೇಘ. 
ನದನದಿ - ಗಂಡು ಮತ್ತು ಹೆಣ್ಣು ಹೊಳೆಗಳು: ನದ) 
ದ್ಯುದೂತವಾರಿಪ್ರಸರಮೆಸ[ ರ] ನೀರಂದದಿಂ ಕಾಯ್ದೂದಾಕಾಶದಿಶೌಘಂ 
. ಎಂಬ ವೈಶಾಖದೊಳಾ ಯೋಗೀಶ್ವರು ಕಲ್ಲೆಲೆ ನೆಲಸಿ ಹಿಮಾದ್ರೀಂದ್ರ 
ಮಿರ್ಪಂತಿರಿರ್ದಂ (ಸುಕುಮಾ. ೪-೧೩); ನದನದೀಕುಳದೊಳ್‌ ಪರಿ 
ವರ್ಧಿಕುಂ ಜಗಜ್ಜೀವನಜೀವನಂ ಮಟಕಿಗಳಿಂ ಮಟ್‌ಯಂ ಕಣ್‌ವಂ 
ಹಿತಾರ್ಥವಿಸ ಭೂವಳಯಕ್ಕೆ ಶಕ್ರನದು ಕಾರಣಮರ್ಚಿಪುದಿಂದ್ರನಂ ಜನಂ 
(ಜಗವಿ. ೪-೭೭); ನದನದ್ಯ್ಕೌಘಾಂಬುವಂ ಪೀರ್ದೆಳೆ ನೆಆ್‌ಯದೆ ಬಾಯ್ವಿಟ್ಟ 
ವೊಲ್‌ ಬೀಡೆಗಳ" ಪರ್ವಿದುವು (ಕಂದ್ರಪು. ೯-೬೬), [ಸಂ.] 
ನದನಿಕಟ (ನಾ). ಹೊಳೆಯ ತೀರದ ಪ್ರದೇಶ : ಎದಲಿತ ನಲಿನೀಸುಖದಂ 
ನದನಿಕಟಂ ಫಿವಿಧವರ್ಣಮಣಿಗಣಶೋಭಾಸದನಂ ಪರ್ವತನಿಕಟಂ ಮದಗಜ 
ಮದಸಲಿಲಗದನದುಟವೀನಿ`ಟಂ (ಮಳಲ್ಲಿಪು. ೨-೦೦). [ನದ * ನಿಕಟ) 
ನದರಿಡು, ನೆಸರಿಡು, ನೆದರಿಡು (ಕ್ರಿ). ೧. ಲಕ್ಷಿಸು; ಗಮನವಿಡು 


ನದರಿಸು 


ರಾತ್ರೆವುದಯ ಸಾಯಂಕಾಲ ನವರಿಟ್ಟು ಹಸು ನಿದ್ರೆದೊಳದು ಪದವಿರ್ದ 
ಲಿಂಗ ಪೂಜಿಸುವಾರುಯನ್ನಂತ ಮುಂದಿಮೂರ್ಶಿಗಾರು ಮನ್ನಿಪರು 
(ದೀದ?3, 9-08) ; ಸದಮಲಜ್ಞಾನದ ಕುದಿ ಉಕ್ಕಿ ಬರುವಾಗ ನದರಿಟ್ಟು 
ನಿನ್ನೊಳು ಸದಮಲ ತತ್ವವಿ ತಿಳಕೋ ಬರಕೋ (ಕರೀಫ,'೬೬ ಕವಿಕಾವ್ಯ 
ಪರಿಯ), ನೆಜರಿಡು : ೧. ಒಂದೀಟು ನೆಜರಿಟ್ಟು ನಡಿ. ನಮ್ಮ ಬಿಚ್ಚು 
ನಇಥಪ್ಪ . . . ಕೂದಲೆಳೀಲೆ ಉರುಲು ಹಾಕಾಂವ (ಪತಿತೋ. ೬೭). 
ನೆದರಿಡು : ೧. ಸದ್ಯ ನೆದರಿಟ್ಟು ನೋಡಿಕೋ ಉದಿಸಿದ್ಯಾವಲ್ಲೆ (ಕರೀಫ. 
೩೩-೦), ೨. ಬಯಸು ; ಕಾಮಿಸು ; ಅಪೇಕ್ಷೆಪಡು : ಮಾವೀನ ಹಣ್ಣು 
ವಂನಿಯಾಗ ಇಟಗೊಂಡು ನೀರಲಕ್ಕಾಕ ನೆದರಿಟ್ಟ (ಗರತಿ. ೧೨6). 
[ ನದರು (ಆನಜರು) + ಇಡು) 

ನದರಿಸು "ನಜ್ರಿಸಂ' ನೋ. 

ನದರು "ನಜರಂ' ನೋ. 

ನಹಕುಕಾಣಿಕೆ "ನಜರುಗಾಣಿಕೆ' ನೋ. 

ನದರುಗಾಣಿಕೆ "ನಜರಂಗಾಣಿಕೆ' ನೋ. 

ನದರುಗೆಡು (ಕ್ರಿ). `ಕಂಗೆಡು ; ದಿಗ್ಭ್ರವೆಂಗೊಳ್ಳು : ಮದನಗಂಜುತ 
ಮಾಂದಳಿರಿಗೆದೆಬೆದರುತಳಿವಿಂಡುಗಳ ರಭನಕೆ ನದರುಗೆಡುತ . . . ಚಂಡ 
ರಕ್ಕಸ ಬೆದರುತೈದಿದ ಬನದೊಳಗಜೆಯ ಕಾಬ "ತವಕದಲಿ (ಅಂಬಿಕಾ. 
೦8-6)... | ನದರು (£ನಜರು) + ಕೆಡು; ] 

ನದಿ (ನಾ). ಹೊಳೆ ; ತೊರೆ ; ೯ .ಎಂಟು ಸಾವಿರ .ಧನಂಃಪ್ರಮಾಣಕ್ಕೆ 
ಕಡವೆಯಿಲ್ಲದಷ್ಟು . ದೀರ್ಭವಾಗಿಯೂ ಅಗಲವಾಗಿಯೂ ಹರಿ 
ಯರವ ಜಲಪ್ರವಾಹಕ್ಕೆ "ನದಿ' ಎಂದಂ-ಟೀಕಾಕುರರಂ ಸೂಚಿಸಂ 
ತ್ತಾರೆ : “ಸಿಂಧಂಃ. `ಸ್ರವಂತೀ, . ತಟಿನೀ.. ತರಂಗಿಣೀ,' ನದೀ, ಧುನೀ 


೨ಎ. ರೋಧೋವಕ್ಕಾ - ಈ ೨೧ ಕೊಟ” (ಹಲಾಯು ೦೧೦-೪೩) ;: 


“ನದಿ ತರಂಗಿಣಿ. ಶಟಿನಿ ಧುನಿ ಸಿಂಧು... ದ್ವೀಪವತಿಯಾಪಗೆಯೆನೆ 
ತೋಳೆಗೆ ನಾಮಂ” (ಮಕಗರಾ, ೮೨೨-೦): ಜಂಬೂದ್ವೀಪದ ಮೇರುವಿನ 
ಮೂಡಣ ವಿದೇಹದ ಸೀತಾನದಿಯ ಬಡಗಣ ತಡಿಯೊಳ್‌ (ಆದಿಪು &-೮ವ) ; 
ಹರಿವ ನದಿಗೆ ಮೈಯೆಲ್ಲ ಕಾಲು ಉರಿವ ಕಿಚ್ಚಿಗೆ ಮೈಯೆಲ್ಲ ಬಾಯಿ (ಆವಕ. 
೦೭೨-೭೭೫) ; ನದಿಯಂ ನಾದಿಕಸಂತೆ ಪೊಕ್ಕು. ಗುಜ3ಯಂ ಧಾನುಷ್ಯನೆಂಬಂತೆ 
ತಪ್ಪದಿದಂ 'ಕಂಬಮನೆಚ್ಯುದು (ಖರ್ಕ್ಯಫು, `೦೦-033) ; ನದಿ ಕಣ್ಣೆಟದಂತೆ 
ಪೊಳಂಕಿದ ಮಾನಂ ಮೊಸಳೆ ಪಾಯ್ಡು ನರಪತಿಯ ವಿನೋದದ ಗುಜ್ಮಸಿಕ್ಕೆ 
ಪಿಡಿದತ್ತದನಧಿಪತಿ ಜಾಲಗಾಅರಿಂ. ತೆಗೆಯಿಸಿದಂ (ಯಶೋಡ. ೩-೪೮) ; 
ಮಜುದಿವಸ ವೇದಾವತಿಯ ಸಾರ್ದರು ಬಳಿಕ್ಕವರಲ್ಲಿ ರಜನಿಯ ಪರಿಹರಿಸಿ 
ದಾಂಟಿದರು. ನದಿಯನು ಮೂಅನೆಯ.ಬಿವಸ (ತೊರರಾ. ೨-೪-೪) ; ನದೀ 
ದಾಟಿ ಬದೀಲಿ ಬಿದ್ದ ಹಾಗೆ (ಗಾದೆ). 

'ನದಿನದ, ನದೀನದೆ ಇ ಹೆಣ್ಣು ಮತ್ತು ಗಂಡು ಹೊಳೆಗಳಂ : 
ಮೂತೆಅದ ಗಾಳಂಗಳಿಂ . , . ಸೊಗಡುಗೊಳುನಳ ಮದ್ದುಗಳ ಮಸಕ 
ದಿಂದಂ `ನದಿನದಾಳಿಯೊಳು. ಮಾನ್ಗಳಂ ತವಿಸುತಿಹ. `ಬೇಡರಂ ನೋಡಿದಂ 
ಭೂನಾಥನು (ಹಕಕಾ. 8-99); ಅಂತವರಿರ್ವರುಂ ತಾತಾನದೀನದಾಂತ 
ರಾಳಸಂಪಜ್ಜನಪದಂಗಳಂ ಕಳೆಹು-ಕತಿಪಯಪ್ರಯಾಣಂಗಳಿಂ . . . ಬಂದು 
(ಸುಳುಮಾ, ೨-೪೫೦); ನದೀಸದೌಘಮಾಗಳೆ ಬಜುಗಂಪಲಾಯ್ಕು 
ಕುಟ್‌ಯಂಂ ತೆವರುಂ ಸಮನಾಡ್ತುದೆತ್ತಲುಂ (ಪ್ರಷ್ಟಪು. 8-9೬) ; ಕಾಮಿ 
ತಾರ್ಥವನೀವವಂದಿನ.' ಭೂಮಿ: ಬಿತ್ತದೆ ಜನಿಪ ವಸ್ತುಸ್ತೋಮವನು 
ತಂದೀವುದದ್ರಿನದೀನಬಾದಿಗಳು (ನಿಳಾಗ. ೦-೬-೮) ; ಅಕ್ಷಯವಾದ ಸರೋವರ 
ವೊಂದರಿಂದ ಅನೇಕ ದಿಕ್ಕುಗಳಲ್ಲಿ: ಸಹಸ್ರಾಧಿಕ. ನದೀನದಗಳು ಹೊರ 
ಹೊರಟು ಬರುವಂತೆ (ತತ್ಕಪ್ಪಾ- :೦೨೯). ನದಿಯ ಮಕಳ (ಗಂಗಾ) 
ನದಿಯ ನುತ ; ಗಾಂಗೇಯ ; ಭೀಷ್ಮ: “ನಾದೇಯಃ, ನದೀಸುತಃ- 


೪೩೪೪ 


ನದಿವಾಸಿ 


ಈ ೨ ನದಿಯ ಮಗಂ” (ಹ೦ತಿಯು. 63-4೪೭) ; ಇದು ಮಹಾಮಖವಿಲ್ಲಿ 
ಪೂಜ್ಯನು ಯದುಗಳರಸನು ಭಟ್ಟನಿಲ್ಲಿಗೆ ನದಿಯ ಮಗನಿಲ್ಲಿಗೆ ಸದಸ್ಯರು 
ನಾರದಾದಿಗಳು (ಕುಫ್ಯಾಸೆ. ೧೦-೩೯) ; ನದಿಯ ಮಗ ಗುರು ಗುರುತನೂ 
ಜನು ವಿದುರಭೂರದ್ವಾಜಮುಂಖ್ಯರು ಬಹಳಾಭ್ಯುದಿತಬಲ 
ನೆರೆದೆದ್ದು ನಡೆದುದು ಭರದ ಪಯಣದಲಿ (ಕುವ್ಯಾಅ. ಓರಿಇ. ೨೩-೬)- 
ನದಿ ಹಾಯು ಎ ಹೊಳೆಯನ್ನು ದಾಟಂ,-ಕ್ರವಿಂಸಂ : ನದಿ ಹಾಯೋನಿಗೆ 
ತಿದಿ ಯಾಕೆ? (ದುರಂನಾ. ೪), [ಸಂ. ನದೀ) 

ನದಿಗವುಂಡ (ನಾ), ಒಬ್ಬಾತನ ಹೆಸರಂ : ಸದೆಯನೂರ ನದಿಗವುಣ್ಣನು 
ತಿರ್ಬೂರ ಮಾರಗವುಣ್ಣ (ಮೈಅರಿ. ೧೯೦೯, ೧೦-೭೩ ; 900), 

[ ನದಿ + ಗವುಂಡ (ಆಗಾಮುಂಡ) ] 

ನದಿಜ (ನಾ). ಎ ನದೀಜ ೩ : ಇದಿರುಗೊಂಡರು ಹಿರಿದು ಮನ್ನಿಸಿ ವಿದುರನನು 
ಕೊಂಡಾಡಿ ಗುರು ನೃಪ ನದಿಜ ಧೃತರಾಷ್ಟ್ರಾದಿಗಳ ಸುಕ್ಷೇಮ ಕುಶಲಗಳ 
ವಿದುರನಾಗಮನಪ್ರಪಂಚದ ಹದನನೆಲ್ಲವ ಕೇಳಿದರು (ಳುವ್ಯಾಅ. ೦-೧೮). 

[ ಆಸಂ. ನದೀಜ] | 

ನದಿಪು (ಕ್ರಿ). (ಬೆಂಕಿ, ದೀಪ, ಉರಿ, ಬೆಳಕು, ತಾಪ ಮೊದಲಾದು 
ವನ್ನು) ನಂದಿಸು ; ಆರಿಸು: ಭರತನ ಮೊಗದೊಳ್‌ ಪರ್ವಿದ ಖರ 
ಕೋಪಾನಲನನೆಯ್ದೆ ನದಿಪುವವೊಲ್‌ [ಉಕಾಂ. ನಂದಿಪವೋಲ್‌] ತನ್ಮರಕತ 
ಮಣಿವರ್ಣಂ ಕರಪರಿಘದಿನೊಡನೊಡನೆ ತುಳ್ಳಿದಂ ತಿಳಿನೀರಂ (ಅದಿಪು. 
೧೪-೦೦೫) ; ಬಲದೇವನ ಮನೆದೊಳಾದ ಮುಳಿಸೆಂಬ ಕೆಚ್ಚಂ ತನ್ನ ಮೃದು 
ಮಧುರವಚನರಚನಾಜಲಂಗಳಂ ತಳಿದು ನದಿಪಿದಂ. (ಪೂಪಧಾ. ೫-೨೨0) ; 
ಮದನಧಾವಾಗ್ನಿಯಂ ನದಿವೆ ಮಾಡಿದ ಕಾಮನದಿಯೆನಿಸುವುವು ದಿವಿಜ 
ದಂಪತಿಶತದೊದವಿದ ರತದ ಪದನಲ್ಲಿ (ಕಾಂತಿಪು. ೨-೯೫; ದವರೌದ್ರಜ್ವಲ 
ನಾದ್ಭುತಂ ಹೃದಯದೊಳ್‌ ಶೋಕಾಗ್ನಿ ಕೈಗಣ್ಮೆ ಪೊಣ್ಮುವ ಕಿಚ್ಚೆಂ 
ಸದಿಪಲ್ಕೆ ಬರ್ಪ ತೆಜದಿಂದಂ ಕಣ್ಣ ಳಿಂದುಣ್ಮಿ ಪೊಣ್ಮುವ ನೇತ್ರಾಂಜನಮಿಶ್ರ 
ಬಾಷ್ಟಜಲಧಾರಾಬಿಂದುಗಳ್‌ ಕೂಡೆ (ಅಜಿಪು. ೦೦-೪೫); ಅಳವಿಗಬ್‌ದ 
ಳುರ್ವ ಮದನಾನಳನಂ ನದಿಪಲೈ ಪಲವುಮಮೃತದ ಪೆನಿಯಂ ತಳಿವಂತೆ 
ದಂತರುಚಿಗಳ* ತುಳುಂಕೆ ನೃಪಸುತನನಾರ್ಯಸುತನಿಂತೆಂದಂ .(ಲೀರಾವ. 
೪-೩8) ; ಉಂತೆ ಜಗಂಗಳಂ ತಿಗುರಿಗಂ ತರುತಿರ್ಪೆ ಮನೋಜನೀ ವಸಂತಂ 
ತಲೆದೋಅಾತಿಂ ಹರನ ಕಣ್ಣುರಿಯಂ. ನದಿಪಲ್‌ ಸಮರ್ಥನೋ (ಜಂದ್ರಪು. 
೭-೪೬- - 

ನದನದಿಷು (ದ್ವಿರುಕ್ತಿ) : ನಿಚ್ಚಂ ಪಗಲಿನಕಾಂತದ ಕಿಚ್ಚನಿರುಳ ಚಂದ್ರ 

ಕಾಂತದೊಟ್‌ಪಂ ಪಡೆದಾ ಕಿಚ್ಚ ನಗೆ (ದ ನದಿಪೆ [ ಪಾಕ. ನದನದಿಸೆ, 
ಸದನಡಿಸೆ] ಮಾಡುಗುಮಚ್ಚರಿಯಂ ಪಗಲುಮಿರುಳುವಾ ವಿಜಯಾರ್ಧಂ 
(ಅಜಿಪು. ೯-೨೨). [ಎನಂದು?]) 

ನದಿಮೊಗ (ನಾ; ಹೊಳೆಯಪಾತ್ರ,-_ಪ್ರವಾಹ:.ಮೂರು ಖಂಡಗಳೇಳು 
ಸಾಗರಂಗಳನು ಹದಿಮೂರು ನದಿಮೊಗಗಳನು ದಾಟಿ ಬಂದೆಲ್ಲಿ ಭಾರತೇಯರೆ 
ಹೃದಯ ದೈವಸಮ್ರಾಜ ದರಬಾರ ನಡೆಸಿದನೆಲ್ಲಿ-ನೋಡಿದುವೆ ಢಿಲ್ಲಿ! 
(ಕಎಪು. ೩೩), [ ನದಿ %. ಮೊಗ] 

ನದಿಯಮರ (ನಾ). ಒಂದಂ ಬಗೆಯ ಮಂ ; . “ಬೃಹತ್ವತಿಃ, ಬೃಹಸ್ಪತಿಃ 
ಈಯೆರಡು ನದಿಯಮರ, ನೇಅಕಿಲ್‌” (ನಧಿ, ೦೦೪). 

ನದಿ ಮರ್ಕ) 

ನದಿವಾಸಿ (ನಾ). ಹೊಳೆಯ ಬಳಿ ವಾಸಿಸುವವನು : ನದಿವಾಸಿಗಳು 
ವನವಾಸಿಗಳು ಗಿರಿವಾಸಿಗಳು ಗುಹ್ಯ ಗುಹೆವಾಸಿಗಳು ಇಂದ್ರಿಯಭಯಂಗಳಿಗೆ 
ಅಂಜಿ ಕಂದಮೂಲಾರಿಗಳ ಭಕ್ಷಿಸುವ ಕಾನನದ : ಮರುಳುಗಳೆಲ್ಲಾ ಲಿಂಗ 
ಪ್ರಾಣಿಗಳಿಗೆ ಪ್ರಾಣಲಿಂಗ ಸಂಬಂಧಿಗಳಾದ ಪರಮಶಿವಯೋಗಿಗಳಿಗೆ ಸರಿಯೇ 
ಈ ಭ್ರಾಂತರೆಲ್ಲಾ (ಸಿದೇವ ೦೧೬-೩೩೯). [ನದಿ ವಾಸಿ) 


36 


೩4 


40 


ನದೀಚರ 


ನವೀಚಶ (ನಾ). ಹೊಳೆಯಲ್ಲಿ ಸಂಚವಿಸಂವುದೌ : ಪಿರಿದು ಪೊಟ್ಟಂ 
ವನಪ್ರಚಾರದೆೊಳಲಸಿದ ನಡಿ:ಚರನಪ್ಪೆ ಯೂಥಪತಿಯಂತೆ ವನವಿಹಾರ 
`ದೊಳಲಸಿ ಬಂದೆ? ಕಾವಣಮಂ. ಪುಗೆ (ಕಾಂತಿಪು. 6-3೩ವ). [೫೦. ] 

ನಡೀಜ (ಗು). ೧. ಹೊಳೆಯಲ್ಲಿ-ಹುಟ್ಟಿದ. (ನಾ). ೨. ಹೊಳೆಯಲ್ಲಿ 
ಹುಟ್ಟಿದುದು ; ನೀರಿನಲ್ಲಿ ಹುಟ್ಟಿದುದು. ೩. (ಗಂಗಾ) ನದಿಯ 
ಮಗ ; ಗಾಂಗೇಯ ; ಭೀಷ್ಮ : ಬಿಲ್ತೋಳ್‌" ಮುನ್ನಂ ಪಿನಾಕಾಯುಧನೆ 
ಸಕಲಚೆಕ್ರಾಯುಧಂ ಜಾಮದಗ್ಗ್ಯಂ ಬಲ್ಲಂ ರಾಮಂ ನದೀಜಂ (ಎಳ. ೪, 
ಚೆಳ್ಕವಃಹ. ೭೬-೩೪; 1180): ತತ್ಸೇನೆ ದಾಮುಗ್ನಿಯಿಂ ನೆಲೆವೆರ್ಚಿರ್ದಟವೀ 
ಪ್ರತಾನಮುರಿಯುತ್ತಿರ್ದಪ್ಪು ದೆಂಬಂದಮಂ ಗೆಲೆ ಮಾಡಿತ್ತು ನದೀಜನುಗ್ರಶರ 
ಪಾತೋದ್ಯೂತಚಾತಾದ್ಭುತಂ (ಮಹಾನೇ. ೦೨-೧೬೬) ; ಮುರಹರ ಗುರು 
ನದೀಜರ ಬೀಳುಕೊಟ್ಟನಂ ಕೃಪನ ಮನ್ನಿಸಿ ಮನೆಗೆ ಕಳುಹಿದನು (ಕುವ್ಮಾಉ. 
6-2). ೪. ಅಜೂನವೃಕ್ಷ ; ನೀರಂಹಲಸಿನ ವಂಠ ೯ ಕದಂಬವೃಕ್ಷ': 
ಕವಿಗಳ ಕೊಂಡಾಟ ವಿವಿಧರೂಪೆಗಳನ್ನು ತಾಳಿತು. ಮರಕ್ಕೆ ಅವರು 
ಕೊಟ್ಟಿರುವ ವಿಶೇಷಣಗಳನ್ನು ನೋಡಿ. ಷಟ್ಟದೇಷ್ಟೆ . . ನದೀಜ, 
ದಾಸವೃಕ್ಷ (ಜಸುಹೊ. ೪೬). [0.7 

ನದೀಜಾತ (ನಾ). ಎ ನದೀಜ ೩: ವೈರಾಗ್ಯಂ ಭೊಂಂೆನೆ ತೆಯ್ಯಾರೆ 
ಮನಕ್ಕಾಗಳಾ ನದೀಜಂತಂ ಸಂಸಾರೆಕ್ಕೇವೈಸಿ ದಯಾಧಾರು ಪರಮಾತ್ಮ 
ತತ್ತ್ವನಿಷ್ಠಿತನಾದಂ (ಪುಹಾನೇ. ೦೨-೦೭೩]. [ಂ.] 

ನದ್ದೀತನೂಜ (ನಾ). ಎ ನದೀಜ ೩: ಆಗಳ* ನದೀತನೂಜಭಾರದ್ವಾಜ 
ಕೃಪರವಿರಳ ಬಾಷ್ಟವಾರಿ ದುರ್ದಿನ ದೀನಾನೆನರಾಗಿರೆ . ವಿದುರಂ 
ತಾನಟ್‌ದುಮಜ್‌ಯದಂತೆ. ಶೋಕಾಕ್ತಾಂತನಾಗಿ (ರಂಪಛಾ, ೩-೮ ವ). 

[ಸಂ.] 

ನದೀತರಣ (ನಾ). ಹೊಳಿಯಿನ್ನು ದುಟುವಿಕೆ : ಹೆಯಶಾಸ್ತ್ರಂ ಸೂಫ 
ಶಾಸ್ತ್ರಂ ನದೀತರಣಂ ತಾಪನೆಮಿಂದ್ರಜಾಲಮೆಅತಂ ...- ಅಖಲವ್ಯೂಹೋತ್ಕರ 
ಮೆಂಬಿನಿತಆೊಳಂ .ಬಲ್ಲರೆಲ್ಲರುಂ ಮೆಚ್ಚೆ ಪಡೆದನತಿಕೌಶಲಮಂ (ಪುಶ್ವಪು. 
೪-8೯). (ಸಂ.] 

ನದೀತೀರ (ನಾ). ಹೊಳೆಯ ದಂಡೆ,-ತೀರ : ಬಾಳೆಯ ಗರ್ಭದೊಳಿರ್ದ 
ಬಾಳೆಯಂ ಬಾಳನುಮಂ ಕಂಡೆತ್ತಿಕೊಂಡು ಮತ್ಸ್ಯಗಂಧಿಯಂಂ ಮತ್ಸ್ಯ 
ಗಂಧನುಮೆಂದು ಪೆಸರನಿಟ್ಟು ನಡಪಿ ಯಮುನಾನದೀತೀರದೆರ್ಪನ್ನೆಗಂ 


(ಪಂಪಧಾ. ೦-೬೮ ವ); ಆ ನದೀತೀರಕ್ಕೆ ಸಮಾಧಿಗುಪುಕೊಬ ದಿವ್ಯ "80 


ಮುನೀಶ್ವರರ* ಬಂದಸ್ತಮಯಸಮಯದೊಳ್‌ ರಾಷ್ಟಿಪ್ರತಿಮೆಯೊಳಿರೆ 
(ಮಜಾನೇ. ೦೬-೧೦ ವ) ; ನದೀತೀರದ ರಮ್ಮಸ್ಥಾನ !ಹ್ರಸತು. ೬೨). [ಸಂ.) 

ನದೀನಂದನ (ನಾ). ೬ ನದೀಜ ೩: ನದೀನಾಂದಔ ವಾರಣಾಸಿಯಂ 
ಪೊಜಮಟ್ಟೇಕೆ ಬಂದಿರೆಲ್ಲಿರ್ದಿರೆಂದುಂ ಬೆಸಗೊಳ್ಳುದುಂ " (ಮಹಾನೇ. 
೯-೧೦೦: ವು : ಈ ನದೀನಂದನನ ಬಲದಲಿ ಸೆಣಿ ಶಿನೆಗಂಜುವುದೆ (ಕುಪ್ಯಾಳೀ. 
೧-೩೩). [ಸಂ.] 

ನದೀನಾಥ (ನಾ). ೧. ಹೊಳೆಗಳ ಒಡೆಯ : ಸಾಗರ ; ಸಮುದ್ರ. ೨ 
[ಜೈನ] ಒಂದಂ ಕಾಲಪ್ರಮಾಣ : ತೆಕ್ಕಲ್ಪ ಷೋಡಶ `ನದ್ದ(ದೀ,], 
ನಾಥೋಪಮಾಯುಷ್ಯಂಬರಂ ದಿವೃಸುಖ ವಾು:ನಂಂಡೂ (ಟುಹಾನೇ. 
`68-೦೪೬ವ). [%0.] 

ನದೀನಿಕಟ (ನಾ). ತೊರೆಯ ತೀಠದ ಪ್ರದೇಶ ; ಹೊಳೆಯ ತೀರ : 
ಎಡಳಿತ ಕಂಜವಿಲ್ಲದೆ ಕೊಳಂ ಗಜವಿಲ್ಲದ ಕಳಿಹು ಚೂತಮಿಲ್ಲದ. ಬನಮಂಚೆ 
ಯಿಲ್ಲದ ನದೀನಿಕಟಂ ... ಅತ್ಕುದಾತ್ತಗಸಿವಿಲ್ಲದ ಮಾನವರಿಲ್ಲದೆಲ್ಲಿಯುು 
(ಖುಷ್ಳಪು:` ೨.೦೦). [ಸಂ.] 

ನದೀಪೂರ ನಾ). ಹೊಳೆಯ ಪೂರ್ಣಪ್ರವಾಹ ; ತುಂಬುಹೊಳೆ : 
ಘನಶೋರ- . ಘನಾಗಮಜಳಜನಿತೋಶೈರ್ಸಿಮನನೂನಬಾಂಧವಜನಿತಾಶ್ರು 


30 


೩6 


20 


40| ನದೀಮುಖಜಭೂಮಿ (ನಾ). 


ನದೀಮುಖಜ ಭೂಮಿ 


ನದೀಪೂರಮನುಡುಗಿಪುದಿನತೇಜವಸಂತದಂತೆ ಬಂದೀ ಕ್ಷಣದೊಳ್‌ (ಕಂದ್ರಪು. 
೩-೦೪). [ಸಂ.] 

ನದೀಪ್ರವಾಹ (ನಾ). ಹೊಳೆಯ ಪ್ರವುಹ,-ಹರಿವು : “ಒಟ್ಕು-ನದೀ 
ಪ್ರವಾಹಂ'' (ಕಮದ. ಪರಿ. ೧):- ತೊಲಗಿರೈ ಮುನಿವರರು- ಒಲ್‌ದೇ 
ಹೊಳೆಯೊಳಗೆ ಹೋಗದಿರಿ ದಿವದಿಂದಿಳಿದ ದಿವ್ಕನದೀಪ್ರವಾಹದ 
ಸತ್ಯತವಂವೆನಲು ಅಲಘಂಮಶಿ ಕೇಳುತ್ತ ಘಾಳುಘುಳುಘುಳು ಮಿಗಲು 
ಬಹ ನದಿಯನೀಕ್ಷಿಸಿ ತೊಲಗದಾಪೋಶನವ ಕೊಂಡನು ಜನ್ಹುವಂನಿ ನಗುತ 
(ನಿಭಾಗ. ೯-೮-೪೬). [ಸಂ.] 

ನದೀಬೂಡು (ಗಂ). ನದಿಯಲ್ಲಿ ನೆರೆ ಬಂದಾಗ ನೀರಿನಲ್ಲಿ ಮುಳಂಗಂವ ; 
ಹೊಳೆ ಸಾಲಿನ : ದೇಸಾಯರ "ನದೀಬೂಡು' ಜವಿಸನು, ನಾಡಗೌಡರ 
"ಮಡಿಗದ್ಟೆ', ಕೇಶವರಾಯನ ಮಾವಿನ ಗಿಡಗಳು ನಿನ್ನ ಕಣ್ಣು ತುಂಬಲಾರವೆ?. 
(ಹಬ್ಮಿಬ. ೩೩). [ ಮರಾ. ನದೀಬುಡ ] 

ನದೀಮಾತೃಕ (ನಾ). ೧. ಹೊಳೆಯ ನೀರಿನಿಂದ ಬೆಳೆ ಬೆಳೆಯಂವ 
ಭೂವಿಂ ; ನೀರಾವರಿ ಭೂಮಿ : “ತೊಟಯ ನೀರಿಂ ಚೆಳೆರೆ ಭೂಮಿ 
ನದೀಮಾತೃಕವೆಂಬುದು” (ಹಲ*ಯು. ೨೭-೬); “ಹೊಳೆಯ ನೀರಿಂ ಬೆಳೆವ 
ಮಹಿ ನದೀಮಾತೃಕಂ" (ಮಂಗರಾ. 3೯-೪);  ಭೂತಲವರ್ತಿಯಪ್ಪ 
ವಿಷಯಾಳಿ ವಿಚಾರಿಪೊಡಾವಗಂ ನದೀಮಾತೃಕ ದೇವವಸಿತೃಕಮೆ (ಕಂದ್ರಪು. 
೦-೯೦) ; ಅದಲ್ಲದೆಯದೆ ನದೀಮಾತೃಕಮುಂ ದೇವಮಾಶೃಕಮಂಮೆಂಬ 
ಭೇದಮಂ-. ಬೇರ್ಪಡಿಸಿ (ಫುಷೃಪು, ೨-೦೪೭); ನೂತನ ನಾರಿಕೇಳಜಲದಿಂ 
ವಳೇಕ್ಷಂಗಳಾವಗಂ-ನದೀಮಾತೃಕ ದೇವಮಾತೃಕದ ಪಂಗುಳಿದೊಳ್ಳೆಳಸಾಗಿ 
ರಂಜಿಕುಂ (ಕ್ರಿಪುವಿ, ೨-೩೮);- ಬೆಳೆವುವು ಶಾಲಿ ಪಾಮರಿಯಾರ ಮೊಗಸಸ 
ವೆಳಗಿಗೊಸರುವಿಂದುಕಾಂತದ ಜಲದಿಂದೆ ದೇವಮಾತೃಕ ನದೀಮಾತೃ 
ಕಗಳ -ಬಗೆಗೊಳದಾ ನಾಡೊಳೂ (ತ್ರಿಳುತಿ, ೨-೧೪). ಪಿ. ಗದ್ದೆ; ತರೀ 
ಜಮಾನಂ. "ದೇವಮಾತೃಕ' ಪರಾ. '[ಸೇ..] 

ನದೀಮಾತೃಕೆ (ನಂ).ಎನದೀಮಾತೃಕ ೧ : ದೇವಮಾಶೃಕೆ ನದೀಮಾತೃಕೆ 
ಯಾದ ನಾನಾವಿಧ ಬೆಳೆಯ ಭೂಮಿಗಳು ಅವಾಗ ಬೆಳೆದೊಅಗುವ ಧಾನ್ಯ 
ಸಂದೋಹೆಕಾವಾಸವಾಗಿರುತಿಹುದು (ನಾಗಕು. ೨-೦5). 

[ ಸಂ. ನದೀಮಾತೃಕಾ) 

ನದೀಮುಖ (ನಾ). ಹೊಳೆಯು ಸಮಂದ್ರ ಕೈ-ಸೇರಂವ ಸ್ಥಳ; ಅಳುವೆ: 
ಸ್ವಯಂಭೂರಮಣ ಸಮುದ್ರವ ಮಹಾಮತ್ಸ್ಯಂಗಳ್ಳಾ ಸಿರಯೋಜನದೀರ್ಫ್ಥಂ 
CARNE ಐನೂಲು ಯೋಜನ ನೀಳಂ (ಕ್ರಾವಕಾ. ೦೨೩) ; 
ನದೀಮುಖ `(೪ಊ ಣಂಇಟು) ಅಂದರೆ ನದಿಯೆಖ ಸಮುದ್ರಕ್ಕೆ ಸೇರುವ ಸ್ಥಳ 
(ಛೂಗೋಳಿ. ೦); ಗಂಗಾನದಿಯಲ್ಲಿ `ನದೀಮುಖದಿಂದ ಎಪ್ಪಶ್ತುಮೈಲಿ 
ಗಳವರೆಗೂ ಜಹಜುಗಳು ಹೋಗುತ್ತವೆ. (ಸಳದಿ. ೨೦); ಈ ವಲಯದಲ್ಲಿ 
ನದೀಮುಖಗಳಲ್ಲಿರುವ ಮೆಕ್ಕಲುಮಣ್ಣು ನೀರಾವರಿಗೆ ಅನುಕೂಲವಾಗಿದೆ : 
(ಶಿಲ್ಪನಾ. ೩೬೧). £ಸಂ.] 

ನದೀಮುಖಖಂಡ (ನಾ). 3 ನದೀವಂಂಖಜಭೂವಿಂ: “ನದೀಮುಖಖಂಡ 
ಅಥವ ಡೆಲ್ಬ ಉಂ)” ಅಂದಕೆ. ಒಂದು.ನದಿಯ ಮುಖಭಾಗದಲ್ಲಿರುವ 
ತ್ರಿಕೋಣೌಕಾರೆವಾದ ಭೂವಿ (ಯದೂಗೋಳ. ೧೩). [ನದೀಮಂಖ + ಖಂಡ) 

ನದಿಯು ಸಮಂದ್ರಕ್ಕೆ ಸೇರುವಲ್ಲಿ 

ನಿರ್ಮಾಣವಾಗುವ, ಮೆಕ್ಕಲಂಮಣ್ಣಿನಿಂದ ಕೂಡಿದ ನೆಲ; ಮೆಕ್ಕಲು 

ಭೂರಿ; ಜಲಾನಯನ ಭೂಮಿ: “ನದೀಮುಖದಲ್ಲಿ ಇಂತಹ ಶ್ರಿಕೋನಾ 

ಕಾರಗಿ ಏರ್ಪಟ್ಟ ಮೆಕ್ಕಲು ಭೂವಿು : ನಡೀಮುಖಜಭೂಮಿ; ಕುದುರು” 

(ಯಮಂ. ಇಂಕನಿ); ನದಿಗಳು -ತಮ್ಮ ಗತಿಗಳನ್ನು. ಬದಲಾಯಿಸುವುದು, 

ನದಿಮುಖಜಭೂಮಿಗಳೆಂದು ಪೊಸ ಪ್ರದೇಶಗಳು ಸಿದ ವಾಗುವುದು 

- ಮುಂತಾದುವು ಪ್ರೈ ತಿಯಲ್ಲಿ ಯೇ ನಿಡಿರುವ. ಘಟನೆಗಳು 


ನದೀಮೂಲ 


(ಧಾಇಪ್ರ, ಓ) ; ದಕ್ಷಿಣ ಭಾರತದ ನದಿಗಳು . ಸಮುದ್ರ ಸೇರುವ 
ನದೀಮುಖಜಭೂಮಿಯಲ್ಲಿ ಮಾತ್ರ ಅವು ಭೂಮಟ್ಟದಲ್ಲಿ ಹರಿಯುತ್ತವೆ 
(ನನದಿ. 33). [ಸಂ.] 

ನದೀಮೂಲ (ನಾ). ನದಿಯ ಉಗಮಸ್ಥಾನ ; ನದಿಯಂ ಹಂಟ್ಟುವ 
ಸ್ಥಳ; : “ನದೀಮೂಲ” (808866) ಅಥವ “ಉಗಮ” ಅಂದರೆ ನದಿಯು 
ಹುಟ್ಟು: ವಸ ಸಳ (ಭೂಗೋಳ. ೦೨); ಖಯಹಷಿಮೂಲವನ್ನೂ ನದೀಮೂಲ 
ವನ್ನೂ ಗುರೆಮೂಲವನ್ನೂ ಹುಡುಕಬಾರದು (ರೂಂ). p ಈ ರೀತಿ 
ಯಲ್ಲಿಮೂಲಗಳನ್ನು ಬೆದಕಂತ್ತಾ ಹೋದರೆ ಅಪ್ರಿಯವಾದ ವಿಷಯ 


ಗಳಂ, ಅಪಾಯ ಪ್ರಸಂಗಗಳು ಉಂಟಾಗಂತ ವೆ ಎಂಬುದಂ ರೂಢಿ. 


ವಾಕ್ಕದ ತಾತ್ಪರ|್ಯ. [ಸಂ, ) 

ನದೀಯೋಜನೆ (ನಾ). ನದಿಗಳಿಂದ . ಉಪಯೋಗ ಪಡೆಯಲು 
ಅಣೆಕಟ್ಟು ಕಟ್ಟುವ ವ್ಯವಸ್ಥೆ,-ಏರ್ಪಾಡು : ನದೀಯೋಜನೆಗಳು 
ನಮ್ಮ ದೇಶದ ಇಂಜಿನಿಯರ್‌ಗಳ . . . ಕೆಲಸಗಾರರ ಪ್ರತಿಭೆಯ ಪ್ರತೀಕ 
ಗಳು (ಸನದಿ, ೩೪). [ ಸಂ. ನದೀಯೋಜನಾ] 

ನದೀಸರ್ಜ (ನಾ). ಒಂದು ಬಗೆಯ ಮರ; ಅಜಂರ್ಣನವೃಕ್ಷ ; ಮತ್ತಿ 
ಮರ ; “ನದೀಸರ್ಜಃ, ವೀರತರುಃ, ಇಂದ್ರದ್ರುಃ, ಕಕುಭಃ, ಅರ್ಜುನಃ _ 
೫ ತೋರಮತ್ತೀಗಿಡ; ಕೆಂಪುಮತ್ತೀಗಿಡ. ರಕ್ತಾರ್ಜುನವೃಕ್ಷ” 
9೨೨). [ಸಂ.) 

ನದೀಸುತ (ನಾ). - ನದೀಜ ೩: “ನಾದೇಯಃ, ನದೀಸುತಃ-ಈ ೨ 
ನದಿಯ ಮಗಂ” (ಹಂಾಯು. ೮೨-೩೪೭) ; ಗುರು ಗುರುಪುತ್ರ ಶೆಲ್ಮ 
ಭಗದತ್ತ ನದೀಸುತರೆಂಬ ಸಂದ ಬೀರರೆ ಮಣುವಕ್ಕಂ (ಪಂಪಭಾ. ೦೧-೧೨); 
ತ್ರಿದಶನದೀಸುತನಿಂ ತೀರದ ಕಜ್ಜಂ ಮುನ್ನಂ ಕಳಶಸಂಭವನಿಂ ತೀರದ 
ಕಜ್ಮವಿನಜನಿಂ ತೀರದ ಕಜ್ಜಂ ದ್ರೋಣಪುತ್ರನಿಂ ಶೀರ್ದಪುದೇ (ಗದಾಯಂ. 


(ಸಿದ್ಧಾಂತಿ. 


೩-೬೦) ; ಆ ನದೀಸುತನಡಿಗೆಜಗಿ ರವಿಸೂನು ಕಳುಹಿಸಿಕೊಂಡು ಬಹಳ 
ಮನೋನುರಾಗದಲೈದಿದನು ಕುರುರಾಯನೋಲಗವ (ಕುವ್ಯಾದ್ರೋ. 
೨೨೩೨). [ಸಂ.) 


ನದೀಸೂನು (ನಾ). ಎ ನದೀಜ ೩ ; ಕಾನೀನಂ ದ್ರೋಣ ನದೀಸೂನುಗಳ 
ಟೌದಿಂಬಲಕಿಕ್ಕೆ ಪೆಏರೆನಗಿಲ್ಲೆಂದಾನೆ ಗಳಿತಾಶ್ರುಜಲದಿಂ ಸೇನಾಪತ್ಯಾಭಿ 
ಷೇಕಮಂ ಮಾಡಿದಪೆಂ (ಗದಾಯು. ೩-೬೬). [ಸಂ.] 

ನದೀಹ್ರದ (ನಾ). ನದಿಯ ಆಳವಾದ ಭಾಗ ; ಮಡಂವು : ಜಳಾವಗಾ 
ಹಾಸೆಯಿಂ ವೈತರಣಿಯ ಪರಿಯ ದರಿಯಂ ಮೆಟ್ಟಿ ನುಣ್ಮಣಲಂ 
ಮಣಲ್ಲಿ ಅಂಟೆಗೆತ್ತೆ ದಳ ಪರಿಶಪ್ಪ ಸ್ರಲೋಹರಜಸ್ಸಿ ಕತಿಳತಳದೊಳ್‌ ಮೆಯ್ಯ 
ನೀಡಾಡುವುದುಂ ವ ಅಂತೆಲ್ಲಿಯುಂ ಸೈರಿಸದೆ ನದೀಹಪ್ರದಮಂ 
ಪ್ರಗುವುದುಂ (೫ಾಂಿಪು. ೭-೯೨ವು. [ಸಂ.] 

ನದುಗ್ಗು, (ಕ್ರಿ). ಪರಾಜ್ಮುಖವಾಗಂ ; ಮುಖ ತಿನಂಗಿಸು : ಒದವಿದ 
ಪ್ರರುಡಿಂದಂ ನೋಡದು ನುಡಿಯದು ಪೊರ್ದದೆನಿತು ಕಾಲ್ಜಿಡಿದೊಡ 
ಮೊಬ್ಬದು ಕಿನಿಸಿ ಕಡುಪಿನಿಂದಂ ನದುಗಿದಪ್ಪದು ತಿಳಿಯದೆಂಶುಮಾರ್‌ 
ತಿಳುಪಿದೊಡಂ (ಕಾದಂಉ. ೬೬). [1] 

ನದುಗು, (ನಾ). ಗುನುಗು: ಪಠಾನನ ಕಡೆಯಿಂದಎ ಲ್ಲಾ 
ಅವನಿಗೇನು ನದುಗು ?: (ಕೂ9). [17 

ನದುರು "ನಜರಂ' ನೋ. 

ನದರುಗಾಣಿಕೆ 'ನಜರುಗಾಣಿಕೆ' ನೋ. 

ನದುಳು. (ಗು). ೧. ಒಳಗಿರುವ ; ಹುದಂಗಿರುವ ; ಮಂಚ್ಚಿಟ್ಟಿರುವ : 
ಕೆದರಿದಾಲಿಯ ಕಿಡಿಯ ಮಾಲೆಯ ವದನದೆಗಹಿನ ದೌಂಪ್ಸ ಬಿಗುಹಿನ 
ನದುಳು ಜಿಹ್ವೆಯ ಗಳದ ಹೃಂಹೆಯ ಸುಹ್ಲು ಹೊಯ್ಲುಗಳ ಎದೆಯ 
ನಾಮದ ಬದಿಯ ರೋಮದ ಶ್ರಿದಳ ಕನ್ಕದ ಕದಳಿವರ್ನದ ಎದದ 


ಬಂದಿದೆ 


೪೩೪೬ 


20 


ನನಸು 


ಕೇಸರಿಯುದಿಸಿ ರೊಸಿಷದಿ ಕವಿದವರಿಭಟನ (ಅಂಬಿಕಾ. ೨-೩೮). (ನಾ). 
ಪಿ. ಮಂಚ್ವಿಟ್ಟಿ ರವಿಕೆ ; ; ಹಂದಂಗಿರಂವಿಕೆ : ವಿಷದ ಲಹರಿಯ ಲಳಿಯ 
ನದುಳಿನ' [ಪಾಕಾಂ. ಉಸುರಿನ] ಹೆಸರಿಕೆಯ ಚೂರಿಸುವ ಜಿಹ್ವಾ 
ಪ್ರಸರದುರುಪೂತ್ಕಾರದಹಿಪಂಜರದ ಮಧ್ಯದಲಿ ಎಸೆದನೈ ಲವ (ತೊರರಾ. 
೬-೦೬-೯). “ನದುಳುನಗೆ' ಪರಾ. [?) 

ನದುಳುನಗೆ (ನಾ). ಹೊರತೋರದ ನಗೆ; ಹತ್ತಿಕ್ಕಿದ ನಗೆ; 
ಆಂತರಂಗಿಕವಾದ ನಗೆ : ನೋಡಿದುದಖಿಳಖಳನಿಕರ ನದುಳು [ಖಃ೫. 
ಪುದಿದ]ನಗೆಗಳ ಮೊಗದ ಮುರುಹಿನ ವದನದರೆಮುಸುಕುಗಳಲಿದ್ದುದು 
(ತೊರರಾ. 8-೭-೦೩) ; ನ[ಪಾಕಾಂ. ನು] ದುಳುನಗೆಗಳಲಿವರು ಮೂವರು 
ಪುದಿದ ಪರಿತೋಷದಲಿ ರಾಮನ ಪದಪಯೋಜವ ಸಾರಿದರು ಕಪಿಕಟಕ 
ನಲಿದಾಡೆ (ತೊರರಾ, ೬-೨೭-೬೨). [ನದುಳು.* ನಗೆ) 


ನದ್ಧ (ಗಂ). ೧. ಸೇರಿರಂವ; ಕೂಡಿಕೊಂಡಿರುವ ; ಕಟ್ಟಿದ. (ನಾ). 
೨. ಬದ್ಧನಾದವನು ; ಒಳಪಟ್ಟವನಂ ; ಸೇರಿದವನು: “ಬದ್ಧಃ, 
ನದ್ಮಃ. ಸಂಯತಃ-ಈ ೩ ಕಟ್ಟುಪಟ್ಟವಂ” (ಹಲಾಯು. ೩೬-೦೦೩, ; 


ಕರಿಸೇನಾಸಾರಿನದ್ಭೋತ್ತರಳಕದಳಿಕಾಕಾನನೋಚ್ಚುಂಬೃಮಾನಾಂಬರಚಕ್ರಂ 
(ಆದಿಪು. ೪-೨೪). [ಸಂ.) 

ನದಿ ) (ನಾ). ಚರ್ಮದ ಪಟ್ಟಿ ; ತೊಗಲಿನ ಹಗ್ಗ: “ನದ್ಮ್ರೀ ವದ್ಮಿೀ 
ಸಂಜ್ಞೆಯದು ವರಶ್ರೆಯೆನಿಕ್ಕುಂ?ಿ (ವಸ್ತಾಳೋ. ೩೧-೬೭) ; ನದ್ಮಿ ೨ೀ, 
ವದ್ಮಿ೨ೀ, ವರತ್ರಾ-೩ ತೊಗಲ ಮಿಣಿಯ ಪೆಸರು, ತೊಗಲ ಹಗ್ಗ” 
(ಸಿದಾಂತಿ. ೨೬೯). [ಸಂ. ನದ್ಭಿ ಘೀ) 

ನದ್ಯಂಬು (ನಾ). ನದಿಯ ನೀರಿನ ಆಶ್ರಯ. 

ದ್ಯಾಮ್ಲ (ನಾ). ಒಂದು ಬಗೆಯ ಸಸ 

4ಓಸಧಿ. ೦೬), [ ಸಂ. ನದ್ಮಾಮ್ರ] 

ನದ್ಯುತ್ತರಣ (ನಾ). ನದಿಯನ್ನು ಹಾಯಂವಿಕೆ,-ದಾಟುವಿಕೆ 
ಅಂತುಭಯನದಿಯ. ವೈಷಮ್ಯಮುಮನಾಶ್ಚರ್ಯಂಬಟ್ಟು ನೋಡಿನದ್ಯುತ್ತ 


[ ಸಂ.) 
“ಉಪಕರದಂತಿ-ನದ್ಮಾವ್ಲ” 


ರಣೋಪಾಯವಮಾಾವುದೆಂದು ಬಗೆದು (ಆದಿಪು. ೦೩-೩೧ವ). [ಸಂ.] 
ನನವತಿ (ನಾ). ಒಂದಂ ಸ್ಥಳದ ಹೆಸರಂ: ನೆಲ್ಲಿ ಕುಡಿಕ್ಕಿಜುವಳೆ ನನವತಿ 
ಸಾಗಲ ತಟಾಕಸ್ಕಾರ್‌ (ಮೈಅರಿ. ೦೯೩೯, ೩೦-೨೯ ; 670). [?] 
ನನವರಿಕೆ "ನೆನವರಿಕೆ' ನೋ. 
ನನಸು, ನೆನಸ್ಮು (ನಾ). ನಿಜಸ್ಥಿತಿ; ವಾಸ್ತವಸ್ಥಿತಿ ; ಸತ್ಯ; ದಿಟ; 
ನಿಶ್ಚಯ : ನನಸು ಇ ದಿಟಂ” (ಕಮದ. ಪರಿ. ೨); “ನನ್ನಿ, ನಿಕ್ಕುವಂ, 
ನಿಸದಂ, ಸಾಜಂ, ನೆ.[ಐಾಾಂ. ನೆ]ನಸು, ದಿಟಂ-ಈ ೬ ಸತ್ಯಂ” (ಕಕಸಾ. 


08-೨89) ; ಪುಳಿನಶರಿಸರಪ್ರದೇಶದೋಳ್‌ ಮಟ್‌ದೊಣಗುವೈರಾವತದಂತೆ 
ಪವಡಿಸಿ ಕಿಜುದಾಸುಂ ಬೇಗದೊಳ್‌ ಸುಭದ್ರೆಯೆಂ ಕನಸಿನೊಳ್‌ ಕಂಡು 
ನನೆಸೆಂದು ಬಗೆದು (ಹುಪಛಾ. ೪-೧೧೦ವ) ; ಭೀತಿಯಂಬಟ್ಟದನೆ ಕನಸು 
ಗಂಡುಮ್ಮಳಂಗೊಂಡು  ಚೋದ್ಯಂ ನನಸೆಂದೆಚ್ಚಪತ್ತಿರುತ ತಂನೆಯ 
ತಲೆಯನತಿಭ್ರಾನ್ತನಂದಿಂದು ನೋಳ್ಕುಂ (ಎಕ. ೪11, ಶಿವಮೊ. ೬೪-೩ ; 
1112) ; ಕನಸೆಂದೊಡಂ ನನಸಿದೆಂದಾಳಳ್‌ [ಐಾತಾಂ. ನೆನಸೆನುತ್ತಾಂತಳ'] 
ಮಹಾಚಿಂತೆಯಂ (ಜಗವಿ. ೧೭-೦೦೭) ; ತಮ್ಮ ಕಲ್ಪನೆಯ ಕನಸನೆ ನನಸಿಸ 
ನನ್ನಿ ಎಂಬಂತೆ ಏನೇನೊ ಕಣಿವೇಳುತಿಹುದವರೆ ಚಾಳಿ (ಹಂದ್ರಸ. ೦೨-೨೨); 
ಅವಳು ಕನಸಿನಲ್ಲಿ ಮೈತೋರಿ, ನನಸಿನಲ್ಲಿ ನಿಧಿಯನ್ನು ತೋರಿಸಿಕೊಟ್ಟಳು! 
(ರಾಜ್ಕೋದೆ. ೧೮೬). ನೆನಸ್ಕು: “ನೆನಸೆಂದು ದಿಟಂ” (ಕತುನಿ. ೦೯೦); : 
“ನನ್ನಿ ಸಾಜ ನೆನಸುಂ ದಿಟವೆಖದುಸಿರಲ್ಕೆ ಸತ್ಯಮಕ್ಕುಂ” (ಕವಿಕಂ. ೧೨೦); 
“ನೆನಸೆನಲ್‌ ನಿಶ್ಚಯಂ” (ಕಹ. ೫೭) ; ಕನಸಂ ಧನದತ್ತಂ ನೆನಸೆಂದು 
ಭೋಂಕನೆಟ್ಟಿತ್ತು (ಪಂಕತಂ. ೧-೮೦) ; ಕನಸಿಂದಂ ನೆರೆದವನಂ ನೆನಸಿಂ 
ನೆರೆದಪ್ಪೆನೆಂದು ತರವೇಟ್ವವೆ ಕುಂತನಂ ((ಜಗವಿ. ೦೭-೦೧೨); ದನುಜರಟ್ಟಿದ 


ಸನಸುಗಿರು ೪೩೪೭ 


ಕನಸ ಕಂಡರೆ ನೆನಸಿನಲಿ ನರರಂಜುತಿಪ್ಪರು  (ಉೌಶಿರಾ. ೩೩-೮); 
ಮಜುವಗಲುದಯದೊಳರಸಂ ತಂಜುಗಿರೆ ಕಡುಹರಿಸಮಿರುಳ ಕನಸಂ 
ನೆನಸೆಂದಟೌ್‌ಪಲಳಸಿಂಗ ರಾರ್ಯರನುಅದಿಂದಂ ಕರೆಯಲಟ್ಟಿದಂ 
ಪಡಿಯಟರೆಂ (ಜಿಕವಿ. ೩-೧೧೦). 
ನನಸಾಗು, ನೆನಸಾಗು ಎ ಪ್ರತ್ಯಕ್ಷವಾಗಿ ಕಾಣುವಂತಾಗಂ; ವಾಸ್ತವ 
ವಾಗು : ನುಡಿದೊಡಂ ಬರೆಯಿಸಿದೊಡೆಂ .ಕಳಿಪಿದೊಡಂ ನನಸಾಗಿ 
ತೋಟಲಕ್ಕುಮೆ (ಪದ್ಮರಾ. ೧೦-೦೮೦) ; ಅವನು ಕಾಣುತ್ತಿದ್ದ ಕನಸುಗಳೆಲ್ಲಾ 
ನನಸಾದವು (ಕೂರಿ): ಅಂತುದಾರಮಹೇಶ್ವರನೀಶ್ವರೆವರಪ್ರಸಾದವೆಂಲ್ಲಂ 
ತನಗೆ ನೆನಸಾಗೆಯುಂ ಕನಸಿನಂದವಾಗಿ ತೋಟ? '(ಪಂಪಭಾ.' ೧೦-೧೩೦ ವ). 
[ದೇ.॥ ತಮಿ. ನನವು, ನನಾ] 
ನನಸುಗಿರು (ಕ್ರಿ). ದಿಟವೆಂದು ಭಾವಿಸು ; ನಿಜವೆಂದು ಭ್ರವಿಂಸಂ : 
ಅಹುಬೆ! ಬರಿದೆ ಬೆದರಿದೆ, ಅಜ್ಜಿ, ಕನಸಂ ನನಸುಗೆತ್ತು! (ಹಂದ್ರನೆ. ೨೬-೨೩). 
[ನನಸು + ಗಿರು (< ಗಿಲು) 
ನನಾಂದೃ (ನಾ). ಗಂಡನ ಸೋದರಿ; ನಾದಿನಿ ಅಥವಾ ಅತ್ತಿಗೆ: 
“ನಾದುನಿ ನನಾಂದೃ ನಂ £ ನಾ ದಿನಿಯೆನಿಕುಂ” (ವಸ್ತುಕೋ. ೫೬-೨೪) ; 
ಭುಕಾರಾಂತಕ್ಕೆ-ಪಿಶೈ. ಸವಿತೃ . .. ನನಾಂದೃ, ಯಾತೃ, ಮಾತೃ, 
ಧಾತೃ (ಶಮದ. 6೪ ಪ್ರಯೋ). [ಸಂ.] 
ನನೂರು "ನಾಲ್ಲೂಆಂ' ನೋ. 
ನನೆ, ನೆನ್ನೆ (ಕ್ರಿ). ನನೆತು, ನನೆದು, ನೆಂದು, ನೆನೆದು (ಭೂತನ್ಯೂ). 
೧. ಆರ್ದ್ರವಾಗು ; ಒದ್ದೆಯಾಗಂ ; ತೋಯಂ: “ನನೆ-ಆರ್ದ್ರಭಾವೇ, 
ಪುಷ್ಪಕುಟ್ಮಲೇ ಚ (ಮೊಗ್ಗು)? (ಕಮಲ); ಅಂತೆಟ್ಟಿತ್ತು ನೆತ್ತರ ಪೊನಲೊಳ್‌ 
ನಾಂದು ನನೆದ ಮೆಯ್ಕುಮಂ ತೊಯ್ದು ತಳ್ಳೊಯ್ದ ಜಡೆಯುಮಂ 
ಕಂಡು (ಪಂಪಧಾ. ೧-೦೦೫೨); ನಿರವಧಿಪೇಯಪ್ರೀತಿವಹನಂ ಪುಳಕದೊಳ್‌ 
ನನೆತು ಹರ್ಷದೊಳರಲ್ಲು ಆನಂದಾಶ್ರುಭರದೊಳ್‌ ತುಳುಂಕಿ' (ಅನುಪು. 
4-೫ವ) ; , ಮೊಮ್ಮಂದಿರುಗಳಳಲಿನ ಘನತೆಯನು ಕಿವಿಗೊಟ್ಟು ಕೇಳಿದು 
ನನೆಡುದಂತೆಃಕರಣ ಕಂಬನಿದುಂಬಿದನು ಭೀಷ್ಮ (ಕುಪ್ಕಾಭೀ. ೭-೨9) ; ಎಲೆ 
ವನಜಾಕ್ಷ ಬೆಟ್ಟ ಮಂ ಕೊಡೆನಿಡಿದು ಪಟ್ಟೆಯಂ ನನೆಯಲೀಯದವೋಲೀ 
ಪಾರ್ಥನಂ ರಕ್ಷಿಸುವೆ ನೀಂ ಕೃಪೆಯೊಳು (ಜಮಿಳಾ. ೦೩-೩೪). ೨. ನೀರನ್ನು 
ಹೀರಿ ಮೃದಂವಾಗು,-ವೆಂತ್ತಗಾಗು : ಕಲ್ಲೆಂತುಂ ನನೆಯದವೋಲ್‌ 
ಪೊಲ್ಲಮೆಯೊಳ್‌ ಕೂಡಿ ರೌಶವಕ್ಕಿಟ್‌ವವರುಂ ಸಲ್ಲಲಿತಮಪ್ಪ ಧರ್ಮಕ್ಕೆಲ್ಲಿ 
ಯುಮೋರಂತೆ ಬಾರರಘವಶದಿಂದಂ (ಧರ್ಮಾಮ್ಮ. ೧೦-೦೬೬) ; ಉತ್ತಮದ 


ಸೊಜ್ಜಿಗೆಯ ಬಟ್ಟವಾಲೊಳು ನನೆಹಿ ಮತ್ತೆ ನನೆ [೫3, ಮೆತ್ತನಾ]ದಾಗ | 


ತೆಗೆದದನು ಪಿಟ್ಟೆಯ ಹಿಟ್ಟನೊತ್ತಿ (ಸೂಪಣ. ೧-೦೧). ನೆನ್ಶೆ: 
೧. -ಎಜಕಿದರೆ ನೆನೆಯದು ಮಲ್‌ದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ 
ಲಿಂಗಾರ್ಚನೆ (ಅಸವನ. ೧೯೬) ; ಚಿತ್ತಜಾಂತಕನೊಂದುದಿನವುದ್ಕತ್‌ ತಪೋಧನ 
ವೇಷದಿಂ ನೆನೆವುತ್ತ ಮಳೆಯೊಳು ನಡುಗುತಂ ನಡುವಿರುಳು ನಡೆತರಲು 
(ಅಸಫ್ರ. ೨೭-೪೭); ಸೂಕ್ತಿ ಸುಧಾರಸದಿ ನೆಂ ನೆನೆದುದಾತನ ಮ್ಳೈ 
ವಿಲೋಚನವಾರಿಪೂರದಲಿ (ಕುವ್ಮಾಕ. ೧೭.೨೭) ; ಮೊದಲೇ ಸೀಮೆಎಣ್ಣೆ 
ಯಲ್ಲಿ ನೆಂದ ಚಂಡು ಉರಿಯತೊಡಗಿತು (ಗೋಪುರ. ೪೪) ; ನೆನೆದ ಕಲ್ಲು 
ಮೆತ್ತಗೆ ಆದೀತೇ? (ಗಾದೆ), ೨. ಕೂಡಲಸಂಗವಂದೇವ ಬಜ್‌ಯುದಕದಲ್ಲಿ 
ನೆನೆವನೆ (ಬಸವ. ೦೮೪) ; ಧರಣಿ ನೆನೆದುದು ಗಂಧರಸಕತ್ತುರಿಯ ಪನ್ನೀರು 
ಗಳ ಹೊಸಲೊಡೆವೆರಸಿ  (ಉುವ್ಕಾವಿ. ೧೦-೮೩). " ನೆನೆಗಡಲೆ ', 
"ನೆನೆಯಕ್ಕಿ,' ಪರಾ. [ದೇ.॥8 ತಮಿ. ನನ; ಮಲ. ನನ, ನನೆ; 
ತುಳು. ನನೆ; ಕೊಡ; ನೆಲೆ, ನೆಲ] 
ನನೆ (ಕ್ರಿ). ೧. ಹೂವು ಬಿಡಂ; ಮೊಗ್ಗಾಗು ; ಮಂಗಂಳಾಗಂ : “ನನೆತು 
ದೆಂದು ನನೆವೆತ್ತುದು” (ಕಠಸಾ. ೯-೦೮೯); “ನನೆತುದು ನನೆಯೇಖಕದುದು” 


19 


68 


ನನೆಕೊನೆ 


(ಕವಿಕು. ೭೭); “ನನೆತುದೆನೆ ಮೊಗ್ಗೇರಿದುದು” (ಕರ. ೩4); ತಳೆಶೋ 
ಆಗುವಶೋಕೆಗಳುಂ ನನೆತೆಟಲ್ವ ಜಾದಿಗಳುಂ -ಮುಗುಳ್ತು  ಮಂಜಿವ 
ಮೊಲ್ಲೆಗಳುಂ (೦ೀ೮ಾವ. ೬-೬೦ ಪ): ಬೆಳಕು ಚೆಂಕ ಬೆರೆತುಕೊಂಡು ಭಾವವು 
ಹೊರದೂಡಿಗೆ ಬಾಳು ಮೊಳೆತು ಸುಗ್ಗಿ ನನೆತು ಹೂವಿನಂತೆ ಮಾಡಿರೆ 
(ಗಾತ. .38-೭). ೨. ಚಿಗಂರಂ ಬಿಡು ; ಅಂಕುರಿಸಂ. “ನನೆವೊಯ್‌' 
ಪರಾ. [ದೇ.8ತಮಿ, ನನೈ: ತೆಲು. ನನಯು, ನನಚು, ನನಚು”] 


ನನೆ, (ನಾ). ೧. ಅರಳದ ಹೂವು: ಮೊಗ್ಗು ; ಕುಟ್ಮಲ ೪-*ನನೆ- ಆರ್ದ್ರ 


ಭಾವೇ, ಪುಷ್ಪಕುಟ್ಮಲೇ ಚ” (ಕಮಧಾ) ; “ನನೆ ಕುಟ್ಮಲಂ" (ಕಠಸಾ. 
೯-೧೬೫) ; “ನನೆಯೆನಲು ಕುಟ್ಕಳಮಕ್ಕು” (ಕರರ. ೫೩೪); ನನೆಯ ಕೊನೆಯ 
ತಳಿರ ಮುಗುಳ ವನಲತಾನಿಕುಂಜದಿಂ ಪ್ರಸೂನರಜದ ಪುಂಜದಿಂ (ಜಂಪಛಾ. 
೧-೩೮ ರಗಳಿ) ; ಬನದಿಂ ಬನಕ್ಕೆ ನನೆಯಿಂ ನನೆಗಲರಿಂದಲರ್ಗೆ ``ವೊರೆದು 
ಬಿರಯಿಗಳೆರ್ದೆ ಪೌವನೆ ಪಾಜ್‌ ಪತಟುಗುಂ ಕಾಮನಿಕಾಮಶಿಲೇಮೆಖ 
ಶಿಲೀಮುಖನಿವಹೆಂ (ಮಲ್ಲಪು. ೨-೪೧) ; ತ೨ಬುಗಿದ ತಳಿರಿಂ ನನೆಯಿ)0 ಕೆಜೆ 
ಮಿಡಿಯಿಂದೆಸೆದುದಸದಳಂ ಮಾಕಂದಂ (ಕಾವ್ಕಾಭ. 3೩3); ಸಣ್ಣ ನನೆಯೊಳ 
ಗಣ ಪರಿಮಳವ ಹೊಣಸೂಸಿ ಇದಿರಿಂಗಜುಹಿಸಬಲ್ಲುದೇ ವಾಯು 
(ದೇದಾಔ. ೬೩-೦೨೮) ; ಸಂಪಗೆಯ ನನೆಗೆಯ್ದಿ ಬಟಾಕೆೊಯ್ಯಗೆ ಜಾಟಿಂವ 
ತುಂಬಿ ನೆಗಿಸಿದುದು ಮಲ್ಲಿಗೆಯಂ . (ಕಲ್ಯಾ. ೩೮); ತನುಪುಳಕ ತಲೆದೋಆ್‌ 
ರೋಮಾಂಚನದ ಬಿಗುಹಡಗಿತ್ತು ಕಂಗಳ ನನೆಗೆಳರಳಿದೆವಾಯ್ತೂ ಭೀಷ್ಮಂ 
ಗಿತ್ತಣವೆಧಾವ (ಕುವ್ಶಾಲ್ರೋ. ೧-೨೨) ; ಪೂವಳ್ಳಿಗಳ್‌ ನನೆಕೊನೆ ಮುಗುಳರೆ 
ಮುಗುಳ್‌ ಬಿರಿಮೆಗುಳುಳ್ಳಲರ್ದ ಪೊಸೆಮಲರ್ಗಳಿಂದೆ ಸೊಗಯಿಸೆಯಂಂ, 
ಮನೋಹರಮಾಯ್ತು ಪೊಸಸುಗ್ಗಿ (ರಾಮಾಕ್ಕ. ೧೭-೧), ವಿ. ಹೂವು; 
ಪುಷ್ಪ : ಕಂಸಂವಂ : ನನೆಯನೆ ಪೇಅೌ ಕೆಂದಳಿರೊಳೆಯ್ದೆ ಬಬಲ್ಮೆಳಮಾವು 
(ಳದಿಪು. ೧-೬೪). "ನನೆಗಣೆ', "ನನೆವಾಠ್ಯಾ' ಪರಾ. 

ನನೆಯ ಶೋಲ್‌- ಹೂಬಾಣ ; ಪುಷ್ಪಬಾಣ ನೀಂ ನಾಲ್ಕೆರಡಕಿ ಪಗಲೊ 
ಳಿಮ್ಮೂಡೆಯನ - ಕೈಯ ನನೆಯ ಕೋಲ ಕಾಲಾಟಮಂ ಕಾಟ್ಟೆರೆನುತೋಲಗ 
ಸಾಲೆಯಂ ಫೊಜಿಮಟ್ಟು (ಕಲ್ಪಿಳಾ. ೧೮೮). ನನೆಯ ಶಿಶು ಎ ಮೊಗ್ಗು ; 
ಮುಗಂಳು : ಜ್ಞಾನಿಯ ಸಂಗ ನನೆಯ ಶಿಶುವಿನಂತಿರಬೇಕು ಜ್ಞಾನಿಯ ಸಂಗ 
ಭಾಷುವಿನ.ಠಂವಿನಂತಿರಬೇಕು( ಮೋಳಿಮಾ. ೯೭-೩೮೩). ನನೆಯ ಸರ ಎ ಪುಷ್ಪ 
ಬಾಣವನ್ನುಳ್ಳವನು ; ಕಾಮ ; ಮನ್ಮಥ : ನನೆಯ ಸರಂಗೆ ಚಿತ್ತದೆಡೆಯಂ 
ಕುಡದಿರ್ದನ ಪೆಂಪು ಜಣ್‌ ಜಸಂ . , . ಕೂರ್ಪು ಪೊಡರ್ಪೆಸೆದಿರ್ಪದು 
(ಕಾಂತೀಶ್ಯ: ೬.೬೨), ನನೆಯ ಸರಲ್‌ಎನನೆಯ ಕೋಲ್‌: ನನೆಯ ಸರಲ್ಲಳು 
ಮಂ ಕರ್ಬಿನ ಬಿಲ್ಲುಮನೊಲ್ಲದಿಲ್ಲಿಗವಶರಿಸಿದನಂಗನನೆಯ್ದೆ ಕಾಣ್ಬ 
ವೋಲ್‌ ಕಂಡು ನೃಪಕುಮಾರರ್‌ ಸ್ವಯಂವರಾಸೆಯನುಟೌದರ್‌ (ಉಾತಿಫು. 
೨.೯೪) ; ನನೆಯ ಸರೆಲ್ಲಳಂತೆ ನೆಅಕಿದಿಂಗಳ ತಣ್ಣದಿರಂತೆ . . . ಲೋಲ 
ಲೋ ಚನರುಚಿ ಸ:ತ್ತಿಮುತ್ತಿದುದಶೇಷನೃಪಾಲಸಭಧಾಂತರಾಳಮಂ 
(ಪಂರಾಮಾ. ೩-೭೦) ; ಕೃಪ್ರಿಮ ವಿಹಗಾವಳಿ ಶುಕಪಿಕಮೆನಲಾ ಮಂಡಪಮತಿ 
ಶೋಭಿಸಿದುದು ನನೆಯ ಸರಲ ನೀಜನ ಕೇಳೀವನದಂದಮನೆನುಕರಿಸಿ 
(ಜಯ ಕತ. ೪-೩೦). 
[ ಇನನ್ಕೆ./ತಮಿ, ನನೈ, ನಕ್ಕೆ ; ಕೊಡ. ತೊದ. ನನ್‌; ತೆಲು. ನನ] 


ನನೆಕೇರ್‌ (ನಾ). ಮೊಗ್ಗಿನಿಂದ ನಿರ್ಮಿಸಿದ ಗೋಡೆ : ನನೆಕೇಠಿಂ ಕಂಪಿನಣ್ಬಿಂ 


ಕುಸುವಿತ 'ಲತಿಕಾದಂಡಸಂದೋಹದಿಂ . . . ಒಪ್ಪುವ ನವಸುಮನೋ 
ಮಂಡಷೆಕ್ಕೆಯ್ದೆ ವಂದಳ್‌ (ಲೀಲಾಪ. ೧೧-೩೯). [ನನೆ + ಕೇರ್‌, 


ನನೆಕೆೊನೆ (ನಾ). ೧. ಚಿಗುರಿದ ಕುಡಿ; ಅಂಕಂರ; ಮೊಳಕೆ: ನನೆಕೊನೆಯ 


ತಳಿರ ಫೂವಿನ ಬನವಂನಿತುಂ ಶಿಖೆಗಳಳುರೆ ಬೆಂಕೆಯ ಪೊಂಕ್ಣು ಮಿನೊಳೆ 

ಕೊರಗಿರ್ದ 'ಲತೆಗಳ 'ಕೊನೆಗೊನೆಯನೆ ದಹನನಳುರ್ದು ಕೊನೆಗೆೊನೆಗೋಡಂ 

(ಪಂಪಛಾ. ೫-೪೭) ;. ಇಂದೊ ನಾಳೆಯೊ ಮತ್ತೆ ಮೈಯೆಲ್ಲ ನನೆಕೊನೆಯು 
55 


ನನೆಕೊನೆಯೇರು 


ಎಳೆಯುದುರಿ ನಿಂತರೂ ಒಣಗಿಲ್ಲ ವಸವು (ಕರುಶ್ರಾ; ೪೧-3೩). ೨, (ಆಲಂ) 
ಹಿಗ್ಗು ; ಸಂತೋಷ ; ಆಸಂದ : ನೆನಹು ನೆಮ್ಮಿತು. ಶಿವನನಿತರದ 
ನನೆಕೊನೆಯ ತೆರಳಿಕೆಯ ತೊಡಚೆಯ ಮನದ ಸಂಚಲವೀಜುವೋದುದು 
ಕಲಿಧನಂಜಯನ (ಕುಪ್ಶಾಅ, ೪-೪೨) ; ಓಂದರಿಂದಿನ್ನೊಂದು ಮನೆಗಿಛಿ 
'ನಡೆಡರೇನೆ ವಿಜಯಯಾತ್ರೆಯ ನನೆಕೆೊನೆ:! (ಟಂತನ. ೬೭-೪). “ನನೆಕೊನೆ 
ವೋಗಂ' ಪರಾ, 
ಸನೆಕೊನೆಯಾಗು - ವಿಕಸಿತವಾಗಂ ; ಅರಳಂ.: ನಲ್ಲನೆ ನಗೆನುಡಿಗಾಜನೆ 

ವೆಣ್ಣಲರ್ವಿಲ್ಲನೆ ನುಡಿ ಬಸಂತದೊಳು ಪಲ್ಲವಿಸುತೆ ವನೆಕೊನೆಯಾಯ್ತು 
ಚಿತ್ತಸುಘ£ ಪು] ಛ್ಲವಲ್ಲರಿ ಬಗೆಗಾಅ (ವರ್ಧಶ, ೯-೨); ಭರತೇಶ 
ಕುಸುಮಾಜಿಯರ ದಿನ್ಮಪ್ರಣಯದು ಸುರತದಲ್ಲಿ ನನೆಕೊನೆಯಾಗುತ್ತದೆ 
(೪ಸಾತ. ೩೭೦). [ನನೆ + ಕೊನೆ] 

ನನೆಕೊನೆಯೋರು "ನನೆಕೊನೆಯೇಆಂ' ನೋ. 

ನನೆಕೊನೆಯೇಟು, ನನೆಕೊನೆಯೇರಂ (ಕ್ರಿ). ಚಿಗಂರಂ; ಕೊನರಂ ; 
ಮೊಳೆ ; ಅಂಕಂರಿಸಂ : ಜನಕಜೆ ವಕ್ಯದೀವಕಲಿಕಾಕೃತಿಯಿಂ ಪುಗೆ . . 
ನರೇಂದ್ರನಂದನಗೆ೯ ಮನೋವಿಕಾರದೊಡನಂಗವಿಕಾರವಂದೇಂ 
ಪೊದಟ್ಟುದೋ ನನೆಕೊನೆಯೇಉವಂತೆ ವನರಾಜಿ ವಂಧುಪ್ರಥಮಪ್ರವೇಶ 
ದೊ" (ಶಂರಾಮಾ, ೩-೩೦). ನನೆಕೊನೆಯೇಶು : ಇಂತಹರ ನೆನಹು ನನೆ 
ಕೊನೆಯೇರಿ ದ್ವಾರಶಿಲ್ಪದಿ ಚಿತ್ತವರಳುತಿರೆ, ಎತ್ತ ಹೊರಳಿದರು ನೂತನ 
ಸೃಷ್ಟಿ (ನಿಲಮು. ೭೦-೯೪). [ನನೆಕೊನೆ 4 ಏಜು, (ಏಯ್‌) 1 

ನನೆಕೊನೆವೋಗಿಸು (ಕ್ರಿ). ೧. ಚಿಗುರು ಮತ್ತು ಹೂವುಗಳಿಂದ ತುಂಬಿರಂ 
ವಂತೆ ಮಾಡು. ೨, ಸಂತೋಷಗೊಳಿಸು : ಹರ್ಷಪಡಿಸು : ವನಿದೊಳು 
ಚರಿಸಿ ವಸಂತನಾ ವನವ ಭೋಂಕನೆ ಚಿಗುರೇಟ್‌ಸುವಂತೆ ವನಧಿಮಧ್ಮದ 
ಧರಣಿಯ ನಿನ್ನ ಸುಳುಹಿಂದ ನನೆಕೊನೆಪೋಗಿಸು ನೃಪತಿ (ಧರಣ. ೨೦-೧೩). 
೧, ೨ : ಮನಸಿಜಕಲ್ಪಲತಾನಂದನಮೆನೆ ಬಿಂಕಕ್ಕೆ ಕೊಂಕೆದಬಳಾಜನಮಂ 
ನನೆಕೊನೆವೋಗಿಸುತಿರ್ಪುದು. ಮನುಜಮನೋಭವ ಭವದ್ವಿಲಾಸವಸುತಂ 
(ಯಶೋಪ. 6-4), ([ ನನೆಕೊನೆವೋಗು + - ಇಸ್ಕು] 

ನನೆಕೊನೆವೋಗು (ಕ್ರಿ). ೧. ಚಿಗುರು ; ಪಲ್ಲವಿಸಂ , ಅಂಕುರಿಸಂ: ನನೆ 

' ಕೊನೆವೋಯ್ತು ತನ್ನ ನನೆಯಿಂ ಮುದವಮುುರ್ವಿಗೆ ತನ್ನ ಪುಷ್ಪದಿಂ ಮನಸಿ 
ಶಯಂಗೆ ಪುಷ್ಟಶರನೆಂಬ ಪೆಸ೦್‌ ಬೆಳಗಿತ್ತು. (ಜಗವಿ. ೧೪-೭೨): ಮನಸಿಜ 
ಮತ್ತವಾರಣಮೊ ಕಾಮನ ಕಾರ್ಮುಕಗೇಹಮೋ . . . ನನೆಕೊನೆಮೋದ 
ಮಾಮರನೊ ವಪೇಟಿನೆ ರಂಜಿಸಿದತ್ತು ಮಾಮರೆಂ (ರಕಕ. 9-6೬) ; ಬೀದಿ 
ವರಿದುದು ಬಿಂಕ ನನೆಕೊನೆವೋದುದಾಶಾಬೀಜ ಲಜ್ಜೆಯ ಹೋದ ಮೂಗಿಗೆ 
ಕದಪ ಹೊಯ್ದನು (ಕುವ್ಮಾಕ. ೦-೨೫) | ನನೆಕೊನೆವೋದ ನವಾಮ್ರದ 
ನೆಳಲೊಳ್‌ ಮನಮಂ ತನುವಂ ಬೇರ್ಕೆಯ್ದೊರ್ವಂ ಮನಿಕುಲತಿಲಕಂ 
ಯೋಗದೊಳಿರೆ ಕಂಡಂ ಜಯಭ್ಯಂವರನು (೬ಯಳಾ. ೯-೪೦). ೨. ಉಬ್ಬು ; | 86 
ಉತ್ಸಾಹಿಸಂ ; ಹಿಗ್ಗು ; ಸಂತೋಷಗೊಳ್ಳೂ : ಅಂತು ಮೂರ್ಛಾ 
ಪ್ರಸಂಗನಾದ ವನ್ನಗಪತಾಕಂಗೆ ಶಿಶಿರೋಪಚಾರಕ್ರಿಯೆಗಳಂ ಮಾಟ್ಬ 
ಸಂಜಯನಿರವಂ ತತ್ಸರಿಜನಂ ಕಂಡು ಪೇಟ ಗಾಂಧಾರಿ ಮನದೊಳಳ್ಳಿ 
ಬಳ್ಳಿ ನನೆಕೊನೆಪೋಗಿ (ಗೆಡಾಯು, ೩-೭೭ ವ) ;, ಪ್ರತ್ರದೋಹಳದಿಂ ಸಮ 
ನಿಸಿದುದ್ದೀಪನಭಾರ ( ವ ವೆಂಬಮರ್ದಿನ ಮಟ್‌್‌ಯಿಂ ಮಡಲು ನನೆ 
-ಕೆ.ಎನೆವೋಗೆ (ಅರ್ಥನೇ. ೧-೯೨ ಪ) ; ತನತನಗುರ್ವುತುಂ ಬಿಡದೆ ಕೊರ್ವುತೆ 
ಪರ್ವುತುಮುವಿ: ಯೊಳ್‌ ಕರಂ ನನೆಕೊಸೆವೋಗಿ ಮಾಯೆ ಕೊಟಚಾಡದೆ 
ಮುಣ್ಣುದೆ ಹಂವೆಯಾಕ್ಕನೇ (ಪಂಪಾ. ಒ6); ಅನುಷಮಂಚಿದೃನಾರ್ಯರುಗಳ್‌ 
ಪಿರಿದುತ್ಸವದಿಂದೆ ಬಂದು ತಜ್ಮನಪತಿಪುತ್ರನಂ ಸಚಿವಪುತ್ರನುಮಂ ನಡೆ ನೋಡಿ 
ಚಿತ್ತದೊಳ್‌ ನನೆಕೊನೆವೋಗಿ (ಕಾಜ. ೨-೮೩) ; ನುಡಿಗಬ್ಬದ ಗಬ್ಬ 
ದುಬ್ಬರದಿಂ ನನೆಕೊನೆವೋಗಿ ( ರಾಮಾಶ್ಮೆ. ೧೫೨-೬). 

[ ನನೆಕೊನೆ * ಪೋಗ್ಕು) 


10 


168 


30 


೪೩೪೮ 


ನನೆಗುದಿ 


ನನೆಗಣೆ (ನಾ). ಹೂವಿನ ಬಾಣ; ಪುಷ್ಪಬಾಣ ; ಹೂಬಾಣ : ಅಂತು 
ತಿರುವಿಂ ಬರ್ದುಂಕಿದ ಕಂತುವ ನನೆಗಣೆಗಳಂತೆವೋಲ್‌ ನಡೆತಂದರ್‌ 
ಸಂತಸದೆ (ಪಂಪಭಾ. ೯-೧00) ; ಬಾಲೆಯ ಕಡೆಗಣ್ಣೋಟಿಮೆ ಸಾಲದೆ 
ನನೆಗಣೆಗಳೇವುವೆಂದು ವತಿನೋಜಂ ಶೂಲಿಯ ನೊಸಲುರಿಗಣ್ಣಂ ಪೀಲಿಯ 
ಕಣ್ನೆಂಬಂ (ಪಂರಾಮಾ. 8-99) ; ನನೆಗಣೆಯಂ ಸ್ಮರಂ ಪಡೆದ [ಪೂಗೊ]ಳ 
ದಂತೆವೊಲಿರ್ದುದಚ್ಚಮಿಂಜಿನ ಸುಲಿಪಲ್ಲಳ್‌ (ಅರ್ಥನೇ, ೨-೧೪) ; ವೆನೆಗಣೆ 
ನಡುಗುಂ ಕಾವಿಗಳನೆಂಬ ಮಾತಿಲ್ಲಿ ಪುಸಿ ಪರಸ್ತ್ರೀರತರಂ ನನೆಯ ಮೊನೆ 
ಯಂಬು ಮಲರಲಗಿನೆಂಬುಮಾ ಬನದೊಳಂರ್ಚಿ ನೋಯಿಪುದು ದಿಟಂ 
(ವರ್ಧಫು. ೧೧-೨೬) ; ವಸಂತಂ ವಸಂತನಂ ಕಾಮಂ ಕಾಮನಂ ಇಕ್ಷುಚಾಪಂ 
ಇಕ್ಷುಚಾಪಮಂ ನನೆಗಣೆ ಸಾರ್ವಂತೆ ಪಾರ್ವತಿಯಂ ನವಯೌವನಂ ಸಾರ್ವಲ್ಲಿ 
(ಗಿರಿಕ. ೪-೭ ವ); ಜಕ್ಕುಲಿಪ ಮನದ ನನೆಗಣೆಯನರಸಿಗೆ ನೋಡೆ ಸಕ್ಕ 
ಸಮವೆನಿಪ ರೂಹಿನ ಮೋಹನಂ ಜನಿಪ ಚಿಕ್ಕಹರೆಯದ ಬೆಚ್ಚಿದೆರಳೆಗೆಣ್ಮರಲ 
ಪೆಣ್ಮಕ್ಕಳೆಯ್ತಂದರೊಸೆದು (ಪದ್ಮರಾ, ೩-೬೭), [ನನ್ಯ * ಕಣೆ, ] 
ನನೆಗಣೆಗೊನೆ (ನಾ). ಹೂಬಾಣಗಳ ತುದಿ; ಪುಷ್ಪಬಾಣಗಳ ಮೊನೆ; 

ಆ ನನೆಗಣೆಗೊನೆಯಿಂದುದಯಿಸಿದುಗ್ರಾನಲನೊಳ್ಳುರಿಯೊಳು ತದ್ವಿರಹದ 

ಮಾನಿನಿ ಕಣ್ಣೆ ವಿರಾಜಿಸಿದಳ್‌ ಸ್ವಾಹಾವಧುವೆಂಬಂತೆ (ಜಯಳಾ. ೪-೪೨). 

[ ನನೆಗಣೆ -- ಕೊನೆ, 
ನನೆಗಣೆದೊಡು (ಕ್ರಿ). ಪುಷ್ಪಬಾಣವನ್ನು ತೊಡು ; ಹೊಬಾಣವನ್ನೂ 
ಹೊಡು: ಕವಿದೆನ್ನನಿಸಲೆಂದು ತಿರುವಿನೊಳು ನನೆಗಣೆದೊಟ್ಟು ಹದಿವಟ್ಟು 
ಕಂದರ್ಪನು. ಸನ್ನದ್ಧನಾಗಿ ನಿಂದು (ಸೌಂದಪು. ೧೭-೪೩). 
[ ನನೆಗಣೆ +ತೊಡು,] 

ನನೆಗಣೆಯ (ನಾ). ಹೂವಿನ ಬಾಣಗಳನ್ನು ಹೊಂದಿದವನಂ ; ಕಾವಂ ; 
ವಂನ್ಮಥ : ನನೆಗಣೆಯನ ಕಣೆಗಳವೊಲು ಗೋಪರಂಗನೆಯರ ನಯನ 
ಮರೀಚಿ ತನುವಿನೊಳಗೆ ಪಸರಿಸಲಾ ತಾಪಸ ಮನವನಿತ್ತನು ವಂನಸಿಜಗೆ 
(ಅಂಜದ, ೨-೭೩); ಕಡುಚೆಲ್ವಂ ಪಡೆದಸಾವಗಂ ನನೆಗಣೆಯಂ (ಳಲ್ಮಿಳಾ. 
೦೩೭) ; ನನೆಗಣೆಯನೊಲಿದರ್ಚಿಸುವ ಮೋಹೆನದ ಸಿರಿಯೋ ಕಬ್ಬುವಿಲು 
ಗಾಅಿನೆ ನಲವಿನಾರಾಧಿಸುವ ಮಂತ್ರಾಧಿದೇವತೆಯೋ (ಸಾಳ್ಕಭಾ. ೨-೨೫); 
ನನೆಗಣೆಯನ ನೇಹದ ಜಾಳವೊ ಪೇಳೆನೆ ಗಣಿಕಾಜನವೆಸೆದುದು ಸೌವರ್ಣದ 
ಸೌಧದ ಮುಂಬಿನೊಳು (ಉದ್ಯದೇ. ೪-೧೯). [ನನೆಗಣೆ  _- ಅ] 


| ನನೆಗಪ್ಪಡ (ನಾ). ತೊಯ್ದ ವಸ್ತ್ರ; ಒದ್ದೆಯಾದ ಬಟ್ಟಿ: ಮನಂದೆಣಿಯೆ 


ಚೊಕ್ಕಳದಿಂ ನೀರೊಳಾಡಿ ಮಿಂದು ಬಂದು ತಡಿಯನಡರ್ದು ನನೆಗಪ್ಪಡ 
ಮನುಟ್‌ದು ಪೊಸಸೀರೆಯಂ ನಿಟ್‌ವಿಡಿದಿಟ್ಟು (ರಾಮೂಕ್ಕ. ೦೨೪-೨). 
[ನನ್ನೆ * ಕಪ್ಪಡ] 

ನನೆಗುದಿ, ನೆನೆಗುದಿ (ನಾ). ೧. ಅರ್ಧ ಬೇಯಂವುದಂ ; ಹೆಚ್ಚಾಗಿ 
ನೆನೆದಂ ಪೂರ್ತಿ ಬೇಯಂದಿರಂವುದಂ : ಹೊತ್ತುವುದು ಸರಿಯಹುದು 
ನನೆಗುದಿಯಹುದು . . . ಒಣಗಿಹುದು ದೋಷವಕನಕ್ಕೆಂಟು ಕೆಳನಪ್ಪೆದು 
(ಸೂಪಶಾ. ೩-೧). 'ನೆನೆಗಂದಿಗೊಳ್‌' ಪರಾ. ನೆನೆಗುದಿ: ೨. (ಆಲಂ) 
ಪೇಚು ; ತಳವಂಳ : ಆತ ಈ ಕೆಲಸ ವಡಬೇಕೋ ಬೇಡವೋ ಎಂದಂ 
ನೆನೆಗುದಿಯಿಂದ ಒದ್ದಾಡುತ್ತಿದ್ದ (ರೂಢ). 

ನೆನೆಗುದಿಗೆ ಬೀಳು ಎ ಅನಿಶ್ಚಿತವಾಗಿರಂ; ಅನಿರ್ಧಾರವಾಗಿರಂ; ಬಗೆ 
ಹರಿಯದಿರು : ಹೀಗೆ ಪ್ರಣಯ ನೆನೆಗುದಿಗೆ ಬಿದ್ದ ಮೂಲಕ ಕಿಟ್ಟಿ ಕಂಗಾ 
ಲಾದನು (ಗಂಮಾಯಿ. ೪೯) : ಸದ್ಯದ ಮಟ್ಟಿಗಂತು ಆ ವಿಲಾಸಭವನದ 
ನಿರ್ಮಾಣಕಾರ್ಯವು ನೆನೆಗುದಿಗೆ ಬಿದ್ದಿತಂ (ಸ್ಕೂಲಮಿ. ೩೯) ; ಆಮೇಲೆ 
ವಂತ್ರೆ ಆಂದೋಲನವು ನೆನೆಗುದಿಗೆ ಬಿದ್ದ ಮೇಲೆ ತಂದೆಯ ಒತ್ತಾಯದ 
ವಂೂಲಕ ಕಾಲೇಜಂ ಸೇರಿದ್ದು (ದಾಸಹು. ೪). 

[ನನೆ ೬ಕುದಿ,1 


ನನೆಗುದಿಗೊಳ್‌ ೪೩೪೯ 


ನನೆಶುದಿಗೊಳ್‌ (ಕ್ರಿ). ತಳಮಳ ಹೊಂದಂ :-ಮನಸಿಜಕರೀಂದ್ರಕಟದೊಳ್‌ 
ಸೊನೆ ತೊಟ್ಟನೆ ಪುಟ್ಟುವಂತೆ ವಕುಳಕ್ಕೆ ಪಸುರ್ನನೆ ಪುಟ್ಟೆ ಬಿರಯಿಯೆರ್ದೆ 
ಗಳ್‌ ನನೆಗುದಿ[ಪಾಕಾಂ, ಡಿ]ಗೊಂಡವು ಬಸಂತಮಾಸದ ಪುಗಿಲೊಳ್‌ 
(ಮಲ್ಲಿಪು. ೩-೧೮), [ನನೆಗಂದಿ೬ ಕೊಳ್‌] 

ನನೆಗೈದುಗಾಜ (ನಾ). ನನೆಯೆಂಬ ಆಯಂಂಧವನ್ನು ಹಿಡಿದವನಂ ; 
ಪಂನ್ಮಥ. :: ನನೆಗೈದುಗಾಣಿನೆಂದೆನಿಪ ಧೀವರ ದಿವಿಜ. ದನುಜ ಮನುಜರ 
ಧೈರ್ಯವೆಂಬ ವಶಿಶ್ಸ್ಯಂಗಳಂ ತನಗೆ ವಸವಮಾಡಿಕೊಳಲು (ಸೌಂದಪು. 

[ನನೆ + ಕೈದುಗಾಅ ( ಆಕೆಯ್ದುಕಾಣ?)) 

ನನೆಗೊಂಬು (ಸಾ). ಹೂವುಗಳಿಂದ ತಂಂಬಿದ ರೆಂಬೆ,-ಕೆೊಂಬೆ ; 
ಬಂಡನುಂಹು ನನೆಗೊಂಬುಗಳಿಂ: ಮೊರೆದೇಟ್ವ ಭೃಂಗರುಂಕಾರಮೆ 
ಪಾಟ್ಟುದಾರ ಬಣೆಗಂ . ಹರ್ಷಭಾರಮಂ: (ಹಂರಾಮಾ. ೦-೧೦೮) ; 
ನನೆಗೊಂಬಂ ನೀಳ್ಕಿ ಚಂದ್ರಾತಪಮೆ :ಪುದಿದುದೆಂಬನ್ನೆಗಂ ನೋಡಿ-ಚಂದ್ರಾನನೆ 
ಪೂವಂ ಫೀಲೆಯಿಂದಂ ತೀಕಿಯೆ (ಮಳಪು. ೬-೭೬); ನನೆಗೊಂಬಾಣತಿಮಾಡಿ 
ಪಾಡುವವೊಳಿರ್ದತ್ತು ಭೃಂಗಾಂಗನಾಧ್ವನಿಯಿಂದಂ (ಸೂಕ್ತಿಸು. ೧೦-೩೧). 

[ ನನೆ + ಕೊಂಬು 3 

ನನೆಗೋಯ್‌- (ಕ್ರಿ), ಹೂವುಗಳನ್ನು ಕೀಳು,-ಬಿಡಿಸು, -ತಿರಿ :. ತೆಗೆದು 
ಸನೆಗೊಯ್ವಾ ಬಿಡೆ ಮೇಲೊಗೆವೆಳದಳಿರ್ಗೊಂಬು ಪೋಲ್ತುದಾ ಪೂವಿನ 
ಸೂಲ್‌ಗೆ. ತೊವಲಂ ಪಿಡಿದು`ಮದಾಳಿಗಳುಲಿಯಿಂ ಪ್ರಯ್ಕಲಿಡುವಶೋಕೆಯ 
ಸೈಯಂ '(ಜೆಂದ್ರಪು... ೭-೦೧೦). [ನನೆ * ಕೊಯ್‌] 

ನನೆಗೋಲ್‌ :(ನಾ):ನನೆಗಣೆ ; ನನೆಗೋಲ್‌ ನಟ್ಟು -ಕೊನರ್ತವೊಲ್ಬುಳಕ 
ಮುಣ್ಮಿತ್ತಲ್ಲಿ' ರಕ್ತಾಂಬುಗಳ* ಪನಿವಂತೆರ್ದುವು ಘರ್ಮವಾರಿ (ರೀಠಾವ. 
೩:೩9); ಮಿಸುವೆನ್ನಯೆ ಪುರ್ವಿನ ಕರ್ವವಿಲ್ಲ ನೋಟದ- ನನೆಗೋಲ ಲೀಲೆ 
'ಯೊಳೆ ಸೋಲಿಸುವೆ' ಜಿತಕಾಲಶೂಲಿಯಂ (ಗಿರಿಕ, ೭೬೭); ನನೆ 
ಗೋಲ್ಕಬ್ಬಿನಬಿಲ್ಮದಾಳಿಕಾಳಲೇಖಾಮೌರ್ವಿಯೆಂಬರ್ಹುನೋಜನ ' ಬಿಲ್ಲಂ 
(ಅನೊಪು.: ೪-೮೧) ; ಜೊನ್ನೊಡಲಂ ನಿಮಿರ್ಚಿದಪಸಗ್ನಿಯ ತಣ್ಣದಿರಿಂದ 
ಮೋಹೊ ನೀನುನ್ನನೆಗೋಲ್ಲಳಂ ಸಿಡಿಲ್ಲೆ ಸಾಟಿಯನಾಗಿಪೆ ಪಂಚಸಾಯಕಾ 
(ಣಕುಂತ. 83-8೭), [ನನ್ಯ + ಕೋಲ್‌;] 

ನನೆಗೋಲ (ನಾ). ಎನನೆಗಣೆಯ : ನನೆಗೋಲನಂಪಟಳದಲಿ ಭ್ರಾಂತಿ 
ಗೊಐಡಿರ್ದ ವನಚರ. ಪೂತ ಸಂಪಗೆಯ ಕೊನೆಗಳ ಮುಟಾದಿಡಲಂಜಿ ತಾಪಸ 
ರೆಲೆವನೆಗಾತಿಯರನಪ್ಪಿದರು (ಮೋಹತ, ೭-೦೫) ; ವಿನಯದಿ ಮಾತಾಡು 
ುಳರಾಯ ನಿನ್ನಯ, ತನಯಳಿಗೋಸುಗ ಬಂದ ಮನೆಯಳಿಯನ ಕೂಡೆ 
`ವಂಚ್ಚರವೇಕೆಂದು ನನೆಗೋಲನಾತ್ಮಜ ನಂಡಿದ (ಮೋಹಕ. ೩೩-೨೮). 

[ ನನೆಗೋಲ್‌ * - ಅ] 

ನಜೆಡಂಡೆ (ನಾ). ಹೂವಿನ ದಿಂಡಂ,-ಮಾಲೆ : ಗಂಡನಿಂದಲೇ ಗಂಳದಾಳಿ, 

ಅರಿಷಣ, ಕುಂಕರಿಮ, ಮಲ್ಲಿಗೆಯ ನನೆದಂಡೆ (ಕನ್ನಣಾ. ೦೨೨). 
[ನನ್ಯ 3 ದಂಡೆ; ) 

ನನೆದುಉಗಲ್‌ (ನಾ). ಹೂವಿನ. ಗೊಂಚಲಂ, -ಗಂಚ್ಛ : ನೇಕ? ಬಸಂತನೆ 
ಮದನಶರಕೆಂದೆಕಹೋವಿದ ಚೆಂದಳಿರ ನನೆದುಜುಗಲೊದವಿದಶೋಕೆಗಳು 
ಬನದೊಳು ವಿರಾಜಿಪವು (ಸಾಳೃಛಾ, ೨-೩). 

[ ನನೆ *'`ತುಜುಗಲ್‌ (ಆತುಜುಂಗಲ್‌) ] 

ನಣೆದೊಡಿಗೆ (ನಾ). ಹೂವಿನ ಆಭರಣ,-ಅಲಂಕಾರ : ಇಂತಂ ಜಲಕ್ರೀಡೆ 
ಗೆಂದು ಕೊಳನಂ ಪೊಕ್ಕಲ್ಲಿ ನನೆದೊಡಿಗೆಯ ನಾಯಕಿಯರು ತಿಲಕದ 
ಲಲನೆಯರುಂ . ಗಿರಿಜೆಯ ಚರಣಕಮಲಕ್ಕೆ ಭರದಿಂದೆಆಗುತ್ತುಂ 
(ಗಿರಿಕ. ೪-೨೦ ವ). [ ನನೆ * ತೊಡಿಗೆ ( ಆತೊಡುಗೆ)] 

ನನೆದೋಲು (ಕ್ರಿ). ಮೊಗ್ಗನ್ನು ಹೊಂದಂ; ಮಂಗಳಂ ಬಿಡಂ: ಇದಿರೊಳ್‌ 
ನನೆದೋಆ ವಸಂತದೂಶಿಯೆನೆ ತಾನೆ -. ನೆಗಟ್ಚಿ ಮಾಧವಿಯೆನೆ 


೦೨-೩೨). 


20 


15 


39 


ನನೆನಾಚು (ಕ್ರಿ). 


ನನೆಮೊನೆ (ನಂ). ಮೊಗ್ಗಿನ ತಂದಿ,-ಅಗ್ರಭಾಗ : 


ನನೆಯಂಬ (ವಾ). ಎ ನನೆಗಣೆಯಂ : 


ನನೆಯಂಬು (ನಾ). ಎ ನನೆಗಣೆ : 


ನನೆಯಂಬು 


ಸಂದದಿರ್ಮುತ್ತೆಯ ಪೂಗೊಂಚಲ ಫುದುವಿನೊಳೆಟಗಿದ ಮದಾಳಿಗಳ್‌ 
ಮಜಕ್‌ದಪುವೇ .(ಆದಿಪು. ೧೧-೧೦) ; ದೇವಿ ನೀಂ ನಡಫಿದೆಳಲತೆ ನನೆ 
ದೋಟ್‌ತೆಂದು ಬಿನ್ನವಿಸಿದ ಬಾಲಕಿಯರನಾಭರಣಪ್ರದಾನಾತಿ ಸನ್ಮಾನಂ 
ಗಳಿಂ ಸಂತೋಷಂಬಡಿಸುತಿರ್ದಳ್‌' (ಕಾಧಉ. ೨೫), ನನೆದೋಟ್‌ತ್ತು 
ವಸಂತದೂತಿ : (ಮಲ್ಲಿತು. 8-೭); ಕಡವಲರ್ವೋತ್ತು ಮೊಲ್ಲೆ ಮುಗುಲ್ತಿತ್ತ್ತ 
ಪೊದಬ್ಟು ಪೊಲಂ ಪಸುರ್ತುವಾಸಡಿ ಕುಡಿಯೇಜ* ಮತ್ತೆ ನನಿರೋಆ” 
(ಕುಸುಮಾ. .&-೦೩); ಮರುಗ ಮೊನೆ ನನೆದೋಅ್‌ ಸುರಗಿ ಜಾಜಿಯ 
ಸನೆಗಳರಳಿ ಪರಿಮಳದಲೆಸೆಯಲೈ (ಹಡಳಾ..೩-«3) ; ಎಲೆ ಸುಲಿದೆಡೆಗಳ 
[ಕಣ್‌]ಕಣ್ಣೆ ಲೆಯೆಡೆ ಗಂಟೊಡೆದು ಮೊನಸಿ ನನೆದೋಟ್‌[ಪಾತಬ. ಕೆಎನೆದು] 
ಮುಗುಳ್ತಲರ್ದು. ಮಟಕದುಂಬಿಗಂ. ತೆಂಬೆಲರ್ಗಂ ಮುದ್ದಾದುವಲ್ಲಿ ಪೊಸ 
ವಂಛ್ಲಿಗೆಗಳ್‌ (ಯತೋಶ. 9-8). [ನನ್ನೆ * ತೋಡು) 

ಹೂವಿನಿಂದ ಗವಂಗವಿಂಸಂ,-ಸಂವಾಸನೆ 
ಬೀರಂ : ನನೆಯೆಳಗಂಪನೆತ್ತಿಯುವಮಣಂ ನನೆನಾಟಿದರಲ್ಲ ನೇಕಕೋಕನದ 
ವನಂಗಳೊಳ್‌ ಸುಲಿದು ತಣ್ಣಸವತಾಗದೆ - ೬ ೬ ತೀಡಿದುದು ತೊಕಣಗಾಳಿ 
ವಸಂತವಹಖಿಸದೊಳ" (ಪಂಪಳಾ. ೩-೩೪), [ನನೆ ನಾಟು] 


ನನೆಬಿಜ್ಜಣಿಗೆ (ನಾ). ಹೂವಿನಿಂದ ಮಾಡಿದ ಬೀಸಣಿಗೆ: ನನೆ 


ಬಿಜ್ಜಣಿಗೆಯ ತಣ್ಣೆಲರಿನಾಆದುಯೆನ್ನ . ಶನುತಾಪ . (ಹಕ ಪರಿ. ೨೧೦)- 


ನನೆಮುಗುಳ್‌ (ನಾ). ಎಳೆಯ ಮೊಗ್ಗು : ಹೊಸ ಮೊಗ್ಗು : ನನೆಮಂಗು 


[ಪಾಕಾಂ: ಗಳ್‌ ಕೊನೆಮುಗಳ್ಳಿರಿದಿರೆ ಮುಗುಳ್ಗಳಂ ತನಿಗಂಪು ತೀವಿರ್ದ 
ಪೊಚ್ಚಪೊಸಪೂಗಳಂ ಕೊಂಡು ಕುಕಿಲಿಅರಿವುತಂ ನಡೆತಂದು (ಪುಷ್ಕರ. ಹ. 
8೫೨೩-೨೭); ನನೆಮುಗುಳ್‌ ನನೆಕುಸುಮ ವಸುಗಾಯ್‌ . , . ತೊನೆದು 
ತೂಗುವ ಫಲಭರಂಗಳ ಘನತರದ ಸಹಕಾರ ಸಹ ಸುರವೆನಕದಂಬಕ 
ವೆಸೆದುದಿದಿರಲಿ ಕಪಿಕುಲೇಶ್ವರನ (ತೊರತಾ. 8-೩ ೧೪). 
[ನಮ್ಮೆ + ಮುಗುಳ್‌, ] 

ತೋಳಿನೊಳೊಣಗಿ 
ದಿನಿಯಳ ಕರ್ಣಪೂರರೊಳೆಜಿ"ಯ ಕತ್ತುರಿರಸವ ನನೆಮೊನೆಯಿಂದ 
ಲೇಖಿಸಿದ (ಸಾಳ ಛಾ. ೦೬-೦). 

ಫನೆಮೊನೆಯಾಗು ಐ ಚೆಗಂರಂ : ನನೆಮೊನೆಯಾಗಿ ಬಂದುವೆಳಮಾವೆಳ 
ಮಾವಿನ ಮುಂಚಿ. ಬಂದ ಪೂವಿನ ಪೊಸಗೊಂಚಲೊಪ್ಪಿದುವು .(ಕಾಂತಿಪು. 
೭-೧೨೫). [ನಸ * ಮೊನೆ]. 


ನನೆಯಂಬಂ ತಾವರೆವೂವಿನ 
ಕೈಪೊಡೆಯಿಂ ಮನೋಭನಂ ತೆೊಡೆವವೊಲು ವನಿತೆಯ ಸಬಾಷ್ಟ ಲೋಚನ 
ಮನವನಿಪತಿ ಶೋಣಪಾಣಿತಳದಿಂ ತೊಡೆದಂ (ಮಳ್ಲಿಪು. ೪-೦೬); 
ಹೂವಿನ ಬಿಲ್ಲನೊಚ್ಚತಂಗೊಂಡರ್ಚಿಸುತ್ತಿರ್ಪ ನಿಡುವುರ್ವಿನ ನೀಜೆಯರಿಂ 
ನನೆಯಂಬಂ ಕೆಯ್ಗೆಯ್ವ ಸವಿನೋಟದ ಸಾಧಾರಣೆಯರಿಂ 4೧6೫. 
ಒಂ ವು; ನೀನೀ ಪೂವಿನ ಪೊಟಲೊಳ್‌ ನನೆಯಂಬನೆಂಬರಸಾದೆ 
(ಕಲಿಕಾ. ೩೧೪) ;`ನೊತೆವೆಡುರಾಂತು-ಕತ್ತುರಿಗಂಧಿ ಬರೆದಳು ನನೆಯಂಬನ 
ಚಿತ್ರಪಠವ ವಿನಯದೆ ಕೈಕೊಂಡು ಬಂದಳು ಸ್ಮರವರತನಯನ ಶಯನ 
ಸ್ಮಳಕೆ (ಮೋಹತ. ೨೫-೫೩). [ ನನೆಯಂಬು-+ - ಅ.1 

ಮೊನೆಯಂಬುಗಳೊಳೆ ಫೂಣ್ಣಪಸ 
ನಿಬರುವಂಂ ಕಿಆಿದು ಬೇಗದಿಂ ಹರಿಗನದರ್ಕೆನಗೆಡೆವೇಟ್ಯುವೆಂ ಎಂಬವೊಲನಿ 
ಬರುವಂಂ ಪೂಣ್ಣನ[ತಪಂ] ನನೆಯಂಬುಗಳಿಂ (ಪಂಪಧಾ.. ೩-8೨) ; ನನೆ 
ಯಂಬಂ ಮಿಗೆ ಕಣ್ಮಅರ್‌ ಮುಕರವೂಂ ಕ್ರೋಡಧ್ಯಜಂ ಪೋಲೆ (ಗೆದಾಯು. 
0-೬) ; ಮಂನೋಜಂ . ನನೆಯಂಂಬಿನಿಂದಿಸೆ ತದಸ್ವ್ರಾಘಾತಜಾತಾನಿಲಂ 
ನಿಮಿರ್ದೋರಂತಳುರೆಲ್ಕೆ: ಹೈ ತುಟಿಯ ನಾ . .ಕಂದರ್ಪರಿಜೇಂದ ನಾ 


ನನೆಯಕ್ಕಿ” ೪೩೫೦ ನನೆವಿಲ್ಲ 
(ಕುಸುಮಾ. ಧೈರ್ಯದ ಜೋಡ ತೊಟ್ಟಿದಿರಾಗಿ ನಿಲೆ 
ನನೆಯಂಬು ನಾಟುವುವೆ (ಕುವ್ಯಾಅ. ೮-88) ; ಎನ್ನ ನನೆಯಂಬಿನ ಮೊನೆಗೆ 
ಸುಗಿದಹೆಲ್ಕೆಯಂ ನೀವೆಂ ಶರಣ್ಟೊಕ್ಕುದೇನಜ*ಿಯದುದೇ ! (ರಾಮಾಕೃ. 


( ನನೆ * ಅಂಬ್ಯು] 


೧೧-೦೧೦) ; ನನೆವಾಸ್ಕು (ನಾ). ತೊಯ್ದ ಹಾಸಿಗೆ; ಆರ್ದ್ರವಾದ, ತಂಪಾದ 
“ಹಾಸಿಗೆ : ತನುವಲ್ಲದತನುತಾಪಂ ತನುವಂ ಸಂಡೆ ನಿಲಿಸಲೆಂತುಮಾಜದೆ 
ತನುವಂ ತೆನುಮಧ್ಯೆಯರಲರ್ವಾಸಿನ ನನೆವಾಸಿನ ಮೇಲೆ ಪಾಸಿದರ" 


೫೬-೧೦). ತನುತನುವಂ (ಮಲ್ಲಿಪು. ೩-೩4). [ನನ್ನೆ * ಪಾಸು2] - 


ನನೆಯಕ್ಕಿ, ನೆನೆಯಕ್ಕಿ, (ನಾ). ೧. ನೆನೆಯಿಂಸಿದ ಅಕ್ಕಿ ; ನೀರಿನಿಂದ ಒದ್ದೆ 
ಮಾಡಿದ ಅಕ್ಕಿ : ಮನೆಯ ಸಾರಿಸಿ ರಂಗವಲ್ಲಿಯನಿಕ್ಕಿ . ನನೆಯಕ್ಲಿ 
ಕಡಲೆ ಪಣ್ಗಾ ರದ. ನೆನೆಯರಳ್ಮರಳುಂಬ ಪುಣ್ಯ ಹರ] SDSS 
ವಸ್ತೂಗಳ ಸಾರ್ಚಿದರು (ಮೋಹಕ. ೧೦-೮೨). ೨. ಶುಭಕಾರ್ಯಗಳಲ್ಲಿ 


8| ನನೆವಾಸ್ಕು (ನಾ). ಹೂವಿನ ಹಾಸಿಗೆ; ಪುಷ್ಪಶಯ್ಯೆ : 


ನನೆವಾಸೆನೆ 
ಮುತ್ತಿನ ಪಸೆ ಮುನಸಿಜನೆನೆ ಕುವರನಲ್ಲಿ ನೆಲಸಿರೆ ಲಜ್ಮಾವನತಾಂಗಿ 
ಕೆಲದೊಳಿಳುಪಿದ ನನೆವಿಲ್ಲೆನೆ ಸುಗುಣವತಿ ಕರಂ ಮೆಟ್‌ದಿರ್ದಳ್‌ (ರಾಜಕೇ. 


6-೧). [ನನೆ * ಪಾಸ್ಕು] 
ಆಶೀರ್ವಾದಕ್ಕಾಗಿ ಉಪಯೋಗಿಸಂವ ಅಕ್ಷತೆ : ತಳಿರ ತೊಟ್ಟಿಲೊಳಿಟ್ಟು | |ನನೆವಿಲ್‌ (ನಾ). ಹೂವಿನ ಬಿಲ್ಲು; ಹೂಬಿಲ್ಲಂ ; ಪುಷ್ಪಚಾಪ : 
ಸಣ್ಣ ಹನೆಗಳೆ ನನೆಯಕ್ಕಿಯನಿಕ್ಕಿ ಪಣ ಬಾಯಿನಮನಣ್ಣವಳಿಯದೆ |೫| ಪುರಿದಂತಾದುವು ಪೂವಿನಂಬು ನನೆವಲ್‌ ನಿಸ್ಮಾರಮಾದತ್ತು (ಮಲ್ಲಿಪು. 
ಕೊಟ್ಟು ಚೂತವಲ್ಲಭನೆಂಬ ಪೆಸರಿಟ್ಟು (ಗಿರಿಕ. ೨-೭೧ ವ). ನೆನೆಯಕ್ಕಿ, ೧-೧೯) ; ನನೆವಿಲ್ಲನೆತ್ತುವಂತೆ ನನೆಯ ನಿಡಿಯ ದಂಡೆಗಳಂ . . , ಎತ್ತುವ 
೧. ನೆನೆಯಕ್ಕಿ ನೆನಗಡಲಿ ಗೊನೆಯ ಬಾಳೀಹಣ್ಣು .* . ತೆಗೊಂಡು ಮಾಲೆಗಾರ್ಶಿಯರ ಕಟಾಕ್ಷಕುಸುಮವಣಲೆಗಳಂ ಸೌಂದರ್ಯಧನದಿಂ 
ಗಂಗವ್ನ ಪೂಡೆಗೈದಾರ (ಊಕಗೀ. ೦೬). 'ನೆನಗಡಲೆ' ಪರಾ. ವನಾಟುಗೊಳುತ್ತರಸಂ ಬರೆವರೆ ಪೂವಿನ ಸಂತೆಯಿಂ ಫೊಟಗೆ (ಲಲನ. 


[ ನನೆ; + ಅಕ್ಕಿ) 3-3೬ ವ); ನನೆವಿಲ್ಲಂ ಬಿಟ್ಟು ವಿದ್ಭುಲ್ಲತೆಯ ತಿಣುವುವೊಯ್ದುಂದ್ರ 
ನನೆಯಿಕ್ಕು, ನೆನೆಯಂಕ್ಕೂ (ಕ್ರಿ). ತೋಯಿಂಸಂ: ಒದ್ದೆ ಮಾಡಂ; ನೆನೆಹಾಕಂ : |15|  ಕೋದಂಡಮಂ ಕೊಂಡು ... ಮೊಲ್ಲೆಯ ನನೆಗಣೆಯಂ ತೂಗುತುಂ 
ನನೆಯಿಕ್ಕಿ ದ ಕಡಲೆಯ ತುರಗನಿಕಾಯಕ್ಕ ಆದು ಕಟ್ಟುವುದು (ಅರ್ಮಶಾ. “ಕಂತುವೀಬಂದಂ (ಜಗವಿ. ಇ-೨೧) ; ನನೆವಿಲ್ವಿನ್ನಣೆಯೋಪಳೊರ್ವ ವಧುವಾ 


೭-೩೭). ೆನೆಯಿಕ್ಕು : ಗರುಗದ ಸೊಪ್ಪಿನ ರಸದಲ್ಲಿ ಎರಡು ವರಹೆ ತೂಕ 
ಚೂರ್ಣವ ನೆನೆಯಿಕ್ಕಿ ಬೆಲ್ಲವ ಬೆರೆಸಿ ಕೊಡಲು ಪಾಂಡುರೋಗ, ಕ್ಷಯರೋಗ 
ಷರಿಹರ (ವೈ ದ್ಯಸಾ. 1, ೩೩೭). [ನೆನ್ನೆ ೬ ಇಕ್ಕು] 

ನನೆಯೆಸೆಟುೂ್‌ (ನಾ). ೧. ಹೂವಿನ ಎಸಳಂ, -ದಳ. ೨. ಹೂವಿನ ಚಿತ್ರ, 
೨ಕಸೂತಿ,-ನಕ್ಷೆ : ನನೆಯೆಸಬಂದಮಾದ ಗುಟಮುಂ ಪೊಳೆಯುತ್ತಿರೆ 
ನೀಳ್ಬುವೆತ್ತ ಪೊವಿನ ಪೊಸಟೆಕ್ಕೆಯಂ ಮಿಳಿರೆ . , , ಮೆಲ್ಲನೆ ನಡೆತಂದು 
ವಂದು ಪೊಸಮಾವೆನಿಪ್ಪುಗ್ಗ ಡದಗ್ಗದಾನೆಗಳ್‌ (ಕಲ್ಮಿಳಾ. ೨೧೦). 


ಕಾಂತಾಕಚಶ್ರೇಣಿಗೊಯ್ಯನೆ ಮುಂದಿಕ್ಕಿದ ಚಂದನಾಂಬುವನಲಂಪಂಬೆತ್ತು 
ತಾಂ ಪಿಂಡಿದಳ (ಉದೃಟ. ೮-30); ನನೆವಿಲ್ಲಾಅಡಿವೆದೆಯೇಜುವ ವೋಲ್ವ 
ನಿತಾಮಣಿಯಿಂತೊಪ್ಪುವ ರೂಪಿಗೆ ಮಿನಂಗುವ ವಾಯಿಂಡೌವನವೇಟ್‌ 
ವಿರಾಜೆಸುತಿರೆ (ಜಯಕಾ. ೩-೪೪)-: ನನೆವಂಸೆನೆ ಮತ್ತಿನ ಪಸೆ ಮನಸಿಜನೆನೆ 
ಕುವರನಲ್ಲಿ ನೆಲಸಿರೆ ಲಜ್ವ್ರವನತಾಂಗಿ ಕೆಲದೊಳಿಳುಪಿದ ನನೆವಿಲ್ಲೆನೆ 
ಸುಗುಣವತಿ -ಕರಂ ಮೆಜಕದಿರ್ದಳ್‌ (ರಾಜಕೀ. ೮-೭೧). *ನನೆವಿಲ್ಲ' ಪರಾ. 

ನನೆಎಲ್ಲ ಬಲ್ಲಹ ಎ ಹೂಬಿಲ್ಲಿಗೆ ಒಡೆಯಂನಾದವನು ; ಪುಷ್ಪಬಾಣ 


[ನನ್ನೆ * ಎಸಟು್‌ ] ಪ್ರಯೋಗದಲ್ಲಿ ಶೂರನಾದವನಂ ; ಕಾವಂ; ಮನ್ಮಥ : “ನನೆಎಲ್ಲ 

ನನೆಯೇಜು (ಕ್ರಿ). ಹೂವು ಬಿಡು; ಹೂವು ಶುಂಬಂ : “ನನೆತುದೆನೆ ನನೆ |೩| ಬಲ್ಲಹನೆನಲ್‌' ಪೂವಿಲ್ಲ ಕಾವಂ” (ಕರ್ಣಾನಿ. ೮); ಆವನ ಪಜ್ಜಳಿಪ್ಪ 
ಯೇಟ್‌ದುದು” (ಕಬ್ಮಮಂ. ೨೨); “ನನೆತೊದು ನನೆಯೇಲ್‌ದುದೆಂದೆನುತಂ” ಜಸಮೆಣ್ಣೆಸೆಯೊಳ್‌ ನೆಲಸಿರ್ಪದಾತನೀಗಾವಗಮೆನ್ನ ಜಾಣ್ಣುಡಿಗೆ 
(ಕವಿಕಂ. ೬೭) ; ನನೆಯೇಅದ ಮಲ್ಲಿಗೆಯಂತೆ ಪೂರ್ಣಚಂದ್ರನ ಸಿರಿಯಂತೆ ಮೆಯ್ಲಿರಿಯಂ ನನೆವಿಲ್ಲ ಬಲ್ಲಹಂ (ಕವಿ ಕ.0) : ಜಗದ್ವಳಯಮನದಟಲೆದು 


*« ರುದ್ರಭಟ್ಟನ ಕವಿತಾರಸಂ ಮನಮನಿರ್ಕುಟ್‌ಗೊಳ್ಳುದು ಸಜ್ಜನರ್ಕಳಾ 
(ಆಗೆಪಿ. ೧-೧೬) ; ವಿಶಾಲ್‌ ಮುಗಿಲಿದಿರೇಜಕಿ ನಿಶಿ ಹರುಷವೇಣ! ನನೆಯೇಟ? 
ಕುಂದವ್ರಜಕೆ ಕಡದಲರ ಸಿರಿಯ ಸೊಂವೇಟ್‌ (ಸಾಳ್ಕಛಾ. ೨೬-೧೮); ಪಳೆಯೆಲೆ 
ಯಿಕ್ಕಿ ಸಣ್ಣನನೆಯೇಜಕಿದ ಪಂಟಳಿಪೂವನಾಂತು ಕಂಗೊಳಿಸುವ ಕರ್ಣಿಕಾರ 
ಮಲರ್ದೀವಿದ ಮುತ್ತಮದೆತ್ತ ನೋಳ್ಪೊಡಂ (ರಾಜಕೀ. ೯-೪೭) ; ಬನಂ 


«4 ನನೆಯೇಟ್‌ದ ಸುರಯಿಯಿಂ, ಬಕುಳದಿಂ, ಸಿರಿಸದಿಂ, ಪ್ರನಷಗದಿಂ, | 


`' ಸೊಗಯಿಸಿ ಶೋರ್ಕುಂ (0೪ಮಾಕ್ಕ. ೩೩-೨೨]; 
[ ನನೆ 4 ಏಜ; ( ಆ ಏರು) ) 


ನುಲಿದು ಕೋಟಲೆಗೊಳಿಸುವ ನನೆವಿಲ್ಲ ಬಲ್ಲಹನ ದಿಗ್ವಿಜಯಕ್ಕಾಗಿ . 

ಬೆಳಗುವಚ್ಚ ಬೆಳಿಂಗಳ್‌ ಪಿರಿದುಂ ಪೆರ್ಚಿ ಬಿಚ್ಚದೆ ನಿಬಿಡಮಾಗಿ ಬಿಡದಡರ್ದು 
ಕೆದಆ ನಾಂದು ಪೊದಜುಗಟ್ಟಿ ಪರೆಕಲಿಸಿ ಪಸರಿಸುತ್ತುಮಿರೆ (ಪಾರಪು. 
ಇದು ಕುಸುಮಾಸ್ತ ಸ್ಟ್ರೈನಸ್ತ್ರ ಮಿದು ದರ್ಪಕನಾರ್ಪು ಮನೋಜ 
ನೋಜಿ ನೋಡಿದು ನನೆವಿಲ್ಲ ಬಲ್ಲಹನ ಚೆಲ್ವಿದು . . . ಎಂದೆನಿಸಿರ್ದುದು 
ರೂಪು ನೀಆ್‌ಯಾ (ರಾಜಶೇ, ೭-೬೩), ನನೆವಿಲ್ಲ ಬೀರ ಎ  ನನೆವಿಲ್ಲ ಬಲ್ಲಹ ತ 
ಬಂದು ಬಸಂತನೊಲ್ಹು ಸಂವರಣೆಯನೆಯ್ದೆ ತೋಲ ತಲೆದೂಗಿಸಿದಂ 


೧೫-೩೦ ವ); 


3| ನನೆವಿಲ್ಲ ಬೀರನಾ (ಕಲ್ಮಿಕಾ, ೨೦೦). ನನೆವಿಲ್ಲಾತ ಎ ಪುಷ್ಪಧನುಸ್ಸನ್ನೂಳ್ಳ 
ನನೆಯೊತ್ತು (ಕ್ರಿ). ೧. ಅರಳಂ ; ವಿಕಾಸವಾಗಂ ; ಮೊಗ್ಗು ಹೊರಬರು : ವನಂ: ಕಾಮ; ಮನ್ಮಥ : ನನೆವಿಲ್ಲಾತನೆ ಮುಕ್ಕಣ್ಣನ ತಕ್ಕಂ ನೋಡ 
ಶಿವಾಚಾರಲತೆ ನನೆಯೊ[ 21530. ವ)ತ್ತೈ (ಹೋಮ. ೦-೭೩) ; ನನೆಯೊತ್ತೆ ವೇಟ್ಕುಮೆಂದೊಲವಿಂದು ತನತನಗೆ ಬಂದು ಮುಗಿಲೊಡ್ಡಿನ ಕೆಲದೊಳ್‌ 
ಮಿಸುವ ಮಲ್ಲಿಗೆ ನನೆಯೊತ್ತುವುದತನುಸೆತಿು' ಲಾವಣ್ಮರೆಸಾಭಿನವನದಿ ಸಗ್ಗದವರ್ಗಳೆಲ್ಲರ್‌ ನಿಂದರ್‌ (ಕಬ್ಮಿಳಾ, 3೮೯). [ ನನೆ * ಬಿಲ್‌,1 
ಸುರಭಿಗಂಧದಿನೆನಸುಂ ತೀವಿದೊಡೆ ಶೀವ್ರಪುದು ತೊದಳುಂಟೇ (ಖಾಕ್ಕಳಪು. ನನೆಎಲ್ಲ (ನಾ). ೧. ಹೂವಿನ 'ಬಿಲ್ಲುಳ್ಳ ವನು; ಕಾವಂ; ವಂನ್ಮಥ : 
೯-೩೬). ೨. (ಆಲಂ) ಸಂತಸಗೆೊಳ್ಳು : ಧರ್ಮಜನು ಸುರಮಂನಿ| | ನನೆವಿಲ್ಲನೆಸೆವ ಬಿರಿದಿನ ನಾಟಕವ ಬಂಕವನೆ ಕಂಡೆನೆಂದು ಕಳವಳಿಸಿ 
ಸೂಕ್ತಿಸುಧೆಯಭಿಷೇಕದಲಿ ನನೆಯೊತ್ತಿದಂತಃಕರಣನರವಮನೆಗಾಗಿ ನಡೆ ಮಂಗಳೆ ತನ್ನ. ತನುಜೆಯಂ ಪಲ್ಲಕಿಯೊಳಿರಿಸಿ ಶಂಭುವನು ಬೀಳ್ಕೊಂಡು 
ತಂದು (ನಿಳಾಗ. ೧ ೯-೪೩). [ನನ * ಒತ್ತು). ಮನೆಗೆಯ್ತಂದಳು (ಸೌಂಡಪು, ೮-೧೮) ; ಪೊಸ ಕಮ್ಮಂಗಳವೆಯ ತೆನೆಯ 
ನನೆಲತೆ (ನಾ). ಹೂವು ಬಿಟ್ಟ ಬಳ್ಳಿ ; ಹೂಬಳ್ಳಿ : ಚಾಮರದಿಂ ಬೀಸುವ ತುದಿಯ ತನಿಗಂಪಂ ಭುಂಜಿಸಲೆನುತನುರಾಗದಿನವಅಕೊಳ್ಳುಳ್ಳಿರ್ದಾಅಡಿ 
ಬೀಸುಗಾಳಿಯ ತಣ್ಣಿನಿಂ. ತೊಯ್ದ ನನೆಲತೆಗಳ ಮೇಳದ . ಮನ್ನಣೆಯ ವಸುಳೆಗಳು ಅನುವಂ ಪಡೆದುವು. .. .- ನನೆವಿಲ್ಲನ ಪಸುರ್ಗಾವಿನ 
ಕನ್ನೆಯರ ಲತಾಂಗಂಗಳೊಳ್‌ ಲಾವಣ್ಮ ರಸವಿಸರದ ಬಿಂದುಗಳ* ತಲೆ | ಆ |: ವಿಗಸೊಕ್ಕಿನ ಪೊಸಮಿಂಟೆಯೆನೆ (ಊಯಳ?. ೧-೩೯) ; ಖಳನೀ ನನೆವಿಲ್ಲಂ 


ದೋಟ್‌ದುವು (ಲೀರಾವ. ೪-0೭ ವು. [ನನೆ * ಲತೆ] 


. ನಲ್ಲಂ ತೊಲಗಿದ ಪದದೊಳಗೆನ್ನೊಡಲಲ್ಲಿ ನಡುವವೊಲೆರಕ್ಕೆಯ್ಗಾಣಿಸಿ 


ನನೆವೂ 


ನಿಲ್ಲದೆ ಮನವನೆಸುತ್ತಿರ್ದಪನೆಂದಲ್ಳಿ ರಹಿಣಿ ಸಖಿಯೊಳ್‌ (ಉದೈದೇ. ೪-೩೩೫). 


೨. [ಜೈನ] ಬಾಹುಬಲಿ; ಕಾವಂ: ಎತ್ತಿ ನೀನಣ್ಣನೊಡನೆ ಕಾದಿದಾಗ 
ತೊಂಭತ್ತಾಜುಸಾವಿರ ಹೆಣ್ಣ ಚಿತ್ತ ನೋಯದೆ ನಮಗೆಂಟುಸಾವಿರಕಳ 
ಲೊತ್ತದಿಹುಧೆ ನನೆವಿಲ್ಲಾ (ಥರ. 3೦-೪9). [ನನೆವಿಲ್‌ * - ಅ] 
ನನೆವೂ (ನಾ). ಬಿರಿದ ಹೂವು ; ವಿಕಸಿತ ಕುಸುವಂ: ತೋಳ ಮೊದಲ್ಲನೆ 
ಪೂವನೆತ್ತುವಂತಿರೆ ನನೆಯಂಬುಗಳ್ಗೆ ಬೆರಲೆತ್ತುವರಲ್ಲಿಯ ಮಾಲೆಗಾರ್ತಿ 
ಯರ್‌ '(ಮಲ್ಲಿಪು. ೨೨೫). [ನನೆ *- ಪ್ಯೂ) 
ನನೆವೂದುಜುಗಲ್‌ (ನಾ). ಅರಳಿದ ಹೂವುಗಳ ಗೊಂಚಲು,-ಗಂಚ್ಛೆ : 
ತಳಿರ್ಗಳನೊಂದು ಕೊಂಬು ನನೆವೂದುಜುಗಲ್ಲಳನೊಂದು ಕೊಂಬು . , , 
ತಳೆದಿಂತು ಮನೋಹರಮಾಯ್ತುು ಮಾಮರಂ (ಕುಸುಮಾ, ೧೦-೧೩೩). 
( ನನೆವೂ + ತುಟುಗಲ್‌ (ಆ ತುಅುಂಗಲ್‌) ] 
ನನೆವೆರಸ್ಸು, (ಕ್ರಿ). ಮೊಗ್ಗುಗಳಿಂದ ಕೂಡಿರಂ; ಪುಷ್ಪಭರಿತವಾಗಿರು : 
ನನೆವೆರಸಿದಸುಗೆದಳಿರುಳ್ಳುಡೆಯ ವೇಣುವಿಂ ಜನಿಸಿದ ನವೀನಮುಕ್ತಾ 
ಫಲದ ಮೂಗುತಿಯ . . , ನಿತಂಬಿನಿಯರತಿಹರುಷದಿಂ ರಂಜಿಸಿದರು 
(ಸೌಂದಪು. ೦೮-೧೯). [ನನೆ * ಬೆರಸು] 
ನನೆವೆರಸ್ಕು (ಅ). ಹೂವುಗಳಿಂದ ಕೂಡಿಕೊಂಡು ; ಪುಷ್ಪಸಹಿತವಾಗಿ : 
ನನೆವೆರಸು ಗುಜ್ಜಮಾವಿನ ಕೊನರ್ಗಳನುಡಿದುಡಿದು ನೀಡೆ _ ಬೇಟದ 
ಪಿಡಿಯೆತೀಂ ಮನಮೊಸೆದು ಮೇವುತಿರ್ದುದೊ ವನಕರಿ ಪರಿದಂತೆ ದಂತಹಸಿತ 
ಕಟಾಕ್ಷಂ (ಅರ್ಥನೇ. ೩-೯೪); ನನೆವೆರಸುಟ್ಟು ಮಾಂದಳಿರನೆೊಪ್ಪರೆ 
- . . ಓಪನಿಗೆ ಪುಳಿಂದಿ ವಾಡಿದಳೊಆಲ್ಲು ಗುಣಪ್ರಿಯನಂಕಮಾಲೆಯಂ 
(ಲೀಲಾವ. 6-೩೦). [ನನೆ ಬೆರಸ್ಕು) 
ನನೆವೆಟು (ಕ್ರಿ). ಮೊಗ್ಗುಗಳನ್ನು ಪಡೆ; ಮಂಗುಳು ಬಿಡು: “ನನೆತುದೆಂದು 
ನನೆವೆತ್ತುದು” (ಕಕಸಾ. ೯-೧೮೯); ತನಯಂ ಬಂದಾ ವಾರ್ತೆಗೆ ಕನುಪುಳಕದ 
ತೆಕ್ಕೆವೆತ್ತು ಶಿಶಿರದ ಸೋಂಕಿಂ ನನೆವೆತ್ತೊಪ್ಪುವ ಮಾಲತಿಯನೆ ವಿಜಯಾವತಿ 
ಸಮಂತು ಪೋಲ್ತೆಸೆದಿರ್ದಳ್‌ (ಕುಸುಮಾ. ೧೩-೯೮). [ನನೆ * ಪೆಲು,) 
ನನೆವೊಯ (ಕ್ರಿ). ೧. ಚಿಗುರಂ; ಪಲ್ಲವಿಸಂ : ತನಿಗರ್ಬಿನ ಸೋರ್ವ ರಸ 
ಪ್ರವಾಹದಿಂದವೆ ನನೆವೊಯ್ದು ಕಯ್ತುಟುಗಿ ಪಣ್ತುದು ಮಾಮರಂ 
(ಲೀಲಾವ, ೬-೧೩೮). ೨, ಉಂಟಂವರಾಡು; ಹೊವ ಸು: ಪನಿಪುಲ್ಲಂಬು 
ಕಣಂಗಳಂ ಕೆದಜುತುಂ ಕೋಕಂಗಳೆೊಳ್‌ ರಾಗಮಂ ನನೆವೊಯ್ದು ಣ್ಮಿಸುತುಂ 
. ತಣ್ಣನೆ ತೀಡಿತ್ತೆನಸುಂ ಪ್ರಭಾತಸಮಯಪ್ರೋದ್ಧೂತಶೀತಾನಿಲಂ 
(ಕುಸುವೂ. ೧-೫೨). [ನನ ೬ ಪೊಯ್ಸ್‌)] 
ನನೆವೊಆ್‌ (ನಾ). ಹೂವುಗಳ ಭಾರ ; ಪುಷ್ಪಭಾರ : ನನೆವೊಆ್‌ಯಿಂ 
ಬಳ್ಳಿದ ಮಾವಿನ ಕೊಂಬಿನೊಳಳಿಯ ಮಾಲೆ ಮೊರೆಯುತ್ತಂ ಪೂವಿನ 
ಬಿಲ್ಲನತನು ಜೇವೊಡೆದನುಗೆಯ್ದೇಅೌಸುವ ಚೆಲ್ಮನೇಂ ಬೀಜ್‌ದುದೋ 
(ಐಾರ್ಕೃಪು. ೯-೫೩). [ನನ ಪೊಜಕಿ) 
ನನೆವೋಗು (ಕ್ರಿ). ಮೊಗ್ಗು ಬಿಡು; ಮೊಗ್ಗಾ ಗು : ಅಧೀಶವಚನಕದಂಬಕ 
ಮೆಂಬೊಂದು ತೆಂಕಣೆಲರೊಳ್‌ ನನೆವೋಯ್ತೆಂಬಿನಮಾಕೆಯ ತೆನಂಲತೆ 
ತುಂಬಿದುದತಿಬಹಳಪುಲಕವಿಪುಲಶ್ರೀಯಿ2೦ (ಆದಿಪು. ೭-೩೦). 
1 ನನೆ * ಪೋಗು,] 
ನನೆಸು, ನೆನಸೂೂ, ನೆನೆಸ (ಕ್ರಿ). ಒದ್ದೆಯಾಗುವಂತೆ ಮಾಡು; 
ತೋಯಿಸು ; ಆರ್ದ್ವಗೊಳಿಸು : ನಾರದ ಕಲಹತಾತ್ತರ್ಯದೆ ತರಳ 
ಕುಮಾರನ ಕೊಂದೆ ನೀನೆನುತೆ ಮಾರಮಾತೃಕೆ ರುಕ್ಮಿಣಿ ಸತ್ಯಭಾಮೆ 
ಕಣ್ಣೀರಿಂದ ನನೆಸಿದರೊಡಲ (ಮೋಹತ. ೩೬-೨೦). ನೆನಸ್ಮು: ಆಪ್ಲಾವಃ, 
ಅಪ್ಲವಃ, ಸ್ನಾನಂ-೩ ಸ್ನಾನದ ಹೆಸರು. ತಲೆ ಮುಂತಾದ ಸರ್ವಾಂಗವನ್ನು 
ನೀರಿನಲ್ಲಿ ನೆನಸಿ ತೊಳೆಯುವವಿಕೆ (ಸಿದ್ಧಾಂತಿ. ೨೦೬). ನೆನೆಸ್ಕು ; ಭಟ್ಟಿನಿಯ 
ಕಣ್ಣುಗಳಲ್ಲಿ ನಾನು ಒಂದು ಅಪೂರ್ವಮಾಧುರಿಯನ್ನು ಕಂಪೆ . .. ಆ 


೪೩೫೧ 


ನನ್ನ 
ದೃಷ್ಟಿ ನನ್ನನ್ನೂ ಅಭಿನವರಸದಲ್ಲಿ ನೆನೆಸುತ್ತಾ, .. . ಒಂದು ಅನನು 
ಭೂತ ಜಗತ್ತಿಗೆ ಎಳೆದೊಯ್ಕಿತೆ (೮8೪. ೩0೪). [ನನ್ಮೆ * ಸ್ಕಿ) 


ನನೆಹ (ನಾ). ನೆನೆಯಂವಿಕೆ ; ಒದ್ದೆಯಾಗುವಿಕೆ ; ತೇವಗೊಳ್ಳೂವಿಕೆ : 

“ತೇಮ ಸ್ತೇಮ ಸಮುಂದನ ಈ ಮೂಟು ನನೆಹದ ಹೆಸರು” (ನಾಕರಾ. ಕಿ). 
[ನನ್ಮೆ * -ಹ್ಯ] 

ನನ್ನಗ (ನು). ಒಬ್ಬಾತನ ಹೆಸರು : ನ » ಗರಮಪ್ಪ ವಯಚಯನ್‌ ತುರಗ 
ಗೊಳ್ಳಾಗಿ ದುಗ್ಗದರಸನುಂ ತೆೊದಳ್ಳು ವೇಳೆಯವನಾಳು ೬ ಪಜಕಿಯುತ್ತಂ 
ಬಪ್ಪದ ನನ್ನಗನ್ಯಾದೆ (ಸೌಇಇ. 7%-1, 33-೬: 928). [?) 

ನನ್ನಪ (ನಾ). ಒಬ್ಬಾತನ ಹೆಸರು : ಆಹವಶೌಣ್ಮವೀರನುದಾರಂ ಕಣ್ಣಿವ 
ಭಾರದ ನನ್ನಪನ್ಫೃಪಂ ಮಹಸಾಮಂತಂ (ಎಕ. 1%, ಕನ್ನಪ. ೧೪೧-೦೮ ; 
9001). [ ನನ್ನಿ”? + ಅಪ (-ಅಪ್ಪ,;)] 

ನನ್ನಯ್ಯ (ನಾ). ಒಬ್ಬಾತನ ಹೆಸರು :. ಶ್ರಿಮತ್ಚೆರ್ಮ್ಮನಂಗಳ್ಲೆ ವಿದ್ಯಾ 
ಧರಯ್ಯಂ ಬಿನ್ನಪಂಗೆಯ್ಹ ನಗರಲ ನನ್ನಯ್ಯನ ದೇಗುಲಕ್ಕೆ ಮುಕ್ತೆರೆಯು 
ಪಡೆದು ಕೊಟ್ಟಂ (ಎಳೆ. 111, ನಂಜನ. ೧೩೩-೩; 970). 

[ ನನ್ನಿ? + ಅಯ್ಕ್ಯ] 

ನನ್ನಾನನ್ನಿ, ನನ್ನಾನಿನ್ನಿ (ನಾ). ಸಣ್ಣಸಣ್ಣದಂ ; ಚೂರಂಚೂರಾದಂದು ; 
ಪುಡಿಪುಡಿ : ಸನ್ನಾಹಭೇರಿಗಳುನ್ನಾದದಿಂ ದೆಸೆ ನನ್ನಾನನ್ನಿಯಾಗೊಡೆಯೆ 
ತನ್ನ ಮೋಹರಗೂಡಿ ಚೆನ್ನರಾಮುಗ ಶೌರ್ಯದುನ್ಮತಿಕೆಯೊಳೆಯ್ದಿ ದನಾ 
"ಕುರಾಸಾಂ. ೧೨-೨೬) ; ಚೆನ್ನೈಯ ನಿಟ್ಟಿಸಿ ಕಾವನಂಬಿಂ ನನ್ನಾನನ್ನಿಯಾದರಾ 
ನೋಟಕರು (ರಾಮವಿ. ೭-೧೪೨). ನನ್ನಾನಿನ್ನಿ: ಬಿನ್ನಣದಿಂದೆಚ್ಚರು ರಿಪು 
ಭಟರೆರ್ದೆ ನನ್ನಾನಿನ್ನಿಯಪ್ಪಂತೆ (ಕಂಪ್ರಸಾಂ. 6-೩೩). 

[ “ಹಿಂ. ನನ್ನಾ, ನನ್ಮಾ] 

ನನ್ನಾನಿನ್ನಿ "ನನ್ನಾನನ್ನಿ' ನೋ. 

ನನ್ನಾರಿ (ನಾ). ಒಂದಂ ಬಗೆಯಂ ಸಸ್ಯ ; ಸೊಗದೆ: ಸುಗೇಧೀದೇರು, 
ಸೊಗದೇಬೇರು, ನಾಮದ ಬೇರು, ನಸ್ನಾರೀಬೇರು (ಮೈಶಿಗಿ. ೪-೮೪೦). 

[ ದೇ. ತಮಿ. ಮಲ. ನನ್ನಾರಿ] 

ನನ್ನಿ (ನಾ). ೧. ಸಹಜವಾದಂದಂ ; ವಾಸ್ತವವಾದಂದಂ ; ಸತ್ಯ: ದಿಟ; 
ನಿಜ; ನಿಶ್ಚಯಂ: “ಸತ್ಮದೊಳ್‌ ನನ್ನಿಯಕ್ಕುಂ” (ಕರ್ಕಾನಿ. 8೧); 
“ನನ್ನಿ ಸಾಜ ನೆನಸುಂ ದಿಟಿಮೆಂದುಸಿರಲ್ಕೆ ಸತ್ಯ ಮಕ್ಕುಂ” (ಕವಿಳಂ. ೦೨೦); 
“ನಿಶ್ಚಯದೊಳಂ ನನ್ನಿಯಿಂದಕ್ಕು” (ಕಕರ. ೩೩) ; ನನ್ನಿಯನೀ ಪಣ್ಣವಮೆನೆ. 
ಸನ್ನುತರೂಪಿಂ' ವಿಪರ್ಯಯೋಪಮುಮಕ್ಕುಂ (ಕವಿರಾ. ೩-೬); ಚಲ 
ದೊಳ್‌ ದುರ್ಯೋಧನಂ ನನ್ನಿಯೊಳಿನತನಯಂ (ಶಂಶಧಾ. ೧೪-೬೪); 
ಅನೃತಂ ಲೋಭಂ ಭಯಮೆಂಬಿನಿತುಂ ನೀನಿರ್ದ ನಾಡೊಳಿರ್ಕುಮೆ ರವಿ 
ನಂದನ ನನ್ನಿ ಚಾಗಮಣ್ಮೆಂಬಿನಿತರ್ಕಂ ನೀನೆ ಮೊತ್ತಮೊದಲಿಗನಾದೈ 
(ಗೆಯ. ೩-೧೮) ; ಇನ್ನರ ನಂಡಿ ಕನಸಿನೊಳಂ ನನ್ನಿಯೆನಲ್‌ ಕೇಳ ದಿವ್ಯ 
ಪುರುಷಂ ಪ್ರತ್ಯಕ್ಷಂ ನಿನ್ನ 'ಮುಂದೆ ನುಡಿಯಲ್ಫಿನ್ನುಮದೇನೆಂಬೆ ಸಂದೆಗಕ್ಕೆಡೆ 
ಯುುಂಂಟೇ (ಕಾದಂಪೂ. ೯೪೩); ಅನ್ನವನು ಇಕ್ಕುವದು ನೆನ್ನಿಯನು 
ನುಡಿಯುವದು ತನ್ನಂತೆ ಪರರ ಬಗೆದಡೆ ಕೈಲಾಸ ಬಿನ್ನಾಣವಕ್ಕು (ಸರ್ವಜ್ಞ. 
೬೦೩) ; ಏವಣ್ಣಿಪೆನೆನ್ನ ಮನದ ನನ್ನಿಯ ನೆಲೆಯೆಂ (ಟಕವಿ. ೩-೯೭). 
೨. ಸತ್ಯವಂತಿಕೆ ; ಸತ್ಯಸಂಧತೆ : ನೆನೆಯದಿರಣ್ಣ ಭಾರತದೊಳಿಂ 
ಪೆಜರಾರುಮನೊಂದೆ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯ . , . ಕರ್ಣನ 
ಕಡುನನ್ನಿ ಕರ್ಣನಳವಂಕದ ಕರ್ಣನ ಚಾಗಮೆಂದು ಕರ್ಣನ ಪಡೆಮಾತಿನೊಳ್‌ 
ಪೆದಿದು ಕರ್ಣರಸಾಯನಮುಲ್ಲೆ ಭಾರತಂ (ಪಂಪಭಾ. ೦೨-೨೧೭) ; ನಸ್ಲಿ 
ವಿನಯಂ ನಯಂ ಜಯಮಖನ್ನ ತಧೃತಿ ಸತ್ವಮೆಂಬ ರಾಜಗುಣಂಗಳ್‌ ನಿನ್ನೊಳ್‌ 
ನೆಲಸಿದುವಿನ್ನುಂ ಮುನನ್ನಂ ನಿನ್ನನ್ನರೊಳರೆ ರಾಜಕಂಮಾರಾ (ಊೀಉಾವ. 
೪೨೩೭) ; ದಿಟಂ `ನನ್ನಿಯುಳ ಓವನೆಂದು ಬಗೆದು ಬೇಡಿದೆನುತ್ತಮದ್ವಿಜರು 


ನನ್ನಿ 


1 


ಕೊಂಬುದೆಂದು (ಹಕಳಾ. ೧೧-೨೧). ೩. ಅಕ್ಕರೆ; ಪ್ರೀತಿ; ವಿಶ್ವಾಸ: 
ಎನ್ನ ಭವತಿಮಿರಭಾನುವೇ ಎನ್ನ ನನ್ನಿಯೆಯೆನ್ನ ಚೆನ್ನಿಗೆನೆಯೆನ್ನ 
ಗತಿಯೇ ಮತಿಯೇ ಧೈತಿಯೇ ಪತೆಯೇ (ಪದ್ಮರಾ. ೭-೩೯) ; ತನ್ನೆರಸಿ: 
ವರಚಂದ್ರಮತಿಗೆ ವಿಭಿನ್ನ ನಾಲಕು ಜಂಬುಫಲವನು ನನ್ನಿಯಿಂದಿತ್ತಾಗ 
ಸುರಸೆಗೆ ಕೊಟ | ನೊಂದುವೆನು (ಸೆಂಥಧಪ. ೧೯-೫೦) ; ನಿನ್ನಂಗಸಂಗಮನ 
ಗಲ್ಲಾಯ್ತು . « - ಎಂತು ಸೈರಿಪರೊ ಕಾಂತನೊಳ್ನೆನ್ನಿಯುಳ್ಳೆರಸಿಯರ್‌ 
ದ್ರೌಪದಿ ಸುಭದ್ರೆಯಂರದೆಂತುಳಿವರಕಟೆಂದರು (ಕೈಮಿಭಾ. 
ಬಲ್ಲಾಲಾಬಡಿದು ನೀನೆ ಗತಿಯೆಂದು ನನ್ನಿಯಿಂ ನಂಬಿದಳಂ ಮದು ಸವತಿ 
ಯೊಂದು ಪಿಸುಣ್ಣೆ ಎಆ್‌ಯಂ ಮಾಜುವೋದಂ .(ರಾಮಾಕ್ಕ. ೨೨-6): ೪. 
ಕೊಟ್ಟಿಮಾತು: ಭಾಷೆ ; ವಚನ ; ಪ್ರತಿಜ್ಞೆ : ಕಿಡುಗುಮೆ ರಾಜ್ಯಂ ರಾಜ್ಯದ | 
ತೊಡರ್ಪದೇವಾಟ್‌ ಬಾಟ್‌ ನನ್ನಿಯ ನುಡಿಯಂ ಕಿಡೆ ನೆಗಟ* ನಾನು, 
ಮೆರೆಡಂ ನುಡಿದೊಡೆ ಹರಿಹರಹಿರೆಣ್ಯಗರ್ಭರ್‌ ನಗರೇ (ಪಂಪಥಾ. ೧-೮೨); 
ಮದುವಯ ದಿವಸದಂದು ಬರವೇಬ್ದುದು ನೀನೆಂದೆನ್ನನಂದು ನೀಂ ಚದು 
ರ್ಗಿಡೆ ನುಡಿದೊಡಾಂ ನುಡಿದ ನನ್ನಿಗೆ ವಂದೆಂ (ಸುಕುಮಾ. ೭-೨೨); ನಿನ್ನಂ 
ಬಿಡಿಸಿದಪೆಂ ನಂಬೆನ್ನಂ ಸಂದೇಹಮಿಲ್ಲವೆಂದೊಲವಿಂದಂ ನನ್ನಿಯನೀಯೆ 
(ದಕಳು, 5-೨69); ಪುಸಿ ವೊಂದದ ಪೊಸನುಡಿಯಂ ವಸುವತತಿಯೊಳ್‌ 
ನುಡಿಯಲಕ್ಕುಮಿಾ ನೃಪಸುತನಂತಸಂವಳಿಗುವೆಂಬ ಬಗೆಯೊಳುಮುಸುರುವ 
ನೆನ್ನಿಗಳ ನಾಯೆಕರ್ವೆಆರೊಳರೇ (ರಾಜಕೀ. ೧೪-೨೧). ೫. ಒಳ್ಳೆಯದಂ ; 
ಸರಿಯಾದಂದಂ ; ಸಮೆಂಜಸವಾದುದಂ : ನಿನ್ನಂ ತನ್ನೊಳ್‌ ಭೇದಂ 
ಮಾಡದೆ ನಲ್ಮೆಯನೆಸಗದ ನೀಜನೊಳು ಕೆನವಿದಿರನಟ್‌ಯೆದೆ ಹೋರು 
ವುದಿದು ನನ್ನಿಯೆ (ಟಯಕಾ. ೭-೩೦). ೬. ಚೆಲುವು; ಅಂದ; ಸೌಂದರ್ಯ. 

ನನ್ನಿ ಕಂದರ್ಪ  ಚೆಲಂವಿನಲ್ಲಿ ವಂನ್ಮಥನಂಶಿರಂವವನಂ ; ಒಂದಂ 
ಬಿರುದು : ಸ್ವಸ್ತಿಶ್ರೀ ಸಾಮನ್ತರಾಮನ್ನಣ್ಣಿಕನ್ನರ್ಪ ಸಿರಿವುರದೊ 
ಅಣ್ನೆಗನೊಳ್‌ ಕಾದಿ ಸತ್ತ ಅರಕೆಲ್ಲನ ಮಗ (ಮೈಆರಿ. ೧೯೬೨, ೩೭-೨; ಸು. 
950), ನನ್ನಿಗಾಶ್ರಯಂ = ಸತ್ಯಕ್ಕೆ ಆಶ್ರಯನಾದವನಂ; ಒಂದು 
ಬಿರಂದಂ : ಸ್ವಸ್ತಿ ಸಮಧಿಗತ ವಣ್ಮಮಹಾಶಬ್ದ ಪಲ್ಮವಾತ್ಮಯಂ ನನ್ನಿ 
ಗಾಶ್ರಯಂ ಶ್ರೀಮತು ಅಯ್ಕೆ ಪದೇವಂ ರಾಜ್ಯಂಗೆಯ್ಕೆ (ಎಕ. ೫1, ಜಿತ್ರದು. 
೬-೩; 918). ನನ್ನಿ ಚಳುಕಿ - ಸತ್ಯವಂತನಾದ ಚಾಲುಕ್ಕ : ಒಂದು 
ಬಿರಂದಂ : ಚಾಳುಕ್ಕಕರ್ಣ್ಣಮಹಾರಾಜಂ 'ಧರಣೀಲೋಕಾಶ್ರಯನಭಿಮಾನ 
ಗಳ್ಳನಹಿತರ ಗಣ್ಣಂ ಮಾವನ ಗ ನ್ಶವಾ ರಣಂ ನನ್ನಿಚಳುಕಿ ಶ್ರೀಮತ್‌ 
ರಾಜಾದಿತ್ಯ (ಮೈಆರಿ. ೧೯೩೫: ೪೦-೩೧; 9509). ನನ್ನಿನಾರಾಯಣ ಎ ಸತ್ಯಕ್ಕೆ 
ನಾರಾಯಣನಂತಿರಂವವನು ; ಸತ್ಯರಕ್ಷಕ ; ಸತ್ಯಪಾಲಕ ; ಒಂದಂ 
ಬಿರಂದು : ಇನ್ನು ನನ್ನಿನಾರಾಯಣಂ ಸಮ್ಮಕ್ತ್ವರತ್ನಾಕರಂ . . . ಎನಿಸಿ 
ಶ್ರೀಮತ್ತೆಡೆವಳ್ಳ . ತೈಲಪಯ್ಕಂ ಮಾಸವಾಡಿನೂಜನಾಲ್ವತ್ತುಮಂ ಬೀಳ 
ವೃತ್ತಿಯಿನಾಳುತ್ತುಮಿರೆ (ಸಇಇಇ. ೫1-1, ೩೨3-೩೩ ; 1007). ನನ್ನಿಮಹಾ 
ರ್ಣವ ಎ ಸತ್ಯಕ್ಕೆ ಸಾಗರದಂತಿರಂವವನಂ ; ಒಂದಂ ಬಿರಂದಂ : ವೀರ 
ಶ್ರಿಣೇ ತ್ರ ನುಂ ನನ್ನಿಮಹಾರ್ಣ್ಣವನುಂ ಕನ್ಹುಕಪುರನ್ನರೆನುಮೆನಿಸುವ 
ವೀರಾಗ್ರಣಿಯ ಪರಾಕ್ರಮಮೇದೊಲರೆ (ಸಾಇಇ. X1-1, 8೨-೦೪ ; 1008). 
ನನ್ನಿ ಮಾಡು : ದಿಟ ಮಾಡಂ; ಸತ್ಯವನ್ನಾಗಿಸಂ; ಸಾಬೀತಂಗೊಳಿಸಂ : 
ವೆಣನನಿಅ್‌ದು ಪಗೆಗೊಂಡರೆಂಬ ನಾಣ್ಣುಡಿಯಂ ನನ್ನಿ ಮಾಡಿ (ಪಂಪಳಾ. 
೨-೨೯೦) ; ಅಂತು ಪವಡಿಸಿದ ಪರಮೇಶ್ವರಂಗೆ ಮನೋಗತಮಲ್ಲದ ಕಾಮಿನಿ 
ಯಂತೆ ಯಾಮಿನಿ ತನ್ನ ಕ್ಷಣ ದಾಭಿ ಧಾನ ಮಂ ನನ್ನಿ ಮಾಡಿ (ಶಾಂತಿಪು. 
೨೦-೦೩೩ ವ); ಕಳ್ಳಂಗೆ ಬೆಳ್ತಿಂಗಳ್‌ ಸೊಗಸದೆಂಬ ನಾಣ್ಣುಡಿಯಂ ನನ್ನಿ ಮಾಡಿ 
(ಧ್ಯರ್ಮಾಮ್ಮ. ೨-೧೨೪) ; ಪ್ರಾರಬ್ಧ ಸ್ಕಾಂತಗಮನಂ ಮಹಾಪುರುಷಸ್ಕ ಲಕ್ಷಣ 
ವೆಂಬ ನಾಳ್ನುಡಿಯಂ ನನ್ನಿ ಮಾಡಿ (ಸೌಇಇ. 7ಸ-;, ೨೭೩-೮೭; 1179); 
ಪರೆಮಾತ್ಮನಂ ಧ್ಯಾನಿಸುವೊಡಂತರಾತ್ಮನೊ ಪರಮಾತ ನಕ್ಕೂಮೊಯೆಂಬ 


೨೩-೩೯) ; 


48 


೪೩೫೨ 


ನನ್ನಿಗ 


ಸವಂಯತ್ವಮಂ ನನ್ನಿ ಮಾಟಕ್ತಿನೆಂಬಂತೆ ಪಗಲುಮಿರುಳುಂ ವಸುದೇವನನೇ 
ಧ್ಯಾನಿಸುತ್ತಿರೆ (ಬಹರಿ. ೧-೩೬ ವ). ನನ್ನಿಮಾರ್ತೆಂಡ ಜ ಸತ್ಯವನ್ನ 
ಪ್ರಕಾಶಪಡಿಸಂವ ಸೂರ್ಯನಂತಿರಂವವನಂ ; ಒಂದಂ. .ಬಿರಂದಂ : 
ಶ್ರೀನನ್ನಿಮಾರ್ತ್ತಣ್ಣ ಪಟ್ಟಳಿಗೆಯ ಎಆಕಯಂಗರಸನ- ಮಗ ಚಿಣ್ನಮ್ಮರಸ 
(ಮೈಆರಿ. ೧೯೪೩, ೨೭-ರಿ; 1080), ನನ್ನಿಯ ಗಂಗ ಎ ಒಬ್ಬುತನ ಹಯಾ 
ಸತ್ಯವಾಕ್ಕ ರಂಚಮಲ್ಲಪೆಮ್ಮ್ಮಾನಡಿ ಪ್ರಿಥುವೀರಾಜ್ಯಂಗೆಯ್ಯುತ್ತೆಂ »« ೫ ೬ 
ನನ್ನಿಯ ಗಂಗನ ಪರಿ ಬನ್ನು ಬೆಳ್ಸೆಅಕಯಂ ಕುನ್ಹೂರುಪಂನಿಅಿದು ಹೋಗೆ 
(ಎಕ. ೫71, ತಿಸಟೂ. ೩೫-೦;ಸು. 860) ; ಶ್ರೀಮತ್‌ :ಪಿಟ್ಟು ವಪತಿಯೌ 
ಮಗ ನನ್ನಿಯ ಗಂಗನಣ್ಣಿಯೆಂಬ ಗಣ್ಣ ಬೀರನೊಟಮ್ಪಂ ತಾಗಿ ಶಾನ್ತರ 
ನೆಟ್‌ಯರಟ್ಟಿದೊಡೆ (ಎಳ. ಸ, ಗೋರೀಬಿ. ೪-೧೦,"ಹು. 920); 1ನ) 
ನ್ನಿಯ ಗಂಗಂ ಬೂತಯ್ಯಂ ಪುರಿಗೆಟ್‌ ಮೂನೂಟುಂ ಬೆಳ್ಳೊಲ ಮೂನೂಜು 
ಮವನಾಳುತ್ತಿರೆ (ಸೌಇಇ. 27-1, ೩೭-೩; 946); ಜಯಲ ಕ್ಷ್ಮೀಪತಿ : ಮಾರ 
ಸಿಂಗನನುಜಂ ಸತ್ಯವ್ರಿಯಂ ಸನ್ನ ನನ್ನಿಯ ಗಂಗ ಕ್ಷಿತಿಪಾಳಕಂ (ಎಳ, 711, 
ಶಿವಮೊ. ೪-೭೬೧; 3322). ನನ್ನಿಯ ಮೇರು ಎ ಒಂದು: ಬಿರಂದು : ಸ್ವಸ್ತಿ 
ಶ್ರೀಮನ್ಮಹಾಪ್ರಭು ನಂನಿಯ ಮೇರು ಕಲಿಕಾಲ ಧರ್ಮ್ಮರಾಜ:8ದಾಹು 
ನಾಡಾಳುವ ಬಾಚೆಯ ಹಳ್ಳಿಯ: ಗಂಡನಾರಾಯಣಸೆಟ್ಟಿಹೆಂರು 
(ಎಕ. ೪1(2), ಕೃಷ್ಮರಾ. ೭೬-೩; 3179). ನನ್ನಿವೆಡಂಗ-- ಸತ್ಯದ 
ಬೆಡಗುಳ್ಳವನಂ; ಒಂದಂ 'ಬಿರಂದಂ : ನನ್ನಿವೆಡಂಗಂ ಶನ್ನಲಕ್ಕಿಯೆ 
ಕೊಟ್ಟು ಕೆಜ್‌ಗೆ ಯಶಮಂ ಪಡೆದಂ (ಕ೩. 11, ೪-8: 918). 
( ದೇ.8 ತೆಮಿ. ನನ್ನಿ, ನನ್ನು; ಮಲ. ತೆಲು. ನನ್ನಿ] 
ನನಿ ಕರ್ತಾರ, ನನ್ನಿಕಾರ್ತರ' (ನಾ). ಒಬ್ಬಾತನ ಹೆಸರಂ . ಬಾಧವಪರಿ 
ಹಾರಮ್‌ ನನ್ನಿಕರ್ತಾರ ಭಟರರ್ಗೆ ಧಾರೆ ಎಜಿಸದು ಕೊಟ್ಟಮ್‌ (ಪಿ: 
೦೯೦೬, ೦೩-೧೮ ; 900). ನನ್ನಿಕಾರ್ತರ : ಸರ್ವ್ವಚಾದಾಪರಿಹಾರ ನನ್ನಿ 
ಕಾರ್ತ್ಪರ ಭಟರರ್ಗೆ ಎ ೬« ೫ ೬ ಆದು ಕೊಟ್ಟಿ (ಎಳ. 111, ಮೈಸೂರು. 
೩೭-5; ಸು. 990 ?). ನನ್ನಿ * ಕರ್ತಾರ) 
ನನ್ನಿಕಾರ್ತರ "ನನ್ನಿಕರ್ತಾರ' ನೋ. 
ನನ್ನಿಕಾಅ (ನಾ). ಸತ್ಯವಂತ ; `-ದಿಟವಂತ ; ಸತ್ಯನಿಷ್ಠ ; ದಿಟಗಾರ ; 
ಕಾಯಕ್ಲೀಶದಿನಡವಿಯ ಕಾಯಂ: ಪಣ್ಣುಮನುದಿರ್ಪಿ ಶಿಂದಗಲದೆ ' ನಿಂದೀ 
ಯಮಳರಾವ ತೆಜದಿಂ ನೋಯಿಸರೈ ನಿನ್ನ ನನ್ನಿಕಾಅನ ಮನಮಂ 
(ಪಂಪಛಾ. ೭-೪೮; ಹುಸಿಯಂ ಹುಸಿಮಾತಂ ಸೈರಿಸನೆಂದುಂ ನಂನಿಕಾಜ 
ನಂನಿಗೆ ಸಂತಸವೆಯ್ದು ವನಿಂತಿದು ಭಾವಿಸೆ: ಹಬ್ಬೆಯನಾಯಕಂಗೆ: ಸಲೆ ಸಹಜ 
ಗುಣಂ (ಕಇ. 1, ೨೫-೪೮; 1166) ; ಮುನ್ನೆಲ್ಲರಂ ಸಂ ಡೆ ವ `ಕಾಡಾವು 
ದೆಂದು ನೋಳ್ಪನ್ನೆಗಂ ಹಲವು ಕೆಲವುರಿಯ ಬಳಗಂ ಕಂಡು ನನ್ನಿಕಾಜಿಂ ಕಾವ 
ಕಾಡತ್ತ ನಡೆವಾಗ (ಹಠ, ೧೨-೩೧); ನನ್ನಿಕಾಜರೆ ದೇವ ಕೇಳ್ಲಾ ಕಿನ್ನೆನಗೆ 
ಸಾಮ್ರಾಜ್ಯಸುಖಸಂಪನ್ನತೆಯ ಸೌಭಾಗ್ಯ (ತೊರರಾ. ೧-೫-೧೭). 
[ನನ್ನಿ * -ಕಾಅ] 
ನನ್ನಿಗ (ನಾ).ಎನನ್ನಿಕಾಣಿ : ನಿನ್ನನ್ನೆನೆದಾವೊನ್ನನ್ನಿಗ ಜಜುಚಿಲ್ಲದ ಜಾಗಿಗಳಾಣ್ಮ 
ಎನ್ನಯ ಮೊಗ ಮುಂದೇ ಬನ್ನಂಬೆತ್ತೆನ್ನಯ ಬಿನ್ನಪಮಂ ಮನ್ನಿಸು 
(ಉದೃದೇ, &-೨೯) ; ನನ್ನಿಗರಿಂಪುಗಾಟರಿನಿವಾತುಗರ* . . . ತನ್ನೊಡನಾಡೆ 
ನಾಡೆ ನಲಿಗುಂ ಚೆಕದೇವನೃಪಂ ಕೃಪಂಕರಂ (ಟಕವಿ. ೩-೧೧೦) ; ಇಂತೊರಿದು 
ಮಾಟಕ್ಕಿಯಿಂ ಪೊಜನಲ್ಮೆಯಂ ಕವಡುಗಾರ್ತಿಯ ಕಲ್ಲೆರ್ದೆಯೊಳ್‌ ನಾಂಟಿದ 
ನಾಡಾಡಿ ನನ್ನಿಗ ಚೆನ್ನಿಗ ಮನೋರಥದೊಂದು ಹೆಯದ ಕಾಲ್ಗಳತಿರೆ 
ಕಲ್ಲೊಳ" ಕೀಲಿಸಿರ್ಪುದುಂ ಕಂಡು (ರಾಮಾರ್ಯ. ೧೩೭-3) ; ನಿಮ್ಮವರ ನನ್ನಿಗರ 
ಹಿಂದು ಸಿಖ್‌ ಮುಸಲ ಹರಿಜನರ, ನಿಮ್ಮೊಲವು ಧೀರ `ಮಾನವತೆಯೇ 
ಅಡಿಗಡಿಗೆ ಕಾಡಿತ್ತು, ಬೆನ್ನಟ್ಟಿ ಬೇಟೆಯಾಡಿತ್ತು (ಆಮತಂ. 3೧-೮). 
[ನನ್ನಿ ತ್ತಾ ಗ್ಯ) 


ನನ್ನಿಗೆಡು ೪೩೫೩ 
ನನ್ನಿಗೆಡು: (ಕ್ರಿ). ಮಾತು ತಪ್ಪು; ಭಾಷೆ ತಪ್ಪ; ಸುಳ್ಳಾಡಾ 
ನಾಣ್ಣೊೊಲ್‌ದು ನನ್ನಿಗೆಟ್ಟೊಗಡಿಸದೆ ನಾನಾವರ್ಣದೆಂಜಲ ಶಿಂಡು ಬಾಳುವ 
ಗನ್ನಗತಕದ ವೇಶ್ಮಯರ ಸುಡಲಿ (ನೀವೂಕ. ೩-೩೬); ನನ್ನಿಗೆಟ್ಟೆಂತೆ ನುಡಿವರೆ 
ಸಲ್ಲದಿದು ನೀನು ಖಿನ್ನನಾಗಿರದೆ ಭಜಿಸೈ ಪಾರ್ವತೀಶ್ವರನ ' !ಸೌಂದಪು. 
೬-8); ಎನ್ನ ರಾಜತೇಜಕರಸ ನನ್ನಿಗೆಡಲು ಮೂಲು ತೆಪ್ಪಿನಿಂ ನರೇಶನೆಡೆಯ 
ಬಿಡುವೆನೊಪ್ಪಿದಡೆ ಗಡ (ಮದೇಪು. ೨5-8೭). ನನ್ನಿ * ಕೆಡ್ಕು) 
ನನ್ನಿಗೆಯ (ಕ್ರಿ). ನಿಜಗೊಳಿಸು ; ಸಾಬೀತಂಗೊಳಿಸಂ ; ಸತ್ಯವನ್ನಾಗಿಸು : 
ಬಿಸಿಯೆಲ್ಲಮಂ ಕೆದರೆ ಚಳಿಯುದಂ ಕುದುರೆ ಮೇಣ್‌ ಬಿಸುಗೆಯೊಳ್‌ : ನೆಲೆ 
ನಿಲ್ವದಂ ನನ್ನಿಗೆಯ್ದಂ (ಕಾಲೂರ, ೧೭-೨೬೮). [ನನ್ನಿ ಕೆಯ್‌, ] 
ನನ್ನಿಗೊಡು (ಕ್ರಿ). ಭಾಷೆ ಕೊಡು; ಮಾತು ಕೊಡು : ಪಿರಿಯದೊಂದಂ 
ಮನೆವಾಟ್ಟ್‌ ಯುಂಟೀಗಳೆ ಪೋಗಿ ಬಂದಪ್ಪೆಂ ಬಂದ ಬಟೌಕೈನ್ನಂ ಮೆಚ್ಚಿ 
ದಂತೆ ಮಾಡೆಂದು ನನ್ನಿಗೊಟ್ಟು ನಂಬಿಸಿ ಪೋದೊಡೆ (ವಡ್ಕಾರಾ. ೧೬-೯). 
[ನನ್ನಿ + ಕೊಡು, ] 
ನನ್ನಿಗೊಳ್‌ (ಕ್ರಿ). ಪ್ರತಿಜ್ಞೆಯನ್ನು ಪಡೆ ; ಭಾಷೆಯನ್ನೂ ಕೊಡಂವಂತೆ 
ಮಾಡು; ಮಾತು ಪಡೆ: ಚಾಣಾಕ್ಕಂ ಕೇಳ್ದು ಅರಸನಂ-ಕಂಡಾನರಸಿಯ 
ಬಯಕೆಯಂ ನೆಅಪುವೆನಾಯರಸಿಗೆ ಪುಟ್ಟಿದ ಕೂಸನೆನಗೀಯಲಾರ್ಪೊಡೆಂ 
ದೊಡರಸನೀವೆನೆಂದೊಡರಸಿಯುಮಂ ನನ್ನಿಗೊಂಡಾರುಮಲ್‌ಯದಂತಿರೆ 
` [ನನ್ನಿ * ಕೊಳ್‌? 
ನನ್ನಿದಪ್ಪು (ಕ್ರಿ). ಭಾಷೆ ತಪ್ಪು ; ಮಾತಂ ತಪ್ಪು : ನನ್ನಿಯಹುದೆ 
ನಿಮ್ಮ ವಾಕ್ಕ ನನ್ನಿದಪ್ಪ ದಮ್ಮಯೆಂದೊಡೆನ್ನದೊಂದು ನುಡಿಯನಾಲಿಸುವುದು 
(ಮದೇಪು. ೨೨-೫೭), [ನನ್ನಿ * ತಪ್ಪ] 
ನನಿನುಡಿ (ಕ್ರಿ). ದಿಟವನ್ನಿ ನಂಡಿ; ಸತ್ಯವನ್ನು ಹೇಳಂ : ಈಯದೆ 
ಈಜಿಯದೆ ನನ್ನಿ ನುಡಿಯದೆ ನಣ್ಣಿ ದೇವಂಗಲ್ಲ ಸ್ತಿ ಮುಯ್ವ ಮ್ರ ಡೆದೊಂಗರೆ 
ಅಲೆದೊಂ ಮೂದಲಿಪೊಂ `(ಎಇ. 27೪, ೨೬-೧೩; 
[ನನ್ನಿ ನುಡಿ, ] 
ನನ್ನಿನೊಟಿಂಬ (ನಾ). ಒಬ್ಬಾತನ ಹೆಸರಂ : ಆತನ ಮಗಂ ನನ್ನಿನೊಟಂಬನ್‌ 
(ಮೈಎರಿ. ೧೯೬೨, ೪೮-೪; ಸು, 960) ; ಶ್ರೀಪೃಥ್ಹೀವಲ್ಲಭ ಪಲ್ಲವಕುಲತಿಲಕ 
ಏಕಮಾಕ್ಕಮಿಅನಿವನೊಟಂಬ ಶ್ರೀಮದೆಲಿಪಯ್ಕನ ಮಗ ಸನ್ನಿಸೊಟಂಬನ 
ಬಿಟ್ಟ ಬ್ರಹ್ಮಾದೇಯಂ (ಎಳ. ೩1, ಹಿರಿಯೂ, ೧-೩; 976). 
[ನನ್ನಿ * ನೊಟಂಬ) 
ನನಿ ಮಟಲೂರ್‌ (ನೌ). ಓಂದಂ ಊರಿನ ಹೆಸರೆ (?) : ತೌಚಮೂಲೆ 
ಯರುಂ ನನ್ನಿಮಟಲೂರುಂ ಸನ್ನೊನವಹಿಳ ಕಿಲುವೆಟ್ಸಗಠಾ ಪನ್ನಿರ್ವ್ವರ್ಗ್ಗಂ 
ರಣಪಾರರಾ ಮಣಲೆಯರಸರಾ ಸಮಾಧಿಯೆ ಸಮಾಧಿ 
ತಿರುವ. ೨೫೩-೨; ಸು. 800). [? . ಊರ್‌ 
ನನ್ನಿಷಂತ (ನಾ). ಸತ್ಯವಂತ; ಧರ್ಮಾಪ್ಟ : ನನ್ನಿವಂತರ ದೇವ ಬಾರೈ 
ಮನ್ನಣೆಯ. ಧಗ ಬಾರೈ (ಕಾಶಿರಾ. ೩೮-೬೦); ಯತಿಯ ರತಿಕನೆನು 
ಪತಿವ್ರತೆಯ -ಸಿತಗೆಯೆನಿಸಿ ದಿವ್ಯವ್ರತಿಯ ಗತಿವಿಹೀನವೆನಿಸಿ ನನ್ನಿವಂತರ 
ಮತಿಗೆ ಸಟೆಯ ಬಿತ್ತಿದಾಗಿ (ಮದೇಪು. 33-೨೭. [ನನ್ನಿ * - ವಂತ) 
ನನ್ನಿವಾತು (ನಾ). ಪ್ರತಿಜ್ಞೆಯ ಮಾತು; ಶಪಥದ ನುಡಿ: ಮಜು 
ಮಾತಿಂಗೆಡೆಯಿಲ್ಲದಂತಿರೆ ನುಡಿದ ಪಡೆಮೆಚ್ಚೆಗಂಡನ ಗಂಡವಾತುಮಂ 
ನನ್ನಿವಾತುಮಂ ಮುರಾಂತಕಂ ಮೆಚ್ಚಿ (ಪಂಪಭಾ. ೫-೭೫ ವ). 
[ನನ್ನಿ * ಮಾತು) 
ನನ್ನಿವೇಟ* (ಕ್ರಿ), ಸಳವನ್ನೂ 'ನಂಡಿ ; ನಿಜವನ್ನು ಹೇಳಂ : ತನ್ನರೆಸಿಯ 
ಉಟುಗಿಲ್ಲದ ನಡೆಗೆ ದಪ ಸಾಕ್ಷಿಗೆ ಟ್ಟು ಆಗಳಿ ತನ್ನೆತನ್ನೆಯಮಂ 
ಮನ್ನಿಸೆಂದು ನನ್ನಿವೇಟ್ಟು ಸಂತಮಿಟ್ಟು (ರಾಮಾಶ್ವ. ೧೬೩-೯). 
[ನನ್ನಿ * ವೇರ್‌) 


(ವಡ್ಮಾರಾ, ೧೮೬-೦೩). 


886). 


(ಎಳ. 17, 


40 


ನಪುಂಸಕ 


ನನ್ನು (ನಾ). ಅರಿಸಿನ, `` ಕುಂಕುವು ಮೊದಲಾದಂವನ್ನು ತೊಗಂವ' 
ಒಂದಂ ಬಗೆಯಂ`ತೂಕ : ಸುಗಂಧೆಂಗಳಿಗೆ ಪಚ್ಚೆಕಪ್ಪುರೆ ಕರೆ ಒಂದಕ್ಕೆ 
ಹಾಗ ಪನ್ನೆಕುರು ಒಂದಕ್ಕೆ ಬೇಳೆ ಕಸ್ತುರಿ ತೊಲೆ ಒಂದಕ್ಕೆ ಬೇಳೆ ಕುಂಕುಮ 
ಸನ್ನು ಒಂದಕ್ಕೆ ಹಾಗ 'ಅಗಿಲು ತೊಲೆ ಒಂದಕ್ಕೆ ಅಡ್ಡ (ಎಕ. ೪, ಬೇಲೂರು. 
೭೫-೮೨ ; 1382). 1?) ' 
ನನ್ನೂಜು "ನಾಲ್ಲೂಜಂ' ನೋ. 
ನಪತ್ತು "ನೌಬತ್ತು' ನೋ. 
ನೆಪರ `ನಫರೆ'`ನೋ. 
ನಪಾಸು "ನಾಪಾನಂ''ನೋ. 
ನಪಿರಿ, ನಪೂರಿ, ನೌಪೂರಿ (ನಾ). ಒಂದು ಬಗೆಯ ವಾದ್ಯ ; ತುತ್ತೂರಿ ; 
ಚಂಬಕ ಡವುಡೆ ನಪಿರಿ ಬುರುಗುಗಳುಟ್‌ ಕೊಂಬಿನ ಕಾಳೆ ಮವುರಿಯ ಬೊಂಬುಳಿ 
ಡೋಳು ನಿಸ್ಸಾಳಗಳಬ್ಬರ ತುಂಬಿತಾಕೌಶಮಂಡಲವ (ಕಂನವಿ. ೧೪-3); 
`ಚಂಬಕ ; ಡವ್ರೆಡೆ; ನಪಿರಿ; ದುಂದುಭಿ . , , ಜಬರುಜಂಗಿ ಇತ್ಯಾದಿ 
(ಛಾಷಾಶಾ. ೫). ನಪೂರಿ : ` ನಿರ್ಜೀವಿ ಯುವವೆಂದೊಡೆ... ಲೋಹದವಿಡಿದ 
ಶಬ್ದ ತಾಳ ಕಂಸಾಳ ಗಂಟೆ ಕಹಳೆ ಕರ್ನೆ' ನಪೂರಿ ಸ್ವನಾಯಿ (ವಡಸು. 
ನುಡಿವ ಮದ್ದಳೆ ಜೋಡುಶಂಖ ನಪೂರಿಯು ಬಡಿವ ತುಡುಮು 
ಡಮಾಮಿಗಳು ಹೊಡೆವ ಭೇರಿಯು ದೇವದುಂದುಭಿ ಮೊದಲಾದ 
ಗಡಣವೆಣ್ಣೆಸೆಯ ವ್ಯಾಪಿಸಿತು (ಅಬ್ಕೂ. ೪-03); ಭೇರಿ ಹೆಗ್ಗಾಳೆ ನಪೂರಿ 
ನಾಗರ ಡೋಳು ಬಾರಿಸುತಿರಲಾ (ರೀರಕಾ. ೯-೩) ; ಭೇರಿ. ಕಹಳೆ, ಕರ್ನೆ, 
ನಪೂರಿ, ನಗಾರಿ, ಜಾಗಟೆ, ಕರಡಿ ಸಮ್ಮೇಳ (ಗುಕುದ. ೦). ನೌಪೂರಿ: 
ಕಹಳಾ ಭೇರಿ ನಗಾರಿ ತಮ್ಮಟೆ ತುತೂರೀ ಮೌರಿ ನೌಪೂರಿಗಳ* ಬಹು 
ವಾದ್ಮಾದುರು ತಾಂ ಧಳಂಧಳೆರೆವಂ/ಪರ್ಟುತ್ತಿರಲೈತ್ರೆಲುಂ (ಬೀಳಿವು. 
೨-೨೭೦). 
`[ «ಪಾರ. ನೆಫೀರೀ. ನಫೀರೂ ; ಹಿಂ. ನಫೀರ್‌, ನಫೀರೀ, 
ನಫೇರೀ, ನಪ್ಪೇರೀ ; ಮರಾ. ನಫೇರೀ] 
ನಪುಂಸ (ನಾ). ಎ ನಪುಂಸಕ ೧: ಈರ್ವರಿಗೆ 'ಸೂರ್ಯಸ್ವರ ನಡೆಯಲ 
ನಪುಂಸನಹೆನೂ (ನವಮೋ. ೦೪-೪೫). [ಸಂ.] 
ನಪುಂಸಕ (ನಾ). ೧. ಪುರುಷನೂ ಅಲ್ಲದ ಸ್ತ್ರೀಯೂ ಅಲ್ಲದ ವ್ಯ 


೪೦೩-೮೯) ; 


AN 
ಗಂಡೂ, ಹೆಣ್ಣೂ ಅಲ್ಲದ ಮನುಷ್ಯ ; `ಷಂಡ, ಪಿ. ಖೋಜ ; ಕೊಜ್ಜೆ: 
“ಕ್ಲೀಬಃ, Sard. ಇಡ ಸಂಚಿಕ ನಪುಂಸಕಃ - ಈ ೫ ನಪುಂಸಕ” 


(ಹೆಲಾಯಾ. ೭೧-೨೭೬) ; “ಷಂಡಂ ಕ್ಲೀಬನೆನೆ ನಪುಂಸಕನೆನಿಕ್ಕುಂ” (ಮಂಗರಾ. 
ಮಿತ್ತಮಾ ನಾರಕರೆಲ್ಲಂ ಹುಂಡಮುಂಡಸಂಸ್ಕಾನರುಮತಿವಿರೂಕ್ಷ 
ಕೃಷ್ಣವರ್ಣರುಮತಿದುರ್ಗಂಧರುಂ ನಪ್ಪಂಸಕರುಂ (ಸುಕುಮಾ. ೦೦-೪೪ ವ); 
ನಪುಂಸಕ ವೈವಹರಿಸಬಲ್ಲನೇ ಅಯ್ಯ (ಸಿದ್ದೇವ. ೦೭೨-೩೨೩) ; ಅರ್ಜುನಂಗೀ 
ಸೂತತನವೆತ್ತಲು ನಪುಂಸಕವೇಷ ವೀಕ್ಷಿಸಲು (ಕುವ್ಕಾವಿ. ೬-೦೫). 
೩. ಎ `ನಪುಂಸಕತ ಸ ದಿ: ವರುಷ ತನಕ ನಪುಂಸಕದಲಾಚರಿಸಬಲ್ಲೆ ನೆ. ಸಾಕಂ 
ದೇಹಾಂತರೆವನಂಗೀಕರಿಸುವೆನಲಾ ತನ್ನ ಸುಡಲೆಂದ (ಕುವ್ಮಾಅ. ೮-೪೩). 
೪. (ಆಲಂ) ನಿರ್ವೀರ್ಯನುದವನಂ ; ದಂರ್ಬಲ ; ಬಲಹೀನ: ಈ 
ನಪುಂಸಕರುಗಳ ನಂಬಿದ ನಾನು ನೀತಿಜ್ಞನೆ ಮಹಾದೇವೇನ ಹೇಳುವೆನೆನುತ 
ಭೀಷ್ಮನ ಹೊರೆಗೆ ನಡೆತಂದ (ಕುವ್ಕಾಛೀ.' 6-೬೭) ; ನಾನು ದುರ್ಯೋಧನನಿಗೆ 
ಧನಾಧೀನನಾಗಿ ನಪುಂಸಕನಾದ್ದರಿಂದ (ಕೃವಾಛೀ, ೨೬). ೫. (ವ್ಯಾಕ] 
ಮೂರಂ ಲಿಂಗಗಳಲ್ಲಿ ಒಂದು ; ಪುಲ್ಲಿಂಗ, ಸ್ತ್ರೀಲಿಂಗಗಳಲ್ಲದ ಲಿಂಗ 
ಮತ್ತು ಅದಕ್ಕೆ ಅಳವಡದ ಶಬ್ದ. : ಸ್ವರಮಿದಿರೊಳೆಕಾರಾಂತಕ್ಕಿರೆ , . - 
ನಪುಂಸಕಕ್ಕೆ ದಾಗಮಮಕ್ಕುಂ (ಕ9ವ್ಕಾವ. ೦೦೪) ; ಕರ್ಣಾಟಕದೊಳ್‌ ಪೀನಂ 
ಸ್ತ್ರೀಪುಂ ನಪುಂಸಕೋಭಯ ಪುಸ್ಟ್ರೀ ಸ್ತ್ರೀ ನಪ್ಸಮಸ್ತ ವಾಚ್ಕಾನ್ಮೂನಾವ್ಮಯ 
ಮೆಂದು ಲಿಂಗಮೊಂಬತ್ತು ತೆಜಿಂ (ಕಮದ. 66) ; ಕೆಲವು ಹಲವು ಎಂಬುವು 


ಕಂ-ರ) ; 


ನಪುಂಸಕತನ 


ನಪುಂಸಕ ಬಹುವಚನದ ರೂಪಗಳು (ಮಧ್ಯಮ. ೪೪). ೧, ೫ ;: ಮನವ 
ನಪುಂಸಕವೆಂದೆ ನಾನವಳನು ಕರೆತರಲಟ್ಟಿದೆ ಮನವು ರಮಿಸಿತೆದಲ್ಲಿಯೆ ವಂಚಿತ 
ನಾದೆನು ಪಣಣಿನಿಯೆಂತಹ ಕಿತವ (ಇಂಡ್‌ಪ, ೮೬-೧೭). 
ನಪ್ಪಂಸಕಪಕ್ಷಿಗ್ರಹ - ಒಂದು ಬಗೆಯ ಹಕ್ಕಿರೋಗ : ಮುಡುಹು 

ಗಳಲ್ಲಿಯೂ ಬೆನ್ನಿನಲ್ಲಿಯೂ ಕುಳಿ ಬಿದ್ದಿಹುದು. ಮೈ ಉರಿತ, ಕಾರುವಣ, 
ಉಚ್ಚುವಣ, ಬಾಯಾಲಟ್‌ಕೆ. ಇವಿಷ್ಟು ಉಂಟಾಗಿದ್ದರೆ ನಪುಂಸಕಪಕ್ಷಿಗ್ರಹೆ 
ಪಿಡಿದಿದೆ ಎಂದಜ್‌ವುದು (ವೈದ್ಯ. 11, ೧೩). [ಸಂ. ] 

ನಪುಂಸಕತನ (ನಾ).-ನಪುಂಸಕತ್ವ ೧ : ಉತ್ತರಗೋಗೃ್ರಹಣದ ಸಮಯಕ್ಕೆ 
ಅರ್ಜುನನ ನಪುಂಸಕತನ ಕೊನೆಗೊಂಡಿತು (ರೂರ). 

[ ನಪುಂಸಕ +. - ತನ] 

ನಪ್ಪಂಸಕತ್ವ (ನಾ). ೧. ಪುರಂಷನೂ ಸ್ತ್ರೀಯೂ ಅಲ್ಲದಿರುವ ಸ್ಥಿತಿ; 
ಕ್ಲೀಬತ್ವ ; ಷಂಡತನ : ಅರ್ಜುನನು ಊರ್ವಶಿಯ ಶಾಪದಂತೆ ಒಂದು 
ವರ್ಷಕಾಲ ನವುಂಸಕತ್ವವನ್ನು ಹೊಂದಿದ್ದನು (ಕ). ೨. [ವ್ಯಾಕ] ಪುಂ, 
ಸ್ತ್ರೀಲಿಂಗಗಳಿಗೆ ಸೇರದಿರಂವಿಕೆ ; ನಪುಂಸಕಲಿಂಗವಾಗಿರಂವಿಕೆ : ನಿತ್ಯಂ 
ನಪುಂಸಕತ್ಕಮಪತ್ಮಕಲತ್ರಾದಿ ಶಬ್ದ ದೊಳ್‌ ಸ್ಟ್ರೀಪುಂಸವೃತ್ಯಯಮಕ್ಕುಂ 
ಕರುಣೆೋಪತ್ಮೆಕೆಗಳೊಳಂ ವಧಾಭಿಲಾಷಾದಿಯೊಳೆಂ (ಕ9ವಕ್ಕಿವ. ೧೬೦). 

[ ಸಂ.] 

ನಪುಂಸಕಲಿಂಗ (ನಾ). ಎ ನಪುಂಸಕ ೫ : ಪುರುಷರಂ ಪೇಟ ಶಬ್ಧಂಗಳ್‌ 
ಪುಲ್ಲಿಂಗಂಗಳ್‌ ; ಸ್ತ್ರೀಯರಂ ವೇಟ್ವಿ ಶಬ್ಮಿಂಗಳ್‌ ಸ್ಟ್ರೀಲಿಂಗಂಗಳ” ; ಉಟ್‌ದು 
ವೆಲ್ಲಂ ನಪುಂಸಕಲಿಂಗಂಗಳ್‌ (ಮದ. 6೧ ವೃತ್ತಿ) ; 
ಸ್ತ್ರೀಲಿಂಗವೆಂತಲೂ ನಪುಂಸಕಲಿಂಗವೆಂತಲೂ ಮೂರು ವಿಧವಾಗಿರುವುದು 
(ಹೊನುಗ. ೩೫) ; ಪುಲ್ಲಿಂಗವೂ ಸ್ತ್ರೀಲಿಂಗವೂ ಅಲ್ಲದ ಪದಗಳೆಲ್ಲಾ ನಪುಂಸಕ 
ಲಿಂಗ (ಮಧ್ಯಮ. ೩೧). [ ನಪುಂಸಕ + ಲಿಂಗ] 

ನಪುಂಸಕವೇದ (ನಾ). [ಜೈನ] ಒಂದಂ ಬಗೆಯ ನೋಕಷೂಯಂ; 
ಚಾರಿತ್ರಮೋಹನೀಯದ ಭೇದಗಳಾದ ಮೂರಂ ಬಗೆಯ ವೇದ 
ಗಳಲ್ಲಿ ,ಒಂದಂ; ಆತ್ಮನಿಗೆ ಚೈತನ್ಮರೂಪ ಪರ್ಯಾಯದಲ್ಲಿ 
ಮೈಥಂನರೂಪವಾದ ಚಿತ್ತವಿಕ್ಷೇಪವುಂಟಾಗುತ್ತದೆ. ಇದಕ್ಕೆ 
ವೇದವೆಂದಂ ಹೆನರಂ. ಇದರಲ್ಲಿ ಪುರಂಷವೇದ, ಸ್ತ್ರೀವೇದ, ನಪುಂಸಕ 
ವೇದವೆಂದಂ ವರಂ. ಬಗೆಗಳಿವೆ. ಪುರಂಷವೇದದ ಉದಯದಿಂದ 
ಸ್ತ್ರೀವಿಷಯಕವಾದ ಕಾಮವುಂಟಾಗುತ್ತದೆ. ಸ್ತ್ರೀವೇದದ 
ಉದಯದಿಂದ ಪುರಂಷವಿಷಯಕವಾದ ಕಾವಂವುಂಟಾಗಂತ್ತದೆ. 
ನಪುಂಸಕವೇದದ  ಉದಯಂದಿಂದ ಸ್ತೀಪುರುಪೋಭಯಾತ್ಮಕ 
ವಾಡ ಕಾಮವುಂಟಾಗುತ್ತದೆ. ನಪುಂಸಕವೇದದಿಂಧ ಉಂಟಾಗುವ 
ಭಾವವು ಆವಿಗೆಯಲ್ಲಿರುವ ಬೆಂಕಿಯಂತೆ ದೀರ್ಫಕಾಲವಿರುತ್ತದೆ. 
ಆ ಕಾರಣದಿಂದ ವ್ಯಕ್ತಿ ಯಂ ಪುರುಷಶಕ್ತಿ, ಸ್ತ್ರೀಶಕ್ತಿ ಎರಡೂ 
ಇಲ್ಲದವನಾಗುತ್ತಾನೆ. ಹೀಗೆ ಬೇರೆ ಬೇರೆ ವಿವರಣೆಗಳು ಜೈನಗ್ರಂಥ 
ಗಳಲ್ಲಿ ನಿರೂಪಿತವಾಗಿವೆ : ಮತ್ತಂ ಕಿಆ್‌ದು ಬೇಗದಿಂ ಕ್ರಮಕ್ರಮದೊಳೆ 
ನಪುಂಸಕವೇದಮುಮಂ ಸಿಟ್ರವೇದಮುಮಂ ವುಂವೇದಮಂಮಂ.... ಘಾತಿಸಿ 
(ಅ ದಿಪು. ೧೦-೦೪ ಬ); ಅಭಿಭವಿಸಿ ನಪುಂಸಕವೇದ ಭಾಮಿನೀವೇದಯುಗಳದೊಡ 
ನೊಡನೆ ಜಗದ್ವಿಭು ಹಾಸ್ಕರತ್ಕರತಿಶೋಕಭಯಜುಗುಪ್ಸೆಗಳನಾಜುಮಂ 
ಬೆಂಕೊಂಡಂ (ಮಲ್ಲಿಪು.೧೪-ಉ) ; ಮತ್ತಂ ಕಶಿಪಯಸಮಯದೊಳನು 
ಕ್ರಮದಿಂ ನಪುಂಸಕವೇದಂ ಸ್ತ್ರೀವೇದವೆಂಬ ಎರಡುಮನದಿರ್ವಿ (ಶಂದ್ರಪು. 
೧೪-೩೯ ಐ) ; ಸ್ತ್ರೀವೇದಂ ಪುರುಷಾಭಿಲಾಷೆಯಂ ಮಾಟ್ಟುದು ಪುರುಷವೇದಂ 
ಸ್ತ್ರೀಯಭಿಲಾಷೆಯಂ ಮಾಟ್ತುದು ನಪುಸಂಕವೇದಮುಭಯಾಭಿಲಾಷೆಯಂ 


ಪಲ್ಲಿಂಗವೆಂತಲೂ' 


೪೩೫೪ 


ಕಿ 
ಎ 


18 


40 


ನಫರ್‌ ಜಾಮಾನು 


ನಪ್ಪಂಸಕಶಿಲೆ (ನಾ). ಮೂರ್ತಿಶಿಲ್ಪಕ್ಕೆ ನಿರಂಪಯುಕ್ತವಾದ ಶಿಲೆ; 
ಮೂರ್ತಿ ಶಿಲ್ಪಕ್ಕೆ ಉಪಯೋಗವಾಗದ ಶಿಲೆ : ಶಿಲೆಯಲ್ಲಿ ಪುಶಿಲೆ, 
ಸ್ಟ್ರೀಶಿಲೆ, ನಪುಂಸಕಶಿಲೆಯೆಂದು ಮೂರು ವಿಧ. ಕಂಚಿನ ತಾಳದ ನಾದದಂತೆ 
ಧ್ವನಿಕೊಡುವ ಶಿಲೆಯು ' ಪುಶಿಲೆ ' ಯೆಂದೂ. ಘಂಟಾನಾದದಂತೆ ಧ್ವನಿತ 
ವಾಗುವ ಶಿಲೆಯು "` ಸ್ತ್ರೀಶಿಲೆ' ಯೆಂದೂ, ತಾಳವಿಹೀನವಾದ ಶಿಲೆಯು 
“ನಪುಂಸಕಶಿಲೆ' ಯೆಂದೂ ಉಕ್ತಿ ಇದೆ . .. ಸ್ವ್ರೀದೇವತಾವಿಗ್ರಹಗಳನ್ನು 
ಸ್ತ್ರೀಶಿಲೆಯಿಂದಲೂ,'. ಆಧಾರಪೀಠಾದಿಗಳನ್ನು ನಪುಂಸಕಶಿಲೆಯಿಂದಲೂ 
ಮಾಡಬೇಕೆಂದು ವಿಧಿಸಿದೆ (ಭಾರದ. ೭೮), [ ನಪುಂಸಕ * ಶಿಲೆ] 

ನಪುಂಸಕ (ನಾ). ಸ್ವರೂಪದಲ್ಲಿ ಹೆಣ್ಣಾಗಿ ಕಂಡರೂ ಹೆಣ್ಣುತನವಿಲ್ಲದ 
ವ್ಯಕ್ತಿ : ಪರವಧುವಂ ನಪುಂಸಕಿಯರಂ ಗುರುಭೂರ್ಯೆಯೆರಂ ಮುನೀಂದ್ರೆ 
ಸೌಂದರಿಯರನಂತ್ಕ ಜಾತಿಯವಳಂ ವ್ರತಮುಳ್ಳಳೆನಂಗಹೀನೆಯಂ ತಿರಿವ 
ವಳಂ ಕುಲಕ್ಷಯೆಯನಾ ಕೊಡಗೂಸುಗಳಂ ವಿದಗ್ಧನಾದರದೊಳೆ ಕೂಡಲುಂ 
ಬಯಸಿನೋಡಲು ಮಾಗದು' ಕೂರ್ತು ಬಂದೊಡಂ (ಮದತಿ. ೯-೨). 

[ ನಪುಂಸಕ + - ಇ) 

ನಪೂರಿ "ನಪಿರಿ' ನೋ. 

ನಪೆ "ನಫೆ' ನೋ, 

ನಪ್ತಾರ (ನಾ). ಮೊಮ್ಮಗ ನಪ್ಪೃ : ಪಿತ್ಯ ಮೊದಲಾದ ಶಬ್ದಗಳನ್ನುಳಿದ 
ಯಕಾರಾಂತ ಶಬ್ದಗಳ ಯಕಾರಕ್ಕೆ ಆರಾದೇಶ ಬರುತ್ತದೆ . . . ಸ್ವಸ್ಥ - 
ಸ್ವಸಾರನು :-ನಪ್ತೃ - ನಪ್ತಾರನು ಇತ್ಕಾದಿ (ಹೆೊನುಗೆ. ೧೦೬). 

[ ಸಂ. ನಪ್ಪೃ] 

ನಪ್ತೃ (ನಾ). ಮಗನ ಅಥವಾ ಮಗಳ ವಂಗ ; ಮೊವದ್ಮಗ : “ದೌಹಿತ್ರಃ, 

ನಪ್ನಾ-ಈ ೨ (ಮ)ಗಳ ಮಗಂ; ಪೌತ್ರನುಂ ಅಹೆಂ” (ಹ೦ಾಯು. ೮೩-೩೩೧; 


** ಮಗೆನ ಮಗಂ ನಪ್ಪೃ ಪೌತ್ರನೆನಿಕುಂ" (ವಸ್ತಳೋ. 8೩-೨3) ; 
ಖಕಾರಾಂತಕ್ಕೆ- ಪಿತೃ, ಸವಿತೃ, ನೆಪ... , ಧಾತೃ (ಕಮದ. ೮೪ 
ಪ್ರಯೋ) ; ಮಡದಿಯರಂ ಮಕ್ಕಳಂ ಮುಮ್ಮಕ್ಕಳಂ ನಪ್ತೃಗಳಂ 


ನಿಗ್ರಹಾನುಗ್ರಹಪೂರ್ವಕಮಾಗಿ ಸಂರಕ್ಷಣೆಯನೆಸಗು (ಧಾರಣಾ. ೬೭-೪೧೬). 
[ಸಂ.1 

ನಪ್ಪ್ರಿ (ನಾ). ಮಗನ ಅಥವಾ ವಂಗಳ ಮಗಳು; ಮೊಮ್ಮಗಳಂ : 
*ನಪ್ಟ್ರೀ,-ಪೌತ್ರೀ, ಸುತಾತ್ಮಜಾ:- ಮಗನ ಮಗಳ ಹೆಸರುಗಳು, ವಂಗಳ 
ಮಗಳಿಗೂ ಹೆಸರು, ಮೊಮ್ಮಗಳು” (ಸಿದ್ಕಾಂತಿ. ೧೩೨). [ ಸಂ. ನಪ್ರೀ] 

ನಪ್ಪು (ನಾ). [ವ್ಯಾಕ] ನಪುಂಸಕಲಿಂಗ ಎಂಬಂದ! ಸಂಕೇತ : ಪುರುಷರೆ 
ಪುಲ್ಲಿಂಗಂ ಸ್ಕೀಯರೆ ತಾಂ ಸ್ರೀಲಿಂಗಮುಬ್‌್‌ದಂವೆಲ್ಲಂ ನವ್ಪಾಗಿರೆ ಸಲ್ಲುಂ 
ಕನ್ನಡದೊಳ್‌ ಪರಿವರ್ತಿಸವುಟ್‌ದ ಲಿಂಗಮೊಳವಾಗಿರ್ದುಂ (ಕಮದ. ೯೦); 
ನಪ್ಪಾಗಿರೆ ಎ ನಪೆಂಸಕಲಿಂಗವಾಗಿರೆ (ಕಮದ: ೯೧ ಬೀಳೆ). 

[ ಸಂ. ನಪ) 

ನಪ್ಪುರಿ, (ಕ್ರಿ). ಗಾಡಿ, ನೇಗಿಲು ವಂಂತಾದಂವುಗಳ ಚಲಿಸುವ ಎತ್ತು 
ಗಳನ್ನು ನಿಲ್ಲಿಸಲಂ, ಬಾಯಂಲ್ಲಿಯ ಶಬ್ದದಿಂದ ಸೂಚನೆ ಕೊಡು : 
ಎತ್ತುಗಳನ್ನು. ಗೌಡರು ನಪ್ಪುರಿದು ಗಾಡಿಯನ್ನು ಮನೆಯ ಮುಂದೆ 
ನಿಲ್ಲಿಸಿ, ಮುಖದಲ್ಲಿ ಆ ಗೆಲುವಿನ ನಗೆಯನ್ನು ಸೂಜಿಸಿದಾಗ ಆತನಿಗೆ 
ಪೂರ್ತಿ:ಜೀವ ಬಂತು (ನನ್ನೂರು. ೧೩೪). "ನಕ್ಕಿಟ್‌', "ವಂಂಪ್ಪುರಿ' 
ಪರಾ. 

ನಪ್ಪುರಿ, (ನಾ). “ನೇಗಿಲಿಗೆ ಅಥವಾ ಗಾಡಿಗೆ ಕಟ್ಟಿದ ಎತ್ತೂಗಳನ್ನೂ 
ನಿಲ್ಲಿಸಲು ಬಾಯಲ್ಲಿ ಮಾಡುವ ಒಂದಂ ರೀತಿಯ ಶಬ್ದದ ಸನ್ನಿ” 
(ನನ್ಮೂರು. ಕೋಕ). ( ಎನಪ್ಪುರಿ;] 


ಮಾಟ್ರುದು (ಪಸಾರ. ೧೨) ; ನಪ್ರೆಂಸಕವೇದಮನಡಿಯಿಟ್ಟ ಹಾಸ್ಮಾದಿಯಾಅ |; | ನಫರ್‌ "ನಫರ' ನೋ. 


(ಎಧೇಕ. ೧೨-೩೦). "ನೋಕಪಾಖಂ” ಪರಾ. [೫೦.1 


ನಫರ್‌ ಜಾಮಿಾನು "ನಫರಜಾವಿಸಾನಂ' ನೋ. 


ನಫರ 


-ನಥರ, ನಪರ, ನಫರ* (ನಾ). ೧. (ಕೀಳು ತರಗತಿಯ) ಆಳಂ ; ದಾಸ; 
ಸೇವಕ. ೨. ವ್ಯಕ್ತಿ; ಮನಂಷ್ಯ; ಇಸಮಂ : ನಿಜ, ಅಹುದು! 
ಆದರೆ ಈ ಹಳೇ ನಫರನಾದ [ಮನುಷ್ಯನಾದ] ನನ್ನ ದೆಸೆಯೇನಾಗಬೇಕು? 
(ಕಪೌಳುಂ. ೮೦). "ನಫರಜಾವಿನಾನಂ'. ಪರಾ. ನಪರ : ೧. ನಪರನ 
ಹೆಂಡತಿಗೆ ಹರನ ಕಾವಲು (ಗಾದೆ). ನಫರ್‌ : ೧. "ನಫರ್‌ಜಾವಿ೫ನ್‌' 
ಪರಾ. [«-ಅರ. ಹಿಂ. ನಫರ್‌ ; ಮರಾ. ನಫರ್‌, ನಫ್ಫರ*) 

ನಫರಜಾಮಿನು, ನಫರ್‌ಜಾವಿಸಾನ್‌ (ನಾ). ಒಬ್ಬ ವ್ಯಕ್ತಿಯು ಒಂದಂ 
ಷರತ್ತನ್ನು ಪಾಲಿಸುವುದಕ್ಕೆ ಬದ್ಧನಾಗಿ ನ್ಯಾಯಾಸ್ಥಾನದ ಎದುರಿಗೆ 
ಒಪ್ಪಿಕೊಳ್ಳೂವಿಕೆ ; ಸ್ವಂತಜಾಮಾನಂ : (೪). ನಫೆರ್‌ಚಾಮಾನ್‌ : 
ನಫರ್‌ಜಾರ್ಮಾ ಖತ್ತಿನ (76009೧118೧೦6) ಮೇಲೆ. ಹನ್ನೆರಡು ವರ್ಷಗಳು 
(ಗ್ರಾಮಾಳ. ೧೬೦), [ ನಫರ + ಜುವಿಸಿನು] 

ನಫಾ "ನಫೆ' ನೋ. 

ನಫೆ, ನಪೆ, ನಫಾ (ನಾ). ವ್ಯಾಪಾರದಲ್ಲಿ ಬರುವ ಆದಾಯ; ಲಾಭ; 
ಫಾಯಂದೆ ; ಕಿಫಾಯಿತ್ತು : ಈಚೆಗೆ ಒಂದಕ್ಕೆ ಎರಡರಷ್ಟು ನಫೆ, ವ್ಯಾಪಾರ 
ದಲ್ಲಿ ಬಂದದ್ದರಿಂದ ಕಾಮಗಾರಿ ಪ್ರಯತ್ನ ಮಾಡಿದೆವು (ಎಳ. 8೪1, ಮದ್ಕಗಿ. 
೦೦೬-೮ ; 
ಅಂದಾಜು ನೋಡಿ ತಾನೇ ಕೃಯಕ್ಕೆ ತೆಗೆದುಕೊಂಡು ಅವುಗಳನ್ನು ನಫೆಗೆ 
ಮಾರುತ್ತಿದ್ದ ನು (ಮುಸುಗ, ೬3); ವಾಸ್ತವವಾಗಿ ಬಂದ ನಫೆಯ ಮೇಲೆ 
ಸೇಕಡ ಹತ್ತರಂತೆ ದಳ್ಳಾಳಿಯನ್ನು ಕೊಡುವ ಪದ್ಧತಿ (ಛಾಗ್ಮೃಶಿ. ೨೭) ; 
ಅಂತೂ ಲುಕ್ಷಾನಿಲ್ಲ. ನಫೆಯಾಗಿದೆ (ಛೀಮಕಾ. ೬). ನಪೆ : ಈ ದಿನದ 
ವ್ಯಾಪಾರದಲ್ಲಿ ಆತನಿಗೆ ಹೆಚ್ಚು ನಪೆಯಾಯಿತು (ರಂ). ನಫಾ : ಯಾರಿಗೆ 
ಹ್ಯಾಗೆ ಖರೀದಿ ಮಾಡಲ್ಪಟ್ಟಿದೆಯೋ ಅದರ ಹಾಗೆ ಅವರು ನಫಾ 
ಕಿಮ್ಮತ್ತಿನಲ್ಲಿ ಸಾಮಾಲಮಾಡಿ ಹೇಳುತ್ತಾರೆ (ಮುಂಬಪ್ಕಾ. ೧೯೪). 

[+ ಅರ. ನಫ್‌ಅ; ಹಿಂ. ನಫಾ: ಮರಾ. ನಫಾ, ನಪ್ಪೂ] 

ನಬಾಬ "ನವಾಬ' ನೋ. 

ನಬೀ (ನಾ). ದೈವಪ್ರೇರಿತವಾದ ಧರ್ಮೋಪದೇಶಕ ; ಪೈಗಂಬರ ; 
ಪ್ರವಾದಿ; ದೇವದೂತ : *ಧರ್ಮಸ್ಥಾಪಕ” (ಜಾನಕೋ. ೯). 

[ «ಪಾರ. ಅರ. ಹಿಂ. ಮರಾ. ನಬೀ] 

ನಬ್ಕ (ನಾ). ಹೊಸತು ; ನವ್ಯ : “ನಬ್ಮ-ನವ್ಮ ೫ ಹೊಸತು?” (ಕದ್ಮಳೋ. 
೨೦) ; ತರಿಸಿಯೊಟ್ಟಿಸಿ ನಬ್ಯ[ಪಾಕಾಂ. ವೃ]ದಿವ್ಯಾಂಬರ ನಿಕರಮಂ (ಆಸಪು. 
೩೭-೧). [ ಸಂ. ನವ] 

ನಭ (ನಾ). ೧. ಬಾನಂ; "ಆಗನ; ವ್ಯೋಮ; ಆಕಾಶ; ಗಗನ: 
“ನಭಃ . . . ಗಗನಂ, ದ್ಕುಃ- ಈ ೧೫ ಆಕಾಶಂ” (ಹಲಾಯು. ೨೨-೧೩೬) ; 


“ತಾರಾಪಥಂ ವ್ಯೋಮಮಂತರಿಕ್ಷಂ ನಭಂ . . . ಆಂಬಕಂ ವಿಷ್ಣುಪದಮೆನಲು' 


ಗಗನಮಕ್ಕುಂ” (ಮಂಗರಾ. ೯-೩0): ಒತ್ತಿ ತಜುಂಬಿ ನಿಂದ ರಿಪುಭೂಜ 
ಸಮಾಜದ ಬೇರ್ಗಳಂ ನಭಕ್ಕೆ ತ್ತದೆ ಬಂದು ತನ್ನ ವಾಜಕಿವೊಕ್ಕೊಡೆ ಕಾಯದೆ 
ಚಾಗದೊಳ್ಳಿನಚ್ಚೊತ್ತದೆ. ಮಾಣ್ಮು ಬಾಟ್ವ್ಯ ಪುಟುವಾನಸನೆಂಬನಜಾಂಡ 
-ಮೆಂಬುದೊಂದತ್ತಿಯ ಪಣ್ಣೊಳಿಪ್ಪ ಕ ಪುಟುವಲ್ಲದೆ ಮಾನಸನೇ ಮುರಾಂಕೆಕಾ 
(ಪಂಪಭಾ. 8-೭೫); ನಭದಿಂದವಿಟ್‌ದವಂ ರಾಜಭವನಮಂ ಪೊಕ್ಕು ಪವನಸುತ 
ಪೂದನಖಪ್ರಭೆ ಪಸರಿಸಿ ತನಗೆ ಶಿರೋವಿಭೂಷಣಶ್ರೀಯುನೀಯೆ ವಿನಮಿತ 
ನಾದಂ (ಪಂರಾಮಾ. ೧೧-೨೭) ; ಭೋರೆನೆ ತೂರ್ಯವಂಚೆಯನಜಂ ಗಜಮಂ 
ಬಳವೈರಿ . .. ವಿಮಾನಮಂ ಮಾರಹರಪ್ರಿಯಂ ವೃಷಭನಂ ಹರನೇ 
ನಭಕ್ಕೆ ಸಲ್ವೂದುಂ (ಜಗವಿ. ೧-೩೬; ಗ ಗನರಂಧ್ರ ವೊ ಅಲುಗಗುಡದಂತೆ 
ಕೀಲಿಸಿದ ವಜ್ರಮೊಳೆಗಳೊ ನಭದ ಲತೆ ಹಬ್ಬಿಯೊಗೆದ ನನೆಯೊ ಕಡು 
ಹಸಿದವೆಂದು ಶಶಿಯೆಲ್ಲಾ ಚಕೋರಕ್ಕೆ ಕೊಡುವ ಸವಿದುತ್ತುಗಳೊ. , . 
ಎನೆ ತಾರಾಳಿಯೆಸೆದುವಾ ಜಗದ ಜನ ನಲಿಯುತಿರಲು(ಹಣಕಾ. ೩-೮೯) ; 


೪೩೫೫ 


1618) ; ಉತ್ತಮವಾದ ರತ್ನಗಳನ್ನು ಹನುಮಂತರಾಯನು | . 


ನಭತ್ವರೇಂದ್ರ 


ತೊಳಗುವ ನಭದೊಳ್‌ ಪತ್ತಾವಿಳದೃಷಪ್ಟಿಗವಿದ್ಯವಾನಮೇಚಕರುಚಿಯೊಂ 
ದೆಳಸಿ ಮಿಗೆ ತೋರ್ಪ ತೆಜದಿಂ ಖಳಂಗೆ ಪೊಲನಲ್ತೆ ಕೃತಿಯೆಳಿಲ್ಲದೂ 
ದೋಷಂ (ಪುಷ್ಪಪು. ೧-೪೮) ; ನಭವಿಂದಿಳಿವ ಗಂಗೆಯ ಧಾರೆ ಮೆಖೌಿದುದ 
ಪುರದ ಬಾಹೆಯಲಿ (ಕುವ್ಮಾಅ. ೭-೩3); ಶುದ್ಧಿಸದೆ ನಭ ಧರೆಯ ಮರ 
ಶಿ ಮರಳಿ ಮಳೆಯಿಂ? (ಮಂಕುಕ. ೪೭೪). ೨. ವಂಂಗಿಲು ; ಮೋಡ. 
"ನಭಪ್ರಸೃತಿ', "ನಭೋಂಗ' ಪರಾ. ೩. ಚಾಂದ್ರಮಾನ ವರ್ಷದಲ್ಲಿ 
ಒಂದು ತಿಂಗಳ ಹೆಸರು; ಶ್ರಾವಣವತಾನ: “ಶತ್ರಿವಣಮಾಸಮಂ ನಭ 
ಮೆಯುದು” (ಹಲಾಯು, ೧೯-೦೧೪); “ಶ್ರಾವಣಃ, ನಭಾಃ, ಶ್ರಾವಣಿಕಃ- ೩ 
ಶ್ರಾವಣಮಾಸದ ಹೆಸರುಗಳು" (ಸಿದ್ಧಾಂತಿ. ೩6). ೪. ಸೊನ್ನೆ ; ಶೂನ್ಯ : 
0 “ನಭ ಸೊನ್ನೆ” (ಮಂಗರಾ. ೧೦೪-೮). ೫. [ಛಂದ) ಅಕ್ಷರಗಣಗಳಲ್ಲಿ 
ಒಂದಂ; ಆದಿಯಲ್ಲಿ ಎರಡು ಗಂರಂವಿರಂವ ಗಣ; ತಗಣ ; (- - ಓ): 
“ಆದಿಗುರುವೆರಡಿರಲು ನಭಮಕ್ಕು” (ಮಂಗರಾ. ೧೦೭೬-೨೦); ಇಂದು ನಭಂ 
ಗಳ್ಳುರಪುರಪವನೇಂದುದ್ವಯಮಾಗಿರೆ ... ಧರೆಗಿದು. ಪೆಸರಾಯ್ತೆಲ್ಲಿಯು 
ಮುದ್ಭವಕರಮೆನೆ ತನ್ನಿಂ (ಛಂದೋ. ೨-೦೯೦). ೬. [ಜ್ಯೋತಿ] 
“ಲಗ್ನದಿಂದ ಹತ್ತನೆಯ ಸ್ಥಾನ” (ಹಾತತಿ. ಪರಿ. ೩). [ಸಂ.) 
ನಭಃಪಯೋಜ (ನಾ). (ಆಲಂ) ಅತ್ಯಂತ ಅಸಂಭವವಾದಂದುಂ ; 
ಗಗನಕುಸಂಮ : ಅದಜಂದೆ ನಂಬಿ ಜಪಿಸಿದೊಡಿದಟ್‌ಂ ದೊರೆಕೊಳ್ಗು 
ಮಮಳ ಶಿವಪದವಾಂತಲ್ಲದೆ ಪೆಜತು ಮಾರ್ಗದಿಂದಪ್ಪುದು ತಾನೆಂಬುದು 
ನಭಃಪಯೋಜಪ್ರ್ರಾಯಂ (ರಾಜಕೀ. ೪-೯೩). [ಸಂ.] 
ನಭಃಪ್ರಸೃತಿ (ನಾ). ಮೋಡಗಳ ಗಂಂಪು-ಸಮೂಹ: ಎಟ್‌ 
ವಿಮಾನಮಂ ಕೃತಕ ಗಾಯಿಕೆಯರ್‌ . . . ಯಾನಮೇಂ ಕೀಆ್‌ದುದೋ 
ನಭಃಪ್ರಸೃತಿಗಿಟ್ಟೆಡೆಯಿಟ್ಟಡೆಯಾದುದೆಂಬಿನಂ(ಕಾಂತಿಪು. ೨-೮೨). [ಸಂ.] 
ನಭಃಫಲ (ನಾ). (ಆಲಂ) (ಗಗನಕಂಸಂವಂದಂತೆ) ಅತ್ಯಂತ ಅಸಂಭವ 
ವಾದಂದಂ : ಅದ ಕಾಂಕ್ಷಣಮೆಂಬುದು ಗಾವಿ ಲಂ ನಭಃಫಲದುಪ 
ಭೊೋಗಮಂ ಬಯಸಿ ಬಾಯ್ವಿಡುವಂದಮನುಂಟುಮಾಡುಗುಂ (ಜಾಧಪು. 
8-೬೩).. [ಸ0.] 
ನಭಶ್ಚರ (ನಾ). ಆಕಾಶದಲ್ಲಿ ಸಂಚರಿಸಂವವನಂ ; ಖೇಚರ ; ವಿದ್ಯಾಧರೆ : 
ಸದ್ವಸ್ತುಭಾಜನನಪ್ಪೆನ್ನೊಳೆ ವಪಾಬ್ಬುದಾಕೆಗೆ ವಿವಾಹೋದ್ಮೋಗಮಂ 
ರಾಗದಿಂ ಎಂದಪನಲ್ಲೆ ನಭಶ್ವರವೃಂದಾರಕಂ (ದಂದ್ರಪು. ೩-3೨); 
ಕರಮೆಸೆದತ್ತು ದೇವನಗದಿಂ ಬನದಿಂ ಬನದಂಬಡುತ್ತೆ, ಸಂಚರಿಪ ನಭಶ್ಚರ 
ಪ್ರಕರದಿಂ , . , ಖಗದಿಂ ಮೃಗದಿಂ ನಗದಿಂದೆ ಕಂದರಂ (ಕಂ. ೨-೩೬). 
"ಖಚರೆ' ಪರಾ. [ ೫೦.) 
ನಭಶ್ಚರಪತಿ (ನಾ). ಆಕಾಶದಲ್ಲಿ ವಿಮಾನದಲ್ಲಿ ಸಂಚರಿಸಂವ 
ವಿದ್ಯಾಧರರೇ ವಂಂತಾದವರ ರಾಜ ; ಖೇಚರರಾಜ : ಅನುಕೂಲ 
ಮಿತ್ರನನುರಕ್ತ ನಾಯಿಕಾನೀಕನನುಗತ ಪ್ರಕೃತಿ ಚಿರಂತನರೆನಿಪ ಚಕ್ರವರ್ತಿ 
ಗಳ ನೆಗಬ್ಹ ನೆಗಟಕ್ತಿ ತನ್ನಭಶ್ಚರಪತಿಯಾ (ಶಾಂತಿಪು, ೨-೩೦). 
[ ನಭಶ್ಚರ » ಪತ್ತಿ] 
ನಭಶ್ಚರಾನ್ವಯ (ನಾ). ಖೇಚರರ ವಂಶ: ನಿಜದಿಂ ಗೂಢಂಗಳ್‌ 
ಗುಲ್ಬಜಾನುಗಳ್‌ ಮಂತ್ರದಂತೆ ರಕ್ತತರಂಗಳ್‌ ನಿಜಕರಪಾದತಲಂ ಪ್ರಪ್ರಜೆ 
ಯಂತೆ ನಭಶ್ಚರಾನ್ಹ ಯಾಂಬರರವಿಯಾ (ಕಾಂತಿಪು. ೩-೪೫). 
[ ನಭಶ್ಚರ + ಅನ್ವಯ) 
ನಭಶ್ಚರೇಂದ್ರ (ನಾ). ಎ ನಭಶ್ವರಪತಿ : ನೆಗಟ್ತಿಯೊಳ್‌ ತೊಡರ್ದಿರೆ 
ವೃದ್ಧರಾಜ್ಯಮುಮದೇನೆಸೆದತ್ತೋ ನಭಶ್ಚರೇಂದ್ರನಾ (ಆದಿಪು. 3-೨೪): 
ವೈರಿಜಯಶ್ರೀ ಸೆಆೌಯಿರೆ ಭೂರಿಭುಜಾಂತರದೊಳಾಕೆ ಕಟ್ಟಿದ 
ಮುಕ್ತಾಹಾರಮನೆ ಪೋಲು ನವಕೇಯೂರಂ ಸೊಗಸಿತು ನಭಶ್ಮರೇಂದ್ರನೆ 
ತೋಳೆೊಳ್‌ (890ಿಪು. 4-೩8), [ ನಭಶ್ವರ + ಇಂದ್ರ] 


ಶಿ 


40 


468 


ನಭಶ್ಚಲಿ 


ನಭಶ್ವಲಿ (ನಾ).ಎನಭಶ್ಚರ : ತಾಣಮಂ ತಿಳಿವುದೆ ತಡಂ ವಂಹಾವೀರರಿಂ, 
ಪರ್ಪತೋಪಮಧೀರರಿಂ ನಭಶ್ವಲಿಗಳಿಂ . , ಲಂಕೆಯನಿದಂ ದಹಿಸದೇ 
ನಿರ್ವದೆ ಧರಾತ್ಮಜಾವಲ್ಲಭನೆ ರೌದ್ರರೋಷಂ ? (ಶ್ರೀರಾಮಾ, ೩೧೩-೩೬೨); 

[ ಸಂ. ನಭಶ್ವಲಿನ್‌] 

ನಭಶ್ಚುಂಬಿ (ನಾ). ಗಗನವನ್ನು ಮಂಟ್ಟುವಂಥದಂ ; ಅತ್ಯಂತ 
ಎತ್ತರವಾದಂದು ; ಗಗನಚುಂಬಿ : ಜನಮನೋಮಂದಿರದ ಸುಸ್ವಪ್ನ 
ಗೋಪುರದ ಕಲಶಂ ನಭಶ್ಚುಂಬಿಯಾಗದಿರೆ . ಏನಿದರ್ಶಿಮೇನ್‌ 
ಅನಾಗರಿಕತಾ ಶ್ರೀ ದಿಟಂ ಮಸಣಮಾ ಪತ್ತನೆಮಯೋಧ್ಯೆ ತಾನಾದೊಡಂ! 
(ಶ್ರೀರಾಮಾ. ೦೭8-೬೨೬). [ಸಂ, ನಭಶ್ಚುಂಬಿನ್‌ ] 

ನಭಸ (ಗು). ೧.-ವಂಂಜಂವಂಂಸುಕಿದ; ವಂಸಂಕಾದ. (ನಾ).೨. ಆಕಾಶ; 
ಆಗಸ; ಬಾಂದಳ. ೩. ವಂಳೆಗಾಲ.: ೪. ಸಾಗರ; ಸವಂದ್ರ; 
ಕಡಲು. [ ಸಂ. ] | 

ನಭಸಂಗಮ (ನಾ). ಆಕಾಶದಲ್ಲಿ ಸಂಚರಿಸುವುದು; ಖಗ; ಪಕ್ಷಿ: 
“ಖಗಃ, ವಿಹಂಗಃ, ವಿಹೆಗಃ, ವಿಹಂಗಮಃ . . , ನಭಸಂಗಮಃ-೧೭ 
ಸಾಮಾನ್ಯವಾಗಿ ನಾನಾ ಬಗೆ ಪಕ್ಷಿಗಳೆಲ್ಲಕ್ಕೂ ಹೆಸರುಗಳು” (ಸಿಜ್ಕಾಂತಿ- ೧೪೨). 

[ಸಂ.] 

ನಭಸ್ಮ ಲ, ನಭನೆ ಸಳ (ನಾ). ೧. ಬಾಂದಳ ; ಆಕಾಶಭಾಗ ; ಗಗನತಳ : 
ವಸ್ತೀರ್ಣಮೆನಿಪ ನೀಲಪ್ರಸ್ತರದೊಳ್‌ ಮುನಿಪನಿರ್ದನಪಗತ ಜೀಮೂತ 
ಸ್ತೋಮಮಾಗಿ ವಿಮಳನಭಸ್ಕಲ [ಪಾಕಾ. ಳ]ದೊಳ್‌ ತೊಳಪ ಚಂದ್ರ 
ನಂದದಿನಾಗಳ್‌ (ಜಂದ್ರಪು. ೩-3); ಬಲದೇವಂ ಬರೆ ಕಂಡು ತದ್ವೃಷಭ 
ಸೇನೋರ್ವೀಶನಿತ್ತಿತ್ತಲಿತ್ತಲೆನುತೊಂ ಪರಿತಂದು "ತಾಗಿ ಕಜಕಿದಂ 
ಕೂರಂಬಿನಾಸಾರಮಂ . . . ನಧಸ್ಮ್ಥ ಲಮೆತ್ತಲ್‌ ದೆಸೆಯೆತ್ತಲೆಂದೆನಿಸೆ 
ಬಾಣವ್ರಾತಜಾತಂ ತಮಂ (ಮಜಾನೇ. ೧೩-೩೬). ೨. ಶಿಪನ ಒಂದಂ 
ಹೆಸರು. ನಭಸ್ಮಳ : ೧. ತಳರೆ ಮಹೀರಜದಿಂ ಘನವಿಳಾಸ ಗಜಫಟಿ 
ಯೊನವನಿಯೆಂ ನಭಕೆ ನಭಸ್ಮಳಮಂ ನೆಲಕ್ಕೆ ತಂದಂತಳುಂಬಮಾದುದು 
ತದೀಯ ಚತುರಂಗಬಳಂ (ಪು. 
ಪಾಟ್‌ ನಭಸ್ಮಳದೊಳ್‌ ನಿರಂತರಂ ಬಲಾನೆಟಲಾಯ್ತ್ರೂ ಮುನ್ನ ಮದಲಾಂದೆ 

 ರಣಂಗ್ರಭೊತಳಂ (ಬಂಹರಿ, ೦೧-೧೦೯) ; ಮುಸುಕಿ ನಭಸ್ಮಳಂ 

ಚೂ ತೀವೆ ದಿಶಾತತಿಯುರ್ಕಮುಂಡಲಂ ಮುಳೆ . . , ತೀವಿದುದಾ 
ಬಲಪಾದಘಾತದಿಂ ಪಸರಿಪ ಧೊಳಿ (ಮಹಸನೇ. ೧೦೬೭೫). [ಸಂ.] 

ನಭಸ್ಮ ಳ "ನಭಸ ಸ್ಥಲ” ನೋ. 

ನಭಸ್ಥೆ ಟಿಕ (ನಾ). ಪಾರದರ್ಶಕವಾದ ಸ್ಪಟಿಕ ; ಗಗನಸ್ಟ್‌ಟಿಕೆ: ಅದಆಂ 
ದೊಳಗೆ ನಭಸ್ಸ ಟಿಕದ ವೇದಿವಿರಾಜಮಾನ Ro ಮಾಣಿಕ್ಕದ 
ಗೋಪುರಂಗಳವಗ್ರ ದೊಳಂ ಪೂರ್ವೋಕ್ತ ರಚನೆಗಳ್‌ .ಪ್ರದಿದಿರ್ಕುಂ 
(ಮಹಾನೇ. ೧೩-೬೬); ಮಕರೆಕೋರಣಾದ್ಯಲಂಕಾರಗಳಿಂದಲೂ ದ್ವಾರಸ್ಥಿತ 
ಶಂಖಾದಿ ನವನಿಧಿಗಳಂ ರೆಕ್ಷಿಸುತ್ತಿರುವ ದೇವರ್ಕಳಿಂದಲೂ ಫೊಳೆಯುತ್ತಿ ಈ 
ನಭಸ್ಸಟಿಕಮಯ ಪ್ರಾಕಾರವಂ ನಿರ್ಮಿಸೆಂದಾಜ್ಞಾಪಿಸಿದನು (ಪುರುಶ ೧೨೪). 

[ಸಂ.) 

ನಭಸ್ಯ (ನಾ). ಚಾಂದ್ರಮಾನ ವರ್ಷದ ಆರನೆಯ ತಿಂಗಳಿನ ಹೆಸರಂ ; 
ಭಾದ್ರಪದಮಾಸ : “ಭಾದ್ರಪದಮಾಸಮಂ  ನಭಸ್ಯವೆಂಬುದು” 
(ಹಲಾಯಂ. ೧೯-೧೧೪): “ನಭಸ್ಯಃ, ಪ್ರೌಷ್ಠಪದಃ, ಭಾದ್ರಃ, ಭಾದ್ರಪದಃ- 
೪ ಭಾದ್ರಪದಮಾಸದ ಹೆಸರುಗಳು” (ಸಿದ್ಧಾಂತಿ. ೩೮). [ಸಂ.7 

ನಭಸ್ಸು (ನಾ). ಆಕಾಶ; ಆಗರ ; ಬಾಂದಳ : “ತಾರಕಿತಂ_-ನಭಸ್ಸು” 
(ಕಾಶಕೃ- ೭೮); ಪಯ, ನಭಸ್ಸು. ರಜಸರ್ಸಿ (ಕಜ್ಮಾನು. ೬೯ ಪ್ರಯೋ), 

[ಸಂ. ನಭಸ್‌ ] 


(ಗೆಂಗಾಮ. ೧೭೮). 


೧೦-೧೪೭) ; 


ನಭಿ (ನಾ). ಚಕ್ರ; “ಗಾಲಿ? [ಸಂ. 


ಶರನಿಕರಂ'ಕರಂ ಬಿಡದೆ | 


೪೩೫೬ 


30 


18 


20 


30 


3. 


ಖಾ 


ನಭೋನಿನದ 


'ನಭೋಂಗ (ನಾ). ಮೋಡದಂತೆ ಶರೀರವುಳ್ಳವನಂ ; ನೀಲವರ್ಣ ; 


ವಿಷ್ಣು : ಜಯತು ಜನಂರ್ದನ ಜಯ ಮುರಮರ್ದನ ಜಯಶ್ರೀ ವರಾಂಗೆ 
ನಭೋಂಗ (ಕೆತಸಾಂ. ೬೪-೨೨). [ಸಂ] 

ನಭೋಂಗಣ (ನಾ).ಎನಭಸ್ಮಲ ೧ : ದೊಣೆಗಳಿನುರ್ಚುವ ತಿರುವಾಯ್ಯೊ 
ಣರ್ಚಿ ತೆಗೆನೆಅ3ವ ಬೇಗವಂಂ ಕಾಣದೆ ಕೂರ್ಗಣೆಗಳ ಪಂದರನೆ 
ನಭೋಂಗಣದೊ ಳ್‌ ಕಂಡತ್ತು ದೇವಗಣವಮಿನಸುತನಾ (ಪಂಪಧಾ. 
೧೨-೧೮೪) ; ಇಂದ್ರದಿಗ್ಹೇವಿ ನವಾರ್ಕಮಂಡಲಮನಾಂತಿರೆ ತತ್ಸಜೆಯಂ 
ನಭೋಂಗಣ ಶ್ರೀವಧುವೊಂದೆ ಕಾಲದೊಳೆ ತಾಳೆ ವಿರಾಜಿಸುವೊಂದು 
ಮಾಟಕ್ಕಿಯಿಂ (ಜಗವಿ. ೨-೮೭). [ಸಂ.] 

ನಭೋಗ (ನಾ). ಆಕಾಶದಲ್ಲಿ ಸಂಚರಿಸುವವನಂ ; ದೇವತೆ; ಸುರ; 
ಅವಂರ : ಮಂಜಂಮಹಿಮಾಸ್ಟದಂ ಚಾರುವೃತ್ತಂ ಕಲಾಪುಂಜಂ ಸದಾ 
ನಭೋಗ೦ (ಜೈಮಿಭಾ. ಸದಾನ ಭೋಗಂ , , . ಸಜಾ 
ನಭೋಗಂ (ಜಂದ್ರಸ. ೪೪). "ಸಭೋಗಪುರ' ಪರಾ. [೫೦.) 

ನಗ (ನಾ). ೧. ಗಗನದಲ್ಲಿ ಸಂಚರಿಸುವಿಕೆ ; ಆಕಾಶಗವಂನ : 
ನಭೋಗತಿಯಂ ಸಾಧಿಸಲಕ್ಕು ಬೆಟ್ಟ ಗಳ ಚೂರ್ಣಂ ಮಾಡಲಕ್ಕೀಕ್ಷಿಸಲ್‌ 
ಸತಿಯಾ ಚಿತ್ತವಭೇದ್ಯವೈ (ಸೋಮೇಶ. 0). ೨. ಆಕಾಶದಲ್ಲಿ ಸಂಚರಿಸಂ 
ವವಸಂ; ಆಕಾಶಗಾವಿಂ; ಖೇಚರ: ಬೇಗಮುಸಿರ್‌ ಮುಟ್ಟಿಗೆವರೆ 
ಮೇಗುಸಿರ್ಗೊಂಡೊಮ್ಮೆಗೊಮ್ಮೆಗಗಿಮೊ £ ಮತ್ಸಿಟ್ಲದೆ ಬಂದಾಗಳೆಅಗಿರ್ದ 
ನಂಜು ನಭೋಗಶಿಯೊರ್ಪಂ ನೃಪೇಂದ್ರಪದಸರಸಿಜದೆೊಳ್‌ (ಕಾತಿಪು. 
೯-64). ಸ. ಹಕ್ಕಿ ಪಕ್ಷಿ. [ಸಂ] 


೨೮-೬೨) ; 


'ನಭೋಗಪುರ (ನಂ). ಆಕಾಶದಲ್ಲಿ ಸಂಚರಿಸುವ ಪಟ್ಟಣ; ತ್ರಿಪುರ: 


ಹರಿಯಿಂದಂ' ಹರನಿಂದೆ ಶಕ್ತಿಧರನಿಂ ನೀರಿಂದೆ 'ಪಾಳಾದ ದುಷ್ಕರ ಲಂಕಾ 
ಪುರಮಂ ನಭೋಗಪುರೆವಂಂ ., .. ಸುಸ್ಥಿರೆ ಹವಿಸ್ಮಾರಪುರಕ್ಕೆ ತೋಡಿಸ 
ಲೊಡಂ ಮೂಢೋಕ್ತಿ ಮೂಲೋಕದೊಳ್‌ (ಹಮ್ಮಿರ. ೦-೬೪). 
[ನಭೋಗ + ಪರ್ಕ 

ನಭೋಗಮನ (ನಾ). ೧.ಎನಭೋಗತಿ ೧: ನಾರದಂ ನಭೋಗಮನ 
[ಪಾಕಾಂ. ಮಾರ್ಗಗ]ದಿಂದಿಟ್‌ಿದು ಬಂದು ಜನಾರ್ದನನ ವದನಾರದಿಂದಮಂ 
ನೋಟ್ಟುದುಂ (ಮಹಾನೇ. ೭-೧೪೧ವ).. ೨. ಎ ನಭೋಮಾರ್ಗ : ಆಗಳಾ 
ದೇಶಪುರುಷಂ ಬಂದನೆಂದು ಅಷ್ಟಶೋಭೆಗೆಯ್ದಿದಿರ್ಗೊಳೆ ಮತ್ತಮಂತೆ 
ನಭೋಗಮನದೊಳು ಬರೆ (ವೂ: ೭ಬ. [ಸಂ.] 

ನಭೋಜನ (ನಾ). ಆಕಾಶದಲ್ಲಿರುವವರು ; ದೇವತೆಗಳು : ಎಲ್ಲರುಂ 
ಛೋಗಿಗಳ್ಪಾ ತಾಳಗತರೆನಿಸರೆಲ್ಲರುಂ ವಿದ್ಮಾಧರೆರ್ನಭೋಜನ 
ರೆನಿಸರ್‌ (ಕೈಮಿಥಾ, ೨-೧೦). [ಸಂ.] " 

ನಭೋದೇಶ (ನಾ).ಎನಭಸ್ಮಲ ೧: ತುಂಬಿದತ್ತಶರೀರ ಗಂಧರ್ವಗಾಯನಂ 
ನೀರವನಿಶಾನಭೋದೇಶಮೆಂ (ಶ್ರೀರಾಮಾ. ೦೬-೪೨೩). [ಸಂ.) 

ನಭೋನಗರ (ನಾ).ಎನಭೋಗಪುರ. “ನಭೋನಗರ ಹರಣ' ಹರಾ. 

[ಸಂ.] 

ನಟೋನಗರಹರಣ (ನಾ). (ಆಕಾಶದಲ್ಲಿದ್ದ) ತ್ರಿಪುರಗಳನ್ನ್ನ ನಾಶ 
ಗೊಳಿಸಿದವನಂ ; ತ್ರಿಪುರಾರಿ; ಶಿವ : ಜಯಜಯ ನಭೋಸಗರಹರಣ 
ಪಟುನಿಟಿಲಾಕ್ಷ ಜಯಜಯ ಜಲಂಧರಮದಾಂಧಗಜಹೆರ್ಯಕ್ಷ (ರಾಜಕೇ. 
೧೪-೧೬೯ ರಗಳೆ). [ ನಭೋನಗರೆ * ಹರಣ್ಮ] 

ನಭೋನಿನದ (ನಾ). ಆಕಾಶದಿಂದ ಹೊಮ್ಮುವ ಮಾತಂ; 
ಆಕಾಶವಾಣಿ ; ಅಶರೀರವಾಣಿ : ಇಲ್ಲಿ ನಿಲ್ಲರ್ಜುನ ತಪೋವನಲ್ಲ್ಲಿ ನೆಲೆ 
ಶ್ರುತಿಯುವತಿ ಸೂಸುವ ಚೆಲ್ಲೆಗಂಗಳಮೊನೆಗೆ ಮಾಸಲುಗುಡದ ಮೈಸಿರಿಯ 

. ಶಿವನ ಕ್ಷೇತ್ರವಿದೆಯೆಂದುದು ನಛೋನಿನದ (ಕುವ್ಶಾಅ. ಸಪ 
[ಸಂ.] 


ನಭೋನೌಕೆ 


ನಭೋನೌಕೆ (ನಾ). ಅಂತರಿಕ್ಷ ವಿಮಾನ; ಪುಷ್ಪಕ ವಿಮಾನ: ಮತ್ತೆ 
ಮತ್ತಪ್ಪಳಿಸಿದನು ಆ ನಭೋನೌಕೆ ಪಕ್ಷಸಂಜರಿತರುಂರಖಾವಾತಗರ್ತಕ್ಕೆ 
ಸಿಲ್ಕಿ ತಿರ್ರನೆ ಪುರ್ಚುತಿರುಗಂ ತಿರುಗುವಂತೆ (ಶ್ರೀರಾಮಾ. ೪೨೯-೫೬೫). 

[ ಸಂ. ನಭೋನೌಕಾ] 

ನಭೋಭಾಗ (ನಾ).ಎನಭಸ್ಮಲ : ೧ ಅಂತು ನೆಭೋಭಾಗದಿಂ ಭೂಮಿ 
ಭಾಗಕ್ಕಿಟ್‌ದಂ ತನ್ನ ವಖಂದೆ ನಿಂದರವಿಂದಬಾಂಧೆವನಂ ನೋಡಿ (ಶಂಪಥಾ. 
.-೯೧'ವೆ ; ಇಂದ್ರಂ ಬರ್ಪಂತೆ ಬಂದು ಕಂಡೊಡವರೆ ನಭೋಭಾಗದೊಳ್‌ 
ವಯಣಂಬಂದು ಚರಿಪಾಪುರಮನೆಯ್ದಿ ಪುರಬಹಿರಿಗೆಯೊಳ್‌ ಬೀಡಂ 
ಬಿಟ್ಟರ್ದು (ಬಂಹರಿ. ೪-೪೧ ವ). ₹.ಸಂ.) 

ನಭೋಮಂಡಲ (ನಾ).೬ನಭಸ್ಮಲ ೧: ಆ ನಾರದಂ ನಭೋಮಂಡಲದಿಂ 
ಸಭಾವಂಂಡಲಕ್ಕವತರಿಸೆ (ಪಂರಾಮಾ, ೩-೧೯ ವ); ಕೊಂಡುಬಂದೆಳನೀರ್ಗಳಂ 
ಸುರಿಯಲುರಿ ನಭೋಮಂಡಲವನವಪ್ಪಳಿಸೆ (ಜೈಮಿಛ3. ೧೧-೩೮) ; ಇನ್ನೂ 
ಬರಲಿರುವ ಆರನೆಯ ಕಾಲವಂತೂ ಹಿಂಸೆಯ ಪತಾಕೆಯನ್ನು ನಭೋ 
`ವ60ಡಲಕ್ಕೆ ಹಾರಿಸುವುದೆಂದಂ ಸರ್ವಜ್ಞ ರ ವಾಣಿ (ಛಾರದ.' ೧೭೫), [೫0.7 

ನಛೋಮಣಿ (ನಾ). ಸೂರ್ಯ; ಗಗನವಂಣಿ; ಭಾನು: ಆ ಮಣಿ 
ಮೆಚ್‌ದುದು ತರುಣನಚೋಮಣಿ ನಿಜಸುಪುತಾಪವಿಜಿತಂ ಪರಿತೆಂದಾ 
ಮಹಿತರಾಜಶೇಖರ ಧೂವಿಸಿಶ್ಚರನಂಥ್ರಿಕವಂಳಮಂ ಸೇವಿಪವೋಲ್‌ 
loses, ೩೨೬), [೫0.7 

ನಭೋಮಾರ್ಗ (ನಾ).. ಮೇಘಮಾರ್ಗ ; ಆಕಾಶ : ಭೋಗಭೂಮಿಜರ 
ಕಣ್ಣಾಗಳ್‌ ನಭೋಮಾರ್ಗಪರ್ಯಟನೆಂ ಶಿಕ್ಷಿಸಿ, ಪೋದರಾತ್ಮನಿಯಮಂಕ್ಕ 
ತ್ತಾರ್ಯರಿತ್ರನ್ನೆಗಂ -(ಶಾಂತಿಪು. ೭-೯) ;- ತಾನೈರಾವತಸ್ಕಂಧದೇಶನಿಷಣ್ಣಂ 
ಸಾರರಾಜನಾತ್ಮಶಚಿದೇವೀ.ಸಂಯ2೫೦... ಮೃದುಮೃದಂಗಧ್ವೂನಮುಂ 
ಗಾಯಕೀಜನತುಮಂಗಲಗೇಯುಮಂಂ ಸೊಗಯಿಸಲ್‌ ಬಂದಂ ನಭೋ 
ವಮಾಹರ್ಗದೊಳ್‌ (ಮಖಸತೇ, 8-೮೮). [ಸಂ.] 

ನಭೋವಮಾಸ (ನಾ). ಚಾಂದ್ರಮಾನದ ಪ್ರಕಾರ ಬರುವ ಶ್ರಾವಣ 
ಮಾಸ: “ಮಧು ಮಾಧವಂ ಶುಕ್ರವಹ ಶುಚಿ ನಭೋಮಾಸದುದು 
ನಭಸ್ಮಮಿಷಂವೂರ್ಜಂ 'ಸಹಂದದಮುಂದದು ಸ ಹ ಸ್ಯ € ತಪಮದಾ 
ತಪೆಸ್ಕಾಖ್ಯಮೆನೆ ಚೈತ್ರಾದಿ ನಾಮವಂಕ್ಕುಂ” (ಮಂಗರಾ. ೨೦-೧೧). 

[ಸಂ.] 

ನಭೋಯಾನ (ನಾ). ಆಕಾಶಗಮನ ; ಬಾನಿನಲ್ಲಿ ಹೋಗಂವುದಂ : 
ಮತ್ತಂ ನಭೋಯಾನದೊಳ್‌ ಕಿಅೌದು. ಪೊೋಟ್ಡಾಗೆಯಂಂ 
ಧರ್ಮೋಪದೇಶಂಗೆಯಂತ್ತುಮುತ್ತೆ ಮತೀರ್ಥೇಶ್ವರಂ ವಿಹಾರಿಸೆ (ಉಂತಿಪು. 
0೨-೨೩ ಐ); ನಭೋಯಾನದೆ ಕಾಲಶಂಬರ ಖಗೇಂದ್ರಂ ಬಂದು (ಮಜಾನೇ, 
6-0೭). [ ಸಂ. 

ನಭೋವಚನ (ನಾ). ಎ ನಭೋನಿನದ : ಮರು-ಳೆ ನೀ ಕೌಂತೇಯ 
ಮಾದ್ರೇಯಂರನು. .ನೋಡುವುದಿತ್ತ ನನಗುತ್ತ ರವನಿತ್ತುದಕವನು ಕುಡಿ 
ಯೆಂದುದು ನಭೋವಚನ (ಕುವ್ಮಾಅ. ೨೩-೨೪); ನೊಂದ ನೋವೆಲ್ಲಡಗಿ 
ರಣದಲಿ ಹೊಂದಿದವರೇಳುವರರಿ ಮಾರುತಿಯಿಂದ ಚಿಂತಿಸದೇಡ 
ಕೇಳೆಂದುದು ನಭೋವಚನ (ಕೌಶಿರಾ. ೨೯-33). [ಸೆಂ.] 

ನಭೋವಳಯ (ನಾ).  ನಭಸ್ಮಲ ೧: : ಬಂದು ಭವತ್ಪುರಾಗ್ರಿಮ 
ನಭೋವಳಯಾಂತರದಲ್ಲಿ ನಿಂದು ಪೋಗೆಂದೊಡೆ ಬಂದೆನಾಂ (ಕಂದ್ರ ಪು. 

[ ಸಂ. ನಭೋವಲಯ ] 

ನಭೋವಾಣಿ (ನಾ). ಅಶರೀರವಾಣಿ. [ ಸಂ. ] 

ನಧೋವೀಧಿ (ಸಾ). -ವಭೋಮವನಾರ್ಗ :  ನಭೋವೀಧಿ[ಪಾಕ. ಧಿ? 
ಯೊಳುಮುಕಾಂತೆಯು. ಮಹೇಶ್ವರನು ಮಾನಿತೋನ್ನತದಿವ್ಯರತ್ನವಿಮಾನ 
ರೂಢಿತಯಾನರಾಗಿ ಸುಮಾನಡಿಂ ಗವಂನಿಸುತ (ಬಸ, ೩೦.೨). [ಸಂ.] 


೬-90). 


೪೩೫೭ 


]ನಮ (ನಾ). ವಂದನೆ ; ನಮಸ್ಕಾರ : 


ನಮನ 


“ನಮಂ [ಪಾಕಾಂ. ತಂ] ವಂದನಂ 

ಪೊಂಗಿ ಪೊಡಮಡುಹ” (ಮಂಗರಾ. ೧೩೬-೩೯೪) ; ನಮ ಸ್ವಸ್ತಿ ee 11, 

700) : ಎಲ್ಲರಿಗವಿಸಾಗ ನಮೊ-ಬಂಧುಗಳೆ, ಭಾಗಿಗಳೆ ತ 
ಕೆ.ಳ್ಳಿರೀ ನಮವನೆನು (ಮುಕುಳ, ೯೨೨). [ ಸಂ. ನಮಸ್‌) 

ನಮಃಶಿವಾಯ (ನಾ). ೧. ಶಿವನಿಗೆ ನವಂಸ್ಕಾರ; p ವೀರಶೈವರಂ 
ಭಜನೆಯಂತೆ ಈ ಶಬ್ದಗಳನ್ನು ಉಚ್ಛರಿಸಂತ್ತಾರೆ. "ನವಂಶಿವಾಯಂ' 
ಪಂಚಾಕ್ಷರಿವಂಂತ್ರವೆರದು, `ಓಂ ನವಂಃಶಿವಾಯ' ಎಂಬುದಂ ಷಡ 
ಕ್ಷರಿವಂಂತ್ರವೆಂದಂ ತಿಳಿಯಲಾಗಿದೆ : ನಮಃಶಿವಾಯ ನಮಃ ಶಿವಾಯ 
ಶರಣೆಂದಿತ್ತು ಲಲಾಟಲಿಖಿತ ಬರೆದ ಬಳಿಕ ಪಲ್ಲಟವ ಮಾಡಬಾರದು 
(ಬಸವ. 6೬). ಶಿಧಿಲಾಕ್ಷರಂಗಳಿಂ ನಮಃಶಿವಾಯ ನಮಃಶಿವಾಯಯೆನುತ್ತೆ 
(ನಂಬಿರ, ಎನ್ನ ರೇಚಕವೇ ನಮಃಶಿವಾಯ ನವಂಃಶಿವಾಯ ನಮಃ 
ಶಿವಾಯ ಎನ್ನುತಿಪ್ಪುದು ನೋಡಾ (ಸಿದ್ದೇವ. ಒ-೨೦೮); ನಮಃ 
ಶಿವಾಯಾದ್ರಿಸುತುಪ್ರಿಯಾಯ ತೇ (ವೃಷವಿ, ೬-೦೦), ೨. ಶಿವನಿಗೆ 
ಅರ್ಪಿತವಾದಂದಂ ; ಶಿವಾರ್ಪಣ : ಲೋಗರೇನನೆಂದೊಡಂ ನಮಃ 
ಶಿವಾಯವಾಗೆ ತನಗೆ ತಾಗಿದಚ್ಚೆಪರಿಮಳಂ ನಮಃಶಿವಾಯವಾಗೆ (ನಮರ. 
ದೇ. ೧೯೮-೧೩). (P ಸಂಸ್ಕೃತದಲ್ಲಿ ಇವು ಭಿನ್ನಪದಗಳು] 

ನಮಃಶಿವಾಯವಿಡಿ (ಕ್ರಿ). ,ನವಂಃಶಿವಾಯ ಎಂಬ ವಂಂತ್ರವನ್ನು 
ಬಿಡದೆ ಜಪಿಸಂ : ಇಂತು ಪಂಚವರ್ಣದಿಂ ಶರೀರವಾಗಿ ಬೀಗಿ ಬೆಳೆದು 
ಸಂತೆತರಿ ನಮಃಶಿವಾಯವಿಡಿದು ತೀವಿ ತುಳುಕಿ ತಳೆದು 
೧೯೮-೧೦). [ನಮಃಶಿವಾಯ + ಪಿಡಿ] 

ನಮಕ್‌ಹರಾಮ್‌ “ನವ್ಮುಕ್‌ಹರಾವಂ' ನೋ. 

ನಮಕ (ನಾ). ರುದ್ರವೆಂಬ ವಂಂತ್ರ ; £ ಯಜುರ್ವೇದದ” ಒಂದಂ 
ಭಾಗ. ನವಂ ಎಂದು ಮಂಗಿಯಣವ ರಂದ್ರವಂಂತ್ರ : ಚಮಕದಿಂ 
ದಖಿಲಾಧಿಪತ್ಯವ ನಮಕದಿಂದಖಿಲಾತ್ಮಭಾವವನಮರ ಮನುಜ ಭುಜಂಗ 
ಮುಖದೊಳ್ಳಿತ್ತರಿಸುತಿರಲು (ವಿವೇಥ. ೦೨-೯೯) ; ಪರಮಭಕ್ತಿಲಿ ಹಿಡಿದು 
ಗದ್ದುಗೆ ಮೇಲೆ ಕುಳ್ಳಿರಿಸಿ ನಮಕಚಮಕಗಳಿಂದ ... ಸ್ಥಾಮಿಗಭಿಷೇಕವನು 
ಮಾಡಿಸಿ (ಕೊಲ್ಲಿಮಾ, ೬೦-೪). [ಸಂ.] 

ನಮಕಾನುವಾಕ (ನಾ). ನವಂಃ ಶಬ್ದದ ಆವೃತ್ತಿಯಿಂದ ಕೊಡಿದ 
ಯಂಜಂರ್ವೇದದ ಒಂದಂ ಭಾಗ; “ ಉುದ್ರಾಧ್ಯಾಯ : ವೇದಾಂತ 
ವಾಕ್ಕಗಳ ನಮಕಾನುವಾಕಗಳ . - ನೀನುತ್ಕ್ರಮಿಸೆ ಸಾಧನವೊ 
ಮುಕ್ತಿಗದು (ಮಂಕುಳ. ೯೩೦). [ನಮಕ 4 ಅನುವಂಕ] 

ನಮತ (ನಾ). ಒಡೆಯ; ಯಜಮಾನ : ನಮತಂ ಚಾತುರ್ವಲಮಂ 

ಸಮರಕ್ಕೆನುವಾಗಲೊಡ್ಡಿ ಸೇನೆ ಮುರರಿಪು ದೇವ ಮಹಾಪ್ರ,ಸಾದ 

ಮೆನುತುಂ . . . ಆಕರ್ಷಿಸಿದಂ (ಮಹಾನೇ. ೧೨-೧). [ಸಂ.) 

ನಮನ (ನಾ). ೧. ಬಾಗಿಸಂವಿಕೆ; ವಂಣಿಸುವಿಕೆ. ೨. ಬಾಗು 


3೩-೧ ; 


೬-೨೭); 


(ನಮರೆ, ದೇ. 


ವುದು ; ವಂಣಿಯಯವುದಂ; ನವಂಸ್ಕರಿಸುವುದಂ; ನಮಸ್ಕಾರ : 
ವಂದನೆ : “ಬಳ್ಳು - ನಮನೇ” (ಕವಳಾ); ' “ಮೊಲ್ಲು - ನಮನೇ” 


(ಕಮಧಾ) ; ದಾರಿದ್ರ್ಯಲಕ್ಷ್ಮಿಯೆ ನೀ ಕೊಟ್ಟ ಅಂಜನವದ್ಭುತ ಕೋ ಲಕ್ಷ 
ನಮನ ನಾ ಕಂಡೆನೆಲ್ಲರನಾರು ಕಾಣರು ನನ್ನ ಪರಿಚಯವಿದ್ದರು ಮುನ್ನ 
ಈ ಗುರುವೃಂದಕ್ಕೆ ಅನಂತ ನಮನಗಳು 
(ದ್ರಾವಿವಿ. ೫11 ಮೊದಲ ಮಾತು) ; ಆ ಮರದ ಬದಿಗೊಮ್ಮೆ ಸುಂದೆ 
ಯಾದೊಡೆ, ಪಥಿಕ | ಹೇ ! ದೇವಿ! ನಿನಗೊಂದು ನವಾವವೆನ್ನು ! (ಚಿಂತನ. 
೧೨-೨೧). ೩, [ಭೌತವಿ] ಬಾಗುವಿಕೆ; ಬಾಗುವ, ಕ್ರಿಯೆ; ವಕ್ರ 
ನಿಯೋಜನ : ಬೆಳಕಿನ ಅಥವಾ ಇತರೆ ಅಲೆಗಳು ತಡೆಗಳನ್ನು ಸುತ್ತಿ 
ಕೊಂಡು ಬಂದು ಪ್ರತಿಯೋಗ ಹೆ೧ಂದುವುದರಿಂದ ಉಂಟಾದ ಘಟನೆಗೆ 
ನೆಮನೆ (011178೬100) ವೆಂದು ಹೆಸರು (೪ತವಿ. ೨೧೦. [ಸಂ.) 


(ಇಂಜಾಪ. ೧೧೩.೫೩೫) ; 


ನಮಲ್ಲು, 


ನಮಲ್ಲು,, ನೆವರಂ, (ಕ್ರಿ). ೧. ದವಡೆಹಲ್ಲಂಗಳಿಂದ ಆಹಾರವನ್ನು 
ನುಣ್ಣಗೆ, ಸಣ್ಣಗೆ ಮಾಡಿ ತಿನ್ನು; ಅಗಿದಗಿದಂ ತಿನ್ನು; ಅಗಿ; 
ಚರ್ವಣಮಾಡು ; ನುರಿ40 : ರಕ್ಕಸಿಯು ವಿಿನುಗಳನ್ನು ನಮಲುತ್ತ 
ಆವಾಗಲಾದರೊಮ್ಮೆ ಸುರೆಯನ್ನು ಸ್ವಲ್ಪ ಸ್ವಲ್ಪ ಕುಡಿಯತ್ತಿದ್ದಳು 
(ಶ್ರೀರಾಪ. ೧೧೭), ೨. ವೆಂಲಂಕಂಹಾಕಂ; ವೇಲಂಕಾಡಿಸು : (8. 
ನೆವರ್ಕು : ೧. ನೆವರಿಕೊಂಡು ಹೋಗುವವ ಬವರಕ್ಕೆ ಬಂದಾನೆ? (ಗಾದೆ). 

[ದೇ. ॥ ತುಳು. ನವುಂತು, ನವುಂಪು, ನೌಂತು, ನೌಂಪು; 
ತೆಲು. ನಮಲು, ನವುಲು, ನವ್ನ, ನೆಮರು] 

ನಮಲ್ಲು, ನೆವಂರಂ (ನಾ). ೧. ಅಗಿಯಂವಿಕೆ; ತಿನ್ನುವಿಕೆ, 
“ನವಂಲಂಗರೆ' ಪರಾ. ೨. ವೆಂಲಂಕಂಹಾಕಂವಿಕೆ ; ವೆಂಲುಕಾಡಿಸು 
ವಿಕೆ. ನೆಮರು, 

ನಮಲು ಹಾಕು, ನೆಮರು ಹಾಕು ಎ ವೆಲುಕಂಹಾಕಂ; ವೆಂಲು 

ಕಾಡಿಸಂ: (8); ದನಕರುಗಳು ನೆಮರುಹಾಕುವುದು ನಿನ್ನೆ ಮೊನ್ನೆ ಕಲಿತ 
ಅಭ್ಯಾಸವಲ್ಲ (ಪ್ರಾಚಿಪ್ರ. ೨೩). [ ಆನಮಲ್ಕು 

ನಮಲುಗರೆ (ಕ್ರಿ). ಕಚ್ಚಿ ತಿನ್ನು; ಅಗಿದಂ ತಿನ್ನು: ವಿಷನುಗಳನ್ನು 
ನಮಲುಗರೆಯುತ್ತ: ಅಮ್ಮ, ಅಯೋಧ್ಯೆಗೆ ಹೋಗುವುದು ಯಾವಾಗ? 
ಎಂದನು (ಶ್ರೀರಾಪ. ೧೧೭), [ನಮಲ್ಲು +ಕರೆ?] 

ನಮಶ್ಶಿವಾಯ (ನಾ). ಹಾ ನಮಃಶಿವಾಯ: ನಮಶಿವಯ ನಮಶ್ಮಿ 
ವಾಯಂ ನಮಶಿವಯಂ ನಮಶ್ಶಿವಾಯ ನಮಶಿವಯೆನುತಂ ಮಮತೆಯಲಿ 
ನೆನೆವುದೆಂದೀಕ್ರಮದಿಂದುಪದೇಶವೇಳ್ವ ಸಾನಂದೇಶಂ (ನನ್ನಡಾ. 5-೧೫೫): 

[ಸಂ. ] | 

ನಮಸಿತ (ಗಂ). ೧. ಪೂಜಿಸಿದ ; ಸಮ್ಮಾನಿತ; ನವಂಸ್ಕರಿಸಿದ. (ನಾ). 
೨. ನವಂಸ್ಕರಿಸಿದಂದಂ : “ಅರ್ಹಿತಂ, ನಮಸ್ಕಿತಂ, ನಮಸಿತಂ, ಅಪ 
ಚಾಯಿತಂ, ಅರ್ಚಿತಂ, ಅಪಚಿತಂ - ೬ ಪೂಜಿಸಲ್ಪಟ್ಟದ್ದು, ನಮಸ್ಕರಿ 
ಸಲ್ಪಟ್ಟದ್ದು” (ಸಿದ್ಧಾಂತಿ. ೩04). [ಸಂ.] 

ನಮಸ್ಕರಣ (ನಾ). ನವಂಸ್ಕಾರ ; ವಂದನೆ. 
ಪರಾ. \[ಸಂ.] 

ನಮಸ್ಕರಣಂಗೆಯ್‌ (ಕ್ರಿ). ನವಂಸ್ಕಾರ ಮಾಡಂ ; ವಂದಿಸಂ : ಶರಣರಂ 
ಕಂಡಾಕ್ಷಣಂ ತನ್ನಮಸ್ಕರಣಂಗೆಯ್ಶದೆ ಪೋದೆನೋ (ವೃಷವಿ. .೩೦-೨೦). 

[ ನಮಸ್ಕರಣ + ಕೆಯ, ] 

ನಮಸ್ಕರಿಸು (ಕ್ರಿ). ನವಂಸ್ಕಾರ ಮಾಡು ; ವಂದಿಸಂ : ವಿಮಲಸ್ಥರೂಪೆಗೆ 
ಧುವನಸ್ತುತ್ಯೆಗೆ ಯಾ ಶಾಸ್ತ್ರಪ್ರಾರಂಭದಲ್ಲಿ ನಮಸ್ಕರಿಸುವಾತನಪ್ಪೆಂ 
(ಕಮದ. ೦ ವೃತ್ತಿ, ಪೀಂಕೆ) : ಧಿಕ್ಕನೆ ಭೂಮಿಯೊಳು ಸಾಪ್ಟಾಂಗವೆಟಗಿ 
ನಮಸ್ಯರಿಸುತಿರೆಲು (ಬಸಪು. ೪೬-೬೭) ; ತಾಯಿಗೂ ದ್ರೌಪದಿಗೂ 
ಸಮಸ್ಕರಿಸಿ (ಜಿಂಗಾಳ್ಕ, ೨೦). [ ನಮಸ್ಕರಣ + - ಇಸ್ಕು] 

ನಮಸ್ಕಾರ (ನಾ). ೧. (ದೇವರಂ; ' ಗಂರಂ ಹಿರಿಯರಂ ಮೊದಲಾದ 
ವರಿಗೆ ಗೌರವವನ್ನು ಸೂಚಿಸುವುದಕ್ಕಾಗಿ) ಬಾಗಂವಿಕೆ; ವಂದನೆ; 
ಪ್ರಣಾಮ : “ಪಾದಗ್ರಹಣಂ, ಅಭಿವಾದನಂ ಈ ೨ ನಮಸ್ಕಾರ ಮಾಡು 
ವುದಂ” (ನಾಚರಾ. sr) ; “ತುಳಿಲೆಟಗು ಮೊಟ್ಲು ಮಣಿ ಕುಂಬಿ ಪೊಡ 
ಮಡಿಕೆಯು ನಮಸ್ಕಾರಕೆ ತವೆ ಸಂದ ನಾಮ” (ಕಬ್ಮಮಂ. ೩೩) ; ಒಳ್ಳಿತಪ್ಪ 
ಮುಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟು ಪಂಚಮಹಾವ್ರತಂಗಳನೇಜ್‌ಸಿ 
ಪಡಿಕಮಣಂ ವೇಟ್ಮ ತದನಂತರಮಿಂ ಕಲ್ಪಿಸಿಮೆಂದೊಡೆ ನಮಸ್ಕಾರಂ 
ಗಳೆಮಾಳೋಚನೆಗಳಂ ನಿಯಮಮುಮನೋದಿದೊಡಲ್ಲದೆ ಪೇಟಲಾಗೆ 


“ನವಂಸ್ಕರಣಂಗೆಯ್‌' 


ದೆಂದೊಡೆ (ವಡ್ಮಾರಾ. ೬-೪) ; ಹಾಗದ ಕೆರಹ ಹೊಗೆ ಕಳೆದು ದೇಗುಲಕ್ಕೆ | 


ಹೋಗಿ ದೇವರಿಗ್ಗೆ ನಮಸ್ಕಾರವ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ 
ದೇವರ ಧ್ಯಾನವಿಲ್ಲಾ (ಬಸವ, ೦೯೬) ; “ನಮಸ್ಕಾರ” | ಎಂದೆದ್ದು ನಡೆದಿರೆ 


೪೩೫೮ 


15 


35 


42 


45 


ನಮಸ್ಕಿ $ಯಾವಿಧಿ 


ವಿಭೀಷಣಂ, ಮೇಲೆಳ್ಹಳನಲೆ (ಶ್ರೀರಾಮಾ. 869-300); ಗುರುತಿನವರನ್ನು 
ಕಂಡರೆ . . . ಅಪರಿಗೆ ನಮಸ್ಕಾರ ಮಾಡಬೇಕು (ಮುಂಬಯಿ, ೪-೩೪). 
೨. ನವಂಸ್ಕರಿಸುತ್ತೇನೆ ಎಂದಂ ಆದರ ಸೂಚಿಸುವುದಕ್ಕಾಗಿ ಹೇಳಂವ 
ಮಾತಂ : ನಮಸ್ಕಾರ, ಬನ್ನಿ ಕುಳಿತುಕೊಳಿ ಲ (ರೂಂ). ೩. ಗ್ರಂಥಗಳ 
ಆದಿಯಲ್ಲಿ ಬರುವ ದೇವತಾಪ್ರಾರ್ಥನೆ ಎಂಬ ನಾಂದಿಯಲ್ಲಿ 
ಒಂದಂ ವಿಧ, -ಬಗೆ. 
ನಮಸ್ಕಾರ ಹಾಕು ಎ ೧. ಪ್ರಣಾವಂ ಮಾಡು; ವಂದಿಸಂ : ದೇವರಿಗೆ 

ನಮಸ್ಕಾರ ಹಾಕಿ ಬರುತ್ತೇನೆ (ರೂಂ). ೨. ವಿದಾಯ ಹೇಳು: 
ಆತ ಈ ಕೆಲಸಕ್ಕಿ ನಮಸ್ಕಾರ ಹಾಕಿ ಹೊರನಡೆದ (ರೂಂ). ನಮಸ್ಕಾರ 
ಹೊಡೆ ಎ ೧. ನವಂಸ್ಕೃರಿಸು ; ವಂದಿಸು : ಅವನು ಅವರನ್ನು ನೋಡಿ 
ದಾಗಲೆಲ್ಲಾ ನಮಸ್ಕಾರೆ ಹೊಡೆದು ತನ್ನ ಬಡ್ತಿಯ ಬಗ್ಗೆ ಕೇಳುತ್ತಾನೆ 
(6). ೨. ಎ ನಮಸ್ಕಾರ ಹಾಕಂ: ೨: ಕೆಲಸ ಮಾಡಲಾರದೆ ಆ ಕೆಲಸಕ್ಕೆ 
ನಮಸ್ಕಾರ ಹೊಡೆದ ಆತ (ರಂ). [ಸಂ.] 

ನಮಸ್ಕಾರಂಗೆಯ್‌ (ಕ್ರಿ). ನವಿಂಸಂ; ವಂದಿಸಂ : ಅರಸಂ ... ದೇವರ್ಗೆ 
ನಮಸ್ಕಾರಂಗೆಯು ಯಷಿಯರಂ ಬಂದಿಸಿ ತನ್ನೆ ಮನೆಗೆವೋದಂ (ವಡ್ಮಾಕಾ. 
೩೩-೦3); ನಾರ ದಂಗೆ ನಮಸ್ಕಾರಂಗೆಯ್ಚುಚಿತಾಸನದೊಳಿರಿಸುವುದುಂ 
(ಮಹಾನೇ"- ೦೦-೯೧ ವು. ([ ನಮಸ್ಕಾರ * ಕೆಯ, 

ನಮಸ್ಕಾರಮಂತ್ರ (ನಾ). [ಜೈನ] ಣಮೋ ಅರಂಹಂತಾಣಂ ಇತ್ಯ್ಯಾದಿ 
ಮಂತ್ರ ; ಜೈನಧವರ೯ದ ಪಂಚಗಂರಂಗಳಿಗೆ ಸಲ್ಲುವ ನಮಸ್ಕಾರ : 
ಣಮೋ ಅರಹಂತಾಣಂ, ಣಮೋ ಸಿದ್ಧಾಣಂ, ಣಮೋ ಆಯಾರಿಯಾಣಂ, 
ಣಮೋ ಉವಜ್ಜಾಯಾಣಂ, ಣಮೋ ಳೋವಏ ಸಬ್ಬ ಸಾಹೊಣಂ 
(ಅರ್ಹಂತರಿಗೆ ನಮಸ್ಕಾರ, , ಸಿದ್ಧರಿಗೆ ನಮಸ್ಕಾರ, ಆಚಾರ್ಯರಿಗೆ 
ನಮಸ್ಕಾರ, ಉಪಾಧ್ಯಾಯರಿಗೆ ನಮಸ್ಕಾರ, ಲೋಕದಲ್ಲಿರುವ ಸರ್ವಸಾಧು 
ಗಳಿಗೂ ನಮಸ್ಕಾರ) - `ಇದು. ಪಂಚ(ಪರೆಮೇಷ್ಮಿಗಳ)ನಮಸ್ಕಾರ 
ಮಂತ್ರ . . ..ಈ ಸಮಸ್ಕಾರಮಂತ್ರ ಜೈನರ ಗಾಯಶ್ರಿ ಎನ್ನಬಹುದು 
(ಅದಿಸಂ. 21 ಪಏೀರಿಳೆ). [ನಮಸ್ಕಾರ + ಮಂತ್ರ] 

ನಮಸ್ಕಾರಮುದ್ರೆ: (ನಂ). ಪೂಜೆ ಮೊದಲಾದ ಸಂದರ್ಭಗಳಲ್ಲಿ 
ಮಾಡುವ ಒಂದು ವಂಂದ್ರೆ ; ಹಸ್ತದ ಬೆರಳಂಗಳನ್ನು ಹೊಂದಿಸುವ 
ರೀತಿ: ಗಾಯತ್ರೀಮುದ್ರೆ ಕಾಲಕಂಠಮುದ್ರೆ ಶೂಲಮುದ್ರೆ ನಮಸ್ಕಾರ 
ಮಂದ್ರೆ . . ಸಂಹಾರಮುದ್ರೆಯೆಂಬಾದಿಯಾಗಿ ' ಸಕಲಮುದ್ರೋಪ 
ಮುದ್ರಾಬಂಧಲಕ್ಷಣಗಳಂ ಗುರುಮುಖದಿಂದಅೌಿತು. (ವಿವೇಕ. 

[ನಮಸ್ಕಾರ * ಮುದ್ರೆ 

ನಮಸ್ಕಾರಿ (ನಾ). ವಂಟ್ಟಿದರೆ ಎಲೆಗಳನ್ನೂ ವಂದಂರಿಕೊಳ್ಳುವ ಒಂದಂ 
ಬಗೆಯ ಸಸ್ಯ; ವಂಟ್ಟಿ ದರೆ ಮುನಿ; ಮಂಟ್ಟಲ ವಂಂರಂಕ ; 
“ನಮುಸ್ಕಾರೀ,- ಗಂಧಕಾರೀ, ಸಮಂಗಾ, ಖದಿರಾ - ೪ ಮುಟ್ಟಿದರೇ ಮುನಿ 
ವನ ಹೆಸರುಗಳು. ಮಂಟ್ಟುಮುಡುಗಿಡ” (ಸಿದ್ಕಾಂತ್ಲಿ. ೧೪೪)... 

[ ಸಂ. ನಮಸ್ಕಾರೀ] 

ನಮಸ್ಕಾರ್ಯ (ನಾ). ನವಂಸ್ಕರಿಸಲಂ ಯೋಗ್ಯನಾದವನಂ ; 'ಪೂಜ್ಯ : 
ಆರ್ಯವಾರ್ಯಂ ... ಸಜ್ಮನಂ ಶಿವಕಾರ್ಯಧೂರ್ಯಂ ಭೂಜನ 
ನಮಸ್ಕಾರ್ಯನೆನಲೆಸೆದ (ಬಸಪು. ೨3-59). ಸಂ.) 


೧೦೩). 


ನಮಸ್ಕೃತಿ (ನಾ)- ನಮಸ್ಕಾರ ಮಾಡಂವಿಕೆ ; ವಂದನೆ : ನಮಸ್ಯೃತಿಗಗ್ರ 


ಭಾಗದೊಳ್‌ ಕೂಡುತುಮಿರ್ಪ ಕೆಯ್ಗಳುಮನಿತ್ತೆ (ಕಂದ್ರಪು, ೧೨-೧೩೩). 
[ಸಂ.) 
ನಮಸ್ಕ್ರಿಯಾವಿಧಿ (ನಾ).:: ನವಂಸ್ಕಾರದ ನಿಯಂವಂ, - ಕಟ್ಟಳೆ : 
ನಂದೀಶ್ವರಾದ್ಕುದಿತದ್ವೀಪ ನಮಸ್ಕಿ,ಯಾವಿಧಿಗಳಂ ನೀಂ ವಾಡು 
ದೇವಾಧಿಪಾ (೫ಾಂತಿಪು. ೭-೨೫೩). [ಸಂ.] 


ನವುಸ್ತೇ ೪೩೫೯ ನಮೂದಿಸು 


ನಮಸ್ತೇ (ನಾ). ೧. ನಿನಗೆ ನಮಸ್ಕಾರ 
ನಮಸ್ತೇ ನಮಸ್ತೇ (ಅಜಪು. ೪೭೫ ಗದ) 
ವಡಿ . 
ಯೆನಿಸದವರ ಅವಿರಳನೇ ಗುರು ನಮಸ್ತೇ (ಮೈಲಾರ, ೦೮೮-೧) :ಅನಿಚ್ಛನ್ನ ಬ 
ಕೈ ಮುಗಿದೆಂದೆ ಗುಲಾಬಿಗೆ: “ನಮಸ್‌ತೇ!” (ಅಫಿಕೇ. ಅ-೦೭). 
ನವಂಸ್ಕಾರ ೨: ಹೋಗಿ ಬರುತ್ತೇನೆ ನಮಸ್ತೇ (ರೂಢಿ). 

[P ಇದು ಸಂಸ್ಕೃತದಲ್ಲಿ ನಮಃ ಮತ್ತು ತೇ ಇವು ಸೇರಿ ಆದ 
ಒಂದು ವಾಕ್ಕ 

ನಮಸ್ಕ,.(ಗು).೧. ಪೂಜಿಸಬೇಕಾದ; ಪೂಜ್ಯವಾದ. (ನಾ). ೨.ನವಂಸ್ಕಾರ 
ವನ್ನು ಪಡೆಯುವವನಂ ; ಪೂಜ್ಯನಾದವನು: ಚತುರಾಸ್ಕನುಮಹ 
-ಮಿಂದ್ರ ನಮಸ್ಕನುಂ . . , ಆಗಿ (ಕಾತಿಪು. ೦೨-೧ ವ) ; ವರಬುಧೊಟಾ 
ಸ್ಕನಂ ಭೂತಳನಮಸ್ಕನಂ ಹರೆಶರಣಸಿಂಹನಂ (ಅರಾಶ. ೦-೫೫). ೩. ತೆರಿಗೆ 
ಎನಾಯಿತಿ : ನೂಅಯ್ವತ್ತು ಮ(ತ್ತ]ರ್ಕೈೇಯ್ಯಂ ನಮಸ್ಕವನಾಗಿ ಬಿಟ್ಟಳ್‌ 
(ಸೌಇ&. ಸಸ, ೧೮-೪೨; 980) ;: ನಂದಾದೀವಿಗೆಗಂ 'ಏಕಾದೆಸಿಯಭ್ಯಂಗ 


ದೆಣ್ಣೆಗಂ ನಮಸ (ವಾಗಿ ಬಿಟ್ಟ ಗಾಣ ೨ (ಸ. ೫7, ೦೨-೩೪ ; 1128). 
“ಸರ್ವನವಂಸ್ಯ ಪರಾ. 


(ಕುವ್ಕಾಗ, ೧೩-೫), ೨. ನಮಸ್ಕರಿಸಿದ ; ವಂದಿಸಿದ : ನಮಿತೆಲೋಕ 
ವೆನಿಪ್ಪವಂ ಸಕಳೇಶ ಮಾದರಸ (ಬಸಪು. ೧೯-೩; ನಮಿತೆಜನ ದುರ್ಮಾರ್ಗ 
ತತಶ್ಚ ಯಾಣಕ್ಕೆ ವಿಫ್ನಮನೆಸಪ . . . ಶಾಂತಮಲ್ಲೇಶ್ವರಾ (ವೀಕೈಪು 
೬-೩-೧). ೩. [ಭೌತವಿ] ಬಾಗಿದ. *ನವಿಂತಪ್ರತಿಬಿಂಬ' ಪರಾ. 
5| (ನಾ). ೪. ನಮಸ್ಕರಿಸಲ್ಪಟ್ಟವನಂ : ಗುರುದೇವೇಂದ್ರ ಮುನೀಂದ್ರ 
ನಿಂದ್ರನಮಿತಂ ದೇವಂ ಕಥಾನಾಯಕಂ ಪುರುದೇವಂ (ಆಅದಿಪು. ೧-೨೫) ; 
ನಮಿತಂ ಖಚರಾನುಚರಂ ಕ್ರಮದಿಂ ತಿಳಿವಂತು ತನಗೆ ತನಯನ ವೃತ್ತಾಂತ 
ಮನಟ್‌ವೆ . .. ಪಲವು ಸೂಟಿಕ್ಪಸಗೊಂಡಂ (ಪಂರಾಮಾ. ೬-೪9), [ ಸಂ.) 
ನಮಿತಪರ್ವ (ಸಾ). ಗೆಣ್ಣುಗಳಲ್ಲಿ ಬಾಗನ್ನುಳ್ಳುದಂ : ಸುರವುಕಕಂಟಕ 
100] . ರೆನಿಸಿದ ಸುರರಿಪುಗಳನಿರದೆ ತೂಳ್ಳುವಿವೆರಡೆ ಧರಣೀಶ್ವರ ನಿನ್ನ 
ಶಿಲೀಮುಖವಂುಂ ನರಸಿಂಹನ ನಮಿತಪರ್ವವೆನಿಸಿದ ನಖಮಂಂ (ಶಾಕುಂಠತ. 
೯೯೭೮೬೬), ([ ನಮಿತ 4 ಪರ್ವ] 
ನಮಿತಪ್ರತಿಬಿಂಬ (ನಾ). [ಭೌತವಿ] ನಮನಹೊಂದಿದ ಪ್ರತಿಬಿಂಬ : 
ಕೋನವನ್ನು ಮಾಡುವ ನೇರದಲ್ಲಿ ಕಿರಣಗಳೆಲ್ಲಾ. ಒಂದೇ ದಶೆಯಲ್ಲಿ 
13) ಸೇರುವುದರಿಂದ ಮೊದಲನೆಯ ನವಿಂತಪ್ರತಿಬಿಂಬವು (2118೩066 


"ವಿ 


ಸ್ತಾನದ ಮಹಾದೇವರುವಭೋಸಕ್ಕೆ :ಸರ್ವ್ವಬಾಧಾ ಪರಿಣಾರಮಾಗೆ 


: ಶ್ರಿಮದಜಿತಭಟ್ಟಾರಕಜಿನ 
ಕ ಲ |); ಭವಿತನವ ಕಳೆಡು ಭಸ್ತನ 
೬ « ತ್ರಿವಿಧ ಸುಖಸಮರತಿಯನವಿರತಂ ದಯೆಗೆಯ್ದು ಧವಗೇಡಿ 


1m) ಉಂಟಾಗುವುದು (ಥೌತವಿ- ೨೧೨). [ ನವಿಂತ + ಪ್ರತಿಬಿಂಬ 


ನಮಿತಶಿರಸ್ಕೆ (ನಾ). ತಲೆಯನ್ನು ಬಾಗಿಸಿದವಳಂ; ನಮಸ್ಕರಿಸಿದವಳಂ: 


ನಮಿತಶಿರಸ್ಕೆಯಾಗಿ ನಸಂದೂರದೊಳಂಜಲಿಹಸ್ತದಿಂ ಸಸಂಭ್ರಮೆಯಿರೆ 


` ಯಾಕೆಯಂ ದಯೆಯಿನೀಕ್ಷಿಸಿ (ದಿವ್ಕಡ. ೭-೨೦). 


ನಮಸ್ಕೆಂಬಿಟ್ಟ ಸೆಣ್ಮಿನ ವಾಹಾಳಿಯ ಕೆಯಿ ಮತ್ತ. ೧೨ (ಕೊಲ್ನಾಶಾ. 
1069). Le. ] 
ನಮಸ್ಕಿತ (ಗಂ). ೧. ಪೂಜಿಸಿದ ; ಗೌರವಿಸಿದ. (ನಾ). ೨. ನವಂಸ್ಕರಿಸಿ 


೫ ' (ಸಂ. ನಮಿತಶಿರಸ್ಕಾ ) 
ನಮಿತಾನನೆ (ನಾ). ಮುಖವನ್ನು ತಗ್ಗಿ ಸಿದವಳು: ನವಿತಾನನೆ ಲಜ್ಮಾನಿಪ್ಮೆ 
ಮೋಹಪರವಶತೆಯಿಂದೆ ಮಾಜ್‌ ರಮಂ ಸವಂನಿಸದಿರಲ್‌ (ದಿನ್ಮಕ. 


3-೧೪ ; 


ದಂದು: : “ಅರ್ಹಿತಂ, ನಮಸ್ಕಿತಂ, ನಮಸಿತಂ. ಆಪಚಾಯಿಕಂ, ಅರ್ಚಿತಂ, ೬-೪೭), [ಸಂ. ನವಿತಾನನಾ] 
ಅಪಚಿತಂ - ೬ ಪೂಜಿಸಲ್ಪಟ್ಟದ್ದು » ನಮಸ್ಕರಿಸಲ್ಪಟ್ಟದ್ದು” (ಸಿದ್ಧಾಂತಿ | | ನಮಿತಾರಿ (ನಾ). ಶೆರಣಾಗತರಾದ ಶತ್ರುಗಳಂಳೃವನಂ ; ಶತ್ರುಗಳನ್ನೂ 
೩04). "ನವಂಸಿತ' ಪರಾ. [ಸಂ.3 84. ಶರಣಾಗಿಸಿಕೊಂಡವನಂ : ನಮಿತಾರಿಗೆ ದಮಿತಾರಿಗೆ ಸಮಸ್ತ ಧಾತ್ರೀ 
ನಮಸ್ಕೆ (ನಾ). ನವಂಸ್ಕಾರ ; ವಂದನೆ ; “ನಮಸ್ಕಾ, ವಂದನಾ - ಈ ೨ ವಿಭಾಗದೊಳ್‌ ಭಾವಿಸೆ . . . ಪೋಲೈಗಾವಂ ಬರ್ಪಂ (ಕಾವ್ಕಾವ, ೩೪೬), 
ವೊಡವಡಿಕೆ- (ಹೆಾಯು. ೧೨೮-೯೧). [ ಸಂ. ನಮಸ್ಕಾ] [ ನಮಿತ + ಅರ್ಲಿ] 
ನಮಾಜು, ನಿಮಾಜಂ (ನು). ಮಂಸಲ್ಮಾನರ ದೇವತಾಪ್ರಾರ್ಥನೆ : ನಮಿಯಿಸು "ನಮಿಸಂ' ನೋ, 
ನಮಾಜು ಮಾಡಲು ಮಸೀದಿಗೆ ಹೋಹನು (ಖೈಗಂಬ. ೧೩) ; ಇಲ್ಲಿಯವರು ನಮಿಸು, ನವಿಂಯಿಂಸು (ಕ್ರಿ). ಬಾಗು ; ನಮಸ್ಕರಿಸಂ ; ವಂದಿಸಂ: 


ಬಹುಬೇಗ ಪೂಜೆ, ನಮಾಜುಗಳಲ್ಲಿ ಆಸಕ್ತರಾಗುವರು (ಕುತರಾಣಿ, ೦೧೪) ; 
ಮಹಮ್ಮದವೈ ಗೆಂಬರರು ಪ್ರತಿನಿತ್ಯ ನಮಾಜು ಮಾಡುವುದೊಂದು ಸ್ಮಳ 
ವಿತ್ತಂತೆ (ಮಾಧವ. 


36| ನಮಿಸುತಂ ಕಂಪಿಸುತೆ ಮನವೊಲಿದು ಹೊಗಳುತಂ (ಬಸರ, ೩-೧೦೮) ; 
ನಮಿಸಿದ ಕಾದಲರಂ ತನ್ನಮಳಕರದೊಳೆತ್ತಿ ಪರಸಿ . .,. ಬೀಟಕ್ಕೊಂಡಂ 
(ಉದ್ಮಟ. 6-೭೭); ಕಿನ್ನರಯ್ಮನ ಪಾದಪಂಕಜಕಂ ನಮಿಸುತಾ ಬಸವರಂಜನು 
(ಬಸಪು, ೨೮-೪೬) ; ಗುರುವಿನ ದಳವ ಹೊಕ್ಕನು ನಮಿಸಿ ಬಿನ ಹ ಮಾಡಿ 
ದನು ನಗುತ (ಳುವ್ಕಾದ್ರೋ, ೧೦-೪೫ ; `ನವಿಸುತೆ. ಪೂಜ್ಮಹುಷಿಪದಕೆ 
ಬೀಳುಕೊಂಡರು ಮೂವರುಂ ಪಂಚವಟಿಗಾಗಿ (ಶ್ರೀರಾಮೂ: ೧೯೩-೪೭೮). 


ನಮಸ್ಕಂ ಜರಾ ತೆರಿಗೆ ವಿನಾಯಿತಿಯೊಂದಿಗೆ ಭೂವಿಂ ಹೊದ 
ಲಾದಂವನ್ನು ಕೊಡು,-ದಾನವರಾಡಂ : ಶ್ರೀಮತ್ಮಿಸುವೊಳಲ ಮೂಲ 


ಲ); ನಮಾಜು ಮಾಡುವುದಕ್ಕೆ ಹೋದಾಗ ಮಸೀದಿ 

ಮೇಲೆ ಬಿತ್ತು (ಗಾರ). ನಿಮಾಜು : ಜಾತಿದೇವರ ಧ್ಯಾನಕೆಸಗಿ ನಿಮಾಜು 

ವೆಂದ್ಮಸೂತಿಯನು ಗೈಸಿ (ಕದಂಪು. 69). 
1ಎ ಪಾರನ. ಮಾರು” ; ಹಿಂ. ಮರಾ, ನವಾಜ್‌, ನಿಮಾಜ್‌) 


ನಮಿ (ನಾ). `[ಜೈನ] ಇಪ್ಪತ್ತನಾಲ್ಕು ಜನ ತೀರ್ಥಂಕರರಲ್ಲಿ ಒಬ್ಬ ; ನಮಿಯಿಸು : ನಮನಮಂ ಮಾಡುವಂ- ನಮಿಸುವಂ, ನಮಿಯಿಸುವಂ 
(ಶದ್ಮಾನು. ೩೩೪ ಪ್ರಯೋ), [ನಮನ - ಇಸ್ಕು] 
ದಾಳ್ಮರ್‌ (ಕಾತಿಪು. ೩-೧೪೯): ಶ್ರೀಪಂಚಮಹಾಕಲ್ಯ್ಕಾಣೋಪೇತಂ ನಮಾಕೃತ (ಗಂ). ಬಾಗಿಸಿದ; ವಂಣಿಸಿದ; ಶರಣಾಗತರನ್ನಾಗಿ ಮಾಡಿದ: 
ಕರ್ಮಗಹನದಹನಂ ಮುಕ್ತಿಶ್ರೀಪತಿಸಂಸಾರೋಗ್ರಭ(ಯೊ) ಯೋಪಹರಂ ದೃಢೀಕೃತತಳವರ್ಗನುಂ . ನವಿಷಕೃತಸಾಮಂತವರ್ಗನುಮಾಗಿ (ಕಂದ್ರಪು, 
ವರದನಕ್ಕೆ ನವಿ ತೀರ್ಥಜಿನಂ(ಕರೆಂ) (ಜಾವುಂಪು. ೩೦೯); ಮುಂಚುಕುಂದಂ |(0| 9-362). [ಸಂ.] 
ತಾಂ ನಮಿಸ್ಕಾಮಿಗಳ್ಳೊಲವಿಂಗಾಬ್ಧಕೆ ಸೇವ್ಯಮಾನಮೆನಲುಂ ಪೂಜಾ | | ನಮೂದಿಸು (ಕ್ರಿ). ಉಲ್ಲೇಖಸು ; ದಾಖಲೆಮಾಡಂ ; ಬರೆದಿಡು 


ವಿಧಾನೋತ್ಕರಂ (ಪುಣತ್ಕಿಸ್ರ. ೧-೧೦೩). .[ ಸಂ.) 

ನಮಿತ (ಗು). ೧. ಬಗ್ಗಿದ; ಮಣಿದ: ನಮಿತೋದ್ಯತ್ಯಣಿಶಪ್ರಕೀರ್ಣ 
ಕಳವ"ಪ್ರಖ್ಕಾತಕೇದಾರಜಾಲಮಯಂ (ಕುಸುಮಾ. 
ಕದಳೀಘಟಸ್ತಬಕಂಗಳಂ ತೂಗಿ (ಳುದ್ಮಟಿ. ೧೦-೧೨೩); 
ಮಕುಟವ ನೆಗಹಿ ಪುಳಕಾಶ್ರುಗಳ ಪೂರದಲಿ . 


ಏಜೆಂಟ್‌ ಅಥವಾ ಮುತಾಲಿಕನ ಹೆಸರನ್ನೂ ನಮೂದಿಸಬೇಕು (ಗ್ರಾಮಾಳ. 
೬); ಪೋಲೀಸಿನವರು ಸಾಕ್ಷಿಪಟ್ಟಿಯಲ್ಲಿ ಅವನ ಹೆಸರನ್ನು ನಮೂದಿಸಿರಲಿಲ್ಲ 
(ಪಂಜಪಂ, ೧೦೩ ; ಈ ವಿಷಯ ಕಾಜಿಗಳಿಗೂ ಗೊತ್ತಿಲ್ಲ; ಗೊತ್ತಿದ್ದರೆ; 
48 ಕುರಾನಿನಲ್ಲಿ ನೆಮೂದಿಸದೆ ಬಿಡುತ್ತಿರಲಿಲ್ಲ (ತತ್ವಪ್ರಾ 
[ನಮೂದು + -ಇಸ್ಕು ] 


. ನಮಿತ 
ಪಾರ್ಥನ ನಮಿತ 
£ ಬಿಜಯಂಗೈದನಸುರಾರಿ 


೧೦-೧೫೪) ; 


೬. 8೬೬), 


38 
ಇಪ್ಪತ್ತೊಂದನೆಯ ತೀರ್ಥಂಕರ : ವಿನಮಿಯುಂ ನಮಿಯುಂ ನಯ 


ನಮೂದು 


ನಮೂದು (ನಾ). ಉಲ್ಲೇಖ ; ದಾಖಲೆ; ನೋಂದಣಿ. 
ನಮೂದಾಗುಎನೋಂದಣಿ ಆಗು; ದಾಖಲಂ ಆಗು : "ವುಯಿಲ್ಲು? 
ಬರೆದು ಸಿದ್ಧವಾಯಿತು. ಇಷ್ಟರಲ್ಲಿ ನಮೂದಾಗುವದಿತ್ತು (ಸಮಜೀ. ೦೨೧). 
ನಮೂದವನಡು ಎ ಉಲ್ಲೇಖಿಸಂ ; . ಬರೆದು ತಿಳಿಸು: “ಡಿನ್ನರ್‌' 
ಇಷ್ಟು ಹೊತ್ತಿಗೆ ಎಂದು ಲಗ್ನಪತ್ರಿಕೆಯಲ್ಲಿ ನಮೂದುಮಾಡಿದ್ದರು 
(ನಾಡಿಗೇ. ೦೩೬) ; ಜ್ವರ ಬಂದ ಕಾರಣ ನಮೂದುಮಾಡಿ, ಪರೀಕ್ಷೆಯ 
ಕತ್ತ ರಿಯಿಂದ ನ (ದೀಪಹೆ. 11, ೦೮). 
1 +-ಪಾರ. ಹಿಂ. ನಮೂದ್‌ ; ಮರಾ. ನಮೂದ್‌, ನಮೋದ್‌ ] 
ನಮೂನಿಸುಳಿ (ನಾ). ದನದ ಮೈವೆಂಲಿನ ಸಂಳಿಗಳಲ್ಲಿ ಒಂದು ಬಗೆ: 
ದನಾ ಪರೀಕ್ಷೆ ಮಾಡೋವಾಗ ಹೀನಸುಳಿ, ಪಾತಾಳಸುಳಿ, ದಾವಣಿಸುಳಿ, 
ಪರಕಲಸುಳಿ, ನಮೂನಿಸುಳಿ, ಸಿಡಕ್ಕಾಲು, ಕೋರಬಗ್ರಿ, ಕ್ಹೊವಹಲ್ಲು 
ಇವೆಲ್ಲಾನೂ ಚಂದಾಗಿ ನೋಡಿ ಒಳೆ ಸುಳಿ ಇರೋದ ತತ್ತಾಲಾ (ಹುಟ್ಟಹ. 
[ -೮ನಮೂನೆ + ಸುಳ್ಳಿ (ಎಸುಟ್ಟಾ)] 
ನಮೂನೆ (ಮ). ೧. ಮಾದರಿ ; ತೆರ; ಕ್ರಮ; ಪ್ರಕಾರ; ರೀತಿ; ವಿಧ; 
ಬಗೆ: ನೋಟದಲ್ಲಿ ಒಂದು ನಮೂನೆಯ ಬಿಂಕ (ಅಲಹೂ. ೦೦); ಆ 
ಮಾಸ್ತರ ಹೇಳಿದ ನಮೂನೆ ನೋಡಿದರೆ ಈಗಾಗಲೆ ಏನು ಮಾಡಿ 
ಕುಳಿತಾಳೊ (ಮೂರುವಾ, ೩6) ; ಚೊಕ್ಕ ಬಂಗಾರವೇ ಬೇಕೆಂಬ ಹಟವೇಕೆ 
ನಿನಗೆ ಈ ಲೋಕದಲ್ಲಿ ನಾನಾ ನಮೂನೆ .ಲೋಹವಿರುವಾಗ ? (ನೆಲಮು. 
೨೭-೬); ಪಾಚಿಯ ವಿವಿಧ ನಮೂನೆಗಳನ್ನು ಬೆಳೆಸಲು ಉದ್ಕುಕ್ತನಾದನು 
(ಸಸ್ಕಕ. ಆಟಿ, ೨. ರಚನಾಶ್ರಮಃ ನಕ್ಷೆಯ ವಿನ್ಯಾಸ : ಆ ಕೋಟೆ ನಮೂನೆ 
ಯಾವ ಮೇರೆ ಇದೆ (ಉಜೇಂದ್ರ. ೨೪). ೩. ಚಿತ್ರಾಕೃತಿಯ ಮಾದರಿ: 
ಎಲ್ಲಿ ಅವನಿಗೆ ಚಿತ್ರಕಲೆಯ ಸುಂದರವಾದ ನಮೂನೆಗಳು 
ದೊರೆಯುತ್ತಿದ್ದವೋ ಲಲ್ಲಿಗೆ ಅವನು ಹೋಗಿಯೇ ಹೋಗುತ್ತಿದ್ದನು 
(ನ್ನಾಟಲ, ೧೮) ; ಅವನ ಚೌಕಳಿ .. , ಮಾಟ ಬೆಂಡೋಲೆಗಳ ನಮೂನೆ 
ಕಂಡಿತು ನನಗೆ (ವೈನಿ. ೮); 'ಈಗಿನ ದಿನಗಳಲ್ಲಿ ಸುಂದರವಾದ ಹಾಗೂ 
ಆಕರ್ಷಕವಾದ ಅನೇಕ ನಮೂನೆಯ ಮನೆಕೆಲಸದ ಸಲಕರಣೆಗಳು ಸಿಗುತ್ತವೆ 
(ಅರುಸೌ. ೩೨), ೪. ಅರ್ಜಿ, ದಾಖಲೆ ಮೊದಲಾದಂವುಗಳಲ್ಲಿ 
ಉಲ್ಲೇಖಿಸಬೇಕಾದ ಅಂಶಗಳನ್ನೊಳಗೊಂಡ ಫತ್ರ,-ಕಾಗದ : ಆ 


೧೬೫). 


೪೩೬೦ 


೩8 


ಸರ್ಕಾರದವರಿಂದ ವಿಧಾಯಕವಾಗಿರುವ ನಮೂನೆಯಲ್ಲಿ ಮತ್ತು ರೀತಿಯಲ್ಲಿ |' 


ಕೊಟ್ಟಂಥ ಆವೇದನಪತ್ರದ ಮೇಲೆ (ಧಾಧಾನ. 8) ; ಈಗಿದ್ದ ಮರಾಟಿ 
ನಮೂನೆಗಳು ತೀರಿದ ಬಳಿಕ ಕನ್ನಡ ನಮೂನೆಗಳನ್ನು `ಮುದ್ರಿಸಬೇಕು 
(ಕನ್ನನು, 2, ೨೬. ೫. ಮಾದರಿಗಾಗಿ ಕೊಟ್ಟೂದಂ; ಮಾಸಲೆ (ಉಕ): 
'ಫಮೂನೆಗೆ ಸ್ವಲ್ಪ ತೆಗೆದುಕೊಂಡು ಬಾ (ರೂಂ); ಓ, (ಆಲಂ) ಎಚಿತ್ರ 
ವಾದಂದಂ ; ಅಸಮಾಧಾನಕರವಾದಂದು : ಅವರ ಮುಖ ಒಂದು 
ನಮೂನೆಯಾಗಿತ್ತು (ರೂಢಿ). 
1. «ಪಾಠ. ನಮೂನಾ, ನಮೂನಹ್‌ ; ಹಿಂ. ನಮೂನಾ ; 
ಮರಾ. ನಮೂನಾ, ನಮೋನಾ] 

ನಮ್ಮೆ, ನವೆ, (ಕ್ರಿ). ೧. ದಂಃಖಿಸಂ ; ನರಳಂ; ಕೊರಗಂ : ಬಳಿಕೆ 
ಪಣ್ಣವಟದೊಳ್ಳುಳುವಾಗಿ ನಮೆಗುಂ (ಎಳೆ. ೪111, ನಗರ, ೬೦-೧೦ ; 870); 
ಚಕ್ರದಿಂ ನಾಲ್ಕು ಕಾಲುಮನೊರ್ಮೊದಲೆ ಪಜ್‌ಯಿಟ್ಟೊಡೆ - 
ಇರಂಳೊಳಾಮೆ ಹಿರಿದು ವೇದನೆಯಿಂದಂ ನಮೆದಂ ಸತ್ತೂ (ವಡ್ಮರಾ. 
೨೨9-೨೦) ; ಕೂರದರ್‌ ನೆಲನನೊಟ್ಟಜೆಯಿಂ ಕೊಳೆ ಕೊಟ್ಟು ಮುಟ್ಟು 
ಗೆಟ್ಟಿನ್ನುಮುರಣ್ಮದೊಳ್‌ ನಮೆದಪಂ ಯಮನಂದನಂ (ಪಂಪಧಾ. ೭-೩೫) ; 
ಎನಿತುಂ ದ್ರೌಪದಿ ಮುಕ್ರಕೇಶಿ. ನಮೆವಳ್‌ (ಗಡಾಯು. ೬-೨೪), ಎನ್ನ 
ಮಕ್ಕಳುಮಾನುಂ ದುಃಖಾಗ್ನಿಯೊಳ್‌ ಪುಡುಪುಡನೆ ಪುರ್ಗಿ ನಮೆವ ಪಾಪದ 
ಫಲಮಂ ನೀನಮೋಘಮುಣ್ಟೆಯೆಂದು ಮೂದಲಿಸಿ (ಸುಕುಮಾ. ೩-೭ವ) ; 


6/40 


ನಮ್ಮೆ, ನವೈ. (ನಾ). ೧. 


ನಮೆ, 


ಮೊಂಟಾಗಿ ಕೈಗಳಿರಡುಂ: ಗೆಂಟಾಗಿರೆ ತನಗೆ ಸಿರಿಯು. ಕೂಟುಂ. ಕೌಲು 
ಕುಂಟಾಗಿ ನಮೆಯುತಿರ್ಪರ್ಟೆಂಟಣಿಸಿ ಮಹಾತಪಂಗಳಂ ಕಿಡಿಸಿದವರ್‌ 
(ಧರ್ಮಾಮ್ಯ . ಅಳಿಯಾಸೆಯಿಂ ನಮೆಯುದಿರ್ಬೇಡಾಗ್ರಹಂ 
(ಅನಂಪು. ೧೦-೯೨) ; ಬಂದರೇನಪರಾಧವೇ ್ಹಇನ್ನೆಂದುಪರಿಯಂತವರು 
ನಮೆವರು (ಕುವ್ಯಾಳೀ. ೧-೨೦); ನಮೆವ' ದೀನಾಂಧಬಧಿರರಂ. ದಾನ 
ಧರ್ಮಂಗಳಿಂ ಪಾಲಿಸುತುಂ (ರಾಮಾಶ್ಮ. ೦೩-೧೪); ಆಗದುದಕೆ ಹೋಗದುದಕೆ 
ಆಸೆಪಟ್ಟು ಭಂಗವಡುತೆ ನಮೆವುದೇತಕೆ? (ವಿಸೀಗೀ, 6೫-೦೦). ೨. ಸೊರಗು; 
ಕೃಶವುಗು ; ಬಡವಾಗಂ: “ನಮೆ-ಗುರುಯಾವ್ಯೇ (ಬಡವಾಗು) 
ವಾರಿದ್ರೇ ಚೆ” (ಕಮಧಾ) ;' ಆಬೋಧಬೋಧಿಕ. ತಪೋದಾನವಿಧಾನದಿ 
ಮುಧಾಕ್ಷೇಶಾಯಾಸನಿರತರಾಗಿ ನಮೆವರ". (ಅದಿಪು. ೨-೯ವ) ; ಉಪವಾಸ 
ದೊಳ್‌ ನಮೆದು ನೋಂಪಿಗಳೊಳ್‌ ನಿಯಮಕ್ರಮಂಗಳಂ ಸಲಿಸಿದರ್‌ 
(ಪಂಪಭಾ, ೦-೦೩೬); ತೆರ್ಪತ್ತು. ಬಿಟ್ಲು ನಮೆಯುತ್ತಿರ್ಪರ್‌ ನಾರಕರ' 
(ಶಳತಿಪು. ೭-೯೯): ಲೋಕದೊಳಾಂ ಕಾಣದಿರಿಲ್ಲೀ ಕುತ್ತಂ ಪೊರ್ದಿ ನಮೆವ 
ಮಾನಿಸರಂ ಕೇಳೀ ಕಷ್ಟನಂದದಿಂ - ಮೆಯ್ಯಾಕಾರಂಗೆಟ್ಟು ನಮೆವರಂ 
ಕಂಡಟ್‌ಯೆಂ (ಧರ್ಮಾವತ್ಯ. : ೩. ಬಡವನಾಗಂ : (ತಮೆ. 
ಗುರುಯಾಪ್ಕೇ (ಬಡವಾಗು), ದಾರಿದ್ರ್ಯೇ ಚ”:(ಕಮಧಾ): ೪. ಮಹತ ತ 
ವನ್ನು ಕಳೆದುಕೆಳ್ಳು : (1). ನವೆ: ೧. ಮಹಾನರಕದೊಳ್‌ 
ದುಃಖಾಗ್ನಿಯಿಂ ಬೆಯ್ಕೊಡಂ ನವೆಯುತ್ತಿರ್ಪೊಡಂ (ಧವರ್ಷನ್ಮು. ೩೩೦) ; 
ಹಲಕಾಲ ನವೆವುತಲ್ಲಿರ್ದ ಹೆಳವಂಗೆ ಕಾಲ್‌ . . « ಬರಲ್‌ (ಸೋಮಂ. 
ಕಟಕಟಾ-ಪೇರಡವಿಯೊಳಗೆಕ್ಕಟಿಯಿದೇತಕೆ ನವೆವುತಿರ್ದಪೆ' (ಬಸಪು. 
ಸತ್ಯವ ಕಾದು ಹೆದಿಮೂಟಬುದ ನವೆದಿರಿ ಮುಂದೆ ಲೇಸಹುದು 
(ಕುವ್ಶಾಣ, ೨-೦೫); ಪಾಪಧಿ ನಬೆದಜಾಮಿಳಗೊಲಿದು. (ಹರಿಸಾ, ೪೩)-; 
ನವೆಪುತ್ತಿದೇನೆ ಭವರೋಗವ ನಿಲಿಸಯ್ಯಾ (ಶುಳಳಂ, ೪೩); ತನ್ನ ಗಂಡನು 
ಎಷ್ಟು ರೀತಿಯಿಂದ ನವೆಯಬೇಕಾಗುತ್ತದಲ್ಲಾ ಎಂದು ಮನಸ್ಸು ಕರಗಿ 
ಕಂಬನಿ ಹರಿಯತೊಡಗಿದವು (ಗಂಮಾಯಿ, ೨೨೩೦), ' ವಿ. ನವೆದೆಂ ರೋಗಂ 
ಗಳಿಂದಂ-. (6ಕ್ಪಾಕ..೨೪) ; ಕಡುಜರದಿಂ ಕರೆಂ ನವೆದು (ದರಳು. ೮-೩9 ಟಿ-; 
ದಾರಿದ್ರ್ಯದಿಂದಂ ನವೆದ ನಡುವನಾಶ್ರೈಸಿದೆಂ . . , ಎಂದೈತೆರ್ಪ ಬಾಸೆಯಂ 
(ಛಾವಣಿ. ೩-೪3). ೫. ಕ್ಷಯಿಸಂ; ನಾಶವಾಗು : ಶ್ರವಣದಿಂ ಪಾತಕ 
ಕುಲಂಗಳು ನವೆದು ಫಪೋವವು (ಗಗತಾ. ೦೭-೫೧). 

ನಮೆದು ನಾರುಗಿ ಎ ದೇಹದ ಸೆರೆಗಳಂ ಎದಂ೧್ದಕಾಣಂ ; ಸೊರಗಿ 
` ಜರ್ಜರಿತವಾಗಂ, -ಶಿಥಿಲವಾಗಂ:ಉಣ್ಣದ ಮಾಯದಾಗ ನಿರ್ಜೀವತೆವೆತ್ತು 
ದೆತ್ತ ವಿಫಲದ್ವಯದಾನಧಿಧಾನಮೆತ್ತ್ನ ನಾನಾ ವಿಧದಿಂದಮೇರ ನಮೆದು 
ನಾರುಗಿದಿರ್ಪರೊ ಜೈನದೀಕ್ಷಿತರ್‌ (ಶಾಂತಿಪು. 6-0೨೪) ; ಅನಿವಿರಿದು ದುಃಖ 
ದೊಳ್‌ ನಮೆದು ನಾರುಗಿದು ಪೊಗೆದು ಸತ್ತಲ್ಲಿ ನಿಷಾದನ ಮನೆಯೊಳ್ಳೆ ಣ್ನಾ 
ಯಾಯ್ತು ನೆನೆದೊಡಾಶ್ಚರ್ಯಮಟಲ್ತೆ ಸಂಸ್ಕೃತಿಚಕ್ರಂ (ಸುಕುಮಾ, ೩-೧೯). 

[ದೇ.8 ತುಳು. ನಮೆ; ತೆಲು. ನವಯು, ನವಿಯು] 
ಕಾಟ; ಪೀಡೆ; ತೊಂದರೆ; ಕಿರಂಕಂಳ : 
ಕಣ್ಣಿನ್‌ ಚೆದಟ್‌ತು ಕಟ್ಟಲೆ ಪಾರಯ್‌! ನಮೆಯಾ `ಭ್ರಮೆಯಾ ಕಟ್ತಲೆ 
ಪಾರಯ" ! (ಆಶ್ಮತ್ಕಾ. ೨೯-೩೬೨), ನಮ್ಮೆ : ೨. ತಂರಿಕೆ ; ತಿನಿಸಂ; ಕೆರೆತ: 
ತೆಕ್ಕು - ತಿರ್ಯಕ್ಕಂಡೂತಿಲೇಹನೇ (ನವೆಗೆ ನೆಕ್ಕು) (ಕಮಧಾ) :`ಅಗವನು 
ಲೆ ೈಲಾಕ್‌ಪೊದೆಯ ಹಿಂದೆ ಬಿದ್ದಿ ಹು ದರಿಂದ ತುರುಚೆ ಗಿಡ ಅವನ ಕೈ ಕಚ್ಚಿ 
ನವೆಹತ್ತಿಕೊಂಡಿತ್ತು (ಪುನರು, ೨೬೪). ೩. ಚಪಲ; ತವಕ: ಸುನಂದೆಯೆನ್ನು 
ಗಂಡ ಬಿಟ್ಟಿರುವನೆಂಬುದು ತಿಳಿದಿತ್ತು. ನಾಲಿಗೆಗೆ ನವೆ, ಮಖಾದಲಿಸಿ ಲೇವಡಿ 
ಮಾಡುವ ತವಕ (ಏಕಾಗಿ. ೨೧೦). "ಸವೆತ್ಮ' ಪರಾ. 
[ ದೇ. ॥ ತಮಿ. ನಮ್ಮ, ನಮೈಪ್ಪು.: ನಮ್ಮೆಚ್ಚಲ* ; 
ತುಳು, ನವುಂಟ; ತೆಲು, ನವ] ' 


೬-೦೮೦) ; 


೪-೯೦), 


೪-೬) ; 


೧೮-೯) ; 


ನಮೆಯಾಸು ೪೩೬೧ ನಮ್ಮತ್‌ಹರಾಮ 


ನಮೆಯಿಸು, ನವಸು, ನವೆಸಂ (ಕ್ರಿ). ೧. ಕೊರೆಗಿಸಂ ; ಕಷ್ಟಕ್ಕೆ ಗುರಿ ಸಾಕು, ಇನ್ನು ಇದರ ಗೊಡವೆ ಬೇಡ ಎಂಬರ್ಥದಲ್ಲಿ ಹೇಳುವ 


ಪಡಿಸು ; ಪಲಕಾಲಂ ನಮೆಯಿಸಿದ ಪಗೆಯುಮಂ ನೆನೆದು (ವಡ್ಮಾರಾ. 
೨೯೧-೨೦); ಲೋಗರೊಡವೆಯಂ ರಾಳೆಯಂಗೊಂಡನಿವನಂ ಫಲವು ದಿವಸಂ 
ನಮಯಿಸಿ ಕೊಲ್ಲಿಂ (ಸುಕುಮಾ, ೭-೩೬ ವು. ಪಿ. ಸೊರಗಿಸಂ ; ಕೃಶ 
ಗೊಳಿಸು: ತಪದೊಳ್‌ ನಮೆದು ತಮ್ಮ ಶಿಷ್ಕರ್ಕಳುಮಂ ತಾಂತಿರಿವ 


ಗೊರವಿ ಬೆನಕನುಮಂ ತಿರಿಯಿಪಳೆಂಬ ತೆಜದೆ ನೆಣ ನಮೆಯಿಸ:ವರ್‌” 


(ಶಾಂತಿಪು. 6-೧೩೦) ; ಬಸಿಟಿ ಕುತ್ತದಂತೆ ನಮೆಯಿಸುವುದು (ಧರ್ಮಾಮೃ. 
೪-೦೭೫). ನವಸು : ೩. ನಾಶವಾಗುವಂತೆ ಮಾಡಂ; ಕೆಡಿಸು; ಹಾಳು 
ಮಾಡಾ: ವಿವಿಧ "ರಕ್ಕಸರು ... ಎನ್ನ ಕಾರ್ಯಮಂ ನವಸಿದಲ್ಲದೆ 
ಮಾಣರೆಂತಿದಕುಪಾಯಮೇನೆಂದು ಯೋಚನೆಗೈದನು (ವೆಂಕಾರಾ, ೫-೨-೪೩). 
"ನವಸಿಗ' ಪರಾ. ನವೆಸು : ೧. ಈ ಶಿಶುವೆ ಶಿಪಕುಮಾರಂ ತಿಳಿಯಲು 
ಮುಂದೆ ಮಜ್ಜನಭೋಜನಾದಿ ನಾನಾಕ್ರಿಯೆಗಳೊಂದಜಸೊಳ್‌ ನರವೇಷ 
ಕಾಯಮಂ ನವೆಸಬೇಡೆಂದು ಕೈವೆಡೆಗೊಟ್ಟಳ್‌ (ಜಿಲಪು. 8.೩೦) ; ಕುವಲಯ 
ಪ್ರಿಯಕಾಂತ ನಮ್ಮನೇಂ ಕಾರಣದಿ ನವೆಸುವೆ ಜಗನ್ಮೋಹನನೆ (ಬಿಂಳಾರಾ. 
8-೪-೨೦), [ನವೆತಿ; * -ಇಸ್ಕು] 

ನಮೇರು (ನಾ). ೧. ಒಂದಂ ಬಗೆಯ ಮರ ಮತ್ತು ಅದರ ಹೂವು ; 
ಸುರಹೊನ್ನೆ; ಸುರಗಿ: ನಮೇರು ಮಂದಾರ ಸಂತಾನಕ ಪಾರಿಚಾತಂಗಳೆಂಬ 
ಪೂಗಳಂ ಸುರಿಯುತ್ತಂ (ವಡ್ಮಾಕಾ. 69-೭); ಸೂಡಿದ ಪಾರಿಜಾತದ 
ನಮೇರುವ ಬಾಸಿಗಮೊಯ್ಕನೊಯ್ಯನಿರ್ಪ್ಪೊೋಡಿದುದು (ಆದಿಪು. ೩-೩); 
ಎಅಗದೆ ಪೂತ ಚಂಪಕವನಕ್ಕೆ ನಮೇರುಮಹೀರುಹಕ್ಕೆ ಬಂಡೆಅಗುವ ಚಂಚ 
ರೀಕದವೊಲಾಕೆಯ ಕೇಕರಮನ್ಮರಾಜಕಕ್ಕೆಆಗದೆ ರಾಘವಮಗೆಲಗೆ (ಪುರಾಮಾ, 
೩-೭೦) ; ನಿನಗೆ ಶುಭವೆಂದ ವಂದಿಯ ಮನೆಯಂಗಣದೊಳಗೆ ಪಣ್ತು ಪರ್ವಿದ 
ಮಂದಾರ ನಮೇರು ಪಾರಿಜಾತದ ಬನದೊಳಿರಿ `ಮೆಜಕಿವುದಲ್ತೆ ವನಕೇಳಿಗಳಂ 
(ಯಕೋಶಹ. 8-3) ; ನಮೇರುಸುಮನೋವರ್ಷಂ ಸ್ಫುಟಂ (ಎಕ. 11 
(೫), ೩೩೬೬-೩೧; 32ನೆಯ ಕತ): ವನಪ್ರದೇಶದೊಳಗಿರ್ಪ ನಮೇರುವಿನಂತೆ 
(ಪುಷ್ಪಪು. ೯-೨೮) ; ಉದ್ಕಾನದಲ್ಲಿದ್ದ . ನಮೇರುವೃಕ್ಷದಡಿಯನ್ನು ಸೇರಿದ 
(ಥೂಜುಖು. ೬೧). ೨. ಒಂದು ಬಗೆಯ ಮರ; ರಂದ್ರಾಕ್ಷಿ ವಂರ.[ ಸಂ. ] 
ನಮೇರುಕುಜ (ನಾ). - ನವೆೀರಂ ೧: ಪಂಕಜಮೇ ನಮೇರುಕುಜಮೇ 
೬ ೬ ಗಿಳಿಯೇ ಕಂಡಿರೆ ಪೇಟ್‌ಮೆವ್ಮು ಪತಿಯಂ (ಸುಕುಮಾ. ೦೨-3೧). 

[ ನಮೇರು * ಕುಜ] 


30 


38 


ಮಾತು ; ಪೊಡವಿಯಾದುದೊ .ಮೋಹರವನಿದಅಸೊಡನೆ ಕಾದುವನಾವ 
ನಾತನೆ ಮೃಢನು ಶಿವಶಿವ ಕಾದಿ ಗೆಲಿದೆವು ಬಲಕೆ ನಮೊಯೆಂದ,(ಕುವ್ಕಾವಿ. 
೬೬); P ಇಲ್ಲಿ "ನಮೊ' ಎಂಬ ಹ್ರಸ್ವರೂಪ ಛಂದಸ್ಸಿಗಾಗಿ 
ಮಾಡಿಕೊಂಡುದಂ; ಇದು "ಲುಂಚ' ವಾದರೆ ನಮೋ ಎನು ತ್ತೇನೆ 
(ಗಾಳಿಪ. ೮೦). 

ನಮೋನಮೋ (ದ್ಧಿ ಿರುಕ್ತಿ) : ಕೂಡಲಸಂಗಮದೇವಾ ನಿಮ್ಮ ಸದ್ಭಶ್ತರಿಗೆ 
ನಮೋ ನಮೋ ಎಂಬೆನು (ಬಸವ. ೪೬೯); ನಾರಾಯಣ ತೇ. ನಮೋ 
ನಮೋ ಭವ ನಾರದಸನ್ನುತ ನಮೋ ನಮೋ (ಪುರಂದ, ೩-೪೦ -ಹಣ್ಣವಿ) ; 
ಎಷ್ಟು ದುಡಿದೆ ನೀನೆಷ್ಟು ಪಡೆದೆ ಹೇ ನಮೋ ನಮೋ ನಿನಗೆ (ಅರಳು. 
೨೪೩-೪ ; ಅವನು ನಮೋ ನಮೋ ಎಂದು ದಂಡತೆತ್ತು ದೈವ ಕೂಡುವಸು 


(ಕನ್ನಕಾ. ೧). [ಆ ಪ್ರಾ. ಣಮೋ, / ಸಂ. ನಮಸ್‌] 


ನಮೋಸ್ತು (ನಾ), ೧. ನಮಸ್ಕಾರ; ವಂದನೆ: ಅತ್ಮಂತ ರೂಪವತಿಯಪ್ಪ 


ಬಾಲಕಿಯು ಬರುತ್ತಿಪ್ಪುದಂ ಯತೀಂದ್ರಂ ಕಂಡು ನೋಡುತ್ತಿಪ್ಪಿನಮಾಕೆ 
ಬಂದು ನಮೋಸ್ತು ಎಂದು ನಿಲಿಸಲು (ಕಗವಿ. ೯೬; ರಾಜಾವಳೀ ಕಥೆ). 
"ನಮೋಸ್ತು,ಗೆಯ್‌' ಪರಾ. ೨. [ಜೈನ] ಸಂನ್ಮಾಸಿ; ಸವಣ: 
ಅರಸಿ ಮಂಚದಿಂದಿಟಿದು ಕೆ ಗಳೂ ಮುಗಿದು ನಮೋಸ್ತಿದೇನೆಂದು ನುಡಿದೊಡೆ 
(ವಡ್ಮಾರಾ; ೦೭೭೨೨೨); ನಮೋಸ್ತುಗಳಿರ್ಪಂದದಿನಿರ್ದಂ(ನಮೋಸ್ತುಗಳೆಂದು 
ಸವಣರ್ಗೆ . ಪೆಸರಾಯತ್ತಿ) (ಕಮದ. ೭೩ ಪ್ರಯೋ) ; ಜಿನಮುಖಕಮಲ 
ದೊಳುದಿಸಿ ನಮೋಸ್ತುಗಳಿನಿದಪ್ಪ ನುಡಿಯೊಳು. ಬಳೆದು ಜನನುತೆ ಮುಕ್ತಿಗೆ 
ಸಖಿಯಾದ ಶಾರದೆಗನುನಯದಿಂ ವಂದಿಸುವೆನು (ಶ್ರೀಪಾಲ. ೧-೧೦) ; ನೆಟ್ಟ 
ನೋರ್ವನೆ ಬೈಗಿನಿಂ ರವಿ ಪುಟ್ಟುವನ್ನೆಗ ಜಾನ ಜಪವಳವಟ್ಟು ನಿಲುವಾ 
ಪಾಲಕೀರ್ಶಿ ನಮೋಸ್ತು [ಗೆ ]ಅಗುವೆನು (ಸಾಳ್ಮಥಾ, ೦-೨೨). P ಇದಂ 
ಸಂಸ್ಕೃತದಲ್ಲಿ ಒಂದು ಶಬ್ದ ವಲ್ಲ ವಾಕ್ಯ. 


ನಮೋಸ್ತುಗೆಯ್‌, ನಮೋಷ್ತುಗೈ (ಕ್ರಿ). ನವಂಸ್ಕಾರ ಮಾಡು; 


ವಂದಿಸಂ: ತಾನೊಂದು ಬಟ್ಟೆಯೊಳ್ಳೋಗಿ ಯತೀಂದ್ರನಂ ಕಂಡು ನಮೋಸ್ತು 
ಗೆಯ್ದೂ (ಪುಣ್ಕಾಸ್ತ ೩-೬3 ವು; ವಿಭವದಿಂ ಗುಹೆಯನೆಯ್ದಿ ನಡೋಸ್ತು 
ಗೆಯ್ದು ಬಾವಲಿಯಂ ಪ್ರಾರ್ಥಿಸೆ (ಕಗವಿ. ೯೨ ಉಡಾವಳೀ ಕಥೆ). 
ನಮೋಸ್ತುಗೈ : ಶುದ್ಧಚಿತ್ತದೊಳು ನಮೋಸ್ತುಗೈದರೆ ಧರ್ಮವೃದ್ಧಿ 
ಯೆಂದುಜ ಹರಸಿದರು (ಧರಣ. ೭೦-೦೦). [ನಮೋಸ್ತು + ಕೆಯ್‌,] 


ನಮೇರುಕುಸುವು (ನಾ). ಸಂರಗಿಹೂವು ; ಸಂರಹೊನ್ನೆಯ ಹೂವು: 
ಕಿವಿ ಸಾರ್ದು ಜಿನುಂಗೆ ಸೌರಭಕ್ಕಾಡುವ ತುಂಬಿಗಲ್ಲಿ ವಿಜನಾಥನವರ್ಕೆ ಕನಲ್ಲು 
ವತಾಣದೀಡಾಡುವನಾ ನಮೇರುಕುಸುಮಸ್ತಬಕಂಗಳ ಕರ್ಣಪೂರಮಂ 


ನಮೋಸ್ತುಗೈ "ನಮೋಸಂ್ರಗೆಯ್‌' ನೋ. 
ನಮ್ಮರ್ಕಹಠಾಮ೯ "ನಮ್ಮಕ್‌ಹರಾವಂ' ನೋ, 
ನಮ್ಮಕ್‌ಹರಾಮ, ನಮಕ್‌ಹರಾಮ್‌, ನವ್ಮೂಕ್‌ಹರಾಮ್‌, ನಿವಂಕ್‌ 


(ಪಂರಾಮಾ. ೩-೧೬): ಸುರಿದುದು ನಮೇರುಕುಸುಮದ ಸರಿ ಮೊಟಗಿದು 
ದಮರಪಟಹಂ (ಭುಷ್ಪಪು, ೦೪-೪೧) ; 'ತಾನೆಳಸದಿರ್ದೊಡಂ ಪರವಣನಿನಿ 
ಮೇಲ್ವಾಯ್ದೊಡಳಿಪಿ  ಮಂದರಶೈಲಂ ಸ್ಥಾನನಿವನೆನಿಸಿ ನಿಂದಭಿವನಾನಿಗೆ 
ಸುರಿಯದೆ ನಮೇರುಕುಸುಮಾಸಾರಂ (ಉಸಾರ. ೯೦). 
[ನಮೇರು + ಕುಸುಮ) 

ನಮೇರುಭೂಜ: (ನಾ). ಎ ನಮೇರಂ: ೨: ನಮೇರುಭೂಜಮಂ ತಳೆದ 
ಸುಮೇರುಮೇಖಳೆ (ಡಂದ್ರಪು. ೦೨-೨೮), [ನಮೇರು , ಭೂಜ] 
ನಮೋ (ನಾ). ೧. ನಮಸ್ಕಾರ ಮಾಡುತ್ತೇನೆ ಎಂಬರ್ಥದ ಪಠಾತಂ,- 
ಶಬ್ದ : ಪರಮರೂಪನೇ ನಮೋ ಪರತತ್ತ್ವನೇ. ನಮೋ ಆದಿಯಾರೂಢ 
ಭಯಂಕರನೇ ನಮೋ . . . ಎಂದು ಶ್ರುತಿಯು ಸಾರುತ್ತಿರೆಲು (ಬಸವ. 
8೩೭೭); ಹರಿ ನಮೋ ಜಯ ಭಕ್ತರಘಸಂಹರ ನಮೋ ಜಯಸಕಲ ಭುವ 
ನೇಶ್ವರ ನಮೋ ಜಯಕ, ಷ್ಣ ಕೇಶವ ವಿಷ್ಣುವಾಮನನೇ(ಕುಷ್ಶಾಅ. ೨೩ ೨೩); 
ಎಲ್ಲರಿಗಮಾಗ ನಮೋ- ಬಂಧುಗಳೆ, ಭಾಗಿಗಳೆ (ಮಂಕುಳ. ೯೨೨). ಪಿ. ಸಾಕು; 


40 


ಹರಾಮ, ನಿಮ್ಮಕ್‌ಹರಾವಂ (ನಾ), ಉಪ್ಪಿಟ್ಟವನಿಗೆ. ಎರಡು 
ಬಗೆಯಂವವನು; ಉಂಡಮನೆಗೆ ಎರಡು ಬಗೆಯುವವನಂ; ಸ್ವಾವಿಂ 
ದ್ರೋಹಿ ; ಕೃತಪ್ನ : ನಾನು ನವ್ಮೂಕ್‌ಹರಾಮನೆನಿಸಿಕೊೊಳ್ಳದೆ, ಇದು 
ವರೆಗೂ ಸ್ವಾಮಿಭಕ್ತಿಯಿಂದಲೇ ಚಾಕರಿಮಾಡಿಕೊಂಡು ಇರುತ್ತಿದ್ದೆನು 
(ಮಹಾವಂ- 1, 3೩3) ; ಬ:ದ್ದೀ ಬುದ್ದೀ ನಮ್ಮಕ್‌ಹರಾಮಾ ಬುಡ್ಡಿ, ಸುಳ್ಳು 
ಹೇಳುತ್ತಾನೆ ನನ್ನೊಡೆಯ (ನಮ್ಮಳ್ಳಿ. ೪. ನಮಕ್‌ಹರಾಮ್‌ : (4). 
ನಮ್ಮಕ್‌ಹರಾಮ್‌ : -ಸರ್ಕಾರದ ಉಪ್ಪೃತಿಂದು ಸರ್ಕಾರ ಬಯ್ಯುವವರಿಗೆ 
* ನಮ್ಮಕ್‌ಹರಾಮ* ' ಅಂತಾರೆ (ಪಂಟಶು. ೦೭೦). ನಿಮಕ್‌ಹರಾಮ : 
ನಮ್ಮ ಇಸ್ಲಾಂಮತವು. ನಿಮಕ್‌ಹರಾಮರನ್ನು ಎಂದೂ ಹೆರುವುದಿಲ್ಲ 
ಮಹಾಧಾಜ (ಜಯೋ, ೧೩೬), ನಿಮ್ಮಕ್‌ಹರಾಮ: ಆ ನಿಮ್ಮಕ್‌ಹರಾಮ 
ಹೇಳಿದ್ದು (ರಾಜೀಂದ್ರ. ೪). 
[ « ಪಾಠ. ನಮಕ್‌ಹೆರಾಮ್‌ ; ಹೀ. ನಮಕ್‌ಹರಾಮ್‌, 
ನಿಮಕ"ಹರಾಮ್‌ ; ಮರಾ. ನಿಮಕ*ಹರಾಮ್‌ ] 


ನಮ್ಮಕ್‌ಹಲಾಲ್‌ 


ನಮ್ಮಕ್‌ ಹಲಾಲ್‌, ನಿಮ್ಮಕಂಹಲಾಲಂ (ನಾ). ಉಪ್ಪಿಟ್ಟ ಶಿವನನ್ನು 
ನೆನೆಯಯವವನು ; ಸ್ವಾವಿಂಭಕ್ತ ; ಸ್ವಾಮಿನಿಷ್ಮ.: ನಿಮ್ಮಕುಹಲಾಲು: 
ಅವರಿಗೆ ದೂರಮಾಡಿ, ಬದಲು ಅಮಲುದಾರರ ನಿಮ್ಮಕುಹಲಾಲಾಗಿ ಇರು 
ವಂಥವರ: ನೋಡಿ ನಿಲ್ಲಿಸ್ಕಾರು ಎಂಬುದಾಗಿ ನಾವು ಶಿಳದು ಇದ್ದೆವು 
(ರಾಜೀಂದ್ರ. ೧೦೪), 

[._ ಹಿಂ. ನಮಕ್‌ಹಲಾಲ್‌ ; ಮರಾ. ನಿಮಕ್‌ಹಲಾಲ್‌ ] 

ನಮ್ಮು "ನೆವ, 'ನೋ. 

ನಮ್ಮೆ (ನಾ). “ಹಬ್ಬ” (ಹುಲಿಹಾ, ಕೋಕ) : ವಂನಯವರೆಲ್ಲ ಸಾಲಾಗಿ 
ಕುಳಿತು ಪುತ್ತೆರಿ ನವ್ಮೆಯ ಬಿರ್ದೂಟವನ್ನು ಮಾಡಿದರು(ಹುಲಿಹಾ. ೧೮೪). 

[ + ಕೊಡ. ನಮ್ಮೆ] 
ನಮ್ಮ (ಗು). “ಬಾಗಂವ ; ಬಳಂಕಂವ ; ನವರ” (11h. ಇಂಕನಿ). 
[ ಸಂ.) 

ನಮ್ಯತೆ (ನಾ). ಬುಗುವಿಕೆ; ಮಣಿಯಂವಿಕೆ : ಇಗ್ಗಿಷ್‌ ಮೊದಲಾದ 
ಯಹೂರೋಪಿಯ ಭಾಷೆಗಳು ಭಾಷಾಂತರಸಾಹಿತೃವಿಲ್ಲದಿದ್ದರೆ ಇಂದಿನ 
ಪ್ರಬುದ್ಧಾವಸ್ಥೆಗೇರುತ್ತಿರಲಿಲ್ಲ, ಸುಲಭ ನಮ್ಮತೆಯನ್ನಾಗಲೀ ಹಿಗ್ಗು 
ಕುಗ್ಗುಗಳನ್ನಾಗಲೀ ಪಡೆಯುತ್ತಿರಲಿಲ್ಲ(ಸುವರ್ಣ: ೨೩೬), [ಸಂ. ನಮ್ಮತಾ] 

ನಮ್ರ (ಗು). ೧. ಬಾಗಿದ; ವಂಣಿದ. ೨. ಬಗ್ಗಿಸಿದ; ತಗ್ಗಿಸಿದ. 
"ನಮ್ರಶಿರೋಧರೆ' ಪರಾ. ೩. ವಿಧೇಯ; ವಿನಯಶೀಲ ; ವಿನಯಂ 
ಪೂರ್ವಕವಾದ : ಒಮ್ಮೆಯಾದರೂ ತಣಿಯಿರೆಂದು ನವ್ರೂ ಬಿನ್ನಹ 
(ಕನ್ಮಜಕಾ. ೪). "ನಮ್ರವಚೆನ' ಪರಾ. ೪. (ನಾ). ನವಂಸ್ಕರಿಸಿ 
ದಂದು ; ವಂದಿಸಿದಂದಂ. ೫: ಬಾಗಿದಂದಂ : “ನತಂ, ನಮ್ರಂ, 
ಬಂಧುರಂ-ಈ ೩ ಎಲಗಿರ್ದುದು” (ಹಲಾಯು. ೦೨೩-೭೬೩). ೬ [ನಾಟ್ಯ] 
ತೋಳಂಗಳಿಂದ ಮಾಡಂವ ಹದಿನಾರಂ ಬಗೆಯ ಅಭಿನಯಂಗಳಲ್ಲಿ 

ಒಂದಂ; “ತೋಳನ್ನು ಸ್ವಲ್ಪ ಬಗ್ಗಿ ಸುವುದಂ” (ಉಾಸರಂ. ೨೬೧ 
ಗದ್ಯಾಸುವಾದ) ; ಬಗೆಗೊಂಬೂರ್ಧ್ವದ ತಿರ್ಯಕ್‌ . . . ಕುಂಚಿತಮಂರಂತ 
[ರ]ನವ್ರಾಖ್ಕ ಸರಳಮಾಂದೋಳಂಗಳ್‌ ತರುಣಿ ಪದಿನಾಟು ಭೇದದಿ 
ನೆರೆವುದು ಕೇಳ್‌ ಬಾಹುವಿಂತು ಭರತಾಗಮದೊಳ್‌ (೮ಸ್ಕರಂ. ೨-೧೨೨) ; 
ಊರ್ಧ್ವ, "ಅಧೋಮುಖ, ತಿರ್ಯಕ್‌. ಅಪವಿದ್ಧ.- ಪ್ರಸಾರಿತ, ಅಂಚಿತ, 
ಮಂಡಲಗತಿ, ಸ್ವಸ್ತಿಕ, ಉದ್ಯೇಷ್ಟಿತ, ಪೃಷ್ಠಾನುಸಾರಿ, ಆವಿದೃ, ಕುಂಚಿತ, 
ನಮ್ರ, ಸರಳ, ಆಂದೋಲಿತ, ಉತ್ಸಾರಿತ - ಈ ಹದಿನಾಜು ತೋಳ 
ಭೇದಂಗಳ್‌ (ಉಾಸ್ಕರಂ, ೨-೦೨೨ವ). [ಸಂ.7 

ನಮ್ರತೆ (ನಾ). ೧. ಹೆಮ್ಮೆಯಿಲ್ಲದಿರಂವಿಕೆ; ಅಹಂಕಾರವಿಲ್ಲದಿರಂವಿಕೆ ; 
`ವಿನಯಶೀಲತೆ : ' ಧರ್ಮಪುತ್ರನ ನಮ್ರತೆ ಭೀಮನಿಗೆ ಹಿಡಿಸಲಿಲ್ಲ 
(ವ್ಯಾಸಔ, ೯೮): ನೆಕ್ಸುದೋವ್‌ ನಮ್ರತೆಯಿಂದ ಮಾರುತ್ತರವಿತ್ತನು 
(ಪುನರ. ೧೮೭), ೨. ನಮಸ್ಕಾರ: ಮಾಡುವಿಕೆ ; ನಮನ : ಜಿನಾಂಬಿ 
ಕಾನುಪಮವೆದಾಬ್ಬಯುಗ್ಮದೊಳು ನಮ್ರತೆಯಂ ನಲವಿಂದೆ ಮಾಡಿದರ” 
(ಮಹಾನೇ. 6-೪4). (ಸಂ. ನಮ್ರತಾ] 

ನಮ್ರತ್ವ (ನಾ). ೧..ಬಾಗಿರಂವಿಕೆ ; ವಂಣಿದಿರುವಿಕೆ. ೨. ಬಾಗುವುದು: 
“ಬಾಗು - ನಮ್ರತ್ವೇ” (ಕಮಠಾ). ೩. ೬ ನವ್ರತೆ. (ಸಂ.] 

ನಮ್ರಭಾವ (ನಾ). -ನವ್ರುತೆ ೧: ಅವರ ನಮ್ರಭಾವ ಎಂಥವರ ಮನಸ್ಸ 
ನ್ನಾದರೂ ಸೆಳೆಯಬಲ್ಲುದು. (ರೂಡ). [ನಮ್ರ * ಭಾವ್ಯ 

ನಮ್ರಮೂರ್ತಿ (ನಾ). ವಿನಯಶೀಲನಾದವನಂ ; ಅಹಂಕಾರವಿಲ್ಲದ 
ವನು; 'ಹೆಮ್ಮೆಯಿಲ್ಲದವನು : ಪಡೆವಳ್ಳಂಗೆ ರಥಾಂಗಹೇತಿ ನಡೆಯ 
ಲ್ಹೇಟಕ್‌ ಬೇಗವಿಖ ನಿನ್ನ ಪೆರ್ವಡೆಯಂ ನೀನೆನೆ ನಮ್ರುಮೂರ್ತಿ ಬೆಸವೆತ್ತಾ 
ಬೀರವಟ್ಟಕ್ಕೆ ``ಮೆಬ್ಬಡೆ . . . ಪಡೆಯಂ ಕೈಸನ್ನೆಗೆಯ್ದುದ್ಧ ತಂ ನಡೆಯ 
ಲ್ವೇಟಕ್ಟೊಡೆ (ಊತಿಫು, ೧-೧೦೭. [ನವಶ್ರಿ * ಮೂರ್ತಿ) 


೪೩೬೨ 


40 


"ನೇಯ್ದ, 


ನಮ್ರವಚನ (ನಾ). ವಿನಯಂದಿಂದ ಕೂಡಿದ ಮಾಕಂ : ಅಮಿತ 'ಸಮ್ರ 
ವಚನಗಳಿಂದಲೂಪಚರಿಸಲು (ವಂಣರಾ. ೨-5-0). ! ನಮ್ರ: ವಚನ] 

ನಮ್ರಶಿರೋಧರೆ (ನಾ). ಕತ್ತನ್ನು ಬಾಗಿಸಿದವಳಂ ;. ಕೊರಳನ್ನು ತಗ್ಗಿಸಿ 
ದವಳಂ : ನಮ್ರಶಿರೋಧರೆ ಸೀತೆ ಲೋಕಸಂತ್ರಾಸಿಯ -ರೂಪು ಪಾದನಖ 
ದರ್ವಣದೆೊಳ್‌ ಪಲವಾಗಿ ತೋಟ ಕಂಡಾ ಸತಿ ಬೆರ್ಚಿ ವುಂಜ್ಚೆದಳೆರಟ್ಕರದಿಂ 
ತರಲೇಕ್ಷಣಂಗಳಂ (ಪಂರಾಮಾ. ೯-೧೦೨). 

[ ಸಂ. ನಮ್ರಶಿರೋಧರಾ ) : 

ನಮ್ರಸ್ತ (ನಾ). ವಿನೀತನಾದವನು ; ವಿನಯಶೀಲ : ಹಸ್ತವೆರಡರಲಾತು 

ಊಳಿಗರ್ಹಸ್ತಕಿತರಿಯಾಣಗಳ ನಮ್ರಸ್ತೆರಾಗೆಲ್ಲೆದ್ದು ನಿಂದರ - ನೋಡಿ 
: ಭೊಭುಜನೆಂ (ಬಿಜ್ಜ ಪು. 6೦-3೬). [ಸಮ್ರ * -ಸ್ತ) 

ನೆಯ್ದ (ನಾ). ೧. ಮೃದಂವಾಗಿರಂವಿಕೆ; : ನುಣುಪು: ಸ್ನಿಗೃತೆ; 
ಕೋಮಂಲತೆ ; ಸೌಕಂಮಾರ್ಯ : ತುಂಬಿ ಕುರುಳ್‌ ತಳಿರ" ತಳಂ . , , 
ಕೊನೆ ಸೆಳ್ಳುಗಂರ್ಗಳ ಕುಡಿ ಶೋಳ್‌ ನಯಂ ನಯಂ ನೆಲೆ ನೆಲೆ ಭಂಗಿ ಭಂಗಿ 
ಪದವಣ್‌ ಬೆಳವಾಣಿಯ್‌ ವೆಅತಲ್ಲಿದೆಂತೊ ಕೋಮಲಲತೆ ವೇಟ್‌ಮೆನ್ನಿನಿ 
ಯಳಂ ಮಲ್‌ಗೊಂಡುದೊ ಸೂಟ್‌ಗೊಂಡುದೋ 4«ಪಂಸಧಾ; 8-೧೨) ; 
ತ್ರಿದಶನದೀಸಲಿಲದ ಪೂರದಿನಂಗನೆ ನಯದೊಳಭಿಷವೋತ್ಸ ವಮಕೊಡ 
ರ್ಚಿದಳಿನೆ ಜಿನಜನನಿಗೆ ರಾಗದಿನಿಕ್ಕಿದಳೊರ್ವಳಮರಿ : ಚಮರೀರುಹಮಂ 
(ಜಾಂತಿಪು. ೯-೧೭೯) ; - ಸಂದಣಿಪ ಶೋಳ್ಗಳಗ್ಗೆಳಿಪ- ನಯಮಂ ಕಣ್‌ ಯೆ 
(ಇಹರ. ದೇ. ೩3-೧೦ : ತೈಲಲೇಪದ ನಯದ ಹೊಗರಿನ . . . ಕಾಳೋರ 
ಗನ ಕಂಡಿನಾಲಗೆಯವೊಲೆಸೆದುದಂಕುಶ ಭಟನ ಮುಷ್ಟಿಯಲಿ (ಕುವ್ಯ ದ್ರೋ. 
೩-೫೬); ನಯವಿರಬೇಕು ನುಡಿಗಡ ಣದಲ್ಲಿ (ಅಖಂಡೇ. ೧೩೧-೦೦೦). 
೨. ವೆಂಲಂಪು; ಸೌಮ್ಯುತೆ : ಮೇಲುದಜ ಸೆಜಂಗಿನಿಂ ನಯದೆ. ಬೀಸಿದನಾ 
ಮನುಜೇಂದ್ರಚಂದ್ರಮಂ (*ಾದಂಪೂ. ೯೨೪) ; ನಯದಿಂದೆ ಕೊಗ್ಗಿ ಪಬ್‌ 
ಗೆಣ್ಣೆಯನುಪ್ಪಂ ಬೆರಸು ಕರ್ಣಶೂಲವ್ಯಥೆಗೆ , . ; ವರಿದವಸಲೆಗಳ ದಳ 
ದೊಳೊಂದಂ ಕಿವಿಯೊಳ್‌ (ರೋಳೋಪ- ೯-೬೩); ನೆಯದಿಂ : ಕೋಕಿಳನಾದೆ 
ನಿಮ್ಮರೆಸರಿಂತೇಕಾರಣಂ ಬಂದರ್‌ (ಅನಂಪು. ೧೧-೩೪), ೩. ಸೊಗಸು; 
ಆಂದ ; ಕಳೆ; ಮನೋಜ್ಞತೆ : ನಯದಿಂ ರಾಜೇಂದ್ರ ಚಂದ್ರಂಗಭಿಷವ 
ಎಧಿಯಂ ಮಾಡುವೆಂ ಚಂದ್ರಿಕಾವಾರಿಯಿನೆಂಬಂತೆತ್ತಲುಂ ತಣ್ಣೆಳಗಿನ 
ಬಳಗಂ. ಸಿಂಪಿಸಲ್‌. . .ಉದಯಿಸಿತುದಯಾದ್ರೀಂದ್ರದೊಳ್‌ ಚಂದ್ರಬಿಂಬಂ 
(ಕಾದಂಉ. ೩೬೬); ನಯಮಂ ಬೀಳುವ ಚಿತ್ರಪತ್ರ ನಿಧಿಊಟಸ್ತಂಭ 
ಭಿತ್ತಿಚ್ಛದಾಶ್ರಯದಾಲಕ್ಷಣಮಾನಮೇಯ ಗುಣರೇಖಾಶುದ್ಧಿ ಸರ್ವಾರ್ಥ 
ಸಿದ್ಧಿಯ. ತದ್ರಶ್ನವಿವಾಾನವಲ್ಲಿಯುವಿವಿಲ್ಲೆಂಬೀ  ಜಸಕ್ಕಾದುದಾಶ್ರಯಂ 
(ಹಂದ್ರಪು. ೧೫-೯೩) ; ನಯದ ಹರಿನೀಳಕುಟ್ಟಿಮಮಯದ ವಿಮಾನಂಗಳಲ್ಲಿ 
(ಕಾಂತೀಕ್ಕ. ೧೩-೧೧೭) : ನಯಮಳವಟ್ಟ ಜವ್ವನದ. ರೂಢಿಯ ಗಾಡಿಯ 
ಪೆಂಡಿರೆಲ್ಲಮಕ್ಲಿಯೆ , . . ಪೆಸರುದ ಸಮಸ್ತವಸ್ತುವಲ್ಲಿಯೆ. ವೆಜತೊಂದು 
ಪಟ್ಟಣದೊಳಿಲ್ಲೆನೆ ಪಟ್ಟಣಮೊಪ್ಪಿ ತೋಣುಗುಂ (ಸೂಕ್ತಿಸು, ೪-೧೦೩). 
೪, ಪ್ರೀತಿ; ಆನಂರಾಗ : ಪುತ್ರವರುರ್ಥಿಗಳಾಗಿ ತನ್ನ ಕಟ್ಟಿದಿರೊಳಿ 
ನಿಂದರಂ ನಯದೆ ನೋಡೆ ಮುನೀಂದ್ರನ : ದಿವ್ಯದೃಷ್ಟಿಮಂತ್ರದೆೊಳೆ 
ಪೊದಳ್ಳುದಾ ಸತಿಯರಿರ್ವರೊಳಂ ನವಗರ್ಭವಿಚ್ರಮಂ (ಪಂಪಧಾ, ೧-೮೩) ; 
ನಯದಿಂ ಮುಂನಿಪತಿ ಜಿನದೀಕ್ಷೆಯನಂಬರಚರತನೂಭವಂಗನುನಯಂದಿಂ 
ದಯೆಗೆಯ್ಕೆ (ಧರ್ಮೂಮ್ಮ. ೮-೧೩). ೫... ನವಿರಂ:;: ನಾಜೂಕು; 
ಸೂಕ್ಷ್ಮತೆ ; ಕಲಾತ್ಮಕತೆ : ನಯದಿಂದಂ ಬರೆದಂತೆಯುಂ ಕಡೆದು ತಂದಿ 
ಟ್ಟಂತೆಯುಂ , . . ಇರ್ಕುಂ ಜಿನಬಾಲರೂಪಮೆರ್ದೆಯೊಳ್‌ ಮುಂ 
ಕಂಡಗಲ್ಹಿರ್ದರಾ (ಕಾಂತಿಪು. ೦೦-೮೩); ನಯದಿಂ ಪಂಪನೊಟಲ್ಲು ನಿರ್ಮಿಸಿದ 
- ಪೊನ್ನಂ ಪ್ರೀತಿಯಿಂ ಪೇಟ್ಕ . . -ಶತ್ಯಾವ್ಮತ್ರಯಕ್ಕಂ ಜಗತ್ತೇಯಮುಂ ಮುಂ 
ಬೆಲೆಯಾಗಿ ಪೋಯ್ತೆನೆ (ಣೆಂದ್ರಪು. ೧-೬೬). ೬. [ಕಾವ್ಯಮಾ] ಕಾವ್ಯದ 


ನಯ, 


ಹತ್ತು ಗಂಣಗಳಲ್ಲಿ ಒಂದು; ಸೌಕುಮಾರ್ಯ ; ವಾದೂವರ್ಣ 
ಗಳಿಂದ ಕೂಡಿರುವಿಕೆ : ಇನಿತುಮವಿರ್ಕೆ ಮತ್ಯೃತಿಯೊಳೀ. ಧನೆ ಬಣ್ಣಿಸೆ 
ಸಂದ ಶಂಖವರ್ಮನ ಬಗೆ ಶಾಂತಿವರ್ಮನ ನಯಂ (ಗವಿ. ೦-೦೦), ಹ. 
[ಸಂಗೀತ] ಮಾರ್ದವ; 8 ೧. ವೀಣೆಯ ತಂತಿಗೆ ಅನ್ವಯಿಸಿದಾಗ : 
ವೀಣೆಯ ಕಕುಭ (ಇಂದಿನ “ಕುದುರೆ”, “ಬ್ರಿಡ್ಜ್‌')ದ ಮೇಲೆ ಲಾಕ್ಷಾ 
ರಸದಿಂದ ಅಂಟಿಸಿದ ಲೋಹದ ಪತ್ರಿಕಾ. ಇಂದಿನ "ರೇಕು' ಎಂಬ 
ಭಾಗ. ವೀಣಾತಂತಿಯಲ್ಲಿ ನುದಸಮೃದ್ಧಿ ಯನ್ನೂ ಸ್ವರಕ್ಕೆ ನುಣು 
ಪನ್ನೂ ಜೀವವನ್ನೂ ಕೊಡುವ ಜೀವಾ (ಇಂದಿನ : "ಜೀವಾಳ') 
ಎಂಬ ರೇಷ್ಮೆ, ಹತ್ತಿ ಅಥವಾ ಬಿದಿರಿನ ನೂಲು. ಇದಕ್ಕೂ ತಂತಿಗೂ 
ಸುಪ್ಲಿ ್ಲಷ್ಟವಾಗಿರಂತ್ತ ದೆ. ೨. ಸ್ವ ರಕ್ಕೆ 
ಸ್ವನಿಷ್ಮ ವಾಗಿರುವ ನಾದಸಮ್ಮದ್ಧಿ ಗೂ ರಂಜನೆಗೂ ಆಸ್ಪದ 
ವಾಗಿರಂವ ಅವರ್ತಕಧ್ಯ ನಿಗಳ ವ್ಯೂಹದಲ್ಲಿ “ಪರಸ್ಪರ ಸಂಘರ್ಷವೂ 
ವಿರೋಧವೂ ಇಲ್ಲದಿರುವುದು : ಇದರಿಂದಾಗಿ ಸ್ವರವು ಒರಟಾಗಿರದೆ 
ನುಣುಪಾಗಿರಂತ್ತದೆ. ೩. ಗಾನವ್ಯವಹಾರಕ್ಕೆ ಅನ್ವಯಂಸಿದಾಗ : 


ಒಂದು ಸ ರತ್ರೇಣಿಯಲ್ಲಿರುವ ರಾಗಭಾವವನ್ನು ವಂಂದಿನ . ಸ್ವರ] 


ಶ್ರೇಣಿಯಲ್ಲಿರುವ ರಾಗಭಾವಕ್ಕೆ ಒಯ್ಯುವ ಅಗ್ರಸ್ವರ. ಹೀಗೆ 
ನಯಶಬ ವು ಸಂಗೀತ ವರ್ಣನಾಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ 
ಗಳಲ್ಲಿ ಪ್ರಯುಕ್ತ ವುಗಿರುವುದಂ ಕಂಡುಬರುತ್ತದೆ : ಪದ ಕೊರ 
ಲಿಂಪನಪ್ಪುಕೆಯೆ [ಕೊಂಕು ನ]ಯಂ ಗಮಕಂಗಳಿಂ ಪೊದರ್ಕೊದಳೆಟ* 
ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ ಜಾಣನಾಂತಾ ಮೆಚ್ಚಿಡ ತೆಆದಾಸೆ 
ವಟ್ಟಸದೆತ್ತಿನವೋಲ" ದೊರೆವೆತ್ತು ದೂಟ್‌ದಾಜದ ದನಿ ಮುಟ್ಟೆ ಮೇನಕೆ 
ಸರಸ್ವತಿ ಬಾಯ್ದೆಅಸದುತೆ ಪಾಡಿದಳ* (ಶಂಶಥಾ. ೭-೮೮) ; "ನುಣಂಪು” 
(ಪಂಪದೀ . ೨೬೬) ; ಘನ, ನಯ ಮತ್ತು ದೇಶ್ಯಗಳನ್ನು ಹಾಡುವುದರಲ್ಲಿ 
ಅವರು ಚೆನ್ನಾಗಿ ನುರಿತವರು (ಸಂಗೀತ. 9೩). 

ನಯನಾಜೂಕು, ನಯನಾಜೋಕು - ಕೋವಂಲತೆ ; ಸೂಕ್ಷ್ಮತೆ : 
ಸೂಕ್ಷ್ಮ ರೇಖಾವಿನ್ಶಾಸಗಳೊಂಧಿಗೆ ಜಯಪುರ ಕೃಶಿಗಳಂ. ನಯನಾಜೂಕಿನ 
ಕೃತಿಗಳಾಗಿದ್ದವು (ಛಾರದ. 840) ; ಅವಳು: ಸ್ವಲ್ಪ ನಯ - ನಾಜೋಕು 
(ಫ್ಯಾಷನ್‌)ಗಳಿಂದ ಇರಲೆಂದು ನನ್ನ ಆಸೆ (ಗಂಸಮ. ೨೨). ನಯ ಮಾಡುಎ 
ನಂಣಂಪುಗೊಳಿಸಂ : ಅವರು ತೋಪರ ..ಹಾಕಿ ಮರಗಳನ್ನು ನೆಯ 
ಮಾಡಿದರು (ಗ೦ಪ್ರ. ೪). ನಯವಾಗು 2 ೧. ನುಣ್ಣಗಾಗು ; ಮೆತ್ತ 
ಗಾಗಂ : ಹಿಟ್ಟು ಬಹಳ ನಯವಾಗಬೇಕೆಂದಿಲ್ಲ (ಜ೮ುಸ9., ೯೬). ವಿ. 
ಕಲಾತ್ಮಕತೆಯಿಂದ ಕೂಡಿರಂ; `ನಾಜೂಕಾಗಿರಂ : ಹೆಣಿಗೆ: ಮತ್ತು 
ಕಸತತಿ ಕೆಲಸಗಳನ್ನು ನಯವಾಗಿ ಮಾಡಿಕೊಡುತ್ತಾಳೆ - (ಮಜತಿಳ್ಮ. ೮೬), 

[ ದೇ.॥8 ತಮಿ. ಮಲ. ತುಳು. ತೆಲು. ನಯ) 

ನಯ್ಯ (ನಾ). ೧. ಒಯಂ್ಯವಿಕೆ ; ತಲಂಪಿಸುವಿಕೆ. ೨:ನಿರ್ವಹಿಸುವಿಕೆ. 
೩. ನಡವಳಿಕೆ; ವರ್ತನೆ; ಗುಣ. ೪: ವಿವೇಕಯುತವಾದ jie: 
ಯೋಗ್ಯವಾದ ವರ್ತನೆ ; ವಿವೇಕ; ಸದ್ಗುಣ ; ದೂರದೃಷ್ಟಿ : 
ನಿಸ್ನ ಮೂರ ಜಿನ ನಿನ್ನೆ ಸಯಂ ಜಿನ ನನ್ನ ಸಮತೆ... ಜನ ಈ 
ಕಾಣೆ ವರ್ಣಿಸಲಳವೇ (ಶುಷ್ಕಪು. ೦೧-೫೭) ; ಕಲಿತರೈ ಬಿಲ್ಬಿಜ್ಚೆಯಂ. 
ವೇದಮಂ ನೀತಿ ನಯ ವಿನಯ ನಿಯಶಿಯಂ ` ಶ್ರೀರಾಮಾ. ೨೫-೬೭೦) ; 
ಸತ್ಯಭಕ್ತಿಯ ಸೇವೆಗೆಯ್ದವಂ ಭರತಂ ನಿತ್ಯ ಜೂವನದಿ ನೀವಾ ನಯವನನು 
ಸರಿಸೊ (ಮಂಕುಕ. ೭೦೦). ೫. ಒಳ್ಳೆಯಂತನ ; ವಿನಯಂ; ಸೌಜನ್ಯ ; 
ಸಭ್ಯತೆ : ನಯದಿಂದಮಾ ಸರೋರಂಹನಯನೆಯನಳವಡಿಸಲಾರ್ತೆನಿಲ್ಲಳ 
ವಡಿಪೆಂ ಭಯದಿಂದಂ (ಪಂರಾಮಾ. ೯-೦6೮ ; ನಯದಿಂ ಗಂಧರ್ವವಿದ್ಧಾ 
ಪ್ರಮುಖನತಿನಕತಂ `ಬಂದು (ನೇಮಿಪು. ೩-೦೭6) ; ವೆಯದಿಂದೆಳ್ಲು ನತಾಸ್ಯ 
ನಾಗಿ (ಗಿರಿಕ. ೧೦-೬೮) ; ನಯದಿಂ ನಿನ್ನೊಳೊಡಂಬಡಂ ಪಡೆಯದಿಂ 


ಅನ್ವಯಿಸಿದಾಗ : , ಸ್ವರದಲ್ಲಿ 


38 


48 


೪೩೬೬೩ 


ಪೊಸಪೆ. 


ನಯ್ಯ್ಮ 


ದೌತ್ಲುಕ್ಕದಿಂ ತಂದ ಸಲ್ಲೆಯ ನೀಂ. ಮನ್ನಿಸಂ (ನಂಜ. ೧0-60) : ನಯಾ 
ವಿಬ್ಲದರೊಳ್‌ ನಯಮಂ ಬಯಸಲ್ಕೇಂ ಬಪ್ಪುದುಂಟೆ:(ನಳಣೆ. ೨೦೩) ; ಷಯ 
ವಿದ್ದಲ್ಲ:ಭಯವಿಲ್ಲ (ಗಾಡಿ). ೬. ಭಕ್ತಿ; ಪೂಜ್ಮಭಾವ: ನಯದಿಂ ಜಿನೆಣದ್ರ 
ಚರಣದ್ವ ಯಮಂ ಟಿತ್ತದೊಳೆ ನಿಲಿಸಿ (ಧವರ್ತಮ್ಮ. ೩-೪೫). ದೀ ಔಚಿತ್ಯ ; 
ನ್ಯಾಯ ; ನೀತಿ : ನಯಮಂ ನಂಬುವೊಡೆನ್ನ, ಹೇಟ್ವ ಸತಿಯ, ಕೈಕೆೊಂಡಂ 
(ಸಂಪಧಾ. ೦-೭೭) ; : ಸನ್ಮಾರ್ಗಕ್ಕೆ ,ಮಯ್ತಾರದ: . ನಯಮಂ ಸಾರದನಾವೆ 
ಕಾಳೆಗದೊಳಂ ಕಣ್ಣಾ ರದಂ ನಾರದಂ (ಪೂರಾಮಾ. ೩-೧೮); ನಯವಿದು 
ಶೂರಂ ಭೇದೇನ ಮೋಟು ತ್ರೆಂಬ' ನೀತಿಯಿದನಟಕಿದು: ಹೆಹಔಿನಯ 
ವಿದ್ಮರ್ಮಜ ನಮ್ಮೊಳ್‌ ಪ್ರಯೋಗಿಸಲ್‌ ಬಲ್ಲ. ಸಚಿವನಾಫಂ: ದೇವಾ 
(ಮುಹಾನೇ. 0೨-೦೭೨), ೮. ಸರಿಯಾದ ರೀತಿ; ಯೋಗ್ಯವಾದ ವಿಧಾನ. 
೯. ರಾಜನೀತಿ; ರಾಜ್ಕಭಾರಕ್ರವಂ; ವಂಂತ್ಸ ಬದ್ದಿತನ , ಇರ್ಪೆದಲ್ಲೂ 
ನಯಮಿನ್ನೀ ಪೊಟ್‌ ಹೊಟೆ ನೀನೊಡಗೊಂಡುಯ್ದ್ವದು ಕನ್ನೆಯಂ 
ತಡೆಯದಿರ್‌ (ಶಂಪಥಾ, ೩-30); ನಯಮಂ.' ಪೇಟ್‌್ವೂಡೆ. ಸಂಧಿಮಾಡಿ 
`ಜರಿಯದಿರ್ಕೌಂತೇಯೆರೊಳ್‌ (ಗವಾಯು. ಇ-೬೩) :: ಕೇರಿ ದಿಗ್ವಳಯಾಂತಂ 
ನುಡಿ ಮೇರುಶೈಲಲಿಖಿಶಂ ಧವರ್ಮ್ಮಂ ಜಗನ್ಮುದ್ರೆ: ಭೂತಳವೂದ್ಯಂ ಚರಿತಂ 
ನಯಂ ಜನನುಕಂ ಶ್ರೀಸಿಂಹಭೂಪಾಳನಾ (ಎಕ..₹11:, ಸೊರಬ. ೦೮೪-೦೮ 
; 2088) ; ,. ಅಮಳಗುಣನಮಳಕುಳನತ್ಮಮಳಜರಿತ್ರೈಕನಿಳಯನಮಳ 
ನಯಪ್ರಕ್ರಮನವಂಳಯಶೋರೋಚಿಶ್ಸ ಮಾವೃತಾಶಾಳಿಯೆನಿಸಿದಂ ರೇಚ 
ರಸಂ : (ಎಳ; 711, ಶಿಕಾರಿ. ೧೨೩-೩೭; 1159); “ನೀತಿ” (ಕಾಪಮಂ, ೨೭೪ 
(ಕ) : ನಯದಿಂ ಜನಕ್ಕೆ ಪ್ರಣ್ಯೋದಯದಧಿಂ. ಪಾರ್ಥವಜವಕ್ಕೆ 
ದಯೆಮಸಡುವೆ ನೀನೆ: ದಲ್‌ ಚಮಕ್ಕೃತಿಯೊದವಂ ` (ಡಂದ್ರಫು. ೯-೩೪). 
೧೦, ಯೋಜನೆ ; ಉಪಾಯ; ಹಂಚಿಕೆ ಸಾಮ; ದಾನ, ಭೇದ 
ಮತ್ತು ದಂಡ ಎಂಬ ನಾಲ್ಕು ಬಗೆಯ `ಚತುರೋಪಾಯಂಗಳಂ : 
ಸಾಮಭೇದಮುಪಪ್ರದಾನದಂಡಮೆಂಬ ನಾಲ್ಕುಂ . ನಯಂಗಳನಣ್‌ದಂ 
(ಬಂಹರಿ, ೭-೦ ವು.. "ನಯವಿವೇಕ' ಪರಾ: .೧೧. ಶಾಸ್ತ್ರ; ತತ್ವ; 
ಸೂತ್ರ; ನಿಯವಂ; ಸಿದ್ಧಾಂತ ; ಪೂರ್ವಮಾಮಾಂಸೆಯು ಸಂಶಯಂ 
ಗ್ರಸ್ತವಾದ ಅಥವಾ ಅನೇಕಾರ್ಥಗರ್ಭಿತವಾದ ವೇದವಾಕ್ಕಗಳನ ಸರಿಯಾಗಿ 
ಅರ್ಥಮಾಡುವುದಕ್ಕೆ ಉಪಯುಕ್ತವಾದ ರೀತಿ ನಯಗಳನ್ನು ಉದಾಹರಿಸುತ್ತ, 
ಧರ್ಮ, `ಸ್ವರೂಪವಿವೇಚನೆಯಲ್ಲಿ. ತೊಡಗಿರುವ ದರ್ಶನವಾಗಿ ಏರ್ಪಟ್ಟಿದೆ 
(ತತ್ತ ಪ್ರಾ. 3೮). ೧೨. ತಿದ್ದುವಿಕೆ. "ನಯನಿಪುಣ' . ಪರಾ. 
೦೩. [ನಾಟ್ಯ] ಲಯಬದ್ಧವಾದ ಗತಿ ; ಭಾವಸೂಚಕವಾದ ದಮನ: 
“ಟನುಕರಣೆ 'ನಯಮೆನಿಕು” (ಮಂಗರಾ. ೨೪-೬) ; ರಸಭಾವಾಭಿನಯಂಗಳ* 
 . ನಯಂ ವೊಸವೆ ಕರಣಂಗಳುಂ ನಿಪ್ಪೊಸವೆನೆ ಪೊಸಯಿಸಿದಳಾಕೆ 
ನಾಟ್ಕಾ ಗೆಮಮಂ (ಆದಿಪು. ೯-೨೫) ; ಪಯಗತಿ ಹಸ್ತಂಗಳ ಚಾಲಯಮತಿ 


| ಶಯಿಪುಗಹಾರದುಲ್ಲಾ ಸಂ ದೃಷ್ಟಿಯ ಭೇದಂ ಕರಣಂಗಳ ನಯಂ ನಯಂ 


ಬಡೆಯೆ ನರ್ತಿಪಮರಿಯರಿಂದಂ (ಮಜಾನೇ. ೧೫-೩೪). ೦೪. [ಜೈನ] 
(ತಿಳಿಯಂವವನ ಅಭಿಪ್ರಾಯಕ್ಕೆ ವಿಷಯವಾದ) ವಸ್ತುವಿನ ಏಕ 
ದೇಶ ಜ್ಞಾನ; £ ಜೈನಸಿದ್ಧಾಂತದಲ್ಲಿ ಸಪ್ತಭಂಗಿಯನ್ನು. ಅಂಗೀ 
ಕರಿಸಿರುವುದರಿಂದ ಯಾವುದರಲ್ಲೂ ನಿರ್ಣಯವಿಲ್ಲದಿರಂವುದಾಗಿ 
:ಲೋಕವ್ಯವಹಾರವು' ನಡೆಯಂವುದಂ ಕಷ್ಟವಾಗುತ್ತಡೆ: ಹೀಗಾಗಿ, 
ನಯವನ್ನು ಅಂಗೀಕರಿಸುತ್ತಾರೆ. ಹೇಗೆಂದರೆ 'ಉದಾಹರಣೆಗೆ ಗಡಿಗೆ 
ಇದೆಯೊ ಎಂದು ಕೇಳಿದರೆ 'ಗಡಿಗೆಯಂ ಇರಂವುದೂ ಸಂಭವಿಸ 
ಬಹುದಂ ಎಂದೂ ಜೈನಸಿದ್ಧಾಂತದಂತೆ ಹೇಳಬೇಕು. ಇಲ್ಲಿ ನಿರ್ಣಯ 
ವಾಗುವುದಿಲ್ಲ. ಆದರೆ ಇದು ಪ್ರಮಾಣವಾಗಿದೆ. ಇದರಲ್ಲಿ ಗಡಿಗೆ 
ಯಿರಂಪ್ರದು ಎಂಬ ಒಂದಂ ಅಂಶವನ್ನು (ಇರಬಹಂದಂ ಎಂಬಂ 
ದನ್ನು ಬಿಟ್ಟು) ಗ್ರಹಿಸಿದರೆ ಆಗ ಗಡಿಗೆ ಇದೆಎಂದಂ ಅರ್ಥವಾಗುತ್ತದೆ. 
56 


ನೆಯ, 


ಹೀಗೆ ಒಂದಂಶಪನ್ನು ಗ್ರೆಹಿಸಂವುದಂ ನಯ. 
ಸ್ಮಾದ್ವಾದದಲ್ಲಿ" ಪ್ರಮಾಣವು ಸಂಶಯದಂತಿದ್ದರೂ ವ್ಯವಹಾರಕ್ಕೆ 
ನಯವು ಬೇಕೇದೇಕಂ. ಆದುದರಿಂದಲೇ ಜೈನಸಿದ್ಧಾಂತವು ಸಂಶಯ 
ಸಿದ್ಧುಂತವಲ್ಲ. ಒಂದಂಶವನ್ನು ಪರಿಗ್ರಹಿಸಿ ಲೋಕವ್ಯವಹಾರವನ್ನು 
ನಡೆಸಬಹುದಂ. “ನೆಯ-೨: ದ ್ರವ್ಯಾರ್ಥಿಕ, ಪರ್ಯಾಯಾರ್ಥಿಕ 
(ತತ್ತ್ವಪ್ರ. ೧-೬ ವ್ಯಾ-೧೧) ; ನಯ-೪ : ಛಿನ್ನವೇದನಯ, 
ಅಚ್ಛಿನ್ನಛೇದ-, ತ್ರಿಕ- ಚತುರ್‌-(ಜೈಧ. ೧೫೭). ನಯ-೭ ; 
ನೈಗವು, ಸಂಗ್ರಹ, ವ್ಯವಹಾರ; ಯಜುಸೂತ್ರ, ಶಬ್ದ, ಸವಂಭಿರೂಢ, 
ಏವಂಭೂತ. '1ರತ್ನಕ. ೬೨೮); ನರ: ನಯ-೨ *ನಯಂ-೭. 
ಅಂತರ್ಭೇದಗಳಂ (1) ದ್ರವ್ಯಾರ್ಥಿಕನಯದಲ್ಲಿ-ಕರ್ಮೊಪಾಧಿ 
ನಿರಪೇಕ್ಷ, :ಸತ್ತಾಗ್ರಾಹಕ, ಭೇದವಿಕಲ್ಪನಿರಪೇಕ್ಷ ಕರ್ಮೋಪಾಧಿ 
ಸಾಪೇಕ್ಷ,  ಉತ್ಪಾದವ್ಯಯಸಾವೇಕ್ಷ,  ಭೇದಕಲ್ಪನಾಸಾಪೇಕ್ಷ, 
ಅನ್ವಯ, ಸ್ಹದ್ರವ್ಯಾದಿ ಗ್ರಾಹಕ, ಪರದ್ರವ್ಯಾದಿ ಗ್ರಾಹಕ, ಪರಮ 
ಭಾವಗ್ರಾಹಕ (೧೦), (11) ಪರ್ಯಾಯಾರ್ಥಿಕನಯದಲ್ಲಿ - ಅನಾದಿ 
ನಿತ್ಯ, ಸಾದಿ ನಿತ್ಯ, ಆನಿತ್ಯಶುದ್ಧ, ಅನಿತ್ಯ ಅಶುದ್ಧ, ಅನಿತ್ಯ -ಶಂದೃ, 
ವಿಭಾವ- ಅನಿತ್ಯ- “ಅಶುದ್ಧ (೬), (111) "ನ ಗವಂನಯಂದಲ್ಲಿ- ಭೂತ. 
ವರ್ತಮಾನ, ಭಾವಿ, Gv ಸಂಗ್ರಹನಯದಲ್ಲಿ-ಶುದ್ಧ ಅಶುದ್ಧ 
(೪) ವ್ಯವಹಾರನಯದಲ್ಲಿ-ಶುದ್ಧಾ ್ಲಿರ್ಥಭೇದಕೆ. ಅಶುದ್ಧಾರ್ಥ 
ಭೇದಕ (vi) ಯಜಂಸೂತ್ರನಯದಲ್ಲಿ-ಸೂಕ್ಷ್ಮ, ಸ್ಥೂಲ (ದೇವ 
'ಸೇನಕೃತ ನೆಯಚಕ್ರ-ಕನ್ನಡ ರತ್ನಕರಂಡಕ, ೬೨೮). 
ಪ್ರಮಾಣನಯನಿಕ್ಷೇಪಾನುಯೋಗಸದಾದಿಗಂಂ ನಿಶ್ಚಯಿಸಿದ 
ಸಪ್ತತತ್ವಂಗಳೊಳಗೆ ಚೇತನಾಲಕ್ಷಣಮಪ್ಪುದು ಜೀವತತ್ವಮಾಜೀವ 
ತತ್ವ್ವಮುಂ ಸಂಸಾರೆಮುಕ್ತಭೇದದಿಂ ದ್ವಿವಿಧಮಕ್ಕುಂ (ಆದಿಪು. ೧೦-೬೩ ವ); 
ನೆಯೆನಿಕ್ಷೆೇಪಪ್ರುಮಾಣಂಗಳೊಳಿ ಪಡೆದನೆ ೈಕಾಂತಸಿದ್ಧಿಪ್ರುತಿಜ್ಞಾಜಯಮಂ 
(ತಂದ್ರಭು, ೧-೪); ಅಧಿಗಮೋಪಾಯಮಂ ನ್ಯಾಸಮೆಂಬುದು ಅದನಟೌಿವಭಿ 
ಪ್ರಾಯಮಂ ನಯಮೆಂಬುದು (ತಸೂವ್ಯ. ೩೦); ದ್ರವ್ಯಾರ್ಥಿಕಮುಂ ಪರ್ಯಾ 
ಯಾರ್ಥಿಕಮುಂ ನೈಗವಂಮಂಂ ಸಂಗ್ರಹಮುಂ ವ್ಯವಹಾರಮುಂ ಭುಜು 
ಸೂತ್ರಮುಂ ಶಬ್ದಮುಂ ಸಮಭಿರೂಢಮುಂ ಏವಂ ಭೂತನಯೆಮುಮೆಂದು 
ನಯಮೊಂಭತ್ತು ಭೇದಮಕ್ಕು೦ (ಪಸಾರ. ೮); ಸಮಗ್ರ ಪದಾರ್ಥವನ್ನು 
ತಿಳಿಯುವುದು ಪ್ರಮಾಣ; ಏಕದೇಶವನ್ನು ತಿಳಿಯುವುದು .ನಯ ಎಂದು 
ಪರಿಭಾಷೆ (ಹಿಂದಸಾ, ೭೬) ; ಪ್ರಮಾತೃವಿನ ಅಭಿಪ್ರಾಯಕ್ಕೆ ವಿಷಯವಾದ 
ಯಾವುದೊಂದೇ. ಭಾವವನ್ನು ಅನುಲಕ್ಷಿಸಿ ವಿಷಯವನ್ನು ನಿರೂಪಿಸುವುದು 
ನಯವೆನಿಸಂವುದು (ಹೈನಧ. 1%. ಉಪೋದ್ಯಾತ ) ; ವಸ್ತುವಿನ ಅಂಶವನ್ನು 
ಗ್ರಹಿಸುವ ಜ್ಲುತೃವಿನ ಅಭಿಪ್ರಾಯವು ನಯವು. ವಸ್ತುವನ್ನು ನಾನಾ 
ಸ್ವಭಾವಗಳಿಂದ ವ್ಯಾವರ್ತನ ಮಾಡಿ ಒಂದು ಸ್ವಭಾವದಲ್ಲಿ ತಂದು ನಿಲ್ಲಿಸು 
ವುದು (ನಯೆತೀತಿ ನಯಃ) ನಯವು (ಚನಥ. ೪). "ನಯಮಾರ್ಗ' ಪರಾ 

ನಯದ ಫಟ್ಟಿ ಎ ಸೌಜನ್ಯದ ಪುಂಜ; ವಿನಯದ ಕಣಿ; ಓಂದು 
ಬಿರುದು : ' ವನಧಿಪರೀತ ಧಾತ್ರಿ ನೆಟ್‌ ಬಣ್ಣಿಸುಗುಂ ... . ಗುಣ 
ರೆತ್ನರಾಸಿಯೆಂ ಮನಸಿಜರ ಇಪನಂ ನಯದ ಘಟ್ಟಿಯನಗ್ಗದ ಕಾಮಿಸೆಟ್ಟಿ 
ಯೆಂ. (ಕಣ. 1೪, ೧-೪೭; 1204. ನಯಧೀರ = ಒಂದಂ ಬಿರಂದಂ 
ಶ್ರೀಕಲಿನೆ ಇಟಮ್ಸಾಧಿರಾಜ ಶ್ರಿ ಕೊಲ್ಲಿಯರಸರಾ, ತತ್ಪುತ್ರಃ ನಿಜ ರಾಮ 
[ನುಂ] ನಯಧೀರನುಂ ಒಡನಿಟ್ಟು ತಿಪ್ಪೆರುರಾನ್‌ ಬ್ರಹ್ಮದೇಯ ಕೊಟ್ಟಮ್‌ 
(ಎಕ, 771(8), `ಶ್ರೀರಂಗ. ೬೬-೦೫; 1). ನಯಮಾಗು ತಕ್ಕುದಾಗು ; 
ಉಚಿತವಾಗು :. ಯೋಗ್ಯವಾಗಂ : ನಯವಾದ ನಯಮಾಗಿ ಕೂಡೆ 
ಪೊಳೆಯಲ್‌ ನಿಕ್ಷೇಪಮಾಕ್ಷೇ ಪಮಾರಯವಮಿಲ್ಲೆಂದೆನಿಸಲ್‌ (ಪುಷ್ಪಪು. ೦-೪). 
[ಸಂ.) 


- (ಶ್ರೀವತ್ತ. 
೨೨೪): 


ಒಟ್ಟಿನಲ್ಲಿ | 


೪೩೬೪ 


ನಯುಗಂಬಳಿ 


ನೆಯಂಗುಂದು, ನಯಗಂಂದಂ (ಕ್ರಿ). ಕಾಂತಿಗುಂದಂ; ಕಳೆಗಾಂದಂ : 


ಬೇಸಗೆಯ ಬಿಸಿಲ ಸೋಂಕಿಂ ವಾಸಂತೀವಲ್ಲಿ ಸರಡುವಿರ್ದಂತಿರೆ ನಿನ್ನೀ 

ಸುಕುಮಾರಲತಾತಿವಿಳಾಸಮಿದೇಕಾರಣಂ ನಯಂಗುಂದಿದುದೋ (ಮಲ್ಲಪು. 

೪-೭). ನಯಗುಂದು : ತನ್ನೆರೆಯನತಿಚಿಂತೆಯಿಂ ಜಲಧಿ ಮುಳುಗಿದನು 

ಯಿನ್ನೆಂದು ಕಾಣ್ಸೆನೋಯೆನುತಲತಿತಾಪದಿಂದ ನಯಗಂಂದಿ ತಲೆವಾಗಿ 

ಮುರುಟಿದವೊಲು ಕುಮುದಾಳಿ ಮುಗಿಯಲೊಡನೆ (ನವಮೋ. ೧೧:೪೦). 
[ನಯಂ; * ಕಂಂದು, ] ` 


ನೆಯಂಗೆಡು (ಕ್ರಿ). ಅಂದಗೆಡಂ ; ಕಳೆಗೆಡು : ಕಿಚ್ಚು ತಗುಳ್ನ ಮರದಂತೆ 


ನಯಂಗೆಟ್ಟು (ಧರ್ಮಾನ್ಮು. ೧-೧೬೮). [ ನಯ; + ಕೆಡು,] 


10 | ನಯಂಬಡೆ, ನಯವಡೆ (ಕ್ರಿ). ೧. ಮೃದಂತ್ಹವನ್ನು ಪಡೆ; ನಂಣುಪನ್ನು 


26 


.ಪಲವುಂ 


ನಯಂಬೆಕಿ (ಕ್ರಿ). ೧. ಇ ನಯಂಬಡೆ ೨: 


ತಳೆ : ಓದಿನೊೋ್‌ ವಹಧುರ್ಯಂಬಡೆದು: ಪಾಡಿನೊಳ್‌ ಪರಿವಡೆದು 
ನಂಡಿಯೊಳ್‌ ನಯಂಬಡೆದು ' (ಗಿರಿಕ. ೨-೧೦೫ ವ). ವಿ. ಆನಂದವನ್ನು 
ಪಡೆ ; ಚೆಲುವನ್ನು ತಳಿ ; ಸೊಗಸಾಗಿರು : ಮೊಗ ರಾಗಮಂ ಪಡೆಯೆ 
ನೋಟಮನಂಗನ ಬಿಲ್ಲ ಬಲ್ಮೆಯಂ ಪಡೆಯೆ ನಯಂ ನಯಂಬಡೆಯೆ 
(ಅದಿಪು, 3-9); ದಿಟ್ಟಿಗೆ ನಯಂಬಡೆದ ಪೊಚ್ಚಪೊಸ ದೇಸೆಯೆಂ (ಅಜಪು. 
೪-೭ ರೆಗಳಿ); ಮೆಲ್ಲಿದುವಾಗಿ ನಯಂಬಡೆದೆಲ್ಲಿಯುಮಾ ತಾಮ್ರಭಾವಮೆಸಿದಿರೆ 
ಸಲ್ಪಕ್ಷಣಂಗಳಿಂದುತ್ಳುಲ್ಲಾಂಬುಜವೆದನೆಯಡಿದಳಿರ್‌ ಸೊಗ 
ಯಿಸುಗುಂ (ಬಂಹರಿ ೭೬-೨೧) ; ಪಯಗತಿ ಹೆಸ್ತಂಗಳ ಚಾಲಯಮತಿಶಯಿ 
ಪಂಗಹಾರದುಲ್ಲಾಸಂ , ದೃಷ್ಟಿಯ ಭೇದಂ ಕರಣಂಗಳ ನಯಂ 
ನಯಂಂಬಡೆಯೆ ನರ್ತಿಪಮರಿಯರಿಂದಂ (ಮಹಾನೇ. ೧೫-೫೯), ನಯವಡೆ : 
೨. ಪಳುಕಿಂದ ನಯವಡೆದ ನೆಲಗಟ್ಟು (ಸೋಮಶ. ೨-೦೯). ೩. ಸೌವ್ಯಾತೆ 
ಯನ್ನು ಪಡೆ; ಶಾಂತವಾಗಿರಂ : ಕಂಗಳ ಕಡಲಿಡುವ ಕರುಣಾಮೃತದ 
ನಯವಡೆದ ನೆಯನಾಂಬುಜದ ಮೃಡನನು ಕಂಡು (ನಿಧಾಗ. ೪-೩-೨೭). 
[ ನಯ ೬ ಪಡೆ] 

ಪಗೆವನೊಳ್‌" ತಡೆಯದೆ 
ತಾಗುವೆಮ್ಮ ರಭಸಮಂ ಕೇಳ್ಮು ವಿಮಾನಾಜಿರದೊಳಿರ್ದ ನಿಮ್ಮ ಸೊಸೆ 
ಬಾಡಿದ ಸಸಿ ಮಟ್‌ಯಂ ಪೆತ್ತಂತೆ ರಾಗಿಸಿ ನಯಂಚಿತ್ಲಿಂತೆಂಪಳ್‌ 
(ಶಾಂತಿಪು. ೬-೩೩ ವು, ೨. ಇಂಪನ್ನು ತಳೆ ; ವಂಧುರವಾಗಿರಂ : ಎರಡುಂ 
ಬಂಚಂಗಳಿಂದಿಂಚರಮೊಸರ್ವಿನೆಗಂ  ಕಿನ್ನರದ್ವಂದ್ವಮೊತ್ತುತ್ತಿರೆ ನಾನಾ 
ಭಂಗಿಯಾಂ ನಾರದತನಯೆ ನಯಂಬೆತ್ತುದೆಂಬಂತೆ ಪಾಡಂತ್ತಿರೆ (೪೪ದಂಉ. 
.[ನಯ್ಮ + ಪೆಟ) 


೧೬೮). 


ನಯಕಾರ (ನಾ). ಪಳಗಿಸಂವವನು ; ತರಬೇತಿಗೊಳಿಸಂಪವನಂ ; ಶಿಕ್ಷಕ: 


ಕ 
ಎಇ 


ನಯಕ್ರಮ (ನಾ). ರಾಜ್ಯವ್ಯವಹಾರದ ನೀತಿ (?) : 


ಮೂವತ್ತಿರ್ವರ್‌ ನಯಕಾರರೀತನ ಗಜವ್ರಾತಂಗಳಂ ತಿರ್ದುವರ್‌ 


(ಶಾಂತಿಪು. ೫-೧೧೩). t ಸಂ.] 


ನಯಕಾರಿಣಿ (ನಾ). (ಔಚಿತ್ಯದಿಂದ) ಸಂಖವನ್ನುಂಟುಮಾಡಂವವಳು ; 


(ಉಚಿತ ವರ್ತನೆಯಿಂದ) ಸಂತೋಷವನ್ನುಂಟುಮಾಡಂವೆವಳು : 

ಎಣೆಯಿಲ್ಲೆನಿಸಂವ ಸಲ್ಲಕ್ಷಣಯೆಂತ ಕಂಲಜನಿತವಿನಂತವನಿತೆಯನಗಧಾರಿ 

ಣಿಯಂ ನಯನಮನೋಹಾರಿಣಿಯಂ ರುಗ್ಮಿಣಿಯನಖಳ ನಯಕಾರಿಣಿಯಂ 

ಕಂಡು (ಬಂಹರಿ. ೭-೨೦). [ ಸಂ. ನೆಯಕಾರಿಣೀ] 

ಪರಹಿತದೊಳ್‌ 

ನಯಕ್ರಮದೊಳೂಯಂತಿಯೊಳ್‌ ಸುಚರಿತ್ರದೊಳ*್‌ ದಯಾಪರಿಣತಿಯೊಳ್‌ 
. . ಸುಜನಾಗ್ರಣಿ ಶಾಂಶಿವರ್ಮ . . , ನಿನಗಾರ್‌ ದೊರೆ (ಪುಷ್ಪ ಪು.೧-೮೦). 

( ನಯ್ಕೊ ೬ ಕ್ರಮ) 


ನಯಗಂಬಳಿ (ನಾ). ನುಣುಪಾದ ಕಂಬಳಿ ;: ನಯವಾದ ಉಣ್ಣೆಯ 


«5 


ಕಂಬಳಿ: ಅವರ ಮನೆಯ ಹಜಾರದಲ್ಲಿ ನಯಗಂಬಳಿಯನ್ನ್ನ ಹಾಸಿದ್ದಾ ರೆ 
(ಕೂ). [ನಯ್ಯ * ಕಂಬಳಿ] 


ನಯುಗಾತಿ ೪೩೬೫ ನಯನ 


ನಯೆಗಾಶಿ (ನಾ). ಉಪಾಯಗಾತಿ; ಚೂಪುಗಾರಿಕೆಯಂಳ ವಳು : ಆಕೆ ಪೆಸರೊಳಂ ಶನ್ನ ತಾಯಿ ಪದ್ಮಾವತಿಯ ಪೆಸರೊಳಂ ತನ್ನಂ ಸಲಹಿದ 
ತುಂಬಾ ನಯಗಾತಿಯಾದ್ದರಿಂದ ಕೆಲಸವನ್ನು ಸುಲಭವಾಗಿ ಸಾಧಿಸಿದಳೆಂ ಬಾಲದೇವನ ಪೆಸರೊಳಂ ಮೂಟು ನಯಣಮಂ ಮುಡಿಸಿ ಜಿನಪ್ರತಿಷ್ಠೆಗಳಂ 
(ರೂಢಿ). [ನಯ್ಯ * -ಕಾತ್ತಿ] ಮಾಡಿ (ಪುಕ್ಕಾಸ್ತ 3-೬೯ ವ). 
ನಯಗಾರ "ನಯಗಾಣಿ' ನೋ. [ಆಪ್ರಾ. ಲಯಣ, ಲೇಣ ; ಪಾಲಿ. ಲೇಣ./ಸಂ. ಲಯನ ] 
ನಯಗಾರೆ (ನಾ). ನುಣಂಪಾಗಿ ಅರೆದ ಗಚ್ಚು ಗಾರೆ : ನಯಗಾರೆ : | 8| ನಯದಪ್ಪು (ಕಿ ))). ನೀತಿಯನ್ನು ಮಾರು ; ಅನ್ಯಾಯ ಮಾಡು : ಮರಳಿ 
ಮೆತ್ತಿಗೆ ; ಅಂಟುಪುಡಿ ; ಅಂಟಿಲೇಪ (೦ಂ೫)0- ಇಂಕನಿ). ಹೊಡೆ ಹಿಂಡಾಕಳನು ಗೋವರನು ಬಿಡು . , . ನಮ್ಮರಸ ನಯದಪ್ಪಿದನು 
[ ನಯ, + ಗಾರೆ,] ತುಜುಸೆಅಕಿವಿಡಿವರೇ ನೃಪರು (ಕುಪ್ಕಾವಿ. '೬-೩). [ನಯ್ಯ + ತಪ್ಪ) 
ನಯಗಾಜಿ, ನಯಂಗಾರ (ನಾ). ೧. ಸೌಜನ್ಯಶೀಲ; ವಿನಯಶಾಲಿ:| | ನಯದಾಳ್‌ (ಕ್ರಿ). ಔಚಿತ್ಯವನ್ನು ಪಡೆ,-ಹೊಂದಂ : ಕ್ಷೋಣಿಗೆ ಹಾರಮಲ್ತೆ 
ಸತ್ತರ್ಗೆ ಪಾದಪೂಜೆಯನೆಸಪ ನಯಗಾಜನ್‌ (ಅಕ್ಕತ್ಕಾ. ೪೦-೮೧೩). ರಜತಾದ್ರಿ ತದದ್ರಿಗೆಜಂಕೆ ನೋಡುಭಶ್ರೇಣಿಗಳಂತವಂ ವಿನಮಿಯುಂ 
ನಯಗಾರ : ೨. ಉಪಾಯಗಾರ ; ಚೂಪುಗಾರಿಕೆಯಂವನಂ : ಆತ |19| ನಮಿಯುಂ ನಯದಾಳ್ವರ್‌ (ಕಾಂತಿಪು. 8-೧೪೫, [ನಯ್ಯ * ತಾಳ್‌) 
ಬಹಳ ನಯಗಾರ (ರ). ಔನಯ,+ - ಕಾಜ) ನಯದೃ್ಭಷ್ಟಿ.(ನಾ). [ಜೈನ] ವಸಶ್ಲಿವಿನ ಒಂದಂ ಗಂಣ, ಧರ್ಮಕ್ಕೆ 
ನಯಗುಂದು "ನಯಂಗುಂದಂ'-ನೋ. ಪ್ರಾಧಾನ್ಯ ಕೊಟ್ಟು ಉಳಿದ ಗುಣ, ಧರ್ಮಗಳನ್ನು ಗೌಣವೆಂದು 
ನಯಗುಣ (ನಾ). ಒಳ್ಳೆಯ ಗಂಣ; ಯೋಗ್ಯವಾದ ಗುಣ: (೪). ಪರಿಗಣಿಸುವುದು : ಎಲ್ಲಿ ಒಂದು ಧರ್ಮಕ್ಕೆ ಪ್ರಾಧಾನ್ಯ ತೆ ಕೊಟ್ಟು, 
[ನಯ್ಯ * ಗುಣ) ಉಳಿದ ಧರ್ಮಗಳನ್ನು ಗೌಣವೆಂದು ತಿಳಿದುಕೊಳ್ಳಲಾಗುವುದೋ. ಅದಕ್ಕೆ 
ನಯಗೆಡು (ಕ್ರಿ). ಔಚಿತ್ಯ ಕೆಡು; -ನೀತಿ ತಪ್ಪು: ದೃಷ್ಟಿಮೋಹನ |15| ವಕಲಾದೇಶ-ಅಪೂರ್ಣದೃಷ್ಟಿಯೆಂದು ಹೇಳಲಾಗುವುದು. ಸಕಲಾದೇಶಕ್ಕೆ 
ಮೂರ್ತಿಗಳು ನಯಗೆಟ್ಟ ನಾಲ್ವರು ಸಿದ್ಧ ರೆಮ್ಮನು ಬಿಟ್ಟ ಕಂಗಳಲೀಕ್ಷಿಸಿ ಪ್ರಮಾಣದೃಷ್ಟಿಯೆಂದೂ ವಿಕಲಾದೇಶಕ್ಕೆ ನಯದೃಷ್ಟಿಯೆಂದೂ ಹೇಳ 
ದರುಆ್‌ ಜಜಕದು ಸುಡಂವಂತೆ (ನಿಧಾಗ. ೬-೩-೧೦); ಬಯಲು ರೊಪಿನ ಲಾಗಿದೆ (ಜೈನಪ, 3೮). [ನಯ್ಯ * ದೃಷ್ಟಿ] 
ವಸ್ತು ಜೀವವೆದಕೆ ಗುಣ ನಿಯತದಿಂದಟ್‌ವು : ಕಾಣ್ಮೆಗಳು ನೆಯಗೆಟ್ಟ ನಯನ (ನಾ). ೧. ಕರೆದೊಯಂ,ವುದಂ ; ಸಾಗಿಸುವುದು; ತೆಗೆದಂ 
ನರಸುರರಾದಿಯಾದಾಕಾರಚಯಗಳದಆ ಪರಿಯಾಯ (ಛರಣ. ೬೭-೦೨೩). ಕೊಂಡಂಹೋಗುವುದಂ : ಪದಾರ್ಥ ಸಾಗಿಸುಎಕೆಗೆ ನಯನ, ಅನಯನ 
[ನಯ್ಯ + ಕೆಡ್ಡು] 20| ಎಂದೂ, ಇಂಗ್ಲಿಷಿನಲ್ಲಿ ಟ್ರಾನ್ಸ್‌ ಫೋರ್ಟ್‌ ಎಂದ ಹೆಸರೆ (ಭೂವಿವ. 3೦೦). 
ನಯಚಿತ್ತ (ನಾ). ಯೋಗ್ಯವಾದ ನಡತೆಯಂಳ್ಳ ವನಂ; ವ್ಯವಹಾರವನ್ನು ೨. ಚಲಿಸುವುದು; ಗಮನ. ೩. ಕಣ್ಣು : “ದೃಕ್‌. ದೃಷ್ಟಿಃ, ನೇತ್ರಂ, 
ಬಲ್ಲವನು.' "ನಯಂಚಿತ್ತೆ' ಪರಾ. ([ ನಯ್ಯ + ಚಿತ್ತ] ಲೋಚದಂ ಚಕ್ಷುಃ, ನಯನಂ, ಅಂಬಕಂ, ಈಕ್ಷಣಂ, ಅಕ್ಷಿ-ಈ ೯ 
ನಯಚತ್ತೆ (ನಾ). ಯೋಗ್ಯವಾದ ನಡತೆಯಯಂಳ್ಳವಳಂ ; ವ್ಯವಹಾರವನ್ನು ಕಣ್‌” (ಹಲಾಯು. 6೬-೩೬೫); ಅಳಕಾನನ ನಯನಂಗಳೊೊಳಳಿ 
ಬಲ್ಲವಳು ; ವ್ಯವಹಾರ ಚತುರೆ : ನಯಚಿತ್ರೆ ಚಿತ್ರಮತಿದೇವಿಯನಾ ನಳಿನೋತ್ಚಳವಿಕಾಶಮಂ ಗೆಲ್ಲುದಆಿಂ ತಿಳಿಗೊಳನಂ ಪೋಲ್ವಿರ್ದುಂ 
ವಿಜಯಾವಶೀಮಹಾದೇವಿ ಮನಃಪ್ರಿಯದಿಂದೆ ಬರಿಸಿ: ಕೊರಲಪ್ಪಿಯೆ |5| ತಿಳಿಯದಿದೇನೆಂಬುದುಂ ತದನ್ವಯಮದಜಕೊಳ್‌ (ಕವಿರಾ. ೧-೮೮); 
ಪಿರಿದುಂ ಮೆಟ್‌ದಳಾತ್ಮ ಮಹಿಮೋನ್ನತಿಯಂ (ಕುಸುಮಾ. ೧೩-೧೪೦): ಗಳಿತಶರಮಾಯ್ತು ಹಸ್ತಂ ಗಳಿತರಣೋತ್ಸಾಹಮಾಯ್ತು ಹೃದಯಂ 
[ನಯಚಿತ್ತ * _ಎ್ಯ) ' ನಯನಂ ಗಳಿತಾಶ್ರುವಾಯ್ತು ಕೌರವಕುಲತಿಲಕಂಗಾ ಕುಮಾರನಂ ಕಾಣ 
ನಯಜ್ಞ (ನಾ). ರಾಜನೀತಿನಿಪುಣ « ಜಯಂವಧುಗಾಣ್ಮನಾಗಿಯು ಲೊಡಂ (ಗೆದಾಯು. ೪-೬೦) ; ನಯನಂ ನೀಲಸರೋಜಮಂ ಸೆಣಸುಗುಂ 
ಮಸೌಮ್ಯನೆ . , . ಮಹಿತನಾಗಿಯುಮುಂದ್ರುತನೇನ ಯಜ್ಞನಾಗಿಯು (ಪಂರಾಮಾ. ೦-೯೫) : ನಯನದಲ್ಲಿ ಮೂರುತಿ ತುಂಬಿ . , , ನಿಮ್ಮ ಚರಣ 
ಮಕೃತಜ್ಞನೇ (ಕಾಂತಿಪು. ೧೧-೬೬) ; ದಶದಿಶೆಯೊಳಿಂದುಕರರುಚಿ ಯಶಮಂ |30 ಕಮಲದಲಾನು ತುಂಬಿ (ಬಸವ. 9೯೫) ; ನಯನ ಬುದ್ಧಿ ಯೊಳಗೊ 
ಪರೆಪಲ್‌ ಪರನೃಪರುಮನೊತ್ತರಿಪಲ್‌ ಸಾಲ್ವುದಂ ನಯಜ್ಞಹಿತಮಿತ ಬುದ್ಧಿ ನಯನದೊಳಗೊ ನಯನ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ 
ವಚನಂ (ರಾಜಕೀ. ೧೩-೦೫); ಗೋಳಿಡುವ ದ್ರೌಪದಿಯ ಕುಡಿನೋಟದಲಿ (ಕನಕ. ೬6-೧). ೪. ವಾಹನ. ೧,೩,೪: ಜನನುತ ರಾಜಹಂಸನಯನಂ 
ನೋಡಿ ಈ ನಯಜ್ಞನಂ. ನೆಲದಲೇನನೋ ಬರೆಯುತಿಹೆನು (ಭಾಸನಾ. ೩ರ). ಕಮಳಾವಸಥಂ ಕಳಾನಿಕೇತನೆನಿಸಿರ್ದ ಪೆಂಪುಪಮೆವೆತ್ತೊಡಮೇನೊ . . 
[ ಸಂ. ] ರೆಜಮೊಂದದ ಸತ್ತ್ವನಿಧಾನನೆಂಬ ಪೆಂಪನುಗುಣಮಾದ ಲೋಕಪಿತನೊಲ್ಲು 
ನಯಣ (ನಾ). [ಚೈನ] ಗಿರಿಯ ತಪ್ಪಲಿನಲ್ಲಿ ವಿಶ್ರಾಂತಿಗಾಗಿ ಕಟ್ಟಿಸಿದ |8| ಚತುರ್ಮುಖನೀಗೆ ರಾಗಮಂ (ಜಗವ. ೦-೨). ೫. ಅನ್ವಯಂ : ಮೂಲದಲ್ಲಿ 
ಶಿಲಾವಂಂಟಪ,- ಕಲ್ಲಿನ ಗೃಹ : ಬೊಪ್ಪದೇವನ ತಾಯಿ ಜಕ್ಕವಂವ್ವೆ "ಆಕ್ಷೇಪಕ್ಕೆ' ಬೇರೆ ಉದಾಹರಣೆಯೇ ಇಲ್ಲವಾದ್ದರಿಂದ ಇದನ್ನೇ ಹೇಗಾದರೂ 
ಮೋಕ್ಷತಿಳಕವುಂ ನೋಂತು ನೋಂಬರೆ 'ನಯಣದ ದೇವರ ಮಾಡಿಸಿ ನಯನ ಮಾಡುವ ಉದ್ದೇಶದಿಂದಲೋ ಎಂಬಂತೆ (ಧೃನ್ಯಾಲೋ: ೩೦ ಅಡಿಟ), 
ಪ್ರತಿಷ್ಠೆಯ ಮಾಡಿಸಿದರು (ಎಕ. 11, ೩೬೭-೪ ; 1120) ; ಶುಭಚಂದ್ರದೇವರ ೬, ಪೋಷಿಸುವುದು: ಪೋಷಣೆ: “ನಯಃ, ನಯಿಃ, ನಯಂಃ,' 
ಗುಡ್ಡಿ ಜಕ್ಕಿಮವ್ವೆ ಕೆಜಿಯ ಕಟ್ಟಿಸಿ ನಯಣದ ದೇವರ ಮಾಡಿಸಿದರು ನಾಯಃ, ನಯನಂ, ನಯನೀಯಂ, ಈ ೬ ಹೊರೆತಂ” (ಕಾರೆಳ್ಕ. ೧೦೦). 
(ಎಕೆ. 11, ೩೬೮-೨; 1120); ತಳಿರೆ ನೆಲಗಟ್ಟು ಪೊಸದಳಿರ್ಗಳ ಕಂಬಂ|40| ೭. ಎರಡು ಎಂಬ ಸಂಖ್ಯೆಯ ಸಂಕೇತ: ಅಮರೇಜ್ಯಂ ಕೇಂದ್ರ 
ತಳಿರ ಭಿತ್ತಿ ತಳಿರ ಲೋವೆ ಕೆಂದಳಿರ್ಗಳ ಜಂತೆಗಳೊಪ್ಪರೆ ತಳಿರೋವರಿ ಲಾಭಾಷ್ಟಮಸಹೆಜಧನಸ್ಥಾನದೊಳ್‌ . . , ಧಾತ್ರೀಜನಿಂ ಕೇಂದ್ರನಿಧನ 
ತಳಿರ ನಯೆಣ[ಪಾಕಾ. ತಳಿರಾವಳಿ ತಳಿರ ಸದನ]ಮೆನೆ ಕಣ್ಣೊಳಿಕುಂ ನಯನಾಯಂಗಳೊಳ್‌ ಪೂಜ್ಮನಕ್ಕುಂ (ಜಾತತೆ. ೧೦-೦೦); ಯಮ ನಯನ 
(ಪಾರ್ಶೃಪು. ೯-೨೯); ಅನುನಾಸಿಕ ಯಕಾರಕ್ಕೆ -ಮೇಯಿಸಿದಂ, ನೋಯಿಸಿದಂ, ಕರ್ಣ ಕರ ಪದ. . . ಸಮ ಉಭಯಂ ಬಾಹು ಕಿವಿಗಳೆರೆಡಜ ನಾಮಂ 
ಮಯಂಣಂ, ನಯಣಂ, ಮಾಯಂ (ಕಮರ, ೧೬ ಪ್ರಯೋ): ಪೂರ್ವ (ಪ್ಯವಜಾ. ೯-9); ಉಡುದೇವ ನಿಧಿ ನಯನೇಂದು ಸಂಖ್ಯೆಗಳೋವಿ 
ನಯಣದ ಮೇಲೆ ಮತ್ತೊಂದು ನಯಣಮಂ ರಚಿಸಲ್ಪೇಕೆಂದು ಪ್ರತಿಮೆ 448) ಶಕವರುಷಂಗಳಾಗಲು . . , ಬಸವಚರಿತೆ ಸಮಾಪ್ತವಾಯಿತ್ತು (ಬಸಪು. 


ಸೂಚಿಸಿದ ಕಾರಣವಂಲ್ಲಿ ನೆಲಸಿತ್ತೆನೆ. . . ಕರಕಂಡುಮುಹಾರಾಜಂ ತನ್ನ ೬೦-೯೨). [ಸಂ 


ನಯಸಕರ್ಣ 


ನಯನಕರ್ಣ (ನಾ). ಕಣ್ಣೇ ಕಿವಿಯಾಗಿರಂವುದಂ ; ಹಾವು; ಸರ್ಪ; 
ನಯನಕರ್ಣವಪಕ್ಷ - ಹಾವುಗಳೆ ಹಗೆ; ನವಿಲಂ. ನಯನಕರ್ಣ 
ವಿಪಕ್ಷಲಕ್ಷಣ - ಧ್ವಜದಲ್ಲಿ ನವಿಲಿನ ಗುರುತನ್ನುಳ್ಳವನಂ ; ಮಯೂರ 
ಧ್ವಜ; ಷಣ್ಮುಖ: ನಯನಕರ್ಣವಿಪಕ್ಷಲಕ್ಷಣ ಜಯತು ಸಿದ್ದೇಶ (ಬಸಪು. 
೨೦-೪೭). ನಯನಕರ್ಣಾಶನ ಎ ೧. ನವಿಲು; ಮಯೂರ. ೨. ಗರುಡ. 
ನಯನಕರ್ಸಾಶನವರಧ್ವಜ ಎ ಗರುಡಧ್ವಜ ; ವಿಷ್ಣು: ನಯನಕರ್ಣಾಶನ 
ವರಧ್ವಜನಯನ ಭುವನೆ:ಜಾರ್ಚಿತಕ್ರಮ (ಬಸಪು. 3೦-೩೭೦. ನಯನ 
ಕರ್ಣಾಹಾರ ಎ ೧. ನವಿಲು; ಮಯೂರ. ೨. ಗರಂಡ., ನಯನಕರ್ಣಾ 
ಹಾರವಾಹನ ಇ ಗರಂಡವಾಹನ ; ವಿಷ್ಣು. ನಯನಕರ್ಣಾಹಾರವಾಹನ 
ನಯನ - ಶಿವ; ನಯನಕರ್ಣಾಹಾರವಾಹನನಯನ ಭುವನೇಶಯಸ 
ನಯನಾನಯನ ಭುವನೆತ್ರಯನಯನ ಕರ್ಣಾಕಲಿತಕರ್ಣ (ಬಸಪು.೨೦-೩೭). 
[ ಸಂ. ] 

ನಯನಚ್ಛದ (ನಾ). ಕಣ್ಣಿನ ರೆಪ್ಪೆ. [ಸಂ.] 

ನಯನಜಲ, ನಯಂನಜಳ (ನಾ). ಕಣ್ಣೀರು ; ಕಂಬನಿ; ಬಾಷ್ಪ : ಬಳೆದ 
ಸುತಶೋಕದಿಂದೀಗಳೆ ಸುರಿಗುಮೆ ಸುರಿಯುಪಾ ಜಯದ್ರಥನ ಜಿತಾನಳ 
ನಿಂದಮೊಗೆದ ಪೊಗೆಗಳ್‌ ಕೊಳೆ ಸುರಿವೊಡೆ ಸುರಿವುವೆನ್ನ ನಯನಜಲಂಗಳ್‌ 
(ಪಂಪಧಾ. ೦೦-೧೧೯೯); ಕರುಣಂ ಕೈಮಿಗೆ .., ಮನ್ಯು ಮಿಕ್ಕು 
ಸೆಯನಜಲಂಗಳ್‌ ಸುರಿದು (ಸುಕುಮಾ 8-೩) ; 
ಮಣದನುಿ ನಯನಜಲವೊಗಲು (ಕುವ್ಕಾಳಾ. ೮-೬). ಸಯನಜಳ : 
“ಅಶ್ರು, 'ಬಾ(ಪ್ಟಂ)ರ್ಪಂ,. ರೋದನಂ, ನಯನೆಜಳಂ, ಅಸ್ರಂ _ ಈ ೫ 
ಕೆಣ್ಣ ನೀರ್‌” (ಹಲಾಯು. ೮೬-೩೬೩). [ ನಯನ.ಜಲ್ಯ] 

ನಯನಜಳ "ನಯನಜಲ' ನೋ. 


ನಯನತ್ರಯ (ನಂ). ೧. ಮೂರು ಕಣ್ಣುಗಳು : : ಲೋಕವಿಸ್ತರಣ 


೪೩೬೬ 


ನಯನರೋಮ 


ನಯನಪ್ರಭೆ (ನಾ). ಕಣ್ಣಿನ ಕಾಂತಿ : ನಯನಪ್ರಭೋಜ್ಜ್ವಲ ಜ್ಕೋತ್ಸ 

ಯುನಾದಂ ಕನ್ನೆ ಮುನ್ನ ಧವಳಿಸಿ ಭೂಷಂಚಯಮಣಣಿಗಣನಿಚಯದೆ ತಾಂ 

ಬಯಲಂ ಚಿತ್ರಿಸಿದಳೆಯ್ದೆ ಗಮನೋತ್ಸವದೊಳ್‌. (ಜಂದ್ರಪು. 3-೦೦೫). 
[ನಯನ * ಪ್ರಭೆ 


$| ನಯನಮಧ್ಯ (ನಾ). ಕಣ್ಣಿನ ಕರಿಯ ಗುಡ್ಡೆ ,-ಆಲಿ: “ಕನೀನಿಕಾ, ನಯನ 


ಶಿ 
ಅ. 


ಪರಮಸುಖದಲಿ ತನುವ |' 


ಪ್ರಭಾವನಯನತ್ರಯರಿ ದೇವ ಗಂಗಾಧರಂ ಬಿಡದೆ ಸಲಹುಗೆ ನಮ್ಮನು |: 


(ಕೈಮಿಧಾ.. 0-3). ೨. ಮುಕ್ಕಣ್ಣ ; ಶಿವ: ಭುವನೇಶಯವನಭುವನ 
ನಯನ ನಯನತ್ರಯ ನಯಸನೆಕರ್ಣಾಕಲಿತಕರ್ಣ (ಬಸಪು. ೬೧-೩೦). 
೩. (?) : ನಯನತ್ರಯಯುತರತ್ನತ್ರಯನಿಧಿ ಲೋಕತ್ರಯಂ ಸಲೋಕಿತ 
ತಾಳೆತ್ರಯ ಪಾಂಡುರಾತಪತ್ರತ್ರಯಮಿವು ನಿನಗಲ್ಲದಜಿತ . ಪೆಂರ್ಗೊಪ್ಪು 
ಗುಮೆ (ಅಜಪು. 6-೯). [ನಯನ ತ್ರಯ] 

ನಯನತ್ರಿಭಾಗ (ನಾ). ಕಣ್ಣಿನ ಕೊನೆ ; ಕಡೆಗಣ್ಣು ; ಕೇಕರ : ಕುಸುಮ 
ಶರಾಸ್ತ್ರಪುಷ್ಟರಜದಿಂ. ಪೊ:ರೆದಂತಿರೆ ಬಾಷ್ಪ ವಾರಿಗಳ್‌ ಪಸರಿಸೆ ರಾಗವಗ್ಗ ಲಿಸೆ 
ಚಾರುಚಲನ್ನಯನಶ್ರಿಭಾಗದಿಂ ಕುಸಿಕುಸಿದೆನ್ನನೀಕ್ಷೆಸುವಳ್‌ (ಉದಂಉ. ೮೪); 
ಜೀವಿತೇಶವ್ಮಿಗೆ ಶೆನ್ನನಾಗ್ರಹಿಸೆ ಸೊಲ್ಲಿಸಲೊಲ್ಲದೆ ನಾಣ್ಣಿ ನೋಡಿದಳ್‌ 

, ಶಾಮ್ಮನದನ್ನಳಪ್ಪ ಕಳಭಾಷಿಣಿಯಂ ನಯನತ್ರಿಭಾಗದಿಂ (ಡಂದ್ರಪು. ೩-೬೨); 
ನಯನತ್ರಿಭಾಗದಿಂದೆನ್ನಯ ಮೊಗಮಂ ನೋಡಿ ಮಗುಟ್ಟು ಮಜವಟ್ಟಂತಾ 
ಶ್ರುಯಮಿಲ್ಲದ ಲತೆ ತೆಂಗಾಳಿಯೊಳಲ್ಲಾಡುವವೊಲಾಕೆ ಕಣ್ಗೆಸೆದಿರ್ದಳ್‌ 
(ದಳು. ೪-೯೧). [ನಯನ 4 ತ್ರಿಭಾಗ] 

ನಯನಪಕ್ಷ್ಮ (ಮ). ಕಣ್ಣಿನ ರೆಪ್ಪೆ; ಎಮೆ : ವಿಷದ ಪೂತನಿ ನಯನಪಕ್ಷ್ಮ 
ದೊಳಗಿರಳಿ.? CR. ೪೧೬). [ನಯನ + ವಕ್ಷ್ಮ] 

ನಯನಪಾವಕ (ನಾ). ಕಣ್ಣಿನ ಬೆಂಕಿ ; ನೇತ್ರಾಗ್ನಿ : ಹರಿ ಸರೋಜಾಸನರು 
ಶೂಲಿಯ ಹೊರೆಗೆ ಬಂದರು ದೇವದೈತ್ಯರೆ ಪುರವಧರ್ಮದ ಪೇಟೆಯಾದುದು 


ನಯನಪಾವಕನ ಕರೆದು ಬೆಸಸುವಡಿದು ಸಮಯ ಎಂದರು 
ಪಾರ್ವತೀಪಶಿಗೆ (ಕುವ್ಯೂಕ. ೭-೩೪). [ನಯನ + ಪಾವಕ] 
ನಯನಪುತ್ರಿಕೆ (ನು). ಕಣ್ಣಿನ ಗೊಂಬೆ ; ಪಾಪೆ.: ಜಾನಕಿ .. - ಧಾರಾ 


ನಿಳಯ ಜಲಯಂತ್ರಪುತ್ರಿಕೆಯಂತೆ ನಯನಪತ್ರಿಕೆಗೆ ಮಣಿಭೂಷಣಮೆನಿಸಿ 
(ಪಂರಾಮಾ, ೩-೪೦ ವ). ನಯನ 4 ಪತ್ರಿಕೆ) 


4 ನಯನರೋಮ (ನಾ). ಎ ನಯನಪಕ್ಷ್ಮ : 


ಮಧ್ಯಂ, ತಾರಾ - ಈ ೩ ಕರಿಯಾಲಿ” (ಜಲಾಯಡ. ೮೬-೩೬೬). 
[ ನಯನ + ಮಧ್ಯ] 
ನಯನಮನೋಹರ (ಗು). ೧. ಚೆಲುವಾದ. ಸುಂದರವಾದ; 
ನೋಟಕ್ಕೆ ಆಪ್ಯೂಯ ಮಾನ ವಾದ: ಹಾ ನಯನಮನೋಹರ 
ರೂಪರಿರಾ ಹಾ ನರಪಕುಲೋಜ್ಞ್ವಲಧೀಪರಿಠಾ (ಜೀನಸೆ. ೨೪-೪೫ 
ರಗಳೆ), (ನಾ). ೨. ಚೆಲುವಾದುದಂ ; ಸುಂದರವಾದುದು : ನಯನ 
ಮನೋಹರಂ ಮನುಜನಿರ್ಮಿತಮಲ್ಲದು ಎಂಬ ನಿಶ್ಚೆಯವೂ. 
ನೊಡರ್ಚಿ ವಿಸ್ಮಯರಸಾಕರಮಾ ಕರುಮಾಡಮೊಪ್ಪುಗುಂ (ಮಲ್ಲಪು: 
ಶಂಂತವಾಗಿರುವ ತನುವಿನಿಂದ ನಯನಮನೋಹರವಾಗಿರುವ 
ರುದ್ರಮೂರ್ತಿ (ಮಠಾ, ೩೮), [ ಸಂ.) 
ನಯನಮನೋಹರಿ (ನಾ). ಅಂದವಾಗಿರುವವಳು; ನೋಟಕ್ಕೆ 
ಆಪ್ಯಾಯಮಾನವಾಗಿರುವವಳುು : ನಯನಮನೋಹರಿ ಹೃದಯಾ 
ಶ್ರಯನ ಸತೀ ಸದ್ಯಶೆ ನೃವವಧೂಮಂಖತಿಳಕಂ ಪ್ರಿಯಕಾರಿಣಿಯಾ ಭೂಪ 
ಪ್ರಿಯೆಯವರ್ಗಳ್‌ ಸ)ಖದಿನಾಳುತಿರೆ': ತತ್ತುರಮಂ (ಮಹಾನೇ. ೨-೩೩). 
[ಸಂ. ನಯನಮನೋಹರೀ | 
ನಯನಮರೀಚಿ (ನಾ). ಕಣ್ಣಿನ ಕಿರಣ,-ಕಾಂತಿ :: ನನೆಗಣೆಯನ ಕಣೆಗಳ 
ವೊಲು ಗೋಪಕಂಗನೆಯಂರ. ನಯನಮರೀಚಿ ತನುವಿನೊಳಗೆ -ಪಸರಿಸಲಾ 
ತಾಪಸ ಮನವನಿತ್ತನು ಮನಸಿಜಗೆ' (ಅಂಜಕ ೫೭೩) : ಸಯನಮರೀಚೆಯಂಂ 
ಕಬರಿಕಾಂತಿಯುಷಿರ್ದೆನೆಗಿಂದ್ರುನೀಲಮಾಲೆಯ - ವರಮೌಕ್ತಿಕಾಪಳಿಯ 
ರಜ್ನೂಗಳಂತಿರೆ (ಸೂಕ್ತಿಸು. 6-೩9): ನಯನಮುರೀಚಿಗಳ, ಪುದಿಯೆ 
ನೀಲದ ಮಾಲೆಗಳಂತೆ.. . . ಅಚ್ಚ ಜಾದಿಯ ಪೊಸಮಾಲೆಗಳ್ಳಿಡಿದು ಮಾಜುವ 
ನೀಆ್‌ಯನಲ್ಲಿ ಮಾಲೆಗುರ್ತಿಯೋ ಮಣಿಗಾರ್ತಿಯೋ ಎನುತೆ ನೋಟ್ಟುದು 
ವಿಸ್ಮಯಭಾಜನಂ ಜನಂ (ಧರ್ಜುನಾ. ೨-೭೯). 
[ನಯನ + ಮರೀಚಿ] 
ನಯನಯುಗ (ನಾ). ಕಣ್ಣುಗಳ ಜೊತೆ; ಎರಡು ಕಣ್ಣುಗಳು : ನಯನ 
ಯುಗಂ. ನಾಸಾಗ್ರಪ್ರಯಂಕ್ತಮವ್ಯಕ್ತವರ್ತನಂ ಪ್ರಾಣಾಪಾನಾಯುಗಂ 
(ವರ್ಧಪು. ೧೫-೬೨; ನಯನಯುಗಂ ತಳತ್ತಳಿಸೆ ದಂತಮರೀಚಿ 
ಲಸತ್ಯಪೋಳಭಿತ್ತಿಯನವಳಂಬಿಸಲ್‌ . . . ಈ ನಿಷಧಾಧಿನಾಯಕಂ 
(ನಳಶಂ, ೦೨೯); ನಯನಯಂಗದಿಂ ಜಗವ ಪೊರೆದು, `ನಿಟಿಲಾಕ್ಷಿಯಿಂ 
ಲಯಿವಡಿಸುವುದದೇನು ಶಿವಯೋಗಲೀಲೆ ? (ಮುಳುಳ, ೬೧೩). 
[ನಯನ + ಯುಗ] 
ನಯನಯುಗಳ . (ನಾ). ಎ ನಯನಯುಗ : ಅಳಿ ನಳಿನೋತ್ಸಳರುಚಿಗಳ 
ನಳಕೂನನ ನಯನಯುಗಳದಿಂ ಗೆಲಿರ್ದುಂ ಕೊಳದೊಳಗೇನಂ ನೋಟಕ್ಟಿಗ 
ವಿಳಾಸಿನೀ ನಿನ್ನವೋಲದೇನಶಿಶಯಮೋ (ಕವಿರಾ. ೧-೮೭). 
[ ನಯನ + ಯುಗಳ (ಐ ಯುಗಲ) ] 
ನಯನರೋಗ (ನಾ). ಕಣ್ಣಿನ ಬೇನೆ,- ರೋಗ : ಹಿತ್ತಾಳೆಯೊಳು ನಯನ 
ರೋಗದೊಳು -ಬಾಣಲೆಯೊಳು . . . ವಿಮಾನದೊಳು ಪುಷ್ಪಕಮೆನಿಕ್ಕು 
ನಯನರೋಗದೊಳು ಛೇದನದೊಳರಿಯೆಂಬ 
`[ ನಯನ * ರೋಗ) 
“ನಯನರೋಮಂ ಪಕ್ಷ್ಮಂ” 
[ ನೆಯನ * ರೋಮ. 


೨೨೭೫) ; 


(ಮಂಗರಾ. 0೦೫೩-೬೪) :. 


ಶಬ್ದಂ (ಶಬ್ಮಮಂ. ೧೦೫). 


(ವಸ್ತು ಕೋ. ೭೧-೨೨). 


ನಯನವಾರಿ 


ನಯನವಾರಿ (ನಾ). ಎ ನಯಂನಜಲ : ಗಳಿಯಿಸುತಿರೆ ಕೆಬರಿಭರಂ ಗಳಿಯಿ 
ಸುತಿರೆ ನೆಯೆನವಾರಿ ನಿನ್ನಾನನದಿಂ (ಗದಾಯು, ೦-೬೬) ; ಇವರುಬ್ಬರಿಸಿದರು 
ಹರುಷದಲಿ ನೆನೆದರಸಿ" ನಯನವಾರಿಯಲಿ (ಕುವ್ಕಾಆ. ೨೦-೨೦) ; ಕೃಷ್ಣನ 
ವರಸುಧಾಮಯಪಚನವನು ಪಂಕರುಹಮುಖಿ ಕೇಳುತ್ತೆ ನನೆದಳು 
ನಯನವಾರಿಯಲಿ (ಕುವ್ಯಾಉ. ೭-39). [ನಯನ + ವಾರಿ] 

ನಯನವಿಹ್ವಲ (ನಾ). ಕಂಗೆಟ್ಟವನು ; ದಿಗ್ಭಮೆಗೊಳಗಾದವನಂ : 
ನಯನದ್ವಯಂದಿಂ ತವೆ ನೋಡಲ್‌ ನೆಣಕಿಯದೆ ನಯನವಿಹ್ವಲಂ ಹರಿ 
ಸಹೆಸ್ತ್ರಲೋಚನನಾದಂ (ಇಂತಿಪು. ೧೦-೬೦). 

[ ನಯನ * ವಿಹ್ವಲ]” 

ನಯನವೀಧಿ (ನಾ). ಕಣ್ಣಿನ ನೋಟದ ಪರಿಧಿ,_ ಹರವು: ಸರಸಿಜದ 
ಮಧು ಮಧುಕರನನನುಕರಿಸಿದೊಡೆ ಚಂದ್ರಿಕೆ ಚಕೋರನ ವರಿಸಿದರೆ ನಿಧಿ 
ಲಕ್ಷ್ಮಿ ಸುಳಿದರೆ ನಯನವೀಧಿಯಲಿ ಗರುವೆಯರು ಮೇಲಿಕ್ಕಿ ಪುರುಷನ 
ನಜಸಿದರೆ ಜಾಚುವರೆ ಸುಡಲಾ `ಸರಸಿಜವನಾ ಚಂದ್ರಿಕೆಯನಾ- ನಿಧಿಯನಾ 
ವಧುವ (ಕುವ್ಮಾಅ. ೮-೩೩). [ ನಯನ + ವೀಧಿ (ಬೀದಿ) 

ನಯನಶಿಖ (ನಾ). ಕಣ್ಣಿನ ಬೆಂಕಿ : ನಿಟಲಸೆತ್ರನ ನಯನಶಿಖಿಯುಬ್ಬಟೆಗೆ 
ಸವಂ ಜೋಡಿಸಿತು ಕರ್ಣನ ಚಟುಳವಿಕ್ರಮಪವನಪರಿಗತಚಾಣಶಿಖಿನಿಕರ 
(ಕುವ್ಕಾಕೆ. ೧೩-೩೯). [ನಯನ + ಶಿಖಿ] 

ನಯನಶ್ರವಣ (ನಾ). ಎ ನಯನಕರ್ಣ. "ನಯಂನಶ್ರವಣವೇಣಿ' ಪರಾ. 

[ನಯನ + ಶ್ರವಣ, 

ನಯನೆಶ್ರವಣವೇಣಿ (ನಾ). ಹಾವಿನಂಥ ಜಡೆಯುಳ್ಳವಳಂ; ನಾಗ 
ವೇಣಿ : ಭಯಪಾಪತಾಪದೂರೆ ಜಯಜಯ ಗುಣಸಾರೆ ... ನಯನ 
ಶ್ರವಣವೇಣಿ (ತೀರ್ಥಮ. ೧೧). [ ನಯನಶ್ರವಣ + ವೇಣಿ] 

ನೆಯೆನೆಸಂಪ್ರೀತಿ (ನಾ). ನೋಟ ಮಾತ್ರದಿಂದಲೇ ಉಂಟಾಗುವ 
ಪ್ರೀತಿ; ಚಕ್ಷೂರಾಗ : ನಸುನಗುತೆ ಕಡೆಗಣ್ಣಲಂಗನೆಯೆಸೆವ ಮುಖವನು 
ನೋಳ್ಬನು . , . ಶಶಿವದನೆ ಯತಿಯಲಿ ಕಟಾಕ್ಷವ ಹಸರಿಸಿದಳಿಂತಿಬ್ಬರಿಗೆ 
ಮನ ಬೆಸುಗೆವಡೆದುದು ನಯನಸಂಪ್ರೀತಿಯಲಿ ತಮ್ಮೊಳಗೆ (ನಿಛಾಗ. 
೦೦-೭೨-೨8). [ನಯನ + ಸಂಪ್ರೀತಿ] 

ನೆಯನಸಲಿಲ (ನಾ). - ನಯನಜಲ : ಪ್ರೇಮಪುಳಕದ. ನೆಯಸಸಲಿಲದ 
ರೋಮಹರ್ಷದ ಸತ್ಯಭಾವದೆ ಭೂಮಿಪತಿ ಮೈಯ:ಕ್ಕಿದನು ಮುವಿವರನ 
ಚರಣದಲಿ (ಕುವ್ಯಾಅ. ೪-6). [ನಯನ 4 ಸಲಿಲ] 

ನಯನಸುಂದರತೆ (ನು). ನೋಟಕ್ಕೆ ಅಂದವಾಗಿರುವಿಕೆ; ನಯನ 


ವುನೋಹೆರತೆ: ಆಳೋಕಪ್ರಿಯಜನನ ನಯನಶುಂದರತೆಯುಂ (ಕಾತಿಪು. 


೧೨-೦೯ ವ). [ಸಂ. ನಯನಸುಂಧರತಾ) 

ನಯನಾಂಚಲ, ನಯನಾಂಚಳ ' (ನಾ). ಕಣ್ಣಿನ ಕೊನೆ; ಕೆಡೆಗಣ್ಣು ; 
ಕಟಾಕ್ಷ : ತಮ್ಮ ನಯನಾಂಚಲಚಂದ್ರಿಕೆಯಿಂಂ ನವೇಂದುಕಾಂತದ ಗಿಳಿ 
ಯಂತೆ ಕೌತುಕಮನಾ ಕ್ಷಣದೊಳ್‌ ಕುಡೆ (ಪಂರಾಮಾ. ೧-೦೧5) ; ವಲ್ಲಭ 
ವಾಜಿವಾರಣುಗಳ ನಯನಾಂಚಲಂಗಳಿಂ ಗಳಿತಾಶ್ರುಬಿಂದುಗಳನಾನಂದಾಶ್ರು 
ಬಿಂದಂಗಳೆಂದುಂ (ಮಜಾನೇ. ೦೩-೪೪ ವು; ನಲಿಯುತೆ ನಯನಾಂಚಲವ 
ಕವಿಸಿ ನಿನಗೊಲಿವನು ಸಂದೆಗವಿ;ಲ್ಲ' (ಕರ್ನಾಕ. ೨೨೬). ನಯೌನಾಂಚಳ ; 
ತಳರ್ವೆಳವೆಣ್ಣಳ ನಯನಾಂಚಳರುಚಿಚಂದ್ರಿಕೆಯನಾಂತು . . . ಅಲ್ಲಿಯ 
ಸೋಮಸೂರ್ಯವೀಧಿಗಳೆಸೆಗುಂ (ಉಜಕೇ. ೨-೯0); ಸರಾಗನಯನಾಂಚಳ 
ಮೊಬ್ಬರೆ . , . `ಎಳೆಯಳೊಅಲ್ಮು ಬಂದು ಮಣಿವಾಗಿಲೋಕ್ಷಿಸಿದಳ್‌ 
ಮಹೀಶನೆಂ (ರಾಜಕೀ. ೭೨೯); ಸೊಂಪೊದವಿದೊಡಲ ರಾಗನಯನಾಂಚಳ 
ಮೊಪ್ಪಿರೆ ನೋಡಿದಳ್‌ ಮನೋಮುದದಿನರಾತಿಭೂಪಚಯಮಾೌಳಿವಿರಾಜಿತ 
ಪಾದಪದ್ಮನೆಂ (ಯಾದಕಂ. 8-೭). ನಯನ ೬ ಅಂಚಲ] 

ನಯನಾಂಚಳ "ನಯನಾಂಚಲ' ನೋ. 


೪೩೬೭ 


ನಯನಾನಂದಕರ 


ನಯನಾಂಜನ (ನಾ). ೧. ಕಣ್ಣಿಗೆ ಲೇಪಿಸುವ ಕಾಡಿಗೆ; ಕಣ್ಕಪ್ಪು : 
ನಯನಾಂಜನಮಂಜನಮೆನೆ ನಯದಿಂ ಮುಸುಕಿದ ದುಕೂಲಮವ:ರ್ದಿರೆ 
ಮೊಗದೆೋಲೋ ಪ್ರಿಯನಿಧಿಯಂ ತೈತ್ಯಕುಶೇಶಯಲೋಚನೆ ನೋಡು 
ವಂತೆ ಸೊಗಯಿಸೆ (ಊೀಉವ. ೭-೬೮); ಖಳರ ಹೃದಯದ ಗರುಡಿ 

೬8 ಘೂಕಾವಳಿಯ ನಯನಾಂಜನ . . . ಅದನೇವೊಗಳ.ವೆನಂ ಮಸಗಿತು 
ತಮಸ್ತೋಮ (ಕುವ್ಯಾದ್ರೋ. ೦೩-೨೮). ೨. ನಿಧಿ, ನಿಕ್ಷೇಪಗಳನ್ನು 
ಕಾಣುವ ಶಕ್ತಿಯನ್ನು ಕೊಡುವುದೆಂದಂ ನಂಬಲಾದ ಅಂಜನ ; 
ಸಿದ್ಧಾ ೦ಜನ. [ ನಯನ + ಅಂಜನ] 

ನಯನಾಂಬು (ನಾ). ಕಣ್ಣೀರು ; ಕಂಬನಿ: ಪೊಳೆವಲರ್ಗಂಗಳಿಂ ಮಿಳಿರ್ವ 
ಬೆಳ್ಳು ರಸಾತ್ಮಕಮಾಗಿ ಗಂಡಮಂಡಳೆತಳದಿಂದಮಂದಿಟ್‌ಯುತಿರ್ದಾದೆನಲ* 
ನಯನಾಂಬುಲೋಚನಂಗಳಿನಿರದುಣ್ಮಿ (೪8ದಂಪೂ. ೬೯೯); ಸುರಿವನಯನಾಂಬು 
ಗಳ ಮೂಗಿನ ಬೆರಳ ತೂಗುವ ಮಕುಟದವನೀಶ್ವರನು ಮೌನದೊಳಿದ್ದ 
ನೊಂದು ವಿಗಳಿಗೆ ಮಾತ್ರದಲಿ (ಕುವ್ಕಾಸ. ೦೨-೫೩). 

[ ನಯನ + ಆಂಬ್ಯು) 
35| ನಯನಾಂಶು (ನಾ). ಎ ನಯನಮಾರೀಚಿ : ಶಿಶುಗೆ ನಯನಾಂಶು ದುಗ್ಧ 
ಪ್ರಸರದೆ ಜನ್ಮಾಭಿಷೇಕಮಂ ಮುನ್ನೊಂದಂ ಪೊಸೆಯ:ಸಿ. . . ಇಂದ್ರಾಣಿ 
ನೆಗಪಿದಳ್‌ ಕೆಂದಳದಿಂ (ಜಾದ್ರಫು. ೧೨-೨೫) ; ಪೊಣ್ಮೆ ನಯನುಂಶು ಗಗನಕೆ 
ತಟಿಲ್ಲತೆಯ ಪರ್ಬಂ ಪಡೆಯಲು ಬರುತಿರ್ದರಖಳಸ್ವೀಯರು (ವು. 
೩-೧೨). . [ನಯನ + ಅಂಶು] 

೫ | ನಯನಾಕರ್ಷಣವಎದ್ಯೆ (ನಾ). (ಬೇರೆಯವರ) ನೋಟವನ್ನು ತನ್ನ 
ಕಡೆಗೆ ಸೆಳೆಯಂವ ಕಲೆ,-ಸೆಳೆಯುವಿಕೆ : ನಯನಾಕರ್ಷಣವಿದ್ಕೆ ಗಂಡು 
ವರಿಜಂ ಕೈಕೊಂಡುದೋ . . . ಪೇಬಕಿಂಬಿನಂ , .. ಪೊಕ್ಕಂ ಸಭಾ 
ಸದ್ಮವ:ಂ (ಪಂರಾಮಾ. ೩-೩೮). [ನಯನ ಆಕರ್ಷಣ * ವಿದ್ಯೆ] 

ನಯನಾಗ್ನಿ (ನಾ). (ಶಿವನ) ಕಣ್ಣಿನ ಬೆಂಕಿ : ಕಂಡನಾ ಸಮಯದೊಳ್‌ 
ಕಮಲಜಂ ಹರಕರೆದೆ ಖಂಡಿಸಿದೆ ತನ್ನುತ್ತಮಾಂಗಮಂ ರುಧಿಶಜಲಮುಂಡು 
ಪೋಳಿಸಿದ -ನಯನಾಗ್ನಿಯಂ ಪೊಗಳುತಿಹ. ಸಕಲವೃಂದಾರಕರನು (ಜಿಬಪು. 
೧8-೦೬). [ನಯನ 4 ಅಗ್ನಿ) 

ನಯನಾತಿಥಿ (ನಾ).' ನೋಟಕ್ಕೆ ವಸ್ತುವಾದ ವ್ಯಕ್ತಿ ; ಕಣ್ಣಿಗೆ ಕಾಣಿಸಂವೆ 
ವ್ಯಕಿ : ಅಂತಾ ಮಹಾತಿಥಿ ನಯನಾತಿಥಿಯಾಗಿರ್ಪುದುಂ (ಪಂರಾಮಾ. 
೨-೧೪ ಪ); ಬಟ್ಟೆಗರಅವಟ್ಟಿಗೆಯ, ಬಾಲೆಯರ ನಯನಾತಿಥಿಗಳಾದರ್‌ 
(ರಾಮಾಕ್ಮ. ೩೨-೧೧). [ ನಯನ ೬ ಅತಿಥಿ] 

ನಯನಾನಂದ (ಗಂ). ೧. ಕಣ್ಣಿಗೆ ಸುಖಕರವಾದ ; ಅಂದವಾದ ; 
ಮನೋಹರವಾದ: ನಯನಾನಂದೆವಿಳಾಸರೂಪನಮರೀನೀಲಾಲಕಾಲೀಢ 
ಪಾದಯುಗಂ ಅದೇಂ ನಲಿದನೋ (ಅಪಿಫು. ಇ-೭೧) ; ನಯನಿಿನಂದ 
ಮೃಗಾಂಕಬಿಂಬಮುದಯಂಗೆಯ್ವಾರ್ಕಜಿಂಬಂ . , , ಪ್ರಿಯಗಳ್ಳೆಂಗೊಸೆ 
ದೀಗೆ ಮಂಗಳಮಹಾಶ್ರೀಯಂ ಜಯಶ್ರೀಯುವಂಂ (ಪಂಪಳಾ.. ೧೪-೩೩). 
೨. ಕಣ್ಣಿಗೆ ಉಂಟಾಗುವ ಆನಂದ; ನೋಟದ ಸುಖ: 
ನಯನಾನಂದಮನುಂಟುವಾಡಿ ಮಧುವಿಂ ಕೈವಂದುದು .. . ಉಡ್ಕಾನ 
ಮಾಲೆಯಸಾವಂ ರಸಚಿತ್ರಮಾಗೆ 'ಬದೆವೆಂ (ಮು ಪು. ೫-೪9) ; ನಯನಾನಂಧ 
ಮನಿತ್ತುದಿಂದ್ರನಟನಪ್ರಾಗಲ್ಪ್ಯದಿಂ. .. ದೇವಕಾಂತೆಯ:ರಲ್ಲಾಡದೆ ಸಂದ 
ಸೆಳ್ಳುಗುರೆ .ಸೂಚೀನರ್ತನಂ (ಅನಂಪು.' 8-೯೭). 

[ ನಯನ + ಆನಂದ] 

ನಯನಾನಂದಕರ (ನಾ). ಕಣ್ಣಿಗೆ ` ಸಂತೋಷವನ್ನುಂಟಂಮಾಡುವುದು.; 
ಅಂದವಾದುದಂ ; ಸೊಗಸಾಗಿರುವುದು: ನಯನಾನಂದಕರಂ ಸುಖಚಯ 
ಸಹಿತಂ. .-  ಸಜ್ಜಿನಚಿತ್ತಪ್ರಿಯಮೆನಲೆಸೆದಿರ್ಪದಧಿಕಮೆನೆ ಕುಸುಮ 
ಪುರಂ (ದಕಕೂ, ೧-೨೪). ಸಂ.) 


10 


ನಯನಾನಂದನ 


'ನಯನಾನಂದನ (ಗಂ). ಕಣ್ಣಿಗೆ ಸಂಖಕರವಾದ,_ಆಪ್ಕಾಯಂನವಾದ ; 
ಅಂದವಾದ : ನಯನಾನಂದನದಾಮಮಂ ಹಿಮಕರಾಂಶೂದ್ಧಾಮಮಂ 
ಕನ್ನೆ ತನ್ನಯ ಕೆಯ್ಕೊಳ್‌ ಕುಡೆ (ಕಾಂತಿಪು. ೩-೧೬೧). [ನಯನ+ಆನಂದನ] 

ನಯನಾಭಿರಾಮ (ಗು). (೧.). ಕಣ್ಣಿಗೆ ಸುಂದರವಾದ ; ಮನೋಹರ 
ವಾದ : ನಯನಾಭಿರಾಮದೇಹಂ . . . ನಯವಿನಯನಿತ್ಮ್ಯಶೀಲಂ ಜಯ 
ಕಾಂತಾಕಾಂತನಲ್ರೆ ನಳಭೂಕಾಂತಂ (ನಳದಂ. ೧೩೨). (ನಾ). ೨. ಕಣ್ಣಿ ಗೆ 
ಮನೋಹರನಾದವನಂ ; ಸುಂದರ ; ಒಂದಂ ಬಿರುದು: ಬಪ್ಪನಂಕ 
ಕಾಟಂ [ಕುಮರ]ಂಕಭೀವಂಂ ನಯನಾಭಿರಾಮಂ . . . ಶ್ರೀಮದ್ಕುವ 
ರಾಜಂ ಮಲ್ಲಿಕಾರ್ಜ್ಸಾನದೇವರು  (ಸೌಇಇ. ೫೫, ೭೧-೧೦; 3109). 
೩. ಕಣ್ಣಿಗೆ ಸುಂದರವಾದುದು; ಮನೋಹರವಾದಂದಂ : ನಯ 
ನಾಭಿರಾಮಮೆಂಬುದುಮಿದು ಕೃಷ್ಣನಿರ್ವ ಪುರಂ (ಮಹಾನೇ. ೭-೧೩೦). 

[ ನಯನ + ಅಭಿರಾಮ) 

ನಯನಾಮೃತ (ನಾ). ಕಣ್ಣಿಗೆ ಅಮೃತಪ್ರಾಯವಾದುದು, -ಆಪ್ಯಾಯ 
ಮಾನವಾದಂದಂ ; ನೋಟಕ್ಕೆ ಸುಖಕರವಾದಂದು : ನಯನಾಮೃತಕ್ಕೆ 
ಮತ್ತಾರಯೆ ಕರ್ಣರಸಾಯನಕ್ಕೆ ಸುರನರಜನತಾಶಯಸ್‌ಾಖ್ಯಕ್ಕುದ್ಧವ 
ಭೂಮಿಯಿದೆನೆ ಸಂಗೀತಭೂತಳಂ ಸೊಗಯಿಸುಗುಂ (ದಂದ್ರಪು. ೧೫-೭೦). 

[ನಯನ + ಅಮ ತ] 

'ನೆಯನಾತ (ನಾ). [ಕಾವ್ಯಮಾ] ಕಾವ್ಯದ ಹದಿನೆಂಟು ಬಗೆಯ ದೋಷ 
ಗಳಲ್ಲಿ ಒಂದು; ಕವಿಸಂಪ್ರದಾಯಕ್ಕೆ ವಿರಂದ್ಧವಾದಂದಂ : 
ಅಸದರ್ಥಂ ವಿಪರೀತ ಕಲ್ಪನೆಯಭವ,ಂ ದುಷ್ಕರಂ . . ನಷ್ಟಸಮಾಸಂ 
ನಯನಾಶರೀತಿವಿಫಲಂ “ದುರ್ಲಕ್ಷಣಂಯ ಹಾಸ್ಯವಾಗ್ವಿ ಮಾಸೌಮ್ಕ್ಮಮ 
ನೋಜೆಯೆಂಬಿವಿನಿತುಂ  ದೋಷಂಗಳಷ್ಟೂದಶಂ (ಛಂದೋಂಬು. 
*ಡಿಪರ್ಯ). "ಅಷ್ಟಾದಶದೋಷ', "ದಂರ್ಲಕ್ಷಣ' ಪರಾ 

[ ನೆಯ * ನಾಶ] 

ನಯನಾಶ್ರು (ನಾ). ಕಣ್ಣೀರಂ ; ಕಂಬನಿ: ಅಲ್ಲಲ್ಲಿ ಶಿವಪುರಾಣಂಗಳಂ 

ಕೇಳುತಂ ಸಲ್ಲೀಲೆವೆರ್ಚಿ ನಯನಾಶ್ರುವಂ ಸೂಸುತಂ (ತಿರುರ. ದೇ. ೪-೧೫). 
[ ನಯನ + ಅಶ್ರು) 

ನಯನಾಸ್ತಂದ (ನಾ). ಕಣ್ಣುಗಳನ್ನು ಅಲಾಗಾಡಿಸಂವಿಕೆ (?) : ವಂದಿಸಿ 
ದರಿವರೆ ೈವರವರಾನಂದಜಲಪರಿಲುಳಿತ ನಯನಾಸ್ಟ್ಪಂದ: ಪರಿತೋಷದಲಿ 
ತೆಗೆದಪ್ಪಿದರು ಪಾಂಡವರ (ಕುವ್ಕಾಆ. ೧೭-೩೦). [ಸಂ.7 

ನಯನಿಪುಣ (ನಾ). ೧. ರಾಜನೀತಿಯಲ್ಲಿ ನುರಿತವನಂ ; ರಾಜನೀತಿ 
ಕುಶಲ ; ಕೋವಿದ : ನಯನಿಪುಣರುಪಾಯ:ಚತುಷ್ಟಯದೊಳ್‌ ಸಾಮ 
-ಮನಗಣ್ಮಷುಡ್ಲುಣ್ಯ್ಮದೊಳಾರಯೆ ಸಂಧಿಯಂ . ಮೊದಲ್‌" ಮಾಡಿಯೆ 
ಪೇಟ್ಜರ್‌ (ಪಾರ್ಕ್ರಪು. ೨-೩೧. ೨. (ಪ್ರಾಣಿಗಳನ್ನು) ತಿದ್ದಿ ಪಳಗಿಸುವ 
ವಿದ್ಯೆಯಲ್ಲಿ ನಿಷ್ಠಾತನಾದವನು ; ಶಿಕ್ಷಾವಿಧಾನದಲ್ಲಿ ನುರಿತವನು : 
ನಯನಿಪುಣ ಸೂತ್ರಧಾರಂ್‌ ನಿಯಮಿಸುವರ್‌ ಭದ್ರಮಂದಮೃಗ 
ಸಂಕೀರ್ಣನ್ವಯದ ನೃಪಕರಿಗಳಂ ಪ್ರಣಿಧಿಯೊಡಂಬಡೆ ಸಕಳಶಿಕ್ಷೆ 
ಕಣ್ಣೋ ಟುವಿನಂ (ಪುಷ್ಪಪು. 3-8). [ ನಯ್ಮ * ನಿಪುಣ) 

ನಯನುಡಿ (ನಾ). ಮೃದುವಾದ ಮಾಾತಂ; ಹಿತವಾದ ಮಾತು: ರಾಮನ 
ಮನವ ನಯನುಡಿಯಿಂದ ತಿಳುಹಿದನು (ಕುವ್ಕಾಗ. 9-೩8) ; ಬದ್ಧವಾದ 
ನಯನುಡಿಯು ಇಲ್ಲದಾತನೆ ಹೊಲೆಯ (ಪುರಂದ, ೧-೧೭೮-೩). 

[ ನಯ, + ನುಡಿ,] 

.ನಯನೋತ್ಸವ (ನಾ). ಎ ನಯನಾನಂದ ೨; ನಯನೋತ್ಸವಮಂ 
ನವಕಳಿಕೆಯಿನ್ನುದ್ಯತ್ತಳದಿನೀವ ಸಂತಾನದ ಲೀಲೆಯನಾಂತು ಖಚರರಾಜಂ 
ಸ್ಮಯಂಪ್ರಭೆಯುಮರ್ಕಕೀರ್ಶಿಯುಂಬೆರಸಿರ್ದಂ (ವರ್ಧಪು. ೫-೪೨). 

[ನಯನ + ಉತ್ಸವ) 


೧-೪೬ 


೪೩೬೮ 


485 


ನಯಮೂರ್ತಿ 


ನಯನೋತ್ಸವಕರಿ (ನಾ). ಕಣ್ಣಿಗೆ ಆನಂದವನ್ನುಂಟಂಮಾಡಂವವಳಂ : 
ನಯಂನೋತ್ಸವಕರಿ ರತಿಪತಿ ಜಯಲಕ್ಷ್ಮೀಸಮಸ್ತಸತ್ಕಳಾಕೋವಿದೆ ಪುಣ್ಯ 
ಯಶೋರ್ಥಿನಿ ಪೆಸರ್ವೆತ್ತಳ್‌ ಸ್ವಯಂಪ್ರಭಾದೇವಿ ಖಾತನನುಜಾತೆ ವಲಂ 


(ವರ್ಧಪು.. ೩-೬4), [ ಸಂ. ನಯನೋತ್ಸವಕರೀ] 

ನಯನೋತ್ಸಾಹ (ನಾ). ವಂತ್ತೆ ಮತ್ತೆ ನೋಡಬೇಕೆಂಬ ಆಸೆ; 
ನೋಟದ ಆಕರ್ಷಣೆ: ನಯನೋತ್ಸಾಹಮನಿತ್ತು ದೇಹರುಚಿ 
ಯಿಂದೆಯ್ತಂದನಾಕಾಶಗಂಗೆಯ ನೀರ್ವಾನಿಸನೆಂಬಿನಂ. .. . ನಾರದಂ 


(ಪಂರಾಮಾ, ೩-೧೮). [ನಯನ ಉತ್ಸಾಹ) 

ನಯನೋದಕ (ನಾ). ಕಣ್ಣೀರಂ; ಕಂಬನಿ: ನಾದಿದಳು ನೃಪನಂಭ್ರಯನು 
phe ತವ (ಕುವ್ಮಾಅ. 3೦-೬) ; ಕೊರಗಿದಾನನದೊಸರ್ವ 
ನಯನೋದಕದ ಸುಯ್ಲಿನ ಹಸಂಕೆಯಲೈತಂದರಿರುಳು ದಶಾಸ್ಕನಿದ್ದೆಡೆಗೆ 
(ಕೊರರಾ, ೬-೧೨-೧). [ನಯನ + ಉದಕ್ಕ) 

ನಯನೋದ್ಧತ (ಗಂ). ಕಣ್ಣಿನಲ್ಲಿ ಹುಟ್ಟಿದ, ಉಂಟಾದ: ಮ 
ಕುಸುಮಗ್ರಂಥಿಯೆಲ್ಲಮೊರ್ಮೆಯೆ ತೆರಳ್ತು ಕೆಡುವುದು (ರೋಕೋಪ. 
9-೭೬). [ನಯನ 4 ಉದ್ಗತ ] 

ನಯನೋದ್ಗಳಿತ (ಗಂ). ಕಣ್ಣಿನಿಂದ ಹೊಮ್ಮಿದ,- ಸೂಸಿದ : ನಯ 
ನೋದ್ಗಳಿತಜಲಧಾರೆಯಲಿ ನೆನೆದುದು ಸಭೆ ವಿಷಾದದಲಿ (ಕುವ್ಮಾಸ. 
೧೪-೭೩). : [ಸಂ. ನಯನೋದ್ಗಲಿತ] 

ನಯನೋನ್ಮಾದ (ನಾ). . ಕಣ್ಣುಗಳಿಗೆ ನೋಟದಿಂದ ಉಂಟಾಗುವ 
ಆನಂದಾತಿಶಯ : ನಯನೋನ್ಮಾದಮನೀಯೆ ನುಣ್ಬರಿಜುಗಳ್‌ ಕಣ್ಣೇ 
ಟದಿಂ (ಅನಂಪು. ೩-೧೭), [ನಯನ 4 ಉನ್ಮಾದ] 

ನಯನೋನ್ಮಿಲನ (ನಾ). ಕಣ್ಣ ತೆರೆಯಂವಿಕೆ ; ರತಿದೇವಿ ಲೀಲೆಯಿಂ 
ಪೊಸಪಷುತ್ಮಳಿ ತಿರ್ದಿ ನಯನೋನ್ಮೀಲನ ಮಾಡಿದಂತಾಯತ್ತು 
೪-೧೨೪), [ನಯನ * ಉನ್ಮೀಲನ] 

ನಯನೋಪಾಂತ (ನಾ). ಕಣ್ಣಿನ ಕೊನೆ; ಕಡೆಗಣ್ಣು; ಕಟಾಕ್ಷ: 
“ನಯನೋಪಾಂತಃ ಅಪಾಂಗಃ-ಈ ೨ ಕಡೆಗಣ್‌” 

[ ನಯನ + ಉಪಾಂತ ; 

ನಯಪಂಡಿತ (ನಾ). ನೀತಿವಿದ; ವಿವೇಕಿ: ನೀಂ ಪ್ರಾಣಜಂ. ದೇಶಕಾಲಾನು 

ವೃತ್ತಿಯ ನಯದಿ ನಯಪಂಡಿತಂ (ಶ್ರೀರಾಮಾ, ೩೬೦-೩೪೯), 
[ನಯ್ಯ + ಪಂಡಿತ] 

ನಯಮಂತ (ನಾ). ವಿವೇಕಿ; ಗುಣವಂತ: ಧಾತ್ರಿಗೆಲ್ಲವಿಸಾಶ್ವರನಾದಂ 
ಭಯವಮುಂ ಲೋಭಮುಮಿಲ್ಲದ ನಯಮನ್ತಂ ಪ್ರಜೆಗೆ ಸ್‌ 
ಮುಲ್ಲ[0] (ಕೊಲ್ಮಾಶಾ, ೯-೦೦; 1147), 

[£ ಇದು "ನಯವಂತ'. ಎಂಬುದರ ಅಪಲಿಖಿತವಿರಬಹುದು ] 

ನಯಮಟ್‌ (ಕ್ರಿ). ರಾಜನೀತಿಯನ್ನು ತಿಳಿ; ನೀತಿನಿಪುಣನಾಗಿರು : 
ಅಡಪವಳಂ . ಪಡೆವಳ್ಳಂ ಮಡಿವಳ್ಳಂ ಸೆಜ್ಜೆವಳ್ಳನಜ್ಜಂ ಬೆಜ್ಜಂ ಅಡೆವಳ 
ನೆಂದಿಂತಿವರಂ ಕಡಂಗಿ ಬಿಡೆ ಜಡಿಯದಿರ್ಕೆ ನಯಮಜ್‌ವರಸಂ (ಕಾವ್ಕಾವ, 
83೬). [ನಯ್ಯ ಆಲ] 

ನಯಮಾತು (ನಾ).ಎನಯನಂಡಿ: (9. [ನಯ್ಯ + ಮುತ್ತು) 

ನಯಮಾರ್ಗ (ನಾ). [ಜೈನ] ವಸ್ತುವಿನ ಒಂದಂಶವನ್ನು ಮಾತ್ರ 
ಪರಿಗ್ರಹಿಸಿ ವ್ಯವಹರಿಸುವುದು : ಒಂದಂಶವನ್ನು ಮಾತ್ರ ಪರಿಗ್ರಹಿಸಿ 
ವ್ಯವಹರಿಸುವುದು ನಯಮಾರ್ಗವು (ಹಿಂದಸಾ. ೭೮). "ನಯ್ಯ' ಪರಾ. 

[ ನಯ್ಯ್ಕ * ಮಾರ್ಗ] 

ನಯಮೂರ್ತಿ -(ನಾ). ರಾಜನೀತಿಯೇ ವಂನಂಷ್ಯಸ್ವರೂಪವನ್ನು 

ತಾಳಿದಂತಿರಂವವನಂ: ಪ್ರಿಯೆಯ ತಾಾಂಟಟ 'ಸೆಗನಚರೇಂದ್ರ 


(ಶ್ರೀಪಾಲ- 


(ಹೆಲಿಯು. ೮೬-೩೬೬). 


ನಯಯುಕ್ತ 


ರುಂದ್ರಸೇನೆಯ :ಬರಪಾರ್ವಯಮೂರ್ತಿಯುಮಂ ನಯಮುೂರ್ತಿಯು 
ಮಂ ಪೋಲ್ಕರನಪಾರಪೌರುಷಪರರಂ .. . ಅಪರಾಜಿತಾನಂತವೀರ್ಯರಂ 
ಕಂಡು (280ತಿಪು. ೩-೭8), [ನಯ್ಯ ಮೂರ್ತಿ) 

ನಯಯುಕ್ತ (ನಾ). ನಯಜ್ಞ; ನೀತಿವಂತ; ವಿವೇಕಿ : ನಯಯುಕ್ತರಗ್ನಿ 
ವತ್ಸ್ಟುಶ್ರಯಮೇವ ದಹಂತಿ ದುರ್ಜನಾ ಎಂಬುದನಾರಯದಿರಿಸಿದಂದು 
ನಮ್ಮನ್ವಯಕಂ ಕೇಡಕ್ಕುವಿ?ವನನೀಗಳೆ ಕಳೆವೊಂ (ಪಾರ್ಕೃಪು. ೪-೬೦). 

[ನಯ್ಯ * ಯುಕ್ತ) 

ನಯವಂಚಕ (ನಾ). ಒಳ್ಳೆಯತನದ ಸೋಗಿನಲ್ಲಿ ಮೋಸ ಮಾಡು 
ವವನು : ಅವನೊಬ್ಬ ನಯವಂಚಕ (ರೂ9). [ನಯ್ಯ * ವಂಚಕ] 

ನಯವಂತ (ನಾ). ೧. ರಾಜನೀತಿನಿಪುಣ; ನೀತಿವಿಶಾರದ : 
ನಯವಂತನಾದೊಡಂ ಕೇಳ್ವುದತಿಹಿತವಚನಮಂ (ಮಣಾವಿ. 5-೩೧). 
ಪಿ. ಗುಣವಂತ. "ನಯವಂತೆ' ಪರಾ. . [ಸಂ. ನಯವತ್‌ ] 

ನೆಯವಂತಿಕೆ (ನಾ). ನಯ; ಕೋವಂಲತೆ ; ಸೌಕಂಮಾರ್ಯ ; 
ಮಾರ್ದವ : ಅವರ ಗಾಯನದಲ್ಲಿ ಬುಯಿಹಾಡುಗರರಿಕೆಯ ಎಲ್ಲ 
ನಯವಂತಿಕೆ, ಚಾತುರ್ಯ ಮತ್ತು ಸೊಗಸುಗಳನ್ನು ಕೇಳಬಹುದಾಗಿತ್ತು 
(ಸಂ%ೀತ. ೩೧), [ನಯ * -ವಂತ - ಇಕೆ] 

ನೆಯವಂತೆ (ನಂ). ವಿನಯವತಿ; ಸೌಜನ್ಯಶೀಲೆ ; ಗಂಣವಂತೆ : 
ಆಚಭೂಪನ ಕಾನ್ತೆ ದಯಾವಂತೆ ಭಾಗ್ಯವಂತೆ ನಿತುಂತಂ ಶಾನ್ತೆ ನಯವಂತೆ 
ಸತ್ಕುಳವಂತೆ ಮಹಾದೇವಿಯೆಂಬ ಪೆಸರಿಂದೆಸೆದಳ (ಎಇ, ೩, ೧೨-೧೩; 
1167). [ನಯವಂತ + - ಎ] 

ನಯವಡೆ "ನಯಂಂಬಡೆ' ನೋ, 

ನಯವರ್ತನೆ (ನಾ). ಸೌಜನ್ಯದಿಂದ ಕೂಡಿದ ನಡವಳಿಕೆ: ನಿನ್ನ 
ನುಡಿನುಣ್ಣಿಂಗೆ, ನಿನ್ನ ನಯವರ್ತನೆಗೆ, ನಾಣ್ಣುತಿಹೆನಾಂ (ಶ್ರೀರಾಮಾ, 
೪೩೦-೨೬೮), [ನಯ +೬ ವರ್ತನೆ) 

ನಯವಾದ (ನಾ). [ಜೈನ] ಲೋಕವ್ಯವಹಾರಕ್ಕಾಗಿ ವಸ್ತುವಿನ 
ಒಂದಂ ಅಂಶವನ್ನು ಪರಿಗ್ರಹಿಸಬೇಕೆಂಬ ವಾದ; ಸಮಗ್ರಜ್ಞಾನ 
ವನ್ನು ಪಡೆಯಲು ವಸ್ತುವಿನ ಒಂದೊಂದು ಅಂಶವನ್ನು ಕ್ರಮವಾಗಿ 
ಗ್ರಹಿಸಂವುದು : ನಯವಾದಂ ನಯವಾಗಿ ಕೂಡೆ. ಪೊಳೆಯಲ್‌ ... 
ಪೇಟ್ವರೀಗೆಮಗುಪಾಧ್ಯಾಯರ್‌ ಸುಖೋಪಾಯಮಂ (ಫುಷೃಪು. ೦-೪) ; 
ವಸ್ತುವಿನ ಒಂದೊಂದು ಭಾಗ (ಧರ್ಮ)ವನ್ನು ಗ್ರಹಿಸುವ ಜ್ಞಾನವು 
ಸಂಪೂರ್ಣವಾಗಿ ಪ್ರಮಾಣವಾಗಲಾರದು. ಈ ವಾದಕ್ಕೆ ನಯವಾದವೆಂದು 
ಹೆಸರು (ಛಾತತ್ತ,. ೨೨೮), "ನಯ್ಯಾ' ಪರಾ. [ನಯ್ಯ + ವಾದ್ಯ] 

ನಯವಿದ (ನಾ). ೧. ರಾಜನೀತಿನಿಪುಣ ; ನಯಜ್ಞ ು; ಸದುದಿತಗುಣ 
ನದಟ*ಂ ನಯವಿದನಪ್ಪಂ ಕಾಲಮಂ ನೆರಂ ತೋರ್ಕೆ ನೃಪಂ (ಕವಿಂ. 
೩-೧೪೭) ; ಕಾವುದು ನೀನೆಮ್ಮನ್ನಯವಿದ ಧರ್ಮಮಾರ್ಗದಿಂ ಗಜವೈರೀ 
(ಪಂಕತಂ. ೮6೮-೬) ; ನಯವಿದನಂ ಸಾಮದಿನಪನಯನಂ ದಂಡದೊಳೆ 
ಗೆಲುವುದು (ಪಶರ್ಶ್ವಪು. ೨-೪೨) ; ನಯವಿದರೆಲ್ಲಮಲ್ಲಿಯೆ ಕಳಾನ್ಹಿತರಲ್ಲಿಯೆ 
(ಪುಷ್ಪ. ೯-೧೭); ನಯವಿದನು ಹೊಂಬಟ್ಟಲಲಿ ವೀಳೆಯವನನಿಬರಿಗಿತ್ತು 

ಪಾಳೆಯಕೆ ನೇಮವ ಕೊಟ್ಟನು (ಕುವ್ಮಾದ್ರೋ. ೨-೦೨). 

ಪಿ. ಒಳ್ಳೆಯ ನಡತೆಯಿಂದ ಕೂಡಿದವನು ; ಸದಾಚಾರಸಂಪನ್ನ : 
ನಯವಿದನಪ್ಪುದ೬೨ಂ ದುರ್ನಯಮಂ ಬಿಸುಟೇಕಚಿತ್ತದಿಂ ನಂಬಿರ್ದಂ ... 
ಜಿನಪತಿಯಂ (ಧರ್ಮಾಮ್ಮ. ೧೨-೨೫). ಹಿ ಸೌಜನ್ಮವುಳ್ಳವನು ; 
ಮಾರ್ದವದಿಂದ ಕೂಡಿದ ನಡವಳಿಕೆಯುಳ್ಳವನಂ: ನಯವಿದನೊಪ್ಪುವ 
ಬಿಯಕಾಅನೊಳ್ಳಿದ ಪ್ರಿಯತಮನಾಗೆ ತನ್ನ ಮುನ್ನೋಂತ ನೋಂಪಿಯ 
ಫಲವೈಸೆ ಬೆಲೆವಣ್ಣೆ (ಲೀಲಾವ, ೨-೩೪) ; (ಸೂಕ್ಮಿಸು, ೮-೩೪೪ ನೋ) ; 
ನ ಮವಿನರಣಕಿವುದು ರತಿವಿಸ್ಮಯಂಕೋಪೋತ್ಸಾಹಶೋಕಹಾಸ್ಕಜಂಗಂಪ್ಸಾ 


೪೩೬೯ 


28 


40 


ನಯಶಾಸ್ತ್ರ 


ಭಯಮೆಂಬೆಂಟುಂ  ಭಾವಪ್ರಯೋಗದೊಳ್‌ ್ಹ'ಸ್ಮಾಯಿಭಾವಮೆನೆ 
ಪೆಸರ್ವಡೆಗುಂ (ರ್ಮಂಗಾರ. ೨-೪). ೪. ವಿವೇಚನೆಯುಳ್ಳವನು; ವಿವೇಕಿ: 
ನಯವಿದನೆ ಲವ ಕೇಳು ಬಂದಳು ಮಯನ ಸುತೆ... ಕರ್ಪರದಾರತಿಯ 
ಕೆಂಜೊಡರ ಸೊಂಪಿನಲಿ (ತೂರರಾ. ೬-೪೬-೩೦). 
[ ಸಂ, ನಯವಿದ್‌ ] 
ನಯವಿದೂರ (ನಾ). ಒಳ್ಳೆಯ ನಡವಳಿಕೆಯನಲ್ನ ಬಿಟ್ಟವನಂ ; 
ಚಿತ್ರಾಂಗದ ವಿಕರ್ಣನ ನಯವಿದೂರರ ತಂದರಿಪ್ಪತ್ತೈದು ಸಹಭವರ 
(ಕುವ್ಶಾಅ, ೧೯-೩೨). [ನಯ್ಯ + ವಿದೂರ] 
ನಯವಿದ್ಯಾವಿದ (ನು). ನಿ:ತಿಶಾಸ್ತ್ರವನ್ನು ಬಲ್ಲವನಂ : ನಯವಿದ್ಯಾ 
ವಿದರಿಂ ಕವಿಪ್ರಕರದಿಂ ತರ್ಕಜ್ಞರಿಂ .. ..:ದೇವತುಲಯದಿಂದೆಇಪ್ಪುವ 
ಗುಪ್ರವಂಶವರುಧಾಧಿ ೇಶಾವಳೀರಾಜಧಾನಿಯನುಜ್ಜೈನಿಯನೆಯ್ದಿ 
ಬಂದನಜಿತಂ (ಪಂಡತಂ. ೧೯೩-೧೬). 1ಸಂ. ನಯವಿದ್ಮಾವಿದ್‌ ] 
ನಯವಿನಿಮಯ (ನು). ರಾಜರು ಪರಸ್ಪರ ನಿ:ತಿಗಳನ್ನು ತಿಳಿದು 
ಕೊಳ್ಳುವುದು, -ಪರಸ್ಪರ ರಾಜ್ಯಸಂಬಂಧದ ವಿಚಾರವನ್ನು 
ಅರಿಯಂವುದಂ: ನಖವಿನಿವುಯ ನಾನಾಮಂತ್ರದೂತಪ್ರೆಯಾಣಾಕ್ಷಯ 
ಸಮಯವಿಳಾಸೋಲ್ಲಾಸಿ ಸಂಗ್ರಮಿತಾಂಗಂ (ಕವಿ”. 4-308). ; “ನೀತಿ 
ವಿನಿಮಯ” (ಕವಿಂ. ಟಪೃತ). [ನಯ್ಯ + ವಿನಿಮಯ] : 
ನಯವಿವೇಕ (ನು). ಯೋಜನೆಯ ಕುಶಲತೆ: ಮಯನ ಮತದಲಿ ವಿಶ್ವ 
ಕರ್ಮನ ನಯವಿವೇಕದಲಮಲ ಮಖಶಾಲೆಯನು ನಿರ್ಮಿಸಿದನು ಸುಲಕ್ಷಣ 
ಶಾಸ್ತ್ರಸೂತ್ರದಲಿ (ಕುವ್ಠಾಸ. ೬-೨೪). [ನಯ್ಯ + ವಿವೇಕ ] 
ನಯವಿಹೀನೆ (ನಾ). ಔಚಿತ್ಯವನ್ನು ತಿಳಿಯದವಳು : ಪಾಂಚಾಲಿಯನು 
ಕರಸಿದಳು ಸಯವಿಹೀನೆ ಸುದೇಷ್ಟೆ (ಕುವ್ಕಾವಿ. ೩-೦). 
[ ಸಂ. ನಯವಿಹೀನಾ] 
ನಯವೇಜು (ಕ್ರಿ). ಕಳೆಯೇರು ; ಅಂದ ಹೆಚ್ಚಾಗು; ಸೊಗಸಾಗು : 
ಉದಯಗಿರೀಂದ್ರಮನಿನನೇಆ್‌ ಸರೋಜಸವಿ:ತಿ ನೆಯವೇಟುವವೊಲ್‌ 
(ನಂದ್ರಪು. ೭-೨) ; ಅಂತರಂಗದ ಗೆರ್ಭವೊಡನೆ ಡನೆ ಬೆಳಿವುತಿರೆ ಅಂಗಲತೆ 
ನಯವೇಆ್‌ ಬೇಜ್‌ೊಂದು ಚೆಲುೂವಾಗೆ (ಬಸರ. ೧-೦೦೭). 
[ ನಯ್ಕ +೬ ಏಟು, (ಆ ಏಎಆ್‌,)] 
ನಯಶಟ್ಯ (ನು). ಒಂದು ಊರಿನ ಹೆಸರು: ಶ್ರೀ[ಪ್ರಧುವೀವಲ್ಲಭ] 
ಮಹಾರಾಜಾಧಿರಾಜಪರಮೇ[ ಶ್ವರ] ಪರಮಭಟ್ಟಾರಕಂ ನಯಶಲಗ್ಕಿ 
ಪುರವರೇಶ್ವರಂ (ಸೌಇಇ. xx, 0೯-೬೭; 1016), [?] 
ನಯಶಾಲಿ (ನು) ೧. ನೀತಿನಿಪುಣ ; ನಯಜ್ಞ : ವೀರನುದಾರಂ ಶುಚಿ 
ಗಂಭೀರಂ ನಯಶಾಲಿ ಕೆ ೈದುವೊತ್ತಂ ದೇವಂಗಾರೆಆಗರ್‌ ನೃಪತುಂಗಂಗೆ 
(ಕಮದ್ನ ೧೪೦ ಪ್ರಯೋ). ೨. ಒಳ್ಳೆಯ ನಡತೆಯುಳ್ಳವನಂ; ಸದಾಚಾರಿ: 
ನಯಶಾಲಿ ವತ್ಸಗೋತ್ರೆಶ್ರಯಣೀಯನನೇಕಸಕಳಶಾಸ್ಟ್ರಾರ್ಥವಿನಿಶ್ಚಯಾ 
ಮತಿಕೃತಿ ಮಾಧವಸೋಮಯಾಜಿ ಸಲೆ ನೆಗಟ್ಟಿ (ಪಂಪಧಾ- ೧೪-೪೨). ೩. 
ವಿನಯ. ಶಾಲಿ ; ಸೌಜನ್ಮಶೀಲ : ನಯಶಾಲಿಯಾದವ ಜಸುಶಾಲಿ 
ಯಾದಾನು (ಗಾಜಿ). [ ಸಂ. ನಯಶಾಲಿನ್‌) 
ನಯಶಾಸ್ತ್ರ (ನಂ). ರಾಜನೀತಿ; ರಾಜ್ಯಭಾರದ ಕ್ರಮವನ್ನು ಕುರಿತ 
ಶಾಸ್ತ್ರ: ನಯಶಾಸ್ತ್ರಕ್ರಮದಿಂ ವಿರೋಧಿನೃಪರಂ ಗೆಲ್ಮು' (ಪಂತ. 
೧೬-೨೦); ನಯಶಾಸ್ತ್ರಂ ಧರ್ಮಶಾಸ್ತ್ರಂ ಕರತಳ್ಳಕಳಿತವ್ಮಕ್ತಮುಕ್ತಾಫಳಂ 
ಮದೀಯಾನ್ವಯ ರಾಜ್ಯ ಶ್ರೀಲತಾಲಂಬನಮೆನೆ ನೆಗಟಕ್ಕಿ ಪುತ್ರ 
ನಿನ್ನನ್ನನಾವಂ (ಮುಲ್ಲಿಪು. ೯-೮೬) ; ನಯಶಾಸ್ರಿನೀಕಮಾಕಾರಮನೆ. ಪೆಡೆದು 
ದೆಂಬಂತೆ ಸನ್ಮಂತ್ರಿವಿಖ್ಯಾತಿಯನಾದಂ ತಾಳ ಮಂತ್ರೀಶ್ವರತಶಿ (ಕಾಂತೀಕ್ಕ. 
೧೫-೮೭) ; ಸಂಸ್ಥಾನವನ್ನು ನೀತಿಯುಕ್ತ ಮಾಡಲಿಕ್ಕೆ ನಯಶಾಸ್ತ್ರವಾಯಿತು 
(ವಿಡಾಮಂ, 9೩), [ನಯ + ಶಾಸ್ತ್ರ] 


“ಲಿ 


ನಯಸಂಪನ್ನ 


ನಯಸಂಪನ್ನ (ನಾ). ನೀತಿವಂತ ; ನಯವಿದ ; ನಯಸಂಪನ್ನನತೀವ 
ಯವ್ವನಯುತಂ ರೂಪಾನ್ವಿತಂ ಸಂಭೋಗಸಂಪ್ರಿಯನುತ್ಸಾಹಿ 
ಯೆನಿಪ್ಪನೊಳ್ಗೆರೆವ ಪೆಣ್ಣಾ ರಂಭೆಯೇಂ ಸಾಟಿಯೇ (ರಾಜಶೇ, ೦-೧೫೦) ; 
ನಯಸಂಪನ್ನನಧೀತಶಾಸ್ವನಿಚಯಂ ನಾನಾಕಲಾಶಾಲಿ . . . ಬಲದೇವ 
ನೆಂಬನನಘಂ ಗಾಂಭೀರ್ಯರತ್ನಾಕರಂ (ವೃಷವಿ. ೪-೯೭). 
[ ನಯ + ಸಂಪನ್ನ) 
ನಯಸಪ್ಪಭಂಗಿ (ನಾ). [ಜೈನ] ಏಳು ಬಗೆಯಾಗಿ ನಿರೂಪಿಸಬಹುದಾದ 
ವಸ್ತುವಿನ ಒಂದಂ ಧರ್ಮವನ್ನು ಮಾತ್ರ ಹೇಳಂವುದಂ : ನಯಸಪ್ತ 
ಛಂಗಿಯೊಳೇ ವಕಾರೆವಿಶೇ ಷವ:ಕು $ಮೆಂದಟ್‌ದುಕೆೊಂಬುದು (ಪಸರ, ೧೦೨); 
:ಸಪ್ತೆಭಂಗಿಯು ಪ್ರಮಾಣಸಪ್ತಭಂಗಿಯೆಂದೂ .ನಯಸಪ್ತಭಂಗಿಯೆಂದೂ 
ಎರಡು ವಿಧೆ , . . `ನಯಸಪ್ರಥಂಗಿಯೆಂದರೆ . ವಸ್ತುವಿನ ಒಂದು 
ಧರ್ಮವನ್ನು ಬೋಧಿಸುವ ವಾಕ್ಯ ಎಂದರ್ಥ (ಛಾಕಕ್ತ . ೨9೬). 
| ನೆಯ್ಮ + ಸಪ್ತೆಭಂಗಿ] 
ನಯೆಸರ (ನಾ).'ಮೃದಂವಾದ ದನಿ; ಇಂಪಾದ ಸ್ವರ ; ವಂಧಂರವಾದ 
ಧ್ವನಿ: ಮೊರೆವ ತುಂಬಿಯ ಗಾಯಕರ ನಯಸರದೆ ಕೋಕಿಲವಪಾಠಕರ 
. ಚಾಶುರೆ ವಸಂತನೃಪಾಲ ನಡೆದನು ಪಾಂಡುವಿನ ಮೇಲೆ (ಕುವ್ಯಅ, 
8-೮ ; ಬೀಜತಿರ್ದವು ನಯಸರವ ಮದವೇಟ್‌ದೆಳೆಗೋಗಿಲೆಗಳೊಳು 
ನುಡಿದೋಲುತಿರ್ದವು ರಾಜಕೇರೆ (ಕರರ. ೫-೧-೩೯), 
[ ನಯ, + ಸರ್ಕ) 
ನಯಸಾಣೆ (ಪಾ). ನಂಣುಪಾಗುವಂತೆ ಮಾಡುವುದಕ್ಕಾಗಿ ಉಜ್ಜುವಿಕೆ ; 
ಸಾಣೆಕಲ್ಲಿನಿಂದ ನಯ ಮಾಡಿದ ಸ್ಥಿತಿ: ಬೆಳ್ಳಕ್ಕದ ` ತುಂಬುವೇಣಿ 
ಗಳನೊಟ್ಟಿಸಿ ಮೂಹಿಯೊಳಿಟ್ಟು ತಿದಿಯೊತ್ತಿ ಕರಗಿಸಿಯಂಂ . .. ನಯಸಾಣೆ 
ಎಡಿದುಂ ಸಮೆದುದೆಂಬಂತಿರೆ ತಟತಟನೆ ಫೊಳೆದು ಬಿತ್ತರಂಬಡೆದ ಬಿದುಗಲ್ಲ 
ಸುತ್ತಣ ಮೆಟ್ಟಡಿಯಂರ (ಕಾಮಾಶೆ. ೩೨-೧೭). [ ನಯ, + ಸಾಣೆ] 
ನಯಸಾಧ್ಯ (ನಾ). ಒಳ್ಳೆಯ ಮಾತಿನಿಂದ. ವಶನಾಗುವವನು ; 
ಸಾಮೋಪಾಯಂಕ್ಕೆ ವಶನಾಗಂವವನಂ:ವನಜಲಕೇಳಿ ಯರ್ಥಿಯೊಡೆಯಂ 
ವಯಸಾಧ್ಯನಧೋವಲೋಕನಂ , . . ಕುಬ್ಬತರೀರಿ ಕುಳೀರಸಂಭವಂ 
(ಉತಕಿ, ೦೭-೪), [ ನಯ್ಯ * ಸಾಧ್ಯ] 
ನಯಹೀನ (ನಾ). ೧. ..ವಿವೇಕಶೂನ್ಮನಾದವನಂ ; ಅವಿವೇಕಿ : 
ನಯಹೀನನಾಡ ನಠನಾಥನಾಳುವ ನಾಡು ದೆಯೊಯಿಲ್ಲದಾ ಶಪಸಿ ಮಾಡುವ 
ಶಪಂ. .. ಲಯಮಾಗದೇ (ಸಮ್ಮ**, ೪-೦೪). ೨. ಸೌಜನ್ಯವಿಲ್ಲದಪನಂ; 
ಸಭೃತೆಯಿಲ್ಲದವನಂ : ನಯಂಹೀನರ್ಷಿಡಿದೊತ್ತಿ ಕೆನ್ನೆವರೆಗಂ ಕರ್ಣಂಗಳಂ 
ಕೊಯ್ಕು ನಿರ್ದಯದಿಂ ಪೀಡಿಸಿ (ಸುಕುಪೂ. ೩-3೯). 
[ ನಯ್ಯ * ಹೀನ] 
ನಯಾಂಕವಚಸ್ಕ (ನಾ). ರಾಜನೀತಿಯನ್ನೊ ಆರಿತ ಮಾತುಗಾರ: 
ಸವಾದರ್ಶಿ ಸದ್ಗುಣಯುತಂ ಸತ್ಕೀರ್ತಿಯುಕ್ತಂ ನೆಯಾಂಕವಚಸ್ಕಂ 
ಪತಿಮೋಹಿನಾಮದಿನಲಂಪಿಂ ಮಂತ್ರಿಪಂ ರಂಜಿಪಂ (08೪ರೇ. ೩-೨೨). 
[ ಸಂ. ] 
ಫಯಾಗಮ (ನಾ). ನೀತಿಶಾಸ್ತ್ರ ಮತಿಹೀನರಪ್ಪ ಮಸುಜರ್‌ ಪತಂಗ 
ವ್ಯತ್ರಿಯನೆ ಕೊಂಡು ಕೊನೆಯುಶ್ತಿರ್ಪರ್‌ ಸತತಮದೆಂತುಂ ವಿಬುಧ 
ಪ್ರತತಿಗನಿಷ್ಟಂ ನಯಾಗಮಕ್ಕೆ ವಿರುದ್ಧಂ (ಪಂಡೆಕೆಂ. ೨೧೭-೪). 
[ನಯ್ಯ * ಆಗಮ] 
ನಯಾನುಗಾಮಿ (ವಾ. ರಾಜನೀಶಿಗೆ ಅನುಗುಣವಾಗಿ ನಡೆಯಂವವನಂ, 
'ವರ್ತಿಸುವವನು: ನಯಾನುಗಾಮಿಗಳು ದೇಶ ಕಾಲಾವಸ್ಕೆಗಳನ್ನು ನೋಡಿ 
ತಾನೇ ಕಾಂಕಳ್‌ವನ್ನು ತೋರಿಸುವುದು. (ಛಾಸನಾ, ೪೩). 
[ ಸಂ. ನಯಾನುಗಾಮಿನ* ] 


೪೩೭೦ ನರ, 


ನಯಸಾನ್ವಿತ (ನಾ). ನೀತಿಯಿಂದ ಕೂಡಿರುವವನು : ರಾಜನೀತಿನಿಪುಣ : 
ನಯಮೆಸೆಯೆ ನೆಗಟ್ಟ ಶಕ್ತಿತ್ರಯದೊಳ್‌ ಪ್ರಭುಶಕ್ತಿ ಎಸೆವವೋಲೆಸೆದಂ 
ತತ್ಟ್ರಿಯತನಯ[ಮ್ಮ್ಮೂ]ವರೊಳಂ ನಯಾನ್ವಿತಂ ಕಾಳಿದಾಸದಣ್ಣಾ 
ಧೀಶ[0] (ಕಇಆ. ೩-೨-೬೦ ; 1088), [ನಯ್ಯೂ * ಅನ್ವಿತ 

| ನಯಿಂದ "ನಾವಿದ್ಯ' ನೋ. 

ನಯಿಸು (ಕ್ರಿ). ಮಾಡಂ; ಯೋಜಿಸು (?) : ಜಾಯೆ ನಿಜವಲ್ಲಭನಂ 
ರತಿಕೇಳಿಯೊಳ್‌ ಮನಂಬಯಸಿದ ಹಾಗೆ ತರ್ಜನ ವಿಡಂಬನ ಗರ್ಹಣ 
ತಾಡನಾದಿಯಂ ನಯಿಸಲ್‌ ಅದೇಂ. ವಿರೋಧಮೋ (ಶತಕ, ೩೦). 
-[ ನಯ್ಕು + - ಇಸ್ಯು) 

20, ನಯಾತಾಲೀ೨ (ನಾ). ಹೊಸ ಶಿಕ್ಷಣ ಪದ್ಧತಿ; ಕ್ರಿಯಾತ್ಮಶಶಿಕ್ಷಣ ; 
ಮೂಲಶಿಕ್ಷಣ : ಮಹಾತ್ಮಾಗುಂಧಿಯವರು ಕ್ರಿಯಾತ್ಮಶಶಿಕ್ಷಣಪದ್ಧತಿ 
ಯನ್ನು (78610 8650811020) ` ೯ಡಿಸಿದರು ಅದನ್ನು 
“ನೆಯಾತಾಲೀಂ” ಎಂದೆ ಕರೆದರು (೬ ಯಾಶಿ. ೧೩೩). 

[4-ಹಂ. ನಯಾತಾಲೀಮ್‌ ] 
15| ನಯುತ (ನಾ). [ಜೈನ] ಕಾಲಗಣನೆಯ ಅಪರಿವಿತವಾದ ಒಂದು 
ಪರಿಮಾಣ, -ಅವಧಿ : ಹದಿನೈದು ದಿನಗಳಿಂದ ಒಂದು ಪಕ್ಷವು, ಎರಡು 
-ಪಕ್ಷಗಳಿಂದ ಒಂದು ಮಾಸವು, ಎರಡು ಮಾಸಗಳಿಂದ ಒಂದು ಯತುವು. 
ಮೂರು ಜುತುಗಳಿಂದೆ ಒಂದು ಅಯನವು, ಎರಡು ಅಯನಗಳಿಂದ 
ವರುಷವು, ಎದು ವರುಷಗಳಿಂದ ಯುಗವು, ಎಂಬತ್ತುನಾಲ್ಕುಲಕ್ಷ 
ವರುಷಗಳಿಂದ ಪೂರ್ವಾಂಗವು, ಎಂಬತ್ತುನಾಲ್ಕುಲಕ್ಷ ಪೂರ್ವಾ*9ಗಗಳಿಂದ 
ಒಂದು ಪೂರ್ವವು, ಎಂಬತ್ತುನಾಲ್ಕು ಪೂರ್ವಗಳಿಂದ ನಯುಶಾಂಗವು, 
ಎಂಟತ್ತುನಾಲ್ಕುಲಕ್ಷ ನಯುತಾಂಗಗಳಿಂದ ನೆಯುತವು (ಜನಪ. ೩೦೬). 
[ಸಂ. 
ನಯುತಾಂಗ (ನಾ). [ಜೈನ] ಕಾಲಗಣನೆಯ ಅಪರಿಮಿತವಾದ ಒಂದು 
ಅವಧಿ : ಎಂಬತ್ತು ನಾಲ್ಕುಲಕ್ಷ ವರುಷಗಳಿಂದ ಪೂರ್ವಾಂಗವು, ಎಂಬತ್ತೊ 
ನಾಲ್ಕು ಲಕ್ಷ ಪೂರ್ವಾಂಗಗಳಿಂದ ಒಂದು ಪೂರ್ವವು, ಎಂಬತ್ತುನಾಲ್ಕು 
ಪೂರ್ವಗಳಿಂದ ನಯುತಾಂಗವು, ಎಂಬತ್ತೂನಾಲ್ಕುಲಕ್ಷ ನಯಂತಾಂಗಗಳಿಂದ 
ನಯಂತವು (ತನಕ. ೩೦೬): “ನಯಂಂತ' ಪರಾ. ([ನಯುತ + ಅಂಗ್ಯ] 
ನಯೋಕ್ತಿ, (ನಾ). ವಿನಯದಿಂದ ಕೂಡಿದ ನುಡಿ: ಹಗಲೂ ಕತ್ತಲೆ 
ಯಹುದಂ ಕತ್ತಲೆ ಹಗಲಹಂದು ತಾನಿದುವೆ ಸಲೆ ಸೋಜಿಗವಲಾ ನೀ 
ನೋಡಿಕೋಯೆಂದರು ಸಯೋಕ್ತಿಯಲಿ (ತೊರರಾ. ೬-೧೨-೩). 
[ ನಯ್ಮ + ಉಕ್ತಿ ] 
ನಯೋದಯ (ನಾ). ರಾಜನೀತಿಯ ಏಳಿಗೈೆ-ವೃದ್ಧಿ : ಜಯಮೊಡ 
ವುಟ್ಟದುದು ನಯೋದಯವಮೊಡವಳೆದುದು ವಿಳಾಸಮೊಡನಾಡಿದುದನ್ವ ಯ. 
ದೊದವು ತಾಯುಮಂ ತಂದೆಯುಮಂ ತಣ್ಣಿದುದು (೫ಂತಿಪು. ೧-೭೬೮). 
[ ನಯ್ಗ + ಉದಯ] 


ನೆರ "ನರವು' ನೋ. 
ನರ್ಯ (ನಾ). ೧. ಮನುಷ್ಯ; ಮಾನವ; ಪುರುಷ: “ಮನುಷ್ಯಃ, 
ಮಾನುಷಃ, ಮರ್ತ್ಯಃ... ಪೂರುಷಃ, ವಿಟ್‌ - ಈ ೧೨ ಮಾನಸರ್‌” 
(ಹಾಯು. 8೫೫-೧೭೬) ;  ನರಖಚರನಿಶಾಚರೆರಾದರದಿಂ ಬೆಸಕೆಯ್ಕೆ 
(ನೌಮಿಪು. ೧೪-೮೨) ; ವ್ಯಾಧನೊಂದು ಮೊಲನ ತಂದರೆ ಸಲಂದ ಹಾಗಕ್ಕೆ 
ಬಿಲಿವರಯ್ಯಾ , . . ಮೊಲನಿಂದ ಕರಕಷ್ಟ ನರನ ಬಾಳುವೆ (ಬಸವ. ೧೫೮) ; 
ದುಗ್ಳೋದಧಿತಲ್ಪನಂ ನರೆನಭಿಷ್ಟುತಿಗೆಯ್ತೂದು ಧಾಷಣ್ಣ್ಯಮಲ್ಲವೇ (ಆಗವಿ. 
೨-30); ನರಕರಿತುರಗವರೂಥೋತ್ಕರ ಸರಭಸಗಮನದಿನೊಗೆವ ರೇಣುವುಜ 
ಮಂಬರದತ್ತ ಭಿಮಂಃಖಮಾಗುತ್ತಿರೆ (ಕುಸುಮಾ. ೪-೦೦೩) ; ನರರನ್ಮರಿಲ್ಲಾ 
ತತ್ತು ಮಂಥರೆಯ ಲೋಕಕ್ಕೆ (ಶ್ರೀರಾಮಾ. ೨೭-೭೦೭), ವಿ. ಅರ್ಜುನನ 


ನರಂ "ನರಮ್‌' ನೋ. 


ನರಕ 


ನರಂ 


ಹೆಸರಂಗಳಲ್ಲಿ: ಒಂದಂ : ನರನಂ ಮುಂ ಕೊಲ್ವೆ ನಾಂ ಕರ್ಣನನಟ್‌ದುಡಟ್‌ಂ 
ಕೊೊಲ್ವೈನಾ ಭೀಮನಂ ಸಂಗರದೊಳ್‌ /ಸೀಳ್ನ್ಕೊಟ್ಟಿ ದುಶ್ಶಾಸನನಟಲನದಂ 
ನೀಗುವ (ಪಂಪಭಾ.- ೧೩-೨೦) ; ನರನುಂ ನಾರಾಯಣನುಂ ವರಿಕಿಸ 
ಲೆಂದೆನುತುಮಿರ್ಪುದೀ ಧೆರೆ (ನೇಮಿಪು. ೧೧-೧೩೮) ; ನರ ಕೂರಂಬಿನಲೆಚ್ಚ 
ಅವಂಗೊಲಿದೆಯಯ್ಯಾ (ಬಸವ, ೬೩). ಹಿ. ಒಬ್ಬ ಯಹಿಯ ಹೆಸರು; 
P' ಸ್ವಾಯುಂಭುವೆ ವಂನ್ವಂತರದಲ್ಲಿ ಧರ್ಮವಂನಿಯ ಇಬ್ಬರಂ 
ಪುತ್ರ ರಲ್ಲಿ ಹಿರಿಯವ. ವಿಷ್ಣು ಹಿರಣ ಕಶಿಪುವನ್ನು ಸಂಹರಿಸಿದ ಬಳಿಕ 
ಆತನ ಸಿಂಹರೂಪ ನಾಕಂಯಟವಾಗಲು: ವಂನಂಷ್ಕರೂಪ ನರನೆಂದು 
ಪ್ರಖ್ಯಾತಿಗೋಡಿತಂ. "ನರನಾರಾಯಣಾಶ್ರಮ" ಪರಾ. ೪. ಒಬ್ಬ 
ವಂನಂಷ್ಯನ ಅಳತೆ; ಒಬ್ಬ ಪುರಂಷನ ಎತ್ತರ. ೫. (?) : ನರನಾಗ 
ಶೈಲಸಪ್ತಂ' ಷಡುರುತು ಶರಚಾಣ ಶರಧಿವಾರುಧಿ ಮತ್ತಾ ` ಅನಲಾಗ್ನಿ 
ನಯನಲೋಚನ ಹಿಮಕರ ಶಶಿಯನ್ನು ನಿಧಿಯೊಳುಳಿವದು ಮತ್ತಾ 
(ಛಾಸ್ಕರ, ೪೪-8). [ಸಂ.] 
ನರಂಜಿಬಳ್ಳಿ (ನಾ). ಒಂಡಂ ಬಗೆಯಂ ಬಳ್ಳಿ : ನರಂಜಿಬಳ್ಳಿ, ಹಸಂಲಾಣಿ' 
ಬಳ್ಳಿ. ಭೂಚಕ್ರ ಬಳ್ಳಿ (ಮೈಔಗಿ. ೨೪-೪೪೪). [ನರಂಜ್ಯಿ + ಬಳ್ಳಿ] 

(ನಾ) ೧. ಪಾಪ ಮಾಡಿದವರನ್ನು ಮರಣಾನಂತರ ಯವಂ 
ಲೋಕದಲ್ಲಿ ಶಿಕ್ಷೆಗೆ ಗುರಿಪಡಿಸಂವ ಸ್ಥಳವೆಂದಂ ಭಾವಿಸಲಾದ ಲೋಕ; 
ಯವಂಧರ್ಮರಾಯಂನ ಆಳ್ವಿಕೆಗೊಳಗಾಗಿದೆಯೆಂದಂ ನಂಬಲಾದ 
ಲೋಕ; ಅಧೋಲೋಕ ; ಸ ಶ್ವೈರ್ಗ ಭೂವಿಂಯಂ ವೇಲ್ಭಾಗದಲ್ಲೂ; 
ನರಕ ಭೂವಿಂಯಂ ಕೆಳಭಾಗದಲ್ಲೂ ಇದೆ ಎಂಬ ನಂಬಿಕೆ ಇಡೆ. ಇಲ್ಲಿ 
ಕೊಡುವ ಶಿಕ್ಷೆಗಳ ವಿವರದಿಂದ ಜನರು ಪಾಪಕ್ಕೆ ಹೆದರಂತ್ತಾರೆಂದಂ 
ಜನಸಾಮಾನ್ಯರ ನಂಬಿಕೆ. ವಂಖ್ಯವಾದ ೨೮ ನರಕಗಳನ್ನು ಇಲ್ಲಿ 
ಹೆಸರಿಸಿದೆ. ಇವುಗಳ ಹೆಸರು ವಂತ್ತು ಸಂಖ್ಯೆಗಳ ವಿಷಯದಲ್ಲಿ ಆಕರ 
ಗ್ರಂಥಗಳಲ್ಲಿ ವ್ಯತ್ಯಾಸವು ಕಂಡುಬರಂತ್ತದೆ. ೧. ತಾವಿಂಸ್ರ. ೨. ಅಂಧ 
ತಾವಿಂಸ್ರ. ೩. ರೌರವ. ೪. ವಂಹಾರೌರವ, ೫. ಕುಂಭಿಪಾಕ. 
ಓ, ಕಾಲಸೂತ್ರ. ೭.ಅಸಿಪತ್ರವನ, ೮. ಸೂಕರದಂಂಖ. ೯. ಅಂಧ 
ಕೂಪ: ೧೦. ಕೃಮಿಭೋಜನ. ೧೧. ಸಂದಂಶ. ೧೨. ತಪ್ಪ ಸೂರ್ಮಿ 
೧೩, ವಜ್ರಕಂಟಕ. ೧೪. ಶಾಲ್ಮಲಿ. ೧೫. ವೈತರಣಿ, ೧೬. ಪೂಯೋದ 


೧೭.ಪ್ರಾಣರೋದ. ೧೮ೆ.ವಿಶಸನ, ೧೯,ಲಾಲಾಭಕ್ಷ್ಯ. ೨೦.ಸಾರಮೇ | 


ಯಾದನ. ೨೧. ಅವೀಚಿ, ೨೨. ಅಯಃಪಾನ. ೨೩. ಕ್ಷಾರಕರ್ದವಂ. 
೨೪. ರಕ್ಷೋಗಣಭೋಜನ. ೨೫. ಶೂಲಪ್ರೋತ. ೨೬. ದಂಶಶೊಕ. 
೨೭, ಪರ್ಯಾವರ್ತನ. ೨೮. ಸೂಚೀಮಂಖ: “ನಿರಯಃ. ದಂರ್ಗತಿಃ- 
ಈ ೨ ನರಕಂ” (ಹರಾಯು. ೦೦೩-೩) : ನರಕವ್ಮಾವರ್ಣನೆಯನಾ ಭಟಾರ 
ರಿಂತೆಂದು ಪೇಟ್ವುದಂ ಕೇಳ್ದೆಂ (ವಡ್ಮಾರಾ. ೧೨೬-೧೨) ; ನರಕದೊಳೆಯ್ದಿದ 
ದುಃಖಾಂತರಮಂತದು ಬಗೆವೊಡಾರ್ಗಗುರ್ವಲ್ತೆ (ಅದಿಪು. ೯-೪೭) ; ನರಕ 


ದೊಳಡಿಗಡಿಗೆ ಮಹಾದುರಿತದ ಫಲದಿಂದೆ ಬಿರ್ದು ನಮೆವರ್‌ (ಧರ್ಮಾಮ್ಮ,' 
ಆಚಾರವೆ ಸ್ವರ್ಗ ಅನಾಚಾರವೇ ನರಕ (ಬಸವ. ೨೩೪) ;. 


೧೪-೦೩೮) ; 
ನರಕದ ವಿಚಿತ್ರದುಃ ಬೋತ್ಕರಮಂ ತಾವುಣುತುವಿದಿರುವುಂ ಬಾಧಿಸುವರ್‌ 
(ವರ್ಧಪು. ೧೧-೩೩); ಹಿಂಸಾಪರನ ಹಿಸುಣನ ಶಠನ ಕೃಪಣನ ನರಕವಾಗಲಿ 
ಕೊಲ್ಲದಿದ್ದರೆ ನಾಳೆ ಸೈಂಧವನ (ಕುವ್ಯಾರ್ರೋ. 6-೩೭); ರಾಜರಾದವರೆಲ್ಲರೂ 
ನರಕವನ್ನು ನೋಡಲೇಬೇಕು (ವಡಛಾ. ೩೯೧). ೨: ಫಾಪ ಮಾಡಿದವರಂ 
ವಂರಣಾನಂತರ ನರಕಲೋಕದಲ್ಲಿ ಅನುಭವಿಸಂವ ದಂಡನೆ..ಶಿಕ್ಷೆ : 
ನರೆಕವ ಮುನ್ನಲುಂಡು ಪಿರಿದಾಗಿಹ ಧರ್ಮವನೆಯ್ದ ದರ್ಪ ಭೂಸುರರುಂ 


(ನನ್ನಣಾ. ೬-೦೯೫). ೩. ಒಬ್ಬ ರಾಕ್ಷಸನ ಹೆಸರು ; p ವರಾಹಾವತಾರ | ಆ 


೪೩೭೧ 


ಮಾಡಿದ ವಿಷ್ಣುವಿನ ಬೆವರಂ ಭೂವಿಂಯಂ ' ಮೋಲೆ ಬೀಳಲು ಅಲ್ಲಿ|_ 


ನೆರಕಕುಂಡ 


ಜನಿಸಿ, ಪ್ರಾಗ್ಡೋತಿಷ ಪಟ್ಟಣದಲ್ಲಿ ರಾಜನಾಗಿದ್ದನು. "ಕೊನೆಗೆ 
ಕೃಷ್ಣನಿಂದ ಸಂಹಾರವಾದನಂ : ನರಕನಾತಂ .. . ದಶಿಸ್ಕಾದಿಗಳಿಂ 
ಬಲಾಧಿಕಂ (ಜಗೆವಿ. ೧-೬೯). "ನರಕವಂರ್ದನ” ಹ ಲ. (ಜೈ ನ] 
ನರಕ, ತಿರ್ಯಂಚ, ವಂನಂಷ್ಯ ಮತ್ತೂ ದೇವ ಎಂಬ ಚತುರ್ಗತಿಗಳಲ್ಲಿ 
ಒಂದು : ನರಕಾದಿ ಚತುರ್ಗತಿಯೊಳ. ಬೆರಸಿದ ಜೀವಸ್ವರೂಪ 
ಭೇದಮನಾ ಜಿನವರಂ .. ಪೇಟುತ್ತಿರ್ದ೦ (ಬ೫ಪು. ೧೬-೨೭೭). 
೫. [ಜೈನ] ರತ್ನಪ್ರಭೆ, ಶರ್ಕರಾಪ್ರಭೆ, ವಾಲುಕಾಪ್ರಭೆ, ಪಂಕಪ್ರಭೆ, 
ಧೂಮ ಪ್ರಭೆ, ತವಂಃಪ್ರಭೆ ಮತ್ತೂ ಮಹಾತವಂಪ್ರಭೆ ಎಂಬ ಏಳು 
ನರಕಗಳು: ಏಆನೆಯಾ ನರಕದಾ ಪುಟು ಅಕು(ಕ್ಕು)ಮ್‌ (೩೮. ಸ, 
೬೦-೪.; 578) ; ಏಲ್‌ಂಬ ನರಕಮಾವುದೊ ಪೇಟಕೆಂಬ ದುರಂತದುಃಖ 
ದೊಳೆ ಕೇಳಿಸಿ ನಿಂದೇಟುಂ ಶರೀರಧಾತುಗಳೇಲಟಾಂ ನರಕಂಗಳವಲಳೇ 
ಗುಂದದವೋಲ್‌ ' (ಅಜಿಪು. ೨-69) ; 'ನೆರಕಗತಿಯೆಲ್ಲಿ ರೆತ್ನಪ್ರಭೆ . .. 
ಮಹಾಶಮಪ್ರಭೆಯೆಂಬೇಟುಂ/ ನರಕಂಗಳಕ್ಕುಂ೦ (ಪಸಾರ. ೧೪೭). 
೬, (ಆಲಂ) ಅಮೇಧ್ಯ : ' ನರಕದ ನೆಲೆ ವೇಸಿಕೆಗಳ' ಕರು ಮಸಣದ 
ಪೆಟ್ಟು ಪಾಪದೆಟ್‌ -ಪಾತಕದಾಗರಮದು ನೆನೆವರ್ಗೆ ಭಯಂಕರವತಿಪಾಪಕರ 
ಮಾದುದುದ್ವೇಗಕರಂ (ಕಾದಂ೫.೭೬). ೭. ದಂಃಖ ; ಯಾತನೆ ; ಕ್ಲೇಶ : 
ನಾಲ್ಕುಗೋಡೆಗಳ ಮಧ್ಯದಲ್ಲಿ ನಂನುಕಂಡ ನರಕದ ಅರಿವು ಈ ಬಾಹ್ಯ 
ಪ್ರಪಂಚಕ್ಕಿದೆಯೇ? (ಕಾವೇರಿ. ೧೯೫). ` [ಸಂ.] 


ನರಕಂಬುಗು, `ನರಕಂಬೊಗು (ಕ್ರಿ). ನರಕವನ್ನು ಪ್ರವೇಶಿಸು ; ನರಕಕ್ಕೆ 


ಹೋಗು,-ಸೇರು : ಜೇಗಂ ನರಕಂಬುಗಲ್ವೇಡಿರ್ದ ಜೀವಮುಮಂ 
-ಅಭವ್ಮನಪ್ಪ ಜೀವನುಮಂ ಪರಮಾಗಮಮೆನಿತು ಲೇಸಾಗಿಯುಂ ಸೋಲಿಸ 
ಲಾಜದು (ಧರ್ಮಾಮ್ಮ. ೭-೬೭); ಎನಗಟಾ [ವಂತಿರೆ ಧರ್ಮವಮನಲ್‌] ಪ 
ಸಮುದ್ಧ ರಿಸಿದರಲ್ಲದೊಡೆ ಮಗುಟಕಿ ' ನರಕಂಬುಗೆನೇ (ವರ್ಧಪು. ೧೨-೨೮) ; 
ನರಕಂಬುಗಲ್ಲೆ ತಡೆಯ್ಕೆ ಮಾಯಾವಿಯಪ್ಪಾತ್ಮನೇ (ಜೀವಸಂ. ೧೪೭-೨೭). 
ನರೆಕಂಜೊಗ; : ಸ್ಕಂದಕುಮಾರನೆಂಬ ರಿಸಿ... ತನ್ನ ಶರೀರಮುಮಂ 
ಭಸ್ಮಂ ಮಾಡಿ ಸುಟ್ಟು ಸತ್ತೇಟನೆಯ ನರಕಂಬೆಕ್ಕಂ (ವಡ್ಮಾರಾ. ೧೮೮-೧೪) ; 
ನರಕಂಬೊಕ್ಕ ಪಂಚಮಹಾಪಾತಕನಕ್ಕು ಸಸೌಇಇ, XX. ೨೯-೨೦ ; 1044): 
ದುರಿತೋದಯದಿಂ : ನರಕಂಬೊಗಲಿರ್ದವರಂಂ ಪರತಶ್ರೆಯಂ ಕಾಣರ್‌ 


(ಧರ್ಮಮ್ಮ. ೪-೨೩೪). [ ನರಕ + ಪುಗು] 


ನರಕಂಬೊಗು 'ನರಕಂಬಂಗಂ' ನೋ. 
ನರಕಕರ್ಮ (ನಾ) ದುರ್ಗತಿಯಂನ್ನಿಂಟುಮಾಡುವ ಕೆಲಸ ; ನರಕ 


ವಾಸವನಂ ತರಂವ ಕೃತ್ಯ, ಕಾರ್ಯ ; ಪಾಪಕೃತ್ಯ : ನರಕಕರ್ಮವ 
ಮಾಡಿ ಇಹದೊಳಂ ದುರಿತಭಾಜನನಾಗಿ  6ಡೆಯೊಳು ಎರಕ ಬಾಜರೆನಾಗಿ 


(ಕುವತ್ಕಿಛೀ. &- sr). [ ನರಕ + ಕರ್ಮ) 


ನರಕಕುಂಡ (ನಾ). ನರಕದಲ್ಲಿ ಪಾಪಿಗಳನ್ನು ಶಿಕ್ಷಿಸಂವುದಕ್ಕಾಗಿ ಇರಂವು 


ದೆಂದೆ ಭಾವಿಸಲಾದ ಕುಣಿ,- ಕಂಳಿ, -ಫೋರವಾದ ಯಾತನೆಯ 
ಸ್ಥಳ; ನ ಇವು ಅನೇಕವಾಗಿವೆ. ಬೇರೆ ಬೇಕೆ ಪುರಾಣಗಳಲ್ಲಿ 
ಬೇರೆ ಬೇರೆ, ಹೆಸರಂಗಳಿಂದ `ವರ್ಣಿತವಾಗಿವೆ. ` ಕಾಲಕಾಲಕ್ಕೆ 
ನರಕಸಂಖ್ಯೆಗಳೂ ಅವುಗಳ ವಿವರಗಳೂ ಬೆಳೆಯಂತ್ತ ಹೋಗಿರ 
ಬಹಂದಂ ವಂತ್ತು ಇವಕ್ಕೆ ಚಾರಿತ್ರಿಕ ಹಿನ್ನೆಲೆಯಿಂರಬಹುದಂ. 

ಹ್ಮಕ್ಕೆ ವರ್ತಪುರಾಣದಲ್ಲಿ ಎಂಬತ್ತಾರಂ ಕುಂಡಗಳ ಹೆಸರಂಗಳಂ 
ವಂತ್ತು ಯಾವ ಯಾವ ಪಾೂಪಿಯಂ ಯಾವ ಯಾವ ಕಂಂಡದಲ್ಲಿ 
ದಂಡನೆಯನ್ನನಂಭವಿಸುವನೆಂಬಂದಂ ನಿರೂಪಿತವಾಗಿದೆ. ೧. ವಹ್ನಿ 
ಕುಂಡ- ಕೆಟ್ಟ ಮಾತಂಗಳನ್ನಾಡಂತ್ತಾ ನೆಂಟರಿಷ ರ ಹೊಟೆ ಯಂರಿ 
ಸಂವವನಂ. wy ತಪ್ತಕುಂಡ- ಬ್ರಾಹ್ಮ: ಣರಿಗೂ ಅಶಿಥಿಗಳಿಗಹಿ "ಅನ್ನ 
ಹಾಕದವನಂ. ೩, ಕ್ಷಾರಕಂಂಡ- ನಿಿದ್ಧದಿನಗಳಲ್ಲಿ ಬಟ್ಟೆ | ಗೆ ಚೌಳುಪ್ಪು 


ನರಕಕುಂಡ 


ಹಾಕಿ ಒಗೆಯಂವವನಂ. ೪. ವಿಟ್ಯಂಡ-ಹಿಂದಿನವರಂ ಬ್ರಾಹ್ಮಣರಿಗೆ 
ಕೊಟ್ಟಿ ಎ ವೃತ್ತಿಗಳನ್ನು ಅಪಹರಿಸುವವನಂ. ೫, ಮೂತ್ರಕುಂಡ- 
ಬೇರೆಯಪರಂ ಕಟ್ಟಿಸಿದ ಕೆರೆಗಳನ್ನಿ ಒಡೆದಂಹಾಕುವವನಂ. 
೬. ಶ್ಲೇಷ್ಮಕುಂಡ-ಒಬ್ಬನೇ ಮೃಷ್ಟಾನ್ನ ಭೋಜನ ಮಾಡುವವನಂ. 
೬. ಗರಕಂಂಡ-ತಾಯಿ-ತಂದೆ, ಹೆಂಡತಿ ವಂಕ್ಕಳನ್ನು ಸಾಕದಿರು 
ವವನು. ೮, ದೂಷಿಕಾಕುಂಡ-ಅತಿಥಿಗಳನ್ನು ವಕ್ರದೃಷ್ಟಿಯಿಂದ 
ನೋಡುವವನಂ. ೯. ವಸಾಕಂಂಡ-ಒಬ್ಬನಿಗೆ ದಾನಮಾಡಿ ಅದನ್ನೇ 
ಮತ್ತೊಬ್ಬರಿಗೂ ದಾನಮಾಡುವವನು. ೧೦. ಶುಕ್ರಕುಂಡ- 
ಜಾರ ಮತ್ತೂ ಜಾರಿಣಿ, ೧೧. ಅಸೃಕ್ಕುಂಡಿ- ಗುರಂಹಿರಿಯರನ್ನು 
ಹೊಡೆದು ರಕ್ತಬರಿಸಂವವನಂ. ೧೨. ಅಶ್ರುಕುಂಡ-ಭಗವಂತನ 
ಸ್ತೋತ್ರಗಳನ್ನು ಹಾಡುತ್ತ ಬಾಷ್ಟಗದ್ಗದಕಂಠನಾಗಂವ ಭಕ್ತನನ್ನು 
ಗೇಲಿಮಾಡುವವನು. ೧೩. ಗಾತ್ರಮಲಕುಂಡ-ಕೊಳಕಂ ಮನಸ್ಸಿ 
ನವನು. 
ವವನು. ೧೫. ವಂಜ್ಞಕುಂಡ-ತನ್ನ ಹೊಟ್ಟೆಗಾಗಿ ಪ್ರಾಣಿಹಿಂಸೆ 
ಮಾಡಂವವನಂ. ೧೬. ಮಾಂಸಕುಂಡ- ಹಣಕ್ಕಾಗಿ ಹೆಂಗಸನ್ನು 
ಮಾರಂವವನಂ. ೧೭. ನಖಕುಂಡ ವಂತ್ತು ೧೮. ಲೋಮಕುಂಡ- 
ಶ್ರಾದ ವಂತ್ತೂ ಉಪವಾಸ ದಿನಗಳಲ್ಲಿ ಜಿತೇಂದ್ರಿಯನಾಗದಿರಂ 
ವವನು, ೧೯. ಕೇಶಕಂಂಡ-ಕೂದಲು ಸೇರಿರುವ ವಂಣ್ಣಿನಿಂದ 
ಮಾಡಿದ ಪಾರ್ಥಿವ ಲಿಂಗವನು ಪೂಜಿಸುವವನಂ. ೨೦,ಅಸ್ಥಿಕಂಂಡ- 
ಗಯೆಂಯಲ್ಲಿ ವಿಷ್ಣಪಾದದಲ್ಲಿ ಪಿತೃಗಳಿಗೆ ಪಿಂಡಹಾಕದವನು. 
೨೧. ತಾಮ್ರಕುಂಡ-ಗರ್ಭಿಣಿಯೊಂದಿಗೆ ಬೆರೆಯುವವನು. ೨೨. 
ಲೌಹಕಂಂಡ-ಮಂಟ್ಬುನೀರಂ ಹಾಕಿಕೊಂಡ ದಿನ, ಆ ಹೆಂಗಸಿನ 
ಮತ್ತು ಪತಿ-ಪುತ್ರರಿಲ್ಲದ ಹೆಂಗಸಿನ ಕೈಯ್ಯಲ್ಲಿ ಊಟಮಾಡು 
ವವನಂ. ೨೩. ತೀಕ್ಷ್ಣಕಂಟಕಕಂಂಡ- ಕಠೋರವಾದ ಮಾತು 
ಗಳಿಂದ , ಗಂಡನನ್ನು ಮೂದಲಿಸುವವಳಂ. ೨೪. ವಿಷಕುಂಡ- 
ವಿಷ ಕೊಟ್ಟು ಜನರನ್ನೂ ಕೊಲ್ಲಂವವನಂ. ೨೫. ಧರ್ಮಕುಂಡ- 
ಬೆವರಂಕೈಯ್ಕಿಂದ ದೇವರ ವಸ್ತುಗಳನ್ನು ಮುಟ್ಟುವವನು ; 
.೨೬. ತಪ್ಪಸಂರಾಕಂಂಡ- ಶೂದ್ರಾನ್ನಭಕ್ಷಕ. ೨೭. ಪ್ರತಪ್ತತೈಲ 
ಕಂಂಡ-ಕೋಲಿನಿಂದ ಎತ್ತುಗಳನ್ನು ಹೊಡೆಯುವವನಂ. ೨೮. 
ಕುಂತಕುಂಡ-ಈಟಿ, ಕಬ್ಬಿಣದ ಆಯಂಂಧ, ಗಾಳ ಮೊದಲಾದಂವು 
ಗಳಿಂದ ಪ್ರಾಣಿವಧೆ ಮಾಡುವವನು. ರ೯. ಕ್ರಿವಿಂಕುಂಡ-ವಿಸಾನಂ 
ತಿನ್ನುವ ಬ್ರಾಹ್ಮಣ; ಮಾಂಸವನ್ನು ಶಿನ್ನುವವನಂ; ದೇವರಿಗೆ 
ನೈವೇದ್ಯಮಾಡದೆ ತಿನ್ನವವನಂ. ೩೦. ಪೂಯಕಂಂಡ-ಶೂದ್ರ 
ಪೌರೋ ಹಿತ್ಯ, ಶೂದ್ರಶ್ರಾದ್ಧ ಶೂದ್ರಾಂತ್ಯ ಸಂಸ್ಕಾ ರಗಳಿಂದ 
ಹೊಟ್ಟೆ ಹೊರೆಯಂವವನ:. ಸಂ. ಸರ್ಪಕುಂಡ- "ಕೃಷ್ಣನ ಪಾದ 
ಚಿಹ್ನೆ ಯುಳ್ಳ (ನಾಗರ) ಹಾವನ್ನು ಕೊಲ್ಲುವವನು. ೩೨, ಮಷಕ 
ಕಂಂಡ-ಶಾ ಸ್ಮನಿಯಮಕ್ಕೆ ವ್ಯತಿರಿಕ್ತ ವಾಗಿ ಕ್ಷುದ್ರಜಂತಂಗಳನ್ನು 
ಕೊಲ್ಲವವನು. ೩೩. ದಂಶಕುಂಡ-ಶಾಸ್ತ್ರ ನಿಯಮಕ್ಕೆ ವ್ಯತಿರಿಕ್ತವಾಗಿ 
ಪ್ರಾಣಿವಧೆ ವಾಡುವವನಂ. ೩೪. ಗರಲಕುಂಡ- ಜೇನಂನೊಣಗಳನ್ನು 
ಕೊಂದಂ ಜೇನಂತುಷ್ಟವನ್ನು ತೆಗೆದಂಕೊಳ್ಳುವವನಂ. . ೩೫. ವಜ್ರ 
ದಂಷ್ಭ್ರೃಕುಂಡ- -ನಿರಪರಾಧಿಗಳನ್ನೂ ಶ್ರೋತಿ ಶ್ರಿಯರನ್ನೂ ದಂಡಿಸಂ 
ವವನಂ. ೩೬. ವೃಶ್ಚಿಕಕುಂಡ- ಹಣದ ಮೇಲಿನ ದಂರಾಸೆಯಿಂದ 
ಪ್ರಜೆಗಳನ್ನು ದಂಡಿಸುವವನು. ೩೭. ಶರಕುಂಡ ಮತ್ತು ೩೮, 
ಶೂಲಕುಂಡ ವಂತ್ತು ೩೯. ಖಡ್ಗಕಂಂಡ- ಆಯುಧವನ್ನು ಹಿಡಿಯಂವ 
ಅಗಸ ಹಾಗಂ ಸಂಧ್ಯಾವಂದನೆ ಮತ್ತೂ ವಿಷ್ಣುಭಕ್ತಿಗಳಿಲ್ಲದ 
ಬ್ರಾಹ್ಮಣ, ೪೦. ಗೋಲಕಂಂಡ-ಸಣ್ಣ ಪುಟ್ಟ ತಪ್ಪಿಗಾಗಿ ಪ್ರಜೆ 


೪೩೭೨ 


೧೪. ಕರ್ಣವಿಟ್ಕುಂಡ-ಕಿವುಡರನ್ನ ಲೇವಡಿ ಮಾಡು 


80 


'ಪಾತೆ ಗಳ ಕಳ್ಳ 


ನರಕಕುಂಡ 


ಗಳನ್ನು ಬಂಧಿಸಿ ಸೆರೆಯಿಡುವ ರಾಜ. ೪೧. ನಕ್ರಕಂಂಡ-ನೀರಿನಿಂದ 
ಮೇಲಕ್ಕೆದ್ದ ಮೊಸಳೆ ಮೊದಲಾದ ನೀರುಪ್ರಾಣಿಗಳನ್ನು ಕೊಲ್ಲಂ 

ವನು. ೪೨. ಕಾಕಕುಂಡ-ಕಾವಂದಿಂದ ಹೆಂಗಸಿನ ಎದೆ, ನಿತಂಬ,. 
ಮುಖಗಳ ಮೇಲೆ ಕಣ್ಣಿಡುವವನು. ೪೩. ಸಂಚಾಲಕಂಂಡ-ಚಿನ್ನ 
ವನ್ನ. ಕದಿಯಂವವನಂ. ೪೪. ವಾಜಕುಂಡ-ತಾವ್ರು, ಕಬ್ಬಿಣ 
ಮತ್ತು ಉಕ್ಕೂಗಳ ಕಳ್ಳ. ೪೫. ವಜ್ರಕಂಂಡ-ದೇವತಾಮೂರ್ತಿಗಳ 
ಮತ್ತು ದೇವರ ಸ್ವತ್ತಿನ ಕಳ್ಳ. ೪೬. ತಪ್ತಪಾಷಾಣಕುಂಡ- 


ದೇವಬ್ರಾಹ್ಮಣರ ಬೆಳ್ಳಿ, ಗೋವು, ಬಟ್ಟೆಬರೆಗಳ ಕಳ್ಳ. ೪೭. 
ಕಂಚು 


ತೀಕ್ಷಪಾಷಾಣ ಕುಂಡ-ದೇವಬ್ರಾಹ್ಮಣರ ಹಿತ್ತಾಳೆ, 

,. ೪೮. ಲಾಲಾಕುಂಡ- ಸೂಳೆಗಾರಿಕೆಗೆ ಅವಕಾಶ 
ಮಾಡಿಕೊಟ್ಟು ಹೊಟ್ಟೆ ಹೊರೆಯಂವವನಂ. ೪೯. ಮಸೀಕುಂಡ- 
ಮ್ಲೇಚ್ಛರ ಸೇವೆಯಿಂದ ಜೀವಿಸಂವವನಂ ಮತ್ತೂ ಬರಹದಲ್ಲಿ 
ಮೋಸಮಾಡಿ ಜೀವಿಸುವವನು. ೫೦. ಚೂರ್ಣಕುಂಡ-ದೇವ 
ಬ್ರಾಹ್ಮಣರ ದವಸಧಾನ್ಯ, ತಾಂಬೂಲ, ಆಸನಗಳನ್ನು ಕದಿಯುವ 
ವನು. ೫೧. ಚಕ್ರಕುಂಡ-ಬ್ರುಹ್ಮಣರ ಹಣವನ್ನು ಕದಿಯುವವನಂ. 
೫೨. ವಕ್ರಕುಂಡ- ಬ್ರಾಹ್ಮಣರಿಗೂ ನಂಟರಿಷ್ಟರಿಗೂ ಪ್ರತಿಕೂಲವನ್ನು 
ಮಾಡುವವನು. ೫೩. ಕೂವ್ಥ೯ಕಂಂಡ- ಶ್ರೀವಂಹಾವಿಷ್ಣು ವಂಲಗಿರಂ 
ವಾಗ ಅಂದರೆ ಆಷಾಢಶುದ್ಧ ಏಕಾದಶಿಯಿಂದ ಕಾರ್ಶಿಕಶುದ್ಧ 
ದ್ವಾದಶಿಯಂವರೆಗೆ ನಾಲ್ಕು ತಿಂಗಳು ಚಾತುರ್ಮಾಸದಲ್ಲಿ ಆಮೆಯ 
ಮಾಂಸವನ್ನು ತಿನ್ನುವ ಬ್ರಾಹ್ಮಣ. ೫೪. ಜ್ವಾಲಾಕುಂಡ ಮತ್ತೂ 
೫೫. ಭಸ್ಮಕುಂಡ- ದೇ ವ ಬ್ರಾಹ್ಮಣರಿಗೆ ಸೇರಿದ ತುಪ್ಪ , ಎಣ್ಣೆ ಮೊದ 
ಲಾದಂವನ್ನು ಕದಿಯಂವವನಂ. ೫೬. ದಗೃಕುಂಡ _ದೇವಬ್ರಾಹ್ಮ ಣರ 
ನೆಲ್ಲೀಚಟ್ಟೂ, ಗಂಧ, ಎಣ್ಣೆ ಮೊದಲಾದುವನ್ನು ಕದಿಯಂವವನಂ. 
೫೭. ತಪ್ಪಶೂರ್ಮಾಕಂಂಡ-ಬಲಾತ್ಕಾರದಿಂದ. ಇತರರ ಭೂಮಿ 
ಯನ್ನು ಆಕ್ರವಿಂಸಿಕೊಳ್ಳುವವನು. ೫೮. ಅಸಿಪತ್ರಕುಂಡ- ಹಣದ 
ದುರಾಸೆಯ ಪರಿಣಾಮವಾಗಿ ಕಶ್ತಿ ಮೊದಲಾದ ಆಯಂಧಗಳಿಂದ 
ಜನರ ಪ್ರಾಣವನ್ನು ತೆಗೆಯಂವವನು. ೫೯. ಕ್ಷಂರಧಾರಕಂಂಡ- 
ಊರು, ಪಟ್ಟಣಗಳನ್ನೂ ಸಂಟ ಹಾಕುವವನಂ. ೬೦. ಸೂಚೀ 
ಮುಖಕಂಂಡ- ಇತರರ ಕಿವಿಯಲ್ಲಿ ಪಿಸುಗಂಟ್ಟಿ ಪರನಿಂದೆ ಮಾಡುವ 
ವನು, ಇತರರ ದೋಷಗಳನ್ನು ಎತ್ತಾಡುವವನಂ. ೬೧. ಗೋಧಾ 
ಮಂಖಕುಂಡ-ಮನೆಯನ್ನೂ ಒಡೆದಂ ಪಾತ್ರೆ ಪರಟಿ. ದನಕರಂಗಳಂ, 
ಆಡುಕಂರಿಗಳನ್ನು ಕದಿಯುವವನು. ೬೨. ನಕ್ರವಂಖಕುಂಡ- 
ಸಾಮಾನ್ಯವಸ್ತೂಗಳನ್ನು ಕದಿಯುವವನಂ. ೬೩. ಗಜದಂಶಕಂಂಡ- 
ಆನೆ, ಕುದಂರೆ, ಆಳುಕಾಳಂಗಳ ಕಳ್ಳ. ೬೪. ಗೋವಂಂಖಕುಂಡ- 
ಹಸಂ ನೀರಂಕಂಡಿಯನವುದನ್ನು ತಪ್ಪಿಸುವವನು. ೬೫. ಕಂಂಭೀ 
ಪಾಕಕುಂಡ -ಗೋಹತ್ಯೆ, ಸ್ತೀಹತ್ಯೆ, ಯತಿಹತ್ಯೆ, ಭ್ರೂಣಹತ್ಯೆ, 
ಬ್ರಹ್ಮಹತ್ಯೆಗಳನ್ನು ಮಾಡಿದವನು ; ತಾನಂ ಬೆರೆಯಲು ಉಚಿತ 
ವಲ್ಲದ ಸ್ತ್ರೀಯರೊಂದಿಗೆ ಬೆರೆಯುವವನಂ ; ವ್ರತ, ಸಂಧ್ಯಾವಂದನೆ 
ಗಳನ್ನು ಬಿಟ್ಟವನು; ಪುಣ್ಯಕ್ಷೇತ್ರಗಳಲ್ಲಿ ದಾನ ತೆಗೆದುಕೊಳ್ಳು 
ವವನಂ ; ಗ್ರಾವಂಪುರೋಹಿತ, ಪೂಜಾರಿ, . ಶೂದ್ರರಿಗೆ ಅಡಿಗೆ 
ಮಾಡಿ ಜೀವಿಸಂವವನಂ ; ಖಂತುವಂತೀವಿವಾಹವನ್ನು ಮಾಡಿ 
ಕೊಂಡಿರುವವನು. ೬೬. ಕಾಲಸೂತ್ರಕುಂಡ- ಸೂಳೆಯೊಂದಿಗೆ ಬೆರೆ 
ಯಂವವನು ; ಸೂಳೆಯ ಅನ್ನವನ್ನು ತಿನ್ನುವವನಂ. ೬೭. ಅವ 
ಟೋದಕಂಂಡ-ಕುಲಟಿ ಮೊದಲಾದ ಆರಂ ಬಗೆಯ ಸೂಳೆ 
ಯಂರನ್ನು ಅನುಭವಿಸುವವನು. ೬೮. ಅರಂಂತುದ ಕುಂಡ. ಚಂದ್ರ 
ಸೂರ್ಯಗ್ರಹಣದಲ್ಲಿ, ನಿಷಿದ್ಧಕಾಲದಲ್ಲಿ ಊಟಮಾಡಂವವನಂ ; 


ನರಕಕೂಪ 


೬೯, ಪಾಂಶಂಭೋಜಕುಂಡ- ಒಬ್ಬನಿಗೆ ವಂಗಳನ್ನು ಕೊಡಂವುದಾಗಿ 
ಮಾತುಕೊಟ್ಟು ಬೇರೊಬ್ಬನಿಗೆ ವಂದುವೆ ಮಾಡುವವನು. ೭೦. 
ಪಾಶವೇಷ್ಟಕುಂಡ- ದತ್ತಾಪಹಾರಿ. ೭೧. ಶೂಲಪೋತಕುಂಡ-ಭಕ್ತಿ 
ಯಿಲ್ಲದೆ ಶಿವಲಿಂಗವನ್ನು ಪೂಜಿಸಂವವನು. ೭೨. ಪ್ರಕಂಪನ ಕುಂಡ 
ಬ್ರಾಹ್ಮಣರನ್ನು 
ಮಾಡುವವನು. ೭೩. ಉಲ್ಯಾವಂಂಖಕುಂಡ- ಗಂಡನ ವಿಷಯದಲ್ಲಿ 
ವಂಖವನ್ನು ಗಂಟುಹಾಕಿಕೊಂಡಂ ಕಟುವಾಗಿ ಮಾತನಾಡುವ 
ವಳು- ೭೪, ಅಕೂಪಕುಂಡ-ಶೂದ್ರನೋದಿಗೆ ಬೆರೆಯುವ 
ಬ್ರಾಹ್ಮಣಿ. ೭೫. ವೇಧನಕುಂಡ_ ಐದಾರಂ ವಂಂದಿಯೊಂದಿಗೆ 
ಸಂಪರ್ಕವಿಟ್ಟು ಕೊಂಡಿರುವವಳಂ ; ವೇಶ್ಯೆ ; ಸೂಳೆ. ೭೬. ದಂಡ 
ತಾಡನಕುಂಡ ಏಳೆಂಟು ಮಂದಿಯೊಂದಿಗೆ ಸಂಪರ್ಕವಿಟ್ಟು ಕೊಂಡಿ 
ರುವವಳಂ ; ರಂಡೆ. ೭೭. ಜಾಲಬದ್ಧಕಂಂಡ- ಎಂಟಕ್ಕಿಂತಲೂ ಹೆಚ್ಚು 
ಜನರೊಂದಿಗೆ ಸಂಪರ್ಕವಿಟ್ಟುಕೊಂಡಿರಂವವಳು ; ವಂಹಾವೇಶ್ಯೆ. 
ಓಲೆ. ದೇಹಚೂರ್ಣಕುಂಡ - ಇಬ್ಬರೊಂದಿಗೆ ಸಂಪರ್ಕವಿಟ್ಟುಕೊಂಡಿ 
ರುವವಳು; ಕುಲಟೆ, ೭೯. ನ್ನು ನಾಲ್ವರೊಂದಿಗೆ ಸಂಪರ್ಕ 
ವಿಟ್ಟುಕೊಂಡಿರಂವವಳು ; ಅರಣ... ೮೦. ಶೋಷಣಕುಂಡ- 
ಮೂವರೊಂದಿಗೆ ಸಂಪರ್ಕವದ್ದು ಕೊಂಡಿರುವವಳಂ ; ಧೃಷ್ಟೆ ; 
ಪುಂಶ್ಚಲಿ. ೮೧. ಕಕ್ಷಕುಂಡ_ ತವ, J ಜಾತಿಯ ಪರಸ್ತ್ರೀಯೊಂದಿಗೆ ಬೆರೆ 
ಯಂವವನು. ೮೨. ಸೂರ್ಪಕುಂಡ -ಬ್ರಾಹ್ಮಣಸ್ತೀಯೊಂದಿಗೆ ಬೆರೆ 
ಯುವ ಕ್ಷತ್ರಿಯ ವಂತ್ರ್ತು. ವೈಶ್ಯ. ೮೩. ಜಾಲಾಮುಖಕಂಂಡ- 
ಕೈಯಂಲ್ಲಿ ತುಲಸಿ, ಗಂಗಾಜಲ, ಸಾಲಿಗ್ರಾಮ ಮೊದಲಾದುವನ್ನು 
ಹಿಡಿದುಕೊಂಡು ಪ್ರಮಾಣಮಾಡಿ ಅದನ್ನು ನಡೆಸದಿರುವ ಸಂಳ್ಳ,- 
ವಿಶ್ವಾಸಘಾತಕ; ಸುಳ್ಳುಸಾಕ್ಷ್ಯವನ್ನು ಹೇಳಂವವನಂ. ೮೪. ಜಿಹ್ಮ 
ಕಂಂಡ- ಅವರವರ ಸಂಪ್ರದಾಯದಂತೆ. ನಿತ್ಯಕರ್ಮಗಳನ್ನು 
ಮಾಡದೆ, ದೇವರಸೇವೆಯಂಲ್ಲಿ ಆಸ್ಕೆಯಿಲ್ಲದೆ ಹುಸಿನಗೆ - ನಗುತ್ತಾ 
ಕಾಲಕಳೆಯಂವವನು. ೮೫. " ಧೂಮಾಂಧಕುಂಡ-ದೇವಬ್ರಾಹ್ಮ ಣರ 
ಹಣವನ್ನು ಕದಿಯಂವವನಂ, -ಕಸಿದಂಕೊಳ್ಳು. ವವನಂ. ೮೬. ನುಗ 
ವೇಷ್ಟನಕಂಂಡ-ವೈದ್ಮರ ವಂತ್ತು ಜೋಯಿಸರ ವೃತ್ತಿಯನ್ನ್ನ 
ಕಸಿದುಕೊಳ್ಳು ವವನು; ಅರಗಂ, ಲೋಹ, ಎಣ್ಣೆ ಮೊದಲಾದುವು 
ಗಳನ್ನೂ ಮಾರಾಟಮಾಡುವ ಬ್ರಾಹ್ಮಣ: ತನ್ನಿ ಂದಾಗಿ ಮೇರಿ ನರ್‌ 
ಕುಂಡಕ್ಕೆ ಬೀಳುವುದು ಮಾಸ್ತರಿಗೆ ಬೇಡವಾಗಿತ್ತು (ಕಾವೇರಿ: ೧೬೯). 
[ ನರಕ + ಕುಂಡ, ) 

ನರಕಕೂಪ (ನಾ). ೧. ಎ ನರಕಕಂಂಡ : ಆಗಮ ತಿಳಿಯದೆ ನರಕಕೂವಫದಲ್ಲಿ 
ಬೀಳುವಿರಲ್ಲ (ಪುರಂ. ೪-೭೦-೨). ೨. (ಆಲಂ) ಹೊಲಸಿನ ಕುಳಿ; 
ಅಸಹ್ಯದ ಬಿಲ: ಶುಕ್ಲರಕ್ತೋತ್ಕ ರ ಕರಂಡಂಗಳು ಸದಾ ಪ ್ರೈತ್ಯಕ್ಷ 
ಮಾಗಿರ್ದ ನರಕಕೂಪಂಗಳು (ಬಸಪು. ೪೦-೭೦). [ನರಕ * ಕೂಪ್ಯ] 

ನರಕಕೊಂಡ (ನಾ). ಎ ನರಕಕುಂಡ : ಕಡೆಗೆ ಯಮನ ಕೈಯಲ್ಲಿ ಸಿಲ್ಮಿ 
ನರಕಕೊಂಡದಲ್ಲಿ ಮುಳುಗೇಳುವುದೇ ನಿಶ್ಚಯ (ವಜಸಂ. ೨೧೮-೬೧). 

[ <ನರಕಕುಂಡ ] 

ನರಕಗತಿ (ನಾ). ೧. ನರಕದಲ್ಲಿರುವುದು ; ನರಕಕ್ಕೆ ಹೋಗುವುದಂ ; 
ನರಕಲೋಕವಾಸ: ರವಿಸುತ ವಿಧುಸುತರಲ್ಲೆ ನರಕಗತಿಯಂ ಕುಡುವರ್‌ 
(ಕಾತತಿ. - ಆ ಪಾತಕಂ ನರಕಗತಿಗೆಯ್ದುವ ಧೂರ್ತತನದಿಂ 
ಕುಟಿಲಮಾರ್ಗಾಂತರ್ಗತನಾಗಿ ಪೋಗೆ. (ಪಂಡತಂ. ೭೧-೧೯) ; ರಾಮನಿರ್ಜೀ 
ಕ್ಷೇಮಭೂಮಿಯನುಳಿಯೆ ಕುಂಭಕರ್ಣನ ಬಾಯ್ಲೆ ಮಿಗಿಲಲಾ ನರಕಗತಿ 
ನಮಗೆ? (ಶ್ರೀರಾಮಾ. ವಿ.ಎ ನರಕ ೪: ತೊಡರ್ಪಂ 
ಸೆ -ಡರಿಸುವ ನರಕಗತಿಯೊಳ್‌ ತೊಡರ್ವುದೆ ತೊಡರದೆ ಜಿನೇಂದ್ರಮತ 


3೨೩-೨೪) ; 


೬೮೪-೧೬೪), 


ದಂಡಿಸಂವವನು, ಅವರಿಗೆ ಭಯವನ್ನುಂಟು 


೪೩೭೩ 


[od 
“ಇ 


460 


ನರಕದುಃಖ 


ದೊಳ್‌ ಹಿತದೊಳ್‌ (ಅಜಿಪು. 3-೬೦); ನರಕಗತಿಗಿಟಿವೊಡಂ ನಿರ್ಜರ 

ನಿಳಯಮನೆಯ್ದಿ ಸುಖಮನುಣ್ಟೊಡಮನ್ಯರ್‌ ನೆರಮಲ್ಲರ್‌ (ಧರ್ಮಮ್ಯ. 

ನರಕಗತಿ ಸಮಮೆ ತಿರ್ಯಬ್ನರಸುರಗತಿಗಳುಮದಂತೆ ದಲ್‌ 
(ಪಾರ್ಕ್ಶಪು, ೦೩-೬೨). ೩. [ಜೈನ] ನಿದ್ರಾನಿದ್ರಾ, ಪ್ರಚಲಾಪ್ರಚಲಾ, 
ಸ್ತ್ಯಾನಗೃದ್ಧಿ, ನರಕಗತಿ, ತಿರ್ಯಗ್ಗತಿ, ಏಕೇಂದ್ರಿಯಜಾತಿ, 
ದ್ವೀಂದ್ರಿಯಜಾತಿ, ತ್ರೀಂದ್ರಿಯಜಾತಿ, ಚತುರಿಂದ್ರಿಯಜಾತಿ, ನರಕ 
ಗತಿ ಪ್ರಾಯೋಗಾನುಪೂರ್ವಿ, ತಿರ್ಯಗ್ಗತಿಪ್ರಾಯೋಗಾನಂಪೂರ್ವಿ, 
ಆತಪ, ಉದ್ಯೋತ, ಸ್ಕಾ ವರ, ಸೂಕ್ಷ್ಮ ವಂತ್ತು ಸಾಧಾರಣ ಎಂಬ 
ಹದಿನಾರಂ ಕರ್ಮಪ ಕೃ. ತಿಗಳಲ್ಲಿ ಒಂದಂ ; ಇದರ ಉದಯಂವಾದಾಗ 
ನರಕರ್ಪ ಹೋಗಿ ನಾರಕೀ ಯಂವಸ್ಥೆ ಪ್ರಾಪ್ತವಾಗುತ್ತದೆ : 
ಅಂತರ್ಮುಹೂರ್ತದಿಂ ನಿದ್ರಾನಿದ್ರಾಪ್ರಚಳಾಪ ಚಳಾಸ್ತ್ರ್ಯಾನಗ ಓದ್ಧಿನರಕಗತಿ 
ತತ್ಪ್ರಾಯೋಗ್ಯಾನುಪೂರ್ವತಿರ್ಯಗ್ಗತಿ ತತ್ಪಾ ಯೋಗ್ಕಾನುಪೂರ್ಮೇ 
ಕೇಂದ್ರಿಯ ವಿಕಳೇಂದ್ರಿಯ ಜಾತ್ಕಾ ತಪೋದ್ಕೋತ ಸ್ಥಾವರ ಸಾಧಾರಣ 
ಸೂಕ್ಷ್ಮಂಗಳೆಂಬ ಪದಿನಾಜುಂ ಕರ್ಮ ಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ 
(ಅದಿಪು. ೧೦-೦೪ ವ); ನರಕಗತಿ ತತ್ಪಾಯೋಗ್ಯ್ಕಾನುಪೂರ್ವಿತಿರ್ಯಗ್ಗತಿ. .. 
ಸ್ಥಾ ವರ ಸಾಧಾರಣಸೂಕ್ಷ್ಮಂ[ಗಳೆಂಬ] ಷೋಡಶಕರ್ಮಪ್ರಕೃತಿಗೆ ಎಳಯಂ 
ಮಾಡಿ (ಕಾಂತಿಪು. ೧೧-೧೧೧ ವ). [ನರಕ * ಗತಿ) 

ನರಕಗಾಮಿ (ನಾ). ನರಕಕ್ಕೆ ಹೋಗುವವನು ; ನರಕಕ್ಕೆ ಪಾತ್ರನಾಗ 
ವವನಂ : ಈ ಧರ್ಮ್ಮಮನಳಿದ ಮಹಾಪಾತ ೫x ನರಕಗಾಮಿಯಕ್ಕು 
(ಸೌಇಇ. XX, ೩೮-೩೩ 7 2068). [ ಸಂ, ನರಕಗಾಮಿನ್‌] 

ನರಕಚತುರ್ದಶಿ (ನಾ) ಆಶ್ವಯಂಜ ಮಾಸದ ಕೃಷ್ಣಪಕ್ಷದ ಚತುರ್ದಶಿ; 
P ಶ್ರೀ ಕೃಷ್ಣನಂ ನರಕಾಸುರನನ್ನು ಕೊಂದುದರ ನೆನಪಿಗಾಗಿ ಆ 
ದಿನ ಆಚರಿಸುವ ಹಬ್ಬವೆಂದು ಸಾಮಾನ್ಯವಾಗಿ ನಂಬಲಾಗಿದೆ. 
ಆದರೆ ಇದಕ್ಕೆ ಪುರಾಣಗಳಲ್ಲಿ ಆಧಾರವಿ ದ್ದ ೦ತಿಲ್ಲ. ನರಕ 
ಚತಂರ್ದಶಿಯ ದಿನ ಮಾಡುವ ವ್ರತ ಪೂಜಾಕರ್ವದಲ್ಲಿ ನರಕಕ್ಕೆ 

ಳದಿರುವಂತೆ ಆಗಲೆಂದಂ ಹಾರೈಕೆಯನ್ನು ಹೇಳುವ ಮಂತ್ರವಿದೆ: 

ಆಶ ಯುಜ ಬಹುಳ ಹದಿನಾಲ್ಕನೆಯ ತಿಥಿ ನರಕಚತುರ್ದಶಿ (ಛಹಲ್ಯ. 
09೩8). ([ ನರಕ * ಚತುರ್ದಶಿ] 

ನರಕಚೋರ (ನಾ). ಒಂದಂ ಬಗೆಯ ಸುಗಂಧ ದ್ರವ್ಯ,-ಕಚೋರ 
ನರಕಚೋರ, ನವಸಾಗರ, ನಾಗರ ಮೋಥೆ (ಮುಂಬವ್ಕಾ. ೧೨೬). 

[ ನರ್ನ * ಕಚೋರ 

ನರಕಜೀವಿ (ನಾ). ನರಕದಲ್ಲಿ ತೊಳಲುವವನು ; ಪಾಪಿ : ಆಕಾರವಿಲ್ಲದ 
ನಿರಾಕಾರಲಿಂಗವ ಕೈಯಲ್ಲಿ ಹಿಡಿದು ಕೊರಳಲ್ಲಿ ಕಟ್ಟಿದೆವೆಂಬರು ನರಕ 
[ಪಾಕಾಂ, ಕಿ]ಜೀವಿಗಳು (ಮಹಾದೇ. ಬ.೧೩೧-೨೯೮). 

[ ನರಕ ಜೀವಿ) 

ನರಕದರ್ಶನ (ನಾ). ನರಕವನ್ನು ನೋಡುವಿಕೆ; ನರಕದ ನೋಟ: 
ದ್ರೋಣನು ನಿನ್ನ ಮಾತಿನಿಂದ ಮೋಸಹೋದನು. ಆ ತಪ್ಪಿನ ಫಲದಿಂದ 
ನಿನಗೆ ನರಕದರ್ಶನವಾಯಿತು (ನೀತಿಚಿ. 1, ೩೨); -ನರಕ ತಪ್ಪಿತು 
ಧರ್ಮಜಂಗೆ, ದಿಟ, ಆದೊಡೇಂ ?. ನರಕದರ್ಶನದುಃಖ ತಪ್ಪದಾಯಿತಲ? 
(ಮಂಕುಳ. ೩೧೧) ; ಅದಕೆ ತಕ ತೆ ನಿನಗೆ ಮತ್ತೊಬ್ಬರ ನೆಪದಿಂದ ನರಕ 
ದರ್ಶನವಾಯಿತು (ವಚಭಾ. ೩&೦). [ನರಕ + ದರ್ಶನ] 

ನರಕದುಃಖ (ನಾ). ನರಕದ ಶಿಕ್ಷೆಯಿಂದಂಂಟಾಗಂವ ದಂಃಖ,-ಸಂತಾಪ : 
ಕೇವಲಮೆೆ ನರಕದುಃಖಂ ಕೇವಲವಿಜ್ಞಾ ನವಿಷಯಮಲ್ಪಶ್ರುತದೊಳ್‌ 
ಭಾವಿಪೊಡಾರ್‌ ನೆಟ್‌ ನುಡಿವರೊ ದೇವಂ ಸರ್ವಜ್ಞನೊರ್ವನೇ ನೆಣ* 
ನುಡಿಗುಂ (ಅಜಿಪು. ೦೧-೧3) ; ನರಕದುಃಖವ ವಂತೆ ಭೋಗಿಸಬೇಕು 
ದೇಹಿಗಳು (ತಿಮ್ಮಸ್ತ. ೧-೩೧). [ ನರಕ ದು;ಖ] 


೯-೧೫೮) ; 


ನರಕನಿಳಯ 


ನರಕನಿಳಯ (ನಾ) .ಎನರಕ ೧:೮ ಪಾಣ್ಟೆ. * - ನರಕನಿಳಯಕ್ಕಾ ಪೊತ್ತುಂ 
ಪೋವೆನೆಂದು ಮನದಂದಾಗಳ್‌ (ಪುಡ್ಶಾಸ್ರ. ೫-೩೭). 
[ ನರಕ + ನಿಳಯ ( ಎ ನಿಲಯ) 
ನರಕಪಾತ (ನಾ). ನರಕದಲ್ಲಿ ಬೀಳುವುದೂ : (0೩೫೧೬೬10೧, ಖರಿನಿ. ೨೬). 
[ನರಕ + ಪಾತ್ಮ) 
ನರಕಪಾಲ (ನಾ). ವಂನಂಷ್ಯನ ತಲೆಬುರಂಡೆ : ನರಕಪಾಲದೊಳು ಶೀವಿದ 
ಹಸಿಯ ಗೋಮಾಂಸವ ಮೆಲುತೆ (ಹಕಳಾ. ೧೧-೩೧) ; ನರಕಪಾಲದ 
ಪಾತ್ರೆಗಳ ಕಿಲದೊರಳೆಗಳ ಕೇಶಾಘದರ್ಭಾಂಕುರದಲಾಹವಯಜ್ಞ ದೀಕ್ಷಿತ 
ನಹೆನು ತಾನೆಂದ (ಕುವ್ಯಾಉ. ೧೦-೧೯) ; ನರಕಪಾಲದಲ್ಲಿ ಆಸವವು , . . 
ತುಂಬಿದ್ದಿತು (ಕಪಾಕುಃ. ೨೫). [ನರ್ಯ * ಕಪಾಲ್ಕ] 
ನರಕಬಾಧೆ (ನಾ). ೧. ನರಕದಲ್ಲಿ ಅನಂಭವಿಸುವ ನೋವು; ನರಕದ 
ದಂಃಖ:: ಮುರಹರೆ ನಗಧರ ಮುಕುಂದ ಎನ್ನದೆ ನರಕಬಾಧೆಗೆ ಗುರಿ 
ಯಾಗೂತಿ (ಪುರಂದೆ. ೪-೦೨೫-೪) ; ನರಸಮಿತಿ ಕೊಂದರೆಂದಡೆ ನೆರವಾಗದೆ 
ನೋಡದೋಡಿದರು ನಿನ್ನವರೆಂದರೆ ನರಕಬಾಧೆಗವರೇಂ ನೆರವಪ್ಪರೆ 
(ನನ್ನಣಾ. 8-99); ಪರಲೋಕಸಾಧನಗಳು ಚರಿಸುವ ಚತುರರಿಗೆ ನರಕ 
ಬಾಧೆಗಳಿಲ್ಲ (ವಿಸಾಸು, 69-೭), ೨. (ಆಲಂ) ತೀವ್ರವಾದ ಯಾತನೆ. 
[ನರಕ * ಬಾಧೆ) 
ನರಕಬಿಲ (ನಾ). [ಜೈನ] ನರಕ : ಅಲ್ಲಿಂದತ್ತಮೇಕರಜ್ಮುಪ್ರಮಾಣಾಂಶರ 
ದೊಳಮರಿಷ್ಟೆಯೆಂಬವೆಸರನುಳ್ಳ ಧೂಮಪುಭೆಯೆಂಂಬಯ್ದನೆಯ ನರಕ 
ಬಿಲಂಗಳೆಲ್ಲಂ ಮೂಜುಲಕ್ಕಮಕ[ಲುಂ (ಅಜಿಪು. ೦೧-೬ ವ). 
[ನರಕ + ಬಿಲ) 
ನರಕಭಯ (ನಾ). ೧. ನರಕಲೋಕಕ್ಕೆ ಹೋಗುವ ಹೆದರಿಕೆ ; ನರಕಗತಿ 
ಯಂಂಟಾಗುವ ಭಯಂ,-ಅಂಜಿಕೆ : ನಾಮಕೀರ್ತನೆ ಅನುದಿನ ಮಾಳ್ಬಗೆ 
ನರಕಭಯಗಳುಂಟೆ (ಪುಕಂಡ. ೨-೧೦೬ ಪಲ್ಲವಿ). ೨. ನರಕಾಸುರನ ಭಯ. 
೧,. ೨: ನರಕಭಯಂಂ ಹರಿಕಥೆಯೊಳ್‌ . . . ಪಿರಿದುಂ ಮುಖಭಂಗತ್ವಂ 
ಜರೆಯೊಳ್ಳೆಯ್ದೋರ್ಪುವಲ್ಬದಿಲ್ಲಾ. ನಾಡೊಳ್‌ (ತ್ರಿ ಪುವಿ. ೨-೩೧). 
[ನರಕ ೬ ಭಯಂ) 
ನರಕಭಾಜನ (ನಾ). ೧. ನರಕಕ್ಕೆ ಪಾತ್ರನಾದವನಂ; ದಂಷ್ಯರ್ವೀ: 
ಪುರಹೆರನ ಪ್ರತಿಬಿಂಬವೆನಿಸಿದ' ಶರಣರಂ ಧಿಕ್ಕರಿಸಿ ನಿಂದಿಸಿ ನರಕಭಾಜನ 
ರಾದಿರೀಶ್ವರದೂಷಕರು ನೀವು (ಸಪು. ೩೭-೪೦): ಹಿಗ್ಗುವೆ ಯಾಕೋ ... 
ಪರರ ಸೇವೆಯ ಮಾಡಿ ನರಕಭಾಜನನಾಗಿ ಮರಳಿ ಮರಳಿ ಬಿದ್ದು ಉರುಳುವ 
ದೇಹಕ್ಕೆ (ಪುರಂದ.- ೦-೧೨೨-೩). ವ. ನರಕಕ್ಕೆ ಸಮಾನವಾದಂದಂ; 
ಪುಣ್ಯಾಸ್ಪದವಲ್ಲದಂದಂ: ಹರಹರ ತ್ರಾಯಸ್ವ ಕರಂಣಾಕರ ಮಹಾದೇವೀ 
ದುರಂತದ ನರಕಭಾಜನಮುಚಿತವೇ `ನಿಮ್ಮಂಘ್ರಿದರ್ಶನಕೆ: (ಳುವ್ಕಾಆ, 
೧೬-೫೭) ; ಶಿರೆಕರಿಲ್ಲದ ಊರು ನರಕಭಾಜನಮಕ್ಕೂ (ಸರ್ವಜ್ಞ. ೫೦೪). 


[ ನರಕ + ಭಾಜನ) 
ನರಕಭೂತಾಳೆ (ನಾ). ಒಂದಂ ಬಗೆಯ ಗಿಡ : ಗಬ್ಬುಚೆಕ್ಕೆ, ನರಕಭೂತಾಳೆ 
(ಮೈಔಗಿ. ೩೯-೭೭೦). [ನರಕ ಭೂತಾಳಿ] 


ನೆರಕಭೂಮಿ (ನಾ). ಎ ನರಕ ೧: ಅಂತು ರತ್ನಪ್ರಭೆಯಿಂ ತೊಟ್ಟೂ 
ನಾಲ್ಕುವರೆ ನರಕಭೂವಿವರಂ ಉತೃಷ್ಟಮಂಷ್ಠ ಮುಂ ಅಲ್ಲಿಂದತ್ತೆರಡುವರೆ 
ಭೂವಿವರಮತಿಶೀತಮಕ್ಕುಂ (ಅಚಿಪು. ೦೧-೬ವ). 
[ನರಕ * ಭೂಮಿ) 
ನರಕಮರ್ದನ (ನಾ). ನರಕಾಸಂರನನ್ನು ಸಂಹಾರ ಮಾಡಿದವನು; 
ಕೃಷ್ಣ : ನರಕಮರ್ದನ ಕೇಳು ಕೌರವನರಿಗಳಿದಿರೆ . . . ತೊಡೆವೆನು 
ಕೃತಾಂತನ ಭಾಳದಕ್ಕ ರವ (ಕುವ್ಯಾಉ. ೬-೨೮). 
[ ನರಕ * ಮರ್ದನ] 


೪೩೭೪ 


10 


89 


ನರಕಾಯುಷ್ಯ 


ನರಕೆಯಾತನೆ (ನಾ). ೧. ನರಕಬಾಧೆ ೧ : (8). ೨. (ಆಲಂ) ಅತಿಯಾದ 
ನೋವು; ಅಸಹನೀಯವಾದ ದಂಃಖ: ವಾಸಂತಿಯ ಹೃದಯೆ: ನರಕ 
ಯಾತನೆಯನ್ನನುಭವಿಸಿತು (ತೇಮೋಡೆ, ೯೨) ; ಸಹೆಸ್ರಾರು ಮಂದಿ, 
ಕೇವಲ ಭ್ರಮಯಿಂದಲೇ-ಸಂಶಯದಿಂದಲೇ ನರಕಯಾತನೆ ಅನುಭವಿಸುತ್ತಿ 
ದ್ದಾರೆ (ವೀರಯೋ. ೪೯). [ ನರಕ 4 ಯಾತನೆ]. 
ನರಕರೋಟಿ (ನಾ). ಎ ನರಕಪಾಲ : ಮೃತಭಸಿತನಿಂ ಪಿಶಿತವನು ನರ 
ಕರೋಟಿಯೊಳು ಕೃತಕರ್ಮುಛೇದನದಿ ತೀವಿ (ಸಿಂಗರಾ. ೦೮-೭). 
[ ನರ್ಯ * ಕರೋಟಿ, ] 
ನರಕಲೋಕ (ನಾ). - ನರಕ ೧: ವೈರಿವರ್ಗವಂನಡಿಯೊಳಿಟ್ಟಂತೆ ನರಕ 
ಲೋಕಮಡಿಯೊಳಿರ್ದುದು (ಜೀವಸಂ. ೩೩-೧). [ನರಕ + ಲೋಕ) 
ನರಕವಾಸ (ನಾ). ೧. ನರಕದಲ್ಲಿ ಇರುವಿಕೆ. ೨. (ಆಲಂ) ಘೋರ 
ಯಾತನೆ : ಚೇರೆ ನರಕವಿದೆಯೇ ? . . : ನಿತ್ಮ ನರಕವಾಸ ಅನುಭವಿಸು 
ತ್ತಿರುವೆನಂ (ಕಾವೇರಿ, ೦೧೧). [ನರಕ * ವಾಸ್ಯ] 
ನರಕವಾಸಿ (ನಾ). ನರಕದಲ್ಲಿ ವಾಸಿಸಂವವನಂ : ಹೆರಿಭಕುತಿ: ಉಳ್ಳವರ 
ಶರೀರವೆ ಕುರುಕ್ಷೇತ್ರ ಅವರು ನರರೆಂದು ಬಗೆವವರೆ ನರಕವಾಸಿಗಳಂ 
(ಪುರಂದ. ೧-೧೦೮ ಅನುಪಲ್ಲವಿ). [ಸಂ. ನರಕವಾಸಿನ್‌ ] 
ನರಕವಿ (ನಾ). (ದೈವದತ್ತ ಪ್ರತಿಭೆ ಇಲ್ಲದ) ಸಾಮಾನ್ಯಕವಿ: ವರಕವಿಗಳ 
ಮುಂದೆ ನರೆಕವಿಗಳ ವಿದ್ಯೆ ತೋಆಬಾರದು (ಕನಳ: ೩೩ ಪಲ್ಲವಿ). 
[ನರ * ಕವಿ] 
ನರಕವೇದನೆ (ನಾ). ಎ ನರಕಬಾಧೆ ೧: ಅವರು ತಾವು 'ಮಾಡಿದ ತಪ್ಪಿಗೆ 
ಬದುಕಿದ್ದಾಗಲೇ ನರಕವೇದನೆ ಅನುಭವಿಸಿದರು (ರೂಡಿ). 
[ ನರಕ + ವೇದನೆ] 
ನರಕಸ್ಮಾನ (ನಾ). ೧. ನರಕದ ನೆಲೆ; ನರಕಲೋಕ: ನರಕಸ್ಮಾನದೊಳಂದಂ 
ತಾನೆನಗೆ ಬಂದಾ ದುರ್ಧೆರಾವಸ್ಥೆ ಯಿಂ ಪರಿದೇಂ (ಕಾಂತೀಕ್ಕ. ೯-೧೪೪). 
೨. ಹೇಸಿಗೆಯ ನೆಲೆ: ಕ್ರಿಮಿ ಮೇಣ್‌ ಭಸ್ಮಂ ಮೇಣಿಷ್ಟಿ ಮೇಣ್‌ 
ಶರೀರಕ್ಕೆ ನಿಟ್ಟೆಯಖಾ ದೊರೆಯಿದಆಸೊಳ್‌ ಕಮನೀಯ ಮೊಂದುವಿಲ್ಲಶುಚಿ 
ಮಲಾಧಿಷ್ಕಾನಮಿದುವೆ ನರಕಸ್ಫಾ ನಂ '(ಅಜಿಪು. ೨-೫೩). 
[ನರಕ + ಸ್ಥಾನ) 
ನರಕಾಂತಕ (ನಾ). ೧.  ನರಕವಂರ್ದನ : ಆ ನರಕಾಂತೆಕನೀಕೆಗಂಡು 
ತೊಟ್ಟನೆ ನಿಜಲಕ್ಷ್ಮಿಯಂ ಮಲ್‌ದಂ (ಪಂಪಧಾ. ೪-೮೩). ವಿ. [ಜೈನ] 
ವಾಸಂದೇವ : ಅಂತಾ ವಿದೈೆಗಳಂ ನರಕಾಂತಕನಲಸದೆ ವಿಷಂ ವಿಷಸ್ಕೌಷಧ 
ಮೆಂಬಂತಿರೆ ವಿದೈೆಗಳಿಂ ಗೆಲ್ಲಂ (ಕಾಂತಿಪು. 8-೬೨). | ನರಕ 4 ಅಂತೆಕ ] 
ನರಕಾಗ್ನಿ (ನಾ). ನರಕದಲ್ಲಿ ಶಿಕ್ಷ ಕೊಡಲಂ `ಉಪಯೋಗಿಸಂವ ಬೆಂಕಿ: 
ನರಕುಗ್ನಿಗಳ್ಳಿ ನಿನ್ನೊಳ್ನೆರೆಯದೊಡೀ ಕಾಮವಸ್ನಿ ಸುಟ್ಟಪುದು (ವೃಷವಿ. 
೨೮-೦೦೦). [ ನರೆಕ * ಅಗ್ನಿ) 
ನರಕಾಧಿಪತಿ (ನಾ). ನರಕಲೋಕದ ಒಡೆಯ ; ಯಮ. 
[ನರಕ + ಅಧಿಪತಿ] 
ನರಕಾಯುಪ್ಯ (ನಾ). [ಜೈನ] ಹದಿನಾರು ಕರ್ವುಪ್ರಕೃತಿಗಳಲ್ಲಿ ಒಂದು; 
ನರಕದಲ್ಲಿ ವಾಸಮಾಡುವ ಕಾಲ, ಆವಧಿ; ಧನ-ಧಾನ್ಯ ಪರಿಗ್ರಹ 
ಮೊದಲಾದವುಗಳಲ್ಲಿ; ಅಕಿಯಾದ ಮೋಹ, ಹಿಂಸೆ ಮೊದಲಾದ 
ಪಾಪಕರ್ಮೂಗಳಲ್ಲಿ ಆಸಕ್ತಿ-ಇವುಗಳಿಂದ ಉಂಟಾಗುವ ಕರ್ಮಬಂಧ : 
ನಿವತನೂಜರೊಡನೆ ಖೇಚರ ಗೋಚರ ವಿಭವಮನನುಭವಿಸಿ ಬಹ್ವಾರಂಭ 
ಸಂರೆಂಭರೌದ್ರಧ್ಯಾನಪರಿಣತನಂಪಾರ್ಜಿತ ನರಕಾಯುಷ್ಕಂ ಪ್ರತ್ಕಾಸನ್ನ 
ಮೃತ್ಮುವಾಗಿ (ಆದಿಪು. ೨-೧೧ ವು: ಆ ಸಮಯದೊಳಾತಂಗೇಟನೆಯ 
ನರಕಾಯಂಷ್ಯಂ ನೆಟ್‌ಯೆ (ಪುಕ್ಕಾಸ್ತ, ೩-೫೪ ವ). " ನರಕಗಶಿ ' ಪರಾ, 
[ ನೆರಕ್ಷ + ಆಯುಷ್ಯ ] 


ನರಕಾರಿ 


ನರಕಾರಿ (ನಾ). ೧. - ನರಕವಂರ್ದನ : “ಶ್ರೀವತ್ಸಂ ನರಕಾರ್ಯಧೋಕ್ಷಜ 
ನಜಂ ಪೀತಾಂಬರಂ' . . . ಹೃಷೀಕೇಶಂ ಸುಪರ್ಣಧ್ವಜಂ” (ವಸ್ತುಕೋ. 
9-೨3). ೨. [ಛಂದ] ವಿಷ್ಣುಗಣದ ಒಂದು ಬಗೆ: ವಿಷ್ಣುಗಣಮೆಂತೆಂ 
ದೊಡೆ:-೧.. ಗೋವಿಂದಂ, , , ೫. ಕಂಸಾರಿ ೬. ನರಕಾರಿ (ಛಂದೋಲು. 
8-೨೪0 ವು. [ನರಕ * ಅರ್ಮಿ) 

ನರಕಾವಸ್ಥೆ (ನಾ). ನರಕಕ್ಕೆ ಬಿದ್ದಿರಂವ ಸ್ಥಿತಿ; ನರಕವಾಸ : ನರಕಾವಸ್ಥೆ 
ಯೊಳಿರ್ದುದಂ ನೆನೆ ಬಟ್‌ಕ್ಕಂ ಧರ್ಮದಿಂದೀ ವಿಯಚ್ಚರಸಂಪತ್ತಿಗೆ ಬಂದುದಂ 
ನೆನೆ (6ತೀಶ್ಶ. ೯-೧೩೦). [ನರಕ * ಅವಸ್ಥೆ ] 

ನರಕಾಸುರ (ನಾ).ಎನರಕ ೩ : ನರಕಾಸುರ ಮದಕರಿಪಂಚವದನ ಕುಸುಮಾ 
ಯುಧಮಂಗಳಜನ್ಮಸದನ (ಪಂಣತಂ. ೦೬೨-೫); ಕಾಳಗದಲಿ ನರಕಾಸುರನ 
ಸೀಳಿ: ಬಿಸಾಡಿ . . . ಸುದಶಿಯರೆಲ್ಲರ ಆಳಿದ ವಸುದೇವಾತ್ಮಜಗೆ (ಪುರಂದ. 
೦-೨೩೨-೨) ; ಆಹಾ ನಿಶಾಚೆರಿಯರಲ್ಲವೇ ನರಕುಸುರನಮನೆಯ ಬಾಲಕಿ 
ಯರು (ಕೈಮಿಛಾ. ೨-೩) ; ಶ್ರೀಕೃಷ್ಣ. . . ಸತ್ಯಭಾಮೆಯ ಕಡೆಯಿಂದಲೇ 
`ನರಕಾಸುರನನ್ನು ಕೊಲ್ಲಿಸಿದ (ಛಾಹಲ್ಕ. ೧೪೫). [ನರಕ * ಅಸುರ] 

ನರಕಿ (ನಾ), ಎ ನರಕಭಾಜನ ೧: ನರಕಿಗಳನೆನಗೊಮ್ಮೆ ತೋಜದಿರಾ 
ರಾಮನಾಥಾ (ದೇದಾವ. ೩೩-೩೯) ; ಒಡಲ ಗುಣಧರ್ಮಂಗಳು ಬಿಡದೆ 
ನಡೆವಸ್ನಕ್ಕ 
ಬಲ್ಲರೋ . (ಹತವ. ಕ. 898-0003); ಕೃತಘ್ನನೆ ನರಕಿ ವಿದ್ಕಾಧಮ 
ಮದಾಂಧನೆ ಬಾಹಿರನು (ಕುವ್ಶೌಆ, ೨೩-೪೫) ; ನರಕಿಗಳು ನಾವವ್ವ ಜಗ 
ದೊಳು ಧರೆಗೆ ಭಾರಕರು (ಕೌಶಿರಾ. ೪-೦೫). [ ಸಂ. ನರಕಿನ") 


೪೩೭೫ 


ಎಡವಟ್‌ಯದ ಪೂಜೆಯ ಷೂಡಿಹೆನೆಂಬ ನರಕಿಗಳವರೆತ್ತ |. 


320 


ನರಕೀಟ (ನಾ). ಕೀಟದಂತಿರಂವ ಮನುಷ್ಯ ; ಕ್ಷಂದ್ರವಾದ ಮನುಷ್ಯ ;'. 


ದಂರ್ಬಲವಂನಂಷ್ಯ : ನರಕೀಟದ್ವಯಸಂಗರಕ್ಕೆ ಖಚರೇಂದ್ರಾಧೀಶನಿಂತೇಕೆ 
ಕಾತರನಪ್ಪೊಂ ಗಡಂ (ಶಾಂತಿಫು. ೩-೯೮) ; ಕಲಿಕಾಲದ . . ನರಕೀಟಂಗಳು 
ಜಿನರೂಪರಿ ಧರಿಯಿಸುವುದರಿದೆಂದು ಮನದೊಳ್ಳಗೆವುದೆಂತೆನೆ (ಪಸಾರ.೩೨೨). 
[ ನರ್ಯ + ಕೀಟ್ಕ ) 

ನರಕೀಟಕ (ನು). ಎ ನರಕೀಟ : ಈ ನರಕೀಟಕರ ಮಾತುಗಳವೇತಕೆ ಕೋಟಿ 

ಯೇಕೋ ರುದ್ರ ನ ದ್ವಿತಿಯೆಂದು ಶ್ರುತಿ ಮೊರೆಯೆಂ (ಐಸಪು. ೩೪-೦೭). 
[ನರ್ಕ * ಕೀಟಕ್ಕ ) 

ನರಕು, ನೆರಕಂ (ಕ್ರಿ). ಅವ್ಯಕ್ತವಾದ ಧ್ವನಿಯಿಂದ “ನೋವನ್ನು ವ್ಯಕ್ತ 
ಪಡಿಸು, ನಿಶ್ಶಕ್ತಿಯನ್ನ್ನ ಸೂಚಿಸಂ; ನರಳಂ: ಎಂಟು ಸಾರಿಯುಂಬಳು 
ಕುಂಟಿಯಾಗಿರುವಳು ನಂಟರು ಬಂದರೆ ನರಕುವಳು ಶಿವಶಿವ ನಂಟರು 
ಬಂದರೆ ನರಕುವ ಪೋರಿಯ ಸೊಂಟವ ಮುರಿ (ಹಾಸ್ಕಮಂ. ೫) ; ದೊರಕಿದ 
ಬಟ್ಟೆ ಹೆಳಕು ಆದರೆ ನರಕೋದು ಯಾಕೆ ? (ಗಾದೆ). ನೆರಕು: ಕಾಲಾಳ್ಗಳು 
ನೆರಕುಶಿರ್ದವು ಕಾಲು ಕೈ ಪರಿದು ಘಂಯದಿಂ ಸುರಿವುತಿರ್ದವು ರಕ್ತ 
(ಶುರಂಗೆ.' 8೫-೨೦). 
[ ದೇ. ₹ ಮಲ. `ನರಣ್ಣು, ಇರಣ್ಣು , ನರಕ್ಕ - ನರಳುವಿಕೆ ; ತುಳು 

ನರಕು, ನರ್ಕು; ಕೊಡ. ನೆರಕ್‌; ಮಲ್ತೊ. ನಿರೆ) 

ನರಕುಟ್‌ "ನರಗುಟ್‌' ನೋ. 

ನರಕೇಸರಿ (ನಾ). ಎ ನರಸಿಂಹ ೧.: ವಂಳಿದ ನರಕೇಸರಿಯ ದಾಡೆಯಂ 
ಥಳಫಳತ್ಕೂರವೊ ಮಹಾಸ್ತ್ರದ ಬೆಳಗೊ (ಕುವ್ಶಾದ್ರೋ. ೦೯-೦೫). 

[ ಸಂ. ನರಕೇಸರಿನ*) 

ನರಗ್ಮ (ನಾ).ಎನರಕ ೧: ಪಣ್ಮ್‌ವಹಾಪಾತಕಸುಯುಕ್ತನಾಗಿ ಪೂಶಿ ಎನ್ವ 

ನರಗಕ್ಕೆ ಸಲ್ಲೆ (ಎಕೆ. ೪1, ಕೊಪ್ಪ. ೩೭-೮; ಸು. 676). 
[ ಆ ಸಂ. ನರಕ] 


ನರಗ್ಮ (ನಾ). ೧. ಒಬ್ಬಾತನ ಹೆಸರು : ನರಗನಿಜಿಯೆ ತನ್ನಡಿಯನುಂ 


ತನ್ನ ಮಕ್ಕಳುಂ ತನ್ನೊಕ್ಕಲುಂ ನ ಪೆರ್ಮ್ಮಾಡಿಯ ಬೆಸದೊಳಿಜ್‌ದು 


80 


ನರಗುಜ್‌ - 


(ಎಳ. 1, ಕಡೂರು. ೦೪೭-೩; 973) ; ಕಾಳನೋ ರಾವಣನೋ ಶಿಶು 
ಪಾಳನೋ ತಾನೆನಿಸಿ ನೆಗಟ್ಟ 'ನರಗನ ತಲೆ ತನ್ನಾಳಾಳ: ಕಯ್ದೆ ವನ್ಮುದು 
(ಎಕ. 11, 8೯-೯8; 974). ೨. ಒಬ್ಬಾತನ ಹೆಸರು; ಚಾಳುಕ್ಕ ವಂಶದ 
ಅರಿಕೇಸರಿಯ ತಂದೆ : ಏಟುಂ ಮಾಳಮುಮಂ ಪಾಟ್‌ೇಟ ತಗುಳ್ಳಿ 
ಆದು ನರಗನುರಿಪಿದೊಡೆ ಕರಿಂಕೇಟ್‌ಸಿದಾತನ ತೇಜದ ಬೀಟಲನನುಕರಿಪು 
ವಾದುವೊಗೆದುರಿವುರಿಗಳ್‌ (ಪಂಪಳಾ. ೧-೩೩). [ ಆ ಸಂ, ನರಸಿಂಹ?) 

ನರಗ, (ನಾ). [ಛಂದ] ಪ್ರತಿಸಾಲಿನಲ್ಲಿಯೂ ಏಳಂ ಅಕ್ಷರಗಳಿರಂವ , 

ಕ್‌ ಎಂಬ ನಾಲ್ಕು ಸಾಲಿನ ವರ್ಣಛಂದಸ್ಸಿನ ಒಂದಂ ವೃತ್ತ ; 

ಪ್ರತಿಸಾಲಿನಲ್ಲಿಯೂ ಅಲಲ, -ಲ-, -ಹೀಗೆ ಗಣನಿಯವಂವುಳ್ಳೆ 
ವೃತ್ತ: ನರಗಮೆಂಬ ವೃತ್ತಾಕ್ಷರಷೆ ಪಾದಮಾಗುತ್ತಿರೆ ಶಶಾಂಕವಕ್ಕೇ 
ವರಗನಾಮವೃತ್ತಂ (ರಂದೋಂಲು, ೨-೯೦). ಓ ನಗಣ, ರಗಣ ಮತ್ತೂ 
ಒಂದಂ ಗುರು ಇದಂ ಈ ವೃತ್ತದ ಲಕ್ಷಣ. ಈ ಲಕ್ಷಣಸಂಕೇತವೇ 
ಇದರ ಹೆಸರಾಗಿದೆ. [ಸಂ.7 

ನರಗಂಡಮಾಲೆ (ನಾ). ಕೊರಳ ನರಗಳ ಮೇಲೆ ಗಂಟುಗಂಟಾಗಿ ಕಾಣಿಸಿ 
ಕೊಳ್ಳುವ ಒಂದಂ ಬಗೆಯ ರೋಗ : ಮಾವು, ಮಾವಿನ ಒಳನಾರು,. 
ಎಳ್ಳಎಣ್ಣೆ, ಮೆಣಸು ಇವು ನಾಲ್ಕು ಸಹವಾಗಿ ಕೊಳ್ಳಲು ಗಂಡಮಾಲೆ, 
ನರಗಂಡಮಾಲೆ ಮಾಣ್ಣುಂ (ವಿವೈವಿ, ೭೪). 

[ನರ (-ಆನರವು) + ಗಂಡವಾಲೆ ] 

ನರಗಟ್ಟು (ನಾ). ನರವಂಂಡಲ ; ನರವ್ಯೂಹ : ನರಗಟ್ಟು, ನೆರವಾನಿಸಂ, 

ಬರವಟ್ಟೆ, ತೆಜವೊನ್‌, ಬಡನಡು (ಕಬ್ಮಾನು. ೩೩೨ ವ್ಯಾಖ್ಯಾ). 
[ ಸರ (ನರವು) * ಕಟ್ಟು] 

ನರಗತಿ (ನಾ). ವಂನಂಷ್ಯ ಜನ್ಮ : ನರಗತಿಯನಿಂದು ಭೃಗುಜರ್‌ ತಿರ್ಯಗ್ಗ 
ತಿಯಂ ಕುಜರವಿಗಳ" , . . ಕುಡುವರ್‌ (ಜಾತತಿ. ೨೩-೨೪). 

ಟಿ [ನರ್ಯ * ಗತಿ] 

ನರಗಬ್ಬಿಗ (ನಾ). - ನರಕವಿ : ಜಾಣರಿಗೆ ಸುಕವಿಗಳಿಗುಜುವ ನರಗಬ್ಬಿಗರ 
ಕುಕವಿಗಳ ಸಂಗಮಂ ಸಂತತಂ ತೆೊೊಅಕಿದು ಮೆಆ್‌ವಾ ಅಜಿತ: ಸೋವೇಶ 
ನೊಲಿದಿತ್ತನಾಹತಮತಿಯ ಕುಟುಹಿನಭಿನವಮಂಗನುಸುರ್ದ ಸತೃತಿಯನಿದ 
ಜಲಕಿವರುರ್‌ (ಮಂಗರಾ. ೩-೭). [ನರ್ಯ * ಕಬ್ಬಿಗ) 

ನರಗು (ನಾ). ಇಕ್ಕಟ್ಟು ; ಸ್ಥಳ ಸಾಲದಿರಂವಿಕೆ (?) : ಹೊರಗಿನ ಕೋಟಿಗೆ 
ಒಳಗಿನ ಜನ ಸಾಲಲಿಲ್ಲ. ಆ ಕೋಟೆ ನರಗಾಯಿತು, ಪಟ್ಟಣದ ಜನ ಹೊಂಡದ 
ನೀರಿಗೆ ಹೋಗಲು ಸಾಧ್ಯವಾಗಲಿಲ್ಲ (ಚಿತ್ರಪಾ. ೯೬). [<ನರಕು?] 

ನರಗುಂಜಿ (ನಾ). ಒಂದು ಬಗೆಯ ಸಸ್ಯ : ನರಗುಂಜಸೊಪ್ಪು ತಂದು 
ನೀರ ಬಿಟ್ಟುಕೊಂಡು ತುಳಿದು ಸೊಲ್ಲಗೆ ರಸವ ತೆಗೆದು ಆದನ್ನು ಹಸುವಿನ 
ಮಜ್ಜಿಗೆ ಬೆರಸಿ ಕೊಳ್ಳೆ ನೀರಕೊಂಬಿನ ವ್ಯಾಧಿ ಮಾಣ್ಣುಂ (ವಿವೈವಿ, ೭೦). 
"ನಜಂವಂಜಿ' ಪರಾ. [?1 

ನರಗುರಿ "ನರಗುಜಿ*' ನೋ. 

ನರಗುರಿಗ (ನಾ).ಎನರಗುಲ್‌: ನರಗುರಿಗನು ನಾನು ಪರಿಪರಿ ವಿಧದಿಂದಾಂತರಿ 
ಯಲಿ ಧ್ಯಾನವಾಚರಿಸಲು: ಪುಣ್ಯವೆಂದರಿಯಲು ಮನಸು ನಿಂದಿರದೆ , . . 
ಪಾಪದ ಕಡಿಗೆ ಪರೆಮಪ್ರೀತಿಬಡುವುದು (ಮೋಶ್ಷದೀ. 3೨೨-3೨): ನರ 
ಗುರಿಗ ನಾನು ಎನ್ನ ಎತ್ನವಲ್ಲಾ ಗು:೨ಗಳೆ. ದಯವೆಂತೊ ಅವರಿಗರಹೊ 
(ವಿಸಾಸು, 69-8], [ನರಗುರಿ (ಎನರಗುಟ್‌) + - ಗೈ) 

ನರಗುಟ್‌, ನರಕುಟಿ*, ನರಗುರಿ (ನು). ಕಂರಿಯಂತಹ ವಂನಂಷ್ಯ ; 
ಕ್ಷಂಲಕನಾದ ಮನುಷ್ಯ ; ವಿವೇಕವಿಲ್ಲದವನು : ನಿಮ್ಮ ಪಾಡೇನೋ 
ನರಗುಟಕಿಗಳಿರಾ (ವಶಸಂ. ೦೪೪-೩): ಇದಿ ನೆಲೆಯನಟ್‌ಯದೆ ಈ 
ಮನವ ಬೆಂಬಳಿಗೊಂಡಾಡಿದವರೆಲ್ಲ ನರಗುಜ್‌ಗಳಾದರೆಯ್ಯ (ಅಂಗವ, 
೨೩-೯೩) : ನರೆಗುಜಕಿಗಳಿಗೆ ರೋಗ ದಾರಿದ್ರ್ಯ ಅಪಜಯಂಗಳು ಬರುತ್ತಿರಲು 


ನರಗೊರಲ್‌ 


» * * ಎಲ್ಲಿಯದೊ ಶಿವಭಕ್ತಿ (ಜನ್ನವ, ಕ. ೨3೧-೪೯೩) : ನರಗುಆ್‌ಯೆ 
ನಡೆ ಕಾಳಗಕೆನುತ' ಹಿಡಿದೆಳೆದನುತ್ತರನ (ಕುವ್ಳಾವಿ. ೬-೨೧) ; ಅಟ್‌ ಯನದ 
ನೇನುವನು ಬಾಲಕ ನರಗುಟ್‌ಗಳುಪಚಾರವನು ಮೈಮಲಕದು ಮುನಿ 


೪೩೭೬ 


ವಂದಿತನ ಚರಣವನೊಪ್ಪಿ ಮನದೊಳಗೆ . . . ಹರಿಯ ಸ್ತುತಿಸುತ (ನಿರಾಗ. |. 


೪-೭-೪೬). ನರಕುಟೌ್‌ : ನರಕುರಿ£ಟ್‌ 3 ಗಳನೆಲ್ಲ ಭರದಿ ರಕ್ಷಿಪುದಕೆ ಪರಮ 
ಪಾವನನಾಮ ಇದು ಸಾಲದೆ (ಪುಕಂದ. ೨-೭೬-೧೩) : ಆ ಮಹಾತ್ಮನ 
ನರೆಕುಆಗಳೆಂತಆಕಿವರೈ ಶ್ರೀಗಿರಿಯಧೀಶ್ವರನ (ಅಮ್ಮ ತ. ೨ ೦). ನರೆಗುರಿ: 
ವಿರಸವಿಲ್ಲದೆ ' ನಗೆನುಡಿಯುಳ್ಳ ಸತಿಯಳ ಹರಸದವನು ನರಗುರಿಯು 
(ಕಪೋಶ,: ೧೮-೭೧) 5: ಓ ಮಂಕು ನರಗುರಿಯೆ. ಭೂಮಿ ಬರಿ ದೋಣಿ 
ಕಣೊ! (ಪಾಂಕಜ. ೩೦.೧೪). "ಕುಚಿವಾನಿಸ' ಪರಾ. [ನರ್ಕ* ಕುಜ? 


ನರಗೊರಲ್‌ (ನಾ). ನರಗಳು ಉಬ್ಬಿ ಹೊರಗೆ ಕಾಣಂವಂತಿರಂವ | 


ಕೊರಳೆಂ :, ನರಗೊರಲ[ಪಾಕಾಂ. ನೆರೆಗೊರಳ] ನೊರೆವಾಯ ಹಾವಸೆವರಿದ 
ಪಲ್ಲಳ ಜೊೋಲ್ಡುಟಿಯ - ೬ * ಕುಟಿಬನು (ಬಸಪು. 3೦-೦೧). 
[ನರ (ನರವು) + ಕೊರಲ್‌ ] 
ನರಚಲು, ನರುಚಲು (ನಾ). ಸರಿಯಾದ ಬೆಳವಣಿಗೆ ಇಲ್ಲದಂದಂ: 
ನರಟಾದಂದಂ ; ಪೀಚು : ಬಿಸಿಲು, ನೀರು' ಇಲ್ಲದೆ ಗಿಡ ನರಚಲಾಗಿದೆ 
(ರೂ9). ನರುಚಲು : ಅವನು ನೀಲದುಟಿಯ ಕಂದು ಹಳದಿ ಮೋರೆಯ 
ನರುಚಲಾದ ಪಡ್ಡೆ ಹುಡುಗ (ಪುನರು. ೪60). "ನರಟಂಃ' ಪರಾ. 
[ ದೇ.8 ತಮಿ. ನರೈಚ್ಚಲ್‌ ] 
ನರಜಂತು (ನಾ). ವಂನಂಷ್ಯಜೀವಿ ; ವಂನಂಷ್ಯ : ಪುಣ್ಯಪಾಪದ ಮಿಶ್ರ 
ನರಜಂತುವು (ಮಂಕುಕ ೩೧). [ನರ್ಕ * ಜಂತು) 
ನರಜನ್ಮ (ನಾ). ಏಂನಂಷ್ಕನ ಹಂಟ್ಟೂ; ಮಾನವಜನ್ಮ : ನರಜನ್ಮದಲ್ಲಿ 
ಹುಟ್ಟಿ ಲಿಂಗಮುಖವನೆಅಿಯದೆ ಉದಮದ ಸೊಕ್ಕಿ ತಲೆಗೇಅಕಿತ್ತೆ (ಬಸವ. 
೫೮೫) ; ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ (ಮಹಾದೇ. 
ಬ: ೨೩-೪೩) ; ಎನ್ನ ನರಜನ್ಮಮಂ ಪಿಂಗಿಸಲ್‌ ಬಂದಿರೋ (ಅಶಿಜಿಂ. ೩೬-೦೪) ; 


ನರಜನ್ಮ ಬಂದಾಗ ನಾಲಿಗೆ ಇರುಪಾಗ ಕೃಷ್ಣ ಎನಬಾರದೆ (ಪುರಂದ. ೧-೭೦ | 


ಅನುಪಲ್ಲವಿ). [ನರ್ಯ * ಜನ್ಮ] 

ನರಜೀವ (ನಾ). ಮನಂಷ್ಯ : ಮೆರುಗನೊಂದುವುದು ಪೊನ್‌ ಪುಟಕಾದ 
ಬಳಿಕ ನರಜೀವವಂತು ಶುಚಿಯಹುದು ದುಃಖಾಶ್ರುವಿಂ (ಮಂಕುಕ. ೮೬೫). 

[ ನರ್ಕ * ಜೀವ] 

ನರಜೀವಿ (ನಾ). ಮನುಷ್ಯಜನ್ಮ ಪಡೆದವನು; ಮಾನವ; ಮಾಯೆಗೆ 
ಮರುಳಾದ ನರಜೀವಿಗಳ ಬಹಿರಂಗದ ಬಯ ಸಂಸ್ಕಾರಮಾತ್ರದಿಂದ ಭವಿ 
ಭಕ್ತನಪ್ಪನೆ (ಕನ್ನವ. ಕ. 30೯-9೬೭); ಯಾವತ್ತು ಪ್ರಕಾರ ದಅಪರಾಧಗಳಿಗೆ 
ಪಾತ್ರರಾದ ನರಜೀವಿಗಳು ನಾವು ಒಬ್ಬರನ್ನೊಬ್ಬರು ಕ್ಷಮಿಸದೆ ಇರುವುದು 
ಕೀವಲ ನೀಚತನವು (ಮುಂಬಯಿ, ೪-೮೬). [ನನ್ನ * ಜೀವಿ] 

ನರಟಿಸು (ಕ್ರಿ). ೧. ಬೆಳವಣಿಗೆ ನಿಂತಂಹೋಗಂವಂತೆ ಮಾಡು; ಬೆಳ 
ವಣಿಗೆಯನ್ನು 'ಕಂಂಠಿತಗೊಳಿಸು. .೨, ಹೆಚ್ಚದಂತೆ ತಡೆ; ಮೊಟಕು 
ಗೊಳಿಸಂ : ಯಶಿಜನರ ಧೈರ್ಯಮಂ ಮುರುಟಿಪರ್ಸುರುಟಿಪರ್ನರಟಿಪರ್‌ 
ಸಶಿಯರನಘಾ (ಷತಿಲ. 3-೬೯). [ನರಟು + -ಇಸ್ಕು) 

ನರಟು, (ಕ್ರಿ). ಬೆಳವಣಿಗೆ ಹೊಂದದಿರು ; ಪೀಚಾಗು : ಕೇಶವನ ಧಾತು 
ಪಾಠದಲ್ಲಿ ಮಾತ್ರವಲ್ಲ, ದರ್ಪಣದ ಇತರ ಭಾಗಗಳಲ್ಲಿಯೂ ಇಲ್ಲವೆಂದು 
ಕಿಟ್ಟೆಲ್‌ರ ನಿಘಂಟಿನಿಂದ ಎಣಿಸಬಹುದಾದ ಕೆಲವು ಸಿದ್ಧಧಾತುಗಳನ್ನು 
ಕೆಳಗೆ ಕಾಣಿಸಿದ್ದೇನೆ - ಇಣಿಕು, ಕುಲಕು, ಬೆದಕು . . . ಜಜ್ಜು, ಪುಟಿ, 
ನರಟು, ಗಿಟ್ಟು, ಅಂಟು (ಕಸಾಪ, 1,' ೨೯೦). 

'[ ದೇ. ॥ ತಮಿ, ನೆರುಟುಎಒರಟಾಗಿರುವುದು ; ತುಳು. ನರಡ್‌: 
ಬೆಳವಣಿಗೆ ಕುಂಠಿತವಾಗಿರುವಿಕೆ, ಒರಟುತನ] 


20 


48 


ನರತೆ 


ನರಟ್ಕು, ನರುಟಂ, ನರಡಂ, (ನಾ). ೧. (ಮಕ್ಕಳು, ಗಿಡಗಳಂ, ಹ... 
ಮೊದಲಾದುವುಗಳ ವಿಷಯದಲ್ಲಿ) ಸರಿಯಾಗಿ ಬೆಳವಣಿಗೆ ಹೊಂದ 
ದಿರಂವಿಕೆ ; ಪೀಚುಪೀಚಾಗಿರಂವಿಕೆ : ಹುಡುಗೆ ನರಟು, ಹತ್ತುವರ್ಷ 
ದವನಾದರೂ ಎದುವರ್ಷದ ಹುಡುಗನಷ್ಟೇ ಕಾಣುತ್ತಾನೆ (ರೂಂ). 
ನರುಟು : ೧. “ಹ್ಲಸಿತಂ. ಹ್ಲಸಃ, ಹ್ಹಸಿಃ, ಹ್ಲಸುಃ, ಹ್ಲಸ್‌ ಈ ೫ 
ನರೆಟು” (ಕಾಕಕ್ಕ. ೬೨. "ನರಂಟಂಗೊಳ್‌' ಪರಾ. ನರಡು, : ೨. 
ಒರಟಂತನ ; ಹೆಂಂಬತನ. "ನರಡ' ಪರಾ. [ಎ ನರಟ್ಟು] 

ನರಟ್ಕು (ನು). ಗೊಣಗಂಟ್ಟುವಿಕೆ; ಗೊಣಗಾಟ.  "ನರಟುಗಾರ' 
ಪರಾ. ([ದೇ.8 ತುಳು. ನರಟು ಎ ಗೊಣಗು] 

ನರಟುಗಾರ (ನಾ). ಗೊಣಗಂವವನು ; ತೃಪ್ತಿಯಿಲ್ಲದವನಂ : ನರಟುಗಾರ 
ಒರಟಾಡುತ್ತಾನೆ (ಗಾದೆ). [ ನರಟ್ಕು * - ಕಾನ್ಮೆ (ಆ -ಕಾಅ)] 

ನರಡ (ನಾ). ಒರಟ; ಹಂಂಬ ; ಅನಾಗರಿಕ : ನರಡನಿಗೆ ಕೊರಡು ಕುರುಡ 
ನಿಗೆ ಕೋಲು (ಗಾದೆ). ! ನರಡ್ಕು (ಆನರಟ್ಟ) + - ಅ) 

ನರಡಿ "ನರಡ್ಯಾ' ನೋ. 

ನರಡಿರೋಗ "ನರಡಂರೋಗ' ನೋ; 

ನರಡು, "ನರೆಟ್ಟು' ನೋ. 

ನರಡ್ಕು, ನರಡಿ, ನೆರಡಿ (ನಾ). ದನ, ಆಡು, ಕಂರಿ ಮೊದಲಾದುವು 
ಗಳಿಗೆ ಬರುವ ಒಂದಂ ಬಗೆಯ ರೋಗೆ : ನರಡುರೋಗಕ್ಕೆ - ಭರದಿಂ 
ಸುಜ್ಮನೆ ಸುಯೆ ಸೂಗುರಿಸೆ ಕಣ್ಣಕ್ಕಾಲಿಗಳ್‌ ಬೀಟ್‌ ಮೆಯ ಮರ 
ವಟ್ಟಂತಿರೆ ನೋ(ಡಿ)ಡೆ ಪೇಟ್‌ ನರಡಿ[ಪಾಕಾಂ. ಪೇಟಕಿರಡಿ]ದಾಯ್ತೆಂದಂದು 
ನಿಶ್ಚೈಸಿ (ರೋಕೋಪ. ೯-50೭) ; ನರಡಾದೆತ್ತಿನಂತೆ ನಾಲಗೆಯನುರ್ಚುವ 
ಪರಿಜನಮಂಮಂ (ಧರ್ಮಾಮ್ಮ. 4-೨೦೬), ನರಡಿ : ದನಕರುಗಳಿಗೆ ದೊಡ್ಡ 
ಜಾಡ್ಯ ಟೆಪ್ಪೆಜಾಡ್ಕ ನರಡಿ ಶಿಲೆ ವಗೈರೆ ಅಂಟುಜಾಡ್ಮಗಳು ವ್ಯಾಪಿಸಿರುವ 
ದುಂಟು (ಗ್ರಾಮಾಕ, ೧೦೫) ; ಹುಚ್ಚನಾಯಿ:ಯ ಹ.ಚ್ಚು ; ಕೋಳಿ ಜಡ್ಡು ; 
ದನಗಳ ನರಡಿ . , . ಇತ್ಯಾದಿ (ವಿಕಾಸ. 1, ನಿವೇದನ), ನೆರಡಿ ; ದನ, ಕುರಿ, 
ಮೇಕೆ, ಕುದುರೆಗಳಿಗೆ ಬರುವ ರೋಗ ನೆರಡಿ. ಈ ರೋಗದ ಪ್ರಾಣಿಯ 
ಜೊಲ್ಲು, ಸಗಣಿಗಳಲ್ಲಿ ರೋಗಾಣುಗಳು ಇರುವುವು. ಕಟುಕರು, ಚರ್ಮಹದ 
ಕಾರರು. ತೊಗಲು ತುಪ್ಪಟಗಳನ್ನು ಕೂಡಹಾಕಿ ಕೆಲಸಮಾಡುವವರಿಗೂ 
ನೆರಡಿ ಅಂಟಬಹುದು (ಕವಿಕೋ. 1, 8೩೬೫). [ದೇ.8 ತೆಲು, ನರಿಡಿ] 

ನರಡುರೋಗ, ನರಡಿರೋಗ (ನಾ). ೬ ನರಡ್ಕು : ನರಡುರೋಗಕ್ಕೆ ಸ 
ಸಿಂಧುರುಹಂ ಸಾಸಿವೆ , . . ಎಂಬಿವಂ ಕುಡುಗೆ; ಸೈತಕ್ಕುಂ ಮನೋ 
ವೇಗದಿಂ ((ಯೋಕೋಪ. ೯-300. ನರಡಿರೋಗ : ಆಡುಗಳಿಗೆ ಬರುವ 
ಅಂಟುರೋಗಗಳಲ್ಲಿ ಬೊಬ್ಬೆರೋಗ, ದೊಡ್ಡರೋಗ, ನರಡಿರೋಗ ಮೊದ 
ಲಾದುವು ಮುಖ್ಯವಾದುವು (ಕವಿಕೋ. 1. ಚ). (ನರಡ್ಡು'* ರೋಗ? 

ನರತತಿ (ನಾ). ಜನರ ಗುಂಪು; ಜನಸ್ತೋಮ; ಜನಸವಂಪಹ ; 
ನರ[ 29೨9, ಸುರೆ]ತತಿ ನೊಂದಳಲ್ಲು ಮೊಟ್‌ಯೋ ಮೊಟ್‌ಯೋ ... 
ಎನುತುಂ ಸುರುಳ್ಹು ಸೂಗುರಿಸಿ (ಗಿಂ. ೬-ಟಿ. [ನರ್ಯ *'ತಕ್ಕಿ) 

ನರತಿ (ನಾ). ೧. ಕೂದಲು ನರೆತವಳಂ ; ವಂಂದಂಕಿ : ಪೊಲತಿ. ನರೆತಿ, 
ಎಡಶಿ - ಎಂಬ ಮೂಜು ಶಬ್ದದೆತ್ವಕ್ಕೆ ಸಮಾಸದಂತಿರತ್ವಂ (ಶಮದ. ೨೦೮ರ 

, ಪ್ರಯೋ). ೨. ಬಿಳಿಯ ಚಂಕ್ಕೆಗಳಿರುವ ಹಸಂ: ಆವನಾದೊಡಂ ಅಳಿಹಿದ 
ವನು ಗಂಗೆಯ ತಡಿಯಲು ಕವಿಲೆಯಂ. ಕೊಂದ ಪಾಪದಲು ಹೋಹನರಿ 
ನರತಿಯ ಕೊಂದ ಪಾಪದಲು ಹೋಹನಂ (ಸೌಇಇ. IX-1, ೩೬೬-೨೨೨; 1226) 
[ ನರೈ + -ತ್ತಿ (ಎ-ಇತ್ತಿ)./ತುಳು. ನರೆತಿ] 

ನರತೆ (ನಾ). ಗಂಡಸಿನ ಸ್ವಭಾವ; ಪುರಂಷಸ್ವಭಾವ : ನರತೆಯಣು 
ನಾರಿಯಲಿ ನಾರೀತ್ವ ನರನೊಳಣು ತಿರಿಚುತಿರುವುದು ಮನವ 1ಮಂಕುಕ. 

[ ನರ್ಯ * -ತ್ಯೆ] 


೪೦೩4). 


ಸರತ 


ನರತ್ವ (ನಾ). ಮನಂಷ್ಯನಾಗಿರುವಿಕೆ : ನಿರ್ಜರನಾಗಿದ್ದು ನ[ಪಾಕಾಂ. 
ರ್ದಮ)]ರತ್ವವಂಂ ಪಡೆದು [ತಂ] ಸುಗ್ರೀವನಾಯ್ತಾ ವಸುಂಧರೆಯೊಳ್ತಾನೆನೆ 
(ಪುಣ್ಮಸ್ತ. ೪-೨). (ಸಂ.] 

ನರದೇವ (ನಾ). ಅರಸ; ರಾಜ: “ರಾಜಾ. ರಾಜನ್ಮಃ, ರಾಟ್‌ . . . 
ಪಾರ್ಥಿವಃ, ನರದೇವಃ, ಲೋಕಪಾಲ; _ ಈ ೧೨ ಅರಸು” (ಹಲಾಯು. 
೬೯-೨೬೭) : ನರದೇವಕುರುಪತಿ ಮತ್ತೆ ನುಡಿದನು ನಗುತ ಸೈಂಧವಗೆ 
(ಕುವಾದ್ರೋ. ೮-೩೩). [ನರಃ + ದೇವ] 

ನರಧರ್ಮ (ನಾ). ವಂನುಷ್ಯಧರ್ಮು ; ಮಾನವಸ್ವಭಾವ : ಪರಿತಪಿಸು 
ಪುದು ಜೀವ ಜೀವಸರಸವನೆಳಸಿ ನರಧರ್ಮಸೂಕ್ಷ್ಮವಿದು (ಮಂಳುಕ. ೪೨೫). 

[ ನರ್ದ * ಧರ್ಮ) 

ನರೆನಂದನ (ನಾ). ಅರ್ಜುನನ ಮಗ; ಅಭಿಮಂನ್ಮೂ: ನರನುಂ ನರನಂದನನುಂ 
ಗಂರುವುಂ ಗುರುಸುತನ.ಮಾರ್ಯಭೂರಿಶ್ರವನುಂ ಸುರಸಿಂಧುಸುತನು 
ವಿಂತಜುವರುಮತಿರಥರಲ್ತೆ (ಗೆದಾಯು. ೩-೫೦); ನರನಂದನನಾ ಸರಲಂ 
ಸರಭಸ! ದಿನೆ ]ಚ್ಚು ಜಶರದಿಂ ಭೀಕರಮಪ್ಪ ರಾಶಿಯಾದವು 
ಸರಲ್ಲಳಿಕ್ಕಡಿಸಿ ಬಿಟ್ಟು ಧುರಧಾರಿಣೆಯೊಳ್‌ (ಮಹಾನೇ. ೧೨-೧೨೦) ; 
ನರನಂದನನ ರಥವನು ತಜುಬಿ ನಿನ್ನಯ , ತನಯನಡ್ಡೈಸಿದನು ಕೌರವರಾಯ 
ಖಾತಿಯಲಿ (ಕುವ್ಮಾರ್ರೋ. 8-೦೯). [ನರ್ಯ * ನಂದನ) 

ನರನರ (ನಾ). ಒಂದಂ ಅನಂಕರಣಶಬ್ದ : ತರುಗಳನು ಕೀಳುತ್ತೆ ಬುಡ 
ದೊಡನುರುಳಿಸುತ್ತಪ್ಪಳಿಸಿ ನೆಲದೊಳು ನರನರೆನ್ನಲು ರೆಂಬೆಗಳ ಮುರಿ 
ಮುರಿಯುತೆಸೆಯುತ್ತೆ (ರ ಮಾಸಂ. ೩-೩-೩೦). 

ನರನಾಟಕ (ನಾ). ಮನಂಷ್ಯನ ನಡೆವಳಿಕೆ: ನರನಾಟಕದ ಸಂಪಾದನೆಗೆ 
ಕಂಡನಿತ ದೇವರ ಪಾದಕುಸುರುವೆನು (ಕೊರರಾ. ೬-೪-೦೭). 

[ನರ್ಯ * ನಾಟಕ] 

ನರನಾಥ (ನಾ).. ಅರಸ; ರಾಜ: ಘನರಥ ನರನಾಥನ ಬವಣಿಯೊಳ” 
ತಾಮ್ರಚೂಳಂಗಳಾಗಿ ಪೋರುತ್ತುವರಾವಿಂರೆ (ಶಾಂತಿಪು. ೯-೭೦ ವ); ನರ 
ನಾಥಂಗಿತ್ತು ತನ್ನಂ ನೆನೆದ ಸಮಯದೊಳ" ಬರ್ಪೆನಾನೆಂದು ಮೆಚ್ಚಂ 
ಚರಿತಾರ್ಥಂ ಭಕ್ತಿಭಾರಾನತಮಣಿಮಕುಟಂ . ಹರ್ಷಬಾಷ್ಟಾಂಬುವರ್ಷಂ 
ಗರುಡಂ , . . ತನ್ನ ಲೋಕಕ್ಕೆ ಪೋದಂ (ಸಂರಾನಾ. 6-೬೬) ; ನರನಾಥರ್‌ 
ಬೆಸಕೆಯ್ಯ ಪೆಂಡಿರೆಳಸಿರ್ಪ ರೂಢಿಯನಂ ಗಾಡಿಯುಂ , .. ಈ 
ಶೌರ್ಯವುಖ ಧೈರ್ಮವಮಂಂ ಹರಿಯೊಳ್‌ ಕುದಿ ಕೃತಾರ್ಥಮಕ್ಕುಂ (ಜಗವಿ. 

'[ನರ್ಯ * ನಾಥ) 


೭-೩೮), 


3 ೪೩೭೭ 


ನರಪಿಳ್ಳಿ 


ಉಳಿದಿದ್ದಾಗ ಅವನು ಕಾರಣಾಂತರದಿಂದ ಸತ್ತೂ ಕವಚದೊಂದಿಗೆ 
ಕರ್ಣನಾಗಿ ಹಂಟ್ಟಿದನಂ. ವಿಷ್ಣುವಿನ ಅಂಶವಾದ ನರನಂ ಅಜನ 
ನಾಗಿ ಹಂಟ್ಟೆ ಕರ್ಣನನ್ನು ಕೊಂದನು. ನಾರಾಯಣನ ಅಂಶವಾದ 
ಕೃಷ್ಣನು ಅವನಿಗೆ ಸಹಾಯ ಮಾಡಿದನು ಎಂಬ ಕಥೆ ಪ್ರಚಾರದಲ್ಲಿದೆ. 
"ನರ್ಮ' ಪರಾ. (ನರ * ನಾರಾಯಣ * ಆಶ್ರಮ 

ನರಪ (ನಾ). ದೊರೆ; ರಾಜ: `ಅರಿನರಪಶಿರೋದಳನಪರಿಣತೋಗ್ರಾಸಿ 
ಭಯಂಕರಕರರ್‌ (ಪಂಪಛಾ. ೦-39) ; ನರೆಪ ನೀ(ಂ ಮಂನಿದಂದು ಕೊಂದಪೆ 
ಯೆಲ್ಲರಂ (ಧರ್ಮಾಮ್ಮ. ೯-೨೧೪)-: ನರೆಪರೊಳಗೊಂದು ಕೋಟಿಯುಮರೆ 
ಚಾಪಬಲಕ್ಕಧೀಶನಂ ದುಂದುಭಿಯಂ ಬರಿಸಿ (ಕಾಫ್ಕಾವ. ೧೪೨). [ಸಂ.] 


19| ನರಪತಿ (ನಾ).-ನರಪ : ನರಪತಿಯಂ ಕಪಿಪೃತನಾಪರಿವೃತನಂ ಜಲಧಿತಟ 


ನರನಾಥಾಗ್ರಣಿ (ನಾ). ರಾಜರಲ್ಲಿ ಶ್ರೇಷ್ಠನಾದವನು : ನರನಾಥಾಗ್ರಣಿ |. 


ನೀಂ ಮೊಗಕ್ಕೆ ಮುಳಿಸಂ ತರ್ಪನ್ನಮೇನುಂಟೆ ಸಂಗರಂ 
ನರನಾಥಾಗ್ರಣಿ ತನ್ಮಧುಪ್ರಭುನುತಂ ತೀವ್ರಪ್ರತಾಪಂ ವಸುಂಧರೆಯಂ 
ರಕ್ಷಿಸುತಿರ್ಪಿನಂ (ನೇಮಿಪು. 6-56). [ನರನಾಧ + ಅಗ್ರಣಿ) 

ನರನಾಯಕ (ನಾ).ಎನರದೇವ: ನರನಾಯಕನಂ ನಿಂದಾನಿರದೀಗಳೆ ಕಾಂತನಂ 
ನೆರೆದೇನದಟಾಂದಿಲ್ಲಾ ನೆರೆದಿರ್ದಾಗೆನಾಗೆನೆ (ಕವಿಕಾ. ೨-೦೨೩). 

[ನರ್ಮ* ನಾಯಕ] 

ನರನಾರಾಯಣಾಶ್ರಮ (ನಾ). ಹಿಮಾಲಯಪ್ರದೇಶದಲ್ಲಿ ನರ 
ನಾರಾಯಣರು ತಪಸ್ಸು ಮಾಡಿದ ಆಶ್ರಮ, - ಪುಣ್ಯಕ್ಷೇತ್ರ; 
ಬದರಿಕಾಶ್ರಮ ; p ಸಹಸ್ರಕವಚನೆಂಬ ರಾಕ್ಷಸನು ಲೋಕಕಂಟಕ 
ನಾಗಿರಲು. ಅವನ ಸಂಹಾರಕ್ಕಾಗಿ ಎಷ್ಟು , ನರ ಮತ್ತು ನಾರಾಯಣ 
ಎಂಬ ಇಬ್ಬರು ಖಯಂಷಿಗಳಾಗಿ ಅವತ್ತರಿಸಿದನಂ. ಆ ರಾಕ್ಷಸನು ಪಡೆದಂ 
ಕೊಂಡಿದ್ದ ವರಕ್ಕೆ ಅನುಸಾರವಾಗಿಯೇ ಇಬ್ಬರಂ ಖಂಷಿಗಳೂ 
ಸಾವಿರ ಸಾವಿರ ವರ್ಷಗಳು ತಪಸ್ಸು ಮಾಡುತ್ತಾ ಒಂದೊಂದಾಗಿ 
ಅವನ ಕವಚಗಳನ್ನು ಭೇದಿಸುತ್ತಿದ್ದರಂ. ಕೊನೆಗೆ ಇನ್ನೊಂದಂ ಕವಚ 


ಜಗೆವಿ. ೭-೪೬): 


40 


48 


ದೊಳಣುವಂ ಕಂಡಂ (ಕವಿರಾ. ೨-೮೯); ನರಪತಿ ಬೆನ್ನೊಳಿಲಕ್ಡೊನಿದಿ 
ರಾನ್ತುದು ವೈರಿಸಮೂಹೆಮಿಲ್ಲಿ ಮಚ್ಚರಿಸುವರೆಲ್ಲರು * (ಎಕ. 111, ಮಂಡ್ಯ. 
೪೧-೦೭; 950) ; ನರಪತಿ ತೈಲಪಂ ಬೆಸಸೆ ಘೂರ್ಜರಸೇನೆಗೆ ಸೂಚಿಯಾನೆ 
ಯಂ ಪರಿಯಿಸಿ ಗೆಲ್ಪಂ (ಗದಾಯು. ೨3-೪೭): ಗಜಪತಿ ಹೆಯಪತಿ ನರಪತಿ 
ಯೆನಿಪ ಮಹೀಪಾಲರಾಸ್ತಾನದಲ್‌ (ಎಇ. ೪1, ೨೧೬-೯ : 1087) ; ನರಪತಿ 
ಬರ್ದಿನನೆಂದಾದರದಿಂ ಗೃಹಲಕ್ಷ್ಮಿ ಬೋನಮೆತ್ತಿದುದೆಂಬಂತಿರೆ ಚೋದ್ಯ 
ಮಪ್ಪಿನಂ ಬಿತ್ತರದೆತ್ತಿದ ಬೋನದಿರವು' ಚೆಲ್ಹಾಯ್ತಾಗಳ" ` !ಸುಕುಮಾ. 
೧೦-೨೩) ; ನರಪತಿ ತಾನೆ ತನ್ನ ಚಿತುರಂಗಬಲಂ ಬೆರಸೆತ್ತಿ ಬರ್ಪದಂ , - 
ಕಂಡು (ಪುಣ್ಕಾಸ್ತ. ೩-೬). [ನರ್ಯ+ ಪತ್ಯಿ) 

ನರಪತಿತನಯ (ನಾ). ಅರಸನ ವಂಗ; ರಾಜಕಂಮಾರ : ನರಪತಿ 
ತನಯನಾಯತತರಳಾಪಾಂಗದೊಳೆ ನೋಡಿ (ಕವಿರಾ. ೧-೬೦). 

[ ನರಪತಿ * ತನಯ] 

ನರಪತಿಸೇನೆ (ನಾ). ಅರಸನ ಸೈನ್ಯ : ನರಪತಿಸೇನೆಯೊಳೆ ಪಲಂ”`ರೊಳಂ 
ಮುಖ್ಯಂಗೆ ಗುಣದೆೊಳತ್ಯಧಿಕಂಗೊರ್ವರೊೊಳಾರುಮಿಲ್ಲದೊರ್ವನೆ ಬರೆ 

. ತೆನೆಗೆಂದಲಿತುಕೊಳ್ಲೆ ಶಕುನದ ಮತಮಂ (ರೋಕೋಪ. ೧೨-೨). 

[ ನರಪತಿ + ಸೇನೆ] 

ನರಪಶು (ನಾ) ಪಶಂವಿಗೆ ಸಮಾನವಾದ ವಂನಂಷ್ಯ ; ಪಶುವಿನಂತೆ 
ವರ್ತಿಸಂವವನಂ; ಅವಿವೇಕಿ: ವಿದ್ಯೆಯಿಲ್ಲದ ನರನು ನರಪಶುವವನ ಜನ್ಮ: 
ನಿರರ್ಥಕರ (ಕುವ್ಠಾಉ. ೩-೦೧೫) ; ಇರುಳು ಹಗಲೂ ನರಹರಿಯನು ತುತಿಸದೆ 
ನರಪಶುಗಳೆ ಕೊಂಡಾಡುತಿ (ಪುರಂದ: ೪-೧೨೩-೪) ; ಅವನ ಮಾತೆತ್ತಬೇಡಿರಿ 
ನನ್ನೆದುರು ! ನರಪಶು (ಮನಿ. ೧೧). [ನರ್ಯ * ಪಶು] 

ನರಪಾಲ, ನರಪಾಳ (ನಾ). - ನರಪ : ನರಪಾಲವ್ರಜವರ್ಮಜಾಲ 
ವಿಲಸನ್ಮಾಣಿಕ್ಕ ಮಾಲಾಂಶುಪಿಂಜರಿತಂ (ಅದಿಪು. ೧೪-೪೨) ; ನರಪಾಲಂ 
ಮೇಘರಥಂ ಪರಿಪಾಲಿಸುತಿರ್ಪಂ (ಮಹಾನೇ. ೧೬-೪). ನರಪಾಳ: ನರಪಾಳ 
ಮೌಳಿಮಾಳಾಪರಸ್ಪರಪ್ರೋತರತ್ನರುಗ್ಹಾಳದಿನಂಬರಮಿದಪೂರ್ವಂ ದಿವ್ಮಾಂ 
ಬರಮಾದುದು ಭವನಲಕ್ಷ್ಮಿಗೇವೊಗಟ್ವಿನಿದಂ (ವರ್ಧಪು. 8-೩) ; ನರಪಾಳ 
ಪುತ್ರಿಯೊರ್ವಳ್‌ ಸುರಪತಿಗಂ ರಮಣಿಯಾಗಿ ಸುಖದಿಂದಿರ್ದಳ್‌ (ಪುಕ್ಕಾಸ್ರ. 
a5). (ಸಂ.] 

ನರಪಾಳ "ನರಪಾಲ' ನೋ. 

ನರಪಿಶಾಚಿ (ನಾ). ವಂನಂಷ್ಯಸ್ವರೂಪದಲ್ಲಿರುವ ಪಿಶಾಚಿ,-ದೆವ್ವ : 
ಎಲೆ ನರಫಿಶಾಚಿ! ನನ್ನನ್ನು ನನ್ನಿದಿರಿನಲ್ಲಿಯೇ ನಾಯಿಯೆಂದು ಕರೆಯುವಷ್ಟು 
ದಿಟ್ಟತನವು ಸಿನಗುಂಟಾದುದೇ ? (ಏಕಾಪ. ೨೭). [ನರ್ಯ * ಪಿಶಾಚಿ] 

ನರಪಿಳ್ಳೆ (ನಾ). ೧. ಚಿಕ್ಕ ಹಂಡಂಗ, ೨. (ಆಲಂ) ಸಾಧಾರಣ ವ್ಯಕ್ತಿ; 
ಮನುಷ್ಯ ಮಾತ್ರ; ಸಾಮಾನ್ಯ ಮನಂಷ್ಯ: ಅವರು ಅಲ್ಲಿಗೆ ಬಂದಿದ್ದದ್ದು 
ಒಂದು ನರಪಿಳ್ಳೆಗೂ ಗೊತ್ತಾಗಲಿಲ್ಲ (ವಕಥಾ. 80) : ಒಂದು ನರೆಪಿಳ್ಳಿಯ 
ಧ್ವನಿಯೂ: ಎಲ್ಲಿಯೂ ಕೇಳಿಸುತ್ತಿಲ್ಲ (ವಾರಾಕ್ಕ. ೪೩) ; ನಾರಣಪ್ಪನ 


ನರಪುಂಗದ 


ಸಾವನ್ನು ಕೇಳಿ , ಅಗ್ರಹಾರದ ಒಂದು ನರಪಿಳ್ಳೆಗೂ ವೃಥೆಯಾಗ 
ದಿದ್ದರೂ ಕೂಡ ಎಲ್ಲರ `ಹೃದಯದಲ್ಲು ಕಳವಳ . ಹುಟ್ಟಿತು 
(ತೊಸ್ಕಾರ. ಇ). [ ವರ್ಯ. ಪಿಳ್ಳೆ) 
ನರಪುಂಗವ (ನಾ). ಮನಂಷ್ಕರಲ್ಲಿ: ಶ್ರೇಷ್ಠನಾದವನು: ಉತ್ತಮ. 
[ನರ್ಯ * ಪುಂಗವ] 


ನರಪೇತ, ನರಪೇತು (ನಾ). ಬದಂಕಿದ್ದೂ ಹೆಣದಂತಿರುವವನಂ ; ತೀರ: 


ಕೃಶನಾದವನು; ಜೀವಚ್ಛವ; ಕೈಲಾಗದವನಂ; ಅಶಕ್ತ: ದುರ್ಬಲ: 
ನರಪೇತರ ನರಕದಲ್ಲಿ ಹೊಸೆಯದಿರೀ ಕಗ್ಗ (ಅಕಳು. ೪೧೨-೦೩) ; ಬರಿಯ 
ವಮಕಿೆ ; ನರಪೇತ ಕ ಕದಿರುಕಡ್ಡಿ (886 ೦1 ೫026. ಇಂಕನಿ). ನರಪೇತು : 
ಬೀತ ನರಪೇಶುಗಳಿರಾ! ಬಾತಂಥ ಪ್ರೇತಗಳಿರಾ! (ಗರಿ. ೩೧-೪). 
[ನರ್ಯ * ಪೇತ) 
ನಠಪೇತಲ, ನರಪೇತಲು (ನಾ). ೧.ಎನರಪೇತ:. ಹಲವಾರು ರೋಗಿಗಳು 
ನರಪೇತಲರಾಗಿರುತ್ತಾರೆ (ಮನೋನಂ. ೩೧೧) ; ಕಾಲಬಲವಿಲ್ಲದ ಶಿಖಂಡಿ 
ನರಪೇಶಲ ಗೊರಸುತುಳಿತಕ್ಕೆ ಸಿಕ್ಕಿಬಿದ್ದ (ಹೆಂಡವ. ೨೦-೧೩) ; ಅವನು 
"ಮೂಳೆ ಚಕ್ಕಳಗಳ ಉದ್ದನೆಯ ನರಪೇತಲಿ (ಪುನೆರು. ೪೦೩); ಬಿಸಿಲು ಮತ್ತು 
ಹೆಸಿವಿನಿಂದೆ ಇನ್ನಷ್ಟು ನರಪೇತಲನಾಗಿ ಮನೆಗೆ ಬಂದು' (ಸಂಸ್ಕಾರ. '೩೩). 
೨. `ಕೃಶವಾದಂದು; ಸೊರಗಿದುದಂ: ಹಸಿರಿನ ಹೆಸರು ನೆನಪಿಗೂ 
“ಬಾರದ ಹಾಗೆ ಬತ್ತಲೆ ನಿಂತ ನರಪೇತಲ ಮರಗಳು (ಜೊಸಕ್ತಿ. ೨೭೪). 
ನರಪೇತಲು : ೧. ಹೆಸರು ಭೀಮಸೇನ. ನೋಡುವುದಕ್ಕೆ ನರಪೇತಲು 
(ಹೊಸರೆ. ೧೪)- 
ನರಪೇತಲ ನಾರಾಯಣ ಎ ಕೃಶನಾಗಿರಂವವನು ; ನರಪೇತ : ಎಷ್ಟೇ 
ತಿಂದರೂ ಆವನು ನರಪೇತಲ ನಾರಾಯಣಸಾಗಿದ್ದಾನೆ (ರೂಢಿ). 
1 ಆನರಪೇತ) 
ನೆರಪೇತಲು "ನರಪೇತಲ' ನೋ: 
ನರಪೇತು ""ನರಪೇತ' ನೋ. 


ನರಪೋತ (ನಾ). ಅಲ್ಪನಾದ ವಂನಂಷ್ಯ : ಆ ನರಪೋತಂಗಳ್ಳಿಲ್ಲ 


ನಾನಂಜಲುಂಟೆ (ಪಾತೀಗು. ೬೨). [ನರ * ಪೋತ್ಯ] 
ನರಪ್ರಾಣಿ (ನಾ). ಎ ನರಜಂತು : ' ಸೊಗಸು ಬೇಡದ ನರಪ್ರಾಣಿಯೆಲ್ಲಿ 
ಹುದಯ್ಯ? (ಶುಂಕುಕ, ೪೪೨). [ನರ್ಯ + ಪ್ರಾಣಿ] 


ನರಪ್ರೇತ (ನಾ). ೧. ಮನಂಷ್ಯನ ಹೆಣ. ೨. (ಆಲಂ) ಜೀವಚ್ಛವ; 
ಹೇಡಿ:ಉದಾರಹೃ ದಯಿಗಳಾಗಿರಬೇಕಾದಂಥ ತರುಣರು ಕೂಡ ನರಪ್ರೇತರೇ 
ಆಗಿದ್ದಾರೆ (ಶಾ ಮಠಾ. ೨೩). [ನರ್ಯ+ ಪ್ರೇತ ] 

ನರಬಲ (ನಾ): ಪದಾತಿ ಸೈನ್ಯ; ಕಾಲಾಳುಗಳ ಪಡೆ : ನರಬಲದೊಳ್‌ 
ತುರಂಗಬಲದೊಳ್‌ ರಥಸಂಕುಲದೊಳ್‌ ಮದಾಂಧಕುಂದರಕುಲದೊಳ್‌ 
ಸಿರಂ ಸಿಡಿಯೆ ಸೀಳಿ ಬಸುರ್ಕಡಿಯೋಗಿ ನಾಳಿ ಕೀಲ್‌ ಸುರಿತರೆ ಮಸ್ತಕಸ್ಥಾನದ 
ಮಾಕ್ತಿಕಮುಣ್ಮುವಸೃಗ್ಹಲಂಗಳೊಳ್‌ ಬೆರಸಿ ಸರಲ್‌ ಸೆಪತ್ರಮೆನೆ ಸಂದುವು 
ಸಂಗರರಂಗಭೂವಿಂಯೊಳ್‌ (ಬುಹಾನೇ. ೭-೧೧). [ನರ್ಯ +ಬಲ್ಕ] 

ನರಬಲಿ (ನಾ). ಭೂತ, ಪ್ರೇತಗಳ ಅಥವಾ ದೇವತೆಗಳ ಪ್ರೀತ (ರ್ಥ 


೪೩೭೮ 


ನರಮಂಡಲ 


ಇತ್ಯಾದಿ : ಬುದು ಸಿಂಹವು ಮನೆ ಮಾಡಿಕೊಂಡು, ಗಂಡಾತರವನ್ನುಂಟು 
ಮಾಡುತ್ತಿದೆ... ಆ ನರಭಕ್ಷಕನ ಹಾವಳಿಯನ್ನು ತಡೆಗಟ್ಟು (ಮಜಿಸ.೮೮)- 
೨. ಮನಂಷ್ಯನ ಮಾಂಸವನ್ನು ತಿನ್ನುವ ವ್ಯಕ್ತಿ. ೩. ರಾಕ್ಷಸ: 
(8). [ನರ್ಯ + ಭಕ್ಷಕ) 


5] ನರಭಕ್ಷಕಿ (ನಾ). ಮನಂಷ್ಕರ ಮಾಂಸವನ್ನು ತಿನ್ನುವ ಹೆಂಗಸು: 


1% 


ವಾಗಿ ಕೊಡುವ ಮನುಷ್ಯನ ಬಲಿ; ಮನಂಷ್ಯನನ್ನು ಕ್ಷಂದ್ರದೇವತೆಗಳ' 


ವೆಂಂದೆ ಪ್ರಾಣಿಗಳನ್ನು ಕೊಲ್ಲುವಂತೆ ಕೊಲ್ಲುವುದು: ನರಬಲಿಯಂನಿತ್ತ 
ಬಳಿಕಾ ಬಿಸಿಯ ನೆತ್ತರಿಂ ಪೊರೆದ ಮಣ್ಣಿಂದಲ್ಲದೀ ಕೋಶಿಟೆ ನಿಲ್ಲದೆನೆ 
(ಸಮ್ಮಳೌ. ೨-೫೪) ; ಬಲಗಾಲ್‌ ಬುಡದಿಂ ಬಿಡುಗಡೆ ಬಿಡಿಸಲು ನರಬಲಿಯೇ 
ಬೇಕು ! (ಗರಿ.೬೬-ಂ೫) ; ಖಾಂಡರು - ಎಂಬ ಜನರು ಪೂರ್ವದಲ್ಲಿ ನರಬಲಿ 
ಕೊಡುತ್ತಿದ್ದರು (ಳೂಗೋಳ. 60) ; ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನರಬಲಿ 
ಗೋಸ್ಕರ ಕೊಡು (ನೀತಿಚಿಂ. ೫77, ೦೩). [ನರ್ನ * ಬಲ್ಯಿ) 

ನರಭಕ್ಷಕ (ನಾ). ೧. ಮನಂಷ್ಯನನ್ನು ತಿನ್ನಿವ ಪ್ರಾಣಿ; ಹಂಲಿ, ಸಿಂಹ 


ನನ್ನನ್ನೇಕೆ ತಿಂದುಬಿಡುವಂತೆ ನೋಡುತ್ತೀಯ. ನೀನೇನು ನರಭಕ್ಷಕಿಯಾ? 
(ಹಸುಹೊ. ೨೧೫). [ ನರಭಕ್ಷಕ -ಣ್ಯ 

ನರಭಕ್ಷಣ (ನಂ). ಬ: ಮನುಷ್ಯನನ್ನು ತಿನ್ನವುದಂ: ಮನುಷ್ಯನನ್ನು ಶಿನ್ನು 
ವಿಕೆ: ನರಭಕ್ಷಣ (Authropophagy. ಇಂಕನಿ), ೨. (ಆಲಂ) ಜನರಿಗೆ 
ಮೋಸ ಮಾಡುವುದಂ : ಮಂತ್ರಿಮಂಡಲ ಮತ್ತು ಸರ್ಕಾರದ 
ಇಲಾಖೆಗಳಲ್ಲಿ ನರಭಕ್ಷಣಪ್ರವೃತ್ತಿಯ  ಅಂಕುರಾರ್ಪಣೆಯಗುತ್ತಿತ್ತೇ 
ಹೊರೆತು, ಸೈಬೀರಿಯಾದ ಜೌಗುನೆಲದಲ್ಲಲ್ಲ (ಫುನರು. ೩೩೪). 

[ ನರ್ಯ + ಭಕ್ಷಣ) 

ನರಭಾಲಪಟ್ಟ (ನಾ). ಮನುಷ್ಯನ ಹಣೆ : ಸಾಧ್ಯಪಡದಾರಿಗಂ , ನರಭಾಲ 

ಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು (ಮಂಕುಳ. ೬೩೩). 
[ ನರ್ಯ * ಭಾಲಪಟ್ಟ] 

ನರಭೋಗ (ನಾ). ಮಾನವನಾಗಿ ಪಡೆಯಂವ ಅನುಭವ: ಚರಮವೃತ್ತಿ 
ಯೊಳಗಾವ ಭಾವವು ಸ್ಫುರಿಸುವುದೋ ಅಂತಾ ಜನ್ಮಪ್ರಾಪ್ತಿಯಹುದೆಂದು 
ನರಭೋಗ ಶಿಲಾಭೋಗ ಪ್ರತಿಮಾಭೋಗ ದ್ರವ್ಮಭೋಗಾದಿಗಳ ವೈಚಿತ್ರ್ಯ 
ಮುಳ್ಳ ಲೋಕದ ಷ್ಟಾಂತಂಗಳಂ ನಂದಿ ನಾರದ ಭರತ ದೇವಲಾದಿ ಪುರಾ 
ವೃತ್ತಗಳಂ ಸಮನ್ವಯಗೊಂಡು (ವಿವೇಕ. ೧೯೮). 

[ನರ್ಯ * ಭೋಗ] 

ನರಮ್‌, ನರಂ, ನರವಂಂ, ನರ, (ಗು). ೧. ಕೋಪ ಮೊದಲಾದುವು 
ಗಳ ಆವೇಶ ಇಳಿದ; ಮೆತ್ತಗಾದ; ತಣ್ಣಗಾದ : ತನಗ ಪ್ರತಿಕಾರನ 
ಇಲ್ಲಾ ಅಂತ ತ್ಯಾಮರಾಯಗ "ಅನಿಸಿದರೆ ತಾನ ನರಮ್‌ ಆಗತಾನ 
(ದೀಪಹ. 11, ೧೦೭). ನೆರಂ : ೧, ಗರುಡಮರಿಯನ್ನು ಕಂಡ ಹಾವಿನಂತೆ 
“ನರಂ” (ಮೆತ್ತಗೆ) ಆಗುತ್ತಾನೆ (ಜಿಸ್ತಕ. ೦೮) ; ಮರುಮಾತಾಡದೆ ನರಂ 
ಆದ : -ನರಿಯಂತೆ ಈ ನರೋತ್ತಮ ತೆಲಗಿದ (ಮಾಮನೆ, 0೧೬), 
ನರಮು : ೨. ಮೃದುವಾದ; ಕೋಮಲವಾ- ; ಮೆತ್ತನೆಯ : 
“ನರಮು 2 ವೆತ್ತನ್ನ” (೫ನಳೋ. ೯). ೩. ನಮ್ರನಾದ ;-ವಿಧೇಯ 
ನಾದ. ನರ್ಮ, : ೨.“ನರ್ಮ ಎ ಮೆತ್ತನ್ನ” (ಜಾನಕೋ. ೯). (ನಾ). 
೪. ದಂರ್ಬಲತೆ;' ನಿಶ್ಶಕ್ತಿ : ಆಧರ್ಮಿಗಳ ಮೋಹಿಸುವ 
ಕಾಮಾಂಧೆರಟ್ಟುಳಿಯನು ಒರ್ಮೆಯಾಂ ಪೊರಲಾರೆನೆಂದಿಳಾಭಂಮಿನಿಯು 
ನರ್ಮದಿಂ ಕರಗಿ ಕಂದುತ್ತ ಮಿಡುಕುವಳು (ದುರಪು. ೨-೦೮). 
ನರಮುಗೊಳಿಸು - ಮೆತ್ತಗೆಮಾಡು ; ಬಗ್ಗುಬಡಿ : ಸತ್ಯಪುತಿಜ್ಞರಾದ 
ರಜಪೂತರನ್ನು ಕುಟಿಲನೀತಿಯಿಂದ . . . ಸ್ವಾಧೀನಪಡಿಸಿಕೊಂಡು ನೆರಮು 
ಗೊಳಿಸುತ್ತ ತನ್ನ ನೇತೃತ್ವದ ಕೆಳಗೆ ಇಟ್ಟುಕೊಳ್ಳಲುಪಕ್ರವಿಸಿದನು 
(ಮಾತ್ಕಛೂ. ೫). [ ಹಿಂ. ಮರಾ. ಗುಜ. ನರಮ್‌ ; ಪಾರ. ನರ್ಮ್‌] 

ನರಮಂಡಲ (ನಾ). - ನರವ್ಯೂಹ : ಯಾವುದೋ ಒಂದು ತೇಜೋ 
ವಾಹಿಯು ನರಮಂಡಲವನ್ನೆಲ್ಲಾ ಆಕ್ರಮಿಸಿ ಕೌಶಿಕನೆನ್ನುವ ತನ್ನನ್ನು 
ಕಬಳಿಸುವೆಂತೆ ತೋರುತ್ತಿದೆ (ಮಹಾಣ. ೩೬) ;: "ಧಿಯಾಮಿನ್‌' ಮನ 
ಸ್ಥಿತಿಯ ಜೀವಾತು. ನರಮಂಡಲದ ಮತ್ತು ಹೃದಯದ ಕ್ರಿಯೆಗಳು 
ನಡೆಯಬೇಕಾದರೆ ಇದು ಅಗತ್ಯ. (ಅಡುಣೌ. ೬೦) ; ಶರ್ಕರಪಿಷ್ಟಾದಿಗಳಿಂದ 
ದೇಹಕ್ಕುಂಟಾಗುವ ಪ್ರಯೋಜನಗಳು . . . ಹೃದಯ, ನರಮಂಡಲ 
ಮತ್ತು ಪಿಶ್ಚಜನಕಾಂಗಗಳ ಆರೋಗ್ಯಕ್ಕೆ ನೆರವಾಗುವುದು (ಗೃಹವಿ. ೧೮). 

[ ನರ (ನರವು) * ಮಂಡಲ 


ನರಮನುಷ್ಕ 


ನರಮನುಷ್ಯ (ನಾ). ಸಾಮಾನ್ಯವಂನಂಷ್ಯ ; ವಂನಂಷ್ಯಮಾತ್ರ : 
ನೀರು ಜಲಚರದೆಂಜಲು ಮೃಗಪಕ್ಷಿಗಳೆಂಜಲು ಬಳಸಹೋದಲ್ಲಿ ಕೈಕಾಲ 
ತೊಳಿದು ಬಾಯ ಮುಕ್ಕುಳಿಸುವಲ್ಲಿ ನರಮನುಷ್ಕರೆಂಜಲು (ವಕಸಂ- 
೩೭೪-೪೨). [ ನರ್ಯ + ಮನುಷ್ಯ ] 

ನರಮಹಿತ (ನಾ). ಜನರಿಂದ ಗೌರವಿಸಲ್ಪಟ್ಟವನು ; ಜನರ ಆದರಕ್ಕೆ 
ಪಾತ್ರನಾದವನೆಂ : ನರವಂಹಿತಾ [ಪಾಣಾ. ಪಾ] ನಿನಗೇನಹಿತರು 
ಮೊಳರೇ ಸತತ ಪರಹಿತಂಚಾರಪರಾ: (ಕವಿರಾ. ೧-೮೧). 

[ನರ + ಮಹಿತ] 

ನರಮಾಂಸ (ನು), ವಂನಂಷ್ಯನ ಮಾಂಸ ; ಹಿರಿಯರು. ನರಮಾಂಸವ 
ಭುಂಜಿಸುವರೆ (ಬಸವ.೨೩೦) ; ಕುಂಭಂ ನರಮಾಂಸದ ಸವಿಯಿಂ ಮನ:ಜ 
ರೆಲ್ಲರಂ ಗುಪ್ತದೆ ಕೊಲ್ಪ್ವುದನಟ್‌ದು (839ತೀಶೈ. ೩-೬೮) ; ಮಾಂಸವಾಗಲೆ 
ವೇಳ್ಳವಶ್ಶಂ ಮಾಂಸಮೂಂ ನರವಹಿಂಸಂ (ಬಸಪು. ೨೪-೭): ರಕ್ತದ 
ಜಲಪಾತ |! ನರಮಾಂಸದ ನಾತ! (ಪಾಂಡಜ. ೬೯-೯). [ ನೆರ್ಧ * ಮಾಂಸ] 

ನರಮಾಂಸಭಕ್ಷಕ (ನಾ). ಮನಂಷ್ಯನ ಮಾಂಸವನ್ನು ತಿನ್ನುವವನು ; 
ನರಭಕ್ಷಕ: ಈ ಮರ್ಮುವನಆ್‌ಯದ ಹಿರಿಯರು ನರೆಮಾಂಸಭಕ್ಷಕರೆಯ್ಯಾ 
(ಚನ್ನವ. ಕ. ೩೪೦-೭೧೬). [ನರಮಾಂಸ + ಭಕ್ಷಕ] 

ನರಮಾಂಸಭುಂಜಕ (ನಾ). ಎ ನರಮಾಂಸಭಕ್ಷಕ : ಅವನು ಗುರುದ್ರೋಹಿ 
ಆಚಾರಭ್ರಷ್ಟ ವ್ರತಗೇಡಿ ನರಮಾಂಸಭುಂಜಕ (ಕನ್ನವ, ಕ, ೨೨೬-೫೦೦). 

[ ನರಮಾಂಸ +ಭುಂಜಕ] 

ನರಮಾಲೆ (ನಾ). ಒಂದು ಬಗೆಯ ರೋಗ: ಯವಕ್ಷಾರವನ್ನು, 
ಇಂಗನ್ನು, ಸುಣ್ಣವನ್ನೂ ಲೇಪಮಾಡೆ ನರಮಾಲೆ ಕರಗಿಹೋಗುವುದು 
* * * ಪುಣುಗನ್ನೂ ಬೆಣ್ಣೆಯನ್ನೂ ಕೊಡಲು ಗಂಡಮೂಲೆ ಹೋಗುವುದು. 
ನರೆವಖಲೆ ಕರಗಿಹೋಗುವುದು (ವಿವೈವಿ. ೬೯). "ನರವುಲಿ” ಪರಾ. [? ] 

ನರಮು "ನರಮ್‌' ನೋ, 

ನರಮೃಗ (ನಾ). ೧. ನರಪಶು : ದ್ಯೂತ ಮೃಗಯಾ ಸ್ತ್ರೀವ್ಯಸನ 
ನೃಪ ಜಾತಿಗೋಸುಗರಾದವಿದಆ ರಸಾತಿಶಯವಲ್‌ಯದವ ನರಮೃಗ 
(ಕುವ್ಯಾಸೆ. ೧೩-೩೮) ; ನರಮೃಗಾಧಮನೆತ್ತಲುನ್ನತಪರಮತತ್ವ್ವವಿದೆತ್ತಲು 
(ಕುವತ್ಯಿಭೀ, ೩-೭೦). ೨. ಎ ನರಸಿಂಹ ೧: ಗಿರಿಯ ನೆಗಹ ಧರಣಿಯ 
ತಂದು ನರಮೃಗ ಬಲಿಬಂಧ . . . ಪ್ರರಂದರವಿಠಲ ಮನೆಗೆ ತಾ ಬಂದ 
(ಪುರೆಂದ. ೦-68-4). 

ನರಮೃಗರೂಪ ಎ ಮನಂಷ್ಯನ ದೇಹ ಹಾಗಂ ಸಿಂಹದ ವಂಖವುಳ್ಳ 

ರೂಪ ; ನರಸಿಂಹ : ತರಳ ಕರೆಯಲು ನೀ ತ್ವರಿತದಿ ಕಂಭದಿ ಬಂದು 
ನರಮೃಗರೂಪದಿಂದವನ ಕಾಯ್ದೆ (ಪುರಂದ, 8-0೭೦-೩). ನರಮೃಗಶರೀರ 
ನರವ್ಭಾಗರೂಪ : ಪರಮಪುರುಷ ಭವಭ:ಜನಕೇಶವ ನರಮೃಗಶರೀರ 
ನಮೋ ನಮೋ (ಪುರಂದ. ೩-೪೧-೦). [ನರ್ಯ * ಮೃಗ] 

ನರಮೇಧ (ನಾ). ೧. ವಂನಂಷ್ಯರನ್ನು ಬಲಿಕೊಡಂವ ಯಜ್ಞ ; 
ರಾಕ್ಷಸೋತ್ತಮರೊಳಾರ್ಪಿಂತೆ ನರೆಮೇಧಮಖದೀಕ್ಷೆಯಂ ಕೈಕೊಂಡರಿದಕೆ 
ಯತ್ತಿಜರಾರು (ಕೈವಿಂಭಾ, ೧೬-೨೭) ; ನಿನ್ನ ನರಮೇಧಕಾರ್ಶ್ವಿಜ್ಯವಂ 
ವಸಿಳ್ಬರಿದಕೆನ್ನನಾಚಿರ್ಯನಾಗಿಯೆ ವರಿಸು ತದ್ಕಾಗಮಂ ನೆಗೆಳ್ಲು 
(ಕೈಮಿಭಾ. ೦೬-3೯) ; ನರಬಲಿ ನರಮೇಧವು ಕೇಳು ಅಶ್ವಮೇಧಕೂ 
ಸರಿಮೇಲು (ಗರಿ. ೬೯-೦೬). ೨. (ಆಲಂ) (ಹಿಂದೆ ಮುಂದೆ ನೋಡದೆ) 
ಮನಂಷ್ಯರನ್ನು ಕೊಲ್ಲಂವುದಂ : ಎಲ್ಲೆಲ್ಲೂ ಗೋಳಿಬಾರ್‌, ಮಕ್ಕಳು 
ಮರಿಗಳೆನ್ನದೆ ಗುಂಡಿಕ್ಕಿ ಕೊಲ್ಲುವ ನರಮೇಧ (ವಿದ್ಕಾರೆ. ೧೨೭) ; ಕತ್ತಿ 
ಹಿರಿದಾಗ ಎಲ್ಲವನ್ನೂ ಮರೆತು ನರಮೇಧವನ್ನಾ ಚರಿಸುವೆನು (ದಾನಚಿಂ. 
೧೪3) ; ಅವನೆಸಗಿದ ಕ್ರೂರ ನರಮೇಧದ ಪ್ರತಿಫಲವಾಗಿ ಪಡೆದಿದ್ದ 
ಬಿಳಿಯ ಕ್ರೂಜೆ (ಪುನರು. ೩೩೬). [ನರ್ಯ * ಮೇಧ) 


೪೩೭೯ ನರಲ್‌, 


ನರಯಜ್ಞ (ನಾ).ಎನರಮೇಧ ೨ : ಈ ನರಯಜ್ಞ ಎಂಥಾ ಔತನ ಅವರಿಗೆ | 
(ವೀರಯೋ. ೩೦). [ನರ್ಯೆ+ ಯಜ್ಞ] 
ನರಯಣ "ನಾರಯಣ' ನೋ. 
ನರೆಯುಗ್ಮ (ನಾ). ೧. ಇಬ್ಬರಂ ವಂನಂಷ್ಯರಂ, ೨. [ಜ್ಯೋತಿ] ವಿಂಥುನ 
ರಾಶಿ: ಶನಿ ಮಕರಲಗ್ನದೊಳ್‌ ... ದನುಜೇಜ್ಕಂ ತೊಲೆಯೊಳ್‌ 
ಸೌಮ್ಮನಿರಲ್‌ ನರಯುಗ್ಮದೊಳ ನರಾಧಿಪನಕ್ಕುಂ (ಜಾತತಿ, ೦೨-೩). 
[ನರಃ * ಯುಗ್ಮ) 
ನರರಾಕ್ಷಸ (ನಾ). ರಾಕ್ಷಸನಂತೆ ನಿರ್ದಯನಾದ ಮನುಷ್ಯ : ಆ ನಿಸರ್ಗ 
ವನ್ನು ನರರಾಕ್ಷಸನಂಥ ಅಧಮ ಅಧಿಕಾರಿಗಳು ಹೇಗೆ ಕಲುಷಿತಪಡಿಸಿ 
ದುರಂತಕ್ಕೆ ಬಡೆಜನರನ್ನು ದೂಡ:ವರೆಂಬುದು . . ವರ್ಣಿತವಾಗಿದೆ 
(ಕಾಲೂರ. ೧ ಮುನ್ನುಡಿ); ಹೆಂಡತಿಯ ವಿಕೃತಕೋಪವು ಅವರನ್ನು 
ನರರಾಕ್ಷಸನನ್ನಾಗಿ ಮಾಡಿಸಿತ್ತು (ಕಾವೇರಿ. 69). ( ನರ್ಯ + ರಾಕ್ಷಸ] 
ನರರಾಶಿ (ನಂ). ಐ ನರಲಗ್ನ : ಕನ್ಮಾ ತುಲಾ ಮಿಥುನ ಧನುಸ್ಸು 
(ಪೂರ್ವುರ್ಧ) ಕುಂಭ ಇವು ನರರಾಶಿಗಳು (ಜಾತತಿ. ೧-೩೦ ಟೀಕೆ); 
ಮಿಧುನ ಕನ್ಮಾ ತುಲಾ ಧನುಸ್ಟಿನ ಪೂರ್ವಾರ್ಧ ಕುಂಭ ಇವು ನರರಾಶಿಗಳು 
(ಕಾತತಿ. ೪-೦೯ ಬೀಳ). [ನರ * ರಾಶಿ] 
ನರರೋಗ (ನಾ). ನರಗಳ ದೌರ್ಬಲ್ಯದಿಂದ ಉಂಟಾಗುವ ಒಂದಂ 
ಬಗೆಯ ರೋಗ ; ನರವ್ಯೂಹದ ಅಸ್ಕ ್ವೈಸ್ಥೃತೆಯಿಂದ ಉಂಟಾಗುವ 
ಮನೋವೈಶಕಲ್ಯ : ಇವೆರಡೂ ಲಕ್ಷಣಗಳು ಮಂದ ಅಥವಾ ತೀರ ಕಡಿಮೆ 
ಪ್ರವಪಣದಲ್ಲಿದ್ದರೆ, ಸಾವಹಾನ್ಯವಾಗಿ ಅಂತಹ ಮನೋವೈಕಲ್ಯಗಳನ್ನು 
ನರರೋಗ(26೩70615)ಗಳೆಂದು. ಕರೆಯುತ್ತಾರೆ (ಮನೋರೋ. 
ನರರೋಗ ಪ್ರವೃತ್ತಿಗೂ (ನ್ಕೂರೋಟಿಸಿಸಂ) ಶರಣಾಗತಿಗೂ ನೇರವಾದ 
ಸಹಸಂಬಂಧವಿದೆಯೆಂದು . . . ಸಿದ್ಧ ಪಡಿಸಿದ್ಧಾನೆ (ಕವಿಕೋ. 1, ೭೩೫. 
| ನರ, («ನರವು * ರೋಗ] 
ನರರೋಗಿ (ನಾ). ನರರೋಗವುಳ್ಳವನು ; ಸೌವ್ಯಾರೂಪದ ವಂನೋ 
ವೈಕಲ್ಯದಿಂದ ಕೂಡಿದವನಂ: ನರವ್ಯಾಧಿಯುಳ್ಳೆ (ವನು) ; ನರರೋಗಿ; 
ವಿಪರೀತಸೂಕ್ಷ್ಮವೇದಿಯಾದ (16೩50610, ಇಂಕನಿ); ನರರೋಗಿಯಲ್ಲಿ 
ಸಮಾಜಭಾವನೆಯು ಚೆನ್ನಾಗಿಯೇ ಇರುತ್ತದೆ (ಮನೋರೋ. ೨೦). 
[ ನರ (ಆ ನರವು) * ರೋಗಿ] 
39 ನರಲ್‌,, ನರಲು, ನರಳ್‌, ನರಳ್ಳು, ನೆರಳ್‌;, ನೆರಳಂ, (ಕ್ರಿ). ೧. 
ನೋವಿನಿಂದ ಧ್ವನಿಮಾಡು ; ಮಂಲಂಕು ; ಒರಲು: “ನರಲ್‌ - 
ವೇದನಧ್ಧನೌ” (ತಮಧಾ) : ಸೂಲದೊಳ* ನೊಂದು ನರಳ್ಳ (ಲ್ವ ) ಕಳ್ಳರಿಂ 
(ಕಾವೃಸಾ. 8೨೯ ಶೂದ್ರಕ) ; ಎನ್ನ ಭಯಂಕರದಂಡರತ್ನಹತಿಯಿಂ ಗಿರಿ 
ನೊಂದು ನರಲ್ವ [ ಪಾಕಾಂ. ಳೆ) ಮಾಲಕ್ಕಿಯಂತಾಯ್ತಾಗಳ್‌ (ಆದಿಪು. 
೧೩-೩೭) ; ಸುರಿವ ಸರಲ್‌ ನರಲ್ವ ಭಟರೆತ್ತಮುರುಳ್ವ ದಟಿಂ (ಪಂಪಧಾ: 
೯-೩0) ; ಸೂತಸುತನೊಂದುಗೋೇಷುವಿಂ ತಿಣ ಗ ವೆಂಚ್ಲೊಡನಾರ್ದಂ ನಸು 
ಮೂರ್ಛೆವೋಗಿ ರಥದೊಳ್‌ ಭೀಮಂ ನರಲ್ವನ್ನೆಗೆಂ (ಪಂಪಧಾ. ೦೦-೦೪೩); 
ಕಂರುರಾಜಂ ತೊಡೆವೇನೆಗೆ ನರಳ £ ಲ3ನೆ ಕುಜುವಾದ ತೊಡೆಯ ಬೇನೆಗೆ 
ಕಂಡರ್‌ ನರಳ್ವಂತೆ (ಗದಾಯು. ೪-೧೯) ; ಬೆರಲೆರಲೊರಲ್ಕ್ಯೊರಲ್ಲರಲ್‌ 
- ನರಲುಂ ಮುಂಗೈ ಸರಲುಂ ಲಾಂತವಿವಂ ಗ್ರಾಮ್ಯರಟ್‌ಯದುಚ್ಛರಿ 
ಸುವರ್‌ ಕುಳಾಂತಭ್ರಮೆಯಿಂ (ಕಮದ. ೨6) ; ಅದೊ ಕೇಳಿಂ, ಆ ನರಲ್ವ 
ನರಲ್ಲಳನ್‌ | (ಅಶ್ಮತ್ನಾ. ೧೪-೨೪). ನರಲು : ೧. ಆರೆನುಡಿವ ಸರಸವಾಡುವ 
ನರಲುವ ಪುಯ್ಕಲಿಡುವ . . . ಪಲುಂಬುವ ನುಡಿ ವಿರಸಮುಪಶ್ರುತಿ 
ಯೊಳೀಯವೆಂತುಂ ಫಲಮಂ (ಲೋಕೋಪ. ೦೨-8೪). ನರಳ್‌: ೧. 
ನರಳ:ತ್ತುಂ ಸುಯ್ಯೂತ್ಸು ಪಂ .. - ಸೇದೆಯ ನೇಣಂ ಕರಗಮನೊಲ್ಲಿತ್ತು 
ಸೇದಿ ನೀರ್ಗುಡಿಯೆಂದಳ್‌ (ದಕಕು. ೧೦-೮೧) ; ನರಳ ಮಹಾಸ್ಟ್ರಜಾಳ 


10 


3೧) ; 


57 


ನರಲ್‌, 


ಹತಿಯಿಂ ತಲೆ ತುಂಡಿಸಿ ಬರ್ದು ಧಾತ್ರಿಯೊಳ್‌ ಪೊರಳ ಕೈ - - ಅತಿಭೀತರಂ 
ಜಅದು ರುಂಕಿಸುತಿರ್ದುವು ಭೂತಸಂಕುಳಂ (ತ್ರಿಫುವಿ. ೨೪-೩೫೪) ; ಎಲ್ಲದೆ 
ನರಳ್ವ ಪಸುಳೆಯ ನಿರ್ಮಲಾಸ್ಕಮಂ ಪುಲ್ಲೆಗಳ್ಳಂಡು (ಜೈಮಿಭಾ. ತೇ-೩೭). 
ನರಳು, : ೧. ರುಜೆ ರೋಗಂಗಳು ಲಿಂಗದೇಹಿಗಳೆಂಬವರ ಸೋಂಕಿದಲ್ಲಿ 
ರೋಗದ ಇಚ್ಛೆಯನಟ್‌ದು ನರಳಿದಲ್ಲಿ ಲಿಂಗದ ಚಿತ್ತವೆತ್ತಹೋಯಿತ್ತು 
ಕಾಲು ನೊಂದಂತೆ ನೀಡಿ ನರಳುತೆ:೦ (ಸಂಲಿರ. 
ಬಿದ್ದು ಹೊರಳುತ್ತ? ನರಳುತೊಟಲುತ್ತ ಬಾಯ್ವಿಟ್ಟಳೆದಳು 


(ಸರ್ವವ. ೧೨೦-೬೧೯) ; 


೬-೧೦೩) ; 


ತ್ರಿರಲು (ಬಸಪು. ೪೩-೩೦) ; ನರಳುವಾರೋಹಕರ ರಾವ್ತರ ... ಭಂಗವ 
ನೇನನೆಂಚೆನು ರಿಸೇನೆಯಲಿ (ಕುವ್ಯಾಡ್ರೋ. ೧೮-೩೪); ನರಳುತ್ತಂ 
ತನುತಾಪದಿವೊರಳುತ್ತಂ , . . ಪಾಂಡ್ಕಾವನಿಪಂ ಕರೆಕರೆ ವೈದ್ಯರನೆನುತ್ತ 


ಲೊಜಲುತ್ತಿರ್ದಂ (ತ್ರಿ ಪುವಿ. ೩೩-೩೩); ಹಾಡುವ ಸಭೆಯಲ್ಲಿ ನರಳುವದುಂಟೆ? 
(ಗರಿ. ೬೦-೦೦) ; ಒಡಲ ತೇಯುಬೆ*ಹುದಿಲ್ಲಿ , * * ನರಳುವವರ ಮಧ್ಯದಲ್ಲಿ 
(ವಿಸೀಗೀ.6೨-೪). ೨. ಪರಿತಪಿಸು ; ಸಂಕಟಪಡು : ಪ್ರಜೆಗಳು ತೆರಿಗೆಯ 
ಭಾರದಿಂದ ನರಳುತ್ತಿದ್ದಾರೆ (ಊಂ). ನೆರಳ, : ೧. ದಿಂಡುರುಳ್ವ ಪೊರಳ್ವ 
ನೆರಳ್ವಾ ಪರಾಕ್ರಮಿಗಳಿಂ. , , ತದ್ರಣಾಂಕಣಮೆಸೆದುದು (ಜಿಬಪು. ೧೬-೨೧). 
ನೆರಳ್ಕು: ೧. ನೆರಳುವ ಕರಿತುರಗದಾಲಿಗಳ ಚುಚುಗಳಿಂದಲಿರಿದಿರಿದು 
ಹರಿದು ತಿ:ದವು ಘೂಕಚಯ (ಕೋಗಯ. ೨೩-೬). 
ನರನರಳು (ದ್ವಿರುಕ್ತಿ) : ಹೊಟ್ಟೆನೋವಿನಿಂದ ನರನರಳಿ ಬೇಸತ್ತನು 
(ಮಧ್ಯಮ. ೦೯೩,. 
(ಡೇ. 8 ತಮಿ. ನರೆಲ್‌; ಮಲ. ನರಣನ್ನಿ, ಇರಣ್ಣು; ತುಳು. ನರಲು, 
ನರೆಲು. ನರ್ಲು ; ಕುಕುಖ್‌. ನರ್ಯಾನಾ ಎ ಆಳು; ರುತಾ ನಿರೆ] 
ನರಲ್‌, ನರಳ್ಳು (ನಾ). ನರಳುವಿಕೆ ; ಸಂಕಟದ ಧ್ವನಿ; ನರಳಾಟ: 
ಅದೊ ಕೇಳಿಂ, ಆ ನರಲ್ವ ನೆರಲ್ಲಳನ್‌ (ಅಶ್ಲೆ ತ್ಮಾ. ೦೪-೨೭೪) ; 
ಕೊರಲ ನರಲನೆತ್ತಿ ಅಟ್ಟುದೆಲ್ಲ ನೆಲನ್‌ ತಾನ್‌ (ಬರ್ಮಪ್ರ. ೨೨-೪೬೭). 
ನರಳ್ಳು : ಖಂಡಿಸಿದ ಕೊರಳಿನಿಂ ಕೊರೆವೆಣದ ನೆರಳಿನಿಂ (ಪರರು. ೨೯-೨೮). 
[ಆ ನರಲ್‌, 1] 

ನರಲಗ್ನ (ನಾ). [ಜ್ಯೋತಿ] ನಿರ್ದಿಷ್ಟವಾದ ಕೆಲವು ಲಗ್ನ(ರಾಶಿ) 
ಗಳಿಗೆ ಜ್ಯೋತಿಶ್ಶಾಸ್ತ್ರದಲ್ಲಿ ಹೇಳಿರುವ ಒಂದು ಸಂಜ್ಞೆ : ನರಲಗ್ನ 

ಮನೀಕ್ಷಿಸ ವಿ ಸುರ ನೃಪ ಗೋಗ್ಯ ಹದೊೊಳಗ್ನಿಹೋತ್ರಾಲಯದೆ ಎಳ್‌ 
ಗುರು ವೀಕ್ಷಿಸೆ ಶಿಲ್ಪ ಸಿಗೃಹಾಂತರದೊಳ್‌ ವೀಕ್ಷಿಸೆ ಬುಧಂ ನರಂ ಜನಿಯಿ 
ಸುಗುಂ (ಜತತಿ, ೨-೧೫); “ಮಿಥುನ ಕನ್ಮಾ ತುಲಾ ಧನುಸ್ಸಿನ 
ಪೂರ್ವಾರ್ಧ ಕುಂಭ ಇವು ನರರಾಶಿಗಳು, ಈ ರಾಶಿಗಳಲ್ಲೊಂದು ಲಗ್ನವಾದರೆ 
ನರಲಗ್ನವೆನಿಸಿಕೊಳ್ಳುತ್ತದೆ” (ಹಾತತಿ.9-೧೯ ಟೀಕೆ). ನ ಮೇಲಿನ "ಜಾತತಿ' 
ಪ್ರಯೋಗವು ಟ್ಟ ಹಜ್ಜು ತಕದ' ವ್ಯಾಖ್ಯಾನಕ್ಕೆ. ಅನುಸಾರವಾಗಿದೆ. 
ಆದರೆ ಇದರಲ್ಲಿ ಬಿನಾ ಭಿಪ್ರಾಯಗಳಿವೆ. ಹರನೆ “ಜಾತಕ 
ತಿಲಕದ ೧-೨೨೫ ರಲ್ಲಿ ಪುರುಷರಾಶಿಗಳು ಮೇಷ, ಮಿಥುನ, ಸಿಂಹ 
ತುಲಾ, ಧನುಸ್ಸು ಐಂತ್ರು ಕುಂಭ, ಎಂದಿದೆ. ಇದು ಎಲ್ಲಾ ಗ್ರಂಥ 
ಗಳಲ್ಲಿಯೂ ಹೇಳಿರುವ ಸಂಜ್ಞೆ -. ಆದರೆ ಭಟ್ಟೊ ತ್ಸ ಲನಂ ತಂಲಾ, 
ಕನ್ಯಾ, ಮಿಥುನ ವಂತ್ತು ಕುಂಭ ಈ ನಾಲ್ಕು 'ಪ್ರರಷಲಗ್ನಃ ವೆಂದು 


ಒಂದೆ 


ಹೇಳಿದ್ದಾನೆ. [ ನರ್ಯ + ಲಗ್ನ) 
ನರಲಿಸು, ನರಳಿಸು (ಕ್ರಿ). ` ನರಳುವಂತೆ ಮಾಡು; ಸಂಕಟಕ್ಕೆ 
ಗುರಿಪಡಿಸಂ : (8). ನರಳಿಸು: ಉರಗ ನರ ಕಿಂಪುರುಷ ಕಿನ್ನರ 


ತರುಣಿಯರ ವ್ರತಗೆಡಿಸಿ ಭೋಗಿಸಿ ನರಳಿಸುವರು (ಅಂಬಿಕಾ, ೩೪-೩೬) ; 

ಸಾಯೋತನಕ "ಕಿರಿನಳ್ಳು ” ನರಳಿಸಿ ಬಿಟ್ಟೇನು (ಬಿಳುವ. ೦೪೬). 
[ನರಲ್‌,+ ೨ . ಇಸ್ಟು 

ನರಲು “ನರಲ್ಮ್‌' ನೋ. 


೪೩೮೦ 


po 
೦ 


35 


40 


[ad 


ನರಲೇಬಳ್ಳಿ (ನಂ). 


ನರಲೋಕ (ನಾ). ೧. ಮನುಷ್ಯರು 


ನರವಂಟಿಗೆ (ನಾ). ಒಂದು ಬಗೆಯ? ಸಸ 


ನರವರ (ನಾ). ಮನುಷ್ಯರಲ್ಲಿ ಉತ್ತವ:ನಾದವನಂ ; ಅರಸ: 


ನರವರ 


| ನರಲುಲಿ (ನಾ). ನರಳುವ ಸದ್ದು ; ನರಳಾಟ : ಪರಿಪರಿಯಾ ನರಲುಲಿ 


ಯೋಳ" ಪಾರ್ಲಿಕರಾ ಪಾಂಗಿನೊಳೇ ಪಾ ಶರ್ಮ ನೆಯನ್‌ ಕೂಗಿ (ಪಾರಸಿ. 
[ ನರಲ್‌, + ಉಲ್ವಿ 

ಒಂದು ಬಗೆಯ ಬಳ್ಳಿ : 
[ ನರಲೈ + ಬಳ್ಳಿ 1 


೨೪-೮). 
(ಮೈಔಗಿ. ೧೯-೩೪೭) 
"ನರಳೆ' ಪರಾ. ` 
ಇಸಿಸುವ ಲೋಕ; ವಂರ್ತ್ಯ 
ಲೋಕ: ನರಲೋಕಮನಟ್ಸ್‌ ಟಿಸಿ ನರಲೋಕದ ಸುಖಮನಾತ್ಮ ವಿಭವದ 
ಪೊಕ್ಕಂ ಕುರುಪತಿ ವೈಶುಪಾಯನಸ ರೆ ಮಂ ಪುಗುವಂತೆ ನಾಗಲೋಕ 
ಮನಾಗರ್ಳ (ಗದಾಯು. ೬-0೪) ; ನರಲೋಕದಲ್ಪ ಸೌಖ್ಯಂ ಸ್ಕಿ ರಮಲ್ಲದು 
(ಧರ್ಮಾಮ್ಮೆ. ೭-೨೨೬) ; ನರಲೋಕದ ನರಗುಚಕಿಗಳೆಲ್ಲ ನರಸಂಸಾರಕ್ಕೊಳ 
ಪುಷ್ಪದತ್ತಂ ನರಲೋಕದೊಳ್‌ ಪುಟ್ಟಿ 

- ಕೆಟ್ಟು ಪೋಗಲನುಮಾಗಿರ್ದಪಂ (ನೆಂಬಿರ. ೬-೩ ವ) ; ನರಲೋಕಂ 
ನಡೆ ನೋಡಲಾತ್ಮೆ ಪ್ರಶಮಂ ಕೊಂಡಿ:ಶಲೋಕಕ್ಕೆ ಬಂಧುರಮೋದಂ 
ಬಡೆದಂದು `ರ್ಪ ನೆಗಟ್ಲುದ್ಯದ್ರೂರ್ಜರಾಧೀಶನಂ ಪಿರಿದಾಶೋಕಿಸಿ 
(ಉದೃಟ.೧೨-೧೨೨); ಪರಲೋಕಕ್ಕೆ ಹೋದವಗೆ ನರಲೋಕದ ಗೊಡವೆಯೇ? 
(ಗಾದೆ). ೨. ಮರ್ತ್ಯ ಸವಂೂಹ ; ವಂನುಷ ಕೋಟಿ ; ಮಾನವಕುಲ : 
ನರಲೋಕವೊಂದೆ ಮುನ್ನಿ ನ 'ಚರಣಾಬ್ದ ಕೈ ಗೆ ನೆಗಬ್ವ ಕೇವಲಬೋಧಂ 
ದೊರೆಕೊಳೆ ಸುರನರಲೋಕಂ ಚ:ಣಾಬ್ಹಕ್ಕೆಅಗೆ ಭರತಯತಿಪತಿ ನೆಗಲ್ಕಂ 
(ಆದಿಪು. ೧೬-೭೪) ; ವೆಣವೊಗೆಸುತ್ತಿ ನರಲೋಕಮೆಲ್ಲಮಂತಕಡಾಮರ 
ದೊಳೆ ಬೆಂದು ಧೂಮಮಯಮಾದ ದಿಶಾಧೂಮಂ ಕವಿದಂತಾಭೀಳಮಾಾಗೆ 
(ಶಾಂತಿಪು. ೭-೯೮ವ) : ನರೆಲೋಕಶ್ರೀಕಾಂತಾವಿರತ್ತಮಾದತ್ತು ಪರಮ 
ನಿರ್ವೇಗಪ:ಂಪರೆ ನೆಗಟಿ್‌ ಮುಕ್ತಿಕಾಂತಾನುರಕ್ತಮಾದತ್ತು ವಿಮಲ 
ವಾಹನನ ಮನೆಂ (ಅಜಿಪು. ೨-೧೧೫). 

'ನರಲೋಕದಲ್ಲಟ, ನರಲೋಕದಲ್ಲಣ ಎ ಮನುಷ್ಯರಿಗೆ ಹೆದರಿಕೆ 
ಯನ್ನುಂಟು ಮಾಡುವವನು ; ಒಂದಂ ಬಿರಂದಂ : ಬಿರುದಿಂಗೆ - 
ಗಜದುಳಿ. ಗಜಪಾಜು, ನರಲೋಕದಲ್ಲಲಂ[ಪಾಕಾಂ. ೦] (ಕಮದ. 
ಪ್ರಯೋ) ; ನರಲೋಕದಲ್ಲಣಂ, ಗಜವೇಂಟೆಕಾಅಂ, ರಾಯಕೋಲಾಹಲಂ 
[ನರ * ಲೋಕ] 


ಗಾದರು (ಅವಡಂ. ೨೭೭೬-೧೨೭೨3): 


೧೭೪ 


(ಕಬ್ಮಾನು. ೨೯೩ ಪ್ರಯೋ). 


ನರಲೋಕಚಂದ್ರ (ನಾ). ಭೂಲೋಕಕ್ಕೆ ಚಂದ್ರನಂತೆ ಆಹ್ಲಾದಕಾರಿ 


ಯಾದವನಂ : ಪರಚಕ್ರಭೂಪರಟ್ಟಿದ ಕರಿಗಳ* ಬಿಡುತಪ್ಪ ಮದದ 
ಪೊನಲಿಂದೆತ್ತಂ ನರರೋಕಚಂದ್ರನಾ ಮಂದಿರದೊಳಗೆ ೊಳಗೆಲ್ಲ ಕಾಲಮುಂ 


ಕೆಸಲಕ್ಕುಂ (ಕವಿರಾ. ೩-೦೮೦). [ನರಲೋಕ + ಚಂದ್ರ? 


ನರಲೋಕಚರ (ನಾ). ವಂನುಷ್ಯಲೋಕದಲ್ಲಿರುವವನು ; ಭೂಲೋಕ 


ವಾಸಿ: 
(ಬಸೆಪು. ೪೪-೫೩). 


ನೀ ನರಲೋಕಚರನಿನ್ನುಸುರಲೇಂ ಹರಲೋಕಚರನೋಹಿಲನು 
[ ನರಲೋಕ * ಚರ] 

ನರವಂಟಿಗೆಯ ಬೇರಂ 
ಗೋರೋಚನಮಂ ಸಮನಾಗಿ ಕೂಡಿ ಅರದು (ಕಾಮಶಾ. ೧೦-೨೬೭). 

[ ?./ತೆಲು, ನರವಂಡು) 


ನರವಕ್ವ (ನಾ). ಮನಂಷ್ಯನ ವಂಂಖವುಳ್ಳ, ಶಿವಪ್ರಮಥರಲ್ಲಿ ಒಬ್ಬ 


ಹೆರಿವಕ್ತಂ ಕರಿವಕ್ತನಶ್ವವರವಕ್ವಂ  ಮೇಷವಕ್ರ್ವಂ ಫಣೇಶ್ವರವಕ್ಲಂ 
ನರವಕ್ವನುಷ್ಟಪತಿವಕ್ವಂ ಎಂಬರೆಸೆವರ್ವಿಶ್ವೇಶ್ವರಾಸ್ಥಾನದೆೊಳ೪ 
(ಕಾಜಕೀ. ೧೪-೧೩೪). [ನರ +೬ ವಕ] 

ಕ್ರಮದಿ 
ನೊರ್ವರೊಳೊರ್ವರೆ ಕಾದುವಂ ಎಂದು ರಣಧೀರನರವರಸಂದೋಹಂ 
ನುಡಿದು ನಿದ್ರೆಯ ತಳೆದಿರಲ್‌ (ನೇಮಿಪು. ೦೨-೩) ; ನರವರರು [ಪಾಣಾಂ. 
ರವರು)ರ್ವಿಯೊಳ್‌ ಧರೆ ಜಗತ್ತ ,ಯದೊಳ್‌ ಜಗಮಂ ಶ್ರಿವಾಯುಗಳ* 


ನರವರ್ಯ 


ಧರಿಯಿಸಿ ನಿಂದುವು (ಜೀವಸಂ. ೦೪೬-೨೪9) ; ವಾನರ ಕುಲಂ, ನರವರಂ, 
ವಾಲಿಯ ಸಹೋದರಂ ಸುಗ್ರೀವನಲ್ಲೆ ಆ ಓಜೋನ್ವಿತಂ ? (ಶ್ರೀರಾಮಾ- 
೨೭೮-೦೧). [ನರ್ಯ + ವರ್ಯ] 

ನರವರ್ಯ (ನಾ). ಶ್ರೇಷ್ಠನಾದ ಮನುಷ್ಯ ; ಉತ್ತಮಮಾನವ : 
ನರವರ್ಯ ಭೀಮಸೇನ ನಾರಿಗೆ ಕುಸುಮ ತರುವೆನೆನುತ ಬೇಗ ತೆರಳಿದನು 
(ಪುರಂದ. ೩-೨೧೦-೧). [ಸಂ.] 

ನರವಲಿ "ನರವುಲಿ' ನೋ. 

ನರವಲು “ನಟುವಲ್‌' ನೋ. 

ನರವಾನರ (ನಾ). ಮನಂಷ್ಯನ ಆಕಾರವನ್ನು ಹೋಲುವ ಒಂದು 
ಬಗೆಯ ವಾನರ : ಪಾಮರ ಹರಿದಾಸನು ಅವನಲ್ಲ ನರವಾನರ ಕಾಣೊ 
(ಪುರಂದ. ಧಾ. ೨-೭೨-೪); ಉದ್ದತೋಳುಗಳ, ದೊಡ್ಡ ನರವಾನರ ; 
ಒರಾಂಂಗೊಟಾಂಗ (ಎ ಕಾಡುಮನುಷ್ಯ) (Orang-outang. ಇಂಕನಿ). 

[ ನರ್ಯ + ವಾನರ) 

ನರವಾಹ (ನು). ಮನುಷ್ಯನನ್ನು . ವಾಹನವನ್ನಾಗಿ ಉಳ್ಳವನು ; 
ಕುಬೇರ : ನರವಾಹೆಂ ಬಳ್ಳೆ ಶಕ್ರಂ ಸೆಡೆಯೆ ಹುತವಹಂ ಕಂದೆ ಕಾಲಂ 
ಕರಂ ಕುಂದೆ (ಕಬಶೆಂ. ೨-೧೦). [ ನರ + ವಾಹ) 

ನರವಾಹನ (ನಾ). ೧.  ನರವಾಹ : ಐಳಬಿಳೆಃ . ಕುಬೇರಃ, ನರ 
ವಾಹನಃ, ಗುಹ್ಯಕಃ ಈ ೧೭ ಕುಬೇರನ ಪೆಸರ್‌” (ಹೆರಾಯು. 
09-೭೯). ೨. (ಮನುಷ್ಯರು ಹೊರುವ) ದಂಡಿಗೆಯಲ್ಲಿ ಪ್ರಯಾಣ 
ಮಾಡುವವನು: “ದಂಡಿಗೆಯನೇಜುವಂ ನರವಾಹನಂ” (ಮಂಗರಾ. 
೭೩-೨೬). [ ನರ್ಕ +೬ ವಾಹನ] 

ನರವಿಂಡು (ನಾ). ಮನೇಷ್ಯರ ಗುಂಪು; ಜನಸಮೂಹ : ಆ ಪರಿಯಿಂದ 
ಕೂಡಿದ .ಇಂದ್ರಿಯವಿಕಾರದ. ನರವಿಂಡುಗಳು ಕೂಡಿರ್ದು ಫಲವೇನು 
(ವಜಸಂ. ೪೨೪-೦೨೫). [ನರ್ಥ + ಪಿಂಡ್ಯು] 

ನರವಿಂಧ್ಯ (ನಾ). “(ಪಶುಗಳಂತಹ). ಜನರಂ ವಾಸಿಸಂವ (ಗುಡ್ಡ 
ಗಾಡಿನಂತಹ ವಾಸಕ್ಕೆ ಕಷ್ಟಕರವಾದ) ಸ್ಥಾ ನ” (ಅಶವ. ಕೋಕ) : 
ನರವಿಂಧ್ಯದೆೊಳೆಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವಶಿವಾ 
ಎಂದೋದಿಸಯ್ಯಾ (ಬಸವ. 86) ; ಒಟಿಲುವ ಬಳ್ಳುವಿನಂತಿಪ್ಪರಯ್ಕಾ 
ಮನುಜರು ನರವಿಂಧ್ಯದೊಳಗೆ (ಬಸವ. ೨೦೭). [ನರ * ವಿಂಧ್ಯ ] 

ನರವು, ನರ (ನಾ). ೧. ಶರೀರದಲ್ಲಿ ಸ್ನಾಯುವನ್ನು ಎಲುಬಿಗೆ 
ಸೇರಿಸುವ ಗಟಿ $ಿಯಾದ, ತಂತುಮಯವಾದ ಅಂಗಾಂಶ; ಸ್ನಾಯು 
ರಜ್ಜು : ನರವುಮಂ ಬರಿಯುಮಂ ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ 
ತಾನೆ ಸೋದು ( ಪಂಪಭಾ. ೦೩-8೬ವ). ವಿ. ಅವಯವಗಳಿಂದ 
ಮೆದುಳಿಗೆ ಸಂವೇದನೆಗಳನ್ನೂ ಮೆದಂಳಿನಿಂದ ಅವಯಂವಗಳಿಗೆ 
ಸೂಚನೆಗಳನ್ನೂ ಒಯ್ಯುವ ತಂತ್ಕು,-ಸೆರೆ: ತಾನುಂ ಹಿಡಿಂಬೆಯುಮವನ 
ಬರಿಯ - ನರವಿನಡಗಿನಿಸುವಿನೆಡೆಯ ್ಹಕೆನ್ನೆತ್ತರೊಳೊರ್ವರೊರ್ವರಂ 
ತಳ್ಳಿಆ್‌ದುಂ ಬೆಬ್ಬಿಲ್‌ದಂಂ . .. ಆಡುವಾಗಳ್‌ (ಪಂಪಭಾ. ೦೨-೦೫೮ ಬ) ; 
ನರವಿನ ಪುತ್ತಮೇಧ್ಮದ ತವರ್ಮನೆ .... ಕಡುಗಷ್ಟಮೆನಿಪ್ಪ ದುಃಕಳೇವರ 
ಮಿದನೊಳ್ಳಿತೆಂಬರಣಿವಿಲ್ಲದವರ್‌ (ಸಮಪ. ೬-೩೪) ; ನರವುಗಳ್‌ ತೆಗೆದು 
ತೋಳ್‌ ತನಗೆ ತಾನೆ ನೆಗೆವುದುಂ (ಧರ್ಮಾಮ್ಮ. ೦೨-೪೦೦) ; ನರವುಂ 
ನೆರವುಂ ದೇವರ ' ಬರವುಂ ತೆರವುಂ . . . ತಾವೂರೆಬರ ಮತದಿಂದಂತ್ಯ 
ವರ್ಣಲೋಪಮನಾಳ್ಗುಂ (ಕಮದ. 9೬) ; ಕೆಸಅೌಡುವ ರಕುತಾಂಬುಗಳ 
ನರವಿನ ನಾಳದೇಳಿಗೆಯ ಕಡುಮದದ ಕಾಡಾನೆ ಹೊಕ್ಕೊಡನೊಡನೆ ಕಲಕಿದ 
ಕೊಳನವೊ ೫ ಭಯವಡಸುತಿದೆ ಪವನಜನ ರಣಪಥವು (ಕುವ್ಯಾರ್ರೋ. 
೦೩-೪) ; ಮಾಂಸದ ಗೋಡೆ ಚರ್ಮದ ಹೊದಿಕೆ ನರವಿನ ಕೂಡೆ ಹಿಂಡಿಗೆ 
ನಿಗಿದ ಮನೆಯೊಳಗಾತ್ಮನಿರುತಿರಲಾ (ಹರಿಸಾ- 6೩). 


೪೩೮೧ 


೩8 


36 


«0 


ನರವ್ಯಾಧಿ 


ನರ: ೨: ಗವಸ್ನಸಾ. ಸ್ನಾಯುಃ - ಇವು ನರದ ಪೆಸರು” 
(ನಾಚರಾ. ೦೨೦) : ನರವನುಗಿವ ನರಿಗಳುಮಂ (ಗರಾಯಖ. 8-೩ ವ) ; 
ಸಂದುಗಳುಟ್‌ದೆೊಡೆ ನರವೊಂದು ದೆಸೆಗೆ ತಅಸಂದೆೊಡೆ ಶೀತಳೆಜಳಮಿಶ್ರಿತ 
ವಸ್ತ್ರವನಳವಟ್ಟಿರೆ ಸುತ್ತಲಿನಿಸು ಬೇನೆಗಳಟ್‌ಗುಂ (ಲೋಕೋಪ. ೯-೧೬೬); 
ಎನ್ನ ಕಾಯವ ದಂಡಿಗೆಯ;. ಮಾಡಯ್ಯಾ . . . ಎನ್ನ ನರವ ತಂತಿಯ 
ಮಾಡಯ್ಕಾ (ಬಸವ, 800) ; ತನುವೆಂಬ ಮನೆಗೆ ಅಸ್ಥಿ ಗಳು ಚರ್ಮದ 
ಹಂಜರ ನರದ ಭೀಮಗಟ್ಟು (ಅದವ. ೧೩-೩೩) ; ಒಂದು ದಸಿಯಂಗಾಲ 
ನಟ್ಟಡೆ ನೊಂದು ನರಗಳು ಸುಕ್ಕ ತೆಗೆಯಲು (ಬಸಪ್ಪ. 
ನರಗಳಿಲ್ಲವೂ ನಿರನಿರನೆ ಎದ್ದುನಿಂತವು (ಅಆ. ೧೩೧). ಹಿ. ತಂತಿ: 
ಬೀಣೆಯಂತೆ ನರದೆೊಳ್ಸ್‌ ಕೂಡಿದುದು (ಧರ್ಮಾಮ್ಮ. ೪-೦೭೩). ೪. ಶಕ್ತಿ; 
ಸಾಮಥ್ಯ. ೫. (ಆಲಂ) ಧೈರ್ಯ. 

[ ದೇ. 8 ತಮಿ. ನರಮ್ಬು ; ಮಲ, ನರಮ್ಪೂ, ಇರಮ್ಬು ; ತುಳು, 
ನರ, ನರಂಬು; ತೆಲು. ನರಮು; ಕೊಲಾ, ನರಮ್‌ ; ಪರ್ಜಿ. ನೆರುಬ್‌ ; 
ಕುಇ್ನಡಪ್ರಿಂಬು ; ಕುವಿ. ನರೊಮಿ;; ಕುರುಖ್‌. ನರೀ ; ಮಲ್ರ್ತೊ. ನಾರು] 

ನರವುಲಿ, ನರವಲಿ, ನರಹ.ಲಿ, ನರುಲಿ, ನರುಳ್ಳೆ; ನರೂಲಿ (ನಾ). 
ಚರ್ಮದ ಮೇಲೆ ಏಳಂವ ಸಣ್ಣಗಂಟು,-ಗಂತಿ ; ಇನವಾರದಂದು 
ಬಸುರಿಯ ಕೊನೆಯಂ ಕೊಂಡೆಡದೆ ಬಟಿದು(ಳಸಿ) ಕೆಸಜಕೊಳದಂ 
ಪೂಜ್ಹಿನಿತಜಿಕೊಳಾ  ನರವುಲಿಯೆನಿತನಿತುಮವಿರ್ದೆಡೆಯನಅ*ಯದಂತಿರೆ 
ಪೋಕು೦ (ಲೋಕೋಪ. ೯-೧೩೦) ; ಬಿಡದೆ ಭಗಂದರಮರಿಸೆ ಕುಷ್ಮ ತರ್ದುಂ 
ನರವುಲಿ ದುಷ್ಪವ್ರಣಂಗಳಿಂದಟ್‌ವುದಿವಂ (ಅಶ್ಕಶಾ: ೦೨-೦); ನರವು 
[ಪಾಕಾಂ. ವೆ] ಲಿ ಮೊಡವಿ ಬಂಗು ನೆರೆದಾನನದ ಚಿಬ್ಬುವೆರಸಿರ್ದ ಕಂಕುಳಿನ 
ನಿಡಿಯೊಡಲಿನ, . . ಫೆಣ್ಣಳಂ ತರಲಾಗದು (ಜನವ, ೦೦-೦೦). ನರವಲಿ : 
ನರವಲಿ ಉದುರಿ ಹೋಯಿತು (ರೂಢಿ). ನರಹುಲಿ: (8). 
ನರುಲಿ : “ನರುಲಿ ಎ ಸಣ್ಣಸಣ್ಣ ವಾಳ” (ಜಾನಕೋ. ೯). ನರುಳ್ಳೆ: 
ಕೈಮೇಲೆ ಒಂದು ನರುಳ್ಳೆ ಎದ್ದಿದೆ (ರೂಂ). ನರೂಲಿ: “ನರೂಲಿ; 
ಗಂಟು ; ತಂತಿ” (೫೩೩616, ಇಂಕನಿ). [5 ನರವು 7] 

ನರವೆ (ನಾ), ಒಂದಂ ಬಗೆಯ ಗಿಡ: ನರುವಲು, ನಾರಲೆ, ನರವೆ, 
ಮುನ್ನು, ಮಡಿಕೆ (ಮೈಡಿಗಿ, ೬೪-೦೩೦೦). [?) 

ನರವೆಣ್‌ (ನಾ). ಮನಂಷ್ಯಲೋಕದ ಹೆಣ್ಣು, ಮಾನವ ಸ್ತ್ರೀ: 
ನಿಖಳಾಪ್ಲರವಧು . ನರವೆಣ್ಣಳಿಸೆಯೆ ದೇವಕಿಯ ನಂದನನೆಡಬಲದಿ 
.(ವೋಹತ. ೧೯-೧೪). [ನರ್ಯ - ಪೆಣ್‌) 

ನರವೇಷ (ನಾ). ಮನಂಷ್ಯನ ವೇಷ; ಮಾನವ ರೂಪ: ಮಜ್ಜನ 
ಭೋಜನಾದಿ ನಾನಾಕ್ರಿಯೆಗಳೊಂದರೊಳ್‌ ನರವೇಷಕಾಯಮಂ ನವೆಸ 
ಬೇಡೆಂದು ಕೈವೆಡೆಗೊಟ್ಟಳೇಂ ವಿಶೇಷಮೊ ಪುತ್ರಮೋಹಮಿ ಲೋಕ 
ದೊಳಗೆ (ಜಿಐಪು. ೩೫-೩೦): [ನರ್ಯ + ವೇಷ] 

ನರವೈದ್ಯ (ನಾ). ಮಾನವರಿಗೆ ಮಾಡುವ ರೋಜಚಿಕಿತ್ಸೆ ; ಮನುಷ್ಯರಿಗೆ 
ಸಂಬಂಧಿಸಿದ ವೈದ್ಯಶಾಸ್ತ್ರ : ಚಾಣಕ್ಕಂ ಸಾಮುದ್ರಿಕಂ ಶಾಲಿಹೋತ್ರಂ 
೬ ೬ « ಕ್ಷಾರಪಾನೀಯಂ ಮೊದಲಾಗೊಡೆಯ ನರವೈದ್ಯಂಗಳುಂ ಜ್ಕೋತಿಷಂ 
ಮಂತ್ರವಾದಂ ಮೊದಲಾಗೊಡೆಯ ಶಾಸ್ಟ್ರಂಗಳೆಲ್ಲಮಂ  ನೆಆ್‌ಯೆ 
ಕಲ್ಪಿಸಿ ಯೋಗ್ಕರ್‌ ಮಾಡಿದೊಡೆ (ವಡ್ಮಾರಾ. ೪-೨). 

[ ನರ್ಯ + ವೈದ್ಯ] 

ನರವ್ಯಾಧಿ (ನಾ). “ನರವ್ಯೂಹದ ಅಸ್ವಸ್ಥತೆಯಿಂದ ದೇಹಸ್ಥಿತಿ ಕೆಟ್ಟು 
ಹೋಗಿರುವುದು 3 ನರವ್ಯಾಧಿ (Neurosis, ಇಂಕನಿ)” : ಪ್ರಬಲ ಮನೋ 
ರೋಗ. (ಸೈಕೋಸಿಸ್‌), ನರಮ್ಮಧಿ (ನ್ಯೂರೋಸಿಸ್‌) ಮುಂತಾದ ವಿಕಾರ 
ಗಳು ದುರ್ನಡತೆಗೆ ಕಾರಣಗಳೆಂಬ ಬಹುಜನರ ನಂಬಿಕೆಗೆ ಯಾವ ಆಧಾರವೂ 

[ ನರ (ಆ ನರವು) *.ವ್ಯಾಧಿ 3 


೪೩-೮೪) ; 


ಇಲ್ಲ (ಕವಿಕೋ. 1, ೩೩೮). 


ನರವ್ಯೂಹ 


ನರವ್ಯೂಹ (ನಾ). ದೇಹದೊಳಗಿನ ನರಗಳ ರಚನೆ,_- ನರಮಂಡಲ ; 
ಮುಖ್ಯವಾಗಿ ಮಿದುಳಿನ ಅಥವಾ ನರವ್ಯೂಹದ ರಚನೆಯೊಳಗೆ ಯಾವು 
ದಾದರೂ ತೊಂದರೆಯುಂಟಾದೆ ಣಡನೆ ಅದನ್ನು ನಾವು ಮನೋರೋಗ 
ವೆಂದು ಹೇಳುತ್ತೇವೆ (ಮನೋರೋ. 0) ; ಮೆದುಳು ಗಾತ್ರದಲ್ಲಿ ದೊಡ್ಡ 
ದಾಗುವಂತಿದ್ದು, ನರವ್ಯೂಹದ ರಚನೆ ಕ್ರಮಕ್ರಮವಾಗಿ ಸಂಕೀರ್ಣತೆಗೇರು 
ವಂತಿದ್ಮು ಸಂಕೀರ್ಣಸಮಾಜಕ್ಕೆ ಅನುಗೊಳಿಸುವ. ಸಂಸ್ಕರಣವನ್ನು 
ಪಡೆಯಲು ಅನ:ಕೂಲಿಸುವಂತಿವೆ (ಶಿಕ್ಷದ. 6೬). 

[ ನರ, (ಆ ನರವು + ವ್ಯೂಹ) 

ನರಶಾರ್ದೂಲ (ನಾ). ಮನುಷ್ಯರಲ್ಲಿ (ಹುಲಿಯಂತೆ) ಪರಾಕ್ರಮಿ 
ಯಾದವನಂ ; ಶೂರ: (8). [ನರ್ಯ * ಶಾರ್ದೂಲ) 

ನರಶಾಸನ (ನಾ). ಜೀವಂತವಾಗಿ ಮನಂಷ್ಕರೂಪವಾಗಿರಂವ ಶಾಸನ,- 
ಸನದು; ಪ್ರತ್ಯಕ್ಷಸಾಕ್ಷಿ : ಬಿರುದಿನ ಬೀರದ ಪೆನರಕ್ಕರವುಂ ಪರನೃಪರ 
ಮೆಯ್ಯ ಪುಣ್ಣಲೆಗಗ ಪೋಲ್ತಿರೆ ತೋಳ್ವಲಕ್ಕೆ ಪಡೆದಂ ನರಶಾಸನಮಂ 
ನರೇಂದ್ರಚೂಡಾರತ್ನಂ (ಮಲ್ಲಿಫು. ೩-೧೪); ಕವಿತತಿ ಬಲ್ಮೆಗೋಲಗಿಸೆ 
ಕಾಮಿನಿಯರ್ಸೊಬಗಿಂಗೆ ಸೋಲೆ ಬೇಟ್ಟುವರ್ಗಳುದಾರವೃತ್ತಿಗೊಲವಿಂ 
ಸರಶಾಸನವಾಗೆ ರಾಜ್ಯಮುದ್ಭವದಿನೊಡರ್ಚ್ಚಿ ರೇಚಿರಾಜನೆಸೆದಂ ಜಸದಿಂ 
ವಸುಧೈಕಬಾನ್ಮ ವಂ (ಎಳ. 117, ಶೀಾ9ರಿ. ೧೯೭-೩೨; 3182) ; ಕರದಿಂ 
ಮೆಯ್ಕೊಳ್‌ ಪನಿತಕ್ಕರದಂತಿರೆ ಸಾಂಜನಾಂಬುಕಣತತಿ ಕಾಮಂ ಬರೆದ 
ನೃಪಸುತನ ಸೊಬಗಿನ ನರಶಾಸನದಂತೆ ಎಿರಹವಿಹ್ವಲೆಯಿರ್ಪಳ" (ಜಂದ್ರಪು. 
೩-೧೨೬). [ನರ್ಮ + ಶಾಸನ) 

ನರಶಿರಮಾಲೆ (ನಾ). ಮನುಷ್ಯನ ತಲೆಬುರುಡೆಗಳ ಸರ ; ಕರೋಟಿ 
ಮಾಲೆ ; ಕಂಠದೊಳಂಜಪ ನರಶಿರವಾಾಲೆ (ಪಾಂಠಜ. ೧೯-೭). 

(ನರ, + ಶಿರ್ಕ ೬ ಮಾಲೆ] 

ನರಶೂಲೆ (ನಾ). ದೇಹದ ನರಗಳಲ್ಲಿ ಉಂಟಾಗುವ ನೋವು: ಆವಾವ 
ಠಾವಿನ ನರಶೂಲೆಗೆ, ಕಪಾಲಶೂಲೆಯ ಠಾವಿಗೆ 2, ಇಕ,ಸಿ ಆ ಔಷಧಿಯ 
ನಿಕ್ಕಲು ಶೂಲೆ ಮಾಣ್ಣುಂ (ವಿವೈವಿ. ೫೦). [ನರೆ (ಎ. . , ಶೂಲೈ) 

ನರಸ (ನಾ). - ನರಸಿಂಹ ೧. 'ನರಸಯ್ಯ' ಪರಾ. ( - ನರಸಿಂಹ ] 

ನರಸಣ್ಣ (ನಾ). (ಕರಾ) ಬುಡುಬುಡಿಕೆಯವನು; ಶಕಂನ ಹೇಳುವ 
ವನಂ : ನಸುಬೆಳಕು ಹರಿಯುತ್ತಿತ್ತು . . . ಹಗಲ್ಮೂಡಿಯ ಹೆಂಗನಕೇರಿ 
ಯಲ್ಲಿ ನರಸಣ್ಣರಿಬ್ಬರು ಹೆರಿಯುತ್ತಿದ್ದರು (ನಡದಾ. 1, ೪೩); ಹಾಡುವ 
ಪಲ್ಲವಿಗೂಡಿಸುವ ನರಸಣ್ಣರಿಬ್ಬರೂ ಹಾಲುಮನೆಯ ಅಂಗಳದೊಳಗಾದರು 
(ನೆಡೆದ. 1, ೪೩೪); ನರಸ್ಸೂ ಬಂದರೆ ನಮಗೆ ಹೆದರಿಕೆಯಾಗುತ್ತದೆ 
(ಹರಾವ. ೨೬). [ನರಸ್ಯ + ಅಣ್ಣ) 

ನರಸತ್ವ (ನಾ). [ಕಾಮಶಾ] ಹನ್ನೆರಡು ಬಗೆಯ ಸ್ತ್ರೀಸತ್ತ್ವಗಳಲ್ಲಿ 
ಒಂದಂ; ದೇವಸತ್ವ ಯಕ್ಷಸತ್ವ ಗಂಧರ್ವಸತ್ವ ನರಸತ್ವ ನಾಗಸತ್ವ 
ಕಾಕಸತ್ವ ವಾನರಸತ್ವ ಮುನಿಸತ್ವ ಪಿಶಚಸತ್ತ ಟೊ ರಾಕ್ಷಸಸತ್ವ 
ಕಿನ್ನರಸತ್ವ ಖರಸತ್ವವೆಂಬ ದ್ವಾದಶಸತ್ವದ ಸತಿಯರಿಂ (ವಿವೇಕ. 33%). 

ನರಸತ್ವದವಳು-ನರಸತ್ವದ ಸ್ತ್ರೀ; ಖುಜುಚಿತ್ತದಿಷ್ಟರ್ಗೆ ನಿಜದೊಳೊಲಿ 

ದಿರ್ಪ ನೀರಜನೇತ್ರೆಯವಳ 'ನರಸತ್ವದವಳು (ಜನವ. ೩-೨೪), 
ನರಸತ್ವದ ಸ್ತ್ರೀಇ“ಯಜಂವಾದ ಚಿತ್ತದವಳು ಸವಂರ್ಥಳಂ ಅವುತಣ 
ಪ್ರೀತಿಯುಳ್ಳವಳಂ ಉಪವಾಸದಿಂದಂಜಳು ಸ್ವಲ್ಪ ಉಂಬುಎಳು 
ಇವಳು ನರಸತ್ವದ ಸ್ತ್ರೀ” (ಉಮಾ. ೪-೬೦). [ನರ್ಯ * ಸತ್ವ್ಯ] 

ನರಸಮಿತಿ (ನಾ). ಜನಸಮೂಹ; ಮಾನವಕೋಟಿ: ನರಸಮಿತಿಗೆ ಬೇಡಿ 
ದುದಂ ನಿರಂತರಂ ಕೊಟ್ಟು ಕಲ್ಪವೃಕ್ಷಂ ಪೋಗಲ್‌ (ಆದಿಪು. ೧೬-೪೩) ; 
ನರಸಮಿತಿ ಕೊಂದರೆಂದಡೆ ನೆರವಾಗದೆ ನೋಡದೋಡಿದರು ನಿನ್ನವರು 


(ನನ್ನ ಜಾ. 8-೪೪). [ ನರೆ 4 ಸಮಿತಿ ' 


೪೩೮೨ 


ನರಸಿಂಹ 


ನರಸಮ್ಮ (ನಾ). ರೋಗಿಗಳಿಗೆ ಆರೈಕೆಮಾಡುವ ದಾದಿ; ನರ್ಸು: 
ಬೇಯುತಲಿರುವೆನು ಬಳಿ ಬಾರೆ ನರಸಮ್ಮ ವೈದ್ಯರ ಕರೆಸದಿರಮ್ಮ 
(ದಂದ್ರವೀ. ೩೨-೬). [ನರಸು (ಆನರ್ಸ್‌) + ಅಮ್ಮ] 

ನರಸಯ್ಯ (ನಾ). ಒಬ್ಬಾತನ ಹೆಸರು: ಪ್ರತಿಮೆಗಳೆಲ್ಲವುಂ ನರಸಯ್ಯ 
ಮೈಸಗೆಯ್ದವರ್‌ (ಎಕ. ೪1, ಚಿಕ್ಕವ. ೧೩೩-೦೦; 898 7). "ನಚ್ಚಯಃ' 
ಪರಾ. (ನರಸ ಅಯ್ಕ್ಯ) 

ನರಸಿಂಗ (ನಾ). ೧. ನರಸಿಂಹ ೧: ಇದು ಏನಂಗ ಮೋಹನಾಂಗ 
ಮದನಜನಕ ತೊರವೆಯ ನರಸಿ೦ಗ (ಪುರಂದ. ೧-೯೯ ಅನುಪಲ್ಲವಿ); ಕೆಂಗಿಡಿ 
ಗಣ್ಣ ಕೇಸರಿಯ ಮಸ್ತಕವ ಬಾಣಂಗಳಿಂದಿಳುಹಿ ತಾಳ್ಮವರು ಕಂಗೊಳಿ 
ಸಿದರು ಕಾಂತಾರದೆ ಸಿರಿನರಸಿಂಗನ ಲೆಂಕರೆಂಬಂತೆ (ಮೋಹತ. ೧೯-೩೦). 
೨. ವೇವಂಲವಾಡದ ಚಾಳುಕ್ಕರ ಒಬ್ಬ ರಾಜನ ಹೆಸರು : p ಅರಿ 
ಕೇಸರಿಯ ತಂದೆ : ನರಸಿಂಗಂಗಂ ಜಾಕಬ್ಬರಸಿಗಮಳವೊದವೆ ಪುಟ್ಟಿ 
ಪುಟ್ಟಿಯಂಮರಿಕೇಸರಿಯೆನೆ ನೆಗಟ್ಟುಮರಾತಿಯ: ಸರಿದೊರೆಗಂ ಬಂದೆನ 
ಪ್ರೊಡಾಗಳ್‌ ನಗಿರೇ (ಪಂಪಭಾ. ೧೨-೧೬). ೩. ಒಬ್ಬಾತನ ಹೆಸರಂ ; 
ಬೆಳ್ಳಣಿಯ ಪದುಮಣ್ಣನ್‌ ಕರ್ಬುರ ಸೋಮದಿ ಮಿಟ್ಟಿಸೆಯ ನರಸಿಂಗನ್‌ 
ಸಿಮ್ಮನೂರ ಕಿಳ್ಳುಮ್ಮನ್‌ (ಎಳ. ೪111, ಸೊರಬ. ೦೦-೧೨ ; 800). 

[ಆಸಂ. ನರಸಿಂಹ] 

ನರಸಿಂಗಪಟ್ಟಸು (ನಾ). ಜಟ್ಟಿಕಾಳಗದಲ್ಲಿ ಒಂದು ವರಸೆ: ಅಂತರಿಪ 
ನರಸಿಂಗಪಟ್ಟಸು ಮಂಂತಡರೆ ತಳಹತ್ತ ಗಳಹತ್ತಂ ತುಳಿಲ ವಿಂದಾಣದಲಿ 
ಹೆರಿ ಕಾದಿ ಬಳಲಿಸಿದ (ಸಾಳ್ಕಛಾ. ೨೨-೭೩). 

[ನರಸಿಂಗ * ಪಟ್ಟಸು ( ಆಪಟ್ಟಿಸ್ಕ) 

ನರಸಿಂಗಯ್ಯ (ನಾ). ಒಬ್ಬಾತನ ಹೆನರಂ: ಜನ್ನಯ್ಯ » ೬ * ಮಗ 
ನರಸಿಂಗಯ್ಯಜಕ್ಗಿ ಕೊಟ್ಟ ಸಾಶನ (ಎಕ. 1೪, ಗುಂಡ್ಲುಪೇ. ೩೭-೬; ಸು. 
900) ; ಅಕಳಂಕ ಮಹೇಶ್ವರಂ ದಣ್ಣಿಂ ಮುತ್ತಿಟ್‌ವೊಂ ಶ್ರೀಮತ್‌ 
ನರಸಿಂಗಯ್ಯ ನರಸಿಂಗೇಸ್ವರಮ್ಮಾಡಿಸಿ ಮಣಲೆವಾಡಿಯನಭ್ಯನ್ನರಸಿದ್ಧಿಯಾಗೆ 
ಬಿಟ್ಟಂ (ಎಕೆ. ೫1೪, ಮೈಸೊರು. ೦೨೭-೩; ಸು. 900). 

[ ನರಸಿಂಗ * ಅಯ್ಯ] 

ನರಸಿಂಹ (ನಾ). ೧. ಮನಂಷ್ಯನ ದೇಹ ಹಾಗು ಸಿಂಹದ ವಂಖವುಳ್ಳ 
ರೂಪವನ್ನು ಹೊಂದಿದ ವಿಷ್ಣು ವಿನ ಹತ್ತುಅವತಾರಗಳಲ್ಲಿ 
ನಾಲ್ಕನೆಯದಂ ; p ಹಿರಣ್ಯಕಶಿಪುವೆಂಬ ರಾಕ್ಷಸನನ್ನು ಕೊಲ್ಲಲು ಈ 
ರೂಪ ತಾಳಿ ಕಂಭದಿಂದ ಉದ್ಭವಿಸಿದ ಅವತಾರವೆಂದು ನಂಬ 
ಲಾಗಿದೆ : ಬಲಿಯಂ ಕಟ್ಟಿದನಾವನೀ ಧರಣಿ" ವಿಕ್ರಾಂತದಿಂದಂ ರಸಾತಲ 
ದಿಂದೆತ್ತಿದನಾವನಂದು ನರಸಿಂಹಾಕಾರದಿಂ ದೈತ್ಯನಂ ಚಲದಿಂ ಸೀಳ್ದವ 
ನಾವನಬ್ಬಿ ಮಥನಪ್ರುರಂಭದೊಳ್‌ ಮಂದರಾಚಲಮಂ ತಂದವನಾವನಾ 
ತನೆ ವಲಂ ತಕ್ಕಂ ವೆರ್‌ ತಕ್ಕರೇ (ಪಂಪಥಾ. ೬-೪೦) ; ಆಗಳಲ್ಲಿಂ ಮುಗುಳಿ 
ನೆಲಸಿದ ಬೇಗದಲು ಸಿರಿವೊಳಲ ನರಹಂ ಬೆ:ಗ ಮನುಜರ ಪ್ರಾರ್ಥನಂಗಳ 
ಕೊಂಬ ನರಸಿಂಹ (ಸಂಭಪ. 6-036); ಗಾನವಿನೋದಿ ನಮ್ಮ ತೊರವೆಯ 
ನರಸಿಂಹ (ಪುರಂದ. ೦-೦೨೩ ಅನುಪಲ್ಲವಿ); ನಿಂದಲ್ಲಿ ನಿಲ್ಲದಾ ನರಸಿಂಹಾದಿರೊಳ್ಳೆ 
ತಂದು ನಿಂದು... ಇಂತೆಂದನು (ಜಿಬಫು. ೩೩-೯). ವಿ.ಎನರಸಿಂಗ ೨ : ಚಲದ 
ಬಲದ ಕಲಿ ನರಸಿಂಹೆಂ (ಪಂಪಥಾ. ೦-೩೩). ೩. ಹೊಯ್ಸಳ ರಾಜನಾದ 
ಒಂದನೆಯಂ ನುರಸಿಂಹನ ಹೆಸರಂ : ನರೆಸಿಂಹಭೂವಿಪಾಳನ ಕರಾಸಿ 
ಮಚ್ಚರಿಪರೆದೆಯ ಗೂಂಟಂ ವಿದ್ಮಾಭರಣಂ ತಾನೆನೆ ರಂಜಿಪಂ . .. ಗಳಗಂ 
(ಎಕ. ೪, ಬೇಲೂರು. ೧೦೪-೪೮ ; 1173). ೧, ೩ : ನರಸಿಂಹಂ ನರಸಿಂಹ 
ನನ್ನೆ ಮಂನಿಸಿಂ ಮಾಅಣಂತ ವೀರಾರಿ ಭೂಪರನಣ್ಮುಟ್ಟಿನೊಳಿಂತು 
ಕಂಡೊಡೆ ಬಳಿಕ್ಕಮ್ಮಮ್ಮ ಫೋಲಸ್ತಿಕ್ಕಿ (ಎಕ. ೪1, ತರೀಕೆ. ೪೨-೦೮: 1206). 

[ನರೆ + ಸಿಂಹ) 


ನರಸಿಂಹಕ್ಷೇತ್ರ 


ನರಸಿಂಹಕ್ಷೇತ್ರ (ನಾ). ನರಸಿಂಹದೇವರು ನೆಲೆಸಿರುವ ಪುಣ್ಯಸ್ಥಳ : 
ಪರಮಭಕ್ತಪ್ರಸ್ಲಾದಗೊಲಿದು ಬಂದು ನರಸಿಂಹಕ್ಷೇತ್ರವೆಂದೆನಿಸಿ ಮೆಟ್‌ದೆ 
(ಪುರಂದ. ಮಹಾನರಸಿಂಪಕ್ಷೇತ್ರಮನಾ ಹಿರಣ್ಕಕಸುತ 
ಪ್ರತಿಷ್ಠಿತಮನೀಕ್ಷಿಸಿದಂ (ಯಾದಹಂ. ೦೬-೧೬೭). 
[ ನರಸಿಂಹ + ಕ್ಷೇತ್ರ] 
ನರಸಿಂಹಜಯಂತಿ (ನಾ). ನರಸಿಂಹನು ಅವತುರಮಾಡಿದ ದಿನ ; 
ಪೆ ೈಶಿ:ಖಶುದ್ಧ ಚತಂರ್ದಶಿಯಂದಂ ಆಚರಿಸುವ ಹಬ್ಬ: ನೃಸಿಂಹ 
ಅಥವಾ ನರಸಿಂಹಜಯಂತಿಯನ್ನು ವೈಶಾಖಶುಕ್ಲ ೧೪ನೆಯ ದಿನದಂದು 
ಆಚರಿಸುತ್ತಾರೆ (ಛಾಹಬ್ಭ 69). [ನರಸಿಂಹ + ಜಯಂತಿ] 
ನರಸಿಂಹಾಡಂಬರ (ನಾ). ನರಸಿಂಹನ ಆಟೋಪ,- ಅಬ್ಬರ : ಅರಿಗಳ್‌ 
ಪೆಸರ್ಗೇಳ್ದಿ ರ್ದೆವೊಡೆವರೆಂಬ ಶೂದ್ರಕನ ವಿಕ್ರಮಾಡಂಬರವುಂಂದರೆವಾನಿಸಿಕೆ 
ಯೊಳೊಂದಿದ ನರಸಿಂಹಾಡಂಬರಕ್ಕೆ ನಸುನಗುತಿಕ೯ಂ (೪ಾದಂಪೂ. ೧೦). 
[ ನರಸಿಂಹ + ಆಡಂಬರ] 
ನರಸಿಂಹಾವತಾರ (ನಾ). ೧. ನನಸಿಂಹನ ಅವತಾರ, ೨. (ಆಲಂ) 
(ನರಸಿಂಹನಂತೆ) ಕೋಪಾವೇಶದಿಂದ ಕೂಡಿದ ಉಗ್ರರೂಪ : ಅವರ 
ನರಸಿಂಹಾವತಾರವೆಲ್ಲಾ ಇಳಿದು, ಒಮ್ಮೆ ಹೋಗಿ ಬಿದ್ದು ಕೊಂಡರೆ ಸಾಕಂ 
ಎಂದೆನಿಸಿತ್ತು (ಮರಮ. ೬೭) ; ಅವರು ನರೆಸಿಂಹಾವತಾರ ತಾಳಿಬಿಟ್ಟಿದ್ದರು, 
ನಾನು ಮಾತಾಡದೆ ಬಂದುಬಿಟ್ಟೆ (ಊಢ). [ನರಸಿಂಹ + ಅವತಾರ) 
ನರಸಿಕ್ಕು (ನಾ). ದೇಹದಲ್ಲಿ ನರಗಳು ತೊಡಕಿಕೊಂಡಿರಂವಿಕೆ: ನರಸಿಕ್ಕು, 
ಕಪಾಲಶೂಲೆಗೆ-ಕಡಲನಾಲಿಗೆ, ತುತ್ತ, ಸೈಂಧವಲವಣ ... ಇವೆಲ್ಲವಂ 
ಕೂಡಿ ವೇದನೆಯಾದ ಠಾವಿಗೆ ಶಸ್ತ್ರವನ್ನಿಕ್ಕಿ ಆ ಔಷಧಿಯಂ ಲೇಪಂ ವಕಾಡೆ 
ವೇದನೆ ಶೀರ್ಗುಂ (ವಿವೈವಿ. ೦೬೨). 
[ನರ (-ಆನರವು) * ಸಿಕ್ಕು (ಎಸಿಲ್ಕೂಃ)] 
ನರಸಿಗಮಂಗಲ (ನಾ). ಒಂದು ಊರಿನ ಹೆಸರು: ಪೊಜ್ಯುನ್ಮ ಬೆಳ್ಮಾದಬ್ಲಂ 
ಶ್ರೀಕಣಾತ್ತಿಶಾಯಿ ನರಸಿಗಮಜ್ಗಲದ ತೊಜುಗೊಳೊಳ' ಸತ್ತೆಂ (ಎಳೆ. ೫, 
ಬರೀಗ". ೪೨-೪; ಸು. 920). 
[೧ ಇದು "ನರಸಿಂಗಮಂಗಲ' ಎಂಬುದರೆ ಅಪಲಿಖಿತವಿರಬಹುದು.] 
ನರಸೀಗೆಆ (ನಾ). ಒಂದು ಊರಿನ ಹೆಸರಂ. 
ನರಸೀಗೆಅ* ಅಪ್ಟೊ೦* ಎನರಸೀಗೆರೆಯೆಂಬ ಊರಿನವರಂ: ಸ್ವಸ್ತಿಶ್ರಿ* 
ನರಸೀಗೆಆ್‌' ಅಪ್ಪೊರ್‌ ದುಗ್ಗಮಾರ ಕೊಯಿಲ್ವಸದಿಗೆ ಅಜುಗಣ್ಣು ಗಬ್ಬೆದೆ 
ಮಣ್ಕೊಟ್ಟರ್‌ (ಮೃಅರಿ. ೧೯೩೨, ೩೮-೦; ಸು, 826). ₹7?) 
ನರಸು "ನರ್ಸ್‌' ನೋ. 
ನರಸುಕ್ಕು (ನಾ). ನರ ಉಡಂಗುವಿಕೆ ; ನರ ಮುದುರಿಕೊಳ್ಳುವಿಕೆ (?): 
ಇಕ್ಕಡಿಯ ಬಸುಜಿಚ್ಚುಗಳ ನರಸು[ಪಾಣ. ಸೊ]ಕ್ಕು ದೊಳ್ಳಾಸದ ವುಹಾ 
ಭಯವೆಕ್ಕಸರದಲಿ ಕಾಣಲಾದುದು ವೈರಿಬಲದೊಳಗೆ (ಕುವ್ಯಾಣ್ರೋ, 
೦೭-೨೬) ; ಇಕ್ಕಡಿಯ ಬಸುಜುಚ್ಛ್ಚುಗಳ ನರಸುಕ್ಕುಗಳ ನಾಟಕದವೊಲು 
ಕೈಯಿಕ್ಕಿದಾನೆಯ ಹಿಂಡು ಮುಜ್‌ದುದು ನಿಮಿಷಮಾತ್ರದಲಿ (ಕುವ್ಯಾಗ. 
೨.೨೪). 
ನರಸುಕೃ್ಕನಿಕ್ಕು- ನರಗಳಂ ವಂದುರಿಕೊಳ್ಳುವಂತೆ ಮಾಡು; ನರಗಳು 
ಉಡುಗಿಹೋಗುವಂತೆ ಮಾಡಂ : ಬಾಳ ಚಾಚಿದಳಿವಳೆನಗೆ ಗೋನಾಳಿ 
ಗೊಡ್ಡಿದ ಬಂದಿಯಲಿ ತುದಿನಾಲಗೆಗೆ ನರಸುಕ್ಕನಿಕ್ಕಿದಳಿವಳು ತನಗೆಂದ 
[ ನರ (ನರವು) + ಸುಕ್ಕು (ಆಸುರ್ಕು,)) 
ನರನುತ (ನಾ). = ನರನಂದನ: ರಣಾಜಿರದೊಳರಿನೃಪರನಿಕ್ಕಿದ ನರಸುತ 
ನಿನ್ನೊರೆಗೆ ದೊರೆಗೆ ಗಂಡರುಮೊಳರೇ (ಗದಾಯಂ. ೪-೩೩) ; ಸೈಂಧವ 
ನೆಟಿ ದು ತಾಗಿದಂ ನರಸುತನೊಳ್‌ (ಬಂಹರಿ. ೦೨-೨3). 
[ನರೆ * ಸುತ] 


೪-೪೦-೩) ; 


(ತರಲಾ. ೨-೨-೩೮). 


೪೩೮೩ 


ನರಳಿಕೆ 


ನರಸೇನೆ (ನಾ). ಮಾನವ ಸೈನ್ಯ : ನರಸೇನೆಗರಿದು ಲಂಕಾಪುರದ 
ಬಹಿರ್ಜಲಧಿ ದಾಂಟಲಿಂತಿದು ದೇವಾಸುರರ್ಗಮರಿದೆನಿಸಿ ನರಕನ ಪುರೆಮಂ 
ಬಳಸಿರ್ದುದೊಂದು ಮೌರವಪಾಶಂ (ಜಗವಿ. ೦೨-೫೩). [ನರಃ * ಸೇನೆ] 

ನರಸೊಬ್ಬ (ನಾ). ಒಬ್ಬಾತನ ಹೆಸರು : ಸ್ವಸ್ತಿಜಂಬೂದ್ವೀಪಾಂತರೇ 
ಕಶ್ಚಿತ್‌ ವಾಸ್ತು ಪ್ರಾಸಾದ ತದ್ಗತಃ ನರಸೊಬ್ಬಸಮೋ ವಿದ್ವಾನ್‌ 
ನ ಭೂತೋ ನ ಭವಿಷ್ಯತಿ (ಇಆ. 1೫, ೭೪-೩; ಸು. 7-8ನೆಯ ಶತ). 

[.ಆನರಸ? 

ನರಸ್ಫೋಟ (ನಾ). “ನರದ ಮೇಲಿನ ಅಥವಾ ನರಪದಾರ್ಥದ ಮೇಲಿನ 
ಗಂತಿ” (xeuroms. ಇಂಕನಿ). [ನರ್ಮ («ನರವು + ಸ್ಪೋಟ] 

ನರಹತಿ (ನಾ). ಎ ನರಹತ್ಯ : ದೇಶ ದೇಶಗಳ ನಡುವೆ ಆಗುವ ಯುದ್ಧದಲ್ಲಿ 
ನರಹತಿ ಅಪಾರವಾಗಿರುತ್ತದೆ (ರೂಢಿ). [ ನರ್ಮ + ಹತಿ] 

ನರಹತ್ಯ (ನಾ). ಮನುಷ್ಯನ್ನು ಕೊಲ್ಲುವುದು ; ಕೊಲೆ: ನರಹತ್ಯಕ್ಕೆ 
ಹೆದರದವ ಕುರಿಹತ್ಮಕ್ಕೆ ಹೆದರ್ಯಾನೆ? (ಗಾಡಿ). [ನರ್ಯ + ಹತ್ಯ] 

ನರಹತ್ಯೆ (ನಾ).ಎನರಹತ್ಯ : “ಮನುಷ್ಯನನ್ನು ಕೊಲ್ಲುವದು ; ನರಹತ್ಯೆ” 
(Homicide. ಇಂಕನಿ) ; ನರಹತ್ಯೆ ನಡೆದರೆ . . . ಅವನಿಗೆ ಗಲ್ಲಾಗುವುದೇ 
ಖಂಡಿತ! (ಮಲವು. ೪0೧. [ ನರ್ಯ * ಹತ್ಯೆ ] 

ನರಹರಿ (ನಾ). ನರಸಿಂಹ ೧ : ಹಿರಣ್ಮಕ ಕೇಡುಗಾಲಕೆ ಮಗನ ಕೊಲಲಿರೆ 
ಗೂಢ ನಖದಲಿ ಸೀಳ್ದ ನರಹರಿಯಾಗಿ ದಾನವನ (ಉಶಿರಾ. ೧೪-೨೮) ; 


ಹರಿಯನ್ನು . . . ಹರಿಯೆನ್ನದಿದ್ದರೆ ನರಹರಿಯಾಣೆ (ಪುರಂದ. ೫-೧೫೩ 
ಅನುಪಲ್ಲವಿ); ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ (ಕನಕ, ೧೩೬ 
ಅನುಪಲ್ಲವಿ). [ನರ್ಯ * ಹರ) 


ನರಹರ್ಯಕ್ಷ (ನಾ). ನರಸಿಂಹ ೧: ನರಹರ್ಯಕ್ಷ ಪಾಲಿಸು ಮೋಕ್ಷಪದದಕ್ಷ 
(ಉತ್ತರಾ. ೨೦-೨೩) ; ಹರನುತ ಹಲಧರನನುಜ ನರಹರ್ಯಕ್ಷ ಹರುಷಡಿ 
ಸಲಹೆನ್ನನೊಲಿದು (ಕತಸ30. ೬೪-೭೫). [ನರೆ * ಹರ್ಯಕ್ಷ) 

ನರಹುರಿ (ನಾ). ಹೊಸೆದುಕೊಂಡಿರುವ ನರ : ೫೫೪6 0014 ನರೆಹುರಿ 
(ಕೀಟಬಿ. ೨೬). [ನರ (ಆನರವು) ೬ ಹುರಿ, (ಪರ್ಕಿ) ] 

ನರಹುಲಿ "ನರವುಲಿ' ನೋ 

ನರಹುಳು (ನಾ). ೧. ನರಪಿಳ್ಳೆ ; ಮನುಷ್ಯ : ಆದರೆ ರಜಿಸ್ತಿಯಾಗುವ 
ತನಕ ಸುದ್ದಿ ನರಹುಳುವಿಗೆ ಸಿಗಕೂಡದು (ಮರಮ: ೧೬೦). ವಿ. (ಆಲಂ) 
ಕೈಲಾಗದವನಂ ; ದಂರ್ಬಲ : ಎಲೆ ಯುಧಿಷ್ಠಿರ ಬಲ್ಲ ಹಿಡಿ 
ನರಹುಳುಗಳಿವದಿರ ಕವಿಸಿ ಕಾಲವ ಕೊಲುವುದೇ (ಕುವ್ಯಾದ್ರೋ. ೨-೪೩). 

[ ನರ್ಮ + ಹುಳು (ಆಪುಟು) 

ನರಳ್‌ "ನರಲ್‌,' ನೋ. 

ನರಳಾಟ (ನಾ). ನರಳುವಿಕೆ ; ಸಂಕಟಪಡಂವಿಕೆ ; ವೇದನೆಯಂ ಧ್ವನಿ: 
ಅದರಿಂದುಂಟಾಗುವ ನರಳಾಟವೂ ಆಶಾಭಂಗವೂ ತಿಳಿದು ಬರುತ್ತವೆ 
(ತತ್ತಪ್ರಾ. ೩೯೦); ಈ ನರಳಾಟದಲ್ಲಿಯೋ ಮರುದಿನ ನಸುಕಿನಲ್ಲಿ ಅವನ 
ಆಯುಷ್ಯವು ಮುಗಿದುಹೋಯಿತಂ (ಸಮಜೀ. ೪೪೨). 

[ನರಳು (ಆನರಲ್‌,) * ಆಟ) 

ನರಳಾಡು (ಕ್ರಿ). ನರಳು ; ಸಂಕಟಪಡಂ : ಮುಗು ನೋವಿನಿಂದ 
ನರಳಾಡುತ್ತಿದೆ (549). [ ನರಳ್ಕು (<ಎನರೆಲ್‌;) * ಆಡು) 

ನರಳಿಕೆ (ನಾ). ಎ ನರಳಾಟ : ನಿಶಿತಖಡ್ಗನಿಘಾತವೇದನೆಯ ನರಳಿಕೆಯ 
ರಘುರಾಮ ನಾಮಸ್ಮರಣೆಯರುಣಕುಮಾರಕನ ... ಕಂಡನು (ತೊಳರಾ. 
೩-೧೨-೪); ಆ ನರಳಿಕೆ, ಆ ಸಂಕಟದ ಕೂಗು ಮತ್ತಾರದೂ ಅಲ್ಲ 
(ಬನಸಿ. ೩೩) ; ನನ್ನ ಧ್ವನಿ ನೆಗಡಿಯ ಹಿಡಿತದಿಂದ ತುಸ ಬಿಡಿಸಿಕೊಂಡು 
. * ೬ ಗುಹೆಯೊಳಗಿನ ನರಳಿಕೆಯಂತೆ ಹೊರಕ್ಕೆ ಬಂದಿತ್ತು (ನಂಟರು. ೩೯). 

[ ನರಳು, (ಎನರಲ್‌]) * - ಇಕೆ] 


ನರಳಿಸು 


ನರಳಿಸು "ನರಲಿಸು' ನೋ. 
ನರಳ್ಳು "ನರಲ್‌,' ನೋ. 
ನರಳ್ಳು "ನರಲ್ಮ್‌'. ನೋ. 


೪೩೮೪ 


ನರಳುದನಿ (ನಾ). ನರಳುವ ಧ್ವನಿ ; ನರಳಾಟ: “ಓಓ, ಅಯ್ಯೋ...” 


ಎಂಬ ಹೆಂಗಸಿನ ನರಳುದನಿ ಅವನ ಕಿವಿದೆರೆಯನ್ನು ವಿಸಾಟಿತು (ಫುನರು: 
೪೫೪). [ನರಳ್ಳು (ಆನರಲ್ಯ) + ದನಿ] 

ನರಳೆ (ನಾ). ಒಂದು ಬಗೆಯ ಬಳ್ಳಿ ; ವಂಂಗರವಳ್ಳಿ : ಈ ದಿನ ನಮ್ಮ 
ಮನೆಯಲ್ಲಿ ನರಳಿ ಚಟ್ನಿ ಮಾಡಿದ್ದರು (ಊಂ). "ನರಲೇಬಳ್ಳಿ' ಪರಾ. 

[ದೇ.॥ ತಮಿ. ನರಳ) 

ನರಾಂಗ (ನಾ). ೧. ಮನಂಪ್ಯದೇಹ : ಉಜ್ಜ್ವಲ ಬಡಬುಬ್ಬಿ ವಹ್ನಿ 
ಯ:ಗಮಾಂತು ನರಾಂಗಮನಣ್ಮಿ ಕಾದುವಂತೆ' (ಕಲಶಂ. ೪.೭೨). ೨. 
ಪುರುಷನ ಜನನೇಂದ್ರಿಯಂ. [ ನರ್ಯ + ಅಂಗ್ಯ] | 

ನರಾಕೃತಿ (ನಾ). ಮನಂಷ್ಯನ ಆಕಾರ,-ರೂಪ : ಆಗಳ್‌ ನರಾಕೃತಿ 
ಗಕ್ಕನೆ ಪೋಗಿ ರಾಜಕೀರಾಂಚಿತಜನ್ಮವನ್ನ ಮರ್ದಪ್ಪಿದುದು (ಉದ್ಕಟ. 
೬-೧೧೩) ; ನರಾಕೃತಿಯ ಪರಬೊಮ್ಮರೊೂಪನು ಕಿರುಹಿದನು ರಥವ 
(ಕುವ್ಕಾದ್ರೋ. ೧೮-೩೧). [ನರ + ಆಕೃತಿ) 

ನರಾದಿ (ನಾ). ಒಂದು ಬಗೆಯ ಆಯುಧ : ಬಲ್ಲೆಹ ಬಂಕು ಬಾಣನೆದೆ 
ನರಾದಿ 'ಶೂಲ ಶಿರಾದಿ ಚೊರಿ ಚಿಕ್ಕಠಾರಿ .. . ಜವದಾಡೆಗಳೆಂಬ 
ಬತ್ತೀಸಂಯ:ಂಧಗಳಿಂ (ವಿವೇಕ. ೨೬೨). [?) 

ನರಾಧಮ (ನಾ). ಕೀಳಂಮನಂಷ್ಯ ; ನೀಚ ; ಹೀನ ಮಾನವ: 
ನರಾಧ ಮರೆಮಗೆ ಪಂಡೇ ಪಥವ ಬಿಡು ಬೇಡೆನುತ ತೆಗೆದೆಚ್ಚ (ತೊರರಾ. 
೬-೨೦-೩೨); ನೀನು ಹೇಡಿ' ಎಂದು ಹೇಳಿದರೆ ಕೋಪಿಸಿಕೊಳ್ಳೆದ 
ನರಾಧಮನೂ `ನೀನು ಧೀರ' ಎಂದರೆ ಹಿಗ್ಗದ ನರನೂ ಈ ಪ್ರಪಂಚದಲ್ಲಿ 
ಇಲ್ಲವೆ:ದೇ ನನ್ನ ಅಭಿಪ್ರಾಯ (ಪಂಯಾತ್ರೆ. ೪೨); ಏಳ್‌, ಸರ್ವಶಕ್ತಿ 
ಸ್ವರೊಪಿಣಿಯೆ , , ..ನರಾಧಮ ಕಪಿಪ್ರಾಣಾಪಹಾರಕ್ಕೆ ! (ಶ್ರೀರಾಮಾ. 
೭೮೪-೯೦) ; ಈ ನರಾಧಮನ ಬೆದರಿಕೆಗೆ ಅಷ್ಟು ಹೆದರಿದಿರಾ ? (ಹಂಗೀತ. 
303). [ ನರ + ಅಧಮ ] 

ನರಾಧಿಪ (ನಾ). `ಅರಸ ; ರಾಜ: ಶನಿ ಮಕರಲಗ್ನದೊಳ್‌ . .. 
ದಸುಜೇಜ್ಯಂ ತೊ ಲೆ ಯೊ ೪" ಸೌಮ್ಮನಿರಲ್‌ ನರಯುಗ್ಮದೆೊಳ್‌ 
ನರಿಂಧಿಪನಕ್ಕುಂ (ಜಾತತಿ. ೧೨-೩); ಪೊಲ್ಲವಪ್ಪ ಕನಸಂ ಪರಿವೀಕ್ಷಿಸಿದಂ 
ನರಾಧಿಪಂ (ಬಂಹಕಿ. ೬-6); ಉನ್ನತಚಿತ್ತನಂದನನಿತೊಂದ:ಪಸರ್ಗ 
ದೊಳಾ(ಳಂ) ನರಾಧಿಪಂ ' (ಜೀವಸಂ. ೩೭-೩೭) ; ಖಳತನೂಭವನಿಳೆಯ 
ನಂಡಾಡಿಯ ನರಾಧಿಪನೈಸಲೇಯೆಂಬ ಬಳಕೆಯಲಿ ಬೊಬ್ಬಿಅೌದು ... 
ನಿಡುದನಿದೋಜಲೆಚ್ಚನು ರಾಘೆವೇಶ್ವರನ (ತೊರರಾ. ೬-೪೧-೩೫). 

[ನರ್ಯ * ಅಧಿಪ) 

ನರಾಧೀಶ (ನಾ). - ನರಾಧಿಪ : ತ್ರಿದಶಲೋಕಕ್ಕೇಟುತಿರ್ದಾ ಶ್ರಿಶಂಕು 
ನರಾಧಿ`ಶನ ಲಕ್ಷ್ಮಿ ಶಕ್ರನೆ ಮಹಾ ಹುಂಕುರದಿಂ ಬಿರ್ದಳೆಂಬಿನೆಗಂ., . 
ಒರ್ವರ್ಳ ಕನ್ನೆ ಚಂಡಾಲೆ ದರ್ಶನತಾತ್ತರ್ಯದೆ ರಾಜಕೀರಸಹಿತಂ 
ಬಂದಿರ್ದಪಳ್‌ ಬಾಗಿಲೊಳ್‌್‌ (ಕಾದಂಪೂ- ೨೪). [ನರ್ಯ * ಅಧೀಶ) 

ನರಾಮರ (ನಾ). ಎ ನರಾಧಿಪ : , “ನೃಪತಿ ರಾಟ್‌ ರಾಜಂ ನರಾವ:ರಂ 
ಪಾರ್ಥಿವಂ. . .ಎನಲ್ಕರಸಕ-್ಕ” (ಮಂಗರಾ. ೭೮-0).  [ನರ್ಕ ಅವರ) 

ನರಾಯುಪ್ಯ (ನಾ). ವಂನಂಷ್ಕನ ಆಯುಸ್ಸು ; ನೂರಂ ವರ್ಷ: ಜನನಂ 
ಸಂಭಎಸಿರ್ದ ಲಗ್ನಗೃಹದೊಳ್‌ ಪೂಪಗ್ರಹೆಂ ನಿಂದೆ೧ಡರ್ಧ ನವಾಂಶಂ 
ಗಳಿನಾಯವನ್ನಜಿದು ಭಂಗಂಗೊಂಡು ನೂಜಕಿಂಟಅಿಂದೆ ನರಾಯುಷ್ಯ 
ದೊಲ್ತಿ ಕುಂದಿಪುದು ಪೆತ್ತ ಲಬ್ಧ ಮಂ (ಜಾತತಿ. ೮-6). 

[ ನರಃ * ಆಯುಷ್ಯ) 


20 


28 


ನರಿಕೊಂತ 


ನರಾವರಣ (ನಾ). ನರಗಳ ಆವರಣ, -ಆಚ್ಛಾದನ : ನಶ್ವರಪಕ್ಷೀಯಗಳಲ್ಲಿ 


ನರಗಳ ಹುರಿಯ ಮೇಲೆ, ನರಾವರಣದ (೯1867೩1 Sinus) ಕೆಳೆ ಕುಹರ 
ವಾಗಿದೆ (ಕೀಟಜಿ. 83). [ನರ (ನರವು * ಆವರಣ] 


ನರಾಶ್ವ (ನಾ). ಕುದುರೆಯ ತಲೆ ಹಾಗು ಮನುಷ್ಯನ ಶರೀರ ಅಥವಾ 


ವಂನಂಷ್ಯನ ಮಂಖ ಹಾಗು ಕುದುರೆಯ ಶರೀರವುಳ್ಳ ಒಂದು ವಿಧದ 
ದೇವತೆ ; ಕಿನ್ನರ ; ಕಿಂಪುರಂಷ : ಹಲವು ಅಸಮಂಜಸ ಭಾಗಗಳು ಸೇರಿ 
ಆದ ಯಾವುದಾದರೂ ಕಾಲ್ಪನಿಕ ಪ್ರಾಣಿ (ನರಾಶ್ವ. ಕಿಂಪುರುಷ, ಮೊ. ವು) 
(Monster. ಇಂಕನಿ), { ನರ್ಕ + ಅಶ್ವ ] 


ನರಿ (ನಾ). ೧. ಉದ್ದವಾದ ಮೂತಿ ವಂತ್ತು ಕುಚ್ಚಾಗಿರಂದ ಬಾಲ 


ವನ್ನುಳ್ಳ (ನಾಯಿ ಜಾತಿಗೆ ಸೇರಿದ) ಮಾಂಸಾಹಾರಿಯಾದ ಒಂದು 
ಬಗೆಯ ಕಾಡುಪ್ರಾಣಿ ; ಜಂಬಂಕ ; p ಇದಂ ಬಹಳ ತಂತ್ರಗಾರ 
ಎಂದಂ ನಂಬಲಾಗಿದೆ : ಆಕಾಶಕ್ಕೆ ಬಾಯಂ ತೆಅಕಿದೂಳ್ವೆ ಬಳ್ಳುಗಳುಮಂ 
ನರವುಮಂ ಬರಿಯುಮಂ ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ 
(ಪಂಪಭಾ. ೧೩-8೬ ವ); ಹರಿ ಕರಿಗೆ ಮು”ಗುಮಲ್ಲದೆ ನರಿಗಂ ಕೋಟ್‌ಗಮೇಂ 
ಮಾಳಿಗುವೆ) (ಕಾಂತಿಪು. ೩-೬೨) ; ಉತ್ತುಂಗಮತ್ತಮಾತಂಗಮಂ ಕೊಂದು 
ತಿಂಬ ಸಿಂಹನೊಂದು ನರಿಯಂ ತಿಂದುದೆಂದು ಲೋಕಮಪಹಾಸ್ಕಂಗೆಯ್ಗಂ 
(ಪಂಶತಂ. ೧೪೩-೯) ; ಕಬ್ಬಿನ ತೋಂಟವಮಂ ನರಿ ಪೊಕ್ಕಂತೆ (ಛರ್ಮಾಮ್ಮ. 
೨-೭೬೦); ಇಟ್ಟಿಯ ಹಣ್ಣು ನರಿ ತಿಂದು ಸೃಷ್ಟಿ ತಿರುಗಿತ್ತೆಂಬಂತೆ 


` (ಬಸವ. ೩೭೮) ; ಕೊಬ್ಬಿ: ನರಿ ಹೆಬ್ಬುಲಿಯ ಕೂಸನು ಬೇಡುವಂದದಿ 


ಅಳವನಜನಿಯದೆ ಅಧಮ ರಧಿತರ ಕೂಡೆ ತೊಡಕುವರೆ (ಕುವ್ಕಾದ್ರೋ. 
5-೪೨) ; ಕರಿಗಳನೂ ಮುಟ್‌ದಿಡುವ ಸಿಂಹಕೆ ನರಿಗಳಿದಿರೇ ತಾನು ನಿನ 
ಗಂ ತರವೆ (ನಳರ. ೨-೧6). "ಕರಟಕ' ಪರಾ. ೨. ಹುಲಿ, "ನರಿಬೇಂಟೆ', 
"ನರಿವಂಂಗಲ' ಪರಾ. ೩. (ಆಲಂ) ವಂಚಕ; ಮೋಸಮಾಡು 
ವವನು ; ತನ್ನ ಠಕ್ಕುತನವನ್ನು ಸುಳಿವು ಕೊಡದವನು : ತಾನು 
ಮಾಡುತ್ತಿರುವುದು ಕೇವಲ ಮಃ:ಖ್ಯವಾಗಿ ಸ್ವಾರ್ಥ ; ಅದರೊಡನೆ ಸ್ವಲ್ಪ 
ಪರೋಪಕಾರವೂ ಫಟಿಸುವುದಲ್ಲ, ಅಷ್ಟಾದರೂ ಕಡಿಮೆಯೆ? -ಎಂಬ 
ನರಿಗಳುಂಟು (ಯಕ್ಷಪ್ರ. ೧೭೧). 

ನರಿಕೂಗು - ಅಲ್ಪರ ಪ್ರಾರ್ಥನೆ, - ಅಹವಾಲು, - ಕೂಗು: 
ನರಿಕೂಗು ಗಿರಿ ಮುಟ್ಟೀತೆ? (ಗಾದೆ). ನರಿಮದುವೆ ; ` ಬಿಸಿಲಿದ್ದೂ 
ಮಳೆ ಬೀಳುವಿಕೆ; ಐ ಬಿಸಿಲಿದ್ದ್ದ ಮಳೆ ಬೀಳಂವಾಗ ನರಿಗೂ 
ನಾಯಿಗೂ ವಂದುವೆ ನಡೆಯುತ್ತದೆಂದು ಜನಸಾಮಾನ್ಯರು 
ಹೇಳಂವ ವಾಡಿಕೆ: ನರಿಮದುವೆಯಲ್ಲಿ ಕತ್ತೆ ಪೌರೋಹಿತ್ಯ (ಗಾದೆ). 
ನರಿಯ ಬುದ್ಧಿ ಎ ಮೋಸಮಾಡುವ ಬಂದ್ಧಿ: ವಂಚಕತನ: ನನ್ನ 
ರಾಯಭಾರ ಅಯಶಸ್ವಿಯಾದುದನ್ನು ಕಂಡು ರಾಜ ನನ್ನ ಮೇಲೆ ಮುನಿದು 


. ಕೊಳ್ಳುವನೆಂದೇ ಈ ನರಿಯ ಬುದ್ಧಿಯ ಮುರಾರಿ ನನ್ನನ್ನು ಕಳಿಸಿರಲು 


ಸಾಕು (ಗಿರಿನ. ೧೦೯). ನರಿಯ ಮುಖ ನೋಡು - ಒಳ್ಳೆಯ ಶಕಂನವನ್ನು 
ಹೊಂದಂ ; ಅದೃಷ್ಟವಂತನಾಗು : ಬೆಳಿಗ್ಗೆ ಎದ್ದು ನರಿಯ ಮುಖ 
ನೋಡಿದ್ದ ಅಂತ ಕಾಣುತ್ತೆ. ಬಡ್ತಿ ಸಿಕ್ಕಿತು (ರೂಢಿ). 

[ ದೇ.೫ ತಮಿ. ಮಲ. ತುಳು. ಕೊಡ. ನರಿ; ತೆಲು. ಕೊಲಾ. ಕುವಿ.ನಸ್ಯ] 


ನರಿಕು "ನಜಿಂಂಕಂ' ನೋ. 
ನರಿಕೊಂತ (ನಾ). ಒಂದು ಬಗೆಯ ಆಟ: ನರಿಕೊಂತನ ಅಟ: 


ಇಲ್ಲಿಯೂ ಕೈತಾಳ ಹಾಕುವುದರ ಮೂಲಕ ಪಕ್ಷ ನಿರ್ಧಾರವಾಗುತ್ತದೆ. 
ನೆಲಕ್ಕೆ ಸಂಮಾರು ಕಡ್ಡಿಗಳನ್ನು ನೆಟ್ಟಿರುತ್ತಾರೆ. ಅವುಗಳನ್ನು ಕಾಯುವವನು 


`ಒಬ್ಬ, ಉಳಿದವರೆಲ್ಲ ಕಡ್ಡಿಗಳನ್ನು ಕೀಳಲಿಕ್ಕೆ ಪ್ರಯತ್ನಿಸುವರು. ಹೀಗೆ 


ಕಡ್ಡಿಗಳನ್ನು ಕೀಳಲು ಬಂದಾಗ, ಕಾಯುವವನು ಅವರನ್ನು ಹಿಡಿಸಿಕೊಂಡ 
ವರೇ ಕಡ್ಡಿಗಳನ್ನೂ ಕಾಯಬೇಕಾಗುತ್ತದೆ. ಕಾಯುವವನು ಹಿಡಿಯಲಿ 


ನರಿಕೊಂಬು 


ಹೋದಾಗ, ಉಳಿದವರು ಸುಮ್ಮನಿರದೆ ಬೆ:ರೆಕಡೆಯಿಂದ ಬಂದು ಕಡ್ಡಿ 
ಯನ್ನು ಕೀಳುವರು, ಅಷ್ಪಾ ಜನರನ್ನೂ ಹೆದರಿಸಿ ಕಡ್ಡಿಗಳನ್ನು ಕಾಯ 
ಬೇಕಾಗುತ್ತದೆ (ಕವಿಕೋ. 7, ೭೩೧೯). [?) 

ನರಿಕೊಂಬು 'ನರಿಗೊಂಬು' ನೋ. 

ನರಿಗಣ್ಣು (ನಾ). (ಆಲಂ) ತೀಕ್ಷ್ಣವಾದ ಕಣ್ಣು ; ಚುರುಕುಗಣ್ಣು : 
ನಯ; ಕೊರಳಲ್ಲಿ ಎರಡೆಳೆಯ ಸರ ಹೇಗೆ ಬಂದುವು ಎಂಬುದೇ ಕೆಲವು 
ನರಿಗಣ್ಣಿನ ಕುಹಕಿಗಳ ಪ್ರಶ್ನೆಯಾಗಿತ್ತು (ಒಡ್ಮಿಉ. ೪ಬ). 

[ನರಿ * ಕಣ್ಣು (ಎಕಣ್‌)] 

ನರಿಗನಗಟ್ಟ (ನಾ). ಒಂದು ಪ್ರದೇಶದ ಹೆಸರು: ಹೊಂನ್ನೆದೆಣ' 
ಅಳಗನಹಳ್ಳ ಎತ್ತು ರುಳಿ ನರಿಗನಗಟ್ಟ ಮತ್ತರನಆ3 ನಿಆಿಯಿಂಗಲು 
ಎರೆಯಮ ೬ ಡಿಗರ ಪಳ್ಳೆ ಪೆಂಪುಳಿಯ ಕೆ? (ಎಕ. ೪1, ತರೀಕೆ. ೬೭-೧೨; 
838). £2] 

ನರಿಗೊಂಬು, ನರಿಕೊಂಬು (ನಾ). (ಆಲಂ) ಅಪರೂಪದ ವಸ್ತು ; 


೪೩೮೫ 


ಹ 
೦ 


p ನರಿಯ ತಲೆಯ ಮೇಲೆ ಅತ್ಯಂತ ಅಪರೂಪವಾಗಿ ಕೆಲವು ವೇಳೆ 


ಕೊಂಬು ಮೂಡುವುದೆಂದು ನಂಬಿಕೆಯಿದೆ : ಕರಿಯ ರುಲ್ಲರಿಗಳು 
ಬೆಳ್ಳವ್ವಾದಿ ಕತ್ತುರಿಯೇಣ ಪುಣುಗಿನ ಚಿಟ್ಟು ಹರಿಣ ಗೋರೋಚನ 
ಕೃಷ್ಣಾಜಿನ ಪುಲಿಚವ೯ ನರಿಗೊಂಬುಗಳನಿತ್ತರೊಲಿದು (ಮೋಹತ. 
೧೯-೭೫). ನರಿಕೊಂಬು; ನರಿಕೊಂಬಿದ್ದರೂ ನರರಿಗೆ ಹೆದರಬೇಕು 
(ಗಾದೆ); ನರಿಕೊಂಬಿದ್ದರೂ ಹುರಿಯೋದು ತಪ್ಪೀತೆ? (ಗದೆ). 
[ನರಿ + ಕೊಂಬ, ] 
ನರಿಚೆಂಡು (ನಾ). ಒಂದು ಬಗೆಯ ಸಸ್ಯ: (೪. 
[ ಸರಿ + ಚೆಂಡು (ಎಸೆಂಡು)] 

ನರಿದಾವಿಳೆನಾಡು (ನಾ). ಒಂದು ಪ್ರಾಂತದ ಹೆಸರು : ಕಲಭೋರ 
£ನಾ] ಅರಿ ಕಕುಸ್ಮಭಟೆ ಸ್ರೀರನಾಳಿ ನರಿದಾವಿ[ಳಿ]ನಾಡಂಳ್‌ (ಮೃಲರಿ. 
೦೯೩೬, ೧೬-೩; ಸು. 460). (ನರಿದಾವಿಳ್ಳೆ + ನಾಡು] 

ನರಿಬಲೆ (ನಾ). ಒಂದು ಬಗೆಯ ಬಲೆ (?) : ಊರ ಹೊಜಗೊಂದು ಗಿಡು 
ಮರ. ಅದಜಕೊಳಗೆ ಅಡಗಿಪರೈವರು ಕಳ್ಳರು ಒಬ್ಬ ನರಿಒಲೆಯವ ಒಬ್ಬ 
ಹುಲಿಬಲೆಯವ (ಕಲ್ಯಾಶಾಂ. ೧೭-೧೯). (ನರಿ , ಬಲ್ಲೆ] 

ನರಿಬಾಲ "ನರಿವಾಲ' ನೋ, 

ನರಿಬಾಲದಗಂಡುಹುಲ್ಲು (ನಾ). ಒಂದು ಬಗೆಯ ಸಸ್ಯ: 
ಗಂಡುಹುಲ್ಲು, ನರಿಬಾಲಹುಲ್ಲನಿ (ಮೈಔಗಿ, ೩೦-೩೯೦). 

[ ನರಿಬಾಲ (ಆನರಿವಾಲ) + ಗಂಡು + ಹುಲ್ಲು (ಪುಲ್‌) ] 

ನರಿಬಾಲದಹುಲ್ಲು (ನಾ). ೧. ಒಂದು ಬಗೆಯ ಸಸ್ಯ : “ಕ್ರೋಷ್ಟು 
ವಿನ್ನು. ಸಿಂಹಪುಚ್ಛೀ, ಕಲಶೀ, ಧಾವನೀ, ಗುಹಾ - ೫ ನರಿಬಾಲದ 
ಹುಲ್ಲು, ನರಿಬಾಲದ ಹೊನ್ನೆ” ೨. . ಬಿಳಿ ಕೊರ್ಲೆ 


ನರಿಬಾಲದ 


(ಸಿದ್ಧಾಂತಿ. ೦೧೭). 


ಹಂಲ್ಲಂ: (8).  ಓನರಿಬಾಲ (<ನರಿವಾಲ) + ಹುಲ್ಲು (ಎಪುಲ್‌)] 
ನರಿಬಾಲದಹೆಣ್ಣುಹುಲ್ಲು (ನಾ). ಒಂದು ಬಗೆಯ ಸಸ್ಯ : (ಮ್ಮಶಿಗಿ. 
೭೨-೧೪೬೮). 


[ ನರಿಬಾಲ (<ನರಿವಾಲ) + ಹೆಣ್ಣು (ಪೆಣ್‌) + ಹುಲ್ಲು (ಎಪುಲ್‌)] 

ನರಿಬಾಲದಹೊನ್ನೆ (ನಾ). ಎ ನರಿಬಾಲದಹುಲ್ಲು ೧ : ಕ್ರೊಷ್ಟುಎನ್ನು. 
ಸಿಂಹಪುಚ್ಛೀ, ಕಲಶೀ, ಧುವನೀ, ಗುಹಾ - ೫ ನರಿಬಾಲದ ಹುಲ್ಲು, 
ನರಿಬಾಲದ ಹೊನ್ನೆ (ಸಿದ್ಧಾಂತಿ. ೧೧೭). 

[ನರಿಐಲ (<ನರಿವಾಲ) * ಹೊನ್ನೆ (ಎಪೊನ್ನೆ) ]. 
ನರಿಬಾಲಹುಲ್ಲು (ನಾ). ಎ ನರಬಾಲದ ಗಂಡುಹುಲ್ಲಂ : “ನರಿಚಾಲದ 
ಗಂಡುಹುಲ್ಲು, ನರಿಬುಲಹ:ಲ್ಲು” (ಮೃಣಿಗಿ, 40-8೯೦). 

[ನರಿಬಾಲ + ಹುಲ್ಲು (ಎಪುಲ್‌;) 


[cz 


ನರಿವಾಲವೊನ್ನೆ 


ನರಿಬಿಕ್ಕಿ (ನಾ). ಒಂದು ಬಗೆಯ ಬಿಕ್ಕೆಯ ಮರ; ಕಲ್‌ಬಿಕ್ಕಿ, ನರಿಬಿಕ್ಕಿ 
(ಮೈಡಗಿ, ೩೩-೬೩೬). [ನರಿ ೬ ಬಿಕ್ಕಿ, (ಐಬಿಟಕ್ಕಿ)] 
ನರಿಬೇಂಟೆ, ನರಿಬೇಟೆ (ನಾ). ಹುಲಿಯ ಶಿಕಾರಿ. "ನರಿಬೇಂಟೆಗಾರ' 
ಪರಾ. ನರಿಬೇಟೆ: ನೀನೊಬ್ಬನೇ ನರಿಬೇಟೆಗೆ ಹೋಗುವುದು ಬೇಡ 
(ಹುಲಿಹಾ. ೧೭). 
ನರಿಬೇಟೆಯಾಡು - ಹುಲಿಯ ಶಿಕಾರಿಯನ್ನು ಮಾಡು : ಗ್ರಾಮತಕ್ಕ 
ನರಿಬೇಟೆಯಾಡಲು ಬರಬೇಕೆಂದು ಮಾದಪ್ಪನಿಗೆ ಹೇಳಿ ಕಳುದ 
(ಹುಲಿಹಾ. ೧೭). [ನರಿ ಬೇಟಿ] 
ನರಿಬೇಂಟೆಗಾರ, ನರಿಬೇಟೆಗಾರ (ನಾ). ಹುಲಿಯ ಶಿಕಾರಿಯನ್ನು 
ಮಾಡುವವನು : ಸ್ನೇಹಿತರು ನರಿಬೇಂಟೆಗಾರನನ್ನು ಎಚ್ಚರಿಸಿದರು 
(ಹುಲಿಜಾ. ೧೭). ನರಿಬೇಟೆಗಾರ : ನಾಡವರು ಅವನಿಗೆ ನರಿಬೇಟೆಗುರ 
ಮಾದಪ್ಪ ಎಂದು ಗೌರವಸಂಬೋಧನೆಯನ್ನು ಬಳಸುತ್ತಿದ್ದರು (ಹುಲಿಹಾ. 
೧೭). [ನರಿಬೇಂಟಿ ೪4 ಎ ಗಾರ (ಆ ಎಕಾಜ)) 
ನರಿಬೇಟೆ "ನರಿಬೇಂಟೆ' ನೋ. 
ನರಿಬೇಟೆಗಾರ "ನರಿಬೇಂಟೆಗಾರ' ನೋ. 
ನರಿಮಂಗಲ (ನಾ). "ಹುಲಿಮದುವೆ ; ಬೇಟೆಗಾರನು ಹುಲಿಯನ್ನು 
ಹೊಡೆದ. ವಿಜಯಸಮಾರಂಭದ ಉತ್ಸವ” (ಹುಲಿಹಾ. ಕೋರ): 
p ಕೊಡಗರಲ್ಲಿ ರೂಢಿಯಲ್ಲಿರುವ ಒಂದಂ ಪದ್ಮತಿ,-ಸಮಾರಂಭ : 
ಚೆಂಗುವುಣಿ. ಮೂರು ಸಲ ನರಿಮಂಗಲ ಮಾಡಿಸಿಕೊಂಡ ಕೆಚ್ಚೆದೆಯ 
ಕಲಿಯ ವಂಗ (ಹುಲಿಹಾ. ೦೭). :[ನರಿ+ ಮಂಗಲ] 
ನರಿಮಾನಿ (ನಾ). (?) : ನಾವಿಲರಿಗೆ ಖಂ ೬೦ ದನವ ಕಾವ » ೬ ೬ ೪೦ 
ಅಂತೂ ಖು ೨೨೦ಕೆ ಕಂಮುಗಾಳಿ ಖಂ ೧೨೦ ನರಿಮಾನಿ ಖಂ೫ ಯೇಗೀಯ 
ದಿ:ದಖ:೧೦೨ ಹಾರುವ ಬಳ್ಳಿ ಖಂ ೪೫ (ಎಕ. ೪111, ತೀರ್ಥಹ. ೦೯-೧೦೯ ; 
3578).. ?) 
ನರಿಮಾಸೆಹುಲ್ಲು (ನಾ). ಒಂದಂ ಬಗೆಯ 
ಜಬ್ಬುರ:ಕೊರ್ಲೆ ಹ.ಲ್ಲು (ಮೈಶಗಿ. ೬೧-೧೨೦೮). 
[ ನರಿ * ಮಾಸೆ ಹುಲ್ಲು (ಎಪುಲ್‌)] 
ನರಿಮೊಗ (ನಾ). ೧. ನರಿಯ ಮುಖ, ೨. (ಆಲಂ) ಮೋಸದ ಸುಳಿ 
ವನ್ನು ತೋರಗೊಡದ ವಣಖ : ನರಿಮೊಗದ ನಗೆಯ ಕುಡುಗೋಲ್‌ 
ನೆರಮಿರಿದು ತುಟಿಗಳಿರ್ಕೆಲದಲ್ಲಿ ಸುಳಿಯುತಿರ್ದದನಿರುಳ್‌' 
ಮರೆಸಿದುದು ಜೆೊನ್ಮಾಯೆಯಿಂ (ಶ್ರೀಂಮಾ, ೩೭೨-೨೮೯). 
[ ನರಿ ಮೊಗ] 
ನರಿಯುಂಬೊಳೆ (ನಾ). ಒಂದು ಊರಿನ ಹೆಸರು: ಶ್ರೀಮತ್‌ ಜ್ಞಾನರಾಶಿ 
ಪಂಡಿತರ್ಗ್ಗೆ ಧೂರಾಪೂರ್ವ್ಯ್ವಕಂ ಮಾಡಿಕೊಟ್ಟ ನರಿಯೂಂಬೆ.ಳೆಯೆರ್ಪ್ವೇತ್ತಆ 
(ಇಆ. ೪IIl, ೩೦-೧: 1077); ನರಿಯುಂಬೊಳೆಯೆಟ್ಟಿತ್ತಟ ಬಳಿಯ 
ಕಿಆ್‌ಯ ಬೆಳ್ಳುಂಬಟ್ಟಿಯ ಪೊಲದೊಳಗೆ (ಎಇ. ೫11, 364-33೪; 1077). 
[?] 
ನರಿಯುಳ್ಳಿಗೆಡ್ಡೆ (ನಂ). ಒಂದಂ ಬಗೆಯ ಉಳ್ಳಿಗಡ್ಡೆ ಈರುಳ್ಳಿ. 
(ನರಿ ೬ ಉಳ್ಳಿಗೆಡ್ಡೆ ]' 
ನರಿವಾಲ, ನರಿಬಾಲ (ನಾ). ಒಂದು ಬಗೆಯ ಸಸ್ಯ ; ನರಿಹೊನ್ನೆಗಿಡ : 
*ಪೃಶ್ನಿಪರ್ಣೀ - ನರಿವಾಲ” (ಬಾಹಟೀ. ೨-೨-೬೦ ವ); “ಪೃಥಕೃರ್ಣೀ ಮು 
ನರಿವಾಲ, ಹೊನ್ನೆ. ಹಗ್ಗುರ:ಟಗೆ, ಒಂದೆಲೆಹೊನ್ನೆ, ಮೂಟಕಲೆಹೆೊನ್ನೆ” 
(ನಧಿ: ೧೦೨), ನರಿಬಾಲ: ಆನೆಜೊಂಡು. ಆಪು. ನರಿದನಲ .(ಮೈಔಗಿ. 
೭೬-೧೫೩೭), [ನರಿ -- ಬಾಲ] 
ನರಿವಾಲವೊನ್ನೆ, ನರಿವಾಲಹೊನ್ನೆ (ನಾ). ಎ ನರಿವಾಲ: “ಪೃಶ್ನಿಪರ್ಣೀ, 
ಪೃಥಕ್ಟರ್ಣಿ, ಚಿತ್ರಪರ್ಣೀ, ಅಂಘಭ್ರಪರ್ಣಿಕಾ, ಕ್ರೋಷ್ಟುವಿನ್ನಾ, ಸಿಂಹೆ 


pe 
pe ಆ 
ಣ್ಯ 


ನರಿವಿಸಸೆಹುಲ್ಲು. 


ಕೊಂಕು 


ನರಿವಾಲಹೊನ್ನೆ ೪೩೮೬ 


ಪುಚ್ಛೀ, ಕಲಶೀ, ಧಾವನೀ, ಗುಹಾ_ಈ ೯ ನರಿವಾಲವೊನ್ನೆ” (ನಾಜರಾ- 
906); “ಕ್ರೋಷ್ಟುವಿನ್ನ್ನ-ನರಿವಾಲವೊನ್ನೆ” (ಓಷಧಿ. ೪೨). 
ನರಿವಾಲಹೊನ್ನೆ : “ಕ್ರೋಷ್ಟುವಿನ್ನೆ, ಸಿಂಹಪುಚ್ಛೆ, ಕಲಶಿ, ಧಾವನಿ, 
ಗುಹೆ” (ನಾಜರಾ, 4); “ದೀರ್ಫವಾಲಾ-ನರಿವಾಲಹೆೊನ್ನೆ” (ಓಷಧಿ. ೬೭). 
[ನರಿವಾಲ + ಪೊನ್ನೆ ] 

ನರಿವಾಲಹೊನ್ನೆ "ನರಿವಾಲವೊನ್ನೆ' ನೋ. 

ನರಿಹೆಸರು (ನಾ). ಒಂದು ಬಗೆಯ ಸಸ್ಯ ; ನರಿಹೆಸರು, - ಪಿಲ್ಲಿಪೆಸರ 
(ಮೈ ಔಗಿ, ೬9-೦೨೨೬). [ನರಿ 4 ಹೆಸರ್ಯು (ಎಪೆಸಆ್‌) ) 

ನರಿಹೊನ್ನೆ (ನಂ). ಎ ನರಿವಾಲ ; “ಪೃಶ್ನಿಪರ್ಣೀ, ಪೃಥಕೃರ್ಣಿೀ, ಚಿತ್ರ 
ಪರ್ಣೀ, ಅಂಘ್ರಿಪರ್ಣಿಕಾ ,, , ೪ ಕೋಲಪೊನ್ನ ಎಂಬ-ವದು, ನರಿಹೊನ್ನೇ 
ಗಿಡ, ನಕ್ಕಚಿಕ್ಕನಾಕು” (ಸದ್ಕಾಂತಿ. ೧೩೩), [ನರಿ * ಹೊನ್ನೆ (<ಎಪೊನ್ನೆ)] 

ನರು “ನಣು' ನೋ. 

ನರುಕು "ನಜುಂಕು' ನೋ. 

ನರುಗಂಪು "ನಜುಗಂಪು' ನೋ. 

ನತಗಳ್ಳು (ನಾ). ಕವ್ಮ್ಮನೆಯ ಹೆಂಡ; ಕಂಪುಳ್ಳ ಮದ್ಯ: ಸೇಸನಾಯ್ಕನ 
ಹುಳಿಗಂಪಿನ ನರುಗಳ್ಳನ್ನು ಕರಟ ತುಳುಕುವಷ್ಟರ ಮಟ್ಟಿಗೆ ಬೊಗ್ಗಿಸಿ 
(ಪುಳಮ. ೧೦೩). [ನರು (ಎನು) + ಕಳ್ಳು (ಕಳ್ಳ) 

ನರುಗಾಳಿ (ನಾ). ಕಂಪುಳ್ಳ ಗಾಳಿ ; ಪರಿಮಳ ಭರಿತವಾದ ಮಾಯಂ : 
ಸಂದರ್ಭಾನುಸಾರವಾಗಿ ಸೂಸುವ ಕಾವ್ಯದ ನರುಗಾಳಿಯನ್ನು ವಾಚಕರು 
ಸೇವಿಸಬಹುದು (ನಾಡೋಜ. ೩೪೪) ; ಕೆಚ್ಚೆದೆಯ ದಂಡಾಳುಗಳೇ, ನಮ್ಮ 
ದಾಳಿಯ ನರುಗಾಳಿಯಿಂದ ಕಂಪಣ್ಣನನ್ನು ಮುತ್ತಿ ಮುಸುರಿಸಿದ 
ಚೆಂದುಂಬಿಗಳೇ ಕಿವಿಗೊಟ್ಟು ಕೇಳಿರಿ (ನಡೆದಾ. 1, ೪೪೦). 

[ನರು (-ನಜು) + ಗಾಳಿ,] 

ನರುಗು (ನಾ). ಕಂಪು ; ಸುವಾಸನೆ : ಇಂಪು, ಸೊಂಪು, ಕಂಪು, ಸೌಸವ, 

ಅಲಂಪು, ನರುಗು, ಸೊವಡು, ಮಗಮಗ (ಘಮಘಮ) (ಕಂನುಹು. ೭೯). 


[ ಎನಲು] 
ನರುಗುಗಂಬಳಿ (ನಾ). ಕಪ್ಪು ವಂತ್ತೂ ಬಿಳಿ ಪಟ್ಟೆಗಳನ್ನುಳ್ಳ ಕಂಬಳಿ : 
(ಕಿ). [ ನರುಗ್ಳು * ಕಂಬಳಿ ] 


ನರುಚಲು "ನರಚಲು' ನೋ. 

ನರುಟು "ನರಟ್ಕು' ನೋ. 

ನರುಟುಗೊಳ್‌ (ಕ್ರಿ). ಬೆಳೆವಣಿಗೆ ಕಂಂಠಿತವಾಗು ; ನರಚಲಾಗಂ ; 
ಪೀಚಾಗು : “ಹ್ಲಸತಿ-ನರುಟುಗೊಂಡಪುದು” (ಕಾಶಕ್ಕ. ೬೨). 

[ ನರುಟು .(-ಆನರಟ್ಟು) + ಕೊಳೆ]? 

ನರುನೆಯ್ಯಿ "ನಖಿನೆಯ್‌ ನೋ. 

ನರುಮಲ್ಲಿಗೆ (ನಾ). ಸುವಾಸನೆಯಿಂದ ಕೂಡಿರಂವ ಮಲ್ಲಿಗೆ: ಇದು 
ಮಣ್ಣಿನ ನರುಮಲ್ಲಿಗೆ, ಇದು ನೆಲದ ನಿಧಾನ (ಅರಳು. ೨೩೦-೩). 

[ ನರು (ನಜ) + ಮಲ್ಲಿಗೆ ] 

ನರುಲಿ "ನರವುಲಿ' ನೋ. 

ನರುವಂಜಿ "ನಟುವಂಜಿ' ನೋ. 

ನರುವಲ "ನಜಂವಲ್‌' ನೋ. 

ನರುವಲು "ನಅಂವಲ್‌' ನೋ. 

ನರುವಾಯ (ನಾ). ಒಂದು ಬಗೆಯ ಬಾಣ (?) : ನೆಆದು ನಿರ್ವಾಯಂ 
ನರುವಾಯಂ ಮುಂ ಮೊನೆ ನೆರಕೆ ನಂರಾಚಂ . . . ಕಣಕೆನೆ ವೋಪಂ[ಬು] 
ಕವಲ[ಂಬುವೆಂ]ಬಂಕದಂಬೆತ್ತ[ಲುಂ] ತುಣುಗಿ ನಡುವಿನಂ ಸಾರ್ದು ಸಾರ್ದೆ 
ಚಚ್ಚು ಕಾದಿದರತಿರಥರೊಂದು ಜಾವಂ (ಪಂಪಧಾ. ೦೩-೩೯). 1?) 

ನರುಳ್ಳೆ "ನರವುಲಿ' ನೋ. 


10 


16 


20 


30 


40 


46 


ನರೆ 


ನರೂಲಿ "ನರವುಲಿ' ನೋ. 
ನರೈ, ನೆರೆ (ಕ್ರಿ). ೧. ಕೂದಲು ಬೆಳ್ಳಗಾಗು; ಪಲಿತವಾಗು : 


ತೊಗಲು ಸಡಿಲಿದ ಗಲ್ಲ ಬತ್ತಿದ ಹೆಗಲು ನರುಕಿದ ನರೆತ ಮಾಸೆಯ , , , 
ಮುಪ್ಪಿನ ಮುಗುದನೀತನು (ಕುವ್ಕಾಛೀ. ೦.೩೫) ; ನರೆತ ಮಂಡೆಯು 
ನೀರೊಗುವ ಕಂಗಳು . .. ಪತ್ತಿದ ಗಲ್ಲದ ನೆಜ್‌ ವೃದ್ಧನಡಿಯಿಟ್ಟನೊಲಿದು 
(ಜೀವಂಸ0. ೧೬-೩೦) ; ನ[ಪಾಕಾಂ. ನೆ]ರೆತ ಮಂಡೆಯ ಕುಸಿದ ತೊಗಲಿನ 
ಜೋಲ್ವ ಹುಬ್ಬಿನ... ಶಬರಿಯ ಸುಪ್ರಸಿದ್ಧೆಯ ಸಾರ್ದರೊಲವಿನಲಿ 
(ತೊರರಾ. ೩-೧೨-೨೯) ; ನಮಗೇನು ನರೆತ ಹುಬ್ಬುಗಳಿವೆಯೆ? 
(ಕವಿಸೋ. ೮೯-೨೦). ೨. ಮುಪ್ಪಾಗು ; ವೃದ್ಧಾಪ್ಯವನ್ನು ಹೊಂದಂ : 
“ ಜರಯತಿ-ನರೆತಪಂ ” (ಕಾಶಕ್ಕ. ೦೪೩); ಬೆಳುಗಡ್ಡದಿಂ ನಡುಗುವ 
ನರೆದಲೆಯಿಂ ನರೆತು ಸಡಿಲ್ವ ಸರ್ವಾಂಗದಿಂ. . . ಮೆಲ್ಲಮೆಲ್ಲನೆ ಚಪ್ಪರದ 
ಬಾಗಿಲ್ಗೆ ಬಂದೊಡೆ (ನಂಬಿರ.೬-೨೫) ; ಅಂದಿನೀಶ್ವರನಿಂದು ನರೆತನೆಯಂದಿನ 
ಚಳಿತಭಕ್ತಿಮಹಿಮೆಯದಿಂದು ನವೆಯಿತೆ (ಬಸಪು. 8೨-೩೦); ತೆನ್ನ ನರೆತ 
ಅಜ್ಞಾನದಲ್ಲಿ ತಾ ನೆರೆತ ಒಂದು ಪ್ರಾಣಿ ನೆರಳು ಬೆಳಕು ಅರ್ಧಾರ್ಧವಿರುವ 
ಮನ ; ಬದುಕಿನೊಂದು ಕಾಣಿ (ಅರಳು. ೧೯೩-೩). ನೆರೆ: ೧. ಪಲಿತಂ 
» « * ಕೊದಲು ನೆರೆತುಹೋಗುವಿಕೆ (ಸಿದ್ಧಾಂತಿ. ೧೫೬) ; ಅವರ ಗಡ್ಡ 
ಮಾಸೆಗಳು ನೆರೆತು ಹೋಗಿದ್ದವು (ಕಳಹು. ೧). 

[ದೇ.॥ ತಮಿ. ನರೈ ; ಮಲ. ನರೆ; ತುಳು. ನರೆವು, ನರೆ; ತೆಲು. 
ನರಯು, ನರಿಯು 


ನರೈ, ನೆರ್ಶೆ (ನಾ). ೧. ಬೆಳ್ಳಗಾದ ಕೂದಲು; ನೆರೆಗೂದಲಂ ; 


“ಪಳಿತಮೆಂಬುದು ನರೆ” (ಹಲಾಯು. ೮೮-೩೭೮) ; ಕಚ್ಚು-ಕೆರಕುಂ, ಜರ_ 
ನರೆಯುಂ, ಖಾಸ-ಕೆಮ್ಮೂಂ (ವಡ್ಮಾರಾ. ೩೩-೪); ತೀವಿದ ನರೆಯುಂ 
ಡೊಳ್ಳುಂ ದೇವವ್ರತನೆನಿಸಿ ನೆಗಬ್ಬ ಯಶಮುಂ ಬೆರಸಿನ್ನೀವುದು ಹರಿ 
ಗರ್ಫ್ಯಮನೆಂದಾವನ:ಮಾ ಭೀಷ್ಮರೆಂತು ನುಡಿದರುವೊಳರೇ (ಪಂಪಧಾ- 
೬-೪೩) ; ಎನ್ನಟ್ಟಡುಗೆಯನುಂಡೊಡೆ ಬಿನ್ನಣಮೇನರಸ ನರೆಗಳಾಗವು 
(ಪಂಪಛಾ. ೮-೫೪): ನರಪತಿ ನಿನ್ನೆಂಗಾಲೊಳ್‌ ನರೆ ಬರ್ಪಿನಮುತ್ತರೋತ್ತರಂ 
ಪುದುವಾಟ (ಕಾಂತಿಪು. ೯-8೨) ; ಅಂಜಿಸಿದುವು ಜವನಾಳ್ಗಳ ತೆಅದಿನೆನ್ನ 
ಕೆನ್ನೆಯ ನರೆಗಳ* (ಅಜಫು. ೨-೬೯) ; ನರೆ ಬಂದನಿತಜಕೊಳ್‌ ನರರ್‌ 
ಪಿರಿಯರೆ (ಧರ್ಮಾಮ್ಮ, ೩-೧೯೮) ; ನಿಮ್ಮ ನಿಜವನಜ೨ಯದ ಮನುಜಂಗೆ ನರೆ 
ಹಿರಿದಾದಡೇನು ಮನದವಗುಣ ಬಿಡದು (ಸಮಾವ. ೩-೧೭) ; ನರೆಯೆಂಬ 
ಹೊಜಸು ಮೊಗಮೆಂಬರಮನೆಯಂ ಪೊಕ್ಕೊಡೆ (ಯಶೋಕ. ೨-೦೨) ; 
ಮನದ ಶುದ್ಧ ತಿಕೆ ತಲೆದೋರ್ಪವೊಲು ನರೆ ಮೊಳೆತುದು (ಸಿದ್ಧರಾ. ೧-೩೪): 
ಪಟವು (ಪಟವು)-ನರೆಗಿಕ್ಕುವ ಕರ್ಪ (ಕಮದ. ಪರಿ. ೦); ನರೆ ಶಿರದೊಳೊ 
ಗೆದುವು (ಕುಮುರಾ.೩-೦೯); ನಾಯಿಗೆ ನರೆ ಬಂದರೆ ಅಜ್ಜಿ ಅನಿಸಿಕೊಂಡೀತೇ? 
(ಗಾದೆ). ಪ. ಮುಪ್ಪು ; ವಾರ್ಧಕ್ಕ : “ಜರೆಯಕ್ಕು ನರೆ” (ಮುಂಗರಾ. 
೯೦-೧೦) ; “ನರೆಯೆನಲ ಜರೆ” (ಕಕರ. ೫೩). ನೆರೆ: ೧. ಭರತಂ ಕಂಡಂ 
ಕನ್ನೆಯ ನೆ!ಪಾಕಾಂ- ನ]ರೆಯಂ ದಳದಳಿಸಿ ಪೊಳೆವ ಮಣಿದರ್ಪಣದೊಳ*್‌ 
(ಆದಿಪು. ೦೬-೬೦) ; ನೆ[ಪಾಕಾಂ. ನರೆ ಕೆನ್ನೆಗೆ ತೆರೆ ಗಲ್ಲಕೆ ಶರೀರ ಗೂಡು 
ವೋಗದ ಮುನ್ನ ... ಪೂಜಿಸು ನವಿ ಕೂಡಲಸಂಗಮದೇವನ 
(ಬಸವ, ೧೬೧) ; ಎಡೆಗೊಂಡೀ ಮುಪ್ಪುದೋಟಲ್‌ ನೆರೆ ನೆಗೆದು ಸಿರಂದೂಗಿ 
ಬೆನ್‌ ಬಾಗಿ (6ಳ್ನಾಕ. ೩೮) ; ತೆರೆಯಿಲ್ಲದೆ ನೆರೆಯಿಲ್ಲದೆ ಸೆರೆಯಿಲ್ಲದೆ ಕಿಟ್‌ದು 
ಮಾಗಿ ತೆಳ್ಳಗೆ ಮೊನೆಯಾಗಿರೆ ಕಿವಿಗಳೊಳಂ ನುಣ್ಣಾಗಿರೆ ಕಟಮುಂ ವಿಕಟ 
ಮಾಗದಿರೆ [ಹರಿ] ಶುಭದಂ (ಅಕ್ಕಶಾ. ೦-೨೮) ; ಬಾಧಿಸುವುದೀ ದೇಹೆಮಂ 
ನೆ[ಪಾಕಾಂ. ನ]ರೆ ತೆರೆಗಳಿನ್ನು ಸಾಧಿಸುವುದೇನು (ಜೈಮಿಳಾ. ೮೦-೩೮); 
ತಲೆಯೊಳೊಂದ: ನೆರೆಯಿಲ್ಲ (ಸಇಂದಳಾ- ೩-೩೨). 

[ಆನರೈ./ತಮಿ. ನರೈ; ಮಲ. ನರ; ಕೊಡ. ನೆರೆ; ತುಳು. ನರೆ; ತೆಲು. ನರ) 


ನರೆಕೂದಲ್‌ 


ನರೆಕೂದಲ್‌ "ನೆರೆಗೂದಲ್‌' ನೋ. 

ನರೆಕೂದಲು "ನರೆಗೂದಲ್‌' ನೋ. 

ನರೆಗಡ್ಡ (ನಾ). ನೆರೆತ ಗಡ್ಡ ; ಬಿಳಿ: ಗಡ್ಡೆ : ತೋರದ ದೇಹ 
ಕುಂಡಲವೆದೆ ನರೆಗಡ್ಡ ಸೇರಿದ ಚಿಂದಿ ಕುಲ್ಲಾಯಿ . . . ರತ್ನಹಾರ 
ದೊಳಿದ್ದನಾ ಮಂತ್ರಿ (ಛರತೆ. ೧೩-೯) ; ನರೆಗಡ್ಡ ನೆಲಕೆಳಲುವ ಧೋತ್ರ 
ಭಸಿತಾಂಗ ಧರಿಸಿದ ರುದ್ರಾಕ್ಷೆಗಳಿಂದೆ , , , ವಿಪ್ರರ ಮಧ್ಯಕೆಳ್ತಂದ 
(ತ್ರಿಳುಕಿ. ೯-೨೪) ; ನರೆಗಡ್ಡದ ವಿನಾಸೆಯ ಮೇಲೆ ಕೈಯನಂತೋರಣದಿಂದೆ 
ಪಾಯುತೆ ಪರಾಕ್ರಮಮಂ ಸಲೆ ತೋರ್ದಂ (ಹಾಲಾಸ್ಕ ೨-೦೧-೦೯). 

[ನರೆ + ಗಡ್ಡ) 

ನರೆಗೂದಲ್‌, ನರೆಕೂದಲ್‌, ನರೆಕೂದಲು, ನರೆಗೂದಲು (ನಾ). ನೆರೆತ 
ಕೂದಲು ; ಬಿಳಿಕೂದಲು : ನರೆಗೂದಲ್ಲಿಕ್ಕಿ ನುಣ್ವಂ ಮುಡಿಯನಳ 
ವಡಲ್ಸೆಕ್ಕಿ . . . ಮುಸುಕನಿಟ್ಟೈದಿದಳ್‌ ವೃದ್ಧೆ (ದಶಳು. ೮-0೯೭) ; ಒಂದು 
ನರೆಗೂದಲಂ ಪಜ್‌ದ) ತೋಟದಾಗಳೆ ವೈರಾಗ್ಯಂ ಪುಟ್ಟಿ (ಪುಣ್ಕಾಸ್ತ. 
90.00 ವ). ನರೆಕೂದಲ್‌ : ಹೊತ್ತ ಬೆಳ್ನರೆಕೂದಲಾ ಮುದಿ 
ಸೂಳೆಯರ ಮೊತ್ತವೊಪ್ಪಿದುದಾಗಲ್ಲಿ (ಕಂನವಿ. ೬-೧೯೦) ನರೆಕೂದಲು : 
ಇಂದಿರೆಯು ಯ.ಜಮಹನಿಯ ತಲೆಯ ನರೆಕೂದಲು ತೆಗೆಯುವುದೇ 
ಮುಂತಾದ ಕೆಲಸಗಳಿಂದ ಅವಳಿಗೂ ಅಚ್ಚುವೆಚಾದಳು (ಬಂಕಿಮ, ೦೦೯). 
ನರೆಗೂದಲು : ಪಲಿಕ್ನಿ- ನರೆಗೂದಲುಳ್ಳ ಮುದುಕಿ (ಗಂಗಾಮ. ೨೦೧) ; 
ನರೆಗೂದಲ ತಲೆಯನ್ನು ಬೋಳಿಸಿಕೊಂಡಿದ್ದ ಮನಃುಷ್ಯನನ್ನವಳು ಅದೆ 
ತಾನೆ ಮೊದಲ ಬಾರಿಗೆ ಕಂಡಿದ್ದಳು (ಪುನರು. ೧೮೬). 

[ ನರೆ + ಕೂದಲ್‌ (ಆಕೂಂದಲ್‌)) 

ನರೆಗೂದಲು "ನರೆಗೂದಲ್‌' ನೋ. 

ನರೆತನ (ನಾ). ಮಂದಿತನ; ವಯಪ್ಪು. ಎಳಿತನಕ್ಕೂ ನರೆತನಕ್ಕೂ ಸಂಬಂಧವೇ 
ಇಲ್ಲ. .. ನರೆತನದ ಎಲೆಗಳ ಅಂಚು ನೀಟಾಗಿರುತ್ತೆದೆ (ಹಸುಹೊ. ೨೭). 

[ನರೆ * - ತನ] 

ನರೆದಲೆ, ನೆರೆದಲೆ (ನಾ). ೧. ಕೂದಲು ನರೆತ ತಲೆ: ನಡುಗುವ ನರೆ 
ದಲೆಯಿಂ ನರೆತು ಸಡಿಲ್ವ ಸರ್ವಾಂಗದಿಂ . . . ಮೆಲ್ಲಮೆಲ್ಲನೆ ಚಪ್ಪರದ 
ಬಾಗಿಲ್ಗೆ ಬಂದೊಡೆ (ನಂಬಿಕ. ೬-೨೫) ; ನರೆದಲೆ ಬೇರ್ಬಟಲ್ಲ ಪಟವಲ್‌ 
* . « ಮಹೋದರಮೆಸೆಯಲ್ಕೆ ಶೋಕಿಸುತೆ ಪಿಂದನೆ ಬಂದಳ್‌ (ದಶಕು. 
೪-೧3) ; ನರೆದಲೆ ಜೋಲ್ಡ ಪುರ್ಬು ಕುಳಿದಕ್ಷಿಯುಗಂ (ಧರ್ಮಪ. ೩-೨೬) ; 
ಸರಡುಪತ್ರದಲಾಳುಗೊಂಬ ಗಡ ನಮ್ಮನೀ ನರೆದಲೆಯ ಚಾಳಕನೆನುತ್ತ 
ಕೋಪಿಸಿದ ಸೌಂದರಕುವರನಾ ವಿಪ್ರನ (»ಇಂದಪು. 8೯). ೨. ಮಂಪ್ಪಾ 
ದವಳು ; ಮುದುಕಿ : ತಾಯಿಲ್ಲದನನ್‌ ಸಾಕಿದ ಮುದಿಯಳ್‌, ಕಂದನ 
ಕೇಡನ"  ನೋಡಲೊ ಬಟ್ಟಳ್‌? ನರೆದಲೆ, ದುಃಖದ ಮಡುವೊಳ್‌ 
ಬಿಟ್ಕಿಳ್‌ (ಅಶೈತ್ಸಾ. ೨೫-೫೦೩). ನೆರೆದಲೆ : ೧. ನೆರೆದಲೆಗೆ ಮಸಿದೊಡೆದು 

ಬಾ ಜಾಣಯೆಂಬಾ ಹಣ್ಣುಮುದುಕಿ ಸೂಳೆಯರೆಸೆದರೇನೆಂಬೆನು 

(ಕೆಬಪು. ೧೦-೭೬). [ನರೆ + ತಲೆ] 

ನರೆದಲೆಗ (ನಾ). ೧. ಕೂದಲು ಬೆಳ್ಳಗಾದವನು ; ನರೆತ ಮಂಡೆ 
ಯಂವನಂ. ೨. ರಾಗಿ ; ನರೆದಲೆಗನಿದು ನೆಲ್ಲು ಹಾರಕ ಬರಗು ಜೋಳವು 
ಕಂಬು ಉರ:ತರೆದ ರವೆ ಯವೆ ನವಣೆಯಿದೂ ನವಧಾನ್ಯವೆಂದೆನಲು(ರಾಮಠ. 
೧೧-೩೬) ; ಕೆಲರು ಗೋಧಿಯ ಸಾಮೆಯನು ಕೆಲಕೆಲರು ನವಣೆಯ . . 
ಕೆಲರು ನರೆದಲೆಗನನು ಪತಿಕರಿಸಿರಲು (ರಾಮಕ.೧0-4ಏ: ನರೆದಲೆಗ (ರಂಗಿ), 
ನೆಲ್ಲು, ಹಾರಕ, ಬರಗು, ಜೋಳ. ಕಂಬು, ಸಾಮೆ, ನವಣೆ, ಗೋಧಿ ಈ 
ನವಧಾನ್ಯಗಳನ್ನು ತಂದು ಸುರಿದರು (ನಾಣ್ಮುಡಿ. ೩೧); ರೀಹಿ (ವ್ರೀಹಿ-ಬತ್ತ) 
ಹೆಚ್ಚೋ ನರೆದಲೆಗ (ರಾಗಿ) ಹೆಚ್ಚೋ ಎಂಬ ವಾದ ಹುಟ್ಟಿತು (ನನ್ನೂರು. 

[ನರೆದಲೆ + - ಗೃ) 


೩೫). 


೪೩೮೭ 


ನರೇಂದ್ರ 


ನರೆದೊಡು (ಕ್ರಿ). ಬಿಳಿಯಂ ಕೂದಲನ್ನು ಹೊಂದಂ, -ಪಡೆ ; ಕೂದಲು 
ಬೆಳ್ಳಗಾಗು : ಕೆನ್ನೆ ನರೆದೊಟ್ಟು ಶಿಥಿಲತ್ವವಳವಟ್ಟು ನೆಟ್‌ ಮುನ್ನಿನಂಗ 
ಎಕಾರಮಂ ಬಿಟ್ಟು ಹೋಗಿ ಧಾತಂಗಳು ಪಲ್ಲಟವಾದವು (ಸಿದಾ. ೦-೪೦). 
[ನರ್ಯೆ + ತೊಡ್ಮು) 
8| ನರೆದೋಲು (ಕ್ರಿ). ೧. ಬಿಳಿಕೂದಲು ಕಾಣಿಸಿಕೊಳ್ಳು ್ಸಿ. ವಿ. ವಪ್ಪಾಗಂ; 
ವೃದ್ಧಾಪ್ಯವನ್ನು ಹೊಂದು. 
ನರೆದೋಅದರ್‌ - ಮುಖಪ್ಪಿಲ್ಲದವರಂ; ದೇವತೆಗಳು: 
“ಅಮರ್ದುಣಿಸುಗಳ್‌, ಕನಸಿಲ್ಲದರ್‌, ನರೆದೋಅದರ್‌, ಎವೆಯಿಕ್ಕದರ್‌ 
. ಅಚ್ಚರರ್‌ (ಬೋಳೆಯರ*)- ಈ ೯ ದೇವರ್ಕಳ  ಪೆಸರ್‌” (ಕಕಸಾ. 
೨-೧೯). [ನರೈೆ *- ತೋಜು)] 
ನರೆನವಿರ್‌ (ನಾ). ನರೆತ ಕೂದಲು ; ಬೆಳ್ಳಗಾದ ಕೂದಲು; ಬಿಳಿಯ 
ಕೂದಲು ; ನರೆನವಿರ ಹೊತ್ತು ನಡುಗು: ಮಂಡೆ ಬಿಳ್ಳ ಮೊಲೆ ತೆರೆ 
ಮ:ಸುಂಕಿದ ಮುಖಂ ... ಜೋಲ್ವ ಗಲ್ಲಂ ಮಿಸುಪ ವೃದ್ಧವನಚರಿ 
ಯೊರ್ವಳಾಪಣ್ಣಗಳಂ ಸವಿದು . . . ಏಟುಂಜವ್ವನಂಬಡೆದಳು (ಸಮ್ಮಕ್‌. 
೦೦-೪೩). [ ನರ್ಯೆ * ನವಿರ್‌] 
ನರೆಪ (ನಾ). ಕೂದಲು ನರೆತವನು,-ಬೆಳ್ಳಗಾದವನು ; ಮುದುಕ ; 
ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ ಜೀವವಿಯೋಗಮಪ್ಪುದೆಂದಿರದೆರ್ದೆಗಪ್ಪು 
ದತ್ತಳಗಮಾ ನರೆಪಂ ನೆರೆವಂದು [ಪಾಕಾಂ. ನರೆಬಂದ] ಪೊಂಗಳಂ ಸುರಿವೊಡ 
ಮಾರೊ ಸೈರಿಸುವರಾತನ ಪಲ್ಲಿಲಿವಾಯ ನಾತಮಂ (ಪಂನಛಾ. ೪-೦೦೧). 
[ನರೆಪು + -ಅ್ಯ] 
ನರೆಪು (ನಾ). ಕೂದಲು ನರೆಯುವಿಕೆ.-ಬೆಳ್ಳಗಾಗುವಿಕೆ. "ನರೆಪ' 
ಪರಾ. [ನರೈ * - ಪ್ಯ./ತಮಿ. ನರೈಪ್ಪು: ತೆಲು. ನರವು] 
ನರೆಯಂಗಲ್‌ (ನಾ). ಒಂದಂ ಊರಿನ ಹೆಸರಂ; ನ ಈಗಿನ ಧಾರವಾಡ 
ಜಿಲ್ಲೆಯ ನರೇಗಲ್ಲು: ಸ್ವಸ್ತಿ ವಿಕ್ಕ (ಕ್ರ)ಮಾದಿತ್ಯ ಪ್ರಿಥು(ಥಿ)ವಿವಲ್ಲಭ 
ಲೋಕಮಹಾದೇವಿಯರಾ ಲೋಕೇಶ್ವರದಾ ನರೆಯ:ಜ್ಲಲ್ಲ ಪನ್ನಾಸಂಗಳಾನಿತ್ತ 
(ಇಆ. ೩, ೦೬೭-೨; 7ನೆಯ ಶತ); ನರೆಯಂಗಲ್ಲ ಸಾಸಿರ್ವ್ವರ ತುಟುಪಿನೆ 
ಪ್ರಯ್ಕಲೊಳ್‌ (ಎಇ. ೪1, ೧೬೩-೨; 780); ಆಚಾರ್ಯ ರಾಜಗುರು 
ವಿರ್ಮಶಕ್ತಿದೇವರುಂ ನರೆಯಂಗಲ್ಲ ಮಹಾಜನಂಗಳುಂ , . « ಇನ್ರಿವರ 
ಸವ:ಕ್ಷದಲ್ಲಿ (ಕಕುಲ. ೧೭-೦೦; 30ವೆಯ ಶತ). 
ನರೆಯಂಗಲ್‌ ಪನ್ನೆರಡು-ಒಂದು ಪ್ರಾಂತದ ಹೆಸರಂ : ನರೆಯಂಗಲ್‌ 
ಪನ್ನೆರಡಅಕೊಳಗಣ ಉಮ್ಮಚಿಗೆಯಂ ಸರ್ವಾಭೃಂತರಸಿದ್ಧಿಯಾಗಿ . , 
ುಡೆ (ಎಇ. ೫X, ೬-೧೦; 1012). 
ನರೆಯೇಟು (ಕ್ರಿ). ೧. ಕೂದಲಂ ಬೆಳ್ಳಗಾಗು. ೨. ಮುಪ್ಪಾಗಂ ; 
ವಂಂದಿಯಾಗು. ೧, ೨ : ವಾರ್ಧಿಯಂತೆ ತೆರೆಯೇಅದೆ ಕೋಡಗದಂತೆ 
ಶಾಖೆಯೊಳ್‌ ನಡೆಯದೆ ಪೊಟ್ಟೆ [ ಪಾಕಾಂ. ಪೋದೆ]ವೋದ ಮರದಂತೆ ಕರಂ 
ನರೆಯೇಜದಿಟ್ಟು ಮುಪ್ಪಡಸದ ಮುನ್ನಮೇಕೆ ಮನುಜರ್ಮುಜಕಿದಿಕ್ಕರೊ 
ಮೋಹಮುಲ್ಲನಂ (ಮಲ್ಲಿಪು. ೧೩-೯೪) ; (ಇ೫ವ್ಯಸಾ, ೦೦೩೧ ನೋ). 
[ನರೆ * ಏಟ್ಟು (ಆ ಏಖ್‌,) 
ನರೆವೆಣ್‌ (ನಾ). ಕೂದಲು ನರೆತ ಹೆಣ್ಣು ; ಮಂದುಕಿ: ನರೆವೆಣ್ಗಳೊಡ 
ನಾಡೆ ಮುಪ್ಹಹುದೈಸೆ (ಛರಡ. ೭೬-೦೨). [ನರೆ + ಪೆಣ್‌) 
ನರೇಂದ್ರ (ನಾ). ೧. ಅರಸ; ದೊರೆ: ರುಂದ್ರಾಂಭೋಧಿಪರೀತ 
ಮಹೀಂದ್ರರದಾರಿನ್ನರೀ ನರೇಂದ್ರಂ ಸಾಕ್ಷಂದಿಂದ್ರಂ ತಾನೆನೆ ಸಲೆ ನೆಗಟ್ಲಿಂ 
ದ್ರೇಂದ್ರನ ತೋಳೆ ತೊಟ್ಟಿಲಾಗಿರೆ ಬಳೆದಂ (ಪಂಪಥಾ. ೦-೪೪) ; ಉದ್ವ ತೊ 
ನರೇಂದ್ರಕಂಠಕದಳೀಚ್ಛೇದೈಕದಕ್ಷೂಸಿ (ಶಾಂತಿಪು. ೨-೨೦) ; ಚತುಷ್ಟಾದಿ 
ತದ್ಭೇದದೊಳ್‌ ತಾನಿದು ಶುಂಡಾಳಂ ನರೇಂದ್ರಂ ನಿಮಗೆ ಕುಡುವ 
ನಾಗಿರ್ದಪಂ ನೋಡೆ ದೃಷ್ಟಂ (ಸುಕುಮೂ. ೩-೭). ವಿ. ವಿಷಚಿಕಿತ್ಸಕ ; 


16 


36 


35 


«9 


ನರೇಂದ್ರಚಂದ್ರ 


ವಿಷವೈದ್ಯ: ಗಾರುಡಿಗ. ೩. ಮಾಂತ್ರಿಕ; ಮಂತ್ರವಾದಿ: “ನರೇಂದ್ರ 
[ನೆನಲಾಹಿತುಂಡಿಕಂ) ಪಾರ್ಥಿವನುಂ” (ವಸ್ತು ಕೋ. ೧೨೦-೦೭); “ನೃಪನಲ್ಲಿ 
ವಾದಿಯಲಿ ನರೇಂದ್ರನೆಂದೆನಿಕು” (ವುಂಗರಾ, ೦೪೪-೨೬). 

[ ನೆರೆ * ಇಂದ್ರ] 

ನರೇಂದ್ರಚಂದ್ರ (ನಾ). ರಾಜರಲ್ಲಿ ಚಂದ್ರನಂತೆ ಹೊಳಿಯುವವನ: ; 
ಶ್ರೇಷ್ಠನಾದ ರಾಜ: ಕೃತಿಪತಿ ನರೇಂದ್ರಚಂದ್ರಂ ಕೃತಿಯ ವೇಟ್ನಂ 
ಬುಧಾಬ್ಹವನಕಳಹಂಸಂ (ಉದಂಪೂ. ೭); ರವಿಕುಲನರೇಂದ್ರಚಂದ್ರಂ, 
ತನ್ನ ಕಿರುವೆಂಡಿತಿಯ ಮನಮನೆಂತಾದೊಡಂ ತನ್ನಾಸೆಗೇಳಲೈ ತರಿಸಂದು 
ಹೊರಟನವಳೆಡೆಗೆ (ಶ್ರೀರಾಮಾ. ೬೬-೩೩೬), [ ನರೇಂದ್ರ + ಚಂದ್ರೂ] 

ನರೇಂದ್ರನಿಕಾಯ (ನಾ). ರಾಜರ ಸಮೂಹ, -ಗುಂಪು : ಶಿವ ಎನುತಾ 
ನೆರೇಂದ್ರನಿಕಾಯ ನಡುಗಿತು (ಕುವ್ಮಾದ್ರೋ. ೮-೪೨). 

[ ನರೇಂದ್ರ + ನಿಕಾಯ] 

ನರೇಂದ್ರವಧು (ನಾ). ಅರಸಿ; ರಾಣಿ: ಬಾಣಸಿಗಂ ಮಾಡಮನಾ ನರೇಂದ್ರ 

ವಧುವಂ ತಕ್ಕಯ್ಲಿಕೊಂಡೆ:ಅದಂ (ಬಂಹರಿ. ೯-೩೦). 
[ ನರೇಂದ್ರ + ವಧು] 

ನರೇಂದ್ರಾಸನ (ನಾ). ರಾಜನ ಪೀಠ; ಸಿಂಹಾಸನ : “ಗದ್ದುಗೆ ಪಟ್ಟವಣೆ 
ನರೇಂದ್ರಾಸನಂ” (ಕತುನಿ. 80). [ ನರೇಂದ್ರ + ಆಸನ] 

ನರೇಯಣ "ನಾರಯಣ' ನೋ. 

ನರೇಶ್ವರ (ನಾ). ಅರಸ; ದೊರೆ : ಸ್ವಸ್ತಿಸಮಸ್ತನರೇಶ್ವರಮಸ್ತಕವಿನ್ನಸ್ತ 
ಶಾಸನಂ (ಅದಿಪು. 04-೭೨); ಸಕಲಮೇದಿನೀತಳವನೇಕಚ್ಛತ್ರದಿಂ ಪಾಲಿಸುವ 
ನರೆ:ಶ್ವರನವಂಗಚ್ಛಿದ್ರಮಾಗಿ ನಡೆವುದು (ಶೈಮಿಫಾ. ೨-೨೬). 

[ನರ * ಈಶ್ವರ] 

ನರ್ಕುಟಕ (ನಾ). [ಛಂದ] ಪ್ರತಿಯೊಂದು ಪಾದದಲ್ಲಿಯೂ ಹದಿನೇಳು 
ಅಕ್ಷರಗಳಿರುವ ಒಂದು ವೃತ್ತ; ಓ ನಜಭಜಜಲಗ-ಹೀಗೆ ಗಣ 
ನಿಯಮವಿರುವ ವೃತ್ತ. ಇದಕ್ಕೆ "ಕನಕಾಬ್ದನೀಯಂ' ಎಂಬ ಹೆಸರೂ 
ಇದೆ. "ಕನಕಾಬ್ಮನೀಯ', "ನತ್ಕುಟಕ' ಪರಾ. [ಸಂ.] 

ಹಿ ನರ್ಚು, 'ನಚ್ಚು' ನೋ, 

ಡಿ ನರ್ಚು, 'ನಚ್ಚ್ರು' ನೋ. 

ನರ್ತಕ (ನಾ). ೧. ನೃತ್ಯ ಮಾಡಂವವನು ; ರಂಗದ ಮೇಲೆ ಕುಣಿಯು 
ವವನು; ನಟಿ: ಧರೆ ರಂಗಂ ಗಗನಂ ಮನೋಹರತರಂ ನಾಟ್ಕಾಲಯಂ 


ನರ್ತಕಂ ಸುರರಾಜಂ ಸಭೆ ದೇವಮರ್ತ್ಮಸಭೆ (ಆದಿಪು. ೭-೧೨೭) ; 
ಪಾಣಿನಿಯು ತನ್ನ ಅಷ್ಟು ಧ್ಯಾಯಿಯಲ್ಲಿ . , . ನಾಟ್ಕಗಾರನಿಗೆ ನರ್ತಕ 


ಎಂಬ ಹೆಸರಿದ್ದುದನ್ನು ತಿಳಿಸುತ್ತಾನೆ (ಛಾರದ. ೫5೦). ೨. [ಜೈನ] 
ಸೈನ್ಯದ ಏಳು ವಿಭಾಗಗಳಲ್ಲಿ ಒಂದು. 'ನರ್ತಕಿ' ಪರಾ. (ಸಂ.] 

ನರ್ತಕಾಳಿ (ನಾ). ನರ್ತಕರ ತುಡ, -ಸಮೂಹ: ಪ್ರಕಟಿಸಿದತ್ತು ಪದ್ಮಜನ 
ಪಕ್ಕದೊಳ* . . . ಗಾಯಕಪ್ರತತಿ ವಂದಕಮಂಡಳಿ ನರ್ತಕಾಳಿ (ಶುಷ್ಪಪು. 

[ನರ್ತಕ * ಆಳ್ಮಿ ( ಎ ಆಲ್ಮೀ)) 

ನರ್ತಕಿ (ನಾ). ೧. ನೃತ್ಯ ಮಾಡಂವವಳು ; ನಟಿ: ಕುಡುಪುಂ ಕಯ್ಕುಂ 
ಜತಿಯೊ೪* ತಡತಡವರೆ ವಾದತಂಗೆ ಪುರ್ವಿಂ ಜತಿಯಂ ತೊಡರದೆ 
ನಡೆಯಿಸಿ ಪುರ್ವದೆ ಕುಡುಪೆನೆ ನರ್ತಕಿಯೆ ಸಭೆಗೆ ವದಕಿಯಾದಳ?' (ಅದಿಪು. 
೯-೩೨); ನರ್ತಕಿಯರಾಟಗಳ ನೋಡಲು ಮುತ್ತುತಿಹ ವೆಂತರರ ಜಡಿಕೈದತ್ತ 
ತೊಲಗಿಸಿ . . . ಓಜೆಗೊಳಿಸಿದರದುರಪಡಿಯ ಅರು (ಸಾಳ್ಮಛಾ. ೩೩-೩೭) ; 
ಕಡುತೋರಮಲ್ಲದಗ್ಗ ದ ನಿಡಿದಲ್ಲದ ಕಿಜಿದುವುಲ್ಲದತಿ ಬಡವಲ್ಲದ ಮುಡುಬಭ್ಲ 
ದವಯವಂಗಳನೆ ಇಡರಿಸುವಂಗನೆಯೆ ಲಲಿತನರ್ತಕಿಯೆನಿಪಳೀ (ಲಾಸ್ಕರಂ. 
೧-೪೪) ; ರಂಭೆ ಮೊದಲಾದ ಅಪ್ಸರಸ್ತ್ರೀೀಯರೇ ಇವನ ನರ್ತಕಿಯರ: 
(ನೀತಿಜಂ- 1೪, ೮). ವಿ. [ಜೈನ] ಸೌಧರ್ಮೇಂದ್ರನ ಏಳಂ ಬಗೆಯ 


8-೨೦). 


೪೩೮೮ 


ಕಾ 
ರ 


ನರ್ತನವಿದ್ಯೆ 


ಸೇನಾಂಗಗಳಲ್ಲಿ ಒಂದಂ ; p ಮರ್ತ್ಯಲೋಕದಲ್ಲಿರುವಂತೆ ದೇವ 
ಲೋಕದಲ್ಲೂ ರಾಜ್ಯಾಂಗವ್ಯವಸ್ಥೆ ಇದೆ. ಸೌಧರ್ಮೇಂದ್ರಾದಿ 
ಇಂದ್ರರಿಗೂ ಸೈನ್ಯವಿದೆ. ಆ ಸೈನ್ಯವನ್ನು ಅನೀಕವೆಂದಂ ಕರೆಯು 
ತ್ತಾರೆ. ಆ ಸೈನಿಕರಿಗೆ ಅನೀಕದೇವತೆಗಳೆದು ಹೆಸರಂ. ಇವರಿಗೆ 
ವೈಕ್ರಯಿಕ (ನಾನಾರೂಪವನ್ನು ತಾಳಬಲ್ಲ) ಶಕ್ತಿಯಿದೆ. ಇವರು 
ಏಳು ಬಗೆಯ ರೂಪವನ್ನು ತಾಳಿ ಇಂದ್ರನನ್ನು ಸೇವಿಸುವ 
ಸೇನಾಂಗವೆನಿಸಂತ್ತಾರೆ. ಅವು ಯಾವುವೆಂದರೆ ೧. ವೃಷಭ ಇ ಎತ್ತು. 
೨. ರಥಎ ತೇರು. ೩. ತುರಗ ಕುದುರೆ. ೪, ವಂದಗಜ ೩ ಆನೆ. 
ಜಿ. ಪದಾತಿ ಅಥವಾ ಭೃತ್ಯವರ್ಗ-ಕ:ಲುಬಲ. ೬. ನರ್ತಕ ಅಥವಾ 
ನರ್ತಕಿ - ನಾಟ್ಯವಾಡ:ವವರು. ೭.-ಗಂಧರ್ವ ಎ ಸಂಗೀತಗಾರರು. 
ಈ ವಿವರಗಳು ಸರ್ವಾರ್ಥಸಿದ್ಧಿ ಮೊದಲಾದ ಜೈನಗ್ರಂಥಗಳಲ್ಲಿ 
ದೊರಕುತ್ತದೆ : ಹಸ್ತ್ಯಶ್ವರಥಪದಾತಿವೃಷಭಗಂಧರ್ವನರ್ತಕೀಪ್ರಮ:ಖ 
ಸಪ್ತಾನೀಕಸಮೇತನುಂ (ಆದಿಪು. ೬-೦೩ ವ); ಗಜತುರಗಸ್ಮಂದನಪದಾತಿ 
ಗವೇಂದ್ರ ಗಂಧರ್ವ ನರ್ತಕೀಪ್ರಮುಖ ಪ್ರಧಿತಸಪ್ತಾನೀಕಸಂಯಃತನುಂ 
(ನೇಮಿಪು. ೨-೩೨ವ); ಗಜತುರಗಪದಾತಿರಥಗಂಧರ್ವನರ್ತಕೀವ ಓಷಭವಿಕಲ್ಪದಿಂ 
ಸಪ್ಪವಿಧಮಂಗರಕ್ಷಕರ್‌ ಪದಿನಾಜುಸಾಸಿರಂ  (ತತ್ಮಪ್ರ. ೦೪೪): 
ಸಿಂಧುರಘಟಾಸಂದೋಹದಿಂ ನವನರ್ತಕೀನಿವಹದಿಂ ಗಂಧರ್ವ 
ಸಂದೋಹದಿ:ದಿದು ಸಪ್ತಾಬ್ಬಿಯೆನಲೈ ಸಪ್ತೆವಿಧಸೇ:ನಾಚಕ್ರಮೇನೊಪ್ಪಿತೊೋ 
(ಪುಷ್ಕಪು. ೧೪-೪೬). ೩. [ಸಂಗೀತ] ಒಂದು ರಾಗದ ಹೆಸರು: ನರ್ತಕಿ 
ಕಕುಭ ಷಡ್ಡ ಕೌಶಿಕಿ ಭ್ರಮಾಳೆ ಪಂಚಮಭ್ರಮಾಳ ಪಂಚಮಗಾಂಧಾರ 
ರೂಪಸಾಧಾರಣವೆಂಬೆಳುರಿಂಗಂಗಳಿಂ 
(ವಿವೇಕ. ೨೩೩). [ಸಂ. ನರ್ತಕೀ] 

ನರ್ತನ (ನು). ರಂಗದ ಮೇಲೆ ನಡೆಯುವ ನಾಟ್ಯಾಭಿನಯಂ ; ನೃತ್ಯ; 
ನಾಟ್ಯವಾಡಂವುದು ; ಕುಣಿತ: ಖೇಡನನರ್ತನ ಹಾಸ್ಕವನಾಡಂಬರ 
ನಟನವೆ:ಣುವಾದನಗೇಯಕ್ರೀಡೆಗಳಿಂ. . . ರಾಮಕೃಷ್ಣರಿರ್ದವಸರದೆೊ೪* 
(ಜಗವಿ. ೪-೪೮) ; ಗಣನಾಥವಕ್ವಸರಸೀರುಹಕೇಳಿನಿವಾಸದಲ್ಲಿ ನರ್ತನಮ 
ನೊಡರ್ಚಿ . . . ಇನಿಸು ಬಬ್ಬ ವಂಗ್ವನಿತೆ ವಿಶ್ರವಿಸಿರ್ಕೆ ವ:ದಾನನಾಬ್ದ 
ದೊಳ್‌ (ಪ್ರಷ್ಟಪು. ೧-೭); ನರ್ತನದಿಂ ನವಶಕ್ತಿಯು ಹೊಮ್ಮಿ . . . 
ತೋರ್ಪುದು ಸುಖದುಃಖಗಳನು ! ೧೯. ೧೫); ಸರಳಳು 
ವೈದ್ಯನಾಥರಲ್ಲಿ ನರ್ತನವನ್ನು ಕಲಿಯುತ್ತಿದ್ದಳು (ಕಲಾಸ. ೨೧). [ ಸಂ.) 

ನರ್ತನಗಾತಿ "ನರ್ತನಗುರ್ತಿ' ನೋ. 

ನರ್ತನಗಾರ್ತಿ, ನರ್ತನಗಾತಿ (ನಾ) ನೃತ್ಯಮಾಡುವವಳಂ ; ನರ್ತಕಿ: 
ಸುರಣರ್ತಕಿಯರೆೊಳು ಮತ್ಸರವಾಂತರೀ ನರೆನರ್ಶನಗುರ್ತಿಯರ ಪರ 
ಮೋತ್ಸವದೆ ನೋಡುತ ಬಂದ (ಮೋಹತ. ೪೨ ೩೪). ನರ್ತನಗಾತಿ : 
ಗುಡಿಗುಡಿಗಳ ನರ್ತನಗೂತಿಯರೊಳು ಪೆರ್ಬಡಿಸುವ ಗೀತಶಬ್ದಗಳ ವಡಿ 
ತಪ್ಪದೆ ಕೆೊೀಲಚಾರಿಗಳಿಂದ ಜಕ್ಕುಡಿ ಮೆಜದುವು ದೇವಾಲಯದಿ 
(ಮೋಹತ. ೧೮.೭); ತಾಳದುದ್ದಳಿಗಿ? 


ಸಪ್ತಸ:ಧಾರಣಜಾತೀಯ`ಂಗಳು 


(ಪಾಂಡೆಜ. 


ನರ್ತನಗಾತಿಯ ಮೇಳ ವಿದ್ವತ್ವಭೆ 

ಸುರರ ಜಾಲಕ್ಕೆ ಹಸೆಯಿತ್ತು ಬೀಳ್ಕೊಟ್ಟು (ಮೋಹತ. ೪೨ ೩೭). 
[ ನರ್ತನಗಾಣಿ 1 - ತ್ಮಿ (ಆ. ಇತ್ತಿ) ] 

ನರ್ತನಗಾಜ (ನಾ). ನೃತ್ಯ ಮಾಡೆಂಪವಗು : ನರ್ತಕ. "ನರ್ತನಗರ್ತಿ', 
ಪರಾ. [ ನರ್ತನ * - ಗಾಜ (ಇ - ಕಂಜ). 

ನರ್ತನಗೃಹ (ನಾ). ನೃತ್ಯವಂಂದಿರ; ನಾಟ್ಕಶಾಲೆ : ಜಗಬೆನಳ್‌ ನಾಲ್ಬ್ಬುಭು 

- ಸಾಹಿತ್ಯಲೀ ಲಾಗೃಹಂ ಭಗದಜ್ಜ್ಜೈನಮತೋಕ್ಕಿ 
ನರ್ತನಗೃಹೆಂ (ಪುಷ್ಮಪು. ೧.೭೬). [ನತಗನ* ಗೃತಿ) 

ನರ್ತನವಿದೆ (ನಾ). ನಾಟ್ಕ; ನೃತ್ಯಕಲೆ: ಮಕ್ಕಳು ನರ್ತನವಿದ್ಮೆಯ ಕಲಿತರೆ) 


[ನರ್ತೆ * ವಿದೆ] 


ಶಿಂಂಶಿವರ್ವುನೆಸೆ ಎಂ. . 


(ಇಂಚಾಪ. ೪೭ ೨೧). 


ನರ್ತನಶಾಲೆ 


ನರ್ತನಶಾಲೆ (ನಾ), ಎ ನರ್ತನಗ್ಮಹ : ಮತ್ತಮಾ ವನಂಗಳಲ್ಲಿ ಚಿತ್ರಶಾಲೆ 
. ನರ್ತನಶಾಲೆ ಗುನಶಾಲೆ ಕ್ರೀಡಾಶಾಲೆ » _ತರುವಾಟಿಗಳ 

ತಣ್ಣೆಳಲ್ಲಳೊಳಗೆಯುಂ (ವಿವೇಕ: ೨೨೮). [ನರ್ತನ ಶಾಲೈ) 

ನರ್ತನಸ್ಮಳ (ನಾ). ಎ ನರ್ತನಸ್ಕಾನ : ರಂಗಃ - ನರ್ತೆನಸ್ಮಳವುಂ. ರಂಗ 
ವಲ್ಲಿಯುಂ (ಕಾರಕ್ಕ. 30೪). [ನರ್ತನ ಸ್ಥಳ (ಎ ಸ್ಮಲ) ' 

ನರ್ತನಸ್ಥಾನ (ನಾ). ರಂಗನಂಂಟಪ ; ರಂಗಸ್ಥಳ : "ನರ್ತನಸ್ವಾ ನಮದು 
ರಂಗಮಕ್ಕು” (ಮಂಗರಾ. 39-೬), [ನರ್ತನ * ಸ್ಥಾನ] 

ನರ್ತನೋತ್ಸವ (ನಾ), (ಒಂದು ದಿನ ಅಫವಾ ಅನೇಕ ದಿನಗಳು ನಡೆ 
ಯಂವ) ನಾಟ್ಯಕ್ಕೆ ಸಂಬಂಧಿಸಿದ ಸಂತೋಷಸಮಾರಂಭ,-ಉತ್ಸವ: 
೮೬ನೆಯ ಪ್ರಕರಣದ ನರ್ತನೋತ್ಸವದಲ್ಲಿ ಎಲ್ಲ ನವೀನ ಪಾತ್ರಗಳು 
ಸಾಮುದಾಯಿಕವಾಗಿ ನಮ್ಮ ಚಿತ್ತದಲ್ಲಿ ನೆಲಸುತ್ತವೆ (ಸಮಜೀ. ೨೪ ಏಕೆ). 

[ ನರ್ತನ * ಉತ್ಸವ] 

ನರ್ತಿಣಿ (ನಾ). ನರ್ತಕಿ: ನಾಟ್ಯ ಮಾಡುವವಳು : ನರ್ತಿಣಿಯ ತೆರ 
ದೊಳಗೆ ಲೋಕವಿದೊರ್ತಿಪುದು ತ್ರೈವಾಯು ಬಿನಿಯೊಳು ಸುತ್ತಿಹುವು 
(ಪಶುಧಾ - ೧-೦೪) : ಸಿಡಿಲ ಮುರಜಂಬರವೆ ತೆರೆ ಅರಲ್ಪಿಡಿವ ಪ್ರಷ್ಟಾಂಜಲಿಯ 
ಮಳೆ ಬೆಮರೊಡೆದ ತೆರೆದಿಂ ನಟಿಸೆ ಕುಡಿಮಿಂ ನರ್ತಿಣಿಯು 
(ಜರಾಮಾ. ೧೧೦-೪೬). "ನಚ್ಚಣಿ? ಪರಾ. [ಆ ಸಂ. ನರ್ತಿನೀ) 

ನರ್ತಿಸು (ಕ್ರಿ). ೧. ಕುಣಿ; ನಾಟ್ಯಮಾಡು : ಕುಡುಮಿಂಚಿನ:ತೆ ಮೇಗೊ 
ಗೆದು ನಾರದಂ ನರ್ತಿಸಿದಂ (ಪಂಪಧಾ, ೧೨-೧೮೯): ಭೂತಗಣಂ ಪೆ:ರಾನೆಯ 
ನೆಣನಂ ತಿಂದೆರ್ದಾನಂದದೆ ಕೂಡೆ ನಲಿದು ನರ್ತ್ತಿಸುತಿಕರ್ನೃಂ (ಎಕ. ೪111, 
ಸಾಗರ. ೧೦೯-೩೯; 1042); ಶ:ರದೆಯೆ ನರ್ತಿಸುಗೆ ನಲಿದೊಲಿದೆನ್ನ ಜಿಹ್ವೆ 
ಯಲಿ (ಕುವ್ಶಾಆ. ೧-೩) : ನರ್ತಿಸು, ತಾಯೆ, ಅಜಜಾಯೆ, ಮಮ ಮಸ್ತಕ 
ನೀರೇಜದಲಿ! (ಅನಿಕೇ. ೧-೧). ೨. ಆಡು ; ಚಲಿಸು: ಭೂಭೃತ್ತಿಲಕನ 
ಸಿತಾತಪತ್ರದ ಕೆಲದೊಳ್‌ ನರ್ತಿಸಿತು ಧವಳಚಾಮರಯೆ೨ಗಳಂ (ಕಾದಂಪೂ- 
೪೭೨). [ನರ್ತನ .. ಇಸ್ಕು) 

ನರ್ದನ (ನಾ). (ದನಗಳ) ಗುಟುರು: ಗರ್ಜನೆ: ಜನಾರ್ದನ 
ನಾಡುತ್ತುಮಿರ್ದ ಪದದೊಳ? ದೆಸೆಗಳ್‌ ವಾರ್ಡನಿವಿಡಲದ್ಳು ತವೃಷನರ್ದನ 
ವಣ್ಮಿದುದದೊಂದು ವಜ))ಶನಿವೊಲ್‌ (ಆಗವಿ. ೫-೩೪). [ಸಂ.] 

ನರ್ಮ, (ನಾ). ೧. ಆಟ ; ಲೀಲೆ ; ಕ್ರೀಡೆ: ವಿನೋದ. ೨. (ಶೈಂಗಾರ 
ದಲ್ಲಿನ) ಪರಿಹಾಸ; ನಗೆ: “ಸ್ತ್ರೀ ಪುರುಷರ ಪರಿಹಾಸ" (ಅಮರ. ಟೀಕೆ). 


ಕಾಗಿ ಸಿ 
[ers 


೩. ಚೆಲುವು; ಸೊಗಸು: ಕೂರ್ಮೊನ್ನತಮೆನಿಸಿರ್ದ ಪದಂಗಳ್‌ 
ನರ್ವ೯ವಮುನಾದರಿಸಿದವು ಮಡಂಗಳ (ಸುಕುಮಾ, 8-೩೦ ರಗಳಿ). 


), ಸಂತೋಷ : ಉಲ್ಲಾಸ : ಧರ್ಮಮೆ ದೇಹಿಗ(ವಿ)ಹಪರ ಶರ್ಮಕ್ಕೆ 
ನಿದಾನಂ . . . ನರ್ಮದಿನೆಸೆಗುತ್ಕಟಳತ್ಕರ್ಮಂ ಪ್ರತ್ಯಕ್ಷಫಲವ;ನೀವುದು 
ಪುಸಿಯೇ (ಪುಷ್ಕಫು. 4-೧೦6). [ ಸಂ. ನರ್ಮನ್‌] 

ನರ್ಮ, "ನರವು ' ನೋ. 

ನರ್ಮಕಥೆ (ನಾ). ವಿನೋದದ ಪ್ರಸಂಗ,-ಘಟನೆ: ಈ ನರ್ಮಕಥೆ 
ಯನ್ನು ತನ್ನ ಚಿತ್ತದಲ್ಲಿ ಬಚ್ಚಿಟ್ಟು ಜೋಪಾನವಾಗಿ ಕಾಪಾಡಿಕೊಂಡು 
ಬಂದಿದ್ದಳು (ಕಾವ್ಯಸ, ೪೯). [ನರ್ಮ, - ಕಥೆ] 


ನರ್ಮಕುಂಜ (ನಾ). ವಿನೋದವಾಗಿ ಕ್ರೀಡಿಸುವ ಲತಾವಎಂಂಟಪ 
ಕ್ರೀಡಾಸ್ಕಾ ನ; ಕೇಳೀಸದನ: ಕವಿಯ ಹೃದಯವೆ ನರ್ಮಕುಂಜ 


ಕವಿತಾಸತಿಗೆ (ಗಿಳಿವಿ. ೨೧-೧೮). [ ನರ್ಮು * ಕುಂಜ) 
ನರ್ಮಗೋಷ್ಠಿ (ನಾ). ವಿನೋದದ ಗೋಷ್ಠಿ: ಸಂತೋಷಕೂಟ : 
ನಯಸಂಪನ್ಮ್ನನತೀವಯವ್ಹನಯುತಂ ರೂಪಾನ್ವಿತಂ ನರ್ಮಗೋಷ್ಠಿಯ 
*ನಾಳ್ವಂ ... ಉತ್ಸಾಹಿಯೆನಿಪ್ಪನೊಳ್ನೆರೆವ ಪೆಣ್ಗು ರಂಭೆಯೇಂ ಸಾಟಿಯೇ 


(ರಾಜೀ. ೦೧-೦೪೦). [ನರ್ಮು +೬ ಗೋಷ್ಮಿ] 


೪೩೮೯ 


ಲಾ 


20 


26 


40 


ನರ್ವಲ್‌ 


ನರ್ಮದೆ (ನಾ). ೧. ಸಂತೋಷಪಡಿಸುವವಳು ; - ನಗಿಸುವವಳು. 
ಪಿ. ಒಂದು ನದಿಯ ಹೆಸರಂ : ಐ ಭರತಖಂಡದಲ್ಲಿ ಬಹಳ ಪವಿತ್ರ 
ವಾದುದೆಂದು ಭಾವಿಸುವ ಗಂಗೆ, ಯಮಂಜನೆ,. ಗೋದಾವರಿ, 
ಸರಸ್ವತಿ, ನರ್ಮದೆ, ಸಿಂಧು ಮತ್ತು ಕಾವೇರಿ ಎಂಬ ಏಳು ವಂಹಾ 
ನದಿಗಳಲ್ಲಿ ಒಂದು : “ಮೇಖಳಕನ್ಯಾ, ನರ್ಮದಾ, ರೇವು ಈ ೩ 
ನವರ್ನಿದೆ” (ಹಲಾಯು, ೧೧೧-೫೨) : ನರ್ಮದೆಗೆ ಹೋದರೆ ಕರ್ಮ ತಪ್ಪೀತೇ? 
(ಗಾದೆ). [ಸಂ. ನರ್ಮದಾ) 
ನರ್ಮದ್ಯುತಿ (ನಾ). ೧. ಸಂತೋಷಕರವಾದ ಬೆಳಕಂ : ನಿರ್ಮಲಜಲಕಲ 
ನಾದಾಹ್ಲಾದಿನಿ ನವಶಶಿನರ್ಮದ್ಯುತಿಸಂವಾದಿನಿ ಗಂಗೆ ತರಂಗಿಣಿ ಮಂಗಳ 
ವೆರೆಯೆ: (ಗಣೇಶ. ೧೫-೩೮೦). ೨. [ಕಾವ್ಯಮಿಾ] ನಾಟಕವೇ ಮೊದಲಾದ 
ರೂಪಕಗಳಲ್ಲಿ ಇರಬೇಕಾದ ಅರುವತ್ತುನಾಲ್ಕು ಸಂಧ್ಯಂಗಗಳಲ್ಲಿ 
ಒಂದು ; ಪ್ರತಿಮುಖಸಂಧಿಯಲ್ಲಿ ಆರನೆಯ ಅಂಗ; ' ಪರಿಹಾಸ 
ದಿಂದ ಹುಟ್ಟಿದ ಧೈರ್ಯ ಅಥವಾ ಸಮಾಧಾನ, ದೋಷವನ್ನು 
ಮುಚ್ಚಲು ಬಳಸುವ ( ಸಂ.] 
ನರ್ಮಲಿ (ನಾ). ಒಂದಂ ಬಗೆಯಂ ಗಿಡ : ಇಬ್ಬದಿಯ ಆಡಸೋಗೆ, ನರ್ಮಲೀ 
ಗಿಡಗಳ ಬೇಲಿಗಳಿಂದ ಬೆಲ್ಲಗೆಡ್ಡೆ ಮ ಬಾಳಕ ಸುಟ್ಟ ವಾಸನೆ ಮೂಗಿಗೆ 
ಬಡಿಯಿತು (ಮೂರುದಾ. ೯0). [17) 
ನರ್ಮವಚನ (ನಾ). ವಿನೋದದ ಮಾತು.-ನುಡಿ : ನಾರಿಯರ ನರ್ಮ 
ವಚನಕ್ಕೆ ನಂದನದ ಮದಾರದಂದದಿ ಕಾಡ ಜೇವು ಹೂವಪ್ಪುದೇ 
(ಸಮ್ಮಕ್‌. ೩-೭೬), [ನರ್ಮ, + ವಚನ] 
ನರ್ಮಸಖ (ನಾ).ಎನರ್ವೂಸಚಿವ : (ಕಿ), (ಸಂ. (ನರ್ಮ+ಸಖಿ+ -)] 
ನರ್ಮಸಚಿವ (ನಾ). ಅರಸನ ಶೃಂಗಾರ ಮತ್ತು ವಿನೋದದ ಕ್ರೀಡೆಗಳಲ್ಲಿ 
ಎತೆಯಲ್ಲಿರುವವನು, ಸಹಾಯಕ; ವಿದೂಷಕ ಮೊದಲಾದವರು; 
ಆಪ್ತಸಚಿನ ; ಅಂತರಂಗದ ಸಹಾಯಕ : ಭೀಮಸೇನನುಮತದೊಳ್‌ 
ನರ್ಮಸಚಿವನುಂ ಪರಿಹಾಸಕೇಳೀಶೀಲನುಮೆನಿಸಿದ ' ವಿದೂಷಕನೆಂದಂ 
(ಗದಾಯು. 3-6 ವ); ಅವನಿಪತಿ ದಿನಪ್ರಥಮಯಾಮದೊಳ* ನರ್ಮಸಚಿವ 
ಸಮನ್ವಿತಂ ಮಂಗಳಗಾಯಿ:ನೀಮುಧುಂಗೀತಮನಾಲಿಸುತ್ತು 
ಮಿರ್ಪಿನಂ (ಮಲ್ಲಿಪು. ೫-3೮) : ಅಂತವರ್‌ ನರ್ಮಸಚಿವರಂತಿಚ್ಛೆಯಂ 
ಪ್ರತಿಪಾಲಿಸಿ ನುಡಿವುದುಂ (ಪರಮಾ. ೧೨-೫೦ ವ); ನರ್ಮುಸಚಿವ 
ಪ್ರಕೋಷ್ಯ್ಮನಿವೇಶಿತ ಸವ್ಯಪಾಣಿಪಲ್ಲವನು೦ (ಕಂದ್ರಪು. ೭-೮೩ ವ); ನರ್ಮ 
ಸಚಿವಪ್ರಸಾರಿತ ಕರಪಲ್ಲವನ್ಯಸ್ತಹಸ್ತಕಮಳನುಂ . . . ಆಗಿ ನಡೆತರ್ಪಾಗಳ್‌ 
(ರಾಜರೇ. ಅವನು ನಯಾಬನ ಅಂತರಂಗದ ಮಿತ್ರನೂ 
ನರ್ಮ ಸಚೆವನೂ ಆಗಿದ್ದನು (ರಜ್ಯೋದ- ೧೪೩) ; ಗೋವಿಂದಭಟ್ಟ. ಗೌಡರ 
ಸರ್ಮಸಚಿನ. ಗೌಡರ ಯೋಜನೆ - ಹಂಚಿಕೆಯ ಅಲಿಖಿತ ರೆಕಾರ್ಡಕೀಪರ್‌ 
(ದೀಪಹ 11, ೪8). [ಸಂ.] 
ನರ್ಮಸಹಾಯ (ನಾ).ಎನರ್ವುಸಚೆವ : ಅತನುವನತಿಶಯದಿಂ ಚುತು 
ತತಿಗಳ್‌ ಬಳಸುವವೊಲೆಳಸಿ ಬಳಸಿದರಂತಾ ಕ್ಷಿತಿಪತಿಸುತೆನಂ `ವಿಟಪಂಡಿತ 
ನಟಪರಿಹಾಸಕಾದಿ ನರ್ಮಸಿಹಾಯರ* (ಅರ್ಧನೇ. ೪-೦೩೩). 
[ ನರ್ಮ + ಸಹಾಯ) 
| ನರ್ಮಾಲಾಪ (ನಾ). ವಿನೋದದ ಮಾತು: ನಗೆನುಡಿ: ಪಲವುಂ 
ನರ್ಮಾಲಾಪಂಗಳಿಂದವೆ ಸುಖಸಇಯುಮಾನಸ್ವೂಂತನಾಗಿ ರಾಜಾಧಿರಾಜಂ. .. 
ಪೋವುದುರ (೪0. ೪೧೭. [xc] 
ನರ್ಮೋಕ್ತಿ (ನಾ). ೭ಎನಎರ್ಕಾಲಾಪ: ಪರಿಪರಿಯ ನಿರ್ಮೊಕ್ತಿಗಳ ಬಂಧುರ 
ನೆನೆದಂಬುರುಹಮುಖಹುರು ತಾಳಿದರು ಕೃಷ್ಣಾತ್ಮ 
[(ಸಂ.) 


ಹಾನ್ಯ. 


೧೦-೧೩ ವ): 


9 
v 


ವಿಹಾರುಗಳನು 
ಭಾವನೆಯ (ನಿಛಾಗ. ೧೦-೨೬-2೪). 


| ನರ್ವಲ್‌ `ನಜುವಲ್‌` 


~ 
ಎಲಿ, 


ನರ್ವಾಳಿ 


ನರ್ವಾಳಿ (ನಾ), ಒಂದಂ ಬಗೆಯ ಗಿಡ : (ಮೃಶಿಗಿ. 
೨೪-೪೫೪). [7] 
ನರ್ಸ್‌, ನರಸು, ನರ್ಸು (ನಾ). ರೋಗಿಗಳಿಗೆ ಆರೈಕೆಮಾಡುವ ದಾದಿ ; 
ದಾಯಿ : ನಮ್ಮ ಆಫೀಸಿನಲ್ಲಿ ಕಂಪೌಂಡರ್‌, ಅಕೌಂಟೆಂಟ್‌ , , . ನರ್ಸ್‌ 
ಕೂಡಾ ನಾನೇ ನಾನು (ಸೀತಾರ. 93) ; ಗುಲಾಬಿಯಂಥ ಚಂದದ ನರ್ಸ್‌ 
ಇದ್ದಾಳಾದರೆ ಅವಳನ್ನಾದರೂ ನೋಡಿ ಕಾಯಿಲೆಯ ಜನ ಬಂದಾರಲ್ಲ ? 
(ಕಾರುದಾ. ೧೮೦). ನರಸು: "ನರಸಮ್ಮ' ಪರಾ, ನರ್ಸು; ಓರ್ವ ನರ್ಸಿನ 
ಸಹಾಯದಿಂದ ಪರೀಕ್ಷೆ ನಡೆಯಿಸಿದ ಡಾಕ್ಟರು |, ಗಾಬರಿಯ ಧ್ವನಿಯ 
ಲ್ಲಿಯೇ ಹೇಳಿದರು (ಸಮಜೀ. ೧೦೦೪). ` [ € ಇ0. Norse] 
ನರ್ಸು "ನರ್ಸ್‌' ನೋ. 
ನಲ್‌ (ಗಂ). ೧. ಒಳ್ಳೆಯ ; ಉತ್ತಮವಾದ ; ಶ್ರೇಷ್ಠವಾದ : 
“ನಲ್ಲೆಂದೊಳ್ಳಿ ತು”(ಕತುನಿ. ೦೦೦). "ನಲ್ಲೂಣ', "ನಲ್ಲುದುರೆ', "ನಲ್ತಪ? 
ಪರಾ, ೨. ಅಂದವಾದ ; ಸೊಗಸಾದ; ಮನಸೆಳೆಯಯವ : “ನಲ್‌ 
ನಯಕ್ಕೆ ಸಕಮದು? (ಶರ. 93೫. "ನಲ್ಲಾಡಿ', ನಲ್ಹವ್ವನೆ?, "ನಲ್ವೆ ಅ? 
ಪರಾ. ೩. ಹಿತವಾದ ; ಪ್ರಿಯವಾದ ; ಪ್ರೀತಿಯ. "ನಲ್ನುಡಿ? 
"ನಲ್ವರಕೆ', 'ನಲ್ವಾತಂ' ಪರಾ, ೪. ಸವಿಯಾದ ; ಮಧುರವಾದ. 
“ನಲ್ಲಂಪು', "ನಲ್ಲಳಲ್‌', "ನಲ್ಲುಟುಕು', "ನಲ್ಜಂಬಂಲ', 
"ನಲ್ಲಂಣಿಸು' ಪರಾ. ೫. ಹರಿತವಾದ ; ತೀಕ್ಷ್ಣವಾದ. "ನಲ್ಲಂಬಂ' 
ಪರಾ. ೬. ಅತಿಶಯವಾದ ; ಹೆಚ್ಚಾದ. "ನಲ್ಲೊಗ' ಪರಾ. 
ನಲ್ಲದು ಎ ಒಳ್ಳೆಯದಂ : ನಲ್ಲದು ನನ್ನುಮನ್‌ ನನ್ನೆಗ್ಗತನಮುಮನ್‌ 
ಬಿಟ್ಟು ಕಳೆಯೀಗಳ್‌ (ಅಂತಿಗೊ. ೩-೮೦). ನಲ್ಲವರ್‌ ಎ ಒಲಿದವರು ; 
ನಲ್ಲರಂ : ಅಂತೆ ಮಾತಾಡುವ : ರಾಜಕೀರ ಒಲವಲಸ್ಯಿಸಲಾಜದಗಲ್ಲು 
ಪೂವಿನಂಬಾಡೆ ಲತಾವನಂಬುಗುವ ನಲ್ಲವರಲ್ಲಿಯ ನಂದನಂಗಳೊಳ್‌ (ಎಇ. 
XII, ೪೪-೪೬ ; 1112; ಶಾಪಮಂ. 30೬ ನೋ). ನಲ್ಲವಳ್‌ ಎ ಪ್ರಿಯೆಂ ; 
ನಲ್ಲೆ : ಅಳುರ್ವತನುಸಂತಾಪಕ್ಕುಳ್ಳಳ್ಳಿ ನಲ್ಲವಳಿಂಬುಕೆಯ್ವೆಳೆವಸಲೆಯಂ 
ಕೇಳೀಶೈಳಂಗಳಂ .. . ಸೇಲೆಗೆಯ್ದ ನ ದ ಕುಳಿರ್ಕೋಡಿತ್ತಾಗಳ್‌ 
ಮನಂ ಮನುಜೇಂದ್ರನಾ (ವರ್ಧಫು. ೪-೭೨). ನಲ್ಲಾತ ಎ ಸ್ವಾಮಿ; ಒಡೆಯ: 
ನಲ್ಲಾತಂ ಶ್ರೀಮತ್‌ ಸೋಮಯ್ಯ (ಎಕೆ. 1, ಚಿತ್ರದು. ೪೯-೭೦ ; 947): 
ಆನೆವೆಡೆ(ಡ)ಬ್ಲಂ ಮದಗಜಮಲ್ಲಂ ಧಾಲಕೆ ನಲ್ಲಾತಂ ಶ್ರೀ ಕನ್ನರದೇವನ 
ರಾಜ್ಯಂ (ಇಆ, 211, 3೩೭-೨; 951); ಯಸಕ್ಕೆ ನಲ್ಲಾತಂ ಶ್ರೀಕೊಟ್ಟಿಗದೇವನ 
ರಾಜ್ಮಂ (ಸೌಇಇ. ೩1-1, ೪೩-೪; 970) ; ಪರಬಳಧೂರ್ತ್ರಂ ಕೃತಯುಗ 
ಚರಿತನಾಳ್ಗೆ ನಲ್ಲಾತಂ (ಸ9ಇಇ. ೫1-1, ೯3-೭: 1064). 
[ ದೇ.॥ ತಮಿ. ಮಲ. ನಲ್‌; ತುಳು. ನಲ್‌, ನಲು; 
ಕೊಡ. ನಲ್ಲೆ; ಗೊಂಡಿ. ನೆಲಾ] 
ನಲ, (ನಾ). ೧. ನಲಿವು; ಸಂತೋಷ, "ನಲಂದಳೆ', "ನ 
ಪರಾ. ೨. ಪ್ರೀತಿ ; ವಂವಂತೆ. "ನಲವರಕೆ' ಪರಾ 
[ ದೇ. ತಮಿ. ನಲ; ಮಲ. ನಲ ಐ ಒಳ್ಳೆಯತನ, ಸೌಂದರ್ಯ; 
ತುಳು, ನಲ ಒಳ್ಳೆಯ] 
ನಲ್ಲ, ನಳ, (ನಾ). ೧. ಒಂದಂ ಬಗೆಯ ಜೊಂಡು, - ಹುಲ್ಲು ; ಲಾಳದ 
ಕಡ್ಡಿ ಹುಲ್ಲಂ. ೨. ಕಂಪು; ವಾಸನೆ. ೩. ನಿಷಧದೇಶದ ಒಬ್ಬ ಪ್ರಸಿದ್ಧ 
ರಾಜ; ವೀರಸೇನನ ವಂಗ; ದವಂಯಂತಿಯ ಗಂಡ. ೪. ರಾಮಾಯಣ 
ದಲ್ಲಿ ಒಬ್ಬ ಕಪಿನಾಯಕನ ಹೆಸರು; ಸುಗ್ರೀವನ ಸೇನಾಪತಿ. 
೫. ಅರುವತ್ತು ಸಂವತ್ಸರಗಳಲ್ಲಿ : ಐವತ್ತನೆಯದಂ. ನಳ್ಕ : ೩. 
ಹರಿಶ್ಚಂದ್ರ ನಳ ಪುರು. . . ಚಕ್ರವರ್ತಿಗಳಕ್ಕವರ್ಗೆ ಪುಣ್ಯಶ್ಲೋಕರೆಂಬ 
ನಾಮಂ (ಮಂಗಂತ. ೭೮-3); ನಳನ ನಹುಷನ ಶಾಲಿಹೋತ್ರನ ಬಲುಮೆಗಳು 
ಕಿಜ್‌ದೆಂಬ . . . ಹಯಪ್ರೌಢಪ್ರತಾಪರು ಹೊಳೆವ ಮಕುಟದ ಸಾಲುಗಳ 


ನರ್ವಾಳಿ, ಕಿರಿಚಳ್ಳಿ 


699 


ಲವೆಚ್ಚು ? 
ಚ 


೪೩೯೦ 


30 


45 


ನಲವರಕೆ 


ಲೊಪ್ಪಿ ದರು. ರಾವುತರು (ಕುವ್ಯಾಉ. ೮-೪೧) ; ವತಜಿಯಾಸವಿವು 
ಜಗದ್ವಿಖ್ಯಾತನಲ್ಲಾ ರಾಯರಲ್ಲಿ ನಳನಾತಗಾದಾಪತ್ತ ಬಲ್ಲೈ ಕೇಳಿ ಪೂರ್ವದಲಿ 
(ತೆೊರರಾ. &-೨-೧೩). ೪. ಒದೆದ ಕೆಡಹಿದ ನಳನ ಮೈಂದನ ಸದೆದ ನೀಲನ 
ತುಳಿದ (ಕೌಶಿರಾ. ೨೫-೨೨); ಇಟ್ಟ ಗಿರಿಗಳ ಹಿಡಿಹಿಡಿದು ನಳನೊಟ್ಟಿದನು 
ಮೆಟ್ಟದನು ಕಟ್ಟಿದನಿಟ್ಟಣಿಸಿ ಬಹ ಗಿರಿಯ.ನಾ ಬಳಿಸಲಿಸಿ ಬಹೆ ಗಿರಿಯ 
(ತೊರರಾ. ೬-೩-೨೨) ; ನಳ ನೀಲ ಆಂಗದ ಜಾಂಬವಂತ ದಳಪತಿಯಧಿಕ 
ಸುಗ್ರೀವ ಬಲವಂತ (ಪುರಂದ. ೩-೮೭-೫). ೫. ಮತ್ತಮಾ ವರುಷವೇ ಪ್ರಭವ 

ನಳ... ಅಕ್ಷಯಮೆದಟುವತ್ತು ತೆಆನಾಗಿಹುದು (ವಿವೇಕ. 8೨೧). 
೬ ಒಂದು ಬಗೆಯ ಮಿಸಾನು ; ಕಿರಂವಿನಾನಂ : ಬಕ ಮರಾಳ ರಥಾಂಗ 
ಸಾರಸನಿಕರ ಪುಳಿನಸ್ಥಳದೆೊಳಿರೆ ನಳಮಕರನಕ್ರಜಳೂಕೆ ಮಡುಗಡಲೆೊಳಗೆ 


ಸಂಚರಿಸೆ (ಅಕ್ರೂ ಜಿ. ೫-೨೬). "ನಳವಿಸಾನ' ಪರಾ. ೭. [ಜ್ಯೋತಿ] 
ಒಂದು ಬಗೆಯೆ ಯೋಗ. "ನಳಯೋಗ' ಪರಾ. [ಸಂ.] 

ನಲಂದಳೆ (ಕ್ರಿ). ಸಂತೋಷಪಡಂ ; ಸಡಗರಿಸು ; ; ಸಂಭ್ರವಿಂಸಂ : 

ಆಕಂಪನೃಪಂ ಅಲಘುಪ್ರಿಯದಿಂದಿದಿರ್ವಂದು ನಲಂದಳೆದು ಪೊಳಲನೆಯ್ದಿ ಸಿ 

. ಸಕಲಸನ್ಮಾನಂ ಮಾಡಿದನು (ಜಯಕಾ. ೪-೪೬), [ ನಲ್ಲ + ತಳ್ಳೆ] 


ನಲಕ, ನಳಕ (ನಾ). ೧. ದೇಹದ ಉದ್ದವಾದ ಎಲಂಬಂ,- ಮೂಳೆ. 


೨. ಕೈಯ ಅಥವಾ ಕಾಲಿನ ಎಲುಬಂ; ಶಾಖಾಸ್ಥಿ. ನಳಕ ; ೨. 
“ಕೆಯ್ಯ ಕಾಲ ಎಲ್ಲು ನಳಕಯೆಂಬುದು” (ಜೆಲಾಮಯು. ೧೦೪-೦೨) ; 
“ನಳಕಮೆನೆ ಶಾಖಾಸ್ಥಿಯೆಂದೆನಲು ಕೈಕಾಲ ಯೆಲುವು” (ಮಂಗರಾ. 
೦೦೭-೬). [No.] 


ನಲಕುಪ್ಪು (ನಾ). (?) : ಮೃಗಶಿರೆ ನಲಕುಪ್ಪನ ಹಾಗೆ ೩ ಆದ್ರೆ ಹವಳದ 
ಹಾಗೆ ೧ (ಧಾಸ್ಮರ. ೬0-3). [? 

ನಲಕೂಬರ, ನಳಕೂಬರ (ನಾ). ಕಂಬೆರನ ವಂಗ. ನಳಕೂಬರ: 
ಪೆಜತೇನುಮಂ ಒಗೆಯದೆ ನಳಕೂಬರೆನೊಳೀ ಕೂಡಿ ಸುಖಮಿರೆಂದಾಕೆಯ 
ದುಷ್ಪರಿಣುಮಮಂ ಪತ್ತುವಿಡಿಸಿ (ಪಂರಾಮಾ. ೧೦-೧೯೩ ವ) ; ಸುರರಮಣ 
ನಳಕೂಬರಾಧಿಕಸರಸಕಾಮುಕರಂ ಸಮಸ್ತಾಮರರನೆಲ್ಲರ ಬಗೆಯದನಿಮಿಷ 


ಸತಿಯರು ಸಹಸ್ರ ನೆರೆದು ನಿನ್ನಂ. . . ಮನಸಿಜಸುಖಾಮೃತಶರನಿಧಿ 
ಯೊಳೋಲಾಡಿಸುತ್ತಿರಲ್‌ (ಬಸಪು. 9೧-೧೪) ; ಉರ್ವ ನಳಕೂಬರ 
ಜಯಂತಾದಿ ಸುರತನುಜರುರ್ವರೆಗದೇಕೆ ಬಹರು (ಜೈಮಿಭಾ. ೩೦-೨೧), 
[ ಸಂ.] 
ನಲಕೆ (ನಾ). ಒಂದು ಬಗೆಯ ಸುಗಂಧದ್ರವ್ಯ: (8). [-ಆಸಂ. ನಲಿಕಾ] 
ನಲಗು "ನಲುಗ್ಗೂ' ನೋ. 
ನಲದ (ನಾ). ಲುವಂಂಚ ; ಉಶೀರ. [ಸಂ.] 
ನಲಭರಿತ (ನಾ). ನಲಿವಿನಿಂದ ಕೂಡಿದುದಂ; ಸಂತೋಷಭರಿತ 


ವಾದುದು; ಸಂಖಖಮಯವಾದಂದು : ಅರರೆ ನೆಲ ನಲಭರಿತವಮೃತದ 
ಶರಧಿ ಸಾವಿರವಪ್ಪು ವಂಗಡಿ ಮೆಅ'ವ ಗಣಿಕಣಭವನ ಕೋಟೆಯ ಸುತ್ತ 
ಲುದ್ಮಾನ (*ೌಶಿರಾ. ೧-೨೩). ' [ನಲ + ಭರಿತ] 
ನಲಮಾನ, ನಳಮಾನ (ನಾ). ಒಂದು ಬಗೆಯ ವಿಸಾನಂ ; ಚಿಲಿಚಿವಂ : 
“ನಲವಿತಾನ ಚಿಲಿಚಿಮು ಎಂದೊಡೆ ಸಿಸಿಲು, ಚಿಳಿಯ ವಿನಾನೆಂದು ಎಂಬರು” 
(ನಾಚಿರಾ, ೪). ನಳೆಮಾನ: “ನಳವಿಸಾನಃ, ಚಿಳಿಚಿಮಃ -ಈ ೨ ಕಿಲುಮಾನ್‌" 
“ಚಿಳಿಚಿಮವೆನಲು ನಳಮಾನವೆನೆ ಕಿಜುಮಿಾನ 
[ಸಂ. ] 


(ಹಲಾಯೆು. ೧೦೮-೩೬) ; 
ಪೆಸರೆನಿಕ್ಕುಂ” (ಮಂಗರಾ. ೧೨೦-೬). 

ನಲವತ್ತು "ನಾಲ್ವತ್ತೂ' ನೋ. 

ನಲವರಕೆ (ನಾ). ಪ್ರೀತಿಯಿಂದ ಮಾಡಿದ ಆಶೀರ್ವಾದ : ಅರಸಿ ನಲ 
ವರಕೆಯಿಂದಂ ಪರಸುತ್ತಿಂದೆನ್ನ ತಂದೆ ಬಂದನೆನುತ್ತಂ (ಇದಂಪೂ. ೪೯; 


ಕುಮಾರನನಜಿತಸೇನಮಹಾದೇವಿ ನಲವ[ಪಾಕಾಂ. ನಲ್ವ]ರಕೆಯಂ ಪರಸಿ 


ನಲವರಿ 


ಮೋಹರಸಪರವಶತೆಯಿಂ , , . ಅಪ್ಪಿ (ಶಂದ್ರಪು- ೬-೯೦ ವ); ನಿಜಾಂಖ್ರ 
ಗಳನರ್ಚಿಸುವ ಕನ್ಮಾರತ್ನಮಂ ನಿಜಕುಲಕ್ಕಿದ:ವೆ ಚೂಡಾರತ್ನಮೆಂದು 
ನೋಡಿ ಪಾರಯ್ದಿ ಪಲವುಂ ನಲವ[ಪಾಣಂ. ಪಲವಂ ನಲ್ವ]ರಕೆಯಂ 
ಪರಸಿ (ವರ್ಧಪು. 8-೪೭ವ) : ನಿಜಜನನೀಜನಕರಿರ್ಪೆಡೆಗೆ ರಮಣಿವೆರಸೇಳ್ತಂದು 
ಪೊಡಮಟ್ಟು ನಿಂದಾಗಳ* . . . ಇರ್ವರುಂ ನೆಲವರಕೆಯಿತ್ತು ಪರಿತೋಷದಿಂ 
ಬರಿಸಿ ಕುಳ್ಳಿರಿಸಿ (ರಾಜರೇ. ೯-೪೨ ವ) : ನೆಲವರಕೆಯಿತ್ತು ಸಂತೋಷದಿಂ 
ನಡೆ ನೋಡಿ ನಲಿದು (ಕುಮಾಪು. ೭-೨೦೪). [ನಲ್ಕ + ಪರಕೆ, 

ನಲವರಿ (ಕ್ರಿ). ಸಂತೋಷಗೊಳ್ಳು ; ಆನಂದಿಸು": ಭರದಿಂ ತಲೆಯೆತ್ತಿ 
ಯುರ್ಬಿ ನಭಮಂ ನುಂಗಲೊಡರ್ಚಿದಂತೆ ಮೇಘಮಂ ನೋಡಿ ದೆಸೆ 
ದೆಸೆಯಂ ವಾಸಿಸಿ ನಲವರಿದು ಪ್ರಾಣಿಗಳೊಳ್‌ ತನಗದಿರದಿದಿರಾಂಪ 
ರೊರ್ವರುಮಂ ಕಾಣದೆ (ಪಂಠತಂ. ೪೬-೭). "ನಲಿವರಿ' ಪರಾ. 

[ ಸಲ, * ಪರಿ] 

ನಲವರಿಕೆ (ನಾ). ಅಭಿನಂದನೆ: *ಆಭಿನಂದಿಸುವುದು , , . ನಲವರಿಕೆ” 
(Congratulation. ಇಂಕನಿ) ; ಈಗೆಲ್ಲರೂ ನಲವರಿಕೆ ಸಲ್ಲಿಪರು (ಮೂರುನಾ. 

[ನಲವು + ಅರಿಕೆ (-ಆಅಅಕಿಕೆ)) 

ನಲವಾನ್‌ (ಕ್ರಿ). ಸಂತೋಷವನ್ನು ತಳೆ ; ಆನಂದಿಸು; ಪ್ರಸನ್ನಚಿತ್ತ 
ನಾಗಂ: ಏಂ ತಾಳ್ಮುದೋ ಚೆಲ್ವನೀ ದೇಶಮೆಂದು ನಲವಾಂತು 
ಮುಂದಳೆಯುತಿರೆ (ಕೃಮಿಧಾ. ೩-೧೩). [ನಲವು * ಆನ್‌) 

ನಲವು (ನಾ). ೧. ಹಿಗ್ಗು; ಸಂತೋಷ; ಸಡಗರ; “ನಲವೆಂದೆನೆ 
ಸಂತೋಷಂ” (ಛಥಾರನಿ. ೩೩); ನಲವಿಂ ಕೃತಾರ್ಥಭಾವವನೆಯ್ದುತಿರೆ ಕಂಡು 
ಚಲಿಸದದಿರದೆ ಬೆನ್ನನೆ.ಡ್ಡಿಕೊಂಡಿರೆ ಕಂಡು (ಸೇದಿರ. ದೇ. ೬೪-೧೩) ; 
ಕೊಬ್ಬಿ ನಲವಿಂದೆ ಮಡಲಿಅಕಿದಡಸಿ ಬೆಳೆದು (ಸಿದ್ಧರಾ. 3-೨೩) ; ನಲವಿಂ 
ಪಂದಿಯ ಬೇಂಟಿಖಾಡಿ (ಉದ್ಯಟ. 3-೬೯) ; ನೆರೆದೋಲಗಂ ನಲವು ಕೈಮಿಗೆ 
ತನ್ನನೆ ನೋಡುತಿರ್ಪಿನಂ (ಕಲಿಕಾ. 69) ; ಫಲವ ತಲೆಯಲಿ ಹೊತ್ತು 
ಬೇಗದಿ ನಲವು ಮಿಗೆ ನಡೆತಂದು (ಕುವ್ಮಾಅ. ಓರಿಇ. ೪-೧೬) ; ಪರಿಮಳ 
ದಲರ ಪನ್ನೀರಿನಲಿ ತವಕದಿ ನಲವು ಇಂಗಿದ ಸತಿಯನುಪಚರಿಸಿದರು 
ಪಲತೆಟದಿ (ನಳ. ೧-೩೯) ; ಅರ್ಥಲಾಲಿತ್ಯವೆನುವ ಸತೀತ್ವವಿರದೊಡನು 
ಗೊಳಿಸುವಳೆ ಕವಿತಾರವ.ಣಿ ರಸಿಕನಿಗೆ ನಲವು? (ಗಿಳಿವಿ. ೨೨-೨೪). 
೨. ಪ್ರೀತಿ; ಆದರ: ಸಿರಿ ನಲವಿಂದಮಿರ್ಪ ನೆಲೆ ಕಣ್ಗಳ ಪರ್ವಮೆನಿಪ್ಪ 
ಪಂಕಜೋತ್ಕರವಮಖಮನಿಂದುಮಂಡಲಮುಮು ಮೊದಲೊಳ್‌ ಸಮೆದ 
ಬ್ಹಜಂ ಮನೋಹರಮೆನೆ ಮಾಡಿದೀ ಮೊಗದ ಪೋಲ್ವೆಗೆ ಮುನ್ನೆಗಟಲ್‌ 
ತಗುಳ್ಳಿ ಬಿತ್ತರಿಸಿದು (9ಾದಂಪೂ. ೭೪೩) ; ಸಕಲಬುಧಸಮಿತಿ ನೆಟ್‌ 
ಕೊಂಡುಕೊನೆದು ನಲವಿಂದೆ ಕೀರ್ತಿಸ.ತ್ತಿರೆ ಮುದದಿಂ ... ಕಾವ್ಯಾವ 
ಲೋಕಮಂ ವಿರಚಿಸುವೆಂ (ಕಾವ್ಯಾವ. ೩) ; ಯತಿಪಸಮಂತಭದ್ರನನಿಳಾ 
(ವಳಯಂ) ನಲವಿಂದೆ ಕೀರ್ತಿಕುಂ (ವರ್ಧಪು. ೧-೧೨) ; ನಲ್ಲನ ನಲವಿಂ ನಡೆ 
ನೋಡಿ (ಉದ್ಯಟ. ೨೭೭); ಕಂದುಮೋಜಕಿಯ ರಾಯನನು 
ಆಲಿಂಗಿಸುತ ನಲವಿಂದ ಮನ್ನಿಸಿ ತಂದನರಮನೆಗುಚಿತವಚನದಲೀ(ಕುವ್ಕಾಭೀ- 
9-9೭). ೩. ಚೆಲುವು; ಸೌಂದರ್ಯ; ವಂನೋಹರತೆ : ಸುಲಲಿತವಹ 
ನಾನಾವರ್ಣಜ್ಞರ ಪಲವಿಧವಾಂತ ಕೇರಿಗಳು ನಲವಿಂದ ಮೆಜ್‌ದಿಹೆವು 
(ಕಂನವಿ, ೨-೭೪). [ನಲ್ಲ + - ವು./ತಮಿ. ನಲವು; ತೆಲು. ನಲುವು] 

ನಲವುಗೆಡು (ಕ್ರಿ), ಸಂತೋಷಗಂಂದಂ; ಹಿಗ್ಗು ಇಲ್ಲಮಗು: 
ಎನ್ನೋಪಳಾ ಕಂದಿದೊಂದಿರವಾ ಚಿಂತಿಸುವಂದವಾ ನಲವುಗೆಟ್ಟಾಕಾರವಾ 
ಬಾಷ್ಟದೆೊಳ್‌ ಪೊರೆದಾಲೋಕನವಾ ಬಟಲ್ವಧರವಾ ಸುಯ್ವೊಂದು ಪಾಂಗಾ 
ಸ್ಮರಾತುರಮಂ ತಾಳ್ತೂವ ಭಂಗಿ ಪಿಂಗಿರದದೇಂ ಬೆಚ್ಚತ್ತೊ ಮಚ್ಚಿತ್ತದೊಳ್‌ 
(ಜಗವಿ. ೦೬-೧೩೦) ; ಮುಂದುಗೆಟ್ಟೆರ್ದೆಯ ಗುಂಡಿಗೆಗಳೊಡೆದರೆಬರಾಚರಿಸಿ 
ದರ್‌ ನಡುಗಿದರ್‌ ನಲವುಗೆಟ್ಟನಿಬರು (ಜಿಬಪು. ೩೦-೩೭). [ನಲವು*ಕೆಡ್ಕು) 


೦೧೮-೬೫೦), 


೪೩೯೧ 


ನಲಿ, 


ನಲವುದಾಳು (ಕ್ರಿ). ಸಂತೋಷವನ್ನು ತಾಳು; ಪ್ರಸನ್ನತೆಯಂನ್ನ 
ಹೊಂದು : ಭೂಸುರರಿಗೆ ನಿತ್ಕದಾನವ ಮಾಡಿ ನಲವುದಾಳಿದ ಭೂಮಿ 
ಪಾಲ (ಕಂನವಿ. ೨೨೬೭). [ನಲವು 4 ತಾಳ್ಕು (ಆತಾಳ)? 

ನಲವುಮತ್ತು (ನಾ). ಆನಂದದ ಅಮಲು; ಸಂತೋಷದ ಗುಂಗು: 
ವರವನಿತ್ತು ನಲವುಮತ್ತು ನಮಗೆಂದಿಗು ಇರೆ ಹೆರಸೈೆ ಗೋಕುಲಾನಂದನಾ 
(ಗೋಕುನಿ. 4). [ನಲವು * ಮತ್ತ್ತು? 

ನಲವೆ (ನಾ). ಸಂತೋಷಚಿತ್ತೆ ; ಹರ್ಷಿತೆ: ನುಣ್ಣನಿಯ ನೂತನೆ ಭಾಳದ 
ಭಾಮಿನಿ . . . ನಗೆಗಣ್ಗಳ ನಲವೆ ನಾಸಿಕದ ನೀಜಕೆ (ಉದೃಟಿ. ೩-೩೩ ವ). 

[ ನಲವು - -ಎ್ಯ) 


19 ನಲವೆಚ್ಚು (ಕ್ರಿ). ಹಿಗ್ಗು ಹೆಚ್ಚು ; ಸಂತೋಷವು ಅಧಿಕವಾಗು ; ಶಬರಿ 


ಮುದದಿಂ ಗಾಢಪರಿರಂಭಣಂಗೆಯ್ದೂ , . , ಬೇಂಟೆಯಂ 
ನಲವೆಚ್ಚು ತಂ ಪೋದಳು (ರಾಘಣ. ೧೭-೭೧). 
[ ನಲ್ಲ + ಪೆಚ್ಚು, (ಎಪೆರ್ಚು,)] 

ನಲವೆರೆ (ಕ್ರಿ). ಪ್ರೀತಿಯನ್ನು ಸುರಿಸು; ಮಮತೆಯನ್ನಿ ತೋರಂ: 
ಶಿವದ ನೆಲೆಯನು ಬಲ್ಲ ವಿಪುಲಮತಿಗಳ ತಡೆದ ಧ್ಯಾನಬಿಂಬ, ನೆನೆದೊಡನೆ 
ಕೆೊಳೆ ತೊಳೆದು ನಲವೆರೆದು ನಿಲ್ಲೆನ್ನ ಮನದ ತುಂಬ (ಮಲೆದೇ. ೪೦-೧೦). 

[ ನಲವ + ಎರೆ, (ಎಎಜ,)] 

ನಲವೇರು "ನಲವೇಟು' ನೋ. 

ನಲವೇಅೌಸು (ಕ್ರಿ). ಸಂತೋಷವನ್ನು ಹೆಚ್ಚಿಸು; ಹರ್ಷಗೊಳಿಸು : 
ಕೆಂದಾವರೆಗಳ ಮುಗಿಸುತ ಚಾಳಕವೃಂದವ ನಲವೇರಿ£ ಆ೨ ಸುತ ಚಂದ್ರ 
ಕಾಂತವ ಕರಗಿಸುತಾಗ ಪರಿಪೂರ್ಣೇಂದುವದನೆಯರೈದಿದರು (ಕಂನವಿ. 

[ ನಲವು + ಏಜಾಸು ] 

ನಲವೇಟು, ನಲವೇರು(ಕ್ರಿ). ಅಧಿಕವಾದ ಸಂತೋಷವನ್ನು ಹೋದು : 
ಉದಯಗಿರೀಂದ್ರಮನಿನನೇಜಕ ಸರೋಜಸಮಿತಿ ನಲ್ಲ[ಐಇಾ3. ಯ)ವೇಜುವ 
ವೊಲ" (ಜಂದ್ರಪು. ೭-೨); ಹೊಸಪರಿಯ ಬಿರಿಮುಗುಳ್ಗಳಿರೆ ಬೀಗಿ 
ನಲವೇಆ್‌ ಮಲ್ಲಿಗೆಯರಳ್ಗಳಂ ಮನವಾರೆ ಶಿಟಿಯುತಂ (ಪುಷ್ಕರ. ಹ. 
೩೨3೪-೧೮): ಅಗಲದೆ ನೋಡಿನೋಡಿ ನಲವೇಜುವ ದೇವಿಯ ಭೂಪಚಕ್ರಿಯಾ 
ಸೊಗಯಿಪ ದೃಕ್ವಕೋರಚಯಸೇವೆಗೆ ಮೆಚ್ಚಿ (ಕುಸುಮಾ. ೩೬-೧೩): 
ದೇಗುಲಕೆ ನಲವೆ:ಆ್‌ ನಡೆತಪ್ಪುಗ (ಬಸಪು. ೨೬-೬೭) ; ದಶರಥನಂದನರ 
ನಿರೀಕ್ಷಿಸುತ ನಲವೇಅ್‌ದನು ಕಲಿಹನುಮ (ತೂರರಾ. ೬-೩೧-೧೪). 
ನಲವೇರು : ತೆಂಗಿನ ಗರಿ ತಲೆದೂಗಲಿ ಬಾಗಲಿ ಗಿಡಮರಗಳು ಸಹ 
ನಲವೇರಿ (ಕಪಪು. ೬-೦೪೯). [ ನಲವು * ಏಟ್ಟು (ಏರ್ಯ)? 

ನಲಾವು "ನಲ್ಲಾವು' ನೋ. 

ನಲಿ, (ಕ್ರಿ). ೧. ಕುಣಿ; ನೃತ್ಯ ಮಾಡು: ಸುತ್ತಲುಂ ಪರಿವ ಜರಿವೊನಲ್ಲ 
ಳಿಂದೆತ್ತಲುಂ ನಲಿವ ಪೊಸನಎಲ್ಲ ೪ಿಂ (ಪೂಂಪಳಾ. ೩-೨೨) : ನಡುವಿರುಳವರ್‌ 
ನಾಟಕಂ ನಲಿದು ಮಜ'ದೊಜಿಗಿರ್ದ ಸವಂಯದೆೊಳ್‌ (ಪಂಕತು. ೨೭೪-೦) ; 
ಸರ್ವಾಂಗಸುಂದರಿ ವಿದ್ಯಾನಟಿ ನಾಟಕಂ ನಲಿಗೆ ವ:ತ್ಕಾವೃಸ್ಮಲೀರಂಗದೊಳ್‌ 
(ಪಂಠಮಾ. ೧-೬). ೨. ಹಿಗ್ಗು; ಸಂತೋಷಪಡು ; ಆನಂದಿಸಂ; 
ಉಲ್ಲೂಸಗೊಳ್ಳು : ತಾಮರೆಯರಲೊಳ್‌ ಸರಸನಿಜಾಮೋದದೊಳೊಂದಿ 
ನಲಿದು ಮಕರಂದರಜೋವ್ಯಾಮಂಗೃದೊಳೀ ಮಂಗುಳೊಳಮಾ ಮಾಜಕ್ಕಿ 
ಯನಟಜಸಿ ಸುಟ್‌ವುದಳಿ ಕೆಲಕೆಲದೊಳ್‌ (ಕವಿಂ. ೩-೧೭) ; ಮೆಯ್ಬೆರ್ಚಿ 
ತನ್ನಿನಿಯಂ ಬಂದೊಡೆ ನಲ್ಲಳೀಂ ನಲಿದಳೊ ನಾನಾವಿಳಾಸಂಗಳಿಂ (ಅದಿಪು. 
63-9೩); ಗಗನತಳಮೆ ಪಟ್‌ದು ಬಿಟ್ಟುದೆನಿಪ ಬಹುತಟಾಕದಿಂ ಕುಕಿಲ್ವ 
ನಲಿವ ಕೋಕದಿಂ (ಪಂಪಥಾ. ೦-೫); ದೀನವೃದ್ಧದ್ವಿ ಜನಟಭಟಸಚ್ಚಕ್ರಯುಗ್ಮಂ 
ಸರುಗ್ಮಂ ನಲಿಯುತ್ತಂ ನೋಡೆ ತನ್ನಂ ಬೆಳಗುವನೆಳೆಯೊಳ್ಳೆಕ್ವಲಾದಿತ್ಕ 
ದೇವಂ (ಸಾಇಇ. 21-15, ೪8-೦೭ ; 980) ; ಅರರೆ ಇಂದ್ರಾಣಿಯರು ನಲಿದು 


ನೋಡುತ್ತ 


೨೦-೭೬), 


ನಲಿ; 


ಸೀಗುರಿಯಿಕ್ಕೆ (ಬಸರ, ೧-೧೨) ; ನಗುತ ನಲಿಯುತ್ತ ಹಾಡುತ್ತಾಡುತಾನಂದ 
ವೊಗೆಯುಶಿರಲು (ಹಚ, ೬-೪೪) ; ಮರುಳ್ಗಳ ತಂಡಂ ನಲಿವಂತೆ 
ಕೊಂಡಂ (ಉದ್ಯಟ. ದುಶ್ಶಾಸನಂಗುಬ್ಬರಿಸೆ ರೊ:ಮಾವಳಿ 
ವಿಕರ್ಣಾದಿಗಳ ಮನ ನಲಿಯೆ (ಕುವ್ಶಾಕ. ೦-೩೦). ೩. ಸಂತೋಷದಿಂದ 
ಸುಳಿದಾಡಂ; ಲೀಲೆಯಿಂದ ಓಡಾಡು : ಖಚರೀಜನಾನನ ನವಾಂ 
ಭೋಜಂಗಳೊಳ್‌ ಕಂಪನೀಟಕ್ಕೊಳುತುಂ ನಂದನರಾಜಿಯೊಳ್ಗೆಲಿಯುತುಂ 
ತದತ್ರಜಹಂಸಂ ನಿರಾಕುಳಪಿಖಾ ಮಾಟಕ್ಕಿಗಳಿಂದೆ ಪೊಟ್ರುಗಳಿವಂ ಸಂಸಾರ 
ಸಾರೋದಯಂ (ಟದಿಪು. ೧-69) ; ಪೊಸಕೊಳಂಗಳೆೊೊಳೊಲಿದು ನಲಿವಂಚಿ 
ಯಿಕ್ಕೆಯಿಂ `(ತಿರುಕ. ದೇ. ೧-೧೪) ; ಶಾರದೆಯೆ ನರ್ಶಿಸುಗೆ ನಲಿದೊಲಿದೆನ್ನ 
ಜಿಷ್ವೆಯೆಲಿ (ಕುವ್ಠಾಆ. ೧-೫) ; ಹೊಟಿವೊಳಲ ರಮ್ಕೋದ್ಯಾನವೆಸೆದ:ದು 
» « * ನಲಿವ ಕಿನ್ನರಮಿಥುನದಲಿ ಮಿಗೆ ಗಳಹುವರಗಿಳಿವಿಂಡಿನಲಿ ಹೆಕ್ಕಳಿಪ 
ಕೋಗಿಲೆಗಳಲಿ (ತೊರರಾ. ತಾಯೆ . . . ನಲಿದೊಲಿದ: 
ನರ್ತನಂಗೈಯೆನ್ನೆ ಜಿಹ್ವೆಯಲಿ (ಕತ್ರಾಗ. ೧೯. ೪. ಮೆಚ್ಚು; 
ಇಷ್ಟಪಡಂ ; ಒಲಿ: ದರ್ಪ ವಿಷಯಂಗಳನೇಳಿಸಿ ಕಾಡಿಯಾಡಿ ಕಾವ 
ನರ್ಚ್ವಿಸಲೈ ನಲಿದಿರ್ಪ್ಪ ಮುನೀಶ್ವರನೀ ಧ್ರುವೇಶ್ವರ (ಸಾ೩ಇ. ೫1-1, 
೯೭-೩೪ ; 2069) ; ಸಕಲಸೂರಿಗಳ ಪಾದಾರವಿಂದವ ನೆನೆದೀ ಕೃತಿಯನು 
ಮೇದಿನಿ ನಲಿಯೆ ಪೇಳುವೆನು (ಕಂನವಿ. ೧-೧೨) ; ಪೊಲುನೆಯ್‌ಕಿಸಿನ 
ಪೆಣಮನ್‌" ಮಣ್‌ ಮಾಡದಿರ್ಕಾರುಮ್‌, ಅಲದಿರ್ಕೆ, ಅಟದೆ, ಪೂಲದೆ, 
ಬಯಸಿ ಪಾರ್ಮು, ನಲಿದೆಅಪ ಪರ್ದಿಂಗೆ ಸವಿಯೆರೆಯ ನಿಧಿಯಾಗೆ ಬಿಸುಟರೈ 
ಬಯಲೊಳ್‌ (ಅಂತಿಗೊ. ೨-೨೩). ೫. ತೂಗು; ಆಲ್ಲಾಡು ; ಸಂಚಲ 
ಇಗಂ ; ' ಅಲರ್ಗಣ್ಣಳಮರ್ದುಗರ ತೊದಳ್ನುಡಿಯ ತವಕಿಗಂ ನಲಿವ 
ಮಾಗಾಯ ನವನರ್ತನದ ಹಸನಿಗಂ (ಬಸರ. ೧-೧೫೦); ಶ್ರಿ“ವಧು ಮುತ್ತಿ 
ನೆಕ್ಕಸರದಂತುರದೊಳ್‌ ನಲಿವಂತು ವಿಕ್ರಮಶ್ರೀವಧು ಬಾಹುಪೂರಕದ 
ವೊಲ್‌ ಭ:ಜದೊಳ್‌ ನಲಿವಂತು , , . ಪಾಳಿಸಿದನುರ್ವ್ವರೆಯಂ ನರಸಿಂಹ 


೪-೮೪) ; 


೦-೯-೧೧) ; 


ಭೂಭ ಜಂ (ಎಳ. 111, ಮಂಡ್ಕ. ೧೨೧-೧ ; 1295). ೬. ಸಂತೋಷದಿಂದ 


ಕೂಗು ; ಕುಕಿಲು : ಫಣಿಯುಂ ನವಿಲ್ಲಳುಂ ಪುರುಡಿಪ ಕಾಗೆಯು)ಂ ನಲಿವ 
ಕೋಗಿಲೆಯಂ ತೊಜಿಕಿದೆಯ್ದೆ ವೈರಮಂ ನೆರೆದೊಡನಿರ್ದವು (ಛರ್ಮಾಮ್ಮ. 
೩-೯೦).. 

ನಲಿನಲಿ (ದ್ವಿರುಕ್ತಿ) : ಪಲರಂ ನಲಿನಲಿದಾಟಂದು ಕೊಂದಪಂ ಯಮ 
ರಾಜಂ (ಅಜಪು. ಐಂ-೨೬); ಕೆಲದ ಕೇರಿಯ ಸಕ್ಕಜದ ವ:ಕೈಳೊಡನೊೊಕ್ಕಲಿಕ್ಕಿ 
ನಲಿನಲಿದು ನರ್ತಿಸುತ್ತಿರಲ್‌ (ನಂಬಿ. ೨-೧೪) ; ನಲಿನಲಿದು ಹೆಚ್ಚಿ 
ಮೆಚ್ಚುತ್ತ . , - ಲಲನೆಯರು ನೃಪನ ಪದಯುಗಜಲರುಹದೊಳ್‌ 
ಮೆಯ್ಮನಿಕ್ಕೆ (ನನ್ನದಾ. 9-308). ನಲಿದಾಟ 2 ಹಿಗ್ಗುವಿಕೆ; ಸಂತೋಷ 
ಪಡುವಿಕೆ. ನಲಿದಾಡಿಸು- ಸಂತೋಷದಿಂದ ಕುಣಿದಾಡಂವಂತೆಮಾಡು : 
ನಿಮ್ಮವರ ಮಾರ್ಗಣೆಗಳುಬ್ಬರಿಸಿದವು ಗಗನಾಂಗಣವ. . . ನಲಿದಾಡಿಸಿದವಾ 
ನಾರದಾದಿಗಳೆ (ತೊರರಾ. ೦-೦೧-೧೦) ; ಸೊಗಯಿಸುವ ವರಶಿಶ:ವ 
ದಾಡಿಸುವ ರೂಢಿಯಿಲ್ಲೆಂದು ನೆಜ? ನೊಂದು ಮಅ:ಗುವಳಜಸ್ರಮದಳು 
(ಕೈಮಿಳಾ. ೨೮-೦೦). ನಲಿದಾಡು ಎ ೧. ಸಂತೋಷದಿಂದ ಆಟವಾಡು : 
ತವೆನ್ಮೊಡನೆ ನಲಿದಾಡುವ ಕಿಶೋರಕೇಸರಿಗಳಂ ಪಿಡಿದು ತೆಗೆವ ಕರಿಕಳಭಂ 
'ಗಳುಮಂ (ಪಂಪಭಾ. ೧-೧೧೩ ವ) ; ಹರಿಣಂಗಳ* ನಲಿದಾಡುಶಿರ್ದುವು ಕರಂ 
ವ್ಯಾಘ್ರಂಗಳಂ ಪೊರ್ದಿ (ಸುಕುಮೂ. ೮-೬೦) ; ಜಳಗಿಧಿಯಲ್ಲಿ ಪುಟ್ಟಿ ಜಲ 
ಜಾಕ್ಷನ ಪೇರುರಮೆಂಬ ತೊಟ್ಟೆಲೊಳ್‌ ಬಳಿದು ವಿಲಾಸದಿಂ ಜಲಜದೊಳೀ್‌ 
ನಲಿದಾಡಿ ಬಟ್‌ಕ್ಕ ಯೌವನಂ ಮೊಳೆವುದ:ಮಾರುಮಂ ಬಗೆಯದಾ ನೃಪ 
ನೊಳ್‌ ಸಿರಿ ಕೂರ್ತು ಬಂದು ಕೋಮಳಿ ನೆರೆದಿರ್ದಳ್‌ (ಉಾಪೃಸಾ, ೨೧೭). 
೨. ಬಹಳ ಹಿಗ್ಗು; ತುಂಬ ಸಂತೋಷಪಡು ; ನೆರೆ ಶುದ್ಧಾಂತ 
ಕಾಂತೆಯರ್‌ ನೆರೆದೊಸಗೆಯಂ ಮಾಡೆ ವೃದ್ಧಕಂಚುಕಿಗಳಂದವರೊಡನೆ ಗಲಿ 


ನಲಿ 


೪೩೯೨ 


20 


25 


ನಲಿಗೆದಜು 


ದಾಡೆ (ಅಚಿಪು. ೪-೭ರಗಳ) ; ತಿರಿಕಂ ನಿಧಿವಡೆದೊಡೆಂತು ನಲಿದಾಡುಗ:ಮಂತಿರೆ 
ಜಿನಪದಾಬ್ದಸೇವನೆ ದೊರೆಕೊಳೆ ಸಂಸಾರಿ ನಲಿವುದೊಲುವಡೆ ಸುಖವಂ 
(ಸಮಪ, ೧-೧೦೨) ; ಶರಣರ ಸಂಗದಲ್ಲಿ ನಲಿದಾಡು ಕಂಡೆಯಾ ಎಲೆ ಮನವೇ 
(ಮಹಾದೇ. ಬ. ೬೯-೧೯೨) ; ಭೋಮೆಂದಾಗಲರಸಂಚೆಗಳುಮಳಿವಿ:ಡುಗಳು 
ನಲಿದಿಂಡೆ (ನಳತ. ೧-೩೭). ಹಿ. ಸಂತೋಷದಿಂದ ಕುಣಿದಾಡು,-ನೃತ್ಯ 
ಮಾಡು : ನಭದೊಳ್‌ ನಲಿದಾಡುವ ಸೋಗೆನವಿಲ್ಲಳೆ ಪಿಂಡುಗಳುಮಂ 
(ಪಂಡತಂ. ೦೧೮-೧೦) ; ಆಡುವ ನಲಿದಾಡುವ ನಡೆ ನೋಡುವ ಕೆ.ರಲಪ್ಪಿ 
ಕೊಳ್ವ . . . ಬಾಳಕ್ರೀಡೆಗಳಂ ನೋಡುತಿರ್ಪುದೊಂದಿರವಲ್ಲೆ (ಸುಕುಮ್ಮಾ 
೯-೧೦೦) ; ಹುಲಿ ನಲಿದು ನಿಲುಗಿಸಿ ಗೆಜ್ಜೆ ಗಟ್ಟಿ ನಲಿದಾಡಿತ್ತು (ಅದವ. ೧೫-೩೨) ; 
ನಾರದನು ನಲಿದಾಡಿದನು ಗಗನದಲಿ (ತೂರರಾ. ೪-೧೨-೩೬) : ನಲಿದಂಡೆ 
ಎನ್ನ ನಾಲಿಗೆ ಮೇಲೆ ಸರಸ್ವತಿದೇವಿ (ಪುರಂದ. ೧-೧೯೧ ಪಲ್ಲವಿ) : ಲಕ್ಷ್ಮಿ ನನ್ನ 
ಮನೆಯೆಲ್ಲಿ ನಲಿದಾಡುತ್ತಿದ್ದಾಳೆ (ಕಂಬಹು. ೧೩೪); ಅವಳ ತಲೆಯಲ್ಲಿ ಹಿಂದಿನ 
ಎಷ್ಟೋ ಘಟನೆಗಳು ಸಲಿದಾಡಿದವು (ಹಳ್ಕಹಾ. ೧೧೬). ನಲಿನಲಿದಾಡು ಇ 
೧. ಚಲಿಸಿ ಸುತ್ತು : ಆತನ ಮನೆಯ ಮುಂದೆ ನಭದೊಳ್‌ ನಲಿನಲಿದುಡುವ 
ಜಂತ್ರದ ವಿಖಾನನೆಚ್ಚನುಮಾಕೆಗೆ ಗಂಡನಕ್ಕುಂ (ಪಂಪಭಾ. ೩-೩೨ ವ). 
೨. ಬಹಳ ಸಂತೋಷಪಡು, -ಹಿಗ್ಗು : ಜಾಲಗಾಜನೊಬ್ಬ ಜಲವ 
ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ ಕೆಂದು ನಲಿನಲಿದಾಡುವ (ಮಹಾದೇ, 
ಬ. ೪೬-೧೦೯): ಆನಂದದಿಂದ ನಲಿನಲಿದಾಡುವೆ (ಬಸವ. ೩೭೭). 
[ ದೇ.ಕ ತುಳು. ಕೊಡ. ನಲಿ; ಕುರುಖ್‌. ನಲ್ಲೂ] 


ನಲ್ಲಿ, ನಳ್ಳಿ (ನಾ). ಒಂದು ಬಗೆಯ ಸುಗಂಧ ದ್ರವ್ಯ : “ನಳಿಯೆಂಬ 


ಗಂಧ-ನಟಿ, ನಲಿ” (ನಾಚರಾ. ಕಿ) : “ಸುಷಿರಾ, ವಿದ್ರುಮಲತಾ, ಕಪೋ 
ತಾಂಫ್ರಃ, ನಟಿಃ, ನಲೀ, ಧಮನೀ, ಅಂಜನಕೇಶೀ -೭ ನಳಿ ಎಂಬುವ 
ಗಂಧದ್ರವ್ಯದ ಹೆಸರುಗಳು ; ಗೂದಗುತ್ತಿಗೆ” (ಸಿದ್ಧಾಂತಿ. ೦೨೪). ನಳ್ಳಿ: 


ಮೇಲಿನ ಪ್ರಯೋಗಗಳನ್ನು ನೋಡಿ. [ಸಂ. ನಲೀ) 


ನಲಿಗಚ್ಚು 'ನಲಿಗರ್ಬು,' ನೋ. 


ನಲಿಗರ್ಚು, (ಕ್ರಿ). ಪ್ರೀತಿಯಿಂದ ಕಚ್ಚು: ಆ ಶುಕಶಿಶುಪ್ರಕರಚಂಚೂಪುಟ 


ಸಂಚಯಮಂ ಚೊತಕಳಿಕಾಕುಳಮೆಂದು ನಲಿಗರ್ಚಲೆಂದವ್ವಳಿಪ ಕಲ 
ಕಂಠಜಾಲಕಂಗಳುಂ೦ (ಕುಸುಮಾ. ೨-೭೧ ವ); ಕಳಿಕೆಗಳೆಂ ಪಿಕಾಳಿ ನಲವಿಂ 
ನಲಿಗರ್ಚುತ.ಮುನ್ಮದಾಳಸಂಕುಳವಂಲರ್ಗೊಂಚಲಂ ತುಡುಕುತಂ 
ತನಿವಣ್ಣಳ ಸಾರಮಂ ಶುಕಾವಳಿ , . , ಪೀರುಶುಂ ವಿಳೆಸಿತ 
ನಾಭಿನೆಯದುಂ ನೆಜ್‌ ತೋರ್ಪವೊಲಿರ್ದುದಾಮ್ರದೊಳ್‌ (ಕುಸುಮಾ. 
1ನಲಿ, * ಕರ್ಚು] 


ಚುಂಬ 


೩-೮೯). 


ನಲಿಗರ್ಚು,, ನಲಿಗಚ್ಚು (ನಾ). ಪ್ರೀತಿಯಿಂದ ಕಚ್ಚಿದುದಂ ; ದಂತಕ್ಷತ : 


ನಲಿಗರ್ಚು9 ನಖರೇಖೆಯುಂ . . . ಮೆಯ್ದೋಆಕೆ ರತಾಲಯಾಂಗಣದೊ 
ಳೊರ್ವಳ್‌ ನೀಜ್‌ , . . ನಿಂದಿರ್ದಳ್‌ (ಸೂಕ್ತಸು, ೧೪-೭೪). ನಲಿಗಚ್ಚು : 
ನಲಿಗಚ್ಚು ಕಚ್ಚಿ ಕ.ಡಿಯಾಗಡೆಯಾಳನೆ ಸೀಳ್ದು ಸಿಟುಂಬಳಾಡದಂಟದೆ 
ನೆಜನೆಂದು ಭಾವದೊಳಿ ಬಳ್ಳುವ ಸೊ:ಂಬೆಯನಿಕ್ಕು ಕಿಚ್ಚಿನೊಳ್‌ (ಸೂಕ್ತಿಸು, 


೮-೪೩೪). (ಲ್ಲ ನೆಲಿಗರ್ಚು, ] 


ನಲಿಗಅ (ನಾ). ಪ್ರಿ:ತಿಯಿಂದ ಕಚ್ಚಿದಂದರ ಕಲೆ; ದಂತಕ್ಷತದ 


ಗುರುತು : ನುಂಗಿಯುಗುಟ್ವ ಒಲಿಯರ ದಶನಂಗಳ ನಲಿಗಜಕಿಗಳಲ್ಲದೆಳ್ಳಿ 
ಕೃಲ್ಕಿಲ್ಲಂಗಮೆನೆ ಸಂದ ಸೊಬಗಿಗೆ ಜಂಗಮಶಾಸನಮೆನಿಷ್ಟ ಸ:ರತವಿಳಾಸಂ 


(ಅನಂಪ್ರ. ೧-೫೯). "ನಲಿಗರ್ಚ್ಮ' ಪರಾ, (ನಲಿ, * ಕಣ್‌, 


ನಲಿಗೆದಜು (ಕ್ರಿ). ಸಂತೆೋೀಪದಿಂದ ಕೆದಕು,-ಬೆದಕು : ಕದಲೆಗದಿರನ 


48 


ಮುರವಣಿಸಿ ನೆತ್ತಿಯಿಂ ಪೊತ್ತು ನೆಗೆದು ಚಂಚ:ವಿಂ ಚಲ್ಲೆವೊಯ್ದು ನಖದಿಂ 
ನಲಿಗೆದಲ್‌ ಕೆೋಡಿಗಲನಿಯ:ದಿ-ಡಿಉಿದು (ಅನಂಪು. ೭-೮೦ ವ). 
[ನಲ್ಲಿ + ಕೆದಲ್ಲು, (ಕೆದರು ,)] 


ನಲಿತ ೪೩೯೩ ನಲಿನಾಕ್ಷ 


ನಲಿತ (ನಾ). ನಲಿಯುವಿಕೆ ; ಕುಣಿದಾಟ : ಒಲೆತ. ಅಲೆತ, ನಲಿತವೊ! ನಲಿನಬಾಂಧವ (ನಾ (ನಾ). ತಾವರೆಯ ಮಿತ್ರ; ಸೂರ್ಯ, 


ಎಲ್ಲಿ ಇದನು ಕಲಿತವೊ ? (ಸೂರ್ಯಪಾ, ೧೧೨-೧೧). [ನಲಿ,+ - ತ್ಯ) [ ನಲಿನ * ಬಾಂಧವ] 

ನಲಿನ, ನಳಿನ (ನಾ). ೧. ತಾವರೆ; ಕಮಲ, ೨. ನೀರು ಹೂವು; ನಲಿನಭವ, ನಳಿನಭವ (ನಾ). = ನಲಿನಗರ್ಭ. "ನಲಿನಭವಾಂಡ' ಪರ 
ಆವಲು. ೩, [ಜೈನ] ಕಾಲವನ್ನು ಅಳೆಖಂಯವ ಒಂದು ಪ್ರಮಾಣ: ನಳಿನಭವ: ಅಕ್ಷಣ ನಳಿನಭವ ತಾನಂದು ಕೊಟ್ಟನು ಕಶ್ಯಪಾತ್ಮ ಜನೆಂದ ವರಗಳ 
ಇದೇ ರೀತಿ ಎಂಬತ ನಾಲ್ಕು ಮತ್ತು ಎಂಬತ್ತುನಾಲ್ಕುಲಕ್ಷ ಗಣಿತ| 6 (ಸಂಧಪ. 6-೧೦) ; ಆ ನಳಿನಭವ ಶಂಕರರ ಸುಯ್ದಾನವಾಯ್ತಾ ಸಕಲ 
ಕ್ರಮದಿಂದ ಕುವ ಎದಾಂಗ ಮತ್ತು ಕುಮುದ. ಪದ್ಮಾಂಗ ಮತ್ತು ಪದ್ಮ, ವಾನಶಸೇನೆಗಿಂದ್ರಾದಿಗಳು ಸೇವಕರಾಯ್ತೂ ಪಯಣದಲಿ (ತೊೂರರಾ. ೬-೬-೯): 
ನಲಿನಾಂಗ ಮತ್ತು ನಲಿನ .. , ಎಂಬಿವು ಕ್ರಮದಿಂದ ಆಗುತ್ತವೆ (ಜನಪ. ಹರಿಹರ ನಳಿನಭವರಾರಾಜ್ಞೆಯಿಂ ಲಯ ಸೃಷ್ಟಿಗೈಯುವರು (ಗಗತಾ. 
೩00). ನಳಿನ: ೧. “ಸಹನ ಪತ್ರಂ, ಶತಪತ್ರಂ , , . ಅಬ್ದಂ. ನಳಿನಂ. ೧೨೨೭೪). [ಸಂ.) 


ಪುಷ್ಕರಂ. ರಾಜೀವಂ. ಅರವಿಂದಂ, ಪದ್ಮಂ, ಪಂತಜಂ-ಈ ೧೭ ತಾವರೆ” ನಲಿನಭವಾಂಡ, ನಳಿನಭವಾಂಡ (ನಾ) ,-ನಲಿನಗರ್ಭಾಂಡ : ಆವಿರ್ಭವಿಸಿ 
(ಹಲಾಯು, ೧೧3-೩೭) ; ವಿಜೃಂಭಮಾಣ ನವನಳಿನಪರಿತರಾಕೃಷ್ಣ ಕೈಮಧುಕರ 10 ನಲಿ [ಪಾಠಾ ಳಿ)ನಭವಾಂಡನಿಚಯಮನುರುಪುತುರವಣಿಸಿ ಕವಿದ ವಿಷಮಂ 


ರಮಣೀಯ. . . ಧರಾತಳೆಮನುತ್ತುಲ್ಲ ಪಲ್ಲವ ಲೀಲಾಯಮಾನ "ಮತ್ತ ನುಂಗಿದನುಮಾಪ್ರವರನೆನಲು.(ಬಸಪು, ೧೩-೨). ನಳಿನಭವಾಂಡ : 
ಕೋಕಿಲೋಲ್ಲಾಸಿತ ಶೀಗರೋದ್ದಾಮ ದುರ್ದಿನ ವನಮನೆಯ್ದೆ ವಂದು ರಾಘವನನುಜನಗ್ಗ ದ ಜಾಪಮೌರ್ವೀನಿನದವನು ನೆಗಹಿದನು ನಳಿನಭವಾಂಡ 
(ಪಂಪಛಾ. ೫-೧೦ ಪ) ; ಅವನತಾರಾತಿನೃಪ ಮಣಿಮಯ ಕಿರೀಟಪ್ರಭಾಲೀಢ ಗುಮ್ಮಿಡಲು (ತೊರರಾ, ೬-೪೩-೪). [ನಲಿನಭವ + ಅಂಡ್ಕ) 


ಚಳನನಳಿನೆಯುಗ್ಮಂ (ಸುಕುಮಾ. ೧-೭೯ ವ) ; ನಳಿನದ ಕರ್ಣಿಕೆಯೊತ್ತಿನೆ-ಳ | | ನಲಿನಮಿತ್ರ (ನಾ).ಎನಲಿನಬಾಂಧವ. (ನಲಿನ ಇ ಮಿತ್ರ) 
ಳವಡೆ ಕಣ್ಮುಚ್ಚಿ .. . ನಿದ್ರಾಸುಖದಿಂ ಕಳಹಂಸೆಯ ಮಟ್‌ಗಳರ್ಪುವು (ಗಿಂಕ, ನಲಿನಮುಖ, ನಳಿನವಂಖಿ (ನಾ). ಕಮಲದಂತೆ ಮುಖವುಳ್ಳವಳು ; 


ಶ್‌ 
ಲಾ 


೨.೫೫) ; ನಳಿನಂ ಕುಂದೆ , .. ಮೂಡಿದುದು ತೇಜೋಮುಂದಿರಂ ಚಂದಿರಂ ಚೆಲುವೆ: ತನ್ನಿನಿಯನಂ ನೋಡಿ ನಲಿ[ಪಾಕಾ. ೪ಿ)ನಮುಖಿ ನೆಗೆ:ತಂ 
(ರಾಜರೇ, ೧೧-೪೩). [Xo.] (ಬಸಪು, ೪೭-೨೩). ನಳಿನಮುಖಿ : ನಳಿನಮುಖಯ.ರ ಸಕಲ ` ಸೃಷ್ಟಿಗೆ 
ನಲಿನಗರ್ಭ, ನಳಿನಗರ್ಭ (ನಾ). ಕಮಲದಲ್ಲಿ ಹುಟ್ಟಿದವನು ; ಬ್ರಹ್ಮ. | ಕಳೆಸವಿದು (ಕುವ್ಮಾಆ. ೧೩-೨೩); ಚೆಲು ವೆಯೋರ್ವಳು ಬಂದು 
"ನಲಿನಗರ್ಭಾಂಡ' ಪರಾ ನಳಿನಗರ್ಭ : "ನಳಿನಗರ್ಭೂಂಡ' ಪರಾ. ಹೊಳೆಯೊಳಗೆ ಈಜಾಡಿ ನಲಿವುದನು ನೋಡಿ ನಳಿನಮುವಿಯನು ಮೇಲೆ 
[ ನಲಿನ ೬ ಗರ್ಭ] 20 ಕರೆಸಲು (ಪುರಂದ. ೩-೦೫೦-೩]. [ಸಂ. ನಲಿನಮುಖೀ) 

ನಲಿನಗರ್ಭಾಂಡ. ನಳಿನಗರ್ಭಾಂಡ (ನಾ). ಬ್ರಹ್ಮಾ ೦ಡ ; ವಿಶ್ವ : ನಲಿನಲೋಚನೆ, ನಳಿನಲೋಚನೆ (ನಾ). ತಾವರೆಯೆಸಳಿನಂತೆ ಕಣ್ಣುಳ್ಳ 
ನಲಿ[ವಾಕಾಂ. ೪)ನಗರ್ಭಾಂಡುಗಳೆಂಬಗ್ಗಳದ ಘಟ-ಳಶಾದಿಗಳೊ ತ ವಳು : ಸುಂದರಿ: ನಲಿ[ಪಾಣಾಂ. ೪9]ನಲೋಚನೆಯನೊರ್ವಳನೊಸೆದು 
ಪಕ್ವಾನ್ನ ದಿವ್ಮಾನ್ನಂಗಳಂ ಶೀವಿ (ಬಸಪು. 6.8೭). ನಳಿನಗರ್ಭಾಂಡ : ಮಿಗೆ ಕೊಟ್ಟ (ಬಸಪು. ೨೩-೯). ನಳಿನಲೋಚನೆ: ಮೇಲಿನ ಪ $್ರಿಯೋಗದ 

ಮೇಲಿಸ ಪ್ರಯೋಗದ ಪಾಠಾ:ತರವನ್ನು ನೋಡಿ. ಪಾಠಾಂತರವನ್ನು ನೋಡಿ. [ ಸಂ. ನಲಿನಲೋಚನಾ] 
[ ನಲಿನಗರ್ಭ * ಅಂಡ, ] 26, ನಲಿನವೈರಿ, ನಳಿನವೈರಿ (ನಾ). ತಾವರೆಯ ಶತ್ರು ; ಚಂದ್ರ : (ಕಿ) 
ನಲಿನಜ. ನಳಿನಜ (ನಾ). ಎ ನಲಿನಗರ್ಭ. ನಳಿನಷ : ನಳಿನಜ ಹರಿ ವಾಸವ, ನಳಿನವೈರಿ: ನಳಿನವೈರಿಯ ಸುಳಿವು ತನ್ನಯ `ಕೊಲಿಗೆ ಒಂದುದು 

ನತಪದಪುಕರುಹ ನವಿ ತ ಶುಭವಾಸಂ . . . ಗಳಿಲನೆ ಜಗವ ಸಲಹುಗೆ ಸಲೆ | (ಕುವ್ಮಾವಿ. ೨-೫೨). [ನಲಿನ * ವೈರಿ] 


ತೋಂಟದ ಗ:ರ) ನಿರುತವಿಲಾಸಂ (ಹತಿಲಾಸ್ಕ, ೨.೧.೨). [ಸಂ,] 
ನಲಿನದಲ, ನಳಿನದಳ (ನಾ). ೧. ತಾವರೆಯ ಎಸಳಂ ; ಕಮಲದ ದಳ. 
'`ನಲಿನದಲಲೋಚನ' ಪರಾ. ನಳಿನದಳ : ೧. "ನಳಿನದಳಲೋಚನ' 
ಪರಾ. ೨. ಕಮಲದ ಎಲೆ: ನಳಿನದಳದೊಳ್‌ ತೀವಿರ್ದಚಾ ಕಂಬು 
ಶಳ್ತಲರ್ವುಸು , . . ಪೂಗವಂಪು. ರಾಗದಲಂಪ ನಗ್ಗ ೪ಸೆ (ಪುಷ್ಪಪು. ೨-೪೩). 
"ನಳಿನದಳಪುಟ' ಪರಾ. (ನಲಿನ * ದಲ] 
ನವಿನದಲಲೋಚನ, ನಳಿನದಳಲೋಚನ (ನಾ). ತಾವರೆಯ ಎಸಳಿ 
ನಾಕಾರದ ಕಣ್ಣು ಲ್ಲ ವನು; ವಿಶಾಲಾಕ್ಷ; ಕೃ ಷ್ಣ: : ಸುಧನ್ವನ ಶಿರವ 
ನೆರಡುಕೈಗಳಿಂ ನಲಿನದೇ `[ಐ363/, ನೇನವಳ)ಲ್ಲೋಜಿನಂ ಪಿಡಿದೆತ್ತಿ ಸ್‌ 
ನೋಡಿದು. (ಜೈಮಿಛಾ. ೧೩ ೫೧). ನಳಿನನಳಲೋಚನ: ಮೇಲ 
ಪ್ರಯೋಗದ ಪಾಠಸಂತರವನ್ನು ನೋಡಿ. [ನಲಿನದಲ + 
ನಲಿನನಾಭ, ನಳಿನನಾಭ (ನಾ). ಹೊಕ್ಕುಳಲ್ಲಿ ತು ವತೆಯುಳ್ಳವನು ; 
ಪ ಯ | ಎಷ್ಟು : : ನಲಿ[ಣಾತಾ. €]ನನಾಭನ ಮಗನ ಕೂರ್ಗಣೆಗಳ 
ಖಲಿ೪ ತೆ ಎಳಿತೊಳಗುವ ಪು... ವಿಶಾಲವಿಲೋಚನದ್ವಯವು (ಬಸಪು, 
೪ ೨೬1 ನಳಿನನಾಭ: ನಳಿನನಾಭನ ಮಧ:ರವಾಣಿ:ಲುಳಿತಪರೆ 
ಮಾಶೀರ್ವಾಚನಪಂಕಲಿತ ಅವಚೆಸಕುಯ ವಾಂಡವರಾಯ ಹೊಜವಂಟ 
(ಕುಖಕ್ಕಿಛೀ. 6 ೩); ನಳಿನನಾಧನ ನೀನು ಪಾಡೊ ಬೇಗ ಒಳಕಣ್ಣಿ ದ 
ಆವನ ಅಂಡು ನಲಿದಾಡೊ (ಪುರಃದ. ೨-.3೦೯ ಪಲ್ಲವಿ): 
[ ಸಂ. (ನಲಿನ * ನಾಭಿ ೬ -)] 


ನಲಿನಸುಭವ. ನಳಿನಸಂಭವ (ನಾ).ಎನಲಿನಗರ್ಭ : ನಲಿ[ಪಾತಂ. ಉನ 
ಸಂಛವಲಿಬಿತದ:ರ್ಲಿಪಿಗಳನೆ೧ರಸಿ (ಬಸು. ೪೯-೬೨). ನಳಿನಸಂಭವ: 
ಕೃಪಾಳುವನೊಲಿದು :ಹೊಗಳಿದನಜನು ವೇದಸಹಸ್ರಸೂಕ್ತದಲಿ ಬಳಿಕ 
ಕಾರುಣ್ಯದಲಿ ನಾಭೀನಳಿನದಲಿ ತೆಗೆದನು ವಿರಿಂಚಿಗೆ ನಳಿನಸಂಭವನೆಂಬ 
ಹೆಸೆರಾಯ್ತಂದು ಮೊದಲಾಗಿ: (ಕುವ್ಕಾಅ. ೦೪-೩೦). : , [ನಲಿನ + ಸಂಭವ) 
ನಲಿನಸಖ, ನಳಿನಸಖ (ನಾ). ಎ ನಲಿನಬಾಂಧವ : ಫನಜಿನಭವನವದು ನಲಿ 
[ಪಾಠ. ೪]ನಸಖುನುದಯಕ್ಕೆ ಮುನ್ನವೆ ಗೋಡೆಗಿಳುವೆರಸಿ ನೆಲನ: ಸರಿಸಕೆ 
85| ಬಿದ್ದೆ (ಬಸು. ೫೨-೩೨). ನಳಿನಸಖ: ನಳಿನಸಖಕೊೋಟತೆ:ಜವ 
ವಖಾಜೀತೆಂಬವನ ಚರಣಾಂಬುಜಕ್ಕೆ ಶರಣು (ಅಶಿಚಂ. ೧೦-೭): ನಳಿನಸಖ 
ನಪರಾಂಬುರಾಸಿಯ ನಿಲುಕುತೈದನೆ ಹಸಿದುದಿ: ಮ.ನಿಬಳಗವಾರೋಗಣೆಗೆ 
ಚಿತ್ರವಿಸೆಂದ ಯಮಸೂನು (ಕುವ್ಯಾಆ. ೦೬-೪೭). 
[ ಸಂ. (ನಲಿನ « ಸಖ -)] 
0| ನಲಿನಾಂಗ (ನಾ). [ಜೈನ] ಕಾಲವನ್ನು ಅಳೆಯುವ ಒಂದು ಪ್ರಮಾಣ: 
ಇದೇ ರಿ:ತಿ ಎಂಬತ್ತುನಾಲ್ಕು ಮತ್ತು ಎಂಬತ್ತುನಾಲ್ಕುಲಕ್ಷ್ಮ ಗುಣಿತ 
ಕ್ರವ:ದಿಂದ ಕುಮುದಾ:ಗ ಮತ್ತು ಕುಮುದ, ಪದ್ಮಾಂಗ: ಮತ್ತು ಪದ್ಮ, 
ನಲಿನಾಂಗ ವ.ತ್ತು ನಳಿನ .. . ಎಂಬಿವು ಕ್ರಮದಿಂದ `ಅಗುತ್ತವೆ 
(ಜನಪ. ೩೦೬). [ನಲಿನ * ಅಂಗ] 
45 | ನಲಿನಾಕ್ಷ, ನಳಿನಾಕ್ಷ (ನಾ). ೧. ತಾವರೆಯ ಎಸಳಿನಂಥ ಕಣ್ಣುಳ್ಳ 
ಏನಂ : ಚೆಲುವ ; ಸುಂದರ. ವಿ. ವಿಷ್ಣು ; ಕೃಷ್ಣ: (8). ನಳಿನಾಕ್ಷ ; 


ಲ 


ನಲಿನಿ 


ವಿ. ನಳಿನಾಕ್ಷನ ಪದಪದ್ಧತಿಗಳ ಬಟಿಿಯೊಳಲಕ್ತಕಾಂಕ ಪದಪದ್ಧ ಶಿಗಳ್‌ 
ಪೊಳೆವುವು (ಜಗವಿ. 8-೨೬) ; ನಳಿನಾಕ್ಷ ನಿನ್ನ ಮಲೆಯ ಹೊಕ್ಕು ತಪಿಸಲು 
ಒಲಿದು ಧ್ರುವಗೆ ನಿಜಲೋಕವಿತ್ತವನು (ಪುರಂದ. 3-೦೦೯-೩) ; ನಳಿನಾಕ್ಷನಿಲ್ಲ 
ದಧ್ವರಕುಪಕ್ರಮಿಸೆ ನಡೆಯದು (ಕೃೈಮಿಫಾ. 3-೪೫). 
[ಸಂ, (ನಲಿನ + ಅಕ್ಷಿ * -)] 

ನಲಿನಿ, ನಳಿನಿ (ನಾ). ೧. ತಾವರೆ; ಕಮಲ. ೨. ತಾವರೆಗಳಿಂದ ತುಂಬಿ 
ರುವ ಕೊಳ ; ಕಮಲಗಳು ಹೆಚ್ಚಾಗಿ ಇರುವ ಸ್ಥಳ. ೩. ತಾವರೆಯ 
ದಂಟು, -ನಾಳ. ನಳಿನಿ: ೧. ನಳಿನಿಯ ಬಿರಿಮುಗುಳೊಳ್ಳಾಯ್ದಳಿಕಳಭಂ 
ಬೆಂಡು ನೆಗೆದು ಬಂಡುಣ್ಬವೊಲ್‌ ಯಶೋದೆಯ ಮೊಲೆಯುಂಡಂ 
ನವತಮಾಲಕ ೈಷ್ಟಂ ಕ ೈಷ್ಣಂ (ಅರ್ಥನೇ. ೭-೩೫); ನಳಿನಿಯನಬ್ಬಿ ತುಂಬಿಗುರುಳಂ 
ನೆಣ? ನೇರ್ಪಡೆ ತಿರ್ದಿ .. . ಅದೇಂ ಸುಳಿದುದೊ ಮೆಲ್ಜನಾಳ್ಡವೊಲತಿ 
ಶ್ರಮವಮಂ ವನಮಂದವಹಿರುತಂ (ಶಬಶಂ, ೦-೫೩). "೨. ನಳಿನೀತೀರ 
ಲತಾಗೃಹಂಗಳ ನೆಟಬಲ್‌ ನೇರ್ಪಟ್ಟಿರಲ್‌ ಪಟ್ಟು . ಪಥಾರ್ತರಿರ್ಪರ್‌ 
(ಇಗವಿ, ೯-66), ಹಿ. ನಳಿನಿಯ ನಳಿನವೂನಿನನಾಕಳಿಪಂತಿರೆ ಕರದೆ ವಧುವ 
ಕರಮಂ ಕರದಿಂ ತಳೆದ ಂ ಕುಮಾರನಾರ್ದ್ವಾಂಗುಳಿದಳಕಂಟಕಿತಬಾಹು 
ನಾಳಾನ್ವಿತಮಂ (ಅಂದ್ರಪು. ೬-೭೪). ೪. ತಾವರೆಯ ಗಡ್ಡೆ : “ಕಂದಃ, 
ಬಿಸಿನೀ, ನಳಿನೀ - ಈ ೩ ಅವಲ ಗೆಡ್ಡೆ” (ಹೆರೌಯು. ೦೦೨-೬೦). 

(ಸಂ. ನಲಿನೀ] 

ನಲಿನೀಮಿತ್ರ, ನಳಿನೀವಿಂತ್ರ (ನಾ) .2ನಲಿನಬಾಂಧವ: ಸರೋಜಾಸನಂ ನಲಿ 
[ಪಾಕಾ9. 91ನೀಮಿತ್ರ್ರ ಸುಪರ್ವರೆಂಬಿವು ವಿವಸ್ವಂತಾಹ್ವಯಂ (ತಾನಾರ. 
600) - ನಳಿನೀಮಿತ್ರ : ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ಸಂ.) 

ನಲಿಪ (ನಾ). ಸಂತೋಷ ; ಆನಂದ ; ಉಲ್ಲಾಸ : ಕುಟುಕಿನಿಂದಾಹಾರಮಂ 
ಸ್ಥಾನದಿಂ ನೆಲೆಯಂ ಕೂಟಮಂ ನಲಿಪದಿಂದಂ ನಲ್ಮೆಯಂ ಗೆಲ್ಲದಿಂ ಗೆಲವಂ 
« * * ಪೇಟಿಕಿಲ್ಲಿಯುಂ ತದ್ವಿದಂ (ಲೋಕೋನ. ೧-೭). [ನಲ್ಲಿ + -ಪ್ಯ] 

ನಲಿಬಾಳು (ನಾ). ಸುಖಮಯವಾದ ಜೀವನ ; ಸಂತೋಷದ ಬದಂಕು: 
ಕಂಡೊರೆ ನುಂಗುವ ಜವನನ್‌ ಕಂಡರ". ಈ ನಲಿಬಾಳನ್‌ ಕಡೆ 
ಬೀಳ್ಕೊಂಡೆರ*, ಬಯಲಾದರ್‌ (ಪಾರಸಿ. ೩೭-೮೩೪). 

[ ನಲ್ಕಿ + ಬಾಳುಃ ( ಎಬಾಟ್‌,) ) 

ನಲಿಯಿಸು, ನಲಿಸು (ಕ್ರಿ). ೧. ಸಂತೋಷಗೊಳಿಸು ; ಉಲ್ಲಾಸಗೊಳಿಸಂ : 
ಆ ವಿಶ್ವೇಶ್ವರನ ಮನೋಮುಧುಕರಮಂ ತಮ್ಮ ಮುಖಾರವಿಂದದೊಳ್‌ 
ನಲಿಯಿಸಿಯುಂ (ಆದು. 6೪ ವ); ಶ್ರೀಯೆರ್ದೆಗೊಂಡಿರೆ ವಬನ್ನಿಟ್‌ದಾ 
ಯೆಳೆಯ ನೆಗಪಿ ದಾಡೆಯಿಂ ನಲಿಯ:ಸಿದಾ ಮಾಯಾವರಾಹನಖಿಲಶ್ರೇಯಮ 
ನೊಲ್ಡೀಗೆ ವೀರನರಪತಿಗೀಗಳ್‌ (ಚಕವಿ. ೪-0) ; ಈ ವರದ ಕರಮೆ . . . 
ನಸುಮಲರ್ದ ಲಸಜ್ಮಿೀವನಜಾತದ ಗರ್ಭದ ಭಾವನೆಯಂ ಬಗೆಗೆ ತಂದು 
ನಲಿಯಿಕುಮೆಮ್ಮಂ (ವಸ್ತವಂ. 6). ೨. ಅರಳಿಸಂ ; ಪ್ರಫುಲ್ಲಗೊಳಿಸು : 
ನಲಿಯಿಸುಗೆಯ್ದೆ ಮತ್ಯೃತಿಕುಮುದ್ವತಿಯಂ ಕಳೆಗುಂದದಾವಗಂ ನಲುಗದೆ 

ಕಂದನಾನದೀ ಬಲಮು:ರಿಸುಕುಮೆಯ್ಯಮರೆ ಮೈಮೆಯನಾಂತ 

ನವೀನಚಂದ್ರಮಂ (ಆಳವಿ. ೦-೭). ನಲಿಸು: ೧. ಮಿತ್ರಂ ಮದಯತಿ 
ಗೆಳೆಯನಂ ನಲಿಸಿದಪಂ(ಳಾಶಕ್ಕ. ೧-೪೩). [ನಲ್ಲಿ + - ಇಸ್ಕು] 

ನಲಿವರಿ (ಕೆ). ಹಿಗ್ಗಿನಿಂದ ಓಡಾಡಂ ; ಸಂತೋಷದಿಂದ ಓಡಾಡಂ ; 
ಸಡಗರಿಸು : ಪಲದಿವಸಕ್ಕೆಂತಾನುಂ ಕ ಲ ಹಂ ದೊರೆಕೊಂಡುದೆಂದು 
ಕೆಲಬರ* ಬಿಲ್ಲಂ ಗೊಲೆಗೊತ್ತಿ ತೀವಿ ತೆಗೆದೇಂ ನಲಿವರಿದುದೊ ಜವನ 
ದೂತರೆನಿಸಿ ಕಿರಾತರ್‌ (ಪಂರಾಮಾ, ೪-೩೭); ಸಿರಿಸದ ಬಾಸಿಗದೊಳೀ 
ನಲಿವರಿದಾಡುವ ತುಂಬಿಯಂತೆ ಪಾಣ್ಬನ ಕಣ್ಗಳ್‌ ಪರಿಮಟ್‌ಯಾಡಿದುವು 
ತನೂದರಿಯ ದೋರ್ವಲ್ಲರಿಯೊಳ್‌ (ಪಂರಾಮಾ. ೯-೮೦) ; 


೪೩೯೪ 


5| ನಲಿವಾಜ್‌ಸು (ಕ್ರಿ). 


10 


46 


ನಲುಗಿಡು 


ನಲಿವರಿದು ನವೀನಮೆನಲ್‌ ಜಲಜಾಕ್ಷನ ಮುಂದೆ ಕುಣಿದು (ಮಜಾನೇ. 

೬-೬೪); ಮೆಲ್ಪು(ಳ್ಳು)ವಡೆದತಿವ್ಮಾಲತೆಯಿದೋದಿ ನಲಿವರಿದು ಬಲ 

ವರ್ಪಂದಾ ಮಜಾ್‌ಗೆರಡು ತಿಂಗಳ್‌ (ಅಕ್ಕಶಾ. ೩-೪). "ನಲವರಿ' ಪರಾ. 

[ನಲಿ, * ವರ್ಮಿ) 

ಸಂತೋಷದಿಂದ ಹಾರಾಡುವಂತೆ ಮಾಡು : 
ಮದನದವಾಗ್ನಿತಪ್ಪೆಯರ ಸುಯ್ಯ ನಖಂಪಚಮಾಗಿ ಬರ್ಪ ತಣ್ಣದಿರನೆಲರ್ಚಿ 
ಚಂಚುವಿನೊಳಿ. , .ಉತ್ಸಲಾಗ್ರಪತ್ರದೆ ಮೊಗೆದೂಡಿಪಾಡಿ ನಲಿವಾಣ್‌ಸಿ 
ತೋಟ್‌ಸಿ ಸೋಂಕಿ ನೂಂಕಿ ಕೌಮುದಿಯೊಳದೇಂ ಚಕೋರಿ ಹಳ ಗಂಡಿಸಿ 
ದತ್ತೊ ನಿಜಾಗ್ರಶಾಬಮಂ (ಅನಂಪು. ೭-೮೧), 

[ನಲಿವಾಜ್ಕ + - ಇಸು) 

ನಲಿವಾಜ್ಕು (ಕ್ರಿ). ಹಿಗ್ಗಿನಿಂದ ಮೇಲಕ್ಕೆ ಹಾರು ; ಸಂತೋಷದಿಂದ 
ಹಾರಾಡಂ ; ಆನಂದದಿಂದ ಏರು: ಇರ್ಪೊೋಡಿದ ಚಂಚುವಂ ತೆಅ? 
ದೆಆಂಕೆ ನೆಅಲ್ಜಿರೆ. ಕಂಠನಾಳಮಂ ನೀಡಿ ವಿಯತ್ತಲಕ್ಕೊಗೆದು ಕಾರ 
ಮುಗಿಲ್ವನಿಯಂ ಮನಂ ಕುಳಿರ್ಗೋಡುವಿನಂ ಕರ್ದುಂಕಿ ನಲಿವಾಆದುವಾಚಾ 
ದುವಂದುಚಾತಕಂ (ಪಂರಾಮಾ, ೭-೧೪೭) ; ಇಂತಿದು ಗಗನಕ್ಕೆ ನಾಡೆ ನಲಿ 
ವಾಜ್‌ದದೊಂದು ಕಫೋತಮಂತುಮಲ್ತಿದು  ಪರಿದಿರ್ದ ಪಾವಸೆ 
ಮುಗಿಲ್ಮುಜೌಯೆಂಬಿನಮಿಂಬುಗೆಟ್ಟು ಕಂದಿದ ಪಬಗಂಚುಗನ್ನಡಿವೊಲೇನಿಬಿ 
ದಾದುದೊ ಚಂದ್ರಮಂಡಲಂ (ಚಂದ್ರವು. ೪-3) : ಚಕೋರಮಯೂರ 
ರಥಾಂಗ ಭೃಂಗಮಂಡಳಿ ನಲಿವಾಆ'ದಪ್ಪವು ತರಂತರದಿಂದೆನಿಸಿತ್ತು ಕಣ್ಣೆ 
(ವರ್ಧಪು. ೩-೨೮). [ನಲ್ಲಿ + ಪಾಟು] 

ನಲಿವಾಜು, (ನಾ). (ಹಕ್ಕಿಗಳ) ಸಂತೋಷದ ಹಾರಾಟ ; ಸಂಭ ಮದ 
ಹಾರಾಟ. "ನಲಿವಾಜುವಾಟಿಂ” ಪರಾ. ನಲಿ, * ಪಾಟು) 

ನಲಿವಾಜುವಾಟು (ಕ್ರಿ). ಸಂತೋಷದಿಂದ ಹಾರಾಡು ; ಉಲ್ಲಾಸದಿಂದ 
ಹಾರಾಡು: ಒಸಗೆಗಳಂದು ಬಿಟ್ಟ ಶುತಶಾರಿಕೆಗಳ್‌ ನಲಿವಾಜುವಾಣ ರಾಗಿಸಿ 
ದವಿ ತಾರಿನಾಮ ಪರಿಪಾಜಯನೋಳಿಯಿನೋದೆ ಕೇಳ್ದು (8ತಿಪು- 
ತಿ-೪6). [ನಲಿವಾಲ್ಕು * ಪಾಜ್ಮು] 

ನಲಿವು (ನಾ). ಹಿಗ್ಗು; ಸಂತೋಷ ; ಆನಂದ : ನಿನ್ನ ಸುಖವೇ ಸುಖಂ 
ನಿನ್ನ ನಲಿವೇ ನಲಿವು (ಕಂಬಿರ. ೦-೭೧): ಮಗೀಬಾಳಕಜಾಲದೊಳ್‌ ನಲಿವಿನಿಂ 
ನೆಗೆದಾಡುತುಂ (ಪುಷ್ಕಪು. ೩-೯೭) ; ಪಲವುದಿನಂ ಮನಂ ಬಯಸಿ ಕಯ್ವಿಡಿ 
ದಂಗನೆಯಂಗಸಂಗದಿಂ ನಲಿವನನಾರತಂ ಪಡೆದು ರಾಜ್ಮಸುಖಂ ಸತತಂ ಸಲು 
ತ್ತಿರಲ್‌ (ನಳಹಂ. ೪66) ; ನಲಿವು ಮಿಗೆ ತಾನವರಡಿಗಳಂ ತೊಳೆದು ಮಂದಿಸಂ 
ವೆಡೆಯೊಳು (ಬಸಪು. ೩೭-೩೩); ನಲಿವು ಹಿಂಗಿದ ತಾಯ ಕಂಗಳ ಜಲವ 
ಸೆಜಗಿನೊಳೊರಸಿದನು (ಕುವ್ಯಾದ್ರೋ. ಓರಿಇ. ಪರಿ. ೨೭ರ) ; ನೋವು, ನಲಿವು 
'ಗಳು ಪರಮಾತ್ಮನ ಇಷ್ಟವೆಂದು ತಿಳಿಯುತ್ತದೆ (ಧರ್ಮಸಾ. ೮), "ನಲವು' 
ಪರಾ. (ನಲ್ಲಿ *_ ಪು) 

ನಲಿಸು "ನಲಿಯಿಸು' ನೋ. 

ನಲುಗಂಟಿ (ನಾ). ಜಾನಂವಾರಂಗಳ ಮೇಲೆ ಹಾಕಂವ ಒಂದಂ ಬಗೆಯ 
ಸಣ್ಣ ತೆರಿಗೆ: ಉಗತ್ರಿಣ ಪರಿಧಾನ ಬೆಡುಂಗೊಳು ಚಳಾಯ ದಾಯದೆಟಕ 
ಹಡುವರ ಬೀರವಣ ನಲ್ಲೆತ್ತು ನಲುಗಂಟಿ ನಲ್ಲಾವು ದಣ್ಮಾಯ ತವುಡೆ 
ಯೊಳಗಾದ ಸಮಸ್ತ ಕಿಜುಕಂಡ:ವೆಲ್ಲವಂ . . . ಧಾರಾಪೂರ್ವ್ವಕಂ ಮಾಡಿ 
(ಎಳೆ. ೪,' ಬೇಲೂರು. ೫೯-೮೭ ; 1117). [ನಲ + ಗಂಟ) 

ನಲುಗಿಡು (ಕ್ರಿ). ಅರಿಸಿನ, ಕುಂಕಂಮ ಮುಂತಾದಂವುಗಳಿಂದ ಪಾದದ 
ಮೇಲೆ ಚಿತ್ರವನ್ನು ರೇಖಿಸು: ದಿನಾಂತದಲಿ ನದಿಯ ದಂಡೆಯನ್ನು 
ನವ್‌ ಸೇರಿ ಬಿಳಿಮುಳಲಮಧ್ಯದಲಿ ನಲುಗಿಟ್ಟುದನ್ನು ತಿಳಿನೀರ ವಾಹಿನಿಯು 
ಹರಿವುದೊ ನಿಂದಿಹುದೊ ಬಳಿ ಸೇರಿ ಪರಿಕಿಸುವೆವೆಂದು ಹೋದುದನು 
(ವಿಸೀಗೀ. ೭೯-೦೨) [.-ತಮಿ. ನಲಜಸಿಿಟು) 


ನಲುಗಿಸು 


ನಲುಗಿಸು (ಕ್ರಿ). ೧. ಸುಕ್ಕುಗೊಳಿಸಂ; ಮುದುರಿಸಂ; ವಂದಂಡಂ : 
ಹೂವನ್ನು ಅಷ್ಟು ಗಟ್ಟಿಯಾಗಿ ಹಿಡಿದು ನಲುಗಿಸಬೇಡ (ಕೂರಿ). 
೨. ಸೊರಗಂವಂತೆ ಮಾಡಂ; ಕೊರಗಿಸಂ; ಶೋಷಿಸು : ಈ ರೀತಿ 
ಯಲಿ ಮಜುಗುತಲನುದಿನವು ತತ್ಪಾಂಡುನೃಪನಂದನರು ದುಃಖದಿ ರಾಜ 
ಭೋಗಂಗಳನು ನೆಅ* ಬಿಟ್ಟು ತನುವ ನಲ ಲು 3 ಗಿಸಿಕೊಂಬರು (ತಿಮ್ಮಕ್ರ. 
೩-೦೯): ಓಕ್ಕಲನು ನಲುಗಿಸದೆ ಲೆಕ್ಕವನು ಸಿಕ್ಕಿಸದೆ ಕಕ್ಕುಲತೆಯಿಂದ 
ನಡೆಯಿಸುವ ಅರಸು ತಾ ಚಕ್ಕಂದವಿರುವ (ಸರ್ವಜ್ಮ. ೭೨೭) ; ಹೊಟ್ಟೆಗೆ 
ಹಾಕದೆ ನಲುಗಿಸಿದ್ದಾಳೆ ಅಂತಾ ಸಾರಿಕೊಂಡು ಬಂದಾರು! (ನಿ:ದನೆ. ೪೮). 

[ ನಲಂಗು, * -ಇಸ್ಯು) 

ನಲುಗು, (ಕ್ರಿ). ೧. ಸುಕ್ಕುಸಂಕ್ಕಾಗಂ; ವಂಂದಂರಂ : ಬಟ್ಟೆಯ ಮಡಿ 
ನಲುಗದಂತೆ ತೆಗೆದುಕೊಂಡು ಬಾ (ರೂಡ). ೨. ಅಲ್ಲಾಡು ; ಅಲಂಗು ; 
ಸ್ಪಂದಿಸು: ಆವೇಶ ಅಂಗಾಂಗ ತುಂಬಿ ನರನರ ನಲುಗಿ ಅಲುಗಿ ಗೊಂದಣ 
ತಾಂಡವಲಾಸ್ಕ ನೃತ್ಮದಲ್ಲೀ (ಸೂರ್ಯಪಾ. ೪-0) ; ಬೇಗ ಬೇಗ ಹೆಜ್ಜೆಹಾಕಿ 
ದಾಗ ಎದೆ ನಲುಗಿ ನಲುಗಿ ಕುಬುಸದ ಮಧ್ಯೆಯ ಗುಬ್ಬಿ ಕಳಚಿಹೋಗಿದ್ದಕ್ಕೆ 
"ಪಿನ್ನನ್ನು ಹಾಕಿ "ಫಿಟ್‌' ಮಾಡಿದಳು (ಹೊಸಕ್ಷಿ. ೪೭). ೩. ಒಯ್ಯಾರ 
ಮಾಡು ; ಬಳುಕಂ : ಕುಟ್ಟುವ ನೆವದಿಂದ ರಟ್ಟೆಯನು ತಿರುಹುವಳು 
ನಿಟ್ಟಿಸಿ ನಲುಗಿ ಹುಡುವಳು ಹಾದರದ ಮೊಟ್ಟೆ ಕಾಣಯ್ಯ (ಸರ್ವಜ್ಞ. ೦690) ; 
ರತ್ನಾ ಮತ್ತೆ ನಾಚುತ್ತ ನಲುಗುತ್ತ ಎರಡು ವಡಾ ತಂದಿಟ್ಟು ಹೋದಳು 
(ಗಂಮಾಯಿ. ೮೭). ೪. ಕಷ್ಟಕ್ಕೆ ಗಂರಿಯಾಗು ; ಬಾಡು ; ಕಂದಂ: 
ಕಾಕಸಂಘಾತದೊಳ್‌ ಸಿಕ್ಕಿರ್ದ ಕೋಗಿಲೆಯ ಮಜ್‌ಯಂತೆ ನಲುಗಿ ಕತ್ತಲೆ 


ಯೊಳಿರ್ದ ಶೀತಳಮರೀಚಿಲಾಂಛನದಂತೆ ಬಾಲಕನಿರ್ದನವರೆಡೆ 
ಯೊಳಂಜಂತಳುತೆ (ಜೈಮಿಭಾ. 3೮-೩೧) ; ಕಳೆಗುಂದದಾವಗಂ ನಲುಗದೆ 
ವಾಮದೇವನುರಿಗಣ್ಣೆಡೆವಾವುಗಳಿಂ , ಕಂದನಾನದೀ ಬಲಮುರಿಸಂಕು 


ಮೆಯ್ಯಮರೆ ಮೈವೆಂಯನಾಂತ ನವೀನಚಂದ್ರಮಂ (ಜಿಕವಿ. 0-೭) ; ಒಡೆದ 
ಕೊಳಲ ಪಾಡ ನೋಡು ಇನ್ನೆಲ್ಲಿದೆ ಸುಗ್ಗಿ ಎಂದು . . . ಮುಗ್ಗಿ ಮುರುಟಿ 
ನಲುಗಿತು (ನಡೆಬಂ. ೩೭-೮); ಕಾಯಿ, ತಾಯಿ. . . ನಲುಗಿ, ನಿನ್ನ ನೆರಳ ಸೇರಿ 
ನಲಿವ ಹೆಣ್ಣನು (ಹೊಂಗಳು, ೦೨-೩). ೫. ಸೊರಗು; ಕೊರಗು; ಕೃಶ 
ವಾಗು : ನಲುಗಿದಿರಿ ಹಿರಿದಾಗಿ ಜಡೆ ವಲ್ಕಲ ಫಲಾಶನದಿಂದ . . . ತನ್ನಿಂ 
ದಾದುದೀಯಾಪತ್ತು ನಿಮಗೆ (ತೂರರಾ. ೬-೩೩-೬) ; ನಿರ್ಬಂಧಕಿಕ್ಕಲುರೆ 
ಕಿರಿದುಂಡು ನಲುಗಿದಂ (ಪರಶು. ೧೪-೨೩ ; ಒಲಿದವರು ಬೇರಾಗಿ... 
ಕೆಲಕಾಲ ನೂಕುವರು. ನಲುಗದೆಯೆ ಕಾಣುವರು (ಇಂಗೀತೆ. ೫೦-೧೭) ; 
ಬಡತನದ ಬವಣೆಯಿಂದ ನಲುಗಿದ್ದ ಬಳಗದ ಗೆಳೆಯರಾರೂ ಹಣ ಕೊಡುವ 
ಸ್ಥ ತಿಯಲ್ಲಿರಲಿಲ್ಲ (ಜೀವನ. 3 ಅರಿಕೆ). ೬. ಬಾಗು; ನವಂಸ್ಯರಿಸಂ: 
ನಾನೇನಾಡಿದೆ ನಾ ನಿನ್ನ ಪಾಡಿದೆ ನಾ ನಿನ್ನ ನೋಡಿ ನಲುಗಿದೆ ಭೈರೂವಾ 
ಸ್ವಾಮಾ ದೊಡ್ಡವನೆಂದು ಮಾರೀ ಬಿದ್ದೆ (ಹುಟ್ಟಹ. ೩೧೦). 
[ ದೇ.॥ ತಮಿ. ನಲಜ್ಯು, ನಲಕ್ಕು ಎಮಂದುಡಿಸು; ತುಳು. 
ನಲಗು; ತೆಲು, ನಲುಗು, ನಲಗು, ನಲಿಯು, ] 

ನಲುಗ್ಯು (ನಾ). ಹಾಡುವಾಗ ಧ್ವನಿಯನ್ನು ನಡುಗಿಸುವುದಂ ; ಕಂಪನ; 
ಪಲುಕು : ಚಿಕ್ಕಪುಟ್ಟ ಕಲಹಗಳು ಬಾಳಿನ ಏಕತಾನಕ್ಕೆ ನಡುನಡುವೆ 
ನಲುಗಾಗಿ ಬಂದು ಸೊಗಸನ್ನು ಹೆಚ್ಚಿಸುತ್ತಿದ್ದವು (ಗಂಮಾಯಿ. ಬ). 

[<ನಲುಗುಃ।] 

ನಲುಮೆ "ನಲ್ಮೆ' ನೋ. 

ನಲುಮೆಕೂಟ (ನಾ). ಪ್ರೀತಿಯ ಮೇಳ; ಸ್ನೇಹದ ಗೋಷ್ಠಿ : ಮಧುರೆ 
ಹೆಣ್ಣ ಬೇಟವುಳಿದು ಮರಳಿ ಬರುವೆಯಾ ನಲುಮೆಕೂಟ ಕುಣಿತಗಳಲಿ 
ನಮ್ಮ್ಮನರಿವೆಯಾ (ಗೋಳುನಿ. ೩೪-೨). 

[ ನಲುಮೆ (ಎನಲ್ಲೆ) + ಕೂಟ] 


೪೩೯೫ 


40 


[ad 
ಆ 


ನಲಾ ದೆಗಾಅ 
ಗಿ 


ನಲುಮೆಯೋಲೆ (ನಾ). ಪ್ರೇಮಪತ್ರ: ನೀಳವಾದ ನಲುಮೆಯೋಲೆಗಳನ್ನು 

ಅವನು ಸುಶೀಲಾನಿಗೆ ಬರೆಯುತ್ತಿದ್ದ (ಸಮಜ, ೬೬೪). 
[ನಲುಮೆ (ಲ್ಕೆ) + ಓಲೆ] 
ನಲುವು (ನಾ). ಬಲಹೀನತೆ ; ಅಶಕ್ತತೆ : (8). 
[ ಎನಲುಗ್ಗು,/ತೆಮಿ. ನಲಿವು ತೊಂದರೆ, ನಾಶ] 

ನಲ್ಕಳಿ (ನಾ). ಒಳ್ಳೆಯ ಶೋಭೆ, -ಚೆಲುವು,-ಸೊಗಸಂ: ಕವಿ ಗಂಣಾ 
ತೀತನ ಸ್ತರಕ್ಕೆ' ಏರಿದಾಗ ಮಾತ್ರ ಆತನ ಕೃತಿ ನಲ್ಕಳೆಯಿಂದ ಮೆರೆಯುತ್ತದೆ 
(ಕಾವ್ಯಕು. ೨೦). [ನಲ್‌ + ಕಳ್ಳೆ (ಕಲ್ಯೆ) ) 

ನಲ್ಕುಂಚ (ನಾ). ಸುಂದರವಾದ ಚವರ,-ಚಾವಂರ : ನೆಗಳ ಸೊಂಡಿಲ 
ಚಿನ್ನದಣಸಿನ ಪಲ್ಲಕ್ಕಿ ಸೊಗಯಿಪ ರತ್ನವಿಮಾನ ಮಿಗೆ ನಲ್ಕುಂಚ ಕಾಳಾಂಜಿ 
ಮುಂತಾದ ವಸ್ತುಗಳನಿತ್ತನು ಕೃಷ್ಣ ಮಗಗೆ (ಮೋಹತ. ೦೫-೨೦). 

[ನಲ್‌ * ಕುಂಚ) 

ನಲ್ಕೆ (ನಾ). ನಲ್ಲೆ; ಅನುರಾಗ: ಮನ ಮೆಚ್ಚಿ ನಚ್ಚಿನ ನಲೈಯಲಿ 
ಮನದನ್ನಳೆನಿಸಿದಳು (ಸಾಳ್ಕಛಾ. ೦೮-೩೬). [ನಲ್‌ +-ಕೆ] 

ನಲ್ಲಂಪು (ನಾ). ಸಂವಾಸನೆ; ನರಂಗಂಪು : ಧೂಪಮಂ ನಲ್ಲಂಪುಣ್ಮು 
ತಿರಲಾಗಳರ್ಪಿಸಿದನಾ ಗಂಗಾಧರಂಗಟ್ಕಿ ೬೨5೦ (ಉದ್ಮಟಿ. ೦೦-೭೯) ; ಚಂದನಂ 
ಗಳ ಧೊಪಧೊಮದಾಮೋದಮಃಂ ಮೂಗಿಂಗೆ ನಲ್ಲ. ೦ಪನೀಯದಿಹುದಿತ್ತಣ್ಣೆ 
(ಶ್ರೀರಾಮಾ, ೧೦೫-೦೩೭). [ನಲ್‌ + ಕಂಪು] 

ನಲ್ಲಂಪುವೀಣಿ (ಕ್ರಿ). ಸುವಾಸನೆಯನ್ನು ಬೀರಂ ; ನರಂಗಂಪು ಸೂಸು: 
ನಲ್ಲಂಪುವೀಜಕ ಮೋಹಿಸುವ ಚೆಂಗಣಿಗಿಲೆಯರಲ್ಲೊಳಂ . . .- ತಣ್ಣೊ ಳಂ 
ಮೆಜಕಿದುವು (ಪದ್ಮರಾ. 6-೩೮). [ನಲ್ಲಂಪು * ಬೀಜಂ) 

ನಲ್ಲಡಲು (ನಾ). ಸಿಹಿಯಾದ ಕಡಲಂ ; ಇಂಗಡಲಂ : ಈ ಹಿಗ್ಗು 
ನನ್ನೆದೆಯ ನಲ್ಲಡಲನ್ನು ತುಂಬಿ ತುಳುಕುತ್ತಿದೆ (ಫಲಸಂ. ೪ರ). 

[ನಲ್‌ + ಕಡಲು (ಕಡಲ್‌ )) 

ನಲ್ಲತೆ (ನಾ). ಒಳ್ಳೆಯ ಕಥೆ ; ಸ್ವಾರಸ್ಯವಾದ ಕಥೆ: ಏನಾನುಮೊಂದು 
ನಲ್ಲತೆಯಂ ಪೇಟ? (ರಾಮಾಶೈ. ೪-೧೬). ಮೇಣಾವ ನಲ್ಲತೆಯಂ 
ಪೇಟ್‌ ನೋ (ಕಾಮಾಕ್ಕ. ೩-೧). [ನಲ್‌ 4 ಕತೆ] 

ನಲ್ಲಬ್ಬಿಗ (ನಾ). ಒಳ್ಳೆಯ ಕವಿ; ಸತ್ಕವಿ : ಅನಿಬರ್ನಲ್ಲ ಬ್ಬಿಗರೊಳಮನಿತರ 
ಸಾಧಾರಣಾಭಿಮಾನಂ . . . ಬಳೆಯಿಕುಂ (ಅಪ್ರತಿ. ೩-೩). 

[ ನಲ್‌ + ಕಬ್ಬಿಗ] 

ನಲ್ಲಳಲ್‌ (ನಾ). ರುಚಿಕರವಾದ ವಂಜ್ಞಿಗೆ: ಎಳೆನೀರ್ಗಳ ತನಿಗರ್ಬನ 
ತಿಳಿರಸದ ರಸಾಲಪಕ್ಕ ಫಳಸಾರದ ನಲ್ಲ ಳಲ ಬಹುವಿಧದ ಪಾನಂಗೆಳನಲ್ಲಲ್ಲೆ ಆ 
ವರಾ ಪ್ರಪಾಪಾಲಿಕೆಯ೦್‌ (ವೃಷವಿ. ೪-೩೦), 

[ ನಲ್‌ + ಕಳಲ್ಕ್‌ (ಎಕಟಲ್ಸ್‌) ] 

ನಲ್ಲಳವು (ನಾ). ಲಾಭ ತರುವ ಕಳ್ಳತನ; ಹೆಚ್ಚು ಧನ ಸಿಗುವ ಚೌರ್ಯ: 
ತಾನುಂ ತತ್ಸ್ಫಖನುಂ ಭೃತ್ಕಾನೀಕಂಬೆರಸು ಪೋಗಿ ನಲ್ಲಳವಎಂದಂ ತಾನಧಿಕ 
.ಲಾಭಮಾದೊಡನೂನಗುಣರ್‌ ಮಗುಟ್ಟು ಲಾಭದಿಂದಂ ಬರುತುಂ 
(ಧರ್ಮಾಮ್ಮ. ೨-೧೯೦). [ನಲ್‌ + ಕಳವು) 

ನಲ್ಲಾಡಿ (ನಾ). ಮನಸೆಳೆವ ಚೆಲುವು: ಮೋಹಕವಾದ ಸೌಂದರ್ಯ: 
ತಾಟಂಕಂಗಳ್ಳ ಪೋಲಸ್ಕ ಲಮನಲೆಯೆ ಮಧ್ಯಂ ಕರಂ ಬಳ್ಳೆ ತೋರ್ಪೊ 
ಳ್ನೋಟಂ ನಲ್ಲುಡಿಯಂ ಪುಟ್ಟಿಸೆ . . . ಕಾಂತಾಮಣಿಯುಗುರಿಸಿದಳ್‌ 
ತೈಲಮಂ ಬಾಲೆಗಾಗಳ್‌ (ಉದ್ಯಟ. ೮-೧). [ನಲ್‌ * ಗಾಡ್ಮಿ) 

ನಲ್ಲಾದೆ (ನಾ).ಉತ್ತಮವಾದ ನಾಣ್ಣಾಡಿ,-ಜಾಣ್ಣುಡಿ. "ನಲ್ಲಾದೆಗಾಣ' 
ಪರಾ. [ನಲ್‌ 4 ಗಾದೆ] 

ನಲ್ಲಾದೆಗಾಣ (ನಾ). ಉತ್ತಮವಾದ ನಾಣ್ಣುಡಿಗಳನ್ನು ಬಲ್ಲವನು, 
ಕಟ್ಟಬಲ್ಲವನಂ : (ಕತುನಿ. ೬. 1, ೪4). [ನಲ್ಲಾದೆ೪ _ ಕಾಜ) 

58 


ನಲ್ಲಾಪು 


ನಲ್ಲಾಪು (ನಾ). ಉತ್ತವಂವಾದ ರಕ್ಷಣೆ ; ಭದ್ರವಾದ ಕಾವಲು: ಅಗುಟ್‌ 
ಮದಿಲ್‌ ಬಾಗಿಲ್‌ ಬಿಯ್ಮಗವಮೆಂಬಿವಲ್‌ಂದೆ ಕಾವ ಕಾಪೇವುದೊ ಪೆಣ್‌ 
ಮಿಗೆ ಪಾಶಿವ್ರತ್ಯದೆ ನೆಟ್ಟಗೆ ತನ್ನಂ ಕಾವ ಕಾಪೆ ನಲ್ಲಾಪಕ್ಕು (ನೀತಿಮಂ. 
78, ೨೭). [ನಲ್‌ +೬ ಕಾಪು] 

ನಲ್ಲಿರಿ (ನಾ). ಶ್ರೇಷ್ಠವಾದ ಪರ್ವತ ; ಪವಿತ್ರವಾದ ಗಿರಿ: ಎಪುಲ 
ಶ್ರೀಕಟವಪ್ರ ನಲ್ಲಿರಿಯ ಮೇಲ್ನೋನ್ನೊಂದು ಸನ್ಮಾರ್ಗ್ಗದಿನ್‌ ಉಪ 
ಮಾಲ್ಕಾ ಸುರಲೋಕಸೌಖ್ಯದೆಡೆಯಾನ್ರಾಮೆಯ್ದಿ ಇಟರ್ವಾಳ್‌ ಮನಮ್‌ 
(ಎಕ. 71, ೯೮-೩; ಸು. 700). [ನಲ್‌ ಗಿರಿ] 

ನಲ್ಲುಟುಕು (ನಾ). ಸವಿಯಾದ ಗಂಟಂಕು ; ರುಚಿಯಾದ ತುತ್ತು : 
ಸುಂದರಿ ಬಾರ ಸಾರಸಕಳಾಯತಲೊ*ಚನೆ ನೋಡದಿರ್ಪದೇ ನಿಂದೆಲೆ 

ಜಪತ್ನಿ ಪೊಸಪಣ್ಗಳ ನಲ್ಲುಟು[ಪಾಠಾ. ಟ]ಕಿಕ್ಕು ಎಂದು 

ಸಾರಿಕಿಬೃಂದಮರಾತಿಮಂದಿರದೊಳೆಂಬುದು ಬಂದ ಪುಳಿಂದಿಯರ್ಕಳಂ 
(ರಾಜರೇ. ೫.೧೨). [ನಲ್‌ + ಕುಟ ಕ್ಕು) 

ನಲ್ಲುಣ (ನಾ). ಒಳ್ಳೆಯ ಗಂಣ; ಸದ್ಧೂಣ: 
ಕೃತಿವೇಟ್ಟಿನ ಮನಮನಲೆದು ನಲಿಯುಸೆ 
(ಆಕವಿ. ೧.೩೧). [ನಲ್‌ ೬ ಗ:ಣ) 

ನಲ್ಲುದುರೆ (ನಾ). ಒಳ್ಳೆಯ (ಲಕ್ಷಣಗಳಿಂದ ಕೂಡಿದ) ಕಂದುರೆ ; 
ಶ್ರೇಷ್ಠವಾದ ಅಶ್ವ : ಅಧ್ವರದ ನಲ್ಲುದುರೆ ಬಂದು ವಾಲ್ಮೀಕಿಯ 
ನಿಜಾಶ್ರಮದ ವಿನಿಯೋಗದುಪವನದೊಳು . .. ಪೊಕ್ಕೊಡೆ (ಜೃಮಿಭಾ- 
೨೦-೫). [ನಲ್‌ + ಕುದುರೆ? 

ನಲ್ಲುನಿಗುಂಜಿ (ನಾ). ಒಳ್ಳೆಯ ಗುಲಗಂಜಿ : ನಲ್ಲುನಿಗುಂಜಿಯೊರ್ಚರ 
ಮನೊಯ್ಮನೆ ನೇರ್ಪಡಿಸುತ್ತುಮೆತ್ತಲುಂ ಪಲ್ಲಳೆ ಕಾಂತಿಯಂ ಪರಪುತುಂ 
ನಗುತ.0 ನಡೆದರ್‌ ಪುಳಿಂದಿಯರ್‌* (ಉದ್ಮಟಿ. ೨-೬೧). 

[ನಲ್‌ + ಗುನಿಗುಂಜಿ (-ಆ ಗುರುಗುಂಜಿ) ] 

ನಲ್ಲೆಯ್‌ (ಕ್ರಿ).” ಶುದ್ಧಗೊಳಿಸು; ಶಂಭ್ರಗೊಳಿಸಂ : ಪಾಲ್ಗಡಲ ಚೆಲ್ವ 
ಬಂಬಲ್ಪೆರೆಯನೀಳ್ಯೊಂಡು ನಲ್ಲೆಯ  ತವರಾಜದೊಡವೆರಸಿದಿನಿದದೇಂ 
ಸಾಲ್ಲೆ ಜೆ:ನೆಯ್ಯ ಕಂದಲ್‌ ಸೊಗಸು ಸಾಟಿಯೇ (ಫಾವಚಿಂ. ೭-೮): 
“ಒಳ್ಳೆಯದನ್ನು ಮಾಡಂ. ಉತ್ತಮವಾಗಿ ತಖಾರಿಸಂ, ಹಿತವನ್ನು 
ಮಾಡು? (ಪ್ರರಣ್ಣ). [ನಲ್‌ ೬ ಕೆಯ್‌,] 

ನಲ್ಲೆಳದಿ (ನಾ). ಪ್ರಿತಿಯ ಗೆಳತಿ; ಪ್ರಿಯಸಖ: ಹಾ ನಲ್ಲೆಳದಿ... 
ಮಗುಲ್‌ ನಿನ್ನನಾವೆಡೆಯೆ ಇಳ” ಕಎಣ್ಣೆ೦ (ಮಿತ್ರಗೋ. ೩೦): 


ಕೃತಿಪತಿಯ ನಲ್ಲುಣಂಗಳ್‌ 
ಗ 


ಪೇಟ ಕೃತಿಯೆ ಕೃತಿ 


ತಾನುಂ 
ನಲ್ಲೆಳದಿ ಚ:ದೃ 5:ಕಯ ಖಂ ಸಲ್ಲಾಪಂಗೊಳುತಿರೆಯಿರೆ (ಉಮೂಕ್ಕ. ೧೬-೩೦). 
[ ನಲ್‌ ೬ ಕೆಳದಿ] 
ನಲ್ಲೆಳೆಯ (ನಾ). ಪ್ರೀತಿಯ ಗೆಳೆಯ ; ಪ್ರಿಯಸಖ : ಸಿರಿಯಾಳ್ವನ 
ಸೂನುವಿಂಗೆ ನಲ್ಲೆಳೆಯನೆ ೧ ಸನೀದರಾಧಿಪನ ದೂಶನೊ (ವೃಷವಿ. ೩೨-೩೬). 
[ನಲ್‌ ೬ ಕೆಳೆಯ] 
ನಲ್ಲೆಲ್‌ (ನಾ). (ಕೈಗಳಲ್ಲಿರಂವ) ಒಳ್ಳೆಯ ಲಕ್ಷಣವನ್ನು ಸೂಚಿಸಂವ 
ರೇಖೆ; ಶುಭರೆ:ಖೆ : ನೀಲ್ತಿಸೆವೆಳಗೈ ಕಾಲ್ಲಳ್‌ ತುಳ್ಬಿರ್ಪುವು ಕೆಂದಳಂ 
ಗಳೊಳ್‌ ನಲ್ಫ್ಪೇ:5ಯ ೧ (ಚಕವಿ. ೪ ೭3). [ನಲ್‌ 4 ಗೆಂ3] 
ನಲ್ಗೊಣಸು (ನಾ). ಮುಂದಾದ ಮಂರಿಹುಲ್ಲೆ,- ಬಿಂಕೆಯ ಮರಿ: ನಸು 
ಮುಗುಳ್ವದ ₹3 ಂಡೆವಾಯ ದೂರ್ವೆ . .. ನೆಲ್‌ಯೊವ್ರೆ ನಲ್ಲೊಣಸು 
ಪೆಟ್ಟೆಸೆದಿರ್ದುದದೊಂಬು ತಾಣಣೆ; ೪" (ಕಲರಂ. ೨-೪೦). 
[ ಸೆಲ್‌ ೬ ಕೊಣಸು, ) 
ನಲ್ಲವ್ವನೆ (ನಾ). ಚೆಲಂವೆಯಾದ ಯುವತಿ; ಸುಂದರ ತರಂಣಿ : 
ಬಂದರಂದು ಬಲೆ ನ್ಹೀಕೆವಡೆದು . .. ನಲ್ಹವ್ವನೆಯರ ಮಾನ್ಸಣ್ಣ ಬೆಳರ್ವಣ್ಣ 
ಮೂವಣ್ಣಗೊಳಿಸಲ್ಹತಿಗಳ (ಉದ್ಮದೇ. ೫-೨೬). [ನಲ್‌ + ಜವ್ವನೆ ] 


೪೩೯೬ 


10 


15 


30 


40 


ನಲ್ಲುಡಿ, 


ನಲ್ಹೋಡು (ನಾ). ಒಳ್ಳೆಯ ಜೊತೆ: ಇದು ಕಣಾ ಧರ್ಮಜನ ಸತಾ 
ಭ್ಯುದಯಕೋಸುಗವೂರ್ವಶಿಯ ಶಾಪದಲಿ ಬಂದುದು ಹೊತ್ತು ನೂಕಿದೆ 
ನೊಂದುವತ್ಸರವ ಇದಕೆ ನಲ್ಹೋಡಾಯ್ತು ನಿರ್ವಿಘ್ನದಲಿ ದಾಂಟಿದೆ 
ವವಧಿಯನು (ಕುವ್ಯಾವಿ. ಓರಿಇ. ೭-೩೩). [ನಲ್‌ + ಜೋಡು] 

ನಲ್ರದ (ನಾ). (?) : ನಮಿಲೂರಾ ಸಿರಿಸಂಘದಾಜಿಗಣದಾ ರಾಜ್ಞೀ ಮಕೀ 
ಗನ್ನಿಯಾರ್‌ ಅಮಲಂ ನಲ್ತದ ` ಶೀಲದಿಂ ಗುಣದಿನಾಮಿಕ್ಕೋತ್ತಮ 
ಮ್ಮ್ಮಾಳೆದೊರ್‌ ನಮಗಿನ್ನೊಟ್ತೌದುಯೆನ್ನು ಏಆ್‌ ಗಿರಿಯಾನ್ನನ್ಯಾಸನಂ 
ಯೋಗದೊಳ" (ಎಕ. 11, ೯೭-೨; ಸು. 700). 

[೧ ಇದು 'ನಲ್ಪಪ' ಎಂಬುದರ ಅಪಲಿಖಿತ ] 

ನಲ್ಬಪ (ನಾ). , ಉತ್ತಮವಾದ ತಪ; ಶ್ರೇಷ್ಠವಾದ ತಪಸ್ಸು : 
ನೆಜಕದಾದ ವ್ರತಶೀಲ ನೋನ್ಸಿ ಗುಣದಿಂ ಸ್ವಾಧ್ಯಾಯಸಮೃತ್ತಿನಿಮ್‌ ಕಣ 
ಇಲ್ಲಲ್ಲಪ ಧರ್ಮ್ಮದಾ ಸಸಿಮತಿ ಶ್ರೀಗನ್ತಿಯರ್‌ (ಎಕ. 11, ೭೬-೨; 
ಸು. 700). [ನಲ್‌ * ತಪ] 

ನಲ್ತೆತ್ತು (ನಾ). ಒಂದಂ ಬಗೆಯ ಸಣ್ಣ ತೆರಿಗೆ: ಉಗ್ರಾಣ ಪರಿಧಾನ 
ಬೆಡು:ಗೊಳು ಚಳಾಯ ದಾಯದೆಆ* ಹಡುವರ ಬೀರವಣ ನಲ್ತೆತ್ತು 
ನಲುಗಂಟಿ ನಲ್ಲಾವು ದಣ್ನಾಯ ತವುಡೆಯೊಳಗಾದ ಸಮಸ್ತ ಕಿಟುಕುಡ 
ವೆಲ್ಲವಂ . . . ಧಾರಾಪೂರ್ವ್ವಕಂ ಮಾಡಿ (ಎಕ. ೪, ಬೇಲೂರು. ೩೯-೮೭ ; 
1117). [ಐ ಇದು 'ನಲ್ಲೆತ್ತು' ಎಂಬುದರ ಅಪಲಿಖತವಿರಬಹೆದೆ 2 ] 

ನಲ್ಪಂಬುಲ (ನಾ). ಸವಿಯಾದ ವೀಳೆಯ ; ರುಚಿಯಾದ ತಾಂಬೂಲ ; 
ನರುದಂಬಂಲ : ಪೆರ್ಚುತೊಯ್ಯಗೆ ನಲ್ಹಂಬುಲಮಾವಳೊತ್ತಿ ಸೆೊೊಗಸುಣ್ಮ 
ಲ್ಹಂಬಿಪಳ' ಕಾತರು ಮಿಗೆ ತಾಂ ಕೂಡುವಳಂದು ಸೌಂದರಿ 
ಲಸತ್ತುಂಭಾವದಿಂ ಕಾಂತನ೦ (ಉದೃಟಿ. 6.034). [ನಲ್‌ + ತಂಬುಲ] 

ನಲ್ದಾಣ (ನಾ). ಒಳ್ಳೆಯ ನೆಲೆ,-ಆಶ್ರಯಂ : ಮುಂದಣವಧಿಯ ವನದ 
ವಾಸಮಂ ಕಳೆಯೆ ನೆಮ್ಮದಿಯ ನಲ್ದ್ಹಾಣಮೊಂದಂ ಕೃಪೆಯಿಂ ಬೆಸಸಿಂ 
(ಶ್ರೀರಾಮಾ ೧೯೨-೪೪೭). [ನಲ್‌ + ತಾಣ) 

ನಲ್ದಾಯಿ (ನಾ). ಅಕ್ಕರೆಯಂ ತಾಯಿ; ಪ್ರೀತಿಯ ಜನನಿ: ಶ್ರೀಯೆ 
ವಾಗ್ದೇವಿಯೆ ಸೌಭಾಗ್ಯದಾಯಿಯೆ , . . ಅಕ್ಕರೆಯ ನಲ್ದಾಯಿಯೆ ಕೃತಿಗೆ 
ಉನ್ನತಿಯನು ಈಯೆ (ಇಂಜಾಪ. ೩-೧). 

[ ಸಲ” + ತಾಯಿ ( ಎತಾಯ್‌)] 

ನಲ್ಹೊಟ್ಟಿಲು (ನಾ). ಅಂದವಾದ ತೊಟ್ಟೆಲು : ತಾಯ್‌ವರ್‌ ನೀನಾದೆ 
ಪುಟ್ಟುವಾಗಳ* ಮತ್ತೆ ನಲ್ದೊಟ್ಟಿಲಾದೆ. ಜೋಗುಳವಾದೆಯೆಳೆಯಂಗೆ 
(ಶ್ರೀರಾಮಾ. ೩೧೬.೪೧೦). [ನಲ್‌ + ತೊಟ್ಟಿಲು, (ಆ ತೊಟ್ಟಿಲ) 

ನಲ್ಲೊಡವು (ನಾ). ಅಂದವಾದ ಆಭರಣ: ಮುಡಿಯಿಂದಡಿವರೆಗಂ 
ನೆಲ್ಲೊಡವುಗಳಂ ತುಡಿಸಲೇಡು ದಾದಿ ನುಡಿದಳಿಂತಚ್ಕುತನಂ 
(ಗೀತಗೋ. ೭.೧೭). [ನಲ್‌ ೬ ತೊಡವು] 

ನಲ್ನಯ (ನಾ). ಒಳ್ಳೆಯ ರೀತಿ; ಸರಿಯಾದ ಕ್ರವಂ : ಕರಂ ರಸಳರಿನೆಯ್ಬೆ 
ತಿರ್ದಿಸಿದೊಡಲ್ಲದೆ ನಿಲ್ಲದು ಚಿತ್ತಮಂತೆ ತಿರ್ದಿಸುವುದೆ ನಲ್ಲಯಂ (ಜಗವ. 
೧-೧೫). [ನಲ್‌ ೬+ ನಯ,] 

ನಲ್ಲಿಶೆ (ನಾ). ಸರಿರಾತ್ರಿ ; ಮಧ್ಯರಾತ್ರಿ : ನಲ್ಲಿಶೆಯೊಳ್‌, ಆಣ ತಿರೆ 
ಸಂಜೆಯುರಿ. ಇರ್ಬಾಯ, ಖಡ್ಗಮನ್‌ ತುಡುಕಿ ಗುಣ೨ಯಿಲ್ಲದೆತ್ತಲೋ 
ತೆರಳ್ವೈನನ್‌ ನಾನ್‌ ತಡೆದು (ಅಕ್ಕಶ್ಯಾ. ೧೨-೨೪೯). ನಲ್‌ + ನಿಶೆ] 

ನಲ್ನುಡಿ, (ಕ್ರಿ). ಹಿತವಾದುದನ್ನು ಹೇಳು; ಹಿತವನ್ನು ನುಡಿ: 
ಆಗಳಾನ್‌ ನೆಲ ಮುಗಿಲ ಮಕ್ಕಳಾ ದೈತ್ಯನ" ನಲ*ನುಡಿದು. ನಡಪಲೈ 
ನೆಗಟ್ಟ್‌ನ್‌ (ಬದ್ಮಪ್ರ. ೧೨-೨೩೭). | ನಲ್‌ « ಬುಡಿ] 

ನಲ್ನುಡ್ಕಿ (ನಾ). ೧. ಹಿತವಾದ ಮಾಶು; ಸವಿನುಡಿ : ಸುಧರ್ಮ 
ಭೂಮಿಪನಂ ನಲ್ನುಡಿಯಿಂ ಬೀಳ್ಕೊಂಡು (ಉದೃಟಿ. ೭.೭೩೮) ; ಅವನ 


ನಲ್ಲೆಟಲ್‌ 


ನಲ್ನುಡಿ ತಾನುಪದೇಶವಾಗೆ (ರ ಆಕೀ. ೧೪-೩೯) : ಕಾಲವಶದಿಂ ಪಲತೆಜನಾದ 
ದುಃಖಂಗಳ್ಲಿ ಭಾಜನರಾಗಿರ್ಪ ಸೋದರರ್ಗೆ ನಲ್ಲುಡಿಗಳಂ ನುಡಿದು 
(ಭಾರಶಾಂ. ೧೪) ; ನಲ್ನುಡಿ. ಅದಂತಿರ್ಕೆ ಊಡಿದೆಯ-ಪೇಟ್‌ನಗೆ ಪಾಂಡವರ 
ದಬದ ಬಿಸುನೆತ್ತರಿನ್‌ ಖಡ್ಗಮನ್ನ? (ಅಕ್ಕತ್ನಾ. ೩-೦); ಒಂದುದಿನ 
ವಾದರೂ ಪ್ರೀತಿಯಿಂದ ನಲ್ನುಡಿಗಳನ್ನಾಡಿದವನು ನಾನಲ್ಲ (ಕುಉಳಾ. ೧೦೩). 
೨. ಅಂದವಾದ ಮಾತು; ಚೆಲುವಾದ ನಂಡಿ : ಎಡೆಯೆಡೆಯೊಳ್‌ 
ಸಕ್ಕದದ ನಲ್ನುಡಿ ಮೆಲಸಿಯೆ ತಿರುಳ್ಗನ್ನಡದೊಳೆ ಕತೆಯನುಸಿರ್ವೆಂ 
(ರಾಮಾಕೃ. ೬-೧೭); ನಲ್ನುಡಿಗಳನ್ನು ಛಂದಸ್ಸಿನ ನೂಲಿನಲ್ಲಿ ಸುರಿದು 
ಮಾಲೆಗೊಳಿಸಬಲ್ಲವನೇ . , . "ಜಾಣ'ನು (ನಾಡೋಜ. 49೭) ; ಕನ್ನಡದ 
ನಲ್ನುಡಿಗಳು ಮೂಲೆಪಾಲಾಗುತ್ತಿರುವ ಈ ದಿನಗಳಲ್ಲಿ ' , , ಕನ್ನಡಿಗರ 
ತಿಳಿನುಡಿಯಾಗಿ ಬೆಳೆಯಿಸಲು ಈ ಕೃತಿಯು ಸಹಾಯಕ (೫೮ರ. ೦೦ 
ಮುನ್ನು ಡಿ). [ ನಲ್‌ + ನುಡಿ] 
ನಲ್ಲೆಬಲ್‌ (ನಾ). ೧. ಹಿತವಾದ ನೆರಳು; ತಂಪಾದ ಛಾಯೆ. ೨. 
(ಆಲಂ) ಪ್ರೀತಿಯ ಆಶ್ರಯ. ೧, ೨: ಎಸೆವೈ ಕಲ್ಪಮಹೀಜದಂತೆ 
. . ಬಣ್ಣಿಸೆ ಪುಪ್ತಸ್ತಬಕಂಗಳಂ ನಖರುಚಿವ್ರಾತಂ ನತರ್ಗೊಲ್ಲು 
ಸರ್ವಸಮಂ ನಲ್ಲೆಟಲಿತ್ತು ಕಾವೆ (ವಸ್ತವಂ. 6೫). [ನಲ್‌ + ನೆಟಲ್‌,] 
ನಲ್ಲೋಟ (ನಾ). ಪ್ರೀತಿಯ ನೋಟ : ಕೋಟಿ ಮೂಣಸಿನಿಪ್ಪ ಲೆಕ್ಕದರ್ಧ 
ದಾಣ್ಮನಾಗಿ ನಲ್ಲೋಟಕೊಳ್ಳವೀವ ಯೌವನಾತಿರೇಕ ಮಲ್ಲಣಂ (ಉದ್ಯಟ- 
೧೨-೩8). [ನಲ್‌ * ನೋಟ] 
ನಲ್ಬರಕೆ "ನಲ್ವರಕೆ' ನೋ. 
ನಲ್ಬರಕೆವೆಜು (ಕ್ರಿ). ಪ್ರೀತಿಯ ಆಶೀರ್ವಾದವನ್ನು ಪಡೆ: ಭೂದಿವಿಜರ 
ನಲ್ಪರಕೆವೆತ್ತು ಜೀರಿಗೆಬೆಲ್ಲದೊಪ್ಪ ಮೆಸೆಯಲ್‌ - ಅವನ ಕೈಗೆ 
ಧಾರೆಯನೆಆ್‌ದನು (ಕೈಮಿಳಾ. ೩೧-೧೬). 
[ ನಲ್ಬರೆಕೆ (-ಆ ನಲ್ವರಕೆ) + ಪೆಜ್ಮು ] 
ನಲ್ಲು (ನಾ). ಸುಂದರವಾದುದು ; ಅಂದವಾದಂದಂ: ಇವರ ನಲ್ಪಿನ 
ದೇಹ ಉತ್ತಮರ ದಾಹ (ವೀಕ್ಕಿಪು. ೨-೩-೨೬). [ನಲ್‌ + -ಪ್ತು) 
ನಲ್ಬರ “ನಲ್ಬರವು' ನೋ. 
ನಲ್ಬರವು, ನಲ್ಬರ (ನಾ). ಸಂಖಾಗಮನ ; ಸುಸ್ವಾಗತ : ಬಾ, ಕೃಷ್ಣ, 
ನಲ್‌ ಬರವು, ನಮ್ಮೊಳಗೆ ಸೇರು (ಹೊಂಗಳು. ೩೨-೧). ನಲ್ಬರ : ನಮ್ಮ 
ತೌರೀ ಮಲೆಗೆ ನಿಮಗಕ್ಕೆ ನಲ್ಬರಂ (ಶ್ರೀರಾಮಾ. ೨೮೯-೧೦೧). 
[ನಲ್‌ + ಒರವು] 
ನಲ್ಮಗು (ನಾ). ಸಂಂದರವಾದ ಮಗಂ; ಅಂದವಾದ ಶಿಶು. 
ನಲ್ಮಕ್ಕಳು (ಬಹಂವ) : ಅಯೋಧ್ಯೆ . . . ಕೊರಳಿಂಚರದಿ ಪಕ್ಕಿಗಳನಣ 
ಕಿಸುವ ನಲ್ಮಕ್ಕಳಿಂದಮಾ ಸಗ್ಗದೂರನೆ ಸೂರೆಗೊಂಡಂತೆ ಮೆರೆದುದಯ್‌ 
(ಶ್ರೀರಾಮಾ. ೭-೧೭೪). [ನಲ್‌ + ಮಗು) 
ನಲ್ಮಿಸುನಿ (ನಾ). ಒಳ್ಳೆಯ ಬಂಗಾರ ; ಅಪ್ಪಟ ಚಿನ್ನ: ವಿಶ್ವಕಧೀಶ 
ನೊರ್ವನೆನಿಸಿದನುಮೇಶನೆಂದು ಬಿದಿ ಶಾಸನಮಂ ಬರೆದಿಟ್ಟು ನಟ್ಟ 
ನಲ್ಮಿಸುನಿಯ ಕಂಬದಂತೆಸೆದುದಾ ಗಿರಿ (ಶಬಶಂ. ೧-೩೬). 
[ನಲ್‌ + ಮಿಸುನಿ] 
ನಲ್ಮೆ, ನಲುಮೆ (ನಾ). ೧. ಪ್ರೀತಿ ; ಅನಂರಾಗ ; ಒಲಂವೆಂ : “ತಕ್ಕು, 
ಅಬ್ಯಟು, ಒಲಲ್‌, ಕಾದಲ್ಮೆ, ನಲ್ಮೆ, ಕೂರ್ಮೆ, ಎಅಕಂ. ಓಪು - ಈ ೮ 
ಸ್ನೇಹಕ್ಕೆ ಪೆಸರ್‌” (ಕಠಸಾ. ೧೯-೩೯೦) ; ಚೆಲಂಗಳೂದೆಂ ವಿಲಾಸಿನೀಟನದ 
ನಲ್ಮೆಯ2೦ ಸಂಗಮಮುಂ (ಕವಿರಾ. ೩ ೯೭೮) ; ತೆಶ್ನುತನಕ್ಕೆ ತೆತ್ತುತನಮಂ 
ಪುಸಿನಲ್ಮೆಗೆ ಮೋದಿ ನಲ್ಮೆಯಂ ಉಕ್ಕೆ ಪಕುಕೈವಗೆಯ್ತಮಂ 
ಪೊಣರ್ಚುತ್ತುಮುಪಾಯದಿಂ ಕಳಿಯೆ ಕೂಡುವನಂ ವಿಭು ಕಂಡು ಮೆಚ್ಚಿದಂ 
(ಕಾವೃಸಾ. ೯೮೫ ಕೂದ್ರಕ) : ಬೆಂಬೆನ್ನನೆ ಬಾರದಂದ: ಲಲಿತಾಂಗಿಯ ನಲ್ಮೆಗೆ 


೪೩೯೭ 


40 


48 


ನಲ್ಮೆಗಾರ್ತಿ 


ಬನ್ನಮಾಗದೇ (ಅದಿಫು. ೩-೧೭) ; ಕೈದವಮಿಲ್ಲದ ನಲ್ಮೆಯಿಂ ನಾಲಗೆಯ 
ತುದಿಗೆ ತಂದು ನುಡಿದಳ್‌ ಮತ್ತೊರ್ವಳ ತನ್ನಾಣ್ಮನ ದೋರ್ವಲದಗುರ್ವಂ 
ನಚ್ಚಿ (ಪಂಪಭಾ. ೦೦-೪೩ ವ); ಆತ್ಮಭವಂಗೆ ನಲ್ಮೆಯಿಂದುಟ್‌ವೆ ನಿಜಾತಪತ್ರ 
ಹರಿವಿಷ್ಟರ ಚಾಮರಮೆಂಬಿವಂ ಬಟ್‌ಕ್ಕುಟಿ*ದುದನಿತೆ3೦ (ಡಂದ್ರ ಫು. 
೩-೧೦೨): ಕಡುಪಿಂದಾತನೊಳಾಂತರೋಡಿ ಬನವಾಂ ಫೊಕ್ಕುಂ ಪೊಡರ್ಪುರ್ದು 
ಕಾಲ್ವಿಡಿದುಂ ... ನಲ್ಮೆಯಂ ನುಡಿದುಂ ಮೆಯ್ಲಿರಿಗೆಟ್ಟುಮಿಂತು ನೆಲದೊಳ್‌ 
ನಾಣ್ಣುಂದಿ ನಿಂದಿರ್ಪರ* (ಕಲ್ಮಿಕಾ. ೦೭೨) ; ತಳುವದಡವಿಯೊಳು ತನ್ನ 
ತಪ್ಪಿಸಿ ಪೋದ ನಳನೊಳ: ನಲ್ಮೆಯನೆಸಗಿ . . - ಕೀರ್ತಿಯ ತಳಿದೆಸೆದಳು 
ದಮಯಂತಿ (ಹರಿ. ೩-೪. ೨. ಅನುಗ್ರಹ; ಕೃಪೆ; ದಯೆ: 
ವಿಶ ನಾಥಂ ಕುಡುಗಖಿಳಜನಾನಂದಮಂ ನಲ್ಮೆಯಿಂದಂ (ಕುಸುಮಾ. ೦-೧) $ 
ಪ್ರತ್ರನನೀಶನಿಂ ನಲ್ಮೆಯಿಂ ಪಡೆದುಂ ಮಹೀಪತಿ ರಾಜ್ಯಮಾಳುತಮಿರ್ಪಿನಂ 
(ಹಾಲಾಸ್ಕ- ಆವಳ ನಲ್ಮೆಯಿಂ ಪಡೆವನಾಯ್ಕುಳಿಯುಂ 
ತ್ರಿಜಗತ್ಪ ಭುತ್ವಮಂ . . . ಆ: ಮಾದೇವಿ ನಿರೀಕ್ಷಿಕೆನ್ನನತಿವೇಲದಯಾ 
ರಸಪೂರ್ಣದೃಷ್ಟಿಯಿಂ (ಮರಾಠ. ೧-೨). ೩. ಒಳ್ಳೆಯತನ ; ಒಳಿತಂ; 
ಒಳ್ಳೆಯದಂ ; ಒಳ್ಳು : “ನಲ್ಮೆಯೆ ಶುಭಮೊಳ್ಳು ಲೇಸು” (ಹತುನಿ- 68) ; 
ಉಮೆ ಸೌಭಾಗ್ಯದೊಳೊಳ್ಳುವೆತ್ತ ರತಿ ರೂಪಾಶ್ಚರ್ಯದೊಳು ಲಕ್ಷ್ಮಿವಕ್ಷಮ 
ನಂಗೀಳೆರಿಸಿ ೬ » ನಲ್ಮೆಯೊಳತಿಪ್ರಾಗಲ್ಫ ್ಟ(ದೊಳು ಸೂಕ್ತಿಲಕ್ಷ್ಮಿ (ಎಳ. ೫111, 
ಸೊರಬ. ೧೦೩೮-೪೫; ಸು. ಮಗನೆಂದು ನಿಮ್ಮನಾಂ ಪೊರೆದ 
ಪೊಲ್ಲಮೆಯ ನಲ್ಮೆಯ ಮಾಡಿ ಕೈಕೊಂಡ ರಕ್ಷಿಸೆನೆ (ಸಇಂದಪು. ತ-೪೪) ; 
ಕಿಜ್‌ದಾಸೆಯಿಂದೆ. ಜನರು ನಲ್ಮೆ ಪಫೊಲ್ಮಿಯನಆಯದೆ ನೆನೆದುದನೆಸಗಿ 
ಬಜ್‌ದೆ ಯೌವನವನೆಲ್ಲವನು ಕಳಿವರ) (ಕರ್ಣವೃ. ೧೦-೩೦) ನ ಈ ಜಾಣ್ಮೆಯಾ 
ನಲ್ಮೆಯಾ ಗಾಡಿಯಾ ಮೋಡಿ . . . ಆರಿಗಳವಡದು ಕೇಳೀ ಜಗತ್ರಯ 
ದೊಳೀ ಚೆಲುವ ವ್ಮರ್ಥಂಗೈಯದಿರು (ವೆಂಕಾರಾ. ೫-೯-೧೦) ; ನುಣ್ಣನಪ್ಪ 
ಜಾಣ್ಮೆಯ:ನ್‌ ಕೆಡಕಿಗೊರ್ಕೆ ನಡೆದಪನ್‌ ನಲ್ಮೆ ಗೊರ್ಮೆ ನಡೆದವನ್‌ (ಅಂತಿಗೊ. 
೦೬-೩೩೨). ನಲುಮೆ: ೧. ಆ ಪುರಕೆ ಬಂದನೊರ್ವಂ ಭಕ್ತನೊಲುಮೆಯಿಂ 
ಕಾಪಾಲಿವೊಲಿವ ಶರಣಂ ತನ್ನ ನಲುಮೆಯಿಂ (ಏಣಾರ. ದೇ. ೦೦೩-೦೦) ; 
ನಿನ್ನ ಸಸಿನೆದೆಯೊಳೋರೆಮೆಯ ನಲುಮೆಯ ನೀಡ! (ಗಿಳಿವಿಂ. ೨೮-೨೭) : 
ಏಳುನೆಲೆಯಲ್ಲಿ ನೆಲಸಿಹುದು ನಿಲುವಿನ ನಲುಮೆ (ಅರಳು. 
೪. ಸಂತೋಷ : ನಲುಮೆಯಲಿ ಮಾಡಿ ದಾಸೋಹ ಹರಸೇವೆ (ಕನ್ನ ಜಾ. 


೪-೧೩-೪೬) : 


1146) : 


೪೦೦೧-೧೭). 


೨೦೭)- 


ನಲ್ಮೆಗೆ ದಿಬೃಂಬಿಡಿ, ನಲ್ಮೆಗೆ ದಿವ್ಮಂಬಡಿ - ಪ್ರೇವಂಕ್ಕೆ ಸಾಕ್ಷಿಯಾಗಿ 
ದಿವ್ಯವೆಂಬ ಪರೀಕ್ಷೆಗೆ ಒಳಗಾಗು : ಶಂತನು. . . ತನ್ಮೃಗಶಾಬಾಕ್ಷಿಯ 
ಕಂಪು ತಟ್ಟಿ ಮಧುಪಂಬೆೋಲ್‌ ಸೋಲ್ತು ಕಂಡೊಲ್ಲು ನಲ್ಮಿಗೆ ದಿಬ್ಮಂಬಿಡಿ 
ವಂತೆವೋಲ್‌ ಬಡಿದು (ಪಂಪಭಾ. ೧-೭೦) ; ಅಂಬುಜದ[ಲ]ಮನಮರ್ಜಿ 
ನಿತಂಬಿನಿ ಪಿಡಿದಿರ್ದ ಕ: ಚಮೆ ತಪ್ತಾಯಃಪಿಂಡಂದೋಲ್ತಿರೆ ನಲ್ಮೆಗೆ ದಿವಂ 
ಬಿಡಿದಳೋ ಪೇಟ್‌ಮೆನಿವಳುಾ ವ್ಯತಿಕರದೆೊಳ್‌ (ಹೆಂದ್ರಪು. ೫-೧೩೧). 
[ ನಲ್‌ * - ಮೈ./ತಮಿ. ನನ್ನ, ನಯುಮ್ಮೈ ] 
ನಲ್ಮೆಕಾಣ "ನಲ್ಮೆಗಾಅ' ನೋ. 
ನಲ್ಮೆಕಾಂಕೆ (ನಾ). ನಲ್ಮೆಗಾರನ ಭಾವ ; ಪ್ರೀತಿ; ಒಲುಮೆ: ಬೇಜರ 
ಮನೆಯಿತ್ತು ತಂಗಿಯರನು ನಲ್ಮೆಕಾಲ್‌ಕೆವೆತ್ತ ಮೈದುನರಾ ಮೂಜಿ 
ಹೊತ್ತಾರೆಯ್ದೂತೊಲಿದು ಮನ್ನಿಸಿದನು (ಛರೆಡ. ೬೨-೮೩). 
[ ನಲ್ಮೆಕಾಐ (ಎ ನಲ್ಮೆಗಾಬ) * - ಇಕೆ] 
ನಲ್ಮೆಗಾರ್ತಿ (ನಂ). ಪ್ರೀತಿಯನ್ನೂ ಹೊಂದಿರುವವಳಂ ; ಒಲವಿನವಳು; 
ನಲ್ಲೆ; ಪ್ರಿಯೆ: ಇದು ಮನಂಬಂದೊಡೆ ಕುರುಳಂ ಬೆರಲಂ ಬೇಡಿತ್ತವೆಂ 
ತೊದಳಿಲ್ಲೆಂದು ನುಡಿದ ನಲ್ಮೆಗಾರ್ಶಿಯ ನುಣ್ಮಾತಂ ಕೇಳ್ದು ಹರ್ಷಂದಾಳ್ಟು 
(ಲಾಜರೀ. ೧೧-೧೫೭ ಬ). [ ನಲ್ಮೆಗಾಜ * ೨ (6ಆಇಇಕ್ತಿ) ) 


ನಲ್ಮೆಗಾಜ ೪೩೯೮ 


ನಲೈೆಗಾಣ, ನಲ್ಮೆಕಾಅ (ನಾ). ಪ್ರೀತಿಯನ್ನು ಹೊಂದಿರುವವನಂ; ನಲ್ಲ; 
ಪ್ರಿಯ; ಕಾದಲ; ಓಪ. "ನಲ್ಕೆಗಾರ್ತಿ' ಪರಾ. ನಲ್ಮೆಕಾಅ: 
"ನಲ್ಮೆಕಾಟ್‌ಕೆ' ಪರಾ. [ನಲ್ಮೆ * - ಕಾಜ) 

ನಲ್ಕೆವಾತು (ನಾ). ಪ್ರೀತಿಯ ಮಾತು: ಏನು ಕಲಿತರೇನು ಫಲವು. . . 
ಕಲಿಯಲಿಲ್ಲ ನಲ್ಮೆವಾತು ದೇವಯಾನಿ ಕಲಿಪಳು (ಕವಿಸೋ. ೨೩-೧೦). 

ಕ ನಲ್ಮೆ + ಮಾತ್ತು, ] 

ನಲ್ಮೊಗ (ನಾ). ಅಂದವಾದ ಮುಖ: ಅವರ ನಲ್ಮೊಗಗಳನ್ನು ಅಂಗಡಿ 

ಯೊಳಗಿನ ಹೊಗೆಯು 'ಪಾಲಿಸ್‌' ಮಾಡಿಬಿಟ್ಟಿತ್ತು (ಮುಂಗಾಪು. ೩೪). 
[ನಲ್‌ ೬ ಮೊಗ] 

ನಲ್ಮೊರೆ (ನಾ). ಒಳ್ಳೆಯ ಪ್ರಾರ್ಥನೆ: ವ:ನವ ಮಡಿಯಾಗಿಡಲು 
ದಮ್ಮಡಿಯ ತಮಡಿ ನಮಗೆ ಬೇಕೀತನಿಗೊ ನಲ್ಮೊರೆಯ ತಮಡಿ (ಗಣೇಶ. 
೭೦-೬). [ನಲ್‌ ಮೊ [] 

ನಲ್ಲ, (ನಾ). ೧. ಪ್ರೀತಿಗೆ ಪುತ್ರನಾದವನು ; ಪ್ರಿಯ: “ಕಾದಲಂ, 
ನಲ್ಲಂ, ಇನಿಯಂ, ಓಪಂ, ಮನದನ್ನಂ- ಈ ೫ ಪ್ರಿಯಂಗೆ ವೆಸರ್‌” 
(ಕರಸಾ. ೧೯-೩೮೯); ಅನುಪಮನಂ ಬರಿಪ್ಪೆನನುಲಾಗದೆ ನಲ್ಲನನಿಂದು 
(ಕವಿರಾ. ೨-೦೦೬); ನಿನ್ನ ನಾನನುವಿಪೆನೆನ್ನ ಮೆಯ್ಬಡವೊ ನಲ್ಲನ ಮೆಯೃ್ಬಡವೋ 
ನಿಶಾಕರಾ (ಆದಿಪು. ೧೨-೪೦) : ನಲ್ಲಳ್‌ ನಲ್ಲನಂ ವ್ಯವಹಾರಿ ಪಡಪಂ , , , 

ವಂತು (ಧರ್ಮಾಮ್ಮ. ೩-೧೯೦) : ಒಡಲಿಲ್ಲದ ನುಡಿಯಿಲ್ಲದ ಕಡೆಯಿಲ್ಲದ 
ನಲ್ಲನ ಒಡಗೂಡಿ ಸುಖಿಯಾದೆ ಕೇಳಿರಯ್ಯ (ಮಹಾದೇ. ಬ. ೩೧-೬೭) ; 
ಎಲ್ಲರ ವರ್ಣಿಸಬಹ:ದು ಎನ್ನ ನಲ್ಲ ಗುರುದೇವನ ವರ್ಣಿಸಬಾರದು 
(ಸಿದ್ದವ. ೧೦೬-೬೭೮) ; ಬಿಡದೆ ಸಿಂಗರಿಸಿ ನಲ್ಲರ ಗೋಷ್ಠಿಯೊಳಗಿಪ್ಪ 
ಮಡದಿಯರನೀಕ್ಷಿಸುತ (ಹಣಕಾ. ೪-೯) ; ಪೊಲ್ಲಮೆಯೆ ಲೇಸು ನಲ್ಲರ 
ಮೆಯ್ಕೊಳ್‌ (ಯಶೋಶ. ೨-೪೨); ಕೆಳದೀ ನೀಂ ಬಲ್ಲೆಯೆಂತೆಂದನುವಿಸಿದಪೆ 
ಬೇಸತ್ತೆ ನಾಂ ನಲ್ಲನೇಕಿನ್ನೊಳಗಪ್ಪಂ ನೀನುಮಾನುಂ ಸುಟ್‌ಿವ ಮದನನುಂ 
ಬಲ್ಲಿರಾವೆತ್ತ ಬಲ್ಲೆಂ (ಅನಂಘು. ೮-03) ; ನಲ್ಲರ ಕಂಡು ನಗುವಳ. ತನ್ನ ಬಲ್ಲಿದ 
ಗಂಡನ ಬೈದು ಕರೆವಳ . , . ಜಿಹ್ವೆ ಸೀಳಬೇಕು (ಪುರಂದ- ೨-೦೪-೪) ; 
ನಲ್ಲನಗಲಿಕೆಯಾಗ ಮನಕೆ ಕುಗ್ಗು (ನನಲ. 9-00) ; ನಲ್ಲ ಮುಟ್ಟಿದ ಗಲ್ಲ, 
ನಲ್ಲೆಯ' ಮೈಯೆಲ್ಲ ಹಿಗ್ಗಿನ ಮುಳ್ಳಿಗೆ ಸಿಕ್ಹಾಂಗ (ಸಖೀಗೀ. ೫೧-೧೧). 
೨. ಗಂಡ ; ಪತಿ: “ಕಾದಲನುಂ ನಲ್ಲನುಮೆಂದೀ ಧರೆಯೊಳಗಿನಿಯ 
ನೋಪನಾ ಮನದನ್ನಂ ಸಾದರದೆ ಪತಿಯ ಪೆಸರುಗಳ್‌ ” (ಕವಿಕಂ. ೦೭೦) ; 
ಎಲ್ಲರ ಗಂಡರ ಪರಿಯಂತಲ್ಲ ನೋಡವ್ವಾ ನಮ್ಮ ನಲ್ಲ ಸುಳಿಯಲಿಲ್ಲ ಸುಳಿದು 
ಸಿಂಗಾರವ ಮಾಡಲಿಲ್ಲ (ಬಸವ. ೮೯). ೩. ಒಡೆಯ; ಸಾ ್ವಿವಿಂ: ಧಾತ್ರೀಶ್ವರ 
ಚೂಡಾಮಣಿ ವಿಜಯಕ್ಕೆ ನಲ್ಲನಾಹವಮಲ್ಲ ಅವನೀಮಣ್ಣಳಮಂ . . . 
ಪಾಳಿಸಿದಂ (ಸೌಜಇ. 1೫-1, ೦೨೬-೧; 1964); ದಕ್ಷಿಣದಿಶಾವಿಷಯ 
ಗಡಿಯಂಕಮಲ್ಲಂ ವಿಬುಧಸಂದೋಹಕ್ಕೆ ನಲ್ಲಂ (ಎಕ. ೫2, ಚಿತ್ರದು. ೩೪-೦೩; 
3328) ; ವೀರದ ಚಾಗದ ಕಾವ ಪೆರ್ಮೆಗಾವಂ ತೊಣೆಯೆಂದು ಬಣ್ಣಿಪರು 
ಮಲ್ಲನನುದಘಯಶಕೆ ನಲ್ಲನಾ (ಎಕ. ೪1, ಕಡೂರು. ೩೦-೨೬: 1170); 
ಗುಣಕ್ಕೆ ನಲ್ಲ ಗಣೇಶಂ (ಕಮದ. ೭೫ ಪ್ರಯೋ). ೪. ಒಳ್ಳೆಯಂವನಂ ; 
(8). ೫. ಒಳ್ಳೆಯತನ ; ಶ್ರೇಷ್ಠತೆ: “ಒಳಿತು. ನಲ್ಲ, ಲೇಸು, ಚೆನ್ನ” 
(ಕಂನುಹು. ೮0). ೬. ಅಂದ ; ಚೆಲುವು: (೪. 
ನಲ್ಲರ್‌ (ಬಹುವ) ೧. ಪ್ರೀತಿಗೆ ಪಾತ್ರರಾದವರಂ : ಎರೆದರ್‌ 

ಸಂತುಷ್ಟರಾದರ್‌ . . . ಬಿರ್ದುಗೊಂಡಾಡುವ ಮದನಮದೋನ್ಮತ್ತೆಯರ್‌ 
ನಲ್ಲರಾದರ್‌ ನರರಾರ್‌ ನಿನ್ನನ್ನರಿನ್ನೀ ಭುವನಭವನದೊಳ್‌ ಗಂಗಚಕ್ರಾಯು 
ಧಾಂಕಾ (ಕಾವ್ಯಸಾ. ೨೧೩ ಶೂದ್ರಳ). ೨. ಹಿತವರು : ಪೊಡೆವಡುವಪ್ಪಿಕೊಳ್ವ 
ನೆನೆಯುತ್ತಿರಿಮೆಂಬ . . . ಕೈಯೆಡೆ ನಿಮಗೆಂದೊಡಂಬಡಿಪ ನಲ್ಲರಗಲೈಗೆ ಕಣ್ಣ 
ನೀರ್ಗಳಂ ಮಿಡಿವ ಬಹುಪ್ರಕಾರಜನಸಂಕಟವೆೊಪ್ಬದುದಾ ಪ್ರಯಾಣದೊಳ್‌ 


ನಲ್ಲಗನ್ನೆ 
(ಆದಿಪು. ೪-೫೭): ನಂಟರುಂ ಶಂಭುವೇ ನಲ್ಲರುಂ ಶಂಭುವೇ (ಅರಿರೆ. ದೇ. 
೦೭೩-೧೫). ೩. ಪ್ರಿಯಪ್ರೇಯಂಸಿಯರಂ ; ಪರಸ್ಪರ ಒಲಿದವರಂ : 
ಮಲ್ಲಿಗೆಗಳ್‌ ವಸಂತದೊಳ್‌ ಬಿರಿದೊಡೆ ನಲ್ಲರಂ ನೆನೆದು ನಲ್ಲರ ಮೆಲ್ಲೆರ್ದೆಗಳ್‌ 
ನಿರಂತರಂ ಬಿರಿವುವದೆಂತೊ ಮಲ್ಲಿಗೆಗೆ ನಲ್ಲರ ಮೆಲ್ಲೆರ್ದೆ ವೇಳೆಗೊಂಡುದೋ 
(ಆದಿಪು. ೧೦-೦೦೦) ; ನಲ್ಲರೊಳ್ಳೊಗಂ ನಗೆಮೊಗದೊಳ್‌ ಪಳಂಚಲೆಯೆ 
ಕೂಡುವ ನಲ್ಲರೆ ನೋಟಕೊಡಾವ ಬೆಟ್ಟುಗಳೊಳಮಾವ ನಂದನನನಂ 
ಗಳೊಳಂ ಬನವಾಸಿದೇಶೆದೊಳ್‌ (ಪಂಪಛಾ. ೪-೨೮) : ನಲ್ಲರ ಕೂಡುವಾಸೆಯೆ 
ಬರ್ದುಂಕುವುದರ್ಕೆ ನಿಮಿತ್ತಮಾಗದೇ (ಕಾದಂಉ. ೩೨೮); ಬೇಟೂರ್ಗೆ ಪೋದ 
ನಲ್ಲರ ನೆನೆದು ದೂಲ್‌ಸುವ ನೀಆ್‌ಯರ ನಿಡುಸುಯ್ಯ ಗಡಣದಿಂ ಜೌವನ 
ವೇಅಯುಂ (ಕಬ್ಮಿಕಾ. ೩೪). ನಲ್ಲರ ಮರುಳ 2 ಒಂದಂ ಬಿರಂದಂ: 
ಮಹಾರಾಜಾ[ಧಿ]ರಾ[ಜನೆ (ನ) ]ಲ್ಲರ ಮರುಳನಾನೆ[ವೆಡೆ]ಬ್ಲಂ (ಎಇ. ೫1೫, 
೨೮೯-೪; 968). ನಲ್ಲಳಿ ಎ೧. ಪ್ರಿಯೆ; ಪ್ರೇಯಂಸಿ : “ಮನದನ್ನಳ* 
ಕಾದಲೆಯೆಂದಿನಿಯಳ್‌ ತಾನೋಪಳೆಂದು ನಲ್ಲಳೆನಲ್ಕಂದನುನಯದಿಂ ಪ್ರಿಯೆ 
ತಾಂ” (ಕವಿಕಂ. ೦೭೨) ; ಕೆಲದೊಳ್‌ ನಿಲೆಯುಂ ಜ್ಕೋತ್ಸಾ ವಿಲಾಸದೊಳ್‌ 
ಬಗೆದನಿಲ್ಲ ನಲ್ಲಳನಿನಿಸಂ (ಕವಿರಾ. ೩-೯೪) ; ಅಗಲೈ ಮುಳಿಸೆಂಬೆರಡುಂ ಗಡ 
ಕಾಳಕೂಟಮಾಗಮರ್ದಿನ ಕಾಳಕೂಟದೊಡವುಟ್ಟಿದಳೆಂದವೆನೆನ್ನ ನಲ್ಲಳಂ 
(ಆದಿಪು. ೦೨-೨೮) ; ನಲ್ಲಳೊಲುಮೆಗಾಗಿ ಸಖಿ ಸಖ ದೂತಿಯರೆಲ್ಲರ 
ಮನ್ನಿಪನಂತೆ (ಛರಡ. ೨-೪೫). ೨. ಹೆಂಡತಿ ; ಪತ್ನಿ : ಎನ್ನ ನಲ್ಲಳೆಯೆಂದು 
ಪ್ರಳಾಪಂಗೆಯ್ದು (ವಡ್ಮಾರಾ. ೧೯೦-೩) : ಅಂತು ಕಂಡು ಮನಂಗೊಂಡೆತ್ತಿ 
ಕೊಂಡು ಮನೆಗೆ ತಂದು ರಾಧೆಯೆಂಬ ತನ್ನ ನಲ್ಲಳ ಸೋಂಕೆಲೊಳ್‌ ಕೂಸ 
ನಿಟ್ಟೊಡೆ (ಪಂಪಭಾ. ೦-೯೬ ವ). ನಲ್ಲಿರ್‌ ಎ (ಸಂಬೋಧನಾ ರೂಪದಲ್ಲಿ) 
ಒಳ್ಳೆಯವರಂ : ನಿಲ್ಲದಿರಿ, ಅಣ್ಣಂದಿರ್‌, ಓಡಿಂ. ತಡೆಯೆ ಪೊಟ್ಡಲ್ಲು, ಓ 
ನಲ್ಲಿರ್‌ (ಅಕ್ಕತ್ಕಾ- ೩೩-೬೩೭). ಓ ತಮಿಳಿನಲ್ಲಿ ವಂಧ್ಯವಂಪುರಂಷವಾಚಕ 
ಪ್ರತ್ಯಯಂವು ಗಂಣವಚನಾದಿಗಳಿಗೆ ಹತ್ತಿ ಸಂಬೋಧನಾರ್ಥವನ್ನೂ 
ಕೊಡುತ್ತದೆ. ಉದಾ-“ನಲ್ಲೀರ್‌2ಒಳ್ಳೆಯವರೇ!” “ಪೆರಿಯಾಯ್‌- 
ಹಿರಿಯಂವನೇ (ಳೇ) ! (ಸಮಾಲೋ. ೨೩೨). [ನಲ್‌+- ಅ] 


ನಲ್ಲ (ಗಂ). ೧. ಒಳ್ಳೆಯ; ಚಿನ್ನಾದ; ಶ್ರೇಷ್ಠವಾದ. "ನಲ್ಲಗುಣ', 


"ನಲ್ಲಪಾಲ್‌' ಪರಾ. ೨. ಅಂದವಾದ; ಸುಂದರವಾದ. "ನಲ್ಲವೆಣ್‌' 
ಪರಾ. ೩. ಶುದ್ಧವಾದ ; ನಿರ್ಮಲವಾದ. "ನಲ್ಲತೈಲ', "ನಲ್ಲಭಕ್ತಿ' 
ಪರಾ. ೪. ಶಂಭಕರವಾದ ; ಮಂಗಳಕರವಾದ. "ನಲ್ಲವರಕೆ' ಪರಾ. 
[ ದೇ.8 ತಮಿ. ಮಲ. ನಲ್ಲ, ತುಳು. ಸಲ್‌, ನಲ; ಕೊಡ.ನಲ್ಲೇ ; 
ತೆಲು. ನಲುವು ; ಗೊಂಡಿ. ನೆಲಾ] 


ನಲ್ಲ, "ನೆಲ್ಲ' ನೋ. 
ನಲ್ಲಂಬು (ನಾ). ೧. ಮೋಹವನ್ನುಂಟುಮಾಡಂವ ಬಾಣ : ನಲ್ಲಂಬಿಂದಿಸೆ 


ಪ್ರಷ್ಟಬಾಣನೆರ್ದೆಯಂ ಒೆಂಬಿಟ್ಟು ಬೆಳ್ಳಾಗಿ ತಕ್ಕೆಲ್ಲಂ ಕೆಟ್ಟೆರ್ದೆಗೆಟ್ಟು 
(ಕಾವ್ಯಸಾ. ೫೫೦ ಶೂದ್ರಕ); ಫುಲ್ಲಶರಂಗಿಸುವೆಡೆಗಿವೆ ನಲ್ಲಂಬುಗಳಿನಿಸಿ 
ತುಜುಗಿ ಮಲರ್ದಲರ್ದೆಸೆವೀ ಮೊಲ್ಲೆಯುಮೊಲಿಸಿದ ನಲ್ಲರ ಲಲ್ಲೆಯು 
ಮಾರಾರ ಮನಮುಮಂ ಸೋಲಿಸದೇ (ಆದಿಫು. ೦೧-೦೧೪) ; ಅಂಗಜಂ ಮೆಲ್ಲಗೆ 
ಪಾರ್ದಾರ್ದಾಗಳುಂ ಕಿನ್ನರಯುವತಿ ಮೃಗೀವ್ರಾತಮಂ ತನ್ನ ನಲ್ಲಂಬು 
ಗಳಿಂದೆಚ್ಚೆಚ್ಚು ಮೆಚ್ಚಂ ಸಲಿಸುವಂ (ಪಂಪಛಾ. ೪-೨೩). ವಿ. ತೀಕ್ಷ್ಣವಾದ 
ಬಾಣ ; ಹರಿತವಾದ ಬಾಣ : ತನ್ನ ನಲ್ಲಂಬುಗಳಿಂದಮಾರ್ದಿರದಡುರ್ತಿಸೆ 
ಭೂಭುಜರೆಲ್ಲಮಲ್ಲಿ ಬಿಲ್ಲುಂಬೆಜಗಾಗೆ (ಪಂಪಧಾ. ೧೦-೪೨) ; ಅವರ ಪಿಡಿವ 
ಬಿಲ್‌ : ಬಿಲ್ಲೆಮ್ಮಂಬುಗಳುಮವರಿತ್ತ ನಲ್ಲಂಬುಗಳೆನೆ ಬಟ್‌ಗಾಯದಂತು 
ಚಲಮನೆ ಕಾವೆಂ (ಪಂಪಭಾ. ೧೨-೩೯). [ನಲ್‌ + ಅಂಬ್ಯು] 


45 | ನಲ್ಲಗನ್ನೆ (ನಾ). ಒಂದಂ ಬಗೆಯ ಗಿಡ : ಕೊರ್ಮೆ. ಗನಿಜೆಲೆ, ಈಜಿಮುಳ್ಳು, 


ಕೊಂಬೆ, ನಲ್ಲಗನ್ನೆ (ಮೃಣಗಿ: ೧೫-೨೭೦). ₹? 


ನಲ್ಲಗುಣ 


ನಲ್ಲಗುಣ (ನಾ). ಒಳ್ಳೆಯ ಗುಣ; ಸದ್ಗುಣ : ಬಳಿಯಂ ಬೆಳಗಿಪ್ಪಂ ತಾಂ 
ತನ್ನ ನಲ್ಲಗುಣಂಗಳಿಂ (ಸೌನಂದ. ೨-೩೪). [ನಲ್ಲ * ಗುಣ] 
ನಲ್ಲತನ (ನಾ). ಒಳ್ಳೆಯತನ ; ಸಜ್ಜನಿಕೆ : ನಲ್ಲತನಕೆ ಬಲ್ಲತನಕೆ ಲೋಕದೊಳು 
ನೀನಲ್ಲದುಂಟೆ ನಿನ್ನ ನಡೆಗೆ ನಲ್ಲರು ನಾರಿಯರೊಲಿವರು (ಧರಣ. ೭೬-೩೯). 
[ ನಲ್ಲ * - ತನ] 
ನಲ್ಲತೈಲ (ನಾ). ಒಳ್ಳಿಣ್ಣೆ ; ಶುದ್ಧವಾದ ಎಣ್ಣೆ ; ಅಚ್ಚ ಎಣ್ಣೆ : ನಲ್ಲತೈಲ 
ದೊಳಡರ್ವ ಸೊಡರಾ ಎಳ್ಳಿನಿಂದಲರುವುದೆ (ಐಸಪು. ೩೧-೩೭). 
[ನಲ್ಲ * ತೈಲ್ಯ 
ನಲ್ಲತ್ತೂರ್‌ (ನಾ). ಒಂದಂ ಊರಿನ ಹೆಸರಂ : ಪುತ್ತೂರುಡೆ ಶಿವಮಾರಮ್ಮಂ 
ದುಣ್ಣಗೆರ್ಗಂ ನಲ್ಲತ್ತೂರೊಡೆ ಬಗ್ಗಮನೆ ಬಳೆಗಮುಂ ಅಯ್ದೂಮಬ್ಬ . . - 
ಕೊಟ್ಟೂದು (ಎಕ. ೫, ಕೋಲಾರ. ೨೩೧-೩; ಸು. 800 7). 
[?+ ಊರ್‌) 
ನಲ್ಲಪಾಲ್‌ (ನಾ). “ಒಳ್ಳೆಯ ಅದೃಷ್ಟ, ಸೌಭಾಗ್ಯ” (ಆಂತಿಗೊ. ಕೋರೆ): 
ಈಯೊಂದು ನಲ್ಲಪಾಲೆನಗೆ ತಾನ್‌ ಬಂದತ್ತ್ತು (ಅಂತಿಗೊ. ೧೯-೩೮೪). 
[ ನಲ್ಲ + ಪಾಲ್ಮ್‌) 
ನಲ್ಲಭಕ್ತಿ (ನಾ). ಶುದ್ಧವಾದ ಭಕ್ತಿ : ನಲ್ಲಭಕ್ತಿಯೊಳಿರ್ದು ಏಣಾದಿನಾಥ 
ಭೂವಲ್ಲಭನ ಭಕ್ತಿಗಾನಂದಿಸಿ (ಗುರುಣಾ. ೩-೪3). [ನಲ್ಲ * ಭಕ್ತಿ? 
ನಲ್ಲಮನ (ನಾ). ೧. ಒಳ್ಳೆಯ ಮನಸ್ಸು. ೨. ಅನಂರಾಗದಿಂದ ಕೂಡಿದ 
ಮನಸ್ಸು. "ನಲ್ಲಮನಂದೋಅಂ' ಪರಾ, (ನಲ್ಲ + ಮನ್ಯ) 
ನಲ್ಲಮನಂದೋಹು (ಕ್ರಿ). ೧. ಒಳ್ಳೆಯ ಮನಸ್ಸನ್ನು ತೋರಿಸು. 
೨. ಒಲವನ್ನು ತೋರಿಸು ; ಅನುರಾಗವನ್ನು ವ್ಯಕ್ತಪಡಿಸು : ಈಕೆಯು 
ಮೆನಗೆರಡಟ್‌ಯದ ನಲ್ಲಮನಂದೋಟುವುದು ಸಲ್ಲೆ ದೋಟುವುದುಮಾವುದು 
ದೋಸಂ (ಪಂಪಭಾ. 8-೦೭ ವ). [ನಲ್ಲಮನ * ತೋಹು) 
ನಲ್ಲಮುದ್ದು (ನಾ): ಪ್ರೀತಿಯ ಮುದ್ದೂ,-ಲಲ್ಲೆ: ನಲ್ಲಮಂದ್ಧಿಗೆ 
ಬಯಸುವಂ ಮನದಲ್ಲಿ ಕೇಳ್ವನು ನಸುತೊದಲಿಸುವ (ಬಸಪು. -೪೭-೩೨). 
[ ನಲ್ಲ, * ಮುದ್ದು ] 
ನಲ್ಲಯ್ಯ (ನಾ). ಒಬ್ಬಾತನ ಹೆಸರು : ದಾತಾರಂ ದೇಯಿಮಯ್ಯಸೆಟ್ಟೆಯರಗಂ 
ಮುಟ್ಟಿಂ [ನ]ಲ್ಲಯ್ಯನಂಂ ಮರಳಯ್ಯನುಂ (ಸಇಇಇ. ಸಸ, ೦೯-೩೦; 
1015). [ನಲ್ಲ * ಅಯ್ಕ್ಯ) 
ನಲ್ಲರಿವು (ನಾ). ಓಳಿತಂ ಕೆಡಂಕಂಗಳ ತಿಳಿವಳಿಕೆ ; ಸದಸದ್ವಿವೇಕ : 
“ಒಪ್ಪುತಪ್ಪುಗಳ ಪ್ರಜ್ಞೆ ; ಸದಸದ್ವಿವೇಚನೆ . . . ಒಳುಪಿನರಿವು ; ನಲ್ಲರಿವು” 
(0086619806. ಇಂಕನಿ). [ನಲ್‌ + ಅರಿವು (ಎಅಟ್‌ವು)] 
ಲರೂಪು (ನಾ). ಅಂದವಾದ ರೂಪ; ಸುಂದರವಾದ ರೂಪ: 
ನಲ್ಲರೂಪಿಲ್ಲೆಂದೊಡೀಕ್ಷಿಸು ಚೆಲ್ಲೆಗಂಗಳಿಂ (ಬಸಪು. ೪೦-೦೪). 
[ ನಲ್ಲ + ರೂಪು) 
ನಲ್ಲಲರ್‌ (ನಾ). ಅಂದವಾದ ಹೂವು ; ಸುಗಂಧಭರಿತವಾದ ಪುಷ್ಪ : 
ನಲ್ಲಲರ ಕಂಪು ಪೀನಸದಲ್ಲೊಂದಿದವಂಗೆ ಸೊಗಸದಿರೆ ಕೆಟ್ಟಪುದೇ (ಉದ್ಯಲ. 
೨-೧೭). [ನಲ್‌ +೬ ಅಲರ್‌] 
ನಲ್ಲಲೋಹ (ನಾ). ಉತ್ತಮವಾದ ಧಾತಂ,-ಲೋಹ ; ಚಿನ್ನ : ಬೆಳ್ಳಿ 
ಮೂಕುತಿ ಮುರುಹು ತಾಂಬ್ರಂ ನಲ್ಲಲೋಹಂ ಕಂಚು ಮೊದಲಾದೆಲ್ಲವಂ 
ಒಟ್ಟೈಸಿ ತರಿಸಿ (ಬಸಪು. ೧೬-೮). [ನಲ್ಲ * ಲೋಹ] 
ನಲ್ಲವರಕೆ (ನಾ). ವಂಂಗಳಕರವಾದ ಹರಕೆ; ಶಂಭಾಶೀರ್ವಾದ : 
ಅವರ್‌ ನಲ್ಲವರಕೆಯಂ ಪರಸುವುದುಂ (ನೇಮಿಪು. ೯-೮೬ ವ). 'ನಲ್ವರಕೆ' 
ಪರಾ. [ನಲ್ಲ * ಪರಕೆ] 
ನಲ್ಲವಸ್ತು (ನಾ). ಪ್ರಿಯವಾದ ವಸ್ತು : ಗೌರೀವಲ್ಲಭಂ . . . ನಲ್ಲವಸ್ತುಗಳಂ 
*೩ಯಸುವಂ (ಬಸಫು, ೨೩-೧೮). [ನಲ್ಲ * ವಸ್ತು] 


೪೩೯೯ 


10 


ನಲ್ಲಿ, 


[ac 


ನಲ್ಲವೂ (ನಾ). ಎ ನಲ್ಲಲರ್‌ : ಅವಿರಳಮಾಗಿ ರುಂಕರಿಸುತುಂ ವನವಲ್ಲಿಯ 

ನಲ್ಲವೂಗೆ ಪಾಜುವ ಮದಭೃಂಗಸಂಚಯ (ಕುಸುಮಾ, ೧೪-೨೩). 
[ ಸಲ್ಲ + ಪ್ಯೂ ] 

ನಲ್ಲವೆಣ್‌ (ನಾ). ಅಂದವಾದ ಹೆಣ್ಣು; ಸುಂದರಸ್ತ್ರೀ : . ನಲ್ಲವೆಂಗಳ 
ಪೆಕ್ತವರು ಪೆಣ್ಣ ತಂದರದಿಲ್ಲದಿದ್ದವರು ಭೂಷಣವ ರುಬ್ಲಿಪಟ್ಟೆಗಳು 
ಮುಂತಾದವ ತಂದಿದ್ದರೆಲ್ಲರ ಕರೆಸಬೇಕೆಂದ (ಛರಡ. ೩೧-೦೬). [ ನಲ್ಲ ವೆ" 

ನಲ್ಲವೊಣರ್‌ (ನಾ). ನಲ್ಲರ ಜೋಡಿ ; ಪ್ರಿಯ ಪ್ರೇಯಸಿಯರ ಜೊತೆ : 
ಕಂದದೊ ೪ ಭುಜಲತಾವಳಿ ತಳ್ಲಿರೆ ಬಂಯೊಳಗೊಂದಿ ಬಾಯ್‌ 
ತೊಡರ್ದಿರೆ ಕೂಡೆ ನಿದ್ದೆತಿಳಿದೆರ್ದುವು ನಲ್ಲವೊಣರ್‌ ನಿಶಾಂತ್ಯದೊಳ್‌ 
(ಸೂಕ್ತಿ ಸು. ೯-೬೦). [ನಲ್ಲೂ ೬ ಪೊಣರ್‌,] 

ನಲ್ಲವೋಗಂಡಿಕೆ (ನಾ). ತನ್ನ ಸಮಾನರಿಲ್ಲವೆಂದಂ ಭಾವಿಸುವಿಕೆ ; 
ಅತಿಶಯವಾದ ಒಣಜಂಬ ; ಅಧಿಕವಾದ ದುರಹಂಕಾರ : “ಆಹೋ 
ಫುರುಷಿಕಾ ಎಂಬುದು ನಲ್ಲವೋಗಂಡಿಕೆ[ ಒಣಜಂಬ, ವೃಥಾದರ್ಪ]” 
(ಹಲಾಯು. ೧೨೫೯-೯೯). [ನಲ್ಲ * ಪೋಗಂಡಿಕೆ] 

ನಲ್ಲಳಿ (ನಾ). (?) : ಮಿಸುಗುತುವಿರ್ಪ ಬಲ್ಗೊನೆಯ ಸನ್ನೆಗೆ ಕಂಂಚನಕೇತಕೀ 
ದಳಪ್ರಸವದಳಂಗಳೋಲೆಗೊಡೆ ನಲ್ಲಳಿಗಪ್ಪುವು ನಂದನಂಗಳೊಳ೯ (ಸೂಕ್ಲಿಸು. 
೪-೩೪), [?) 

ನಲ್ಲಾಉ "ನಲ್ಲಾವು' ನೋ. 

ನಲ್ಲಾಟ (ನಾ). ಉಲ್ಲಾಸಕರವುದ ಆಟ; ಚೆಲ್ಲಾಟ; ವಿನೋದ ; 
“ಆಟ, ಕೇಳಿ, ಚಿಣ್ಣುಟ (ಕೂಸಾಟ), ಹುಡುಗಾಟ, ನಲ್ಲಾಟ” 
(ಕಂನುಹು. ೭೮) ; ಪುಲ್ಲೆಗಂಗಳೆ £ಳೆಳೆ 3 ಯರ ಚಲ್ವಿಕೆಗಳ ಕಂಡು ನಲ್ಲೂಟ 
ವಾಡುವೆ ಖ ಲ್ಲಮನವೆ (ಮೈಲಾರ. ೧೯೮-9). [ನಲ್‌ + ಆಟ] 

ನಲ್ಲಾಮ (ನಾ). ಒಂದಂ ಬಗೆಯ ತೆರಿಗೆ: ಚಳಾಯ ದಾಯ-ದೆಟ್‌ 
ಹಡುವರ ಬೀರೆವಣ ನಲ್ತೆತ್ತು ನಲುಗಂಟಿ ನಲ್ಲುಮ ದಣ್ಣಾಯ ತವುಡೆ 
ಯೊಳಗಾದ ಸಮಸ್ತ ಕಿಟುಕುಡವೆಲ್ಲವಂ (ಎಕ. ೪, ಬೇಲೂರು. ೫೯-೮೭ ; 
1117). "ನಲ್ಲಾವು' ಪರಾ. 
[ pಇದು " ನಲ್ಲಾವು? ಎಂಬುದರ ಅಪಲಿಖಿತವಿರಬಹುದು ] 

ನಲ್ಲಾಲ (ನಾ). ಓಂದು ಊರಿನ ಹೆಸರಂ : ಕೊಟ್‌ಕುಂದವಿಷಯೆೋ 
ನೆಲ್ಲಾಲನ್ನಾಮಗ್ರಾವುಃ (ಮೈಲಆರಿ. ೧೯೨೪, ೭೯-೩೪; ಸು. 6ನೆಯ ಶತ). 

[?] 

ನಲ್ಲಾವು,ನಲಾವು, ನಲ್ಲಾಉ, ನಾಲ್ಲಾವು (ನಾ). ಒಳ್ಳೆಯ ಹಸಂಗಳ 
ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ : ಎಳ್ಳು ಜೋಳ ನಲ್ಲಾವು 
ನಲ್ಲೆತ್ತು ಕಳುಕು. ಕಂಡಿಕೆವಣ . , . ಆಗುನ್ನು*ವೊಳಗಾಗಿ ಸರ್ವಾಯ 
ಶೆಂದ್ಧಿ (ಎಕೆ. ೪1, ತರೀಕೆ. ೨೦-೨೮ ; 1186); ಪುನಿರ್ಬರು ವುಹಾಜನಂಗಳ 
ಭೋಜನಕ್ಕಂ ಬಿಟ್ಟ ನಲ್ಲೆಂಮೆ ನಲ್ಲುವು . . . ಧಾರಾಪೂರ್ವ್ವಕಂ ಮಾಡಿ 
ಕೊಟ್ಟರು (ಸೌಇಇ. 1೫-1, ೩೪೯-೭; 1262). ನಲಾವು : ಶ್ರೀಕರಣ 
ಸುಂಕ ಪಂನಾಯ ಅಡಕೆಯ ಸುಂಕ ಹಣವೊಂದಜಿ ಸೇಸೆ ವೀರಸೇಸೆ ತೊಡರು 
ನಲಾವು ನಲ್ಲೆತ್ತು ಕಳಕು ಕಂಡಿಕೆವಣ . ಧಾರಾಪೂರ್ವಕಂ ಮಾಡಿ 
ತಾಂವ್ರುಶಾಸನಮಂ ಕೊಟ್ಟರು (ಮೈಆರಿ. ೧೯೪೦, ೩-೨೫; 1215). 
ನಲ್ಲಾಉ : ಗ್ರಾಮಗದ್ಮಾಣ ನಲ ್ತಉ ಸಂಂಕ ತಳವಾರಿಕೆ (ಎಳ. 1711, 
ತೀರ್ಥಹ. ೧೩೬೮-೨೬: 1420). ನೌಲ್ಲಾವು: ನಾಲ್ಲಾವು ನಲ್ಲೆತ್ತು ರ್ಗಪ೨ 
(ಎಕೆ. ೪, ಹಾಸನ. ೪-೬೩: 1230). 'ನಲ್ಲೆತ್ತೂ' ಪರಾ. ೫ ಇಲ್ಲಿ 
ಮುಖ್ಯೋಲ್ಲೇಖವನ್ನುಳಿದಂ ಎಂಕ್ಯಾವು ಅಪಲಿಖತ. 

[ನಲ್‌ + ಆವು) 

ನಲ್ಲಿ, ನಳ್ಳಿ. ನಳ್ಳಿ (ನಾ). ೧. ನಾಳ; ಕೊಳವೆ: “ನಲ್ಲಿ - ನಾಲೀ - 

ನಳ್ಳಿ” (ತದೃಕೋ. ೨೧). ವಿ. ನೀರನ್ನು ಪೂರೈಸುವ ಕೊಳವೆ , 


ನಲ್ಲಿ, 


ಕೊಳಾಯಿ ; ನಳ: ನನ್ನ ವಾಗ್ಯಾಹಿನಿ ಬೇಸಗೆ ದಿನದ ನಲ್ಲಿಯ ನೀರಿನಂತೆ 
ತೊಟತೆಟ ಎಂದು ಕ್ಷೀಣವಾಗಿ ಜಿನುಗುತ್ತಿತ್ತು (ನಂಟರು. ೩೯); ಎಲ್ಲಿ 
ತಿರುಗಿದರಲ್ಲಿ ಅಮೃತ ಸೂಸುವ ನಲ್ಲಿ (ತಂಡಮ. 6-೧೧೦) ; ಬೆಳಗ್ಗೆ ಆಕೆ 
ಎಂದಿನಂತೆ ನೀರಿನ ನಲ್ಲಿಯಂನ್ನು ತೆರೆದಿದ್ದು ಕೇಳಿಸಿತು (ಒಂಟದ. ೬೯). ನಳ್ಳಿ : 
೨. ಶರೀರದಲ್ಲಿರುವ ಯಾವುದೇ ನಾಳ,-ತಂತಂ : ಬೆನ್ನ ನಳಿಯಲ್‌ದಂಗೆ 
ವಂನ್ನಣೆಯಂ ಪಿರಿದಕ್ಕು ಉನ್ನತವಕ್ಕು ಸಿರಿಯಂಕ್ಕು (ಸರ್ವಜ್ಞ, ೩೪೭). ೩. 
ಕೊಳವೆ ಅಥವಾ ನುಳದಂಥ ಸಾಧನ : ಅವನು ಟೆಲಿಫೋನಿನ ನಳಿಗಳನ್ನು 
ಕೆಳಗಿಟ್ಟು, ಕಳ್ಳನ ಈ ಕಿವಿಮಾತುಗಳನ್ನು ಯೋಚಿಸುತ್ತ ಕುಳಿತುಕೊಂಡನು 
(೪೪೨. ೧೮) ; ರಾವಜೀಕಾಕಾನ ಜೋಡುನಳಿಯ ಬಂದೂಕಿನಿಂದ ಅಗ್ನಿಕಿಡಿ 
ಸಿಡಿಯಬೇಕು (ದೀಪಹ. 11, ೨೨೨). ನಳ್ಳಿ,: ೧. ಕೆಲವು ಮನೆಗಳಲ್ಲಿ ಕೊಳಚೆ 
ನೀರು ಹೋಗಲು ನಳ್ಳಿಗಳಿರುತ್ತವೆ (ಅಡುಸಾ. ೪೦). 
ನಲ್ಲಿ ನಿಲ್ಲು ನೀರಂ (ಕೊಳಾಯಿಯಲ್ಲಿ) ನಿಂತುಹೋಗಂ : ನೀರು 
ಕುಂಬಿಟ್ಟುಕೆಳ್ಳುವಷ್ಟರಲ್ಲಿ ನಲ್ಲಿ ನಿಂತುಹೋಯಿತು (ಕೂರಿ). ನಲ್ಲಿ ಬರು ಎ 
(ಕೊಳಾಯಿಯಲ್ಲಿ) ನೀರಂ ಬರಂ : ಕಾಲಕ್ಕೆ ಸರಿಯಾಗಿ ಈಚೀಚೆಗೆ ನಲ್ಲಿ 
ಬರದೆ ಶುಂಬಾ ಕಷ್ಟವಾಗಿದೆ (ಊಢಿ). (ಎ ಸಂ. ನಾಲಿ, ನಾಲೀ) 
ನಲ್ಲಿ (ನಾ). ಓಂದಂ ಬಗೆಯ ಭೂವಿಂ (?) : ಮೂವತ್ತೆರಡು ಹೊಂನಿಗೆ 
ಕ್ರಯವ ಕೊಂಡ ಮಾನಿಯ ಬೈಲ ಒಳಗೆ ನಲ್ಲಿ ಹುಲ್ಲಿ ಸಹ ಬೀಜವರಿ ಖಂ 
೮ಕ್ಕ೦(ಎಕ. ೪1, ಕೊಪ್ಪ. ೩೨-೧೬ : ೩448). {7?) 
ನಲ್ಲಿತಿರುಪು (ನಾ). ಕೊಳಾಯಿಯಿಂಂದ ಬೇಕಾದಾಗ ನೀರನ್ನು 
ಹರಿಬಿಡಲೂ ಬೇಡವಾದಾಗ ತಡೆಯಲೂ ಅನಂಕೂಲವಾಗುವಂತೆ 
ಅಳವಡಿಸಿರುವ ತಿರಂಪು : ಸಲ್ಲಿತಿರುವು ಸಡಿಲವಾಗಿ ನೀರು ವ್ಯರ್ಧವಃಗಿ 
ಸುರಿಯುತ್ತಿದೆ (ಕೂ$ಿ). ! ನಲ್ಲಿ, * ತಿರುವ ( ಎ ತಿರಿಪ್ಯ )] 
ನಲ್ಲಿಜುಂಪೆ (ನಾ). ೧. ಇರುವೆಗಳಲ್ಲಿ ಒಂದಂ ಬಗೆ. ೨. ಕರಿ ಇರಂವೆ ; 
ಕಟಿ ತರುವೆ : ಧರೆಯೊಳ್‌ ನಂಜಿಲಿ ನಲ್ಲಿಜುಂಪೆ. ಮೊದಲಾದೆಲ್ಲಂ 
ವಿಷಗ್ರಾಹಿಗಳ* (ಬನುದ. ೧-೬೯). 
[ ನಲ್ಲ * ಇಟುಂವೆ, / ತಮಿ. ತೆಲು. ನಲ್ಲ - ಕಪ್ಪ] 
ನಲ್ಲುಗುಳು (ನಾ). (ಮಕ್ಕಳ) ಆಕರ್ಷಕವಾಗಿರುವ ಉಗುಳು : 
ಉಸುರಿನಿಂದುಣ್ಮುತಿಹ ಸೊಲ್ಲುಗಳ ಗಲ್ಲುಗಳ ವಿಸರದಿಜಿಬಿನೊಳಿಳಿವ 
ಜೊಲ್ಲಂಗಳ ನಲ್ಲುಗ £ ಗು] ಳ ಪಸರಿಸುವ ಕೂಸಾಟದಾಟಗಳ ನೋಟಗಳ 
ಪಸುಳೆ ಪರಿಶೋಭಿಸಿದಳು (ಮದೇಪು. ೧೭-೧೦). 
[ನಲ್‌ +೬ ಉಗುಳ್ಳು ( ಉಗ:ರ್ಟ )] 
ನಲ್ಲುಣಿಸಿಕ್ಕು (ಕ್ರಿ). ಸವಿಯಾದ ಊಟವನ್ನು ಬಡಿಸು; ರಂಚಿಯಾದ 
ತಿನಿಸಂಗಳನ್ನು ನೀಡು : ಪರಿಮಳವಾರಿಯಿಂ ಜಳಕಮಾಗಿಪ ನಲ್ಲುಣಿಸಿಕ್ಕುವ 
- * ೬ ದೆಳ್ಳೆಲೆಯಂ ಮಡಿದೀವ ದಿವ್ಯಚಾಮರಮನೆ ಬೀಸುವಗ್ಗದ ಎದಗ್ಗೆ 
ಯರೊ್ಬರೆ ದೇವಿ ರೆಂಜಿಪಳ* (ರಾಜರೇ. ೪-೪೧). 
[ ನಲ್ಲುಣಿಸು * ಇಸ್ಕು ) 
ನಲ್ಲುಣಿಸು (ನಾ). ಸವಿಯಾದ ಊಟ; ರಂಚಿಕರವಾದ ಆಹಾರ ; 
ಒಳ್ಳೆಯ ತಿನಿಸು : ಅಲುತೆರ್ದೆಯಾಟ್‌ ಪೀರ್ದುಂ . . . ಗೆಳೆವಕ್ಕಿಯೆಲ್ಲಮಂ 
ನೆಣ್‌  ಬಟೌ್‌ಯ:ಟ್ವಿ ನಲ್ಲುಣಿಸನೂಡಿಯುಮಾವ) ದ ತೋರವಣ್ಣೊ 
ಳೊಂದಣಿ ರೆಸದಂತುಗುಣದೆ ದಲೊಂದು ಶುಕಂ ಮಧುಸಮ್ಮದೋತ್ಸುಳಂ 
(ಜಂದ್ರಪು. ೭-೪೭) ; ನಸು ಬಿಸಿಯಪ್ಪ ನಲ್ಲುಣಿಸಿನಿಂ . . , ಎಸಕದ ಶೋಣ 
ವರ್ಣವಸನಾವೃತದಿ ಜನ ಮಾಗಳಿಂ ತು ಜೀವಿಸಿತಿನಿತಲ್ಲದಂದುಬಕಿವುದೇ 
ಹಿಮದಾಗರಮವಾದ ಮಾಗೆಯೊಳ್‌ (ಕುಸುಮಾ. ಮಜ್ಜನವ 
ಮಾಡಿಸಿ ನಲ್ಲುಣಿಸನಿಟ್ಟನುಪಮಸ್ನೇಹೆದಲಿ ಸಂತುಷ್ಟತೆಯ ಮಾಡಿದಳು 
೧೭-೩೬) ; ನಲ್ಲುಣಿಸುಗಳನಟ್ಟು ` ತೆಂದಿಪನ್‌ 
[ ನಲ್‌ * ಉಣಿಸ್ಥು ) 


೭-೨೩) ; 


(ಸಾಳೆಛಾ. (ಶ್ರೀರಾಮಾ. 


೧೫೫-೮೫). 


೪೪೦೦ 


10 


ಶಾ 
ಲಾ 


46 


ನಲ್ಲೆವ್ಮೊ 


ನಲ್ಲುಲಿ (ನಾ). ೧. ಹಿತವಾದ ಮಾತು; ಒಳ್ಳೆಯ ನುಡಿ: ಗಾನದ ಮೆಲ್ಲುಲಿ 
ಶ್ರುತಿಶಾಸ್ತ್ರವ್ಯಾಖ್ಯಾನದ ನಲ್ಲುಲಿ . ಎಸೆಗಾ ಹುರದೆಲ್ಲೆಡೆಯರ 
ಬೀದಿಯೊಳು (ಉದ್ಕದೇ. ೨-೩೭), ೨. ಮಧುರವಾದ ಧ್ವನಿ ; ಇಂಪಾದ 
ಉಲಿ : ಹೆಲನರಿನ* ಮೊದಲೆದ್ದುದೊಂದಾರ್ದು - ಬಲ್ಲುಲಿಯ, ನಲ್ಲುಲಿಯ 
ಪಾಡು, ದೀವಿಕರೆಯರೆಗಳಿನ್‌ ಮೊಳಗೆ ಮಾರುಲಿಗಳ್‌ (ಪಾರಸಿ. ೧೩-೩೫೩). 

[ನಲ ೬ ಉಲಿ] 

ನಲ್ಲೂರ್‌, ನಲ್ಲೂರಂ (ನಾ). ಒಂದು ಊರಿನ ಹೆಸರು : ತತಃ ಗ್ರಾಮ 
ತ್ರಯ ಸೀಮಾ ಅಶ( ಶ್ವ)ತ್ಮ ತತ ನಲ್ಲೂರ್ತಟಾಕಸ್ಕ ದಕ್ಷಿಣಾನ್ತಭಾಗ 
(ಮೈಆರಿ. ೧೯೪೨, ೭೫-೧೧೮ ; 819). ನಲ್ಲೂರು ; -ಪೂವಿನ ಪುಲ್ಲಿಮಬ್ಗಲ 
ಕೂತನಿಡುನಲ್ಲೂರು ನಲ್ಲೂರು ಕೊಮರಜ್ಜುನನ್ಹಿ ಇಗ್ಗಲೂರು (ಎಕ. 1x. 
ಬೆಂಗಳೂ. ೮೩-೬: ಸು. 890); ಇದಕ್ಕೆ ಸಾಕ್ಷಿ. . . ಕಿಉಯ ಮುಗುಳಿ 
ಮುಟಕವಳ್ಳಿ ನಲ್ಲೂರು ಮಾಗಣ್ಮ ತೇಗುರು (ಎಕ. ೪1, ಜಿಕ್ಕಮ. ೪೨-೨೨: 
959); x ೬ x ಚ ಗಾವುಣ್ಣನುಂ ನಲ್ಲೂರೆಟ್‌ಯಂಗ ಗಾವುಣ್ಣ ೫ » » 
(ಎಳೆ. 1 (8), ೬೩-೧೨ ; 11ನೆಯ ಶತ). [ನಲ್ಲಿ+ ಊರ್‌) 

ನಲ್ಲೂರು "ನಲ್ಲೂರ್‌' ನೋ. 

ನಲ್ಲೆ (ನಾ). ೧. ಪ್ರಿಯೆ; ಕಾದಲೆ : ನಕ್ಕನು ಕೃಷ್ಣ ನಲ್ಲೆಯ ಮಾತ 
ಕೇಳ್ದು (ಮೋಹತ, 9-33); ನಲ್ಲೆಯಂ ನೆನೆಯುತ್ತೆ ಬಿಕ್ಕಿದಂ 
(ಸೌನಂದ. ೭-೩); ಬದುಕಿನೊಳವಂ ಕಡೆಗಣ್ಣ ಕೂಡಲಿಂದರಿವಂತೆ ನಲ್ಲೆ, 
ನಿನ್ನೊಳವನೇತರಿಂ ನಾನರಿಯ ಬಲ್ಲೆ? (ಗಿಳಿವಿಂ. ೨-೩೫); ನಲ್ಲೆ ವರಿಸಿದಳೆನ್ನ 
(ಅನಿಳೇ. ೯-೭). ೨. ಹೆಂಡತಿ: ನಲ್ಲೆ ಲಕ್ಷ್ಮೀಮತಿಯು ಸಹ ತಾನುಲ್ಲಸದಿ 
ಕುಳ್ಳಿರಲು (ನಾಗಷ. ೩೦-೩೪). [ನಲ್ಲ, * - ಎ) 

ನಲ್ಲೆ ಣೆ (ನಾ). ಅಡುಗೆಗೆ ಉಪಯೋಗಿಸುವ ಎಣ್ಣೆ ಸ ಒಳ್ಳೆಯ ಎಣ್ಣೆ ; 
ಎಳೆಯ ಬಾಳೆಯ ಹೂವಿನೆಸಳ ಕಾಯ್ಲಳನು ಸಂಬಳಿಸಿದಾ ಹುಡಿಗೆ ನಲ್ಲೆಣ್ಣೆ 
ಸುಣ್ಣವನಿಕ್ಕೆ ತಿಳಿಯಕ್ಕಿಗಚ್ಚಿನಿಂದುತ್ಕರಿಸಿ (ಸೂಪಶಾ. ೪-೬೪). 

[ ನಲ್‌ + ಎಣ್ಣೆ) 

ನಲ್ಲೆತ್ತು (ನಾ). ೧. ಒಳ್ಳೆಯ ಎತ್ತು: ಉತ್ತಮವಾದ ವೃಷಭ : 
ನಲ್ಲೆತ್ತುವಿಡಿದು .ನಾಡೊಳಗೆಲ್ಲಂ ಪೆಸರ್ವೆತ್ತ ಜೀವದನವಂ ಕೊಂಡೊಯ್ದ ಲ್ಲಲ್ಲಿ 
ವೀರಪೂರ್ಣಂ ನಿಲ್ಲದೆ (ಪುಜ್ಮಾಸ್ತ್ರ. ೬-೧೮) ; ನಲ್ಲೆತ್ತು ಬಂಡಿ ಬಲವಿಲ್ಲದ ಆರಂಬ 
ಕಲ್ಲು ಕಸಗಳನು ಬಿಟ್ಟುತ ಹೊಲದೊಳಗೆ ಹುಲ್ಲನೇ ಬೆಳೆವ (ಸರ್ವಜ್ಞ. ೦೩೬೦). 
೨. ಒಳ್ಳೆಯ ಎತ್ತುಗಳ ಮೇಲೆ ಹಾಕಂತ್ತಿದ್ದ ಒಂದು ಬಗೆಯ ತೆರಿಗೆ : 
ನಲ್ಲಾವು ನಲ್ಲೆತ್ತು ಕಳುಕು (ಎಕ. ೪1, ತರೀಕೆ. ೨೦-೨೮ ; 1166) ; ನಲಾವು 
ನಲ್ಲೆತ್ತು ಕಳುಕು ಕಂಡಿಕೆವಣ (ಮೈಲರಿ.: ೧೯೪೦, ೩-೨೫; 1216); ನಲ್ಲೆತ್ತು 
ನಲ್ಲಖಡ್ಡಾಯಗೋಣಿ 'ಕವಡಿಯಿಲ್ಲ (ಎಕ. 1೪ (ಹ), ಕೊಳ್ಳೇಗಾ- ೬೨-೩೦; 
1364) ; ಕ್ರಯ ಕಡ್ಡಾಯ ನಲ್ಲೆತ್ತು ನಲ್ಲೆಮ್ಮೆ ವೊಂಬಳಿ » » ೫ (ಮೈಅರಿ. 

ಕ್ರಯ ಕಡಾಯ ಭಿಟ್ಟಿ ಕೊಟ್ಟ ನಲ್ಲೆತ್ತು 

(ಮೈಆರಿ. ೧೯೩೪, ೨೭-೨೧ ; 1430). 

[ನಲ್‌ + ಎತ್ತು ( ಆ ಎಟ್ಟು,)) 

ನಲ್ಲೆಮ್ಮೆ (ನಾ). ೧. ಒಳ್ಳೆಯ ಜಾತಿಯ ಎಮ್ಮೆ. ೨. ಒಳ್ಳೆಯ ಎಮ್ಮೆ 
ಗಳ ಮೇಲೆ ಹಾಕುತ್ತಿದ್ದ ಒಂದು ಬಗೆಯ ತೆರಿಗೆ: ಈಂತಿ ಅಧಿಕಾರವ 
ಅವನಗಿ ಹಡದು ಬಂದುತ ತಂನ ಧರ್ಮ್ಮಮುಗಿಯೆ ಪ್ರತಿಪಾಳಿಸುದು 
ನಲ್ಲೆಂಮೆಯ [ವ]ರಣಪ್ಪ ಶ್ರಿ:ಮತು ಮಾರ್ಕಂಡೇಸ ರ (ಸಾಂಇ. 1%-1, 
೩೨೪-೧೪: 1197) : ನೆಲ್ಲೆಂಮೆಯ ಉಗ್ರಾಣಿ ನಾರಣವೆಗ್ಗಡೆಯ ಗಿರಿಪಯ್ಕ 
ಪಿರಿಯಂಣಂಗಳು (ಸಇಇಇ. Ix.1, ೩೪೯. ೪; 1282) : ಗಡುಗೆ ನಿವೇದ್ಯ 
ನಂದಾದೀ ವಿಗೆ ಪಂನಿರ್ಬರು ಮಹಾಜನಂಗಳ ಭೋಜನಕ್ಕಂ ಬಿಟ್ಟ 
ನಲ್ಲೆಂಮೆ ನಲ್ಲೂವು. . . ಧಾರಾವೂವ ್ಟೆಕಂ ಮಾಡಿಕೊಟ್ಟರು ನಿಲ್ಲೆಮ್ಮೆಯ 
ಹೆದಿಕೆಯನೆತ್ತುವ ಹೆಗ್ಗಡೆಗಳಾರು ಬಂದಡಂ ತಂಮ ಧರ್ಮವಾಗಿ ಪ್ರತಿ 


೧೯೩೪. 8೩-೧೧; 1406); 


ನಲ್ಲೆಮ್ಮೆ 


ನಲ್ಲೆವೆಣ್‌ ೪೪೦೧ ನಲ್ವಿಡಿ 
ಪಾಳಿಸುವರು (ಸೌಇಇ. 1೫-1, ೩೪೯-೭; 1285); ತುಪ್ಪ ನಲ್ಲೇರು » * ಕಾಂತೆಯೊರ್ವಳ್‌ ವಿಲಾಸದಿಂ ಚೆಲ್ವಮರೆ ಪದ್ಮರಾಜಾಂಕಮಾಲೆಯ 
ನಲ್ಲೆಮ್ಮೆ ಹೊಡಕೆ ತಿರುಪು ಮಗ್ಗ ಮುದ್ರೆ ಕ್ರಯ « ಧಿಕಮಾಸ ಬಾಜಿಸುತ್ತೆಸೆದಳ್‌ (ಪದ್ಮರಾ. ೮-50). [ನಲ್‌ .. ಬಣ್ಣ ) 


ಮುಂತಾಗಿ ಯೇನುಳ ಸರ್ವ್ವಸ್ವಾಮ್ಯವನೂ ನೀಉ ಆಗುವರಾಡಿಕೊಂಡು 
» : * ಭೋಗಿಸಿ ಬಹುದು (ಸೌಇಇ. 12-11, ೪೪೦-೨೫8; 1419); ಕ್ರಯ 
ಕಡಾಯಭಿಟ್ಟಿಕೊಟ್ಲ ನಲ್ಲೆತ್ತು ನಲ್ಲೆಮ್ಮೆ ಮಾವಿನ ಬಿಟ್ಟಿ , , . ನಿಮಗೆ 
ಧಾರೆಯೆರೆದು ಕೊಟ್ಟು (ಮೈಆರಿ. ೧೯೩೪, 3೭-೨೧; 1430). 
[ ನಲ್‌ + ಎಮ್ಮೆ (ಆಎರ್ಮೆ) ] 

ನಲ್ಲೆವೆಣ್‌ (ನಾ). ಪ್ರೀತಿಯ ಹೆಣ್ಣು ; ಪ್ರಿಯೆ : ಒಳ್ಳಿತಾಯ್ತದ ಪೇಳ್ವೆ 

ವೆಮ್ಮಣ್ಣಗೆಂದರು ನಲ್ಲೆವೆಣ್ಣೆದೆ ನಾಟಿ ಬೆದಲ್‌ (ಛರಡ- ೪೦-೭೭). 
[ ನಲ್ಲೆ + ಪೆಣ್‌] 

ನಲ್ಲೇರು (ನಾ). ಒಳ್ಳೆಯ ನೇಗಿಲಿನ ಮೇಲೆ ಹಾಕುತ್ತಿದ್ದ ಒಂದು 
ಬಗೆಯ ತೆರಿಗೆ: ತುಪ್ಪ ನಲ್ಲೇರು ನಲ್ಲೆಮ್ಮೆ ಹೊಡಕೆ ತಿರುಪು ಮಗ್ಗ 
ಮುದ್ರೆ ಕ್ರಯ ಕಡ್ಡಾಯ . . . ಮುಂತಾಗಿ ಯೇನುಳ ಸರ್ವ್ವಸ್ವಾಮ್ಮ 
ವನೂ ನೀಉ ಆಗುಮಾಡಿಕೊಂಡು . . ಭೋಗಿಸಿ ಬಹ:ದು (ಸೌಇಇ- 
13-11, ೪೪೦-೨೫ ; 2419). [ನಲ್‌ + ಏರ್ಯು' (ಆಏರಂ್‌) ] 

ನಲ್ಲೈ ವರು (?) (ನೂ). (?) : ತಗೂಡರ ಕುರುಳೆ ಕೊಗೂಣ್ಣೆ ಎಡತಲೆಯ 
ಕೊತದ ಪುಳ್ಳಿಗನುಂ ಕೆಂನ್ನೆಲ್ಕೆಯ ಬದ್ರಷೆ ಐಯನೂಂ ನಿಟ್ಟರೆಯ ಬೋರೆ 
ಅಚ್ಚಗಣ್ಣನುಂ ನಲ್ಕೆವರು ಸಕ್ಷಿ (ಎಳೆ. 111, ನಂಜನ. ೧೯-೧೯; 972 ?). 

[p ಇದು "ನಾಲ್ವರು' ಎಂಬುದರ ಅಪಲಿಖಿತವಿರಬಹುದೆ? ] 

ನಲ್ವ (ನಾ). ದೂರವನ್ನು ಅಳೆಯುವ ಒಂದು ಪ್ರಮಾಣ; ನಾನೂರು 
ಹಸ್ತಗಳ ಅಳತೆ; ಫರ್ಲಾಂಗು: ಆ ಸುಧನ್ವಂ ಬಳಿಕ ಮೇದಿನಿಯದಿರ್ವಿನಂ 
ತೆಗೆದೆಚ್ಚನರ್ಜುನನ ತೇರೊಂದು ನಲ್ವಮಾತ್ರಂ ತೊಲಗಲು (ಕೈಮಿಳಾ. 
೧೩-೩೧). [X.]) 

ನಲ್ವಗಲ್‌ (ನಾ). ೧. ಒಳ್ಳೆಯ ಹಗಲು. ೨. ಒಳ್ಳೆಯ ದಿವಸ ; ಶುಭ 
ದಿನ: ಬಟಾಕ್ಕ ಮೌಹೂರ್ತಿಕರ್‌ ಕೂರ್ತು ಪೇಲ್ದ ನಲ್ವಗಲೊಳ್‌ ... 
ನಾಮಕರಣಮಂ ನಿರ್ವರ್ತಿಸುತ್ತೆ (ಜಳವಿ. ೪-೮೩). [ನಲ್‌ ೬ ಪಗಲ್‌) 

ನಲ್ವಗೆ (ನಾ). ೧. ಒಳ್ಳೆಯ ಮನಸ್ಸೂ ; ಸ್ನೇಹಪರವಾದ ವಂನಸ್ಸು. 
“ನಲ್ವಗೆಗೊಳ್‌' ಪರಾ. ೨. ಉಸಲ್ಲಾದಿಂದ ಕೂಡಿದ ಮನಸ್ಸು ; 
ಪ್ರಸನ್ನಚಿತ್ತ. `ನಲ್ವಗೆವೆಜು' ಪರಾ. [ನಲ್‌ + ಬಗ್ಗೆ 

ನಲ್ವಗೆಗೊಳ್‌ (ಕ್ರಿ). ಒಳ್ಳೆಯ ಮನಸ್ಸನ್ನು ಹೊಂದು; ಪ್ರಸನ್ನವಾಗು: 
ನಿನ್ನಯ ಚಾಗಮುಂ ಸಿರಿಯುಂ . . . ನನ್ನಿಯುವಾಾರ್ಗಮಚ್ಚೆ ರಿಯನಿತ್ತ 
ಪುವೆಮ್ಮೊಡೆಯಂಗಮಾ ತೆಂ ಪೊನ್ನದು ಕಮ್ಮಿತಾದ ತೆಅನಲ್ಲವೆ ನಲ್ವಗೆ 
ಗೊಂಡೆ ಇಡಿರ್ವರುಂ (ಕಬ್ಮಿಕಾ. ೧೭೬) ([ ನಲ್ವಗೆ + ಕೊಳ್‌, ) 

ನಲ್ವಗೆವೆಜು (ಕ್ರಿ). ಸಂತೋಷಗೊಳ್ಳು ; ಉಲ್ಲಾಸದಿಂದ ಕೂಡು : 
ತಾವರೆಮೊಗದವರ್ಮುದ್ದುಮೊಗದ ಮಿಗೆ ಚೆಲುವಿನ ಬಟ್ಟಮೊಗದವರು 
ನಲ್ವಗೆವೆತ್ತು ನಡೆದರೆ ಇಗ್ಗಿನಲಿ (ಮೋಹತ- ೨೪-೧೩). [ ನಲ್ವಗೆ * ಪೆಜ್ಮು ] 

ನಲ್ವಚ್ಚ (ನಾ). ಅಂದವಾದ ಒಡವೆ,-ಆಅಭರಣ: ಚಲಧವ್ಮುಲ್ಲಕ್ಕೆ 
ಚಾಂಪೇಯದ ಬಿರಿಮ.ಗುಳಂ ... ಉರುಕುಚಂಗಳ್ಲೆ ಸನ್ಮಾಧವೀ 
ಕುಟ್ಮಲಮಂ ನಲ್ವಚ್ಚಮಂ ಗೈದುಜ್‌ ತೊಡಿಸಿನರಾ ಕಾಂತೆಯರ್ಕಾಂತೆ 
ಗಾಗಳ್‌ (ಉದೃಟ. ೯ ೭೩). [ನಲ್‌ ೬ ಪಚ್ಚ] 

ನಲ್ವಡಿಗ (ನಾ). ಸುಂದರವಾದ ಪೀಕದಾನಿ: ಒಮ್ಮೆ ವೀಳೆಯವೀಯು 
ತೊಮ್ಮೆ ಪನ್ನೀರ್ಗುಡುತೊಮ್ಮೆ ನಲ್ವಡಿಗವನೊದವಿಸ ತ ಒಮ್ಮೆ ಬಃ 
ನಡೆವೈ (ಗೀತಗೋ. ೫೭.೨). [ನಲ್‌ * ಪಡಿಗ) 

ನಲ್ವಣ್ಣ (ನು). ಅಂದವಾದ ಬಣ್ಣ; ಸುಂದರವಾದ ವರ್ಣ: 
ನೆಸುಜೋಲ್ವ ಮೇಲುದನಿನಿಸು ಮುಸುಕ.ತಲರ್ಗಣ್ಣ ಬಂಬಲೈಳಗುಗಳ 
ಸೂಸುತೆ ನಲ್ವಣ್ಣದಿನ್ನಳಿ [ಐಾಉಾಂ. ಗಿನ್ನೆರ]ಯನುಆ್‌ ಮೇಳಯಿಸಿಕೊಂಡು 


10 


18 


40 


40 


ನಲ್ವತ್ತ (ನಾ). ಒಳ್ಳೆಯ ಬತ್ತ; ಶ್ರೇಷ್ಠ ದರ್ಜೆಯ ನೆಲ್ಲು (?) : 
ಸ್ವಸ್ತಿಶ್ರೀ ಅವ್ಲೋರಯ್ಸದಿವರ್ಕ್ಯು ಪದಿರ್ಕ್ಯಣ್ಣುಗ ನಲ್ವತ್ನ ೫ ೫ 
ಮರಮಸುಕೆಯೆ (ಎಕ, 71, ಚಿಕ್ಕವು. ೩೦-೬; ಸು. 490 ?). 
[ ನಲ್‌ + ಬತ್ತ] 
ನಲ್ವಯಕೆ (ನಾ). ಪ್ರಿಯವಾದ ಬಯಕೆ ; ಹಾರೈಕೆ: ಸ್ಕೂಸ್‌ ಅಧಿಕಾರ 
ಪದದಿಂದ ಉರುಳಬೇಕೆನ್ನುವುದು ಅವಳ ನಲ್ವಯಕೆ (ಬದ್ಮಪ್ರ. 11 ವಿಕೆ). 
[ನಲ + ಬಯಕ್ಕೆ ) 
ನಲ್ವರಕೆ, ನಲ್ಬರಕೆ (ನಾ). ಪ್ರೀತಿಯ ಆಶೀರ್ವಾದ; ಶುಭಾಶೀರ್ವಾದ : 
ಅಮಳರುಮಟ್ಕಜ೨ನೊಟಲ್ಲು ತೆಗೆದಬ್ಬ ಪರ[ಸೆ) ನಖ್ಕರಕೆಗಳಿಂ (ಪಂಪಾ. 
೯-೩); ಕಾರ್ಯಸಿದ್ಧಿಯಕ್ಕೆಂದು ಪರಸೆ ನಲ್ವರಕೆಗಳಿಂ (ಸುಳುಮಾ. ೨-೪೫); 
ಮಾತುಳಂಗಂ ಮಾತುಳಾನಿಗಂ ತುಟಿಿಲ್ಲೆಯ್ವು ದುಮವರನೇಕ ನಲ್ವರಕೆ 
ಗಳ್ವಿರಸು ಪರಮೋತ್ಸವಪರಂಪರೆಯನೆಯ್ದ್ಹಿ (ಪುಷ್ಪಪು. 6-೪೯ ವ): 
ಪುರೋಹಿತರ್‌ ನಾಮಕರಣಂಗೆಯ್ನು, ನುಡಿದು ನಲ್ವರಕೆಯಂ (ಶ್ರೀಣಮಾ. 
೦೬-೪೩೦). ನಲ್ಬರಕೆ ಕ "ನಲ್ಬರಕೆವೆಅಂ' ಪರಾ. [ನಲ್‌ 4 ಪರಕೆ.) 
ನಲ್ವಳಿ (ನಾ). ೧. ಒಳ್ಳೆಯ ದಾರಿ; ಸನ್ಮಾರ್ಗ: ಆರ್ಗೆ ನಲ್ವಳಿ ತಪ್ಪಿತ್ತೋ 
ತಪ್ಪಿತ್ತಾತಂಗೆ ಮುಕ್ತಿಯುಂ (ಸೌನಂದ. ೦೪-೪೪). ೨. ಒಳ್ಳೆಯ ವಂಶ; 
ಸತ್ಮೂಲ. "ನಲ್ವಳಿಗೆ ಪರಾ. [ನಲ್‌ + ಬಳ್ಳಿ (ಬಟ್ಟ) ) 
ನಲ್ವಳಿಗ (ನಾ). ಒಳ್ಳೆಯ ವಂಶದಲ್ಲಿ ಹುಟ್ಟಿದವನಂ ; ಸತ್ಕುಲಪ್ರಸೂತ; 
ಕುಲೀನ : ಜವ ನಿಗನುಂ ಸೊಬಗನುಂ ನಲ್ವಳಿಗನುಮೈಸಿರಿವಂತನುಂ 
ಚೆಲ್ಕನುಮವನಾಗಿರ್ದೊಡಂ ವಿಸಾರನೆಂದುಂ ನಿನ್ನಂ (ಸೌನಂದ. 4-೨೦). 
[ನಲ್ವಳಿ - -ಗ್ನ] 
ನಲ್ವಾಡು (ನಾ). ಪ್ರೆ:ಮಗೀತೆ; ಪ್ರಣಯಖಯಂಗೀತೆ : ತರುಣವರ್ಗದ 
ನಲ್ವಾಡುಗಳನ್ನು ಕೇಳಬೇಕು : ತಾಳವಿಲ್ಲ; ತಂತಿಯಿಲ್ಲ (ಜಲುನಿ, ೨೪); 
ನೀವು ಇಷ್ಟೊಂದು ನಲ್ವಾಡುಗಳನ್ನು ಬರೆದಿದ್ದೀರಿ, ಈ ಸ್ಫೂರ್ತಿಯ ನೆಲೆ 
ಯಾವುದು ಹೇಳಬಲ್ಲಿರಾ ? (ಸಮಜೀ. ೩೫೪). [ನಲ್‌ ೬ ಪುಡ್ಕು 
ನಲ್ವಾತು (ನಾ). ಒಳ್ಳೆಯ ಮಾತಂ; ಹಿತವಾದ ನಂಡಿ. "ನಲ್ವಾತಂ 
ಗಂಟ್ಟೂ' ಪರಾ. [ನಲ್‌ ೬ ಮಾತ್ತು] 
ನಲ್ವಾತುಗ (ನಾ). ಹಿತವಾದ ಮಾತುಗಳನ್ನಾಡುವವನು ; ಸವಿಮಾತಂ 
ಗಳನ್ನುಡುವವನು : ಪ್ರಜೆಗಳ" ವೀರರೆನಿಸಿಯುಂ ವಿನಯವಂತರುಂ 
ನಲ್ವಾತುಗರಾಗಿಯುಂ ನನ್ನಿಗರುಂ (ಚಿಕವಂ. ೧೪೩-೧೭). 
[ ನಲಾ ತು + - ಗ್ಯ] 
ನಲ್ವಾತುಗುಟ್ಟು (ಕ್ರಿ). ಒಳ್ಳೆಯ ಮಾತುಗಳನ್ನಾಡು : ಮುದದಿಂದೋ 
ಸಅಾಗೇಳಲೆ೨ದು ನಿಲೆ ವೋನಂಗೊಂಡು ನಲ್ವತುಗುಟ್ಟ ದೆ ಮಾಣ್ಮಿರ್ದೊಡೆ 
ನಿಷ್ಫಲಂ (ಯೋಕೋಪಖ. ೧೨-೫೬). [ ನಲ್ವಾತು * ಕುಟ್ಟು) 
ನಲ್ವಾಸು (ನಾ). ಮೃದುವಾದ ಶಯ್ಕೆ ; ವೆಂತ್ತನೆಯ ಹಾಸಗೆ: ಆ 
ಚಂದ್ರನಖ ದಶರಥನ ಸೊಸೆಯನಿರಿಸಿದಳೆಂಚೆತಿಪ್ಪು೪ಂ ಸಮದ 
ನಲ್ವಾಸಿನೊಳ್‌ (ಶ್ರೀರಾಮಾ. ೩೨೦.೪೪). [ನಲ್‌ +೬ ಪಾಸು, ) 
ನಲ್ವಾಲ್‌ವಣ್‌ (ನಾ). ಸವಿಯಾದ ಬಾಳೆಯ ಹಣ್ಣು ; ರಂಚಿಯಾದ 
ಬಾಳೆಹಣ್ಣು : ಉರುಕರ್ಣಿಕಾರದಲರಂ ನಲ್ವಾಬಕಿವಣ್ಣಂ ಮಹೀಶಂಗಿ 
ತ್ತೆಳ್ವನವಾಲಿಕಾಂಗನೆ (ಉಟ. ೯ ೧೨); ನಲ್ವಾಬಕಿವಣ್ಣಂ . .. ತೋಂಟಿಗಂ 
ಕೊಟ್ಟನೆ ೊರ್ವಂ (ಕಬ್ಮಿಕಾ. ೮೮). [ನಲ್‌ +೬ ಬಾಲ್‌ವಣ”] 
ನಲ್ವಿಡಿ (ನಾ). ಒಂದು ಊರಿನ ಹೆಸರು ; £ ಈಗಿನ ಬಳ್ಳಾರಿಚಿಲ್ಲೆಯಂ 
ಕುರುಗೆ ಇಡು ತಾಲ್ಲೂಕಿನ ನಲವಡಿ: ನೊಳಂಬಮಹಾದೇವಿಯ 
ರಂಗಮಂ ಗಂಗೆಯೊಳಿಕ್ಕಿ ಬಂದ ಬ್ರಾಹ್ಮಣ ವಮಾಧವಸೆಣಂಗಿಯರ್ಗೆ 


ನಲ್ವಾ 


ಕೈಷ್ಟಯ್ಕಂಗಂ ತುಪ್ಪದ ದೇವಯ್ಯಂಗಂ ನಲ್ವಿಡಿ ೧೨ ಅ. ಕಂಪಣಂ 
ಒರ್ವಾಯಂ ಕುಡೆ (ಸೌಇಇ. 3-1, ೯೨-೧೬ ; 1086). [?] 

ನಲ್ವು (ನಾ). ನಲಿವು; ಸಂತೋಷ: ಬಿಲ್ವಪತ್ರೆಯನೆಯ್ದೆ ಕೊಯ್ದತಿ 
ನಲ್ವಿನಿಂ ಶಿವಲಿಂಗಪೂಜೆಗೆ ಸಲ್ವ ವಸ್ತುವಿದೆಂದು ಶೋಧಿಸಿ ಸೆಜ್ಜೆಯೊಳು 
ತುಂಬಿ (ಬಸಪು. 94-5೬). "ನಲವ್ರು', "ನಲಿವು' ಪರಾ. 

[ನಲ್‌ + -ವು) 
ನಲ್ಫೆಣ್‌ (ನಾ). ಒಳ್ಳೆಯ ಹೆಂಗಸು ; ಪತಿವ್ರತೆ, 
ನಲ್ವೆಂಡಿರ್‌ (ಬಹಂವ) : ಪಲನೀರ ಮುಳುಗಿ ಮುಂಗೆಡದೆ ನಲಿ 

ದೆಸಗುವ ನೆಲ್ವೆಂಡಿರ ನಡತೆಗೆ ಪಲನೇಮಗಳು ಪಾಸಟಿಯೆ (ಹದಿ. 
೨-೨೩) ; ಮೂವರೆಂ ನಲ್ವೆಂಡಿರು ಕಾಮದಿಂ ಪ್ರೇಮದಿಂ ಮದುವೆನಿಂದಿ 
ರ್ದೊಡಂ (ಶ್ರೀರಾಮಾ, 6-೧೯೦). ನಲ" + ಪೆಣ್‌] 

ನಲ್ವೆಸ (ನಾ). ಒಳ್ಳೆಯ ಕೆಲಸ ; ಉತ್ತವಂ ಕಾರ್ಯ, ಕರ್ತವ್ಯ : ಈ 
ಎಡರಿನೊಳ್‌ ನಿಮ್ಮ ನಲ್ವೆಸನ್‌, ಜನಮಂಜದಂತೊಳ್ಳು ನುಡಿದು, 
ನಂಬುಗೆಯನುಳಿಸುವುದು (ಪಾರಸಿ. ೧೯-೪೪೦). [ ನಲ್‌ + ಬೆಸ] 

ನಲ್ವೆಸರ್‌ (ನಾ). ಉತ್ತಮವಾದ ಹೆಸರಂ ; ಚೆನ್ನಾದ ಹೆಸರಂ : ದೇವ 
ರಾಜರಸರೆಂದುಂ ಚೆನ್ನರಾಜರಸರೆಂದುಮನ್ನರ್ಥಂಗಳಾದ ನಲ್ವೆಸರ್ಗಳನಿಟ್ಟು 
(ಜಕವಿ. ೨-೨೪). [ನಲ್‌ +೬ವೆಸರ್‌] 

ನಲ್ವೇಆ (ನಾ). ಸುಂದರವಾದ ಚಂದ್ರ : ಸುರನಿಮ್ಮಗೆ ನಲ್ವೆಅಕ ಕೆಂಜಿಡೆ 
ತಳ್ಳುರಿಗಣ್ಣಿಸುಳಂ ಗರಳಂ ಭಸಿತಂ . . , ಫಣಾಧರನೊಪ್ಪಿರೆ ರಂಜಿಸಿದಂ 
ಗಿರಿಶಂ (ವೃಷವಿ. ೪೨-೩೪). [ನಲ್‌ 4 ಪೆ) 

ನಲ್ಹೊಟ್ಟು (ನಾ). ಒಳ್ಳೆಯಂ ಗಳಿಗೆ; ಶಂಭವಹೂರ್ತ : ಬಲ್‌ಕ್ಕೆ 
ರಾಜನೃಪಂ . . . ಜೋಯಿಸಿಗನಿತ್ತ ನಲ್ವೊ ಟಕ್ತಿನೊಳೋಲಗಮಿರ್ದು 
, * ೬ ಅರಸುಗೆಯ್ಯುತ್ತಿರೆ (ಚಿಕವಂ. ೪೯-೦೭). [ನಲ್‌ + ಪೊಟ್ಟು] 

ನಲ್ಲೊಗ (ನಾ). ಅತಿ ಸಂಖ; ಅತ್ಯಾನಂದ : ಒಡರ್ಚಿ ನಲ್ಲೊಗಮನಗ್ಗಿ 
ಮೊಗರ್ಗೆ ಸಮಂತು ಬೆಳ್ಳೆಸಂದಳೆದೆಸೆದಿರ್‌ ಬಾನ್ನವಿರನೊಳ್ಳರಿಜಂ 
ತಳೆದೊಪ್ಪಿ ತೋಟ್‌ದಂ (ಕಬಕಂ. ೫-೫). [ನಲ್‌ ೬ ಸೊಗ] 

ನವ್ಯ (ನಾ). ಒಂದಂ ಸಂಖ್ಯಾವಾಚಕ ; ಒಂಬತ್ತು : “ನವ, ಪದಾರ್ಥ. 
ರಂಧ್ರ . .. ನಾಟ್ಕಾಂಗ, ಇಂತಿನಿತುಂ ೯ಕ್ಕೆ ಪೆಸರು” ` (ವ್ಯವಹಾ. ೦೦-೩) ; 
ನವ ನಿಧಿ ಶರ ಶಶಿ ಸಂಖ್ಯಾಪ್ರವಿಲಸಿತಂ ಶಾಲಿವಾಹನ ಶಕಾಬ್ದಂಗಳ್‌ 
(ಯಾದಣೆಂ. ೦೬-೧೮೬). "ನವನಿಧಿ', "ನವರತ್ನ? ಪರಾ. [ ಸಂ. ನವನ್‌] 

ನವ, (ಗು). ೧. ಹೊಸತಾದ ; ನವೀನವಾದ : “ನವಮಭಿನವಂ ನವೀನಂ 
ನೂತನಂ ನವೃಮಿವು ಪೊಸತೆನಿಕು” (ಮಂಗರಾ. ೧೨೯-೦೩) ; ಅದೊರ್ಮೆ 
ನವಕಾವ್ಯಬಂಧರಚನಾವಿಶೇಷಂಗಳಿಂದಂ . . . ಕಳೆವನಿಂತು ಪೊಟ್ರಿಂ 
ನೃಪಂ (ಕಾಡಂಪೂ. ೨೨) ; ತೆನ್ನ ಬಾಲಕ್ಕಿಯನ್ನೇತಜದೆಂಬ ಮೆಯ್ಮಲುಕದಿಂ 
ನವಚಿತ್ರಪಟಂಬೊಲಿರ್ಪನು ಭೂತಳವಲ್ಲಭಂ (ನಳಿಕೆ. ೬4) : ಐತಂದುವೆಡೆ 
ಬಿಡದೆ ಕ್ರೌಂಚಸಾರಸಪಂಕ್ತಿ . . . ನವವರ್ಷಹರ್ಷದುನ್ಮಾದಕಲನಾದದಿಂ 
(ಶ್ರೀರಾಮಾ. ೦೫8-೩೯೫). ೨. ಎಳೆಯ; ತರುಣ; ತಾಜಾ: ನವ 
ಕಂಕೇಲುದ್ಧಮಮಂ ತವೆ ಕೊಯ್ಯಲೈ ಯ್ಯನಿಕ್ಕಿ (ಉದೃಟಿ. ೯-೬೬); 
ತೋಳ ನವಗುಂಜಿಯಿಂ ಕಿಸಲಯದ ನಿಜ್‌ಗಳಿಂ ಭಾಳತಟದೆಡೆಯ 
ಕತ್ತುರಿಯ ನವಶಿಲಕದಿಂ (00ಗಪು. ೬-೨೦). "ನವಕನ್ನೆ', "ನವಪಲ್ಲವ' 
ಪರಾ.  "ನವ' ಎಂಬುದನ್ನು ಇತರ ಅನೇಕ ನಾಮಪದ 
ಗಳೊಡನೆ-ಸೇರಿಸಿ ಸಮಾಸ ಗಳನ್ನು ಮಾಡುತ್ತಾರೆ. 

ನವನವ (ದ್ವಿರಂಕ್ತಿ) : ಮತಿಯು ತಾಂ ಸತ್ಯಶುಭಗಳ ನವನವಾಂಶಗಳ 
ಗತಿಯನರಸುತ ನಡೆಯೆ ಪೌರುಷಪ್ರಗತಿ ಮತನೀತಿ ಶಾಸ್ತ್ರಗಳು ರಾಜ್ಕ 
ಸಂಧಾನಗಳು ಮತಿಯ ಕಿಂಚಿದ್ದಿಜಯ (ಮಂಕುಕ. ೨೨೪). 
[ಸೂ.] 


೪೪೦೨ 


10 


ನವಕರ್ವಿಕ 


ನವಕ್ಕ (ಗಂ). ೧. ಒಂಬತ್ತರಿಂದ ಕೂಡಿದ. (ನಾ). ೨. ಒಂಬತ್ತರ 
ಗುಂಪು: ಬಟ್‌ಯಂ ಸಂಜ್ವಳನಕಷಾಯಚತುಷ್ಯನೋಕಷಾಯ ನವಕ 
ನಾಮ ತ್ರಯೋದಶಪ್ರಕೃತಿಗಳನರೆದು (ಶಾಂತಿಪು. ೧೧-೦೦೧ ವ) ; ಇಂತು 
ಸೂತ್ರ ನವಕದಿಂ . . . ಪೀಠಿಕಾಕಥನಂ ಸಮಾಪ್ತಂ (ತತ್ತ್ಯೃಪ್ರ. 
ಬಳಿಕ್ಕಂ ದ್ರೈ ಎಧಪೂರ್ವದಶಂಗಳ್‌ ತಾವಿರೆ ಸದ್ದಿವಸಂಗಳ* ಕೋವಿದ ಕೇಳ್‌ 
ನವಕಂಗಳ್‌ (ಹಾಲಾಸ್ಕ. ೪-೧೧-೯೯), ಕ್ರಮದಿ ಮೂಆಂ ಬಿಟ್ಟುದು ಪರಿ 
ದುತ್ತಮವನೈದಂ ಮೇಲೆ ನವಕವ ಸುಮುಖನಾಗಿಯೆ ನಡಿಸುವವನಾವವ 
ನಿವಂ ಧನ್ಯ (ವಿವೇಥ. ೮-39). [0.7 

ನವಕ, (ನಾ). ೧. ಹೊಸತನ; ನವೀನತೆ; ಅಪೂರ್ವತೆ : ಗುಲ್ಭಂ 
ಗಳಿಸೆವವು ವೃತ್ತವೆತ್ತತಿ ನವಕದಲಿ ಸತಿಯ (ಬಸು, 9-0೭) ; ನವಕವಿಲ್ಲದ 
ಕಳಿದ ಮುನ್ನಿನ ದಿವದ ತೊಟ್ಟ ಫಂ ಕಳೆಯದರಳಂ ವಿವರದಲಿ ಶೋಧಿಸದೆ 
(ಬಸಪು. ೪೭-೦೫). ೨. ಹೊಸಬ ; ಅಪರಿಚಿತ: ನವಕನಿವಂ ಬಂದಂ 
ಮಾಣವಕಂ ತಾನೆತ್ತಣಿಂದಮೆಂದಾ ವಿಪ್ರಪ್ರವರನ ಸಭೆ. , . ಇನಿತು 
ಬೇಗಮಾಕ್ಷಿಸುತಾಗಳ್‌ (ವರ್ಧಪು. ೦೬-೬). [ಸಂ.] 


೦೮೩) ; 


15| ನವಕಂಟಕ (ನಾ). ಹೊಸದಾಗಿರುವ ಮುಳು, ; ಎಳೆಯ ಮಳ್ಳು : 


ನವಕಂಟಕಮಡಿಯಂ ನಡೆ ಸವತಿಯನಪ್ಪಿದುದನಲ್‌ದು ಪತಿ ಪೆಗಲಿಂ 
ಪೊತ್ತವಳಗಿದಳ್‌ (ರೀಲಾವ, ೦೩-೯೧). [ನವ್ಯ ೬ ಕಂಟಕ] 

ನವಕಂಡ (ನಾ). (?) : ಅ[ ಸು ]ಪಟ್ಟಿಗಮೊನ್ನು ದೇಗುಲಕ್ಕೆ ನವಕಣ್ಮದ 
ಪಲಗೆಯುವ ಕೊಳನುಂ ಬೀಕೆಸ್ವರಕೆ ಕೊಟ್ಟ (ಸೌಇಇ. ೫1-1, ೩೫-೦೨ ; 
99). [72] 

ನವಕಂಬಡೆ (ಕ್ರಿ). ಹೊಸತನವನ್ನು ಪಡೆ ; ನವೀನವಾಗು : ಛವಿವಡೆದು 
ನವಕಂಬಡೆದ ನವ್ಯಸಹಸ್ರದಳೆಶತದಳಮನರ್ಪಿಸುತ (ಬಸಪು. ೩೩-೧೩). 
ಜಿ [ ನವಕ್ಕ + ಪಡ್ಡೆ] 

ಕವಕನ್ನೆ (ನಾ). ಎಳೆಹರಯದ ಕನ್ಯೆ ; ಹೊಸಪ್ರಾಯಂದ ಹಂಡಂಗಿ : 
ಎಸಳೆಸಳಿನ ಸಿರಸಲ ಚಿವುರಿಸುವದು ಮೈಯನ್ನೆ ಬೀಸಲು ಮೈನವಿರೇರಿದ 
ನೇರಿಳೆ ನವಕನ್ನೆ (ಮುಕ್ತಳಂ. ೪೪-೮). [ನಮ್ಮ * ಕನ್ನೈ) 

ನವಕಮಲ, ನವಕಮಳ (ನಾ). ಆಗ ತಾನೇ ಅರಳಿದ ತಾವರೆ; 
ಹೊಸದಾಗಿ ಅರಳಿದ ಕಮಲ ; ನವಕಮಲೋದ್ಗಮದಿಂದುತ್ಸವಮಂ 
ತಾಂ ಗಂಧಗಜಕೆ ಕಮಲಿನಿ ಮಾಟ್ಟಿಂತೆವೊಲರಸ ನಿನಗೆ ಪರಮೋತ್ಸವವಂಂ 
ಮಾದೇವಿ ಮಾಟ್ಕುವಾಾ ಕನಸಿಂದಂ (೫ ದಂಪೂ. ೩೭೫). ನವಕಮಳ : 
ನವಕಮಳದಳಂಗಳ್‌ ಭೀಕರಂ ಬಲ್ಬುವರಾಗಿರ್ಪುವೆ ತಳಕೆ ತಳಂಗಳ್‌ 
ನೋಯವೇ ಮೆಟ್ಟದಂದೆಂದವಜಕಸಟನವಳ್ಳಿರ್‌ ಮೆಟ್ಟಿದರ್‌ ಮೆಟ್ಟರೆಂಬಂತ 
ವಯವದೊಳೆ ಲೀಲಾನೃತ್ಯದಿಂ ಕಣ್ಣೆವಂದರ್‌ (ಅದಿಪು. ೭-೫೫). 

[ ನವ್ಯ + ಕಮಲ] 


85 ನವಕಮಳ "'ನವಕಮಲ' ನೋ. 


ನವಕರಿ "ನೌಕರಿ' ನೋ. 

ನವಕರ್ಮ (ನಾ). ೧. ಜೀರ್ಣೋದ್ಧಾರದ ಕೆಲಸ; ಮುರಿದಂದನ್ನು 
ಅಥವಾ ಜೀರ್ಣವಾದುದನ್ನು ಮತ್ತೆ ಕಟ್ಟುವ ಕೆಲಸ: ತಪೋಧನರ 
ವಿದ್ಯಾರ್ಥಿಮಾಣಿಗಳಾಹಾರದಾನಕ್ಕಂ ಪಾವುಳಪರಿವಾರದ ಜೀವಿತಕ್ಕಂ 
ದೇಗುಲದ ಖಣ್ಣಸ್ಫುಟಿತ ನವಕರ್ಮ್ಮಕ್ಕವೆಂದು ಕೊಟ್ಟ ಅಲ್ಲಿಯ ಫಳೆಯ 
ಮತ್ತರು ೫೦ (ನಾಂದೇಡ್‌. ೩-೨೨ ವ; 1047), ಪಿ. ನವೀನವಾಗಿ 
ಮಾಡಿದುದು ; ಹೊನರಚನೆ : ವಿಶ್ವಕರ್ಮನಿರ್ಮಿತ ನವಕರ್ಮಜಾಳಾಂ 
ತರಂಗಳೊಳ್‌ . . . ಅಕಳಂಕಾಚಾರಸಾರನನೆ ಲಕ್ಷ್ಯಂ ಮಾಡಿ ನೋಡುವಲ್ಲಿ 
(ಶಾಂತಿಪು. ೬-೫ ವ). [ನವ್ಯ ಕರ್ಮ] 


48 ನವಕರ್ಮಿಕ (ನಾ). (?) : ನವಕರ್ಮಿಕ ವರಾಡಿರಿಪುತ ಸಿರಿವೀರ ಪುರಿಸದತ 


[2] 


(ಮೈಎರಿ. ೦೯೩೪ ; 3೯). 


ನವಕವಿ 


ನವಕವಿ (ನಾ). ಹೊಸಕವಿ ; ಆಧುನಿಕ ಕವಿ: ಕನ್ನಡಿಸುವ ನವಕವಿಯವ 

ನಾವನು ವಿರಹಿಣಿಯರ ಬವಣೆಯನು (ಇಂಡಾಪ. ೨೦೦-೮೭). 
[ನವ್ಯ + ಕವಿ] 

ನವಕವಿತ್ವ (ನಾ). ಹೊಸಕಾವ್ಯ; ನೂತನ ಕಾವ್ಯ: ಈ ನುಡಿಯ 
ಪಾಯಂಗಳನೆನಗೆ ಪೇಟ್ವುದಂ ನಿನ್ನೆಯ್ದಿದ ನವಕವಿತ್ವಮಂ ನೀನಭಿನಯಿಸಿ 
ದಂತಾಗಿರ್ದಪುದು (ಕಾಂತಿಫು. &-೯೩ ಐ). [ನವ್ಯ * ಕವಿತ್ವ] 

ನವಕಳೆ (ನಾ). ಒಂಬತ್ತು ಅಂಶಗಳು : ಬಿಂದುವೆ ಶಿವಾಂಶಿಕಂ ರಕ್ತ 
ಶಕ್ತ್ರಂಶಿಕವು ಚಂದ್ರಾಂಶು ಶುಕ್ಲಶೋಣಿತಮೆ ಸೂರ್ಯಾಂಶುವಿವು ದ್ವಂದ್ವ 
ಸಮ್ಮಿಳಿತದಿಂ ಪಿಂಡವೆನಿಸಿತ್ತು ರುಧಿರೆಮ್ಮಾಂಸ ಚರ್ಮತ್ರಿವಿಧಾ ಸಂದು 
ಮಾತಾಂಶ್ಚಸ್ಥಿ ನಾಡಿ ರೋಮಮ್ಮೂರು ತಂದೆಯಂಶಗ್ನಿ ವಾಯುವು 
ಯಾತ್ಮಯಾ ತ್ರಿತಯ ಬಂಧುರ ಶಿವಾಂಶುಗಳಿಂದೆ ನವಕಳೆಯು 
ಸಂಯೋಗ್ಯದಿಂ ಪಿಂಡವಹುದು (ನವಮೋ. ೦೪-೪೦). 

[ ನವ, * ಕಳ್ಳೆ (ಎ ಕಲೈ) 

ನವಕಾಂಡ (ನಾ). (?) : ನವರತ್ನದ ಸೌಧಂಗಳ ಸವವೆಳಗಾ ಪುರಮನೆಲ್ಲ 
ಮಾವರಿಸೆ ಜನರ್‌ ನವರತ್ನಪುತ್ಕಳಿಗಳೆನೆ ನವಕಾಂಡದರೆಯ್ದೆ ನೋಡ 
ಬಂದಂತಪ್ಪರ್‌ (ಹಾಲಾಸ್ಕ, ೧-೪-೭೨). [ ?] 

ನವಕಾರಮಂತ್ರ (ನಾ). [ಜೈನ] ಶುಸ್ತ್ರದಲ್ಲಿ ಪ್ರಸಿದ್ಧವಾದ ಒಂದಂ 
ಸೂತ್ರ, -ವಂಂತ್ರ ವಿಶೇಷ: ಜೈನಸಾಧುಗಳು ಘನಗಂಭೀರವಾಗಿ ನವ 
ಕಾರಮಂತ್ರವನ್ನು ಹಾಡಿದರು (ಸವತಿ. ೨೨೪). 

[ನವಕಾರ್ಯ (ಏ.- ಪ್ರಾ. ಣವಕಾರ) + ಮಂತ್ರ] 

ನವಕುರುಜು (ನಾ). ಹೊಸದಾಗಿ ನಿರ್ಮೀಸಿದ ಮಂಟಪ : ರಂಗವಾಲಿ 
ಯಿಂದನುಪಮದ ಕಸ್ತುರಿ ಚಳೆಯ ನವಕುರುಜಿನಿಂ ಜನಿತ ಹರುಷದೊಳೆಸಗಿ 
ಶರಣ ಸಹ ಬರುತಿರ್ದ ಘನಮಹಿಮ ವಂದೀಶನು (ಲಿಂಗಪು. ೬-೪೦). 

[ ನವ್ಯ + ಕುರುಜು] 

ನವಕೇಶವ (ನಾ).ಎನವನಾರಾಯಣ ೨: ನವಕೇಶವರುರ್ವರೆಯೊಳಗವರುಂ 
ಮುನ್ನಾಗಿ ಪೋದರ್‌ (ಧರ್ಮಾಮೃ. 8-೨೨೨). [ನವ * ಕೇಶವ] 

ನವಕೋಟಿ (ನಾ). ಒಂದಂ ಸಂಖ್ಯೆ: ಒಂಬತ್ತು ಕೋಟಿ: ನಿಮ್ಮ 
ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ ನವಕೋಟಿಬ್ರಹ್ಮರಿಗೆ ಪ್ರಳಯವ 
ಮಾಡುವದ ನಾ ಬಲ್ಲೆನಾಗಿ (ಬಸವ. 8೯0). [ನವ] ೬ ಕೋಟಿ] 

ನವಕೋಟಿನಾರಾಯಣ (ನಾ). ೧. ನವಕೋಟಿಹೊನ್ನಿಗೆ ಒಡೆಯ 
ನಾದವನಂ ; ಒಂದಂ ಬಿರಂದಂ ; ಐ ಚಿಕ್ಕದೇವರಾಜರ ಬಿರಂದು ೦ 
ತಮ್ಮಲ್ಲಿದ್ದ ವಸ್ತ್ರಾಭರಣ ದ್ರವ್ಯಗಳನ್ನು ಲೆಕ್ಕಮಾಡಿಸಿ ನೋಡಲು, ನವ 
ಕೋಟಿ ದ್ರವ್ಯವಾಗಿದ್ದುದರಿಂದ . ,. . ಉತ್ಸವಕಾಲದಲ್ಲಿ ನವಕೋಟಿ 
ನಾರಾಯಣ ಎಂಬದಾಗಿ ಹೊಗಳಿಸಿಕೊಳ್ಳುತ್ತ (ಮಹಾವಂ. 1, ೧೩೧). 
೨. ಪುರಂದರದಾಸರ (ಶ್ರೀನಿವಾಸನಾಯಂಕನಾಗಿದ್ದಾಗ ಇದ್ದ) 
ಬಿರಂದಂ: ಬೆಳ್ಳಿ ಭಂಗಾರ ರತ್ನಪಡಿ ವ್ಯಾಪಾರಗಳಿಂದ ಕೋಟ್ಯಾವಧಿ 
ಧನಾರ್ಜನೆ ಮಾಡಿ ನವಕೋಟನಾರಾಯಣನೆಂದು ಹೊಗಳಿಸಿಕೊಂಡನು 
(ಕಳವಿ. ೧೭೯೪). ೩. ತುಂಬ ಶ್ರೀಮಂತ,-ಧನಿಕ: ನಮ್ಮ ಶೀನು ನವ 
ಕೋಟಿನಾರಾಯಣನಾಗ್ತಾನೆ, ನೋಡ್ತಿರಿ (ಹೇಮಳೂ. ೧೦). ೪. (ಆಲಂ) 
ಒಂಬತ್ರಕೋಟೆ ಮಕ್ಕಳನ್ನುಳ್ಳವನಂ ; ಕೃಷ್ಣ : (೪). ೫. ಹೆಚ್ಚು 
ವಂಕ್ಕಳಿರಂವವನಂ : (4). [ ನವಕೋಟಿ * ನಾರಾಯಣ) 

ನವಖಂಡ, (ನಾ). ೧. ಭೂಮಿಯ ಒಂಬತ್ತೂ ವಿಭಾಗಗಳು: ಜಂಬೂ 
ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ 
(ಬಸವ. ೬೭೭) ; ನವಖಂಡ ಪೃಥ್ವಿ ಚತುರ್ದಶಭುವನ ಗ್ರೂಮದಿಂದತ್ತತ್ತ 
ಮುನ್ನ ಅನಾದಿಯಲ್ಲಿ ಜಂಗಮವೆ ಲಿಂಗವೆಂಬಿರಿ (ಅವಣಂ. ಕ. ೩೨೩-೮೮೩). 
೨, ಒಂಬತ್ತು ಚೂರಂ ; ಚೂರು ಚೂರು; ಛಿದ್ರಛಿದ್ರ: ಭವ 


೪೪೦೩ 


ನವಗ್ರಹದಾನ 


ಬದ್ಧ ವೈರಮಂ ತಿಳಿದು ವಿಭಂಗಜ್ಞಾ ನದಿಂದೆ ಪರಿಕ್ರುದ್ಧಮನರ್‌ ನವಖಂಡ 
ಮಾಗೆ ಮಾಟ್ಟಿರ್‌ ನವನಾರಕರಂ ಪುರಾಣನಾರಕರಾಗಳ್‌(ಮಲ್ಲಪು. ೧೩-೧೩೩): 
ಹುಟ್ಟಿದ ಮಕ್ಕಳ ನಮಖಂಡವ ವಾಡಿ ಕಡಿಯುತ್ತಿರಲಿ (ಬಸವ. ೭೦೬). 
೩. [ಜೈನ] ಇಂದ್ರಖಂಡ, ಶ್ವೇತಖಂಡ, ತಾವ್ರಖಂಡ, ಗಭಸ್ತಿ 
ಖಂಡ, ನಾಗಖಂಡ, ಸೌಮ್ಯಖಂಡ, ಗಂಧರ್ವಖಂಡ, ಚಾರಣ 
ಖಂಡ ಮತ್ತು ಭರತಖಂಡ ಎಂಬ ಭೂವಿಂಯ ಒಂಬತ್ತು ಭಾಗ 
ಗಳು : ನವಖಂಡಾವನಿಯೊಳಗಿರ್ಪವನೀಶರ ಹೃದಯಮೆಯ್ದೆ ಶತಖಂಡ 
ಮೆನಿಪ್ಪ ವೊಲೊಡೆಯೆ ಭೂರಿಭೇರೀರವಮೊಗೆದುದು ಚಕ್ರಿವಿಜಯಯಾತ್ರೋ 
ತ್ಸವದೊಳ್‌ (ಪಾರ್ಶ್ವಪು. ೮-೩೦). [ ನವ, + ಖಂಡ] 

10] ನವಖಂಡ, (ನಾ). ಹೊಸ ಮಾಂಸ : ಕರುಳ ಹೂಗೊಂಚಲಿನ ಮೂಳೆಯ 
ಬಿರಿಮುಗುಳ ನವಖಂಡದಿಂಡೆಯ ಕರತಳದ ತಳಿರೆಲೆಯ ಕಡಿದೋಳುಗಳ 
ಕೊಂಬುಗಳ , . . ರಣವನವೆಸೆದುದೀತನ ಖಡ್ಗಚೈತ್ರದಲಿ (ಕುವ್ಯಾಡ್ರೋ. 
೬-೪೨). [ನವ್ಯ + ಖಂಡ] 

ನವಗರ (ನಾ). ಎ ನವಗ್ರಹ : ಕುಟಿಲತೆ ಬಾಲಕೀವುಜದ ಕುಂತಳದಲ್ಲಿ. . . 
ಪಟುತರವಕ್ರಮಾ ನವಗರಂಗಳೊಳಲ್ಲದೆಯಿಲ್ಲ ನಾಡಿನೊಳ್‌ 
೫-೦೨). [ನವ್ಯ + ಗರ] 

ನವಗಾಯ (ನಾ).(ಆಲಂ) ದೇಹದ ಒಂಬತ್ತು ದ್ವಾರಗಳು; ನವದ್ವಾರ: 
ಓಹೊ ಎನ ಜೀವಾ ಮೈಯೆಲ್ಲಾ ನವಗಾಯ (ಕನಕ. ೨೨೦ ಅನುಪಲ್ಲವಿ). 

[ನವ * ಗಾಯ] 

ನವಗುಣ (ನಾ). ಸಂಖ, ದುಃಖ, ರಾಗ, ದ್ವೇಷ, ಬುದ್ಧಿ, ಭಾವನೆ, 
ಪ್ರಯಂತ್ನ,. ಧರ್ಮ ಮತ್ತೂ ಅಧರ್ಮ ಎಂಬ ಆತ್ಮನ ಒಂಬತ್ತು 
ಗುಣಗಳು : ತೇಜದ ಮಣೆಯ ನವಗ.ಣದ ಹೊಳಹಿನಂತೆ ವಾಯುವಿನ 
ಮಜ್‌ಯ ನಾನಾ ಸುಳುಹಿನಂತೆ .. . ಇಂತಿಹ ತದ್ರೂಪು ತದ್ರೂಪಂಗಳ 
ಹೊದ್ದಿ ಹವಾದ ಕಾರಣ ಇಂತೀ ಆತ್ಮತತ್ತ್ವಭೇದದಲ್ಲಿ ಆಗುಚೇಗೆಯನಟ್‌ಯ 
ಬೇಕು (ಮೋಳಿಮಾ. ೧೦-೪೦) ; ಬುದ್ಧಿ ಸುಖ ದುಃಖ ರಾಗ ದ್ವೇಷ ಪ್ರಯತ್ನ 
ಧರ್ಮ ಅಧರ್ಮ ಭಾವನೆಯೆಂಬ ನವಗುಣಗಳಿಂ ವ್ಯವಹರಿಸಿ (ವಿವೇಕ. 
೨೪೬). P "ಬ್ರಹ್ಮಸೂತ್ರಭಾಷ್ಯ'ದ ಪ್ರಕಾರ: ಜ್ಞಾನ, ಸುಖ, 
ದುಃಖ, ಇಚ್ಛೆ, ದೋಷ, ಪ್ರಯತ್ನ, ಧರ್ಮ, ಅಧರ್ಮ, 
ಸಂಸ್ಕಾರ ಎಂಬುವು ಆತ್ಮನ ನವಗುಣಗಳಂ. [ನವ್ನ+ಗುಣ] 

ನವಗ್ರಹ (ನಾ). (ಭಾರತೀಯ ಸಂಪ್ರದಾಯಂದಂತೆ) ಸೂರ್ಯ, 
ಸೋಮ, ಮಂಗಳ, ಬಂಧ, ಗಂರಂ, ಶುಕ್ರ, ಶನಿ, ರಾಹು ವಂತ್ತು 
ಕೇತು ಎಂಬ ಒಂಬತ್ತೂ ಗ್ರಹಗಳಂ : ಇಪ್ಪತ್ತೇಳು ನಕ್ಷತ್ರ . 
ರಾಹು ಕೇತು ನವಗ್ರಹ ಇಂತಿವರೆಲ್ಲರು ಆ ಮೇರುಮಂದಿರದ ಹೊಲ 
ಪ್ರದಕ್ಷಿಣವ ದಿವರಾತ್ರಿಯಲ್ಲಿ ತಿರುಗುತ್ತಿಹರು (ಹನ್ನವ. ಕ. ೩೯೨-೧೩೨೮) ; 
ನವಗ್ರಹದ ನಡುವೆ ಚಂದ್ರಾದಿತ್ಕರ್‌ , .. ಎಸೆವ ತೆಅದಿ. . . ಮನಿ 
ಕುಲದ ನಡುವಿರ್ದರಧಿಕ ವಿಶ್ವಾಮಿತ್ರ ವಾಸಿಷ್ಠರು (ಹಣಳಾ. ೨-೫) ; 
ಮಂಗಳ ಬುಧ ಬ ಹಸ್ಪತ್ಕಾದಿ ನವಗ್ರಹಂಗಳಿಲ್ಲಂ ಪುಂ ನಪುಂಸಕಲಿಂಗಂಗಳ* 
(ಕಮದ. ೮6೮ ಪ್ರಯೋ)- [ನವ್ಮ * ಗ್ರಹ) 

ನವಗ್ರಹಜಪ (ನಾ). ಸೂರ್ಯನೇ ಮೊದಲಾದ ಗ್ರಹಗಳ ಅನಂಗ್ರಹ 
ಕ್ಕಾಗಿ ಶಾಸ್ತ್ರೋಕ್ತವಾದ ವಿಧಾನದಿಂದ ಮಾಡುವ ಆಯಾಯ 
ಗ್ರಹಗಳ ಮಂತ್ರ ಪುರಶ್ಚರಣೆ : ನವಗ್ರಹಜಪ ಮಾಡಿ. ಪೀಡೆ ಪರಿಹಾರ 
ವಾಗುತ್ತದೆ (ಕೂಡಿ). [ನವಗ್ರಹ + ಜಪ] 

ನವಗ್ರಹದಾನ (ನಾ). ನವಗ್ರಹಗಳನ್ನು ಪ್ರಸನ್ನಗೊಳಿಸುವುದಕ್ಕಾಗಿ 
ಮಾಡಂವ ನವಧಾನ್ಯಗಳ ದಾನ : (೪). £ ಸೂರ್ಯನ ಪ್ರೀತ್ಯರ್ಥ 
ವಾಗಿ ಗೋದಿ, ಚಂದ್ರನಿಗೆ ಬತ್ತ, ಕಂಜನಿಗೆ ತೊಗರಿ, ಬುಧನಿಗೆ 
ಹೆಸರು, ಗಂರುವಿಗೆ ಕಡಲೆ, ಶಂಕ್ರನಿಗೆ ಅವರೆ, ಶನಿಗೆ ಎಳ್ಳು, 


14 (ದಣವ. 


[2 
ಐ 


40 


46 


ನವಗ್ರಹಶಾಂತಿ 


ರಾಹುವಿಗೆ ಉದ್ದು ಮತ್ತು ಕೇತಂವಿಗೆ ಹಂರಂಳಿಯಂನ್ನು ದಾನ 
ಮಾಡಬೇಕೆಂಬ ವಿಧಿಯಿದೆ. [ನವಗ್ರಹ + ದಾನ] 

ನವಗ್ರಹಶಾಂತಿ (ನಾ). ಜಪ, ದಾನ, ಹೋಮಗಳಿಂದ ನವಗ್ರಹಗಳನ್ನು 
ಪ್ರಸನ್ನಗೊಳಿಸಂವ ಪುಣ್ಯಕರ್ಮ : (8). [ನವಗ್ರಹ ಶಾಂತಿ] 

ನವಗ್ರಹಹೋಮ (ನಾ). ನವಗ್ರಹಗಳ ಸಂಪ್ರೀತಿಗಾಗಿ ಸವಿಂತ್ತು, 
ಚರು, ಆಜ್ಯಗಳಿಂದ ಯಥೋಕ್ತಸಂಖ್ಯೆಯಿಂದ ವಿಧಿಪೂರ್ವಕವಾಗಿ 
ಮಾಡುವ ಮಂತ್ರಪೂರ್ವಕವಾದ ಹೋಮ: (೪). 

[ ನವಗ್ರಹ + ಹೋಮ] 

ನವಗ್ರಾಹಕರಿಣಿ (ನಾ). ಹೊಸದಾಗಿ ಹಿಡಿದ ಹೆಣ್ಣಾನೆ: ಗೆಂಟಿನೊಳಿ 
ಬರುತಿರ್ದ ಯುವರಾಜನಂ ಭೋಂಕನೆ ಕಂಡು ನವಗ್ರಾಹಕರಿಣಿಯಂದದಿ 
ನೂರುಸ್ತಂಭವಿಧೃತೆಯಾಗಿ (ಕಾದಂಉ. ೨೩೨). [ ಸಂ. ನವಗ್ರಾಹಃರಿಣೀ] 

ನವಗ್ರೈವೇಯಕ (ನಾ). [ಜೈನ] ಹದಿನಾರು ಸ್ವರ್ಗಗಳ ಮೇಲೆ ಇರುವ 
ಸುದರ್ಶನ, ಅಮೋಘ, ಸುಪ್ರಬಂದ್ಧ, ಯಶೋಧರ, ಸುಭದ್ರ, 
ಸುವಿಶಾಳ, ಸುವಂನಸ, ಸೌಮನಸ ಮತ್ತೂ ಪ್ರೀತಿ:ಕರ ಎಂಬ 
ಒಂಬತ್ತು ಕಲಾತೀತವಾದ ಸ್ವರ್ಗಗಳು : ಆ ಪದಿನಾಣು ಕಲ್ಪಂಗಳ 
ಮೇಲೆ ನವಗ್ರೈವೇಯಕಂಗಳಿರ್ದುವು (ಅಜಿಪು. ೧೦-೨೯ ವ): ಬಟ್‌ಯ 
ಮಗ್ರಿಮನವಗ್ರೈೈವೇಯಕಮಧ್ಯನಾಯಕನಾದಂ (ಪಂರಾಮಾ. ೬-೫೭ ವ); 
ಇರ್ಪತುಮೂಅಬ್ದಿ ಮೊದಲೆನಲ್ಮೂವತ್ತೊಂದುವರಮಾಯುಃಕ್ರಮದ 
ನವಗ್ರೈವೇಯಕದಮರರುಮಂ ನೊಣೆವನೇಂ ಜವಂ ನಿರ್ಗುಣನೋ 
(ಮುಲ್ಲಿಪು. ೧೩-೧೧೮). [ನವ್ಯ * ಗ್ರೈೊವೇಯಕ ] 

ನವಚಕೋರಿ (ನಾ). ಎಳೆಯಂ ಪ್ರಾಯದ ಹೆಣ್ಣು ಚಕೋರಪಕ್ಷಿ: ಹೊನ್ನ 
ಪೆಟ್ಟಿಗೆಗಳಂ ನಲವಿಂದೆ ಬಗೆವೆಚ್ಚಿಕೊಂಡು ಬರುತಿರ್ದನುತ್ತವದಿಂದೆ ನವ 
ಚಕೋರಿಗೆ ಚಂದ್ರಿಕೆಯ ಕುಟುಕುದಪ್ಪಂತೆ (ನಂಬಿರ. ೦೦-೦೨೫). 

[ನವ್ಯ + ಚಕೋರಿ) 

ನವಚಕ್ರ (ನಂ). [ಯೋಗ] ಕುಂಡಲಿನಿಯ ಏರುವ ಒಂಬತ್ತು ಬೇರೆ 
ಬೇರೆ ಸ್ಮಾನಗಳು ; ಆಧಾರಚಕ್ರ, ಸ್ವಾಧಿಷ್ಕಾನಚಕ್ರ. ವಂಣಿಪೂರಕ 
ಚಕ್ರ, ಅನಾಹತಚಕ , ವಿಶುದ್ಧಿಚಕ್ರ, ಆಜ್ಞಾ ಚಕ್ರ, ಬ್ರಹ್ಮ ಚಕ್ರ, 
ಶಿಖಾಚಕ್ರ ಮತಂ ಪಶ್ಚಿವಂಚಕ್ರ ಎಂಬ ಒಂಬತ್ತು ಚಕ್ರಗಳಂ : 
ಕರಣಾದಿ ಗುಣಂಗಳಳಿದು ನವಚಕ್ರಂಗಳು ಭಿನ್ನವಾದ ಬಳಿಕ ಇನ್ನೇನೋ 
ಇನ್ನೇನೋ (ಅವಶಂ. ೮೭-೩೮೮) ; ನವಚಕ್ರಾಂಬುಜಂಗಳ ದಳ ಕುಳವರ್ಣಾದಿ 
ದೇವತೆಗಳ ತೋಟಾಕೆ ಏನೇನೂ ಇಲ್ಲದ ನಿತ್ಯನಿರಂಜನ ನಿರಾಮಯನಾದ 
ಶರಣಂಗೆ ನಮೋ ನಮೋ ಎಂಬೆನು (ಸಿದ್ದೇವ. ೦೩೯-೪೭೮) ; ನವಚಕ್ರಂ 
ಗಳಲ್ಲಿ ನವಬ್ರಹ್ಮಂಗಳ ಮೂರ್ತಿಗೊಳಿಸಿ ಕಾಯದ ಕಣ್ಣಿಂದ ಕರತಲಾಮಲಕವ 
ನೋಡುವಂತೆ ಮನದ ಕಣ್ಣಿಂದ ನವಬ್ರಹ್ಮಸ್ವರೂಪವ ಮನದಣಿವಂತೆ 
ನೋಡಿ (ಘನವ. ೨೩-೦೪). "ಷಟ್ಕಕ್ರ' ಪರಾ. [ನವ + ಚಕ್ರ, ) 

ನವಚೊಟಿ (ನಾ). ಅಪೂರ್ವವಾದ ಚುರುಕುತನ,-ಚಟುವಟಿಕೆ: ನವ 
ಚೂಟಿಯಲಿ ಕಾಯ ನಡಸಿ ಹಳದಿ ಜೋಡ ಬವರಕ್ಕೆ ನಿಲಿಸಿಯಾಡಿದರು 
(ಸಾಂದಕಾ. ೪-೪೯). [ನವ್ಯ ೬ ಚೂಟಿ, (ಸೂಟಿ) ] 

ನವಜವಾನ (ನಾ). ತುಂಬಂಹರೆಯದವನು ; ನವಯಂವಕ ; ತರುಣ : 
ಅವರಿಗೆ ೬೫ ವರ್ಷ ಪ್ರಾಯ, ಮುದುಕರು. ಹುರುಪು ಮಾತ್ರ ನವ 
ಜವಾನರದು (ಕರವೀ. ೦೦೫) : ಹರಕು ಅಂಗಿಯ ಒಬ್ಬ ದೃಢಕಾಯನಾದ 
ನವಜವಾನನು ಶೀಳು ಹಃಕುತ್ತಿದ್ದನು (ರಕ್ತಥ್ವ. ೧೭೨). 
[ «ಪಾರ. ಹಿಂ. ನೌಜವಾನ್‌] 

ನವಜ್ವರ (ನಾ). ಒಂದು ಬಗೆಯ ಜ್ವರ; ಒಂಬತ್ತು ದಿನಗಳವರೆಗೆ 
ತೀಕ್ಷ್ಣವಾಗಿ ಕಾಡಂವ ಜ್ವರ: ತಿಗಡೆ, ರಸ, ಗಂಧಕ... ಇವಂ 
ಕಲ್ಪದಲ್ಲಿ ಕಳ್ಳಿಯ ಹಾಲಲ್ಲೂ ಎರಡುಜಾವ ಮರ್ದಿಸಿ ರಸಶುದ್ಧಿ ಮಾಡಿ 


೪೪೦೪ 


10 


15 


30 


85 


49 


485 


ನವಣೆಯಕ್ಕಿ 


ಕೊಂಡು ಎರಡು ಗುಂಜಿಯ ತೂಕವನ್ನು ಅಲ್ಲದ ರಸ ಸಕ್ಕರೆ ಬೆರಸಿಕೊಡಲು 
ನವಜ್ವರೆ ಹರ (ವಿವೈವಿ. ೩೩) ; ನವಜ್ವರದಲ್ಲಿಯೂ, ಸನ್ನಿಪಾತದಲ್ಲಿಯೂ, 


ಗರ್ಭಿಣಿಯರಲ್ಲಿಯೂ . . . ವಿರೇಚನ ಮಾಡಲಾಗದು (ಸಕವೈ. ೨೬) ; 
ಸೌಭಾಗ್ಯವತಿ ನವ್ವರದಿಂದ ತೀರಿಕೊಂಡಳೆಂದು ತಿಳಿದುಬಂತು 
(ಸ್ಮೃತಿಟಿ. ೩೦). [ ನವ, + ಜ್ವರ ] 


ನವಟಾಕು (ನಾ). ತೂಕದಲ್ಲಿ ಒಂದಂ ಸೇರಿನ ಎಂಟನೆಯ ಭಾಗ; ತೂಕ 
ದಲ್ಲಿ ಎಂಟನೆಯ ಒಂದಂ ಭಾಗ ; ಅರಪಾವು: ನನ್ನವಳು ಒಂದು 
ಸಿಂಗಲ್‌ ಅಥವಾ ಒಂದು ನವಟಾಕು ಸಜ್ಜಿಗೆ ಮಾಡಿದರೆ ಸೇರುತುಪ್ಪ 
ಅಜ್ಚೇರು ದೀಪದ್ರಾಕ್ಷೆ ಖರ್ಚುಮಾಡುತ್ತಾಳೆ (ಮುಂಗಾಪು.೩೭). "ಚೆಟಾಕು' 
ಪರಾ. [ «ಮರಾ. ನವಟಾಂಕ] 

ನವಶಾಣ (ನಾ). [ಸಂಗೀತ] ಒಂಬತ್ತು ಸ್ವರಗಳಂ (?) : ಗಾನಮೊಪ್ಪುವ 
ದಂಡಿಗೆಯನವಧಾನಿಸುತ ವಿಗೆ ಮೇಘಚಿಾಳವನೊಡನೆ ಯ?ಔಠಾಣವತಾನಿತಂ 
ನವಠಾಣಮುಂ . . . ಅನೂನಪತ್ರಂ ಪೊಟ್ಟವಣಿ ಸಾರಣಮಲರ್ದಿರಲು 
(ಬಸಪು. ೦೯-೮). [ನವ್ನ+೬ರಾಣ?] 

ನವಣಕ್ಕಿ "ನವಣೆಯಕ್ಕಿ' ನೋ. 

ನವಣಿ "ಲವಣಿ' ನೋ, 

ನವಣಿವಡೆ (ಕ್ರಿ). ಸೊಗಸಾಗು ; ಅಂದವನ್ನು ಪಡೆ: ಬಿಂಕಂ ಲುಳಿವಡೆಯೆ 
ಲುಳಿ ನವಣಿವಡೆಯೆ ನವಣಿ ಬಹುವಿಕೆವಡೆಯೆ ಬಹುವಿಧದ ವಹಣಿಯ ಮಾರ 
ಚಿತ್ರದ ಗಶಿಗಳೊಳ್‌ ಮೆಟದು (ಅನಂಪು. ೨-೨೮ ವ), 

[ ನವಣಿ (-ಆಲವಣಿ) + ಪಡೆ; 

ನವಣೆ (ನಾ). ಒಂದು ಬಗೆಯ ಧಾನ್ಯ ; ಕಂಗು ; “ಪ್ರಿಯಂಗುಃ, ಕಂಗುಃ- 
ಈ ೨ ನವಣೆ” (ಹಲಾಯು. ೯8-೪೨೮) ; ನವಣೆಯ ಪಿಟ್ಟಂ ನೆಲದಾಟುವ 
ನೊಡವೊಯ್ದಟ್ಟು ಫೃತಸಮೇತ್ಛಂ ಮೇಣ್‌ ದುಗ್ಧವಿಮಿಶ್ರಂ ಸೇಎಸೆ 
ವೀರ್ಯವೃದ್ಧಿಯುಂ ಮೆಯ್ಯ ಪುಪ್ತಿಯುಂ ಸವನಿಸುಗು೦ (ಲೋಕೋಪ: 
೯-೪೩) : ಮರ್ದಂ ನವಣೆಯ ಪಿಟ್ಟಿನೊಳ್‌ ಕೂಡಿ ಕಿಟ್‌ಿಯವಪ್ಪುಂಡೆಗಳಂ 
ಮಾಡಿ (ಧರ್ಮಾಮೃ. ೧೨-೮೮) ; ನವಣೆ ಹಾರಕ ಬರೆಗು ಸಾವೆ ಮಾಸಿಗಳೆಂಬ 
ಧುನ್ಯ ಐವತ್ತುಲಕ್ಷ ಖಂಡುಗ (ಕೂನ್ಯಸಂ. ೩೩೬೪-0೪) ; ನವಣೆಯ ಹೂಳಲು 
ಬೆದ್ದತಿ ಮತ್ತರೊಂದು (ಎಕ. ೪1, ಕಡೂರು. ೩೭-೭೩ ; 11977); ಬಾಗಿ 
ಬಳುಕುವ ತೆನೆಗಳಿಂದೆಸೆವ ತಮ್ಮ ನವಣೆಯ ಕೆಯ್ಯ ಬಳಿಯೊಳ" (ಸಿದ್ಧರಾ. 
೨-೨೩) ; ಬಲು ರಾಯರೊಲ್ಮೆ ಗಡಯುಂಬುದಲ್ಲಂ ನವಣೆಯೊಳು ಗಂಜಿ 
(ಜಿಬಪು. ೦೦-೩೦); ನವಣೆಯ. ಬೋನಕ್ಕೆ ಹವಣುದ ತೊಗೆಯಾಗಿ 
ಕವಣೆಗಲ್ಲಷ್ಟು ಬೆಣ್ಣೆಯಿಡಲೂಟದ ಹವಣ ನೋಡು (ಸರ್ವಜ್ಞ. ೧೬೦೮)- 

ನವಣೆಯ ಪಾಯಸ ಎ ನವಣೆ ಅಕ್ಕಿಯನ್ನು ತುಪ್ಪದಲ್ಲಿ ಹಂರಿದಂ, 
ಬೇಯಿಸಿ ಮಾಡುವ ಪಾಯಂಸ : ಅವರು ಮಾಡಿದ ನವಣೆಯ ಪಾಯಸ 
ಬಹಳ ರುಚಿಯಾಗಿತ್ತು (ರೂಢಿ). 
[ದೇ.ಃ ತಮಿ. ನವರೈ ಎ ಒಂದು ಬಗೆಯ ಬತ್ತ ; ಮಲ. ನವಿರ, 
ನವಿರಿ ಎ ಒಂದು ಬಗೆಯ ಅಕ್ಕಿ ; ತುಳು. ನವರ, ನವರೆ ; 
ತೆಲು. ನಿವರಿ] 

ನವಣೆಅಕ್ಕಿ "ನವಣೆಯಕ್ಕೆ' ನೋ. 

ನವಣೆಯಕ್ಕಿ, ನವಣಕ್ಕಿ, ನವಣೆಅಕ್ಕಿ (ನಾ). ಹೊಟ್ಟು ತೆಗೆದ ನವಣೆ : 
ಚುಬೇಸೊಪ್ಪನು ನವಣೆಯಕ್ಕಿಯನ್ನು ಕೂಡ ಕುಟ್ಟಿ ಹಿಟ್ಟು ತೊಳಸಿ . , , 
ಸಪ್ಪೆ ತುಪ್ಪದಿಂ ಮೆಲ್ಲಲು ಹೆನ್ನೆತ್ತರು ಮಾಣ್ಣುಂ (ಸಕವೈ. ೦೯೩). ನವಣಕ್ಕಿ: 
ನವಣಕ್ಕಿಯ.ಹಿಟ್ಟುಕುಟ್ಟಿ ತುಪ್ಪದಲ್ಲಿ ಮೆಲ್ಲೆ ಗರ್ಭವಕ್ಕುಂ (ವಿವೈವಿ- 6). 
ನವಣೆಅಕ್ಕಿ : ಹೊನ್ನುಗೊನ್ನೆ ಸೊಪ್ಪು ಸಹಮೂಲವನ್ನು ನವಣೆಅಕ್ಕಿ 
ಗಂಜಿಯಲ್ಲಿ ಅರೆದು ಮೂರುದಿನ ಕೊಟ್ಟರೆ ಕಲ್ಲಂಕರಗಿ ಬೀಳುವುದು 


(ಸಕವೈ. ಪರಿ. ೪೯೬). [ನವಣೆ ಅಕ್ಕಿ, ] 


ನವತ 


ನವತ (ನಾ). ೧. ಹೊದಿಕೆ ; ಅಚ್ಛಾದನೆ. ೨. ಉಣ್ಣೆಯ ಹೊದಿಕೆ; 
ಕಂಬಳಿ : ಸ್ನುನಂಗೆಯ್ವೆಡೆಯೋ ಮೇಣ್‌ ದಾನಂ ಕೊಳ್ಳೆಡೆಯೊ ನವತಮಂ 
ಪೋಲ್ಡೆಡೆಯೋ ನೀನೀ ಸಂಗ್ರಾಮಾವನಿಗೇನೆಂದೆಟ್ಟಪ್ಪೆ ವಿಪ್ರ ಪೆರ್ಮೆಟ್ಟೆ 
ನುತುಂ (ಮಹಾನೇ. ೧೨-೨೦೦). [0,7 
ನವತಯಾರುಮಾಡಿಸು (ಕ್ರಿ). ಹೊಸದಾಗಿ ಸಿದ್ಧ ಪಡಿಸು: ಒಂದು ಹೂ 
ವನ್ನು ಅರ್ಧಚಂದ್ರನೋಪಾದಿ ಚಿನ್ನದಲ್ಲು ಮಾಡಿಸಿ. ಅದಕ್ಕೆ ವಜ್ರಕೆತ್ತಿಸಿ, 
ಹೊಳೆಯುವಂಧಾದ್ದು ಒಂದು ನವತಯಾರುಮಾಡಿಸಿ, ತಮ್ಮ ಬಳಿಯ 
ಮಡಗಿದ್ದರು (ಉಜೇಂದ್ರ. 538). [ ನವ್ಯ + ತಯಾರು + ಮಾಡಿಸು] 
ನವತರುಣ (ನಾ).ಎನವಯೌವನ ೨: ಈಗ ಮಾತ್ರ ನಾನೊಬ್ಬ ನವತರುಣ 
ನಂತೆ ಹುರುಪಿನಿಂದ ಆಕಾಶಕ್ಕೇರುವಷ್ಟು ಪ್ರಫಲ್ಲನಾಗಿದ್ದೆ (ಗಂಗಾವ. 
೧೦೧), [ನವ್ಯ 4 ತರುಣ] 
ನವತರುಣಿ (ನಾ). ಎ ನವಯವ್ವನೆ : ಈಗಿನ ನವತರುಣರಿಗಿಂತ ನವತರುಣಿ 
ಯರಲ್ಲಿ ಓದಿನ ಬಗೆಗೆ ಒಲವು ಹೆಚ್ಚು (ರೂಂ). [ನವ್ಯ + ತರುಣಿ] 
ನವತಾರುಣ್ಯ (ನಾ). ಹೊಸಹರೆಯ ; ನವಯೌವನ : ಮಕ್ಕಳು ನವ 
ತಾರುಣ್ಯವನ್ನು ಹತ್ತುವಾಗ ಆರಂಭವಾಗುವ ಪ್ರೌಢಶಿಕ್ಷಣ ಉತ್ತಮವೆಂದು 
ಹಲವರು ಭಾವಿಸುವರು (ಶಿಕ್ಷರ. ೯0). [ನವ್ಯ * ತಾರುಣ್ಯ) 
ನವತಾಲ (ನಾ). [ಶಿಲ್ಪಶಾ] ಮೂರ್ತಿಶಿಲ್ಪದಲ್ಲಿ ಬಳಸಂವ ಒಂಬತ್ತೂ 
ತಾಳಪ್ರಮಾಣದ ಒಂದಂ ಅಳತೆ : ಮಾನಾಂಗುಲ, ಮಾತ್ರಾಂಗುಲ, 
ದೇಹಲಬ್ಬಾಂಗುಲವೆಂಬ ಅಳತೆಗಳಿಂದ ಪಂಚತಾಲ, ನವತಾಲಾದಿ ವಿವೇಚನೆ 
ಯಿಂದ ಮೂರ್ತಿಗಳನ್ನು ರಚಿಸುವ ವಿಧಾನಗಳನ್ನೂ . . . ಶಿಲ್ಪಶಾಸ್ತ್ರ 
ಮತ್ತು ಆಗಮಶಾಸ್ತ್ರಗಳು ತಿಳಿಸುತ್ತವೆ (ಛಾರಡ. ೮0). [ ನವ್ಯ * ತಾಲ] 
ನವತಿ (ನಾ). ಒಂದಂ ಸಂಖ್ಯೆ ; ತೊಂಬತ್ತಿ : ಭರತಕ್ಷೇತ್ರದ ವಿಷ್ಕಂಭಂ 
ಜಂಬೂದ್ವೀಪದ ನವತಿಶೆತಭಾಗಪ್ರಮಾಣಮಕ್ಕು೦ (ಸುಕುಮಾ. ೦೦-೩೦ವ); 
ಬಾಹುಕ್ತೇಪದಿಂದಂ ನವತಿ ನಯನಭೇದಂಗಳಿಂ ರಂಜಿಸುತ್ತಿರ್ದುದು ಸರ್ವಾಶಾ 
ಪ್ರದೇಶಂ ಸುರಪತಿನಟನಂ ವಿಸ್ಮಯಂಬೆತ್ತುದಾದಂ (ಜಾಧಪು. ೯-೧೪). [ಸಂ.) 
ನವತುಷ್ಟಿ (ನಾ). [ಸಾಂಖ್ಯ] ಅಂಭಸ್ಸೂ, ಸಲಿಲ, ಓಘ, ವೃಷ್ಟಿ, ಪಾರ, 
ಸುಪಾರ, ಪಾರಾಪಾರ, ಅನಂತ್ತಮಾಂಭ ಮತ್ತು ಉತ್ತಮಾಂಭ 
ಎಂಬ ಬಂದ್ಧಿಗೆ ಸೇರಿದ ಒಂಬತ್ತು ಬಗೆಯ ತಂಷ್ಟಿಗಳಂ: 
ನವತುಷ್ಟಿಗಳು-ವಿವೇಕಸಾಕ್ಷಾತ್ಕಾರವನ್ನು ಪ್ರಕೃತಿಯೇ ಮಾಡುತ್ತದೆ. 
ನಾವೇಕೆ ಶ್ರಮಪಡಬೇಕೆಂಬ ತೃಪ್ತಿಯೊಂದು. ಇದಕ್ಕೆ ಅಂಭಸ್ಸೆಂದು 


ಹೆಸರು . , , ಉತ್ತಮಾಂಭ ಎಂದರೆ ಪ್ರಾಣಿಹಿಂಸೆಯಿಲ್ಲದೆ ಸುಖವಿಲ್ಲವೆಂದು 
ತಿಳಿದು ವೈರಾಗ್ಯವನ್ನು ಪಡೆಯುವುದು ಒಂಬತ್ತೆನೆಯದು. ಈ 
ನವತುಷ್ಟಿಗಳು ಬುದ್ಧಿಗೆ ಸೇರಿದುವು (ಹಿಂದಸ3. ೬೪). [ ನವ; + ತುಪ್ಪಿ) 


ನವತೆ (ನಾ). ಹೊಸತನ ; ನವೀನತೆ : ಮುಡುಕತೊರೆಗೆ ಹೋಗಬೇಕಾದರೆ 
ದೋಣಿಯಲ್ಲೇ ಪ್ರಯಾಣಮಾಡುತ್ತಿದ್ದೆವು. ಅದರ ನವತೆ ಸಮೆದರೂ 
ನರ್ಮಜನಕತ್ವ ಸಮೆಯಲಿಲ್ಲ (ಕಲೆ. ೩೩೪) : ಹಳೆಯ ಕರ್ಮವ ಹೊಸದು 
ಕೊಚ್ಚಿ ಪೌರುಷನದಿಯ ಬೆಳೆಯಿಪುದು ನವತೆಯಲಿ (ಮಂಕುಕ. ೧೬೪). 
[ ಸಂ. ನವತಾ] 
ನವತೇಜ (ನಾ). ಹೊಸಕಾಂತಿ ; ನವೀನಶೋಭೆ: ನನ್ನಂತೆ ಲಂಂಗೂಲ 
ಯಜ್ಞದಿಂ ನವತೇಜಪುಣ್ಯಗಳ ಗಳಿಸಿ ಜೀವನ್ಮುಕ್ತರಾಗಿ 1 (ಕಎಪು. ೪೩-೧೦). 
[ ನವ್ಯ + ತೇಜ್ಮ) 
ನವತ್ವ (ನಾ). - ನವತೆ : ಮಾತೂ ಕೂಡ ನವತ್ವವನ್ನು ಪಡೆಯುತ್ತದೆ 
(ಧೃನ್ಯಾಲೋ. ೨೪೦). [ಸಂ.] 
ನವದಂಪತಿ (ನಾ). ನೂತನ ದಂಪತಿ; ಅದೇ ತಾನೇ ವಂದಂವೆಯಾದ 
ಗಂಡಹೆಂಡಿರಂ: ತಾನುಂ ಪತಿಯಂಂ ಮಹಾ[ವಿಭವ]ತೀಕರವೆೊಪ್ಪಿರೆ ಮಾಡೆ 
ಕಾಮದೇವಂ ಪಸೆಯೊಳ್‌ ಸುರೇಂದ್ರ ನವದಂಪಶಿಯಿರ್ದವೊಲಿರ್ದರ್‌ 


೪೪೦೫ 


ಶಾ 


5 


86 


ನವಧಾಭಕ್ತಿ 


(ಬಂಹರಿ. ೯-೮೬) ; ಆಮ್ಮ ಅಪ್ಪ ನವದಂಪತಿಗಳಂತೆ ಇನ್ನೂ ಸುಖವನ್ನು 
ಅರಸಿ ಹೊರಟಂತಿದೆ (ನಡೆದಾ. 11. ೯೬೫). [ನವ್ಯ * ದಂಪತಿ] 

ನವದರ್ಶನಾವರಣ (ನಾ). [ಜೈನ] ಚಕ್ಷಂಸ್ಲು. ಅಚೆಕ್ಷುಸ್ಲು, ಅವಧಿ, 
ಕೇವಲ, ನಿದ್ರಾ, ನಿದ್ರಾನಿದ್ರಾ, ಪ್ರಚಲಾ, ಪ್ರಚಲಾಪ್ರಚಲಾ ಮತ್ತು 
ಸ್ತ್ಯಾನವೃದ್ಧಿ ಎಂಬ ಒಂಬತ್ತು ಬಗೆಯ ದರ್ಶನಜ್ಞಾನಾವರಣೀಯಂ 
ಕರ್ಮಪ್ರಕೃಶಿಗಳು : ಪಂಚಜ್ಞಾನಾವರಣಂಗಳುಂ ನವದರ್ಶನಾವರಣಂ 
ಗಳುಂ ದ್ವಿವೇದನೀಯಂಗಳುಮಷ್ಟಾವಿಂಶತಿಮೋಹನೀಯಂಗಳುಮೇಕೆಂ 
ದೊಡೆ (ಗೆೊಮ್ಮಸಾ. ೬-೪) [ ನವ, + ದರ್ಶನಾವರಣ ) 

ನವದುರ್ಗಿ (ನಾ). ಶೈಲಪುತ್ರೀ, ಬ್ರಹ್ಮಚಾರಿಣೀ, ಚಂದ್ರಘಂಟಾ, 
ಕೂಷ್ಮಾಂಡಾ. ಸ್ಕಂದಮಾತಾ, ಕಾತ್ಕಾಯನೀ, ಕಾಲರಾತ್ರೀ, 
ಮಹಾಗೌರೀ ಮತ್ತು ಸಿದ್ಧಿ ಧಾತ್ರೀಎಂಬ ದುರ್ಗಾದೇವಿಯ ಒಂಬತ್ತ 
ರೂಪಗಳಂ : ಸಪ್ತಮಾತೃಕೆಯರುಂ ಉರಗಿಯರ್‌ ನವದುರ್ಗಿಯಂಬಿಕೆ 
ಯರನಿಬರುಂ ಧರಿಸಿದರು ಶಾಬರೆವನಂ (ಲಶಿಆಂ. ೨೩-೧೩); ವಿಷ್ಣು ವಿನ 
ದಶಾವತಾರ ... ಶಕ್ತಿಯ ನವದುರ್ಗಿಯರು, ಸಪ್ತಮಾತೃಕೆಯರು 
(ಭಾರದ. ೮೦). [ನಮ್ಮ * ದುರ್ಗಿ] 

ನವದ್ವಾರ (ನಾ). ೧. ಒಂಬತ್ತು ಬಾಗಿಲಂಗಳಂ : ನರಕಕ್ಕೆ ನವದ್ವಾರ, 
ನಾಕಕ್ಕೆ ಒಂದೇ ದ್ವಾರ (ಗಾದೆ). ವಿ. ಕಣ್ಣುಗಳಂ, ಕಿವಿಗಳಂ, ವೂಗಿನ 
ಹೊಳ್ಳೆಗಳಂ, ಬಾಯಿ, ಮೂತ್ರದ್ವಾರ ಮತ್ತು ಗುದದ್ವಾರ ಎಂಬ 
ದೇಹದ ಒಂಬತ್ತೂ ದ್ವಾರಗಳಂ : ಪರಿಮಳದಿಂಡೆಯ ಕಟ್ಟಿ ಪೂಜಿಸು 
ತ್ತಿರ್ದುದೋ ನವದ್ವಾರ ಶಿವಾಲಯದಾದಿ ಮಧ್ಯಸ್ಥಾನದಲ್ಲಿ (ಅವಕಂ. 
೪೫-೧೯೩) ; ಬಿಸುಗುದಿಯ ನರುಧಿರಜಲ ಜಾಳಿಸೆ ನವದ್ಧಾರದಲಿ ದೈತ್ಯನ 
ಕುಸುಕಿಟ್‌ದು ತಿವಿತಿವಿದು ಕೊಂದನು ಕಲಿ ಜಟಾಸುರನ (ಕುವ್ಯಾಅ. ೦೦-೧೧); 
ನೆಲೆಗೊಂಡ ನವದ್ವಾರದ ಹೊಲೆಯೊಳು ನರಳುತ ನೀ ಬಿದ್ದೆ ಬಿಕನಾಸಿ 
(ಪುರಂದ. ೦-೦೦೫-೦) ; ಐದುತಿಂಗಳಿಗೆ ಕಿವಿ ಮೂಗು ಕಂಗಳು) ಜನಿಸಿ 
ನವದ್ವಾರಂಗಳಂ ತೋರ್ಪವು (ನವಮೋ. ೧೪-೫೧); ಸುರಲೋಕಕ್ಕೆ ತೆರಳ:ವ 
ತವಕದಿಂದ ಅವಳು ನವದ್ಧೂರಗಳ ವಾಯುವನ್ನು ಬಲಿದು, ಪ್ರಾಣತ್ಕಾಗ 
ಮಾಡಿದಳು (ನಂಜುಂಡ. 8೦). [ನವ್ಯ 4 ದ್ವಾರ) 

ನವದ್ದೀಪ (ನಾ). ಎ ನವಚಕ್ರ : ಚಿದ್ದ)ಹ್ಮಾಂಡದೊಳಗಣ ಏಳುತಾವರೆಯ 
ಮೇಲಿಪ್ಪ ನಿಷ್ಕಲಚಿದ್ಭಿಂದುಲಿಂಗಕ್ಕೆ ಪ್ರಾಣಪೂಜೆಯಂ[ಮಾಡೆ] ಮಹಾಜ್ಞಾನ 
ಬಲದಿಂದ ನವದ್ವೀಪಂಗಳ ಲಿಂಗಂಗಳ ಬೆಳಗು ಪಿಂಡಾಂಡದಲ್ಲಿ ಪ್ರಭಾವಿಸಿ 
ತೋಯುತಿರ್ಪುದಾಗಿ ನಾನು ಸರ್ವಾಂಗಲಿಂಗಿಯಾದೆನಯ್ಕ (ಘನವ. ೩೯-೩೨); 
“ಆಚಾರಾದಿಯಾಗಿ ನಿರಂಜನಲಿಂಗಾಂತ್ಕವಾದ ಒಂಬತ್ತು) ಲಿಂಗ 
ಗಳಿರುವ . ಆಧಾರಾದಿಯಾಗಿ ಪಶ್ಚಿಮಾಂತ್ಯವಾದ ಒಂಬತ್ತು 
ಚಕ್ರಗಳಂ”" (ಘನವ. ಕೋಶ). ಇಲ್ಲಿ "ಚಕ್ರ' ವೆಂಬ ಸ್ಥಾನವನ್ನು 
“ದ್ವೀಪ ವೆಂದು ರೂಪಕ ಮಾಡಿದೆ. [ನವ್ಯ ಇ ದ್ವೀಪ) 

ನವಧಾನ್ಯ (ನಾ). ಗೋದಿ, ಭತ್ತ, ಉದ್ದು, ಹೆಸರಂ, ಕಡಲೆ, ತೊಗರಿ, 
ಹುರಂಳಿ, ಅವರೆ ಮತ್ತು ಎಳ್ಳು ಎಂಬ ಒಂಬತ್ತು ಬಗೆಯಂ 
ಧಾನ್ಯಗಳು : ನವಧಾನ್ಯ ಬೆಳೆದವನಿಗೆ ವ್ಯವಧಾನವಿಲ್ಲ (ಗಾದಿ). ಐ ಪಿತೃ 
ಶ್ರಾದ್ಧದಲ್ಲಿ ಉಪಯೋಗಿಸಲು ಪ್ರಶಸ್ತವಾದಂವು : ಭತ್ತ, ಯವೆ. 
ಎಳ್ಳು, ಉದ್ದು, ಗೋದಿ. ಸಾವೆ, ನವಣೆ, ಹೆಸರಂ ಮತ್ತು ಸಾಸಂವೆ. 

[ನವ್ಯ + ಧಾನ್ಯ 

ನವಧಾಭಕ್ತಿ (ನಾ). [ಜೈನ] ಶ್ರಾವಕನು ಸಾಧಂಗಳ ಬಗ್ಗೆ ಭಕ್ತಿಯನ್ನು 
ತೋರಿಸುವ ಸಂಗ್ರಹ, ಉಚ್ಚಸ್ಥಾನ. ಪಾದಪ್ರಕ್ಷಾಲನ, ಪೂಜನ, 
ಪ್ರಣಾವಂ, ಮನಃಶಂದ್ಳಿ ತ ವಚನಶುದ್ಧಿ A ಕಾಯಂಶಂದ್ದಿ ಹಾಗು ಆಹಾರ 
ಶುದ್ಧಿ: ಗಳೆಂಬ ಒಂಬತ್ತು ವಿಧಾನಗಳಂ : ನಿಜವಾದ ಶ್ರಾವಕ 
ಊಟದ ಹೊತ್ತಿನಲ್ಲಿ ಬಾಗಿಲದೊಳಗೆ ನಿಂತು ಸಾಧುಗಳ ಬರವನ್ನು 


ನವನಲಿನ 


ಹಾರೈಸುತ್ತಲೇ ಇರುವನು. ಸಾಧುಗಳು ಅವನ ದೃಷ್ಟಿಗೆ ಬಿದ್ದೊಡನೆಯೇ 
ನಿಲ್ಲಲು ಪ್ರಾರ್ಥಿಸುವನು. ನಿಂತ ಮೇಲೆ ಸಾಧುಗಳನ್ನು ಕರೆದುಕೊಂಡು 
ತನ್ನ ಮನೆಯೊಳಗೆ ಹೋಗುವನು. ಉಚ್ಚಾಸನದಲ್ಲಿ ಕೂಡಿಸುವನು, 
ಪಾದಗಳನ್ನು ತೊಳೆಯುವನು, ಪೂಜಿಸುವನು, ನಮಸ್ಕರಿಸುವನು. ಮನ 
ವಚನ ಕಾಯ ಹಾಗೂ ಅನ್ನಗಳು ಶುದ್ಧವಾಗಿರುವುವೆಂದು ಮನಃಪೂರ್ವಕ 
ವಾಗಿ ಹೇಳುವನು, ಈ ಎಲ್ಲ ಕಾರ್ಯಗಳಿಗೆ "ನವಧಾಭಕ್ತಿ' ಎಂದು 
ಹೇಳುವರು (ಕೈನಪ. ೪೭6). "ನವವಿಧಪುಣ್ಕ' ಪರಾ. [0.7 

ನವನಲಿನ, ನವನಳಿನ (ನಾ). [ಛಂದ] ಒಂದು ಸಾಲಿನಲ್ಲಿ ನಜಜಭರ 
ಎಂಬ ಗಣಗಳು ಬರುವ ಒಂದು ಬಗೆಯ ಅಕ್ಷರವೃತ್ತ : ದಿವಿಜ 
ದಿನಾಧಿಪ ಭಾನು ಶೀತಕರಾಗ್ನಿಯೆಂದಿವು ನೆರೆದಿಂಬೆನೆ ಬಂದೊಡಾ ಯತಿ 
ಹತ್ತಅತ್ತವತರಿಸಿರ್ದೊಡಮಂಬುಜಾಯತಲೋಚನೇ ನವನಲಿನಂ ಕವಿರಾಜ 
ಹಂಸವಿನಿರ್ಮಿತಂ (ಛಂದೋಂಟು. ೨-೧೫೭). ನವನಳಿನ : ನವನಳಿನಂ 
ಮೆಟ್‌ಗುಂ ನಜಂಜಭರಂ ಬರಲ್‌ (ಕೈಏಡಿ. 64). [ ಸಂ.) 

ನವನವತಿ (ನಾ). ಒಂದಂ ಸಂಖ್ಯೆ; ತೊಂಬತ್ತೊಂಬತ್ತು : ನವನವತಿ 
ಯೋಜನ ಸಹಸ್ರಾಧ್ವವನು ನೀರ್ನೆಳಲಶನವಿನಿತಿಲ್ಲವನಿಯಿಂ ಕೆಳಗೊಯ್ದು 
ಯಮನವರಿಕ್ಕಿ ನರಕದಲಿ ತಿವಿದು ಯಾತನೆಬಡಿಸುವರು(ನಿಭಾಗ. 8-೦೪-೦೩). 

[ ನವ, + ನವತಿ 

ನವನವೋದಿತ (ಗು). ಹೊಸಹೊಸದಾಗಿ ಹುಟ್ಟಿದ ; ನಿತ್ಯನೂತನವಾಗಿ 
ಉದಿಸಿದ : ಅವಳ ಚೇಷ್ಟೆ, ಪ್ರೀತಿ, ಸೌಜನ್ಯ, ತಾಳ್ಮೆಗಳ ಪ್ರಸಂಗಗಳು 
ನವನವೋದಿತವಾಗಿ ಜಾಗ್ರತಗೊಂಡು ಸ್ವಪ್ನಚಿತ್ರವನ್ನಾಡುತ್ತಿದ್ದುವು 
(ಜಯಂತ. ೨೭೪). [ಸಂ.) 

ನವನವೋನ್ಮೇಷಶಾಲಿನಿ (ನಾ). ಹೊಸಹೊಸ ಅರ್ಥಗಳನ್ನು ಹೊಳೆಯು 
ವಂತೆ ಮಾಡುವಂಥದು ; ನಿತ್ಯನೂತನವಾಗಿ ಜಾಗ್ರತಗೊಳಿಸು 
ವಂಥದು : ನವನವೋನ್ಮೇಷಶಾಲಿನಿಯಾದ ಪ್ರಜ್ಞೆ ಎಂಬುದು ಅದರ 
ಅತ್ಯಂತ ಸಮಿಾಚೀನವಾದ ವರ್ಣನೆ ಎನ್ನಬಹುದು (ಕಾವ್ಯಕು. ೦೪); 
ಬೋಧಿಧರ್ವನ ಧ್ಯಾನಪಂಥ ನವನವೋನ್ಮೇಷಶಾಲಿನಿಯಾದ ಪ್ರತಿಭೆಯನ್ನು 
ಕೊಟ್ಟಿತು (ಭಾರದ. ೩೪೮) ; ಮಿಂಚಿತಯ್‌ ಕಾವ್ಯದಿವ್ಯಪುಜ್ಞೆ. ನವನವೋ 
ನ್ಮೇಷಶಾಲಿನಿ, ನಿತ್ಯತಾಪ್ರತಿಭೆ (ಶ್ರೀರಾಮಾ. ೨-೩೦). 

[ ಸಂ. ನವನವೋನ್ಮೇಷಶಾಲಿನೀ ] 

ನವನವೋನ್ಮೇಷಿತ (ಗಂ), ೧. ಹೊಸಹೊಸದಾಗಿ ವಿಕಾಸಗೊಳ್ಳುವ ; 
ನಿತ್ಯನೂತನವಾಗಿ ಜಾಗ್ರತೆಗೊಳ್ಳುವ. (ನಾ). ೨. ಹೊಸಹೊಸದಾಗಿ 
ವಕಾಸಗೊಳ್ಳಿವಂಥದು : ನವನವೋನ್ಮೇಷಿತಂ ನಿತ್ಯ ಚಿರನೂತನಂ 
ರಸದರ್ಶನಾಸ್ವಾದನಂಗೈವ ಸಹಜಕವಿ (ಶ್ರೀರಾಮಾ. ೩೭-೦೦೦). [೫೦.7] 

ನವನಳಿನ "ನವನಲಿನ' ನೋ. 

ನವನಾಗ (ನಾ). ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ. 
ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತು ಕಾಲಿಯ ಎಂಬ 
ಒಂಬತಂ ಸರ್ಪಗಳಂ : ನವನುಗ ಶೈಲಸಪ್ತಕ ಷಡುರುತು ಶರಬಾಣ 
ಶರಧಿ. ವಾರುಧಿ ಮತ್ತಾ ಅನಲಾಗ್ನಿ ನಯನಲೋಚನಾ ಹಿಮಕರ ಶಶಿ 
ನವಪ್ರಕಾರದಿಂ (ಛಾಸ್ಕಕ, ೪-೨). [ನಮ್ನ * ನಾಗ) 

ನವನಾಥಸಿದ್ಧ (ನಾ). ವ್ಯಾಳಿ, ಚರ್ಪಟಿ, ಕೋರಾಂಟ, ರತ್ನಘೋಷ, 
ಭೂತನಾಥ, ನಾಗಾರ್ಜುನ, ಮಚ್ಛೀಂದ್ರ, ಗೋರಕ್ಷ, ಮಂಜಂನಾಥ 
ಎಂಬ ಒಂಬತ್ತು ಜನ ಸಿದ್ಧರಂ: ನವನಾಥಸಿದ್ಧರನಪಹರಿಸಿಶ್ತೀಮಾಯೆ 
(ಅರವ. ೬-೧೨), P “ವಿವೇಕಚಿಂತಾವಂಣಿ'ಯ ಮೇರೆಗೆ: ಸತ್ಯ, 
ಸತೋಕ, ಆದಿ, ಅನಾದಿ, ಅಕಂಳಿತ, ಮಾತಂಗ, ಮಚ್ಛೇಂದ್ರ, 
ಘಟಿಯಂತ್ರ ಮತ್ತು ಗೋರಕ್ಷ ಎಂಬಂವು ಇವರ ಹೆಸರುಗಳು. 

[ ನವ; * ನಾಥ + ಸಿದ್ಧ] 


೪೪೦೬ 


10 


೩0 


85 


40 


ನವನಿಧಿ 


ನವನಾರಕ (ನಾ). ಹೊಸದಾಗಿ ನರಕವನ್ನು ಪ್ರವೇಶ ಮಾಡಿದವನಂ : 
ಸೇದೆವಟ ಲ ನವನಾರಕರಂ ಪ್ರರಾಣನಾರಕರ್ಕರಿಡು (ಸುಕುಮೂ. ೧೧-೪೧ ವ); 


ಇಆಟಇಆ: ಕಡಿಕಡಿ ಸುಡುಸುಡು . , . ಸೀಳ್ಸೀಳೆನುತ್ತೆ ನಾರಕರೈತಂದಿಆ* 
ವರ್ಕಡಿವರ್ಸುಡುವರ್ಕೊೋಟಕ್‌ವರ್ಸೀಳ್ವರ್ತಗುಳ್ಳು ನವನಾರಕರಂ (ಸುಕುಮಾ. 
೧೦-೪೨). ನವ್ಯ * ನಾರಕ] 


ನವನಾರದ (ನಾ). [ಜೈನ] ಒಂಬತ್ತು ಜನ ನಾರದರಂ : ಭೀಮನುಂ 
ಮಹಾಭೀಮನುಂ ರುದ್ರನುಂ ಮಹರುದ್ರನುಂ ಕಾಳನುಂ ಮಹಃಕಾಳನುಂ 
ದುರ್ಮುಖನುಂ ಅಧೋಮುಖನುಂ ನರಕಮುಖನುಂ ಎಂದು ವರ್ತಮಾನ 
ನವನಾರದರಕ್ಕುಂ (ಪಸಾಕ. ೪೩೬) ; ನವನಾರದರು,-ಭೀಮ, ಮಹಾಭೀಮ, 
ರುದ್ರ, ಮಹಾರುದ್ರ, ಕಾಳ, ಮಹಾಕಾಳ, ದುರ್ಮುಖ, ನರಕರೋರು, 
ಅಧೋಮುಖ (ಜೈನಧ. ೧೨೯). [ನಮ್ಮ + ನಾರದ) 

ನವನಾರಾಯಣ (ನಾ). ೧. ಕವಿ, ಹರಿ, ಅಂತರಿಕ್ಷ, ಪ್ರಬಂದ್ಧ, 
ಪಿಪ್ಪಲಾಯನ, ಅವಿರ್ಹೋತ್ರ, ದ್ರಮಾಳ, ಚಮಸ ಮತ್ತು 
ಕರಭಾಜನ ಎಂಬ ಒಂಬತ್ತು ಜನ ಮಹಾಮುನಿಗಳಂ. ೨. [ಜೈನ] 
ತ್ರಿಪೃಷ್ಠ, ದ್ವಿಪೃಷ್ಠ, ಸ್ವಯಂಭು, ಪುರಂಷೋತ್ತವಂ, ನರಸಿಂಹ, 
ಪುಂಡರೀಕ, ದತ್ತದೇವ, ಲಕ್ಷ್ಮಣ ಮತ್ತು ಕೃಷ್ಣ ಎಂಬ ಒಂಬತ್ತು ಜನ 
ಅರ್ಧಚಕ್ರಿಗಳಂ,- ವಾಸಂದೇವರಂ : ನವನಾರಾಯಣರು-ನಾರಾಯಣರ 
ಸಂಪತ್ತಿ ಮೊದಲಾದುವು ಚಕ್ರವರ್ತಿಗಳ ಅರ್ಧದಷ್ಟು, ಆದುದರಿಂದ 
ನಾರಾಯಣರನ್ನು ಅರ್ಧಚಕ್ರಿಗಳೆಂದೂ ಹೇಳುವರು. ಇವರು ಒಂಬಯ್ಯರು 
(ಹೈನಧ. ೦೨೮). "ವಾಸಂದೇವ', "ಪ್ರತಿವಾಸಂದೇವ' ಪರಾ. 

[ ನವ್ಯ * ನಾರಾಯಣ] 

ನವನಾಳ (ನಾ). ಎ ನವಚಕ್ರ : ಕಾಯದೊಳೆಗೆ ಕರಣವಿಲ್ಲ ಪ್ರಾಣದೊಳಗೆ 
ಭಾವವಿಲ್ಲ ಭಾವದೊಳಗೆ ಭ್ರಮೆಯಿಲ್ಲ ನವನಾಳದೊಳಗೆ ಸುಳಿಹು ಮುನ್ನಿಲ್ಲ 
(ಅವಡಂ. ೨೦೭-೯೮೪) ; ನವನಾಳದ ಸುಳುಹ ತೊಡೆದು ಸುನಾಳವ ಶುದ್ಧವ 
ಮಾಡುವೆ (ಸಿದ್ಧವ. ಕ. ೩೨೬-೧೦೩೪) ; ನವನಾಳಗಳ ಮುಂಬಾಗಿಲಲ್ಲಿ ನವ 
ಲಿಂಗಂಗಳ ಸಿಂಗರಿಸಿ (ಘನವ. ೨೪-೨೦) ; ಎನ್ನ ನವನಾಳಂಗಳಲ್ಲಿ ಹೊಳೆದು 
ಸುಳಿವ ಪರವಸ್ತುವು ನೀನೆ ಆಯ್ಕಾ (ಅಖಂಡೇ. 5೨೨೯-೮೦) ; ತನುವಿನೊಳು 
ಕರಣಿಲ್ಲ ಪ್ರಾಣದೊಳು ಭಾವವಿಲ್ಲ . , , ಸಿದ್ಧನಲಿ ಮುನ್ನಿಲ್ಲ ನವನಾಳ 
ದೊಳು ಸುಳುಹು (ಸಿದ್ಧಪು. 3೪-೨೪). [ನವ್ಯ * ನಾಳ (ಎ ನಾಲ್ಕ) ] 

ನವನಿಧಿ (ನಾ). ೧. ಪದ್ಮ, ಮಹಾಪದ್ಮ, ಶಂಖ, ಮಕರ, ತಚ್ಛಪ, 
ಮಂಕಂಂದ, ಕಂಂದ, ನೀಲ ಮತ್ತು ಖರ್ವ ಎಂಬ ಕುಬೇರನ 
ಒಂಬತ್ತು ನಿಧಿಗಳಂ : ಪರಸೇನೆಗೆ ವಿಳಯಕಾಳಜಳನಿಧಿಯಂ ಬಂದರೆದತಿಗೆ 
ನವನಿಧಿಯ ಕರೆದಂ ಕೆಲೈಟ್‌ಯ ನಾಭಿಸೆಟ್ಟಿಯನೂಗಳ್‌ (ಸಾಇಇ. 2%, 
೪೯-೩೬ ; 1076 ?) ; ಐರಾವತಂ ಕರಿ ವಜ್ರವಾಯುಧೆಂ ನವನಿಧಿಯೆ 
ಭಂಡಾರ (ಹಠಕಾ. ೨-೦) ; ನವನಿಧಿಯೊಳ್‌ ಸಮುದ್ಭವಿಸಿದಾ ಕರಮುಳಿಕೆ 
ಯೆಂಬಗುರ್ಬಿನಿಂದವಿರಳಮಾಗೆ ಸನ್ನುತಸಮಸ್ತಸುವಸ್ತುಸಮೃದ್ಧಿಯಿಂದ 
ಮೊಪ್ಪುವ ವಿಪಣಿವ್ರಜಂ (ಕುಸುಮಾ. ೨-೧೦೧) ; ನವನಿಧಿ ದೊರಕಲೈಡೆ 
ನೂಂಕುವರೊಳರೆ (ದಕಳು. 6-0೬0). ೨. [ಜೈನ] ಚಕ್ರವರ್ತಿಯ ಬಳಿ 
ಇರಂವ ಕಾಳ, ಮಹಾಕಾಳ, ನೈಸರ್ಪ, ಪಾಂಡಂಕ, ಪದ್ಮ, 
ಪಿಂಗಳ, ಮಾಣವಕ, ಶಂಖ ಮತ್ತು ಸರ್ವರತ್ನ ಎಂಬ ಒಂಬತ್ತು 
ನಿಧಿಗಳು : ಶ್ರೀಗೃಹದೆೊಳ್‌ ಪುಟ್ಟಿದ ಕಾಳ ಮಹಾಕಾಳ ನೈಸರ್ಪ ಪಾಂಡುಕ 
ಪದ್ಮ ಪಿಂಗಳ ಮಾಣ ವಕ ಶಂಖ ಸರ್ವರತ್ನಂಗಳೆಂಬ ನವನಿಧಿಗಳುಂ 
(ಆದಿಪು. ೧೫-೩ ವ); ನವನಿಧಿಯಿನಷ್ಟಮಂಗಳನಿವಹಂಗಳಿನೆಸೆವ ನಾಲ್ಕು 
ಬಾಗಿಲ್ಲಳುಮಂ ದಿವಿಜರ” ದೌವಾರಿಕವೃತ್ತಿವೆತ್ತು ಕಾವರ್‌ ಬೃಹದ್ಗದಾ 
ದಂಡಧರರ್‌ (ಮಲ್ಲಫು. ೧೪-೦೭೫) ; ನವನಿಧಿಯೊಂದೊಂದನೆ ಕುಡುವುವ 
ವಿರ್ಕೆಮ ಭವ್ಯಸಮಿತಿಗಿಪ್ಟಮನಿತ್ತೊಪ್ಪವ ನವನವನಿಧಿ ನೋಡುವೊಡಿ 


ನವನಿಧಿವಲ್ಲಭ 


ವೆನಿಪ್ಪುವು ಕೂಡೆ ನವನವಸ್ತೂಪಂಗಳ್‌ (ಕಂದ್ರಫು. ೧೫-೭೬); ಕಾಳೆ ಮಹಾ 
ಕಾಳ ಪಾಂಡುಕ ಮಾಣವಕ ಶಂಖ ನೈಸರ್ಪ ಪದ್ಮ ಪಿಂಗಳ ನಾನಾರತ್ನಮೆಂಬ 
ನವನಿಧಿಗಳುಮಂ . . . ದಶಾಂಗಭೋಗಮನನುಭವಿಸುವುದು (ಪಸಾರ. 
೩86) ; ನವನಿಧಿಗ್‌ ಮಂಗಳತತಿ ನವರತ್ನದ ತೋರಣಂಗಳಾ 
ದ್ವಾರಂಗಳ* (ಪುಕ್ಕಾಸ್ರ. ೦೩-೪೯). ಸ. [ಗಣಿತ] ಒಂಬತ್ತು ಎಂಬ 
ಸಂಖ್ಯೆಯ ಸಂಕೇತ: “ನವ, ಪದಾರ್ಥ . . . ನವನಿಧಿ . . . 
ನಾಟ್ಕಾಂಗ, ಇಂತಿನಿತುಂ ೯ಕ್ಕೆ ಪೆಸರು” (ವ್ಯವಹಾ. ೦೦). p “ನಿಧಿ_೯: 
ಕುಬೇರನ : ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಛಪ, 
ಮಂಕುಂದ, ಕುಂದ (ಅಥವಾ ನಂದಕ), ನೀಲ, ವರ (ಅಥವಾ 
ಖರ್ವ), (ಅಮರ. ೧-೧-೮೧ ; ಮಾರ್ಕಂಪು. ೬೫). (ಆ) ಚಕ್ರ 
ವರ್ತಿಯ : ಕಾಳ, ಮಹಾಕಾಳ, ನೈಸರ್ಪ, ಪಾಂಡುಕ, ಪದ್ಮ, 
ಪಿಂಗಳ; ಮಾಣವಕ, ಶಂಖ, ಸರ್ವರತ್ನ (ಆದಿಪು. ೧೫-೩ವ). 
(ಇ) ಹಯಂ, ಗಜ, ರಥ, ದಂರ್ಗ, ಭಾಂಡಾರ, ಅಗ್ನಿ. ರತ್ನ, 
ಧ್ಯಾನ, ಪ್ರಮದಾ (ಸಂ. ೧೬೫)” (ಶ್ರೀವತ್ಯ. ೨೩೯). [ ನಮ್ಮ * ನಿಧಿ] 
ನವನಿಧಿವಲ್ಲಭ (ನಾ). [ಜೈನ] ನವನಿಧಿಗಳಿಗೆ ಒಡೆಯ ; ಚಕ್ರವರ್ತಿ : 
ನವನಿಧಿವಲ್ಲಭನಾನತದಿವಿಜಗಣಂ ನೆಗಟ್ಟಿ ನಾಭಿರಾಜನ ಮೊಮ್ಮಂ (ಆದಿಪು. 
೦೩-೭೩). ([ ನವನಿಧಿ * ವಲ್ಲಭ] 
ನವನಿಧಿಸನಾಥ (ನಾ). ನವನಿಧಿಗಳನ್ನಳ್ಳವನಂ : ಅಷ್ಟದಿಗ್ಹಯೋಪಾರ್ಜಿತ 
ಯಶನುಂ ನವನಿಧಿಸನಾಥ ಶ್ರೀನಿವುಸನುಂ . . . 
[ ನವನಿಧಿ + ಸನಾಥ 
ನವನಿರ್ಮಿತಿ (ನಾ). ಹೊಸದಾಗಿ ನಿರ್ಮಾಣ ಮಾಡಿದಂದಂ; ನವಕೃತಿ : 
ಏಕಸ್ವಗಳು ; ನವನಿರ್ಮಿತಿಗಳು ಮತ್ತು ನಕ್ಷೆಗಳು, ಕೃತಿಸ್ವಾಮ್ಯ ; 
ವ್ಯಾಪಾರಚಿಹ್ನೆಗಳು ಮತ್ತು ಪ್ರಣ್ಯಚಿಹ್ನೆಗಳು (ಭಾಧಾನ. ೨೮೨). 
[ನವ್ಯ * ನಿರ್ಮಿತಿ] 
ನವನೀತ (ನಾ). ಕೆನೆ ಕಡೆದು ಹೊಸದಾಗಿ ತೆಗೆದ ಬೆಣ್ಣೆ : “ದಧಿಸಾರಂ, 
ನವನೀತಂ-ಈ ೨ ಬೆಣ್ಣೆ” (ಹಲಾಯು. ೪೬-೧೦೯) ; ನವನೀತಮುಮಂ 
ಶುಕತುಂಡವುಮಂ . . . ಸೇವಿಸುಗೆ ಪಿಂಗುಗುಂ ಕೆಯ್ಮಸಕಂ (ಲೋಕೋಪ.- 
೯-೩೬) ; ನವನೀತಮನಾಣಂಬೆಯನನಾರತಂ ಬೆಳ್ಗು ಂಬಳಮಂ ಗಿಣ್ಣನುಣ್ಣ 
ದಿರ್ಪದವೋಘಂ (ಸುಕುಮಾ. ೬-೪೩): ಹಸುವಿಂಗೆ ಮೇವು ಶಿಶುವಿಂಗೆ 
ನವನೀತಮಂ . . . ಬೆಸಗೊಂಬುದಕ್ಕಿದೇ ಕುಟುಹೆಂದು (ಹಠಕಾ. ೪-೪೦); 
ಆ ದಧಿಯ ಮಧಥನವ ಮಾಡಿ ಬೆಣ್ಣೆಯ ತೆಗೆದು ಆ ನವನೀತವ ತುಪ್ಪುವ 
ಕಾಸಿ ಆ ಗೋವಿಗೆ ಕುಡಿಯಿಸಲಾಗಿ ದಿನದಿನಕ್ಕೆ ಪುಷ್ಟಿಯುಪ್ಪುದು 
ತಪ್ಪದಯ್ಯ (ಸಿದ್ದೇವ. 68-೨೪) ; ಕೆನೆವಾಲ ಕಡೆದು ನವನೀತಮಂ ತೆಗೆದು 
ಬಾಯ್ಗಿನಿದಂಗಿ ಸವಿಯದದಣಕೊಳಗೆ ಪುಳಿವಿಳಿದು ರಸವನೆ ಕಿಡಿಸಿದೊಡೆ 
ಕಣದ ಸುರಭಿಗಪ್ಪುದೆ ಕೊಆತೆ (ಕೈಮಿಭಾ. ೦-೭) ; ಎನ್ನೆವರಮಶ್ವಮಿಳೆ 
ಯೊಳ್‌ ಸಂಚರಿಕುಮನ್ನೆವರಂ ಯಜಮಾನಂ ಮ ಗಶೃಂಗಧರಂ ನವನೀತ 
ವಿಲಿಪ್ತಸುಗಾತ್ರಂ, ಬ್ರಹ್ಮಚರ್ಯವುತಮನಪ್ಪುಕೆಯ್ದು . . . ಕಾಲಮಂ 
ಸಮೆಯಲಕ್ಕುಂ (ಕಾಮಾಕ್ಯ. ೧೫-೧೮): ಮಾತು ಮಾತು ಮಥಿಸಿ ಬಂದ 
ನಾದದ ನವನೀತಾ (ನಾದಲೀ. ೮4-೯). [ಸಂ.] 
ನವನೀತಕ (ನಾ). ೧. ತುಪ್ಪ. ೨. ಬೆಣ್ಣೆ. “ಅಬ್ಬಿನವನೀತಕ' ಪರಾ.![ಸಂ.] 
ನವನೀತಚೋರ (ನಾ). ಬೆಣ್ಣೆ ಕದಿಯುವವನು ; ಬೆಣ್ಣೆಗಳ್ಳ ; ಕೃಷ್ಣ: 
ನವನೀತಚೋರನಕುಲೀನವಧೂಸ್ತನದುಗ್ಮಪ ೈಥುಶನೀರಂ . . . ಪೂಜ್ಯನಾಗೆ 
ನಿನಗೆ ನಿಕಾರಂ (ಆಗವಿ. ೦೭-೨೩) : ಇವಗೇಕೆ ಪರಿಮಳ ಇವಗೇಕೆ ಶೃಂಗಾರ 
ನವನೀತಚೋರ ನಾಜುವ ಗೊಲ್ಲಗೆ (ಪುರಂದ. ೧-೧೦೦ ಪಲ್ಲವಿ) ; ನವಿಲು 
ಗರಿಯ ನವನೀತಚೋರನಾಬಾಲವ ದ್ಧ ಪ್ರೀತ (ನೆಲವು. ೩೯-೮). 
[ ನವನೀತ * ಚೋರ] 


ಆಗಿ (ಹಂದ್ರಫು. ೭-೩೫ ವ). 


೪೪೦೭ 


40 


46 


ನವಪದಾರ್ಥ 


ನವನೀತಚೋರಕ (ನಾ). ಎ ನವನೀತಚೋರೆ : ಕ್ಷೀರಲಂಪಟನಾಡಿದಂ 
ನವನೀತಚೋರಕನಾಡಿದಂ (ಜಗವಿ. ೩-೩೪). [0,7 

ನವನೀತಹೃದಯ (ನಾ). ೧. ಬೆಣ್ಣೆಯಂತೆ ಮೃದಂವಾದ ಹೃದಯ. 
೨. (ಬೆಣ್ಣೆಯಂತೆ) ಬೇಗನೆ ಕರಗುವ ಹೃದಯಂವುಳ್ಳ ವ್ಯಕ್ತಿ ; 
ಮೃದುಹೃದಯಿ : ಸುಂದರಿ ! ನೀನು ಭಯಸ್ವಭಾವದವಳು, ನವನೀತ 
ಹೃದಯಳು (ರಾವಿಜ. ೪೭). [ನವನೀತ + ಹೃದಯ] 

ನವನೀರದ (ನಾ). ಹೊಸ ಮೋಡ; ವಂಳೆ ಮೋಡ: ಬಿರುಗಾಳಿ 
ಬೀಸುತ್ತದೆ. ಅದು ನವನೀರದವನ್ನು ತರುವ ಗಾಳಿ (ಹಂಸದ. ೧೫೭ ಅವಶರಣಿಕೆ) 

[ ನವ್ನ + ನೀರದ,[ 

ನವನೀಲೋತ್ಪಲ (ನಾ). ಆಗ ತಾನೇ ಅರಳಿದ ಕನ್ನೈದಿಲೆ : ನವನೀಲೋ 
ತ್ಚಲಸನ್ನಿಭಾಂಗರುಚಿಯಿಂ ಸತ್ಕಿಂಕಿರಾತೋದ್ಗಮಚ್ಛವಿ ಪೀತಾಂಬರ 
ಕಂಂತಿಯಿಂ . . . ಚೆಲ್ವಾದನಬ್ಹೋದರಂ (ಜಗವಿ. ೧-೪೯). 

[ ನವ್ಯ * ನೀಲೋತ್ಸಲ] 

ನವನೂತನ (ನಾ). ಹೊಚ್ಚಹೊಸದು ; ಅತ್ಯಂತ ನೂತನವಾದಂದು : 

ಮನೆಮನೆಯ ನಾರಿಯರು ನವನೂತನದ ರಜತ ಪೊಂದಳಿಗೆಯಾರತಿಗಳಿಂ 
. ಸೊಡರೆತ್ತಿತು (ತುರಂಗ. 60-9೭). [ನವ್ಯ * ನೂತನ] 

ನವನೋಕಷಾಯ (ನಾ). [ಜೈನ] (ಸುಖದು1ಖಗಳನ್ನುಂಟುಮಾಡುವ) 
ಒಂಬತ್ತು ಕಿಂಚಿತ್‌ ಕಷಾಯಗಳಂ; “ಹಾಸ್ಯ, ರತಿ, ಅರತಿ, ಶೋಕ, 
ಭಯ, ಜಿಗುಪ್ಸಾ, ಸ್ತ್ರೀವೇದ, ಪುಂವೇದ ವಂತ್ತು ನಪುಂಸಕವೇದ” 
(ಆದಿಪು. ಕೋಶ) : ಲೋಭಂಗಳೆಂಬೆಂಟು ಕಷಾಯಂಗಳಂ ಕಿಡಿಸಿ ಮತ್ತಂ 
ಕಿಆಟ್‌ಕಿಆಿದು ಬೇಗದಿಂ ತನ್ನ ಪರಿಣಾಮವಿಶೇಷದಿಂ ಚತುಸ್ಸಂಜ್ವಲನ 
ನವನೋಕಷಾಯಂಗಳೆಂಬ ಪದಿಮೂಲುಂ ಪ್ರಕೃತಿಗಳಮಂತರಾಯಕರಣಂ 
ಮಾಡಿ (ಆದಿಪು. ೦೦-೦೪ "ವು: ಕೋೋಧಮಾನಮಾಲೋಭಮೆಂಬೆಂಟುಂ 
ಕಷಾಯಮುಮಂ ನವನೋಕಷಾಯಮುಮಂ ... ಎಡೆಯುಡುಗದೆ ಕಡಿಸಿ 
(ಸುಕುಮಾ. ೮-೬೨ ವ). "ನೋಕಹಾಯಂ' ಪರಾ. [ನವ್ವ*ನೋಕಷಾಯ) 

ನವನ್ಯಾಸ (ನಾ). ಹೊಸ ಕಾದಂಬರಿ: ನೂತನ ಕಾದಂಬರಿ : ದೇವೇಂದ್ರ 
ವಿಜಯನೆಂಬುವನು ಅದ್ಭುತವಾದುದೊಂದು ನವನ್ಮಾಸವನ್ನು ಓದುತ್ತಾ 
ಕುಳಿತಿದ್ದನು (ಏಕಾಪ. ೧); ಈ ನವನ್ಮಾಸವು “ದಿ ಕೌಂಟ್‌ ಆಫ್‌ ಮಾಂಟಿ 

. ಗ್ರಂಥದ ಕರ್ನಾಟಕ ಗದ್ಮಾನುವಾದವಾಗಿದೆ (ಕಾಜಾಮ. ' ೨ 
ಏಕ). [ನವ್ಯ +೬ ನ್ಯಾಸ] 

ನವಪಟವಾಸ (ನಾ). ಹೊಸ ಸುಗಂಧದ ಹುಡಿ: ಸೂಸುವ ನವಪಟ 
ವಾಸದ ಚೂರ್ಣಂ ಮೂಸರಮಾದುದು ದಿಶ್ಚರಿಪೂರ್ಣಂ(ಆಂದ್ರ ಪು.೪-೬೨ ರಗಳೆ). 

[ನವ್ಯ * ಪಟವಾಸ 

ನವಪತ್‌ "ನೌಬತ್ತು' ನೋ. 

ನವಪತ್ತು 'ನೌಬತ್ತು' ನೋ. 

ನವಪತ್ತುಖಾನೆ (ನಾ). ನೌಬತ್ತು ಎಂಬ ವಾದ್ಯವನ್ನು ಬಾರಿಸಂವುದ 
ಕ್ಕಾಗಿ ಮಾಸಲಾದ (ಮಹಡಿಯ) ಸ್ಥಳ: ಹೊಗಳುವ ಭಟ್ಟರು, 
ನವಪತ್ತು ಖಾನೆಯವರು, ಬೆಸ್ತರು, ದೀವಟಿಗೆಯವರು, ದೀಪದ ಕಂಭದವರು 
(ಮಹಾವಂ. 1, ೦೨೮). [ «ಪಾರ. ಮರಾ, ನೌಬತ್‌ಖಾನಾ] 

ನವಪದಾರ್ಥ (ನಾ). [ಜೈನ] ಜೀವ, ಅಜೀವ, ಪುಣ್ಯ, ಪಾಪ, 
ಆಸ್ರವ, ಸಂವರ, ನಿರ್ಜರ, ಬಂಧ ಮತ್ತು ಮೋಕ್ಷ ಎಂಬ ಒಂಬತ್ತು 
ತತ್ತ ಗಳು: ಜೀವಾಜೀವ ಪುಣ್ಯಪಾಪಾಸ್ರವ ಸಂವರ ನಿರ್ಜರ ಬಂಧ 
ಮೋಕ್ಷಮೆಂದಿಂತು ನವಪದಾರ್ಥಂಗಳುಂ . . ಎಂಬಿವಜಿಗೊಳಾಸಮಾನು 
ಮಲಟ್‌ತಮುಂ ಕುಶಲಿಕೆಯುಂ ನಂಬುಗೆಯುವನಸಾಗಿ (ವಡ್ನ್ಮಾರಾ. ೬-೦೯) ; 
ಪಂಚಾಸ್ತಿಕಾಯ ಷಡ್ಡ್ರವ್ಯ ಸಪ್ತತತ್ವ ನವಪದಾರ್ಥಸ್ವರೂಪಮಂ 
ನಿರೂಪಿಸುವುದುಂ (ಪುಷ್ಕಫು. ೯-೬ ವ). [ನಮ್ಮ + ಪದಾರ್ಥ) 


ಕ್ರಿಸ್ಫೊ” ... 


ನವಪಯೋದ 


ನವಪಯೋದ (ನಾ). ವಂಳೆಗಾಲದ ಪ್ರಾರಂಭದ ಮೋಡ: ಅಂಬುವೀಡಿ 
ನಳವಿಗಗ್ಗ ಳಮಪ್ಪದಟ್‌ನೆಡೆಯೆ ಳ್‌ ಧನುರ್ಧರನ ಶರವರ್ಷಂ ನವಪಯೋದ 
ಪ್ರಮೋದಬಿಂದುವರ್ಷದಂತೆ ಕಳೆಯೆ (ಕಾಂತಿಶು. ೪-೮ ವ). 

[ ನವ್ಯ + ಪಯೋದ 
ನವಪರಿ (ನಾ). ಒಂಬತ್ತು ಬಗೆ ; ನವಪ ಕಾರ: 
ನವಪರಿಯ ಮಣಿಗಿರಣಭಾಸಾಯಮಾನದಿಂ 

ಕೇಸರಿಯ ಪೀಠದೆ೧ಳು...ಒಪ್ಪದನು (ನವಮೋ. ೨೭-೪೧). [ನವ * ಪರ್ಮಿ) 

ನವಪಲ್ಲವ (ನಾ). ಎಳೆಯ ಚಿಗಂರಂ : ವಲ್ಲಕಿಯೊಳಲೆವ ಬಾಲದೊಳು 
ಕೇಶದೊಳು ನವಪಲ್ಲವದೊಳೆಳೆಯ ಪವಳದೆೊಳು ಪ್ರವಾಳವಕ್ಕು (ಮಂಗರಾ. 
೦೪೮-೪೦೧). [ನವ್ಯ * ಪಲ್ಲವ] 

ನವಪಿಷ ಚ್ಯಾ (ನಾ). ಹೊಸದಾಗಿ ಮಾಡಿದ ಹಿಟ್ಟಿನ ಲೇಪ : 

ಸ್ತಿಕಲಕ್ಷ್ಮಲಕ್ಷಮಣಿದರ್ಪಣಮಂಡಿತಮುಲ್ಲಸತ್ಪೃವಾಳಸ್ತಬತಂ ಪವಿತ್ರ 
ಸಸ ತ್ರವೃತಂ ನವಪಿಷ್ಟಚರ್ಚೆಕಾಶಸ್ತ ಮುಪಾತ್ತದರ್ಭರಚನಂ 
ಪ ಕಲಶಂ ತಳೆದತ್ತತುಳಂ ವಿಳಾಸಮಂ (ದಂದ್ರಪು. ೬-೫೩). 
[ ಸಂ. ನವಪಿಷ್ಟಚರ್ಚಿಕಾ] 

ನವಪುಪ್ಪಿತೆ (ನಾ). ೧. ಹೊಸದಾಗಿ ಹೂವು ಬಿಟ್ಟುದು. ೨. ಅದೇ 
ತಾನೇ ಮೈನೆರೆದವಳಂ. ೧, ೨: ನವಪುಪ್ಪಿತೆಯಾಗಿರಲೊಪ್ಪುವ ಪಾದರಿ 
ಗೊಲ್ಫೆಅಪ ಮಧುಪಾನಳಿಯಂತ್ಸ ವಮಂ ನಿಟ್ಟಿಸುತುಂ ನಗಂವವೊಲರೆವಿರಿ 
ವಣ್ಣಳಮರ್ದ ದ. ಡಿಮಮೆಸೆಗು೦ (ಉದ್ಕಟ. ೯-೦೭). [ನವ್ಯ * ಪುಪ್ಪಿತೆ] 

ನವಪೇಟಕ (ನಾ). ಹೊಸ ಪರಿವಾರ: ನವವಯಸದಿವಿಜಖೇಟಕ ನವಪೇಟಕ 
ನಿಕರಮಗಲದಿರಲಬ್ಬಿಯ ಮೇರುವ ಕೆಲದ ಗಿರಿಕದಂಬಕದವಜ್ಞೆ ಯಂ 
ಪೋಲ್ಡುದು ಕುಎಕಾರನ ಕೆಲದೆೊಳ್‌ (ಕಾಂತಿಪು. ೧೦-೮೧). 

[ನವ್ಯ * ಪೇಟ3] 

ನವಪ್ರಜೇಶ (ನಾ). ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, 

ಕ್ರತು, ಪ್ರಚೇತಸ, ವಸಿಷ್ಠ ಮತ್ತಿ ಭೃಗು ಎಂಬ ಒಂಬತ್ತು ಜನ 
ಪ್ರಜಾಪತಿಗಳಂ : ವಸುಗಳೆಂಟು ನವಪ್ರಜೇಶರು ಶ್ವಸನಗಣರೈವತ್ತು 
ಏಕಾದಶ ದಿವಾಕರರು (ಹಸಾರ. 6-೨. "ನವಬ್ರಹ್ಮ' ಪರಾ. 

[ ನವ, + ಪ್ರಜೇಶ] 

ನವಪ್ರತಿನಾರಾಯಣ (ನಾ). [ಜೈನ] ಆಯಾ ಕಾಲದಲ್ಲಿ ಆಯಾ 
ನಾರಾಯಣರಿಗೆ ವಿರೋಧಿಗಳಾದ ಒಂಬತ್ತು ಜನ ಪ್ರತಿವಾಸು 
ದೇವರು : ನವಪ್ರಕತಿನಾರಾಯಣರು , , . ಅವರ ಹೆಸರುಗಳಂ : - 
ಅಶ್ವಗ್ರೀವ. ೨. ತಾರತ. ೩. ಮೇರಕ. ೪. ನಿಶುಂಭ. ೫. ಮಧುಕೈಟಭ. 
೬. ಪ್ರಹ್ಲಾದ, ೭. ಬಲಿಸೇನ. ೮. ರಾವಣ. ೯. ಜರಾಸಂಧ (ಜೈನಧ. 
936). [ನವ್ಯ + ಪ್ರತಿನುರಾಯಣ] 

ನವಪ್ರಸೂತೆ (ನಾ). ೧. ಹೊಸತಾಗಿ ಹೆರಿಗೆಯಾದವಳು; ಹಸಿಬಾಣಂತಿ. 
೨. ಹೊಸದಾಗಿ ಕರು ಹಾಕಿದ ಹಸಂ ಅಥವಾ ಎಮ್ಮೊ ; ಎಳಗಂದಿ : 
“ಧೇನುಃ, ನವಪ್ರಸೂತಾ - ಈ ೨ ಎಳಗಂದಿ” (ಹಲಾಯು. ೪೫-೧೦೪). 

[ ಸಂ. ನವಪ್ರಸೂತಾ ] 

ನವಪ ಸೂನ (ನಾ). ಆಗ ತಾನೇ ಅರಳಿದ ಹೂವು: ನಾರಾಯಣನೊಂದ - 
ನವಪ್ರಸೂನಪರಿಮಳಕ್ಕೆಳಸುವೆಳದುಂಬಿಯ ಬಂಬಲಿಂ ಳಸ:ವಡೆದು 
(ಮಹಾನೇ. ೧೪-೧೬ ವ); ಎ ಇಹ ಎ2 
ಳೊಳಾಂತು ನವಪ್ರಸೂನಮಂ ಮಗಮಗಿಪಂದದಿಂ ತುಜುಬಿ ಬಂದಳ್‌ 
(ನಳಹಂ. ೬೪೪). [ನವ್ಯ + ಪ್ರಸೂನ] 

ನವಬಂಧ (ನಾ). ಎ ನವನೋಕಷಾಯಂ : ನವನೋಕಷಾಯ ಷಟ್ಕರ್ಮ 
ಮುಮಂ ಘಾತಿಸಿ ಪುಂವೇದಾದಿ ನವಬಂಧಮುಮಂ ... ಕೆಡಿಸಿ (ಆದಿಪು. 

[ ನವ್ಮ * ಬಂಧ) 


ಆ ಸಭಾಮಧ ್ಯೈದೊಳು 
ರುಗರುಗಿಸಿವೊಪ್ಪುಶಿಹ 


೧೦-೧೪ ವ). 


೪೪೦೮ 


28 


96 


48 


ನವಮತಿ 


ನವಬತ್ತು 'ನೌಬತ್ತು' ನೋ. 

ನವಬ್ರಹ್ಮ (ನಾ). ಭೃಗು, ಪುಲಸ್ತ್ಯ, ಪುಲಹ, ಕ್ರತು, ಅಂಗಿರಸ, 
ಮರೀಚಿ, ದಕ್ಷ, ಅತ್ರಿ ಮತ್ತು ವಸಿಷ್ಠರೆಂಬ ' ಒಂಬತ್ತು ಜನ 
ಬ್ರಹ್ಮನ ಮಾನಸಪುತ್ರರಂ ; ೪ ಬ್ರಹ್ಮ "ನ ಮಕ್ಕಳಾದ ಇವರಿಗೂ 
ಬ್ರಹ್ಮನಂತೆ ಸೃಷ್ಟಿ ಶಕ್ತಿಯಿತ್ತು : ಈ ನವಬ್ರಹ್ಮರೊಳಗಭಿವ್ಯಕ್ತಮಾದ 
ಪರಮೇಶ್ವರ ಸೃಷ್ಟಿಶಕ್ತಿಯೇ ಪ್ರಪಂಚಕಲ್ಪನೆಗೆ ಕಾರಣಮಾದುದೆಂದು 
ತಿಳಿಯಲ್ವೇಳ್ಳುಂ (ವಿವೇಕ. ೩೦೩): ನವಬ್ರಹ್ಮಾದಿಗಳಲ್ಲಿ ಮುಖ್ಯನೆನಿಪಾ 
ದಕ್ಷಂ . . . ಮಾಡುವುದೊಂದುತ್ಯಟ ಧರ್ಮಯಾಗದೊದವಂ 
ಕೊಂಡಾಡಲೇಂ ಸಾಧ್ಯಮೇ (ನನ್ನಡಾ. ೬-೯೪) ; ಆ ಬ್ರಹ್ಮನಿಂದ "ಭೃಗು 
ಮೊದಲಾದ ನವಬ್ರಹ್ಮರೂ ಅಷ್ಟದಿಕ್ಸಾಲಕರೂ ಒಗೆದರು 
(ಸಕವೈ. ೬). [ನವ * ಬ್ರಹ್ಮ] 

ನವಭಾಗ (ನಾ). ಒಂಬತ್ತೂ ಭಾಗ,-ಚೊರಂ: ಕುವರರ ಮದುವೆ 
ಯೊ ಳ್ಬಾಗಿಲುದಡೆದಾಗ ಕುವರಿಯರ್ಗಿತ್ತ ಭೂತಳವ ಹವಣಿಸಿ ಮಧ್ಯಖಂಡದ 
ಹತ್ತು ಭಾಗದೊಲ್ಬವಭಾಗವುಳಿದೊಂದು ಹೋಯ್ತು  (ಛರಣೆ. ೪೪-೨೮). 

[ನವ + ಭಾಗ] 

ನವಭಾರತ (ನಾ). ಹೊಸ ಸ್ವರೂಪ ಪಡೆದ ಭಾರತದೇಶ ; ಸ್ವತಂತ್ರ 
ಭಾರತ : ನಾನಳಿವೆ, ನೀನಳಿವೆ, ನಮ್ಮೆಲುಬುಗಳ ಮೇಲೆ ಮೂಡುವುದು, 
ಮೂಡುವುದು ನವಭಾರತದ ಲೀಲೆ! (ಪಾಂಠಜ. ೩-೦೨). p ಅನೇಕ 


ವರ್ಷಗಳು ದಾಸ್ಯವನ್ನು ಅನಂಭವಿಸಿದ್ದು, ಸ್ವಾತಂತ್ರ್ಯವನ್ನು 
ಅಪೇಕ್ಷಿಸಿದ ಂಥ ಕವಿಯ ಕಲ್ಪನೆಯ ಭಾ ರತ. [ನವ್ಯ * ಭಾರತ] 
ನವಭೂತಭಾಷೆ (ನಾ). ೧. ನವೀನವಾದ ಪೈಶಾಚಿಕಭಾಷೆ. 


೨. (ಸಾಮಾನ್ಯ ರಿಗೆ ತಿಳಿಯದ) ಭೂತಗಳ ಭಾಷೆ. ೧,೨: 
ನವಭೂತಭಾಷೆಯಿಂ ಕುಟುಪುವೇಟು ತಾಮಡ್ಡಗವಿತೆಯಂ ಮಾಡಿ 
ಮಹಾವ್ಯವಸಾಯಂಗೆಯ್ಯ ಮರುಳ್ಗವಿಗಳ್ತಾವೇಂ ಗುಣಾಢ್ಕರಂ ಮಸುಳಿ 
ಸರೇ (ಗದಾಯು. ೪-೪೧). [ ನವ್ವ * ಭೂತ * ಭಾಷೆ) 

ನವಮ (ಗು). ಒಂಬತ್ತನೆಯ : ಅಮರಾಧಿರಾಜ ಹುತವಹ ಯಮ 
ನೈಯತ ವರುಣ ವಾಯು ಯಕ್ಷೇಶಾನ ಕ್ರಮದಿನವರೆಣ್ಬರಂತುತ್ತಮನೈ 
ನೀಂ ನವಮಲೋಕಪಾಳನೆ ಅವರೊಳ್‌ (ಕವಿರಾ. ೩-೯೬) ; ನವಮ 
ಜನಾಧೀಶ್ವರನಂ . . . ಅಭಿವರ್ಣಿಸುವೆಂ (ಜಾಧಪು. ೧೬-೩೯೦) ; ಸಪ್ತಕ, 
ಅಷ್ಟಕ, ನವಮ, ದಶಮ _. ಎಂದು ಪ್ರತ್ಯಯಂ ಪತ್ತಲೊಡಂ - ಎಲ್ಲಕ್ಕಂ 
ವಿಭಕ್ತಿಯಂ ಪತ್ತಿಸುವುದು (ಕಮದ. ೮೨ ಪ್ರಯೋ). (ಸಂ.] 

ನವಮಂಡನ (ನಾ). ಹೊಸ ಆಭರಣ ; ಹೊಸ ಬಗೆಯ ಅಲಂಕಾರ : 
ಭವನತನು ಭಾಳಮಂಡದ ನವಮಂಡನದಿಂದಮೊಪ್ಪೆ ನಯನದ್ವಯದಿಂ ತವೆ 
ನೋಡಲ್‌ ನೆಣಿಯದೆ. ನಯನವಿಹ್ವಲಂ ಹರಿ ಸಹಸ್ರಲೋಚನನಾದಂ 
(ಕಾಂತಿಪು. ೦೦-೬೦). .[ ನವ್ಯ * ಮಂಡನ] 

ನವಮಣಿ (ನಾ). ಎ ನವರತ್ನ ೧: ನವಮಣಿಗಣರುಚಿಯಿಂ ಮಿಣುಗುವ 
ಕೂಟಾಟೋಪಮಂ ವಿಮಾನಮನವರುತ್ತ ವದಿಂದಂದೇಟ್‌ಮೆನಲ್‌ ದಿವಿಜ 
ಕುಮಾರಾಭನೇಜಕ ನಭದಿಂ ಬಂದರ್‌ (ನೇಮಿಪು. ೩-೦೯೪) ; ನವಮಣಿ 
ಮರೀಚಿಮಂಜರಿ ಕವಿದು ಪೊನಲ್ವರಿದುದೆಂಬಿನಂ ... ಜಲಜಲಿಸಿ ಪರಿವ 
ಬರಿವೊನಲೆಸೆಗುಂ (ವರ್ಧಪು. ೧೦-೧೪) ; ನವಮಣಿಮೇಖಲಾನ್ವಿತ ಸುಮೇ 


ರುಷೊ ತಾನೆನೆ ದೇವತಾಕೃತಿಪ್ರವಿದಿತನಂದಿಮುದ್ರೆಯದು ಶೋಭಿಸೆ 
(ಹಾಲಾಸ್ಕ- ೪-೧೬-೫೩). [ನವ್ಯ + ಮಣಿ) 
ನವಮತಿ (ನಾ). ಹೊಸದಾಗಿ ಆಲೋಚಿಸಂವ ಬುದ್ಧಿ ; ಪ್ರತಿಭೆ: 


ನವಮತಿಯಿಲ್ಲದ. ಕುಕವಿಯ ಕವಿತೆಯವೋಲ್‌ ಮಾಂದ್ಯಮಾಯ್ತು ಪದ 
ಎನ್ಮಾಸಂ ಯುವತಿಗೆ ಮಹಿಮೋನ್ನತಿ ಮೇರುವೆನಿಪ್ಪಾ ಗರ್ಭದರ್ಭಕನ 
ಗೌರವದಿಂ (ಕುಸುಮಾ. ೫-೧೬). [ ನವಃ * ಮತಿ] 


ನವದುರ್ಕ್ಷ 


ನವಮರ್ಕ್ಷ (ನಾ). ೧. [ಜ್ಯೋತಿ] ಒಂಬತ್ತನೆಯ ರಾಶಿ. ೨. ಒಂಬತ್ತ 
ನೆಯಂ ಸ್ಥಾನ : ರವಿ ಲಗ್ನಾವಸಥಕ್ಕೆ ಷಷ್ಮಗೃಹದೊಳ್‌ ನಿಂದಂದಖಲ್ಕಂ 
« - - ನವಮರ್ಷ್ಷಸ್ಥಿತನಾಗೆ ಪುತ್ರ ಸುಖವಿತ್ತೋಪೇತನನ್ಕುಂ ನರಂ (ಪಾತತಿ. 


೧-4. [ ನವಮ + ಯಕ್ಷ] 
ನವಮಲ್ಲಿಕೆ (ನಾ). ಒಂದು ಬಗೆಯ ಮಲ್ಲಿಗೆ ಬಳ್ಳಿ ಮತಂ, ಅದರ 
ಹೂವು :  ನವಮಲ್ಲಿಸಾಚಯಕರಲ್ಲೊಂಪಂ ಲಸತ್ಪಾಟಲಾವನಿಜಕ್ಕಾಗೆ 


ಪಕುಳಿರುವಮುದಿತಂ ಬಂದೊಪ್ಪುಗುಂ ಮಾಧವಂ (ಯಾಡನಂ. ೪-೮೦). 
[ ಸಂ. ನವಮಲ್ಲಿಕಾ) 
ನವಮಲ್ಲಿಗೆ (ನಾ). ಎ ನವವಂಲಲ್ಲಿಕೆ': ನವಮಲ್ಲಿಗೆ, ಹಂಬುಮಲ್ಲಿಗೆ (ಮ್ಮಕಗಿ. 
೪೬-೯೩೨), [ ಆ ಸಂ. ನವಮಲ್ಲಿಕಾ) 
ನವಮಾಂಕ (ನಾ). ಒಂಬತ್ತರ ಅಂಕಿ: ಆಲೆನ್‌ರಾಸ್‌ ಹರಪ್ಪ ಮೂಲಭಾಷೆ 
ಪುರಾತನ ದ್ರಾವಿಡ ಅಥವಾ ಮುಂಡ ಅಥವಾ ಬುರುಷಸ್ಥಿ ಆಗಿರಲಾರ 
ದೆಂದು, ನವಮಾಂಕ ಪ್ರಧಾನವಾಗಿರುವದರಿಂದ ಬಹುಶಃ ಪುರ;ತನ 
ಇಂಡೋನೀಷಿಯನ್ನೆಂದು ಊಹಿಸಿರುವರು (ಛಾರದ. ೧೬). 
[ ನವಮ + ಅಂಕ, ] 
ನವಮಾಲಿಕಾಲತೆ (ನಾ). ಇರುವಂತಿಯ ಬಳ್ಳಿ ; ನವಮಲ್ಲಿಕೆಯ ಬಳ್ಳಿ : 
ರತಿಯ ಮದನನ ಮದುವೆಯೊಳ್‌ ಪೊಸಯಿಸಿದ ಪಸುರ್ವಂದರಂತೆ ಮಿಸುಪ 
ಮೃದ್ವೀಕಾಲತೆಯ ನಾಗಲತೆಯ ನವಮಾಲಿಕ.ಲತೆಯ ... ವಿಚಕಿಳಲತೆಯ 
ಮಂಡವಂಗಳುಂ ಮನೋಹರಂಗಳಿನಿಸಿರ್ದುವು (ಡಂದ್ರ ಪು. ೧-೧೦೬). 
[ ಸಂ. ನವಮಾಲಿಕಾಲತಾ] 


ನವಮಾಲಿಕೆ (ನು). ಮಲ್ಲಿಗೆಯಲ್ಲಿ ಒಂದು ಬಗೆ; ಇರಂವಂತಿಗೆ ; 
“ಸಪ್ತಳಾ, ನವಮಾಲಿಕಾ - ಈ ೨ ಇರುವಂತಿ” (ಹಲಾಯಂ. ೩೮-೩೪) ; 


ನಾಗವಲ್ಲಿ ನವಮಾಲಿಕೆಯ ೦ ರಂಜಿಪ ಕುಂದ ರದಂಬಂ ಮಂಜುಳದುದ್ಯಾನ 
ವನದೊಳಿರ್ಪವು ಪೆಂಪಿಂ (ಹಮ್ಮಾರ. ೪.08). [ ಸಂ. ನವಮಾಲಿಕಾ] 

ನವಮಾಸ (ನಾ). ಒಂಬತ್ತು ತಿಂಗಳು: ನವಮಾಸ ವಿರಾಮದೊಳಬ್ಬವದನೆ 
. *.* ಪಡೆದಳ್ಸುರೂಪವಶಿಯಂ ಸುತೆಯಂ (ಸುಕುಮಾ. ೩-೪೪); ನವಮಾಸಂ 
ತೀವಿ ದೇವಕಿ ಬೆಸಲೆಯಪ್ಪುದನಅಸಿದುಂ (ಜಗವಿ. 3-೩೩ ವು: ನವಮಾಸಂ 
ನೆಅ₹್‌ ತೀವೆ ದೇವಿ ಪಡೆದಳ್‌ ಪೂರ್ವಾಶೆ.-ಖಾದಿತ್ಯನಂ (ಪುಣ್ಕಾಸ್ತ. ೮-೮೧) ; 
ಹೊತ್ತು ನವಮಾಸ ಪರ್ಯಂತ ಗರ್ಭದ . ಸಲಹಿದಾ ತಾಯ್ತುಂದೆ 
ಹೊತ್ತುಗಳೆವರಲ್ಲದೆ ಬೆನ್ನತ್ತಿ ಬಹರೆ (ಕನಕ. ೭೦-೧) ; ಬಸಿರು ತುಂಬಲು 
ಹಸುರುಡಿಗೆಯನುಟ್ಟೆಂದು ವನವಾಸ ನನಮಾಸ ತೀರಿಸುವೆ (ನಾದಲೀ. 

[ ನವ, * ಮಾಸ್ಕ? 

ನವಮಿ (ನಾ). ೧. ಚಾಂದ್ರಮಾನ ಪಕ್ಷದ ಒಂಬತ್ತನೆಯ ದಿನ ; ಬರೆ 
ಚೈತ್ರಕೃಷ್ಣಪಕ್ಷಂ ದೊರೆಕೊಳೆ ನವಮಿಯೊಳಮುತ್ತರಾಷಾಢಂ (ಆದಿಪು. 
೯-೬೯); ಅಷ್ಟಮಿ ನವಮಿ ಎಂಬ ಕಲ್ಪಿತವೇಕೋ ಶರಣಂಗೆ (ಬಸವ. ೬೨೦); 
ಆ ಪಕ್ಷಂಗಳೊಳಗೆ ಅಗ್ನಿಯೇ ದೇವತೆಯಾಗುಳ್ಳ ಪಾಡ್ಕ . . . ದುರ್ಗಿಯಧಿ 
ದೇವತೆಯಾದ ನವಮಿ (ವಿವೇಕ. ೩೪೦). ೨. ಒಂದು ಸಂಖ್ಯೆ; ಒಂಬತ್ತು: 
ಒಬ್ಬನಿಂಗೆಂ ಟು ಮತ್ತೊಬ್ಬಗಂ ನವಮಿ ಮತ್ತೊಬ್ಬಗಂ ಪತ್ತರಿಂದ ಬಿಲ್ಲು 
ಗಳ್‌ ರಂಕರಿಸಿ (ತುರಂಗ. ೫೧-೪೮). [ಸ0. ನವಮಾ] 

ನವಮಾವಾಸರ (ನಾ). ನವಮಿಯ ದಿನ,-ತಿಥಿ: ಬರೆ ಚೈತ್ರಂ ಕೃಷ್ಣ 
ಪಕ್ಷಂ ದೊರೆಕೊಳೆ ನವವಿಹಿವಾಸರಂ ಪೊರ್ದೆ . . . ಪುತ್ರನಂ ಪೆತ್ತಳಾಗಳ್‌ 
(ಆದಿಪು. ೭-೩೬). (%.] 

ನವಮೇಘ (ನಾ). ಹೊಸ ಮೋಡ ; ನವಮೇಘಧ್ವನಿ ಪುಷ್ಕರಧ್ವನಿ 
ತರೆತ್ತಾರಾಳಿ  ಪ್ರುಷ್ಟೋಪಹಾರವಿಳಾಸಂ ರುಚಿರಾಂಬುದಂ ಯವನಿಕಾ 
ವಿನ್ಯಾಸಮಾದಲ್ಲಿ . . . ವಿಯದ್ರಂಗದೊಳೆಂದದೇಂ ನಲಿದುದೋ ವಿದ್ಯುನ್ನಟೀ 
ನರ್ತನಂ (ಆದಿಪು. ನವಮೇಘಧ್ವನಿ ಧೀರತೂರ್ಯನಿನದಂ 


೪೦-೨೨). 


೬-೭೨) ; 


೪೪೧೯ 


೩0 


18 


90 


40 


ನವರಂಗ 


ಭೋರೆಂಬಿನಂ . ರಾಜಸೂಯಮಖಮಂ ಬೇಳ್ತಂ ಮಹೀಪಾಲಕಂ 
(ಆಗವಿ. ೧೭-೧೨). [ನವ್ಯ +೬ ಮೇಘ] 

ನವಮೇಘಮಾಲಿಕೆ (ನಾ). ಮಳೆಗಾಲದ ಮೊದಲಲ್ಲಿ ಕಾಣಿಸಿಕೊಳ್ಳುವ 
ಮೋಡಗಳ ಸಾಲು: ಬಾನೊಳು ಕವಿದಿದೆ ನವಮೇಘಮಾಲಿಕೆ ದೂರ 
ದೊಳಿರುವಳು ಕಾಂತೆ (ಇಂಡಾಪ. ೧೦೬೦-೮೮). [ನವಮೇಘ + ಮಾಲಿಕೆ] 

ನವಯವ್ವನ (ನಾ). ಇ ನವಯೌವನ ೧: ಅಂತು ಸುದರ್ಶನಂ ನವಯವ್ವನ 
ಪ್ರಾಪ್ತನಾಗಿ (ಪುಣ್ಕಾಸ್ತು. ೫-೧೬ ವ), ನವ್ಯ ೬ ಯವ್ವನ] 

ನವಯವ್ಹನೆ (ನಾ). ಹೊಸ ಪ್ರಾಯದವಳಂ; ತುಂಬಂಹರೆಯದವಳು : 
“ಏಲುಂಜವ್ವನೆಯೆಂದು ನವಯ (ಪಾಕಾಂ. ಯಾ]ವ್ವನೆ” (ಕರಸಾ. ೧೮-೩೭೩). 

[ ನವ, + ಯವ್ವನೆ ( £ಜವ್ವನೆ) ] 

ನವಯುವ (ನಾ). ಹೊಸ ಹರೆಯದವನಂ ; ನವಯಂವಕ : ನವಯುವ 
ನೀತನೊಳ ನೆರೆದುವಂದುಪವಾಂತಲವಂಗಪುಷ್ಟವತ್ಸ ವನವಿದಾರ್ಯಘರ್ಮ 
ಲವೆಯಾಗಿ ವಿಹಾರಿಸು ವಾರ್ಧಿತೀರದೊಳೀ  (ಶಾಂತಿಪು. ೩-೧೩೫) ; 
ನವಯುವನಾದನೀಸಮಯದೊಳ್ಳಿನನಂ ವಶವರ್ತಿಯಾಗಿ ಮಾಡುವೆಂ . . . 
ಎಂದು ಮನ್ಮಥನೃಪಂ ನಿಜಮೋಹನಮಂತ್ರದೇವತಾನಿವಹಮನಟ್ಟಿದಂದ 
ದೊಳೆ ಕಣ್ಣೆಸೆದರ್‌ ನರೆಪಾಳಪುತ್ರಿಯರ್‌ (ಶಾರ್ಶ್ಮಪು. ೦೫-೩೯). 

[ ಸಂ. ನವಯುವನ* ] 

ನವಯುವಕ (ನಾ). ಎ ನವಯೌವನ ೨: ಚೀಣದ ನವಯುವಕರು 

ನಮ್ಮವರಂತೆಯೆ ಪಾಶ್ಚ್ಯಾತ್ಮ ಶಿಕ್ಷಣವನ್ನು ಹೊಂದಿದ್ದರು (ಜಗಸೆಂ. 11, ೧೦)- 
[ನವ್ಯ + ಯುವಕ] 

ನವಯುವತಿ (ನಾ). ನವಯವ್ವನೆ :  ನವಯುವತೀಲೋಚನದ್ಯುತಿ 
ಧವಳಿಸೆ (ಪಾರ್ಕೃಪು. ೨-೭). [ನವ್ಯ * ಯುವತಿ) 

ನವಯೌವನ (ನಾ). ೧. ಹೊಸ ಹರೆಯ; ನವತಾರುಣ್ಯ : ಮಗಳ್‌ 
ಶ್ರೀಮತಿಯೆಂಬಳಾಗಿ ನವಯೌವನಲಕ್ಷ್ಮಿಯನೆಯ್ದೆ ತಾಳ್ತಿದಳ್‌ (ಅದಿಪು. 
೩-೧೮); ನವಯೌವನದೂಳ* ಗುಣದೋಷವಿಚಾರಮನಿಂತು ಮಾಡಲೀಯದ 
ಭಾವೋದ್ಭವನಿಂ ಪರವಶೆಯಾದೆಂ (ಕಾದಂಪೂ. ೭೪೩) ; ಶಿವಪೂಜೆಗೆ ನವ 
ಯೌವನಮಾದಂತುನ್ಮತ್ತಪಂಚವಿಂಶತಿಪಾಯಮಾಗಿ (ನಂಬಿರೆ. 
೨. ಪ್ರಾಯಕ್ಕೆ ಬಂದವನಂ; ನವಯಂ:ವಕ : ನವಯೌವನನಾದಂದು 
ಮಗಂಗೆ ಮದುವೆಯಂ ಮಾಡುವಮೆಂದು , , . ಪಾರ್ವನ ಕೂಸಂ ಬೇಡಿ 
ಪಡೆದು (ಜೀವಸಂ. ೩೭-೨೨ ವ) ; ನವಯೌವನನಾದ ತನೂಭವನಂ ಕಂಡಶ್ವ 
ಸೇನನರಪಶಿ ಪರಮೋತ್ಸವದಿಂ ವಿವಾಹಮಂ ಮಾಡುವೆನೆಂದು ನಿರೀಕ್ಷಿಸಲ್ಕೆ 
ನೃಪಕನ್ನೆಯರಂ (ಪಾರ್ಶ್ವಪು. ೧೫-೩೨). [ ನವ್ಯ + ಯೌವನ] 

ನವಯಾೌವನಾಂಕ (ನಾ). - ನವಯೌವನ ೨; ನವಯೌವನಾಂಕನತಶಿ 
ಸೌಂದರ್ಯಾನ್ವಿತಂ ರಂಜಸಂಕುಳದೊಳ್ಳೇಅೌದ ನೀಜನೈತರುತಮಿರ್ಪಂ 
ನೋಡಲೇಳ" (ರಾಜಕೀ. ೭೨೦೩) : ನವಯೌವನಾಂಕನಂ ಮಾನವನೂತನ 
ಕಾಮನಂ .. ಈಗಳ್‌ ತಂದೊಡಗೂಡಿಸದಿರ್ದೊಡೆ ಮುಂದೇವೆಮ್ಮದಸು 
ಗಳ್‌ ಶರೀರದೊಳಿರದು (ಯಾದಜಂ, ೩-೩೧). [ ನವಯೌವನ 4 ಅಂ] 

ನವಯೌವನೆ (ನಾ). ಎ ನವಯಂವ್ವನೆ : ನವಯೌವನೆಯರ್‌ ಲಾವಣ್ಯವತಿ 
ಯರಟ್‌ದದ್ರಿಧರನ ಮನಮಂ (ಆಗವಿ. 3-೧೨): ಯಕ್ಷದೇವತೆ ವರಾಂಗನ 
ಪುರುಷವ್ರತದಳವನಾರಯ್ವೆ ನೆಂದ. ನವಯೌವನೆಯಪ್ಪ ಕುಮಾರಿಯಾಗಿ 
ಬಂದಿದಿರೊಳ್‌ ನಿಂತು (ಜೀವಸಂ. ೫೩-೩೩ ವ). [ ಸಂ. ನವಯೌವನಾ] 

ನವರಂಗ (ನಾ). [ಶಿಲ್ಪಶಾ] ದೇವಸ್ಥಾನದಲ್ಲಿ ಗರ್ಭಗುಡಿಯ ಎದುರಿ 
ನಲ್ಲಿ ಸುಕನಾಸಿಯ ಮುಂಭಾಗದಲ್ಲಿ ನೃತ್ಯಗೀತಾದಿ ರಂಗಭೋಗ 
ಕ್ಕಾಗಿ ಕಟ್ಟುವ ಒಂಬತ್ತೂ ಅಂಕಣದ ವಂಂಟಪ : ಕೂಡಿದ ಸುರ 
ತರುಣೀಜನಮಾಡುವ ನವರಂಗನರ್ತನಂಗಳಿಂ (ಮಹಾನೇ. ೦೬-೩೨); 
ನಾನಾ ರತುನಕಾಂತಿ ನವರಂಗ ಬಲಿಯಾಗಿ (ವಾದಿಕೀ. ೪೪-೧) ; ನವರಂಗ; 


೧೦-೩). 


ನವರಂಗಮಂಡಪ 


ಇದು ಸುಕನಾಸಿಯ ಮುಂಭುೂಗದಲ್ಲಿ ಸಾಧಾರಣವಾಗಿ ಒಂಭತ್ತು ಅಂಕಣದ 
ಮಂಟಪ (ಮೈವಾಸ್ತು. ೩೪) ; ಚಂದ್ರಪ್ರಭಾ ಬಸದಿಯು ಒಂದು ಗರ್ಭಗೃಹ, 


ಸುಖನಾಸಿ, ನವರಂಗ ಮತ್ತು ಮಂಟಪ--ಇವುಗಳಿಂದ ಕೂಡಿ . , .| 


ಚಂದ್ರಪ್ರಭನ ವಿಗ್ರಹವನ್ನು ಹೊಂದಿದೆ (ಭಾರದ, ೩೦೪). 
[ ನವ, + ರಂಗ] 

ನವರಂಗಮಂಡಪ (ನಾ). ಎ ನವರಂಗ : ಗರ್ಭಗುಡಿಯ ಮುಂದೆ ನವರಂಗ 
ಮಂಡಪಕ್ಕೆ ಬರುವಂತೆ ವಿಭಾಗಿಸದೆ ಇದ್ದ ಸುಕನಾಸಿಯು ಇದ್ದಿತು 
(ಹೆೊಯ್ಕುವಾ. ೨೧). [ ನವರಂಗ * ಮಂಡಪ) 

ನವರಂಧ್ರ (ನಾ). ಎ ನವದ್ವಾರ ೨: ನವರಂಧ್ರಮೆಂಬ ಕನ್ನಂ ಸವೆದಿರಲ್‌ 

ಜವನೆಂಬಾಅಡಿಗಳ್ಳೆಂ ತವಕದಿನಸುವೆಂಬ ವಸುವನೊಯ್ಯದೆ 

ಮಾಣಂ (ಧರ್ಮನಾ. ೫-೮೭) ; ಮಾಸವೈದಾಅಜಲಿ ನಖರೋಮ ನವರಂಧ್ರ 
(ಪುರಂದ. ೦-೦೫೨-೩), [ನವ * ರಂಧ್ರ) 

ನವರಕ್ತ (ನಾ). - ನವಲೋಹಿತ : ನವರಕ್ತರಕ್ತವಸ್ತಂ ನವಾಂತ್ರ 
ಯೆಜ್ಞೋಪವೀತಮೆಸೆಯೆ  ಪಿಶಾಚಾನಿವಹೆಮನಡಗುಣಿಮೆಂದು ನವ 
ವೇದಮಂ ಪೇಟ್ವರಲ್ಲಿ ರಕ್ಕಸಪಾರ್ವ೦್‌ (ಗದಾಯು. ೪-೩೯).[ನವ್ಯ + ರಕ್ತ) 

ನವರಕ್ತತೆ (ನಾ). ಆಗ ತಾನೇ ಮೂಡಿದ ಕೆಂಬಣ್ಣ : ಹೊಸ ಕೆಂಪು: 
ಹೆಲಚಕ್ರಾಂಕುಶರೇಖಾ ವಿಲಸಿತಪದತಳಕೆ ಮಾಡೆ ನವರ[ಪಾಣಜ. ಪುನರು] 
ಕ್ರತೆಯಂ ಹೆಲಚಕ್ರಾಂಕುಶ ಕುರುಕುಲತಿಲಕಂ ಕುಸಿಕುಸಿದು ಮೆಲ್ಲಮೆಲ್ಲನೆ 
ನಡೆದಂ (ಗದಾಯು. ೪-೦೭). [ಸಂ. ನವರತ್ತತಾ] 

ನವರತುನ (ನಾ). ಎ ನವರತ್ನ ೧: ಅಡರಿದನು ನವರತುನಮಯ ರಥವ 
(ಕುವ್ಯಾದ್ರೋ. ೪-೫೧). [ ನವರತ್ನ] 

ನವರತ್ನ (ನಾ). ೧. ವಜ್ರ, ವೈಡೂರ್ಯ, ಗೋಮೇಧಕ, ಪುಷ್ಯ 
ರಾಗ, ನೀಲ. ಮರಕತ, ಮಾಣಿಕ್ಯ, ಹವಳ ಮತ್ತು ಮಂತ್ತು ಎಂಬ 
ಒಂಬತ್ತು ಬೆಲೆಬಾಳುವ ವಂಣಿಗಳಂ : ನವರತ್ನಂ ಕರಿ ವಾಜಿ ಕಲ್ಪತರು 
ದೇವಸ್ಟ್ರೀಜನಂ ಲಕ್ಷ್ಮಿಯೆಂಬಿವಣುತ್ಪತ್ತಿಗೆ ಮುಖ್ಯಮಾದುದು . , 
ದೇವದಾನವರಿಂದಾದ ಮಹಂಸಮುದ್ರಮಥನಂ (ಮಲ್ಲಿಪು. ೦೨-೧೫೫) ; 
ನವರತ್ನದ ಪಂಜರದೊಳ್‌ ದಿವಿಜಶರಾಸನದ ಮಜಯನಿರಿಸಿದವೊಲ್‌ 
ಸುತ್ತುವ ಸೋಗೆಯ ಸುತ್ತಿನೊಳಾಡುವ ಕೇಕಿಯ ಭಂಗಿ ಲೋಕಮಂ 
ಸೋಲಿಸುಗುಂ (ಯಶೋಜಿ. ೩-೩೭) ; ನವರತ್ನದ ಮನೆಯಂ ಕನ್ನವಿಕ್ಕಿ 
ಮಾಣಿಕವನುಯ್ವ ಪದದೆೊಳ್‌ 'ಕಾದಿರ್ದವರಟಾದು ಪಿಡಿದು (ದಶಕು. 
8-೩೧) : ಮುತ್ತು ಮಾಣಿಕ ನವರತ್ನದ ಕಿರಣಂಗಳ ಪ್ರಭೆಯ ಪ್ರಕಾಶ 
ವನುಳ್ಳುದು (ಸಿದ್ದೇವ. 4೨-63) ; ನವರತ್ನ ಕೆತ್ತಿಸಿದ ಸ್ವಾಮಿ ಎನ್ನ 
ಹೃದಯಮಂಟಪದಲ್ಲಿ ಸರ್ವಾಭರಣದಿಂದ ಪುರಂದರವಿಠಲನ ಕೂಡಿದೇನೆ 
(ಪುರಂದ- ೫-೩೨-೫); ನವರತ್ನದ ಸೌಧಂಗಳ ಸವಿವೆಳಗಾ ಪುರಮನೆಲ್ಲಮಾ 
ವರಿಸೆ (ಹಾಉಸ್ಕ. ೧-೪-೭೨). ೨. ವಿಕ್ರಮಾದಿತ್ಯಚಕ್ರವರ್ತಿಯ ಆಸ್ಥಾನ 
ದಲ್ಲಿದ್ದ ಒಂಬತ್ತು ಜನ ಪಂಡಿತರು; “ವಿಕ್ರಮಾದಿತ್ಯ ಚಕ್ರವರ್ತಿಯ 
ಆಸ್ಥಾನದಲ್ಲಿ ಇದ್ದ ರೆಂದು ಹೇಳಲಾಗುವ : ಧನ್ವಂತರಿ (ವೈದ್ಯ), 
ಕ್ಷಪಣಕ (ಫಲಜ್ಯೋತಿಷಿ), ಅಮರಸಿಂಹ (ಕೋಶಕಾರ), ಶಂಕು 
(ಭೂಮಾಪನಶಾಸ್ತ್ರಜ್ಞ), ವೇತಾಲಭಟ್ಟ (ವಂಂತ್ರಶಾಸ್ತ್ರಜ್ಞ), 
ಘಟಕರ್ಪರ (ಶಿಲ್ಪಶಾಸ್ತ್ರಜ್ಞ), ಕಾಲಿದಾಸ (ಕವಿ), ವರಾಹವಿಂಹಿರ 
(ಜ್ಯೋತಿಷಿ), ವರರಂಚಿ (ವೈಯಾಕರಣ) (ಜ್ಯೋತಿರ್ವಿಧಾಭರಣ ; 
ಆಪ್ಟೆ ; ಜಾತಿ. ೬೪)” (ಶ್ರೀವತ್ಯ ೩೬೭). [ ನವ, * ರತ್ನ). 

ನವರತ್ನಕೂಟ (ನಾ). ನವರತ್ನಗಳನ್ನು ಕಂಂದಣಿಸಿದ ಶಿಖರ: ಮುನ್ನಮೆ 
ಬಿಡೌಜನೆ ನಿರ್ಮಿಸುವೋಜೆಗೋಜನಾದುದನಲ್‌ಪುತ್ತು ಮಿರ್ಪುದನಿಶಂ 
ಕರುಮಾಡಮಮಾನುಷಕ್ರಿಯಾಸ್ಟದ ನವರತ್ನಕೂಟವಿಘಟದ್ರಸಚಿತ್ರ ವಿಚಿತ್ರ 
ಲೇಖೆಯಿಂ (ಕಂದ್ರಪು. ೦೦-೭೫). [ನವರತ್ನ * ಕೂಟ್ಯ) 


೪೪೧೦ 


85 


40 


ನವರಸ 


ನವರತ್ನಗಾಸೆ (ನಾ). ನವರತ್ನಗಳನ್ನು ಪೋಣಿಸಿದ ನಡುಕಟ್ಟು ; 
ನವರತ್ನಖಚಿತವಾದ ಒಡ್ಕಾಣ,-ಡಾಬು : ತೊಳಗುವ ನವರತ್ನ 
ಗಾಸೆಯ ಸರ್ವಾಂಗಕಳವಟ್ಟ ಮಣಿಭೂಷಣದ . . . ಮುದ್ದುಮೊಗದ 
ನರ್ತಕಿಯರು ಘಳಿಲನೆ ನಡೆತಂದರಾಗ (ಕಂನವಿ. ೮-೫೬), 

[ ನವರತ್ನ + ಕಾಸೆ] 

ನವರತ್ನಮಾಲಿಕೆ (ನಾ), ಎ ನವರತ್ನಮಾಲೆ ೨ : ಶ್ರದ್ಧೆಯಿಂದಿದನು ಈ 
ನವರತ್ನ ಮಾಲಿಕೆಯ ಶುದ್ಧಾತ್ಮರಾಗಿ ಪ್ರತಿದಿನದಲಿ ಕಂಥರದ ಮಧ್ಯದಲ್ಲಿರಿಸಿ 
(ಪುರಂದ. ಧಾ. ೩-೪-೯). [ನವರತ್ನ ೬ ಮೂಲಿಕೆ] 

ನವರತ್ನಮಾಲೆ (ನಾ). ೧. ನವರತ್ನಗಳಿಂದ ಕೂಡಿದ ಹಾರ : ಕೊರ 
ಲೊಳ್‌ ನವರತ್ನಮಾಲೆಯಂ ಬಾಲಕಿಯಿಕ್ಕಿದಳ೯ ನೃಪನ ನಲ್ಮೆಗೆ ತಾಂ 
ಮುಡಿಯಿಕ್ಕು ವಂದದಿಂ (ಮಹಾನೇ. ೫-೦೩) ; ನವರತ್ನಮಾಲಾಗುಣ- ಇವು 
ಸಕಲಪಾಪಸಮೂಹಗಳನ್ನೂ ಹೋಗಲಾಡಿಸುತ್ತ - . . ಖಾಸರೋಗ, 
ವಾತರೋಗ ಮುಂತಾದವುಗಳನ್ನೂ ಪರಿಹರಿಸುವ ಔಷಧವಾಗಿದೆ (ಸಕವೈ. 
೩೮), ಪಿ. ಒಂಬತ್ತು ಪದ್ಯಗಳ ಸಂಕಲನ, _-ಗಂಂಪು. ೧, ೨: 
ಪವಮಾನದೇವರ ಮಹಾತ್ಮೆಯಂ ವರ್ಣಿಸಿದ ನವರತ್ನ ಮಾಲೆ ಕಂಠದಲಿ 
ಸಂತತ ಧರಿಸಿದವರಿಗೆ ಸುಸೌಖ್ಯವನ್ನು ತವಕದಿಂದಿಶ್ತು (ಪುಕಂದ, ೧-೨೧೬-೪). 

[ ಸಂ. ನವರತ್ನಮಾಲಾ] 

ನವರತ್ನವಡೆ (ಕ್ರಿ). ನವರತ್ನಗಳಿಂದ ಕೂಡಿರು ; ನವರತ್ನಖಚಿತ 
ವಾಗಿರಂ : ಬಿಜುಗಾಳಿ ಬೀಸಲು ಮೃಡನಾಸ್ಕಾ ನದಿಂ ಸುರರು ಹೊಡೆ 
ಮಗ್ಗಿದರು ಗದ್ದುಗೆಯಿಂದೆ ನವರತ್ನವಡೆದ ಕಿರೀಟಗಳ ಮುಣ್‌ಯೆ 
(ಮೋಹತ. ೩೬-೫೮). [ ನವರತ್ನ ೬ ಪಡೆ] 

ನವರತ್ನವರ್ಣಪೂರ (ನಾ). ನವರತ್ನಗಳನ್ನೂ ಪೋಣಿಸಿದ ಕಂಬಳಿ: 
ನವರತ್ನ ವರ್ಣಪೂರಮನವಿರಳ ಕರ್ಪೂರಚೂರ್ಣಸಂಪಾದಿತರಂಗವಲಿ ವಿರಾ 
ಜಿತಮಂ . .. ಪಟಮಂಡಪಮಂ (ಚಂದ್ರ ಪು. ೧೩-೦೦೬). P “ಬಣ್ಣವುರ 
(ಸಂ) ವರ್ಣಪೂರ ಎನ್ನುತ್ತಾನೆ ಕೇಶಿರಾಜ ; ಅರ್ಥ ಅನಿರ್ದಿಷ್ಟ ; 
ಬಣ್ಣಬಣ್ಣದ ಜವಂಖಾನೆ, ನೆಲಕ್ಕೆ ಹಾಸುವ ಬಟ್ಟೆ ಎಂಬರ್ಥವಿರ 
ಬಹಂದಂ” (ಪಂಪದೀ. ೨೪೬). [ನವರತ್ನ * ವರ್ಣಪೂರ ] 

ನವರತ್ನವಿಲಾಸ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ನವರತ್ನ 
ವಿಲಾಸವು . . . ಸಾಯಂಕಾಲದಲ್ಲಿ ಹಾಡಲ್ಪಡುತ್ತದೆ (ಜತುಪ್ರ. ೦೩೭). 

[ಸಂ.7 

ನವರತ್ನವೃಷ್ಟಿ (ನಾ). ನವರತ್ನಗಳ ಮಳೆ : ಮಾಣಿಕದ ಮಳೆ ಮುತ್ತಿನ 
ಮಳೆ ಮೊದಲಾದ ನವರತ್ನವೃಷ್ಟಿಯಂ [ಶಿವಂ] ಕಆ್‌ದನೆಂಬರಿತೆ (ಬಸರ, 
9೨-೬೨), [ನವರತ್ನ + ವೃಷ್ಟಿ] 

ನವರತ್ನಾಭರಣ (ನಾ). ನವರತ್ನಗಳನ್ನು ಕುಂದಣಿಸಿದ ಒಡವೆ; ರತ್ನ 
ಖಚಿತವಾದ ಆಭರಣ : ನವರತ್ನಾಭ7ಣಪ್ರಭಾಪಟಳದೊಳ್ಳೈರ್ಮಲ್ಕ 
ಬೀಜಂ ತನುಚ್ಚ ೈವಿ ಸಂಪೂರ್ಣಸುಧಾಂಶುವಂ ಸುರಧನುಶ್ರೀಯಪ್ಪಿದಂತಾಗೆ 
(ಅನಂಪು. ೪-೪೨). [ನವರತ್ನ ೬ ಆಭರಣ] 

ನವರತ್ನೋಜ್ಞಲ (ಗು). ನವರತ್ನಗಳಿಂದ ಹೊ ಳೆಯುವ: ನವ 
ರತ್ನೋಜ್ಜ್ಚ್ವಲ ನೂಪುರಕ್ವಣಿತ ವಾಮಾವಾಮವಾವಾಂಭ್ರಪಲ್ಲವಸಂಘಟ್ಟ 
ನದಿಂ ತಳಿರ್ತಲರ್ದು . . . ಮೂವಡಿಗೆಂಪುವೀಟ್‌ದುದಶೋಕೂನೋಕಹಂ 
ಚೈತ್ರದೆೊಳ್‌ (ಜಗವಿ. ೧೪-೨೮). [ ನವರತ್ನ * ಉಜ್ವಲ] 

ನವರಸ (ನಾ). [ಕಾವ್ಯಮಾ] ಶೃಂಗಾರ, ಹಾಸ್ಯ, ಕರಂಣ, ರೌದ್ರ. 
ವೀರ, ಭಯಾನಕ, ಬೀಭತ್ಸ, ಅದ್ಭುತ ಮತ್ತೂ ಶಾಂತ .ಎಂಬ 
ಒಂಬತ್ತೂ ರಸಗಳಂ : “ಶೃಂಗಾರಂ ಭಯಂ ಶಾಂತಮದ್ಭುಳಂ ಬೀಭತ್ಸವಾ 
ಹಾಸ್ಕರೌದ್ರಮೆನಲು ವೀರಮೆನೆ ಕರುಣಮೆನೆ ನವರಸಮೆನಿಕ್ಕು” (ಮಂಗರಾ. 
೨೩-೨) ; ನಿರುಪಮನ ವರಸರಸಿಕತೆ ದೊರೆವೆತ್ತಿರೆ(ಸುಕುಮಾ. ೧-೩೮); 


ನವರಸಕನ್ನಡ 


ನೆವರಸಂಗಳೆಂದಭಿನವರಸಂಗಳಾಗಿ ನೆಗಟುತ್ತೂವಿ:ರೆ (ಜಗವಿ. 3೩೯ ವು; 
ನವರಸಮತಿಭಾವಾರ್ಥಂ ನವೀನಪದಭರಿತಮಿಂತಿದೆನೆ ಸತೃತಿಯಂ ತವೆ 
ಪೇಳ್ವುದು (ಗಿರಿಕ, ೧-30) ; ನವರಸೆರೀತಿಯಂ ತಿಳಿವ . . , ಮಹಾ-ವಿಗಳ 
ಪಾದಕಾನೆಅಗಿ ಬೇಳ್ಬೆನನಾರತಮಿಷ್ಟಸಿದ್ಧಿಯಂ  (ಯಾದಕಂ. ೧-೨೦). 
P ಕೆಲವು ವೇಳೆ "ರಸ' ಎಂಬ ಪದದ ಬೇರೆ ಬೇರೆ ಅರ್ಥಗಳನ್ನ 
ಬಳಸಿಕೊಂಡು ಶ್ಲೇಷಾರ್ಥದ ಪದ್ಯಗಳನ್ನು ಕವಿಗಳು ರಚಿಸಿರುವು 
ದುಂಟು. ಉದಾ : ಮಧುರತರ ನವರಸೋದರಭರಿತದಿಂದೆ ವಿಲಸಿತಮಾಗಿ 
ಸುಮನೋನುರಾಗದಿಂ ಪ್ರಚುರಮಾಗಿ . , ಚರಿಸುವ ಸುಲಲಿತ ಷಟ್ಟದಿ 
ಗಳೆಡೆವಿಡದೆ ರೋಂಕರಿಸದಿರ್ಪುವೆ (ಕೃಮಿಛಾ, 0-33). [ನವ್ಮ 4 ರಸ) 

ನವರಸಕನ್ನಡ (ನಾ). [ಸಂಗೀತ] ಒಂದು ರಂಗದ ಹೆಸರು ; ೨೮ನೆಯ 
ಮೇಳಕರ್ತ ಹರಿಕಾಂಬೋಧಿಯಲ್ಲಿ ಜನ್ಯ: ನವರಸತನ್ನಡದ "ನಿನ್ನುವಿನಾ' 
ಎಂಬ ಕೀರ್ತನೆಯನ್ನು ಅವಳು ವೀಣೆಯಲ್ಲಿ ಸೊಗಸಾಗಿ ನುಡಿಸಿದಳು 
(ರೂಢಿ). [ ೫0.7 

ನವರಸಗಾನ (ನಾ). ಶೃಂಗುರಾದಿ ನವರಸಗಳಿಂದ ಕೂಡಿದ ಹಾಡು, 
ಸಂಗೀತ : ನವರಸಗಾನವನಾಲಿಸಿ ಶಿವಮಣಿ ಕಪಿಲಾಜ್ಯಭಾಂಡಮಂ ತರ 
ದಿಂದಂದವನಿಪನೀಕ್ಷಿಸಿ (ಹವಾರ. 3-೯೬). [ನವರಸ + ಗಾನ್ಯ] 

ನವರಸದಂಬುಲ (ನಾ). ಹೊಸದಾದ ಹಾಗು ರಸಭರಿತವಾದ 
ತಾಂಬೂಲ : ಮನಮೊಲ್ಹೋಣುವೆನೆಂಬರ ಬಾಯ್ದೆ ಅಕಿಗಿನಿಯುಳ್ತುಂಬಿದ 
ನವರಸದಂಬುಲವೆ:ನೆ . . , ಸತ್ಯವಿತೆಯ ಸವಿವಾತು (ಜಖುಕಾ. ೦-೨೫). 

[ ನವ್ಮ + ರಸದಂಬುಲ 

ನವರಾತ್ರಿ (ನಾ). ಆಶ್ರೀಜಮಾಸ ಶುಕ್ಲಪಕ್ಷದ ಪಾಡ್ಯದಿಂದ ನವವಿಂಯ 
ವರೆಗಿನ ಒಂಬತ್ತು ದಿನಗಳು ಮತ್ತು ಆ ದಿನಗಳಲ್ಲಿ ಆಚರಿಸುವ 
(ವಿಜಯದಶಮಿಯಂದು ಕೊನೆಗೊಳ್ಳುವ) ಉತ್ಸವ, - ಹಬ್ಬ: 
ನವರಾತ್ರಿ, ಜಿನಮಹಿಮೆಯ ಮಾಡಿ ದಶಮಿಯ ದಿವಸದೊಳ*್‌ ಪಯಣ 
ವಪ್ಪುದಕೆ ಹವಣಿಸಿ (ಭರಣೆ. ೨೦-೧೬): ಈ ಪರಿಯಾಗಿ ನವರಾತ್ರಿಯ 
ಉತ್ಸವವು ಬೆಳೆಯಲು .. . ಪ ೈಫ್ವೀಸಾಮ್ರಾಜ್ಯವಂಗೈಯುತ್ತಿದ್ದರು 
(ಮಹಾವಂ. 1, ೨೬೧); ಕನ್ನಡದ ರಾಜ್ಯಲಕ್ಷ್ಮಿ ಯನು ಪೂಜಿಸುವ ನವರಾತ್ರಿ 
ಹಬ್ಬದಲಿ (ನವರಾ. ೨೦-೧೯). ಐ “ಶರನ್ನವರಾತ್ರಿ : ಆಶ್ವಯಂಜಶುಕ್ಷ 
ಪ್ರತಿಪನ್ನಿನದಿಂದ ನವಮಾ ತಿಥಿಯವರೆಗಿನ ಉತ್ಸವನ ಒಂಬತ್ತೂ 
ರಾತ್ರಿಗಳು. ಮೊದಲ ಮೂರಂರಾತ್ರಿ ಮಹಾಕಾಳಿಗೂ ಮಧ್ಯದ 
ಮೂರುರಾತ್ರಿ ಮಹಾಲಕ್ಷ್ಮಿಗೂ ಕೊನೆಯ ಮೂರುರಾತ್ರಿ ಮಹಾ 
ಸರಸ್ವತಿಗೂ ವಿಶೇಷಪೂಜಾರಾಧನೆ ಸಲ್ಲುತ್ತದೆ (ಸಾಂಖ್ಯ. ೭೧)” 
(ಶ್ರೀವತ್ತ. ೩೭೬). (ನವ, 4 ರಾತಿ] 

ನವರಾತ್ರೆ (ನಾ). - ನವರಾತ್ರಿ: ತಿರುವೆಂಗಳನಾಥಸ್ವಾಮಿಖುವರಿಗೆ 
ಮಹಾನವವಿ) ನವರತ್ರೆಸೇವೆಗೆ. , . ಕೊಟ್ಟ ಪುದಿವಟು (ಎಕ. Iv (೫), 
ಎಳಂದೂ. ೦೯೬-೧೧; 1667); ನವರಾತ್ರೆಯ ಮಧ್ಯ ಶಿವರಾತ್ರೆ 
ಬಂದೀತೆ? (ಗಾದೆ); ನವವಹಸ ತುಂಬಿದ ಮೇಲೆ ನವರಾತ್ರೆ ಆಗಲಿ ಅದರೆ 
ನಿಂತೀತೆ? (ಗಾಡಿ. [ಸಂ. ನವರುತ್ರ] 

ನವರಾಶಿಕ (ನಾ). [ಗಣಿತ] ಒಂಬತ್ತು ರಾಶಿಗಳಿಂದ ಲೆಕ್ಕಮಾಡುವ 
ಒಂದು ವಿಧಾನ : ರಾಜಾದಿತ್ಯದ ಗಣಿತದಲ್ಲಿ ತ್ರಯಿರಾಶಿಕ. ಬೆಸ್ತ ತ್ರಯಿ 
ರಾಶಿಸ, ಪಂಚರಾಶಿಕ, ಜಿಸ್ತಪಂಚರಾಶಿಕ, [ಸಪ್ತರಾಶಿಕ, ಬೆಸ್ತ ಸಪ್ತರಾಶಿಕ, 
ನವರಾ]ಶಿಕ, ಬೆಸ್ತನವರಾಶಿಕ (ವ್ಯವಹಾ. ಅನುಬಂ. 1, ೧೧). [ಸಂ.) 

ನವರುಂಜು (ನಾ). (?) : ಮಿಸುಣಿಯ ಮುಂಡಾಸು ಪೊಸರವಿಯಂತಿರೆ 
ಶಶಿಯ ಪ್ರಭೆಯಂತೆ ಪಸರಿಸಲಂಗಿಯು ಹಸನಾದ ನವರುಂಜು ವಶದಲ್ಲಿ 
ಶಂಂಬಿರೆ ಕುಸಂವುನಂದದಿ ಧೋತ್ರದಿವುಟ್ಟು (ವಾದಿಕೀ. ೦೫೦-೪). [?) 

ನವರುಧಿರಜಲ (ನಾ).ಇನವಲೋಹಿತ : ಬಿಸುಗುದಿಯ ನವರುಧಿಂಜಲ 


೪೪೧೦ 


10 


ನವವಯಸ 


ಜಾಳಿಸೆ ನವದ್ಯಾರದಲಿ ದೈತ್ಯನ ಕುಸುಕಿಜಾದು ತಿವಿತಿವಿದು ಕೊಂದನು 
ಕಲಿಜಟಾಸುರನ (ಕಾವ್ಯಾಅ. ೧೧-೧೧), [ನವ್ಯ 4 ರುಧಿರ * ಜಲ್ಕ] 

ನವರೋಜು (ನಾ). [ಸಂಗೀತ] ಒಂದು ರಾಗದ ಹೆಸರಂ: ನವರೋಜು 
(೧೪) ಪೂರ್ಣರಾಗ, ಷಡ್ಡ ಗ್ರಹವನ್ನು ಸೇರಿಕೊಂಡಿದೆ (ಡತುಪ್ತ. ೧೪೧); 
ಯವಖನಾಕಲ್ಯಾಣಿ, ಹುಸೇನಿ. . . ನವರೋಜು ಮುಂತಾದ ರಾಗಗಳು 
(ಗಾನಕ, ೩೫); ಕೆಲವು ಜೋಗುಳದ ಹಾಡುಗಳಲ್ಲಿ ನಂವು "ನವರೋಜು' 
ರಾಗವನ್ನು ' ಗುರುತಿಸಬಹುದು (ಜಾನಗೀ, ೧೧೬). ೫೦, ] 

ನವಲಗುಂದಿ (ನಾ). ಒಂದಂ ನಾಣ್ಯದ ಹೆಸರು; ಹದಿನೆಂಟು ಬಗೆಯ 
ವರಹಗಳಲ್ಲಿ ಒಂದು: ನವಲಗುಂದಿ: ಕಿಮ್ಮತ್ತು ರೂ. ೩, ಆ, ೮ 
(ಕಥಾಗೆ. ೨೮೦). [ <ನವಿಲ್ಲುಂದ] 

ನವಲತೆ (ನಾ). ಎಳೆಯ ಬಳ್ಳಿ : ಎಳಲತೆ, ನವಲತೆ, ಲತೆವನೆ, ಲತೆವಳ್ಳಿ 
(ಕಮದ. ೨೯೮ ಪ್ರಯೋ). [ನವ್ಯ * ಲತೆ] 

ನವಲಾಯಿ (ನಾ). ಅಪೂರ್ವವಾದುದಂ; ಆಶ್ಚರ್ಯಕರವಾದಂದಂ :(8). 

[ «ಮರಾ. ನವಲಾವ, ನವಲಾವಃ] 


38 | ನವಲಿಂಗ (ನಾ). [ವೀಶೈ] ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, 


48 


ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, 
ನಿಶ್ಶೂನ್ಕಲಿಂಗ ಮತ್ತಿ ನಿರಂಜನಲಿಂಗ ಎಂಬ ಒಂಬತ್ತು ಲಿಂಗಗಳು: 
ನವನಾಳಂಗಳ ಮುಂಬಾಗಿಲಲ್ಲಿ ನವಲಿಂಗಂಗಳ ಸಿಂಗರಿಸಿ ... ಆಯಾಯಾ 
ಲಿಂಗಂಗಳಿಗೆ ತೃಪ್ತಿಯಂ ವಾಡಿ (ಘನವ. ೨೪-೨೧) ; ಪರಶಿವನಲ್ಲಿ ತಾದಾತ್ಮ್ಯ 
ಹೊಂದಲು ಅಷ್ಟಾವರಣ, ಪಂಚಾಚಾರ, ಷಟಿ'ಸ್ಮಲ, ಪ್ರಸಾದ ಪರಿಚಯ; 
ನವಲಿಂಗಸಕೀಲ, ಏಕೋತ್ತರೆ ಶತಸ್ಮಲಗಳು ಅನಿವಾರ್ಯ (ಜೀದನ. ೧೧೪). 
[ನಮ್ಮ * ಲಿಂಗ] 
ನವಲೆನಾಡು "ನವಿಲೆನಾಡಂ' ನೋ. 
ನವಲೋಹಿತ (ನಾ). ೧. ಹೊಸರಕ್ತ ; ಆಗ ತಾನೇ ಚಿಮ್ಮಿದ ರಕ್ತ: 
ಎಚ್ಚನಂತವೀರ್ಯನ ಶರವೃಷ್ಟಿಯೊಳ* ಗಗನದಿಂ ನವಲೋಹಿತವೃಷ್ಟಿಗಳ್‌ 
ವಲ:ಮ್ಮೆನೆ ಕೊಳೆ ನುಂದು ಕೆಂಪೆಸೆದು ತೊಟ್ಟನೆ ಬೆಳ್ಳಿಯ ಬೆಟ್ಟಮಲ್ತು 
ಜಾದಿನ ನಗಮೆಂಬ ಶಂಕೆಯನೆ ಮಾಡಿದುದಾ ವಿಜಯಾರ್ಧಪರ್ವತಂ 
(ಕಾಂತಿಪು. ೪-೩೩) ; ಅನ್ಯಶರಪ್ರಹಾರ ಜರ್ಜರಿತಶರೀರನಾಗಿ ನವಲೋಹಿತ 
ವಾರ್ಧಿಯೊಳಟ್ಟು ಬಿಟ್ಟಿನಂ ಕುರುಪತಿ ನೋಡಿ (ಗದಾಯು. ೪-೫೩). 
[ನವ್ಯ * ಲೋಹಿತ) 
ನವವಧು (ನಾ). ೧. ಅದೇ ತಾನೇ ಮದುವೆಯಾದ ಹೆಣ ಸಸ ಮದಂ 
ಮಗಳಂ ; ಮದುವಣಿಗಿತ್ತಿ : ಗಂಡನೆಡೆ ನವವಧು ಬರುವಂತೆ ಅವಳು 
ಬಂದಿರಲಿಲ್ಲ (ಪ್ರೀಮೂಕ್ತ. ೨೩೮). ೨. ಸೊಸೆ: ಗೃಹಪ್ರವೇಶವಾದ ಮೇಲೆ 
ನವವಧು ತವರಿಗೆ ಹೋದಳು (ಸ್ಕೃತಿಚಿ ೨೩೧), ೩. ನವಯುವತಿ ; 
ನವಯೌವನೆ : ನವವಧುವ ಶಂಕೆಯಂ ಕಳೆವ ವಿದಗ್ಮವಿಟಂಬೆೊಲಲೆವ 
ತೆರೆಗಳ (ಆದಿಪು. ೧೧-೦೪೫): ಅವಯವಸಮುದಯ ಶೋಭಾನವದ್ಯ್ಮನಪ್ಪು 
ರ್ವರಾಸ್ಕತಿಲಕೇತರನಂ ನವವಧುವೊಲ್ಲಳೆ ಮಧುಕರಿ ನವಾಮ್ರ್ರದೊಳ* 
ಪಾಯ್ಲು ಮೆಲವದೊಳ್‌ ಪಾಯ್ದಪುದೇ (ಶಾಂತಿಪು. ೫-೧೫೬). 
[ನವ್ಯ * ವಧು] 
ನವವಯಸ (ನಾ). ೧. ಹೊಸಹರೆಯಂ; ಹೊಸಪ್ರಾಯ; ನವಯೌವನ: 
ನವವಯಸಮಯಸಮಂ ನೋಡುವಂಗೆ ತರೆ ರೂಪು ನೆರೆಯೆ ಲಾವಣ್ಯರಸಂ 
ಭುವನತ್ರಿತಯಂ ತೃಣದಿಂದವಸ್ತುವೆನಿಸಿದುದು ಸುಮತಿ ಮೆಯ್ಮೆ ಣಯ 
ಲೊಡಂ (ಕಾಂತಿಪು. ೨-66). ೨. ಹೊಸಹರೆಯ: ದವನು ; ತರುಣ; 
ಯುವಕ : “ನವವಯಸಂ ತರಣಂ ಯುವ ನವಯುಸ್ಥ [ನೆನೆ] 1 
(ವಸ್ತುಕೋ. ೩೬-೨೭) ; ನವವಯಸನಾಗಿಯುಂ ವ್ಯಸನವಿಹೀನಂ (ಕಾಂತಿಪು- 
೨-೪೩). [ ಸಂ. ನವವಯಸ*] 
59 


ನವವರ ೪೪೧೨ 


ನವವರ (ನಾ). ಎ ವಂದಂವಣಿಗ ; ವಂದುಮಗ : ನಡೆಯೆ ಚಟುಳತೆಗೆ 
ಕಣೆಯಂ ಸಡಿಲ್ಲೊ ಡದನೆಡದ ಕೆಯ್ಕೊಳೋಸರಿಸುತ್ತುಂ ನಡೆದು ಗವಾಕ್ಷಂಬರ 
ಮೋಗಡಿಸದೆ ನವವರವನಬಲೆ ನೋಡಿದಳೊರ್ವಳ? (ಶಾಂತಿಪು. ೬-೪). 
[ನವ್ಯ 4 ವರ್ಯ) 
ನದವರ್ಷ, (ನಾ) ನವಖಂಡ್ಕ. ೩: ಐ “ವರ್ಷ_೯: ನಾಭಿವರ್ಷ (ಅಜ | 8 
ತಾಭವರ್ಷ),ಕಿಂಪುರಂಷವರ್ಷ, ಹರಿವರ್ಷವರ್ಷ,ಇಲಾವೃತವರ್ಷ, 
ರಮ್ಯಕವರ್ಷ, ಹಿರಣ್ಮಯವರ್ಷ, ಕುರಂವರ್ಷ, ಭದ್ರಾಶ್ವವರ್ಷ, 
ಕೇತಂಮಾಲವರ್ಷ (ಭಾಗ. ೫-೨-೨೦ ; ಮಹಾಭಾ. ಸಭಾ. ೨೮). 
ಹಿಮವತ್ಸರ್ವತದ ದಕ್ಷಿಣದಿಕ್ಕಿನ ವರ್ಷ (ನಾಭಿ), ಹೇಮಕೂಟವರ್ಷ 
(ಕಿಂಪುರುಷ). ನೈಷಧವರ್ಷ (ಹರಿವರ್ಷ), ಇಳಾವೃತವರ್ಷ 
(ಇಳಾವೃತ), ರಮ್ಯವರ್ಷ (ರವ), ಶ್ವೇತವರ್ಷ (ಹಿರಣ್ವಂತ). 
ಕುರುವರ್ಷ (ಕುರು), ಭದಶ್ರಿಶ್ಚವರ್ಷ (ಭದ್ರಾಶ್ಮ ಕ), ಗಂಧಮಾದನ 
ವರ್ಷ (ಕೇತುಮಾಲ) (ವಿಣ್ಣಪು. ೨-೧-೧೭-೨೩). ಭಾರತೀ, 
ಕಿಂಪುರಂಷ, ಹರೀ, ಇಳಾವೃತ, ಕುರು, ಭದ್ರ (ಭದ್ರಾಶ್ವ), 
ಕೇತುಮಾಲಾ, ಹಿರಣ್ಯ, ಪಾಂಚಜನ್ಯ (ಯಾಪೂರ. ೪೮೬ ;|1 
ಯಾಪ್ರಪಾ. ೧೦೪).” (ಶ್ರೀವತೃ- &೯೬). [ಹವ + ವರ್ಷ] 
ನವವರ್ಷ, (ನಾ). ಹೊಸದಾಗಿ ಸುರಿಯುವ ಮಳೆ ; ವಯಂಗಾರಂ : 
ಹಿಮಗಿರಿಯ ದೂರದಿಂದೈತಂದುವೆಡೆಬಿಡದೆ ಕ್ರೌಂಚಸಾರಸಪಂಕ್ತಿ ... ನವ 
ವರ್ಷಹರ್ಷದುನ್ಮಾದ ಕಲನಾದದಿಂ (ಶ್ರೀರಾಮಾ. ೧೩-೩೯೯), [ನವ್ಯ * ವರ್ಷ) 
ನವವಾರಿದ (ನಾ). ಹೊಸ ಮೋಡ: ಆ ರಾಜಪರಂಪರೆಯ ಶರೀರಂ | ೩0 
ಗಳೊಳುರ್ವರಾಸ್ಯತಿಲಕನ ತೇಜಂ ರಾರಾಜಿಸಿ ಫೋಲ್ತುದು ನವವಾುರಿದ 
ನಿಕುರುಂಬದೊಳಗೆ ಪೊಳೆವೆಳೆಮಿಂಚಂ (ಕಾಂತಿಪು. ೫-೯೩), 
[ನವ್ಯ + ವಾರಿದ] 
ನವವಾಸರ (ನಾ), ಒಂಬತ್ತು ದಿವಸ: ಆತ್ಮವರಂ ಮನ್ನಿಸಿ ಮಾಟ್ಬಲಂಪು 
ಮುದಮಂ ತಂದೀಯೆ ತನ್ಮಂಗಿಯೊಳ್‌" ನವಮಾಸಂ ನವವಾಸರಕ್ಕೆ | ೩ 
ದೊರೆಯಾಯ್ತತ್ಕುತ್ಸವೋತ್ಸಾಹದಿಂ (ಅನಂಪು. ೪-೧೩೪). 
[ ನವ; + ವಾಸರ 
ನವವಾಸುದೇವ (ನಾ). ಎ ನವನಾರಾಯಣ ೨: ಶ್ರಿಪೃಷ್ಠ ದ್ವಿಪೃಷ್ಠ 
ಸ್ವಯಂಭು ಪುರುಷೋತ್ತಮ ಪುರುಷಸಿಂಹ ಪುರುಷವರ. ಪುಂಡರೀಕ ದತ್ತ 
ನಾರಾಯಣ ಕ ಷ್ಣ ಎಂದು ವರ್ತಮಾನ ನವವಾಸುದೇವರಕ್ಕೂಂ (ಪಸರ. | 80 
೪೩೭). [ನವ್ಮ ವಾಸುದೇವ] 
ನವವಿದ್ರವಣ (ನಾ). ಗದಾಯುದ್ಧದ ಒಂದು ವರಸೆ,-ಪಟ್ಟು : ಲವಣಿ 
ಲಹರಿಯುದಂಚ ನವವಿಡ್ರವಣ ಲಘುವಿನ್ಮಸ್ತವೆಂಬೀ ವಿವರದಲಿ ಕಾದಿದರು 
ಕೌತುಕವೆನಲು ಸುರನಿಕರೆ (ಕುವ್ಮಾಗ. ೬-೨೫). [ನವ್ಯ ೬ ವಿದ್ರವಣ] 
ನವವಿಧ; (ನಾ). ಒಂಬತ್ತು ಬಗೆ: ನವವಿಧ ನವ್ಯಭಕ್ತಿ ಮಿಗೆ ಶಂಭುಸಮರ್ಚನೆ | 3 
ಗೈದು ದಿವ್ಮಶಾಂಭವಪರಮಂತ್ರಮಂ ಜಪಿಸಿ (ರಾಜಠೇ. ೧3-೪೧). 
[ ನವ, * ವಿಧ) 
ನವವಿಧ, (ನಾ). ಹೊಸ ರೀತಿ,-ಬಗೆ : ನವವಿಧಮಪ್ಪ ಕಣ್ಣೊಳೆಪು ರಂಜಿಸೆ 
ಸಂಚಳಿತಾಂಗಜೂರದಿಂ ವಿವಿಧಘನಸ್ವನಕ್ಕೆ ನವಿಲಾಡೆ ಘನಾಘನಲಕ್ಷ್ಮಿ 
» « ೬ ಕೊಟ್ಟಳಚಿರಪ್ರಭೆಯೆಂಬ ಸುವರ್ಣಮಾಲೆಯಂ (ಪಂಂಮಾ. ೭-೦೩೪). | 40 
[ನವ್ಯ + ವಧ) 
ನವವಿಧಗುಣ (ನಾ). [ವೇದಾಂತ] (ವೈಶೇಷಿಕರು ಹೆ:ಳುವಂತೆ) 
ಬುದ್ಧಿ. ಸುಖ, ದಂಃಖ, ಇಚ್ಛೆ, ದ್ವೇಷ, ಪ್ರಯತ್ನ, ಧರ್ಮ, 
ಅಧರ್ಮ ಮತ್ತು ಸಂಸ್ಕಾರ ಎಂಬ ಒಂಬತ್ತು ಬಗೆಯ ಆತ್ಮನ 
ಗುಣಗಳು : ಬುದ್ಧಿಸುಖದುಃಖೇಚ್ಛೆ ಮೊದಲಾಗಿರ್ದ ನವವಿಧಗುಣಗಳಲಿ |4 
ವೊಜ್‌ೌದಿರ್ದು ಗುಣಿಯೆಂದೆನಿಸಿ (ಅಮ್ಮಕ. ೩-೪೯). [ ನವವಿಧ * ಗುಣ] 


ಕಡ 


ನವವಿಧಭಕ್ತಿ 


ನವವಿಧದ್ವೇಷ (ನಾ). [ದ್ದೆ ತ] ಪರಮಾತ್ಮನನ್ನು ಕುರಿತು ಒಂಬತ್ತು 
ಬಗೆಯ ತಪ್ಪುಕಲ್ಪನೆಗಳನ್ನು ಹೊಂದಿರುವುದಂ; ಭ ಜೀವನಿಗೂ 
ಪರಮಾತ್ಮನಿಗೂ ಅಭೇದವನ್ನು ಹೇಳುವುದು, ಪರಮಾತ್ಮನನ್ನು 
ನಿರ್ಗಣನೆಂದು ಚಿಂತನೆ ಮಾಡುವುದು, ಅಪೂರ್ಣನೆಂದಂ ತಿಳಿಯು 
ವುದು, ಲಕ್ಷ್ಮಿದೇವಿ, ಬ್ರಹ್ಮದೇವರು, ದೇವತೆಗಳು ಮತ್ತು 
ಬ್ರಾಹ್ಮಣರಂ ಇವರುಗಳನ್ನು ಸಮಾನರನ್ನಾಗಿ ತಿಳಿಯಂವುದು, 
ವಿಷ್ಣುವಿಗಿಂತಲೂ ಬ್ರಹ್ಮ ರುದ್ರಾದಿಗಳು ಉತ್ತಮರೆಂದು ಚಿಂತಿಸು 
ವುದು, ಪರಮಾತ್ಮನ ಅವಯಂವಗಳಿಗೆ ಭೇದವನ್ನು ಚಿಂತಿಸುವುದಂ, 
ಪರಮಾತ್ಮನ ಅವತಾರಗಳಲ್ಲಿ ಪರಸ್ಪರ ಭೇದವನ್ನು ಹೇಳಂವುದಂ, 
ಬಾಣಾದಿಗಳಿಂದ ಪರಮಾತ್ಮನ ಶರೀರ ಛಿನ್ನಭಿನ್ನವಾಯಿಂತೆಂದು 
ತಿಳಿಯುವುದು, ಪರಮಾತ್ಮನಿಗೆ ಜನನ, ವಂರಣಗಳ.ಂಟಿಂದಂ 
ಚಿಂತಿಸಂವುದು, ಪರಮಾತ್ಮನ ಭಕ್ತರನ್ನೂ ಆತನ ವಾಕ್ಯವನ್ನೂ 
ದೆ ರೀಹಿಸಂವುವಂ; ಇವನ ಪೋಲುವ ಪಾಪಿಜೀವರು ಭುವನ ಮೂಟಸೊಳ 
ಗಿಲ್ಲ ನೋಡಲು ನವವಿಧೆದ್ವೇಷಗಳಿಗಾಕರನೆನಿಸಿಕೊಳುತಿಪ್ಪ (ಹಸಾರ. 
30-30). [ನವವಿಧ * ದ್ವೇಷ] 

ನವವಿಧಪುಣ್ಯ (ನಾ). [ಜೈನ] ಮುನಿಗಳು ಚರಿಗೆಗೆ ಬಂದಾಗ ಅವರಿಗೆ 
ದಾನ ಮಾಡುವಲ್ಲಿ ಅನಂಸರಿಸಂವ ಮೂರು ಸಲ ಪ್ರದಕ್ಷಿಣೆ, ಉಚ್ಚ 
ಸ್ಥಾನ ನೀಡುವುದು, ಪಾದಗಳನ್ನು ತೊಳೆಯಂವುದಂ, ಅರ್ಚನೆ, 
ಪ್ರಣಾಮ, ವಚನಶುದ್ಧಿ, ಕಾಯಶುದ್ಧಿ, ಮನಶ್ಶುದ್ಧಿ ಮತ್ತು 
ಏಷಣಾಶುದ್ಧಿಗಳಿಂಬ ಒಂಬತ್ತುಬಗೆಯ ಕ್ರಮಗಳು: ಇದಿರ್ಗೊಳ್ಳುದು 
ಕಾಲ್ಗರ್ಚುವುದುದಾತ್ತಮವಪ್ಪೆಡೆಯೊಳಿರಿಪುದರ್ಚಿಪುದೆಅಗಿರ್ಪುದು ಕರಣಶುದ್ಧಿ 
ವಡೆವುದು ಪದೆದನ್ನಮನೀವುದೆಂಬ ನವವಿಧಪುಣ್ಯಂ (ಅದಿಪು. ೪-೯೬); 
ನವವಿಧಪುಣ್ಯದಿಂ ಕುಡುವುದುಂ ಮುನಿಗನ್ನಮನಂದು (ಧರ್ಮಾಮ್ಮ, 
೦೨-೨೧೩) ; ಇದಿರ್ಗೊಳುದುಂ ಉಚ್ಚಸ್ಥಾನದೊಳಿರಿಸುವುದುಂ 
ಮನೋವಾಕ್ಕಾಯಶುದ್ಧಿಯುಮೆಂಬ ನವವಿಧಪುಣ್ಯದೊಳ್ಳೂಡಿ (ತತ್ತ ಪ್ರ. 
೨-೭೮) ; ಅವನಿಪತಿ ನಿಲಿಸಿದಂ ಸುವಿಧಿಮುನಿ:ಶ್ವರನನಂದು ಸಮಂಸಂದಿರೆ 
, ೬ ೬ ನವವಿಧಪುಣ್ಕಂ ಪ್ರತಿಗ್ರಹಾದ್ಕಂ ತನ್ನೊಳ್‌ (ಪುಪೃಪು. ೧೩-೧೨೧). 
"ನವಧಾಭಕ್ತಿ' ಪರಾ. [ನೆವವಿಧ, * ಪುಣ್ಮ] 

ನವವಿಧಬ್ರಹ್ಮಚರ್ಯ (ನಾ). [ಜೈನ] ಒಂಬತ್ತೂಬಗೆಯ ಬ್ರಹ್ಮ 
ಚರ್ಯವ್ರತ : ಓ ಮನವಚನಕಾಯಗಳಲ್ಲಿ ಪ್ರತಿಯೊಂದಕ್ಕೂ 
ಕೃತ ಕಾರಿತ ಅನುಮೋದನ ಎಂಬ ಭೇದದಿಂದ ಒಂಬತ್ತು ಬಗೆಯಾದ 
ಬ್ರಹ್ಮಚರ್ಯೆ: ನವವಿಧಬ್ರಹ್ಮಚರ್ಯಾರ್ಜಿತನುಂ ಪರಿಗೃಹೀತದಶವಿಧ 
ಶ್ರವಣಧರ್ಮನುಂ ... ಅಕ್ಕುಂ (ಶೌವುಂಪು. ೪; ಅಷ್ಠ ಮಲವ್ಯಪೇತನುಂ 
ನವವಿಧಬ್ರಹ್ಮಚರ್ಯೊೋಪೇತನುಂ ೬. ಆಗಿ(ಅಜಿಪು, ೩-೦ ವು; ನವವಿಧ ಬ್ರಹ್ಮ 
ಚರ್ಯನಿಷ್ಠಿತನುಂ (ವರ್ಧಮಾ, ೧೦-೫೬ ಎ). [ ನವವಿಧ * ಬ್ರಹ್ಮಚರ್ಯ) 

ನವವಿಧಭಕುತಿ (ನಾ). = ನವವಿಧಭಕ್ತಿ: ಹನುಮಂತನ ಬಲಗೊಂಡರೆ 
ನವವಿಧಭಯತಿಯು ದೊರಕೊಂಬುದು (ಪುರಂದ, ಧಾ, ೧-೨೨-೧). 

[ ನವವಿಧ್ಯ + ಭಕುತಿ (ಎ ಬತುತಿ)] 

ನವವಿಧಭಕ್ತಿ (ನಾ). ಶ್ರವಣ, ಕೀರ್ತನ, ಸ್ಮರಣ, ಪಾದಸೆ:ವನ, 
ಅರ್ಚನ, ವಂದನ, ದಾಸ್ಯ ಸಖ್ಯ, ಮತ್ತು ಆತ್ಮನಿವೇದನ. ಎಂಬ 
ಒಂಬತ್ತು ಬಗೆಯಾದ ಭಕ್ತಿ: ನೆಲೆಯ ಕಾಣೆನು ನಿಗಮಶಾಸ್ತ್ರ ನವವಿಧ 
ಭಕ್ತಿಯೊಳಗೊಂದು ಬಗೆಯಾದರು (ಕನಕ, ೧೬೪-೩); ಸವೆಯದೆ ಮಾಡಿ 
ಮಾಡಿ ತಣಿವೈದದು ಪಾಣಿ ತದಂಭ್ರಸೇವೆಯಂ ನವವಿಧಭಕ್ತಿಯುತ್ತ ಶರಣಾ 
ವಳಿಗೆಂದೆನೆ ಸೈಪದೆಂತುಟೊ (ರಾಜಶೀ. ೧೪-೧೬೮); ಶ್ರವಣಂ ಕೀರ್ತನಂ 
ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಧ್ಯಾನಂ ಸಖ್ಯಂ ಆತ್ಮನಿವೇದನಂ 
ಗಳೆಂಬುದು ನವವಿಧಭಕ್ತಿ (ನಿಗಮ, ೩). [ನವವಿಧ್ದ * ಭಕ್ತಿ). 


ನವವಿಧಹರಿದ್ವೇಷ 


ನವವಿಧಹರಿದ್ದೇಷ (ನಾ). [ದ್ವೈತ] ವಿಷ್ಣು ವನ್ನು ಕುರಿತು ಒಂಬತ್ತು 
ರೀತಿಯಲ್ಲಿ ದ್ವೇಷಭಾವವನ್ನು ತಳೆದಿರುವುದು; ಐ “ಜೀವಾಭೇದ, 
ನಿರ್ಗುಣತ್ವ, ಅಪೂರ್ಣಗಂಣತ್ವ, ಇತರ ಸಾಮ್ಯ. ಇತರಾಧಿಕ್ಕ, 
ಬ್ರಹ್ಮನುನಾತ್ವ, ಅವತಾರನಿಂದೆ, ಭಕ್ತನಿಂದೆ, ತತ್ಸಮಾಣನಿಂದೆ- 
ಈ ಒಂಬತ್ತೂ ಹರಿದ್ವೇಷಗಳು” (ಹಿಂಸಾ. ೨೯೩: ದ್ವೇಷ ಪರಿಪಾರ 
ಸಾಧನಗಳು . . , ಶ್ರಿವಿಧಗುರುದ್ವೇಷ, ನವವಿಧಹರಿದ್ವೇಷ ವೊದಲಾದುವು 
(ಹಿಂದಸಾ. ೨೯೩). "ನವವಿಧದ್ವೇಷ' ಪರಾ. 

[ ನವವಿಧ, 4 ಹರಿ, * ದ್ವೇಷ] 

ನವವಿಧಾನ, (ನಾ). (ಭಕ್ತಿಯ) ಒಂಬತ್ತು ತೆರ,- ರೀತಿ: ದಿವರಾತ್ರಿಯು 
ನೀನೆ ನವವಿಧಾನವು ನೀನೆ (ಪುರಂದ. 3-೨೬-೧). [ನಮ್ಮ * ವಿಧಾನ] 

ನವವಿಧಾನ, (ನಾ). ಹೊಸ ಬಗೆ, ನವೀನ ಕ್ರವಂ  ಕನ್ನಡವಿಮರ್ಶೆ 


ಎಂಬುದು ಒಂದು ನವವಿಧಾನವಾಗಿ. ಜಗತ್ತಿನ ಕಾವ್ಯವಿಮರ್ಶೆಗೆ ವಿಶಿಷ್ಟ | 


ವಾದ ಒಂದುಕಾಣಿಕೆಯನ್ನು ಸಲ್ಲಿಸುವಂತಾಗಬೇಕು (ಬಂಕಿಮ. ೦೦, ಮುನ್ನುಡಿ). 
[ ನವ್ಯ + ವಿಧಾನ] 

ನವವಿವರ (ನಾ). ಎ ನವದ್ವಾರ ೨: ನವವಿವರಾವೃತ ಪೂ[ತಿ]ದ್ರವ 
ತ್ವಗಾವೃತ ವಿಮಿಶ್ರ ಮಾಂಸೋಪಚಿತಂ . ಮೆಯ್‌ ಬಗೆವೊಡಿಂತು 
ಕಿಸುಗುಳಮಾದಂ (ಕವಿರಾ. ೩-೧೯೫). [ ನವ, * ವಿವರ) 

ನವವಿಷಾಣ (ನಾ). ಹೊಸದಾಗಿ ಮೂಡಿದ ಕೊಂಬು (?) : ಸಿಂಗ 
ವೇಂಟೆಯನಾಡಿ ತಿರುಗಿ ರಿಪ್ರಮಾತಂಗಸಿಂಗನೆಯ್ತಪ್ಪಾಗ ಸಿಂಗರದ ನವವಿಷಾಣಂ 
ಗಳುಗ್ರಂ  ಕ್ರೋಡರೌದ್ರತರಮದಣಅ ಮದದನಿಯಿ ಂದಡರ್ದ ರುಚಿಯ 
ಅಂಗರುಚಿ ಶರಭಬಲಮಂ . , . ಲೋಹಿತಾಕ್ಷಿಗಳತುಳ ಭೂಧೆರಶ ೈಂಗಮಂ 
ಪೃಥುಳಕಂಧರ ಮೃಗಲುಲಾಯರಿತುಮಹಿಷೆಗಳ ನಡುವಿರ್ದುದು (ಹಠಕಾ. 
8-೩೮). [ನವ್ಯ +೬ ವಿಷಾಣ) 

ನವವೈಜಯಂತಿ (ನಾ). ಹೊಸ ಪತಾಕೆ, ಧ್ವಜ: ಪ್ರಚುರನವವೈಜಯಂತೀ 
ವಿಚಿತ್ರಮಂ ಸು.ವಿಮಾನಮಂ ರಜನೀಚರಮದೊಳ್‌ ಜಿನಾಂಬಿಕೆ 
ಕಂಡಳ್‌ (ಕಾಂತಿಪು. ೯-೨೦೭). [ನವ್ಯ * ವೈಜಯಂತಿ] 

ನವವೈಯಾಕರಣ (ನಾ). ೧. ನವವ್ಯಾಕರಣವನ್ನು ಬಲ್ಲವನು. 
೨. ಭಾಷೆಗೆ ಸಂಬಂಧಿಸಿದಂತೆ ಹೊಸ ಸೂತ್ರಗಳನ್ನು ಅಳವಡಿಸುವ 
ವ್ಯಾಕರಣಕಾರ : ನವವೈಯಾಕರಣಂ ತರ್ಕವಿನೋದಂ ಭರತಸುರತಶಾಸ್ತ್ರ 
ವಿಳಾಸಂ ಕವಿರಾಜಶೇಖರಂ ಯಾದವರಂಜಚ್ಛತ್ರನಖಳಬುಧಜನಮಿತ್ರಂ 
(ಯಕೋಕ. ೧-೦೯), [ನವ್ಯ * ವೈಯಾಕರಣ] 

ನವವೈಯಾಕರಣಿ (ನಾ). ೧. ಹೊಸವ್ಮಾಕರಣಕಾರ. ೨. ಹತ್ತೊಂಬತ್ತ 
ನೆಯ ಶತಮಾನದಲ್ಲಿದ್ದ ಯೂರೋಪಿನ ಭಾಷಾವಿಜ್ಞಾನದ ಒಂದಂ 
ಪಂಥಕ್ಕೆ ಸೇರಿದವನು: ನವವೈಯಾಕರೆಣಿಗಳೆಂದು ಖ್ಯಾತನಾಮರಾದ 
ಬ್ರರ್ಗಮನ್‌ ಮತ್ತು ಓಸ್ತಾರ್ಫ (೧೮೭೬) ಧ್ವನಿಸಿದ್ಧಾಂತವನ್ನು ಪುಟಿಸಿ 
ದಾಗ ಭಾಷಾಶಾಸ್ತ್ರಚರಿತ್ರೆಯಲ್ಲಿ ದ್ವಿತೀಯಯುಗ ಪ್ರಾರಂಭವಾಯಿತೆನ್ನ 
ಬಹುದು (ಪ್ರಾವಿವಿ. 111, ಮುನ್ನುಡಿ). ೩, ಹೊಸ ವ್ಯಾಕರಣಕಾರ್ತಿ. 

[ ನವ್ಯ + ವೈಯಾಕರಣಿ] 

ನವಶಶಿ (ನಾ). ಶುಕ್ಲಪಕ್ಷದ ಪ್ರಾರಂಭಕಾಲದ ಚಂದ್ರ; ಬಾಲಚಂದ್ರ. 
"ಧೃತನವಶಶಿ', "ನವಶಶಿಕಳೆ' ಪರಾ. [ನವಂ * ಶಶಿ] 

ನವಶಶಿಕಳೆ (ನಾ). ಶುಕ್ಲಪಕ್ಷದ ಪ್ರಾರಂಭಕಾಲದ ಚಂದ್ರನ ಕಾಂತಿ: 
ನವಶಶಿಕಳೆಗಳನಮೃತದ್ರವಂಗಳೂಳ್‌ ಶೀವಿತೀವಿ ನಿಜ೨ಸಿದರೆನೆ ತದ್ಭವಳೇಕ್ಷು 
ಲಕ್ಷ್ಮಿನಡೆ ನೋಡುವ ಜನಪದಜನದ ಮನಮನುಜಕಿ ಸೆಅಕಿವಿಡಿಗುಂ (ಕಾಂತಿಪು. 
೮-೬೨. [ ನವಶಶಿ + ಕಳ್ಳೆ (ಎ ಕಲ್ಕೆ) ) 

ನವಶಶಿಲೇಖೆ (ನಾ).ಎನವಶಶಿಕಳೆ: ನವಶಶಿಲೇಖೆಯುಂ ನವದಿನೇಶನುಮಿಲ್ಲಿಗೆ 
ರಾಹುಗಳ್ಳಿ ಬಂದುವೊ (ಪಂರಾಮಾ. ೧೦-೭೯). [ ನವಶಶಿ * ಲೇಖೆ] 


೪೪೧೩ 


ನವಸಾಗರ 


ನವಶಿಶು (ನಾ). ಆಗ ತಾನೇ ಹುಟ್ಟಿದ ಮಗು; ಎಳೆಯ ಮಗು: 
ಮಲಗಿದೆ ನವಶಿಶು ತೊಟ್ಟಿಲಲಿ ! (ಕೋಗಿಲೆ. ೫೬-೪) ; ನಾಯಿಕೆಮ್ಮು . . 
ನವಶಿಶುವಿಗೆ ಇದು ಕೂಡಲೇ ತಗಲುತ್ತದೆ (ಕೆಲರೋ. ೨೮). 
[ನವ್ಯ * ಶಿಶು] 


| ನವಸಂಗ (ನಾ). ಹೊಸ ಕೂಟ: ನವಸಂಗಕ್ಕೆನೆ ಲಜ್ಜಿಮೋಗಿ ನೃಪನಂ 


20 


ತದ್ಗೇಹದೊಳ್‌ ಕೂಡುವಂದವಳುಂ ಪಿಂದೊಳಪೊಕ್ಕಳೆಂದೆನೆ ಮನಂಬೊಕ್ಕಿ 
ರ್ದಳಂ ಇಳೇಶಮನ್ಮಥನಣಂ ತಾನಲ್ಲಿ ಕೂಡಲ್ಕೆ ಸಾರ್ದವೋಲ್‌ 
ಜ್ನ ಜೋಲ್ಡೆಯ್ದಿದಂ ಮೂರ್ಛೆಯಂ (ಕುಸುಮಾ. ೯೨೭೦). 
[ ನವಂ + ಸಂಗ] 

ನವಸಂಧ್ಯಾರಾಗ (ನಾ). ಹೊಸ ಸಂಜೆಗೆಂಪು ; ಮುಚ್ಛಂಜೆಯ ಕೆಂಪು : 
ನವಸಂಧ್ಯ್ಮಾರಾಗಂ ಪಿಂಗುವುದುಂ ಮದನಂಗೆ ವಜ್ರಖೇಟಕಮಂ ಕೆಂಗವಸಣಿಗೆ 
ಗಳೆದು ರತಿ ನೀಡುವಂತೆ ತಳತಳಿಸಿದತ್ತು ಹಿಮಕರಬಿಂಬಂ (ಮಲ್ಲಪ್ಪ. ೭-೩೨), 

[ ನವಃ * ಸಂಧ್ಯಾರಾಗ ] 

ನವಸಂಧ್ಯೆ (ನಾ). ಆಗ ತಾನೆ ಆರಂಭವಾದ ಸಂಜೆ ; ಮುಚ್ಚಂಜೆಯ 
ಆರಂಭ : ನವಸಂಧ್ಯಾವಧು ಕೂರ್ತಾಡುವ ಮಣಿಯಂ ಮಾಲೆ 
ಯೆರಡಣಕೊಳ* ಜಗುಟ್ಟುಟಕಿ ಬಿಟ್ಟವೊಲಂದಬ್ಬಿ ಯೊಳಿಐೌದುದು ರವಿ 
ಬಿಂಬಂ ಮೇಲಕಡರ್ದುದಿಂದುವಬಿಂಬಂ (ಉದೃಟ. ೧೦-೨೧) ; ನವಸಂಧ್ಯಾ 
ಪ್ರಾಗನುಷ್ಮಾನದ ಪರಿ ಹೊಸತು (ಅನಂಫು. 6-೫೯), [ನವಂ+ ಸಂಧ್ಯೆ ] 

ನವಸಹಕಾರ (ನಾ). ಹೊಸದಾಗಿ ಚಿಗುರಿದ ಮಾವಿನ ಮರ: ನವ 
ಸಹಕಾರದಲ್ಲಿ ನಡೆ ನೋಡಿದ ತತ್ಪಟಚಿತ್ರರೂಪಡೊಪ್ಪುವ ಕುಸುಮಾವಳೀ 
ಸತಿಯ ಸಂಗಸುಖಾಮೃತಪೂರದಿಂದೆ ನಂದುವುದಿನಿತಲ್ಲದೀ ನೃಪಮನೋ 
ಭವನಂಗದ ಮನ್ಮಥಾಗ್ನಿ ನಂದುವುದೆ ಲತಾಂತವೀಜನದ ಮಾರುತನಿಂ 
(ಕುಸುಮಾ, ೦೦-೪೩) ; ನವಸಹೆಕಾರನೊಳ್‌ ನೆರೆದ ಮಲ್ಲಿಗೆ ನಲ್ಲಳ ತಾರ 
ಹಾರದಂತೆವೊಲಿರೆ (ಅನಂಪು. ೭-೯). [ ನವ್ಯ * ಸಹಕಾರ] 


26| ನವಸಾಂಧ್ಯಜಳದ (ನಾ). ಹೊಸ ಸಂಜೆಗೆಂಪಿನಿಂದ ಕೂಡಿದ ಮೋಡ : 


36 


ಚೆಂಬೊನ್ನ ಕಳಶಮಿಂದ್ರಧನುಃ ಶ್ರೀನಿಚಿತಂ ನವಸಾಂಧ್ಯಜಳದರುಚಿಯಂ 
ಕೆಯ್ಯೊಂಡುದಮರತರಪಲ್ಲವದೊಳ್‌ (೫ಂತಿಪು. ೦೦-೪೯). 
[ ಸಂ. ನವಸಾಂಧ್ಯಜಲದ] 

ನವಸಾಂಧ್ಯರಾಗ (ನಾ). ಹೊಸ ಸಂಜೆಗೆಂಪು : ರೂಪಿನ ಮನಂಗೊಂಡಿರ್ಪ 
ಲಾವ್ಯೂದೊಪ್ಪುವ ನೇಪಥ್ಮದಮರ್ಕೆ ನಿಲ್ಲವನಿಮೇಷೇಂದ್ರಾದಿಗಳ್ಳೆಂದೊಡಾ 
ರ್ಗಿವು ನಿಲ್ಕುಂ ನವಸಾಂಧ್ಯರಾಗ ಹಿಮರುಂದ್ರೇಂದ್ರಾಯುಧಾಭಾಸಿಗಳ* 
(ಕಾಂತಿಪು. ೭-6) ; ಕರತಲಕಾಂತಿಯಿಂ ವದನಚಂದ್ರಮನೊಳ್‌ ನವಸಾಂಧ್ಯ 
ರಾಗಮಂ ಸುರಿವ ನಿರಂಜನಾಶ್ರುಕಣದಿಂ ಕುಚದೊಳ* ಪೊಸಮುತ್ತಿನಾರಮಂ 

ನಿಯೋಜಿಪ ನೆಗಟಕ್ತಿಗೆ ಕಾರಣಮೇನೊ ಕಾಮಿನೀ (ಜಂ್ರಪು. 

&-೩%).. [ನವ್ಯ ೬ ಸಾಂಧ್ಯ , ರಾಗ] 

ನವಸಾಗರ, ನವಾಸಾಗರ (ನಾ). (ಕಲಾಯಿ ಮಾಡುವಾಗ ಬಳಸುವ) 
ಅಮೋನಿಯಾ ಮತ್ತಾ ಕ್ಲೋರಿನ್‌ಗಳ ಸಂಯೋಗದಿಂದಾದ ಒಂದಂ 
ಬಗೆಯ ಕ್ಷಾರ : ನೆಲದೊಳಗೆ . . . ನವಸಾಗರ, ಸೋರುಪ್ಪು, ಗಂಧಕ್ತ 
ಮುಂತಾದ ವಿಷರೂಪ ಕ್ಷಾರಾದಿಗಳಿರುತ್ತವೆ (ಮುಂಬಯಿ. ೩-೦೫೭): ನವ 
ಸಾಗರವು ಆ ಅಮೋನಿಯದ ಮಿಶ್ರಣದಿಂದುಟಾದ ಕ್ಲಾರೆವಿರುತ್ತದೆ 
(ಮುಂಬಯಿ, ೬-೩4). ನವಾಸಾಗರ : ಅಮೋನಿಯವೂ ಕ್ಲೋರೀನ್‌ ಎಂಬ 
ಪೀತಾನಿಲವೂ ಸಂಯೋಗ ಹೊಂದಿ ಆಗಿರುವ ಲವಣ: ನವಾಸಾಗರ 

ಇಂಕನಿ); ಗಾಜಿನ ಸೀಸೆಯಲ್ಲಿ ನವಾಸಾಗರದ 

(Ammon ದ್ರಾವಣವನ್ನು ತುಂಬಿ ಅದರಲ್ಲಿ ಒಂದು 

ಸತುವಿನ (2100) ಫಲಕವನ್ನಿಡುತ್ತಾರೆ (ಶಿಲ್ಪನಾ. ೨೨೬). 

[ « ಮರಾ. ನವಸಾಗರ ; ಅರ. ಹಿಂ. ನವಸಾದರ ; ಗುಜ. ನವಸಾರ 


(881 ೩ನುರು೦2140. 


umichloride) 


ನವಸಾರ 


ನವಸಾರ (ನಾ),[ವೀಶೈ] (?) : ನವಸಾರ ಅಷ್ಟಸಾರ ದಶಸಾರ ಪಂಚಸಾರ 
ಚತುಸ್ಸಾರಯೇಕಸಾರಯಿಂತಿವನತಿಗಳೆದ ಮಹಾಮಹಿಮನ ನಿಲವು ಲಿಂಗದಲ್ಲಿ 
ಸಂಪೂರ್ಣ (ಪದಗೋ. ೧೩-೧೭೩. [?] 

ನವಸಿಗ (ನಾ). ಪರರನ್ನು ಪೀಡಿಸುವವನು : “ ನವಸಿಗನೆಂದು ಪರರಂ 
ಪೀಡಿಪಾತೆಂ” (ಕರಸಾ. ೦೮-೩೫೨) ; ಗ ಪ್ರತ್ಕಯಕ್ಕೆ -ಮಾತುಗಂ, ಬೂತು 
ಗಂ. ಸಟೆಗಂ, ನವಸಿಗಂ, ಎಡಗಂ (ಶಮದ. ೨೦೦ ಪ್ರಯೋ) ; ನಿನ್ನ 
ನಂಡಲೆವ ನವಸಿಗರದಾರಿದಂ ಅಗ್ಗಳಿಸುವೊಡಾರ್ಪೆನೇ ? (ಸುಸಪ, ೩೪-೪). 

[ನವಸು ( ಆ ನಮೆಯಿಸು) + - ಇಗ) 

ನವಸು "ನಮೆಯಿಸು' ನೋ. 

ನವಸುಂಡರ (ನಾ). ನೂತನಶೋಭೆಯುಳ್ಳುದು : ದಿನದಿನದಂತಲ್ಲೀದಿನ - 
ನವಸುಂದರಮೆಲ್ಲಂ; ಹೊಸಸೃಷ್ಟಿಯ ಕನಸೊಂದನು ಬಗೆಗೊಂಡನೊ 
ನಲ್ಲಂ (ಮಾಂದಳಿ, ೪೩-೬). [ನವ್ಯ + ಸುಂದರ) 

ನವಸುಕುಮಾರತೆ (ನಾ). ನವೀನವಾದ ಮಾರ್ದವ ; ಅಪೂರ್ವವಾದ 
ಕೋಮಲತೆ : ನವಸುಕುಮಾರತೆ ನಿನಗೆನ್ನವೊ:ಲೆತ್ತಣದೆಂದು ನಖಮ 
ಯೂಖದೆ ನಗುತೊಪ್ಪುವ ನಳಿತೋಳ್ಗಳಿನಿರದೆತ್ತಿ ವಧೊಟಿ ಶಿರೀಷಕುಸುಮ 
ಕುಲಮಂ'ಕೊಯ್ದಳ್‌ (ರಾಂತೀಕ್ಕ. ೦೦-೧೪೦). [ನವ್ಯ + ಸುಕುಮಾರತೆ] 

ನವಸುಧೆ (ನಾ). ಹೊಸದಾಗಿರುವ ಅಮೃತ : ನವಸುಧೆಯಿಂ ಕ್ಷಾಲಿಸು 
ವಿಂದುವಂಳೆಯಂತಿರ್ದ ತರು ಣಿ ಯ 0 ಕೈಗೊಟ್ಟಾ ಯುವತೀವ್ರಜಮೊಡ 
ಗೊಂಡುತ್ಸವದಿಂ ಪೊಕ್ಕು ದು ವಿಚಿತ್ರಭೂಷಾಗೃಹಮಂ 
೪-೨೨೬). [ನವ್ಯ * ಸುಧೆ? 

ನವಸುರಭಿ (ನಾ). ಹೊಸದಾದ ಸುಗಂಧ : ಮಾನನಿದಾನೆಯ ಮಂದ 
ಶ್ವಾಸಮನೇ ನವಸುರಭಿಸವಿಸಾರಂಗೆತ್ತಾ ನಿದಾನಿಸಿಯಂಗಜನೆಂಬ ಮಹಾ 
ಕಾಳೋರಗನೆಯ್ತರುತೆ (ಜಯಾ. ೩-೫0). [ನವ್ಯ * ಸುರಭಿ] 

ನವಸೂತಿ (ನಾ). ಹೊಸದಾಗಿ ಕರು ಹಾಕಿದ ಹಸು; ಎಳಗಂದಿ: 
“ಧೇನು ನವಸೂತಿ” (ವಸ್ತುಕೋ. ೯೦-೭). [ಸಂ.] 

ನವಸೂತಿಕೆ (ನಾ). ೧.ಎನವಸೂತಿ, ೨. ಅದೇತಾನೇ ಹೆರಿಗೆಯಾದವಳು; 
ಬಾಣಂಶಿ, [ ಸಂ. ನವಸೂತಿಕಾ] 

ನವಸೌರಭ್ಯ (ನಾ). ಹೊಸ ಪರಿವ.ಳ; ನವೀನ ಸುಗಂಧ; ಹೊಸ 
ಗಂಪು: ನವಸೌರಭ್ಯದ ಚಂದನಾರ್ದ್ರತಿಲಕೋದಂಚದ್ವನಶ್ರೀಗೆ. . . 
ಮುಕ್ತಾಹಾರಮಂ ಸಾರ್ದು ನೀಡುವ ಸೇವಾಂಗನೆ . ತಾನಿದೆಂದೆನೆ ಕರಂ 
ಚೆಲ್ಹಾಯ್ತು ತೆಂಗಾಳಿ (ಕುಸುಮಾ, ೪೯-3೦). [ನವ್ಯ * ಸೌರಭ್ಯ ] 

ನವಹಾಟಕ (ನಾ). ಅಪ್ಪಟ ಚಿನ್ನ ; ಉತ್ತವಂವಾದ ಬಂಗಾರ : ಚೆಲ್ಹನಪ್ಪ 
ನವಹಾಟಕ ನಿರ್ಮಿತಮಪ್ಪ ಕೋಂಟೆ ಮಂಟ್ಟಿರೆ ಮುಗಿಲಂ (ಶಂಡ್ರಭು. 
೦-೦೦೪). [ನವ್ಯ * ಹಾಟಕ ) 

ನವಹಾರಿದ್ರಕ (ನಾ). ಉತ್ತಮವಾದ ಅರಿಸಿನ : ಜೀರಕೋದ್ರವ ನವಹಾರಿ 
ದ್ರಕ . ವಾಟೋತ್ಕರ ಮುನ್ನಿದ್ರಿತ ಕಮಲಾಕರಂಗಳಿಂ ಸೊಗಯಿಸುಗುಂ 
(ಮಲ್ಲಪು. 3-೪೩), [ನವ್ಯ + ಹಾರಿದ್ರತ 

ನವಾಂಕುರ (ನಾ). ಹೊಸ ಚಿಗುರು,-ಮೊಳಕೆ : ನವಾಂಗುರಕದಂಬಮಂ 
ಕುರವಕತದೊಳ್‌ ಪೊಳೆವೆಳಮಿಂಚಂ ಪಾಲೊಳ್‌ ತೊಳೆದಂತೆವೊಲ್‌. (ಮಲ್ಲಿಬು, 
8-೫೨). [ನವ್ಯ 4 ಅಂಕುರ) 

ನವಾಂಗಿ (ನಾ). ಹೊಸ ಹರೆಯದವಳು ; ಜವ್ವನೆ ; ಯುವತಿ : ಶಂಕೆಯಿಂ 
ದಿಟ್ಟಿಸಿದನಾಪಾದಮಸ್ತಕಂ, ಕುಡುದಿಂಗಳಂತೆವೊ?'3 ನಿಂದಾ ನವಾಂಗಿಯಂ 
(ಶ್ರೀರಾಮಾ, 30೮-೩6೮). ಸೆಂ. ನವಾಂಗೀ] 

ನವಾಂಬುಜ (ನು). ಅದೇ ತಾನೇ ಅರಳಿದ ಕಮಲ : ತುಂಬಿ ನವಾಂಬುಜ 
ದಲರೊರ್ಳ ತುಂಬಿದ ಮಕರಂದಕೆಳಸುತಾಸ್ವಾದಿಪವೋಆ* 

[ ನವ್ಯ *. ಅಂಬುಜ) 


(ಶಾಂತೀಶೃ. 


(ಶಾಕುಂತ. 


೪೨-೭೩). 


೪೪೧೪ 


15 


ಶಿ 
ಛಿ 


ನವಾಬ 


ನವಾಂಶ (ನಾ). ೧. ಒಂಬತ್ತನೆಯ ಒಂದು ಭಾಗ. ೨. [ಜ್ಯೋತಿ] 
ಲಗ್ನದ ಒಂಬತ್ತನೆಯ ಒಂದು ಭಾಗ : ಸೂರ್ಯಾದಿ ಗ್ರಹಗಳು ತಮ್ಮ 
ಉಚ್ಚಸ್ಥಾನದಿಂದ ಹನ್ನೆರಡನೆಯ ರಾಶಿಯಲ್ಲಿ ಒಂಬತ್ತನೆಯ ನವಾಂಶದಲ್ಲಿ 
ಇರುವಾಗ ಉಚ್ಚಾಭಿಲಾಹಿ ಎಂದು ಕರೆಯಲ್ಪಡುತ್ತವೆ (ಜಾತಃ. ೯-೪ ಟೀಕೆ). 
p ಇದರ ಗಣನೆಯಲ್ಲಿ ವಿಶೇಷ ಪ್ರಕಾರವಿದೆ. ಸಿಂಹ, ಮೇಷ, 
ಧನುಸ್ಸು ಈ ರಾಶಿಗಳಿಗೆ ಮೇಷದಿಂದಲೂ ಕನ್ಯಾ. ಮಕರ, ವೃಷಭ 
ಈ ರಾಶಿಗಳಿಗೆ ಮಕಂದಿಂದಲೂ ಮಿಥುನ, ಕನ್ಯಾ, ತುಲಾರಾಶಿ 
ಗಳಿಗೆ ತುಲಾದಿಂದಲೂ ಕರ್ಕಾಟಕ, ವಿಖಾನ, ವೃಶ್ಚಿಕರಾಶಿಗಳಿಗೆ 
ಕರ್ಕಾಟದಿಂದಲೂ ಕ್ರಮವಾಗಿ ನವಾಂಶವನ್ನು ಎಣಿಸಲು ಆರಂಭಿಸ 
ಬೇಕು. ನವಾಂಶರೂಶಿಯ ಅಧಿಪತಿಯೇ ನವಾಂಶಕ್ಕೆ ಅಧಿಪತಿ. 

[ ನಮ್ಮ + ಅಂಶ] 

ನವಾಂಶಕ (ನಾ). ಇ ನವಾಂಶ ೨ : ದಿನಪಾದಿ ಗ್ರಹಮಾತ್ಮೋಚ್ಚನಿಳಯದಿಂ 
ದ್ವಾದಶಾಲಯಂಗಳ ನವಸಂಖ್ಯೆ ನವಾಂಶ:ದೊಳು ತಾಂ ನೆಲಸಿ ನೀದು 
ದುಚ್ಚಾಭಿಲಾಷಿತದ್ದೆಸೆ ಶುಭದಂ (ಜಾತತಿ. ೯-೪). [ನವ + ಅಂಶಕ] 

ನವಾಂಶದೃಷ್ಟಿಫಲ (ನಾ). [ಜ್ಯೋತಿ] ನವಾಂಶದಲ್ಲಿರುವ, ಬೇರೆ ಗ್ರಹ 
ಗಳ ದೃಷ್ಟಿಯಿಂದಾಗುವ ಫಲ; ಚಂದ್ರನಿರುವ ನವಾಂಶರಾಶ್ಯಧಿಪತಿ 
ಬಲಿಷ್ಠನಾಗಿದ್ದ ರೆ ನವಾಂಶದ ೈಪ್ತಿಫಲ ಅಧಿಸವಾಗಿಯೂ ರಾಶ್ಮಧಿಪತಿ ಬಲಿಷ್ಠ 
ನಾಗಿದ್ದರೆ ರಾಶಿದೃಷ್ಠಿ ಫಲ ಅಧಿಸವಾಗಿಯೂ ಉಂಟಾಗುತ್ತದೆ (ಶಾತತಿ. 
ತಿಂ-೨೪ ಟೀಕೆ). [ ನವಾಂಶ * ದೃಷ್ಟಿ * ಫಲ] 

ನವಾಗತ (ಗಂ). ಹೊಸದಾಗಿ ಬಂದ: ಈ ನವಾಗತ ಪ್ರಾಣಿಯ ಆಚಾರ 
ವ್ಯವಹಾರಗಳ ವಿಷಯಕ್ಕೆ - « * ವರ್ಣನೆಗೆ ತೊಡಗುವಳು (ಇಪೃ್ಪಕ, ೫೭). 

[ನವ್ಯ + ಆಗತ] 

ನವಾತು, ನಾಬತ್ತು (ನಾ). ಒಂದು ಬಗೆಯ ಕಲ್ಲುಸಕ್ಕರೆ ; ಗಡಿಗೆಕಲ್ಲು 
ಸಕ್ಕರೆ : ರೊಟ್ಟಿ ಸಕ್ಕರೆ ಬೆಲ್ಲ ಬಳೆಮುಲ್‌ ತವರಾಜ ಘಟ್ಟಿ ನವಾತು[ಪಾಕಾಂ, 
ಘಟ್ಟಿಗೆಯಾಂತು]ಗೋಧುವೆಯ ಹಿಟ್ಟು , . . ಸಾಲಿಟ್ಟವು ಕೊಟ್ಟಿಗೆಯೊಳಗೆ 
(ಕುರಾಸಾಂ, ೪೦-೫೩). ನಾಬತ್ತು : ಬಿಳಿಸತ್ಕರೆ, ಹುರಿಸತ್ಯರೆ . . . ನಾಬತ್ತು 
ಮೊದಲಾದ ಸಕ್ಕರೆಗಳನ್ನು ಮಾಡುವುದಕ್ಕೆ ಸ್ವಲ್ಪು ಶ್ರಮ (ಕೃಖಪ್ಪ. ೦೮೬), 

£ ಮರಾ ನಾಬದ್‌ ] 

ನವಾನ್ನ (ನಾ). “ಚಳಿಗಾಲದ ಬತ್ತದ ಕೊಯಿಲಾದ ಮೇಲೆ, ಹಿಂದೂ 
ಗಳಲ್ಲಿ ರೂಢಿಯಾಗಿ ಮಾರ್ಗಶಿರಮಾಸದಲ್ಲಿ ನಡಸುವ ಹೊಸ ಅಕ್ಕಿ 
ಊಟ ಮಾಡುವ ಉತ್ಸವ, ವಿಶೇಷ” (ನಿಬಂಧ. 11, ೩೧೨ ಅಡಿ). 

ನವಾನ್ನದ ಉತ್ಸವ ಎ “ನವಾನ್ನದ . ಉತ್ಸವವೆಂದರೆ ಬಂಗಾಲದಲ್ಲಿ 

ಮಾರ್ಗಶೀರ್ಷದ ಕೊನೆಕೊನೆಗೆ ಹಾಲು, ಬೆಲ್ಲ, ತೆಂಗು ಇತ್ಯಾದಿ 
ಬೆರೆಯಿಸಿ ಹೊಸ ಅಕ್ಕಿಯನ್ನು ಬೇಯಿಸಿ ಪಾಯಸ ಮಾಡಿ ನೈವೇದ್ಯ 
ಮಾಡಿ ಉಣ್ಣುತ್ತಾರೆ. ಇದು ದಕ್ಷಿಣದ ಪೊಂಗಲ್‌ ಅಥವಾ ಉತ್ತರ 
ಕರ್ನಾಟಕದ ಹಿಂಗಾರಿಯ ಚರಗ ಚೆಲ್ಲುವ ಹಬ್ಬ ಇದ್ದ ಹಾಗೆ” 
(ಇಪೃಳ. ೨೦೭ ಅಡಿಐ) : - ಮಾರ್ಗಶೀರ್ಷವೂಸದಲ್ಲಿ ಜರಗುವ ನವಾನ್ನದ 
ಉತ್ಸವವು ಚಳಿಯ ಇಬ್ಬನಿಗಳಿಂದ ಜಳಕ ಮಾಡಿದಂತಿದ್ದ ಮುಗಿಲಲ್ಲಿ ಮತ್ತೆ 
ಸಜೀವವಾಗಿ ಎದ್ದು ನಿಂತಿತು (ಇಪ್ಶಕೆ. ೨೦೭). [ನವ್ಯ + ಅನ್ನ] 


«| ನವಾನ್ನೋತ್ಸವ (ನಾ). ಎ ನವಾನ್ನ : ವ್ಯವಸಾಯದ ಸುದಿನ. ಬಂದಾಗ 


ಪುಷ್ಯಮಾಸದಲ್ಲಿ ನವಾನ್ನೋತ್ಸವ ನಡೆಯುತ್ತದೆ (ನಿಬಂಧ. 11. &೧೨). 
[ ನವಾನ್ನ + ಉತ್ಸವ] 
ನವಾಬ, ನಬಾಬ, ನವಾಬು (ನಾ). ೧. ಮೊಗಲ್‌ಸಾಮ್ರಾಟನ ಪರ 
ವಾಗಿ ಸಣ್ಣ ರಾಜ್ಯ ಅಥವಾ ಸಂಸ್ಥಾನಗಳ ಆಡಳಿತ ನಿರ್ವಹಿಸಲು 
ನಿಯುಕ್ತನಾದ ಮುಸಲ್ಮಾನಅಧಿಕಾರಿ : ನವಾಬ ಟೀಪೂಸುಲತಾನ* 
ಬಾಛಾಯಿ ಅದಿಲ್‌ ಅನೆ ೨ ಹೆಂಣಾನೆ ೧೦ . , , ಮುಂದಿಟ್ಟು ವಹಿಶಿಯಿಧೆ 


ನವಾಬನಂದಿನಿ 


(ಎಕ, ೪1 (8), ಪಾಂಡವ. ೧೯೭-೮ ; 2785) ; ನವಾಬ ದಿಲದೇರುಖಾನರು 
ಕರಸಿದ್ದರಿಂದ ಫತ್ತಾಹುಲ್ಲುಸಾಬರು ಶೀರ್ಯಕೆ ಬಂದು (ಹೈದರ, 3೪) ; 
ದೊಡ್ಡನವಾಬರು ಅರಮನೇ ಕಟ್ಟಲು ಪಾಯ ಮೆಟ್ಟಿ ನೆಲಕ್ಕೆಲ್ಲಾ ಗಾರೇ 
ಗಚ್ಚು ಹಾಕಿಸಿರುವರು (ಹುಟ್ಕಹ, ೭೮) : ನನ್ನ ಅಜ್ಜಂದಿರಾದ ಏಕಾಂಬರ 
ಮುದಲಿಯಾರರು ಈ ಪ್ರಾಂತ್ಯವನ್ನು ಆಳುತಿದ್ದ ನವಾಬರಲ್ಲಿ, ದಿವಾನಗಿರಿ 
ನಡೆಸಿ ತುಂಬಾ ಆಸ್ತಿ ಮಾಡಿದರು (ಪ್ರತಾಪ, ೧). ೨. ದೊಡ್ಡ ಶ್ರೀಮಂತ ; 
ಆಢ್ಯ : ನೂರಾರು ಆಂಗ್ಲ 'ನವಾಬ' ರು ಅವನಿಗೆ ಆಶ್ರಯವಿ:ಯಹತ್ತಿದರು 
(ಸಮಜೀ. ೮೬೮), ನಬಾಬ.: ೧. ನೆಗಳ್ತೆವೆತ್ತ ಸವಣೂರ ನಬಾಬನ ವಂಶ 
ಸಂಜಾತರೊಳಿ ., . ಪರಮಪ್ರಖ್ಯಾತಿಯಂ ಪಡೆಡಂ (ಕಳನ್ಮ. ೦೦-೨೬ ವ); 
ನಾನು ಈಗಲೇ ಹೋಗಿ ನಿಮ್ಮ ನಬಾಬರಿಗೆ ಸುದ್ದಿಯನ್ನು ಕೊಡುವೆನು 
(ಕೋಹಿನೂ, ೬೪), ನವಾಬು : ೧. ನವಾಬು ಹೈದಂಲಿಬಹದರವರು (ಎಕ, 
1%, ಕನ್ನಪ. ೧೪೬-೪ ; 1763); ನವಾಬು ಹೈದರಲಿಖಾನ್‌ಬಾದರವರು (ಎಕ. 
1X, ಡೆನ್ನಪ, ೧೮-೫; 1767). 
[ «ಅರ. ನವ್ವಾಬ್‌ ; ಪಾರ. ಸಾವಾಬ್‌; ಹಿಂ. ನವಾಬ್‌ ; 
ಮರಾ. ನವಾಬ್‌, ನಬಾಬ್‌] 

ನವಾಬನಂದಿನಿ (ನಾ). ನವಾಬನ ಮಗಳು : ಅವಳು . . . ರೂಪರಾಶಿ 

ನವಾಬನಂದಿನಿ ಆಯೇಷೆಯಂತೆ ತೋರಿದಳೆನ್ನಲೆ ? (ಪ್ರಣಸ, 0). 
[ ನವಾಬ + ನಂದಿನಿ] 

ನವಾಬಿ (ಗು). ೧, ನವಾಬನಿಗೆ ಸಂಬಂಧಿಸಿದ. ೨. ಶ್ರೀಮಂತಿಕೆಯ ; 
ಸುಖಲೋಲುಪತೆಯ ; ಒಂದು ಬಾರಿ ಹೊರಬಿದ್ದುಬಿಟ್ಟರೆ ಒಂದಿಲ್ಲ 
ಒಂದು ಗಮ್ಮಪಥ ಇದ್ದೇ ಇರುತ್ತದೆ. ಆ ಪಥ ನವಾಬೀಪಥವಲ್ಲ (ಇಪ್ಪ ಕ. 
೧೯೩), [ «ಪಾರ. ನೌವಾಬೀ ; ಮರಾ. ನವಾಬೀ, ನಬಾಬೀ ] 

ನವಾಬು "ನವಾಬ' ನೋ. 

ನವಾಯತ್‌ "ನವಾಯತ” ನೋ. 

ನವಾಯತ, ನವಾಯತ್‌, ನವಾಯಿತ (ನಾ). (ಹೆಚ್ಚಾಗಿ ಭಟ್ಕಳಕ್ಕೆ 
ಸೇರಿದ ಕೊಂಕಣಿ ಮಾತನಾಡುವ) ಮುಸಲ್ಮಾನರ ಒಂದು ಪಂಗಡ: 
ನವಾಯತರು, ಅಂದರೆ ಹೊಸದುಗಿ ಬಂದವರು. - ಇವರು ಕಾನಡಾಜಿಲ್ಲೆಯ 
ಹೊನ್ನಾವರ ` ತಾಲೂಕಿನಲ್ಲಿ ಇರುತ್ತಾರೆ (ಕಥಾಗೆ. ೨೩೮). ನವಾಯತಿ ; 
ವ್ಯಾಪಾರಸ್ಥರು ಬಜಿಲ, ಬಣಜಿಗ, ಬನಿಯ . , . ಮಾಮಾನ್‌, ನವಾಯತ್‌, 
ನಿಮಿಸ್ಕಾರ, ವೈಶ್ಯ. ವಾಣಿ (ತುಳುನಾ. ೧೬೦). ನವಾಯಿತ : ಇವರಲ್ಲಿ 
ನವಾಯಿತರ (ಹೊಸದ:ಗಿ ಬಂದವರ) ಸಂಖ್ಯೆಯು ವಿಶೇಷವಾಗಿರುವದ್ಳ 
(ಇರವ. ೪೯): ಮಳಿಗೆಯಲ್ಲಿ ಬಿದ್ದಿರುವ ಊಚುಸೀರೆಗಳನ್ನು . , ರೇಶ್ಮೆ 
ಚ್ಹಾದಲ್ಲಿ ಕಟ್ಟಿ ನವಾಯಿತರು ಮಠಕ್ಕೆ ಒಬರುವವರಾದರು (ವಾಗ್ಗೇವಿ. ೪೮), 

[ «ತುಳು. ನವಾಯತೆ] 

ನವಾಯಿ (ನಾ). ೧. ಹೊಸತನ ; ನಾವೀನ್ಯ ; ಅಪೂರ್ವತೆ : ಜೀಯ 
ಬಿನ್ನಹವಿಂದು ದೇಹಚ್ಛಾಯೆಗುಂಟೇ ಬೇಜ* ಚೇಷ್ಟೆ ನವಾಯಿಯೇ ನಮ್ಮಿನಿ 
ಬರಿಗೆ ರಾಜಾಭಿಮಾನದಲಿ (ಕುವ್ಯಾಸ, ೦೨.೯೪) ; ಗಾಯದಲಿ ಮೇಣ್‌ 
ಚೊಕ್ಕೆಯದಲಡುಪಾಯಿಗಳಲುಪಕಾಯದೊಳಗೆ ನವಾಯಿಗಳ ಬಿನ್ನಾಣದಲಿ 
ಬಳಿಸಂದು , , . ನಾನಾವಿನೋದದ ದಾಯವಟಜವವನವನೆ ಮಲ್ಲನು 
(ಕುಮ್ಮಾಉ. ೩-೯೭): ಆ ನವುಯಿಯನ್ನು ಕಾಂಬಾತನಿಗೆ ಕವಿತ: ದೃಷ್ಟಿ ಬೆ:ರು 
(ಚಿತ್ರಸ್ಮ. ೧ ಮುನ್ನುಡಿ). ವಿ. ಅಪೂರ್ವವಾದ ಚೆಲುವು, ಸೊಗಸು, 
ವಿಲಾಸ: “ನವಾಯಿಯೆನಲ” ಠೀವಿ” (ಥಾರನಿ. ೬); ಮುಖಚುಂದ್ರಗೆ 
ಚಕೋರಗಳು ಅಡಸಿದುವು ತು ಸೌರಭಕೆ ಬಂದಿಡಿದ ಮಧುಪವ್ರಜದ ಘನ 
ರಾಯತಿಗೆ ಕಾಂತೆಯರಳೆವಳಿದು ನಡೆದರು ನವಾಯಿಯ[ಪಾಕಾ. ಯದ]ಲ೨ 
(ಜೀವಂಡ. ೮-೩೯): ಏಗವಿಧದ ನವ; ಯಿಯೇ[[ಪಾಕಾಂ. ಯಲಿ] ಮೂಲೋಕ 
ದತಿಶಯವಸ್ತುರಚನಾಸೌಕುಮಾರಿಯ ಸೇ ವೆಗಿ ದು ಸಾಕಾರವಾದುದಲ 


೪೪೧೫ 


ನವಾರ 


(ಕುಪ್ಕೌಆ. ೧೨-೧೮) ; ನವಾಯಿ ಹೆಚ್ಚಿತು ಮತ್ತೆ ಬೇಟ ವರಾಯತಾಕ್ಷಿಯ 
ಕೂಟಕೆಳಸುವ ಚದುರಭೂಮಿಪರ (ಕುವ್ಮಾಆ. ೧೩-೪೫) ; ರಾಯನರೆಮನೆ 
ಮೌಕ್ತಿಕದ ಕಳಶಾಯತದ ಬೆಳಗಿನಲಿ ಪಾಂಡವರಾಯನೆಲೆವನೆಗಳನು ನಗು 
ತಿದ್ದುದು ನವಾಯಿಯಲಿ (ಕುವ್ಕಾಅ. ೧೮-3); ವಯುತನುಜನ ಸುತನು 
ತನ್ನ ಪಸಾಯತರು ಸಹಿತೊಳೆಗೆ ಹೊಕ್ಕು ನವಾಯಿ[ಪಾಕಾಂ. : ಯೆ]ಯಲಿ 
ನಡೆತಂದು ಕಂಣಿಕಿ ಕೊಟ್ಟು ಪೊಡವಂಟ (ಕುವ್ಯಾಸ. 8-೨೮); ತಾಯ ಬರವನು 
ಹಾರಿ ಹರಿದಂಬೇಯೆನುತೆ ಹಟ್ಟಿಗಳ ಸುತ್ತ ನವಾಯಿಯಲಿ ಪರಿದಾಡಿ 
ಮಿಗೆ ಪುಟನೆಗೆದು ಮೇಳಿಸುತೆ (ಅಕ್ರೂಹ, ೨-೪೮), ಹ. ದರ್ಪ; ಗರ್ವ; 
ಠೀವಿ; ಹೆಮ್ಮೆ : ಕಾಯಲಳವೇ ॥ರ್ಣ ಬಜ*ಯ ನವಾಯಿಯಲಿ ಫಲವಿಲ್ಲ 
ದೇಹದ ಬೀಯಕಿದು ಹೊತ್ತಲ್ಲ ಸಾಧಃವಿದಕೆ ಬೇಯಿಂಟು (ಕುವ್ಯಾಕ. 
೦೨-೦೬) ; ಒಳೆಗೆ ಢಗೆ ನಗೆ ಹೊಜಗೆ 6ಳವಳವೊಳಗೆ ಹೊಣಗ ನವಂಯಿ 
ಡಿಲೈಸವೊಳಗೆ ಹೊಟಗೆ ಸಘಾಡಮದ . , . ಮಹೀಶ .ಹದಣದು ನಿನ್ನ 
ನಂದನನ (ಕುವ್ಕಾಶ. ೨-೧). ೪. ಅಬ್ಬರ ; ಆರ್ಭಟ : ರಾಯಮೋಹರ 
ತೆಗೆದವೆರಡು ವಿಡಾಯಿಯಲಿ ಬಹುವಿಧದ ವಾದ್ಯ ನವ:ಯಿ ಮಿಗೆ ನಲವಿನಲಿ 
ಬಂದರು ಪಾಳೆಯಂಗಳಿಗೆ (ಕುವ್ಮಾಕ, ೨-೩೯೪). ೫. ವೇಗ; ಶೀಘ್ರತೆ ; 
ಕಾಯಸೌಖ್ಯಕ ಕಾಮಸುಖದ ವಿಡಾಯತತುವಕೆ ವೇಡೆಗೊಂಡು ನವಾಯಿ 
ಯಲಿ ದುರ್ಗತಿಗೆ ದುವ್ವಾಳಿಸುವನಲ್ಲೆಂದ (ಕುವ್ಯಾಅ. ೮-೩೧). ೬. ಹೆಚ್ಚಳ ಗ 
ಆಧಿಕ್ಕ; ಅತಿಶಯ : ಸುರವಂದಿಗಳು ಹೊಗಳಿದರುವಧಿಘೋಷದಲಿ 
- ಯಮ ವಜ್ರಾಯುಧಾದ್ಯರು ಮನದ ಮುದದ ನವಾಯಿಯಲಿ ಸೂಸಿ 
ದರು ಸುರನಂದನದ ಕುಸುಮಗಳ (ತೊರರಾ. ೨-೩-೨೩), ೭. ಆಕ್ರಮಣ 
ಶೀಲತೆ : ಕುನ್ನಿಗಳ ಬಿಡಿ ಹರಿಯಲಿ ನವಾಯಿಯಲಿ (ಪ್ರಹ್ಮಾದ. 4೩-೨೯). 
೮. ಉತ್ಸಾಹ ; ಹುರುಪು. "ನವಾಯಿಗೆಡು' ಪರಾ. 
[ «ಪಾರ. ನೌಆಈನ್‌ ; ಮರಾ. ನವಾಈ, ನವಾಯಾ)] 

ನವಾಯಿಕಾಆ (ನಾ). ೧. ಸೊಗಸುಗಾರ ; ವಿಲಾಸಿ: ದಾಯ ತಪ್ಪಿತು 
ಗರುವರಾಟ ವಿಡಾಯಗೆಟ್ಟಿತು ವಿಟರೆ ನೋಟ ನವಾಯಿಕಾಜರ ಕೂಟ 
ಕುಸಿದುದು ಮಾರಶರಹತಿಗೆ (ಕುವ್ಕಾಆ. ೦೩-೪೩). ವಿ. ಘನತೆಯುಳ್ಳವನು; 
ಠೀವಿಯಿಂದ ಕೂಡಿದವನು: (8). [ನವಾಯಿ + - ಕಾಜ] 

ನವಾಯಿಗೆಡು (ಕ್ರಿ). ಹುರುಪುಗೆಡು; ಉತ್ಸಾಹ ಕುಂದು; ಮಂಕಾಗು; 
ಮ್ಲಾನವಾಗು : ತಾಯೆ ನೀಂ ನಮ್ಮಿಂದ ಬಂಧನದಾಯಸವನನುಭವಿಸಿ 

80 » « * ಗಾಯವಡೆದ ಕುರಂಗಿಯಂತೆ ನವಾಯಿಗೆಡದುಳಿದಿರ್ದ ನಮ್ಮನು 
ಕಾಯಿದಿರಿಯೆಂದಸುರರಿಪು ದೇವಕಿಯೊಡನೆ ನುಡಿದ (ಅಕ್ಟೂಜ. ೯-೧೦). 

[ ನವಾಯಿ + ಕೆಡ್ಕು.] 

ನವಾಯಿತ “ನವಾಯತಿ ನೋ. 

ನವಾಯಿಸು (ಕ್ರಿ). ೧. ಹೊಸದಾಗಿಸು ; ನವೀಕರಿಸು : ಇಲ್ಲಿಗೂ 
ಹೊಂದುವಂಥದನ್ನು ಇಲ್ಲಿನದೇ ಆಗುವಂತೆ ನವಾಯಿಸುವ ಇವರ ಮನೋ 
ಗುಣ ಹವಣು ತಿಳಿದದ್ದು (ವೀರಯೋ. 111 ಮುನ್ನುಡಿ). ೨. ಹೊಸದಾಗಿ 
ನೃಷ್ಟಿಸು,- ರೂಪಿಸು : ನಿನ್ನ ಹಿಂಗಬ್ಬಿ ಗರಿಗೂಡಿದ ಕನ್ನಡದ ನುಡಿವೆಣ್ಣ 
ಮೊಲೆ ನಿನಗಿನ್ನು ಸಾಲದೆನುತ್ತ ವಿಧಿ ಮುಂಬಗೆದು ನಿನ್ನುದಯಂ 
ಚನ್ನೆಯಿವಳಿಗೆ ಮೂರನೆಯ ಮೊಲೆಯನ್ನವಂಯಿಸಲು (ಗಿಳಿವಿಂ. ೯೭-೩). 

[ ನವಾಯಿ + - ಇಸ್ಕು] 

ನವಾರ, ನವಾರು (ನಾ). ೧. (ಮಂಚಕ್ಕೆ ಹೆಣೆಯಲು ಉಪಯೋಗಿಸುವ) 
ಮೂರು ಅಥವಾ ನಾಲ್ಕು ಬೆರಳಿನಷ್ಟು ಅಗಲವಾಡ, ದಪ್ಪನೆಯ 
ನೂಲಿನ ಪಟ್ಟಿ: ಆ ಕೋಣೆಯಲ್ಲಿ ಒಂದು ನವಾರದ ಹೊರಸು , 
ಒಡವೆಗಳು ಇದ್ದವು (ಕನ್ನಡಿ. ೧೨೦). ೨. (ನಂದೀಧ್ಧ ೈಜವನ್ನು ಹಿಡಿದು 

8| ಕೊಳ್ಳುವಮು) ನಡಂವಿಗೆ ಕಟ್ಟುವ ಪಟ್ಟೆ : ಕುಣಿಯುವಾತ ಸೊಂಟದ 

ಸಮಾಪಕ್ಕೆ ಬರುವಂತೆ ಒಂದು ಪಟ್ಟೆ ಚೀಲವನ್ನು ಹೆಗಲಿನಿಂದ ಇಳಿ ಬಿಟ್ಟು 


೮ 


10 


26 


38 


[ad 


ನವಾರಮಂಚ 


ಕೊಳ್ಳುತ್ತಾನೆ. ಇದರೆ ಹೆಸರು “ನವಾರ' (ಕಜಕ. ೧೦೧). ನವಾರು : 

೩. ಲಾಡಿ: ಲಂಗಕ್ಕೆ ನವಾರು ಹಾಕಿಕೊಡು (ರೂಢಿ). 
[ «ಪಾರ, ಮೆರಾ, ನವಾರ್‌, ನುವಾರ್‌ ] 

ನವಾರಮಂಚ (ನಾ). ಬಟ್ಟೆಯ ಪಟ್ಟಿಯಿಂದ ಹೆಣೆದ ಮಂಚ ; 
ಹೊರಸು. ([ನವಾರ * ಮಂಚ] 

ನವಾರು "ನವಾರ' ನೋ. 

ನವಾಸಾಗರ "ನವಸಾಗರ'. ನೋ. 

ನವಾಸಾರ (ನಂ).-ನವವರ್ಷ, : ಮೇಘನಿಕಾಯಂಗಳಿನೇಂಬಬಲ್ಜೈಆಗಿತೋ 
ರೂಪ್ಯುದ್ರಿಯೊಳ್ಳುಷ್ಟನೀರನವಾಸಾರದಿನಿಂದು ಸಾನುತರುಗಳ್ತೇಂಕಾಡು 
ತಿರ್ಪನ್ನೆ ಗಂ (ಅರ್ಧನೇ. ೩-೦3). [ನವ್ಯ + ಆಸಾರ] 

ನವಿ (ನಾ). “ಸಣ್ಣನುವು” (ಮತಂಓ. ಕೋಶ : ಸಣ್ಣಸಣ್ಣ ನವಿಗಳು ಹುಟ್ಟಾಡಿ 
ಸುತ್ತ ಹಾಯಿಗಳೊಂದಿಗೆ ಪಶ್ಚಿಎಸಮುದ್ರವನ್ನು ದಾಟುತ್ತಿರುವುದನ್ನು 
ಮನಸ್ಸಿನಲ್ಲಿ ಯೋಚಿಸು (ಮತಂಓ. 69). "ನಾವೆ' ಪರಾ, 

[?] 

ನವಿಯ (ಗಂ). ಹೊಸತಾದ ; ನವೀನವಾದ : ಭಾಪೆಂದೆನಿಪ ಹಯಾ 
ರೂಢತ್ವ ನವನವಿಯ ಚಾಪಾಗಮತ್ವ' ಸೌಂದರತೆ . . . ಇನತೇಜದಿಂದೆಸೆ 
ದಿರ್ದನು (ಸೋಮಣೆ, ೦-೧೦೩). ' [ ಪ್ರಾ. ಣವಿಆ./ಸಂ. ನವ, ] 

ನವಿರ್‌, ನವಿರು, (ನಾ). ೧. ಕೂದಲು; ಕೇಶ; ರೋವಂ: “ತಲೆರೋಮಂ 
ಚಿಕುರ: ಕಚಂ ಶಿರಸಿಜಂ ಕೇಶಂ ಶಿರೋಜಂ ನವಿರ್‌” (ವಸ್ತುಕೋ. ೭೦-೨0); 
“ನವಿರೆನಲ್‌ ದೇಹೇರುಹಂ” (ಕರ್ಣಾನಿ. «) ; ಆಗಳಾ ಪರಾಕ್ರಮಧವಳನ 
ಶರಪರಿಣತಿಯಂ ಕಂಡು ದುರ್ಯೋಧನನ ಮೊಗಂ ತಲೆನವಿರ ಗಂಟಿಂ 

` ಕಿಜಿದಾಗೆ. (ಹುಪಧಾ, 3-೭೭ ವು; ಪೊಣ್ಮೆ ನವಿರಂಗೋಪಾಂಗದೊಳ್‌ 
ಕಣ್ಣಳಿಂ ಪರಿಕಾಲ್ಲಾ ಯೆ ಸುಖಾಶ್ರು (ಚಿಕವಿ. ೧-೮) ; ಕಯ್ದುವನ* ನೆಲಕ 
ತೊಟ್ಟು, ಕುದುರೆ 'ನವಿರ್‌ ಮುಡಿಯಿಟ್ಟು (ಅಂತಿಗೊ. ೬-೯೯). 
೨. ರೋಮಾಂಚ : ಪುಳಕ. "ನವಿರೇಜಿಂ', "ನವಿರ್ಗೆದಜು್‌' ಪರಾ. 
೩. ತಂಪ್ರುಳಂ; ಗರಿ: ಸರಳತೆವೆತ್ತು ಬಿರ್ಚಿದ ನವಿರ್‌ ಪರಿರಂಜಸಲೀಂಟ) 
ತಿರ್ದುದುಬ್ಬರಿಸಿದ ಚಂದ್ರಿಕಾರಸಮನಂಚಿತ ಟಾರುಚಕೋರಸಂಚಯಂ 
(ಕುಸುಮಾ. ೪-೩೪). ೪. ಉಣ್ಣೆ ; ತುಪ್ಪಟ, “ನವಿರುಜೆ' ಪರಾ. 
ನವಿರು: ೧. ಕವಲ್ಲುವು ಬಳಲ್ಮುಡಿಯ ನವಿರಾಗುಳಿಕೆ ನಿದ್ರೆಯಲಸಿಕೆಯಶನ 
ದೆಡೆಯೊಳಪ್ರಿಯಮೊದವಿದುವು ಗರ್ಭಚಿಹ್ನಮೆಸೆದುದು ಲತಾತನ್ವಿಗಂದು 
(ಪದ್ಮಕಾ. ೪-೨೯) ; ನಡುಗುವ ತಲೆಯ ತೆರಳಿದ ಮೈಯ ಬೆಳುಪಿನ 
ತಲೆನವಿರ ತಗ್ಗಿದ ಶೆರೀರದ ನೆಗ್ಗಿದವಯವದ ಸ ವೃದ್ಧರನು ತೋಟಾ 
ದನು (ಕಾವಾ ಅ.೦೫-೧೦); ನಡು ಬೆಳೆದು ತಲೆಯ ನವಿರೊಸೆದುದ್ದ ವಾದುದಾ 
ಸತಿಗೆ (ಶ್ರೀಪಾಲ. 3-೭೧); ನಿಟ್ಟಿಸಲಕ್ಷಿಯು ಬೆಂಡೆದ್ದು ನವಿರ್ಗುಡಿ 
ಗಟ್ಟಿತು... ರುಮ್ಮ್ಮರುಮೆಂದು ತಟ್ಟಿತು ಮನಮುರ್ಛೆ ರತಿಗೆ 
(ಬೋಹತ. ೦೧-೪೨) ; ನವಿರು ಶೈವಲದಂತೆ ನಯನವು ವಿಹನಂತೆ ಕಾಂತೆ 
ಸರೋವಠದಂತೆ (ಇಂಜಾಪ, ೧೮೭-೨೩); ಹುಡುವವರೆ ಭಾವ ಭಂಗಿಗಳನ್ನು 
ನೋಡಿಯೆ ನಮ್ಮ ಮೈಯ ನವಿರು ನಿಮಿರಿ ನಿಲ್ಲಬಹುದು (ಕರ್ಣಾಜ. ೧೦೯). 
೨. ಮಗಮಗಿಸುತ್ತೆ ಪಾಯ್ವ ರಸದಿಂಚರಿಯಂ ಸವಿವನ್ನೆಗಂ ಕರಂ 


೪೪೧೬ 


10 


ನವಿರೆಕ್ಕೆ 


ನವಿರ್ಕು "ನವಿರ್‌' ನೋ. 

ನವಿರ್ಕು, ನವುರು, ನೌರು (ನಾ). ೧. ಮೃದಂವಾದುದು ; ಕೋಮಲ 
ವಾದಂದಂ ; ನಾಜೂಕಾದಂದು : ತರತರವಾದವೂ ನವಿರುನವಿರಾದವೂ 
ಆದ ಆ ಬಟೆ ಗಳನ್ನು ನೋಡಿ ಉತ್ತರೆಗೆ ತುಂಬ ಹರ್ಷವಾಯಿತು 
(ವಡಭಾ. ೨೨೨) ; ನವಿರಾದ ಪಟ್ಟೆಅರಿವೆಯನ್ನು ಕೂಸಿಗೆ ಹೊದೆಸಿದಳು 
(ಹಾಹುತ್ತ. ೪೧). ೨. ತೆಳುವಾದಂದು. "ನವಿರೆಳೆ' ಪರಾ. ೩. ಸೂಕ್ಷ್ಮ 
ವಾದುದು : ಇವುಗಳಿಗಿರುವ ವೃತ್ಕಾಸದ ರೇಖೆ ತೀರ ನವಿರಾದುದು 
(ಭಾವಗೀ. ೪. ಸುಕಂಮಾರತೆ ; ಮಾರ್ದವ ; ಮೃದಂತ್ವ : 
ರಾಧಮ್ಮನ ಪ್ರೀತಿ ತುಂಬಿದ ಕರೆಯಿಂದ ಕ್ಷಣಕಾಲ ನಿರ್ಮಲೆಯ ಅಂತಃಕರಣ 
ನವಿರಿಗೊಳಗುಯಿತು (ಮೂರುದಾ. ೨೨೨). ನವುರು: ೧. ಅಂಚೆಯ 
ತುಪ್ಪಳಕ್ಕಿಂತ ನವುರಾದ ಆಕಾಶವರ್ಣದ ಕಿಂಕಾಬುವಸ್ತ್ರ (ಸುವಸಂ. ೪); 
“ಮಸ್ಲಿನ್‌ಗಳು ಎಂಬ ನವುರಾದ ವಸ್ತ್ರಗಳೂ . ಹಿಂದೂದೇ:ಶದಲ್ಲಿ 
ಬಹುಕಾಲದಿಂದ ತಯಾರುಗುತ್ತಲಿವೆ (ಭೂಗೋಳ. ೩೯). ೨. ಯುವಕರ 
ವಿವಿಧ ಸಂವೇದನೆಗಳ ತರಂಗಗಳು ಆ ಕಾಲದಲ್ಲಿ ತುಂಬ ನವುರಾಗಿಯೂ 
ವೇಗವಾಗಿಯೂ ಮೊಳಗುತ್ತಿರುತ್ತವೆ (ಶಿಕ್ಷರ. ೧೧೪). (ಗು). ೫. ಮೃದು 
ವಾದ: ರಾಜನ ಈ ನವುರು ಮನಸ್ಸನ್ನು ಅಲ್ಲಿದ್ದವರು ಬಲ್ಲರು (ಸವತಿ. ೧೪೭). 
ನೌರು: ೩. ಅದು ಬಲು ದೊಡ್ಡದಾಗಿಯೂ ಅತ್ಯಂತ ನೌರಾಗಿಯೂ 
ಇರುವ ಒಂದು ಬಗೆಯ ಅನಿಲಮಂಡಲ (ಶ್ಯೋತಿರ್ವಿ. ೯೬). 

ನವುರು ಮಾಡು ಇ ಮೃದಂವಾದ ಮಾತಂಗಳಿಂದ ಒಲಿಸಿಕೊಳ್ಳು : 
ಸಾಹೇಬರು ಕೇಳಲಿಲ್ಲ. ನಿಮ್ಮ ಮಾತು ಸರಿ, ಅಂದರು ; ನಕ್ಕರು, ನವುರು 
ಮಾಡಿದರು ; ತಮ್ಮ ಇಚ್ಛೆ ನಡಸಿಬಿಟ್ಟರು (ಚಿಕರಾ. ೫೧೦). 
[ ದೇ. ತೆಲು, ನವರು, ನೌರು] 

ನವಿರುಗಣ್ಣು (ನಾ). ಕೋಮಲವಾದ ದೃಷ್ಟಿ: ಮಾರ್ದವವಾದ 
ನೋಟ : ಹಿರಣ್ಮಗರ್ಭನ ತೇಜಃಪುಂಜವು ಹುಂಜವು ತಾನೆನೆ ಕೂಗಲಿ 
ನವಿರುಗಣ್ಣಿನಲಿ ನವಿಲುಬಣ್ಣ ದಲಿ ಹೆಣ್ಣಿನ ನಯ ತಲೆದೂಗಲಿ (ಅರಳು. 
೩೦೦-೩). [ ನವಿರ್ಕು * ಕಣ್ಣು ( <ಕಣ್‌)) 

ಕವಿರುಗೂಡು (ಕ್ರಿ). ಸೂಕ್ಷ್ಮತೆಯನ್ನು ಒಳಗೊಳ್ಳು : ತನ್ನ ಆಳದ 
ಒಳನೋವಿನ ನವಿರುಗೂಡಿದ ನುಡಿಯ ಬರೆಹಗಳನ್ನೆಲ್ಲ ಹೀಗೆ ನೆಲೆದಪ್ಪಿಸಿ 
ಬಿಟ್ಟದ್ದಕ್ಕೆ .. . » ಹಿಡಿಮಿಡಿಗೊಂಡನು (ಇಪೃಕ. ೨೪೧). 

[ ನವಿರ್ಕು * ಕೂಡು) 

ನವಿರುಡೆ (ನಾ). ಉಣ್ಣೆಯಂ ಬಟ್ಟೆ ; ಕಂಬಳಿ : ಪೆರ್ಚಿದುದು ಕುಳಿರಳವು 
ಆಳ್‌ ಗೈಮೆಯುಳಿದಿರಲ* ಕಿಚ್ಚು ನವಿರುಡೆಗಳಂ ಕಾವಲ್ಲೆ ನಿಲಿಸಿ 
(೬ಕಲೂರೆ. ೭೬-೧೪೧) ; ತಂದನೆೊಬ್ಬಂ ಪೇಳ್ದ ಬೆಲೆಗೊಟ್ಟು ನವಿರುಡೆಯ 

[ ನವಿರ್ಠು (ಆ ನವಿರ್‌ ) + ಉಡ್ಕೆ ) 


೧೪). 


(ಕಾಲೂರೆ, ೭೮-೦೪೪). 


85| ನವಿರುಮೆಯ್‌ (ನಾ). ತೆಳುವಾದ ಮೈ ; ಕೋಮಲಾಂಗ : ಅವನ 


ಮೊಗಸಿರಿದೋಆ ವಾ ನವಿರುಂ ಸೆರೆಗಳ್ಳಿಗುಪೇ೫ಕಿ ಗದ್ಗದಂ ಮಿಗೆ 40 


... ಸೊಗಂಬಡೆಗುಂ ಚಿಕದೇವಭೂವರಂ (ಅಪ್ರತಿ. ೧೧-೮): ಮುದದೊಳು | 
ಮುರಿದೇಳುವ ನವಿರಿಂದೊಡನಿದಿರುಗೊಳುವಳಿನಿಯನನು (ಹದಿಬ, ೭-೩೯); 
ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರುಬಟ್ಟೆ (ನಾದಲೀ. ೫೯-೧೨). 
[ದೇ.॥8 ತಮಿ. ನಎರ್‌] 
ನವಿರು, (ಕ್ರಿ). ಎ ನವಿರೇಜಿಂ : ನಿರಿನಿರಿ ಚವ್ಮಿಸಿ ನಡೆದು ಬರೆ ನೀ. . - 
ಮಯ್‌ ನವಿರಲು ನೆಲ ನಡುಗಿತು (ಹೂಜಾದಿ. ೧೨-೩. [ ಆನವಿರ್‌ ] 


45 


ಕಣ್ಣು . . . ಸೂಕ್ಷ್ಮಪ್ರಕೃತಿಯ ನವಿರುಮೆಯ್ಯ ಮಹಿಳೆಯನ್ನೆ ಹಿಂಬಾ 
ಲಿಸುತ್ತಿದ್ದುವು (ಪುನರು. ೩೩೬). [ನವಿರು + ಮೆಯ್‌] 

ನವಿರುಹಾಸ್ಯ (ನಾ). ಮೃದುವಾದ ಹಾಸ್ಯ ; ಸೂಕ್ಷ್ಮವಾದ ವಿನೋದ: 
ಇಂಗ್ಲಿಷ್‌ ಸಾಹಿತ್ಯದ. . .ನವಿರುಹಾಸ್ಕವನ್ನು ತನ್ನ ಕಾದಂಬರಿಗಳಲ್ಲಿಯೂ 
ಪ್ರಬಂಧಗಳಲ್ಲಿಯೂ ತರಲು ಪ್ರಯತ್ನಪಟ್ಟ ನು (ಬಂಕಿಮ. ೩೪೯). 

[ ನವಿರು, + ಹಾಸ್ಯ] 

ನವಿರೆಳೆ, (ನಾ). (ಕೂದಲೆಳೆಯಷ್ಟು) ಅತ್ಕಲ್ಪವಾದ ಅಂತರ: ಆಗ 

ಬಹುದಾಗಿದ್ದ ಅಪಘಾತ ಒಂದೇ ಒಂದು ನವಿರೆಳೆಯಲ್ಲಿ ತಪ್ಪಿತು (ರೂಢಿ). 
[ ನವಿರ್ಕು (<ಎನವಿರ್‌) + ಎಳ್ಳೆ (ಎಲೆ) 

ನವಿರೆಳ್ಳೆ (ನಾ). ತೆಳುವಾದ ಎಳೆ: ಕತ್ತಿಗೆ ನವಿರೆಳೆಯ ಚಿನ್ನದ ಸರವೊಂದು 

(ರಾಮೂನೆ. ೧೦೦). [ನವಿರು * ಎಳ್ಳೆ (ಎಬಿ) ) 


ನವಿರೇರು 


ನವಿರೇರು "ನವಿರೇಜು' ಸೋ. 
ನವಿರೇಜು, ನವಿರೇರು (ಕ್ರಿ). ಕೂದಲು ಎದ್ದು ನಿಲ್ಲು ; ರೋಮಾಂಚನ 
ವಾಗು ; ಪುಳಕಗೊಳ್ಳು : ರತ್ನಶೇಖರನಾಗಳ್‌ ನವಿರೇೌದ ತನುವಂಕದ 


ಬವರ ಮನೊಳಕೆೊಳ್ವ ಮಾಸವಳನಂ ಪೋಲ್ತಂ (ಪುಣ್ಕಾಸ್ತ. ೧-೬೭) ; 


೪೪೧೭ 


ಗಟನೆ ನವಿರೇಜಿಯಾಲಿನೀರೊಣ'*ವಿನೆಗಂ ತಟ್‌ಸಿ ಬಿಗಿದು ಮುದ್ದಿಸಿ 6 


(ಚಿಕವಿ. ೬-೧೦೨). ನವಿರೇರು : ಹಿಗ್ಗು. ಉಬ್ಬು. ಗುಡಿಗಟ್ಟು. ನವಿರೇರು. 
ಜುಮ್ಮೆನ್ನು (ಕಂನುಹು. ೯೧). [ ನವಿರ್‌ + ಏಜ್ನು (ಎಲ್‌) ] 
ನವಿರೇಟ್‌ (ಕ್ರಿ). ಎ ನವಿರೇಟಿ : ಏನದು! ನವಿರೆಟ್ನು ನಡುಗಿದವೆನೇ ನಿನ್ನ 

ಬಾಯ್ಗೆ ! (ಅಂತಿಗೊ. ೪೪-೯೨೧), [ ನವಿರ್‌ ೬ ಏಟಿ, ] 
ನವಿರೊಳ್ಳು (ನಾ). ಕೇಶಸಂಪತ್ತು : ನವಿರೊಳ್ಳ ಹೊಗೆಯಲ್ಲಿ ತುಂಬಿ 
ತಲೆದೂಗಿ (ಕಾಲೂರ. ೧೮೪-೪೧೮), [ನವಿರ್‌ + ಒಳ್ಳು] 
ನವಿರೋಳಿ (ನಾ). ಕೂದಲಿನ ಸಾಲು: ಮೇಂಗೊರಲ ನವಿರೋಳಿ ನೆಸೆಯೆ 
೬ - * ಭೀಕರಂಗಳಾಗಿರ್ಪ ಕಾಳ್ಕೋಣಂಗಳ ಗಡಣಂಗಳೊಳೆೊ (ಮರಾಠ. 
೪.3೪ ವು. [ನವಿರ್‌ +೬೪] 
ನವಿರ್ಗುಡಿಗಟ್ಟುಹ (ನಾ). ನವಿರೇಳಂವಿಕೆ ; ರೋಮಾಂಚನ ; ಪುಳಕ : 
ಎನಗಿದೆ 1 ಉಂತೆ ಮೆಯ್ನಡುಕಮೋವೋ | ನವಿರ್ಗುಡಿಗಟ್ಟುಹಂ ಚೆಳಿಲ್ಲನೆ 
ಬೆಮರಶ್ರುಮಾಲೆ (ಸಂಸಪ. ೨೦-೩) [ ನವಿರ್‌ ೬ ಗುಡಿಗಟ್ಟು, * -ಹ್ಯ] 
ನವಿರ್ಗೆದಜತ್‌ (ಕ್ರಿ). ಮೈನವಿರೇಳಿಸು; ರೋಮಾಂಚನಗೊಳಿಸು : 
ಪ್ರದಿದ ಹಿಮಂ ನವಿರ್ಗೆದಅ ಮೆಯ್‌ ಮಿಗೆ ಕೋಡೆ ಕಪಿವುಜಂ . , . 
ಕೆಂಬೆಳಗಂ ಕೆದಜುತ್ತುಮಿರ್ಪ ರತ್ನದ ಪಿರಿದೆ ಇಂದು ಪಾಸಜ* ದವಾಗ್ನಿಯ 
ದಳ್ಳುರಿಯೆಂದು ಪತ್ತೆಸಾರ್ವದು ತಳಮಂ ನಿಮಿರ್ಚು £ ರ್ಚಿ ತೆನೆ 
ಮಾಗಿಯ ಶೀತಮದೇಂ ಪ್ರಭೂತಮೋ (ಕುಸುಮಾ. ೭-೧೪), 
[ ಸವಿರ್‌ + ಕೆದರ್ಣ, 
ನವಿರ್ಗೊಂಚಲ್‌ (ನಾ). ಕೂದಲಿನ ಗುಚ್ಛ ; ಕೇಶರಾಶಿ: ಆ ಗಡ್ಡವು 
'ಅವನದೇ ಆಗಿದ್ದರೊ? . . ೬ ಆ ನವಿರ್ಗೊಂಚಲ ನರಕವು ನಿಜದಿಂದ 
ಗಲ್ಲಗ್ರಹಚಾರವಾಗಿರಬಾರದೆ ? (ಮಂತ್ರಶ. ೯೪-೩). 
[ ನೆವಿರ್‌ +೬ ಗೊಂಚಲ] 
ನವಿರ್ತಟ* (ಕ್ರಿ). ಅತಿಯಾಗಿ ರೋಮಾಂಚನವುಂಟಾಗು; ಅಧಿಕವಾಗಿ 
ಪುಳಕಗೊಳ್ಳು: ಬಗೆಯೊಳ್ಳಲ್ಲು ಕವಿಲ್ಲೊಡಂ ನಡುಕದಿಂದಂಗಂ ನವಿರ್ತ 
ಳ್ತೊ (ಟಕ್ತೂ ಸ ಡಂ (ಚಕವಿ. ೬-೫೧). [ ನವಿರ್‌ ೬ ತಲ್‌”, ] 
ನವಿರ್ಮುಡಿ (ನಾ). ಕೂದಲಿನ ಮುಡಿ; ತುರಂಬು : ಗಿರಿಜಾತೆ 
ನವಿರ್ಮುಡಿಗೆ ತುರುಗಿರ್ಮ ನರುಗಂಪಿನರಳ ಗಂಧಕ್ಕೆರಗಿ ರೋಂಕರಿಪ ತರುಣ 
ಷಟ್ಟರಣಗಳ ಯಮಳಗಾನಂಗೇಳ್ದು (ನವಮೋ, ೧೮-೨). 
[ ನವಿರ್‌ + ಮುಡ್ಡಿ ) 
ನವಿರ್ಮೂಡು (ಕ್ರಿ). - ನವಿರೇಟಿ : ಕೈವಿಡಿದ ನಲ್ಲಳ್ಗೆ ಸಂತಸವೆಕ್ಕಸಂಗಳ 
ನವಿರ್‌ಮೂಡುವಂತು . . . ಎತ್ತಿವಂದ ಪಗೆಯಂ ಬಾರಿಸುವೆಂ 
(ರಾಮಾಶ್ಶ, 6೬-3). 1 ನವಿರ್‌ 4 ಮೂಡು |] 
ನವಿಲ್‌, ನವಿಲು, ನವಿಲ್ಲೆ (ನಾ). ೧. ಉದ್ದವಾದ ತೋಕೆಯಲ್ಲಿ 
ಕಣ್ಣಿನಾಕಾರದ ಸಾಲು ಚಿತ್ರವಿರುವ, ತಲೆಯ ಮೇಲೆ ಕೊಟ್ಟುಳ್ಳ 
ನೀಲಿ ಬಣ್ಣದ ಒಂದು ಬಗೆಯ ಪಕ್ಷಿ; ಮಯೂರ; p ಭಾರತದ 
ರಾಷ್ಟ್ರಪಕ್ಷಿ: “ಕೇಕೀ, ಶಿಖೀ, ಶಿಖಂಡೀ ... ಶಿಖಾವಳಃ, ಶ್ಯಾಮಕಂಠ()- 
ಈ ೧೦ ನವಿಲ್‌” (ಹರಾಯು, ೪೦:೮೮); ಧವಳಾಪಾೂಂಗಂ ಕೇಕಾರವಮುಖರಂ 
ಹರಿತಶಾಬಲಾಂಕಕಳಾಪಂ ನವಿಲಾದಂ[ಪಾಳಕಾಂ.ಟಂ] ಸೊಗಯಿಸುಗುಂ ಸುವಿ 
ನೀಲಾಯತಗಳಂ ಪಯೋದಾಗಮದೊಳಿ (ಕವಿರಾ, ೩-೭): ದೇವತೆ ನವಿಲ 
ರೂಪಿನಿಂದೆತ್ತಿಕೆೊಂಡು ಬೆನ್ನೊಳಿಟ್ಟು ... ಪೋದೊಡೆ (ವಡ್ನಾರಾ. ೦೦೮-೩); 
ಕಾಮಕಾಂತೆ ಬಟ್‌ಯಂ . . . ಬಣ್ಣವುರಂ ತೀವಿದ ಮಾಟಕ್ಕಿಯಾಯ್ತು 


16 


36 


40 


ಸವಿಲಾಟ 


ನವಿಲಿಂ ಕುಂದಂಗಳಿಂದಿಂದ್ರಗೋಪವಿಳಾಸಂಗಳಿನಾಲಿಕಲ್ಲ ಪರಲಿಂ ಕಾರೊಳ್‌ 
ಮಹೀಮಂಡಲಂ (ಪಂಪಫಾ, ೭-3೪); ನೃತ್ಯವಿಭ್ರಮಹೀವಂ ನವಿಲಾತ 
ಪತ್ರಸದೃಶ್ಯಂ ಮಾಡಿತ್ತು ಪಿಂಛಾಳಿಯಂ (ಶಾಂತಿಪು. ೮-೯) ; ಆದಂ ಕೇಳ್ದು 
ಕಾರ ಮೊಟಗಂ ಕೇಳ್ದ ನವಿಲಂತೆ ನಲಿದು (ಅರ್ಥನೇ. ೧-೭೯ ವ). ೨. ನವಿಲಿನ 
ಚಿತ್ರವಿರುವ ನಾಣ್ಯ: ಆಯದೊಳಗೆ ಲೊಕ್ಕಿಯು ನವಿಲುಪಾಗಿ 
ಪೊನ್ನವಣ (ಸಇಇಇ, 1%-1, ೧೬೪-೨೮; 1098). ನವಿಲು: ೧. “ಮಯೂರಃ, 
ಬರ್ಹಿಣಃ, ಬರ್ಹಿನ್‌, ನೀಲಕಂಠಃ, ಭುಜಂಗಭುಕ*, ಶಿಬಾವಲಃ, ಶಿಖಿನ್‌, 
ಕೇಕಿನ್‌, ಮೇಘನಾದಲಾಸಿನ* .. ಈ ೯ ನವಿಲು” (ನಾಚರಾ. 
ಗಿರಿಯಲ್ಲಲ್ಲದೆ ಹುಲ್ಲುಮೊರಡಿಯಲ್ಲಾಡುವುದೆ. ನವಿಲು (ಮಹಾದೇ, ಕ, 
೧೨೦-೨6೫); ಘನಮೇಘಮಂ ಕಂಡ ನವಿಲಂತೆ (ಸಿದ್ದರಾ, ೨-೨೭) ; 
ನವಿಲಿಂಗೆ ಚಿತ್ರಪತ್ರವನಾರು ಬರೆದವರು (ಫುರಂದ. ೨-೪೭-3) ; ಪಾಡುವ 
ಪಣ್ಣುಂಬಿ ನರ್ತಿಪ ನವಿಲು (ಮೋಹತ, ೩-೩೪) ; ನವಿಲನ್ನು ನೋಡಿ 
ಕೆಂಬೂತ ಪುಕ್ಕ ತೆರೆದುಕೊಂಡಿತು (ಗಾದ). ನವಿಲ್ಲೆ: ೧. ಮಾಘಮಾಸದ 
ನವಿಲೆಯಂತೆ[ಪಾಣಾ. ನವಿಲಿನಂತೆ] ಅದೆ ನೋಡವ್ವಾ (ವಡೆಕಾ. 11, ೩೬೨). 
ನವಲ ಕೊಟ್ಟು - ನವಿಲಿನ ಜುಟ್ಟು: “ಶಿಖಾ, ಚೂಡಾ - ಈ ೨ 

ನವಿಲ ಕೊಟ್ಟು” (ಹಂಾಯು. 9೦-೮೯); ನವಿಲ ಕೊಟ್ಟು ಕರಿಂಜ(ದ) 
ಪುಷ್ಪ ಫಳಂ ಫೃತಂ ಮಧು ಜೀವು ಸಾಸಿವೆಗಳೆಂಬಿವನಕ್ಕೆ . . . ತ್ರಿಶೂಲಿ 
ಯನಕ್ಕೆ ಸಂಭವಿಪುದಂ ಕುಡಿ ಪಿಂಗುಗುಂ ಕೊಟ್‌ವಾವು ತಿಂದ ಮಹಾವಿಷೂ 
(ಲೋಕೋಪ. ೧೦-೨೨); ನವಿಲಕೊ [ಪಾತಾಂ. ಕಟ್ಟು ಕರಂಜ ಪುಷ್ಪ ಫಲಂ 
ಘೃತಂ ಮಧು ಬೇವು ಸಾಸಿವೆಗಳೆಂಬಿವನಕ್ಕೆ . . . ಕವಳಮಂ ಕುಡೆ 
ಪಿಂಗುಗುಂ ಕೊಟಕಿವಾವು ಕೊಂಡ ಮಹಾವಿಷಂ (ಏಮರ. ೧೦-೬೯). 
ನವಿಲ ಗಟ್‌, ನವಿಲ ಗರಿ ಎ ನವಿಲುಗರಿ : “ಮೇಚಕಃ - ಹೆಗ್ಗಳ್ಳಂಗಡಲೆ, 
ನವಿಲ ಗಟ್‌” (ಓಷರಿ. ೧೨೪) ; “ಪಿಂಛಂ-ನವಿಲ ಗರಿ” (ಉೌಶಕ್ಕ. ೨೫೮). 
ನವಿಲ ನುಡಿ ಎ ನವಿಲಿನ ಕೂಗು: “ಕೇಕಾರವಂ ನವಿಲ ನುಡಿ” 
(ಪೂಂಗರಾ. ೩೦-೩). ನವಿಲ ಸೋಗೆಎನವಿಲುಗರಿ: “ಶಿಖಂಡಃ, ಬಂಛಂ, 
ಬರ್ಹಂ -ಈ ಮೂಡು ನವಿಲ ಸೋಗೆ” (ನಾಚಿರಾ. ೧೦೫); “ಕಲಾಪಃ-ನವಿಲ 
ಸೋಗೆ” (ಓಷರಿ. 30). ನವಿಲುತುಪ್ಪ ಎ ನವಿಲಿನ ಕೊಬ್ಬು ಇ. ವಾಯು 
ನೋವಿಗೆ ನವಿಲುತುಪ್ಪ ಒಳ್ಳೆಯದು (ರೂಂ). [ ದೇ॥. ತಮಿ. ಇಮಲಿ ; 
ತುಳು. ನೆಯಿಲು ; ತೆಲು, ನಮಲಿ, ನೆಮ, ನೆಮಿಲಿ ; ಕೊಲಾ, ನಮ್ಮಾ, 
ನಮ್ಮಿ, ಲಮ್ನಿ: ನಾಯ್ಕಿ. ನಮ್ಮಿ, ಲಮ್ಲಿ ) 

ನವಿಲಗುಂದ “"ನವಿಲ್ಲುಂದ' ನೋ. 

ನವಿಲಚ್ಚು (ನಾ). ನವಿಲಿನ ಮುದ್ರೆ,-ಗಂರುತಂ : ಚಿಕ್ಕೆ ಮಾದೋಜನುಂ 
ಶ್ರೀಸ್ವಾಮಿದೇವರ ನವಎಿಲಚ್ಚಿನ ಪೊನ್ನಂ ಲೊಕ್ಕಿಯ ಪೊನ್ನಾಣಿಯು(0) 
ಮಾಪೊನ್ನ ತೂಕಮುವಷಿಗಿ ಪೊಯ್ದು ಸಲಿಸುವರು (ಸೌಇಇ. 11-1, 
೧೬೪-೨೩; 2099), [ನವಿಲ್‌ ೬ ಅಚ್ಚು] 

ನವಿಲಡಿ, ನವಿಲಾಡಿ (ನಾ). ಒಂದು ಬಗೆಯ ಮರ: “ನವಿಲಡಿ ಮಯೂರ 
ಪದಿಯಕ್ಕು” (ಮಂಗರಾ. ೩೩-೧೫) : ನವಿಲಡಿ ಹೊನ್ನೆ. (ರೇವಣ. ೩೭-೦೩). 
ನವಿಲಾಡಿ : ಮರಗಳು: ಹೆಸವ, ಹೆಬ್ಬಲಸು .. ಅಳಲೆ, ಹುಲುವೆ, 
ಹುನ್ನಲು, ಮತ್ತಿ, ನವಿಲಾಡಿ. ಜಂಬೆ (ನಮ್ಮನು. ೨೩೬). 

ನವಿಲಡಿಯ ಮರ ನವಿಲಡಿ : “ಮಯೂರಜಂಘಃ - ನವಿಲಡಿಯ 

ಮರ ಹೆಮ್ಮರ,” (ಓಷಧಿ. ೧3೨). [ ನವಿಲ ಇ ಆಡಿ] 

ನವಿಲಾಟ (ನಾ). ನವಿಲಿನ ಕುಣಿತ ; ಕೇಕಿನರ್ತನ : ನವಿಲಾಟಂ ಸೊಗ 
ಯಿಸುವುದು ವಿವೇಕಿಯಪ್ಪಂಗೆ ನಾಯ್ಲೆ ಸೊಗಯಿಸುವುದೆ (ಧರ್ಮಾಮ್ಮ. 
೧-೪೭) ; ನವಿಲಾಟಂ ಹಂಸೆಯ ನಡೆ ತವೆ ಮಂದಾನಿಳನ ಸುಗತಿ NEN 
ತವತವಗಡಂಗುತಿರ್ದುವು ನವೀನಬಾಲಕಿಯ ಮಧುರಮೃದುಪದಗತಿಯೊಳ್‌ 

[ನವಿಲ್‌ « ಆಟ) 


೧೧೫) ; 


(ಗಿರಿಕ. ೩-೧೦೮). 


ನವಿಲಾಡಿ 


ನವಿಲಾಡಿ 'ನವಿಲಡಿ' ನೋ. 
ನವಿಲು "ನವಿಲ್‌' ನೋ. 
ನವಿಲುಕೋಸು (ನಾ). ಅಡಿಗೆಗೆ ಉಪಯೋಗಿಸುವ ಒಂದಂ ಬಗೆಯ 
ಗಡ್ಡೆ; ನವಿಲುಕೋಲು : ಇದು ಕೋಸುಗೆಡ್ಡೆಯ ಜಾತಿಗೆ ಸೇರಿದ 
ತರಕಾರಿ, . . ಅರ್ಧ, ಮುಕ್ಕಾಲು ಅಡಿಗೊಂದರಂತೆ ನವಿಲುಕೋಸನ್ನು 
ಬೆಳೆಯಲಾಗುವುದು (ತರಬಿ. ೪6). "ನವಿಲ್ಯೋಲ್‌' ಪರಾ. 
[4-ಲ್ಯಾಟಿನ', ಫ್ರೆಂಚ್‌. ಜರ್ಮನ್‌. ೫2೦! ೬೬೦11 
ನವಿಲುಗರಿ (ನಾ), ೧. ನವಿಲಿನ ಪುಕ್ಕ,-ಗರಿ ; ಬರ್ಹ. ವ. ಸೋಗೆ : 
ನವಿಲುಗರಿ ಬೀಸಣಿಗೆಯನ್ನು ಉಪಯೋಗಿಸುವುದರಿಂದ ವಾತಹರವಾಗಿ 
ಬಲವಾಗಿ. ಮಂಡೆಯ ಕೂದಲಿಗೆ ಹಿತವಾಗಿ ಉಷ್ಣಕರವಾಗಿರುವುದು 
(ಸಕಪೈ. ೩೭). [ನವಿಲು (ಎನವಲ್‌) * ಗರಿ (<ಎಗಟಾ)] 
ನವಿಲುಗುಂದ "ನವಿಲ್ಲುಂದ' ನೋ. 
ನವಿಲುಜುಟ್ಟು (ನಾ). ನವಿಲಿನ ತಲೆಯ ಮೇಲಿರಂವ ಕೊಟ್ಟು,- 
ತುರಾಯಿ,--ಶಿಖೆ: (8. [ನವಿಲು ( ಎನವಿಲ್‌) * ಜುಟ್ಟು] 
ನವಿಲುದೊಂದಿಹುಲ್ಲು (ನಾ). ಒಂದು ಬಗೆಯ ಹಂಲ್ಲಂ : ನವಿಲುದೊಂದಿ 
ಹುಲ್ಲು, ಸಣ್ಣ ಹಂಚೀಹುಲ್ಲು, ದೊಡ್ಡಕರೇಕಂದಕಹುಲ್ಲು (ಮ್ಮಕಿಗಿ. 
೭೨3-0೪೬೯). [ ನವಿಲುದೊಂದ್ಕಿ * ಹುಲ್ಲು (ಆ ಪುಲ್‌) ] 
ನವಿಲುಪುಕ್ಕ (ನಾ). ಎ ನವಿಲುಗರಿ ೧ : (8). 
[ ನವಿಲು (“ನವಿಲ”) + ಪುಕ್ಕ (ಪಚ್ಚ) 
ನವಿಲುಬಣ್ಣದ ಹುಲ್ಲು (ನಾ). ಒಂದು ಬಗೆಯ ಹುಲ್ಲು: (ಮೈಠಿಗಿ. 
84-೧0೬೬). [ನವಿಲು (<ನವಿಲ್‌) * ಬಣ್ಣ + ಹುಲ್ಲು (ಪುಲ್‌) 
ನವಿಲುಬಾಲದ ಗಿಡ (ನಾ). ಒಂದು ಬಗೆಯ ಗಿಡ : ನವಿಲುಬಾಲದ ಗಿಡ, 
ಫೆರ್ನು (ಮೈಔಗಿ. ೩-೪೪). 
[ ನವಿಲು (ಎನೆವಿಲ*) * ಬಾಲ, +೬ ಗಿಡ (ಎಗಿಡು)) 
ನವಿಲುಮೆಟ್ಟಿನ ಪಲ್ಯ (ನಾ). ಅಡಿಗೆ ಮಾಡಲು ಬಳಸುವ ಒಂದು 
ಬಗೆಯ ಸೊಪ್ಪು (ಕಿ). [ನವಿಲು (<ನವಿಲ್‌) + ಮೆಟ್ಟು ? * ಪಲ್ಯ? 
ನವಿಲುಯಾಲೆ "ನವಿಲಾಯ್ಯಲ್‌' ನೋ. 
ನವಿಲುಯ್ಕಲ್‌, ನವಿಲುಯಾಲೆ, ನವಿಲಂಯ್ಯಲಂ, ನವಿಲುಯ್ಯಲೆ, 
ನವಿಲುಯ್ಯಾಲೆ (ನಾ). ನವಿಲಿನಾಕಾರದ ತೂಗುಮಣೆ, - 
ಉಯ್ಯಾಲೆ, - ಜೋಕಾಲಿ: ಮದನ ಮಂಗಳಾಗಾರದ್ವಾರಮಕರ 
ತೋರಣದಂತಿರ್ದ ನವಿಲುಯ್ಯಲ ಕೆಲಕ್ಕೆ ವಂದು (ಡಂದ್ರಪು. ೮-೪೩ ವ) ; 
ಆನೇಕ ನವೀನರತ್ನಮಯದರ್ಪಣತನತಕಳಶವಿಚಿತ್ರಪತ್ರಪರಿಶೋಭಿತಮಾಗಿ 
ನವೀನಕ್ರೀಡೆ ತವಿಲಿಲ್ಲದ ನವಿಲುಯ್ಕಲ ಮುಂದೊರ್ವ ವಿದಗ್ಮವನಿತೆ 
» . * ಮಂದಯ್ಸಿದ ಸತಿಯರ ಸಂದಣಿಯೊಳಾಂದೋಳಮನೇಲ್‌ದಾಗಳ್‌ 
(ಗಿರಿ. ೪-೦೩೭ ಐ). ನವಿಲುಯಾಲೆ : ಸೇನಬೋವ[ರ ಮಗ] ತಿಂಮಂಣ 
ಗ್ರಾಮದ ಸಮಸ್ತರು ದೇವರಿಗೆ ನವಿಲುಯಾಲೆಯ ಕಂಭವ ನಿಲಿಸಿದರು 
(ಳಇ. 29, ೭-೭; 16ನೆಯ: ಕತ). ನವಿಲುಯ್ಯಲು : ಖೇಡಾಕುಳಿಯ 
ಕೆಲದೆ. ಮಾಡುವೆಟ್ಟುಗಳಾಡುವ ನವಿಲುಯ್ಕಲುಗಳು . , ಗಾನವ 
ಮಾಡುವ ಮಂದಿರವಿಹವು (ಅಂಜ. ೩-೩೭); ಮಾಡಿಸಿದ ದೃರ್ಮ್ಮ 
ದೇವಲ್ಮದ ಮುಂದಣ ಅದಿಷ್ಟಣ ಮುಜುನೆಲೆಯ ಉಪ್ಪರಿಗೆ ಕಲ್ಲ ನವಿ 
ಲುಯ್ಕಲು ಮೇಲಣ ಸಖರನು (ಮೈಆರಿ. ೧೯೩೯, ೪-೬; 1965) ; ಆ 
ನಲ್ಲರಾಟವಿದ್ದುದು ನೆವಿಲುಯ್ಕಲ ತಾನೇಅ೨ ತೂಗಾಡಿದಂತೆ (ಛರಶ. 
೧೦-೦೨೭) ; ಬಾನೆಡೆಯೊಳಗಿಹ ಚಂದ್ರನೆನ್ನಯ ಮೊಗಕಾನಲಾಪನೆಯೆಂದು 
ಜಟ್‌ದು ತಾನೊದೆವವೊಲು ನವಿಲುಯ್ಯಲನಾಡುವ ಮಾನಿನಿಯೊರ್ವ 
ಳೊಪ್ಪದಳು (ಕಂನವಿ. ನವಿಲುಯ್ಯಲೆ: ಕಾಲಾಂತಕನ 
ದಂಷ್ಠ್ಟಾಳಿಯಲಿ ನವಿಲುಯ್ಕಲೆಯ ನೀವಾಡಲಾಪಿರಲೆ (ಕುವ್ಕಾಸ. ೧೪-೩೮). 


3-೯4). 


೪೪೧೮ 


ನವಿಲ್ಲು ಚ 


ನವಿಲುಯ್ಯಾಲೆ : ಘನ ನತರ ವ ಹ ನವಿಲುಯ್ಯಾಲೆಗಳಿಂದಲನಿಮಿಷಪುರವ 

ಪೋಲ್ತಿಹುದು (ಕಂನವಿ. 3-೭೧); ಬಿತ್ತರವಹ ಮಿಸುನಿಯ ನವಿಲುಯ್ಯಾಲೆ 

ಯಿತ್ತುವು ಕಣ್ಣೆ ಕೌತುಕವ (ಕಂನವಿ. ೭-೮)- [ ನವಿಲ೯ + ಉಯ್ಕಲ?] 
ನವಿಲುಯ್ಕಲು "ನವಿಲ್ಯುಯ್ಯಲ್‌ ” ನೋ. 


6 ನವಿಲುಯ್ಯಲೆ "ನವಿಲಂಯ್ಯಲ್‌' ನೋ. 


20 


36 


46 


ನವಿಲುಯ್ಕಾಲೆ "ನವಿಲುಯ್ಕಲ್‌' ನೋ. 

ನವಿಲೂರ್‌, ನವಿಲೂರಂ (ನಾ) ಒಂದಂ ಊರಿನ ಹೆಸರು; p ಈಗಿನ 
ಧಾರವಾಡಜಿಲ್ಲೆಯ ನವಲೂರಂ : ನವಿಲೂರ ನಾಟಿಕ್ಸಾಮುಣ್ಣರು 
ಬೆಳ್ಗೊಳದ ಗೋವಿಂದಪಾಡಿಯಉ (ಎಕ. 11, ೩೫-೮; ಸು. 800) ; 
ನವಿಲೂರ ಸೀಮೆಯಿಂ ಬಡಗಲು (ಎಇ. ೫111, &೦೯-೧೧೪ ; 1126), 
ನವಿಲೂರು : ಮೂಗುರು ಸೀಮೆಯ ತಾಯೂರ ಸ್ಥಳದ ತಾಯೂರ 
ಗ್ರಾ [ಮ] ೧ ಯಾಶ್ವರಗೊಂಡನ ಹಳ್ಳಿ ೧... ನವಿಲೂರು ೧ ಬೆಳುಗುಂದ 
೧... ಯೆಲವನೂ ನಿನ್ನ ಮಗ ತಿರುಮಲರಾಜನಾಯಕಗೆ ಪಲಕಿಯ 
ಉಂಬಳಿಗೆ ಗೊಡಗೆಯಾಗಿ ಕೊಟೆವಾಗಿ (ಎಕ. 111 (೫), ನಂಜನ. 3೦೮-೧೩ ; 
1686) ;ಯಲ್ಲೆಗೆ ತಾಗಿ ನವಿಲೂರೆಲ್ಲೆ ಯೆಡಕಿಕ್ಕಿ . . . ಈಶಾನ್ಯದಲ್ಲಿ ನೆಟ್ಟ 
ಕಲ್ಲ ಕೂಡಿತು (ಎಕ. 111 (೫), ನಂಜನ. 3೧೨-೧೪೨ ; ೩689), 

ನವಲೂರ ಗಣ ಎ ಜೈನಯತಿಗಳ ಒಂದು ಶಾಖೆ : ನವಿಲೂರ ಗಣದ 

ಬಾಳೆಂಬೂ ಕನ್ನಿಯರ ಮಗಳ್‌ ವಿಜಕ್ಕಂ (ಎಕ. ೪1, ಕಡೂರು. ೧೫೯-೦೨ ; 
961). . [ನವಿಲ 4 ಊರ್‌] 

ನವಿಲೂರು 'ನವಿಲೂರ್‌' ನೋ. 

ನವಿಲೂರ್ಸಂಘ (ನು). ಜೈನಯತಿಗಳ ಒಂದು ಶಾಖೆ : ಸ್ವಸ್ತಿ ಶ್ರೀಮತ 
ನವಿಲೂರ್ಸಂಘದ ಪುಷ್ಪ ಸೇನಾಚಾರಿ x ೫ ೫ ಯ ನಿಸಿಧಿಗೆ (ಎಕ. 71 (8), 
೧೧೧-೧: 7. [ನವಿಲೂರ್‌ ೬ ಸಂಘ] 

ನವಿಲೆ; "ನವಿಲ್‌' ನೋ. 

ನವಿಲೆ; (ನಾ). ೧. ಒಂದು ಊರಿನ ಹೆಸರು: ಆ ಕಂಪಣದ ಬಳಿಯ 
ನವಿಲೆಯಲೆ ಬೆಳ್ಳಲೆ ಮತ್ತರ” ೨... ಇನಿತುಮಂ ಪ್ರತಿಪಾಳಿಸುವರ್‌ 
(ಎಕ, ೪11, ಶಿಕಾರಿ. ೨೦-೨೨ ; 1088). ೨. ರಾಯಂಚೂರಂಜಿಲ್ಲೆಯ 
ಲಿಂಗಸೂಗೂರು ತಾಲ್ಲೂಕಿನ ಈಗಿನ "ನವಲಿ' ಎಂಬ ಊರಂ: 
ನವಿಲೆಯ (ಜಟೆ)ಯ ಸಂಕರದೇವಾಲಯಮುಮಂ , , . ಪೊಸತಾಗೆ ಪಡಿ 
(ಸಲಿಸಿ) (ಇಇ. 21-1, ೧೦೦೩-೨೬ ; 10687). [?] 

ನವಿಲೆನಾಡು, ನವಲೆನಾಡು (ನಾ). ೧. ಒಂದಂ ಊರಿನ ಹೆಸರು: 
ನುಗುನಾಡಧಿಪತಿ ರವಿಗನ ಮಗಳಂಗಿಯುಮನ್ನೆ ನವಿಲೆನಾಡಧಿಪತಿಗಾಂ 
ನೆಗಳೆ ಸತಿಯಾಗಿ ಬಾಟ್ವುದು. ಎಗೆದರ್ಪ್ಪೈನೆ ಕೊಟ್ಟ ಕೊಣ್ಣ ಮನೆಯೆಸ 
ಮಟಯಲ್‌ ಎನ್ನು , .. ಕಯ್ಮುಗಿದುರಿವುರಿಯಂ ಪೊಕ್ಕು ದೇಕಬ್ಬೆ ತನ್ನಂ 
ಧರೆಯಲ್ಲಂ ಮೆಚ್ಚಿ. ನಿಚ್ಚಂ ಪೊಗಳೆ ನೆಗಟುತುಂ ದೇವಲೋಕಕ್ಕೆ ಮೋದಳ್‌ 
(ಎಕ. 11: (1, ಹೆಗ್ಮಡ. ೬೦-೨೨ ; 1057). ನವಲೆನಾಡು : ೨. ಹೆಗ್ಗಡ 
ದೇವನ ಕೋಟಿಯ ಬಳಿ ಇರುವ ಒಂದು ಪ್ರಾಂತದ ಹೆಸರು: 


ಶ್ರೀಮದೆಅ*ಪೈರಸರು ನುಗು ನಾಡು ನವಲೆನಾಡುಮಾನಾಳುತ್ತಮಿರೆ 
(ಎಕ. 1೪, ಹೆಗ್ಗಡ. ೧೦೩-೬; ಸು. 910) ; ವೀರಂ ನವಲೆನಾಡಧಿಪತಿ 


ಕುಜುವನ್ಹಗಲದ ಪೆರ್ವ್ವಯಲಾತಂ (ಎಇ. VI, 30೬-೧೮; 1057). 
[ ನವಿಲ್ಕೆ + ನಾಡು] 
ನವಿಲ್ಕೋಲ್‌(ನಾ). ಎ ನವಿಲುಕೋಸು: (ಮೈಔಗಿ. ೧೪-೨೩೨). 
[ *-ಲ್ಯಾಟಿರ್ನ. ಫ್ರೆಂಚ್‌. ಜರ್ಮನ್‌, 1೦) kho1] 
ನವಿಲ್ಲುಂಚ (ನು). ನವಿಲುಗರಿಯ ಕಂಚ್ಚ್ವ. -ಕಂಂಚೆ : ನವಿಲ್ಲುಂಚ 
ಚೌರಿಯ ಉಭಯಪಕ್ಷದೊಳು ನಿಂದು ಸೋಪುತ್ತಿರಲು (ನವಮೋ. 3೩-೩೦). 
[ ನವಿಲ್‌ * ಕುಂಚ) 


ನವಿಲ್ಲುಂದ 


ನವಿಲ್ಲುಂದ, ನವಿಲಗುಂದ, ನವಿಲುಗುಂದ (ನಾ). ಒಂದು ಊರಿನ 
ಹೆಸರು; ೧ ಈಗಿನ ಧಾರವಾಡಜಿಲ್ಲೆಯ ನವಿಲ್ಲುಂದ : ಕೆಂಚನೆಂಬೋ 
ನಿಳಾ ಮಹಿತಂ ವೀರರ್ನಸುತನಿನುದ;ರ [೦] ಪಿಡಿದಡಸಿ ನವಿಲಕೊನ್ಹಡಿಗಿ [ಡೆ] 
ತಳ್ತಿಕ್ಕಿ ಬೇಡವಡೆಯಂ ಬಲ್ಲಾಳೃಡೆದಂ ಬೆಳ್ಳಲಮಂ ನೋಳ್ವ[ಡೆ]ಮುನ್ನಂ 
ಬಳಿಕ್ಕೆ ನೆಲೆ ನವಿಲ್ಲುನ್ನ ಪುರಂ (ಸೌಇಇ. ೫1-1 ೪೩-೪ ; 980). ನವಿಲಗುಂದ: 
ಪುತ್ರೋ ನವಿಲಗುಂದ ಶ್ರೀತಿಮ್ಮಯೇಂದ್ರಸ್ಮ ನಂದನಃ (ಎಕ.. ೫1], 
ತುವುಕೂ. ೧-೨೦೭ ; 1571). ನವಿಲುಗುಂದ : ದೊಡ್ಡವಾಡ ನವಿಲುಗುಂದ 
ನಾಲ್ವತ್ತು (ಇಆ. ೫11, ೯೭-೨೫; 2187). [ ಆ ನವಿಲ್ಕೆ ೬ ಕುಂದ] 

ನವಿಲ್ಲುಂದಗೋಲು (ನಾ). ನವಿಲುಗುಂದದ ಕಡೆಯ ಅಳತೆಯ 
ಕೋಲು: ನವಿಲ್ಲುಂದಗೋಲಿನಲಳೆದು ಸರ್ವ್ವನಮಸ್ಕವಾಗಿ ಕೊಟ್ಟ ಕೆಯಿ 
ಮತ್ತರ್ನಾಲ್ಕು (ಸಾಇಇ. ಸಸ, ೨೪೮-೭೭ ; 1228). 

[ ನವಿಲ್ಲುಂದ + ಕೋಲ್ಕು (ಕೋಲ್‌) 

ನವಿಲ್ದೇರ (ನಾ). ನವಿಲನ್ನು ವಾಹನವಾಗಿ ಉಳ್ಳವನು; ಷಣ್ಮುಖ: 
“ನವಿಲ್ದೇರಂ, ಮುಯ್ಯೂರ್ಮೊಗಂ, (ಅಟುಮೊಗಂ), ಮರಗೂಟಿಮಗು-_ 
ಈ ೪ ಕಾರ್ತಿಕೇಯಂಗೆ ಪೆಸರ”” (ಕರಸಾ. ೪೭-೫) ; “ಕುವರಂ ಮರಗೂಲ 
ಮಗಂ ನವಿಲ್ಲೇರಂ ಬಗೆಯಲಜುಮೊಗಂ ತಾನೆನ್ನಲ ... ಅಭಿಧಾನಂಗಳ೯ 
ಕವಿವರರಿಂ ಷಣ್ಮುಖಂಗಮರ್ವುವು” (ಕವಿಕಂ. ೨೦). [ ನವಿಲ್ವೇರು + - ಅ,] 

ನವಿಲ್ದೇರು (ನಾ). ನವಿಲಿನ ವಾಹನ. «ನವಿಲ್ದೇರ' ಪರಾ. 

[ ನವಲ್‌ *-ತೇರ್ಕು (ತೇರ್‌) 

ನವಿಲ್ಮುಡಿ (ನಾ). ತುರುಬುಗಳಲ್ಲಿ ಒಂದು ವಿನ್ಯಾಸ ; ನವಿಲುಗರಿಯ 
ಆಕಾರದಂತೆ ಕೂದಲನ್ನು ಇಳಿಬಿಟ್ಟು ಕಟ್ಟಿದ ಮುಡಿ: 
ಜಟುಗ್ರದೊಳು ವಿಧು ನವ್ಯಮೂರ್ತಿ ಮಂದಾಕಿನಿಯ ಷಟ್ಟದ ನವಿಲ್ಮುಡಿಯ 
ತೋಜೌಸಿದ (ಮೋಹತ. ಬಳಲುಮುಡಿ ಬಲ್ಮುಡಿಯು 
ಸೊ:ಲ್ಮುಡಿಯು ಜೋಲ್ಮುಡಿಯು ನಲಿವ ನವಿಲ್ಮುಡಿ ವಾರೆಮುಡಿ ಒಲು 
ಪಿನಮಳಮುಡಿಗಳಲಿ ಬರುತಿರ್ದರು (ನವಮೋ. ೨೪-೧೮). 

[ ನವಲ್‌ + ಮುಡ್ಕಿ] 

ನವಿಲ್ವಾಣತಿ (ನಾ). ಹೊಸ ಮರಿಗಳನ್ನುಳ್ಳ ನವಿಲಂ; ಬಾಣಂತಿಯಾದ 
ನವಿಲು: ನವಿಲ್ವಾಣತಿಯ ಬೆನ್ನನೇಅ್‌ ಮಂಡೆಯ ಚಂಡಿಕೆಯಂ ಕರ್ಚಿ ಸೆಳೆವ 
ಸೋಗೆಯ ಮಯ ಮುದ್ದುತನಮಂ (ಅರ್ಥನೇ. ೦-೯೨ ವ). 

[ನವಿರ೮್‌ + ಬಾಣತಿ 

ನವೀಕರಣ (ನಂ). (ಹಳೆಯದನ್ನು) ಹೊಸತು ಮಾಡುವುದು ; ಹೊಸ 
ಸತ್ತ್ವವನ್ನು ತುಂಬುವುದು: ಅತಿವೈದ್ಯದಿಂದ ಹೊಸರುಜಿನಕೆಡೆಯಾದೀತೊ 
ಮಿತಿಯಿಂ ನವೀಕರಣ (ಮಂಕುಕ. ೮೭೭); ಈ ಉತ್ಸವವು ಕನ್ನಡ ಭಾಷೆಯ 
ನವೀಕರಣ ಪ್ರಯತ್ನದ ಒಂದು ರೂಪ (ಸಾಹಿಶ. ೩6). [ ಸಂ.) ಟಿ 

ನವೀಕರಿಸು (ಕ್ರಿ). ೧. “ಮೊದಲಿನ ಬಉತಿಗೆ ತರು; ಹೊಸದಂ ಹೇಗೊ 
ಹಾಗೆ ಕಾಣ:ವಂತೆ ಮಾಡು; ನವೀಕರಿಸು; ಜೀರ್ಣೋದ್ಧಾರ 
ಮಾಡು ... ಪುನರುಜ್ಜಿ. €ವನಗೊಳಿಸು” (೩೪. ಇಂಕನಿ). ವಿ. 
ಹೊಸದಾಗಿ ಮಾಡಿಸು; ಹೊಸತಂಗೊಳಿಸು : ಸಾಹಿತ್ಯಪರಿಷತ್ತಿನಲ್ಲಿ 
ನನ್ನ ಸದಸ್ಯತ್ವವನ್ನು ನವೀಕರಿಸಬೆಕು (ರೂಢಿ). 

[ ನವೀಕರಣ + - ಇಸ್ಕು ] 

ನವೀಕೃತ (ಗಂ). ಜೀರ್ಣೊದ್ಧಾರ ಮಾಡಿದ: ನವೀಕೃತಮಪ್ಪ ಬಂದಣಿಕೆಯ 
ತೀರ್ತ್ಪ (ಎಕ. ೪11, ಶಿಕಾರಿ. ೨3೦-೨೮ ; 1076). [ ಸಂ.] 

ನವೀನ (ಗು). ೧. ಹೊಸತಾದ ; ನೂತನವಾದ: “ನವ್ಯಂ, ನವಂ, 
ನವೀನಂ, ನೂತನಂ, ಅಭಿನವಂ, ನೂತ್ನಂ-ಈ ೬ ಪೊ(ಹೊ)ಸತು” 
(ಹಲಾಯು. ೧೧೮-೨೬): ಅಬ್ದಮಂ ಬಿಸುಟತ್ಕುತ್ತಮಮಿಂತುಟೆಂದು ಪಿರಿದುಂ 
ಸಂತೋಷದಿಂ ವಾಣಿ ಬಂದು ಸಮಂತಿರ್ಕೆ ನವೀನಸೌರಭದವಮೋಲ್‌ 


3೦-೬೧) ; 


೪೪೧೯ 


30 


40 


45 


ನವೆತ 


ಜಿಹ್ವಾಗ್ರದೊಳ್‌ ರುದ್ರನಾ (ಜಗವಿ. ೧-೬); ಕಂಡಂ ಕೃಷ್ಣಾ: ಜಿನ ದರ್ಭ 
ನವೀನ ವಿಷ್ಟರಾಸೀನರಂ (ವಿಷ್ಣು ಪು. ೩-೩೯) ; ಹಂತಿಯ ಹಾಡುಗಳಲ್ಲಿ ಬರುವ 
ವರ್ಣನೆಗಳು ನವೀನವಾಗಿಯೂ ಅತ್ಯಂತ ಹೃದಯಂಗಮವಾಗಿಯೂ ಇವೆ 
(ಕನ್ನಜಾ. ೨0೧). ವ. ಇತ್ತೀಚಿನ ; ಆಧಂನಿಕ : ನಾಡಿನ ಪ್ರಣ್ಯದ ಪೂರ್ವ 
ದಿಗಂತದಿ ನವ ಅರುಣೋದಯ ಹೊಮ್ಮುತಿದೆ ! ಚಿರನೂತನ ಚೇತನ 
ದುತ್ಸಾಹದಿ ನವೀನ ಜೀವನ ಚಿಮ್ಮುತಿದೆ! (ಕನ್ನಾ. ೦೬೧): ನರೀನ 
ನಾಗರಿಕತೆಯೊಂದರ ಇರವು ಪ್ರಕಾಶಕ್ಕೆ ಬಂದಿತು (ದ್ರಾವಿವಿ. ೨೨). [ಸಂ. ] 

ನವೀನಚೀನ (ನಾ). ಹೊಸಬಗೆಯ ರೇಷ್ಮೆಯಂ ವಸ್ತ್ರ: ಪಡೆದನುಡಲ* 
ನೃಪಂ ಸತಿಯ ಮೆಯ್ವೆಳಗೆಂಬ ನವೀನಚೀನಮಂ (ಕಂದ್ರಫು. ೭-೭೭). 

[ ನವಿ'ನ + ಚೀನ್ಮ) 

ನವೀನತರ್ಕ (ನಾ). ತಾರ್ಕಿಕ ದರ್ಶನದಲ್ಲಿ ಹೊಸಪಂಥ : ಈ ತರ್ಕ ಶಾಸ್ತ್ರ 
ದಲ್ಲಿ ಪ್ರಾಚೀನತರ್ಕ ನವೀನತರ್ಕ ಎಂಬ ಎರಡು ವಿಭಾಗವಿರುವುದು 
(ಹಿಂದಸಾ. ೧೦೩). [ನವೀನ * ತರ್ಕ) 

ನವೀನತೆ (ನಂ). ಹೊಸತನ ; ಅಧಂನಿಕತೆ : ಜೀವನದ ವಿವಿಧೆ ಕ್ಷೇತ್ರಗಳಲ್ಲಿ 
ನವೀನತೆ ತಲೆದೋರಿದೆ (ಶಿಕ್ಷದ. ೬), [ ಸಂ. ನವೀನತಾ,) 

ನವೀನಪ್ರಜ್ಞೆ (ನಾ). ಹೊಸಪ್ರಜ್ಞೆ ; ಆಧುನಿಕ ಪ್ರಜ್ಞೆ; ಇತ್ತೀಚಿನ 
ಆಗಂಹೋಗಂಗಳ ಅರಿವು; ಸಮಕಾಲೀನತೆಯ ಅರಿವು: ಇದು 
ನವೀನಪ್ರಜ್ಞೆಯಲ್ಲಿ ಬರೆದ ಶ್ರೇಷ್ಠಕತೆಗಳ ಪ್ರಾತಿನಿಧಿಕ ಸಂಗ್ರಹವೇನಲ್ಲ 
(ಹೊಸಕ್ಷಿ, 3೯೭). : [ ನವೀನ * ಪ್ರಜ್ಞೆ] 

ನವೀನವೇದಾಂತಿ (ನಾ). ವೇದಾಂತದರ್ಶನದಲ್ಲಿ ಹೊಸಪಂಥಕ್ಕೆ 
ಸೇರಿದವನು: ಈ ಮಾರ್ಗವನ್ನೇ ಪ್ರಾಯಶಃ . ಭರ್ತೃಪ್ರಪಂಚೆ, 
ಮೊದಲ:ದ ಪ್ರಾಚೀನವೇದಾಂತಿಗಳೂ ಭಾಸ್ಕರ, ಯಾದವಪ್ರಕಾಶ 
ಮೊದಲಾದ ನವೀನವೇದಾಂತಿಗಳೂ ಆಶ್ರಯಿಸಿರುವರು (ಹಿಂದಸಾ. ೦೮೯). 

[ ನವೀನ + ವೇದಾಂತಿ] 

ನವುಕರ `ನೌಕರ' ನೋ. 

ನವುಕರಿ "ನೌಕರಿ' ನೋ. 

ನವುಟು (ನಾ). (ಕರಾ). ೧. ಬತ್ತದ ಸಸಿಗೆ ತಗಲುವ ಒಂದು ಬಗೆಯ 
ಹುಳು. ೨. ಬಹಳ ಹಂಳಿ. [?] 

ನವುಬತ್ತು "ನೌಬತ್ತು' ನೋ. 

ನವುರು 'ನವಿರ್ಮೂ' ನೋ. 

ನವುರುಕಟ್ಟೆ (ನು). ಒಂದು ಬಗೆಯ ಗಿಡ: (ಮ್ಮಔಗಿ. 90-೭೮೪). [?) 

ನವುಲಾದಿ (ನಾ). ಒಂದಂ ಬಗೆಯ ಗಿಡ: ನಪುಲಾದಿ, ಮೈರೊಳೆ, 
ಭರಣಿಗೆ (ಮೈಔಗಿ. ೭೮-೧೩೯೬). [71 

ನವುಲೆ, (ನು). ಒಂದಂ ಬಗೆಯ ಗಿಡ ; ತಪಸೀಗಿಡ. "ನವುಲೆಗಿಡ' 
ಪರಾ. ([?) 

ನವುಲೆ, (ನಾ). (?) : ಪಯೋನೀಲಗಂಗೆ ಅಂಬಟಗಂಗೆ ದೇವಕಿವಯನೈಸೆ 
ಸತಿ ನವುಲೆಗಳೂ (ದೇವಾಂಫು. ೯ ೩೧). 1? 

ನವುಲೆಗಿಡ (ನಾ).-ನವುಲ್ಲೆ : “ಪ್ರಕೀರ್ಯಃ, ಪೂತಿಕರಜಃ, ಪೂತಿಕಃ, 
ಕಲಿಕಾರಕಃ _ ೪ ತಪಸೀಗಿಡದ ಹೆಸರು, ನವು [ಪಾಕಾಂ. ನೌ]ಲೇ ಗಿಡವೆಂದು 
ಕೆಲವರನ್ನುವರು” (ಸಿದ್ಧಾಂತಿ. ೧೦೮). [ನವುಲೆ, * ಗಿಡ (<ಗಿಡು)] 

ನವೆ, "ನಮ್ಮೆ' ನೋ. 

ನಷೆ “ನಮ್ಮೆ? ನೋ. 

ನವೆ3 (ನು). ಸೊರಗಂವಿಕೆ ; ಕ್ಷಯಿಸುವಿಕೆ; ಕ್ಷಯಂ: ಕ್ಷೀ- ಕ್ಷಯೇ, 
ನವೆತದೊಳ* (ಕಾರಕ. ೦೪); ಸಣ್ಣಾಗುತ್ತ ನವೆಯುತ್ತ ನಡೆದಿದ್ದರು . , - 
ಇವರ ಅಭಯದಿಂದ ಅವರ ಚಿಂತೆ, ನವೆತ ಅಟ್ಟಿ ಸುವಂತಿರಲಿಲ್ಲ (ದೀಪಹ, 


31, ೪೬). [ನವೈ್ಮೆ (ಆನಮೈ) * -ತ್ಯ) 


ನವೆಸು 


ನವೆಸು "ನವೆಂಯಿಸಂ' ನೋ. 

ನವೋಢೆ (ನಾ). ನವವಧು: ಛಂದಾರೂಢಾ ನವೋಢಾ ಮುಗ್ಗಾ, ರಸಿಕಾ, 
ಅನೂನ ಧ್ವನಿತಪ್ರಾಣಾ (ಸೂರ್ಯಪಾ. ೬-೬); ನವಿಲುಗರಿಯ ಕರ್ಣಪೂರದಿಂದ 
ಶೋಭಿಸುವ ಮತ್ತು ನವೋಢೆಯಾದ ಬೇಡರ ಯುವತಿಯೊಬ್ಬಳ 
ಸೌಭಾಗ್ಯಾತಿಶಯವು ಧ್ವನಿತವಾಗುತ್ತದೆ (ಧೃನ್ಕಾಲೋ. ೧೨೪). 

[ಸಂ. ನವೋಢಾ 

ನವೋತ್ಸಲ (ನಾ). ಹೊಸದಾಗಿ ಅರಳಿದ ಕನ್ನೈದಿಲೆ : ಪರಿಮಳಕೊಯ್ಯ 
ನಾವರಿಪ ತುಂಬಿ ಮುಗಿಲ್ಲಣಿಕಾವಿಲಾಸಮಂದಿರ ಚಲದಗ್ರಫಂಟೆಯುಲಿ 
ಮೇಘರವಂ ಪಣಭಾಮಿನೀವಿಲೋಲರುಚಿರಕರ್ಣಪತ್ರರುಚಿ ಮಿಂಚು 
ನೆಮೋತ್ವಲ ನಿರ್ಗಮತ್ಸ ಸೂನರಸ ರಸಕಣಾಳಿವೃಷ್ಟಿಯೆನೆ ಕಾರವೊಲೊಪ್ಪಿದು 
ದಲ್ಲಿ ತಣ್ಣಿಲರ್‌ (ಯಾದಕಂ. ೩-೭೮). [ನವ್ಯ * ಉತ್ಕಲ] 

ನವೋತ್ಸಲದಲ, ನವೋತ್ಸಳದಳ (ನಾ). ಹೊಸದಾಗಿ ಅರಳಿದ 
ಕನ್ನೆ ೪ದಿಲೆಯ ಎಸಳು:  ನಪೋತ್ಸಲದಲೇ[ವಾಕಾಂ. ಳದಳೇ]ಕ್ಷಣೇ 
ಮನದೊಳಾದ ನಿರ್ವೇಗಮೊಂದವಶ್ಯಮದು ಕೂರ್ಪರೊಳ್‌ ನುಡಿದೊಡ 
ಲದೇಂ ಪೋಕಂಮೇ ನಿವೇದಿಸು ನಿಜಾಂತರಂಗಗತಮಪ್ಪುದಂ (ಆದಿಪು. ೩-೩೨). 
ನವೋತ್ಪಳದಳ : ಮೇಲಿನ ಪ್ರಯೋಗದ ಪಾಠಾಂತರವನ್ನು ನೋಡಿ. 

( ನವೋತ್ಬಲ + ದಲ] 

ನವೋತ್ಸಳದಳ "ನವೋತ್ಸಲದಲ' ನೋ. 

ನವೋದಬಿಂದು (ನಾ). ನೀರಿನ ಹೊಸ ಹನಿ; ಹೊಸ ಮಳೆಹನಿ : ಚಾದಗೆ 
ನವೋದಬಿಂದುಕಣ ಭಕ್ಷಣವುತನುಜ್ಞಯಿಸಿಯುಂ (ಮಲ್ಲಪು. ೮-೧೦೨). 

[ ನವ್ವ + ಉದಬದು] 

ನವೋದಯ (ನಾ). ೧. ಉದಯದ ಹೊಸತು,-ಪ್ರಾರಂಭ : ಶಶಿ 
ಯೊಳ್‌ ಪ್ರಕಾಶ ಗುಣಮತಿವಿಶದಂ ಸೊಗಯಿಸುವವೊರ್‌ ನವೋದಯದೊಳ 
ವಾಪ್ರಶಮಿತತಮನೊಳ್‌ ನೆಟ್‌ದುದು ಶಿಶುತೆಯೊಳೆಂ ನಾಡೆ ರೂಡಿವೆತ್ತ 
ವಿವೇಕಂ (ಡಂದ್ರಪು. ೨-0). ೨. ಭಾರತೀಯ ಬದಂಕಿನಲ್ಲಾದ 
ಉತ್ಕ್ಯಾಂತಿಯ ಪರಿಣಾಮವಾಗಿ ಸಾಹಿತ್ಯದಲ್ಲಿ ಉಂಟಾದ ಹೊಸ 
ತನದ ಆವಿರ್ಭಾವ. ಹೊಸವಿಚಾರಗಳ ಕ್ರಾಂತಿ: ನಾನುಮುಖವಾಗಿ 
ಹಿಂದೀ ಸಾಹಿತ್ಯದ `ನವೋದಯ' ಕೈ ಕಾರಣನಾದ ಸಾಹಿತಿ ಹರಿಶ್ಚಂದ್ರ 
(ಭಾರದ. ೪೬೩) ; ಶ್ರೀಯವರು . . . ಕನ್ನಡ ಕವನಗಳಿಗೆ ನವೊ:ದಯದ 
ನಾಂದಿಯನ್ನು ಹಾಡಿದರು (ಭಾವಗೀ. ೨೩೬). [ನವ್ಯ + ಉದಯ] 

ನವೋದಯಕಾವ್ಯ (ನಾ). ಕನ್ನಡ ಸಾಹಿತ್ಯದಲ್ಲಿ ಉಂಟಾದ ಕ್ರಾಂತಿಯ 
ಪರಿಣಾಮವಾಗಿ ಉಂಟಾದ ಕಾವ್ಯ: ರಮ್ಯಕಾವ್ಯ ; ಇಂಗ್ಲೀಷಿನ 
ರೊಮ್ಯಾಂಟಿಕ್‌ ಪದ್ಧತಿಯನ್ನು ಅನಂಸರಿಸಿದ ಕಾವ್ಯ : ಕನ್ನಡದಲ್ಲಿ ಈ 
ಶತಮಾನದ ಮೊದಲಿನಲ್ಲಾದ ಪರಿವರ್ತನೆಯಿಂದ ಇದನ್ನು ಬೇರ್ಪಡಿಸು 
ವುದಕ್ಕಾಗಿ, ಅದನ್ನು ನವೋದಯಕುವ್ಕ ಎಂದು ಕರೆದಂತೆ ಇದನ್ನು ನವ್ಯ 
ಕಾವ್ಯ ಎಂದಿದ್ದಾರೆ (ಛಾವಗೀ. ೩೦). [ನವೋದಯ + ಕಾವ್ಯ] 

ನವೋದಯಸಾಹಿತ್ಯ(ನಾ).ಕನ್ನಡ ಸಾಹಿತ್ಯದಲ್ಲಿ ಉಂಟಾದ ಕ್ರಾಂತಿಯ 
ಪರಿಣಾವಂವಾಗಿ ಉಂಟಾದ ಸಾಹಿತ್ಯ; ಇಂಗ್ಲೀಷಿನ ರೊಮ್ಯಾಂಟಿಕ್‌ 
ಪದ್ಧತಿಯನಲ್ನ ಅನಂಸರಿಸಿದ ಸಾಹಿತ್ಯ : ಭಾರತೀಯ ಬದುಕಿನಲ್ಲಾದ 
ಉತ್ಕಾ ೨ಂತಿಯ ಪರಿಣಿಮವಾಗಿ ಸಾಹಿತ್ಯದಲ್ಲಿ ಉಂಟಾದ 
ಉತ್ಕಾ )ಂತಿಯಿಂದ ಮೂಡಿದ (ಕನ್ನಡ) ಸಾಹಿತ್ಯವನ್ನು ನವೋದಯ 
ಸಾಹಿತ್ಯವೆಂದು ಕರೆದರು (ಕೂ). [ ನವೋದಯ + ಸಾಹಿತ್ಯ] 

ನವೋದಿತ (ಗು). ಇತ್ತೀಚೆಗೆ ಪ್ರಸಿದ್ಧಿಗೆ ಬಂದ; ಉದಯೋನ್ಮುಖವಾದ: 
ನವೋದಿತಲೇಖಕರಾದ ದಿನೇಶರು. ತಮ್ಮ ಈ ಕಾದಂಬರಿಗೆ ನಾನೊಂದು 
ಮುನ್ನುಡಿ ಬರೆಯಬೇಕೆಂದು ಅಪೇಕ್ಷೆಪಟ್ಟಿದ್ದಾರೆ (ದೀಪದ. ೩). 

[ನವ್ಯ + ಉದಿತ್ಯ) 


೪೪೨೦ 


10 


20 


30 


36 


40 


45 


ನವ್ಯಕಾವ್ಯ 


ನವೋದ್ಧ್ಭೃತ (ನಾ). ಆಗತಾನೇ ಕಡೆದು ತೆಗೆದ ಬೆಣ್ಣೆ ;. ನವನೀತ : 

“ನವನೀತಂ, ನವೋದ್ಧ 3೦-೨ ಬೆಣ್ಣೆಯ ಪೆಸರುಗಳು” (ಸಿದ್ಧಾಂತಿ. 3೮೯). 
[ನವ್ಯ + ಉದ ತೆ) 

ನವೋನವ (ಗಂ). ಹೊಚ್ಚ ಹೊಸದಾದ ; ನಿತ್ಯನೂತನವಾದ : ಎಲ್ಲವೂ 
ದಿವ್ಯದೃಷ್ಟಿಯಲ್ಲಿ ನವೋನವವುಗಿ ಕಾಣುವುವು (ಸಮಜೀ. ೧೧೦) ; ನನ್ನ 
ನವೋದಿತ ತಾರುಣ್ಯದ ನವೋನವಪ್ರೇಮ, ನಿಸ್ತೀಮಭಕ್ತಿ (ಇಪೃಕ. ೨೧೧): 
ವಿಶ್ವವನ್ನು ನವೋನವವಾದ ರಸೈಕದೃಷ್ಟಿಯಿಂದೊಮ್ಮೆ . , . ಎಷ್ಟೆಷ್ಟು 
ವಿವೇಚಿಸಿದರರೂ . . . ಸೌಖ್ಯ ದೊರೆಯಲಿಲ್ಲ! (ಧೃನ್ಕಾಲೋ. 2%111, 
ಬಂಕ). ಓ ಸಂಸ್ಕೃತದಲ್ಲಿ "ನವಃ ನವಃ' ಎಂಬಿವು ಭಿನ್ನ ಶಬ್ಧಗಳು: 

[ ಎನವ್ಯ] 

ನವೋನವತೆ (ನಾ). ಹೊಚ್ಚಹೊಸತನ : ಹೊಸದೆನ್ನುವದು ಕೃತಿಯ 
ಗ:ಣಾವಗುಣದಲ್ಲಷ್ಟೇ ಸೀವಿ:ತವಾಗಿರುವದಿಲ್ಲ; ಅಥವಾ ಅದು ಒಳ್ಳೆಯ 
ಕೃತಿಗಳ ನವೋನವತೆಯ ೧ ಅಲ್ಲ (ಹೊಸಕ್ಷಿ. ೨೭೮). [ನವೋನವಃ - ತ್ಯೆ] 

ನವ್ಯ (ಗಂ), ೧. ಹೊಸತಾದ; ನವೀನವಾದ : “ನವ್ಯಂ, ನವಂ, ನವೀನಂ, 
ನೂತನಂ, ಅಭಿನವಂ, ನೂತ್ನಂ - ಈ ೬ ಪೊ(ಹೊ) ಸತು” (ಹಲಾಯು. 
೧೧೮-೨೬) ; ನವ್ಯಮೇಘನಿನದಂ ಪೊಣ್ಮಿತ್ತು ರೋದೋಂತದೊಳ್‌ (ಆಗವಿ 
೪-೮); ತಣ್ಣದಿರ ತೊಂಗಲ ತೋರ್ಕೆಯಡಂಗಿ ತಟ್ತ ತಣ್ಣದಿರ ಪೊದಟಕ್ಕಿಯಂ 
ಕಲವ ನವ್ಯಕಳಾವಿಸರಂ ಮಸುಳ್ಹು ಮಾಸಿದ ಮುಕುರಂದ£ ರಾಂಧ] ದಂತೆ 
ಗಳಿತಪ್ರಭಮಾಯ್ತು ಮೃಗಾಂಕಮಂಡಲಂ (ಕಾಂತೀಶ್ಮ- ೧೦-೮೮) ; ಶಚೀಪ 
ತಿಯುಂ .. . ದೇವಲೋಕದನೇಕ ನವ್ಕದಿವ್ಕಾರ್ಚನೆಗಳಿಂದರ್ಚಿಸಿ (ಪುಷ್ಪಪ್ಪ. 
೧೪-೪೯ ವ). ೨. ಇತ್ತೀಚಿನ; ಆಧಂನಿಕ. (ನಾ). ೩. ಹೊಸತ 
ನವೀನತೆ : ಕೃತಿಯೊಳು ಕಾವ್ಯವು ಹೆಚ್ಚಾಗಿ ತೋರಲಿ ನವ್ಯವು ಕಡಿಮೆ 
ಯಾಗಿರಲಿ (ಇಂಕಾಪ. ೧೧೯.೮೨). ೪. ಆಧಂನಿಕವಾದುದು; p ಪಾಶ್ಚಾ 
ತ್ಯರ ಸಾಹಿತ್ಯದಲ್ಲಿ [0467718೪ Movement ಎಂದಂ 
ಕರೆಯಲಾಗುವ ಸಾಹಿತ್ಯಕ್ರುಂತಿಯ ಪರಿಣಾಮವಾಗಿ, ಕನ್ನಡದ 
ನವೋದಯಕ್ಕೆ ಪ್ರತಿಕ್ರಿಯೆಂಯಾಗಿ ಬಂದ ಸಾಹಿತ್ಯರಚನೆ ; ಸಾಹಿತ್ಯವು 
ರಾಜಕೀಯ ಪ್ರಚಾರ ಇಲ್ಲವೆ ಮತದ ತೊತ್ತಾಗಿ ನವ್ಯವಾಗಲ:ರದು 
(ನವ್ಯಕಾ. ೧೬). [ಸಂ.] 

ನವ್ಯಕ (ನು). ಹೊಸವಿಚಾರಗಳಂಳ್ಳವನು; ಆಧುನಿಕ: ದಾರಿಗಾಣದ ಕಣ್ಣೆ 
ಹೆದ್ದಾರಿಯಾಗಿದ್ದೆ ಓ ಕವೀಂದ್ರ ! ಆಧುನಿಕನಿಗೆ ಗುರುವು, ನವ್ಯಕಗೆ ದೀಪ 
ದಾನಿ, ಓ ಯಹೀಂದ್ರ ! (ಚಿಂತನ. ೭೦-೫8). [ಸಂ.] 

ನವ್ಯಕತೆ (ನಾ). ಹೊಸಶೈಲಿಯಲ್ಲಿ ಬರೆದ ಕಥೆ; ಆಧುನಿಕ ಕಥೆ: ಯಂ. 
ಆರ್‌. ಅನಂತಮೂರ್ತಿಯವರ “ಎಂದೆಂದೂ ಮುಗಿಯದ ಕತೆ' ನವ್ಯಕತೆಗಳ 
ಇನ್ನೊಂದು ಪ್ರಾತಿನಿಧಿಕ ಸಂಗ್ರಹವಾಗಿದೆ (ನಡದಾ. 31, 643): "ನವ್ಯ? 
ಪರಾ. [ನವ್ಯ * ಕತೆ) 

ನವ್ಯಕವಿ (ನು). ಹೊಸಶೈಲಿಯಲ್ಲಿ ಕಾವ್ಯವನ್ನು ರಚಿಸಂವ ಕವಿ: ನವ್ಯ 
ಕವಿಯು ಕಾವ್ಯವಸ್ತುವನ್ನು ಹೈದಯದಿಂದಲೂ ಬುದ್ಧಿಯಿಂದಲೂ ಕೂಡಿಯೆ 
ಭೇದಿಸುತ್ತಾನೆ (ನವ್ಶಕಾ. ೩೦). "ನವ್ಯ' ಪರಾ; [ನವ್ಯ ೬ ಕವಿ] 

ನವ್ಯಕವಿತೆ (ನಾ). ಹೊಸಒಗೆಯಂ ಕವಿತೆ: ಕನ್ನಡ ನವ್ಮಕವಿತೆಗೆ ಇಂಗ್ಲಿಷ್‌ 
ನವ್ಯಕವಿತೆ ಪ್ರೇರಣೆಯನ್ನೊದಗಿಸಿತು (ಛಂದೋವಿ. ೩೦೩. "ನವ್ಯ' ಪರಾ. 

[ನವ್ಯ + ಕವಿತೆ) 

ನವ್ಯಕಾವ್ಯ (ನಾ). ೧. ಹೊಸಕಾವ್ಯ: ಮೇಳೈಸಿದಷ್ಟಾದರಸ್ಮಳವಿವರ್ಣನಂ 
ಕೆ:ಳಿಸಿನಿತುಳ್ಳೆ ಕೃತಿ ನವ್ಯಕಾವ್ಯಮೆನಿಕ್ಕವಿಲ್ಲದಿರೆ ದುರ್ಲಕ್ಷಣಂ (ಮಂಗಂ. 
೧೧೬-೧೭) ; ತನಗೆ ಕವಿತ್ವದೆೊಳ್ಳುಡಿಗಳೊಳ್‌ ನುಡಿಯಾದ ರಸಂಗಳಿಂಪು 
ವೆತ್ತನುವಶಮಾದ ಭಾವಮತಿ ಬಂಧುರಮಾದ ಪೊದಲ್ಹ ರೀತಿ... ಮನಂಬುಗೆ 
ಪೇಟ್ವುದು ನವ್ಯಕಾವ್ಯಮಂ (ಧರ್ಮನಾ. ೦-೪೪). ೨. ಎನವ್ಯಕವಿತೆ : 


ನವ್ಯಗುಣ 


ನವ್ಯಕಾವ್ಯವೆಂದರೆ ಆಧುನಿಕಕಾವ್ಯಕ್ಕಿಂತ ಬೇರೆಯಾದ ಕಾವ್ಯ, ವಿಶೇಷ 
ತಂತ್ರ -ವಿಧಾನಗಳೆನ್ನು ಪಡೆದ ಕಾವ್ಯವೆಂಬರ್ಥದಲ್ಲಿ ಆ ಶಬ್ದವನ್ನು 
ಉಪಯೋಗಿಸುತ್ತೇನೆ (ನವ್ಮಕಾ. ೨೪) ; ನವ್ಯಕಾವ್ಯದ ಸುರೃಣ ಪಡುವಣ 
ದಿಂದ ಬೀಸಿದೆ ಗುಳಿಯ ಒಂದು ತೆರೆಯೆಂಬುದು ನಿಜ (ನವ್ಯಕಾ. ೪ 
ಮುನ್ನುಡಿ). "ನವ್ಯ? ಪರಾ. [ನವ್ಯ * ಕಾವ್ಯ] 

ನವ್ಯಗುಣ (ನಾ). ೧. ಹೊಸತನ, ೨. ಹೊಸ ಹೆದೆ. ೧, ೨: ಕೊರ್ವಿ 
ಪೊಅಪೊಣೆ ತನಿರಸಮುರ್ವೆ ಕರಂ ಕೊಂಕು ಕಿವಿ ನರಂ ನವ್ಯಗುಣಂ ಪರ್ವೆ 
ದಿಸುವ ಕಾವನ ಕರ್ವಿನ ಬಿಲ್ಲಂತೆ ಕಾವ್ಯವೇಂ ಮೋಹಿಸದೇ (ಧರ್ಮನಾ. 

[ನವ್ಯ ೬ ಗುಣ) 

ನವ್ಯತೆ (ನಾ). ೧. ಹೊಸತನ; ನೂತನತೆ. ೨. (ಸಾಹಿತ್ಯದಲ್ಲಿ) 
ಹೊಸತನ, -ನೂತನತೆ : ಸಮಂದ್ರಗಿ:ತಗಳು. ಬಾಳದೇಗುಲದಲ್ಲಿ ಮತ್ತು 
ಉಗಮ ಎಂಬ ಕವನಸಂಗ್ರಹಗಳನ್ನು ಓದಿದವರಿಗೆ ನಾನು ನವ್ಯತೆಯ ಪ್ರತಿ 
ಪಾದನೆಗೆ ಏಕೆ ಉದ್ಯುಕ್ತನಾದೆನೆಂಬುದು ಸಹಜವಾಗಿ ಹೊಳೆಯಬಹುದು 
(ನವ್ಕಳಾ, ೪ ಮುನ್ನುಡಿ). "ನವ್ಯ' ಪರಾ. ಸಂ. ನವ್ಮತಾ) 

ನವೃದುಕೂಲ (ನು). ಹೊಸ ರೇಷ್ಮೆವಸ್ಟ್ರ: ನವ್ಯದುಕೂಲಮಂ ತೆಗೆದುಟ್ಟು 
(ಬಸರ. ೨-೪೪), [ನವ್ಮ * ದುಕೂಲ] 

ನವ್ಯಪಾಕ (ನಾ). ಹೊಸ ಅಡುಗೆ; ಹೊಸರುಚಿಯಂಳ್ಳ ತಿನಿಸು: 
ಒಲೆ ಹೊಡಿದ ಮೇಲೆ ಅದರ ಬಿಸಿ ತುಗುವದು ಕುದ್ದು ಹಣ್ಣಾಗುವದೃ 
ನೂರು ಅನುಭವದ ನವ್ಮಪಾಕ (ನೆಲಮು. ೩೩-೦೦). [ನವ್ಯ + ಪಾಕ್ಕ] 

ನವ್ಯಪ್ರಜ್ಞೆ (ನಾ). ೧. ಹೊಸತನದ ಅರಿವು; ಹೊಸಸ್ಥಿತಿಯ ತಿಳಿವಳಿಕೆ, 
ಪಿ. ನವ್ಯಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಇರಂವ ಅರಿವು: ಆಧುನಿಕ 
ಇಲ್ಲವೆ ರೊಮ್ಯಾಂಟಿಕ್‌ ಕನ್ನಡಕಾವ್ಮದಲ್ಲಿ ನವ್ಯಪ್ರಜ್ಞಿ ಆನುಷಂಗಿಕವಾಗಿ 
ಹೇಗೆ ಮೂಡಿದೆಯೆಂಬುದನ್ನು 
ಮುನ್ನುಡಿ). [ನವ್ಯ + ಪ್ರಜ್ಞೆ] 

ನವ್ಯಪ್ರಸೂನ (ನಾ). ಆಗ ತಾನೇ ಅರಳಿದ ಹೂವು: ಶೀತಳಸಲಿಲನೂತನ 
ಮಳಯ ಜನವ[ಪ್ರಸೂನನಾನಾವಿಧ ಪೂಜಾಸಮರ್ಪಿತ . . ಸರ್ವಾಂಗ 
ಶರೀರ ಪ್ರ(ಣ)ತನಾಗಿ (ಬಸರ. ೪-೬). [ನವ್ಯ * ಪ್ರಸೂನ) 

ನವ್ಯಫಳ (ನಾ). ಹೊಸ ಹಣ್ಣು : ಬೆಳೆಸಿದಪೆನೀ ಕಾವ್ಯವೃಕ್ಷವನು ... 
ತುದಿಮೊದಲ್ತನಕ ಹೇಜ್‌ದ ನವ್ಯ್ಮಫಳರಸಂ ([ಪಾಕಾಂ. ಕಾವ್ಕರಸಫಲಂ, 
ನವ್ಯರಸಫಳೆಂ]ಗಳನು ಸವಿಸುವುದು ಲೋಕದ . . , ರಸಿಕರುತ್ತವ.ರು 
ಸುಕಲಾಪ್ರೌಢರು (ಹಜಕಾ. ೧-೧೮). [ನವ್ಯ * ಫಳ (ಐ ಫಲ್ಮ)] 

ನವ್ಮಯುಗ (ನಾ). ಹೊಸತನದ ಕಾಲ: ಕನ್ನಡಕಾವ್ಕದಲ್ಲಿ “ಆಧುನಿಕ' 
ಯುಗವು ಮುಗಿಯುವ ಸದ ಯ ಬಂದಿದೆ; ನವ್ಮಯುಗ ಆರಂಭವಾಗಲಿದೆ 
(ನನ್ಮಕಾ. 39). "ನವ್ಯ' ಪರಾ. [ನವ್ಯ * ಯುಗ) 

ನವ್ಯವೈನೋದಿಕಯುಗ (ನಾ). ಸುಖಾಂತನುಟಕಗಳ ಹೊಸಯಂಗ ; 
ಪ್ರಹಸನಗಳ ಹೊಸಯುಗ : ನವ್ಯವೈನೋದಿಕಯುಗದ ವೇಳೆಗೆ 
ಕವಿಗಳು ತಾವೇ ಕಲ್ಪಿಸಿದ ಕಥೆಗಳನ್ನು ನಾಟಕದ ವಸ್ತುಗಳನ್ನಾಗಿ ಮಾಡ 
ತೊಡಗಿದರು (ಅರಿಕಾ, ೧೮೧). "ನವ್ಯ' ಪರಾ. 

[ ನವ್ಯ * ವೈನೋದಿಕ + ಯುಗ) 

ನವ್ಯಶೈಲಿ (ನಾ), ೧. ಬರವಣಿಗೆಯ ಹೊಸರೀತಿ. ೨. ಇಂದಿನ ನವ್ಯ 
ಕಾವ್ಯಮಾರ್ಗದಲ್ಲಿ ಬರೆಯಂವ ರೀತಿ: ನವ್ಯಶೈಲಿಯಲ್ಲಿಯ ಇನ್ನೊಂದು 
ಪ್ರಕಾರವೆಂದರೆ ಇಂದಿನ ಬಳಕೆಯ ಮಾತನ್ನು ನೇರವಾಗಿ ಕಾವ್ಯಭಾಷೆ 
ಯಾಗಿಸುವದು (ನವೈ ಳಾ. ೩೫)- "ನವ್ಯ? ಪರಾ. [ನವ್ಯ ಶೈಲಿ. 

ನವ್ಯಸಮಾಜ (ನು). ಹೊಸತತ್ತ್ವಗಳ ಮೇಲೆ ನಿರ್ಮಾಣವಾದ ಸಮಾಜ, 
ನವ್ಯಸಾಹಿತ್ಯವೂ ಈ ನವ್ಯಸಮಾಜದ ಶ್ರುತಿಯಾಗುವುದು . . . ಭಾಷ್ಯ 
ವಾಗುವದು (ನವೃಳಾ. ೨೨). [ ನವ್ಮ + ಸಮಾಜ ] 


೧-೪೬). 


. ೬ « ತೋರಿಸಲಾಗಿದೆ (ನವ್ಮಕಾ. ೪1 


೪೪೨೧ 


ಗ 
೦ಎ 


ಕ 
ಲಾ 


ನಶೆ 


ನವ್ಯಸಾಹಿತಿ (ನಾ). ನವ್ಯಪ್ರಜ್ಞೆಯಿಂದ ಸಾಹಿತ್ಯ ನಿರ್ಮಾಣ ಮಾಡುವ 
ವನು: ನವ್ಮಸಾಹಿತಿಯು ಮಾನವತೆಯ ಉಚ್ಚಗುಣಗಳಲ್ಲಿ ದೃಢವಿಶ್ವಾಸ 
ವನ್ನು ತಾಳಬೇಕು (ನವ್ಶಳಾ, ೦೭). [ನವ್ಯ ೬ ಸಾಹಿತಿ] 

ನವ್ಯಸೇಸೆ (ನಾ). ಒಂದಂ ಬಗೆಯ ತೆರಿಗೆ: ಆ ನವ್ಮಸೇಸೆ ಗದ್ಮಾಣಂ 
ಹತ್ತು ಪಣವೊಂಭತ್ತು ಹಾಗವೊಂದು . , ಅಷ ಭೋಗ ತೇಜಸ್ವಾಮ್ಮ 
ನಿಧಿನಿಕ್ಷೇಪ ಸಹಿತ ಧಾರಾಪೂರ್ವಕವಾಗಿ ಕೊಟ್ಟರು (ಎಕ. ೪1 (೫), ಕೃಷ್ಣರಾ. 

[ ನವ್ಯ + ಸೇಸೆ] 

ನವ್ಯಾಮೋದ (ನಾ). ೧. ಹೊಸ ಪರಿಮಳ,-ಸುವಾಸನೆ. ೨. (ಆಲಂ) 
ಹೊಸ ಮಕರಂದ : ಚುದ್ರಕಾಂತವೊಸರ್ವಂತಿರೆ ಗೋರಿಕಲ್ಲೊಸರ್ಗಮೇ 
ಬೆಂಳ್ಳಿಂಗಳೊಳ್‌ ತುಂಬಿ ಪೀರ್ವವೊಲೇಂ ಪೀರ್ದಪುದೇ ಕಡಂದುಜು ತೆ 
ನವ್ಯಾಮೋದಂ ಪೂಗಳೊಳ್‌ (ಜಗವಿ. ೧-೧೩). [ನವ್ಯ + ಆಮೋದ] 

ನಶನ (ನಾ). ೧. ಮರೆಯಾಗುವಿಕೆ; ೨. ಹಾಳಾಗುವಿಕೆ; ನುಶವಾಗುವಿಕೆ. 
"ನಶಿಸು' ಪರಾ. [ಸಂ.] 

ನಶನಶೆ "ನಸೆನಸೆ' ನೋ. 

ನಶಿಸು (ಕ್ರಿ). ೧. ವಂರೆಯಾಗಂ ; ಇಲ್ಲವಾಗಂ ; ಕ್ಷೀಣವಾಗು ; ಕ್ಷಯಿಸು : 
ನನ್ನ ಯುಕ್ತಾಯುಕ್ತಜ್ಞಾನವು ನಶಿಸಿಹೋಯಿತು (ಕಾವಿಜ. ೧೯) ; ನಿಮ್ಮ 
ದಾರಿಯ ಕಂಟಕಗಳು ಕೆಲವೇ ದಿನಗಳಲ್ಲಿ ನಶಿಸ:ವುವು (ಮರಳಿ. ೧೬೩) : ದಿನೇ 
ದಿನೇ ನಶಿಸತೊಡಗಿರುವ ಈ ಜನಾಂಗಗಳ ಭಾಷೆಗಳನ್ನು ಕುರಿತು ಹೆಚ್ಚು 
ಸಂಶೋಧನೆ ಶೀಘ್ರ ನಡೆಯುವುದು ಅಗತ್ಯ (ದ್ರಾವಿವಿ. ೨೦೩). ವಿ. ಕೆಡು; 
ಹಾಳಾಗಂ : ಪುಳಿವೆರೆಯೆ ಕೊಡವಾಲು ಸಹಜವನುಳಿವುದಲ್ಲದೆ ಕ್ಷೀರಸಾಗರೆ 
ಮಳಿವುದೇ ಸುಜ್ಞಾನಿ ನಶಿಪನೆ ಪರರ ದೂಷಣದಿ (ಗಗತ3. ೧೬-೪೫). 

[ ನಶನ +೬ -ಇಸ್ಕು] 

ನಶಿಹತ್ತು, ನಸೀಯಂತ್ರೂ (ನಾ). ಶಿಕ್ಷೆ; ದಂಡನೆ : ರಶೀದಿಗಳನ್ನು ಕೊಡದೆ 
ಇದ್ದರೆ ಆ ಶೇಕದಾರ ಶ್ಯಾನುಭಾಗರಿಗೆ ನಶಿಹತ್ತು ಮಾಡಿ ಅವರಿಗೆ ಬದಲಿ 
ಯಿತಬಾರಿ ಶೇಕದಾರ ಶ್ಕಾನಭಾಗರನ್ನ ಮೊಕರರ್ಮಾಡಿಟ್ಟು ಮುಂದೆ ಸದರಿ 
ಬರದ ಪ್ರಕಾರ ನಡೆದುಕೊಳ್ಳುವದು (ಮಹಾವಂ. 11, ೬೬). ನಸೀಯತ್ತು : 
(ಕಿ) [+ ಅರ. ನೀಹತ್‌; ಹಿಂ. ನಸೀಹತ್‌, ನಸೀತ್‌ ; ಮರಾ. 

ನಸೀಹೆತ್‌, ನಸೀಯತ್‌ ] 

ನಶೀಬ "ನಸೀಬು? ನೋ. 

ನಶೀಬಗೇಡಿ (ನು). ದೈವಗೇಡಿ; ದಂರ್ದೈವಿ ; ನತದೃಷ್ಟ: “ ಇಷ್ಟು 
ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡಿತು ನಶೀಬಗೇಡಿ” 
ಎಂದು ಜನರಾಡುವುದನ್ನು ಹೇಗೆ ಸಹಿಸುವುದು? (ವೈನಿ. ೮೯). 

[ ನಶೀಬ («ಎ ನಸೀಬು) + ಕೇಡಿ] 

ನಶೀಬು "ನಸೀಬಂ' ನೋ. 

ನಶೆ, ನಿಶಾ, ನಿಶೆ, ನಿಷಾ (ನಾ). (ಮಾದಕದ್ರವ್ಯಗಳ ಸೇವನೆಯಿಂದಾ 
ಗುವ) ಸೊಕ್ಕೂ;-ವಂತ್ತು; ಅಮಲಂ : ಬಾಟ್ಲಿ ಬರಿದಾಯಿತು. ನಶೆ ತಲೆ 
ಗೇರಿತು (ಮಾಲತಿ. ೪೮) ; ಬೆಳಿಗ್ಗೆ ಹೊತ್ತು ನಶೆ ಇರಾಕಿಲ್ಲ ಬಾಬುಗಳಿಗೆ 
(ಸಾಹೇಬ್‌. ೩೦೪). ನಿಶಾ: "ನಿಶಾಖೋರ' ಪರಾ. ನಿಶೆ : ಜಹಾಂಗೀರ 
ನಿಗೆ ಹಗಲಲ್ಲಿಯೂ "ನಿಶೆ" ಇರುತ್ತಿತ್ತು (ನೂರಜ. ೩೧) ; ಕುಡಿದು ನಿಶೇದಾಗ 
ನನ್ನ ಸೊಸಿಗೇನೋ ಅನ್ನಾಕ ಬಂದಿತ್ತಂತ (ಗ್ರಾ ಮಾಯ. 3೬) ; ಕುಳಪ್ಪನು 
ಸಂಜೆ ನಿಶೆಯಾಗಿ ಬಂದು ಬಿದ್ದುಕೊಂಡನು (ದಾಸಹು. ೩೨; ನಿಷಾ: ನನಗೆ 
ಕೊಲೆ ಮಾಡುವುದೆಂಬುದು ಒಂದು ಬಗೆಯ "ನಿಷಾ'. ಆ "ನಿಷಾ' ಈಗ ಬಿಟ್ಟು 
ಹೋಯಿತೇ ? (ಮಾಯಾವಿ. ೨೮೩) ; ಗಾಂಜಾ ಸೇದುವವರಿಗೆ ಗಾಂಜಾದಿಂದ 
ನಿಷಾ ಏರದಿದ್ದರೆ, ಅದರಲ್ಲಿ ಎರಡು ದತ್ತೂರಬೀಜಗಳನ್ನು ಸೇರಿಸಿದ 
ರಾಯಿತು (ಕಮಕ. ೧೭). "ನಿಷಾಖೋರ' ಪರಾ. 

[ « ಅರ. ಹಿಂ. ನಶಾ; ಮರಾ. ನಶಾ, ನಿಶಾ] 


೩೯-೪೭; 1236). 


ನಶ್ಯ 


ನಶ್ಯ, ನಸ್ಮಿ, ನೆಶ್ಯ (ನಾ). ೧. ಮೂಗಿಗೆ ಏರಿಸುವ ಔಷಧದ ಪುಡಿ: 
ಸುಷೇಣನು ಆ ಮೂಲಿಕೆಗಳಂ ನಶ್ಶವಂ ಮಾಡಿ ಲಕ್ಷ್ಮಣನಿಗೆ ಕೊಡಲು 
ಅವನು ಯಚ್ಚತ್ತು ಸುಖದಿಂದಿರಲು (ಕೃಷ್ಠರಾ. ೭-೯೧). ವಿ. ಮೂಗಿಗೆ 
ಏರಿಸುವ ತಂಬಾಕಿನ ಪುಡಿ: ತನ್ನ ನಶ್ಶದ ಬುರುಡೆಯಿಂದ ಒಂದಿಷ್ಟು 
ನಶ್ಶವನ್ನು ಮೂಗಿಗೇರಿಸಿ (ವಿಛಿವೈ. ೦೮) ; ನಶ್ಯ, ತಂಬಾಕು, ಬೀಡಿ 
ಮತ್ತು ಸಿಗರೇಟುಗಳ ಅಭ್ಯಾಸ (ನಾಡಿಗೇ. ೩೬೭) ; ನಶ್ಯ ಹಾಕಿ ಹಾಕಿ 
ಮಂಜಾದ ಕಣ್ಣು (ಮಹಾಲ. ೮). ನಸ್ಕಿ : ೧. ನಸ್ಯ - ನಸಿ, ಮಾಣಿಕ್ಕ- 
ಮಾಣಿಕ (ಹೊನುಗ. ೧೧೮). ವಿ. ನಸಿಭ್ರುಮೆ ಇದ್ದವ ನುಸಿ ಆದರೂ ಹಾಕಿ 
ಕೊಂಡಾನು (ಗಾಹ). ನೆಶ್ಯ: ೨. ನೆಶ್ಶವು ಮೂಗಿನೊಳಕ್ಕೆ ಹೋದುದೇ ತಡ 
ಬುಳುಬುಳುಗುಟ್ಟಿ ಅಸಾಧ್ಯ ಫಜೀತಿ ವಾಡಿಬಿಟ್ಟಿತು (ಕಳಹು. ೬೭); 
ಇವರು ಬಾಗಿಲಿನಲ್ಲಿ ಕುಳಿತು ನೆಶ್ಶವನ್ನು ತೀಡುತ್ತಿರ:ವಾಗ (ನಮ್ಮೂರ. ೨). 

ನಶ್ಯ ಏರಿಸು ಎ ನಶ್ಯ ಹಾಕು: ಹಿರಿಯರಾದ ಆಚುರ್ರು ನಶ್ಯ ಕೊಟ್ಟರೆ 
ಅವರಿಗೆ ಕೈಮುಗಿದು ಅನಂತರೆ ಉಳಿದವರು ನಶ್ಯ ಏರಿಸಬೇಕು (ನನ್ನೂರು, 
೧೮೪), ನಶ್ಯ ತೀಡು ಇ (ಬೆಣ್ಣೆ ಯಲ್ಲಿ ಮಿದ್ದ ಉಂಡೆ ನಶ್ಯವನ್ನು ಪುಡಿ 
ಮಾಡಲಂ) ಅಂಗೈಯಲ್ಲಿ ಹಾಕಿ ಉಜ್ಜ : ನಶ್ಯ ತೀಡುವಾಗ ಆಚಾರ್ರೆ 
ಅಂಗಾಂಗಗಳೆಲ್ಲ ಕೆಲಸ ಮಾಡುತ್ತಿದ್ದುವು (ನನ್ನೂರು. ೧೮೩). ನಶ್ಯದ 
ಬಣ್ಣ, ನೆಶ್ಕದ ಬಣ್ಣ ಎ ಕಂದುಬಣ್ಣ : ನಶ್ಯದ ಬಣ್ಣ ಬೀಡಿಯ ಬಣ್ಣ 
ಮುಂತಾದ ಅನೇಕ ಬಣ್ಣಗಳ ವಿವಿಧ ಮಾದರಿಗಳ ಸೀರೆಗಳು (ನಾಡಿಗೆ. 
3೩೧) ; ಅವಳ ಹತ್ತಿರ ನೆಶ್ಯದ ಬಣ್ಣದ ಸೀರೆ ಇದೆ (ರೂಢಿ). ನಶ್ಶ ಮಾಡು, 
ನೆಶ್ಯಮಾಡು ಎ ೧. ಮೂಗಿಗೇರಿಸುವ ಔಷಧವನ್ನು ತಯಾರಿಸು,- 
ಸಿದ್ಧಮಾಡು : ನಶ್ಯ ಮಾಡುವುದಕ್ಕೆ ತೈಲವನ್ನಾಗಲೀ ತುಪ್ಪವನ್ನಾಗಲೀ 
ಮೃದುವಾದ ಪಾಠದಲ್ಲಿ ಇಳಿಸಬೇಕು (ರೂಂ). ೨. ಹೊಗೆಸೊಪ್ಪಿನಿಂದ 
ನಶ್ಶದ ಪುಡಿಮಾಡು : ಅವನು ನೆಕ್ಕ ಮಾಡುತ್ತಿದ್ದಾನೆ (ರೂಂ). 
ನಶ್ಶಹಾಕು - ನಶ್ಯವನ್ನು ಮೂಗಿಗೆ ಏರಿಸು: ಹಿರಿಯರು ಹೇಳುವವರೆಗೆ 
ಯಾರೂ ನಶ್ಯ ಹಾಕುವಂತಿಲ್ಲ. ಇದು ನಶ್ಯ ಹಾಕುವವರ ಮರ್ಯಾದೆ 
(ನನ್ನೂರು. ೧೮೩), [ <ಸಂ. ನಸ್ಕ ] 
ನಶ್ಯ, (ನಾ). ನಾಶವಾಗತಕ್ಕುದಂ ; ಕ್ಷಣಿಕವಾದಂದು : ಕಾಣಿಸಿಕೊಳು 
ತ್ತಿಹುದು ನಶ್ಯ ಎಂಬುದು ನಿಜ೦ (ವೀಶ್ಮಿಪು. ೪-೬-೩೫) ; ದೃಶ್ಯವೆಲ್ಲವು 
ನಶ್ಯವಾದೊಡೇಂ? ದೃಷ್ಟಿಗದು ವಶ್ಯವಿರುವನಕದನು ದೃಷ್ಟಿಪುದೆ ಕಾರ್ಯಂ 
« * * ನಶ್ಶದಿಂದ ವಿನಶ್ಯ (ಮಂಕುಕ, ೪೦೦). [ಆ ಸಂ.ನಾಶ್ಯ] 
ನಶ್ಯಂಗೆಯ್ಕು (ಕ್ರಿ). ೩ ನಸ್ಯಂಗೆಯ್‌ ೧: ಇಪ್ಪೆಕೆಚ್ಚು, . . ಹಿಪ್ಪಲಿ ಸಹ 
ಸವಕಾನವೂಗಿ ಸಣ್ಣನಾಗ೦ದು ನೀರಿನಲ್ಲಿ ನಶ್ಶಂಗೆಯ್ಯೆ ಅಭಿನ್ಯಾಸ ಸನ್ನಿ 
ಯಿಂದಾದ ಮೂರ್ಛೆ ಆ ಕ್ಷಣವೆ ತಿಳಿಯುವುದು (ಸಕವೈ, ೦೬೮). 

[ ನಶ್ಯ, * ಗೆಯ್ಕು ( ಆ ಕೆಯ್‌,)] 
ನಶ್ಯತ್ನಸೂತಿ (ನಾ). ಮಕ್ಕಳು ಬಾಳದವಳು: “ನಶ್ಮತ್ವಸೂತಿಃ, 
ಬಿಂದುಃ - ಈ ೨ ಮಕ್ಕಳ್‌ ಬಾಟದವಳು ” (ಹಲಾಯು. ೮೦-೩೩೪). 
[ಸಂ.] 
ನಶ್ವರ (ನಾ). ನಾಶವಾಗತಕ್ಕುದಂ ; ಕ್ಷಣಿಕವಾದುದು ; ಶಾಶ್ವಣವಲ್ಲ 
ದಂದು : ನಶ್ಚರಾನಶ್ಚರಗಳೆಫ್ಲಿವು ಸ್ವಸ್ಥ ರೂಪವನಾದುದು (ಗಗತಾ. ೦೬-೨೦): 
ನಶ್ಚರವನು ನಿ:ನ್‌ ಅವಿನಶ್ವರ ಮಾಡ (ಅನಿಕೇ- ೩೩-೧೪) ; ಶಾಶ್ವತವನರಿ 
ಯಲ್ಕೆ ನಶ್ಚರದ ಹೃದಯಮಂ ಭೇದಿಸುವ ಕವಿಯ ದರ್ಶನದಂತೆ 
(ಶ್ರೀರಾಮಾ. 3೩೭.೨೬೧) ; ದೇಹ ನಶ್ಚರೆ, ಬಯಕೆ ನಶ್ಚರ, ಆತ್ಮವೊಂದೇ 
ಶಾಶ್ವತ (ಹಂದ್ರಮಾ. ೧೮-೯). [ಸಂ.] 
ನಶ್ವರತೆ (ನು). ಕ್ಷಣಿಕತೆ ; ಅಶಾಶ್ವತತೆ : ಅತ್ವತ್ಥವಿಲ್ಲಿ ಬಾಡಿದೆೊಡೆ:ನು ? 
ಚಿಗುರಲ್ಲಿ ; ನಶ್ವರತೆ ವಿಟಪಪರ್ಣಂಗಳಲ್ಲಿ ಮಾತ್ರ (ಮಂಕುಕ. ೮೮೬). 
[ ಸಂ. ನಶ್ವರತಾ 7 


೪೪೨೨ 


ಲಾ 


15 


25 


40 


ನಷ್ಟಚೇತನ 


ನಷ್ಟ (ಗು). ೧. ಕೆಟ್ಟ; ಹಾಳಾದ ; ನಾಶವಾದ. ೨. ಕಾಣದಂತಾದ , 


ಇಲ್ಲವಾದ ; ಮರೆಯಾದ; ಕಳೆದುಹೋದ. ೩. ಓಡಿಹೋದ. 
(ನಾ). ೪. ಹಾನಿ; ಕೆಡಕು ; ನಾಶ: ಕೊಲುವಾ ಕೂಟವು ನಷ್ಟಮಪ್ಪ 
ಕೆಲಸಂ. . . ಫಲದ ಭ್ರಾಂತಿಯ ತೋರ್ಪುದೈ (ಸೋಮೇಶ. ೨೩); ಪರ 
ಹೆಣ್ಣಿಗ:ಗಿ ರಾವಣ ತಲೆ ಕೊಟ್ಟ ಇನ್ನೆಷ್ಟು ಹೇಳಲಾ ನಷ್ಟ ಪರಹೆಣ್ಣ 
ಮೋಹಿಸಿದರೆ ಬರುವೋದು ಕಷ್ಟ (ಪುರಂದ.' ೩-003-೧) ; ಕಷ್ಟದಲಿ, ನಷ್ಟ 
ದಲಿ... ನಿನ್ನ ಮಂತ್ರಮಯವತಾತೃವಕ್ಷಸ್ತನ್ಮಧೈರ್ಯವನೀಂಟು 
ತಿರಲೆನ್ನ ಬಾಯಿ: (ಅನಿಕೇ. ೪೮-೫) ; ಎಷ್ಟು ಮಾಡಿದರೂ ನಷ್ಟವಃಗದೇ 
ಬಿಡದು (ಗಾಡ). ೫. ಹೋಗುವಿಕೆ; ಮರೆಯಾಗು ವಿಕೆ: “ನಷ್ಟಂ. ನಷ್ಟಿಃ 
ಈ ೬. ಹೋಕು” (ಕಾಕಕ್ಕ. ೧೮೯). ೬. ದಿಕ್ಕುಗೆಟ್ಟವನು ; ಭಯದಿಂದ 
ಓಡಿಹೋಗುವವನಂ: “ ನಷ್ಟಃ, ಗೃಹೀತದಿಕ್‌, ಕಾಂದೀಶಿಕ ಭಯ 
ದ್ರತಃ- ಈ ೪ ದೆಸೆಗಟ್ಟವಂ” (ಹಲಾಯು. ೭೯-೩೨೫). ೭. ವ್ಯಾಪಾರ 
ದಲ್ಲಿ ಹಾಕಿದ ಹಣ ಬರದಿರಂವುದಂ ; ಲುಕ್ಸಾನಂ : ಜವಳಿ ವ್ಯಾಪಾರ 
ದಲ್ಲಿ ತುಂಬಾ ನಷ್ಟವೇ ಆಯಿತು (ರೂಢ). "ಲಾಭ' ಹೋ. ೮. [ಛಂದ] 
ಷಟ್ಟ_)ತ್ಯಯಗಳಲ್ಲಿ ಒಂದು ; ನವಂಗೆ ಬೇಕಾದ ವೃತ್ತದ ಸ್ವರೂಪ 
ವನ್ನು ಕಂಡಂಹಿಡಿಯಂವ ವಿಧಾನ; “ನವಂಗೆ ಬೇಕಾದ ವೃತ್ತದ 
ಸಂಖ್ಯೆಯನ್ನು ಆವೃತ್ತದ ಛಂದಸ್ಸು ಎಷ್ಟನೆಯದೋ ಅಷ್ಟು ಸಾಠಿ 
ಅರ್ಧಿಸುವುದು. ಅರ್ಧಿಸಲ್ಪಡುವ ಸಂಖ್ಯೆಯಂ ವಿಷಮವಾದರೆ 
ಅದಕ್ಕೆ ಒಂದನ್ನು ಸೇರಿಸಿ ಅರ್ಧಿಸಬೇಕಂ. ಹಾಗೆ ಅರ್ಧಿಸುವಲ್ಲಿ 
ಒಂದನ್ನು ಸೇರಿಸಿದರೆ ಗುರುವೆಂದೂ, ಒಂದನ್ನು ಸೇರಿಸದಿರಲು 
ಲಘುವೆಂದೂ ತಿಳಿಯಬೇಕಂ. ಈ ಉಪಾಯಕ್ಕೆ ನಷ್ಟವೆಂದು 
ಹೆಸರಂ” (ಕಬಡಿ. ೯3) : ಮೊದಶೊಳೆ ಛಂದದೀಯೆಡೆಯಲೆಕ್ಕದೆ ಕೆಟ್ಟದು 
ವೃತ್ತಮೆಂದು ಪೇಟ್ವುದು. ಬಗೆವಂದೊಡಾಗಳವಅಂಕಮನರ್ಧಿಸಿ ಬೆಳ್ಳೆ 
ನಿಟ್ಟು ಿಕೊಳ್ಳುದು ಸಮಭಾಗಮಾಯದೊಡೆ ರೂಪಯುತಾರ್ಧದೆ ಬಿಣ್ಬನಿಟ್ಟು 
ಕೊಳ್ಳುದಂ ಗಡ ಸೂತ್ರಮಾ ತೆಜದೆ ಕಾಣ್ಣುದು ನಷ್ಟಮನಂಬುಜಾನನೇ 
(ಛಂದೋಂಬು. ೬-೨೬೨); ಅಸಮವಿರೆಲೊಂದು ಕೂಡರ್ಧಿಸಿಡು ಗುರುವ ಸಮ 
ವಸಿಸಲರ್ಧಿಸಿ ಲಘುವನಿಕ್ಕೆನಿತು ಛುದದೊಳು ಪಸರಿಸಿದ ಸಂಖ್ಯೆಯಕ್ಕವಜಿ 
ವಣ ನಷ್ಟವೃತ್ತಕ್ಕುಳ್ಳ ಗಣದೆ ಬರ್ಕುಂ (ವರಿಂಗರಾ. ೧೦೮-೨೪). 

ನಷ್ಟ ಕಟ್ಟಿಕೊಡು ಎ ಆದ ನಷ್ಟಕ್ಕೆ ಪರಿಹಾರವನ್ನು ತಂಂಬಿಕೊಡಂ. 
ನಷ್ಟ ತುಂಬಿಕೊಡು - ನಷ್ಟಕಟ್ಟಿ ಕೊಡು. ನಷ್ಟ ಭರ್ಶಿಮಾಡು ಎ ನಷ್ಟ ಕಟ್ಟಿ 
ಕೊಡು. ನಷ್ಟವಾಗು - ೧. ಹುನಿಯಾಗು ; ಲುಕ್ಸಾನಾಗು ; ಕಳೆ; 
ದಂಡವಾಗಂ : ಲಾಭ ಮಾಡಲು ಹೋಗಿ . ನಷ್ಟವಾಗುವಂತಾಗಬಾರದಾ 
(ಅಡುಸೌ. ೦೨೩). ವಿ. ಇಲ್ಲವಾಗಂ; ಅಳಿ; ವಂರೆಯಾಗು : ಪ್ರಸಾದಿ 
ಯೆಂತಯ್ಯಾ ಆಧಿವ್ಮೂಧಿ ನಷ ೈವಾಗದನ್ನ ಕ್ಯ. (ಬಸವ. ೩೦೧): ಭಾವ ನಿರ್ಭ್ಧಾ 
ವಂಗಳ ಸುಳುಹ ನಷ್ಟವಾದ ಸದ್ಭಾವದ ಧೂಪವನಿಕ್ಕಿ (ಆದವ, ೨೮-೮೪); 
ಕ್ಷರ ಎಂದರೆ ನಷ್ಟವಾಗುವುದು . . . ಅಕ್ಷರ ಎಂದರೆ ನಷ್ಟವಾಗದುದು 
(ದ್ರಾವಿವಿ. ೯೩) ; ಅಕ್ಕಿಯನ್ನು ಪಾಲಿಶ್‌ ಮಾಡಿದರೆ ಭ್ರೂಣ ಮತ್ತು ತವುಡು 
ನಷ್ಟವಾಗುತ್ತವೆ (ಅಡುಸಾ, ೬೨). [ ಸಂ.) 


ನಪ ಕಾಲ (ನಾ). ಕಳೆದಂಕೊಳ್ಳು ವ ಕಾಲ; ಹಾಳಾಗುವ ಕಾಲ: ನಷ್ಟ 


ಕ.ಲದಲ್ಲಿ ಎಷ್ಟಿದ್ದರೇನು ? (ಗಾಡ). [ನಷ್ಟ ೬ ಕಾಲ] 


ನಷ್ಟಗ್ರಹ (ನಾ). ದುಷ್ಪರಿಣಾಮವನ್ನುಂಟಮಾಡಂವ ಗ್ರಹ ; ಕೆಟ್ಟ 


ಗ್ರಹ ; ದುಷ್ಠಗ್ರಹ : ಇಷ್ಟೊಂದು ದೊಡ್ಡ ಕಲಂಕದ ಗುರುತನ್ನು . . - 
[2 ಬ ಬು « 
ಯಾವ ನಷ್ಟಗ್ರಹ ಯಾಕೆ ತೊಡೆದುಬಿಟ್ಟಿ] ತೋ ಕಾಣೆ(ಇಪೃಕ. ೪೩೩). 
[ ನಷ್ಟ * ಗ್ರಹ) 


«5| ನಷ್ಟಚೇತನ (ನು). ಚೈತನ್ಯವಿಲ್ಲದವನು; ಬಲಹೀನ : ವ್ಯಸನಾಭಿಭೂತುರ 


ಉತ್ಸಾಹಹೀನರು ದೀನರು ನಷ್ಟಚೇತನರು - ತಳಮಳಗೊಳುವರು 


ನಪ ೈಚೇಷ ತೆ ೪೪೨೩ ನಷೆ ಕೇಂದುಕಲೆ 


ಬರಿದೆ (ಇಂಡಾಪ, ೧೩೭-೭೩) ; ಆಕೆಯ ಕಾಣದ ಕಂಡವರಿಬ್ಬರು ಭಾವಿಸೆ ನಪ್ಪಶತ್ರು (ನಾ). ಶತ್ರುಗಳನ್ನು ನಾಶಮಾಡಿದವನಂ , ಶತ್ರುಗಳಿಲ್ಲ 


ಸರಿಸಮರಹರು ಒಬ್ಬರು ವಿಫಲ ವಿಶೋಚನರಾದರು ಒಬ್ಬರು ನಷ್ಟ ದವನಂ : ಜಯಶೀಲನಾಗಿ ನಷ್ಟಶತ್ರುವಾಗಿರುವ ನಿನಗೆ ಒಂದು ಯುಗ 
ಚೇತನರು (ಇಂಜಾಪ. ೧೩೦-೩೮). [ ನಷ್ಟ + ಚೇತನ] ಒಂದು ಕ್ಷಣದಂತೆ ಕಾಣುತ್ತಿರಬೇರ (ಆಗ್ರಹ, ೮), [ ನಷ್ಟ + ಶತ್ರು] 
ನಷ್ಟಚೇಪ್ಟತೆ (ನು). ಮೈಮರೆವು; ಮೂರ್ಛೆ; ಚೈತನ್ಯವಿಲ್ಲದಿರಂವುದಂ. ನಷ್ಟಸಂತಾನ (ನಾ). ೧. ಪುನರ್ಜನ್ಮವಿಲ್ಲದವನು ; ಹುಟ್ಟಳಿದವನು : 
[ ಸಂ. ನಷ್ಟಚೆ 'ಪ್ಟತಾ) 5 ಕಿಚ್ಚಿನ ದೆ:ವನು ಕೆಂಡದ ದೇವನು ಮಾರಿಯ ದೇವನು ಮಸಣದ ದೇವನು 
ನಪ್ಪಜಾತಕ (ನಾ). ೧. ಕಳೆದ ಜಾತಕ ; ಕಳೆದಂಹೋದ ಜನ್ಮಪತ್ರಿಕೆ ; ತಿರುಕಗೊರವನೆಂದು ಅಲ್ಲಲ್ಲಿ ಒಂದೊಂದನಾಡುತ್ತಿಪ್ಪರಯ್ಯ ನಾ ನಿಮ್ಮ 
ಕಳೆದುಹೋದುದರಿಂದ ಮತ್ತೆ ಬರೆದ ಜಾತಕ: ಜನನಕುಲವು ಪೂಜಿಸಿ ನಷ್ಟಸಂತಾನವಾ[ಪಾಳಾ. ನಂ)ಗಿ ಬಟ್ಟ ಬಯಲಲ್ಲಿ ಬಿದ್ದು ಕೆಟ್ಟೆನು 
ತಿಳಿಯದಿದ್ದಾಗ ಈ ಅಧ್ಯಾಯದಲ್ಲಿ ತಿಳಿಸಿರುವ ಕ್ರಮದಂತೆ ನಷ್ಟಜಾತಸ (ಅವಡಂ.' ೦೨೦-೩೪೫). ವಿ. ಮಕ್ಕಳನ್ನು ಕಳೆದುಕೊಂಡವನಂ ; ಮಕ್ಕಳಿ 
ವನ್ನು ಬರೆದು ಅದರಿಂದ ಆ ಜಾತೂನಿಗೆ ಫಲಗಳನ್ನು ಹೇಳಬೇಕು (ಜಾತತಿ. ಲ್ಲದವನಂ : ಮುಪ್ಪಿನ ವಯಸ್ಸಿನಲ್ಲಿ ನಷ್ಟಸಂತಾನನಾದ ಅವನನ್ನು ನೋಡಿ 


3೪-೧ ಟೀಕು). ೨. ಜಾತಂವನ್ನು ಕಳೆದುಕೊಂಡವನಂ : ನಷ್ಟಜಾತಳನು | 19) ಕೊಳ್ಳಲು ಯಾರೂ ಮಂಂದೆ ಬರಲಿಲ್ಲ (ರೂ). [ನಷ್ಟ * ಸಂತಾನ] 
ಬಂದು ಪ್ರಶ್ನೆಮಾಡಿದ ಲಗ್ನದಿಂದ ಚಂದ್ರನಿರುವ ರಾಶಿಯಿಂದ ಮುಂದಕ್ಕೆ | | ನಷ್ಟಸಮಾಸ (ನಾ). [ಕಾವ್ಯಮಾ] ಹದಿನೆಂಟು ಕಾವ್ಯದೋಷಗಳಲ್ಲಿ 


ಕ್ರಮವಾಗಿ ಎಣಿಸಿ ಬರುವ ರಾಶಿಯೇ ಪೃಚ್ಛಕನ ಜನ್ಮರಾಶಿಯಾಗುತ್ತದೆ ಒಂದು; ಪದಸಮಂಚ್ಚಯಂದಲ್ಲಿ ಸಮಾಸವಾಗಬೇಕಾದ ಕಡೆ ಸಮಾಸ 
(ಜಾತತಿ. ೨೪-೧೭ ಟೀಕು). [ನಷ್ಟ * ಜಾತಕ] ಮಾಡದೆ ಇರುವುದಂ : ಅಸದರ್ಥಂ ವಿಪರೀತಕಲ್ಪನೆಯಭವ್ಯಂ ದುಷ್ಕರಂ 
ನಪ್ಪಜೀವಿ (ನಾ). ೧. ಜೀವವನ್ನು ಕಳಿದಂಕೊಂಡವನು ; ಸತ್ತವನು. ಗ)್ರಮ್ಮನೀರಸಮಪ್ರೌಢತೆಯಪ್ರತೀತಿವಚನಂ ದುಸ್ಸಂಧಿವಿಶ್ಲೇಷ ನಷ್ಟ 
೨. ಮೇಲಿಂದ ಮೇಲೆ ನಷ ವನ್ನು ಅನಂಭವಿಸುವವನು. 15] ಸತಾಸಂ[ಪಾಂ39. ನಂ] ನಯನಾಶನೀತಿವಿಫಲಂ ದುರ್ಲಕ್ಷಣಂ ಹಾಸ್ಯ 

[ನಷ್ಟ + ಜೀವಿ, ] ವಾಗ್ವಿಷಮಾಸೌಮ್ಮಮನೋಜೆಯೆಂಬಿವಿನಿತುಂ ದೋಷಂಗಳಷ್ಟಾದಶಂ 
ನಷ್ಟತೂಕ (ನಾ). ಕಡಮೆಯಾದ ತೂಕ (?): ೫೮೫ ಈ ೨೦೦ ರೊಳಗೆ (ಧಂದೋಂಬು. ೧-೪೬ ಅಡಿಟ). [ ನಷ್ಟ * ಸಮಾಸ] 

೧೫೫ ಕಳೆಯಲು ೪೫ ಈ ದಿಗಹಾರ ೫೮೫ ನ್ನು ೪೫ ರಿಂದ ಭಾಗಿಸಲು | | ನಷ್ಟಾಂಬರ (ನಾ). ಉಡುಪನ್ನೂ ಕಳೆದಂಕೊಂಡವನು ; ಬಟ್ಟೆಯಿಲ್ಲ 

ನಷ್ಟತೂರ ಬರುವದು (ಭಾಸ್ಕರ, &6-೯), [ನಷ್ಟ ತೂಕ] ದವನಂ ; ಬತ್ತಲೆಯಾಗಿರಂವವನು ; ದಿಗಂಬರ : ಎಲವೋ ನೀ ದಿಟ 
ನಪ್ಪದಾಸ (ನು). ಕೆಟ್ಟ ಆಳು; ನೀಚನಾದ ಸೇವಕ: ಸೃಷ್ಟಿಯೊಳಗೆ |2| ವೀರ ತಪ್ಪದು. . . ಕಾದಿ ಬಳಲಿದೆ ತೊಲಗು ನಷ್ಟಾಂಬರನ ಕೊಲ್ಲೆನಕೀರ್ತಿ 

ಬಹುಧನವಂತರ ಮನೆಯ ಮೆಟ್ಟು ಕಂಡರೆ ಬಿಡದಿಪ್ಪ ದಾಸ ನಾನು ಬಹುದು (ಳಾಶಿರಾ. ೨೨-೫೨). [ನಷ್ಟ * ಅಂಬರ] 

ನಷ್ಟ (ನಷ್ಟೆ)ದಾಸನು ಕಷ್ಟದಾಸನು ನಾನು (ಮೋಕ್ಷದೀ. ೭೫-೮), ನಷ್ಟಾಗ್ನಿ (ನು). ಹೋಮಾಗ್ನಿಯಂ ನಂದಿಹೋದವನಂ : “ವೀರಹಾ, 

[ ನಷ್ಟ + ದಾಸ] ನಷ್ಟುಗ್ನಿ1_-ಉತ್ಸರ್ಗೇಷ್ಟಿಯನ್ನು ಮಾಡಿ ಗಾರ್ಹಪತ್ಯುಗ್ನಿಯನ್ನು ಬಿಟ ಲವನ 
ನಪ್ಪದೃಷ್ಠಿ ಎ (ನಾ). ದೃಷ್ಟಿಯನ್ನು ಕಳೆದಂಕೊಂಡವನಂ ; ಕಂರಂಡ. ಹೆಸರುಗಳು” (ಸಿದ್ಧಾಂತಿ. ೨೩೨). [ನಷ್ಟ * ಅಗ್ನಿ) 

[ನಷ್ಟ ,. ದೃಷ್ಟಿ] 28| ನಷ್ಟಾಯ (ನಾ). ಆದಾಯ ಹಾಳಾಗುವುದು ; ಕಡಮೆ ಆದಾಯ: 
ನಪ್ಟದ್ರವ್ಯ (ನಾ). ಕಳೆದುಹೋದ ಎಸ್ತು. (ನಷ್ಟ + ದ್ರವ್ಯ 7 ದುಡಿಯುತ್ತ ಹೋದಂತೆ ಅನುಭವದಿಂದ ಹದ. ಹಿಡಿತ ಒದಗುತ್ತ 
ನಷ್ಟಧನ (ನಾ). ಕಳೆದಂಹೋದ ಸಂಪತ್ತು. [ನಷ್ಟ ಧನ] ಹೋದೆಂತೆ ಶ್ರಮದ ಉತ್ಪಾದನೆಯು ನಷ್ಟಾಯವಲ್ಲದೇ ಹೆಚ್ಚುವ ಸಫಲ 
ನಪ್ಪಪರಿಹಾರ (ನಾ). ಆದ ನಷ್ಟವನ್ನು ತುಂಬಿ ಕೊಡುವುದು : ನಷ್ಟ ತೆಯು ಬೆಳೆಯುತ್ತ ಹೋಗುವುದು (ಮಾವಾದ. ೦೩೭). 

ಪರಿಹಾರ (ದ್ರವ್ಯ); ದಂಡೆ (287866. ಇಂಕನಿ). [ ನಷ್ಟ + ಪರಿಹಾರ ] [ ನಷ್ಟ + ಆಯ್ಯ) 
ನಪ್ಪಪ್ಪ (ನಾ). ಒಬ್ಬಾತನ ಹೆಸರು : ಶನ್ತ ಪನ ಮಗ ದೇವೆಆ್‌ಯಗೆ ನಷ್ಟಪ್ಪ | 80| ನಷ್ಟಿ (ನ:). ೧. ಕೇಡು; ಹಾನಿ: “ನಷ್ಟಂ, ನಷ್ಟಿಃ, ನಾಶಃ, ನಶ್ಯಃ, 
ಗೊಣ್ಣು ಕೊಟ್ಟನ್‌ (ಎಕೆ. ೪111, ಸೊರಬ. ೩೭೧-೨೯; 692). [ ? + ಅಪ್ಪ, ] ನಾಶ್ಯಃ, ನಷ್ಟವ್ಯಂ, ಈ ೬ ಹೋಕು” (ಕಾಶಕ್ಕ. ೧೮೯) ; ಅಲ್ಲಿಯ ನಷ್ಟಿ 
ನಪ್ಪಬಲ (ನು). ೧. ಶಕ್ತಿಹೀನ, ೨. ಸೈನ್ಯವನ್ನು ಕಳೆದುಕೊಂಡವನಂ: ತುಪ್ಟಿಗೆ ಆವುದಕ್ಕೆ ಅರಸು ನಾಡು ಅರು ಹಿಡಿಯ ಸಲ್ಲದೆಂದು (ಮೈಅರಿ. 
ಬಾಣ ವಿಧ್ವಂಸನವಾದ ಮೇಲೆ ನಷ್ಟಬಲನಾಗಿದ್ದ ನನ್ನಿಯ ಗಂಗನಿಂದ ೧೯೩೨, ೪೨-೩೦ ; 1416) ; ನಪ್ಟಿಯಲಿ ತುಷ್ಟಿಯಲಿ ಮನವನು ಬಿಟ್ಟು 
ರಾಚಮಲ್ಲನು ೬ಳೆದು ಹೋಗಿದ್ದ ರಾಜಧಾನಿಯನ್ನು ಕಿತ್ತುಕೊಂಡನು ಹಿಡಿಯದೆ ಕಾಲಕರ್ಮವ ಮೆಟ್ಟಿ ನಿಲೆ ಭಗವಂತನೆನಿಸುವೆ (ಕುವ್ಮಾಉ. ೪-೮); 
(ಕರ್ಕಾಅ. ೧೨೨). [ನಷ್ಟ + ಬಲ್ಯ] 86 ನಷ್ಟಿಯಿದು ಸಂಸಾರದೊಳಗುತೃಷ್ಠ ೈವಿದು . . . ಕಾಲಕರ್ಮದ ಕಟ್ಟ ಳೆಯಿ 
ನಷ್ಟಮೂಲ (ನಾ). ಬೇರಿಲ್ಲದ್ದ : ಬೇರು ಒಣಗಿದುದು : ಸಸಿಗೆ ದೆಂದಟ್‌ದು ನಡೆವಂಗಿಟ್ಟಣಿಸುವುದದಾವುದೈ (ಕುವ್ಮಾಉ. ೪-೨೨) ; ಕಷ್ಟ 
ನೀರೆಅಕಿದರೆ ಎಳಕುವುದಲ್ಲದೆ ನಷ್ಟಮೂಲಕ್ಕೆ ಹೊತ್ತು ನೀರ ಹೊಯ್ದರೆ ವಿಷಯದ ಧ್ಯಾನದಿಂ ಬಹ ನಷ್ಟಿಯನು ವರ್ಣಿಸುವೆ(ನಿಧಾಗ. ೧೦-೨೮-೦೬), 
ಎಳಕುವುದೆ ಮಾರಯ್ಯ (೭ಕಸಂ. ೩೯೩-೧೮). [ನಷ್ಟ ಮೂಲ] ಪಿ. ಕೆಡಿಸಿದಂದಂ ; ಹಾಳುವಾಡಿದುದು ; ವಿಂಶ್ರಮಾಡಿದುದು. 
ನಷ್ಟರಾಜ (ನಾ). ರಾನನ್ನು ಕಳೆದಂಕೊಳ್ಳುವಿಕೆ; ರುಜನೇ ಇಲ್ಲದಂತೆ “ನಷ್ಟಿಗೈ' ಪರಾ. [ ಸಂ.) 
ಆಗುವಿಕೆ : ಪರಲೋಕಪ್ರಾಪ್ತನಂದೊಡೆ - . , ಆತಂಗೆ ಪರಲೋಕಕ್ರಿಯೆ |4| ನಷ್ಟಿಗೈ (ಕ್ರಿ). ಕೀಳಂಹೊನ್ನಿನ ಬೆರಕೆಯಿಂದ ಹೀನಗೊಳಿಸು, -ವಿಂಶ್ರಣ 
ಗಳಂ ಮಾಡಿ ರಾಜ್ಯಂ: ನಷ್ಟರಾಜಮಾದುದರ್ಕೆ ಮುಗಿ ಯೋಜನಗಂಧಿ ದಿಂದ ಬಣ್ಣಗೆಡಿಸು : ತುಷ್ಟಿಯನೈದಲ್‌ ಮಿಶ್ರವರ್ಣದಿನೂರ್ತಾ ನಷ್ಟಿ 
ಸಿಂಧುಪುತ್ರನನಿಂತೆ೨ದಳ್‌ (ಪಂಪಧಾ. ೧-೮೦ ವ).  [ ನಷ್ಟ * ರಾಜ] ಗೈದಿರ್ದ ಪೊನ್ನಂ ನೆಟ್ಟನೆ ತೆಗೆಯಲೈ ಬಕ್ಕು ನಷ್ಟದ ಬಣ್ಣಂ (ವ್ಯವಹಾ. 
ನಷ ವೀರ್ಯ (ನು). ವೀರ್ಯವು ನಾಶವಾಗುವಿಕೆ ; ಧಾತಂಕ್ಷಯ ; ೪೬-೫೩೪). [ ನಷ್ಟ - ಗೈ (ಆ ಕೆಯ್‌;)] 
ಒಂದು ರೋಗ : ಐಲೇಯಾದಿ ಲೇಹ್ಯ . . . ಅಪಸ್ಮರ, ನಷ್ಟವೀರ್ಯ | | ನಷ್ಟೇಂದುಕಲೆ (ನಾ). ಚೆಂದ್ರಕಲೆ ಕಾಣದಿರುವ ಅಮಾವಾಸ್ಯೆ : 


ಮೊದಲಾದ. ಸಮಸ್ತ ಪಿತ್ತರೋಗಗಳೂ ಮಾಣುವುವು (ಸಕವೈ. ೪೧೩). || “ನಷ್ಟೇಂದುಕಲಾ - ಕಾಣಿಸಲ್ಪಡದೆ ಇರುವ ಚಂದ್ರಕಲೆಯುಳ್ಳ 
[ ನಷ್ಟ 4 ವೀರ್ಯ] ಅಮಾವಾಸ್ಯೆಗೆ ಕುಹೂ ಎಂದು ಹೆಸರು`(ಸಿದ್ಧಾಂತಿ ೩೬). ಅಮಾಮಸ್ಯೆ 


ನಷ್ಟೇಂದ್ರಿಯ 


ಎರಡು ವಿಧವಾಗಿದೆ. (೧) ದೃಷ್ಟೇಂದಂ ಕಲೆ. (೨) ನಷ್ಟೇಂದುಕಲೆ, 
ಚೆತುರ್ದಶಿಯಿಂದ ಕೂಡಿದ ಅಮಾವಾಸ್ಯೆಯಲ್ಲಿ ಚಂದ್ರಕಲೆ 
ಯೊರುವುದರಿಂದ ಅದಂ ದೃಷ್ಟೇಂದಂಕಲೆ. ಇದನ್ನೂ ಸಿನೀವಾಲೀ 
ಎಂದು ಕರೆಯಂ ್ವರೆ. ಚಂದ್ರ೬ಲೆಯಿಲ್ಲದಿರುವ ಅಮಾವಾಸ್ಯೆ 
ನಷ್ಟೇಂದುಕಲೆ. ಅಮ ಕುಹೂ ಎಂದಂ ಕರೆಯುತ್ತಾರೆ. ಎರಡು 
ದಿನಗಳಲ್ಲಿ ಅಮಾವಾಸ್ಯೆ ಇದ ರೆ ಮೊದಲನೆಯದಂ ಸಿನೀವಾಲಿ, 
ಎರಡನೆಯದಂ ಕೂಹೂ ಆಗು. ದೆ ಎಂದಂ ವೇದದಲ್ಲಿ ಹೇಳಿದೆ. 
ಈ ತಿಥಿಗಳ ಅಧಿದೇವತೆಗಳಿಗೂ ಇದೆ: ಹೆಸರಿದೆ. ಇಮುಬ್ಬರೂ 


ಅಂಗೀರಸಮುನಿ೨ಸು ಮಕ್ಕಳು, ದೇವಪತ್ನಿಯರು ಎಂದು ರುಕ್ತ 
ದಲ್ಲಿದೆ. ಈ ಎರಡು ತಿಥಿಗಳಲ್ಲೂ ಜನನವಾ ಅನಿಷ್ಟವುಂಟಾಗು 
ವುದರಿಂದ ಶಾಂತಿ ಮಾಡಿಕೊಳ್ಳಬೇಕೆಂದು ಶಾಸ್ತ್ರವಚನಗಳಿವೆ. 


[ ಸಂ. ನಷೆ ೇಂದುಕಲಾ] 

ನಷ್ಟೇಂದ್ರಿಯ (ನಾ). ೧. ಪಂಚೆಜ್ಞಾನೇಂದ್ರಿಯ:ಗಳ ಶಕ್ತಿಯನ್ನು 
ಕಳೆದುಕೊಂಡವನು. ೨. ೬ ನಷ ಕ್ಚವೀರ್ಯ : ಅಂತರದಾವರೆ : - 
ಎಲೆಯ ರಸವಂ ಸಕ್ಕರೆ ಬೆರೆಸಿ ತೆಗೆದುಕೊಳ್ಳಲು ನಷ್ಟೇಂದ್ರಿಯ ಗುಣ 
(ವಿವೈವಿ. ೧). [ ನಷ್ಟ 4 ಇಂದ್ರಿಯ) 

ನಷ್ಟೊ ೀದ್ಧಾರ (ನಾ). ಶಿಥಿಲವಾದಂದನ್ನು ಕಟ್ಟಿಸಿ ಸರಿಪಡಿಸುವುದಂ ; 
ಜೀರ್ಣೋದ್ದಾರ: ಶ್ರೀರಾಮೇಶ್ವರದೇವರ ಗೋಪುರದೊಳೆಗಣ ನಷ್ಟೋ 
ದ್ಧಾರಕ್ಕಂ ಕೊಟ್ಟರು (ಕಇಆ. ೦-೧-೧೦ ; 1092). [ನಷ್ಟ + ಉದ್ದಾರ] 

ನಸಕು. "ನಸುಕ್ಕು' ನೋ ಚ 

ನಸನಸೆ "ನಸೆನಸೆ' ನೋ. 

ನಸಗುನ್ನಿ “ನಸಂಗುನ್ನಿ' ನೋ. 

ನಸರ್‌ "ನಜರು' ನೋ. 

ನಸರಾಣಿ "ನಸ್ರಾಣಿ' ನೋ. 

ನಸರಿ (ನು). ಒಂದಂ ಬಗೆಯ ಜೇನು ; ಮರದ ಪೊಟರೆಗಳಲ್ಲಿ ಕಟ್ಟುವ 
ಜೇನು : ದತ್ತನು ಮಗನಲ್ಲ ಧಾವಳಿ ಮಡಿಯಲ್ಲ . . . ಚಾವಡಿ ನೆಲೆಯಲ್ಲ 
ನಸರಿಯು ಜೀನಲ್ಲ ಬಾಣಂತಿ ಚೆಲುವೆಯೇನಲ್ಲ (ಇಂಜಾಪ. ೦೭೦-೪೨). 
"ನಸರಿಹಂಳ' ಪರು, [ «ಹಂ. ನಸರೀ] 

ನಸರಿತುಪ್ಪ (ನಾ). ಎ ನಸರಿ : ಪುತ್ತಿನೊಳಗಿರ್ದ ತುಡುವೆಜೇನಂ, ಮರದ 
ಬಿರುಕಿನೊಳಗಣ ನಸರಿತುಪ್ಪಮಂ ಬಂಡೆಯಿಂ ಜೋಲ್ವ ಹೆಜ್ಜೆ (ನ್ಸಳಂ 
ಕಿಳ್ತರೊಪ್ಪಂಮಾಡಿ ಪಣ್ಬಲಂಗಳನೂಡಿ ಬತಾ ಸೇಡಂ 
(ಶ್ರೀರಾಮಾ. ೩೬೬-೧೩೨), [ನಸರಿ ; ತುಪ್ಪ) 

ನಸರಿಹುಳ (ನಾ). ನಸರಿ ಎಂಬ ಜೇನನ್ನು ಕೂಡಿಡಂವ ಜೇನ್ನೊಣ : (8). 

[ ಸಸರಿ + ಹುಳ (ಆ ಪುಟು) 

ನಸರು "ನಜರಂ' ನೋ. 

ನಸರುಬಂದಿ, ನಸರ್ಬಂದಿ (ನಾ). ನಿರ್ದಿಷ್ಟಸ್ಮಳದಿಂದ ಹೋಗದಂತೆ 
ಹಿಡಿದಂ ಹಾಕಂವ ಶಿಕ್ಷೆ.-ಬಂಧನ; ಸ್ಥಾನಬದ್ಧತೆ: ಕಂಪನಿ ಸರ್ಕಾರದವರು 
ವೆಂಕಟಪ್ಪಾಜಿ, ತಂಜಾವೂರ ನಾಯಕ 'ಹೊದಲಾ ದವರನ್ನು ಅಕಸ್ಮಾತ್ತಾಗಿ 
ಬೆಂಗಳೂರಿಗೆ ಸಾಗಿಸಿ ನಸರುಬಂದಿಯಲ್ಲಿಟ್ಟರು (ಕುರಾಡ. 98). ನಸರ್ಬಂದಿ: 
ಅದಕ್ಕೆ ಸಂಬಂಧಪಟ್ಟ ಜನರನ್ನು. , . ಹಿಡಿದು ನಸರ್‌ಬಂದಿಯಲ್ಲಿಡುತಾ 
ಇದಾರೆಂದು ಅಲ್ಲಲ್ಲಿ ಜನರು ಹೇಳಿಕೊಳ್ಳುತಾ ಬಂದರು (ಮುಸುಗ. ೧೪೭). 
"ನಜರಂಕೈದು' ಪರಾ. 

[ ನಸರು (ಆ ನಜರು) + ಬಂದ್ಮಿ/ಹಿಂ. ನಜರ್ಬಂದೀ] 

ನಸರ್ಬಂದಿ "ನಸರಂಬಂದಿ' ನೋ. 

ನಸವೆ (ನಾ). (?): ಕೊಟ್ಟ ನೆಲಂ ಮತ್ತರ್ಪೇರೂರೊಳಯ್ನೂಹು 
ಮನೆಯಯ್ವ ತ್ತಿ ಪೂವಿನ ತೋಂಟ ಮತ್ತರೆರಡು ಚತುಸ್ಸೀಮೆ (ಎರಾ 


೪೪೨೪ 


10 


18 


30 


40 


45 


ನ್ಯ 


ಪರ್ಯ್ಕಂತಮೆರಡುಂ ನಸವೆ ರಾಜಾ(ಜ) ರಕ್ಷಿತಂ ಧವರ್ಮ್ಮ (೩. ೫೪11೫, 
೭೪-೩೭ ; 2022). [7] 
ನಸ್ನಿ (ಕ್ರಿ). ೧. ಹಾಳುಗಂ ; ನಾಶವಾಗು ; ಅಳಿದಂಹೋಗಂ ; “ನಸ - 
ಜೀರ್ಣೇ, ನಷ್ಟಚೇಷ್ಟುಯಾಂ ಚ (ನಿಶ್ಚೇಷ್ಟಿತನಾಗು)” (ಶಮಧಾ) ; 
ಎಸೆವ ತ್ರಿಪುಂಡ್ರಾಂಕ ಭಸಿತ ರುದ್ರಾಕ್ಷೆ ಜಪ ಶಶಿಧರಾರ್ಚನೆ ಹೋಮ 
ತಪವನಿತುವುಂ ನಸಿದು ಹೋಹವು ದೀಕ್ಷೆವೊಸಗೆಯಿಲ್ಲದೆ ನರಂಗುಸುರ್ದ 
ಭೀಮಾಖ್ಯ ತಂತ್ರಾಗಮವದಂ (ಸಾನಂಡ. 4-08) ; ದುಷ್ಟಪ್ರಸರದೇಳಿಗೆ 
ಪಂಪಿಯೋಲಗ ಹುಸಿಯ ಬಾಳುವೆ ಹುದುನನಾರಂಭದ ಫಲೋದಯವ್ಧ 
ನಸಿದು ಹೋಗದೆ ಲೋಕದೊಳಗವು ಹೆಸರುವಡೆವವೆ (ಕುವ್ಮಾಆ. ೮-೪೮) ; 
ರುಳದ ಸುಯ್ಲಿನ ಮುಖದ ಮೋನದ ನೆನಹುಗಳ ಕಳಿದ ಕಡುಹಿನ , , . 
ನೃಪತಿಗಳನಗ್ಗಳೆಯ ರವಿಸುತ ಕಂಡು ಹೊಗಳಿದನು ಫಟೋತೃಚನ 
(ಕುವ್ಕದ್ರೋ- ೦೬-೨೦) ; ನಸಿಯದಿರದಿನ್ನಸುರವಂಶದ ಸಸಿಯ ಬೆಳಸೆನಂತ 
(ತೊರರಾ. 8-೮-80) ; ನೋಡಲು ನಸಿದು ಪೋಪುದು ಪಾಪವೆಂದು 
ಕೊಂಡಾಡಿದರ್‌ ಕುಶಲಜ್ಞ ರೊಲಿದು (ಮೋಹಕ. ೪೨-೩೩) ; ವಿಷಮವಹ 
ಮನಸಿನ ವಿಕಲ್ಪದಲೆಸಿದು ತೋಟುವ ನಾಮರೂಪಿನ ವಿಸರವಹ ಭೇದ 
ಸಸಿನೆ ಗುರುಮುಖದಿಂದ ತಿಳಿಯಲು ನಸಿದು ಪೋಪುದು ಸ್ವಪ್ನದಂದದಿ 
(ಅಮ್ಮತ. ೮-೨೭). ೨. ನವೆ; ಸೊರಗು ; ಕೃಶವಾಗಂ ; ಬಡವಾಗು : 
ಒಡಲುಳ್ಳನಿತುಂ ನಸಿದೊಡೆ ಬಿಡಲಾಟಿಂ (ಸಮಪ. ೫-೪) ; ನಸಿದು ಬೆಳೆಯದೆ 
ಕೊಬ್ಬಿ ಮೊಡ್ಡಿತಹ ತೆನೆಗಳೊಳು (ಸಿದ್ಧರಾ. ೨-೨೯) ; ನಸಿವ ಮುಪ್ಪಿನ 
ದೆಹ ತಾನದು (ಕುವಾಅ. ಓರಿಇ. ಪರಿ. ೩೩ ; "ನಸಿಗುತ್ತ', "ನಸಿಬೇನೆ' 
ಪರಾ. ೩. ಮೈವಂರೆ; ನಿಶ್ಚೇಷ್ಟಿತನಾಗಂ : “ನಹಿ - ಜೀರ್ಣೇ" 
ನಷ್ಟಚೇಷ್ಟಾಯಾಂ ಚ (ನಿಶ್ವೇಷ್ಟಿತನಾಗು)” (ಕಮಧಾ). ಲ್ಲ, (ಭಾರದಿಂದ) 
ಚಾಗು ; ಕಂಗ್ಳು; ಕುಸಿ : ಕೊರಲ್‌ ನಸೆ£[ಸಿಿಯೆ ನಟ್ಟು ನಿಲೆ ಕಿವಿ 
ಬಸಿಆಿತ್ಕುಲ್‌ಸೆ ದಡದಡಿಸಿ .ಕಾಲ್ಗಳನೆಟಕೆಯೆ ತುರಂಗಮದ ಕುತ್ತಮದು 
ಮೃಗಜಂಭದ (ಅಕ್ಕಕಾ. ೧೩-೩೩) ; ಕುಸಿಯನೇ ಕೂರುಮನು ಭಾರಕ್ಕೆ 
ನಸಿಯನೇ ನಾಗೇಂದ್ರನಾನೆಗಳುಸುರು ಹದುಳವೆ ನೋಡೆನಲು ಬಂದುದು 
ನೃಪವ್ರಾತ (ಕುವ್ಕಾಉ. ೨-೧೯) ; ಫಣೀಶ್ವರನ ಪೆಡೆಗಳ್‌' ಮಣಿದುವಂದಿ 
ಕೂರ್ಮಂ ನಸಿದ ಸರಸಿಜಭವಾಂಡ ಖರ್ಪರಮನುಜ್‌ ಕರ್ಚಿದ (ಜೆಲಪು. 
3೨೬-೧೧) ; ಭೋಗಿಪನ ಭೋಗಂ ನಸಿಯೆ ದೆಸೆಗೊಡೆಯರ್‌ ಸರಿಯೆ , . , 
ಸಬ್ಬನಬ್ಬರಂ ಕಡಿದಾಯ್ತು (ರಾಮಾರ್ಯ. ೧೩೧-೨೬). ೫. ಒಡೆ; ಸೀಳಂ; 
ಛಿದ್ರವಾಗು : ನಸಿದುದಾತನ ವರ್ಮ ಕರ್ಮವನುಸುರ್ವ ಬಲುಗೊಂಡೆಯ 
ತನವು ನಿಪ್ಪಸರದಲಿ ಜಡಿದಿಟ್ಟನೀತನಾತುಕೋಯೆನುತ (ತೊರರಾ.೬-೪೭-೦೦). 
೬, ಬಳಲಂ; ಆಯಾಸಗೊಳ್ಳು ; ಉತ್ಸಾಹಗುಂದಂ : ಹಸಿದೆವೆಂಬರು 
ಲರು ತೃ ಹೆಯೆಂಬವರ್ಕೆ ಲರು ನಸಿದೆವೆಂಬರ್ಕೆಲರು ಛಳಿಯೆಂಬವರ್ಕೆಲರು 
(ಸಾಸಂಜ. ೪-೦೯೬ ರಗಳಿ) ; ನಂದಿಯ ನೋಡಿ ನೀಂ ತಪಕೆ ನಿಶ್ವ ಲಚಿತ್ತನಾದ 
ಕಾರಣಮದೇನುಸಿರೆನಲ್‌ ನಸಿದ ವಳಾನಸನುಸಿರ್ದನು (ನಂದಿಎಾ. ೯-೫೬), 
೭. ಕಂಗೆಡು ; ದಿಕ್ಕು ತೋಚದಂತಾಗಂ : ಘಾಯವಾಯ್ರರ್ಜುನಗೆ , .. 
ಬಾಯ ಬಿಟ್ಟುದು ಭೀತಿಯಲಿ ಕೌಂತೇಯಸುತರಿನ್ನುಳಿದ ಸುಭಟರ ನಾಯಕರ 
ಪಾಡೇನು ನಸಿದುದು ಪೂಂಡುಸುತಸೇನೆ (ಕುವ್ಯಾದ್ರೋ. ೧೮-೪೯) ; ಕೂಡೆ 
ಹಅಹಂಚಾದ ಸುಭಟರು ಕೂಡಿಕೊಂಡುದು ನೊಂದು ನಸಿದವರೋಡಿದವ 
ರೊಗ್ಗಾಯ್ತು ಕುರುರಾಯನ ಪರೋಕ್ಷದಲಿ (ಕುವ್ಕಾಗ. ೧-೬೬) ; ಮಬ್ಬಿ 
ನೊಳಗಾಚರಿಸಿ ಕೆಡೆವರಿಂ ಮಡಿವರಿಂ , . . ಒಬ್ಬೊಬ್ಬರಿಂತಾಗಿ ಬೀಳ್ವರಿಂ 
ದೇಳ್ವರಿಂದೆಬ್ಬಿಸಲ್‌ ದಿಕ್ಕಿಲ್ಲದಳಿವರಿಂ ಕೊಳೆ ವರಿಂ ಸಬ್ಬಲೋಕದೊಳೆ 
ಜಾನಿಸುವರಿಂ ನಸಿವರಿಂ ಪೇಳಲದ್ಭುತಮಾದುದು (ಜಿಬಪು. ೪೬-೨೦). 
೮. (ಅಂತರಂಗದಲ್ಲಿ) ಮಾತ್ಸರ್ಯ ಪಡು ; ಕರಂಬಂ : ಗೋಕದಂಬವ 
ನೋಡುವುದು ನೆವ ಕುರುಪತಿಯ ಗಾಢದ ಸಗ.ಢಿಕೆಯ ನೋಡಿ ನಸಿಯಲಿ 


ನಸ್ಕಿ 


ಪಾಂಡುಸುತರು (ಉುಪ್ಶಾಅ, ೧೭-೨೦). ೯. ತಗ್ಗು; ಕಡಮೆಯಾಗು ; 
ಇಳಿ : ನಿದ ಗರ್ವದ ನೆಗ್ಗಿದಾಳ್ತನದೆಸಕದೊಣಗಿಲಬಾಯ ಭೂಪನ ಕಂಡನಾ 
ದ್ರೋಣ (ಕುವ್ಕಾದ್ರೋ. ೫-೨೧) ; ಮುರಿಮುರಿದು ಕಬ್ಬೊಗೆಯ ಹೊದಟ್‌ನ 
ಹೊರಳಿ ಹರೆದುದು ಸೂಸುಗಿಡಿಗಳ ನೆರವಿ ನಸಿದುದು ನಿಮಿರ್ದ ಹೊಂಗಟ? 
ಯಂಬು ಹೊಳೆಹೊಳೆದು ಮುರಹರನ ಪಾದಾರವಿಂದದ ಹೊರೆಯೊಳಡಗಿತು 
(ಶುವ್ಮಿದ್ರೋ. ೧೯-೩೦); ನಸಿದ ಕಾಮವ ಪೆರ್ಚಿಸುವ ದಿವ್ಯಘುಟಿಕೆಯ 
ಹಸುರ್ಗರಡಿಗೆಯೊಳು ತುಂಬಿ ರಸೆಯೊಳು ಮೆಟಸಲು ಕಟ್ಟಿದಂದದಲಿ 
ಕಣ್ಣೆಸೆದುವು ಪೂಗವೃಕ್ಷಗಳು (ಮೋಹತ. ೨೪.೪೩) ; ಹೇಮಂತ ಶೈಶಿರದ 
ಮಾಗಿ ಮಡಲಿಡೆ ಬಿಸಿಲ ಬೆಕ್ಟಂಗಳವೊಲಾಗೆ ತಾಮರಸರಾಜಿ 
ನಸಿದುವು ಕುಗ್ಗಿದುವು ಕೋಗಿಲೆಯ ಕಂಠಕಲರವಗಳು (ಜೈಮಿಭಾ. ೨೮-೦). 
೧೦. ಕಳೆ ; ಮಂಗಿ ; ವ್ಯತೀತವಾಗಂ : ನಸಿದ ಯುಗದವಸಾನದ ಲಳಿ 
ಮಸಗಿ ಲಯಶಿಖಿ ಶಿಖಿಯೊಳಗೆ ಲಂಬಿಸುವವೊಲು ಹಳಚಿದವು ಬಲವೆರಡಳುಕಿ 
ಭುವನಚಯ (ತೊರರಾ. ೬-೧೩-೩೨) ; ಹುಸಿಯದೈ ನಾಲ್ವತ್ತು ವರುಷವು 
ನಸಿದುಪೋಪವುಯಷ್ಟ ಹೈಲಗ್ನ ದೊಳೆಸೆಯೆ ಮಂದಿಗಳಿಂದುಸುತಸಂಬಂಧ 
ವಾಗಿರಲು (ಕೇರಪ್ರ. ೨-೩೧). ೧೦. ಹಾಳಾಗು ; ಕೊಳೆತಂಹೋಗಂ ; 
ಕೆಡು; ಹಸಿಯ ಕಾಯ ಕೊಯ್ದು ತಂದು ಬಿಸಿಯ ತೋಣ ಮುಸುಕಿ 
ಇಡಲು ನಸಿದು ಕೆಡುವದಲ್ಲದದುವೆ ಪಕ್ಕ ಓವಪ್ಪುದೆ (ಸುಸಾರ, ೭೩-೨) ; ನಸಿದ 
ಬೆಣ್ಣೆ ಗಸಿ ಹಾಗೆ (ಗಾದೆ). 
ನಸಿದಾಡು ಎ ಹಾಳಾಗು ; ಕೆಡಂ : ಹಸಿದುಂಬ ಆಣ್ಣಗಳೆಲ್ಲರು ಅಸುವಿನ 
ಘಾತಕ್ಕೊಳಗೂದರು ಹಸಿಯ ವಿಷಯಂಗಳಲ್ಲಿ ನಸಿದಾಡದೆ ಹುಸಿಯದೆ 
ಮರ್ತೃರಂತೆ ಗಸಣಿಗೊಳ್ಳದೆ ದಯದೆಅಕದಲ್ಲಿರು ಬಂಕೇಶ್ವರಲಿಂಗವನಟ್‌ 
ವುದಕ್ಕೆ (ಸುಂಕಬಂ. ೬೫೮-೩೯). 
[ ದೇ. ತಮಿ, ನಚಿ; ಕುರುಖ್‌. ನಸ್ರನೂ./ಸಂ. ನಶ್‌] 

ನಸ್ಮಿ "ನಸ್ಕೆ' ನೋ. 

ನಸ್ಕಿ "ನಶ್ಯ' ನೋ. 

ನಸಿಕ (ನಾ). ಸೊರಗಿದವನು ; ಬಡವಾದವನಂ ; ಕೃಶಾಂಗ : ನಸಿಕಂ, 
ನಸೆ ಇತಿ ವಯಸಾ ವ್ಯಾಧಿನಾ ಕೃತ್ರಿಮವಿಷೇಣ ವಾ ಜೀರ್ಣಂ ಗಾತ್ರಂ 
ತದ್ಯ್ವಾನ್‌ (ಕಜ್ಮಾನು. ೪೪೦ ಬ್ಯಾಖ್ಯಾ) ; ಬಾರಿಕಂ, ನಸಿಕಂ, ಕುಸಿಕಂ (ಕಛ್ನಾನು. 
೪೪೦ ಪ್ರಯೋ). [ನಸಿ;+ -ಕ್ಕ) 

ನಸಿಗ (ನಾ). ಎ ನಸೆಗಾಜಿ : ನಸಿಗನೊಳಗ್ಗದ ನಸಿಗಂ ಬಸನಿಗಳೊಳ್ಳಿಸ್ಕ 
ಬಸನಿಗಂ .. ಸತ್ಸ ಳಮಂ ನಿಯಮಿಸಿ ಧರ್ಮಪಥಕ್ಕೆದಂದು ನಿಲಿಪರೆ 
ಲೋಗರ" (ಸಮಪ. ೭-೩೦). [ನಸ್ಮಿ (ಆನಸ್ಕೆ) ೪ -ಗ್ಯ?) 

ನಸಿಗುತ್ತ (ನಾ). ಶರೀರ ನವೆಯಂತ್ತ ಹೋಗುವ ಒಂದಂ ರೋಗ : 
ಎಸೆವಾ ವ್ರತಮಂ ಪ್ರತಿಪಾಳಿಸುತ್ತುಮಿರ್ದಂಗದೊರ್ಮೆ ಕರ್ಮದ ಬಸದಿಂ 
ನಸಿಗುತ್ತಂ ಪತ್ತಿ ವಿವರ್ಧಿಸುತಿರ್ದುದು ಬಂಧುಜನದ ಮನದುಮ್ಮಳಮಂ 
(ವರ್ಧಪು. ೦೬-೫೬), [ನಸ್ಮಿ * ಕುತ್ತ) 

ನಸಿನಸಿನಗೆ (?). (?) : ಬಸವಳಿದು ಮುಖುಗದಿರ್‌ ನಿರ್ನೆರಂ ಭರತ 
ನೋಯಿ:ಸುವರಾರ್‌ ನೋವರಾರ್‌ . . . ಸುಖದುಃಖದಿರೆಡೆ ಪಗಲಿರುಳಂತೆ 
ಸಹಜಮಿದು ಪುಟ್ಟಿದರ್ಗೆ ಬೆಸನಮಿಂತೆಮಗೆ ನಾಣ್ನುಡಿಗೆ ನಿನ್ನಿಂದೊದಗೆ 
ನಸಿನಸಿನಗೆಮ್ಮತ್ತಣಿಂ ತೋಜಿ ಲೋಕದಾಯಸಕೊರ್ವನೊರ್ವನಂ ದೂಟ್‌ 
ಮರುಳಾಗದೇಂ ಬಲ್ಲವರ್ಗೆಂದೊರೆದಳು (ಶ್ರೀರಾವಂ. 9.4೫). "ನಸೆನಸೆ` 
ಪರಾ. ೧ ಇಲ್ಲಿ ಪಾಠದೋಷವಿರಂವಂತೆ ತೋರುತ್ತದೆ. [7] 

ನಸಿಬ "ನಸೀಬಂ' ನೋ. 

ನಸಿಬೇನೆ (ನಾ). ಎನಸಿಗುತ್ತ,: ಮೂರನೆಯ ಕಂಪೌಂಡಿನೊಳಗಿಂದ ನಸಿಬೇನೆ 
ಹತ್ತಿದ ಸಪ್ಪಗಿನ ಮುಖದ ಒಬ್ಬ ತರುಣನು . .. ಬರುತ್ತಿದ್ದನು 
(ಮುಳ್ಳುಬೇ. ೧೭). [ನಸ್ಮಿ * ಬೇನೆ) 


೪೪೨೫ 


ನಸ್ಮು 


ನಸಿಮೆಯ್‌ (ನಾ). ಸೊರಗಿದ ದೇಹ ; ಬಡವಾದ ಮೈ: ಮಿಸುನಿಯ 
ಮೆದೆಗಳಿನಬ್ಬೈೆಯ ನಸಿಮೆಯ್ಯಂ ಸೊಬಗನೊಡಲ ಸೊಂಂಕಿದೆನ್ನಂ ಪಸ 
ಗೆಯ್ಮೆಯ ಚಳಕದೆ ಸಂತಸವತೆದನುವದಿಪ ಕೆಳೆಯನನುವಿಂ ತಣಿಸಾ 
(ಜಿಕವಿ, ೬-೧೧೩). [ ನಸ್ಕಿ * ಮೆಯ್‌] 


58] ನಸೀಬ "ನಸೀಬಂ' ನೋ. 


ಕಾ 


56 


40 


ನಸೀಬವಾನ (ನಾ). ಅದೃಷ್ಟಶಾಲಿ; ಸಂದೈವಿ : ನಿನ್ನ ನಸೀಬ ಚೆನ್ನಾಗಿದೆ 

ಹಾಂ! ನೀನು ನಿಜವಾಗಿಯೂ ನಸೀಬವಾನನು (ಜೀನಬಾ. ೧3). 
[ « ಮರಾ, ನಸಿ:ಬಾವಾನ, ನಶೀಬವಾನ ) 

ನಸೀಬು, ನಶೀಬ, ನಶೀಬಂ, ನಸಿಬ, ನಸೀಬ (ನಾ). ೧. ಹಣೆಬರಹ ; 
ದೈವ; ಅದೃಷ್ಟ: ಎಲ್ಲಾ ಅವರವರ ನಸೀಬು ಕಣ್ರಪನ್ಬಿ (ಮುಮನೆ. ೯೬); 
ಇನ್ನು ಅವನ ನಸೀಬಿನಲ್ಲಿದ್ದಂತಾಗಲಿ ಎಂದು ಅವಳೂ ಸುಮ್ಮನಾದಳು 
(ಮಸಕೂ. ನಿಮ್ಮ ನಸೀಬು ಗಟ್ಟಿಯಾಗಿತ್ತು ಬದುಕಿಕೊಂಡಿರಿ 
(ವಿದ್ಕಾರೆ. ೮3). ನಶೀಬ; ೧. ಏನು ಮಾಡೋದು, ಆಕೆಯ (ದೀಪಹ, 11,04): 
ನಶೀಬ ಖೊಟ್ಟಿ ಅದ (ಕಾಗೆಕ. ೬೨) ; ಅವರವರ ನಶೀಬಾ ಅವರವರ ಸುತ್ತ 
“ ಮ:ದೀ ನಶೀಬ ಏನಾದನೋ ಏನೊ!” ಎಂದು ತಂದೆ -ತಾಯಿಗಳಿಬ್ಬರೂ 
ಚಿಂತೆಗೊಳಗಾದರು (ನತರಾ.11,೧3೭೭). ೨. ದುರದೃಷ್ಟ ; ದುರ್ದೈವ ; 
ದೌರ್ಭಾಗ್ಯ : ನನಗ ಒಬ್ಬಗ ಹಂಗ ಬರಿ ಕೈಲೆ ಕಳಿಸಬೇಕು ಅಂಥ 
ತಮ್ಮಂಥವರ ವಿಚಾರಮಾಡಿದರ, ಅದು ನನ್ನದ ನಶೀಬ ಅಂದೂ 
ಕೊಳ್ಳಲ್ಕೊ (ಗಂಮಾಯಿ. ೦೦೭) ; ನನ್ನ ನಶೀಬ ನೋಡು ನಾ ಹೋದಾಗಲೇ 
ಇಂತಹ ಪುರಾಣ ನಡೆಯಬೇಕೆ? (ಮೂರುದಾ. 9೨) ; ಸಂಸಾರದಾಗಿಂದ 
ಹೀಂಗ ಏಕಾಏಕೀ ಎದ್ದು ಹೋಗಬೇಕೆಂದರ ದೈವ, ನಶೀಬ (ಕ್ಷಿಕಿಜ, 8೬). 
೩. ಸುದೈವ; ಸೌಭಾಗ್ಯ : ಏನೋ ಯಾರೆ ಜೀವಕ್ಕೂ ಧಕ್ಕೆ ಆಗಲಿಲ್ಲ 
ನಶೀಬ (ಕಮ್ಮಟ. ೪೩). ನಶೀಬು : ೧. ಇವತ್ತಿನ ನಶೀಬು ಖರಾಬಾಯಿತು 
(ಜೀಗೂಲಿ. ೮3) ; ಅವಳ ನಶೀಬಿನಲ್ಲಿ ಮದುವೆ ಬರೆದಿಲ್ಲವಾದುದರಿಂದ ಹೀಗೆಲ್ಲ 
ವಿಪರೀತವಾಯಿತು (ಸ್ಮಪ್ಮಹೊ. ೩೧೬) ; ಯಾವುದಕ್ಕೂ ಬೂದ ಮರಕಾಲನ 
ನಶೀಬೇ ಕಾರಣ (ಹೊಸಕ್ತಿ. ೨). ನಸಿಬ : ೧. ಮುಖ್ಯ ನನ್ನ ಶೇಷನ ನಸಿಬ 
ಬಹಳ ಖೊಟ್ಟಿ (ಮುತ್ತೈದೆ. ೬): ನಸಿಬದಾಟದ ಮುಂದ ಯಾನ ಮಾಟವು ಏನ 
(ಕನ್ನಜಾ, ೩೪೬). ೫. ಕಾವೇರೆವ್ಮೃನ ನಸಿಬ ದೊಡ್ಡದು (ರಂಗರೋ. ೬೭). 
ನಸೀಬ: ೧. ಯಾರ ನಸೀಬದಾಗ ಏನು ಬರೆದೈತ್ಕೋ ಯಾರಿಗ್ಗೊತ್ತ 
(ಜೀದಾನ. ೭೦) ; ನಸೀಬದಾಟವನ್ನು ಈ ಲಾವಣಿಯಲ್ಲಿ ಕಾಣಬಹುದಾಗಿದೆ 
(ಳನ್ನಜಾ. ೯೦) ; ನಿನ್ನ ನಸೀಬಾನೇ ಭಾಳ ಖೊಟ್ಟಿ (ಜವರ, ೦೭). ವಿ. ಒಂದು 
ಸಾಕುಮುಗನನ್ನ ಮಾಡಿಕೊಂಡಿದ್ದರ ನಮ್ಮ ನಸೀಬಕ್ಕೆ ಅವನ್ನ ಮುಂಬಯಿ 
ಯಾಗ ತುಡುಗು ಮಾಡಿಕೊಂಡು ಹೋಗಬೇಕ (ಮೇದಿಮ. ೨೦೪) ; ನನ್ನ 
ನಸೀಬ (ಪಾರೂ ಆಳುಮುಖ ಮಾಡುವಳು) (ಕುಂಕುಮ. ೧೭); “ಮದುವೆ 
ಯಾಗುವುದಕ್ಕೆ ನಸೀಬ ಬೇಕು” ಎಂದು ತಿಳಿದ ಅನೇಕ ದುರ್ಭಾಗ್ಯ ಹುಡುಗಿ 
ಯರಲ್ಲಿ ಅವಳೂ ಒಬ್ಬಳಾಗಿದ್ದಳು (೨ಕ್ಷಿನ. ೨೭). 

ನಶೀಬು ತೆಗೆ ಎ ಅದೃಷ್ಟ ಖಂಲಾಯಿಂಸು ; ದೈವ ಕಣ್ಣುಬಿಡಂ : 

ವೆರೀ ಸಾಹೇಬರಿದ್ದರೆ ಖಾತ್ರೀಯಾಗಿ ಮಗನ ನಶೀಬು ತೆಗೆಯುತ್ತಿತ್ತು 
(ಗೀಡುಗೆ. 30), [ « ಅರ. ಹಿಂ. ನಶೀಬ್‌; ಮರಾ. ನಸೀಬ್‌, ನಶೀಬ್‌] 

ನಸೀಯತ್ತು "ನಶಿಹತ್ರ್ಬ' ನೋ. 

ನಸು, (ಗಂ). ೧. ತಂಸೆಂ; ಕೊಂಚ; ಸ್ವಲ್ಪವಾದ : ದೀರ್ಫಾಕಾರಂ 
ಸುಬುದ್ಧಿ ಮೇದಸ್ಸಿರಂ ನಸು ಕೆಂಚತಲೆಯನಕ್ಕುಂ ಜೀವಂ (ಜಾತತಿ, ೨-೨೩) ; 
ಬಲಿದ ತಸಸಡಿಕೆಗಳ ನಸು ಬೆದಚ್‌ೊಲಹುಗಳ ಜವವೆದ್ದ ರೈೊಮ್ಮಿನ 
ಬಲೆಗೆ ಸಿಲುಕಿದ ಒಲವನರ್ಜುನದೇವನಿ:ಕ್ಷಿಸಿದ (ಕುವ್ಮಾದ್ರೋ, ೦೭-೪) ; 
ಪರಿಮಳದ ಪಸಂಕೆಯ ಕುಪುಮೋತ್ಯರವ ನಸುಮಿಡಿಗಾಯಿ ಕಸುಗಾಯ್‌ 
ದೋರೆಗಾಯಿಗಳ . . . ಪ್ರಮುಖ ಭೂಜದಿನೆಸೆದುದುದ್ಕಾನ 


೯); 


ನಸ್ಕು 


(ತೊರರಾ.೦-೯-೦೨); ಭೂಗೋಲ ತಾರಾಂಬರಾದಿಗಳನಣಿಮಾಡಿ ಬಿಗಿದು ನಸು 
ಸಡಿಲವನು ಮಿರಿಸಿ ಕುಣಿಸುತಿರುವನು . ., ಪರಬೊಮ್ಮ (ಮಂಕುಕ. ೮೪) ; | 
ಕಣ್ಣಿಗೆ ನಸುಜಂಪು ಬಂದಂತಾಗಿತ್ತು (ಅಶೋಕ. ೩೭). ಲಿ. ಮಂದ | 
ವಾದ ; ದಟ್ಟವಾದ. "ನಸಂಕಾಂತಿ' ಪರಾ. ೩. ಚಿಕ್ಕದಾದ; ಸಣ್ಣ. 
“ನಸುಗಾಯ್‌', "ನಸುದಟ್‌'ಪರಾ. ೪. ತಿಳಿಯಾದ ; ದಟ್ಟವಲ್ಲದ. 
"ನಸಂಗಾವಿ' ಪರಾ. ([ದೇ. 8 ತಮಿ. ನಚ್ಚು ; ಮಲ. ನನು] 
ನಸ್ಕು (ಅ). ೧. ಸ್ವಲ್ಪವಾಗಿ; ಕೊಂಚವೆ ; ಹೋಮಧೂಮದ ಗಂಧಂ 
ನಸುಮುಟ್ಟಿ ದಿವ್ಮಮ[ ಖ] ಮಂ ಕೆಯ್ಕೊಂಡು ಸಗ್ಗಕ್ಕೆ ಪಾಆ೨ದುವಾ 
ಪಾರಿವ ಜಕ್ಕವಕ್ಕಿಗಳದೇಂ ಪೆಂಪೋ ಮಹಾಯಜ್ಞ ದಾ (ಪಂಪಭಾ. ೬-೩೮) ; 
ಸೊಗಯಿಸುವ ಪಾಲೆಯಿಂ ನಸುಜಗುಳುತ್ತಿರೆ ಕರ್ಣಪೂರಪಲ್ಲವಂ (ಕಾದಂಪೂ. 
8೨) ; ನಸುಪೊ:ಗಿರ್ದಳ್ಳೆ ಗಳ ತೋಟ್‌ (ರೋಳೋಪ. ೧೧-೭) ; ನಡೆನಡೆದು 
ನಸುಬಳುಂಕುತ್ತೈಡಬಲನಂ ನೋಡಿ (ಗಿರ. ೧-೮೫): ಆ ಫುರದಜನವಟಿ೨ಿಯ 
ದಂತಿರೆ ಕಾಪುರುಷನಳವಡಿಸಿದನು ನಸುದೀಪ ತಾಗಿದೊಡೇಕರೂಪಹ 
ರಾಜಭವನವನು (ಕುವ್ಮಾಆ. ೮-೬೭) ; ನೀನು ನೆರಹಿದ ಸುತ ೈತೆ ಫಲವದನೇನ 
ಹೇಳುವೆನಿತ್ತಲುಗ್ಗಡದಾನೆ ಬಿದ್ದುದು ಕಾದಿ ನಸುಸೊಪ್ಪಾದುದರಿಸೆ:ನೆ 
(ಕುವ್ಕಾದ್ರೋ. ೪-೦) ; ನಸು ಕಣ್ತೆರೆದು ನಿಟ್ಟಿಸಿದರೆ ಮುಂದೆ ನಿಂತ ಗೌರಿ 
ಮೊರೆಯಿಡುತ್ತಿದ್ದಾಳೆ 1 (ಜಾಳಏ. 0). ೨. ಮಂದವಾಗಿ. "ನಸುಬೆಳಗಂ' 
ಪರಾ. ೩. ಮೆಲ್ಲನೆ. "ನಸಂತೇಂಕು' ಪರಾ. 

ನಸುನಸು (ದ್ವಿರುಕ್ತಿ) : ನಸುನಸು ನಾಣ್ಣುತೊಂದಿನಿಸು ಬಾಗಿದ 
ನುಣ್ಮೊಗಂ (ಅಪ್ರತಿ. ೦೮-೨೦). [ ಆ ನಸು) 
ನಸ್ಕು (ನಾ). ಕತ್ತಿಕಾಳಗದ ಒಂದಂ ವರಸೆ (?) : ಪುಸಿ ನಸು ವಂಚನೆ 
ನೋರ್ಪನುವಸಿದಗಲಿತು ತಕ್ಕುದಸ್ಕು ಪಗೆ ಕೆಯ್ಬಗೆ ಕೆಯ್ಯುಸುರಿ ನುಸುಳೆಂಬ 
ಕೇಣದ ಉಸುರಿಯನಖಾಿದಿಅಿದು ಮೆಅಕಿದು ನೆಆ*ದುಜದರೆಬರ್‌ (ಪಂಪಧಾ. 
00-60). Pp "ನಸೆ' ಎಂಬಂದು ಸರಿಯಾದ ರೂಪವಿರಬಹುದೇ? 
ಉದಾ :-ಎಕ. ೪], ಚಿಕ್ಕಮ. ೯೪-೧೮; 1068ರ ಪ್ರಯೋಗ |: 
ವನ್ನು ನೋಡಿ, [?) 
ನಸುಕತ್ತಲು "ನಸಂಗಟ್ರಿಲೆ' ನೋ. 
ನಸುಕಲಂಕು (ಕ್ರಿ). ಸ್ವಲ್ಪ ಕದಡಂ; ತುಸು ಚೆಲ್ಲಾಪಿಲ್ಲಿಯಾಗು : 
ಅಂಕು೨ಿಪ ತಮಂಧಂ ಚೇತರಿಸುವ ಮಾರುತಂ ನಸುಕಲಂಕುವ 
ಸಾಂಧೈಮಯೂಖಲೇಖೆಗಳ್‌ (೧೮ಕ. ೪-೬೬). [ನಸ್ಮು + ಕಲಂಕು] 
ನಸುಕಾಂತಿ (ನಾ). ಅಲ್ಪವಾದ ಪ್ರಕಾಶ; ಮಂದವಾದ ಪ್ರಕಾಶ: 
ದಳಿತಪ್ರಕಾಶ ಕ ಷನ ಮುಂದೆ ಸೊಡರ್ಗಳು ಕಳಿತುವು ನಸುಕಾಂಶಿವೆರಸಿ 
(ಮೋಹತ. ೧೫-೧೦»). [ನಸ್ಮು+ ಕಾಂತಿ] 
ನಸುಕ್ಕು (ಕ್ರಿ). ಜಜ್ಜು ; ಹಿಸಂಕಂ : ಮನಸ್ಸಿನಲ್ಲಿ ಸಂಗ್ರಾಮ ಬಿರುಸಾಗಿಯೇ 
ಸಾಗಿತ್ತು . , . ಕಲ್ಲುಗಳೆರಡರ ನಡುವೆ ಸಿಕ್ಕಿದ ಹಸುರೆಲೆಯಂತೆ ನಸುಕಿ 
ಹೋಗುತ್ತಿದ್ದ (ಮುರುಕು. 0೪); ಕಾಂಡವನ್ನು ಹಿಡಿದು ಕೀಳಹೋದರೆ 
ಹಿಡಿತದಲ್ಲಿಯೇ ನಸುಕಿ ಹೋಗುತ್ತದೆ (ಹಸುಹೊ. ೦೮೯). 

[ದೇ.8 ತಮಿ. ನಶುಕ್ಕು. ನಶುಜ್ಕು ] 

ನೆಸ;ಕ್ಟು, ನಸಕಂ (ನಾ). ಬೆಳಗಿನ ಜಾವ; ಮುಂಜಾವ ; ಉದಯ 
ಕಾಲ: ೧೨ನೆಯ ಶತಮಾನದ ಮಧ್ಯಕ್ಕೆ ಉದಯವಾಗಲಿರುವ ಬಸವ 
ಯುಗದ ನಸುಕಿನಂತೆ ವಚನಸಾಹಿತ್ಯ ಇದ್ದಿರಬೇಕೆಂದು ತೋರುತ್ತದೆ (ಕಸಾಶ. 
೮೯) ; ಚುಮುಚುಮು ನಸುಕಿನಲಿ ಹೂವುಗಳರಳುವುವು: (ಉಯ್ಯಾಲೆ, 
೭೩-೦) : ಶೀರ ನಸುಕಿನಲ್ಲಿ ಕೋಳಿ ಕೂಗುತ್ತಲೇ ಎದ್ದು ಹೊರಡಬಹುದು 
(ರ್ಯಾಮತಾ. ೧); ಅವನು ನಸುಕು ಇರುವಾಗಲೇ ಏಳುವನು (ಮುಂಬಯಿ 
8-3೩೦) ; ಇನ್ನೂ ನಸುಕು ಇರುವಾಗಲೇ ಭೀಮಪ್ಪ . . . ಅಂಗಳ 
ಕಸಗುಡಿಸುವುದರಲ್ಲಿದ್ದ (ಪ್ರಣಸ ೭೧). ಇವರ ಕೃತಿಗಳಲ್ಲಿ ಪ್ರತಿಭೆಯ ನಸುಕು 


, 
| 


ಲಾ 


46 


೪೪೨೬ 


ನಸುಗಟ್ಟಲೆ 


ಕಂಡುಬರುವುದಲ್ಲದೆ ಬಲವತ್ತರವಾದ ಕಲ್ಪನಾಶಕ್ತಿಯಿದೆ (ಗೊತ್ತು ಗು. ೨೬). 
"ನಸುಕುಹರಿ' ಪರಾ. ನಸಕು: ಮಾರನೇ ದಿನ ನಸಕಿನಲ್ಲಿ ವಿಜಯನಗರದಲ್ಲಿ 
ವಿಲಕ್ಷಣವಾದ ಕೋಲಾಹಲವೆದ್ದಿತು (ಸ್ಕೂಲಮಿ, ೨೨9) ; ಹಬ್ಬವನು 
ಹೂಡಿದನು ಉಬ್ಬ ಊಳಿಗಕೆಲ್ಲ ಜಿಬ್ಬ ಕವಡೊಂದು ಬಳಿಯಿಲ್ಲ ಚಕಿಡನಿಗೆ 
ನಬ ನಸಕಿನಲ್ಲಿ ಮನೆಬಿಟ್ಟ (ಕನ್ನಜಾ. 3೯೩) ; ಮಸಕು ಹರಿಹರಿಯುತಲಿ 
ನಸಕು ಬರುಬರುತ್ತಿರಲು ಯಶವು ಬಂದಂತೆ ಅಂಗಳಕೆ (ಕನ್ನಜಾ. 3೯೩); 
ರೈತರು ನಸಕಿನಲ್ಲಿ ಎದ್ದು ಹೊಲಗದ್ದೆಗಳ ಕಡೆ ಹೋಗುವುದು ಪದ್ಧತಿ 
(ರೂಢಿ). [ ದೇ.8 ತಳು, ನಸುಕು, ನಸ್ಕ್‌ 1 

ನಸುಕುನ್ನಿ "ನಸಂಗುನ್ನಿ' ನೋ. 

ನಸುಕುನ್ನಿಬೀಜ "ನಸುಗುನ್ನಿಬೀಜ' ನೋ. 

ನಸುಕುಹರಿ (ಕ್ರಿ). ಬೆಳಕು ಹರಿ; ಬೆಳಗಾಗ ; ಸೂರ್ಯೋದಯವಾಗು: 
ನಸುಕುಹರಿಯದ ಮುನ್ನ ... ಸತಿಪತಿ 'ಬಂದು ಕವ:ಟದ ತಳುಪನಗಲಿಸಲು 
(ನಂದಿಲೀ. ೬-೩೫) ; ನರಹರಿಯು ನಿಲ್ಮನೆಯನ್ನು ಮುಟಿ ದಾಗ ನಸುಕು 
ಹರಿಯಲು ಇನ್ನೂ ಒಂದೆರಡು ತಾಸಿತ್ತು (ಸಮಜೀ, ೨೯೩) ; ದಿಗಂತದಲ್ಲಿ 
ನಸುಕುಹರಿದು ಹೊಂಬಣ್ಣದ ಹೊಸಹಗಲು ಮೂಡುತ್ತಿತ್ತು (ರೂಪಸೆ. ೮); 
ನಸುಕು ಹರಿಯಿತು (ನಾಕಥ. ೪೫). [ನಸುಸ್ಕು + ಹರ್ಕಿ (ಎಪರ್ಕಿ)] 

ನಸುಕೆಂಚತಲೆಯ (ನಾ). ನಸಂಗೆಂಪಾದ ಕೂದಲುಳ್ಳವನು: 
ಗೌರಚ್ಛಾಯಂ ಸ್ಕೂಲಶರೀರಂ ಮೃದುಲೋಚನಂ ಕಫಾತ್ಮಂ ದೀರ್ಫಾಕಾರಂ 
ಸುಬುದ್ಧಿ ಮೇದಸ್ಸಾರಂ ನಸಕೆಂಚತಲೆಯನತ್ಕುಂ ಜೀವಂ (ಜಾತತಿ. ೨-೨೩). 

[ ನಸ್ಮು * ಕೆಂಚ್ಯ * ತಲ್ಮೈೆ * - ಅ) 


ನಸುಕೆರಳ್‌ (ಕ್ರಿ). ಸ್ವಲ್ಪ ರೇಗು; ನಸಂಗೋಪವನ್ನು ತಾಳು: 
ಎಳಿನೆತ್ತರಲ್ಲೆ ನಸುಕೆರಳ್ಹನೇಕೇಟೆನಗೆ ತಿಳಿಯೆನೇಂ ದೂಸರೆನೆ ನೀಂ 


ಮರೆವುದರಿದೆ (ಉಾಲೂರ. ೦೬೩-೩೬೦). 
[ ನಸು + ಕೆರಳ (ಎಕೆಳರ್‌)] 

ನಸುಗಂದು (ಕ್ರಿ). ೧. ಸ್ವಲ್ಪವೆ ಕಪ್ಪಾಗಂ; ನಸುಗಪ್ಪು ಬಣ್ಣವನ್ನು 
ತಾಳು : ನೆಗೆದೆತ್ತ ಧೂಪಧೂಮಂ ಪಸರಿಸೆ ನಸುಗಂದಿರ್ದ ಕೆಂಬಟ್ಟೆಯಿಂ 
ಗಂಟೆಗಳಿಂ ಮಯೂರಕಂಠಾವಳಿಯಿನೆಸೆದಿರಲ್‌ ತೋರಣಂ ... 
ಚಂಡಿಕಾಗರ್ಭಗೃಹದ್ವಾರಪ್ರದೇಶು ಜನಪನ ಬಗೆಗಾಶ್ಚರ್ಯಮಂ ಮಾಡಿ 
ತಂಗಳ" (ಕಾರಂಉ, ೨೩೦). ವಿ. ಸ್ವಲ್ಪವೆ ಮಾಸು,-ಬಾಡಂ: 
ಅತನುರಿಯಂಬಿನ ಪೊಗೆ ಮೊಗಸಿದಂತಧರಕಿಸಲಯಂ ನಸುಗಂದಿದುದು 
(ಕಾದಂಉ. ೭೭೦); ಕುಂದದ ಚಂದ್ರಲೇಖೆ ನಸುಗಂದದೆ ಧಂಜಿಪ ಪುಷ್ಪಮಾಲೆ 
(ಜಶಕು. ೧-೨೮). (ನಸ್ಮು * ರಂದ್ಕು) 

ನಸುಗಡುಸು (ನಾ). ಸ್ವಲ್ಪ ಬಿರಂಸು : ನಸುಗಡುಸಿನ ಹೆಣ್ಣನಿಯೊಂದು 
ಬಾಗಿಲಾಚೆಯಿಂದ ನುಡಿಯುತ್ತಿತ್ತು (ರೂಪಸಂ, ೮), 

[ ನಸು, ೬ ಗಡುಸು] 

ನಸುಗತ್ತಲು "ನಸಂಗಟ್ತಲೆ' ನೋ. 

ನಸುಗತ್ತಲೆ "ನಸಂಗಟ್ರಲೆ' ನೋ. 

ನಸುಗರ್ಪು (ನಾ). ತಿಳಿಗಪ್ಪು: ಗಾಢವಲ್ಲದ ಕಪ್ಪು : ನಿಶಾಮುಖಂ 
ನಸುಗರ್ಪಿಂದೆಸೆದುದು ಪಡುವಣದೆಶೆ ಕೆಂಪೆಸೆದ:ದು (೪ಾದಂಉ. ೦೪೦). 

[ನಸು * ಕರ್ಪು,) 

ನಸುಗಳ್ತಲೆ "ನಸಂಗಟ್ರಿಲೆ' ನೋ. 

ನಸುಗಟ್ತಿಲೆ, ನಸುಕತ್ತಲು, ನಸಂಗತ್ತಲು, ನಸುಗತ್ತಲೆ, ನಸಂಗಳ್ತಲೆ 
(ನಾ). ದಟ್ಟವಲ್ಲದ ಕತ್ತಲೆ; ಮಬ್ಬ್ಬಗತ್ತಲೆ : ಸಂಶಯಲವಮೆಂಬ 
ನಸುಗಟ್ಟಿಲೆಯುಮಂ ತಲೆದೋಜಲೀಯದೆ ತೊಳಗಿ ಬೆಳಗುತ್ತುಂ . 
ಸಮ್ಮಗ್ಡರ್ಶನಂ ಸರ್ವಾಂಗಶಕ್ತಿಯಂ ಕೊರ್ವಿಸುತ್ತಿರೆ (ವರ್ಧಪು. ೧೨-೩೫ ವ). 
ನಸುಕತ್ತಲು : ನಸುಕತ್ತಲು ಹರಡಿತ್ತು (ಜೀವಸಾ. ೧). ನಸುಗತ್ತಲು: 


ನಸುಗಾಯ್‌ 


ನಸುಗತ್ತಲಿನಲ್ಲಿ ತೋಟವೆಲ್ಲಾ ಹೆಕ್ಕಿಗಳ ಹಾಡಿನಿಂದಲೂ ಕಾಗೆಗಳ ಕೂಗಿ 
ನಿಂದಲೂ ತುಂಬಿತ್ತು (ಯೋಧಪು. ೧೯) ; ಅಲ್ಲಿ ನಸುಗತ್ತಲಲ್ಲಿ . . . 
ಇವನನ್ನೇ ನೋಡುತ್ತ ಕುಳಿತ ವ್ಯಕ್ತಿಯೊಂದು ಕಾಣಿಸಿತು (ಗಂಮಾಯಿ. ೮೭). 
ನಸುಗತ್ತಲೆ: “ನಸುಗತ್ತಲೆ -ಧೂಳ ಸಂಜೆ” (ಜಾನಕೋ. ೧೦); ನಸುಗತ್ತಲೆ 


ಯಾಯಿತು. ರತ್ನವ್ವ . . . ಉಳಿದ ಜನರನ್ನು ಕರೆದು ಕರೆದು ಉಣಿಸುವುದ 
ರಲ್ಲಿದ್ದಳು (ನಿಸರ್ಗ. ೭೦). ನಸುಗಳ್ತಲೆ; ನಸುಗಳ್ತಲೆಯರೆಗಳ್ತಲೆ 


ಮುಸುಂಕುಗಳ್ತಲೆ ಪೊಗಳ್ಳ ಪೆರ್ಗಳ್ತಲೆ ನಾಲ್ಮೆಸೆಗಳ್ತಲೆ ಪೊಸಗಳ್ತಲೆ 
ರಸೆಗಳ್ವಲೆಯೆನಿಸಿ ಕೂಡೆ ತೀವಿತು ತಿವಿರಂ (ಗಿರಿಕ. ೪.೭೩). 
[ ನಸು; + ಕಟ್ತಲೆ] 

ನಸುಗಾಯ್‌ (ನಾ). ಸಣ್ಣ ಕಾಯಿ ; ಚಿಕ್ಕ ಕಾಯಿ ; ಎಳೆಯ ಕಾಯಿ; 
ವಿಂಡಿಗಾಯಿ ; ನಸುಗಾಯ್‌ ಕನರುಗಸುಯ್‌ ಕಸುಗಾಯಿ ಹುಳಿಗಾಯ್‌ 
ತನಿರಸದ ಮಧುರಾಮ್ರ ಪೂರಿತ ಮಾಧುರೀಯಕದ . .. ಘನತರದ 
ಸಹಕಾರ ಸಹ ಸುರವನಕದಂಬಕವೆಸೆದುದಿದಿರಲಿ ಕದಿಕುಲೇಶ್ವರನ (ತೊರರಾ. 
೩-೩-೧0೪). [ ನಸ್ಕು * ಕ;ರ್ಯ್ಯ 

ನಸುಗಾವಿ (ನು). ತಿಳಿಯಾದ ಕಾವಿಬಣ್ಣದ ಬಟ್ಟೆ : ವಿಭೂತಿ ರುದ್ರಾ 
ಕ್ಷೋಜ್ವಲಾಂಗದಿಂ ನಸುಗಾವಿಯಿಂ ಮಿಜುಗುವುಷ್ಟೀಷ ಬೃಹತಿಕೆಗಳಿಂ 
ದೋತ್ರದಿಂ . . . ಶಾಂತಿರಸದೆರತದಿಂ ಸಮೆದ ಪುತ್ಮಳಿಯೆನಲ್‌ (ಪದ್ಮರಾ. 
8-೩೦), [ನಸ್ಕು - ಕಂವಿ) 

ನಸುಗಾಳಿ (ನಾ). ಮೆಲ್ಲನೆ ತೀಡುವ ಗಾಳಿ; ಮೆಲುಗಾಳಿ ; ಸುಳಿಗಾಳಿ; 
ಮಂದವತಾರಂತ :  ನಸುಗಾಳಿಗೊಡೆದೊಸರ್ವ ಮಂಜುಳಫಲಂಗಳಿಂ 
(ಉದ್ಮಟ. ೩-೯೦) ; ನಸುಗಾಳಿ ಸಂಧಿಸೆ ಕೆದರ್ದ ಪೊಂಬಾಳೆಗಳ ಕುಸುರಿಗಳ್ತಳಿ 
ವಕ್ಷತೆಗಳ* (ಕೈಮಿಭಾ. ೩-೨೭), ([ ನಸ್ಮು * ಗಾಳ, ) 

ನಸುಗಿಟ್‌ದು (ನಾ). ಸ್ವಲ್ಪ ಸಣ್ಣದಂ,-ಕಡಮೆ : ನಸುಗಿಟ್‌ದಯ್ದು 
ಮನುತ್ತರೆಯ ಸುಖಂ ಮೋಕ್ಷದ ಸುಖಕ್ಕೆ (ತಂದ್ರಪು. ೦೧-೩೨). 

[ ನಸು, + ಕಿಆ್‌ದು] 

ನಸುಗುಂದು (ಕ್ರಿ). ಸ್ವಲ್ಪ ಕಡವೆಂಯಾಗು : ರಸವಿಶೇಷದೊಳತಿವಿಮಲ 
ಸಿತವಸನವನು ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶ 
ನಸುಗುಂದದಲೆ ಸರ್ವತ್ರ (ಹೆಸಾರ. ೧೪-೨೮) ; ಶಶಿಮಂಡಲಕೆ ಸ್ವರ್ಭಾನು 
ತಾಮ್ಮುಸುಗಿದೊಡೆ ನನುಗುಂದುವದೆ ಕಳೆ ಸುಧಾರಸಂ ಕಹಿಯಹುದೆ 
(ನವಮೋ. ೯-೩೯).  ನಸ್ಕು 4 ಕುಂದ್ಕು) 

ನಸುಗುತ್ತು (ಕ್ರಿ). ಸ್ವಲ್ಪ ಸಂಕೋಚಗೊಳಿಸಂ,-ಕಂಗ್ಲಿಸಂ: ಕತ್ತರಿಸಿ 
ಕಿವಿಗಳಂ ನಸುಗುತ್ತುತ್ತುಂ ಮೆಯ್ಯ ಖಂಡಮಂ ಘುರುಘುತಿನುತ್ತೊತ್ತರಿಸೆ 
ಘೋಣಪವನನುದಾತ್ತಂ ಮಸಗಿತ್ತು ವಾಜಿ ಪೆರ್ಮಾರಿಯವೋಲ್‌ 
(ಪಂಕಾಮಾ. ೪.೦೦೮). | ನಸ್ಯು 4 ಕುತ್ತು) 

ನಸುಗುನ್ನಿ, ನಸಗುನ್ನಿ, ನಸುಕ:ನ್ನಿ, ನಸಂಗುನ್ನೆ, ನೊಸಗೊನ್ನೆ (ನಾ). 
೧. ಮೈಗೆ ತಾಗಿದರೆ ನವೆಯನ್ನೂಂಟುವಾಡುವ ಒಂದಂ ಬಗೆಯ 
ಗಿಡ; ಕಪಿತುರಂಚೆ: “ಆತ್ಮಗುಪ್ತು, ಜಹಾ. ಅವ್ಯಂಡ, ಕಂಡುರಾ, 

ಪ್ರಾವೃಷಾಯಿಣೀ, ಯಷ್ಯಪ್ರೋಕ್ತಾ, ಶೋಕಸಿಂಬಿ, ಕವಿಕುಚ್ಛಃ, 

ಮರ್ಕಟೀ ಈ ೯ ನಸುಗುನ್ನಿ” (ನಾಚಿರಾ. ೧೦೪) ; ನಸುಗುನ್ನಿಯ 'ತಿ(ಎು) 

ನಿಸ(ರ)ಂ ಮಾಣಿಸುಗುಂ ಫೃತಮೊಂದೆ (ಲೋಕೋಪ. ೦೦-೪೦); ನಸುಗುನ್ನಿ 

ಮುಟ್ಟಿದಂತಿರೆ ಬಸಮಲ್ಲದೆ ತಿಂಬ ಮೆಯ್ಯ ತಿನಿಸಿಂಗಂ ಸೈರಿಸಲಾಣದೆ 

(ಧರ್ಮಾಮೃ. ೦-೧೬೫) : ಹಸಿದಡುಣಬಹುದೇ ನಸುಗು[ಪಾಾಂ. ಕುನ್ನಿ 

ತುಣುಚಿಯನು (ಅವಣಂ. ೭೧-೩೦೫): ಸುಂಕಿಗನು ಹುರಿಹ ಹು] ಲ್ಲು ಬಿಂಕದ 

ಬೆಲೆವೆಣ್ಣು ಕಂಕಿಯು ಸುಂಕ ನಸುಗುನ್ನಿ ಇವು ಆಜು ಸೋಂಕಿದರೆ ಬಿಡವು 

(ಸರ್ವಜ್ಞ. ೦೩೦೦). ವಿ. (ಆಲಂ) ಕೀಟಲೆ ಸ್ವಭಾವದ ವ್ಯಕ್ತಿ : 

ಅವನೊಬ್ಬ ಮಹಾ ನಸುಗುನ್ನಿ : (ರೂಂ). ನಸಗುನ್ನಿ: ೧. ನಸಗುನ್ನಿ, 


೪೪೨೭ 


35 


48 


ನಸುಗೊರಕೆ 


ನಾಯಿಸೊಂಕಂಬಳ್ಳಿ, ತುರಚಿಅವರೆ (ವೆಸ್ಕಿ ಔಗಿ, 8೩೫-೧೧೦೪). ನಸುಕುನ್ನಿ : 
೧. “ಲೋಮಫಲಾ-ನಸುಸುನ್ನಿ” (ಓಷಧಿ. ೧೪9) ; ಮನ್ನಿಸದ ನೃಪಶಿಯಿಂ 
ನಸುತುನ್ನಿಯ ತುರುಚೆಯನೆ ಸಾರಿ ಬುಳ್ಳುದು ಸೌಖ್ಯಂ '(ನೀತಿಸಾ. ೧೪೫). 
ನಸುಗುನ್ನೆ :: (೪. ನೊಸಗೊನ್ನೆ : ೧. ನೊಸಗೊನ್ನೆ, ರಾಸ್ಕೆ . . - 
ಇಯಿಸಿ ಇದರಿಂ ಬಂದ ತೈಲವನ್ನು ಅಭ್ಯಂಜನಕ್ಕೆ ಉಪಯೋಗಿಸಿ 
ಶೀತಜ್ವರ . . . ಮೊದಲಾದವುಗಳು ನಾಶಮುಗುವುವು (ಸಕವೈ. ೬೨). 
ನಸುಗುನ್ನಿಕಾಯಿ-ಕೀಟಲೆಸ್ವಭಾವದ ವ್ಯಕ್ತಿ: ಆ ನಸುಗುನ್ನಿಕಾಯಿ 
ಯನ್ನು ನಂಬಬೇಡ (ರೂಢಿ). ನಸುಗುನ್ನಿಯ ಬೇರು ಎ ನಸುಗಂನ್ನಿಗಿಡದ 
ಬೇರಂ : ನಸುಗುನ್ನಿಯ ಬೇರಂ ಗೋಮೂತ್ರದಿಂದ ಅರೆದು ಕಂಬಳಿಯ 
ಹುಳು ಮುಟ್ಟಿದ ಠಾವಿಗೆ ಪೂಸಲು ಅದಜ ವಿಷ ಶಮನವಹುದು (ವೈ ದೃಸಾ, 
11, 333). [?] 
ನಸುಗುನ್ನಿಬೀಜ, ನಸಂಕಂನ್ನಿಬೀಜ (ನಾ). ನಸುಗುನ್ನಿಯ ಗಿಡದ ಬೀಜ: 
ಉಮ್ಮತ್ತದ ಬೀಜ, ನಸುಗುನ್ನಿಬೀಜ ... ಚಿತ್ರಮೂಲ ಈ ೫೦ ಬಗೆಯನ್ನು 
ಸವಹನಂಗೊಂಡು ಚೆನ್ನಾಗಿ ಕುಟ್ಟಿ ಚೂರ್ಣವಂ ಮಾಡಿ ಇರಿಸಿಕೊಂಡು 
ತೆಗೆದುಕೆೊಂಬುದು (ವಿವೈವಿ. ೪೨); ಕುಂತುಮಕೇಸರಿ ಭೂಸಕ್ಕರೆಗೆಡ್ಡೆ 
ನಸುಗುನ್ನಿಬೀಜ ಬಜೆ (ಕಾಮಶಾ. ನಸುಕುನ್ನಿಬೀಜ : 
“ವ:ರಪ್ರಸ್ಥೆ 1-ಇ(ಹಿ)ಪ್ಪೆ, ನಸುಕುನ್ನಿಬೀಜ” (ಓಷಧಿ. ೧೩೦). 
[ ನಸುಗುನ್ನಿ + ಬೀಜ] 
ನಸುಗುನ್ನೆ "ನಸುಗುನ್ನಿ' ನೋ. 
ನಸುಗೆಂಪು (ನಾ). ತಿಳಿಗೆಂಪು ಬಣ್ಣ ; ಪಿಂಗಳವರ್ಣ : “ಹರಿಃ, (ಕ್ರಮಂ) 
ಕದ್ರುಃ, ಕಡಾರಃ, ಪಿಂಗಳಃ _ಈ ೪ ನಸುಗೆಂಪು” (ಹಲಾಯು. ೦೨೧-೩೦) ; 
ನಸುಗೆಂಪುವಡೆದ ದಶನಡ ಮಿಸುಪಧೆರದ ಕೆಂಪು (ಧರ್ಮಾಮ್ಮ ೭-೧೯೧) ; 
ನಸುಗೆಂಪಿನಿಂ ಬೀಗಿ ಬಾಗಿ ತ ಗುವ ಚೆಲುವ 'ಹೊಸಹಾಲ ಹನಿಗಳಡಸಿದ 
ತೆಅದ ತೆನೆಗಳಂ ತಿಅಕಿತಿಆದು. (ಸಿದ್ಧರಾ, ೨.೨೯) : ಅವಳ ಮೋರೆಯು 
ನಸುಗೆಂಪುಬಣ್ಣವನ್ನು ತಾಳಿತು (ನವನೀ. ೨೦), ನಸು, 4 ಕೆಂಪು, 
ನಸುಗೆತ್ತು (ಕ್ರಿ). ತುಸು ಸ್ಪಂದಿಸಂ; ಸ್ವಲ್ಪ ಅದಿರು-ಮಿಡಿ: 
ಉಸಿರ್ವಜ್ಜುಗದಿಂದಧರಂ ನಸುಗೆತ್ತ ೮ (ಕಾದಂಉ. ೨೯೬) ; ಬಿಟ್ಟ ಕುರೆಳ್‌ 
ಪೊದಬ್ಕ ಕಿಸುಗಣ್‌ ನಸುಗೆತ್ತುವ ಮಾಸೆ (ಹಂದ್ರಪು. 8-೭೦) ; ಪ್ರಿಯ ಸಂದು 
ಕಲ್ಪಿಸಿರ್ದಾ[ಳಿ]ಯನಂಗನೆ ಮಾನಯೋಗ್ಕೆಯಂ [ವತಾ]ಡಲ್ಕಂ ನಿಯತಂ 
ಭ್ರೂಸದಿ£ ಕಂಟಿ] ಜಿಹ್ಮಾಕ್ಷಿಯಾಗಿ ನಸು[ಗೆ]ತ್ತಲ[ಧ]ರವಿಸಾಕ್ಷಿಸುಶಿರ್ದಳ್‌ 
(ಮಾಧವಾ. ೨-೨೩೨) : ನಸುಗೆತ್ತಲು ಮಾಸೆ ತೆಳುಗದಪುಗಳೊಳು (ಡಂಪ್ರಸಃಂ. 
೮-೯೧). [ನಸ್ಕು * ಕೆತ್ತು, 
ನಸುಗೆರೆ (ನಾ). ಸಣ್ಣ ರೇಖೆ: ದಿನಮಣಿಯ ನಸುಗೆರೆ ಕೆಳಗಿಳಿದು ಮಾಸಿ 
ಹೋದುದನ್ನು ಹೊರಗಣ್ಣಿನಿಂದ ಕಂಡ ಬಂಕೆಯನ ಹೊ ಗಣ್ಣು ದೊರೆಯತ್ತ 
ತಿರುಗಿತು (ವೀರಬಂ- ೬). [ನಸ್ಮು * ಗೆರೆ (ಆಗೆಆ)] 
ನಸುಗೇಳ್‌ (ಕ್ರಿ). ೧. ಸ್ವಲ್ಪ ಕೇಳಿಸಂ; ಅಸ್ಪಷ್ಟವಾಗಿ ಕೇಳಿಸಂ : ಅದೇ 
ದೂರಂ ನಸುಗೇಳಲುಯ್ತು ಜಳದೇವೀನೂಪುರಾರಾವದಂದದೆ ಹಂಸಸ್ವನ 
(ಕಾದಂಪೂ, ೧೯೫). ೨. ಸ್ವಲ್ಪ ಕೇಳು , ಅಸ್ಪಷ್ಟವಾಗಿ ಕೇಳಿ ಬಂದುದನ್ನು 
ಆಲಿಸು : ಓರಂತೆ ಪಲುಂಬಿ ಪಂಬಲಿಪ ದಾಸೀವೃಂದದಾಕ್ರಂದದೊಳ* 
ನಸುಗೇಳುತ್ತೆ ನಿಜಾನುಜನ್ಮನ ಗುಣಪ್ರಖ್ಯಾತನಾಮಂಗಳಂ ತೊದಳಿಸಿ 
ತಮ್ಮನೇಯೆನುತೆ ಬಾಯ್ನಡಿ ಮಾಣ್ಣರೆಮುಚ್ಚಿ ಕಿತ್ತುಸಿರ್‌ ಕೆದಜುತು 
ಮಾಜ್‌ ಮೆಯ್ಗರೆಯೆ ಕಳ್ಮಲರ್ಗಳ್‌ ಪೊಸನೀರ ಮಾಂಗಳಂದದಿನಿದಿರೇಜಕಿ 
6. ಮೂರ್ಛೆಗೆ ಸಂದು (ವರ್ಧಪು. ೨೩೭). [ನಸ್ಯು* ಕೇಳ್‌] 
ನಸುಗೊರಕೆ (ನಾ). ಸಣ್ಣದನಿಯ ಗೊರಕೆ : ನಿದ್ದೆಯ ಮುಸುಕನ್ನು ಕಣ್ಣ 
ಮೇಲೆ ಎಳೆದು ನಸುಗೊರಕೆಯನ್ನು ಹೊಡೆಯುತ್ತಿದ್ದನು (ಜಯಂತ. ೦). 
[ ನಸ್ಮು * ಗೊರಕ್ಕೆ (ಗುಟುಕು) ] 


೧೦-೨೪೬), 


60 


ನಸುಗೋಪ 


ನಸುಗೋಪ (ನಾ). ತುಸು ಕೋಪ: ಆರ ಸಂಭ್ರಮವಿದಾರ ಮರುಳ್ತನವೆಂದು 
ನಂದಿಕೇಶ್ವರೆ ನಸುಗೋಪ [ಪಾ೫9. ನತಿಕೋಪ]ದಿಂ ಮದನಸೇನೆಯ 
ನೀಕ್ಷಿಸಿದಾ ಕ್ಷಣುರ್ಧದೊಳ್‌ (ಗರಿಕೆ. ೮-೯); ಕುಮುದಳ ಮೊಗದ ಮೇಲೆ 
ನಸುಗೋಪ ಮೂಡಿತು (ಹಾಡುಹು, ೧೧೧), [ನಸು ೬ ಕೋಪ] 

ನಸುಜೋಲ್‌ (ಕ್ರಿ). ಸ್ವಲ್ಪ ಜಾರು: ನಳುಜೋಲ್ಲುಳ್ಳುಡೆಯುಂ 

ತೆಜಿಂಬೊಳೆದು ಪಾಚುತ್ತಿರ್ಪ ಸಂವ್ಯಾನಮುಂ ... ಪೊಸತೊಂದೊಪ್ಪಮ 
ನೀಯೆ ವಿಹ್ವಳತೆಖಿಂ ಬಂದತ್ತು ಗೋಪೀಜನಂ (ಜಗವಿ, ೩-೮೯) ; 
ಪೂಗಳಿಂ ಸಮೆದ ಮಾಲೆಯಂ ಧರಿಸಿ ನಸುಜೋಲ್ವ ಮೇಲುದನಿನಿಸು 
ಮುಸುಕುತ (ಪದ್ಮರಾ. ೮-೨0). [ ನಸ್ಮು + ಜೋಲ್‌;] 

ನಸುತೂಕಡಿಕೆ (ನಾ). ಸ್ವಲ್ಪ ತೂಕಡಿಕೆ,-ಜೋಂಪು: ಔಕುವುದು ಬಲುನಿದ್ರೆ 
ನಿದ್ರೆಯ ನೂಕುವನು ಕಣ್ಣೆವೆಗಳಲಿ ನಸುತೂಕಡಿಕೆ ತೋಟ್‌ದೊಡೆ 
ಮೈಗೆದಜುವನು ಕೈಯೊಡನೆ (ಕುವ್ಶಾಆ. ೯-೮). 

[ ನಸು , ತೂಕಡಿಕೆ ( ಎತೊಂಕಡಿಕಿ)] 
ನಸುತೇಂಕು (ನಾ). ಮೆಲ್ಲನೆ ತೇಲುವಿಕೆ. "ನಸುತೇಂಕುದೇಂಕಂ' ಪರಾ. 
[ ನಸು; + ತೇಂಕ್ಮು) 

ನಸುತೇಂಕುದೇಂಕು (ಕ್ರಿ), ವೆಂಲ್ಲನೆ ತೇಲು; ನಿಧಾನವಾಗಿ ತೇಲು: 
ಬೆಳಗುವ ತಾರಕಾನಿಕರೆಮಾ ಕಡಲೊಳ್‌ ನಸುತೇಂಕುದೇಂಕಿ ಬೊಬ್ಬುಳಿಕೆ 
ಗಳಂತೆ ತೋಟ್‌ದುವು (ಅದಿಪು. ೭-೯೮). [ ನಸುತೇಂಕು + ತೇಂಕು, ] 

ನಸುದಗ್ಗು (ಕ್ರಿ). ಸ್ವಲ್ಪ ಕೆಳಕ್ಕೆಬರಂ ; ತುಸು ಕೆಳಗಿರಂ : ಅದಟ್‌ರ್ಕೆಲ 
ದೊಳ್‌ ನಸುದಗ್ಗಿ ದಲಿರೆ. ಭದ್ರಾಸನಂಗಳುನ್ಮು ಖರುಚಿಗಳ್‌ ಮುದದಿಂ 
ನೆಲಸಿದರೆದಣಕೊಳ್‌ ಪದುಳಂ ಪ್ರ ಥ ಮ ದ್ವಿತೀಯ ಕಲ್ಬುಧೀಶರ್‌ 
(ಪುಷ್ಪ ಪು. ೧೦-೭೯). [ ನಸ್ಕು *'ತಗ್ಗು; ( ಆತಟ್ಲು) ] 

ನಸುದಅ (ನಾ). ಸಣ್ಣ ತುಂಡು ; ಚಿಕ್ಕ ಚೂರು. 

ನಸುದಆ್‌ಮಾಡು ೬ ಸಣ್ಣ ತುಂಡುಗಳಾಗಿ ಮಾಡು ; ಚೊರಾಗಿಸು : 

ಮಸೆಗೆಟ್ಟ ಕೊಡಲಿಯ ಹೊಯಿಲಂತೆ ಕರ್ಮವ ನೆಸುದಟ* ಮಾಳ್ಬುದು 
ಧರ್ಮ ಮಸೆಯುಳ್ಳೆ ಕೊಡಲಿಯ ಹೊಯಿಲಂತೆ ಕರ್ಮವ ಕುಸುರಿದಟ್‌ವು 
ದೀಗ ಶುಕ್ಲ (ಧರಣ. ೬೯-೪೪). ([ನಸ್ಮು * ತಲ್ಯಿ] 

ನಸುದಿಟ್ಟಿ (ನಾ). ಅರೆದೆರೆದ ಕಣ್ಣಿನ ನೋಟ; ಓರೆನೋಟ: ಬಟ್ಟ 
ಮೊಲೆಗಳ ತುದಿಯೊಳಿಅದುಆಕಿ ನಸುದಿಟ್ಟಿಯಿಂದೀಕ್ಷಿಸುತಾಗ ಕಟ್ಟೆಅಕ 

ಇಳಂತನ ಚರಣಕೆ ಪೊಡಮಟು ಫಿ ಕೂಡೆಂಬಳಂದೊಲಿದು 

[ ನಸ್ಮು * ದಿಟ್ಟಿ) 

ನಸುದೆಆಹು (ನಾ). ಸ್ವಲ್ಪ ಅವಕಾಶ; ಕೊಂಚ ತೆರಪು,- ಎಡೆ : ಮಅವೆಗೆ 
ನಸುದೆಜಹುಗೊಡದಾತ್ಮನಲಿ ಚೇಷ್ಟಿಸುವ' ಕರೆಣಂಗಳಿಗೆ ರವಿಯಂತಿದ್ದನವ 
ನೀಶ (ನಿಭಾಗ- ೪-೧೩-೩೩). [ ನಸು, + ಶೆಜಹು (ಎತೆಅಪು) ] 

ನಸುದೆಟ್‌ (ಕ್ರಿ). ಸ್ವಲ್ಪ ತೆಗೆ; ಕೊಂಚ ಬಿರಿ: ನಸುದೆಆಕಿಯುತ್ತಮಿರ್ದ 
ಫೊಸವುತ್ತಿನೆ ಸಿಂಪಿನ ಸಂಪುಟಂಗಳಿಂ ನುಸುಳು ಸುಪಾಣಿಯಾಗಿ ಪೊಅ 
ಪೊಣ್ಮುವ ಮುತ್ತಿನ ಮಾಲೆಯ:ದದಿಂ ಮಿಸುಗಿ , . , ಪಸರಿಸಿ ನೀಳ್ದು 
ಪೊಣ್ಮಿದುವು ಕಣ್ಬನಿಗಳಿ ತರಳಾಯತೇಕ್ಷಣೇ (ಇದಂಪೂ. ೩೩೧); ನಸು 
ದೆಅಕಿದಿರ್ದ ಬಾಯ್‌ ನಿಮಿರ್ದ ಗೋಣೆಮೆಯಿತ್ಯದ ದಿಟ್ಟಿ . . , ಕಣ್ಣೆಸೆದಿರೆ 
ಸುಯ್ಯ ಪೆಂಪಟಕಿದು. ಚಿತ್ರದ ಪೆಣ್ಣವೊಲಾಗಿ ಬಾಗಿಲೊಳ್‌ ಸಸಿಮುಖಿ 
ನಿಂದು ನೋಟ್ಟಿಳಿನಿಯಂ ತಡೆದೊಯ್ಯೂನೆ `ಬರ್ಪ ಬಟ್ಟೆಯಂ (ರಸರ. 
೪-೨೬೩) ; ನೊಸಲ ತಿಲಕದ ಕೆದಟ್‌ದಳಳದ ನಸುದೆಅ್‌ದ ಲೋಚನದ 
೬ . . ಮರಿನಿಪಶಿ. (ನಿಭಾಗ. ೧-೩-೧೨). ' [ ನಸ್ಕು + ತೆಲ್‌,] 

ನಸುದೆಅಕಿಬಾಯ್ಯ (ನಾ). -ಅರೆದೆರೆದ ಬಾಯಿ : ನಟ್ಟ ಕಣ್‌ ನಿಮಿರ್ದ 
ಕೊರಲು ನಸುದೆಟ್‌ಬಾಯ್‌ ಬಿಟ್ಟ ಮೇಲುದು ಬೀಳ್ವ ಕೇಶ (ಶ್ರೀಪಾಲ: 

[ ನಸುದೆಟ್‌ 4 ಬಾಯ್‌] 


(ಕಂಸವಿ. 
೯-೧೭೮). 


೦೩-೩೬), 


೪೪೨೮ 


ನಸುನಗು 


ನಸುದೇಲ್‌ (ಕ್ರಿ). ಸ್ವಲ್ಪ ತೇಲು; ನಸುವೆ ಮೇಲಕ್ಕೆ ಏಳು: ನಸು 
ಲಕ್ಷಿ ವಿಲುಪ್ತವರ್ಣವಚನಂ ರೋಮಾಂಚನಂ , . , ಕರಂ ಶೋಭಿಸಲ್‌ 
ಕುಸುಮಾಸ್ಟ್ರೋನ್ನತಕೇಳಿಯೊಳ್ಳಿ ಡದೆ ತುಂ ಬೆಚ್ಚಿರ್ದರಾ ಕಾದಲರ್‌ 


(ಉದೃಟ. 6-೧೧೯). [ನಸ್ಕು ೬ ತೇಲ್‌) 


5| ನಸುದೋಯಲು (ನಾ). (?) : ಈ ಹೆಬ್ಬಟ್ಟಿಗಳಲ್ಲಿ ಹೋದರೆ ಎಂಬತ್ತು 


16 


ನಾಲ್ಕುಲಕ್ಷ ಪ್ರಕಾರದ ಪರಮಂಡಲದಲ್ಲಿ ಸುಳಿವುದು ತಪ್ಪದೆಂದು ಅದಕ್ಕೆ 
ಹೇಹವಂ ಮಾಡಿ ತಮ್ಮವರು ಹೋದ ನಸುದೋಯ ([ಶಾಕಾಂ. 
ತೋಯಿಲ] ಬೆಂಬಳಿವಿಡಿದು ಹೋಗಿ ಭೆಕ್ತಿಪೆರಮಂ ಕಂಡು (ಘನವ. 
೪೯-೪೫) ; “ನಸುದೋಯಲು- ಅಸ್ಪಷ್ಟವಾದ ಜಾಡು?” (ಘನವ. ಕೋರ). 
[7] 

ನಸುದೋರೆ (ನಾ). ಸ್ವಲ್ಪ ಹಣ್ಣಿಗೆ ಬರುತ್ತಿರುವ ಕಾಯಿ; ಪಾಡಂ 
ಗಾಯಿ : ಅಲ೦* ಮಿಡಿಕಾಯ ನಸುದೋರೆ ದೋರೆಪಣ್‌ ಬಳಸಿರಲಾಗ 
ಳಾವ ಪರಿಯಿಂ ನಡೆ ನೋಲ್ಕ್ಪೊಡಮಂತೆ ತಾನೆ ಕಣ್ಗಳ ಸಿರಿ. 
ಆದುದು ಬಂದ ವಠಾನುರಂ (ಗವಿ. ೧೪-3೭); ತಳಿರಲರುಳ್ಳಲರ್ಮಿಡಿ 
ಪೊದಳ್ಜಿ ಳಗಾಯ್ನಸುದೋರೆ ದೋರೆವಣ್ಯಳಿತೆಸೆವಚ್ಚಪಣ್ಣಿಡಿದು ಬೀಗಿದ 
ಬಿಣ್ಣೊನೆ (ಶಬಶಂ. ೧-೩೧). [ ನಸ್ಮು * ದೋರೈ[) 

ನಸುದೋರೆವಣ್‌ (ನಾ). ಸ್ವಲ್ಪ ದೋರೆಯಾದ ಹಣ್ಣು : ಸಣ್ಣಗಾಯ 
ಬಲುಗಾಯ ಪೊಲಲ್‌ ನಸುದೋರೆವಣ್ಣ ತಾಯ್ವನೆ ಪೊಸವಣ್ಣ ಗೊತ್ತಿದೆನೆ 
ಕಣ್ಣೆ ಸದಿರ್ದುದದೊಂದು ಮಾಮರಂ (ಕವ್ಬಿಕಾ. ೧೧೧). 

[ ನಸುದೋರೆ * ಪಣ 

ನಸುದೋಲು (ಕ್ರಿ). ೧. ಸ್ವಲ್ಪ ಕಾಣಿಸು,-ಕಾಣು ; ತಂಸುವೆ ವ್ಯಕ್ತ 
ಮಾಗು : ನೆಸುದೋುತ್ತಿರ್ದ ನುಣ್ಮೀಸೆಗಳುಮತಿಮೃದುಸ್ನಿಗ್ಗಕೇಶಂ 
ಗಳುಂ ಕಣ್ಣೆಸೆಯಲ* (ಉದಂಉ. 8೪೭); ಎತ್ತಾನುಮೊರ್ಮೆ ನಸು 
ದೋಟುತ್ತುಂ ಜಿನಭಕ್ತಿ ಮಾಣ್ಣು ದಾದೊಡಮಾಭವ್ಕೋತ್ತಮನಘಮುರಿ 
ತಾಗಿದ ಬಿತ್ತಿಂಗೆಣೆಯಕ್ಕುಂ (ವರ್ಧಪು. ೧೨-೧೭) ; ಕಂಚಂಗಳೊತ್ತರಿಸೆ 
ಕಕ್ಷಪುಟಂ ನಸುದೋಟ್‌ . . . ಕರ್ಣಪೂರಿತೋತ್ಸಳಮೊಲೆದಾಡೆ ಗಟ್ಟಿ ಗಳ 
ನಂದು ಮಗುಳ್ವಿ ದರಿಂದುವಕ್ಟೈೆಯ೦* (ಗಿರಿಕ. ೨-೯೦) ; ನಸ.ದೋಜುವ 
ಕಿಜುನಗೆಯ ಕದಪುಗಳ ಕುಂಡಲದ ಚೆಲ್ವಿನಿಂ ಮೆಆ್‌ವ ಸದ್ವದನನಂ , , . 
ಕಂಡನವನೀಪಾಲನು (ಕೈಮಿಭಾ. ೨-೪೮). ೨. ತಂಸಂವೆ ತೋರಿಸಂ 
ಕುಂಚಿತಕುಂತಳಾಳಿಗಳನೊಯ್ಯನೆ ನೇರ್ಪಡಿಪೊಂದು ಲಕ್ಷ್ಯದಿಂ ಕಾಂಚನ 
ಕುಂಭಮಂ ಪಟವ ಪೆರ್ಮೊಲೆಯಂ ನಸುದೋಟಿತುಂ (ಉದೃಟಿ. ೦೦-೬೮). 

[ನಸು * ತೋಟು] 

ನಸುನಗು, (ಕ್ರಿ). ೧. ಸ್ವಲ್ಪ ನಗಂ ; ವಂಗುಳುನಗೆ ನಗು : ಮಂದಹಾಸ 
ವನ್ನು ಬೀರು: ಆವರ್ತನುಭಿ ನಸುನಕ್ಕಾ . ವರನಿಂದತ್ತ ಪೋದಳ೯ 
(ಶಾತಿಪು. ೫-೧೪೬) ; ಬಹ ಭೃಂಗಿಯಂ ಕಂಡು ನಸುನಕ್ಕರು (ಸಿರ್ಮರಾ. 
೧-೨9) ; ಸತಿ ನಸುನಗುತ್ತಕ್ಕಕ್ಕು . . . ನಾನಟಾದೆನಅಾದೆನು ನಿನ್ನ 
ಮಾಯವನು (ಬಸಪು. 3೪-೬೩) ; ಧುರದ ಜಯವಹುದೊಂದು 'ಪರಿಯಲಿ 
ನಿರುತವಲ್ಲದ ನುಡಿಯ ನುಡಿದರೆ ಪರಿಹರಿಸಬಹುದೆಂದನಸುರಾರಾತಿ ನಸು 
ನಗುತ (ಕುಪ್ಕಾದ್ರೋ. ೧೮-೩೯) ; ಮುಖದಲ್ಲಿ ಕಿುಬೆವರಿಟ್ಟಿದೆ. ಹೊಸ 
ಹೊಸ ಪರಿ ಸುದ್ದಿ ಹುಟ್ಟಿದೆ ನಸುನಗುವೆಲ್ಲ ನಿನ್ನ ಕೀರ್ತಿ ಹೆಚ್ಚಿದೆ (ಪುರಂದ. 
೫-೧೭-೧) ; ಅಪ್ಪಾಜಿಯು ನಸುನಗುತ್ತ ಕೇಳಿದರು (ಚದೇವ. ೧೭೦) ; ಹುಸಿ 
ನಗುತ ಬಂದೇವ ನಸುನಗುತ ಬಾಳೋಣ ತುಸುನಗುತ ತೆರಳೋಣ (ಗರಿ. 
೧೦೩೨೯). ವಿ. ಹೀಯಾಳಿಸಂ; ಜರೆ; ತಿರಸ್ಕರಿಸು ು: ಅರಿಗಳ೯ 
ಪೆಸರ್ಗೇಳ್ಲೆ ರ್ದೆವೊಡೆವರೆಂಬ ಶೂದ್ರಕನ ವಿಕ್ರಮಾಡಂಬರಮಂದರೆವುನಿಸಿಕೆ 
ಯೊಳೊಂದಿದ ನರಸಿಂಹಾಡಂಬರಕ್ಕೆ ನಸುನಗುತಿರ್ಕುಂ (ಕಾದಂಪೂ. ೧೦); 
ಪಗೆಗೊಂಡ ತುಂಬಿಯಂ ನಸುನಗುವವೊಲುಳ್ಳಲರ್ದು ಪೊಂಗಿ ಕಂಪಾದು 


ನಸುನಗ್ಳು 


ದೆನಲೀ ಸೊಗಯಿಸಿ ಕಾಎಂನ ಪಗೆಯಂ ಬಗೆಯಂ ತೀರ್ಚಿದುವು ಸುಗ್ಗಿ ಯೊಳ್‌ 
ಸಂಪಗೆಗಳ್‌ (ಮಲ್ಲಿಪುು 8-೯); ತಾರೆಗಳತಿಶುಭ್ರವಿಡಿದಿರ್ದರೆಮ್ಮಂತೆ 
ಸೌರಭ್ಯವಿಲ್ಲೆಂದಂ ಜಅ3ದು ಸೇರದೆ ನಸುನಗುವೊಲು ಬಿರಿಮುಗುಳ 
ಶೃಂಗಾರದ ಮಂಲ್ಲಿಗೆಯಿಹುವು (ಕಂನವಿ. ೭-೩೧). ೩. (ಆಲಂ). ಅರೆ ಬಿರಿ; 
ತುಸು ಅರಳು : ವಿಸುಪ ಕುವಲಯಚಚಲತ್ವತ್ರಂಗಳೊಳ್ಳುಟಿಕಿದು ನಸು 
ನಗುವ ನವನೀರಜಾತಂಗಳಂ ತುಟ್‌ದು (ಉದ್ಯಟ, ೧೦-೧೨೩). 
[ ನಸ್ಕು * ನಗು] 
ನಸುನಗ್ಳು (ನಾ). ತಿಳಿಯಾದ ನಗು ; ಮುಗುಳುನಗೆ: ಮಂದಹಾಸ : 
ಸುಖಾರುವಿನ ಮುಖದಲ್ಲಿ ನಸುನಗು ತೋರಿತು (ಮಣಿಸ. ೫೬). 
[ ನಸ್ಕು * ನಗ್ಯು) 
ನಸುನಗೆ (ನಾ). -ನಸುನಗ್ಯೂ : ನಸುನಗೆ ದಶನಪ್ರಭೆಯಿಂದ ಕೂಡಲಾ ದೆಸೆ 
ಧವಳಿಸಿದವೊಲಾಯ್ತು (ಇದಂಪೂ. ೪೮೨ ರಗಳಿ); ನಸುನಗೆ ಕಮಳದ ಸಿರಿಯಂ 
ನಸುನಗೆ ಜನನಿಯ ಲೋಚನಭ್ರಮರಂಗಳ್‌ ಮುಸುಟ್‌ದುವು ಮೋಹ 
ವಲ್ಲರಿ ಪಸರಿಸಿ ಪರ್ವಿದುದು ಸುತರ ಲ:ಲಾಜಲದಿಂ (ಪಂರಾಮಾ. ೩-೧೩೯); 
ಶ್ರೀಮುಖದೆೊಳೀ ನಸುನಗೆ ಬೆಳ್ಕೂ ವರೆಯೊಳೆಲರ್ಕೆಯೆಂಬವೊಲ* ಪಸರಿಸೆ 
(ಕಂದ್ರಳ: ೧೩-೧) ; ಒಸೆದರಳ್ವ ನಸುನಗೆಯ ಶಶಿಮೌಳಿಯೊಪ್ಪಿದಂ 
(ವಾಗೀರ. ದೇ. ೨೮೦-೧೫) ; ಎಸೆವ ನಸುನಗೆ ದಶನರುಚಿ ದೆಸೆದೆಸೆಗೆ ಪಸರಿಸಿ 
ವೀಣೆಯಂ ಬಾಜಿಸುತ (ಬಸಪು. ೧-೫೩) ; ನಸುನಗೆ ಮೊಳೆಯೆ ನುಡಿದನು 
ಧರ್ಮನಂದನನು (ಕುವ್ಯಾಅ. ೨೩-೪೮) ; ಮೆಲ್ಲಗೆ. ಮುಗುಳ್ನಗೆ, ನಸುನಗೆ 
ಇತ್ಯಾದಿ ನೂರುಬಗೆಯ ನಗೆಯನ್ನು ಮೊಗದ ಮೇಲೆ ನಲಿಸುತ್ತಲೇ ಇರ 
ಬಹುದು (ಕರಣ, ೪೮೩). [ನಸುನಗೆ] 
ನಸುನಗೆಮೊಗ (ನಾ). ಮುಗುಳುನಗೆಯಿಂದ ಕೂಡಿದ ಮುಖ: ನಸು 
ನಗೆಮೊಗದ ಸೊಂಪಿನಲಾಹವಕ್ಕನುವಾದನಭಿಮನ್ಯ್ಕು(ಕುವ್ಮಾದ್ರೋ. ೪-೪೯). 
[ ನಸುನಗೆ + ಮೊಗ] 
ನಸುನಡುಗು (ಕ್ರಿ). ಸ್ವಲ್ಪ ಕಂಪಿಸಂ : ನಿಡುಸುಯ್ನಾರೋಡುವ ವದನಂ 
ನಸುನಡುಗುವ ಮೆಯ್‌ (ಜಯಕಾ ೩-೦೪). [ ನಸ್ಮು4 ನಡುಗು, ] 
ನಸುನನೆ (ನಾ). ಸಣ್ಣ ಮೊಗ್ಗು ; ಎಳೆಮೊಗ್ಗು ; ಕಸುಕಾದ ಮೊಗ್ಗು ; 
ಕರಲಂಮೊಗ್ಗು :  ನಶುನನೆಯೊಳಡಗಿರ್ದ ನವಸುಗಂಧದ ತೆಅದಿ 
ಉಸಿರೊಳಡಗಿರ್ದ ಚೈತನ್ಮದಂತೆ (ಶಿವಗೀ. ೧-೩); ನಸುನನೆಯನಪ್ಪಿದಳಿ 
ಕುಳದಂತೆ ಕಡುಹಸಿದು ಕಸುಗಾಯನಗಿದ ಗಿಳಿಗಳ ಬಳಗದಂತೆ (ಹಡಳಾ. 
6-೭೦). [ನಸು * ನನ್ಮೆ) 
ನಸುನಳಿ (ಕ್ರಿ). ಸ್ವಲ್ಪ ಬಾಗು : ನಸುನಳಿದು ನಿಮಿರೆ ತೋಳ್ಗಳ್‌ ಲಸಿತ 
ತ್ರಿಪತಾಕದಿಂ ಲತಾಕರಮೆಸೆಯಲ್‌ ಪೊಸದಳಿರಂ ಫೊತ್ತೆಳಲತೆ ಮಿಸುಗುವ 
ಕುಡಿಯೆರಡನೆಟಲೆ ಬಿಟ್ಟವೊಲೆಸೆದಳ್‌ (ಲೀಲಾವ. ೪-೧೦೦). 
[ನಸು * ನಳ್ಳಿ) 
ನಸುನಾಚಿಕೆ (ನಾ). ತಂಸಂ ಲಜ್ಜೆ: ಮುಂಜೆಅಗ ಸಂವರಿಸುತ್ತ ನಸುನಾಚಿಕೆಯ 
ಭಾರದಲಿ . . . ಮುಟಿಕ ಮಿಗೆ ಕಾಣಿಸುತ ಬಂದಳು ರಾಮನಿದ್ವೆಡೆಗೆ 
(ತೊರರಾ. ೩-೪-೮). [ನಸ್ಮು * ನಾಚಿಕೆ (< ನಾಣ್ಯಿಕೆ) ] 
ನಸುನಾಚು "ನನುನಾಣ್ಣು' ನೋ. 
ನಸುನಾಣ್ಚು, ನಸುನಾಚು (ಕ್ರಿ). ಸ್ವಲ್ಪ ಲಜ್ಜೆಪಡಂ : ಎಂದೊಡಾ 
ಮಾತಿಂಗೆ ನಸುನಾಣ್ಣಿ ಹೃದಯಾರವಿಂದದುಲ್ಲಾಸ ಪೂರಯಿಸಿ ಚಂದನ 
ಸೌರಭ್ಯವಡೆದ ವಿಗ್ರಹಜಾತ ಸಂದೋಹೆ ಗುಡಿಗಟ್ಟಿತವಳ(ಮೋಹತ. ೨೭-೩೮); 
ನಸುನಾಣ್ಣುತ ನಲವಿನೊಳು ಒಸೆದೊಲವಟ್‌ತೊಯ್ಯನುಚಿಶೋಪಚಾರ 
ವನೆಸಗುವುದೇಕಚಿತ್ತದೊಳು (ಹಬ. 4-0೬). ನೆಸುನಾಚು : ಮಾಯಾ- 
(ನಸುನಾಚಿ) ನಾನು. , , ನಾನು. . , ನಾನೊಬ್ಬ ನರ್ತಕಿ (ತುಂಗಳ. 
[ನಸ್ಕು + ನಾಣ್ವು; ) 


೮೪). 


ಲ೪೨೯ 


10 


ಆ 


46 


—————————— ವಾ ಅ ಸಾವ ವಾ ದಂ ಅ ದ ಸ 


ನಸುಬಿಸಿ 


ನಸುನಿದ್ದೆ (ನಾ). ಗಾಢವಲ್ಲದ ನಿದ್ದೆ; ಲಘುನಿದ್ರೆ; ಜೋಂಪು: 
ಎಸಟ್ಟಡಿಗೆತ್ತ ತಾವರೆಗಳೋವರಿಯೊಳ್‌ ನಸುನಿದ್ದೆ[ಪಾಕಾಂ. ಸುಖನಿದ್ರೆ] 
ಯಿಂದೆ ಜೋರಪಿಸುವಳಿಯಂ ಪ್ರಚಾರಿಸಿದುದು ಕಾಲಭೂಪನ 
ನಿಯೋಗದ ಸೂಳೆವಳಂಬೊಲೊಂದೆಲರ್‌ (ವರ್ಧಪು. ೮-೩೩). 

[ ನಸು; + ನಿದ್ದೆ 

ನಸುನಿದ್ರೆ (ನಾ). ಎನಸುನಿದ್ದೆ : ಸಸಿಗಲ್ಲ ಬಟ್ಟಲಗಳ ಮೇಲೆರಳೆಗಳು ನಸು 
ನಿದ್ರೆಯಿಂದೊಜಿಗಿರಲು (ಕುರಾಸಾಂ. ೪-೧೬), [ನಸ್ಕು * ನಿದ್ರೆ] 

ನಸುನೀಡು (ಕ್ರಿ). ತಂಸುವೆ ಮುಂದಕ್ಕೆ ಚಾಚು : ಪಣ್ಗಳ ಸದ್ರಸಬಿಂದು 
ವೃಂದಮಂ ... ತಂದಿದಿರೊಳ್‌ ನಸುನೀಡಿ ಗೋಣನಾಗಳೆ ನೆಜ? ಚಂಚುವಂ 
ತೆಜ*ದು ಮೆಲ್ಲನೆ ಲಲ್ಲೆಯೊಳಿಂತು ತನ್ನ ಪೆಣ್ಣಿಳಿಗೆಅಕಿಯುತ್ತುವಿರ್ದುದೆನಸುಂ 
ನಲವಿಂ ಸುರತೋತ್ಸು 50 ಶುಕಂ (ಕುಸುಮಾ. ೫-೮೬). ನಸ್ಕು ೬ ನೀಡು] 

ನಸುನೆನೆ (ಕ್ರಿ). ಸ್ವಲ್ಪ ತೋಯಂ; ತಂಸಂವೆ ಒದ್ದೆಯಾಗು: ನಸುನೆನೆ 
ದೊಯ್ಯನುಳೈಲರೆ ಪೋಟಕ್ಕಿಲೆ ಕಂದದೆ. ಕೂಡೆ ಕೆಂಪಿನಿಂ ರಸಮೊಸರ್ವಂತಿ 
ರೊಕ್ಕ ನಟುದಂಬುಲತಂ , , . ಮದಾಳಿ ಮೊರೆದೆರ್ದೆಅಗುತ್ತಿರೆ ಬೀದಿಗಳ 
ಜನತ್ಯಸತಿಯರೆರ್ದು ಪೋದುದನೆ ಪೇಟ್ಯವೊಲಿರ್ದುವು ಸುಪ್ರಭುತದೊಳ್‌ 
(ಲೀಲಾವ, ೩-೦೭). [ನಸ್ಮು+ ನೆನೆ (ಆ ನನ್ಮೆ)] 

ನಸುನೆಮ್ಮು (ಕ್ರಿ). ತುಸು ಒರಗು, -ಆಶ್ರಯಿಂಸಂ: ನಡುಗಿ ಬೆಮರ್ವ 
ಪೆಚ್ಚಿಳಿಸಿ ನೋಲಕಿರ್ದೆ ಕಂಪಿಪ ತಲ್ಲಣಿಪ್ಪ ಕಾಲ್‌ ತಡತಡಮಾಗೆ ಕೆಯ್ದುಡರಿ 
ವಳಂ ನಸುನೆಮ್ಮು [ಪಾಕಾಂ ರ್ಮು)ವ ಮೇಲುದಂ ಕುಚಕ್ಕಡಿಗಡಿಗೇಜಕ 
ಸಾರ್ಚುವ ವಿಕಾರಮಾಕೆಗಿದಿರೊಳ್‌ ಕರೆಗಣ್ಮಿದುದಂಬುಜಾಕ್ಷಸಾ 
(ವರ್ಧಪು. ೬-೧೪). [ನಸ್ಮು ೬ ನೆಮ್ಮ್ಯು) 

ನಸುನೋ (ಕ್ರಿ). ಸ್ವಲ್ಪ ವೃಥೆಪಡಂ,-ನೋಯಂ : ಉರಃಪ್ರದೇಶಮನಿಸೆ 
ನೆತ್ತರೊಕ್ಕು ಪತಿ ಮುಚ್ಚಿಯೊಳಿಚ್ಚೆಯೆಗೆಟ್ಟು ಜೋಲ್ಲೊಡಾದಮೆ ನಸು 
ನೊಂದು ನಂದಿಸದೆ ತನ್ನನೆ ನಿಂದಿಸಿದಂ ದಿನೇಶಜಂ (ಪಂಪಛಾ. ೦೨-೦೦೭). 

[ ನಸ್ಕು + ನೋ, 

ನಸುನೋಟ (ನಾ). ಕಡೆಗಣ್ಣೋಟ ; ಕುಡಿನೋಟ ಓರೆನೋಟ : ನಸು 
ನೋಟಂ ಜನವಶ್ಯಮಾಕೃತಿ ಗತಿಸ್ತಂಭಂ ವಚಃಪ್ರೌಢಿ ಭಾವಿಸೆ ಸಮ್ಮೋಹನ 
ಮಂತ್ರಂ (ಸೂಕ್ತಿಸು. ೮-೪೬೦) ;` ಅಜ್ಜಾ ನದ ತಿಮಿರಮಂ ಕೆಡಿಸುವುದು 
ಗುರುವರ್ಯ ನಿನ್ನ ನಸುನೋಟ (ಅನುಸಾ. 8-9-0) ; ತಾಳಿ ನಸುವರೆಯ 
ನಸುನೋಟ ನಸುಲಜ್ಜೆಯಿಂ ಬಾಲಕಿಯರಿರ್ವರು ವಿರಾಜಿಸಲು (ನವಮೋ. 
೨೨-೩೪). [ನಸ್ಮು * ನೋಟ) 

ನಸುಬಳಲ್ಕೆ (ನಾ). ಸ್ವಲ್ಪ ಆಯಾಸ ; ತುಸು ದಣಿವು: ನೋಟಂ ತವೆ 
ತಳೆದುವು ನಸುಬಳಲೈಯಂ ಮೇನಕೆಯಾ (ಗಿರಿಕ. ೩-೩೭). 

[ ನಸು; + ಬಳಲೈ (-ಬಟಲೈ) 

ನಸುಬಾಗು "ನಸಂವಾಗಂ' ನೋ. 

ನಸುಬಾಡು "ನಸುವಾಡು' ನೋ. 

ನಸುಬಾನಲ್‌ (ನಾ). ತುಸು ಮಸುಕಾದಂದಂಃ ಸ್ವಲ್ಪ ಬಣ್ಣ ವಳಿದಂದು: 
ಚುಂಬಿಸಿ ಬೀಗಿ ಬೆಳ್ಬೆಡರ್ದ ಬಾಯ್ದ್ಡೆಜ*.. . ಉಣ್ಣೆ ಬೆಮರ್‌ ನಸುಬಾಲನಾ 
£ ನಲು] ದ ಬೊಟ್ಟೆಂಬಿವು ಕೂಟದೊಂದು ಸವಿಯಂ ಪಿಸುಣಾಡುವುವೀ 
ಲತಾಂಗಿಯಾ `(ಕಂದ್ರಪು. ಊ೭೨), [ನಸು ೬ ಬಾನೆರ್‌) 

ನಸುಬಿರಿ "ನಸಂವಿರಿ' ನೋ. 

ನಸುಬಿಸಿ (ಗಂ). ೧. ಸ್ವಲ್ಪ ಬಿಸಿಯಾದ ; ಬೆಚ್ಚನೆಯ ; ನಸುಬಿಸಿಯಪ್ಪ 
ನಲ್ಲುಣಿಸಿನಿಂ ಘಸೃಣಾರ್ದ್ರವಿಲೇಪದಿಂ ವಿರಾಜಿಸುವ ಕದಂಬದಂಬುಲದಿಂ 
. ೬ ೬ ಜನಮಾಗಳಿಂತು ಜೀವಿಸಿಶಿನಿತಲ್ಲದಂದುಟ್‌ವುದೇ ಹಿಮದಾಗರಮಾದ 
ಮಾಗೆಯೊಳ್‌ (ಕುಸುವೂ. ೭-೨೩) ; ಬೆಳುನೊ? ಮಸಗಿ ನಸುಬಿಸಿರೆಕುತ 
ಹೆೊನಲಿಡಲು(ಕುಬಕ್ಮಿರ್ರೋ. ೦೦-೬). (ನಾ). ಜಿ ಸ್ವಲ್ಪ ಬೆಚ್ಚಗಾದುದಂ 


ನಸುಬಿಸುಪೇಜು 


ಇಂಧಾರಿಸೊಪ್ಪಿನ ರಸವಂ ನಸುಬಿಸಿಯಂ ಮಾಡಿ ನೆತ್ತಿಗೊತ್ತೆ ವಾತಜ್ವರ 
ಪರಿಹಾರವಾಗುವುದು (ಸಕವೈ. ೭೦). [ನಸು ೬ ಬಿಸಿ) 
ನಸುಬಿಸುಪೇಜು (ಕ್ರಿ). ಸ್ವಲ್ಪ ಬೆಚ್ಚಗಾಗಂ; ನಸುಬಿಸುವೇಆ್‌ ಮೆಯ್ಮಗುಣಕಿ 
ಕೆತ್ತುವ ತೂಣಮೆ ಕಿತ್ತೆ... ಜಾನಕೀಯೆನುತ್ತುಸಿರ್ದುಸಿರ್ದೆಟ್ಟನಾ ರಘು 
ಕುಲಾಂಬರೆಚಂಡಮರೀಚಿ ಮೂರ್ಛೆಯಿಂ (ಪಂರಾಮಾ. ೯-೧೦೭). 
[ ನಸ್ಕು + ಬಿಸುಪು * ಏಜ (ಆ ಏರ್ಯ) ] 
ನಸುಬಿಳಿದು (ನಾ). ತಿಳಿಯಾದ ಬಿಳಿ ; ಮಾಸಲು ಬಿಳಿ; ಬೂದುಬಣ್ಣ:; 
ಧೂಸರ : “ಧೂಸರಂಂದೂಸರಂ, ದೂಸರಮೆಂದು ನಸುಬಿಳದು” (ಕಮದ. 
ಕಿ. ೨೫೫ ಪ್ರಯೋ) : ಕೋಠ ಎ ನಸುಬಿಳಿದಾಗಿ ಮಿಂಚುಹ ಬಟ್ಟಿಹ ತೊನ್ನು 
(ನಾಜಿರಾ. ಕಿ), [ನಸು + ಬಿಳಿದು] 
ನಸ:ಬಿಳುಪು "ನಸಂವೆಳ್ಬು' ನೋ. 
ನಸುಬೆಡಗು (ನಾ), ತಂಸು ಒಯ್ಯಾರ : ನಡಿಗೆಯಲ್ಲಿ ಕಂಡೂ ಕಾಣದಂತಹ 
ನಸುಬೆಡಗು (ಆಲಹೊ. ೦),  ನಸ್ಕು + ಬೆಡಗು (ಆ ಬೆಡಂಗು)] 
ನಸುಬೆಳಕು "ನಸಂವೆಳಗಂ' ನೋ. 
ನಸುಬೆಳಗು (ಕ್ರಿ). ಮಂದವ:ಗಿ ಉರಿಸು: ನಸುಬೆಳಗುಗೆ ಸೊಡರಂ 
(ಮದತಿ. ೮-೨೮). [ನಸ್ಕು * ಬೆಳಗು) 
ನಸುಬೆಳರ್‌ (ಕ್ರಿ). ಸ್ವಲ್ಪ ಬಿಳಿದಾಗು ; ಮಾಸಲುಬಿಳಿ ಬಣ್ಣವನ್ನು 
ತಾಳಂ: ಮಂದೈಸಿದ ಸಿಂಧುವಾರ ವನರಾಜಿಯಿಂ ನಸುಬೆಳರ್ತ ತಡಿಗಳುಮಂ 
- ಪಧಿತರೆಜಲ್ಲೊ ೦ಡು ತೋಡಿದಟುಂಬುನೀರ ಬಗರೆಗೆಗಳುಮನೊಳಕೆಯ್ದ 
ಬತ್ತಿದ ಪಳ್ಳಂಗಳೊಳಮತಿರೌದ್ರಮಾದ ಪೇರಡವಿಯೊಳಗೆ ಬರ್ಪಾಗಳ್‌ 
(ಕಾ:ಂಉ, ೨೬೬). [ನಸ್ಕು * ಬೆಳರ) 
ನಸುಬೇನೆ (ನಾ). ಅಲ್ಪವಾದ ಬೇನೆ ; ಘನವಲ್ಲದ ನೋವು : ಗರ್ಭಿಣಿಗೆ 
ನವಮಾಸ ಪೂರ್ಣಮಾದುದು ತದಿ ಿಲಾಸಿನಿಯ ಸಂತಸದ ಮುಂದೆ ನಸು 
ಬೇನೆಯಂ ಪೇಳಲಹುದೇ (ಭಾವಚಿಂ. ೩-೩೬). [ನಸು 4 ಬೆ:ನೆ? 
ನಸುಬೇ (ಕ್ರಿ). ಸ್ವಲ್ಪ ಬೇಯಂ ; ಅರ್ಥ ಬೇಯಂ : ಹುರಿದ ತೆಂಗಾಯ 
ನಸುಬೆಂದ ಬೇಳೆಯ ಹೆಸರು ಹುರಿದು ಬೇಯಿಸಿದ ಸೊಜ್ಜಿಗೆಯಿವನು ಕೂಡಿ 
ಸಕ್ಕರೆಯಿಕ್ಕಿ ಕರ್ಪೂರವನು ತಳಿದು (ಸೂಪಣ. ೦-೩೪). [ನಸ್ಮು * ಬೇ,] 
ನಸುಭಯ (ನಾ). ತುಸು ಅಂಜಿಕೆ ; ಸ್ವಲ್ಪ ಹೆದರಿಕೆ : ಬಾಣಧಿಯೊಳನ್ನ 
ಬರಡಗಿರೆಂದಸುರ:ರಿ ನೇಮಿಸೆ ನುಡಿದನತ್ತಲು ರಾವಣನು ನಸುಭಯದ 
ಬೆಜಗಿನಲಿ (ತೊರರಾ. ೬-೯-೦೯). [ನಸ್ಲು+ ಭಯ) 
ನಸುಮರ್ಬು (ನಾ).ಎನಸುಗಟ್ತಿಲೆ : ಉಳಿವೆಳಗು ಸಂಜೆ ನಸುಮರ್ಬ 
ಳುರ್ದಂಬರದಂತೆ ತಿಳಿವು ರಾಗಂ ನೆಗಳ್ತೂಮ್ಮುಳಮನೊಳಕೆ ೧ಂಡ ಬಗೆಯಿಂ 
ತಳವೆಳಗಾಗುತ್ತೆ ಪಾರ್ಥನಂದಿಂತೆಂದಂ (ಶಬಶಂ. ೪-೦೦೪). 
[ ನಸ್ಮು * ಮರ್ಬು ( ಆಮರ್ವು)) 
ನಸುಮಸಿ (ನಾ). ಸ್ವಲ್ಪ ಕಪ್ಪು ; ತುಸಂ ಕಪ್ಪು: ನಸುಮಸಿಯಾದ 
ಕಪಣಡವನುಟ್ಟು (ಕ8160. ೧). [ನಸ್ಕು * ಮಸಿ] 
ನಸುಮಸುಳ (ಕ್ರಿ). ಸ್ವಲ್ಪ ಕಳೆಗಂದಂ ; ಮಂಕಾಗಂ ; ಮಸುಕಾಗು: 
ಪೊಸತಲರ್ದ ಬಿಳಿಯ ತಾವರೆಯೆಸಲ್ಲಳ ನಡುವಿರ್ಪ ಸಿರಿಯುಮಾಕೆಯ 
ಕೆಲದೊಳ ನಸುಮಸುಳ್ಹು ತೋರ್ಪಳ್‌ (ಪಂಪಭಾ. ೦-೪೦); ಓರ್ಮೊ 
ದಲೆಜಗಿ ದೆಸೆಗಳೆಲ್ಲಮನೊಡನಾವರಿಸಿ ತರತರದೆ ನಸುಮಸುಳ್ಹಿರೆ ಪುದಿದುವು 
ನಭವನಭವನಂಬುಗಳೆತ್ತಂ (ಇತಿಪ್ಕಾವ. ೧೯೪) ; ನಸುಮಸುಳ್ಹಂಗಲೇಖೆ 
ಪೊಜಮಟ್ಟೆಡಗಾಲಿ್‌ . , . ಕಣ್ಣೆಸೆದಿರೆ ಪಾಠದ ಪೊಳೆದು ಖೇಚರಿ 
ಮಿಂಚಿನ ಬೊಂಬೆಯೆಂಬಿನಂ (ಅರ್ಥನೇ. ೩-೦೭). ನಸ್ಮು*ಮಸುಳ್‌ ] 
ನಸುಮಾತು (ನಾ). ಸಣ್ಣ ಮಾತು: ವಿಷಯಾತುರಗೆ ವಿವೇಕವಿಲ್ಲೆಂಬುದು 
ಪುಸಿಯಲ್ಲ ಮಾಯಾವಿ ನುಡಿದ ನಸುಮಾತಿಗೆ ನಿಶ್ಚಯಿಸಿದ ಪಯಣವನುಷೆಯ 
ತಾತ್ಸರ್ಯದುಬ್ಬಿನಲಿ (ಮೋಹತ. ೩೦-೨೫). [ ನಸ್ಮು * ಮಾತ್ತು] 


೪೪೩೦ 


ನಸುಲಜ್ಜೆ 


ನಸುಮಾಸು (ಕ್ರಿ). ಎ ನಸುವಂಸುಳ್‌ : ನಸುಮಾಸಿ ಪಾಡಟಾದ ರೂಪಿ 
ನೊಳುಣ್ಮುವ ಗಾಡಿ ನಾಡೆ ಕಣ್ಣೆಡಜಿಕೆ (ಪಂಪಥಾ. ೦೩-೯೯) : ನಸುಮಾಸಿ 
ದೆಅಿಂಕೆಗಳಿಂ ಕಲಹಂಸೆಗಳೆಂಬುದು (ಹಲಾಯು. 93-೯೯) : ಎಸೆದುದು ಧರಿತ್ರಿ 
ಪೊಗೆ ಪುಗೆ ನಸುಮಾಸಿದ ಪೊಗೆಯ ಚಿತ್ರಭಿತ್ತಿಯ ತೆಜದಿಂ (ಪುಪ್ಪಫು. 8-೪೦). 
[ ನಸ್ಕು * ಮಾಸ್ಕು) 
ನಸುಮುಗಿ (ಕ್ರಿ). ಸ್ವಲ್ಪ ಮಂಚ್ಚು ; ಅರೆಮುಚ್ಚು ; ಅರ್ಧ ನಿಮಾಲಿತ 
ವಾಗು : ನಸುಮುಗಿದಕ್ಷಿ ನಾಸಿಕದೊಳೊಂದಿರೆ (ರ೭ಕು. ೨-೬೩), 
[ ನಸ್ಕು + ಮುಗಿ] 
ನಸುಮುಚ್ಚು (ಕ್ರಿ). ಅರ್ಧ ಮಚ್ಚಾ ; ಅರೆಮುಂಗಿ : ನಸುಮುಚ್ಚುವ 
ಬಿಚ್ಚು ವ ಪೊಳೆವ ಸುಟ್‌ವ ಬಳಸುವ ಬಟಲ್ವ ತೆರೆಮಸಗಿ ಮರಲ್ಲಿಸೆವ 
ರಸಭಾವದೃಷ್ಟಿಗಳಸದಳಮೆನಿಸಿದುವು ನೃತ್ಯದೊಳ್‌ ನರ್ತಕಿಯಾ (ಲೀರಾವ. 
೪-೧೨೬) ; ಬಿಗಿಯಪ್ಪಿ ಮೊಗಮನಿಟ್ಟಾಲಿಗಳಂ ನಸುಮುಚ್ಚೆ (ಗಿರಿಕ. ೨-೩೯). 
[ ನಸು * ಮುಚ್ಚು, ) 
ನಸುಮುಚ್ಚೆವೋಗು (ಕ್ರಿ). ಸ್ವಲ್ಪ ಮೈವಂರೆ,-ಎಚ್ಚರ ತಪ್ಪು ; 
ವಂೂರ್ಛೆಹೋಗು : ತನ್ನ ಚಿತ್ತದೊಳ್‌ ನೆಲಸಿದ ರಾಮನಂ ಬಯಸಿ 
ನೋಡಲಪೇಕ್ಷಿಸಿ ಬಾಹ್ಯದರ್ಶನಕ್ಕಲಸಿದಳೆಂಬಿನಂ ಮುಗಿಯೆ ಕಣ್ಮಲರ್ಗ೪೯ 
ನಸುಮುಚ್ಚೆವೊಗಿ ತಣ್ಣೆಲ:ಲೆಪಂದೆ ಮೂರ್ಛೆದಿಳಿದಳ್‌ (ಪಂರಾಮಾ, 
೯-೧೧೧). [ ನಸ್ಕು * ಮುಚ್ಚೈ + ಪೋಗು, ] 
ನಸುಮುಟ್ಟು (ಕ್ರಿ). ಸ್ವಲ್ಪ ತಾಗು; ಮೃದಂವಃಗಿ ಸ್ಪರ್ಶಿಸು: 
ಮೃಗಧರನಂಶುಮಾಲೆ ನಸುಮುಟ್ಟುವುದುಂ ಜಲಸೂಕ್ಷ್ಮಬಿಂದುಗಳ್ಗೆಗೆದಪು 
ಎಿಂದುಕಾಂತಮಣಿಪ್ರತ್ರಿಕೆಯಿ:೦ದೆನೆ (ಮಲ್ಲಿಪು. ೪-೨೯). 
[ ನಸ್ಮು * ಮುಟ್ಟು) 
ನಸುಮುತ್ತು (ನಾ). ಹಗುರವಾದ ಚುಂಬನ; ಲಘುವಾದ ಚಂಂಬ 
ನಸುಮುತ್ತ ಕೊಡುವಾಗ ಮೂರ್ಛೆ ಸಂಧಿಸಿತು ಸಾಹಸದಿ ಬೀಳದೆ ನಿಂದೆ 
ನಾನು (ಛರಡ. ೯-೧೦೧). [ ನಸ್ಮು + ಮುತ್ತು) 
ನಸುಮುರಿ (ಕ್ರಿ). ಸ್ವಲ್ಪ ತಿರುಗು ; ತುಸಂವೆ ಹೊರಳು : ಪರಿದ ತಲೆ 
ಬಿಟ್ಟ ಬಾಯ ನಸುಮುರಿದ ಕೊರಲ್ಮಗುಟ್ಟಿ ಕಣ್ಗಳ (ಗದಾಯಖು. ೪-೨೫). 
[ ನಸ್ಮು + ಮುರಿ] 
ನಸುಮುರುಟು (ಕ್ರಿ). ತಂಸು ವಂದಂಡಂ,-ಬಾಗು,-ತಿರಿಚಿಕೆ೧ಳ್ಳು, 
“ನಸುವಂಂರಂಟಂಗಿವಿ' ಪರಾ. 
[ ನಸ್ಯು * ಮುರುಟು, (ಎಮುರುಂಟಂ; )] 
ನಸುಮುರುಟುಗಿವಿ (ನು). ತುಸು ಮಂದಂಡಿದ ಕಿವಿ: ನೊರೆವಾಯ 
ಹಾವಸೆವರಿದ ಪಲ್ಗಳ ಜೋಲ್ಡ್ಟುಟಿಯ ನಸುಮುರುಟುಗಿವಿಗಳ ಹಟ್‌ಕಗಡ್ಡದ 
ಕೆಂಪುಮಾಸೆಗಳ ... ತೋರ ಕಾರೊಡಲ ಕಂಜುಬನು (ಬಸಪು ೨೦-೧೧), 
[ ನಸುಮುರುಟು + ಕಿವಿ) 
ನಸುಮುಸುಂಕು (ನಾ). ತೆಳುವಾದ ಮಂಸುಕಂ,-ತೆರೆ: ಎಸೆವ ಸಭೆ 
ಯೊಳ್‌ ನಸುಮುಸುಂಕು ನಾಡೆ ಮೆಜ್‌ಯೆ ಮಣ್‌ಗೊಂಡು ಕುಳ್ಳಿರ್ಪಲ್ಲಿ 
(ಗಿರಿಕ, ೨-೧೦೫ ವ), [ನಸು * ಮುಸುಂಕ್ಕು ] 
ನಸುಮೆಲ್‌ (ಕ್ರಿ). ಸ್ವಲ್ಪ ಜಗಿ; ತುಸು ಅಗಿ: ನಸುಮೆಲ್ಬಚ್ಚಗಣುಂಕೆ 
ಸೂಸುತಿದೆ ಪೋದತ್ತಿಲ್ಲಿ ನಾನಾಮೃಗಂ (ಕಾದಂಪೂ. ೧೩೮). 
[ ನಸ್ಕು * ಮೆರ್ಲ,) 
ನಸುಮೊಳೆ (ಕ್ರಿ). ತುಸು ಅಂಕುರಿಸಂ ; ಸ್ವಲ್ಪವೆ ಕಾಣಿಸಿಕೊಳ್ಳು : 
ಮುಗುಳುನಗೆ ನಸುಮೊ[ಪಾಉಾಂ. ಹೊ]ಳೆಯೆ ಭೀಮಾದಿಗಳಿಗೆಂದನು ಕೃಷ್ಣನು 
(ಕುವ್ಕಾಛೀ. ೭-೦೨), [ನಸ್ಮು+ ಮೊಳೆ) 
ನಸುಲಜ್ಜೆ (ನಾ).ನಸಂನಾಚಿಕೆ : ನಗೆ ನಸುಲಜ್ಜಿಯೊಳ್‌ ತೊಡರಲಿರ್ದುದೆ 
ಬಲ್ಲಡೆ ಮಾಂದ್ಯಭಾವದೊಳ್‌ ಪುಗಲಿದೆ .. . ಯೌವನೋದಯವೊ 


ನಸುವಕ್ಕೆ 


ಬಾಲ್ಯವಿಮೋಚನಮೋ . . . ಭವಾನಿಯಾ (ಗಿರಿಕ, 9-8) : ನಸುಲಜ್ಜಿ 
ನಗೆಮೊಗದೊಳಂರುರಿಸೆ (ಜೈಮಿಭಾ, ೨೯-೨೮). [ ನಸ್ಮು + ಲಜ್ಜೆ ' 

ನಸುವಕ್ಕೆ (ನಾ). ತುಸು ಒರಗುವಿಕೆ; ಸ್ವಲ್ಪ ಬಾಗುವಿಕೆ: ಹರವಸಮೊಯ್ಯ 
ನಾಣಕಿ ಮುಗುಳ್ಬಕ್ಷಿಗಳೆಟ್ಕ್ಟಆಕ ಕೂಡೆ ಮೆಯ್ಕೊಳುಬ್ಬರಿಸಿದ ರೋಮರಾಜಿ 
ನಸುವಕ್ಕೆಗೆ ಸಾಖ್ಶಿ ಬಬಲ್ಡ ಮೆಯ್ಸೆ ಚೇತರಣೆಯಲರ್ಚೆ(ಕಂದ್ರಪು. ೮-೭೦). 

[ ನಸ್ಮು * ಪಕ್ಕೆ, (ಎಪಟಸ್ಕಿ) ) 

ನಸುವರೆ (ಕ್ರಿ). (ಸಂದಣಿ) ಸ್ವಲ್ಪ ಚೆದರಂ : ನೂಕುತಾಕಂ ನಿರವಿಸಿ 
ಕಿಜದುಂ ಪೊಟ್ಟು ನಿಂದು ಅಲ್ಲಿಯ ಸಂದಣಿ ನಸುವ[ಪಾಕಖ. ಪ]ರೆವುದುಂ 
. . . ಪೊಂಬಾಗಿಲನೊಳೆಪೊಕ್ಕು (ಜಕವಂ. ೧೨೧-೨೨); “ಸ್ವಲ್ಪ ಹರಿ, ತುಸು 
ಕವ್ಮಿಯಾಗು” (ಪ್ರಠಣ್ನ. [ನಸುಃ+ ಪರ್ಮೆ) 

ನಸುವರೆಯ (ನಾ). ಎಳೆಯ ಪ್ರಾಯ; ಹರೆಯದ ಪ್ರಾರಂಭ ; 
ಏರುಂಜವ್ವನ : ತಾಳಿ ನಸುವರೆಯ ನಸ.ನೋಟ ನಸುಲಜ್ಜೆಯಿಂ ಬಾಲಕಿ 
ಯರೀರ್ವರು ವಿರಾಜಿಸಲು (ನವವೋ. ೨೩-೩೪). "ಎಳವರೆಯ' ಪರಾ. 

[ ನಸ್ಕು* ಪರೆಯ್ಯ (ಆ ಪರಯ) 7 

ನಸುವಾಗು, ನಸುಬಂಗಂ (ಕ್ರಿ). ೧. ತಂಸು ಬಾಗಂ; ಕೊಂಚ ಬಳಂಕಂ,- 
ಬಗ್ಗು : ಮೇಲುದಿನೊಳ್ಳೊದಳ್ಳ ಕುಚಭಾರದಿಂ ನಸುವಾಗಿದಂಗಲತೆ 
(ಜೈಮಿಭ3. ೬-೪೬). ನಸುಬಾಗು : ೧. ನಸುಬಾಗಿ ಕೆ.ಂಬಿನೊಳ್‌ ಪೊಳೆವೆಳ 
ಗಾಯ ನುಣ್ಟೊಗರಿಯಿಂ ಸುಟಕಿತರ್ಪೆಲರಿಂದೆ ಬಿಟ್ಟಿ ಪೂಗಳ ಪುಡಿಯಿಂ ಕರಂ 
ಸೊಗಯಿಪೋಲಗಸಾಲೆಯೊಳಿರ್ದರೊಪ್ಪದಿಂ (ಕಬ್ಮಿಇ3. ೧೨೬). ಪಿ. ತುಸು 
ತಗ್ಗಿಸಂ,-ಬಾಗಿಸಂ : ಪರರು ಪತಿಕರಿಸಿದೊಡೆ ಲಜ್ಜೆಗೆ ಶಿರವ ನಸುಬಾಗು 
ವರು ಗರುವರು (ಕುವ್ಮಾವಿ. ೭-೧೮). [ ನಸು + ಬಾಗು, ] 

ನಸುವಾಡು, ನಸುಬಾಡಂ (ಕ್ರಿ), ತುಸು ಬಾಡು; ನಸಂಗಂದು : 
ಮಿಸುಗುವ ಬಣ್ಣವಾಸಿಗದೆಸಟಕ ನಸುವಾ[ಪಾಕಖ. ಬಾ]ಡೆ ವಿಭೂಷಣಾಂಶು 
ಗಳೇ ಮಸುಳೆ (ಸುಕುಮಾ. ೧೦-೫) : ನೀರ್ಗುಡಿಯಲ್‌ ಗಡಣದಿಂ ಬಂದು 
ಬಟಲ್ಲಿ ಕುಳ್ಳಿರ್ದ ಪಾಮರಿಯರ ಪೆರ್ಮುಡಿಯಿನಲ್ಲೊಕ್ಕು ನಸುವಾಡಿದ 
ನೆಲ್ಲ ನಿಡುವೊಡೆ ಳಂ (ಲೀಲಾವ, 8-೬೭ ವ), ನಸುಬಾಡು : ಮೇಲಿನ 
"ಸಂಕಂಮಾ' ಪ್ರಯೋಗದ ಪಾಠಾಂತರವನ್ನು ನೋಡಿ. 

[ ನಸ್ಕು + ಬಾಡು, 

ನಸುವಿರಿ, ನಸಂಬಿರಿ (ಕ್ರಿ). ತುಸು ಅರಳು; ಅರೆಬಿರಿ : ನಸುವಿರಿದ 
ಸೇವಂತಿಗೆಯ ಕೇವಣದುಂಗುರಂಗಳುಮಂ. . .ನೋಡಿ (ಜಗವಿ. ೬-ಂ೬ವ) ; 
ನಸುವಿರಿದಿರ್ದ ಪಮ್ಮವನದೊಳ್‌ ನಲಿವಂಚೆಗಳಿಂ. , ರಸಾಲದೊಳ್‌ 
ಪೊಸತನಿವಣ್ಗಳಿಂ ಸವಿದು ರಾಗಿಪ ರಾಜಶುಕಂಗಳಿಂ ನಿರೀಕ್ಷಿಸೆ ಸೇಖೆಗೆಯ್ಯ 
ದೊರ್ಮೊದಲೊಳಾ ವನಮಾ ವನಲೋಚನಂಗಳ೦ಂ (ಧರ್ಮನಾ. ೨-೩೪). 
ನಸುಬಿರಿ : ಕುಸುಮತುಳಕ್ಕೆ ನಿನ್ನರಸೆ ನಿನ್ನ ಎಳಾಸಮೆ ನಿನ್ನ ಚೆಲ್ಚೈ , .. 
ಎಂದಭಿಷೇಕಪುರಸ್ಸರಂ ಸ್ಮರಂ ನಸುಬಿರಿದಿರ್ದ ಮಲ್ಲಿಗೆಗೆ ಕಟ್ಟಿದನಂಕದ ರಾಜ್ಯ 
ಪಟ್ಟಮಂ (2ಂತಿಪ್ಪ. ೭-೧೪೨); ನಸುಬಿರಿವ ಕಮಲಮುಕುಳದ ನಸುಬಿರಿವು 
ತಲದ ಮುಗ್ಧ ಪರಿಮಳಗೇಧೆಂ (ಅಜಿಪು. ೬-೬೫) ; ನಸ ಬಿರಿವ ಕುಸುಮಕಿ 
ಸುಗಂಧ ರನ್ನಕೆ ರಂಗು ದೊರೆಕೊಂಡ ಮಾಳ್ಯಯಿಂ (ಸೌಂದಪು ೭-೨). 

[ ನಸ್ಕು * ಬಿರಿ) 

ನಸುವಿರಿದು (ನಾ). ಸ್ವಲ್ಪ ದೊಡ್ಡದು : ಎಳದು +' ಪೆಚಿಕೆ ಎ ಎಳವೆಐಕ 
ಏವಂ ಬೆಳೆವೊಲಂ, ಮೂವಣ್ಣಂ. ನಸುವಿರಿದು, ಮರವಣೆ (ಶದ್ದಾನು. ೯೧ 
ಪ್ರಯೋ). 1 ನಸು; + ಹರಿದು] 

ನಸುವೆಸೆ (ಕ್ರಿ). ಸ್ವಲ್ಪ ಬಿಂಕವನ್ನು ತೋರು,-ಬೀಗಂ : ಪಸರಿಸಿದ 
ಕುಸುಮದೆಸಟ್ಲಿಳ ಮಸುಳಿಗೆಯಂ ಪಳುಕುವೆಸದ ೭ ಸೆಗಸವಸದಿಂ ಸಸಿವಸಿ 
ಯಿಸಿದವೊಲೆಸೆದುದನಸಿಯಳ್‌ ನಸುವೆಸೆದು ಪಸುಗೆಕುಡೆ ಕುಳ್ಳಿರ್ದಂ 
(ಅನಂಪು. ೮-೩8). [ನಸ್ಕು * ಬೆಸ್ಮೆ 


೪೪೩೧ 


2 


ನಸುಸೋಂಕ್ಕು 


ನಸುವೆಳಗು, ನಸುಬೆಳಕ: (ನಾ). ಮಂದವಾದ ಕಾಂತಿ: ಸ್ಪಲ್ಪ ಬೆಳಕು ; 
ವಂಬ್ಬು ಬೆಳಕಂ : ಕುಸುಮರಜದಿಂದೆ ಸೊಗಯಿಪ ವಸಂತವನರಾಜಿಯಂತೆ 
ಚಂದ್ರೋದಯಮಿನ್ನೆಸೆದಪುದೆನೆ ನಸುವೆಳಗಿಂ ಮಸಗಿದುದಿನಿಸಿಂದ್ರದಿಗ್ವ 
ಧೂಮುಖಬಿಂಬಂ (ಕಾದಂಪೂ. ೮೭6). ನಸುಬೆಳಕು : ಇನ್ನೂ ನಸುಬೆಳಕು 
ಹರಿಯುತ್ತಿತ್ತಷ್ಟೆ (ರೂಪಸಂ. ೧೭). . [ ನಸ್ಮು * ಬೆಳೆಗ್ಗು ] 
ನಸುವೆಳ್ಲಿಂಗಳ್‌ (ನಾ). ತಿಳಿಯಾದ ಬೆಳದಿಂಗಳು ; ನಸುವೆಳ್ಲಿಂಗಳ 
ತಣ್ಣದಿರ್ಗೊನರ್ಗಳಂ ದಂತಾಂಶುಗಳಿ್‌ ಬೀಟ? (ಮಹಾನೇ. ೮-೦೩). 
[ ನಸು + ಬೆಳ್ಚಿಂಗಳ೯] 
ನಸಂವೆಳ್ಬು, ನಸಂಬಿಳುಪು (ನಾ). ಸ್ವಲ್ಪ ಬಿಳುಪು; ನಸುಕಾಂತಿ : 
ಒಸರ್ದಪುದು ನುಡಿಯೊಳೊಲವಿನ ರಸವೆನೆ ನಸುವೆಳ್ಬು ಮಂದಮಂದ 
ಸ್ಮಿತದಿಂ ಪಸರಿಸುತಿರೆ (ಕಾ ದಂಉ. ೧೮೬). ನೆಸುಬಿಳುಪು: “ಈಷತ್ಪಾಂಡು, 
ಧೂಸರೆ ಎ ನೆಸುಬಿಳುಪು ” (ನಾಜಿ. ಕಿ). [ನಸು ಇ ಬೆಳ್ಬು) 
ನಸುಸಂಜೆ (ನಾ). ಸೂರ್ಯ ಮಂಳುಗಂವ ಸವಂಯ ; (ರಾತ್ರಿ 
ಯಾಗಲು) ಸ್ವಲ್ಪ ಕಾಲವೆ ಉಳಿದಿರುವ ಸಂಜೆ ; ಗೋಧೂಳಿಕಾಲ : 
ನಸುಸಂಜೆಯಾಗಲುದೃಟನೊಸೆದರ್ಫ;ಮನಿತ್ತು ಚೆಂದ್ರಭೂಷಣನಂ ಪೂಜಿಸಿ 
ಮೆಲ್ಲನೆ ಮಗುಟಸ್ತಾರೋಗಿಸಿದಂ ಶಿವಭದ್ರವೆರಸು ಮುದದಿಂದಾಗಳ್‌ 
(ಉದ್ಯಟ. 6-6೬), 1 ನಸು * ಸಂಜೆ] 
ನಸುಸವಿ (ಕ್ರಿ). ಸ್ವಲ್ಪ ರಂಚಿ ನೋಡು ; ತಂಸಂ ತಿನ್ನು : ನಸುಸವಿದಿತ್ತ 
ಫೊಚ್ಚಪೊಸಗಂಪಮರ್ದಿಂಪಿನ ತಂಬುಲಂ (ಉದ್ಮಟಿ. ೪-೩೮). 
[ ನಸ್ಕು + ಸವ] 
ನಸುಸುಯ್‌ (ಕ್ರಿ). ಸ್ವಲ್ಪ ಉಸಿರುಬಿಡು : ಸುರಭಿಪರಿಮಳಸುಗಂಧೋತ್ಯ 
ರಮಂ ಪನ್ನೊಂದು ತಿಂಗಳಿಗೊರ್ಮೆ ಮನೋಹರಮಾಗಿರೆ ನಸುಸುಯ್ವಂ 
ನಿರುಪಮಮಹಿಮಾಪ್ರಭಾವನಂತಾ ದೇವರಿ (ಸುಕುಮು. ೯-೬೪), "ಬಿನು 
ಸಂಯ್‌' ಪರಾ. ([ನಸ್ಕು * ಸುಯ್ಕ್‌) 
ನಸುಸುರ್ಕು (ಕ್ರಿ). ಸ್ವಲ್ಪ ಕುಗ್ಲು : ಸುರ್ಕುಟ್‌ದುರುಳಿಗುರ:ಳೆ ನಸುಸುರ್ಕಿದ 
ಕುಚಚೂಚುಕಂ (ಆದಿಪು. ೦೧-೧೪೩). [ನಸ್ಮು+4ಸುರ್ಕು] 
ನಸುಸುಳಿವು (ನಾ). ವಂಂದವಾದ ಚಲನೆ : ಲಲಿತಮೃದುತರ ಹಂಸತೊಲದ 
ತಳಿತ ಮಂಚದ ತಂಬೆಲರ ನಸುಸುಳಿವಿನಲಿ ಥಳಥಳಿಪ ಜಾಳಕಪಂಕ್ಷಿ 
ರಂಜಿಸಲು (ಬಸೆಪು. ೧೧-೧೪). [ ನಸ್ಸು * ಸುಳಿವು ( ಆ ಸುಟ್‌ವು)] 
ನಸುಸೇಕ (ನಾ). ಸ್ವಲ್ಪ ಶಾಖ; ಸುಖೋಷ್ಣ : ದಿಟ್ಟ ಪಾರ್ವಂ ಕಾಸಿ 
ತೆಗೆವುತ ಪೊಟ್ಟಣವನಂಗೈಯ್ಕೊಳೊಯ್ಕನೆ ಮುಟ್ಟಿ ಮುಟ್ಟಿ | ಶರೀರದೊಳು 
ನಸುಸೇಕಮಂ ಮಾಡಿ ಅಟ್ಟ ವಾತದ ತೈಲವಂ ತಾಂ ಬೊಟ್ಟಿಡಿಸಿ ಲೇಪಿಸುತ 
ಪಥ್ಮಂಗೊಟ್ಟಿದಕೆ ತಕ್ಕನಿತು ಜೋಪಾಸನವನಾಚರಿಸಿ (ಬಸಪು. ೧೭-೮). 
[ ನಸ್ಮು * ಸೇಕ] 
ನಸುಸೈರಣೆ (ನಾ).`ಸ್ವಲ್ಪ ತಾಳ್ಮೆ,-ಸಹಿಷ್ಣುತೆ: ಪ್ರಣಯಕಲಹವನೊಡರ್ಚಿ 
ನಸುಸೈರಣೆಯ ಗೆಲವಂ ಕೊಟ್ಟು ಮೆಲ್ಲನೆ ಸೆಣಸಿ ಮುನಿದಡೆ ಸೋಲ್ಲು 
ಮನವಲುಸುತೊಡನೆ ಸಾರ್ದು , . . ಮೇಳೈಸಿ (ಬಸಪು. ೪೨-೧೪). 
[ ನಸ್ಮು * ಸೈರಣೆ] 
ನಸುಸೋಂಕ್ಕು (ಕ್ರಿ). ಸ್ವಲ್ಪ ತಗುಲು,-ತಾಗಂ : ಪೊಸ ಪೂವಿನ ಕಂಪಿ 
ನೊಳಟ್ಟು ಚಿತ್ತ ಜೋತ್ಸನ್ನವಿಳಾಸಮಂ ವಿರಹಿಗಿರ್ಮಡಿಮಾಡಿ ಶರದ್ಭವಂ 
ಸಮಾರೆ[ ನ್ನ ]ಸುಸೋಂಕಿ ಘರ್ಮಜಲಬಿಂದುವನಾಟ್‌ಸಿದತ್ತು ನಲ್ಲರಾ 
(ಶಾಂತಿಪು. ೧೦-೧೩೨) ; ಅರಗಿಳಿವಿಂಡು ಪಾಜಕ ನಸುಸೋಂಕಿದೆಆಂಕೆಯ 
ಗಾಳಿಗೊಂದನೊಂದೊರಸೆ ನಿರಂತರಂ ಸುರಿವ ನುಣ್ಣೆನೆವಾಲ್ಗಳ ಧಾರೆಗೊಡ್ಡಿ 
ಚಂಚುರ ನಿಜಚಂಚುವಿಂ ಸವಿದು (ಕಾವ್ಯಸಾ. ೦೦೪); ತಕ್ಕೆಯೊಳ್ಳರಿದು 
ನಸುಸೋಂಕಿ ವಿಟರಿಂ ಫಣಂದೆಗೆಯೆಂದು ಮಂದಿಸೂಳೆ ಮಗುಳುಸುರ್ದಳು 
(ನಂದಿಮಾ. ೨೩-೪೩). [ನಸ್ಕು * ಸೋಂಕಂ,) 


ನಸುಸೋಂಕ್ಕು ೪೪೩೨ 


ನಸುಸೋಂಕ್ಕು (ನಾ). ಮೃದಂವಾದ ಸ್ಪರ್ಶ : ಎನ್ನ ಕದಂಪಿನ ನಸು 
ಸೋಂಕಿನೊಂದು ಸುಖದಿಂದಾದಂ ಕಂ೩ಸುತಿರೆ ಕರತಳದಿಂದಂ ಪೋದತ್ತಕ್ಷ 
ಮಾಲೆ ನಾಣ್ಟೆರಸಾಗಳ (ಕಾದಂಪೂ. ೭೭೦). [ನಸು + ಸೋಂಕ್ಕು] 

ನಸುಹೊಳೆ (ಕ್ರಿ). ಸ್ವಲ್ಪಕಾಣು.-ತೋರು : ನಗೆಯ ಮೊಳೆ ನಸುಹೊಳೆಯೆ 
ಬೊಮ್ಮನ ಮೊಗವ ನೋಡಿದನಭವ (ಕುವ್ಯಾಕ. ೬-೨೩). 

[ ನಸು2 * ಹೊಳ್ಳೆ ( ೮ ಪೊಳ್ಳೆ) 

ನಸೈೆ, ನಸ್ಮಿ, ನೆಸ್ಕೆ (ನಾ). ೧. ಕಾಮಾತುರ ; ಕಾಮವಿಕಾರ ; ಬೆದೆ: 
“ನಸೆ ಕಾಮವಿಕುರ ವೃದ್ಧಿಯೊಳ್‌” (ಕರ್ಣಾನಿ. ೯0) ; ಪೊಸಮದದಾನೆಯಂ 
ನಸೆಯ ಪೆರ್ಬಿಡಿ ಜಂಗಮಕಲ್ಪವೃಕ್ಷಮಂ ಮಿಸುಗುವನಲ್ಪ್ಬಕಲ್ಪಲತೆ ನೀರದ 
ಮಂ. ಕುಡುಮಿಂಚು ಪೊರ್ದಿ ಶೋಭಿಸುವವೊಲಾ ಸುರಾಧಿಪನನಾ 
ಪರವೆ ಶ್ವರಿ ಪೊರ್ದಿ ನಂಡೆ ಕಣ್ಣೆಸೆದಳ* (ಕಾಂತಿಫು, ೭-೨೯); ನಸೆಗನುವಶ 
ಮಾಗಿರ್ದುದಂದೊಂದಿಭೇಂದ್ರ೦ (ಜಗವಿ. ೧೬-೧೦) ; ಹೆಸಿವಿಲ್ಲದೆ ಮುನ್ನ 
ಉಂಡೂಟವ ನಸೆಯಿಲ್ಲದೆ ಆಪ್ಕಾಯನವನಜ*ಯರು (ಸರ್ವವ. ೩೨-೧೬೦): 
ಮಣಿಕದ ನಸೆಗಸವಸದಿಂದಣಿಯರಮಾಡುವ ಗವೇಂದ್ರನಂ ಸತಿ ಕಂಡಳ" 
(ಅನಂಪು. ೪-೦೧೧) ; ಹಿ೦ಂಡನಗಲಿದ ಹುಲ್ಲೆಯ ನಸೆಯೊಳಗಿಪ್ಪ ಗಂಡೇಣ 
ತನ್ನ ವಲ್ಲಭನ ಕಂಡುದುಂಟಾದಡೆ ತೋಜು ತೋಟಕ್‌ನುತಲಿ ಪುಂಡರೀಕಾಕ್ಷ 
ಕೇಳಿದಳು (ಮೋಹತ, ೯-೩೪) ; ಆಕಳು ನಸೆಗೆ (ಬೆದೆಗೆ) ಬಂದಾಗ ಇಂದ್ರಿಯ 
ದಿಂದ ಸಣ್ಣಗೆ ಸ್ರಾವ ಜಿನುಗುವುದು (ಗೋಗ್ರಾಸ. ೨೪). ನಸ್ಕಿ: ೧. ಅಳಿ 
ಗಳಪ್ಪುಗೆ ಸಿಂಗವಟ್‌ಗಳ ಚೆಲ್ಲಾಟ ಕಳಹಂಸಗಳ ಬಾಯ್ಲೂಟ ತೊಳಗುವ 
ಹರಿಣಹುಲ್ಲೆಯ ನಸಿಯಿರ್ವರ ನೆಲೆಗೊಂಡು ಮೆಟಕಿದುವೇನೆಂಬೆ (ಕಂನವಿ. 
೧೦-೪೪) ; ಕಡುಹಸಿದ ತೋಳನು ಮಾಂಸದ ಪಿಂಡವನ್ನು ನೋಡುವಂತೆ 


ನಸಿಯನ್ನೆಲ್ಲ ಕಣ್ಣಿಗೆ ತಂದು, ಇಳಿದು ಬರುತ್ತಿರುವ ಗೃಹಿಣೆಯನ್ನು. 


» . . ನೋಡುತ್ತ ನಿಂತಿದ್ದಾರೆ (ಬಿಳುವ. 0೦೬೪). ನೆಸ್ಕೆ : ೨. (ಕರಾ) 
ಸಲಿಗೆ; ಸದರ: ಮಕ್ಕಳಿಗೆ ನೆಸೆ ಕೊಡಬಾರದು (ಮರಮ. ೧60) ; ನೆಸೆ 
ಕೊಟ್ಟವ ಹಸೆ ಕದ್ದುಕೋಡುಹೋದ (ಗಾದೆ). 
ನಸೆ ಮಾಡು ಎ ಕುಮಚೇಷ್ಟೆಗಳನ್ನು ಮಾಡು ; ರತಿಕ್ರೀಡೆಯಾಡು : 
ತನ್ನ ಹರೆಯದ ನಲ್ಲರೊಡನೆ ನಕ್ಕು ನಸೆ ಮಾಡುತಂ ಸೀಗರಕ್ಕೆ ಮನಮೆಳಸಿ 
. « » ಲೋಲೆಯರ್‌ ಮೆಆ್‌ದರು (ಜಬಪು, ೧೦-೭೫). 
[ ದೇ. 8 ತಮಿ, ನಚೈ ; ಹೆಲು. ನಸ; ಕೊಲಾ, ನಸಮ್‌ ಎ 
ತುರಿಕೆಯಾಗು, ನವೆಯಾಗು] 
ನಸ್ಕೆ (ನಾ). ಒಂದಂ ಬಗೆಯ ಸಸ್ಯ : ಕಬ್ಬು, ನಸೇ, ಲಾವಂಚಿ, ಕಾಶಿ 
- . ಜೇಡು, ಬಿದಿರು (ನಮ್ಮನು. ೨೩೯). (?] 

ನಸೆಗಾರ "ನಸೆಗಾಅ' ನೋ. 

ನಸೆಗಾರ್ತಿ (ನಾ). ಕಾಮೋದ್ರೇಕವನ್ನುಂಟುಮಾಡುವವಳು ; ಬೆದೆ 
ಗಂತಿ: ನಸೆಗಾರ್ತಿ! ಇಂತು ದಮನಂ ಹಯಮು: ಸೆಜ'ವಿಡಿದು ನಿಜ 
ಪುರಕೆ ಕಳಿಪಲ್‌ (ರಾಮಾಕೃ. ೮೬-೧೦). [ ನಸೆಗಾಅ 4 - ಶಿ (ಎ-ಇತ್ತಿ)] 

ನಸೆಗಾಅ, ನಸೆಗಾರ (ನಾ). ೧. ಕಾಮೋದ್ರೇಕವನ್ನುಂಟ:ಮಾಡುವ 
ವನಂ. ೨. ಕಾವಂ ; ಮದನ ; ಮನ್ಮಥ : “ಕುಡುವಿಲ್ಲ ಪೂಪುಣಂಬಂ 
. . . ಕಾವ ಕೊಂಕುವಿಲ್ಲಂ ಒಡಲಿಚಂ ನಸೆಗಾಜಿ ಕಮ್ಮಂಗಣೆಯ ಜೊನ್ನೊ 
ಡಲನಳಿಯಂ ದಪ್ಪಕಂ ವ.ಯಣನೆಂಬಿವಿಂತೊಡನೆ ಮನ್ಮಥ ನಾಮವು” 
(ಕಬ್ಮಮ?9. 6) ; ತನಗೆ ಬಿರಯಿವಿಗಂಗಳ ಬೇಂಟೆಗೆ ಬೇಲ್‌ವೇಟ್‌ಎಲ್ಲ ಳ್‌ 
ದೊರೆಕೊಳ್ವಂತು ನಸೆಗಾಣನೊಸೆದು ಬೆಳೆಯಿಸಿದನೆನಲೈಸೆವ ಕರ್ಬಿನ ತೋಟ 
(ರಾಮಾಕ್ಕ. ೧೦೧-೨೦). ನಸೆಗಾರ; ೧. “ನಸೆಗುರ - ಬೆದೆಗಾರ, ಕಾಮ” 
(ಗೆಂಗಾಮ. ೧೭೯) ; ಸೈರಿಪೆನೆಂತು ಚೆನ್ನೆ ನಸೆಗಾರನ ರೊಪಮ ನೀನೆಯಲ್ಲೆ 
ಪೇಳ್ಮಾರಸಮಾನರೂಪ ನಸೆಗಾರನೆ ಸುತ್ತಿಹಳೇಕೆ ಬಾರಳೊ (ನಳವಿ. ೩೮). 

[ ನಸ್ಕೆ * - ಗಾಅ ( ಆ - ಕಾಜ)) 


ನಸೆಯಿಚ್ಚೆ 


ನಸೆಗೆಡು (ಕ್ರಿ). ಕಾಮೋದ್ರೇಕವಿಲ್ಲದಾಗು ; ಕಾಮಾತುರವನ್ನು ಕಳೆದಂ 


ಕೊಳ್ಳು ; ನೀರಸವಾಗು : ಅಲ್ಲಿಯೋದುವ ಶುಕಾವಳಿ ಮೂಗುವಟ್ಟಿರ್ದು 
ವಲ್ಲಿ ಸಲಹಿದ ಹಂಸಮಾಲೆ ನಸೆಗೆಟ್ಟಿರ್ದುವು (ವೀರಕ, ಹ, ೪೯೦-೭). 


5 ನಸೆದಿಟ್ಟಿ (ನಾ). ಕಾಮಾತುರತೆಯಿಂದ ಕೂಡಿದ ದೃಷ್ಟಿ ; ಕಾವಯಕ 


20 


[4 


35 


40 


45 


ನೋಟ : ಸಿಂಗಾರಮ್ಮ . . . ನಸೆದಿಟ್ಟಿಯ ಬಿತ್ಕುಂದನಿಯಿಂದ (ಜಿಟ್ಮಅ. 
೯೬-೨೦). [ನಸ್ಮೆ ೬ ದಿಟ್ಟಿ) 


ನಸೆನಸೆ, ನಶನಶೆ, ನಸನಸೆ (ನಾ). ಸಂಶಯ ; ಅನಂಮಾನ ; ಅಪನಂಬಿಕೆ : 


ನಸೆನಸೆಯುಳ್ಳವನು ಹಸಿಯನೇ? (ಗಾದ): ನಶನಶೆ : ಆಡುವ ಮಾತನ್ನೆಲ್ಲಾ 
ಖಂಡಿತವಾಗಿ ಆಡುವುದು. ನಶನಶೆ ಇಲ್ಲ (ಮುಸುಗ, ೩೩). ನಸನಸೆ ; (8). 

ನಸೆನಸೆ ಪಡು - ಅನುಮಾನ ಪಡು ; ಸಂಶಖಂಹೊಂದಂ : ಜೋಕೆ 
ಯಿಂದ ಆಯಿ; ಆಯ್ಕೆಯಲ್ಲಿ ( ಸುಲಭವಾಗಿ ಒಪ್ಪದೆ) ನಸೆನಸೆ ಪಡು 
(Pick and Choose. ಇಂಕನಿ). ನಸೆನಸೆ ಮಾಡು ಎ ನಸೆನಸೆ ಪಡು : ನಮ್ಮ 
ದೇಶದ ಕಥಕರು , . . ಕೊಟ್ಟದ್ದಕ್ಕೆ ತಕ್ಕಷ್ಟು ತಿಳಿವು ಬಂತೇ ಇಲ್ಲವೇ 
ಎಂದು ತುಂಬ ನಸೆನಸೆ ಮಾಡಿ ನೋಡುವರು (ನಿಬಂಧ. 11, ೫೯). 

[ ದೇ.॥8 ತಮಿ. ನಚುನಚು ಎ ( ಮಾತು ಅಥವಾ ಕೃತಿಗಳಲ್ಲಿ) 

ನಿರ್ಧಾರಕ್ಕೆ ಬರದಿರು, ಹೊಯ್ದಾಡು) 


ನಸೆನೋಟ (ನಾ). ಕಾಮೋದ್ರೇಕವನ್ನುಂಟುಮಾಡುವ ನೋಟ; 


ಕಾಮಾತಂರದಿಂದ ಕೂಡಿದ ದ್ರ ೈಷ್ಟಿ : ಬೆಸ:ಗೆವಾತಿನ ವಿಟರಸುಗುಬ್ಬಸವ 
ಮಾಳ ನಸೆನೋಟದೊಳು ಶಂಕಿನಿಯ.ರು (ಭೈರಸೂ. ೨೬೯). 
[ನಸ್ಮೆ * ನೋಟ ] 


ನಸೆಮಸಪು (ನಾ), ವಿರಹದ ಹೆಚ್ಚಳ : ನಸೆಮಸಪೊಂದೆ ನುಣ್ಬಸಲೆಯೊಳ್‌ 


ಸುಸಿಲಾಂತೆಸೆವೇಣನಂ ವಿಲಂಬಿಸದಿಸಲೆಂದು ಬಂದನ ಪುಳಿಂದನ ವಕ್ಷಮ 
ನುದ್ಗಮೂಸ್ವ್ರದಿಂದಿಸೆ ಕುಸುಮಾಸ್ತ್ರಂ (ಉಜಕೇ.8-೧08), [ ನಸ್ಕೆ + ಮಸಪು] 


ನಸೆಮಸೆ, (ನಾ). ಕಾಮೋದ್ರೇಕವನ್ನುಂಟಂಮಾಡಂವಂಥದಂ ; ಬಯಕೆ 


ಯನ್ನು ಹೆಚ್ಚಿಸುವಂಥದಂ : ಬೆಸುಗೆವಾತಿನ ವಿಟರಸುಗುಬ್ಬಸವ ಮಾಳ್ಟ 

ನಸೆಮಸೆಯ ನೋಟದ ಶಂಖಿನಿಯರು (ಛೈರವೇ.೨-೧೬); ರಸಿಕದಂಪತಿಗಳು 

ಕೂಡಿದರೆನೆ ಸಾಕು ನಸೆಮಸೆ ಲಲ್ಲೆ ಕೊಲ್ಲಿಯೊಳು ಬೆಸುಗೆವಡೆದ 

ರಂತುಟಿಂತುಟಾಡಿದರೆಂದು ಹಸರವಿಕ್ಕುವುದಾವ ಜಾಣ್ಮೆ (ಛರಡ. ೧೦-೧೦೨). 
[ನಸ್ಮೆ * ಮಸ್ಯೆ 1 


ನಸೆಮಸ್ಥೆ (ನಾ). ಹರಿತವಾಗುವಂತೆ ವಂಸೆಯಂವಿಕೆ; ತೀಕ್ಷ್ಣವಾಗುವಂತೆ 


ತೀಡುವಿಕೆ (2): ಕದಡಿದವು ಬಲವೆರಡು ಕಲ್ಪದೊಳುದಧಿಯುದಧಿಯ 
ನೊದೆವವೊಲು ತಾಗಿದರು ನೀಗಿದರಸುವ ನಸೆಮಸೆಗಕ್ಕುಡಿಸಿದವರು 
(ಕುವ್ಮಾದ್ರೋ. ೧೭-3೦); ಕಾಲನೇಮಿಯಂ ಜಡಿದುಂ ಬಡಿದುಂ ಸಂದ ತನ್ನ 
ಪನ್ನತಿಕೆಯಿಂ ಪೊಣರ್ದ ರಾಮಭ್ಯೃತ್ಯಂ ನಸೆಮಸೆಯ ತಿಸುಳಂ ಬೆಳಬೆಳಗೆ 
ಉರಿಗಣ್ಣ ಜಾಲೆ ದಳ್ಳಿಸೆ ... ಮಾರುತಿಗೈಮೊಗಂ ಮುಮ್ಮೊಗನಾಗಿ ಜಡಿದಂ 


(ರಾಮಾಶ್ಶೆ . ೧೩೨-೭) [ನಸ್ಯೆ * ಮಸ್ಯೆ ] 


ನಸೆಯಳಿಪು (ನಾ). ೬ ನಸೆಯಿಚ್ಚೆ : ನಸೆಯ [ಪಾಠಾಾ. ಮಸಪ, ಮಸುವ] 


೪ಿಪಿಂ ಪ್ರಿಯಾನನಮನೀಕ್ಷಿಸಲುದ್ಯತೆಯಾಗಿ ತಾನೆ ಲಜ್ಜಿಸಿ ತಲೆವಾಗಿ 
(ಸೂಕ್ಲಿಸು. ೬-೮3) ; (ಡಂದ್ರಪು. ೬-೭೬ ನೋ). [ ನಸ್ಕೆ + ಅಳಿಪು,1 


ನಸೆಯಿಚ್ಚಿ (ನಾ). ಕಾಮಾತುರ ; ಕಾವೋಚ್ಛೆ ; ಸಂಭೋಗಾಪೇಕ್ಷೆ . 


ನಸೆಯಿಚ್ಚೆಯಾಗು - ಕಾಮಾಪೇಕ್ಷೆಯುಂಟಾಗು ; ರತಿಯ ಬಯಕೆ 
ಯಂಂಟಾಗು : ಪಸಿದೂಡೆ ಸಲ್ಲಕೀಕಿಸಲಯಂಗಳನೊಯ್ಯನೆ ನೀಡಿ . . . 
ನಸೆಯಿಚ್ಚೆಯಾದೊಡಗೂಡಿ ಬಟಲ್ಲೊಡೆ ಕರ್ಣವಾತಮಂ ಪಸರಿಸಿ ತನ್ನ 
ಕೈಪಿಡಿಯವೊಲ್‌ ಪಿಡಿಯಂ ಪಿಡಿದಿರ್ದುದೊಂದಿಭಂ (ಕಂದ್ರಪು. ೩-೬೪). 
[ ನಸ್ಮೆ + ಇಚ್ಚೆ 


ನಸೆಯೇಲಸು 


ನಸೆಯೇಟಸು (ಕ್ರಿ). ಉದ್ರೇಕಿಸು : ತಗರ ತಲೆಗೆ ಜಂಬೀರದ ಪುಳಿಯಿಟ್ಟು 
ಮಿಗೆ ನಸೆಯೇಲಶಿಸಿ ನಗುತ ಜಗಳವ ಕಾದಿಸುತಿಹೆ ರಾಜಪುತ್ರರು ಸೊಗಸಿದರಾ 
ಬೀದಿಯೊಳಗೆ (ಕಂನವಿ, ೭-೧೧). [ನಸ್ನೆ * ಏಜ್‌ಸು] 

ನಸೆವಣಕ "ನಸೆವಣಿಕ' ನೋ. 

ನಸೆವಣಿಕ, ನಸೆವಣಕ (ನಾ). ಕಾಮೇಚ್ಛೆಯಂಳ್ಳ ಪಶು; ಬೆದೆಗೆ 
ಬಂದಿರಂವ ಮಣಕ,-ಪಡ್ಡೆ :  ಪಸೆವಣಿ[ಪಾಕಾ. ಣ]ಕದೆ ಬೆನ್ನಂ 
ಸಂಧಿಸುವುದುಮಸವಸದಿನೆಡೆಗೆ ಪುಗಲೊಡನಂತಾ ಬಸವಂ ಪಾಯ್ದೊಡೆ 
ಕೆಸಜಕೊಳ* ಬಸವಲ್‌ದಿರ್ದೊಂದು ಗೊಂದೆ ಪೊ:ದಿತ್ತಾಗಳ (ಜಂದ್ರಜ್ರ. 
೨-3), ನಸೆವಣಕ: ಮೇಲಿನ ಪ್ರಯೋಗದ ಪಾಠಾಂತರವನ್ನು 
ನೋಡಿ. [ನಸ * ಮಣಿಕ] 

ನಸೆಹಚ್ಚು (ಕ್ರಿ). ಕಾಮದ ಬಯಕೆಯನ್ನುಂಟುಮಾಡು, - ಆಸೆ 
ತೋರಿಸು : ನಸೆಹಚ್ಚಿ, ಪುಸಲಾಯಿಸಿ, ಹೊತ್ತುಗೊತ್ತುಗಳ ನೆವ ಹೇಳಿ, 
ತುಸುತುಸು ಎಳೆದುಕೊಳ್ಳಬೇಕು ... ಸ್ವಲ್ಪ ಸಹನೆಯಿಂದಿರು (ಕೈಹಿ೪3. ೯೦). 

[ ನಸೆ; * ಹಚ್ಚು, (ಆ ಪಚ್ಚು) 

ನಸ್ತ (ನಾ). ಮೂಗಂ ; ನಾಸಿಕ. [ ಸಂ.) 

ನಸ್ತಿತ (ನಾ). ಮೂಗಿನಲ್ಲಿ ರಂಧ್ರವನ್ನು ಮಾಡಲ್ಪಟ್ಟುದು ; ಮೂಗು 
ದಾರವನ್ನು ಹಾಕಿರಂವ ಎತ್ತು, ಹಸು, ಮೊದಲಾದುವು “ನಸ್ಕೋತಃ, 
ನಸ್ತಿತಃ-ಈ ೨ ಮೂಗಿಟ್ಟುದು” (ಹರಾಯು, ೪೪-೧೨೨); “ಒತ್ತಿ ಮೂಗಂ 
ಚುರ್ಚೆ ನಸ್ತಿತಂ ([ಪಾಕಾಂ. ಮೂಗುರ್ರಿ ಬೊಚ್ಚೆ] ನಸ್ಮಿರಂ” (ಮಂಗರಾ. 
೫೩-೨), [Xo.] 

ನಸ್ಯ (ನಾ). ೧. ಮೂಗಿಗೆ ಸಂಬಂಧಿಸಿದುದು. ೨. (ಔಷಧದ್ರವ್ಯ 
ಮೊದಲಾದುವನ್ನು)ಮಾೂಗಿಗೇರಿಸುವಿಕೆ; ಮೂಗಿನಿಂದ ಸೇವಿಸುವಿಕೆ; 
p ಆಯುರ್ವೇದದಲ್ಲಿ ರೋಗಗಳನ್ನು ಗುಣಪಡಿಸಲು ೧. ನಸ್ಯ- 
ಪುಡಿಯನ್ನು ಮೂಗಿಗೇರಿಸುವುದು. ೨. ಪಾನ-ನೀರಾಗಿರುವ ಔಷಧಿ 
ಯನ್ನು ಕುಡಿಸುವುದು. ೩. ಅಂಜನ-ಲೇಪನ ದ್ರವ್ಯವನ್ನು 
ಬಳಿಯುವುದು ಎಂಬ ಮೂರು ವಿಧದಲ್ಲಿ ಚಿಕಿತ್ಸೆಯನ್ನು ನಡೆಸು 
ತ್ತಾರೆ: ನರಮೂತ್ರದಿಂದೆ ನಸ್ಶಮನಿರದಾಗಿಸೆ ಕಣ್ಣೆ ತೇದೆಸಲ್‌ ತದ್ವಿಷಮುಂ 
ಪರಿಗುಂ (ಬವುದ. ೭-೭); ಒಳ್ಳಿತ್ತಾಗಿ ಹಣ್ಣಾದ ಗದುಗಿನ ತಿರುಳಂ ಶುಂಠಿಯು 
ಮನ ದಕದಲ್ಲರದು ನಸ್ಕಮಂ ಮಾಡಲ್‌” ಮಂಕಿನಂತೆ ಇರ್ಪುದುಂ, 
ಬಾಹುಗಂಟುಗಳುಂ ಮಾಣ್ಣುವು (ಯೋಳಕೋಪ, ೯-೧೦೦ ಟೀಕೆ); ಮಹಾ 
ಪಟ್ಟಲ ಘೃತವನಾದರೂ ... ಹಾಕಿ ಕಾಸಿ ಪಾಕದಲ್ಲಿ ಇಳುಹಿ ಹಿಂಡಿಕೊಂಡು 
ಪಾನ, ಅಭ್ಯಂಗ, ನಸ್ಶ್ಕ ಮೊದಲಾದ ಕ್ರಿಯೆಗಳನು ಮಾಡಿಸಲು ಸಕಲ 
ನಾಸಿಕರೋಗಂಗಳು ಶಮನವಹವು (ವೈದ್ಯಸಾ. 11, ೦೦೪), ೩. ಮೂಗಿಗೇರಿ 
ಸುವ ಔಷಧದ್ರವ್ಯ : ನಸ್ಯಂಗಳಿಂದೆ ತನುಸಾರಸ್ಯಂ ಪಿರಿದಕ್ಕೂಂ (ಖಮದ. 
೭-3); ರಜನಿ ಬರಿವದಣೆ ಕಟುಕವ್ರಜಮಿನಿತುಮನರೆವುದಾಡಪಾೂಲೊಳ್‌ 
ತುರಗವ್ರಜಕೆ ಕುಡೆ ನಸ್ಮಮಂ ವಾತಜ ಪಿತ್ತಜ ಕಫಜಮೆನಿಪ ಸಿಂ(ಘಾ)ಹಾಣ 
ಹರಂ (ಅಕ್ಕಶಾ. ೧೦-೫೦); ಮದ್ದುಗಳನಿಡಿವ ಉರಿವ ಸೇಕದ ನಸ್ಯದೊೊಳು 
ಹದನಅಕಿವ ತುರಗದ ವೈದ್ಯತತಿಯೆಚ್ಚೆಆಳಕೆಯಲಿ ಸಂತೈಸಿದರು ವಾಜಿಗಳ 
ವೇದನೆಯ (ಕುವ್ಠಾಳೀ. ೩-೩೯). ೪. ಹೊಗೆಸೊಪ್ಪಿನಿಂದ ತಯಾರಿಸಿದ, 
ಮೂಗಿಗೇರಿಸಂವ ಪುಡಿ ; ನುಸೀಪುಡಿ ; ತಂಬಾಕುಪುಡಿ ; ನಶ್ಯ : ಈ 
ಅರಸು ಬಾಲ್ಯದಿಂದಲೂ ನಸ್ಯವನ್ನು ಹಾಕಿಕೊಳ್ಳುತ್ತಾ ಇದ್ದನು (ನೀತಿ ಚಿಂ. 
11, 30); ನೆರೆಮನೆ ಮಲ್ಲವ್ವ ಮುದುಕಿ ಕಲ್ಲವ್ವನ ಹತ್ತಿರ ನಸ್ಶ ಬೇಡಲು 
ಬಂದವಳು ...ಕೇಳಿದಳು (ಜನ್ನುಹಿಂ, ೭೦); ನಸ್ಕ ನೆತ್ತಿಗೆ ಮೂಲ ಗುಡಿಗುಡಿ 
ಗುಂಡಿಗೆಗೆ ಮೂಲ (ರೂಢಿ). 

ನಸ್ಕಂಮಾಡು, ನಸ್ಯ ಮಾಡು. ೧.ನಸ್ಯಂಗೆಯ್‌ ೧: ಶುಂಠಿಯಂ.ಬೆಲ್ಲಮಂ 

ಉದಕದಲ್ಲಿ ತೇದು ನಸ್ಯಂಮಾಡಲ್‌ ತಲೆತಿರುಗುಹೆ ... ಶ್ಲೇಷ್ಮವಾತಂ, 


೪೪೩೩ 


25 


46 


46 


ನಸ್ಯವೆಟಕೆ 


ಈ ರೋಗಂಗಳ್‌ ಕಿಡುವುವು (ಲೋಕೋಪ. ೯-೦೩ ಕ) ; . ಬಿಳಿಯ 
ಉಗನಿಯ ಬೇರಂ ಮೊಲೆಹಾಲಲ್ಲಿ ನಸ್ಕಂ ಮಾಡೆ ಮುಖರೋಗ ಮಾಣ್ಣುಂ 
(ವಿವೈವಿ. ೧೫೧) ; ತಾಳಕದ ಹಣ್ಣಂ ಮೊಲೆಹಾಲಲ್ಲಿ ತೇದು ನಸ ಮಾಡೆ 
ಅರೆದಲೆಬೇನೆ ಮಾಣ್ಣುಂ (ವಿವೈವಿ. ೭೨). ೨. ಮೂಗಿಗೇರಿಸುವ ಔಷಧ 
ವನ್ನು ತಯಾರಿಸು, -ಸಿದ್ಧಮಾಡು. ೩. ಹೊಗೆಸೊಪ್ಪಿನಿಂದ ನಶ್ಯದ 
ಪುಡಿಯನ್ನು ಮಾಡು. ನಸ್ಯ ಮಾಡಿಸು ಎ ಮೂಗಿಗೇರಿಸಂವ ಔಷಧ 
ಮೊದಲಾದುವನ್ನು  ತಯಾರಂಮಾಡಿಸು,--ಸಿದ್ಧ ಗೊಳಿಸುವಂತೆ 
ಮಾಡಂ ; ನಸ್ಮ ಮಾಡಿಸುವುದಕ್ಕೆ ತೈಲವನ್ನಾಗಲೀ ಫಘೃತವನ್ನಾಗಲೀ 
ಮೃದುಪಾಕದಲ್ಲಿ ಇಳಿಸಬೇರು (ಸಕವೈ. ೩111 ಪ್ರಸ್ತಾವನೆ). ನಸ್ಯ ಹಾಕು ಎ 
ನಶ್ಯವನ್ನು ಮೂಗಿಗೇರಿಸು,-ಸೇದು : ವಿಲಾಯಿತಿಯಲ್ಲಿಯೂ ನಸ್ಯ 
ಹಾತುವ ರೂಢಿಯಿತ್ತು (ಸಮಜೀ, ೬೧೭) ; ಪುಷ್ಯಮಾಸವಾದರೆ ನಸ್ಕ 
ಹಾಕಿಕೊಳ್ಳಬಾರದೆ? (ಗಾದೆ). ಸಂ.) 

ನಸ್ಕಂಗುಡು (ಕ್ರಿ). (ಔಷಧವನ್ನು) ಮೂಗಿನ ಮೂಲಕ ಏರಿಸು,- 
ಸೇವಿಸಂವಂತೆ ಮಾಡಂ : ನರಮೂತ್ರದೆ ನಸ್ಕಂಗುಡು ಗುರುಗುಂ 
ಬಕುಳಮರಿಚಯುಗ್ಮದ ಬಿತ್ತಂ ಪರಿಹಶಿಕುಂ ಗರಳಭಯಂ ನಿರುತಂ. (ಐಮದ. 
೭-೪೬). ನಸ್ಕ * ಕುಡು, ( ಆಕೊಡ್ಕು) ] 

ನಸ್ಕಂಗೆಯ್‌ (ಕ್ರಿ): ೧. (ಔಷಧ ಮೊದಲಾದಂವನ್ನು) ಮೂಗಿ 
ಗೇರಿಸು-ಸೇದೂ : ಬವಣಿ ತಲೆಬೇನೆಗಳ್‌ : . . ಕಫ ವಾತವಿಕಾರಂ 
ಪಿಂಗುಗು ವಾದವೆ ನಸ್ಕಂಗೆಯ್ಕೆ ಶುಂಠಿಯಂ ಬೆಲ್ಲಮುಮಂ (ಲೋಕೋಪ. 
೯-೧೫) ; ಆರಿಸಿನಮಂ ನೀಲಿಯುಮಂ ಬೆರಸಲ್ಲವ ರಸದೊಳರೆದು ನಸ್ಮಂ 
ಗೆಯ್ಯಲ್ಕುರಗೋಗ್ರವಿಷಂ ಕಿಡುಗುಂ (ಐವುದ. ೭-೧೪); ಅರದಗಸೆಯೆಲೆಗಳಂ 
ವಿಸ್ತರದಿಂ ಗಾಳಿಸಿ ಕಟುತ್ರಿಕಂ ತ್ರಿಫಲೆಗಳಂ ಬೆರಸಿ ತನಿರಸದೊಳಿಂಬಾಗಿರೆ 
ನಸ್ಕಂಗೆಯ್ದೊಡದುವೆ ಸಿಂಫಾ(ಹಾ)ಣಹರಂ .(ಅಕ್ಕಶಾ. ೧೧-೩೧) ; ಯಷ್ಟಿ 
ಮಧುಕ, ಇಂಗು, ಇಪ್ಪೆಮರದ ಕೆಚ್ಚು ಇವಂ ನೀರಿಂ ತೇದು ನಸ್ಕಂಗೆಯ್ಕೆ 
ಭಗ್ನನೇತ್ರ, ಸನ್ನಿ ಗುಣಮಕ್ಕುಂ (ಸಕವ್ಮಿ. ೧೬೩), ೨. (ಔಷಧ ಮೊದ 
ಲಾದುವನ್ನು) ಮೂಗಿನ ಮೂಲಕ ಏರಿಸಂವಂತೆ ಮಾಡಂ.- ಸೇವಿಸಂ 
ವಂತೆ ಮಾಡು: ಹಾಮೆಕ್ಕೆಯ ಹಣ್ಣೊಳತಿಕ್ಷೇಮದೊಳಿರಿಸಿಟ್ಟ ಸುಂಟಿ 
ಹಿಪ್ಪಲಿ ಮೆಟಸೆಂಬೀ ಮೂಜನಾತ್ಮಜಲದಿಂ ಪ್ರೇಮದಿನಾತಂಗೆ. ನಲಿದು 
ನಸ್ಕಂಗೆಯ್ದೆಂ (ದಕೆಕಾ. ೯-೦೦೦). "[ ನಸ್ಕ + ಕೆರ್ಯ, 

ನಸ್ಕಕರ್ಮ (ನಾ). (ಔಷಧ ಮೊದಲಾದಂವನ್ನು) ಮೂಗಿನ ವೂೂಲಕ 
ಸೇವಿಸುವ ಕ್ರಿಯೆ,-ಮೂಗಿಗೇರಿಸುವ ಕ್ರಿಯೆ: ಸಿರಿಸದ ಪೂವಂ 
ಹುಲಿಗಿಲ ವರಫಲ ಮಡುವಾಗಲೆಲೆ(ಳಿಿಯ ಫಲಮಂ ಮೂತ್ರಂಬೆರಸರೆದು 
ನಸ್ಮಕರ್ಮಕ್ಕಿರದೊಡರಿಸಲಹಿಕುಳೋಗ್ರ ವಿಷಮಂ ಕಳೆಗುಂ (ಏಐಮದ. ೭-೫೬), 

[ ನಸ್ಯ + ಕರ್ಮ] 

ನಸ್ಯಮಾ (ಕ್ರಿ). ಎನಸ್ಯಂಗೆಯ್‌ ೨ : ಏಟಕಿಸದಿಲುಮಿಚ್ಚೆಯ ಹುಳಿಬೇಟಕಿಯ 
ದಳ ಲಶುನ ಮರಿಚಮೆಂಬಿವನಿಂಬಿಂ ಮೇಳಯ್ಲಿ ನಸ್ಯಮಾಯಲ್‌ (೫. 
ನಸ್ಮನಾಳಿಸು] ಜಾಳಿಸುಗುಂ ಸಪನವಿಷಮಂ (ಬವುದ. ೭-೧೭). 

[ ನಸ್ಕ* ಈ] 

ನಸ್ಕವಿಧಿ (ನು). (ಔಷಧವನ್ನು)ಮೂಗಿನ ಮೂಲಕ ಸೇವಿಸುವ ಕ್ರಮ, 
ರೀತಿ, _-ಪದ್ಧತಿ : ಶ್ಲೇಷ್ಮ ರೋಗದಲ್ಲಿ ವಮನವಿಧಿಯನ್ನು ಪ್ರಯೋಗಿಸು 
ವುದು, ಸನ್ನಿಪಾತರೋಗಗಳಲ್ಲಿ ನಸ್ಕವಿಧಿಯನ್ನು ಪ್ರಯೋಗಿಸುವುದು 
(ಸಕವೈ. ೨೫). [ ನಸ + ವಿಧಿ] 

ನಸ್ಯವೆಅ್‌ (ಕ್ರಿ). (ಔಷಧವನ್ನು) ಮೂಗಿನ ಮೂಲಕ ಏರಿಸು,- 
ಸೇವಿಸಂ : ಸಮಭಾಗೆಯಾಗಿ ಪೊಸ ಸಾಸಿವೆಯುಮನಂಕೊಲೆಯ ಬೀಜಮಂ 
ಕೂಡಿ ಬಟ್‌ಕ್ಕವನೆಣ್ನೆಗೊಂಡು ಸಲೆ ನಸ್ಕವೆಅಸದೊಡಾಯುಷ್ಕವರ್ಧನಂ 


(ಲೋಕೋಪ, ೯-೪೦). [ನಸ್ಯ + ಎಟ್‌) 


ನಸ್ಕಸೇದು 


ನಸ್ಯಸೇದು (ಕ್ರಿ). ನಶ್ಯಹಾಕು ; ನಶ್ಯವನ್ನು ಮೂಗಿಗೇರಿಸು : ಅವನಿಗೆ 
ನಸ್ಯ ಸೇದುವ ಅಭ್ಯಾಸವಿದೆ (ರೂಢಿ). [ನಸ್ಯ + ಸೇದು, (ಆಸೇಂದು) ) 

ನಸ್ಕಾಂಗ (ನಾ). ಎ ನಸ್ಯ ೨ : ವಂಧ್ಯಾ ಕರ್ಕೊೋಟಕೀ ಕಂದದೊಳೆಜಕಿವುದಜು 
ಮೂತ್ರದಿ: , .. ಬೆಃಅೇಂ ಧ್ಯಾನಂ ತದ್ಭಿಷಕ್ಲೂರಿಗೆ ವಿಷಧರದಷ್ಟಂಗೆ 
ನಸ್ಕಾರಿಗ [ಪಾತಾ. ನಸ್ಕಗ]ಮಾಗಲ್‌ ಸಂಧ್ಯಾಭ್ರಾರಕ್ತದಂತಾಗಳೆ ವಿಷ 
ಮಬ್‌ಗುಂ (ಐಮದ. ೭-೯೧). [ಸಂ.] 

ನಸ್ಕೋತ (ನಾ). ಎನಸ್ತಿತ : “ನಸ್ಕೋತಃ, ನಸ್ತಿತಃ- ಈ ೨ ಮೂಗಿಟ್ಟುದು” 
(ಹರಾಯು. ೪೪-೧೦೨). [%.] 

ನಸ್ರಾಣಿ, ನಸರಾಣಿ (ನಾ). ೧. ಕ್ಷಂದ್ರವ್ಯಕ್ತಿ; ತಂಚ್ಛನಾದ ಮನುಷ್ಯ ; 
ಅಲ್ಪಜೀವಿ : ಅವನಿಗೆ ಈಗ ಸಾರಥಿಯಾದ ಆ ನಸ್ರಾಣಿ ಸುಬ್ಬಭಟ್ಟ. 
ಆ ಗಾಣಿಗ ಸಂಕ . , . ಇವರೆಲ್ಲರ ದೆಸೆಯಿಂದ ಏನು ಹೇಳಿದರೂ ಗೋರ್ಕಲ್ಲ 
ಮೇಲೆ ಮಳೆ ಕರೆದಂತೆ ಸರ್ವಜ್ಞ ಎಂಬ ಹಾಗೆ ಆಗಿದೆ (ಹಹಸ. ೩೭). 
ನೆಸರಾಣಿ: ೨. ನಯವಾಗಿ ಮಾತನಾಡಿ ಮೋಸ ಮಾಡುವವನು; 
ಚಾಣಾಕ್ಷ : ಚಾಲಾಕಿ; ಬೆರಕಿ: “ನಸರಾಣಿಎಪಕ್ಕಾ,' ಚಾಲಾಕು” 

[ «ಅರ. ನಸ್ರಾನೀ; ಮರಾ. ನಸರಾಣೀ,/ತುಳು, 
ನಸ್ರಾಣಿ. ನಸರಾಣಿ] 

ನಹಿ (ಅ). ನಿಷೇಧಾರ್ಥವನ್ನು ಸೂಚಿಸಂವ ಸಂಸ್ಕೃತದ . ಒಂದಂ 
ಅವ್ಯಯ ; ಇಲ್ಲ ;ನಾಸ್ತಿ: “ನಹಿ ನೋನ ಅ-ಈ ೪ ಅವ್ಯಯಗಳೂ 
೬ ೬ * ಅಭಾವದಲ್ಲಿಯೂ ನಿಷೇಧದಲ್ಲಿಯೂ ಭೇದದಲ್ಲಿಯೂ ವರ್ತಿಸುವವು” 
(ಸಿದ್ಧಾಂತಿ. ವಿಶಾಲಮತಿಯೆ ನಿನ್ನ ಪೋಲುವ ಸತಿಯರು 
ಮೂಲೋಕದಿ ನಹಿ (ಯಾದವಾ. ೦೭), . 

ನಹಿನಹಿ (ದ್ವಿರಂಕ್ತಿ) : ನಹಿನಹೀ ಎಂಬವ ಮಹಿಗೆ ಹೊರೆ (ಗಾದೆ). 

[ಐ ಇದು ಸಂಸ್ಕೃತದ ಎರಡು ಅವ್ಯಯಗಳು ಸೇರಿ ಆಗಿರುವ ಕೂಡುನುಡಿ] 

ನಳ "ನಲ್ಕ' ನೋ. 

ನಳ್ಯ (ನಾ). (ಉಠ) ೧. ನಾಳ; ಕೊಳವೆ: ಮನೆಯ. ಕೊಳಚೆನೀರು 
ಹೋಗಲು ನಳಗಳಿರುತ್ತವೆ (ರ). ವ. ನಲ್ಲಿ; ಕೊಳಾಯಿ: 
ಸಮಾಜಸುಧಾರಕರೆಂಬುವರೆಲ್ಲ ಮೊದಲು ಬೀದಿಯ ನಳಕ್ಕೆ ಬಂದು ಅಲ್ಲಿ 
ನಡೆಯುವ ಕಾರ್ಯಕಲಾಪಗಳನ್ನು ನೋಡುವುದು ಒಳ್ಳೇದು! (ಗಾಳಿಗು, 
೭೦) ; ಚಾಳಿನ ಕೊನೆಗೆ ಇದ್ದ ನಳದಿಂದ ನೀರು ತರುವದೆಂದರೆ ಜೀವದ 
ಮೇಲೆ ಬರುತ್ತಿತ್ತು (ಕ್ಷಿತಿಜ, 86) ; ಅತ್ತಿಕೊಳ್ಳದಲ್ಲಿ ದೊಡ್ಡದೊಂದು ಕೆರೆ 
ಕಟ್ಟಿ ಊರೊಳಗೆ ನಳ ತರುವ ಆಲೋಚನೆಯು ನಡಿದದೆ (ಕಛಾಗೆ. 
೪೩೫), [ “ಮರಾ. ನಳ./ ಸಂ. ನಾಲ] 

ನಳಕ "ನಲಕ' ನೋ. 

: ನಳಕೂಬರ "ನಲಕೂಬರ' ನೋ. 

ನಳದ್ವಯ (ನಾ). ಒಂದು ಬಗೆಯ ಸಸ್ಯ,-ಜೊಂಡಂ (?) : 
ನಳದ್ವಯ, ಕಪ್ಪಲಿ” (ಓಷಧಿ. ೮82. [ ಸಂ. ನಲದ್ವಯ ] 

ನಳನಳ (ನಾ). ಕೋಮಲತೆ, ಮೃದುತ್ವ, ಸೌಂದರ್ಯ, ಕಾಂತಿಗಳನ್ನು 
ಸೂಚಿಸುವ ಒಂದಂ ಶಬ್ದ. "ನಳನಳಿಕೆ', "ನಳನಳಿಸಂ' ಪರಾ. 

ನಳನಳನೆ (ಅ). ಮನೋಹರವಾಗಿ : ನೆಲ ಗಿರಿಯೆಲ್ಲವು ಕಂಪಾಗೆ ಗಗನ 
ಕುಚ್ಚಳಿಪ ಸುಗಂಧ5ರ್ತಿಸುತ ನಳನಳನಿಳಿತಂದು ಗಿರಿಯ ಸಾರ್ದಾನೆಯಿಂದಿ 


(ಜಾನಕೋ. ೦೦), 


೩೭೭); 


“ನಳಿಕ- 


ಳಿದನಂಗನೆಗೂಡಿ ವಜ್ರಿ (ಭರಡೆ. ೭೩-೧೩೭). [ನಳನಳ 4 - ಅನೆ] 
ನಳನಳಿಕೆ (ನಾ). ಕೋಮಲತೆ; ಮೃದುತ್ವ: “ನಳನಳಿಕೆಯಂದು 
ಕೋಮಲಂ” (ಳಶಸಾ. ೭೦೨೬೦೩) ; “ ನಳನಳಿಕೆಯೆನೆ ಕೋಮಲಂ ” 


(ಕರರ. 8೩) ; ತುಂಬುರದಂಡನಾಥೆಂ ನಂಬಿಯಣ್ಣನ ನೇಜುಂಜವ್ವನದುರವಣೆ 
ಯುಮಂ ಸ್ವರೂಪಸೌಂದರ್ಯದ ನಳನಳಿಕೆಯುಮಂ - * - ದೃಷ್ಟಿಯ 
ದೈನ್ಯ ಮುಮನಜ*ದು (ನಂಬಿರ. ಸುಕುಮಾರಚೂಡಾಮಣಿಗೆ 


೪-೦೦) ; 


೪೪೩೪ 


ನಳಯೋಗ 


ಶೈಶವಂ ಕ್ರವ:ದೆ ಜಾಜ್‌ ಓತೆಸೆವ ಕೋಮಲುಂಗದ ನಳನಳಿಕೆ. , . 
ಪೊಸಜವ್ವನಮನದೇಂ ಸೂಚಿಸಿದುವೊ (ಪದ್ಮರಾ. ೩-೨): ನಳನಳಿಕೆ 
ಯೊಳೊಡಗೂಡಿದರೆನೆ ಸಾತು ಕೊಳರ್ವಕ್ಕಿಗಳ ಕೊರಳಂತೆ ಗಳರೆವ ತಾಡನ 
ಸೀತ್ಕಾರ ಭೂಷಣದುಲುಹು ಪೆರ್ಚಿಹುದೆನಲೇಕೆ (ಛರಕ, ೧೦-೧೦೪). 
[ ನಳನಳ + - ಇಕೆ] 

ನಳನಳಿಕೆವೆಣು (ಕ್ರಿ). ಕೋಮಲತೆಯನ್ನು ಹೊಂದು; ಮೃದುತ್ವ 
ವನ್ನು ಪಡೆ: ಪರಿಕಾಲ್ಗಳಿಂ ಬಳಸಿದ ಪರಮಕೈವಲ್ಯಕಲ್ಪತರುವೆಂಬಂತೆಸೆದು 
ನಳನಳಿಕೆವೆತ್ತ ವಿಮಳಕೊೋಮಳದಳತ್ರಯವಿಳಸಿತ ಸರಳಶಾಖಾನಿಕಾಯಾ 
ಕಲಿತಬಿಲ್ವವೃಕ್ಷ (ಕಬಕಂ. ೨-೭೮ವ), [ನಳನಳಿಕೆ + ಪೆಟ) 


10| ನಳನಳಿಸು (ಕ್ರಿ). ೧. ಕೋವಂಲವಾಗಿರು ; ಮೃದುವಾಗಿರು ; ನವು 


45 


ರಾಗಿರು : ವಿಳಸಿತಫಳಮಂಜರಿಯಂ ತಳೆದೆೊಪ್ಪುವ ಕಲ್ಬಲತೆಗೆ ಪಾಸಟಿ 
ಯಾದಳ ನಳನಳಿಸುವ ಜಿನಶಿಶುವಂ ತಳೆದು ತಳತ್ತಳಿಪ ಹರಿಯ ವರವಧು 
ವಾಗಳ*" (ವರ್ಧಪು. ನಳಿನಳಿಪಶೋಕೆಯ ತರುವಿನ ತಳಿರ 
ತೂಂಗಲು (ಹಠಕಾ. ೩-೧೬). ವಿ. ಕಾಂತಿಯುಕ್ತವಾಗು ; ಪ್ರಕಾಶ 
ಮಾನವಾಗು ; ತೇಜೋಮಯವಾಗಂ : ನಳನಳಿಸಿ ಬಳೆದು ವಿರಹಾನಳ 
ನಳುರ್ಗುಗುಮಾ ವಿಳಾಸರಸದ ತರುಗಾವಳಿಗಳನಿಲಟ್‌ಸುವ ಮಧ್ಯದ ವಳಿಗಳ 
ನೀಕ್ಷಿಸಿದ ನೀಆರಂ ರುಕ್ಮಿಣಿಯಾ (ಜಗವಿ. ೦೦-೨೭) ; ಓರಂತೆ ನಳನಳಿಸಿ 
ತೊಳಗುತ್ತಿರ್ಪನೋರ್ವನೇ ರುದ್ರಂ (ಪಡ್ಮರಾ. ೧೦-೪೭). ೩. ಸುಂದರ 
ವಾಗು; ಚೆಲುವಾಗು; ಸೊಂಪಾಗಂ : ನೆಆ್‌ ಬಣ್ಣಿಸಲಬ್ದಭವಂ 
ನೆಆ್‌ಯಂ ಪೆಟರಳೆವೆ ಪೊಳಿವ ತರುಗಳಿಂ ಪಣ್ಣೊಟ್‌ಗಳ ನೆಅವಿಂದು ಬಗೆ 
ಗಜ್‌ಪೋಲ* ನಳನಳಿಸುತೊಜಿಗಿ ತುಜುಗಿದ ಬನಮಂ (ಲೋಕೋಪ, 
೬-0) ; ತಿಳಿಗೊಳನ ಬಳಸಿ ನಳನಳಿಸಿ ಬೆಳೆದೆಳಮಾವುಗಳೆ ತಳದ ಮಲ್ಲಿಕಾ 
ಮಂಟಪದ . . . ಅಶೋಕೆಯ ತಳಿರ ತೊಂಗಲ ಗದ್ದುಗೆಯೊಳು , . . 
ಪಶ:ಪತಿಯಂತಿರಿರ್ದ ಮುನಿನಾಥ ಕಣ್ಣೆ ಸೆದಿರ್ದನು (ಹಡಳಾ. .8-೬೬) ; 
ಮತ್ತದಆ ವಲಯದೊಳೋ-ಣದಿಂ ಕೀಲಿಸಿ ಪಜ್ಜಳಿಸುವ ಪಸುರ್ವಣಿ 
ಯೆಂಬ ತೆಅದಿ ನಳನಳಿಸುಕೆ ತುಜುಗಿ ಬೆಳೆದ ಬಹಿರುದ್ಮಾನಂ ಕಣ್ಣೊಳಿಸಿದುದು 
(ಜಯಾ. ೦-೪೩). ೪. ಸೊಗಸಾಗಂ ; ರುಚಿಕರವಾಗು : ನಳನಳಿಪ 
ಬಹುವಿಧದ ಭಕ್ಷಾವಳಿಯ ಹೆಡೆಗೆಗಳೋರಣಿಸಿ ಮಂಡಳಿಸಿ ಕೂಡಿದ . , , 
ಕೂಳ ರಾಶಿಯ ಬಂಡಿ ಜೋಡಿಸಿತು (ಕುವ್ಕಾಆ, ೧೦-೨೩). 
[ನಳನಳ + - ಇಸ್ಕು] 
ನಳಪಾಕ (ನಾ). (ಆಲಂ) ಅತ್ಯಂತ ರುಚಿಕರವಾದ ಅಡುಗೆ : p ನಳನಂ 
ರಂಚಿಕರವಾದ ಅಡುಗೆ ಮಾಡುವುದರಲ್ಲಿ ತುಂಬಾ ಸವಂರ್ಥನಾಗಿದ್ದ 
ನೆಂದಂ ಇತಿಹುಸಪ್ರಸಿದ್ಧವಾಗಿದೆ : ಷಡ್ರಸಗಳನ್ನು ಸೇರಿಸಿ ನಳಪಾಕ- 
ಭೀಮಪಾಕಗಳನ್ನು ಇಳಿಸುವವರೇ ಪಾಕಕಲಾನಿಪುಣರು (ಜೀವಾತ್ಮ. ೦೭೨) ; 
ಚಂದ್ರಿಯ ಅಡಿಗೆ ಎಂದರೆ ನಳಪಾಕ (ನಿಕಉ. ೪೦) ; ಸೀತೆಯ ನಳ 
' ಪಾತದಿಂದ ಹೊಟ್ಟೆಯಲ್ಲಿನ ವೈಶ್ವಾನರವನ್ನು ತಣಿಸೋಣ (ಸೀತಾರ. 
3೯). "ಭೀಮಪಾಕ' ಪರಾ. [ನಳ್ಕ (-ನಲ್ಕ) * ಪಾಕ] 
ನಳಮಾನ "ನಲಮಿಾನಾನ' ನೋ. 
ನಳಯೋಗ (ನು). [ಜ್ಯೋತಿ] ಜಾತಕನ ಜನ್ಮಕಾಲದಲ್ಲಿ ಏಳುಗ್ರಹಗಳಂ 
ದ್ವಿಸ್ವಭಾವ ರಾಶಿಯಲ್ಲಿರಂವುದಂ; ೧ ಈ ನಳಯೋಗದಲ್ಲಿ ಹುಟ್ಟಿದ 
ವ್ಯಕ್ತಿ ಸಿರಿವಂತನಾಗಿ, ಸುಖಿಯಾಗಿ. ಚತುರನಾಗಿರುತ್ತಾನೆಯಾದರೂ 
ಅಂಗವಿಕಲನಾಗಂತ್ತಾನೆಂದು ನಂಬಿಕೆಯಿದೆ: ಏಟುಗ್ರಹಂ . . . 
ದ್ವ 6೦ಗರಾಶಿಯೊಳ$ ಕೂಡಿ ನಿಂದೊಡದು ನಳಯೋಗಂ (ಜಾತತಿ. ೧೩-೧): 
ದ್ವಿಸ್ವಭಾವರಾಶಿ (ಮಿಥುನ ಕನ್ಮಾ ಧನುಸ್ಸು ವಿಹನ)ಗಳಲ್ಲಿ ಏಳುಗ್ರಹಗಳೂ 
ಇದ್ದರೆ ನಳಯೋಗ (ಜಾತತಿ. ೧೩-೧ ಟೀಕೆ), 
[ನಳ್ಕ (ಎನಲ್ಲ) + ಯೋಗ] 


೧೩-೯೬) ; 


ನಳಸಂಯುತ 


ನಳಸಂಯುತ (ನಾ). ಜೊಂಡುಹುಲ್ಲಿನಿಂದ ತುಂಬಿದುದು : “ನಡ್ವಳಂ. 

ನಳಸಂಯುತಂ - ಈ ೨ ನಾ(ಣ)ನಲುಳ್ಳ ಭೂವಿ.” (ಹಲಾಯು. ೨೬-೪). 
[ನಳ (ಎನಲ್ವ) + ಸಂಯುತ] 

ನಳಸಂವತ್ಸರ (ನಾ). ಅರುವತ್ತು ಸಂವತ್ಸರಗಳಲ್ಲಿ ಐವತ್ತನೆಯದು : 
ನಳಸಂವತ್ಸರದೊಳ್‌ ಮ.0 ಘಟಿಕಿಲೆನೆ ಮನುಜರ್ಗಮಧಿತತೃಷೆ ತಾನಕ್ಕುಂ 
(ಅಟ್ಟಿವು, ೭-೨೩), [ನಳ್ಳೆ (ಎನಲ್ಕ) + ಸಂವತ್ಸರ] 

ನಳಸಮುದ್ಧವ (ನಾ). [ಜ್ಯೋತಿ] ನಳಯೋಗದಲ್ಲಿ ಹುಟ್ಟಿದವನು: 
ಧನಪತಿ ಪದುಳಿದನ ನಾಂಗಿ ನಿಪ್ರಣವಃತಿ ನಳಸಮುದೃವಂ (ಜಾತತಿ. 
68-03), [ನಳ] (ಎನಲ್ಕ)+ ಸಮುದ್ಭವ ] 

ನಳ್ಳಿ (ಕ್ರಿ). ೧. ಬಾಗು; ಬಗ್ಗು; ಡೊಂಕಾಗಂ: “ನಳಿ-ನಮನೇ” 
(ಕಮಧಾ): ಪದುಳಂ ನಿಂದೆಡಗಯ್ಯೊಳೊತ್ತಿ ಘುಜಂ ಕೊಪ್ಪಂ ಪವಾಂಗುಷ್ಟ 
ಮೂಲದೊಳಿಟ್ಟೇಅಕಿಸೆ ಕಾಲದಂಡನಿಭಮಂ ಕೋದಂಡಮಂ 
ಕೂರ್ಮೊೋನ್ನತ ಕರ್ಪರಂ ನಳಿದು ಬೆನ್ನಂ ಪತ್ತದೇಂ ಮಾಣ್ಣುದೇ (ಪಂರಾಮಾ. 
8-೮೭) ; ಶಿರದ ನರೆ ಮೆಯ್ಯ ತೆರೆ ಕಯ್ಯ ಕೋಲಿಂದೆಸೆಯೆ ಸುರುಳ್ಳ ತನು 
ನಳಿತ ಬೆನು ಜೋಲ್ವ ಪುರ್ವಿಂದೆಸೆಯೆ (ಇಳಿರೆ. ದೇ. 8೦-೧೬) ; ಕಿಲುಗೊಂಬು 
ನಳಿದ ಬೆನ ್ನಂ ಕಿಜುಕಿದ ತೊಡೆಗೆಚ್ಚಲಲೆವ ಬಾಲಂ ತೆಳುಮೈ ಮೆಟ್‌ಯೆ 
ಬಿಳಿದಾಗಿ ಮಾಣದೆ ಕಣಿವೆಮ್ಮೆಯ ಪಿಂಡು ವಳ್ಳಿಪಳ್ಳಿಯೊಳೆಸೆ:ಂ 
(ಸೊಳ್ತಿಸು. ೪-೬೦) ; ಕವಿದು ಹಳಚಿದುದುಭಯಬಲ ಶಿವಶಿವ ಮಹಾ 

ಮ ಪದರಜ ರವಿಯ ತಿವಿದುದು ದಿವವನಳಿದುದು ನಳಿದನಹಿರಾಯ 
(ಕುವ್ಮಾಳೀ. 9 ಸೂಶನೆ). ೨. ಮಣಿ; ನಮಸ್ಕರಿಸು; ಶರಣಾಗು: 
“ನಳಿಯೆಂಬ ನುಡಿ ನಮಸ್ಕಾರಾರ್ಥದಲ್ಲಿ ಕಾಡಿನ ಸರವಿನಲ್ಲಿ ಸಲ್ಲುಂ” 
(ಸಂಜೀವ. ೨6) ; ಕದನದೊಳಂದು ನಿನ್ನ ತರವಾರಿಯ ಬಾರಿಗೆ ಮೆಯ್ಕ 
ನೊಡ್ಮಲಾಟಜದೆ ನಳಿದಿನ್ನುವಂತದನೆ ಜಾನಿಸಿ ಜಾನಿಸಿ ಗಂಗ ತನ್ನ ನಂಬಿದ 
ಸುದತೀಕದಂಬದೆರ್ದೆ ಪೌವನೆವೋಗಿರೆ ಪುಲ್ಲೆವೆಚ್ಚುವೆಚ್ಚಿದಪನಹರ್ನ್ನಿಶಂ ತಿಗುಳ 
ದಾಮನರಣ್ಯಶರಣ್ಯವೃತ್ತಿಯಿಂ (ಎಕ. 11, 3೪೦-3೩: 1175). ೩. ಬಳಂಕು; 
ತೊನೆದಾಡು : ಕಾಲ್‌ ಬಳೆಯೆ ನಡು ನಳಿಯೆ ಕಳಲುತು೨ ಬಟಲುತುಂ 
* . * ಬಂದರತಿವೇಗದಿಂ (ಲೀಲಾವ. ೧೧೯) ; ಮುಡಿ ಜಡಿಯೆ ಕುಂತಳಂ 
ಕುಣಿಯೆ ಕಡೆಗಣು ಹೊಳೆಯ ನಡು ನಳಿ[ಪಾಕಾಂ. ಮಣಿ]ಯೆ . . . ನೇವುರ 
ರಣಂ ರುಣಮೆನಲು ವನಿತೆಯರ ನಡುವೆ ಚೆಂಡಂ ಹೊಯ್ಯುತಿರ್ದಳೊಬ್ಬಳು 
ಕಾಮನಂಕಮಾಲೆಯ ಪಾಡುತೆ (ಹಣಕಾ. ೪-೦೩). 

ನಳಿನಳಿ (ದ್ವಿ ರಃಕ್ತಿ) ; ವದಸಿಂಧುರಭಾರಮನಾನಲಾಜದಳಿಪಿಂ ಬೆನ್ನಂ 
ನಳಿನಳಿದು ನಡೆವ ಹಯದಟಳಯಳವಂ ಕಂಡು (ಅದಿಪು. ೦೩-೩೧). 
[ ದೇ.॥ ತಮಿ. ನೆಳಿ; ಮಲ. ಇಗಿಳಿ; ತೊದ. ನೊಳ್ಗೆ ] 

ನಳ್ಳಿ (ನಾ). ೧. ಸೊಬಗು; ಚೆಲುವು: ತೊಳಗುತಿವೆ ತೋಟದಲಿ ತೆರ 
ತೆರ ಗುಲಾಬಿಹೂ . . . ಎಳೆಬಿಸಿಲು. ತಿಳಿಗಾಳಿ; ನೋಡಿಕೊಳ್ಳಲು ಮಾಲಿ; 
ಏಳೆ ಹೇಳುವುದು ಆ ನಳಿಯ? (ಸುನೀತ. ೬-೮), (ಗು). ೨. ಕೋಮಲ 
ವಾದ ; ಮೃದಂವಾದ, ೩. ಕಾಂತಿಯಂಕ್ತವಾದ. "ನಳಿದೊಳ್‌', 
"ನಳಿಮೊಗ' ಪರಾ, 

ನಳ್ಳಿ "ನಲ್ಲಿ' ನೋ. 

ನಳ್ಳಿ "ನಲ್ಕಿ' ನೋ. 

ನಳಿಕೆ (ನಂ). ೧. ಸಣ್ಣ ಕೊಳವೆಯಂಥ ಟೊಳ್ಳಾದ ಸಾಧನ ; ನಾಳ : 
ವಿವಿಧ ಬಗೆಯ ಉದ್ದೀಪನಕಾಲಕ್ಕೆ ಸಸ್ಯಗಳ ನಳಿಕೆಗಳು ವ್ಯಕ್ತಪಡಿಸುವ 
ಪ್ರತಿಕ್ರಿಯೆಯು ಪ್ರಾಣಿಗಳ ನರಗಳ ಪ್ರಶಿಕ್ರಿಯೆಯಂತೆಯೇ ಇರುವುದೆಂಬು 
ದನ್ನು ಅವರು ಯಶಸ್ವಿಯಾಗಿ ತೋರಿಸಿದರು (ಸಸ್ಮಕ, 0೦೩), ವ. ಕೊಳವೆ 
ಗಳಿಂದ ತಯಾರಿಸಿದ ಪಂಜರ: ಬಲವಂತರೆಲ್ಲ ನಳಿಕೆಯ ಕೀರನಂತೆ ಅವರು 
ದಿಕ್ಕಾಗಲಜ್‌ಯರು  (ಮೋಳೆಮಾ, ೬೬-೨೬೯). [ ಸಂ. ನಲಿಕಾ] 


ದೇವಮ: 


೪೪೩೫ 


ನಳಿತೋಳು 


ನಳಿಗೆ, ಲಳಗಿ, ಲಳಿಗೆ (ನಾ). ೧.ಎಸಳಿಕೆ ೧: “ನಳಿಗೆ (ಲಳಿಗೆ) -ನಾಲಿಕಾ 
(ನೆಲಕ) ಎ ಕೊಳವೆ” (ತದೃಕೋ. ೨೦) ; ಸಳಿಗೆಯೊಳೀ ನಾಯ ಬಾಲವನು 
ಕಟ್ಟಲ್ಲನ್ನ ನಳುಹ ಬಿಡದು (ಸಮ್ಮಕ್‌. ೧೦-೦೨) ; ನಾಯ ಬಾಲ ನಳಿಗೆಯಲ್ಲಿ 
ಹಾಕಿದ ಹಾಗೆ ಅವನ ಬುದ್ಧಿ ಎಂದಿಗಾದರೂ ಸರಿದಾರಿಗೆ ಬರುವುದಿದೆಯೇ ? 
(ತ್ಯಾಗಮಯಿ, ೧೨೦) ; ಪಿಸ್ತೂಲಿನ ನಳಿಗೆಯೊಂದು ಗಂಗಾರಾಮನ ಎದೆಯ 
ಕಡೆಗೆ ಗುರಿ ನೋಡುತ್ತಿತ್ತು (ವಿಧಿವೈ. ೦೧೪) ; ಇಬ್ಬರೂ ಹುಕ್ಕೆಯ ನಳಿಗೆ 
ಗಳನ್ನು ಬಾಯಲ್ಲಿಟ್ಟುಕೊಂಡು ತುಸುಹೊತತ್ತಿ ಸುಮ್ಮನೆ ಈಚಿಚೆಯರು 
ಗಳಲ್ಲಿ ಒರಗಿದರು (ನಿಷ್ಕಾಮ. ೧) ; ನಾಯಿಯ ಬಾಲ ನಳಿಗೆಯಲ್ಲಿ ಹಾಕಿದರೆ 
ಡೊಂಕು ಬಿಟ್ಟೀತೆ ? (ಗಾದಿ). ೨. ನೆಯ್ಗೆಯಲ್ಲಿ ಉಪಯೋಗಿಸುವ 
ಸಾಧನ; ಲಾಳಿ: ಊಕೆಯ ಮಾಡುವಾತನ ಕೆಯ್ಯ ಕುಂಚಿಗೆಯ ತುಂತುಜು 
ನುಂಗಿತ್ತು ನೆಯ್ವ ಅಣ್ಣನ ಕಣ್ಣ ಕೆಯ್ಯ ನ[ಪಾಕಾಂ. ಲ]ಳಿಗೆ ನುಂಗಿತ್ತು 
(ಗುಪ್ತಮಂ, ೪). ೩. ಬಲಿತ ಬಿದಿರು; ಬೊಂಬು. ೪. ಬೊಂಬಿನಿಂದ 
ತಯಾರಿಸಿದ ಪಾತ್ರೆಯಂಥ ಸಾಧನ; ಅಂಡೆ: ಉಗ್ರಮಾತಂಗ 
ದಂತ 1ಳಂ ಚಮರಿವಿಣಿಲ ಜೇನ ನಳಿಗೆಯಂ ಪೂತಿಬೆಕ್ಕಂ ಹರಿಶ್ಚಂದ್ರ 
ರಾಯಂಗೆ ಕಾಣಿಕೆಯನಿತ್ತಡಿಗೆಜಗುತಿರ್ದರಗ್ಗದ ಬೇಡವಡೆಯೊಡೆಯರು 
(ಹೆಡಕಾ. ೫-೩); ತೈಲವನೊಂದು ನಳಿಗೆಯೊಳು ತುಂಬಿ (ವೀಕ್ಕಿಪು. ೮-೮-೪೦); 
ಪುಲಿದೊವಲೆರಲೆಯ ಮಜ ಪೀಲಿವೊಜ್‌ ಜೇನ ನಳಿಗೆ ಬಲ್ಬಂದಿದಾಡೆಗಳ 
ಒಲಿದಿತ್ತು ಕಾಣಿಕೆಯನು ಕೈಮುಗಿದರಾ ಬಲದ ನಾಯಕರು ಕಂಪಿಲಗೆ 
(ಕುರಾಸಾಂ. ೨೭-೩೮) ; ಪುಲಿದೊಗಲ ಪೊಣಿ* ಜೇನುತುಪ್ಪದ ನಳಿಗೆ ಮೇಣದ 
ಮುದ್ದೆ (ಸಾಳ್ಮಭಾ. ೧೬-೬). ೫. ಒಂದು ಬಗೆಯ ಸುಗಂಧದ್ರವ್ಯ : 
“ನಾಳಿಕಾ - ನಳಿಕೆ, ಬಳ್ಳಿ, ತೆಂಗು, ಸೂರ್ಯಭಕ್ತ” (ಓಷಧಿ, ೮೫). ಲಳಗಿ: 
೧. ಶ್ವಾನನ ತಂದು ಬಾಲ ನೀವಿ ಲಳಗಿಯೊಳು ತಾನಿಡಲದರಿಂದ ಮೇಣ 
ಸರಳಾಗುವದೇ (ವಿಸಾಸು, ೪೧-೧); ನಾಯಿಯ ಬಾಲವನ್ನು ಲಳಗಿಯಲ್ಲಿ 
ಹಾಕಿದರೂ ಅದರ ಡೊಂಕು ಹ್ಯಾಗೆ ಹೋದೀತು? (ಮೋಹಿನೀ. ೪೯). 
ಲಳಿಗೆ : ೧. “ನಾಳ ಎ ಲಳಿಗೆ” (ಕಾಶಕ್ಕ. ೩೧) ; ಬಿಳಿಯಕ್ಕಿವಿಟ್ಟ ಸೋದಿಸಿ 
ಮತ್ತೆ ಹರಿಯಣಕೆ ತಳಿದುಕೊಂಡು . . . ಲ೮[ಪಾಕಾ. ನ]ಳಿಗೆಯಂದದಿ 
ತಿರಿಹಿ ತಿರಿಹಿ ಮುಖಗೆಡದೆ ಹಪ್ಪಳವನೊತ್ತುವ ಹಾಗೆಯೊತ್ತಿ (ಸೂಸಕಾ. 
೦-೪೮) ; ಹೊರಗೆ ಬಂದೂಕಿನ ಲಳಿಗೆಗಳು ಹಾಯ್ಕಿವೆ (ಪ್ರಣಸ. ೧೮) ; 
ಶ್ವಾನದ ಬಾಲವ ಲಳಿಗೆಯೊಳಿಟ್ಟರೆ ಮಾಣದೆ ಸರಳವದಾಗೀತೆ ? (ಜನನಾ. 
ಎ೦3); ನಾನಿಯ ಮನಸ್ಸು ಲಳಿಗೆಯಿಲ್ಲಿ ಹಾಕಿದ ನನಿಯಿಯ ಬಾಲದಂತೆ 
ಇದ್ದಿತು (ನಾಡಿಗೇ. ೦೦೭). ೩. ಕಳಿಲೆಯ ನಖದಲ್ಲಿ ಚಿವುಟಲಹುದು ಮುಂದೆ 
ಲಳಿಗೆ ಕೂರುಗುರಿಗಂಜುವುದೇ (ಮೋಹತ. ೦೦-೦೩) ; ಕಳಿಲೆಯನ್ನಖದಿ 
ಚಿವುಟಲು ಸುಲಭಮದು ಬಲಿದು ಲಳಿಗೆಯಾದೊಡೆಯ (ಯ, ಗುರ್ಗಳಿಗೆ 
ಸಾಧ್ಯಮೆ (ನವಮೋ. ೧೧-೧೭). ೪. ಧಾರುಣಿಯೊಳಗೆ ಹೇಟಿನಕ್ಕಿ ಲಳಿಗೆಯ 
ಎಣ್ಣೆ ಹೊವು ಕಾಯಿ ಹಣ್ಣು ಮೊದಲಾದುದ ತಪ್ಪ ಸಾಧಿಸಿ ತರಿಸಿಕೊಂಡುಂಬ 
ಚಿಕ್ಕಮಕ್ಕಳಿಗೆಲ್ಲಿಯದೋ ನೆಟ್ಟನೆಯ ದೇವತ್ವ (ಮೋಳಿಮಾ, ೧೦೪-೪೧೬) ; 
ತುಡುವೆಯ ಜೇನು ಕೋಲುಜೇನು ಹ:ತ್ತಜೇನು ಹೆಜ್ಜೇನು ಸಕ್ಕರೆಜೇನು 
ಯಿಂತಿವು ಮೊದಲಾದ ಜೇನುತುಪ್ಪದ ಲಳಿಗೆಗಳೆ ಸಾಲುವೊಣಕಿಯಿಂ . . . 
ಕಾಣಿಕೆಯನಿಕ್ಕಿ (ನನ್ನಣಾ. ೪-೦೪ ವ). [ಆ ಸಂ. ನಲಿಕು, ! ತುಳು. ನಳಿಗೆ] 


| ನಳಿಗೊಂಬು (ನಾ). ಕೋಮಲವಾದ ಕೊಂಬೆ ; ಎಳೆಖಂದಾದ ರೆಂಬೆ ; 


ಕವಲ್ಲ ಕೊಂಬಿನ ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ ಜೋಲ್ವ 
ಬಳ್ಳಿಗೊಂಬಿನ ಬಳೆ _ತೋರಗೊಂಬಿನ ನೊಗಂ ನಿಡುಗೊಂಬಿನ ಮೂಂಕು 
ಕಣ್ಣೆ ಚೆಲ್ಮೆನೆ ನಡೆತಂದುವಂದಸುಗೆಯೆಂಬ ನೆಗಟಿಕ್ತಿಯ ತೇರ್ಗಳಿತ್ತಲುಂ 


(ಕಬ್ಮಿ ೪3. ೨೦೩). [ನಳ್ಳಿ + ಕೊಂಬು, ] 


«| ನಳಿತೋಳ್‌ "ನಳಿದೋಳ್‌' ನೋ. 


ನಳಿತೋಳು "ನಳಿದೋಳ್‌' ನೋ. 


ನಳಿದು 


ನಳಿದು (ನಾ). ಬಾಗಿದಂದಂ; ಡೊಂಕಾದುದಂ; ವಕ್ರವಾದುದಂ. 
"ಕಡಂನಳಿದಂ' ಪರಾ. [ನಳ್ಳಿ] 

ನಳಿದೋಳ್‌, ನಳಿತೋಳ್‌, ನಳಿತೋಳು (ನಾ). ಕೋಮಲವಾದ 
ತೋಳು ; ಮೃದಂವಾದ ಬಾಹು : ನಂದೋಳ್ಗಳ್‌ ಶಾಖೆಯಂ ಕೆಂದಳ 
ವೆಳದಳಿರಂ . . . ಸುಯ್ಸಂಪು ಕಂಪಂ ಮಿಗೆ ಸೊಗಯಿಸಿತಂಗೋದ್ಭವ ಶ್ರೀ 
ಜಗನ್ಮಂಗಳಶೃಂಗಾರಾಬ್ಧಿವೇಳಾವನಲತೆಯೆನೆ ಶುದ್ಧಾಂತಕಾಂತಾ:ದಂಬಂ 
(ಪುಷ್ಕಪು. ೭-೨೯). ನಳಿತೋಳ್‌ : ಕುಂತಿ . .. ನಿಧಾನಮನೀಡಾಡು 
ವಂತೆ ಕೂಸಂ ಗಂಗೆಯೊಳೀಡಾಡಿ ಬಂದಳಿತ್ತ ಗಂಗಾದೇವಿಯುಮಾ ಕೂಸಂ 
ಮುಟುಗಲೀಯದೆ ತನ್ನ ತೆರೆಗಳೆಂಬ ನಳಿತೋಳ್ಗಳಿನೊಯ್ಯನೊಯ್ಕನೆ 
ತಟಿಕ್ಕಿ ಸಿ ತರೆ (ಪಂಪಭಾ. ೧-೯೩ ವ) ; ಮುುಗುಳ್ಗಳಂ ಮಿಸುಗುವ ದಂತ 
ಪಂಕ್ತಿ ಲತೆಯಂ ನಳಿತೋಳ್ನೆಅಕಿ ಪೋಲ್ತು ನಾಡೆ ರಂಜಿಸುವ ವಿಳಾಸಿನೀ 
ನಿಕರದಿಂ ಪೊಸಸುಗ್ಗಿ ವೊಲಿರ್ದುದೋಲಗಂ 
ತಾಮರಸಮುಖಿಯ ನಳಿತೋಳ್‌ ತಾಮರಸಬೆಡಂಗುವೆತ್ತು ಸಿರಿಸದ 
ಸುಮನೋದಾಮಕಮಂ  ಗೆಲೆವಂದೆಸೆದಾ ಮರಧ್ವಜನ ಪಾಶಮೆನೆ 
ಸೊಗಯಿಸುಗುಂ (ಜಗವಿ- ೧೦-೩೨) ; ನಿಟಿಗುರುಳ್‌ ಸೋರ್ಮುಡಿ . . . 
ನಳಿತೋಳ್‌ ಕೆಂದಳಂ . ಸೊರ್ಕುಂಗೋಗಿಲೆ - ಇವು ಉಪಸರ್ಗಂ 
ಬೆರಸಿದ ಶಬ್ದಂಗಳ್‌ (ಕರಸಾ. ೬೩-೪೧೬) ; ಕಂದನಾಡುವ ಬಾಲಲೀಲೆಯಂ 
ನೋಡಿ ತೊದಲೊಂದಿದಿನಿವಾತನುಆಕ ಕೇಳ್ದು ಮುದ್ದಿನ ಮುದ್ದೆಯಂದ 
ದಂಗವನೆತ್ತಿಕೊಂಡು ನಳಿತೋಳ್ಗಳಿಂದಖ್ಬಿ . . ಪಂಚೇಂದ್ರಿಯ ಪ್ರೀತಿಯಂ 
ಪಡೆವರಿನ್ನುವ ಕೃತರೊ (ಜೈಮಿಫಾ, ೧೦-೨೦) ; ಮಲ್ಲಸಾಧನೆಯ:ತೆ ನಳಿ 
ತೋಳ್ಗಳಿಂದಪ್ಪಿಯುಲ್ಲಾಸಎನು ತೋಟ ಎಟಗೆ (ಕಂನವಿ. ೬-೦೨೨). 
ನಳಿತೋಳು: ವನಿತೆ ಹೊರಳಿದಳು ಶೋಕವ ತಾಳ್ಗು .. . ನಳಿತೋಳನು 
ಕೆದಅಕಿದಳವನಿಯಲಿ ಹಲುಬಿದಳಭಿಮನ್ಯುವಿನಳಲಿನಲಿ (ಕುವ್ಯಾದ್ರೋ. 
ಓರಿಇ. ಪರಿ 36೪9); ಶೂರ್ಪಣಖಿ . . , ಹೊಳಹೊಳವ ನಿಡುಗಂಗಳಿನ 
ಕೋಮಲದ ಕದಪಿನ , , , ನಳಿತೋಳುಗಳ ಮಾನವವಿಲಸಿತಾಂಗದ ರೂಪ 
ಕೈಕೊಂಡೆಸೆದಳಿದಿರಿನಲಿ (ತೊರರಾ. ೩-೪-೫) ; ಮಿಸುಪ ನದೀನಾರಿಯ 
ನಳಿತೋಳೆನಲೆಸೆವಿರ್ತಡಿಗಾಲುವೆ (ಜಯಕಾ. ೦-೩೮); ಕಂದರ್ಪ ನಗುತ 
ಸಲಿಸುತ ಸಂತಸದೊಳಂ ಚಂದದೆ ಪಿಡಿದು ರಾಜಿಸುವ ಇಂದೀವರವಾಂತ 
ಲತೆಯೆನೆ ತತ್ಯರದಿಂದೊಪ್ಪಿದುವು ನಳಿತೋಳು (ಕುನವಿ. ೯-3೯); ನಳಿತೋಳ 
ತಲೆಗಿಂಬ ಮಾಡಿ ಪದಗಳೆ ನೀಡಿ ಸುಳಿಗುರುಳ ಚದರಿ ಕೆದರಿದ ಲರಾಮಂಗಳಿಂ 
ಲಲನೆಯರಿರಲು (ವೆಂ9303. 8-9-08). [ನಳ್ಳಿ * ತೋಳ] 

ನಳಿನ "ನಲಿನ' ನೋ. 

ನಳಿನಕೋರಕ (ನು). ತಾವರೆಯ ಮೊಗ್ಗು : ತಳಿರೆ ಕಕ್ಕಡದರುತ್ಸಳದ 
ತೋಮರದವರ್‌. ನಳಿನಕೋರಕದಿಟ್ಟಿಯವರು . . . ಬಳಸಿ ಕೈಮಾಡಿದರ್‌ 
ನೃಪನ (ಛೈಕವೇ. ೨-೪6). [ಸಂ. ನಲಿನಕೋರಕ) 

ನಳಿನಗರ್ಭ "ನಲಿನಗರ್ಭ' ನೋ. 

ನಳಿನಗರ್ಭಾಂಡ "ನಲಿನಗರ್ಭಾಂಡ' ನೋ. 

ನಳಿನಜ "ನಲಿನಜ' ನೋ, 

ನಳಿನಜಾಂಡ (ನಾ). ಬ್ರಹ್ಮಾಂಡ ; ಪ್ರಪಂಚ : ನಳಿನಜಾಂಡ ತಲೆಯ 
ತೂಗಿ ಮೋಹಿಸುತಿರಲು ಕೊಳಲನೂದಿ ಭ್ರಾಜಿಸುವ ಚೆಲುವ ಕ ೈಷ್ನ್ಟರಾಯನ 
ನೋಡಿ (ಪುರಂದ. 8.೪೬ ಪಲ್ಲವಿ). [ ಸಂ. ನಲಿನಜಾಂಡ] 

ನಳಿನದಳ "ನಲಿನದಲ' ನೋ. 

ನಳಿನದಳನಯನೆ (ನಾ). ಕಮಲದ ಎಸಳಿನಂತೆ ಕಣ್ಣುಳ್ಳವಳು ; 
ಕಮಲಾಕ್ಷಿ : ನಳಿನದಳನಯನೆ ತನಗಾಗುಲಟ್‌ಿವರೆ ಕರತಳದೆ ಎದನಮಂ 
ಮುಚ್ಚುತವಗ್ಗಲಿಸಿ ಪೊಜವ.ಡುವ  ಗೋತ್ರಸ್ಫಲನೆಯ ಭಯದಿಂದೆ 
ಮುಚ್ಚಿ ದಂತೆವೊಲಿರ್ದಳ* (ಕಾದಂಉ. ೦೨೮). [ ಸಂ. ನಲಿನದಲನಯನಾ 


(ಧರ್ಮಾಮ್ಮ. 9-೧೪೦) ; 


೪೪೩೬ 


20 


30 


ನಳಿನಪತ್ರ 


ನಳಿನದಳಪುಟ (ನಾ). ಕಮಲದ ಎಲೆಯಿಂದ ಮಾಡಿದ ದೊನ್ನೆ : 
ನಳಿನದಳಪುಟದೆ ನೀರು ನಳಿನಿಗಿವು ರೂಪುಗೊಂಡು ಸುರಿದಪುವೆನೆ 
ಕಂಗೆೊಳಿಪ ಮರಕತದ ಕಳೆಶಂಗಳ ಜಲಮಂ ಸುರಿದರಮಳಕಮಳಾನನೆ 
ಯರ: (ಕಾದಂಪೂ. ೭೩). [ನಳಿನದಳ ( ಎ ನಲಿನದಲ) + ಪುಟ] 

ನಳಿನದಳಲೋಚನ "ನಲಿನದಲಲೋಚನ' ನೋ. 

ನಳಿನದಳಾಕ್ಷ (ನಾ). ೧. ಕಮಲದ ಎಸಳಿನಂತೆ ಕಣ್ಣು ಳೃವನು. 
೨. ಕೃಷ್ಣ : ನಳಿನದಳಾಕ್ಷಂ ರುಕ್ಮಿಣಿ ಸಲೆ ಭಾಗ್ಯಸ:ಖಾನುಭಾವದಿಂದಂ 
ದಿನಮಂ ಕಳೆಯುತ್ತಿರೆ (ದಶಾವ. ೯-೧೬೮). 

[ಸಂ, ನಲಿನದಲಾಕ್ಷ (ನಲಿನದಲ + ಅಕ್ಷಿ * -)] 

ನಳಿನದಳಾಯತ್ನಾಕ್ಷ (ನಾ). ಕಮಲದ ಎಸಳಿನಂತೆ ವಿಶಾಲವಾದ 
ಕಣ್ಣುಳ್ಳವನು : ನಳಿನದಳಾಯತಾಕ್ಷನುರುವಕ್ಷನಿಭಾಹಿತಮಧ್ಯನಕ್ಷರಾಡ್ಗಳ 
ನಳಿಮಾಲಿಕಾಪ್ರಭನಹಿಪ್ರಭುಸನ್ನಿಭಬಾಹುಯುಗ್ಮಂ ನಿಟ್ಟಿದಿರಾಗಿ 
ನಿಲ್ವಿದ:೦ (ಮಹಾನೇ. ೬-೩೮). 

[ ಸಂ. ನಲಿನದಲಾಯತಾಕ್ಷ (ನಲಿನದಲ * ಆಯತ + ಅಕ್ಷಿ * -)] 

ನಳಿನದಳಾಯತ್ತ್ನಾಕ್ಷಿ (ನಾ). ಕಮಲದ ಎಸಳಿನಂತೆ ವಿಶಾಲವಾದ ಕಣ್ಣು 
ಳೃವಳಂ: ನಳಿನದಳಾಯತಾಕ್ಷಿ . . . ಪೊಳೆವವತಂಸಪುಷ ರಜದಿಂ ಪೊರೆ 
ದಿರ್ದ ಕಪೋಲಪಟ್ಟಮಂ ತೊಳೆದಳನಾರತಂ ಸುರಿವ ಚಂದನಶೀತಲ ಹರ್ಷ 
ವಾರಿಯಿಂ (೪೫ದಂಉ. ೨೩೬). [ನೆಳಿನದಳ (-ನಲಿನದಲ) + ಆಯತಾಕ್ಷಿ? 

ನಳಿನದೃಶ (ನಾ). ೧ ಕಮಲದಂತೆ ಕಣ್ಣುಳ್ಳವನು. ೨ ಕೃಷ್ಣ : ಜಲಧಿಯಲಿ 
ನಿಜಯೋಗ ನಿದ್ರಾಲಏನೆಗಭಿಮ:ಖನಾಗಿ ಪವಡಿಸಿ ನಳಿನದೃಶನಿರೆ ನಾಭಿನಳಿನ 
ದಲುದಯಿಸಿದನಜನು (ನಿಧಾಗ. ೧-೨-೨). [ಸಂ. ನಲಿನದೃಶ್‌] 

ನಳಿನದೃಶೆ (ನಾ). ಕಮಲದಂತೆ ಕಣ್ಣುಳ್ಳವಳು : ಎಳೆಯ ಮಿಂಚಿನ 
ಕ:ಡಿಯ ಸೂಸುವ ನಳಿನದೃಶೆಯರು [ಪಾಕಾಂ. ನಯನದೆ] ಶಶಿಯ ಬಿಂಬವ 
ಹಳಿವ ಹುರುಡಿಸುವಬುಜಮುಖಿಯರು ಕುರುರಾಯ 
ನೆಡವಂಕದಲಿ ಮೋಹಿದರು (ಕುವ್ಶಾಉ. ೮-೪೪). [ ನಳಿನದೃಶ + -ಎ್ಯ) 

ನಳಿನನಯನ (ನಾ). ೧. ಕಮಲದಂತೆ ಇರಂವ ಕಣ್ಣು: ಎಳೆಯ ಮಿಂಚಿನ 
ಕುಡಿಯ ಸೂಸುವ ನಳಿನನಯ:ನದ [ಪಾಕಾಂ. ದೃಶೆಯರು] ಶಶಿಯ ಬಿಂಬವ 
ಹಳಿವ ಹುರುಡಿಸುವಬುಜಮುಖಿಯರು (ಕುವ್ಯಾಉ. 6-99). ೨. ಕಮಲ 
ದಂತೆ ಕಣ್ಣುಳ್ಳವನಂ : ಶ್ಯಾಮಸುಂದರನೂ ಮಹಾಬಾಹುವೂ ನಳಿನ 
ನಯನನೂ ಆದ ಈತನು ನನಗೆ ತಕ್ಕ ಗಂಡ (ವಕಥಾ. ೩೭). ಹಿ. ವಿಷ್ಣು. 

[ ನಳಿನ (ಎ ನಲಿನ) «೪ ನಯನ] 

ನಳಿನನಾಭ "ನಲಿನನಾಭ' ನೋ. 

ನಳಿನನಾಳ (ನಾ). ತಾವರೆಯ ದಂಟು ; ಕಮಲದ ಕಾಂಡ,-ದೇಟಂ : 
ನಳಿನನಾಳವು ಗಜದ ಕೈಯೊಡನಳವಿಗೊಡಲಂತರವೆ (ಕುವ್ಯಾದ್ರೋ. 9-೪) ; 
ಬಳಿಕ ನೋಡುವೆ ದನುಜಗಿನುಜರ ಬಲುಹನೆನುತಾ ವೀರ ಲಂಕೆಯ 
ನಳಿನನಾಳವ ಭದ್ರಗಜ ಕೀಳ್ವಂತೆ ಕೇಳ್ಬಗೆದ (೪%ಶಿಲ, ೦೦-೪೮) ; ಜಲವೆಲ್ಲ 
ಹರಿಮಯ ಶಿಲೆಯೆಲ್ಲ ಶಿವಮಯ ಮಳಲುಮಿಟ್ಟೆಗಳೆಲ್ಲ ಮಣಿಯ ಮಯವು 
ಬೆಳೆದಿಪ್ಪ ದರ್ಭೆಗಳು ಸಾಕ್ಷಾತ್ತು ಬ್ರಹ್ಮಮಯ ನಳಿನನಾಳವು ಸರ್ವ ವಿಷ್ಣು 
ಮಯವು (ಪುರಂದ. ೪-೪೦-೨). 

[ ನಳಿನ (ಐ ನಲಿನ) ೬ ನಾಳೆ, (ಇ ನಾಲ್ಕ) 


ನಳಿನನಿಭ (ನಾ). ತಾವರೆಯಂತಿರುವುದು ; ಕಮಲಕ್ಕೆ ಸದೃಶವಾದುದಂ: 


ಕಂಂಚನಭಾಜನರತಮಭಿಕಾಂಚನಭಾಜನಮೆನಿಪ್ಪ ಸುರುಚಿರಚರುವಿಂ ಸಂಚಿತ 
ಗ:ಣನಡಿಗಳನಿನಸಂಚಿತಗುಣ ನಳಿನನಿಭಮನೊಸೆಬರ್ಚಿಸಿದಂ (ಪುಷ್ಪ ಫು.೧೪-೭). 
[ಸಂ, ನಲಿನನಿಭ] 


«| ನಳಿನಪತ್ರ (ನಾ). ತಾವರೆಯ ಎಲೆ: ದಿವಿಜಕುಲವಿಳಯಉಲಾನಲಂ 


ಬಪ್ಪಂತೆ ಹಾಳಾಹಳ ಸುಡುತ ಬರಲು . ಶಂಠರಕನು ಕರತಳದೊಳದ 


ನಳಿನಭವ 


ತಳೆದು ನೋಡಲು ನಳಿನಪತ್ರದೊಳು ಜಲಬಿಂದುವಂತೆ ತಲ್ಲಣಗೊಳಲು 
(ಲಶಿಚಿಂ. ೧೨-೧೩). [ನಳಿನ(ಎ ನಲಿನ) ೬ ಪತ್ರ] 

ನಳಿನಭವ "ನಲಿನಭವ' ನೋ. 

ನಳಿನಭವಾಂಗ (ನಾ). ಬ್ರಹ್ಮನ ದೇಹ,-ಶರೀರ: ಮತ್ತಮಾ ಘನ 
ಸಮಯಂ ಗದಾಧರಮೂರ್ತಿಯಂತೆ ಘನಶ್ರೀಮನೋಜ್ಞಮುಂ ನಳಿನ 
ಭವಾಂಗದಂತೆ ಕ:ದಂಬವಿತತಾಮೋದವಾಹಮುಂ . , . ಎನಿಸಿರ್ದುದು 
(ರಾಜಶೇ. ೮-೧೧೮ ವ), [ನಳಿನಭವ (ಎ ನಲಿನಭವ) + ಅಂಗ] 

ನಳಿನಭವಾಂಡ "ನಲಿನಭವಾ?ಡ' ನೋ. 

ನಳಿನಮುಖಿ "ನಲಿನಮಂಖಿ' ನೋ. 

ನಳಿನರಿಪು (ನಾ). ಕಮಲದ ವೈರಿ; ಚಂದ್ರ : ಬೆಳೆವುತಿರ್ದರು ಹರಿಣಪಕ್ಷದ 
ನಳಿನರಿಪ್ರವಿನವೊರ ಕುಮಾರರು (ಕುವ್ಕಾಆ, ೩-೦೧) ; ಎಲೆ ಭಗೀರಥವಂಶ 
ವಾರುಧಿ ನಳಿನರಿಪು![ಪಾ೫೨9. ಸಖ)ಸುತ ಕೇಳು ಕರುಣಾಜಲಧಿಯಲ್ಲಾ 
ಕಾಯ್ದನನ್ವಯನಾಮಧಾರಕನ (ತೊರರಾ. ೬-೩-೦). 

[ನಳಿನ ( ಎ ನಲಿನ) + ರಿಪು) 

ನಳಿನಲೋಚನ (ನಾ). ೧. ಕಮಲದಂಥ ಕಣ್ಣ ಳ್ಳವನು. ೨. ವಿಷ್ಣು: 
ನಳಿನಲೋಚನನಾರ್ದು ಶಾರ್ಜ್ಣವ ಬಲಿದು ಜೇವೊಡೆಗೆಯ್ಕೆ ಲೋಕ 
ವನಳರಿಸುವ ದನಿ ಮಾಯವಾದುದು (ಸಾಳ್ಕಧಾ. ೩೦-೬೩). 

[ನಳಿನ (ಎ ನಲಿನ) * ಲೋಚನ] 

ನಳಿನಲೋಚನೆ "ನಲಿನಲೋಚನೆ' ನೋ. 

ನಳಿನವದನೆ (ನಾ). ಕಮಲದಂತೆ ವಂಖವುಳ್ಳವಳು; ಸುಂದರಿ: 
ಕಳಸಕನ್ನಡಿ ಸಹಿತ ನಡೆಯಲಿ ನಳಿನವದನೆಯರೆಂದು ನೇಮಿಸಿದನುಮಹೀಪಾಲ 
(ಕುವ್ಮಾಣ. ೭-೧೭). [ ಸಂ. ನಲಿನವದನಾ ] 

ನಳಿನವನ (ನಾ). ಕಮಲಗಳ ಸಮೂಹ; ತಾವರೆಗಳ ಗುಂಪು: ನಳಿನ 
ವನಶ್ರೀನಿವಹಂ ಕಳಹುಸಂಬೆರಸು. ಬಂದುದೆನೆ ಲತಿಕಾಕೋವ:ಳೆಯರ 
ನಡುವೊರ್ವಂ ನಿರ್ಮಳರೂಪಂ ದ್ವಿಜಕುಲೋತ್ತಮಂ ಬರುತಿರ್ದಂ (ಅನಂಪು. 
೨-೩೯). [ನಳಿನ (ಇ ನಲಿನ) ೬ ವನ] 

ನಳಿನವೈರಿ "ನಲಿನವೈರಿ' ನೋ. 

ನಳಿನಶರ (ನಾ). ಮನ್ಮಥ: ಅನಂಗ : ದೇವರಾಜೇಂದ್ರಭೂಪತಿಚಂದ್ರನು 
ನಳಿನಶರನಧಟ ಹರಪಾದಸರಸಿಜಭೃಂಗನೆಳೆಕೀರವಾಣಿ ಶಚಿದೇವಿ 
ಯೆಂದೆಂಬ ಸತಿಸಹಿತ ರಾಜ್ಯವನಾಳುತ (ಪ್ರೌಢರಾ. ೯-೩೭). 

[ ನಳಿನ (ಎ ನಲಿನ) ಶರ] 

ನಳಿನಸಂಭವ "ನಲಿನಸಂಭವ' ನೋ. 

ನಳಿನಸಖ "ನಲಿನಸಖ' ನೋ. 

ನಳಿನಸಖನೇತ್ರ (ನಾ). ಸೂರ್ಯನನ್ನು ಕಣ್ಣಾಗಿ ಉಳ್ಳವನು; ಶಿವ: 
ನಳಿನಸಖನೇತ್ರನಿಹನುಮೆಯೊಳುಂ ಕ್ರೀಡಿಸುತ (ಲಶಿಟಿಂ. ೦೬-೦೩). 

[ ನಳಿನಸಖ (ಇ ನಲಿನಸಖ) + ನೇತ್ರ ] 

ನಳಿನಸಖಸುತ (ನಾ). ಕಮಲದ ಗೆಳೆಯನ ಮಗ ; ಸೂರ್ಯನ ಮಂಗ; 
ಯಮ : ನಳಿನಸಖಸುತ ಕೋಪದಿಂದೆ ಸೇನಾಧಿಪತಿಗಳನೆಲ್ಲ ಬೇಗದಿಂ 
ಬಲಗೂಡಿ ಕಳುಹಲ್ಕೆ ತಳುವದವತೈತಂದು ಕಾದಿ ಮುರಿದೋಡಲಾ ಯಮ 
ರಾಜ ತಾನೆ ಬಂದು) ಮಲಹರನ ದೂತರೊಳು ಪಲಕಾಲ ಕಾದುತಿರೆ 
(ಪ್ರಾಢರಾ. ೧೬-೫). [ ನಳಿನಸಖ(= ನಲಿನಸಖ) + ಸುತ] 

ನಳಿನಸಮಾಜ (ನು). ೬ ನಳಿನವನ : ನಳಿನಸಮಾಜಮುಳ್ಳಲರೆ ತಣ್ಣೆಲ 
ರೊಯ್ಯನೆ ತೀಡೆ ಚಕ್ರಸಂಕುಳಮುರುಲೀಲೆಯಿಂ ನೆರೆಯೆ ಮೆಲ್ಲನೆ ಪಾಜಕ 
ವಿಹಂಗರಾಜಿ ಕೆಂಬೆಳಗಖಿಲೋರ್ವಿಯಂ ಪರೆದು ತೆಕ್ಕನೆ ತೀವೆ ನಿಳಿಂಪರಂಟ್‌ 
ದಿಶುಚಳಶಿಖರುಗ್ರದೊಳ್ಳೆ ಳಗುತೊಪ್ಬಿದನಂದು ಕರಂ ದಿವಾಕರಂ (ಉದ್ಮಟ. 

[ನಳಿನ (ಇ ನಲಿನ) ೬ ಸಮಾಜ] 


೦೦-೭). 


೪೪೩೭ 


46 


ನಳಿನೀತೀರ 


ನಳಿನಳಿನಬಾಣ (ನಾ). ಕೋಮಲವಾದ ಕಮಲಪುಷ್ಪದ ಬಾಣವನ್ನುಳ್ಳ 
ವನು; ಪುಷ್ಪಬಾಣ; ಕಾಮ; ಮನ್ಮಥ : ನಳಿನಳಿನಬಾಣಂಗೆ 
ಕೂರ್ಸರಲಾಗಿ ತಾಗಿಯಾ ಲಲನೆಯರ ವಿರಹದಿಂ ನೋಯಿಸಲು 
ಮುನಿದವರು ಬಲುಗೋಪ್ಯದಿಂದೆ ಶಾಪಿಸಲು (ನವಮೋ, ೨೩-೦೫). 
[ನಳ್ಳಿ + ನಳಿನ (ಎ ನಲಿನ) * ಬಾಣ 
ನಳಿನಾಂಬಕೆ (ನಾ). ಕವಂಲದಂತೆ ಕಣ್ಣು ಳೃವಳಂ; ಸುಂದರಿ: ಉಳಿದು 
ಸುಮಶಯನಮಂ ಮೇಣ್‌ ನಳಿನೀದಳೆದಿಂದೆ ರಚಿಸಿದೆದೆಗುಪ್ಪಸಮಂ 
ಬಳಲಿಕಿಯಂ ತಳೆದಂಗದೆ ನಳಿನಾಂಬಕೆ ನೀನದೆಂತು ಪೋದವೆ ಬಿಸಿಲೊಳ್‌ 
(ಶಾಕುಂತ. ೪೧-೭೩). [ಸಂ. ನಲಿನಾಂಬಕಾ] 
ನಳಿನಾಕರ (ನಾ). ಕಮಲಗಳ ಆವಾಸಸ್ಥಾನ ; ಕೊಳ ; ಸರೋವರ: 
ನಳಿನಾಕರಮುಂ ರಮೆಯುಂ ಜಳನಿಧಿಯುಂ ನಿರ್ಮಳೋರ್ವ್ಮಿಯುಂ 
ಚಂದ್ರಮನುಂ ಕಳೆಯುಮೆಸೆವಂತೆ ಸಮಸಂದಿಳೇಶನುಂ ಕುಂತೆಯುಂ ಕರಂ 
ಸೊಗಯಿಸುವರ್‌ (ಕಂದ್ರಪು. ೧೧-೧೧೪): ನಳಿನಾಕರಕ್ಕೆ ಬಂದು ಕೊಳ 
ದೊಳಲರ್ದಬ್ದದಲರಂ ನಳಿನೇಕ್ಷಣೆ ಮಖುಟ್‌ವೆನೇದು ಪುಗೆ. . . ಕಣ್ಣದೇಂ 
ರಂಜಿಸಿತೊ (ರಾಜಶೇ. ೧೦-೪೩೫ ವ). [ನಳಿನ (ಎ ನಲಿನ) * ಆಕರ್ಯ] 
ನಳಿನಾಕ್ಷ "ನಲಿನಾಕ್ಷ' ನೋ. 
ನಳಿನಾಕ್ಷಿ (ನಾ). ಕಮಲದಂತೆ ಕಣ್ಣುಳ್ಳವಳಂ ; ಕಮಲಾಕ್ಷಿ: ಹಾ ತರುಣಿ 
ನಳಿನಾಕ್ಷಿ ನಯಸುಪ್ರೀತಿಪೂರ್ವಕದಿಂದ ಕನಸಲಿ ಮಾತುದೋಟಾದೆ ಬಂದು 
ನನ್ನಲಿ ಕರುಣದಿಂ ನೀನು (ನಳಶ, ೭-೯) ; ಕೆಳಗಣ ಮೇಗಣ ಪಲ್ಲಂ ಫಳಿಲನೆ 
ತಾಗಲ್ಕೆ ಕುಟ್ಟನಾಖ್ಯಂ ಮತ್ತಂ ನಳಿನಾಕ್ಷಿ ಪಲವು ಸೂಳಿಂದೆಳೆಯಳೆ ಸೋಂಕು 
ತ್ರಮಗಲೆ ಖಾದನಮಕ್ಕುಂ (ಲಾಸ್ಕರೆಂ. ೩-೮೪). [ ಸಂ. ನಲಿನಾಕ್ಷೀ] 
ನಳಿನಾನನೆ (ನಾ). ಕಮಲದಂತೆ ಮಂಖವುಳ್ಳವಳಂ: ಗಳಿಯಿಸುತಿರೆ ನಯನ 
ವಾರಿ ನಿನ್ನ್ನನನದಿಂ ನಳಿನಾನನೆ ನೀನಿರೆ ಕುರುಕುಳಾಂತಕಂ ಗಳಿತಕೋಪನೇ 
[ ಕಲಿ ]ಭೀಮಂ (ಗ೦ಾಯಂ. ೧-೬೩). [0. ನಲಿನಾನನಾ] 
ನಳಿನಾಭಿನಳಿನ (ನಾ). ಕೋಮಲವಾದ ನಾಭಿಯಲ್ಲಿರುವ ಕಮಲ; 
ವಿಷ್ಣುವಿನ ಹೊಕ್ಕಳಿನಲ್ಲಿರಂವ ತಾವರೆ: ಹರಿಯ ನಳಿನಾಭಿನಳಿನಂ 
ವಿರಚಿಯಂ ಪಡೆಮದರ್ಕೆ ಪುರುಡಿಸಿ ತಾನೂ ಪರಿಯನೆ ಪಡೆದವೊಲೆಸೆದುದು 
ಸರೋವರಾವರ್ತನಳಿನಮೊಂದಳಿಗರ್ಭಂ (ಆರ್ಧನೇ. ೫-೧೦೩). 
[ನಳ್ಳಿ * ನಾಭಿ + ನಳಿನ (ಎ ನಲಿನ) 
ನಳಿನಾರಿ (ನಾ). ಎ ನಳಿನರಿಪು. "ನಳಿನಾರಿಧರ' ಪರಾ. 
[ ನಳಿನ (= ನಲಿನ) 4 ಅರಿ] 
ನಳಿನಾರಿಧರ (ನಾ). ಚಂದ್ರನನ್ನು ಧರಿಸಿದವನಂ ; ಶಿವ : ನಳಿನಾರಿಧರ 
ನಿಪ್ಪ ಕೈಲಾಸಗಿರಿಯಲ್ಲಿ . . . ಚಳಿವೆಟ್ಟಮಗಳರಸನಂ ಕೂರ್ತು ತಪದಿ 
ಮುನಿಗಳ ಶ್ರೇಷ್ಠ ಮಾರ್ಕಂಡ್ಕನಿರೆ (ಪ್ರಾಢರಾ, ೦೦-೧೮). 
[ ಸಂ. ನಲಿನಾರಿಧರ ] 
ನಳಿನಿ "ನಲಿನಿ' ನೋ. . 
ನಳಿನೀಗರ್ಭ (ನು). ಕಮಲದಲ್ಲಿ ಹುಟ್ಟಿದವನು; ಬ್ರಹ್ಮ. "ನಳಿನೀ 
ಗರ್ಭಾಂಡ' ಪರಾ. [ಸಂ. ನಲಿನೀಗರ್ಭ) 
ನಳಿನೀಗರ್ಭಾಂಡ (ನಾ). ಬ್ರಹ್ಮಾಂಡ ; ವಿಶ್ವ : ನಳಿನೀಗರ್ಭಾಂಡಮಾಲಾ 
ಫಲಿತಮೆನಿಪ ಪೃಥ್ವೀಮಹಾವಲ್ಲಿಯಂ ತಾಂ ಬಳಸಿರ್ದಾವಾಲದಂತಿರ್ಪುದು 
ಜಲಚರಸಂಭೂತಸಂಪದ್ದಿಧಾನಂ . . . ಪ್ರಬಳಘುಳುಘುಳುಧ್ಯುನಮಂಭೋ 
ನಿಧನಂ (ಜಗವಿ. ೧-೨೩). [ಸಂ. ನಲಿನೀಗರ್ಭಾಂಡ] 
ನಳಿನೀತೀರ (ನಾ). ಕಮಲಗಳಿಂದ ಕೂಡಿದ ಸರೋವರದ ತೀರ,- ದಡ: 
ನಳಿನೀತೀರಲತಾಗೃಹಂಗಳ ನೆಟಲ್‌ ನೇರ್ಪಟ್ಟಿರಲ್‌* .,. ಎಳನೀರೀಂಟಿ 
ಪಥಾರ್ತರಿರ್ಪರಳಿಕೀರಧ್ವಾನದುದ್ಕಾನದೊಳ್‌ (ಜಗದಿ. ೯-೮೮). 
[ ಸಂ, ನಲಿನೀತೀರ] 


ನಳಿನೀದಳ 


ನಳಿನೀದಳ (ನಾ). ೧. ಕಮಲದಳ ; ತಾವರೆಯ ಎಸಳಂ: ಉಳಿದು 
ಸುಮಶಯನಮಂ ಮೇಣ್‌ ನಳಿನೀದಳದಿಂದೆ ರಚಿಸಿದೆದೆಗ:ಪ್ಪಸಮಂ 
ಬಳಲಿಕೆಯ: ತಳೆದಂಗದೆ ನಳಿನಾಂಬಕೆ ನೀನದೆಂತು ಪೋದಪೆ ಬಿಸಿಲೊಳ್‌ 
(ಕಾಕುಂತ. ೪೧-೭೩). ವಿ. ಕಮಲಪತ್ರ ; ತಾವರೆಯ ಎಲೆ. "ನಳಿನೀ 
ದಳತಾಳವೃಂತ' ಪರಾ. [ಸಂ. ನಲಿನೀದಲ] 
ನಳಿನೀದಳತಾಳವೃಂತ (ನಾ). ಕಮಲಪತ್ರಗಳಿಂದ ತಯಾರಿಸಿದ 
ಬೀಸಣಿಗೆ : ಬಳಲಿಕೆ ಪಿಂಗುವಂತೆ ನಿನಗಾಂ ನಳಿನೀದಳತುಳವೃಂತದಿಂ 
ಸುಳಿಯಿಪೆನೇಂ ಕುಳಿರ್ಮಸಪ ತಂಬೆಲರಂ (ಕಾಕುಂತ. 9೧-೭೨). 
[ ನಳಿನೀದಳ + ತಾಳವೃಂತ (ಇ ತಾಲವೃಂತ)] 
ನಳಿನೀಪತ್ರ (ನಾ). - ನಳಿನೀದಳ ೨: ನಳಿನೀಪತ್ರಾಂಶುಕಚ್ಛುದಿತಕುಚ 
ಯುಗಳಂ ಚಂದನಾಪಾಂಡುಗಂಡಸ್ಕ್ಯಳಯುಗ್ಮಂ ... ಭೋಂಕನೆ ಪೊಜಮಡು 
ತಿರ್ದತ್ತು ಕಾಂತಾಕದಂಬಂ (ಕಾದಂಉ, 3೦೦) ; ನಳಿನೀಪತ್ರಗತಾಂಬುವೋಲ್‌ 
ನಡುಗಿತೀ ವಿಶ್ವುವನೀಮಂಡಲಂ . .. ಭೂಭಾಗಮಂ ಬಳಸಿತ್ತಾ ವಿಜಯ 
ಪ್ರಯಾಣಜನಿತಂ ಪ್ರಸ್ಥಾ ನಭೇರೀರವಂ (ಸೂಕ್ಲಿಸು. ೧೮-೧೩). 
[ ಸಂ. ನಲಿನೀಪತ್ರ ] 
ನಳಿನೀಮಿತ್ರ "ನಲಿನೀವಿಂತ್ರ' ನೋ. 
ನಳಿನೀರೇಣು (ನಾ). ಕವುಲದ ಹೂವಿನ ಪರಾಗ,- ಧೂಳಿ : ನಳನೀರೇಣು 
ಗಳಂ ಟಲ್ಬಲರ್ಗಳಂ ಕೀರಾಳಿ ನಾದಂಗಳಂ ತಳೆದೆತ್ತಂ ಪಟವಾಸಮಂ 
ಕೆದಜುತುಂ . . , ಇದಿರ್ವಂದತೆ ಸಂದು ಮಂದಾನಿಳಂ (ಜಗವಿ. ೧೪-೫೩). 
[ ಸಂ. ನಲಿನೀರೇಣು] 
ನಳಿನೇಕ್ಷಣೆ (ನಾ).ಎನಳಿನದೃಶೆ: ರಜನಿಗಳ್ಳೆಂದವಬಿಂಬವುಜದಿಂ ಜ್ಯೋತ್ಸಾ 
ಪ್ರವಃಹಮಂ ಪಸರಿಪವೊೋಲ್‌ ರಜತಕಳಶಂಗಳಿಂ ಮಳಯಜಜಳಮಂ 
ಸುರಿದರಸಿತನಳಿನೇಕ್ಷಣೆಯರ್‌ (ಕಾದಂಪೂ. ೭೪). 
[ ಸಂ. ನಲಿನೇಕ್ಷಣಾ ] 
ನಳಿನೋದರ (ನಾ). ಹೊಟ್ಟೆಯಲ್ಲಿ ತಾವರೆಯನ್ನು ಉಳ್ಳವನು; 
ಎಷ್ಟು: ಜಲಧಿಶಯನ ರವಿಚಂದ್ರವಿಲೋಚನ ಜಲರುಹಭವನುತ 
ಚರಣಯುಗ ಬಲಿಬಂಧನ ಗೋವರ್ಧೆನೋದ್ಧಾರ ನಳಿನೋದರ ತೇ 
ನಮೋ ನಮೋ (ಪುರಂದ. ೩-೪೧-೨). 
[ ನಳಿನ (ಎ ನಲಿನ) + ಉದರ 
ನಳಿಮೊಗ (ನಾ). ಕಾಂತಿಯಂಕ್ತವಾದ ಮುಖ : ಎಳವಿದಿರ ಬಣ್ಣಮೊಳ್ಳಡು 
ಕಳಶಮನವ್ವಳಿಪ ಮೊಲೆ ಪೊದಟಿಳೆಸುವ ಬಾಯ್‌ ಬಳಸುವ ಕಣ್‌ ಮಿಳಿರ್ವ 
ಕುರುಳ೯ ನಳಿಮೊಗಮೆನೆ ಸೊಬಗಿವಳ್ಳಿ ನಾಟ್ವರ್ತನಮೇ (ಆದಿಪು. ೪-೪೪). 
[ನಳ್ಳಿ * ಮೊಗ) 
ನಳು (ನಾ). ತಗ್ಗಾದ ಪ್ರದೇಶ; ಹಳ್ಳ : ಇಡುತುಜಕೊಳು ಕುಸಿದು 
ಹೊದಜಿನೊಳು ನುಸುಳಿ ನಳುವಿ[ಪಾತಾಂ. ಕಪ್ಪಿ]ನೆೊಳಡಗಿ ನಾಳಲೊಳು 
ಪೊಕ್ಕು . . . ಅದಟುಗೆಟ್ಟು ಬೆಂಡಾದಸುಖಗಳನುಗ್ರದಳಲ ಬೇಸಆ ಬೇಗೆ 
ಗಿಚ್ಚು ವಿಶ್ವಾವಿತ್ರಮುನಿಯನೆಯ್ದದೆ ಮಾಣದು (ಹಡಳಾ. ೯-೩೩). 
[ ಎನಿ] 
ನಳುರವಾಡಿ (ನಾ). ಒಂದು ಊರಿನ ಹೆಸರಂ : ನಳುರವುಡಿಯ ಬಯ 
ಲೊಕಾ ಕೀರ್ತೀಮಾರ್ತ್ತಾಂಡದೇವರಿಗೆ ಪಡುವಣಸಡೆಯಿಂ ತೆಂಕಣ ತೆಂಬಡ 
ಗಣ ತೆವರಿಂ ಮೂಡಲೈವತ್ತೆರಡು ಗೇಣ ಗಳೆಯಲೊಂದು ಮತ್ತರುಮನ್‌ 
ಜಿದ್ದು ಸರ್ವ್ವ ನಮಸ್ಕಂ ಮಾಡಿ ಕೊಟ್ಟನ್‌ (ಎಕ. ೪111, ಸಾಗರ, ೧೦೯- 
೬೨; 3042). [? * ವಾಡ್ಮಿ (ಎಪಾಡ್ಗಿ)] 
ನಳುಹು (ನಾ). ಬಾಗಿರುವಿಕೆ ; ಡೊಂಕು ; ವಕ್ರತೆ : ನಳಿಗೆಯೊಳ್‌ ನಾಯ 
ಬಾಲವನು ಕಟ್ಟಲ್ತನ್ನೆ ನಳುಹ ಬಿಡದಂತೆ (ಸಮ್ಮಳಾ. ೦೦-೧೨). 
[ ಎನಳಿ, * ಇಷ್ಟು] 


೪೪೩೮ 


ನಜವಾಡಿ 


ನಳೆಯಿಸು (ಕ್ರಿ). ನಡೆಸು; ಮುಂದಂವರಿಸು : ಈ ಶ್ರೀಧರ್ಮಂ ನಳೆಯಿಸಿ 
ದಾತಂ ತುಳಾಪುರುಷವಿಲ್ದು ಅಸ್ವಮೇಧೆಂಗೆಯ್ವ  ಫಲಮನೈದುವಂ 
(ಎಕ. ೩1, ಚಿತ್ರದು. ೭೪-೩೨ ; 968). 
[೧ ಇದು 'ನಡೆಯಿಸು' ಎಂಬುದರ ಅಪಲಿಖತವಿರಬಹುದು] 


6 ನಲ್ಲಿಸು “ನೆಗ್ಗಿಸು' ನೋ. 


10 


46 


ನಳ್ಳು "ನಣುಂಕಂ' ನೋ. 

ನಳ್ಳಿ, (ನಾ). ಹತ್ತಕಾಲಿನ, ಗಡಸಂಚರ್ಮದ ಒಂದು ಬಗೆಯ ಸಣ್ಣ 
ಜಲಚರ ಪ್ರಾಣಿ; ಎಸಡಂ; ಏಡಿ: “ಊರ್ಧ್ಯ್ವದೃಕ-ನಳ್ಳಿ” (ಓಷಧಿ- ೧೭): 
ಲಿಂಗನಿಷ್ಠಾಂಗಿ ವಚನವ ಹಾಡಿದರೆ ಒಪ್ಪುವರಲ್ಲದೆ ಲಿಂಗನಿಷ್ಠಾಹೀನರು 
ಓದಿ ಹಾಡಿದರೆ ನಳ್ಳಿ ಗುಳ್ಳೆಯ ತಿಂದ ನರಿ ಹಳ್ಳದ ತಡಿಯಲ್ಲಿ ಬಳ್ಳಿಟ್ಟು 
ಬಗುಳಿದಂತೆ ಏನೆಂದೂ ಪ:ಟಿಮಾಡರಯ್ಯಾ (ಸಿದ್ದೇವ. ೭೫-೨೧೪); 
ಭೂನುತ ಭುಜಬಲರಿದ್ದು ಗೆಲಲು ಬಾರದೀ ನಳ್ಳಿ ಗುಳ್ಳೆ ಮಾನುಗಳೆ ಸೇನೆ 
ವಿಡಿದು ಗೆಲ್ವೆನೆಂದು ಹೊಕ್ಕೆಯಲು ಈ ನೀರ ನಡುಮಡುವಿನೊಳು 
(ನೇಮಿಸಂ. ೩೦-೮೩) ; ತಾಯಿನಳ್ಳಿಯ ಒಡಲನ್ನು ಅದರ ಮರಿಗಳು ಸೀಳು 
ವುದರ ಹಾಗೆ ಈ ಆಂಬುಗಳು ನನ್ನ ಪ್ರುಣವನ್ನು ಸಂಕಟಪಡಿಸುತ್ತಿವೆ 
(ವ್ಯಾಸಔಿ. ೩೬೨) ; ಶೀಗಡಿ, ನಳ್ಳಿ, ಏಡಿ ಮತ್ತು ಅವುಗಳ ಸಂಬಂಧಿಗಳಿಗೆ 
೫ ಜೊತೆ ಕಾಲುಗಳು (ಕೀಟಜೆ. 08); ಸಮುದ್ರದ ನಳ್ಳಿಯ ಪಲ್ಯ . . - 
ಬೆಣ್ಣೆ _ ರುಚಿರುಚಿಯಾದ ಈ ಭಕ್ಷ್ಯಗಳು ಮೇಜಿನ ಮೇಲಿದ್ದುವು (ಪುನರು. 
೦೧೮) ; ದೂರದರ್ಶ£ದಲ್ಲಿ ನೋಡಿದರೆ ಈ ಗುಚ್ಛಗಳು ಅನೇಕ ವೇಳೆ ಕಿರೀಟ 
ಗಳಂತೆಯೂ ಮಿನುಗಳಂತೆಯೂ ನಳ್ಳಿಗಳಂತೆಯೂ , . . ಮೆರೆಯುತ್ತಿರು 
ವುವು (ಕ್ಕೋತಿರ್ವಿ. ೭೪) ; ನಳ್ಳೀ ರಾಗಕ್ಕೆ ನರಿ ತಲೆ ತೂಗಿದ ಹಾಗೆ (ಗಾದೆ). 

[ದೇ.॥8 ತಮಿ. ನಳ್ಳಿ, ನಳಿರ್‌, ಇಣ್ಣು. ಇಗೆಣು. ನಣ್ಣು; 
ಮಲ. ಇಣ್ಣು, ನಣ್ಣು] 

ನಳ್ಳಿ, "ನಲ್ಲಿ' ನೋ. 

ನಳ್ಳಿ ಕೈವಾರ (ನಾ). ಬಾಗಿರುವ ಕೈವಾರ; ಬಗ್ಗಿರುವ ವೃತ್ತರೇಖಕ : 
“ಕೀಲು ಹಾಕಿ ಅಳವಡಿಸಿರುವ ತೋಳುಗಳುಳ್ಳ ಕೈವಾರ; ಬಿಲ್ಲು 
ಕೈವಾರ ; ನಳ್ಳಿ ಕೈವಾರ” (20%8, Bow-Compass(6s). ಇಂಕನಿ). 

[ ನಳ್ಳಿ + ಕೈವಾರ್ಯ (-ಆಕೆಯ್ವಾರ್ಯ) ] 

ನಳ್ಳಿಮೂಗು (ನಾ). ಡೊಂಕಾದ ಮೂಗು; ವಕ್ರವಾದ ನಾಸಿಕ: 
ಬಾತಕೆಕ್ಕೆಯ ಬಲುಮಕ್ಕರಿಹೊಟ್ಟೆಯ ಓತಿದಲೆಯ ಕೀನದನಿಯ ನಾತ 
ವಡೆದ ತನುವಿನ ನಳ್ಳಿಮೂಗಿನ ಭೂತವೆ ನಡೆತಪ್ಪಂತೆ ಮನೆಗೆ ಬರಲು 
(ನೇಮಿಸಂ, ೭-೧೦೫). [ನಳ್ಳಿ * ಮೂಗು] 

ನಳ್ಳಿಸು (ಕ್ರಿ). ತಗ್ಗು ; ಬಗ್ಗು ; ಬಾಗಂ : ಪಡೆಯ ಭಾರವ ತಾಳಲಾಆದೆ 
ಘಣಿಪತಿ ಪೆಡೆಯ ಪಲ್ಲಟಿಸಿ ಕಮಠನ ನಡುಬೆನ್ನು ನಳ್ಳಿಸೆ ನಲವಿಂದ ಕುವ 
ನಂದೊಡನಿಕ್ಕಿದನು ಧಾಳಿಯನು (ಕುರಾಸಾಂ. ೦೦-೩೦). 

[ ಎನಳಿ, + - ಇಸ್ಮು] 

ನಳ್ಳು (ನಾ). ಒಂದು ಬಗೆಯ ಜೊಂಡು; ನಾಣಲಂ. "ನಳ್ಳುನೆಲ', 
"ನೀನಲ್‌? ಪರಾ. 

ನಳ್ಳುನೆಲ (ನಾ). ಜೊಂಡು ಬೆಳೆದಿರುವ ಪ್ರದೇಶ; ನಡ್ವಲ : “ನಡ್ವಳಂ 
ನಳಯುಂತಂ ನಳ್ಳು ನೆಲನಕ್ಕೂ” (ಮಂಗರಾ. ೨೮-೨), [ನಳ್ಳು * ನೆಲ] 

ನಳ್ಳುಶಿಲೆ (ನಾ). (?) : ಅಲ್ಲಿಂದಂ ದಕ್ಷಿಣವಾಗಿ ಹೊಕ್ಕ ಓಲೇಹಳ್ಳಿ ಬೇವಿನ 
ಹಳ್ಳಿ ಪೊಂನುಪುರ ಮುಗ್ಗಡ್ಡೆಯಲ್ಲಿ ವಾಮನಮ:ದ್ರೆ ನಳ್ಳುಶಿಲೆ 
(ಎ2. XIv, ೨೨೯-೨೯೬; 1561), [? 4 ಶಿಲೆ] 

ನಜಕು "ನಟುಂಕಂ' ನೋ. 

ನಣವಾಡಿ (ನಾ). ಒಂದು ನಾಡಿನ ಹೆಸರಂ : ಶ್ರೀಮನ್ಮಹಾಮಂಡಳೇಸ್ವರ 
ಬಿದ್ದಣಚೋಳಮಹಾರಾಜರು ಕನ್ನೆಮೂನೂಟಿಂ ಪೆಡಕಲ್ಲೆಂಟುನೂಜು 


ನಜ್‌ಬ್ಬೆಗವುಂಡಿ 


ನಜವಾಡಿಯಯ್ನೂ ಅಮಯಜೆ ಮುನೂಜುಮಿನ್ರು ನಾಲ್ಕುಂ ನಾಡುಮಂ 
ದುಷ್ಟನಿಗ್ರಹಂ ವೀಶಿಷ್ಟಪ್ರತಿಪಾಳನಂ ಗೆಯ ಬಿಡವಿತ್ತಿಯಿನಾಳುತ್ತುಂ 
(ಕಇಆ. ೧೧೦೭-೨೨-೧೮ ; 3073). [7+ ವಾಡ್ಮಿ (ಆಪಾಂಡ್ಕಿ)) 
ನಚಿಕಿಬ್ಬೆಗವುಂಡಿ (ನಾ). ಒಬ್ಬಾಕೆಯ ಹೆಸರು : ತವುದಟ್ಟಿಗೆ ನಖಬ್ಬೆಗವು 
ಣ್ಮಿಯ ಮಗ ಅಮ್ಮನ್ನಗವುಣ್ಣ ತನ್ನೂರಟ್‌ವ ಕಂಡು ಕೆಣಕಿಪಳೆ 
ತಟ್‌ಸಂನ್ನು ಸ್ವರ್ಗಕ್ಕೆ ಸಂದನ್‌ (ಎಕ ೪11, ಸೊರಬ. ೨೩೪೯; 999). 
[? + ಗವುಂಡಿ (ಆಗಾವುಡಿ)] 

ನಟ ಲಕೆಟ್‌ (ನಾ). ಒಂದಂ ಕೆರೆಯ ಹೆಸರು : ಅಪ್ಪಣಭಟ್ಟರು ಪಾದ 
ಪೂಜೆಗೊಟ್ಟ ದೇಸಿಗ ಪ್ರವಾಸಿಗರಾಹಃರಸತ್ರಕ್ಕೆ ದೆವಸಲುಂ ಬ್ರಾಹ್ಮಣ 
ರುಣ್ಬಂತಾಗಿ ನಟ್‌ಲಕೆಟ್‌ಯ ಕೆಳಗೆ ಕಚ್ಚವಿಯ ಗಡಿಂಬದಲು ಬಿಟ್ಟ ಗಟ್‌ 
ಕಮ್ಮ ಅಯ್ವತ್ತು ೫೦ (ಎಕ. ೪11, ಶಿಕಾರಿ. ೧೬-೨೨ ; 1085). [? + ಕೆಜಿ] 
ನಟು, ನರು (ನಾ). ೧. ಕಂಪು; ಪರಿಮಳ; ಸುವಾಸನೆ; ಸೌರಭ. 
“ನಜು ಸೊವಡು ಕಂಪು ನಾತಂ. . . ಸೌರಭ್ಯಮಕ್ಕು” (ಕವಿಕಂ. ೯೬); 
“ಸೌಸವಂ, ನಟಿ, ಕವ್ಮಿತು. ಸೊವಡು. ಕಂಪು. ನಾತಂ, ಮಗಮಗಿಸು _ 
ಈ ೭ ಪರಿಮಳಕ್ಕೆ ಪೆಸರ್‌” (ಕಶಸಾ. 8೪-೧೬೭). "ನಜಿವಂಡು', 
"ನಜಿಂಸುಯ*' ಪರಾ. (ಗಂ). ೨. ಕಂಪಿನಿಂದ ಕೂಡಿದ ; ಪರಿಮಳ 
ಯಂಕ್ರ್ತವಾದ : ಸುರಗಿ ಸುರಹೊನ್ನೆ . . . ಸರಸಿರುಹ ಕುಮುದ ಪಾದರಿ 
ನಜುಸೇವಂತಿಗೆಯ ಹೂವಿನಂಗಡಿಯೆಸೆಗ೨ಂ (ದಕಾವ. 8-೫೨). ೩. ರಸವ 
ತ್ತಾದ ; ರನಪೂರ್ಣವಾದ. "ನಜಂಗಬ್ಬು' ಪರಾ. ನರು: ೧. “ನರು 
ಯೆನಲೈ ಪರಿಮಳ” (ಕಶರ, ೫೩. ೨. "ನರುಗಂಪು' ಪರಾ. 

[ ದೇ.೫ ತಮಿ. ನಜ. ನಅವು, ನಲಾ, ನಆತ್ಸಿ; ಮಲ. ನಟಿ] 
ನಜುಂಕು, ನಗ್ಗ್ಗು, ನರಿಕು, ನರುಕಂ, ನಳ್ಗು, ನಜಿಕು, ನಜಿಕಂ, ನೆಕ್ಕು,. 
ನೆಗ್ಗು, ನೆರ್ಗು, ನೆಳ್ಲು » ನೆಲ್ಲು (ಕ್ರಿ). ೧. ಬೆಳವಣಿಗೆ ಕಂಂಠಿತ 
ವಾಗು ; ನರಚಲಾಗಂ : ತುಜುಗಿ ತಳಿರ್ತು ಪೂತು ಫಲವಮಾದೆಲೆಯಿಕ್ಕಿ 
(ಕೃ)ದ ಕೊಂಬುಗಳ್‌ ನೆಲಕ್ಕೊಅಗಿದ ನುಣ್ಣುವೆತ್ತ ಮರನುಳ್ಳೆಡೆಯೊಳ್‌ ಜಳ 
ಮಕ್ಕುಮಕ್ಲಿಯೆಂದಅಿವುದು ತಾಜದಂಕಿದ ನಟುಂಕಿದ ಕೊಂಬೊಣಗಿರ್ದ 
ಪೊಟ್ಟೆ ವೋದೊಣಜಗಿದ : ವೃಕ್ಷದಿಂದಟ್‌ ವುದಾಯೆಡೆಯೆೊ೪'  ಜಳಮಾಗ 
ದೆಂಬುದಂ (ಲೋಕೋಪ. ೩-೪). ನಗ್ಗು,: ೨. ಕುಗ್ಗು; ಕುಸಿ: 
ಅಗ್ಗಿಸಿದೊಡೆ ದಿಟವೆಂದೆಗ್ಗಉಯದ ನಗ್ಗದ ಹೆಗ್ಗರು ನುಗ್ಗುಗಳಂ ಬಗ್ಗಿಸಿ 
(ವೀರೇಶ, ೨-೨೭) ; ನಗ್ಗಿ ದವು ದಿಗ್ಗಜಂ ಜರ್ಜಿದುದು ಕಚ್ಚಪಾಂಗಂ (ಜೆಬಪು. 
೨6-00). ೩. (ಪಾತ್ರೆ ) ಮಂಂತಾದಂವು) ಜಜ್ಜಿ ತಗ್ಗಾಗು,-ತಗ್ಗು 
ಬೀಳು : ನಗ್ಗಿಹೋಗಿರುವ ಪಾತ್ರೆಗಳನ್ನೆಲ್ಲಾ ಸರಿಮಾಡಿಸಬೇಕು (ರೂಢಿ). 
೪, ಪೆಟ್ಟುಬೀಳು: “ನಗ್ಗು ಎ ಪೆಟ್ಟು ಹೆತ್ತು: ಹೊಡತ ಬೀಳು” 
(ಣಾನಳೋ. ೯). ೫. ಕೆಳಕ್ಕೆ ಹುರಂ : “ಧುಮುಕು. ಬೀಳು. ನೆಗೆ, ನಗ್ಗು, 
ಹಾರು, ಜಿಗಿ, ಎಗರು, ಎರಗು” (ಕಂನುಹು. ೮೬). ನರಿಕು: ೬. ಅರೆ; 
ಜಜ್ಜು ; ಕುಟ್ಟು; ಚಚ್ಚು ; ಯಾರೋ ತಿಪ್ಪಾರೆಡ್ಡಿ ಯೆಂಬುವನನ್ನು 
ಆ ಹಿಂದಿನ ದಿನ ಅಲ್ಲಿ ಹೇಗೆ "ನರಿಕಿ' ಹಾಕಿದರೆಂಬ ಪ್ರಸಂಗಕ್ಕೆ ಮೊದಲಾ 
ವುದರೊಳಗಾಗಿ ಮಳೆಯ ಜೋರು ಸ್ವಲ್ಪ ಕಡಿಮೆಯಾಯಿತು(ಪಂಯಾತ್ರೆ .೪೩), 
ನರುಕು: ೭. ಅಗಿ; ಜಗಿ; ನುಣ್ಣಗೆ ಮಾಡಂ ; ಮೆಲುಕಾಡಿಸು: 


ಕೆಲವರು ಸೂರ್ಯಕಾಂತಿಯ ಬೀಜಗಳನ್ನು ನರುಕಿ ತಿನ್ನುತ್ತಿದ್ದರು 
(ಪುನರು. ೪೬೯). ಲೆ. ಕತ್ತರಿಸು ; ಚೊರುಮಾಡು : ಅಡಕೆಯನ್ನು 


ನರುಕು (ರೂಢಿ). ನಳ್ಗು ನ ೯. ಇಲ್ಲವಾಗಂ ; ಕಾಣದಂತಾಗು. "ನಲ್ಲಿಸು? 
ಪರಾ. ನಅಕು: ೧೦. ಒತ್ತು; ಅದುಮು : ತೊರೆದ ಮೊಲೆಯ 
ನೆಟಕಂತೆ ಚೆಲ್ಲೆಕಣ್ಣೊಳು ಸುರಿವ ಸಂತಸಗಂಬನಿಗಳ ಒರಸುತೆ. . , 
ತರಳನ ಬಿಗಿಯಪ್ಪಿದಳು ಮಾತೆ (ತ್ರಿ ಉತಿ. ೨೬-೩೧). ನೆಟಿಕು: ೨. ತೊಗಲು 
ಸಡಲಿದ ಗಲ್ಲ ಬತ್ತಿದ ಹೆಗಲು ನಜುಕಿದ [ಪಾಕಾಂ. ನಲುಗಿದ] ನರೆತ ಮಾಸೆಯ 


೪೪೩೯ 


20 


40 


48 


ನಣುಂಕು 


ಜಗುಳ್ಳೆ ಹಲುಗಳ . , . ಮುಪ್ಪಿನ ಮುಗುದನೀತನ ಕಾದ ಹೇಳಿದು 
ನಗೆಯ ಸುರಿದೈ ರಾಯ (ಕುವ್ಕಾಛೀ. ೧-೩೩). ವ. ಅಟುಚುವ ಮೇಕೆ 
ಗಳಂಬೆಗರೆವ ಗೋವು ನಟುಕುತೆಯ್ದೂವ ಮಹಿಷಿಗಳು (ನಾಗಕು. 
೦೫-೫೩). ನೆಕ್ಕು : ೧೧. ಒಳಸೇರು; ಗಂಳಿಬೀಳು; ಹಳ್ಳವಾಗು ; 
ತಗ್ಗಾಗಂ : ಮಕರಂ ಬಾಯ್ಕೆಜಿ್‌ದಂದದಿಂ ತೆಣದ ಬುಯ್‌ ಪೇಟಿಕಿರ್ದ 
ಕೂರ್ದುಡೆ ನೆಕ್ಕ ಕದಂಪೆತ್ತಿದ ಪುರ್ವ . . . ಭಯದಮಾಯ್ತಾ ರಾಕ್ಷಸೀ 
ರೂಪಕಂ (ಇವ್ಕಾವ, ೮೨೨); ವೆಜ್‌ ನೊಸಲಾಗೆ ನೆ[ಪಾಕಾಂ. ನೊ)ಕ್ಕ 
ನೊಸಲೊಳ್ಲಿಲೆಯಪ್ಪೊಡಲಾಗೆ ನಿಟ್ಟೊಡಲ್ಲಿಆ*ದಲೆಯಾಗೆಯೊಪ್ಪದಲೆ. . . 
ಪೂತನಿ ಗೋಪಿವೊಲಾಗೆ ಬೇಗದಿಂ ಬಂದು (ಅರ್ಥನೇ. ೭-೬೦): ನೆಕ್ಕ ಕದಂಪು 
ಕಂಪಿಪಧರಂ ವಿಗೆ ಕೆಂಪಡರ್ದಕ್ಷಿ. , . ಮರುಳ್ವಕ್ಕದ ನಿಟ್ಟೊಡಲ್‌ 
ಮಸೆದ ಕತ್ತಿಗೆ ಕಣ್ಣೊಲನಾದುವೆತ್ತಲುಂ (ವರ್ಧಪು. ೦೫-೩೮). ನೆಗ್ಗು: 
ಖಿ ಬಲಭಾರಕ್ಕೆ ನೆಗ್ಗಿದುದಾ ರಣಭೂವಿ? (ತ್ರಿಪುಸಾಂ. 30೫) ; ಕಚ್ಛಪಂ 
ನೆಗ್ಗಿದನುರಗಪತಿ ಕುಗ್ಗಿತು (ಬಸಪು, ೨೮-೫೬) ; ಅಲಳುಕಿತೀ ನಮ್ಮವ: 
ಕಮನ ಸುಳಿವಿನಲಿ ಸೊಪ್ಪಾದೆವರ್ಜುನನೆಳತಟಕೆ ನಿಲವೆಂತೆನುತ 
ನೆಗ್ಗಿದುದು ದುಗುಡದಲಿ (ಕುವ್ಕಾಕ. ೧೮-3೩); ವೆಗ್ಗಳವಾಗಿ ಸೇನೆಯ 
ಕೊಂಡು ಹೋಹುದು ಮೊಗ್ಗುಗಿ ನಡೆದು ಗೆಲ್ಲುವುದು ನೆಗ್ಗಿಹುದವರಿಗಾಗಳೆ 
ಕಿಚ್ಚ ಕಂಡೆದೆ ಭೊಗ್ಗನಿನ್ನೆಯ್ದಿ ನೀವೆಂದ (ಭರಜೆ. ೩೦-೫) ; ಕರಿಘಟಿಯ 
ಮೊಗ್ಗರಂ ವರ ಸರೋವರ ಸಲಿಲಪಾನಕಿಳೆ ನಗ್ಗಿದಲ್ಲದೆ ಮಾಣದೆಂಬಿನಂ 
ಪೊಳಲ ಪೊಣಮಟ್ಟು ಬಂದಪುದು (ಜೈಮಿಛಾ. ೩-೩೮) ; ನೆವಎಲ್ಲದೆ ನೆಗ್ಗಿ 
ನೆಲಕಿಳಿದೊಅಲದೆ ಸವನಿಸುವುದು ಸಂತಸವನು (ಹದಿಬ. ೩-೨೪) ; ನಾಗೇಂದ್ರ 
ಕೂರ್ಮರ ಹೆಗಲುಗಳು ನೆಗ್ಗಿದವು (ಉತ್ತಳ. ೬-೪೭). ಹಿ. ಬಂಗಾರದ 
ಪಾತ್ರೆಯನ್ನು ಒಮ್ಮೆ ಸಿಟಿ | ನಿಂದ ಎತ್ತಿ ಹುಕಿದರೂ ಅದು ಒಡೆದು ಹೋಗು 
ವದಿಲ್ಲ ; ಸ್ವಲ್ಪ ನೆಗ್ಗುವದು(ನೀಗಟ್ಟು. ೧೦೭). ಓ. ಪಿಡಿದೊತ್ತಿ ಯೊದೆದೆಲುವ 
ನೆಗ್ಗಲಾ ಕಾಲದೊಳು (ವೀಕೈಪು. ೩-೧೪-೩೧) ; ನೆಗ್ಗಲೋ ಬ್ರಹನ್ಮಂಡಮಂ 
ಬ್ರಹ್ಮನೆಲುಗಳಂ ನುಗ್ಗಮಾಡಲೋ (ಜೆಬಪು. ೩೦-೦೦) ; ಆ ಆನೆ ಭೀಮ 
ಸೇನನ ಮೇಲೆ ಹಾಯ್ದು ಅವನ ರಥವನ್ನು ಕುದುರೆಗಳನ್ನು ನೆಗ್ಗಿ ಪುಡಿ 
ಮಾಡಿಬಿಟ್ಟಿತು (ವ್ಯಾಸಔ, ೩೮೧) ; ಹಿಡಿಂಬುಸುತನು ಅವರನ್ನು ಲೆಕ್ಕಕ್ಕೆ 
ತಾರದೆ ನುಚ್ಚುನುರಿಯಾಗಿ ನೆಗ್ಗಿ ನಾಶಮಾಡಿದನು (ಛಾಮಡಿ. ೧೮). 
೯, ಕೃತಾಂತನ ದಾಳಿಗೆತ್ತಣ ವೀರವೋ ನೆಗ್ಗಿ ದವುನೆ ನಹುಗಳು (ಕುವ್ಕಾದ್ರೋ. 
೨-೩೨) ; ಮನದ ಮದದಕ್ಕ್ಮನ ವಿಷಯದ ನೆನಹು ನೆಗ್ಗಿತು ಭಾ 
ಉದಿಸಿತವಳಾನನದಧಿಕಕ್ರೋಧಶಿಖಿ ಸಿಡಿದೊಗುವ ಕಿಡಿಗಳಲಿ (ತೊರರಾ. 
೩_೪_೨೪) ; ವಜಟ್‌ದನೊಡನೆ ಮುಂದರತಿಶೋಕಾದಿಯಾದಾಜು 
ಕಷಾಯ ನೆಗ್ಗಿದುವು (ಛರಕ. ೧೧. ಬಿಡೆ ಬಾದು 
ಗೆಯ್ದೊಡರಿಸುವ ತಮ್ಮ ಕಡುಪಿಂದೆ ಓರೋರ್ವರಂ ತಿವಿಯೆ ನೆಗ್ಗಿರ್ದ 
ಕದಪಿಂದೆ ಹಾಸ್ಮ ಬೀಭತ್ಸಾದಿ ನಾನಾರಸಂಗಳಿಂದೊಂದಿದ ಜರದ್ದ ವಿಳ 
ಧಾರ್ಮಿಕ ಜನಂಗಳಿಂ (ಕಾದಂಉ. ೨೭೧) ; ದೌಡೆಗಳು ನೆಗ್ಗಿರೆ ದಂತ 
ಗಳುದುರಿವೊಡದು ರಕ್ತವು ತೋರುತಿರೆ (ಕೊಲ್ಲಿ ಮಾ, 6೭-೧) ; ಮೆಂಗ್ಗಿ 
ಬೀಳುತ ಮತ್ತೆ ನೆಲ ತಾಂ ನೆಗ್ಗಲೋಡುತ (ದೇವಪು. ೦೪-೧೧೦) ; 
೧೨. ಪುಡಿಯಾಗು ; ಚೂರಾಗು : ಮೊದಲ ಲಗ್ಗೆಗೆ ಮೂಜುಸಾವಿರ 
ತೇರು ನೆಗ್ಗಿದವೊಂದು ನಿಮಿಷದಲಿ (ಕುವ್ಕಾಛೀ. 6-96) ; ಸೀಸಕ ಸಿಡಿಯಲು 
ವಜ್ರಕವಚ ನೆಗ್ಗಲು ವಾಹಕರು ಬವರದೊಳಿಅೌದಾಡಿ ಮಡಿದರು 
(ಕುರಾಸಾಂ. ೦೨-೨೨೦) ; ಸಿಡಿದ ಹುಬ್ಬಿನ ಕಡಿದ ತೋಳ್ಗಳ ನೆಗ್ಗಿದೆಲುಗಳ 
ಒಡೆದ ನೆತ್ತಿಗಳಿಂದ ರಕುತದ ಮಡು ಹರಿಯೆ (ನಳಕ. ೯-೨೭) ; 
ವ.ಗ್ಗಿದದು ಕುದ.ರೆ. ಸಾರಥಿ ಮಂಡಿದನಾ ರಥಂ ನೆಗ್ಗಿದುದು (ಜೃಮಿಭಾ, 
೭-೪೬). ೧೩. ಕುಂದು; ಕಡಿಮೆಯಾಗು ; ಕ್ಷೀಣಿಸಂ : ನೆಗ್ಗಿದಾಳ್ತನ 
ದೆಸಕದೊಣಗಿಲ ಬಾಯ ಭ..ಪನ ಕಂಡನಾ ದ್ರೋಣ (ಕುವ್ಯಾದ್ರೋ. ೫-೨೦): 


೭೭-೬೬). 


ನಣುಂಕು 


ಕಾಮುಕತ್ವದ ನೆನಹು ನೆಗ್ಗದೆ ಮಾಣದೆಂದಸುರೇಂದ್ರನಳವಳಿದ (ತೊರರಾ. 
೬೨೨೬೨೯) ; ಸೆರೆ ಬಿಗಿದು ಗಂಟಲು ಗದುಗದಿಸಿ ನುಡಿ ನೆಗ್ಗಿ ತನು ನಡುಗಿ 

ಕಣ್ಣಲಿ ನುಂಗುವಂತಿರಲಗನಿವಾಸಿಯನೀಕ್ಷಿಸುತ್ತಿಂತೆಂದನಾ ದಕ್ಷ 
(ನಿಧಾಗ. ೪-೪-೪) ; ಬಗ್ಗಿದ ತಲೆಯ . . . ನೆಗ್ಗಿದ ಧೈರ್ಯದ ನಿಜತನಯನ 
ಕಂಡು ಕುಗ್ಗಿ ದಳೆದೆಯೊಳು ಕುಂಶಿ (ಕರ್ಣವೃ, ೭-3): ಅಂದವುಳ್ಳೆವನೆ 
ನಿನ್ನಧಟು ನೆಗ್ಗಿದವು (ಕರಕ: ೮3-0. ೧೪. ಮಂದುರಿಕೊಳ್ಳು ; 
ಸೆಂಕಂಚಿಸು : ತಳಿತ ಚಿಂತೆಯ ಬಾಡಿದಾಸ್ಕದ , . . ನೆಗ್ಗಿದಂಗದ ನಟ್ಟ 
ದೃಷ್ಟಿಗಳ ಬಲಿದ ಭೀತಿಯ ಕುತ್ತುದಲೆಗಳಲಿಳೆಯ ಪತಿಗಳು ಸತಿಯ 
ಬಯ್ಕುತ ಮಂಳಿಯುತಿರ್ದರು ತತ್ಕುವಾಾರನಿಗಧಿಕ ರೋಷದಲಿ (ಜೀವಂಕ. 
೯-೦) ; ನೆಗ್ಗಿದವಯವದ ಅಗಿಯಲಲುಗುವ ತಲೆಯ ಮುಪ್ಚಿನ ಮುಗುದ 
ನೀತನ ಕಾದ ಹೇಳಿದು ನಗೆಯ ಸುರಿದೈ ರಾಯ ಕಟಕದೊಳೆಂದನಾ 
ದ್ರೋಣ (ಕುವ್ಕಾಛೀ. ೧-೩೩) : ಶಿವನ ಮೆಲ್ಲಡಿ ಸೋಂಕಲೊಡನೆ ಕೌಂತೇಯ 
` ನವಯವವೆ.ಲ್ಲ ನೆಗ್ಗಿ ಮೈಮಟ್‌ದು ಚೇತರಿಸಿ ಕಣ್ಣೆವೆದೆಅಕಿದು ನೋಡಿ 
(ಜಿಬಪು. ೩೩-3೭). ೧೫. ಕಡಿವೆಂಮಾಡು ; ತಗ್ಗಿಸಂ : ಬ್ರಿಟಿಷರ ಆಡಳಿತವು 
ಪ್ರಾರಂಭವಾದ ಮೇಲೆ ಗ್ರಾಮಪಂಚಾಯಿತಿಗಳ ಪ್ರಾಬಲ್ಯವನ್ನು 
ಆಗಲೇ ಸೂಚಿತವಾದಂತೆ - ನೆಗ್ಗಿದರು (ಕ್ರಿಯಾಶಿ, ೦೦೭) ; ಬನ್ನಿ ಕನ್ನಡ 
ನಾಡ ಗಡಿಮೂಲೆಯಿಂದ. ಹಳ್ಳಿ ಪಟ್ಟಣಗಳಿಂದ, ಸುಗ್ಗಿಗಾಳಿಗೆ ಹಿಗ್ಗಿ 
ಬೆಳ್ಗೊಡೆಗಳನ್ನು ನೆಗ್ಗಿ ನುಗ್ಗಿ ಬಹ ಬೂರಲದ ವಶಾಲೆಯಂದ (ನಡಬಂ. 
13-6). ೧೬. ಇಲ್ಲವಾಗಿಸಂ; ಇಲ್ಲದಂತೆ ಮಾಡು: ಮೃದ್ವಧುವಿತ್ತ 
ದಾಸೆಗಳ ನೆಗ್ಗಿದುದೆ ವೈರಾಗ್ಯಮೆಂಬರು (ಗಗತಾ. ೦೬-೨೮), ೧೭. ಹಳ್ಳ 
ವಾಗಿಸು; ತಗ್ಗುಮಾಡು : ತುಳಿದರೆ ಭೂಮಿ ನೆಗ್ಗುವ ದಂತಿ ಹೆಸ ವಜ್ರ 
ಹಳಿವೆತ್ತ ರಥವಾಜಿನಿಚಯ ತಳಿತ ಕೋರಿತದ ಪೊಂಬೆಳಗಿನ ಭಟರು 
ಸೆಂದಳಿಸಿತು ಖಳರಾಯನೊಡನೆ (ಮೋಹೆತ, ೪೦-೬೩) ೧೮. ಬಾಗು; 
ಬಗ್ಗು: ಮೊರೆದೆರಗುವ ಭೃಂಗಾವಳಿಯಡಿಯಿಂ ನೆಗ್ಗಿದ ಮಾವಿನ ಕೊನರಿದನೆ 
ಬುತುಗೆ ಮಂಗಳಮೆಂಬೆಂ (ಶಾಕುಂತ, ೭೯-೦೩೩). ೧೯. ನಾಶಮಾಡು; 
ಧ್ವಂಸಮಾಡಂ ; ಹಾಳಂಮಾಡಂ : ಇಪ್ಪತ್ತೈದು ಸಾವಿರ ಬಾರ್ವಾಕರಂ 
ನೆಗ್ಗಲೊತ್ತಿ ಅಪ್ರತಿಮ ಶಿವಗಣಂಗಳ ಮಹಾತ್ಮೆ ಯಂ ಮೆಟ್‌ದಾತ ನಮ್ಮ 
ಬಸವಯ್ಯನು (ನೀಲವ. ೭-೯) ; ಮುಗ್ಗದಿರು ಮಾಯೆಯಲಿ ಮದದಲಿ 
ನೆಗ್ಗ ದಿರು ... ಹಿಗ್ಗದಿರು ಹೊಗಳಿಕೆಗೆ ಮನದಲಿ ಪಾರ್ಥ ಕೇಳಿಂದ 
(ಕುವ್ಕಾಅ, ೪-೨೨); ದಾನವರೆ ಥಟ್ಟಣೆಯ ಕೀಲಣದಾ ನಗರಿಯನು ನೆಗ್ಗಿ 
[ಪಾಕಾಂ. ನುಂಗಿ] ದಂತಿರಲೀ ನಿಘಾತದ ಸೇನೆ ಮುಜ್‌ದುದು ಭಟನ 
ಭಾರಣೆಗೆ (ಕುವ್ಯಾಕ. ೧೩-೧೩) : ಪೊಯ್ದಾಡಿ ರಿಪುಸೈನ್ಶಕಾನನವನು ನೆಗ್ಗಿ ದ 
ರ್ನೆಲೆಗೆಡಿಸಿ (ಕೃಮಿಭಾ. 6.89) ; ಆದು ಸಕಲ ಸಚರಾಚರವನು ನೆಗ್ಗು ತ್ತ 
ಬರಲೈದರಿಯಾಲೋಕ ಶಿವಶಿವಯೆಂದು ಮೊರೆಯಿಡಲ* (ಡತುಪು, 
೩-೩-೧೯) ; ಅವನನ್ನು ನೆಗ್ಗಬೇಕೆಂದು ದೃಢಸಂಕಲ್ಪ ಮಾಡಿದರು 
(ಪೈಮ.ಹ. ೪). ೨೦. ಒಡೆ; ಮಂರಿ: ಬಳಿಕ ಬಳೆಗಳನ್ನು ನೆಗ್ಗಿ 
ಹೆಣ್ಣುಡೆಯನ್ನು ತೊರೆದು (ಕಸಾತಿ, ೯0). ವ೧. ಪುಡಿಯಾಗಂ; 
ಚೂರಾಗಂ: ಪಳುಕಿನಟಕ ನೆಗ್ಗಿದವು ವಜ್ರದ ಹಳಿಯ ಹೊಯ್ಲಿಗೆ (ತೊರರಾ. 
೫-೭-೧೭); ತುಳಿದೊಡೆದ ಮಣ್ಣ ಕಪ್ಪರದಂತೆ ನೆಗ್ಗಿದುದು ಕೂರ್ಮ 
ಖರ್ಪರಂ (ಕಲಪು, ೪೮-೫). ೨೨. ಮಂರಿದು ಬೀಳಂ ; ಕತ್ತರಿಸಿಹೋಗಂ: 
ಸವಡಿಮರ ನೆಗ್ಗಿದುವು ಗಡ (ಕುವ್ಯಾಸ, ೦೦-೦೩) ; ಭರದ ಬವರದಲಚ್ಚು 
ನೆಗ್ಗ ಲು ಕರವ ಸಲಿಸಿಯೆ ತೇರ ನಡೆಸಿದಳರಸಿ (ಕಾಶಿರಾ. ೧-೨೬) ; ನೆಲೆವಾಡ 
ಗಳು ನೆಗ್ಗಿ ದವು ಮಾಳಿಗೆಗಳೆಂದೊಲೆದವು , , . ರಿಪುಭವನದೊಳಾ ವಾಜಿ 
ವೊಲಿದು ರಾಮಗೆ ಕೈಸೇರೆ (ಕುರಾಸಾಂ. ೯-೦೦೮). ೨೩. ಹಾಳಾಗು; 
ನಾಶವಾಗಂ: ದ್ಯೂತಮೃಗಯಾವ್ಯಸನ ಪಾರ್ಥಿವಜಾತಿಗಿವು ದುರ್ವಿಷಯ 
ವಿದಅಲಿ ನೆಗ್ಗಿದರು ನಳ  ದಶರಥಾದಿಗಳು (ಕುವ್ಮಾಸ. 


೦೦-೦೦). 


೪೪೪೦ 


30 


45 


ನಟುಕು 
ನಟುಗಂಪು, ನರಂಗಂಪು (ನಾ). ಒಳ್ಳೆಯ ವಾಸನೆ; ಸುವಾಸನೆ; ಪರಿಮಳ: 


ನಟುಗಂಪು 


೨೪. ಕೊಲ್ಲು; ಸಾಯಿಸು: ನೆಗ್ಗಿದನೊಂದು ಹಲಗೆಯಲೇಟ್‌ದವರನು 
(ಕುವ್ಮಾಕ. ೦೩-೨೪). ವಿ೫. (?): ಅಗ್ಗಳೆಯನೆಮ್ಮರಸ ಸಂಪ್ರತಿ ನೆಗ್ಗ 
ಕೆಟ್ಟಿರಿ ನೀವು ನಿಮಗೀ ಹುಗ್ಗಿಗರು ಹುರಿಗೂಡಿ ಗೆಲಿದಿನ್ನಿಳೆಯ ಕೊಡಿಸುವರೆ 
(ಕುವ್ಕಾಭೀ. ೦-೫೮), ನೆರ್ಗು: ೨. ಭೂಮಿ ದಳಭಾರಣೆಯಿಂ ನಸುನೆರ್ಗೆ 
ವೈರಿ ಮ:ಂಗೆಟ್ಟಿರೆ. ಚಂಡವರ್ಮನರಪಂ ನಡೆಗೊಂಡನತೀವಕೋಪದಿಂ 
(ದಶಕು, ೭-೬೭) ; ದುರ್ಗದಿಂ ಕಂಪಿಲನೈಪತಿ ನಿರ್ಗಮಿಸಿದನು ಭೂಮಿಗೆ 
ಬಲಭಾರದಿಂ ನೆರ್ಗೆ ಪೆಡೆಗಳು ಫಣಿಪನ (ಕುರಾಸಾಂ. ೨೭-೩೨). ೧೯, 
ಕೆತ್ತು ಪೊಡೆ ಸೀಳ್ಯಡಿ ಖರಿಡಿಸು ನೆರ್ಗು ನುರ್ಗು ಕೊಯ ಕೊಟ ಮುಜ್‌ 
ಯೆಂದು ನಿನ್ನ ಭಟರಡ್ಡರಿಸಲ್‌ (ಅಪ್ರತಿ. ೨೬-೨೧) ; ಪುರದಿಂದಂ ಪೊಜ 
ವ.ಟ್ಟು ಪೊಕ್ಕು ದಟಮಂ ನೆರ್ಗುತ್ತೆ ನುರ್ಗುತ್ತೆಯೊತ್ತರದೊಳ* ಮತ್ತಿ 
ದಿರಾಗೆ ಮೂಗಲ್‌ದು (ಜಕವಿ. ೩-೨೨); ೨೬. ಬಗ್ಗಿಸಂ ; ಜಗ್ಗು : 
ನೆಗಟ್ಟುದ್ಧಂಡದ ಪುಷ್ಟಕಾಂಡನಲರಂಬಂ ನೆರ್ಗಿ ಕೋದಂಡಮಂ 
ತೆಗೆದಾರ್ಪಿಂ ಮುಳಿದಿಕ್ಕಿ (ಧರ್ಮನಾ. ೦-೫). ನೆಳ್ಳು: ೧೦. ಸುಳ್ಲಿದ 
ಪಲ್ಗಳಿಂದೊಡೆದ ಮಂಡೆಗಳಿಂ ಮುಟ್‌ದಿರ್ದ ಕಾಲ್ಗಳಿಂ ನೆಳ್ಗಿದ 
ಬಾಯ್ಗಳಿಂ . . . ಬಂದೆಜಗಿ ಕೀರ್ತಿಸುತಿರ್ದುದು ದೇವಸಂಕುಳಂ (ವೀರವಿ. 
೧೨-೦೦೦), ೧೩. “ ನವೆ, ಸವೆ, ತವಿ (ತವು), ಸೊರಗು, ಕೊರಗು, ನೆಳ್ಗು 
(ನೆಗ್ಗು) (ಕಂನುಹು, ೮೬). ಹಿನೆಲ್ಗು: ೩. “ನೆಟ್ಲು[ಪಾಕಾಂ, ನೆರ್ಗು] ಅಂತ 
ಲ್ಲೀನೇ (ಅಡಗಿ ಹೋಗು) " (ಕವಾಧಾ) ; ಮೂಗು ನೆಬ್ನಾ ಬಿಣ್ಣೆ ರೆಯೊಡೆ 
ದುರ್ಕಿ ಪಾಯ್ದು ಪೊನಲಿಟ್ಟುದು ಮಲ್ಲನ ನೆತ್ತರೆತ್ತಲುಂ (ಆಕವಿ. ೪-೧೪೨), 

ನೆಗ್ಗುನೆಗ್ಗು (ದ್ವಿರುಕ್ತಿ): ಅಗ್ಗಳೆಯೆಳೆತನದಿ ನಿಜದ ಹಗ್ಗದಿಂದ ಬಿಗಿದು 
ಕಟ್ಟಿ ನೆಗ್ಗಿನೆಗ್ಗಿ ಮಅವೆ ಜಡವ ನುಗ್ಗುಮಾಡಿ ಓಡಿಸುವೆನು 
(ಶಿವಗೀ.೬೯೪). "ನಂಜಿಂಗಂ', "ನೊರಕಂ' ಪರಾ. 
[ ದೇ. ತಮಿ. ನಯಿಕ್ಕು, ನರುಕ್ಕು, ನೆರುಕ್ಕು ; ಮಲ. ನುಕ್ಕು. 

ಇಿರುಣ್ಣು ; ತುಳು, ನರ್ಗು ; ತೆಲ. ನಜುಕು, ನಜಕು, 
ನರ್ಕು; ಪರ್ಜಿ. ಗಡಬ. ನೆನ್ಡ್‌ ] 


ನಟುಂಬು (ಕ್ರಿ). ಒತ್ತು ; ಇರಂಕಿಸಂ: ರಸೆಯೊಳ್‌ ಕಾರೆಸೆಗೊಂಡವೊಲ್‌ 


ತಳಮಳಂ(ತಿ]ರ್ಪನ್ನೆಗಂ ತುಂಗಕೂಟಸಹಸ್ರಂ ದಿವಮಂ ನಜುcಬಿದವೊಲಂ 
ತಿರ್ಪನ್ನೆಗಂ ಸುತ್ತಲುಂ ದೆಸೆಗಳ್‌ ಪೊಂಗಳಸಂಗಳಿಂ ತೊಳಗುಗುಂ ತೋರ್ಪ 
ನ್ನೈಗಂ ಮಾಡೆ ಮಾಡಿಸಿದಂ ಚೈತ್ಯನಿಕೇತನಾವಳಿಗಳಂ ತನ್ಮಾಳವಾಧೀಶ್ವರಂ 
(ವರ್ಧಮಾ. ೭-೫೮). "ನಟಿಂಂಕಂ' ಪರಾ. [?] 

"ನಜುಂಕು' ನೋ. 


ನೆಟ್‌ದಾತನ ಪ್ರಣ್ಮಮೆ ಕಣ್ಣೆಅಕಿದಂತಿರೆ ತೆಜದುವಾ ವಿಮಾನದ ಪಡಿಗಳ್‌ 
ನಟುಗಂಪು ಪೊಣ್ಮಿ ಸಗ್ಗದ ಮಿಜುಪಿನಿಯರ ಮನಮುಮೊಡನೆ ಪಡಿದೆಅಕಿವಿ 
ನೆಗಂ (ಹಂದ್ರಪು, ೪-೬೨); ಮುಗುಳ್ಗಳೆ ಮಾಲೆ ಸುಯ್ಕ ನಜುಗಂಪಿನೊಳಿ 
ರ್ಮಡಿ ಗಮ್ಮನಾಗೆ . .. ಕಾಮಿಗಳ ಮನಂಗಳೊಳ್‌ ಗಡಣದಿಂದಲರ್ಗಟ್ಟು 
ವುದಂಗನಾಜನಂ (ವರ್ಧಪು. ೧-೬೪) : ಅರ್ಕಮಂಡಲಮಂ ಕಂಡ ಮರಾಳನಂತೆ 
ನಜುಗಂಪಂ ಕಂಡ ಮಣ್‌ದುಂಬಿಯಂತೆ (ಉದೃಟ, ೧೧-೫೩ ವ); ಕಣ್ಮಲರ್ಗೆ 
ಕಡುರಯ್ಯಮಾಗಿ ನಟ್‌ಗಂಪು ನೆಟುಪೊಣ್ಮಲರೆವಿರಿದ ಪೊಂದಾವರೆಯ ಬಂಡ 
ನುಂಡುಣ್ಮುವಾನಂದದಿಂ ಮೈವಂಜದು ಜಿನುಗುವಾಅಡಿವಜ್‌ಯ ಲೀಲೆ 
ಯಂಂತೆ (ಪದ್ಮರಾ. ೧-೪೦) ; ನಜುಗಂಪನೆಣ್ಟೆಸೆಗೆ ಬೀಜುವಲರ್ವಂಡುಣ್ಣ 
ಪಣವೆ:ಗಳು (ಧಾವಚಿಂ. ೬-೨೦); ಕಿಜುಜವ್ವನದ ಬಾಲೆಯರ ... ಸುಯ್ಕೆಲರ 
ನಜುಗಂಪನೂಡಿ, ತಣ್ಣೀರೆಂ ಬಿದುಗಲ್ಲಂದಲೊಳೊಸರ್ವ ಪನಿನೀರೆನೆ 
ನಿ:ರಡಿಸಿದರ್ಗೆಅಕದಪರ್‌ (ಕಾಮಾಕ್ತ, ೯-೦೬). ನರುಗಂಪು: ಅರೆವಿರಿದ 
ಕುಸುಮ ನರುಗಂಪಿನಿಂ ಯಿಂಪಿನಿಂ ತಣ್ಣೆಳಲ ತಂಪಿನಿಂದೆ... 
ಇಂತೊಪ್ಪುವಾ ಬನ (ನವಮೋ, 6-೨6) ; ದಿನದಿನದ ಬೆಳಗು ಹೊಂಗಿರಣದ 


ನಟುಗಂಪುಪೊರೆ 


ಕಿರೀಟ ನೂರುಬಣ್ಣದ ಹೂವ ನರುಗಂಪನೊಮ್ಮೆಲೇ ಚಿವಿ ಸುವ ತೊ:ಟ 
(ನೆಲಮು, ೫-೯); ಹೂಗಳು ನರುಗಂಪು ಸೂಸುತ್ತವೆ (ಧರ್ಮಸಾ. ೭); 
ನರುಗಂಪು ಬೀರುತ್ತಿರುವ ನವಕುಸುವು (ಸುವಸಂ, ೦೬). 
[ ನಜು + ಕಂಪು] 

ನಜುಗಂಪುವೊರೆ (ಕ್ರಿ). ಸುವಾಸನೆಯಿಂದ ಕೂಡಿರು ; ಸುಗಂಧವನ್ನು 
ಹೊಂದಿರಂ : ತುಣುಗಿದ ತಾರುಪುಂಜದೆ ಮಿಣುಗುತಿರ್ದಪುದೊ 
ಪಶ್ಚಿಮಾದ್ರೀಂದ್ರಮೆನಲ್‌ ನಜುಗಂಪುವೊರೆದ ಜಾದಿಯ 'ತುಜ:ಬು 
ಕಣ್ಣೊಳಿಸೆ ಶೂದ್ರಕಂ ಕರಮೆಸೆದಂ (ಕಾದಂಪೂ. ೩೨). 

[ ನಜುಗಂಪು + ಪೊರೆ ] 

ನಜಿಗಬ್ಬು (ನಾ). ರಸವತ್ತಾದ ಕಬ್ಬು, -ಇಕ್ಷಂ : ನಟುಗಬ್ಬಿನೊಳಗಣ 
ರಸವ ಕಾಣದೆ ಪಶು ಹೊಜಗಣೆಲೆಯ ಸವಿವಂತೆ ಅಟಾದೆೊಳಗಾತ್ಮಸುಖ 
ವನುಣಲಆ್‌ಿಯದೆ ಹೊಆಗೆಳಸುವರಂಗಸುಖಕೆ (6೦8, ೧-೧೦೫), 

[ನಜು * ಕಬ್ಬು (<ಕರ್ವು;)] 

ನಟುಗೋಲ (ನಾ). ೧. ಪುಷ್ಪಬಾಣವನ್ನು ಉಳ್ಳವನು ; ಕಾಮ; 
ಮನ್ಮಥ : ನಣ:ಗೋಲನೊಲಿದು ತನ್ನ ಖಲರಾಣಿಯರೊಡವೆರಸಿ ಬಿನದವ 
ಮಾಳ್ಬವೊಲು ಸರಸಸಲ್ಲಾಪವಿನೋದದಿಂದರಸ ತನ್ನರಸಿಯರೊಡನಿರುತಿರಲು 
(ನಾಗಳು, ೩೨-೬೪). ೨. [ಜೈನ] ಬಾಹಂಬಲಿ : ನಜುಗೋಲನೊತ್ತಿಂದ 
ದಕ್ಷಿಣಗಿದಿರಾಗಿ ಮಜ್‌ಯೆರಳೆಗಳೋಡಿ ಬಂದು ದುಜುಮಟನೀಕ್ಷಿಸಿ ಹೊಸ 
ಗವಲಿಗೆ ಬೆಚ್ಚಿ ಬಿರಿತೋಡಿದುವು ಕಂಡ ಕಡೆಗೆ (ಛರದ. ೪೭-೬೨); ಒಲಿಗು 
ಮೂಡೆಯ ನೆಮ್ಮಿ ಕುಳಿತನು ಚಕ್ರೇಶ ನಜುಗೋಲ ನಿಲೆ ಬಿಸಿಲಲ್ಲಿ 
ಮಅಕಿಸನ್ನೆಗೈದು ಸತ್ತಿಗೆವಿಡಿಸಿದನೆ:ನು ಮಜುಕವೊ ತಮ್ಮನ ಮೇಲೆ 
(ಧರಣ. 8೧-೦೨೯). [ ನಲುಗೋಲು +೬ - ಅ] 

ನಣುಗೋಲು (ನಾ). ಪುಷ್ಪಬಾಣ : ನಜುಗೋಲ ತುಜುಗೆವೆದುಂಬಿದಿರುವ 
ಹೂಡಿಯುಜುವ ಕಬ್ಬಿನ ಬಿಲ್ಲುಗಳನು (ಕಂಪ್ರಸಾಂ. ೨೩-೭೨). 

[ನಜು + ಕೋಲು, («<ಕೋಲ್‌,)] 

ನಜುಜವ್ವನೆ, ನಜುಜೌವನ (ನಾ). ಪೂರ್ಣಯೌವನ ; ತುಂಬಿದ ಹರಯ: 
ಈ ಸಿರಿಯಾ ನಜುಜವ್ವನಮಿಾ ಸುಭಗತೆಯಾ ವಿಳಾಸವಿಐ ಸಕಳಕಳಾಭ್ಯಾಸಂ 
ಸುತನಂ ಪಡೆಯದ ದೂಸಟಾನಿನಿತುಂ ನಿರರ್ಥಮಲ್ಲೆ ಮೃಗುಕ್ಷಿ (ವೃಷವಿ. 
೨.೩೪), ನಟುಜೌವನ : ಅಂತೈದಿದ ನಚುಜೌವನದ ಸಿರಿಯಂ ಮೆ ಸಿರಿ 
ಯೊಡನೆ ಕೇಳಿಯಿಂ ಕೆಳೆಗೊಳಿಸಿ, . , ನರೇಂದ್ರಸೂನು ತಳೆದಂ ತಾರುಣ್ಯ 
ಲಾವಣ್ಮಮಂ (ಕಾಜಕೇ. ೪-೧೦೬ ವ). [ನಟಿ + ಜವ್ವನ] 

ನಜುಜೌವನ "ನಜುಜವ್ಹನ' ನೋ. 

ನಜುದಂಬುಲ (ನಾ). ಸಂಗಂಧಭರಿತವಾದ ತೊಂಬೂಲ ; ಪರಿಮಳ 
ಯುಕ್ತವಾದ ತಾಂಬೂಲ ; ಬಾಯೊಳೆ ಬಾಯನಿಟ್ಟು ನಜುದಂಬುಲ 
ಮಿಕ್ಕುವ ಮುಗ್ಧೆ ಯೊಂದುವೊಟ್ಟಾಯತದಿಂದಮಾನಲ್‌ದೆನಾಕೆಯ ವಲ್ಲಭ 
ನಾತನೆಂಬುದಂ (ಲಾವ. ೨-೯೨) ; ಮೊಲೆಯನುಳಿದ ಮೆಲ್ನುಡಿ ಮೊನೆ 
ಮಸೆವಕ್ಕಲು ಬಾಯ್ದೆ ಅಿಗೆಡೆವಿಡದೆಡೆಯಾಡುವ ನಜುದಂಬುಲ . . . ನೆ 
ಸೊಗಯಿಸಿದುವು ನವಸುರತಕ್ರೀಡೆಯೊಳಾೂ ದಂಪತಿಗೆ (ಜಯಕಾ. ೮-೫೫) ; 
ಸಸಿಯುದಯಂ ಮುಗಿಲ್ಕೊಟಗು . . . ನಜಿದಂಬುಲಂ ಸುಗೀತಸರಸ 
ದೂಶಿವಾಕೃ ೨ಭೃತಿ ಮುಂ ಪೆಸರ್ಗೊಂಡ ತಟಸ್ಥ ಮಲ್ಲದೇ (ರಸರ, ೧-೩೨) ; 
ಅತ್ತಮಿತ್ತ ಚೆಲ್ವಿಂಗೆಡೆಯಾಗಿ ಸೂಸಿದಲರುಂ ನಜುದುಬುಲವಬುು 
ಮೃಗೋದ್ಭವಂ ಸಂಗಳಿಸಿರ್ದ ಕುಂಕುಮಪರಾಗಮುಮಾರ್ದೆಆಪುನ್ಮ 
ದುಳಿಯಂ ಹಿಂಗದೆ ದೇವದುಪತಿಯ ಕೂಟಮನೇಂ ಪಿಸುಣಾಡಲಾರ್ತವೋ 
(ಶಖಶಂ. ೦-೩೦) ; ಈವುಪಚಾರದಿನಾತನ ಪಸಿವುಂ ಬಬಲೈಯುಂ ಮುಡಿಯೆ 
ಕೆಳದಿ ನಟುದಂಬುಲಮಂ ಸವಿಯಲ್ಕೆಂದು ಮಡಿದೀಯುತುಮಿರೆ (ರಾಮೂಶ್ಯ. 
೪-೧೨). [ನಜು+ತಂಊಲ] 


೪೪೪೧ 


ನಜುವಲ್‌ 


ನಜುನಾಣು ( 2). ಆಕರ್ಷಕವಾದ ಲಜ್ಜೆ ; ಮೋಹಕವಾದ ನಾಚಿಕೆ : 


ನಸುನಗೆ ನಣುನಾಣು ನೆಲೆಮೊಲೆ ನಳಿತೋಳು ಮಿಸುಪ ಕಣ್ನೆಗಹಿದ 
ಕಳಸ ಪೊಸದೇಸಿವಡೆಯೆ ನೀರೆಟಿ?ವ ನೀಆಯರು ಕಣ್ಣೆ ಸೆದಿಹರಲ್ಲಿ ಪಧಿಕರ 
(ಕುರಾಸಾ. ೨-೪೨). [ನಲು ನುಣ್ಮು (ಎನಾಣ್‌,)] 


5] ನಟುನೆಯ್‌, ನರಂನೆಯ್ಯಿ (ನಾ). ಸುವಾಸನೆಯಿಂದ ಕೂಡಿದ ತುಪ್ಪ ; 


$5 


48 


ಪರಿವಂಳಭರಿತವಾದ ಘೃತ : ಕುಜನಿಯಂ ಕಳ್ಳಂ ಕೂಟಿಂ ನಚುನೆಯ್ಶಂ 
ಬೇಡಿ ತಿಂಬ ಪಿರುತಿನಿ ಬರವಂ ಪೆಜರ್ಗೆ ಕುಡಲಟ೨ ಯಳೆಂಬ:ದನಅ೨ಯದ 
ಪಶು ಮನಂಜನಲ್ಲ ಕುಜಣ್‌ಗಳ ಭಾವಂ (ಸಮಪ. ೯-೧೧೧) ; ನಾಯ್ಡೆ 
ನಟುನೆಯ್ಯಟ್ಛಿ ದೆಂಬಂತೆನ್ನ ಪೇಟ್ವ ಧರ್ಮಶ್ರವಣಮನೊಲ್ಲದೆ ಸುದಂತಿಯನೆ 
ಮನದೆ£ಳ್ಲೆನೆಯುತಿರ್ದೆ ( ಧರ್ಮಾಮ್ಮ. ೭-33೭ ವ): ನಟಿನೆಯ್ಕಾಜದ 
ಸಿರಿಯಂ ಮೆಜ್‌ಯಲೆ ಪೊಂಗಳನೆ ಗೋಪಿಯರ್‌ ಕೆದಟ್‌ದವೋಲ್‌ 
ತುಜುವೆಯ ನೆಗ್ಗಿಲ ಪೂಗಳ್‌ ತುಜುಪಟ್ಟಿಯ ಪೊಜಗೆ ತುಲುಗಿ ಕರಮೆಸೆ 
ದಿರ್ಶುಂ (ರೀಲಾವ. ೫.೯೯) ; ಪೊಸಸಕ್ಕರೆಯಂ ನವಮಧುರೆಸಮಂ ನಜು 
ನೆಯ್ಕನೆಸೆವ ಕದಳೀಫಲಮು ರಸನೆಯಳಸಿದುದನೆನ್ನೋಳ್ಬೆ ಸಸೀಗಳೆ ನಿನಗೆ 
ತಂದಪೇಂ ಶತಶಿಮೌಳಿ (ವ್ಯಷವಿ. ೯-೭೭) ; ನಟುನೆಯ್ಯಂ ಪಾಲನುಣುತೆ 
ಬಾಟ್ವ್ಜಿ ರೊಳಧಮರ್‌ ತುಜುಗಿದ ಕಣುಂಬಿನಿಂದಂ ಪೊಟ್‌ಸಲ್‌ ಪಾರ್ದಿರ್ಪರ 
ಕೃಟಿಲ್ಲದ ದೂಜಿಂ (ನೀತಿಮಂ. 11, ೩೭೯). ನರುನೆಯ್ಯಿ : ನರುನೆಯ್ಕಿ * 
ಬಾಳೆಹಣ್ಣು , ೬. ೬ ಇವೆಲ್ಲ ಇವೆ ನಮ್ಮ ಮನೆಯಲ್ಲಿ (ಕಸಾಜಿ, ೧೦೭), 
[ ನಚು + ನೆಯ್‌, 1] 


ನಟುಮುಡಿ (ನಾ)- ಸುವಾಸನೆಯಿಂದ ಕೂಡಿದ ಮುಡಿ; ಪರಿಮಳ 


ಯಂಕ್ವವಾದ ಕೇಶ : ನಲು ಡಿಗೆ ಮುಡಿವೆನು ಕುಸುಮಮಾಲೆಯನು 
(ಸಾಳ್ಮಛಾ. ೧೦-೩೫). ! ನಟು . ಮುಡಿ] 


ನಟುವಂಜಿ, ನರುವಂಜಿ (ನಾ). ಒಂದಂ ಬಗೆಯ ಹುಲ್ಲು: “ಶಂಖಿನೀ, 


ಚೋರಪುಷ್ಟೀ, ಕೇಶಿನೀ, ಹಗಜಕ ಎ ನಲುವಂಜಿ” (ನಾರಾ, ೬) : ನಟಿ 
ವಂಜಿ (ಪಾಕಾಂ. ನಯುವಲ್ಲೆ) ನೆಲಾ[ ವಲ್ಲೆಲಾ ]ವರೆಗಳ” ತುಜುಚೆಯ 
ಕರಿಯಂ ಜಲಾನ್ವಿತಂ ಪೂಸುಗೆ ಮೇಣ್‌ ಪಜಿಕಿಗುಂ ಪಂಕದ ಲೇಪದಿನಟ್‌ 
ನಸುಗುನ್ನಿಯ ವಿಷಂ ಭಿಷಗ್ವರಮತದಿಂ (ಖಮದ, ೨-೯೯) ; ಮೂತ್ರ 
ರೋಗಕ್ಕೆ... ನರು ಲು] ವಂಜಿ, ಕಳ್ಳೆಂಗಡಲೆ ಇವಂ ಅರೆದು ಬಹಿಗೆ 
ಪೂಸಿಇಳಿಯ ತೊಡೆಯುವುದು (ವಿವೈವಿ. ೧೩೨) ; ನಲಜುವಂಜಿಯ ಬೇರು, 
ನೆಲಾವರೆಯ ಬೇರು. ಬಳ್ಳಿದುಜುಚೆಯ ಬೇರು ಇವಿಷ್ಟನು ಸುಟ್ಟು ಕರಿಯ 
ಮಾಡಿ ನೀರಲ್ಲಿ ಅರೆದು ಪೂಸಲು ನಸುಗುನ್ನಿಯ ವಿಷ ಶಮನವಹುದು 
(ವೈದ್ಯಸಾ. 11, ೨೩೪). ನರುವಂಜಿ : “ಅಲಕ್ಷ್ಮಿ_-ನರುವಂಜಿ” (ಅಳಾನಿ, 
೨-೦೬). [?] 


ನಟುವಂಡು (ನಾ). ಸುವಾಸನೆಯಿಂದ ಕೂಡಿದ ಬಂಡು,-ಮಧು : 


ಸೊಪ್ಪು ಸೊವಡಾಗದೆಸಟಕಸಟ್ಕಪ್ಪದೆ ಮೊಗಮಿಟ್‌ದು ಕಾರ್ದು 
ಚಪ್ಪಲರ್ವಿನೆಗಂ ಸಿಪ್ಪಿಟ್ಟು ಕಜಕಿದು ಕೊಂಡುವು ಸಪ್ಪದಮುಪ್ಪಳೆದಿನೊಟಕಿವ 
ನಣುವಂಡುಗಳಂ (ಲೀಲಾವ, ೯-೮೬), [ನಲಿ * ಬಂಡ್ಯು) 


ನಟುವಲ್‌, ನರವಲು, ನರುವಲ, ನರಂವಲಂ, ನರ್ವಲ್‌, ನಟಿಂವಲ, 


ನಜುವಲಂ (ನಾ). ೧. ಒಂದಂ ಬಗೆಯ ಮಂ; ನೆಲ್ಲಿಗಿಡದಲ್ಲಿ ಒಂದಂ 
ಬಗೆ : “ಅಗ್ನಿಮಂಥನ ನಟುವಲ್‌” (ವಸ್ತುಕೋ. ೩೭-೨೭); “ ಅಗ್ನಿ 
ಮಂಥಮೆನೆ ನರು (ಜು) ವಲೆನಿಸಿಕ್ಕು” (ಮಂಗರಾ. ೩೬-೧೬); ಲವಣಂ 
ನಟುವಲಬೇರ್‌  ಗುಳ್ಳವವಣೆ ಬರಿವದಣೆ ಲೊಕ್ಕಿ ಕಿಜುಮೆಕ್ಕೆಗಳಿಂ 
ಬಿವನಅ್‌ದು ತಕ್ರದೊಳ್‌ ಪೂಸುವುದೆ (ಲೋಕೋಪ. ೯-೧೯೭): 
ನಜುವಲ” ಮಗ್ಗಾರೆಯ ಕಾಯ್‌ ... ಇವನಟ್‌ಯಲ್‌ ಜಲದಿಂದೆ 
ಫಣಿಯ ವಿಷ ನಿರ್ಹರಣಂ (ಬಮದ. ೩-೧೦೪); ಬರಿವದಣೆ ಸುಣ್ಣಗಂದಿಗೆ 
ನಟುವಲ್‌ಗುಳ್ಳಂ ಮಣಿಸಿಲೆ ಸೀವನ್ನಿ (ಅಶೈಶಾ, ೦೧-೬೦). ವಿ. ಸೀಗೆಮರ ; 


ನಜುವಲ 


ನರವಲು: (೪. ನರುವಲ: ೧. ನೆಲಬೇವು, ಭದ್ರಮಸಸ್ತೆ. 
ಅಮರದವಳ್ಳಿ, ನರುವಲದ ಬೇರು . , . ಶುಂಠಿ ಇವುಗಳ ಕಷಾಯವಿಕ್ಕಿ 
ಸೇವಿಸಿದರೆ ವಾತಜ್ವರಂ ಕೆಡುಗುಂ (ಸಕವೈ. ೬೩); ನರುವಲದ ಸೊಪ್ಪು, 
ಪುಳ್ಳಂಪುರಚಿ, ಒಂದೆಲಗ . . ಈರುಳ್ಳಿ ಇವುಗಳೆಲ್ಲವೂ ಜ್ವರದವರಿಗೆ 


ಪಥ್ಮದ್ರವ್ಯಗಳು (ಸಕವೈ, ೧೦೨): ನರುವಲು : “ಚಾನಲ-ನರುವಲು” 
(ಆಕಾನಿ. ೧೦-೨೨). ನರ್ವಲ್‌ : ೧. (ನಾಟರಾ. ಕಿ). ನಟಿವಲ: 
೧. “ಅರಿಣಿಕೇತುಃ - ನಜುವಲ" (ಓಷಧಿ. ೯). ನಜುವಲು: 


೧. “ಶ್ರೀಪರ್ಣಂ, ಅಗ್ನಿಮಂಥಃ ಕಣಿಕಾ, ಗಣಿಕಾರಿಕಾ, ಜಯಃ - ಈ ೫ 
ನಟುವಲು” (ನಾತರಾ. ೧೦೮) ; ಹಿ. ಒಂದು ಬಗೆಯ ಸೊಪ್ಪು : ಕೀರೆ 
ನಜುವಲು ಚಕ್ಕವತ್ತ ಸೊಲೆ ಸಬೈಸೀಗೆ ಮೊದಲಾದ ಸೊಪ್ಪುಗಳ 
ಬೆ*ಆ್‌ಬೇಟುಕ್ಕರಿಸಿ (ಸೂಪಕಾ. ೪-೧೬) ; ಹಾಲೆಯ ಸೊಪ್ಪು, ಚಕ್ಕೋತ, 
ಕೀರೆಸೊಪ್ಪು, ಕೆಂಪಿನ ಚಕ್ಕೊತ್ತ, ನರುಲು]್ಸಿವಲ ಸೊಪ್ಪು. . . 
ಸೂರಣದ ಗೆಡ್ಡೆ- ಇವು ಜ್ವರ ಬಂದವರಿಗೆ ಪಥ್ಯ (ವೈದ್ಯಸಾ. 1, ೫೫) ; 
ಬಜೆ. ಓಮ, ಔಡಲದ ಬೇರು, ನರು (ಜು ವಲಬೇರು, ಹಿಪ್ಪಲಿ, ಚಿತ್ರ 
ಮೂಲ ಇವಿಷ್ಟನು ಸಮಾಂಶವಾಗಿ ಕೂಡಿಸಿ ನೀರಿಂದ ಅರೆದು ಕುಡಿಯ 
ಕೊಡಿಸಲು ಒಂಟೆಯ ವಿಷಗಳೆಲ್ಲವೂ ಪರಿಹರವಹವು (ವೈದ್ಯಸಾ. 11, ೨೧೮). 
೪. (?) : ನಟುವಲ ಮೊನೆಯಲ್ಲಿ ನಟ್ಟ ಕಲ್‌ (ಎಇ 111, ೩೦-೩೦ ; 
1204). . [ದೇ.8 ತುಳು, ನರುವೊಲು, ನರ್ಮೊಲು] 

ನಜುವಲ "ನಜಂವಲ್‌' ನೋ. 

ನಜುವಲರು (ನಾ). ಸುಗಂಧಯಂಕ್ತವಾದ ಪುಷ್ಪ; ಸುವಾಸನೆಯ 
ಹೂವು : ತರುಣಿ - ಶಿವನಿರ್ಮಾಲ್ಯವೆನಿಪ ನಜುವಲರನೆಯ್ದೆ ಶಿರ 
ದೊಳ್ತುಯಿಂಬಿ , . , ಶಿವವೇಷದಿಂ ತಣಿದು (ಪಾಸೋಪಫು. 3-೩೦): 
ನಜುವಲರುಗಳ ಪಿಡಿದು ಪುಪ್ಪಾಂಜಲಿಯನೆಸಗಿ , .. ಹರ್ಷದಿಂದಖಳ 
ಪುರಜನ ಪರಿಜನಂಗಳೆಲ್ಲಂ ತುಟುಗಿ ಬರುತಿರೆ (ಸಿದ್ದೇಪು. ೧೯-೨೦). 

[ ನಟು + ಅಲರ್ಯು (£ಅಲರ್‌,) ] 

ನಜುವಲು "ನಜಂವಲ್‌? ನೋ. 

ನಜುವೂವಲಿ (ನಾ). ಸುವಾಸನೆಯ ಹೂವುಗಳನ್ನು ಹರಡುವಿಕೆ ; 
ಹೂವಿನ ಹಸೆ : ರಂಗವಲ್ಲಿಯಿಂದೈದು ರನ್ನದ ರಂಗಿಸಿದ ಪುಡಿಗಳ ಚದುರಿನಿಂ 
ಪಿಂಗದಾ ನಟುವೂವಲಿಗಳಿಂ ಚಿನ್ನಬೆಳ್ಳಿಗಳಾ ತುಂಗಘಟದೊಳ್ವಹಿಪ 
ಚೆಲ್ವದಶಾಂಗಮುಖ್ಯದ ನಜುವೊಗೆಗಳಿಂ ತೊಂಗಲಿಪ ಸುರಘಂಟೆಯಿಂ 
ಮೆಟ್‌ ವುದನರಸ ಕಂಡ (ಸಾಳ್ಮಳಾ. ೪-90). [ನಲಿ +೬ ಪೂವಲಿ] 

ನಳುವೊಗೆ (ನಾ). ಸುವಾಸನೆಯ ಹೊಗೆ; ಧೂಪ : ಚಿನ್ನಬೆಳ್ಳಿಗಳಾ 
ತುಂಗಘಟದೊಳ್ಳಹಿಪ ಚೆಲ್ವದಶಾಂಗಮುಖ್ಯದ ನಟುವೊಗೆಗಳಿಂ ತೊಂಗಲಿಪ 
ಸ:ರಘಂಟೆಯಿಂ ಮೆಟವುದನರಸ ಕಂಡ (ಸಾಳ್ಮಛಾ. ೪-೪೧). 

[ನು + ಪೊಗ್ಗೆ ] 

ನಜುಸುಯ್‌ (ನಾ). ಸುವಾಸನೆಯಿಂದ ಕೂಡಿದ ಉಸಿರು ; ಸುಗಂಧ 
ಪೂರಿತವಾದ ಶ್ವಾಸ : ಪೋಪ ಸಪ್ತಸಪ್ತಿಯ ವಿರಹಕ್ಕಿದಲ್ತು ಬಿಸುಸುಯ್‌ 
ಪುಸಿಸುಯ್ಕೆನೆ ಸುಯ್ನು ದಕ್ಷಿಣಾಶೆಯ ನಜುಸುಯ್ಯ ಗಾಳಿಯನೆ ಪೋಲ್ಕುದು 
ಗಂಧವಹಂ ವಸಂತದೆೊಳ್‌ (ಕಾಂತಿಪು. ೭-೦೩೬): ನಣುಸುಯ್ಗಂ ಮಾಲೆಗಂ 
ಸೂಟಅ್‌ದೆಅಗುವಿನಂ ತುಂಬಿಗಳ್‌ ನೋಡಿದರ್ಮೆಯ್ಮ ಅ್‌ವನ್ನಂ (ಪಂರಾಮಾ. 
೧-೧೩೦) 1 ಭರೆದಿಂದಂ ನವಕುಸುಮಾಭರಣಂಗಳನಭವನಂಗದೊಳ್‌ 
ಸಿಂಗರಿಸುತ್ತರಳುತ್ತುರ್ಬುತೆ ಕೊರ್ಬುತೆ ಗಿರಿಸುತೆ ನಜುಸುಯ್ಯ ಧೂಪಮಂ 
ಪದೆದಿತ್ತಳ (ಗಿರಿಳ. 8-೮೩) ; ಮಗಮಗಿಸುತ್ತುಮಿರ್ಪ ನಜುಸುರ್ಯ 
ಪೊಸವೂಗಳ ಕಂಪನೆತ್ತೆ , . , ಸುತ್ತಲುಂ ಸೊಗಯಿಸುತಿರ್ಪ ಬಾಸಿಗಮನೆತ್ತು 
ವರಗ್ಗದ ಮಾಲಿೆಗುರ್ತಿಯರ್‌ (ಕಬಿ. ೪೦); ಮಾಲೆಗಟ್ಟುತೆ 
ನೋಟಕರ ಕಣ್‌ ಮಾಲೆಗಟ್ಸಿವರೊರ್ಮೆ ತುಂಬಿಯ ಮಾಲೆಮಾಲೆಯ 


೪೪೪೨ 


18 


20 


30 


36 


40 


45 


ನಆ್‌ಯಾ 


ಕಾಣಗುಡದಿರೆ ತಮ್ಮ ನಟುಸುಯ್ಯಾ ಮಾಲೆಮಾಲೆಯ ತೋಟ ಕಟ್ಟಿ ದ 
ಮಾಲೆಯನೆ ವಿಟ ಸಾಲೆಗತಿಸಲ್ಲಿೀಲೆಯಿಂ ಮಾಜುವರದಲ್ಲಿಯ ಮಾಲೆಗುರ್ತಿ 
ಯರು (ಸಾಳ್ಮಫಾ. ೨-೦೨). [ನಜ +ಸುಯ್‌,] 

ನಜುಸುಯ್ಯೆಲರ್‌ (ನಾ). ಸುವಾಸನೆಯಿಂದ ಕೂಡಿದ ಉಸಿರಿನ ಗಾಳಿ; 
ಒಳ್ಳೆಯ ಕಂ ಪುಳ್ಳ ಶ್ವಾಸವಾಯಂ: ನಣುಸುಯ್ಮೆಲರಿಂಗೆಅಗುವ ಮಲ್‌ 
ದುಂಬಿಗಳಂ ಸೆಅಂಗಿನಿಂ ಸೋವುತುಮಾ ತೆಜದೊಳೆ ಯುವರಾಜನನಬ್ಯ 
ಉಂದಡಿಗಡಿಗೆ ಕಾಂತೆ ಕರೆವಂತಿರ್ದಳ" (ಕಾರಂಉ. ೧3೯) ; ಎಲೆ ತೀಡುವ 
ತೆಂಗಾಳಿಯೆ ನಲವಿಂ ಕಾಲ್ವಿಡಿದು ತಿಳಿಪಿ ತಳ್ವಿಲ್ಲದೆ ಕಾದಲನಂ ತಂದೊಡೆ 
ಸಜುಸುಯ್ಕೆಲರಿಂದಂ ನಿನ್ನನಾಗಳುಂ ನೆಅ್‌ ಪೊರೆವೆಂ (ಕವ್ಮಿಳಾ. ೭೧) ; 
ಕುರುಳೊಳ್ತೀವಿದ ಕತ್ತುರಿಯ ರಜಂ ಮೊಗರಸದೊಳುದಿರ್ದು ನಟ 
ಸುಯ್ಯೆಲರಿಂ ಪರೆದು ತೆರೆಮಸಗಿ ನಿಂದುತಿರೆ ಕೊಂಕಿಂ ಭ್ರೂಯುಗಂ ವಿರಾ 
ಜಿಪುದವಳಾ (ರಾಜಶೇ. ೭-೫೬). [ ನಟುಸುಯ್‌ + ಎಲರ್‌] 

ನಟಿಸುಯ್ಲು (ನಾ). ಎ ನಜುಸಂಯ್‌ : ನಣುಸುಯ್ಲ (ಪಾಂ. ಯ್ಯ] 
ಗಾಳಿಗೆ ತೇಲ್ವ ದುಕೂಲದ ಸೆಅಗು ಸೇರುವೆ ದೊರೆ ಹೊದೆದು. ತೆಜಪಿ 
ನೆದೆಯ ಹೊನ್ನ ಜನ್ನಿವಾರದ ರೆ ಖೆ ಮೆಆ್‌ಯೆ ರಾಜೇಂದ್ರ ಮೆಟದನು 
(ಧರಣ: ೧-೩೩). [ನಮಿ +೬ ಸುಯ್ಲು) 

ನಜುಹರೆಯ (ನಾ). ತುಂಬಿದ ಪ್ರಾಯ; ಪೂರ್ಣಯಖೌವನ : ಹಿಂದ 
ಣುಗರಿಲ್ಲದಾಯಸವಟ್ಟು ಗುರುಕರ:ಣದಿಂದೆನ್ನ ಪೆತ್ತು ಬಾಲ್ಕದ ಮುದ್ದು 
ನಲು[ಪಾಾಂ. ಡು] ಹರೆಯದಿಂದೆಸೆವ ಸಿರಿಯ ನಡೆನೋಡಿ ದಣ್ಣನೆ ದಣಿವ 
ಕುಲದೆ ಳು ನುಡಿದಪ್ಪಿಗೆ ತಂದೆ ತಾನೇ ಕೊರಲ್ಲೊಯಿಸಿದವನು (ಧಾವಚೆಂ- 
೯-೦೫) ; ಪುಟ್ಟಿ ಲಾವಣ್ಯಲತೆ ಬೆಳೆವಂತೆ ನಜುಹರೆಯವಿಟ್ಟಣಿಸಿ ದಿನ 
ದಿನಕೆ ಬಳೆದು ಮಿಗೆ ಸಂತಸಂಬಟ್ಟು (ಕೊಟ್ಕೂಲಬ. ೪-೦೧೨). 

[ ನಲು + ಹರೆಯ (ಆ ಪರಯ )] 
ನಟ್‌ (ನಾ). ಒಗ್ಗರಣೆ. "ನಣಿಗೊಡಂ' ಪರಾ. 
ನಟ್‌ ಯಂ ಕೊಡು, ನಜ್‌ಯ ಕೊಡು ಎ ನಜಿಗೊಡು : ಪುಡೆಯಮಂ 
ಮಾಡಿ... ಹುರುಳಿಯ ಹಾಲಿನೊಳಗಿಳಿಯಬಿಡುತವೊಗ್ಗರಿಸಿ 
ನರೆ ಆ 3 ಯಂ ಕೊಟ್ಟು ಸುಹುಳಿಯನಿಕ್ಕಿ  ಪರಿಮಳವಿಡುವುದು 
(ಸೂಪ. ೩-೩೦); ಮೆತ್ತನುಕ್ಕರಿಸಿಕೊಂಡೆಳೆಯ ಕಳಿಲೆಯ ಕುಡಿಯನು ... 
ಪೊಡ್ಡಣಿಗೆಯಿತ್ತು ನರೆ£ ಟ್‌ 3 ಯಂ ಕೊಟ್ಟು ಪರಿಮಳವನಿಕ್ಕಲದು ಚುಚ್ಚು 
ಗಳಿಲೆ[ವೆಸರು] (ಸೂಪಕಾ. ೬-೨); ಹಸಿಯ ಕರಿಬೇವು ಕೊತ್ತುಂಬರಿಯನಿಕ್ಕಿ 
ತಾಳಿಸಿ ನರೆ£ಆ್‌3 ಯ [ಪಾಕಾಂ. ಯಂ] ಕೊಟ್ಟು . . . ಮುದ್ಧರಂಭಾ 
ಕುಸುಮಪಾಕಮೆಂದೆಂಬ ಹೆಸರಂ ಕರೆವುದು (ಸೂಪಶಾ. ೪-೫೩). 
[+ ತಮಿ. ನಜಿಸ್ಕಿ ಎ ಮಸಾಲೆಪದಾರ್ಥ, ಸಂಬಾರದ್ರವ್ಯ ] 

ನಣಕಿಗೊಡು (ಕ್ರಿ). ಒಗ್ಗರಣೆಯನ್ನು ಕೊಡು,-ಹಾಕಂ; ಒಗ್ಗರಿಸಂ : 
ಅಟ್ಟೆರಡು ಭಾಗೆಯಂ ವಹಡುಳ್ಳಿ ಸಕ್ಕರೆಯನಿಟ್ಟು ಪಸರಿಸಿದ ಹೋಳೊಳು 
ತುಂಬಿ ತುಪ್ಪದೊಳಗಟ್ಟು ಕೆಂಪಂ ವಹಾಡಿ ನರೆ [ಅತ (ಖಃ೫ಂ. ರೆಯಂ) 
ಗೊಡಲು ಗೌರಬದನೆಯಕಾಯಿವೆಸರಾದವು (ಸೂಪಶಾ. ೪-೨೪). 

(ನಜ + ಕೊಡ್ಕು) 

ನಜಕಿಯಿಕ್ಕು (ಕ್ರಿ).ಎನಲಿಗೊಡಂ : ಶೋಧಿಸಿದ ಕೊಣಬಿನೊಳು [ಬಾಳೆಯ] 
ಹೂವನು ಇಟ್ಟು - . . ಒಗ್ಗರಣೆಗೊಟ್ಟು ನರೆ (ಅಕ ]ಯಿಕ್ಕಿ ಪರಿಮಳ 
ಗೊಡಲು ತಕ್ರರಂಭಾಕುಸುವುಪಾಕವರಾಯ್ತು (ಸೂಪಾ. ೪-೩೬). 

[ ನಆಕ + ಇಕ್ಕು ] 

ನಜಕಿಯಾ (ಕ್ರಿ). ಎ ನಜಿಗೊಡಂ : ಮತ್ತೊಂದು ಬೆಸಳಿಗೆಯ ತೊಳೆದು 
ಕೊಂಡದಕೆ ನ[ಫಾಕಾಂ. ನೆ]ರೆ £ ಅಕಿ] ಯಿತ್ತದಂ ಪೊಯ್ದು ಕರಿಬೇವುಮಾದಲ 
ವಿಕ್ಕಿ (ಸೂಪಶಾ. ೫-೧೦); ಕೊತ್ತುಂಬರಿಯನಿಕ್ಕಿ ಚೆನ್ನಾಗಿ ನ[ಪಾಕಾಂ.ನೆ, ಲ] 
ರೆ£ಅ ಯಿತ್ತು [ಜಡಿದರಕೊಂಡು] (ಸೂಪಶಾ, ೫-೦೪). [ನಜ +೬ ಈ) 


ನಚಿಕಿಣ್ಣಿಗ 

ಕಾಲ್ನಾಡಿಂ ನಲಿಣ್ನಿಗರಾರೆನ್ನೊಡೆ ತೊರೆ 
ಕಾವಗಾದನುಂ ಬೀವಗದನುಂ , , . ಇಲ್ಲಿಯ ಪುರದ ಒಕ್ಕಲಿವರು 
(ಎಳ. 111, ನಂಜನ. ೧೩೯-೫ : 916 ?). [7] 

ನಟುಳ್ಗ್ಳುಂದ (ನಾ). ಒಂದಂ ಸ್ಥಳದ ಹೆಸರಂ : ಸ್ವಸ್ತಿಶ್ರೀ ನಟುಳ್ಳುಂದ 
ಚಾತಮ್ಮನ್‌ ತೊಟುಗೊಳ ಇರ್ವ್ವ ವೇಡರಾ ಕೊನ್ನು ತೊಟುವ ಇಕ್ಕಿಸಿ 
ಸುರಲೋಕಮ್‌ ಪುಕ್ಕ (ಎಕ; ಸ, ಚಿಂತಾಮ. ೧೨೨-೧; ಸು. 1000). 
[೧ ಇದು "ನವಿಲ್ಗುಂದ' ಎಂಬುದರ ಅಪಲಿಖಿತವಿರಬಹುದು)] 

ನಲ್ಲವುಂಡು “ನಾಟ್ಗಾಮುಂಡ್ಮು' ನೋ. 

ನಲ್ಲಿವುಂಡುಗೆಯ್‌ "ನಾಟ್ಗಾಮುಂಡುಗೆಯ್‌' ನೋ. 

ನ್ನಾ "ನಾನ್ಕ್‌' ನೋ. 

ನ್ಕಾ "ನುಲ್‌' ನೋ. 

ನಾಊದ (ನಾ) (?) ; 
ಮುಡೆ ೨ (ಸಇಇಎ. ೧೯೩೨, ಉಡುಪ. ೩೦೬-೬ ; ?). 

ನಾಂ "ನಾನ್ಕ್‌' ನೋ. 

ನಾಂಗರು, ನಂಗರಿ, ನಾಕರ (ನಾ). ನೇಗಿಲು ; ಹಲ ; ಲಾಂಗಲ : ದರ 
ನಾಂಗರು ೧ಕ್ಕೆ ಗು ೪ ನಾಲ್ಕು ವರಹಾದ ಪ್ರಕಾರ (ಮಹಾವಂ. 11, ೬೨). 
ನಂಗರಿ : ನಂಗರಿ ಹೊಡೆಯುವುದರಿಂದ ನೆಲ ಫೊಳ್ಳಾಗಿದೆ (ರೂಢಿ). ನಾಕರ : 
"ನಾಕರಕಂಂಟೆ' ಪರಾ. 
[ «ಮರಾ. ನಾಂಗರ್‌, ನಾಗರ್‌. /ಪ್ರಾ. ಣಂಗಲ. / ಸಂ. ಲಾಂಗಲ] 

ನಾಂಗಲಿಕ "ನಾಂಗುಲಿಕ್ಕ' ನೋ. 

ನಾಂಗುರಿಕ "ನಾಂಗುಲಿಕ್ಕ' ನೋ. 

ನಾಂಗುಲಿಕ್ಕ, ನಾಂಗಲಿಕ, ನಾಂಗಂರಿಕ, ನಾಂಗಂಲೀಕ, ನಾಗುಲಿಕ 
(ನಂ). ಒಂದಂ ಬಗೆಯ ಗಿಡ ; ಕೋಳಿಕುಟಂಮನ ಗಿಡ : ಜಲರುಹ 
ಕಂದಾನ್ವಿತಮಿರುಳೆಲೆಯೊಳ್‌' ಸಲೆ ಕಲ್ತ್‌ಗಿರಿಯ ಬೂದಿಯ ತಳಿದೂಟ 
ಲೊಳಿಂಬಿನೆ ಕುದಿಯಿಸೆ ನಾಂಗುಲಿಕಮನಡುಗಾಜ್ಯದಿಂ ರೆಸಾಯನಮಕ್ಕುಂ 
(ಲೋಕೋಪ. ೮-3೯) ; ದೃಷ್ಟಿ ದ್ರಾವಣಕ್ಕೆ - ಬಿದುರೆಲೆ . . . ನಾಂಗುಲಿಕ 
ಇವನ್ನು ಕೂಡಿ ಮರ್ದಿಸಿ ತಿಲಕವಿಡಲಂ ದ ೈಪ್ಟಿದ್ರಾವಣ ಮಾಣ್ಣುಂ (ವಿವೈವಿ. 
೨೦೦) : ವಿಷಮುಷ್ಟಿ ನಾಂಗುಲಿಕ ಶಶನಯನ ಪಿತ್ತವರರಸವು ತಾಂಬೂಲ 
ದೊಡಗೂಡೆ ಸ್ತ್ರೀವಶವು ಹುಸಿಯಲ್ಲ ನೋಡ (ಸರ್ವಜ್ಞ. ೦೯೭೯) ನಾಂಗಲಿಕ : 
ಮೂಲವ್ಮೂಧಿಗೆ-ನಾಂಗಲಿಕ, ಮೊಗನ ಹರುವೆ, ಚಿತ್ರಮೂಲ , . , ಕಲಸಿ 
ಗುದದಲ್ಲಿ ಪೂಸೆ ಎಲ್ಲು ಮೂಲವ್ಯಾಧಿ ಕೆಡುಗುಂ (ವಿವೈವಿ. ೦೭೭). 
ನಾಂಗುರಿಕ : ವಿಷಮುಂಗುರಿಯಂ ಗುರು ನಾಂಗುರಿಕಂ ಬಜೆಯಿವನರೆದಿಂಬಿಂ 
ಪೂಸೆ ಕಂಟಕೋಗುವಿಷಘ್ನ೦ (ಐಮದ. ೨-೨೦೩). ನೌಂಗುಲೀಕ : ಬಯಸಿ 
ಚುಂಬಿಸಿದ೦ರ ಸ್ಮರನಿರ್ದು ನಾಂಗುಲೀಕದ ಕುಸುಮಂಗಳಂ ಪಣ್‌ದು 
ಪತ್ತಿಸಿದಂತೆವೊಲೊಪ್ಪಿ ತೋರ್ಪಿನಂ (ಕಾವೃಸಾ. ೬೬೬ ಶೂದ್ರಕ), ನಾಗುಲಿಕ ; 
“ಲಾಂಗಳಿ।, ಅಗ್ನಿಶಿಖಾ ಈ ೨ ನಾಗುಲಿಕಂ'' (ನಾಚಿರಾ. ೧೦೦). 

[ ಆಸಂ. ಲಾಂಗಲಿಕ] 

ನಾಂಗುಲಿಕ, (ನಾ). ಒಂದು ಬಗೆಯ ಗಿಡ; ಸರ್ಪಾಕ್ಷಿ ಗಿಡ; ನಾಗದಾಳಿ; 
ಮಂಂಗಂಸಿಮೇವುಗಿಡ ; ನಾಗಸಂಗಂಧ : “ವ್ಯಾಳಗಂಧಿಯೆನೆ ನಾಂಗು 
ಲಿಕವಕ್ಕು” (ಮಂಗರಾ, ೪೦-೩೦). [ ಸಂ. ನಾಕುಲಿಕ ] 

ನಾಂಗುಲಿಕಬಳ್ಳಿ (ನಾ). ನಾಂಗಂಲಿಕದ ಬಳ್ಳಿ,-ಲತೆ ; ಕೆಂಪು,ಹಳದಿ 
ಹೂವು ಬಿಡುವ ಸುಂದರವಾದ ಹಾಗೂ ಮೇಲಕ್ಕೆ ಹಬ್ಬಿಕೊಂಡಂ 
ಹೋಗುವ ಒಂದು ಬಗೆಯ ಬಳ್ಳಿ : ($). [ ನಾಂಗುಲಿಕ, + ಬಳ್ಳಿ ] 

ನಾಂಗುಲೀಕ "ನಾಂಗುಲಿಕ್ಕ' ನೋ. 

ನಾಂಚಿಕೆ `"ನಾಣ್ವಿಕೆ' ನೋ. 

ನಾಂಚು "ನಾಣ್ಣು' ನೋ. 


ನಬಾಣ್ಣಿಗ (?) (ನಾ). (2): 


ಮುಡೆ ೧ ನಾಊದನ ಬಗುಳ ಗದೆ ಮೇಲೆ 
[?] 


೪೪೪೩ 


36 


ನಾಂಟು 


ನಾಂಟಿಸು, ನಾಟಿಸ (ಕ್ರಿ). ೧. ಚುಚ್ಚುವಂತೆ ಮಾಡು; ನಾಟಿಕೊಳ್ಳು 
ವಂತೆ ಮಾಡು : ಚಿಗುರುದೋಅ್‌ದ ತಳಿರ ತಜೌತಅದಗಲದಲಿ ಪಸರಿಸುತ 
ಪದಕಂಟಕವ ನಾಂಟಿಸದೆ [2೫ಾಕಾಂ. ಪಂಟಿಸುತ)... ಜನಕನ ಮಗಳ ನಡೆಸುತ 
ತಂದರೊಂದು ಮಹಾಸರೋವರಕೆ (ತೂರರಾ. 3-೪-೦೯); ಕುಂಟಣಿಯರೆಳೆವ 
ಕುಲಟೆಯರಂತೆ ಖುರಪುಟವ ನಾಂಟಿಸಂಗವನೆಳೆದು ಕಾಲಮಹಿಷಿಯು 
(ಜನವರಿ, 8-8೦). ೨. [ಗಣಿತ] ಗಂಣಿಸಂ : ಒತ್ತಿಅ* ನಾಂಟಿಸಷ್ಟು? 
ಬಳಸೊತ್ತು . . : ಗುಣಿಸು ಪೆರ್ಚಿಸೆನಲಿವು ಗುಣಕುರ ಭಾಷೆಗಳ್‌ ಪೇಟ 
ಗಣಕಾ (ವೃವಹಾ. ೧೦-೧೨). ನಾಟಿಸು : ೩. ಉಂಟುಮಾಡು; ನೆಲೆ 
ಗೊಳಿಸು : ಮನದ ಬೆಚ್ಚ ಬಲ್‌ಯಜಕಿವು ಬೀಯ ಬೆಆಗನೆ ನೋಟದೊಳ್‌ 
ನಾಟಿಸೆ [ಪಾಠಾಂ. ನಾಂಟಿಸಿ] (ಅರ್ಧನೇ. ೨-೬೦ ವ); ಬೇಟದ ಸೊಗಸಂ ಪ್ರಿಯ 
ರೊಳ್‌ ನಾಟಿಸುತುಂ , . , ಶೆಬರಿಯರ್‌ ನಡೆತಂದರ್‌ (ಉದೃಟ.೨-೬೨) : 
ನಾಟಿಸುವೆನವರಲ್‌ವಿಗಅ೨ವನು ಮಾಟವೆಲ್ಲವ ಮಾಣಿಸುವೆನೆನುತಿರ್ದ ಪ್ರಭು 
ರಾಯ (ಪ್ರಧುಲೀ. 3೦-೩೪); ಕೂಟದೊಳಗೆ ದಣಿವನು ಪೊರ್ದದಾ ಸತಿ 
ನಾಟಿಸಿದಳು ತನ್ನೊಳವನ (ನೀಮಿಸಂ. ೧೦-೯೨) : ನಾಟ್ಯರಸದಲಸಿಕೆಯು 
ಪ್ರೇಕ್ಷಕರ ಕಣ್ಣು ಕಿವಿಗಳ ಮೂಲಕ ಹೃದಯದಲ್ಲಿ ನಾಟಿಸಲಾಗುವುದು 
(ಪ್ರಬಂಧ. ೨೫). ೪. ಊರಂ; ಆಧಾರ ಕೊಡು : ಮಡದಿಯ ಪೀನ 
ಪಯೋಧರಭಾರಕೆ ನಡು ಮುಟಾದಪುದೆಂದಜನೂ ನಡುಗೆ ನಾಟಿಸಿ ನಟ್ಟ 
ಕಂಭಮೆನಲು ಬಾಸೆ ಕಡುಚೆಲುವಾಗೊಪ್ಪುತಿಹವೆ (ಅಂಜಜ. 8-೦೨೩) 
ಅವರುಗಳ ಫೊಡೆಯೊಳಗೆೊಂದಕೆಂಟೆಟ ನಾಟಿಸಿ ಬಂದ ಪಡೆಯನಿಕ್ಕಿದ 
ರಣಬಲಿಯ (ಮೋಹತ. ೩೩-೧೩). ೫. “ಸೃಷ್ಟಿಸು” (ತೊರರಾ. ಕೋಶ) : 
ನಾಟಿಸುವ ಜಗದವನನಣುವಿಗೆ ಪಾಟಿಮಾಡದ ಸುಪ್ರಸಿದ್ಧನ ಘಾಟಿ ರಣಸುಖ 
ವಲ್ಲೆನುತಲೊದಟ್‌ದವು ಕಹಳೆಗಳು (ತೂರರಾ. ೬-೪೬-೩೫). ಓ. (ಆಲಂ) 
ನಿರೂಪಿಸು : ಹೇಳಂ : ಬೇಟೆಯ ನೆವದಿಂದರಸಿನ ಕೂಟದ ನಾಯಕರ್‌ 
ಬಂದುಮಾ ತಮನಂ ನಿರ್ದಾಟಿಸಿ ಕೊಂದರೆನುತ್ತಂ ನಾಟಿಸು ನೀನಿವನ 
ಪೆಂಡಿರೊಳ್‌ ಮಕ್ಕಳೊಳಂ (ನನ್ನಡಾ, ೨-೧೨೨) ; ರತಿಯ ಪ್ರಸಂಗವ 
ನಾಟಿಸಿದನು. ಕಿವಿಯೊಳಗೆ (ಮೋಹತ. ೭. ಚೆನ್ನುಗಿ 
ಸೇರಿಕೊಳ್ಳು ; ಅಂಟಿಕೊಳ್ಳು ; ಗಂಟುಬೀಳಂ : ಕೂಟದಲಿ ಕೋಪ 
ಕೊನರಿಸುತ ಶಂಖಿನಿಯು ನಾಟಿಸದೆ ಬಿಡಳು (ಸರ್ವಜ್ಮ. ೦೬೪೩) ; ನೋಜಕ್ಕೆ 
ಬಲು" ಚೆಂದ ಕೂಟಕ್ಕೆ ಕಡುನರಕ ನಟಿಸಿ (ಸ ಲು ಪ್ರಾಣಧನ ಹಾನಿ ಸೂಳೆ 
ಯೇಉಾಟವೇ ಬೇಡ(ಸರ್ವಜ್ಮ, ೧೯೩೫). [ನಾಂಟು+- ಇಸ್ಕು] 

ನಾಂಟು, ನಾಟ್ಲು (ಕ್ರಿ). ೧. (ಮುಳ್ಳು, ಬಾಣ ಮೊದಲಾದಂವು) ಒಳ 
ಹೊಗು ; ಒಳಕ್ಕೆ ಚುಚ್ಚು : “ನಾಂಟು- ಅಂತರ್ಭೇದೇ (ನಾಟಿಕೆೊಳ್ಳು)” 
(ಕಮಧಾ) ; ಕಪೋಲಕಂಟಕನಿಕಾಯಾಗ್ರಂಗಳಿಂ ಕೂಡೆ ನಾಂಟಿದುದೋ 
ಮೇಣ್‌ ಸುಭಗತ್ವವೆಂಬ ಗುಣದಿಂ ಪೊಲ್ಹತ್ತೊ ಮೇಣೆಂಬಿನಂ ಪದಪಿಂ 
ನಟ್ಟಿರೆ ದಿಟ್ಟಿಯಂ ತೆಗೆದೆನೆಂತೆಂತಾನುಮುದ್ವೇಗದಿಂ (ಕಾದಂಪೂ, ೭೭೩) ; 
ಜವನಾಳಂತಪ್ಪ ಕಣೆ ರೋಮರೋಮಂದಪ್ಪದೆ ನಾಂಟಿದುವು (ಪಂರಾಮಾ. 
೦೩-೭೧) : ನಾಂಟಿದುವರಿಭಟರಂಗವಂಂ . . , ಶರೆಂಗಳ್‌ (ಜಗವಿ. ೮-8೩); 
ಕಂಟಕಂಗಳ* ನಾಂಟಿ ಬಿದ್ದು ಕಾಲೊಡೆದು ಬಾಯ್‌ ಗಂಟಲ್ಲಳೊಣಗಿ 
ಗತಿಗೆಟ್ಟು (ಜೆಬಪು. ೨೧-೨೧); ಸಲೆ ಪಜ್ಜೆಯನಿಡೆ ನುಂಟುವ ಮೊ 
ಮುಳ್ಳಿನಿಂದೆೊಳುಗಾಡೆಸೆದುದೇನೆಂಬೆ (ಕಂನವಿ. ೧೮-೪೭), ಪಿ. ತಗುಲಂ; 
ಸಂಪರ್ಕ ಹೊಂದಂ; ಸೇರು ; ಕೂಡಂ ; ಅಂಟಂ : ಬೆಂಗೆ ನೀರ ಧಾರೆ 
ಗಳಂಟಿ್‌ ನಾಂಟಲೀಂಟಿದುದು ನೇಹದೆ , , , ಚಿಂತಕ೦ (ಗಿರಿಳ. ೯-೪೮); 
ಪೂಪಂಗಳಾಟಂ ನಾಂ[ಪಾಣಾ. ನಂ1ಟವನ್ಮಾಯದ ಕಳೆಗೆ ತೆಕ್ಕವು. .. 
ಮುಕ್ತಿಯ ಮೂಲವೆನಿಸುವವು ಕಾಶಿ ಹಂಪೆಗಳು (ಹಕಳಾ. 6-8೯) ; ಗುರು 
ಕುಚಂಗಳಂ ನೋಳ್ಪ ಕಾಮುಕನಿಕರದ ದಿಟ್ಟಿ ನಾಂಟದ ತೆಅದಿ ಮಜ್‌ಮಾಡಿ 
ದಂದದಿಂ (ಸಂದಪು. ೭-೨೮). ೩. (ಗಿಡ ಮೊದಲಾದಂವನ್ನು) ಭೂಮಿ 

61 


೯೪-೪೬). 


ನಾಂಟುಗೊಳ್‌ 


ಯಲ್ಲಿ ನೆಡು.-ಊರಂ.-ಹಚ್ಚು : ಬಗೆ ಮುಟ್ಟಿರ್ದೆಡೆಯೊಳ್‌ ತಳಿರ್ತ 
ಮರೆನಂ ಹೇಮಂತದೊಳ್‌ ಕಿಟ್ಟು ನಾಂಟುಗೆ (ಗೋಕೋಪ ೬-೧೭); 
ಪಾಂಥರೀಂಟೆ ವಿಕಸತ್ತ ಷ್ಣ ತುರರ್‌ ಚಿತ್ರಭೂತಲದೊಳ್‌ ನಾಂಟಿದ 
ಬೇಂಟಮೇಂ ( ಮೆಂ3 ಬಗೆಗೆ ನೀರ್ವೊಯ್ವಂತೆ ಭೃಂಗಾರಶೀತಲತೋಯಂ 
ಗಳನಾಂತು ಪುಣಿತಳದೊಳ್‌ ಪೊಯ್ವರ* ಪ್ರಪುಕಾಂತೆಯರ್‌ (ಲೀರಾವ. 
೬-೧೨೯). ೪. ಮೊಳೆ; ಮೊಳಕೆಯಾಗು : ಬಿತ್ತಿದಾಗಳಲ್ಲಿಗಪ್ಪನಿತೆ ಮಟ 
ಕೋಡು ಕೆಸಟಾಗಿ ನಾಂಟಿ ಬೆಳದೆಜಗಿರ್ದಡಾಗಳ್‌ (ಬಂಹರಿ. ೯-೩೩ ವ). 
ನಾಟು: ೧. ನಾಟುವ ನನೆಗಣೆ ಚಿತ್ರಮನಾಟವಿಟಂಬರಿಸಿ ನೆನಹದಿ) 
ಪೊಸವೇಟಂ ಕೋಟಿ ತೆಳನಾಗೆ (ಲೀಲಾವ. ೯-೦೨೧) ; ಉದ್ಭಟೇಂದ್ರನಿಟ್ಟ 
ಶೂಲವೈದೆ ಮುಂ ಕೊಂಡು ನಾಟಿ ವಕ್ಷಮಂ (ಉದ್ಮಟ- ೪-೧೦೮) ; ನೋಟ 
ದಲಿ ಮದನಾಸ್ವ್ರವೆದೆಯಲಿ ನಾಟಿದವು (ತೊರರಾ. ೧-೧೪-೨೪): ಹೆೊಂಗಳಸ 
ಚಂಡವುತ್ತರದಕ್ಷಿಣವೀಧಿಗೊಟ್ಟು ಬ್ರಹ್ಮಾಂಡವ ತುಡುಕೆ ನಾಟದುವು 
(ಮೋಹತ. ೨೦-೨೯) ; ಕೂರುಗ:ರು ನಾಟದೊಲ್ಪಿಡಿ ಕುಚಂಗಳ (ವೆಂಉಾರಾ. 
೧-೨-೪೦); ರಣರುಗದ ಮತ್ತೊಂದು ಕಡೆ ಭಾಮನು ಖಡ್ಗ ನಾಟಿ ಬಿದ್ದಿ 
ದ್ಹಾನೆ (ಸಂಸಳ. ೧೦೦). ೩, ಪುಣ್ಕಾರ್ತ್ನ ಕಲ್ನಾಟಿ ಬಿಟ್ಟಿ ದತ್ತಿ (ಎಕ. ಸ1೪, 
ಮೈಸೂರು. ೧೨೭-೧೦ ; 900) ; ನಾಟಿರ್ದ ಪಸುರ್ಗಿಡು ಪುಷ್ಪಲತೆಯ ವೃಕ್ಷ 
ವಾಟಿಯೊಳ್‌ ಕುಸುಮಸೌರಭಕೆ ಊಟಿವರಿವ ತುಂಬಿಗಳ ದೊಂಬಿ ., 
ಒಪ್ಪಿದುವು (ಮೋಹತ. 8-೨8); ನೀರ ಕಡೆಗೆ ನಾಟಿದ ಮರ ಚಿಗುರದೆ 
ಬಿಟ್ಟೀತೆ? (ಗಾರ). ೫. (ವಂನಸ್ಸಿಗೆ) ಹತ್ತು ; ಹಿಡಿ; ತಟ್ಟು: ಬಗೆ 
ಯೊೊಳ* ನಾಟುವಿನಮಮರಿ ಸಂಸ್ಕೃತಿನಾಟಕಮುಮನೆನಗೆ ನೆಜ್‌ ಯೆ 
ತೋ ಅ'ಡಳೀಗಳ್‌ (ಆದಿಫು. ೯-೪೩); ಭಯಂ ನಾಟಿ ಚಿತ್ತದೊಳ್‌ ದೂತ 
ರೈತಂದಾ ಕೃತಾಂತನೊಡನಿಂತೆಂದರು (ಜಬಪು. 8೧-೨೪); ಈ ವಿಚಾರಗಳು 
ಶಂಕರಭಟ್ಟರ ಮನಸ್ಸಿಗೆ ನಾಟಿದವು (ಗಂಗಾಸಾ. ೩0) ; ಅವಕಾಶವು :ಟಾದಾಗ 
. ಅವುಗಳ ನ:ಣದೋಷಗಳನ್ನೂ ನಾಟುವಂತೆ ಬೋಧಿಸಬೇಕು 
(ಸಾಹಿಜೀ. ೭೮). ಹ, ನ ನರು; ಉಂಟಾಗಂ : ಬೇಟಕ್ಕೆ ತವದ ಕೂಟಂ 
ಕೂಟಕ್ಕೆ ತನೂಜಶಾ ತ.:೧ಜತಿ ೧4೨ ಮುದ್ದಾಟಂ ಫಲಮದೆ ತಮ್ಮೊಳ್‌ 
ನಾಟದು ಗಡ ಪೆ೫ವು ಸುಖ ದಂಗ ೊಳೆ:ನೋ (ಡಂದ್ರಪು. ೩-9೨) ; ಕಿಡಿ 
ನಾ[ಪಾಕಾ. ದಾ]ಟಿದವು ಕಂಗಳಲಿ ಕಾಲಕರೋೊಟಿ ಮೂಲ;ಧರವವೊಲು 
ಮುಳಿದೆದ್ದನಸುರೇದ್ರ (ತೊರರಾ, ೬-೧೭-೭. &. ಒಗ್ಗು : ಹೊಂದಿಕೆ 
ಯಾಗು : ಈ ಔಷಧಿ ಅವರ ಮೈಗೆ ನಾಟುವುದಿಲ್ಲ (ಕೂ9). ಲೆ. (ಆಲಂ) 
ಶಕ್ತವಾಗಂ ; ಸಮರ್ಥವಾಗಂ : ಫಣಿಪತಿಗೆ ನಾಲಗೆ ನಾಟದೆಣಿಸಲು 
ಗಣನೆಯ. ಲದ ರಾಮಸೈನಿಕವ (ತೊರಂ3. ೪-೭-೨೫). 
[ದೇ.8 ತಮಿ. ಮಲ. ನಾಟ್ಟು ; ತುಳು. ತೆಲು. ನಂಟು] 

ನಾಂಟುಗೊಳ್‌ (ಕ್ರಿ). ಬೇರೂರು ; ನುಟಿಕೊಳ್ಳು ; ನೆಲಸು; ಸ್ಥಿರ 
ವಾಗು: ಸಿರಿ [ಜಕೊಪ್ಪು]ಗೊಂಡುದು ನಯಂ ನೆಲೆಗೊಂಡು ನನ್ನಿ ನಾಂಟು 
ಗೊಂಡುದು (ಸೌಇಇ ೫೪, ೨೧೭-೧೪; 1206). [ನಾಂಟು * ಕೂಳಿ) 

ನಾಂಟ್ಯ (ನಾ). ನಾಟ್ಕ; ನರ್ತನ: ನಂದಿಕೇಶ್ವರ ಭೃಂಗಿ ನಾಂಟ್ಕ ನಮ್ಮ 
ಲಿಂಗದ ಮುಂದೆ (ಬಸವ. ೩೬೩): ಬಂದ ಬಹುರೂಪಿ ನಿಂದ ಕೈಯೊಳು 
ಸಂದ ಪುರಾತನರು ಕೇಳಿ ಕಂದರ್ಪನ ಕೊಂದು ನಿಂದು ನಾಂಟ್ಮವನಾಡಿ 
ದಂದಂದಿನ ಬಹುರೂಪನಾಹೋ (ಶಿಎಗೀ. ೧೭೯-೮೮೩) : ನಾಂಟ್ಯ[ಪಾಾಂ. 
ನಾಟ್ಕ]ವಾಡುವ ಭೃಂಗಿಪನ ಕಂಡು ಪರಶಿವಂ ನಸುನಗುತಿರೆ (ಪ್ರಳುಪು- 
೨-೬೯); ತಾಂಡವ ನುುಟ್ಯ ನೃತ್ಯ ಲಾಸ್ಮ ಗುಂಡಿಲ ಪಿಕ್ಕಣ ಲಚ್ಚಣ 
ಅಪರಿಪೂತ್ರ ಸುಪಾತ್ರ ಸರ್ವತೋಭದ್ರಯೆ:ಂಬ ದಶಪಾತ್ರಂಗಳ ತೋಟ 
(ಭೈರಪು. ೧.೭೦ ವ). ( ಸಂ, ನಾಟ್ಯ] 

ನಾಂಡರಸ 'ನಾಡರಸಂ' ನೋ. 

ನಾಂಡು "ನುಡು' ನೋ: 


35 


೪೪೪೪ 


ನಾಂದೀಜೇವತೆ 


ನಂಡೆಆ್‌ಯ "ನಾಡೆಅಕಿಯ' ನೋ. 

ನಾಂತ (ಗು). ೧. ನಕಾರವು ಕೊನೆಯಲ್ಲಿರಂವ: ನಾಂತಾವ್ಮಯಪದಕ್ಕಮನು 
ಕೃತಿಪದಕಂ (ಕಮದ. ೧೯೩). (ನಾ). ೨. ನಕಾರವು ಕೊನಯಲ್ಲಿರಂವ 
ಪದ : ನೆಗಲ್ತಿರ್ದ ರೇಫ ಅಟ ನಾಂತ ಗಾಂತ ಸಾಂತೋತ್ವದಿದಿರ ವತ್ವಂ 
ಪತ್ವಂ (ಕಮದ. ೨೩೨), [ನ ಅಂತ್ಯ) 

ನಾಂದ "ನಾನ್ಸ್‌' ಪರಾ. 

ನಾಂದಿ, "ನಾಂದ್ಲೂ? ಪರಾ. 

ನಾಂದ್ಮಿ (ನಂ). ೧. ವಿವಾಹ ಮೊದಲಾದ ಶುಭಕಾರ್ಯಗಳ ಅಂಗವಾಗಿ 
ಅವುಗಳ ಪಾ ರಂಭದಲ್ಲಿ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಮಾಡುವ 
ಒಂದು ಸಾಂಪ್ರದಾಯಿಕ ವಿಧಿ : ನಾಂದಿಗೆ ಕೂಡಿದ ಮಂದಿ ಪ್ರಸ್ತಕ್ಕೆ 
ಕೂಡೀತೇ? (ಗಾದ): ಕಟ್ಟಿದ ಲಗ್ನದಲ್ಲಿ ಧಾರೆಯಾಗಬೇಕು. ನಾಂದಿ, 
ನವಗ್ರಹ ಎಲ್ಲ ಬೇಗ ಆಗಿಬಿಡಬೇಕು ಗುರುಗಳೇ (ರೂಂ). ೨. [ಕಾವ್ಯವಿನಾ] 
ನಾಟಕ, ಕಾವ್ಯ ಮೊದಲಾದುವುಗಳ ಪ್ರಾರಂಭದಲ್ಲಿ ಬರುವ ವಂಂಗಳ 
ಪದ್ಯ; “ನಾಂದಿ ದೇವತಾಸ್ತೋತ್ರರೂಪವಾಗಿಯೂ ರಾಜನ ಪ್ರಜೆ 
ಮುಂತಾದವರಿಗೆ ಆಶೀರ್ವಾದರೂಪವಾಗಿಯೂ ಇರತಕ್ಕ ವಚನ” 
(ಕೈಬಿಡಿ. 3೧3); P ಕಾವ್ಯಮಿನಾಮಾಂಸೆಯಂಲ್ಲಿ ಈ ಬಗೆಗೆ ಅನೇಕ ಚರ್ಚೆ 
ಗಳಂ ನಡೆದಿವೆ. ನಾಂದೀಶ್ಲೋಕದ ಕಥಾಂಶ, ಪದನಿಯಂವ ಇತ್ಯಾದಿ 
ಗಳಲ್ಲಿ ಭಿನ್ನಾಭಿಪ್ರಾಯವುಂಟು. ನಾಂದಿಯಲ್ಲಿ ಆಶೀರ್ವಚನ, 
ನಮಸ್ಕಾರ ಮತ್ತು ವಸ್ತುನಿರ್ದೇಶವೆಂಬ ಮೂರು ವಿಧಗಳಿವೆ: 
ನಾಂದಿಯಿನನಂತರಂ , .. ಬಲ್ಲಾಳದೇವನನ ಕಯ ಕಥನಂ (ಯಶೋಶ. ೧-೬); 
ತಾಳಮಾರ್ಗಗಳನ್ನನುಸರಿಸಿ ವಿಧಿಸಲ್ಪಟ್ಟ ನಂ:ದಿಯನ್ನು ಕೂಡ ಸಂಸ್ಕೃತ 
ನಾಟಕಕರ್ತರು ಒಂದು ವೃತ್ತೆ ವಾಗಿ ಬದಲಾಬಿ. ಸಿಕೊಂಡರು (ಸಾಹಿಜೀ. ೧೮). 
೩. ಸಂತೋಷ; ಆನಂದ; ಸಂತೃಪ್ತಿ. ೪. (ಆಲಂ) (ಶಂಭಕಾರ್ಯದ) 
ಆರಂಭ; ಮೊದಲು; ಪ್ರಾರಂಭ: ವಿಜಯಪ್ರಸ್ಮಾನನಾಂದೀನಿನದಾನಂದಿತ 
ದಿಕ್ಕಾಲಚಕ್ರನುಂ . ,. ಮೇದಿನೀಚಕ್ರನುಂ (ಆದಿಪು. ೧೪-೯೧ ವ); ಭರತ 
ವಾಕ್ಕಮಾ ಐಹಿಕದ ನಾಟಕಕೆ ತಾನಾದೊಡಂ ಮೃತ್ಯು ತಾಂ ನಾಂದಿಯೈಸಲೆ 
ವೇಳ್‌ ಅರೌಕಿಕಕೆ? (ಶ್ರೀರಾಮಾ. ೧೧೯-೨೦೬); ಜತೀಂದ್ರನ ಬಲಿದಾನವೇ 
ಭಾರತದ ಸ್ವಾತಂತ್ರ್ಯಘೋಷಣೆಗೆ ನಾಂದಿಯಾಯಿತು (ಆತ್ಮಾರ್ಪ. ೧೩೦) ; 
ಅನಾಗರಿಕ ದಾಸ್ಕಪದ್ಧತಿಯ ಅವನತಿಗೆ ಅದು ನಾಂದಿಯಾಗಿತತ್ತಿ (ಪುನರು. 
೨೬೨). [ಸಂ. ನಾಂದೀ) 

ನಾಂದಿಸು, ನಂದಿಸಂ, (ಕ್ರಿ). ನೆನೆಸು; ಒದ್ದೆ ಮಾಡು; ತೋಯಿಸಂ : 
ಪ್ರೇಮಪೀಯೂಷದಿಂ ಪಿರಿದುಂ ನಾಂದಿಸುವಂತೆ ಮಾಣ[ದೊಲವಿಂದಾ 
ದೇವಿ] ಪೊಯ್ದಳ" ಮಹೀವರಶೋಭಾಂಗದ ಮೇಲೆ ಲೀಲೆಯೊದವಿಂ 
ಕರ್ಪೂರಪೂರಾಂಬುವಂ (ಕುಸುಮಾ, 8-೦೪೬). ನಾದಿಸು;: ಎಲೆ ಮರುಳೆ 
ನಿನ್ನೊಡಲ ಸೀಳಿಯೆ ತಿಳರಕಂತದಲಿ ಸಾಯ ತುಜುಬನು ನಾದಿಸುವೆನೆಂದ 
(ಕುವ್ಕಾದ್ರೋ. ೩-೪೪). [ ನಾಂದ್ಕು + - ಇಸ್ಕು] 

ನಾಂದೀಕರ (ನಾ). ಮಂಗಳಪದ್ಯಗಳನ್ನು ಹಾಡಂವವನಂ ; ಮಂಗಳ 
ಪೂಠಕ : “ನಾಂದೀವಾದೀ, ನಾಂದೀಕರಃ - ೨ ಆಶೀರ್ವಾದದಿಂದ ಕೂಡಿದ 
ದೇವತಾ:ದಿಗಳ ಸ್ತೋತ್ರವನ್ನು ಮಾಡುವ ಪಾಠಕರು” (ಸಿದ್ಧಾಂತಿ. ೨೮೮). 

[ಸಂ.] 

ನಾಂದೀದೇವತೆ (ನಾ). ನಾಂದಿ ಎಂಬ ಶುಭಕಾರ್ಯದ ಪ್ರಾರಂಭದಲ್ಲಿ 
ಉದ್ದಿಷ್ಟರಾದ ಪಿತೃದೇವತೆಗಳ ವರ್ಗ; ೪ ಪ್ರಪಿತಾವಂಹಿ, ಪಿತಾ 
ಮಹಿ, ಮಾತೃ-ಪ್ರಪಿತಾಮಹ, ಪಿತಾಮಹ, ಪಿತೃ-ಮತ್ತು ಸಪತ್ನೀಕ 
ರಾದ ಮಾತಾಮ:ಹವರ್ಗ- ಇವರೆಲ್ಲ ಈ ವರ್ಗಕ್ಕೆ ಸೇರಂತ್ತಾರೆ : 
ನಾಂದೀದೇವತೆಗಳು ಮೊದಲು ತೃಪ್ತರಾದರೆ ಮುಂದಿನ ಕರ್ಮಕ್ಕೆ ವಶಾರ್ಗ 
ವಾಗುತ್ತದೆ (ರೂಢ). (ಸಂ. ನಾಂದೀದೇವತಾ] 


ನಾಂದೀಪದ 


ನಾಂದೀಪದ (ನಾ). ಮಂಗಳಗೀತ; ಗ್ರಂಥಾರಂಭದಲ್ಲಿ ಬರಂವ 
ಮಂಗಳ : ರಸಮಂ ಭಾವಮನರ್ಥಮಂ ರಚನೆಯಂ ಕಾವ್ಯಜ್ಞರಾರಯ್ದೂ 
ಭಾವಿಸಿ ನಾಂದೀಪದ ನಾಯಕಾಭುದಯಪರ್ಯಂತಂಬರಂ ಕೂಡೆ ಶೋಧಿಸಿ 
ನೋಟಚಿಕ್ಕೀ ರಘವಂಶರಾಮಕೃತಿಯೊಳ್‌ ಪತ್ತೆಂಟು ಪದ್ಯಂಗಳಂ (ಪಂರಾಮಾ. 
9೨೩೩); ನಾಂದೀಪದವ ಪಾಡಿದನು ನಂಬಿ ಶಂಭುವಿನಿದಿರೊಳು (ಸಾಂದಪು. 
8-೨೬). [ಸಂ.) 

ನಾಂದೀಪದ (ನಾ). - ನಾಂದೀಪದ : ನಾಟಕದ ಪ್ರಾರಂಭದಲ್ಲಿ ನಾಂದೀ 
ಪದ್ಯವನ್ನು ಹಾಡಿದರು (ರೂಢಿ). [ಸಂ] 

ನಾಂದೀಮುಖ (ನಾ). ೧. ವಿವಾಹವೇ ಮೊದಲಾದ ಶುಭಕಾರ್ಯಕ್ಕೆ 
ಮೊದಲು ಮಾಡುವ ನಾಂದೀಕರ್ಮದಲ್ಲಿ ಆವಾಹಿಸಲ್ಪಡುವ ಪಿತೃ 
ಗಳ ವರ್ಗ ; ನಾಂದೀಶ್ರಾದ್ಮದಲ್ಲಿ ಉದ್ದಿಷ್ಟರಾದ ಪಿತೃಗಳು. ೨. ಎ 
ನಾಂದೀಶ್ರಾದ್ಧ : ನಾಂದೀಮುಖಮಂ ನಿರ್ವರ್ತಿಸಿ ಶುಭಲಕ್ಷಣಲಕ್ಷಿತನುಂ 
ಸನ್ನಹತರ್ಮನಿರ್ಮಿತನುಂ ಭದ್ರಮನನುಮಪ್ಪ ವಿಜಯಗಜ 
ಮುಮಂ . . . ಅರ್ಚಿಸಿ (ಪಂಪಭಾ. ೧೦-೪೬ ವ) ಆಕೆಗೀ ಜಿನಕಥಾನಾಂದೀ 
ಮುಖಂ ಮುಖ್ಯಮಂಗಳಮರ್ಹತ್ತತಿ ಮಂಗಳಂ .. , ಧರ್ಮಂ ಮಹಾ 
ಮಂಗಳಂ (ಅರ್ಧನೇ. ೧-೨೧); ಗೋವಿಂದ ನಾಂದೀಮುಖವನು ವಿರಚಿಸಿ 
ವಿಪ್ರರಿಂದ ತನುಜೆಯ ಶೃಂಗರಿಸುವುದೆಂದು ಕೆಳದಿ ಜನಕೆ ಪೇಳಲು (ಜೀವಸಿ, 

[ಸಂ.] 

ನಾಂದೀವಾದಿ (ನಾ). ಎ ನಾಂದೀಕರ : “ನಾಂದೀವಾದೀ. ನಾಂದೀಕರಃ - ೨ 
ಆಶೀರ್ವಾದದಿಂದ ಕೂಡಿದ ದೇವತಾದಿಗಳ ಸ್ತೋತ್ರವನ್ನು ಮಾಡುವ 
ಪಾಠಕರು” (ಸಿದ್ಧಾಂತಿ. ೨66). [ ಸಂ. ನಾಂದೀವಾದಿನ್‌ ] 

ನಾಂದೀವಿಧಿ (ನಾ). ೧. ಎನಾಂದ್ಮಿ. ೨. [ಕಾವ್ಯವಿಸ] ಅಭಿನಯಕ್ಕೆ 
ಪೂರ್ವಭಾವಿಯಾಗಿ ಮಾಡಂವ ಮಂಗಳಾಚರಣೆಗೆ ಸಂಬಂಧಪಟ್ಟ 
ಕಾರ್ಯಕಲಾಪ : ಶುದ್ಧ ಚಿತ್ರಮೆಂಬ ಪೂರ್ವರಂಗಪ್ರಸಂಗದೆೊಳ್‌ ಜರ್ಜರ 
ಪೂಜಾಮಂಗಳ ಪದೋಚ್ಚಾರಣಪುಷ್ಟಾಂಜಲಿ ವಿಕ್ಷೇಪಣಾದಿ ನಾಂದೀಎಧಿಯಂ 
ನಿರ್ವರ್ತಿಸಿ (ಆದಿಪು. ೭-೧೧೪ ವ). (ಸಂ.] 

ನಾಂದೀಶ್ರಾದ್ಧ (ನಾ). ಮಂಗಳಕಾರ್ಯಗಳಿಗೆ ಪೂರ್ವಭಾವಿಯಾಗಿ 
ನೆರವೇರಿಸುವ ಪಿತೃಕ್ರಿಯೆಂ: ಆಮೇಲೆ ನುಂದೀಶ್ರಾದ್ಧವನ್ನು ಮಾಡಿ 
ಯಾವತ್ತು ಜಾತಕರ್ಮವಿಧಿಯನ್ನು ಮುಗಿಸಿದರು (ತುಳಸೀ. ೩೬). [ಸಂ.) 

ನಾಂದೀಸ್ಥಾಪನೆ (ನಾ). ನಾಂದೀಕರ್ಮದಲ್ಲಿ ಮಾಡುವ ಪಿತೃದೇವತೆಗಳ 
ಆವಾಹನೆ ; ಮುಂಜಿವಿಯ ನಾಂದೀಸ್ಥಾಪನೆಯ ಕಾಲಕ್ಕೆ ಟಿಳಕರಿಂದ 
ಮಾರುದ್ದದ ನಾಲ್ಕು ಪತ್ರಗಳು ಬಂದು ಸೇರಿದವು (ಸ್ಮೃತಿಚಿ. 3೨೩). 

[ ಸಂ, ನಾಂದೀಸ್ಕಾಪನಾ] 

ನಾಂದ್ಕು, ನುದ್ಯು (ಕ್ರಿ). ನಾಂದಿ, (ಭೂತನ್ಯೂ). ೧. ಒದ್ದೆಮಾಡಂ ; 
ತೋಯಿಂಸು ; ನೆನೆಸು: ಅತಿವಿಶದವಿಶಾಲೋರುಕ್ತತದಿಂದೊಜಕಿದನಿತು 
ಜಡೆಯುಮಂ ನಾಂದಿ ಮನಃಕ್ಷತದೊಡನೆಬ್ಜಿಅೌಸಿದುದು ಗಂಧಂ 
(ಪಂಪಭಾ, ೧-೧೦೫) ; ಪೊರೆದ ಪುಡಿಯನೊಡನೊಡನೆ ಬೆಮರ ಬಿಂದುಗಳ 
ನಾಂದವರ್ಧಪು.೯-೬೦ ವ) ; ವಹ್ನಿಸಖ ನಾನೆಂಬೊಂದಹಂಕಾರಮಂ ತಳೆದಾ 
ಮಾರುತನಂ ಕರಂ ಪಿಡಿದು ತನ್ನೆ ಕಿಲ್ಲಳಿಂ ನಾಂದಿ ಸಂಚಳನಂ ಮಾಡಿ 
ತದಾಪ್ತನುರ್ಕ ಮುಜ್‌ದೇಂ ಪರ್ಬಿತ್ತೊ ಹೈಮಾಗಮಂ (ಕಾಜಕೇ. ೯-೭). ವಿ. 
ಒದ್ದೆಯಾಗಂ ; ತೋಯಂ ; ನೆನೆ: ಬಿಸಿಲಿಂ 5ದದ ಬೆಂಕಿಯಿಂ ಸುಡದ 
ನೀರಿಂ ನಾಂದದುಗ್ರಾಸಿ ಭೇದಿಸಲುಂ ಬಾರದ ಚೆನ್ಮಯಂ (ರತ್ನಾಕರ. ೮). 
೩.ಕರಗು; ದ್ರವರೂಪ ತಾಳು ; ನೀರಾಗು: “ನಾಂದು-ದ್ರವೀಕರಣೇ” 
(ಶಮಧಾ) ; ನಿತ್ಯಬಿಂದುಗಳ್‌ -ನಾಂದು. ಕಡುಂಬು (ಶಮದ. ೩೬ ಪ್ರಯೋ). 
೪, (ಆಲಂ) ಆರ್ದ್ರಗೊಳಿಸು; ಮೃದುಗೊಳಿಸು : ಅರಸನ ಕಣ್ಣು 
ಗಳಿಂದ ಚಿಮ್ಮಿದ ಅಶ್ರುಗಳು ವೀರಣ್ಣನ ಎದೆಯನ್ನು ನಾಂದಿದುವು 


೧೭-೩೧). 


೪೪೪ 


ನಾಕಚಾಪು 


(ಹಾಹುತ್ತ. ೧೦೧). ನಾದ್ಯು : ೧. ಇನನಂದನನು . , , ಸರಳಮಂಚವ 
ಹೊದ್ದಿ ಭೀಷ್ಮನ ಚರಣಕಮಲವ ಹಿಡಿದು ನೊಸಲಿನೊಳೊರಸಿಕೊಂಡನು 
ನಾದಿದನು ಕಂಬನಿಯೊಳಂಫ್ರಿಗಳ (ಕುವ್ಯಾದ್ರೋ. ೧-೨೧); ಕಡಲಿಡುವ 
ನಯನಾಮೃತಃನಂದಾಶ್ರುಪೂರದಲಿ ಅಡಿಗಳನು ನಾದಿದನು (ನಿಧಾಗ. 
೬-೧೫-೬); ರುಧಿರದಿಂ ನಾದಿದಂ ಧರೆಯನುಸಿರ್ಗಾಳಿಯಿಂದಂ ಪಾಜಲೂದಿದಂ 
ರಣದೊಳ್ಳೆಣದ ರಾಶಿ ಮಾಡಿದಂ ಪರಬಲದೊಳಾ ಭೀಮನು (ಕೈಮಿಭಾ 
೭-೪೭). ೫. ತೊಡೆ; ಪೂಸು ; ಬಳಿ; ಲೇಪಿಸು: ಚಂದನಸೌರಭ 
ದೇಹಿಯ ವದನಾರವಿಂದಕೆ ಪನಿನೀರ ನಾದಿ (ಮೋಹತ. ೯-೩೦). 
[ ಆ ನಾನ) 

ನಾಂದ್ಕು "ನಾನ್ಕ್‌' ಪರಾ. 

ನಾಂದೂರ್‌ (ನು). ಒಂದು ಊರಿನ ಹೆಸರು : ಖಣ್ಮಸ್ಫುಟಿತ ನವಕರ್ಮ್ಮ 
ದೇವಾರ್ಚ್ಚನಾಸತ್ರ ವೃತ್ತಿಗೆ ಸೀರೆನಾಡ ನುನ್ಹೂ ರನಿತ್ತ೦ (ಎಕ. ೫1], ಶಿರಾ. 

[? ಊರ್‌) 

ನಾಂಬ್ಮ (ನಾ). ಆಲಸ್ಯಸ್ವಭಾವದವನು ; ಸೋಮಾರಿ; ಅಲಸ: 
“ಸೋಂಬನೆಂದುಂ ನಾಂಬನೆಂದುಂ ಆಲಸುಗೆಕಾಆಂ” (ಕರೆಸಿ. ೧೮-೩೬೦) ; 

“ನಾಂಬಂ ಸೋಂಬನುಮೆನಲ್ಕಮಲಸುಕೆಗಾಅಂ” (ಕವಿಕಂ. ೦೫೫) ; “ನಾಂಟ 
ನೆನೆ ಮೈಗಳ್ಳ” (ಕರರ. ೫೩); ಕೆಲಸಮನೇನುಮನೊಡರಿಸದಲಸತೆಯಂ 
ಬಯಸಿ ಬಾಟ್ವಿ ನಾಂಬರ್‌ . . . ವಿಗರ್ಹಣಮನಾಲಿಪರ್‌ ಪ್ರಿಯಸಖರಿಂ 

[ನಾಂಬು+ -ಅ() 


೩೮-೩೦ ; 878), 


(ನೀತಿಮಂ. 11, ೩೨೭). 
ನಾಂಬ್ಯ "ನಾನ್ಮ್‌' ಪರಾ. 
ನಾಂಬು (ಕ್ರಿ). `ಸೋಮಾರಿಯಾಗು ; ಜಡನಾಗಂ; ಅಲಸನಾಗು : 

“ನಾಂಬು- ಆಲಸ್ಕೇ” (ಶಮಧಾ) ; ಇರುಳ ತ್ರಿಯಾಮಮದರ ಮೊದಲಂ 

ಕಳೆ ಯೋಗದೊಳೀ ಮತ್ತಂ ಮಯ್ದಣುವಾರಲ್ಕೆ ಮಲಂಗಾದೊಡೆ ನಾಂಬ 

ದಿರ್‌ (ಸೌನಂದ. ೧೪-೩೨) ; “ನಿದ್ರಿಸು” (ಇಇನಂದ. ಕೋಶ); ಕುಡು ನೀಂ 

ನಾಂಬದೆ ಹೇ ವಿಧಾತ್ರ (ಸಂಸಪ. ೧೬-೯). 

[ ದೇ.ಕ ತಮಿ. ನಾಮ್ಬು ಎ ತೆಳ್ಳೆಗಾಗು] 
ನಾಕ (ನಾ). ೧. ದೇವತೆಗಳು ವಾಸಿಸುವ ಲೋಕ; ಸ್ವರ್ಗ; 8 ಪುಣ್ಯ 
ವಂತರಂ ಸತ್ತ ವೋಲೆ ಪಡೆಯಂವರೆಂದಂ ನಂಬಲಾದ ಊರ್ಧ್ವ 
ಲೋಕ : “ನಾಕಂ ತ್ರಿವಿಷ್ಟಪಂ ದಿವಮೆಂದಿಂತಿದು ತಾನಮರ್ತ್ಯಭವನಂ” 

(ವೆಸ್ತುಕೋ. ೬-೩೦) ; ನಾತದಿನಿಳಿತಂದುದೊ ಫಣಿಲೋಕದಿನೊಗೆತಂದುದೊ 

ವಸುಂಧರೆಗಾಗೀ ಲೋಕ ಬಣ್ಣಿಸೆ ತಾರಕ ಶ್ರೀಕಣ್ಮ » ೫ » ಮನ್‌ ಎಸೆವಿನಂ 

ಮಾಡಿಸಿದಂ (ಎಕ. ೪111, ಸೊರಬ. ೨೮೬-೪೬ ; 1168) ; ನಾಕಮಂ ನಗುವ 
ನಗರಂಗಳಿಪ್ಪೋಜೆಯಿಂ ಎಮೆಯಿಕ್ಕಲಿಂಬಿಲ್ಲದಿರ್ಪ ಶಿವಭವನದಿಂ (ತಿರುರ. 
ದೇ. ೨-೪); ಯಶೋಧದಂ ಸುಖದಿಂದಿರ್ಕಾ ನಾಕದೊಳೆಂದೂಕ್ಗಪರ್‌ 

(ಯಶೋತೆ. ೩-೫೨); ತಂದೆಯೆಂದುದೆ ವೇದಸಮ್ಮತವೆಂದು ರಣದಲಿ 

ಕಾದಿ. ಮಡಿದನು ಇಂದ್ರಜಿತು : ನಾಕವನು ಹೊಕ್ಕನು ಸಕಲದಳೆ ಸಹಿತ 

(ಕೌಶಿಂ3. ೩೬ ಸೂಹನೆ) ; ಕಮಲದಂದದಿ ಶ್ರೀನಿಳಯ ನಾಕದವೊಲು ಸುಮನಸ 

ಮಾಲಾಭರಿತ ಕುಮುದವ ತಳೆದುದು ನಿರುತಿಯ ದೆಸೆಯೊಲು (ಜೀವಂಸಾಂ. 

೯-೮೧); ನಾಕ ನರಕಂಗಳಂ ಏಕವೆನಿಪುವು ನಿನಗೆ (ಮಂಕುಕ. ೩೪೦) ; ಲೋಕ 

ಹಾಳಾದರೆ ನಾಕೆ ಹಾಳಾದೀತೆ ? (ಗಾಜಿ). ೨. ಬಾನು; ಆಕಾಶ. 

೩. ಭೂಮಿ ; “ನಭದಲ್ಲಿ ಅನಿಮಿಷಾಲಯದಲ್ಲಿ ಧರೆಯಲ್ಲಿ ನಾಕಮೆಂದೆನಿಸು 

ವುದು” (ಮಂಗರಾ.೧೩೯-೭). ೪. ವಾಯುಮಂಡಲ ; ವಾತಾವರಣ: (8). 

೫. [ಛಂದ] ವಂೂರಂ ಲಘುಗಳಿಂದ ಕೂಡಿರುವ ಒಂದು ಅಕ್ಷರ 

ಗಣ; ನಗಣ (ಲ ಲ ಲ): ಮೂಜು ಲಘುವಿಂ ನಾಕ೦ (ಛಂದೋಂಟು. ೧-೩೮). 

(ಸಂ. ] 
ನಾಕಚಾಪು "ನ್ಯಾಪ್‌ಚಾಕ್‌' ನೋ. 


ನಾಕಚಿಕುರ 


ನಾಕಚಿಕುರ (ನಾ). ಆಕಾಶವೇ ತಲೆಗೂದಲಾಗಿರಂವವನು ; ವ್ಯೋಮ 
ಕೇಶ; ಶಿವ: ಶ್ರೀಗುರು ಶಂಕರ ಶುಭಕರ ನಾಗಾಲಂಕಾರ ನಾಕಚಿಕುರೆ 
ಮಹೇಶಂ . , . ಇರ್ಕೆಮ್ಮ ಚಿತ್ತನಾಕದೊಳನಿಶಂ (ಹಮ್ಮಿರ. ೪-೧). 
[ನಾಕ + ಚಿಕುರ) 
ನಾಕಚ್ಯುತ (ನಾ). ಸ್ವರ್ಗಲೋಕದಿಂದ ಹೊರಕ್ಕೆ ಬಂದವನು ; ಸ್ವರ್ಗ 
ಲೋಕದ ವಾಸ ಮುಗಿದ ಮೇಲೆ ಭೂವಿಂಯಲ್ಲಿ ಹುಟ್ಟಿದವನು: 
ನಾಕಚ್ಕುತಂ  ಶ್ರೀಕಂಠನಾಗಿ  ತದಚ್ಕುತೇಂದ್ರದರ್ಶನಜನಿತಜಾತಿಸ್ಮರಂ 
(ಪಂರಾಮಾ, ೧೦-೧೧೬ ವ), [ನಾಕ * ಚ್ಯುತ) 
ನಾಕಜ (ನಾ). ಸ್ವರ್ಗಲೋಕದಲ್ಲಿ ಹುಟ್ಟಿದವನು ; ದೇವತೆ : ಸಂದಯದ 
ಮನದ ನಾಕಜಸಂದೋಹದ ಬಗೆಯನಘಹರಂ ಕಳೆಯಲ್‌ (ಕಾಂತಿಪು. 
೧೦-೪೩) ; ನಾಕಜವಜನಿರ್ಕೆಲಂ ಬಿಡಿದದೇಂ ನಡೆಗೊಂಡರೊ ಮೇಘಮಾರ್ಗ 
ದೊಳ್‌ (ಜಗವಿ. ೧-೪೦). [ಸಂ] 
ನಾಕಜನಾಥ (ನಾ). ದೇವತೆಗಳ ಒಡೆಯ ; ಇಂದ್ರ: ಸ್ಮಟಿಕಕಳಶಮಂ ತೀವಿ 
ದಿವ್ಕಾಂಬುವಿಂ ನಾಕಜನಾಥಂ ಮಜ್ಜನಕ್ಕೆತ್ತಿದ ತೆಅದೆ ಸುಧಾಸೂತಿ ಕಣ್ಣೆಡ್ಡ 
ಮಾದಂ (ಆದಿಪು. ೧೨-೮). [ನಾಕಜ * ನಂಥ) 
ನಾಕಜಮಂತ್ರಿ (ನಾ). ದೇವತೆಗಳ ಮಂತ್ರಿ; ಬೃಹಸ್ಪತಿ; ಗುರು: 
ನಾಕಜಮಂತ್ರಿ ಪ್ರಒಓಟೋದಯಂ ನೆಗಟ್ವಿನಂ ತನ್ನುಚ್ಚದೊಳ್‌ ಪುಟ್ಟಿದಳ್‌ 
(ಅಜಿಪು, ೧೨-೫೨). [ನಾಕಜ +೬ ಮಂತ್ರಿ] 
ನಾಕಜಾಪಗೆ (ನಾ). ದೇವಲೋಕದಲ್ಲಿ ಹುಟ್ಟಿದ ನದಿ ; ಗಂಗಾನದಿ: 
ಹಿಮವತ್ಕು ತ್ಕೀಲದಿಂ ನಾಕಜಾಪಗೆಯಂ ತಾಪಿನಮಾಳ್ಗುಂ (ಅಟ್ಕಮ. ೮-0). 
[ ಸಂ. ನಾಕಜ-ಪಗಾ] 
ನಾಕಡಿ "ನಾಲ್ಕಡಿ' ನೋ. 
ನಾಕತರಂಗಿಣಿ (ನಾ). - ನಾಕಜಾಪಗೆ : ನಾಕತರಂಗಿಣೀಪ್ರವಾಹದೊಳ್‌ 
೬ * » ಪೊಳೆಯುತಿರ್ಪದು ಚಂಡಮರೀಚಿವಂಂಡಲಂ (ಜಗವಿ. ೪-೭೦). 
[ ನಾಕ + ತರಂಗಿಣಿ) 
ನಾಕನಾಯಕ (ನಾ). ಸ್ವರ್ಗಲೋಕದ ಅಧಿಪತಿ; ಇಂದ್ರ: ಆ ಜಂಬೂ 
ದ್ವೀಪದ ನಟ್ಟನಡುವೆ . , . ಅನೇಕ ನಾಕನಾಯಕಲೋಕಫಾಲಲೀಲಾ 
ಭವನಾಧ್ಯಾಸಿತಮುಂ (ಆದಿಪು. ೧-೪೯ ವ); ನಾಕನಾಯಕಂ ಶ್ರಿಲೋಕಗುರು 
ಸವಿತ್ರಿಗೆ ಸೀಯನಪ್ಪ ಗೇಯದಿಂ ಪೊಟ್ಟುಗಳೆಯಲ ನಿಯುಮಿಸಿದಂ 
(ಶಾಂತಿಪು. ೯-೦೬೮ ವು. [ನಾಕ * ನಾಯಕ] 
ನಾಕನಾರಿ (ನಾ). ಒಂದು ಬಗೆಯ ಗಿಡ; ಸಹದೇವಿ : “ನಾಕನಾರಿ 
[ಪಾಕಾಂ. ನಾಕರಿ]ಯೆನೆ ಸಹದೇವಿಯಕ್ಕು” (ಮಂಗರಾ.'&ರ-೨೫). [?] 
ನಾಕನಿತಂಬಿನಿ (ನಾ). ಸ್ವರ್ಗಲೋಕದ ಮಹಿಳೆ; ದೇವತಾಸ್ಟ್ರೀ; ಅಮರಿ: 
ರ್ಲೊಂಬಿಸಲಿ ಕೌರವರು ನಾಕನಿತಂಬಿನಿಯರಳಕವನು (ಕುವ್ಯಾಗೆ. ೧೦-೫೦). 
[ನಾಕ + ನಿತಂಬಿನಿ] 
ನಾಕನಿವಾಸಿ (ಗಂ). ಸ್ವರ್ಗಲೋಕದಲ್ಲಿ ವಾಸಿಸುವ : ಆ ಸುರಾರಿಪುಮುಖ 
ಯ.ಕ್ಷರಿಗಾಸೆ ಕರ್ಣನ ಮೇಲೆ ನಾಕನಿವೂಸಿನಿರ್ಜರನಿ5ರವಾದುದು ನರನ 
ಕೈವಾರ (ಕುವ್ಮಾಕ. ೨೨-೪). [ ಸೆಂ. ನಾಕನಿವಸಸಿನ್‌] 
ನಾಕನಿಳಯ (ನಾ). ಸ್ವರ್ಗವೇ ಮನೆಯತಾಗಿರಂವವನು ; ಸ್ವರ್ಗಲೋಕ 
ದಲ್ಲಿ ವಾಸಿಸಂವಎನು ; ದೇವತೆ : ನಾಕನಿಳೆಯರಿಗರಿದು ನಿನಗೆ ವಿವೇಕ 
ವೆಳ್ಳನಿತಿಲ್ಲ ತೆಗೆತೆಗೆ ಸಾಕು ವಾಘೆಯ ಮರಳಿ ಹಿಡಿ ತೆ:ಜಿಗಳ ತಿರುಹೆಂದ 
(ಕುವ್ಳಾವಿ. ೬-೧೦) : ಏಕೆ ಸಹಜವ ಬಿಸುಟು ತಾಳಿದೆ ಸೂಕರಾಕಾರವನು 
ಕೊಲ್ಲೆನು ನಾಕನಿಳಯರ ಪಕ್ಷಪಾತವನುಳಿದು ಮಜಕಯೊಗಲು (ನಿಧಾಗ. 
೩-೮-೪0). [ನಾಕ 4. ನಿಳಯ (ಇ ನಿಲಯ) 
ನಾಕಪತಿ (ನಾ). ಸ್ವರ್ಗಲೋಕದ ಒಡೆಯ ;ಸ್ಥ ರ್ಗದ ಅಧಿಪತಿ; ಇಂದ್ರ: 
ಅಪರಾಜಿತೆ . .. ವೈಜಯಂತೆಯೆಂಬಿವರಂ ನಾಕಪತಿ ನಿಯೋಜಿಸಿದಂ 


೪೪೪೬ 


15 


30 


88 


4 


೦ 


66 


ನಾಕಸದನ 


ವಿಷ್ಟಪತ್ರಯಾಧೀಶಜನನಿಗಿಸುವೆಸಗೆಯ್ಯಲ್‌ (ಕಾಂತಿಪು. ೯-೧೭೫) ; ಎಂತು 
ನಾಕಪಶಿಗಂ ಪೌಲೋಮಿಗಂ ಏಟ್ಟಿದೊಂ ವರಸೌಂದರ್ಯ್ಯಜಯಂತನಂತೆ 
» « * ಪುಟ್ಟಿದೊಂ ಸ್ಥಿರೆವೀ ಪಟ್ಟಣಸಾಮಿ ವಿಶ್ವವಿನುತಂ ಶ್ರೀಮಲ್ಲಿ 
ದೇವಾಹ್ವಂ (ಎಕೆ. 71(%), ೪೩೭-೪೧;; ` 2195) ; ಲೋಕಹಿತಮಪ್ಪ 
ಕಥೆಯೆನುತ ನಂದೀಶ್ವರ ಏಕಪಾದದ ಮೂರ್ತಿಯಾದ ಶಿವನಂದಮಂ 
ನಾಕನಿಳಯರ* ವೆಂಚ್ಚೆ ಪೇಳಿದಂ ಬ್ರಹ್ಮಜಗೆ ಹರನ ಕಥನಾಮೃತವನು 
(ಲಶಿಜಂ. ೨೫-೯). [ನಾಕ ಪಕ್ಕಿ 

ನಾಕಪ್ರಭವ (ಗು). ೧. ಸ್ವರ್ಗಲೋಕದಲ್ಲಿ ಹುಟ್ಟಿದ,-ಉತ್ಪನ್ನವಾದ : 
ನಾಕಪ್ರಭವೋ ದೃನ್ಮಾಲೆಯಂ ಭೂಪತಿಯನೊಸೆದೊಲಲ್ಲ ರ್ಚಿಸಿರ್ದಂ 
ಸುರೇಂದ್ರಂ (ಕಾಂತಿಪು. ೯-೯೩). (ನಾ). ೨. ಸ್ವರ್ಗಲೋಕದಲ್ಲಿ ಹುಟ್ಟಿ 
ದವನಂ. [ನಾಕ ೬ ಪ್ರಭವ] 

ನಾಕಬಲಿ (ನು). ವಿವಾಹದ ಅಂಗವಾಗಿ ಮಾಡುವ ಒಂದು ವಿಧಿ; 
ನಾಗೋಲಿ. [ನಾಕ * ಬಲ್ಲಿ] 

ನಾಕಬೋವ (ನಾ). ಒಬ್ಬಾತನ ಹೆಸರಂ: ಕೆಂಚಗೌಡ ನಾಕಬೋವಂಗೆ 
ಕೊಟ್ಟ ಉಂಬಳಿ ಕಂಬ ೪೦ ಕೆಯಿ (ಕಇ. Iv, ೧೬-೧; ?). [7] 

ನಾಕಭೂರುಹ (ನಾ). ೧. ಸ್ವರ್ಗದಲ್ಲಿರುವ ಮರ; ಕಲ್ಪವೃಕ್ಷ. 
೨. (ಆಲಂ) ಉದಾರಿ; ದಾನಿ: ಅಂಬುಜಪ್ರಿಯಕುಲಲಲಾಮನು 
ನಂಬಿದವರಿಗೆ ನಾಕಭೂರುಹ (ಉಶಿಉಾ. ೨೫ ಸೂಚನೆ). 

[ ನಾಕ -- ಭೂರುಹ 

ನಾಕಯ್ಯ (ನಾ). ಒಬ್ಬಾತನ ಹೆಸರು: ಸೇನಬೋವ ನಾಕಯ್ಯಂ ಬರೆದೊಂ 
(ಎಕ. ೪111, ಸೊರಬ, ೪೭೪-೨೭; 956) : ಪಡುವ ಬಸದಿಯ ಕೆಯ್ಯ್ಕು[0] 
ನಾಕಯ್ಯನ ಕೆಯಿ (ಇ ಅ. 727211, ೩೯-೨೯ ; 1077). 

[ ಆನಾಕಿ + ಅಯ] 

ನಾಕರ "ನಾಂಗರು' ನೋ, 

ನಾಕರಕುಂಟೆ (ನಾ). (ಉಕ) ಒಂದಂ ಬಗೆಯ ವ್ಯವಸಾಯದ 
ಉಪಕರಣ : (೪). 

[ನಾಕರ (ಎನಾಂಗರು) + ಕುಂಟೆ./ಮರಾ.ನಾಂಗರಖುಂಟಾ ] 

ನಾಕರಿಪು (ನಾ). ದೈತ್ಯ ; ರಾಕ್ಷಸ : ಭೀಕರಾಂಗವನಾಂತು ನಭದಲಿ ನಾಕರಿಪು 
ಕೊಂಡೊಯ್ಕುತಿರೆ ಕೃಪಾಕರನು ದೈತ್ಮಾಪಹರಣಕೆ ವಖಡಿದನು 
ಮನವ (ನಿಧಾಗ. ೧೦-೭-೧೧). [ನಾಕ + ರಿಪು] 

ನಾಕಲೋಕ (ನಾ). ಸ್ವರ್ಗಲೋಕ : ತನಗೆ ತಾನೆ ಪೊಣ್ಮುವ ಭಯಮುಮಂ 
ಭೋಂಕೆನೆ ಕಂಡು ನಾಕಲೋಕಚ್ಚುತಿಯನಾಗಳಟ್‌ದು ವಮಂನದೊಳಳ್ಳಿ 
(ಅದಿಪು. ೩-೩ ವ); ದಿಗಂತಪರ್ಯಂತಮಾ ನಾಕಲೋಕಮೆಲ್ಲಂ ಕಿಟಕ್ಕಿಟ್ಟು 
ಬರೆ (ಕಾಂತಿಪು. ೦೦-೨೧ ವ) ; ನಾಕಲೋಕಸುಖಮಂ ಕೈಕೊಂಡಳೊ . . 
ಎನುತ್ತೆ ಪದಪಿಂದಾನಾಕೆಯಂ ನೋಡಿದೆ೦ (ಕಾದಂಪೂ. ೮೦೪); ಆ 
ಮಹಾರ್ಣವಂ . ನಾಕಲೋಕದಂತೆ ಅನಿಮಿಷಪ್ರಕೀರ್ಣಕಮುಂ 
(ಜಗವಿ: ೦-೪೪ ವ). [ನಾಕ4ಲೋಕ] 

ನಾಕಲೋಕೇಶ (ನಾ). ಸ್ವರ್ಗಲೋಕದ ದೊರೆ,-ರಾಜ:; ಇಂದ್ರ: 
ನಾಕಲೋಕೇಶನೆನಿಸಿದ ಗಂಡು ಮನೋಭವನೆನಿಸಿದ ಸೊಬಗು ರೇಚ 
ಭೂಪಾಲಕನ (ಮದತಿ. ೦-೨೯). [ ನಾಕಲೋಕ ೬ ಈಶ) 

ನಾಕವಿಭವ (ನಾ). ಸ್ವರ್ಗಲೋಕದ ಸಂಪತ್ತು: ದೇವರ್‌ ಪೊಯ್ಯ 
ದೋರಂತೆ ಪೊಣ್ಮುವ ಭೇರೀನಿನಾದಕ್ಕೆ ನಾಕವಿಭವಶ್ರೀ ವಿಸ್ಮಯಂಬಟ್ಟು 
(ಮಲ್ಲಿಪು. ೧೨-೦೪). [ನಾಕ * ವಿಭವ] 

ನಾಳೆಸದನ (ನಾ). ಸ್ವರ್ಗವಾಸಿ ; ದೇವತೆ: “ಸುಪರ್ವ ನಾಕಸದನರಃ ನಿಳಿಂಪ 
ವಿಬುಧರು ಸುಮನಸರು ಲೇಖರೆನಲು ವಿಬುಧರ್ಗೆ ನಾಮಂ” (ಮಂಗರಾ. 


೩-೮). [ನಾಕ * ಸದನ] 


ನಾಕಸದ್ಮ 


ನಾಕಸದ್ಮ (ನಾ). ಎ ನಾಕಸದನ : ತೆರಳಲುದ್ಯುಕ್ತರಾದರ್‌ ಸಭೂಭಾರ 
ವಿಷುದರ* ದೈತ್ಯಪೀಡಾಕುಪಿತನಿಜಮನಃಪದ್ಮರಾ ನಾಕಸದ್ಮರ್‌ (ಅಗವಿ 

[ ನಾಕ * ಸದ್ಮ] 

ನಾಕಸುಖ (ನಾ). ಸ್ವರ್ಗಲೋಕದ ಸಂಖ; ಸ್ವರ್ಗಸೌಖ್ಯ : ನಾಕಸುಖ 
ಶೇಷಮಂ ನಾಕೌಕರ್‌ ಬಂದದಲ್‌ೊಳನುಭವಿಪ್ಪುದಟಂದೇಕಾಕೃತಿ 
ಕುರುಜಾಂಗಲಮಂ ನಾಕಮುಮದು ಕಿಟುಕುಳಂಗೆ ಬಣ್ಣಿಸಲರಿದೇ (ಕಾಂತಿಪು. 
೯-೧೩೭). [ನಾಕ-. ಸುಖ) 

ನಾಕಸ್ಟ್ರೀ (ನಾ). ಸ್ವರ್ಗಲೋಕದ ಮಹಿಳೆ ; ಅಪ್ಸರೆ ; ರಂಭೆ, ಊರ್ವಶಿ 
ಮೊದಲಾದವರು : ನುಡಿಯಿಸಿದತ್ತಾ ನಾಕಸ್ತ್ರೀಯ ಗೇಯಮಾಸ್ಕಾಯಿಕೆ 
ಯೊಳ್‌ (ಆರಿಪು. ೭-೧೬. [ನಾಕ ಸ್ತ್ರೀ) 

ನಾಕಾಘದೂರ (ನಾ). ಭೂಲೋಕದ ಪಾಪವನ್ನು ನಾಶಮಾಡಂವವನಂ ; 
ಲೋಕಪಾಪನಾಶಕ : ನಾಕಾಘದೂರ ಷಡ್ಲಿಂಗಾವರಣ ಸಚ್ಚಿದಾಕಾರ 
ವೇದಾಗಮಾದಿಬಹು ಶಾಸ್ತ್ರಜ್ಞ (ಏಳೋಪು. ೦-೦). 

[ನಂಕ + ಅಘ + ದೂರ) 
ನಾಕಾಣೆ "ನಾಲ್ಯಾಣೆ' ನೋ. 
ನಾಕಾಧಿನಾಥ (ನಾ). ಎ ನಾಕಲೋಕೇಶ : ಶ್ರೀಮನ್ನಾಕುಧಿನಾಥಾನತ 


೧-೩೫). 


ಮಕುಟಮಣಿದ್ಯೋತಿತಾಂಘಭ್ರದ್ವಯಂ ... ಕುಡುಗೆಮಗಮೃತಾವಾಸಮಂ 
ವೀರನಾಥಂ (ಸುಕುಮಾ. ೧-೧). [ನಾಕ 4 ಅಧಿನಾಥ] 


ನಾಕಾಧಿಪ (ನಾ). ಎ ನಾಕಲೋಕೇಶ : ಆ ನಾಕಾಧಿಪನ ಸಿರಿಯ ಜಆ್‌ದು 
ದಂದವರ ವಾಹಿನಿ ಸಕಲಜನಮೋಹಿನಿ (ಭಾವಂ. 6-08). [ನಾಕ ಅಧಿಪ] 
ನಾಕಾನೀಕ (ನಾ). ದೇವತೆಗಳ ಸೈನ್ಯ; ಅವಂರರ ಸೇನೆ ; ನಿಜವಾಹನವಿಹೀನ 
ವಿಸ್ಮಯಸ್ಮೇರವದನಸರಸಿರುಹದ್ವಾತ್ರಿಂಶನ್ನಾಕಾನೀಕಮುಂ ಕರಮೊಪ್ಪೆ ... 
ಜನಚಂದ್ರನಘೌಘಶೇಷದೈನ್ಶ್ಯದನಾದಂ (೫ಾಂತಿಪು. ೦೨-೦೯ ವ). 
[ ನಾಕ + ಅನೀಕ] 
ನಾಕಾನೋಕಹ (ನಾ). ದೇವಲೋಕದ ಮಂ; ಕಲ್ಪವೃಕ್ಷ 
ಮೊದಲಾದ ವು: ನಾಕಾನೋಕಹಸುಮನಶ್ಶಿ ಶೀಕಂಠಾಭರಣಮಾಗೆ 
(ಪಂರಾಮಾ, ೧೦-೧೧೫) ; ಅದು ಮುಕ್ತಿಪುರಕ್ಕೆ ಗೋಪುರಮದು ನಾಕಾ 
ನೋಕಹಕ್ಕೆ ಫಳಮಂಜರಿ (ಚಂದ್ರಪು. ೧೦-೨೯). [ನಾಕ ೬ ಅನೋಕಹ] 
ನಾಕಾಪಗಾಜೂಟ (ನಾ). ಜಟೆಯಲ್ಲಿ ಗಂಗಾನದಿಯಂನ್ನುಳ್ಳವನು ; ಗಂಗಾ 
ಧರ ; ಶಿವ: ನಾಕಾಪಗಾಜೂಟನಾಜ್ಞೆಯಿಂ ಬಂದೆಸೆವ ಲೋಕೈಕಪೂಜ್ಮರು 
ಕಂಡು (ದುರುಪು. ೩-೨9). [ಸಂ.] 
ನಾಕಾಪಗಾಧರ (ನು). ಗಂಗಾನದಿಯನ್ನು ತಲೆಯಲ್ಲಿ ಧರಿಸಿರುವವನಂ ; 
ಗಂಗಾಧರ ; ಶಿವ : ಹೃದಯಾಬ್ಜದೊಳಗೆ ನೆಲಸಿರ್ಪನೆನೆ ನಾಕಾಪಗಾಧರನೆ 
ತೋರ್ಷದು (ದುರುಪು. ೨-೨೪), [ಸಂ.] 
ನಾಕಾರಿಸು (ಕಿ;). ನಿರಾಕರಿಸು ; ಸಾಧ್ಯವಿಲ್ಲವೆಂದಂ ಹೇಳಂ : ಅವನಿಗೆ 
ಪರವಾನೇ ಕೊಡುವುದನ್ನು ನಾಕಾರಿಸಿದ್ದರೆ . . . ಅವನಿಗೆ ಅವಶ್ಯವಾಗದಂತೆ 
ಮಾಡಬಹುದು (ಕಛಾಗೆ. ೧೮ ಪರಿ). 
[ ನಾಕಾರ್ಕ ( “ಮರಾ. ನಾಕಾರಣೇ) + _ ಇಸ್ಕು) 
ನಾಕಾವಾಸ (ನಾ). ಸ್ವರ್ಗದಲ್ಲಿ ವಾಸಿಸಂವವನು; ದೇವತೆ: ನಾಕಾ 
ವಾಸರಿಭಂ ಬಲಾಹಕಕುಜಂ ವೃಂದಾರಕಾಖ್ಯಂ (ನಾನಾರ, ೧೫೪). 
[ ನಾಕ + ಆವಾಸ] 


ನಾಕ (ನಾ). ಸ್ವರ್ಗದಲ್ಲಿರುವವನು ; ದೇವತೆ; ಅಮರ; ನಾಕಿಗ 
ಳಿಂದ್ರಾದ್ಶರ್‌ ಪರಮಾಕ ೈತಿದುರ್ಲ೯ಕ್ಷ್ಯವೆಂದೆನಲ್‌ ನಿನ್ನವತಾರಾಕೃತಿಯ 
ನರ್ಚಿಪರ್‌ (ಜಗವಿ. ೩-೦೦೭) ; ನಾಕಿಗಳನು ಕೂಡಿ ತ್ರಿಪುರಕೆ ನಡೆದೀ 


ಕಾಕುಮಾತ ಕೇಳಬಹುದೆ (ತ್ರಿಪುಸಾಂ. 3೯) : ನಾಕಿಗಳು ನಲಿದಾಡುತಿರಲಾ 
ಲೋಕಪಾಲರು ತುಷ್ಪಿವಡೆದರು (ಳಾಶಿರಾ. ೨-೫೦). [ ಸಂ. ನಾಕಿನ್‌] 


೪೪೪೭ 


40 


48 


ನಾಕೆ 


ನಾಕಿಗ (ನಾ). ಎ ನಾಕಿ: ಸಾಕುಸಾಕೈ ಸುರಪ ಕೇಳ ಸುಧಾರಲಶವಿಾ 
ನಾಕಿಗರ ಜೀವನಾಧಾರಂ (ಜಬಪು. 30-00. [ನಾಕ + - ಇಗ] 

ನಾಕಿಗಣ (ನಾ). ದೇವತೆಗಳ ಗುಂಪು,-ಸಮೂಹ : ಮಗನೊರ್ವಂ ಪುಟ್ಟಿ 
ದೋಷಾಕರನೆನಿಸಿದಂ . , , ನಾಕಿಗಣಂ ಸರ್ವಸ್ಹಮಂ ಮೇಣ್ಕವರ್ದುದಕಟ 
ಭಂಗಕ್ಕೆ ಪಕ್ಕಾದೆನೆಂದಾತ್ಮಗತೌರ್ವಾಗ್ನಿ ಚ್ಛ ಲಂಬೆತ್ತಳಲುರಿಯೊಳಕೊಂಡಂತೆ 
ತೋರ್ಕುಂ ಸಮುದ್ರಂ (ಶಬಕು, ೧-೩೨). [ನಾಕಿ ಗಣ) 

ನಾಕಿತಿ (ನಾ). ಹೆಣ್ಣುದೇವತೆ : ದೇವಿ: ನಾಗರಿಗೆ ಮದ್ದ ಹೇಳಬಂದ 
ಅಯ್ಕಗಳು ನಾಕಿತಿಯ ನಟಣೆಯಲ್ಲಿ ಸಿಲುಕಿದರು (ಸಿದ್ದೇವ. ೧೯೨-೩೫೮೪), 

[ನಾಕ - ಇತ್ಲಿ (ಆ -ಇತ್ತಿ)] 

ನಾಕಿನಾಯಕ (ನಾ). ಎನಾಕಪತಿ : ಸಕಳೋರ್ವೀಶ್ವರ ನಾಕಿನಾಯಕ ಚಮೂ 
ಪರ್ಯಸಪ್ಟಿಪಾತ್ರಂ (ಕಾಂತಿಪು. ೮-೧3೩), [ನಾಕಿ ನಾಯಕ) 

ನಾಕಿನಿಕರ (ನಾ). ದೇವತೆಗಳ ಗುಂಪು, -ಸಮೂಹ: ಓಲಗಸಾಲೆಯೊಳನೇಕ 
ನಾಕಿನಿಕರಪರಿವೃತನಾಗಿರ್ಪಲ್ಲಿ (ಂದ್ರಪು, ೪-೭೪ ವ). [ನಾಕಿ + ನಿಕರ] 

ನಾಕಿನಿಕಾಯ (ನಾ). ಎ ನಾಕಿನಿಕರ : ಅಂತು ಗಗನತಲದಿ ನವನೀತ ಲಕ್ಕವ 
ತರಿಸಿ ವಿವಿಧಮಣಿನಿಕೇತನುಗ್ರಾವಲಗ್ನಕೇತುಮಾಲಾವಿಲಸಿತಸಾಕೇತಮಂ 
ಬಳಸಿ ನಾಕಿ[ಪಾಕಾ. ದೇವ]ನಿಕಾಯಮಿರೆ (ಆದಿಪು.೬-೪೩ ವ) ; ನುಡಿಯದೆ 
ಮೋನಗೆೊಂಡಿನಿಸಿರ್ದಧಿಪತಿಗೆ ನಿಚ್ಚಂ (ಮೆಚ್ಚಂ) ಪಡೆದು ನಚ್ಚಿನ ನಾಕಿನಿ 
ಕಾಯ ಮುಮಗಲದಹೋರಾತ್ರಮೋಲಗಿಕ೦ (ಕಾಂತಿಪು, ೧೦-೮೭). 

[ ನಾಕಿ + ನಿಕಾಯ] 

ನಾಕಿನಿಳಯ (ನಾ). ದೇವತೆಗಳ ವಾಸಸ್ಥಾನ ; ಸ್ವರ್ಗ : ನಾಕಿನಿಳಯದಂತೆ 
ಅನೂನುಪ್ಲರೋಗಣಪ್ರಣೂತವರಿಮತರ್ಕ್ಯಗೋಚರಮುಂ (ಹಕಂದ್ರಪು- 
೫-೫೨ ವ), [ನಾಕಿ+ ನಿಳಯು (ಇ ನಿಲಯ) 

ನಾಕಿಯಚಟ್ಟಯ್ಯ (ನಾ). ಒಬ್ಬಾತನ ಹೆಸರಂ: ಕ್ರಮಾಗತ ಷೆರ್ಗ್ಗೆಡೆ 
ನಾಕಿಯ-.ಚಟ್ಟಯ್ಯಂ ಚಿತ್ತರಟಹಳ್ಳಿ ಓಟೂರ್ಗ್ಗೆ ಮೂಲಿಗನ್‌ (ಎಕ. ೪117, 
ಸೊರಬ. ೭೦-೦೦; 938). [7?] 

ನಾಕಿವರ (ನಾ). ದೇವತೆಗಳಲ್ಲಿ ಶ್ರೇಷ್ಠನಾದವನಂ ; ಇಂದ್ರ : ಪವಸಂ 
ಸೌರಭ್ಯಮಂ ಅಮಲವಮಂದಾರವಾಲಾಳಿಯಿಂ ನಾಕಿವರಂ 
ಕೆಯ್ದಾಣೈೆಗೆಯ್ದಂಥ್ರಿಗೆ ಮಣಿದೊಲವಿಂ ಕೀರ್ತನಂಗೆಯ್ಕುತಿರ್ದರ್‌ 
(ಕಬಕಂ. ೦-6೪). [ನಾಕಿ* ವರ್ಯ) 

ನಾಕ, "ನಾಲ್ಕು' ನೋ. 

ನಾಕ್ಕು (ನಾ). ಹಾವಿನ ಹುತ್ತ,-ಬಿಲ; “ನಾಕು ವಾಮಲೂರಾಹ್ವವಹಿ 
ಗೃಹಂ ವಲ್ಮೀಕಂ” (ವಸ್ತುಕೋ. ೧೯-೬); “ವುಮಲೂರು ನಾಕು ವಲ್ಮೀಕ 
ಮೆನಲು ಹುತ್ತಿಂಗೆ ನಾಮಂ” (ಮಂಗರಾ ೧೧೯-೩). [ಸಂ.] 

ನಾಕುಮೈ (ನಾ). ನಾಲ್ಕೂದಿಕ್ಕು ; ಸಂತ್ತಮಂತ್ತು : ಆಕರಿಸಿ ಬೆಸಗೊಂಡು 
ಬಿಟ್ಟರನೇಕ ನೃಪರನು ಬೇಹು ಹರಿದುದು ನಾಕುಮೈಯಲಿ ತುಬ್ಬು 
6:ಅಂಗಿತ್ತು ಬಹುಧನವ (ತೊರರಾ. ೪-೯-೦೦). 

[ ನಾಕು, (ನಾಲ್ಕು) + ಮೈ (<ಮೆಯ್‌)] 

ನಾಕುಲಿ (ನಾ). ಒಂದಂ ಬಗೆಯ ಗಿಡ ; ಮುಂಗುಸಿಯ ಮೇವಿನ ಗಿಡ ; 
ಸರ್ಪಾಕ್ಷಿ: “ನಾಕುಲೀ , . . ಸುವಹಾ ೮ ಸರ್ಪಾಕ್ಷಿಗಿಡದ ಹೆಸರು , , . 
ಮಂಂಗೀಮೇವು ಗಿಡ” (ಸಿದ್ಧಾಂತಿ. ೧೩೮). [ ಸಂ. ನಾಕುಲೀ] 

ನಾಕೆ (ನಾ). ಸುಂಕವನ್ನು ವಸೂಲು ಮಾಡಂವ ಸ್ಥಳ; ಪರವಾನಿಗೆ 
ಕೊಡಂವ ಕಚೇರಿ ; ಸುಂಕದ ಕಟ್ಟೆ ; ಉಕ್ಕಡ ; ಜಕಾತಿಕಟ್ಟೆ (ಉಕ) : 
ಗೊತ್ತುಮಾಡಿದ ಸರಹದ್ದಿನ ನಾಕೆಯಲ್ಲಿ ಅದನ್ನು ಕೊಟ್ಟು ಅಂಥದೇ ಬಿಳೇ 
ಕಾಗದದ ಪಾಸನ್ನು ತಕ್ಕೊಳ್ಳಬೇಕು (ಕಥಾಗೆ, ೧೬ ಪರಿ); ನಾಕೇದ ಮೇಲಿನ 
ಕಾರಕೂನನದು ಕೆಲಸ ಅದ (ಎತ್ತಿಳ್ಳೆ. ೫). 

[ ಹಿಂ. ನಾಕಾ ; ಮರಾ. ನಾಕೇ] 


ನಾಕೆಬಂದಿ 


ನಾಕೆಬಂದಿ (ನಾ). ಮಾರ್ಗವನ್ನು ಜನಸಂಚಾರಕ್ಕೆ ಅವಕಾಶವಿಲ್ಲದಂತೆ 
ಮಾಡಂವುದಂ ; ರಸ್ತೆಗಳಲ್ಲಿ ಸಂಚಾರವನ್ನು ನಿಷೇಧಿಸಂವುದಂ : 
ಎರಡು ತಾಲೂಕುಗಳಲ್ಲಿ ನಾಕೆಬಂದಿ ಮಾಡಲಾಯಿತು (ಕರವೀ. ೧೨೨). 

[ «ಮರಾ. ನಾಕೇಬಂದೀ) 

ನಾಕೇಂದ್ರ (ನಾ). ದೇವಲೋಕದ ದೊರೆ; ದೇವೇಂದ್ರ: ಪುಟ್ಟಿತ್ತಾ 
ನಾಕೇಂದ್ರಂಗೆ ನಿರ್ವ್ಯಾಕುಲನುಮಳಭವಪ್ರತ್ಯಯಜ್ಞಾನಮಾಗಳ್‌ 
(ಸುಕುವೂ. ೯-೨೩). [ನಾಕ * ಇಂದ್ರ] 

ನಾಕೇಶ, (ನಾ).2ನಾಕೇಂದ್ರ : ಲೋಕಾಪವಾದಕ್ಕೆ ಅಂಜಿ ನಡೆವುದು ವಿವೇಕ 
ಕೇಳಿಚ್ಚರಿಕೆ ನಾಕೇಶನಾದರೂ ಬಿಡದಪವಾದ ಪರಾಕು ಕೇಳೆಚ್ಚರಿಕೆ 
(ನೀಪಿಟಿಂ. ೫7, ೦). [ನಾಕ * ಈಶ] 

ನಾಕೇಶ್ಯ (ನಾ). ಕೂದಲಂ ಇಲ್ಲದವನಂ ; ಲಂಂಚನ ಮಾಡಿಕೊಂಡ 
ವನಂ; ಸವಣ : ನಾಕೇಶನಾಗಲೊಡನೊಡನಾ ಕೇಶೆಮನಾಂತ ಶೋಣ 
ಮಣಿಪಟಳಕಮಾಲೋಕನದ ತಣಿವನಿತ್ತುದು (ಪುಷ್ಪ ಪು. ೧೩-೧೧೧). 

[ ಸಂ. (ನಾ. ಕೇಶ) ) 

ನಾಕೌಕ (ನಾ).ಎನಾಕನಿಳಯ : ನಾಕಸುಖಶೇ ಷಮ೦ ನಾಕೌಕರ್‌ 

ಬಂದದಅಕಹಾಳನುಭವಿಪ್ಪು ದಚಿೌಂದ (ಕಾಂತಿಪು. ೯-೧೩೭). 
[ನಾಕ-- ಓಕ] 

ನಾಕ್ಟಾಪ್‌ "ನ್ಯಾಪ್‌ಚಾಕ್‌' ನೋ. 

ನಾಕ್ಷತ್ರ (ಗು). ೧. ನಕ್ಷತ್ರಕ್ಕೆ ಸಂಬಂಧಪಟ್ಟ : ನಾಕ್ಷತ್ರ (8165೦೩!) 
ಪಂಚಾಂಗವನ್ನು ನಿರ್ಮಿಸಿ ಹಳೆಯ ಪಂಚಾಂಗವನ್ನು ತಿದ್ದಿದರು (ಶಿಲೃನಾ 
೩೫), ೨.ಎನಾಕ್ಷತ್ರಮಾನ : ಆ ಸಂವತ್ಸರವೇ ಸೌರ ಚಾಂದ್ರ ಬಾರ್ಹಸ್ಸತ್ಯ 
ನಾಕ್ಷತ್ರ ಸಾವನ ಭೇದದಿಂದೈದುತೆಅನಾಗಿರ್ಪುದು (ವಿವೇಕ. ೩೪೨); 
ಶ್ರೀಪರಮಾತ್ಮನು ಮೇಲೆ ಹೇಳಿದ ಪ್ರಕಾರ, ಬಾರ್ಹಸ್ಪತ್ಯ, ಸೌರ, 
ಅನುಸೌರ, ನಾಕ್ಷತ್ರ, ಚಾಂದ್ರಮಾನಗಳಿಂಬ ಐದು ಬಗೆಯಾಗಿ ಗಣಿಸುವ 
ಪರಿವತ್ಸರಾದಿ ೫ ಹೆಸರುಗಳನ್ನು ಧೆರಿಸಿರುವನು (ಹಸಾರ. ೫-೪೦ ಟೀಕು). 

[ ಸಂ. ] 

ನಾಕ್ಷತ್ರಮಾನ (ನಾ). ನಕ್ಷತ್ರಗಳ ಗತಿಯನ್ನು ಅನಂಸರಿಸಿ ಮಾಸ, 
ವರ್ಷಗಳನ್ನು ಗಣಿಸಂವ ಕಾಲಮಾನ; £ ಈ ಕಾಲಮಾನದಂತೆ 
ನಕ್ಷತ್ರಗಳು ಒಂದಂ ಸುತ್ತು ತಿರಂಗುವುದಕ್ಕೆ ೨೭ ದಿನಗಳುಗಂವುದ 
ರಿಂದ, ೨೭ ದಿನಗಳಿಗೆ ಒಂದಂ ತಿಂಗಳಾಗುತ್ತದೆ. ( ನಾಕ್ಷತ್ರ + ಮಾನ) 

ನಾಖುಷಿ (ನಾ). ಸಂತೋಷವಿಲ್ಲದಿರುವುದು; ಅಸಂತೋಷ; 
ಅತೃಪ್ತಿ : ಅರಶಿನವರು ತಮ್ಮ ಮಾತ ಕೇಳಲಿಲ್ಲವೆಂದು ನಾಖುಷಿಯಿಂದ 
ಬರಕ್ಕಿ ಶ್ರೀನಿವಾಸರಾಯರು ಹೊರಟುಹೋಗಿ ಪಟ್ಟಕ್ಕೆ ದಾಖಲಾದರು 
(ಹೈದರ, ೦೦೬) ; ತುಸು ನಾಖುಷಿ ತೋರಿದರೂ ಹೇಳಿ ಒಪ್ಪಿಸಬಹುದು 
ಬಿಡ್ರಿ ಅದರಾಗೇನು (ಭಾಗ್ಯಶ್ರೀ. ೨೨). [ *-ಪಾರ. ಹಿಂ. ನಾಖುಶೀ] 

ನಾಗ (ನಾ). ೧. ಹಾವು; ಸರ್ಪ : "ಅಹಿ ನಾಗಂ ವ್ಯುಳನಾಶೀವಿಷಂ” 
(ವಸ್ತುಕೋ. ೦೯-೭) : “ಉರಗಂ ಸರೀಸೃಪಂ ನಾಗನಾಶೀವಿಷಂ 

. ಮ್ಯುಳನೆನಲು ಸರ್ಪಂಗೆ ನಾಮಂ” (ಮಂಗರಾ. ೧೧೮-೧). ಪಿ. ನಾಗರ 

ಹಾವು: . ನಾಗರ ನಾಗರಕನ್ನೆಯರ ರೊಪುಗಳಿಟ್ಟಳವತಾಗೆ ಭೋಗಿಗಳ್‌ 
ಭೋಗಿಗಳೆಂಬ ಭೋಗಿಗಳೆ ಭೋಗಿಗಳಲ್ಲಿಯ ಭೋಗನಾಯಕರ್‌ (ಪಂಪಭಾ. 
೪-೧೬): ನಾಗ ಬಂದರೆ ಕೋಲ ಕಳೆದುಕೊಂಬರು (ಬಸವ, ೧೯೫) ; ನವಿಲು 
ನಾಗಂಗಳಡಸಿ ನಿಜವೈರಮಂ ಮಟ್‌ದಿಪ್ಟವೆನೆ ಮುನಿಯ ಮಹಿಮೆಯಂ 
ಪೊಗಳ್ವರಾರು (ಹಡಳಾ. ೫-೫೭) ; ತಾನಲ್ಲಿ ಮೊಸಳೆಯಾದತ್ತಾ ನಾಗನುಮಾಗಿ 
ಬಳೆಯೆ (ಯಶೋಶ. ೩-೪೭) ; ಹಳದಿಯ ಹೆಡೆಯನು ಬಿಚ್ಚೋ ಬೇಗಾ 
ಹೊಳಹಿನ ಹೊಂದಲೆ ತೂಗೋ ನಾಗಾ! (ಳನ್ನದಾ. ೧೨೨-೨೦). 
೩. ಕಶ್ಯಪನ ಪತ್ನಿಯಾದ ಕದ್ರು ಎಂಬಂವಳಲ್ಲಿ ಜನಿಸಿದ 


೪೪೪೮ 


80 


ನಾಗ 


(ಪುರಾಣೋಕ್ತವಾದ) ಒಂದು ದೇವಸಂತತಿ; ಮನುಷ್ಯನ 
ಮಂಖವೂ ಸರ್ಪದ ದೇಹವೂ ಇರುವ ಪಾತಾಳನಿವಾಸಿಯಾದ 
(ಅರ್ಧ ದೇವತಾಸ್ವರೂಪದ) ಜೀವ: ದೇವ ನಾಗ ನರ ಸುರ ಸೇವ್ಶ 
. ೬ ೬ ರಕ್ಷೆಪುದೆನ್ನೈ (ಪ್ರೌಢರಾ. ೨೦-೦). "ಅಷ್ಟನಾಗ', "ಅಷ್ಟಫಣಿ' 
ಪರಾ. ೪. ಆನೆ; ಗಜ : “ಆನೆಯಲ್ಲಿಯುಂ ನಾಗಮೆಂಬುದು” (ಹರಾಯು. 
೧೩೨-೧೧) ; ಮನೆಮಜಃದು ನಗೆಯೊಳಾ ನೃಪತನಯೆಯ ರಥಮಂ 
ನೈಪಾಂತರಕ್ಕುಯ`ಪ್ವದೋ ಪೇಟ್‌ ಎನೆ ನೊಂದು ನಿಷಾದಿಗೆ ಮುಳಿದನಂಗ 
ನೃಪಯಾನನಾಗಮಂ ವಧು ಪೋಲ್ತಳ್‌ (ಕಾಂತಿಪು. ೫-೧೩೯) ; ನಾಗಮೆ 
ನಾಗದಂತಿರೆ ಪಡಲ್ವಡೆ ನಡುಗಿತ್ತು ಚಂಚಲ”೦ಂಭೋಗತಚಂದ್ರ 
ಮಂಡಲದವೋಲ" ಜಿತಶತ್ರುಗೆ ಶತ್ರುಮಂಡಲಂ (ಅಜಿಪು. 3-೪೮). 
"ನಾಗಮುಖ' ಪರಾ. ೫. ಮೋಡ ; ಮೇಘ : ನಾಗಮೆ ನಾಗದಂತಿರೆ 
ಪಡಲ್ವಡೆ ನಡುಗಿತ್ತು ಚಂಚಲಾಂಭೋಗತಚಂದ್ರಮಂಡಲದ 
ಪೋಲ್‌ ಜಿತಶತ್ರುಗೆ ಶತ್ರುಮಂಡಲಂ (ಅಜಿಪ್ರ. 3-96). "ನಾಗಭೂಷಣ 
ಪರಾ. ೬. ಮಂಖಂಡ ; ಮೊದಲಿಗ ; ಪ್ರಧಾನ; ಸಚಿವ: “ನಾಗಂ 
ಪ್ರಧಾನಭೂತಂ” (ವಸ್ಮುಕೋ. ೧೩೦-೮೩). ೭. ಶರೀರದಲ್ಲಿರುವ ಉಪ 
ವಾಯಂಗಳಲ್ಲಿ ಒಂದು; ತೇಗು, ವಾಂತಿ, ಉದ್ದಾರಗಳೆನ್ನು 
ಉಂಟಂಮಾಡಂವ ವಾಯ: “ದೇಹಮಂ ತಾಳ್ವಿಹುದು ನಾಗಮಕ್ಕುಂ” 
(ಮಂಗರಾ. ೧೫-೧೨) ; ಉದ್ಗಾರವೆಂಬ ಕ್ರಿಯೆಯಂ ಮಾಡುವದ್ದರಿಂದ ಆ 
ಆಂತರವಾಯು ನಾಗಸಂಜ್ಞೆಯನ್ನೂ ಪಡೆದುಕೆೊಂಡಿರುವುದು 
(ಮುಮುಕ್ಷು, ೩). ಲೆ. ಒಂದಂ ಲೋಹ ; ಸೀಸ: “ಅನುಗೊಳಿಸೆ ನಾಗವಾ 
ಸೀಸಪಶ್ರಂ ಸೀಸೆಮೆನಿಕು” (ಮಂಗರಾ. ೩೦-೫) ; “ಫಣಿಯೊಳು ಸೀಸದೊಳು 
ಸಚಿವನೊಳು ಗಜದೊಳು ಸಲೆ ನಾಗಮಕ್ಕು” (ಮಂಗರಾ. ೦೪5೮-೪0). 
೯. ಒಂದಂ ಬಗೆಯ ಸಂವಾಸನೆಯ ಹೂಬಿಡಂವ ಮರ; ಸಂರಗಿ ; 
ಸಂರಹೊನ್ನೆ : “ನಾಗಂ ಪ್ರುಧಾನಭೂತಂ ನಾಗಂ ಭೂರುಹವಿಶೇಷಮುಂ 
ಕುಂಜರಮಂಂ” (ಎಸ್ತುಕೋ. ೧೩೦-೭೩) ; “ನಂಗಮೆನೆ ಸುರಗಿಯೆನಿಸಿಕ್ಕು” 
(ಮಂಗಕ್ಕಾ. ೩೮-೨೪); “ನಾಗಃ - ವತ್ಸನಾಭಿ, ಆನೆ, ಸರ್ಪ, ನಾಗದಂತಿ, 
ಸುರಹೊನ್ನೆ, ಮಗ್ಗಾರೆ” (ಓಷಧಿ. 58). ೧೦. ಒಂದಂ ಬಗೆಯ ಹೂ 
ಬಿಡುವ ಮರ ; ನಾಗಸಂಪಿಗೆ ; ನಾಗಕೇಸರ : “ನಾಗಂ ಗಜಕೇಸರಂ” 
(ವಸ್ತುಕೋ. ಷಮ್ಮೋಪವಾಸದಿಂ ಪುಷ್ಪಕೋದ್ಯ್ಮಾನದೊಳ್‌ 
ನಾಗವೃಕ್ಷದಡಿಯೊಳ್‌ ಕೇವಲಚ್ಲಾನ ಮಹಾಕಲ್ಯಾಣ ಮಹಾ 
ಪೂಜೆಯನೆಯ್ದಿ (ಜಾವುಂಪು. ೧3೮); ಕೇದಗೆ ಸಂಪಗೆ ನಾಗಂ ಹಾದರಿ 
ಯದಿರ್ಗುಂತೆ ಸುರಯಿ ವಕುಳ ಲವಂಗ೦ (ಎಳೆ, ೪111, ಸಾಗರ. ೧೦೯-೫೧ ; 
1042) ; ಕುರವಕ [ಚಂಪ]ಕಾರ್ಜು[ನ] ತಮಾಳ ಕುಚಂದನ ಚಂದ ನಾಗ 
ಜಂಬಿರ ಪನಸಾಮ್ರ ನಿಂಬ ಕುಟಜಾದಿ ಮಹಾಕುಜಸಂಕುಳಂಗಳಿಂ (ಬಂಹರಿ. 
೭-೭). ೧೧. ಬೆಂಕಿ; ಅಗ್ನಿ. ೧೨. ಕತ್ತಲೆ; ತಮಸ್ಸು. ೧೩. ನೀರಂ; 
ಜಲ: “ಸಿಂಧೂರ ಕುಜಾಹಿ ಮುಖ್ಯ ತಮ ಸೀಸ ಜಲಾನಲ ನಾಗವಾಚಕಂ” 
(ನಾನಾರ- ೨೭). ೧೪. ಶಂಖ: “ಮತ್ತಗಜಂ ಮರ ಸರ್ಪಂ ಕತ್ತಲೆಯು ದಕಾಗ್ನಿ 
ಸೀಸ ಮುಖ್ಯಂ ಶಂಖಂ ಬಿತ್ತರಮಾಗಿಹ ಪೆಸರೊಂಭತ್ತುಂ ನಾಗಾಭಿ 
ಧಾನಮೆನಿಕುಂ ಜಗದೊಳ್‌” (ನಾನಾಕಂ. ೭). ೧೫. ಒಂದಂ ಜಾತಿಯ 
ಮಾನು; ಷಾರ್ಕ್‌ವಿಖಾನು . ೧೬. ಕ್ರೂರಿ; ದಂಷ್ಟ, ೧೭. ದೀಪ 
ಮೊದಲಾದುವನ್ನು ತೂಗುಹಾಕಲು ಬಡಿದಿರುವ ಕೊಕ್ಕೆ. 
೧೮. ನಾಗರಹಾವಿನ ವಿಗ್ರಹ,-ಪ್ರತಿವೆ : ಈ ರಾಜನ ಮಗಳು 

ನಾಗವನ್ನೂ, ಕೆರೆಯನ್ನೂ ಒಂದು ವಿಹಾರೆವನ್ನೂ ದಾನಮಾಡಿ 
ದಳೆಂದು ತಿಳಿದು ಬಂದಿದೆ (ಕರ್ಣಾಅ. 8). "ನಾಗಪ್ರತಿಷ್ಮೆ' ಪರಾ. 
೧೯. ಒಬ್ಬಾತನ ಹೆಸರು: ಶ್ರೀ ಅಮ್ಟ್ಬಿಆಚಾರಿಯರ ಮಗನ್ನಾಗ್‌ 
ಮಡಿದ (ಎಕ. 8%, ಬೆಂಗಳೂ. ೩೬-೫; 760) ; ಮಾಧೆವಯ್ಕಂ ಬರೆದಂ 


೩೪-೭) ; 


ನಾಗಂಡುಗ 


ನಾಗಂ ಬೆಸೆಗೆಯ್ದರಿ (ಎಕ. ೪ಃ॥, ಸೊರಬ. 8೩0೦-೧೨ ; 979). 
೨೦. ಭಾರತದ ನಾಗಾಲ್ಯಾಂಡ್‌ ಮತ್ತು ಅಸ್ಸಾಂ ಪ್ರಾಂತಗಳಲ್ಲಿ 
ನೆಲೆಸಿರುವ ಒಂದು ಜನಾಂಗ : ಇಷ್ಟೆಲ್ಲ ನಾಗರಿಕತೆಯುಳ್ಳ ಜನರ 
ಎಡೆಯಲ್ಲಿರುವ ನೀಲಗಿರಿಯ ತೋಡರೂ, ಅಸ್ಸಾಮಿನ 'ನಾಗ'ರೂ . . . 
ಹೊಸಸಂಸ್ಕೃತಿಗಳಿಗೆ ಸಿಗದವರು (ಜಾಲಪ್ಪ. 1, ೪೯). ೨ಿ೧.ಎನಾಗವ : 
ಕರಣವೇಕಾದಶಗಳಲಿ ಚರಕರಣ ಶಕುನಿ ಚತುಷ್ಕ ವಣಿಜೆಯು ನಾಗ 
ಕಿಂಸ್ತುಫ್ನ (ಗಗತಾ. ೪-೭೦). "ನಾಗವ' ಪರಾ. ೨೨. [ಛಂದ] ಒಂದಂ 
ಅರ್ಧಸಮವೃತ್ತ ; ನಾಗ - ಒಂದು ಮೂರನೆಯ ಪಾದಗಳಲ್ಲಿ ಒಂದು 
ತಗಣವೂ ಒಂದೊಂದು ಗುರು ಲಘುಗಳೂ, ಎರಡು ನಾಲ್ಕನೆಯ ಪಾದಗಳಲ್ಲಿ 
ಒಂದು ತಗಣವೂ ಒಂದು ಗುರುವೂ ಇರುವುವು (ಕೈಪಿಡಿ. 6೪). ೨೩. [ಗಣಿತ] 
ಎಂಟು ಎಂಬ ಸಂಖ್ಯೆಯ ಸಂಕೇತ: “ಕರಿ ನಾಗ ವಸುವೆಂಟು” 
(ಮಂಗರಾ, ೧೦೪-೮) ; ಯುಗ ಯತು ಗಜ ನಾಗಾಂಬರ ಮೃಗಧರವಗ 
ಪಟ್ಕಮೆನಿಪ ವೃತ್ತದ ಲೆಕ್ಕಂ ಸೊಗಯಿಸಿ ತೋಕರ್ಣಂ ಗಣಿಯಿಪುದಗಣಿತ 
ಗುಣನಿಲಯ ನಾಗವರ್ಮನ ಮತದಿಂ (ಛಂದೋಂು.೨-೨00). ೨೪. [ಗಣಿತ] 
ಏಳಂ ಎಂಬ ಸಂಖ್ಯೆಯ ಸಂಕೇತ : “ನಾಗ ಶೈಲ ಸಪ್ತಂ” (ಭಾಸ್ಕರ.೪೪-೫). 

ನಾಗನ ಹುಲ್ಲು ಎ ಒಂದು ಬಗೆಯ ಹುಲ್ಲು; ಶತ್ತೆಹಂಲ್ಲಂ; ದೇವ 
ನಾಳ : “ದೇವನಾಳಂ ಪಿರಿದಾಗಿರ್ಪ ಭೂಮಿ-ನಡ್ವತ್‌, ನಡ್ವಲ, ಒಪ್ಪಿಲೆ, 


ನಾಗನ ಹುಲ್ಲೆಂ[ಪಾಕಾಂ. ಟ್ವೆಂ]ದೂ ಎಂಬರು” (ನಾಚರಾ. ಕಿ). ನಾಗಪ್ಪ ಎ 
ನುಗರಹಾವು : ನಾಗಪ್ಪಗ್ಹಾಲ ಎರಿಯೋಣ (ಜನಗೀ. ೩) ; ನಾಗಪ್ಪನಿಗೆ 
ತನಿ ಎರೀತೀನಿ ಅಂತ ಹರಕೆ ಕಟ್ಟೆಕೊ (ರೂಂ). [(ಸಂ.] 


ನಾಗಂಡುಗ "ನಾಲ್ಗಂಡುಗ' ನೋ. 

ನಾಗಂದ (ನಾ). ಒಬ್ಬಾತನ ಹೆಸರಂ : ಶ್ರೀಗೋವಿನ್ನರ ವಲ್ಲಹನ್ಸೃಥಿವೀ 
ರಾಜ್ಯಂಗೆಯೆ ಮೆಡ ನಾಗಸ್ಮನ್‌ ೩ ೩ ೬ ನಾಡಾಳೆ (ಎಕ. ೪111, ಸೊರಬ. 
೩೪೨-೧; ಸು. 800). [?) 

ನಾಗಂದಿ "ನಾಗಂದಿಗೆ' ನೋ. 

ನಾಗಂದಿಗೆ, ನಾಗಂದಿ, ನಾಗವಂದಿ, ನಾಗವಂದಿಗೆ, ನಾಗೊಂದಿ, 
ನಾಗೊಂದಿಗೆ (ನಾ). ೧. ಮನೆಗಳಲ್ಲಿ ಸಾಮಾನಂಗಳನ್ನು ಇಡಲು 
ಅನಂಕೂಲವಾಗುವಂತೆ ಗೋಡೆಗಳಿಗೆ ಎತ್ತರದಲ್ಲಿ ಜೋಡಿಸಿರುವ 
ಮರದ ಹಲಗೆ; ಬಡಂ. ೨. ಬಾಗಿಲವಾಡದ ಮೇಲೆ 
ಅಥವಾ ಕಂಬದ ಸುತ್ತ ಇರುವ, ಸಾಮಾನಿಡುವ ಸಳ: 
ಜಾನಕಿಯು ವಸೂಲುವತಾಡಿ ತಂದ ರೂಪುಯಿಗಳನ್ನು ನಾಗಂದಿಗೆಯ 
ಮೇಲೆ ಇರಿಸಿ ಸ್ನಾನಕ್ಕೆ ಹೋಗಿದ್ದಳು (ಸಂಸ. ೩); ನಾಗಂದಿಗೆ ಮೇಲಕೆ 
ಫೇಣಿಯನಿರಿಸಿ ಮರತೇ ಬಂದಿಹೆನು (ನಡೆದಾ. 1, ೪೧೦): ನಾಗಂದಿಗೆಯಿಂದ 
ನಾಗಂದಿಗೆಗೆ ಅಡ್ಡಲಾಗಿ ಹಾಕಿದ್ದ ಬಿದಿರ ಗಳುವಿಗೆ ತೂಗುಹಾಕಿದ್ದ 
(ಮಲೆಮ. ೨೩೮). ನಾಗಂದಿ : ೨. ಕುಡುಗೋಲುಗಳು ನಾಗಂದಿಯ ಮೇಲೆ; 
ಜಂಗು ತಿನ್ನುತ್ತ ಬಿದ್ದಿದ್ದವು (ಜೀನಜಾ. ೨೩೮). ನಾಗವಂದಿ : ೧. ಹುಳಿತ 
ನಾಗವಂದಿಗಳೂ ಗೂಟಗಳೂ ಬೇಕಾದಷ್ಟಿವೆ (ಮೋಜೀವ. ೮). 
ನಾಗವಂದಿಗೆ : ೧. “ನಿರ್ವ್ಮೂಹ . . . ನಾಗವ೦ದಿಗೆ” (ಗಂಗಾಮ. ೧೮೩) ; 
ಈ ಪುಸ್ತಕಗಳನ್ನು ಕಟ್ಟಿ ನಾಗವಂದಿಗೆಯ ಮೇಲಿಟ್ಟುಬಿಡು (ರೂಂ). 
ನಾಗೊಂದಿ: ೨. ಗೋದಾವರಿ ಮಾತನಾಡಲಿಲ್ಲ. ಕೈಯನ್ನೆ ತ್ತಿ ಪಡಸಾಲೆಯ 
ನಾಗೊಂದಿಯಲ್ಲಿಯ ಒಂದು ಕಾಗದವನ್ನು ಎತ್ತಿ ಬಾಬೂನ ಕೈಯಲ್ಲಿರಿಸಿದಳು 
(ರಕ್ತಧ್ಮ. ೨೭೨). ನಾಗೊಂದಿಗೆ : ೧. ಸಾಬೂನು, ಬ್ರಶ್‌ ಮತ್ತು ಇತರ 
ತೊಳೆಯುವ ಸಂಧನಗಳನ್ನಿರಿಸಲು ಸಿಂಕಿನ ಮೇಲುಗಡೆಯಲ್ಲಿ ಒಂದು 
ಕಪಾಟು ಅಥವಾ ನಾಗೊಂದಿಗೆ (8861೧ ಇರಬೇಕು (ಅಡು. ೦೩). 
ಪಕ್ಕದ ನಾಗೊಂದಿಗೆಯ ಮೇಲಿದ್ದ ಹಲ್ಲುಪುಡಿಯ ಡಬ್ಬವನ್ನು ತೆಗೆದು 
ಆಕೆಯ ಕೈಗಿತ್ತ (ವಾತ್ರಲ್ಕ. ೧೭). [ ಎ ಸಂ. ನಾಗದಂತಕ ] 


೪೪೪೯ 


20 


80 


40 


46 


ನಾಗಕೇಶರ 


ನಾಗಕಂಕಣ (ನಾ). ಹಾವುಗಳೇ ಕೈಕಡಗವಾಗಿರುವವನಂ ; ಸರ್ಪಗಳನ್ನು 
ಕಡಗದಂತೆ ಕೈಗೆ ಸುತ್ತಿಕೊಂಡಿರುವವನಂ ; ಶಿವ: ನಾಗಕಂಕಣಗೆ 
ಯತಿವರ ಮರುಳಾರ್ಯಂಗೆ ರಾಗದಿಂದೊಮ್ಮು ಶರಣೆಂಬೆ (ಆತ್ಮತ್ರಿ. ೧); 
ನಾಗಾಂಕನ ಅಜದು ತಾನಾಗದೆ ನಾಗಕಂಕಣನಾದ ನಾಗಾಯಿ ಕಪಿಲಸಿದ್ಧ 
ಮಲ್ಲಿಕಾರ್ಜುನನಲ್ಲಿ (ಸಿದ್ಧವ. ೪೨೨-೧೩೬೧) ; ಗಿರಿಜೆ ತಪವಟ್ಟು ಮೆಚ್ಚಿಸಿ 
ರಜತಾದ್ರಿಯಲಿ ನಾಗಕಂಕಣನಿಂ ಪಡೆದಳನುರಾಗದಿಂದೀ ಲಾಂಛನವನು 
(ಬಸಪು. ೧೨-೨೫): ದಕ್ಷನಂ ಕೊಲಲೆಂದು ನಾಗಕಂಕಣನೆನ್ನನಟ್ಟಿದಂ 
(ವೀಕ್ಮಿ ಪು. ೩-೪-೨೩); ನಾಗಕಂಕಣ ಕರಯ ೨ಗದಿಂದೆ ಏಿಡಿದೆಶ್ತಿ ಪಾಗೋಲ 
ನರ್ಧಾಂಗಿಗಾಗ ರಾಗದಿ ವಸ್ತ್ರಭೂಷಣವಿತ್ತು (ಮೋಹತ. 0-೪೩). 
[ನಾಗ + ಕಂಕಣ] 
ನಾಗಕಟಕ (ನಾ) ಎ ನುಗಕಂಕಣ : ನಾಗತಟಕಂಗಿತ್ತು ವಿಷಮಂ ರೂ 'ದಿಂ 
ನೀವುಂಡು ಸಾಯದಡಾ ಪ್ರಸುದವನು ನೀವು ಕೈಕೊಂಡನುಭವಿಸುತಿರೆ ನಾವು 
ಬೇಡೆವು (ಬಸಪು. 26-೪೬) ; ನಾಗ ಯಜ್ಜೋಪವೀತಂ ನಾಗಕುಂಡಲಂ 
ನಾಗಕಟಕಂ ... - ಇಗವಿಷಧರನೊಪ್ಲು ತರ್ದಂ (ಲಶಿಜಿಂ. ೨೭-೨೯). 
[ ನಾಗ + ಕಟಕ್ಕ) 
ನಾಗಕನ್ನಿಕೆ (ನಾ). ಎನಾಗಕನ್ನೆ : ನಾಗತನ್ನಿಕೆಯರು ನಾಥನ ಬೇಡಲು ನಾನಾ 
ವಿಧದ ಸ್ತುತಿಮಾಡಲು (ಪುರಂದ. ೨-೧೦೩-೩). ([ನಾಗ- ಕನ್ನಿಕೆ) 
ನಾಗಕನ್ನೆ (ನಾ). ನಾಗಲೋಕದ ಹೆಣ್ಣು : ಪಡೆಮೆಚ್ಚೆಗಂಡನ ಗಂಡ 
ಗಾಡಿಯಂ ಕಂಡು ಫಣೇಂದ್ರನ ಕನ್ನೆ ಮದನಲತೆಯೆಂಬ ನಾಗಕನ್ನೆ 
ಕಣ್ಟೇಟಂಗೊಂಡು ತನ್ನ ಲೋಕಕ್ಕೊಡಗೊಂಡು ಪೋಗಲ್‌ (ಪಂಪಭಾ. 
[ನಾಗ + ಕನ್ನೆ] 
ನಾಗಕನ್ಯೆ (ನಾ). ಎ ನಾಗಕನ್ನೆ : ಮಧ್ಯವ:ಪಾಂಡವ ಅರ್ಜುನ ಉಲೂಪಿ, 
ಚಿತ್ರಾಂಗದೆ ಎಂಬ ನಾಗಕನ್ಮೆಯರ ಕೈಹಿಡಿದ ಕಥೆ ಪ್ರಸಿದ್ಧವಾಗಿಯೇ ಇವೆ 
(ಭಾಹಬೃ, ೧೦೦). [ನಾಗ * ಕನ್ಮೆ) 
ನಾಗಕರಣ (ನಾ). ೧. - ನಾಗ ೨೧. ೨. [ಕಾಮಶಾ] ಸಂಭೋಗದಲ್ಲಿ 
ಒಂದಂ ಬಂಧ: ಆ ಕಾರಣಮಂ ಪುರುಷನ ಪುರುಷನ ತಿಕದಿಂ ಪೊರದೆ 
ಯೆರಡು ತೊಡೆಗಳನಿಕ್ಕಿದರೆ ನಾಗಕರಣ' (ಕಾಮಶಾ. ೬-೧೩೬). 
[ನಾಗ 4 ಕರಣ) 
ನಾಗಕುಂಡಲ (ನಾ). ೧. ಸರ್ಪದ ಕರ್ಣಾಭರಣ ; ಹಾವಿನ ಕುಂಡಲ: 
ನಾಗಕು:ಡಲಂ ಪೊನ್ನೋಲೆಯೆಸೆವ ಕಟ್‌ ರನ್ನದಾಳಿ (ಹತಾ. ೦-೬) ; 
ಬಲಗಿವಿಯಲ್ಲಿ ನಾಗಕುಂಡಲ ಎಡಗಿವಿಯಲ್ಲಿ ಮಕರಕುಂಡಲವೂ ಇವೆ 
(ಹೊಯ್ಮವಾ. ೯೭). ವಿ. ಸರ್ಪವೇ ಕಂಂಡಲವಾಗಿರುವವನು ; ಶಿವ: 
ನಾಗಕುಂಡಲನಟ್‌ದೆವೆಂಬರು ನಾಗದೇವತೆಗಳಾದರು ನಾಗಾಯಿ (ಸಿದ್ಧವ. ಕ. 
೪೨೨-೧೩೬೧) : ನಾಗಯಜ್ಞೊ ೇಪವೀತಂ ನಾಗಕುಂಡಲಂ ನಾಗಓಟಕಂ .. . 
ನಾಗವಿಷಧರನೊಪ್ಪು ತಿರ್ದಂ (ಅಶಿಜಿಂ. ೨೬-3೯) : ನಾಗಕುಂಡಲ ನಾಗದನುಜ 
ಚರ್ಮಾಂಬರನೆ ನಾಗನರಲೋಕಂಛಧಿಕನೆ ರಕ್ಷಿಸುವುದೆಂದು ನುತಿಸೆ (ಪ್ರಾಢರಾ. 
೨-೪೦). [ನಾಗ * ಕುಂಡಲ] 
ನಾಗಕುಷ್ಮ (ನಾ). ಒಂದು ಬಗೆಯ ಕುಷ್ಮರೋಗ : ಹಾವಿನ ಮೈಮೇಲೆ 
ಚುಕ್ಕೆಗಳು ಇರುವಂತೆ ಮೈಮೇಲೆ ಚುಕ್ಕೆಗಳಂಂಟಾಗುವ ಕುಷ್ಮ 
ರೋಗ: (೪. [ನಾಗ * ಕುಷ್ಕ) 
ನಾಗಕೆ (ನಾ). ಎ ನಾಗ ೭: ಅವುಗಳ್ಗಿನ್ನು ಕರ್ಮಾದಿಗಳವೆಂತೆಂದೆನ್ನಲಿಕೆ 
ನಾಗಕೆಯು ಉದ್ಗಾರಾದಿ ಗುಣವಹುವು (ಗಗ. ೯-೬೩). (ಸು. ನಾಗಕ] 
ನಾಗಕೇಶರ (ನಾ). - ನಾಗಕೇಸರಿ ೧ : ಮುಂಬಯಿ ೨೧ ಮಣದ ಖಂಡಗದ 
ಮೇಲೆ ಕಿಮ್ಮತ್ತು ಆಗತಕ್ಕ ಜೀನಸಗಳು. ೧, ಬುಕ್ಕಿಟ್ಟು (ಅಬಿ:ರ) ; 
೨. ಅಂಬೆಹಳದಿ (ಗಂಟು ಅರಶಿಣ) ೧೩ ನಾಗಕೇಶರ ಕೆಂದು: 
೧೪ ಪತಂಗ, ಮಲಬಾರಿ (ಮುಂಬವ್ಕಾ. ೧೨೦). [Xo.] 


೪-೧೫ ವ). 


ನಾಗಕೇಸರ 


ನಾಗಕೇಸರ (ನಾ). ೧. ಒಂದು ಬಗೆಯ ಮರ ಮತ್ತು ಸುವಾಸನೆಯಿಂದ 
ಕೂಡಿದ ಅದರ ಹೂವು; ನಾಗಸಂಪಿಗೆ : “ಹೇಮಪುಷ್ಪಂ, ನಾಗಕೇಸರಂ 
-ಈ ೨ ನಾಗಕೇಸರಂ” (ಹಲಾಯು. ೩೪-೩4) ; “ ಚಿಂಪೇಯಃ, ಕೇಸರಃ, 
ನಾಗಕೇಸರಃ, ಕಾಂಚನೌಹ್ವ್ಯಯಃ-೪ ನಾಗಸಂಪಿಗೇ ಮರೆದ ಹೆಸರುಗಳು. 
ಇದಕ್ಕೆ ನಾಗಕೇಸರವೆಂದು ಕೆಲವರು ಹೇಳುವರು” (ಸಿದ್ಕಾಂತಿ. ೧೨೬). 
೨. ಒಂದು ಬಗೆಯ ಔಷಧಿ ಸಸ್ಯ : ತ್ರಿಕಟುಕ, ನಾಗಕೇಸರ, ಸೈಂಧವ 
ಇವಿಷ್ಟನು ಸಮಭಾಗದಲ್ಲಿ ಕೂಡಿ ಮೊಲೆವಾಲಿಂದರೆದು ಕೊಡಿಸಲು ಶ್ಲೇಷ್ಮ 
ಸನ್ನಿ ಶಮನವಹುದು (ವೈದ್ಯಸಾ, 1. ೧೯); ಮುಟ್ಟಿನ ನಾಲ್ಕನೇ ದಿನ 
ನಾಗಕೇಸರದ ರಜವ:ಂ ಆಕಳ ತುಪ್ಪದಿಂವೆರಸಿ ಕುಡಿದು ವಡನೆ ಹಾಲಂ 
ಕುಡಿದು ಪುರುಷನ ಸೇರಿ ರವಿ ಸಲು ಗರ್ಭವತಿಯಹಳು (ಕಾಮಶಾ. 
೧೧-೨೭೭). ೩. ವಕುಳದ ಮರ; ಕೇಸರವೃಕ್ಷ ; “ಬಕುಳಮದು ನಾಗ 
ಕೇಸರೆಂ ಕಾಣಚನಪ್ರಸವಮಕ್ಕೂಂ” (ಮಂಗರಾ. ೩೮-3೩). [ಸಂ.] 

ನಾಗಕೇಸರಿ (ನಾ). ಇ ನಾಗಕೇಸರ ೧: ಸಂಪಿಗೆ ಕದಳಿ ನಾಗಕೇಸರಿ ಪಾರಿಜುತ 
. * - ಮೊಲ್ಲೆ ಮಲ್ಲಿಗೆ ಜಾಜಿ ಪೂಗೊಂಚಲೆಸೆವ ಪೊಸವನದೊಳಗೆ ಬಿಟ್ಟನಾ 
ಮಲುಹಣನು ಮಲುಹಣಿಯೊಳು (ಗುಭಹ. ೨-೫೩) ; ಏಲಕ್ಕಿ, ನಾಗಕೇಸರಿ, 
ಲವಂಗಚಕ್ಕೆ .. . ಚೂರ್ಣವನ್ನು ಮಾಡಿ (ಸಕವೈ. 69) : ನಾಗಕೇಸರಿ, 
ನಾಗಸಂಪಿಗೆ (ಮೈಔಗಿ. ೫೩-೧೦೭೨). [ ಆ ಸಂ. ನಾಗಕೇಸರ] 


೪೪೫೦ 


ನಾಗಗಾಂಧಾರಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ನಾಗ|. 


ಗಾಂಧಾರಿ ... ಹಿಂದೋಲವಸಂತ, ಆಭೇರೀ ಎಂಬಿವು ಉಪಾಂಗಗಳು 
(ಕತುಪ್ರ. ೧3೪). (ಸೆಂ. ನಾಗಗಾಂಧಾರೀ] 

ನಾಗಗುಟ್ಟರಸ (ನಾ). ಒಬ್ಬಾತನ ಹೆಸರು: ನಾಗಗುಟ್ಟರಸಮ್‌ ತಮ್ಮ 
ಏಜಿದ ಕುದುರೆಯ ನ್‌ ಮಗುಟ ಅಟ್ಟಿ ಬಾಳಂ ಕಿಟ್ಟು ನಡದು 
ಪಲರನಿಟ್‌ದು ಸತ್ತೊಡೆ (ಎಕ. ಸ, ಕೋಲಾರ. ೨೦೦-೮ ; ಸು. 890). 

[? + ಅರಸ] 

ನಾಗಚಂಪಕ (ನಾ). ಎ ನಾಗಕೇಸರ ೧: ನಾಗಚಂಪಕಕುಟ್ಮಲಾನುಕಾರಿ 
ನಾಸಾಪುಟವಿಕಸಿತೆದುಕುಲಶೋಭಿತಚಂಪಕಂಗಳಂ ... ನೋಡುತ್ತಂ 
(ಸುಕುಮಾ. ೯-೧೦೭ ವ). [ಸಂ.] 

ನಾಗಚತುರ್ಥಿ (ನಾ). ಒಂದು ಹಬ್ಬ ; ನಾಗಪೂಜೆಯನ್ನು ಮಾಡುವ 
ಚೌತಿ; £ ಶ್ರಾವಣಮಾಸದ ಶುಕ್ಲಪಕ್ಷದ ಚತುರ್ಥಿ: ಈವತ್ತು 


ನಾಗಚತುರ್ಥಿ, ನಾಳೆ ಗರುಡಪಂಚವಿ (ರೂಂ). "ನಾಗಪಂಚೆವಿಂ' 
ಹೋ. [ನಾಗ * ಚತುರ್ಥಿ] 

ನಾಗಚೌತಿ (ನಾ). ಎ ನಾಗಚತುರ್ಥಿ : ನಾಗಚೌಶಿ . , . ಅಂದು ಆಚಾರ 
ವಂತರಿಗೆ ಉಪವಾಸ ದಿವಸ (ಭಧಾಹಬ್ಮ. ೧೦೨). [ನಂಗ ಚೌತಿ] 


ನಾಗಜಾಲ (ನಾ). ನಾಗಲೋಕದ ವಿಭವಗಳಲ್ಲೊಂದಂ (?): 
ನಾಗವಿಭೂಷಣಪ್ರತತಿ ನಾಗರಖಂಡವಾಪೂರ್ವಮಪ್ಪ ಪುನ್ನಾಗದ ಬಾಸಿಗಂ 
ಬಗೆದ ಬಣ್ಣದ ಪಟ್ಟಿಗೆ ನಾಗಜಾಲಮೆಂದಾಗಡೆ ನಾಗಲೋಕವಿಭವಂ 
ಗಳೊಳಾಲ್‌ಸಿ ನಾಗಶಯೈಯೊಳ್‌ ನಾಗಿಣಿ ನಾಗಬಂಧದೊಳೆ ತಳ್ತು 
ಗುಣಾರ್ಣವನಂ ಮರುಳ್ಹಿದಳ್‌ (ಪಂಪಭಾ. ೪-೧೭). [ಸಂ.] 

ನಾಗಜಿಹ್ಟಿಕೆ (ನಾ). (ಬೆಟ್ಟ ಮೊದಲಾದ ಕಡೆಗಳಲ್ಲಿ ದೊರಕುವ) 
ಒಂದಂ ಬಗೆಯ ಕೆಂಪುಬಣ್ಣದ ಧಾತು ; ಮಣ್ಣುಶಿಲೆ : ಮನಶ್ಶಿಲಾ. 
ಮನೋಗುಪ್ತ. ಮನೋಹ್ಯಾ, ನಾಗಜಿಹ್ಟಿಕಾ-೪ ಮಣಿಶಿಲೆಯ 
ಪೆಸರುಗಳು” (ಸಿದ್ಧಾಂತಿ, ೩೦೬). [ ಸಂ. ನುಗಜಿಹ್ವಿಕು) 

ನಾಗಠಾಣ (ನಾ). ನಾಗರಕಲ್ಲುಗಳನ್ನು ಪ್ರತಿಷ್ಠೆ ಮಾಡಿದ ಸ್ಥ ಳ; 
ನಾಗಸ್ಥಾನ : ನಾಗಠಾಣಕ್ಕೆ ಪೋಗಿ ನಾಗರನರ್ಚಿಸಿ ಪೊಡೆವಟ್ಟು ಸೂರ್ಯ 
ಮಿತ್ರಾಚಾರ್ಯರುಮಗ್ಗಿಭೂತಿರುಷಿಯರಂ ಕಂಡು ಜಾತಿಸ್ಮರೆಯಾಗಿ 


(ವಡ್ಮಾರಾ. ೧೨-೨೨). [ನಾಗ ಠಾಣ (-ಆತಾಣ)] 


ನಾಗತ್ತರ 


ನಾಗಣಂದ (ನಾ), ಒಬ್ಬಾತನ ಹೆಸರು : ಸೆಂಬನೂರ ನಾಗಣನ್ನ ಪಿರಿಯ 
ಯ್ಯಂಗಳುಂ ದುರ್ಮ್ಮೆಯ ನಾಗದೇವಭಟಾರರುಂ (ಎಕ. ೩1, ಚಿತ್ರದು. 
೭೪-೩೦; 968). [ _ ಸಂ. ನಾಗಾನಂದ ?] 

ನಾಗಣಂದಿ (ನಾ). ಒಬ್ಬಾತನ ಹೆಸರು: ಶ್ರೀ ನಾಗಣನ್ನಿ ಕಿತ್ತಯ್ಯ ದೇವರ 
ಬನ್ನಿಸಿದರ್‌ (ಎಕ. 11 (2), ೬೦; 9ನೆಯ ಶತ). [ನಾಗ+ನಂದಿ] 

ನಾಗಣಿ (ನಾ). ಸುರಹೊನ್ನೆ ಮರ ; ಪುನ್ನಾಗ: ಸುರಹೊನ್ನೆ (ನಾಗಣಿ); _ 
ಬಹು ಭವ್ಮವಾದ ವೃಕ್ಷವು ಬೊಡ್ಡಿಯು ಗಡುತರವಾಗಿಯೂ 
ಸರಳವಾಗಿಯೂ ಬೆಳಿಯುವುದು (ಕಛಾಗೆ. ೪). [?)' 

ನಾಗಣೈಯ (ನಾ). ಒಬ್ಬಾತನ ಹೆಸರು : ಸರ್ವಾಧಿಕಾರಿ ಶ್ರೀನಾಗಣೈಯ 
ಸಂಧಿವಿಗ್ರಹಿಕ ಶ್ರೀ ಸೀಹಪೈಯ (ಇಆ. ೪, ೨೭೮-೭; 1026). 

[ < ನಾಗಣ್ಣ * ಐಯ (-ಅಯ್ಯ,) ] 

ನಾಗಣ್ಣ (ನಾ). ೧. ನಾಗರಹಾವು: ಎಲೆ ನಾಗಣ್ಣ, ಹೇಳೆಲೋ ನಿನ್ನಾ 
ತಲೆಯಲಿ ರನ್ನವಿಹ ನಿಜವನ್ನಾ (ಕನ್ನಬಾ. ೧೨೩-೧). ೨. ಒಬ್ಬಾತನ 
ಹೆಸರಂ : ಶ್ರೀಕೊಡಲರಾ ನಾಗಂಣನಾ ಕೃತಮಿದಂ (ಮೈಆರಿ. ೧೯೩೦, 
೩-೩೪; ಸು. 800), [ನಾಗ+ ಅಣ್ಣ) 

ನಾಗತಗರೆ (ನಾ). ಒಂದು ಬಗೆಯ ಗಿಡ: ಕಾಡುಹುರುಳಿ, ನಾಗತಗರೆ, 
ಟೆಲಿಗ್ರಾಫ್‌ ಗಿಡ (ಮೈಔಗಿ. ೩೦-೩೭೨). [ನಾಗ ೬ ತಗರೆ] 

ನಾಗತರ, (ನಾ). ಶ್ರೇಷ್ಠವಾದ ಆನೆ: ನಾಗತ ಂಗಳೊಂದೆ ಕಳಭಕ್ಕೆ 
ಮೊಗಂದಿರಿದತ್ತು (ಕಾಂತಿಪು. ೩-೧೦೪). "ಅಶ್ವತರ' ಹೋ. [ಸಂ. ] 

ನಾಗತರ್ಯ "ನಾಗತ್ತರ' ನೋ. 

ನಾಗತಲ್ಪ (ನಾ). ೧. ಹಾವಿನ ಹಾಸಿಗೆ; ಸರ್ಪಶಯನ. ೨. ಸರ್ಪವನ್ನೇ 
ಹಾಸಿಗೆಯನ್ನಾ ಗಿ ಮಾಡಿಕೊಂಡಿರುವವನಂ ; ನಾರಾಯಣ; 
ಬಲ್ಬಂಥಗಳ ಮಾಡಿ ಚೋಗಪಡದಿರು ನಾಗತಲ್ಪನ್ನ ಮೊರೆಹೋಗೆಲೋ 
ಪ್ರಾಣಿ (ವಿದಾಳ್ಮ. ೪೮-೯). [ನಾಗ + ತಲ್ಪ] 

ನಾಗತಿ, "ನಾಯಕಿತ್ತಿ' ನೋ. 

ನಾಗತ್ತಿ (ನಾ). ಜೀವನಂ ಚರಿಸುವ ನಾಲ್ಕು ಬಗೆಯ ಸ್ಥಿತಿಗಳು; 
ಅನಿಮಿಷಗತಿ, ಮಾನವಗತಿ, ನಾರಕಗಶಿ ಮತ್ತೂ ತಿರ್ಯಗ್ಗತಿ 
ಎಂಬ ಗತಿಗಳು : ಅತಿಕಾಂಕ್ಷೆಯೆಂಬಗಳತಿ ವಿಸ್ಮಯವಾಗಿ ಕ್ಷಿತಿಯನೊಡೆದು 
ನಾಗತಿಯ ಧೃತಿಗೆಡಿಸುತ ಬಳಸಿಹುದಾ ಪುರದೊಳು (ತ್ರಿಫುಸಂ. ೪-೪೦). 

[ನ್ಯಾ (ಎ ನಾಲ್‌) +ಗೆತಿ] 

ನಾಗತಿ (ನಾ). ಒಬ್ಬಾತನ ಹೆಸರು: ದುಗ್ಗತಿಗವುಣ್ಣಿಯ ಮಗಂ ನಾಗತಿ 
ಸಾಲತ್ತಿಯ [ತು]ಜುಗೊಳ ಸತ್ತಂ (ಸಸಿ. ೫೫, ೧೪-೪; 875) ; ಶ್ರೀನಾಗತಿ 
ಆಳ್ಮನ ದಣ್ಣೆ (ಎಕ. 11, ೪8೨-೧; ಸು. 1000). [?) 

ನಾಗತಿಯಮ್ಮ (ನಾ). ಒಬ್ಬುತನ ಹೆಸರಂ : ಶ್ರೀ ನಾಗತಿಯಮ್ಮನ ಮಗಂ 
ಮಲಯ್ಯೆಂ (ಎಕ. ೫1೪, ಎಳಂದೂ. ೯೬-೧; 1000). 

[ ನಾಗತ್ಕಿ * ಅಮ್ಮ] 

ನಾಗತ್ತರ, ನಾಗತರ್ಯ (ನಾ). ಒಬ್ಬಾತನ ಹೆಸರು : ಸಾಮನ್ನಸಹಿತಂ 
ನಾಗತ್ತರನಂ (ಎಇ. 1, ೩೫೦-೪; 900) ; ನಾಗತ್ತ ನಳುಮಜ್ಗಲ ಬೀವಣ್ನ 
ನೆಂಬೋನು ನಾಗದೇವನೇಬೋನು . . . ಕದಂಬೂರೆ ತುಟಿಂಗಳ್ಲೊಳ 
ಕಾದಿ ಸತ್ತ (ಎಳ. 1೫, ಆನೇಕ. ೭೩-೫: 900), ನಾಗತರ್ಯ: ಸತ್ಯವಾಕ್ಕ 
ಪೆರ್ಮಾಡಿಯ ಕಲಿಯುಗದಣುವ ನಾಗತರನೊಳ್‌ ಇರ್ವ್ವಲಿಯೂರೆೊಡೆಯ 
ಇರುಗಮಯ್ಯನ ಮಗಂ ಸಿರಿಯಮಯ್ಯಂ . . . ಮೂಡಣ ಕೆಅ್‌ಯಂ 
ಕಟ್ಟಿಸಿ ಮೂಟುಕೆಜ್‌ಿಯ ಬಿತ್ತುವಟ್ಟವಂ ಪಡೆದಂ (ಎಕ. 1%, ಬೆಂಗಳೂ, 
೮೯-೩ ; 870); ಶ್ರೀಮತ್‌ ನಾಗತರನ ಮನೆವಗತಿ ಪೆರ್ವ್ವೊಣಶೆಟ್ಟಿ ಬೆಂಗಳೂರ 
ಕಾಳೆಗದೊಳ್‌ ನಾಗತರನ ಮಗಂ ಬುಟ್ಟಣಪಶಿ ಸತ್ತ೦ (ಮೈಅರಿ. ೧೯೧೫ ; 


೨0-೧; 900). [ನಾಗತಿ * ಅರ್ಕ] 


ನಾಗದಂತಿ 


ನಾಗದಂತಿ (ನಾ). ೧. ಸೂರ್ಯಕಾಂತಿಯ ಜಾತಿಗೆ ಸೇ೦ದ ಒಂದು 
ಬಗೆಯ ಗಿಡ ಮತ್ತು ಅದರ ಹೂವು: “ಶೆ ಕ್ವೇತಗಂಧಿ- ನಾಗದಂತಿ” (ಓಷಧಿ. 
೧೬೧) ;ನಾಗದಂತಿ, ಕಾಡುಹರಳು (ಮೈಕಔೌಗಿ. ೧೧-೧೯೧). ೨. ಮಂಳ್ಳುಗ 
ಳಿಂದ ಕೂಡಿರುವ ಒಂದು ಬಗೆಯ ಬಳ್ಳಿ. ಲತೆ. [ಸಂ. ನಾಗದಂತೀ ] 

ನಾಗದನುಜ (ನಾ). ಒಬ್ಬ ರಾಕ್ಷಸ; ಗಜಾಸುರ : ನಾಗದನುಜಚವರ್ಶಾಂ 
ಬರನೆ ನಾಗನರಲೋಕಕಧಿಕನೆ ರಕ್ಷಿಸುವುದೆಂದು ನುತಿಸೆ (ಪ್ರಾಢರಾ. ೨-೪೧). 

{ ನಾಗ + ದನುಜ] 

ನಾಗದಮನಿ (ನಾ). ಒಂದಂ ಬಗೆಯ ಗಿಡ; ವಿಷವನ್ನು ಪರಿಹರಿಸುವ 
ಕಾರಸೆ ಎಂಬ ವನಸ್ಪತಿ : “ ಕಾರಸೆ ನಾಗದಮನಿಯಕ್ಕುಂ " (ಮಂಗರಾ. 
೪೫-೪೭), [ ಸಂ. ನಾಗದಮನೀ] 

ನಾಗದಾವರೆ (ನಾ). ಒಂದು ಬಗೆಯ ಗಿಡ ವಂತ್ತು ಅದರ ಹೂವು: 
ಮಲ್ಲಿಗೆಯಿಂ ನಾಗದಾವರೆಯಿಂ ಚೂತಪಲ್ಲವದಿಂ ಪಚ್ಚೆಯಿಂದ . , , 
ಭೂವಲ್ಲಭ ಜಿನರನರ್ಚಿಸಿದ (ರಾಮವಿ, ೧೪-೧೭). 

[ನಾಗ + ತಾವರೆ (ಆತಾಮರೆ) ] 

ನಾಗದಾಸಯ್ಯ (ನಾ). ಒಬ್ಬಾತನ ಹೆಸರು: ನಾಗದಾಸೆಯ್ಯಂ ಬರೆದ 
(ಎಕೆ. ೪11, ಶಿಕಾರಿ, ೭೪-೨೭; 1010): [ನಾಗ 4 ದಾಸಯ್ಯ ] 

ನಾಗದಾಳಿ (ನಾ). ಕಟುವಾದ ವಾಸನೆಯಂಳ್ಳ. ಹಾವಿಗೆ ಅಪ್ರಿಯವಾದ 
ಒಂದಂ ಬಗೆಯ ಗಿಡ ; ಮೊಳೆಕಾಳಿಂಗನ ಗಿಡ ; ಸದಾಪು (ಉಕ) : 
ರಾಸ್ಕೆ, ಬೇಲದ ಹಣ್ಣು ... ಜಟಾಮಾಸಿ, ನಾಗದಾಳಿ, ಕೊನ್ನಾರಿಗೆಡ್ಡೆ ... 
ಇವಂ ಕಷಾಯಂ ಕಾಯಿಸಿ ಕೊಟ್ಟರೆ ವಾತಜ್ವರಂ ಕೆಡುಗುಂ (ಸಕವೈ. ೬೯): 
ನಾಗದಾಳಿಸೊಪ್ಪು, ಸೀಮೆಸದಾಪು (ಮೈಡಿಗಿ. ೬೭-೧೩೬೬) ; ಜಾತಿಪಂಗಡಗಳು 
ನಾಗದಾಳಿಯಂತೆ ಹೊಲಗದ್ದೆಗಳನ್ನು ಆಕ್ರಮಿಸಿಕೊಂಡಿವೆ (ಥಕ್ತಿಲ. ೪೮) ; 
ಹಾವುಗಳಿಗೆ ಅಪ್ರಿಯವಾದ ನಾಗದಾಳಿ ಗಿಡಗಳನ್ನು ಇವು ಸೇರಬಹುದಾದ 
ಎಡೆಗಳಲ್ಲಿ ಬೆಳೆಸಬೇಕು (ಗೃಹವಿ. ೧೯). ನ ಈ ಸೊಪ್ಪಿನ ವಾಸನೆಗೆ 
ಹಾವುಗಳು ಬರಂವುದಿಲ್ಲವೆಂಬ ನಂಬಿಕೆಯಿದೆ. [?] 

ನಾಗದಿವ್ಯ (ನಾ). [ಸಂಗೀತ] ಒಂದಂ ರಾಗದ ಹೆಸರು : ಮಧುಮಾಧವಿ 

. - ನಾಗದಿವ್ಯ ಕರ್ಣಾಟ ಬಂಗಾಳವೆಂಬಿಪ್ಪತ್ತು ರಾಗಂಗಳೇ ರಾಗಾಂಗ 

ದಿಂದುದಿಸಿದವು (ವಿವೇಕ. 380). ಓ ಇತರ ಪಾಠಗಳಲ್ಲಿ "ನಾಗದಿವಿ' 
ಎಂಬ ರೂಪ ಸಿಕ್ಕುತ್ತದೆ. ಆದರೆ ಶುದ್ಧ ಸಂಸ್ಕೃತ ರೂಪವಾದ 
"ನಾಗದಿವ್ಯ' ಎಂಬಂದೇ ಸರಿಯಾದ ರೂಪವಿರಬಹುದಂ. [ಸಂ.] 

ನಾಗದೇವ (ನಾ). ಒಬ್ಬಾತನ ಹೆಸರಂ : ನಾಗತ್ತರನಳುಮಜ್ಗಲ ಬೀವಣ್ನ 
ನೆಂಬೋನು ನಾಗದೇವನೆಂಬೋನು . . - ಕದಂಬೂರೆ ತುಜುಗಳ್ಲೊೊಳ ಕಾದಿ 
ಸತ್ತ (ಎಳ, 1೫, ಆನೇಕ, ೭೩-೫: 900). [ನಾಗ+ ದೇವ] 

ನಾಗದೇವಭಟಾರ (ನಾ). ಒಬ್ಬಾತನ ಹೆಸರಂ : ಸೆಂಬನೂರ ನಾಗಣನ್ಮ 
ಪಿರಿಯಯ್ಕಂಗಳುಂ ದುರ್ಮೆಯ ನಾಗದೇವಭಟಾರರುಂ (ಎಕ. ಸ], 
ಚಿತ್ರದು, ೭೪-೩೦ ; 968). [ ನಂಗದೇವ - ಭಟಾರೆ) 

ನಾಗಧ್ವಜ (ನಾ). ಬಾವುಟದಲ್ಲಿ ಹಾವಿನ ಗಂರುತುಳ್ಳವನಂ ; ಉರಗ 
ಪತಾಕ ; ದಂರ್ಯೋಧನ: ಏಗೆಯ್ದುಮೆನ್ನ ಧೆರೆಯೊರ್ವಾಗಮುಮಂ 
ನೀಮೆ ಬೆಸಸೆಯುಂ ಕುಡದಿನಿತಂ ಮೇಗಿಲ್ಲದೆ ನೆಗಟ್ಬಟ೨ದಂ ನಾಗಧ್ವಜನಯ್ಯ 
ನೀಮದರ್ಕಟಲದಿರಿಂ (ಪಂಪಠಾ, ೧೪-೬). [ನಾಗ ಧ್ವಜ) 

ನಾಗಧ್ವನಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಕೌಶಿಕಿ 
ವೇಳಾವಳಿ . . . ನಾಗಧ್ವನಿ. . . ಎಂಬ ಮೂವತ್ತುನಾಲ್ಕು ರಾಗಂಗಳೇ 
ಭಾಷಾಂಗದಿಂದ ಪುಟ್ಟಿದವು (ವಿವೇಕ. ೨೫೦) ; ನಾಟ. ಸೌರಾಷ್ಟ್ರ ಜ್‌ 
ನಾಗಧ್ವನಿ, ಸೌಮರಾಗ, ಹಾಗೆಯೇ ಸಾಮವರಾಲೀ, - ಈ 
ಮೂವತ್ತೊಂದು ರಾಗಗಳು ಷಡ್ಜವನ್ನು ನ್ಯಾಸ, ಗ್ರಹ. ಅಂಶವನ್ನಾಗಿ 
ಉಳ್ಳವುಗಳು (ಜತುಪ್ರ. ೩4೬ [ಸಂ.] 


೪೪೫೧ 


15 


20 


ನಾಗಪತಿ 


ನಾಗನಗರಿ (ನಾ). ಕುರಂವಂಶದ ರಾಜರುಗಳಿಗೆ ರಾಜಧಾನಿಯಾಗಿದ್ದ 
ಯಂಮುನಾ ನದಿಯ ದಡದಲ್ಲಿದ್ದ ಪಟ್ಟಣ; ಹಸ್ತಿನಾಪುರ: ತಾಯೆ 
ನೀ ದಿಟ ನಾಗನಗರಿಯ ರಾಯನರಸಿಯೆ ನಿನ್ನ ಮಕ್ಕಳು ರಾಯರೆದೆದಲ್ಲಣರೆ 


(ಕುವ್ಶಾಆ. ೯-೬); ನಾಗನಗರಿಯನಗಧರಂ ಪೊಕ್ಕು ಬರುತಿರ್ದನಾಗ 
(ಜೈಮಿಭಾ. ೭-೧೦೬). [ನಾಗ ನಗರಿ] 
ನಾಗನಾಥ (ನಾ). ೧. ಸರ್ಪಗಳ ಒಡೆಯ; ಆದಿಶೇಷ: ಎಡೆಯ 


ಪಂಜುಗಳಿರ್ದುವು ನಾಗನಾಥನ ಹೆಡೆವಣಿಗಳ. ದೀಪ್ತಿಯಂತೆ (ಮೋಹತ. 
೧೫-೨೫8). ೨. ಸರ್ಪಗಳ ಮೇಲೆ ಪ್ರಭಂತ್ವವುಳ್ಳವನಂ ಕ ಸರ್ಪಗಳನ್ನು 
ಆಭರಣವನ್ನಾಗಿ ಮಾಡಿಕೊಂಡು, ಅವುಗಳ ಅಧಿಪತಿಯಾಗಿರು 
ವವನು ; ಶಿವ: ಘಟಸರ್ಪನ ತುಡುಕಿ ನಾಗನಾಥನಾಗಿ ಇಪ್ಪತ್ತೇಳು 
ಬಸತಿಯನೊಡೆಯನೆ (ಬಸವ. ೬೨೫) ; ನಾಗನಾಧನು ಮುಂದೆಸೆಗೆ ನಸು 
ಬಾಗಿರಲು ಕಂಡವನಿಪಂ ಬೆಆಗಾಗಿ (ಬಸಪು. ೨೭-೧೧). 'ನಾಗೇಶ' ಪರಾ. 
[ ನಾಗ ೬ ನಾಥ) 
ನಾಗನಾಯಕ (ನು). ಒಬ್ಬಾತನ ಹೆಸರಂ: ನಾಗಸೇನಮನಘಂ ಗುಣಾಧಿಕಂ 
ನಾಗನಾಯ:ಕ ಜಿತಾರಿಮಣ್ಣಲಂ ರಾಜಪೂಜ್ಯಮವ.ಲಶ್ರೀಯಾಮ್ಪದಂ 
ಕಂಮದಂ ಹತಮದಂ ನಮಾಮ್ಮಹಂ (ಎಕ. 18 (೫), ೩೭-೩; ಸು. 700). 
[ನಂಗ ನಾಯಕ) 
ನಾಗನಿವಾಸ (ನಂ). ಎ ನಾಗಠಾಣ : ನಾಗನಿವಾಸದ ಕೆಲದೊಳ್‌ ಪೂಗ 
ವನಾಂತದೊಳು ಜೈನಯೋಗಿಗಳಿರ್ವರ್‌ ಯೋಗನಿಯೋಗದೊಳಿರುತಿರೆ 
ನಾಗಶ್ರೀ ಕಂಡು ನಾಡೆ ಮುದಮಂ ತಳೆದಳ್‌ (ಪುಕ್ಕಾಸ್ರ. ೬-೫). 
[ ನಾಗ ೬ ನಿವಾಸ] 
ನಾಗನೃತ್ಯ (ನಾ). [ನಾಟ್ಯ] ಒಂದಂ ಬಗೆಯ ಜಾನಪದ ನೃತ್ಯ ; ನಾಗರ 
ಹಾವಿನ ಗಮನ, ಆಟ ಮುಂತಾದಂವನ್ನು ಅನುಕರಿಸುವ ನೃತ್ಯ : 
ಎಳೆತನದಲ್ಲಿ ಕಂಡು ಮರವೆಯಾದ ವೈದ್ಯರೆ ಕುಣಿತ ಇಲ್ಲವೆ ನಾಗನ್ಮತ್ಯ 
ಮತ್ತೊಮ್ಮೆ ಕಾಣಲು ಸಿಕ್ಕಿತು (ಯಕ್ಷ: 111 ಮುನ್ನುಡಿ). [ ನಾಗ + ನೃತ್ಯ) 
ನಾಗಪಂಚಮಿ (ನಾ). ನಾಗಗಳನ್ನು ಪೂಜಿಸುವ ಒಂದು ವ್ರತದ ದಿನ; 
ಶ್ರಾವಣಶುದ್ಧಪಂಚವಿಂ; ಗರಂಡಪಂಚಮಿ; p ಇದಂ ತುಂಬ ಪ್ರಸಿದ್ಧ 
ವಾದ ಹಬ್ಬ. ಅಂದಂ ನಾಗರಿಗೆ ತನಿ ಎರೆದು ಎಲ್ಲರ ಮನೆಯಲ್ಲೂ 
ಕಾಯಿಂಕಡಂಬು, ಉದ್ದಿನ ಕಡುಬು ಮಾಡಿ ದೇವರಿಗೆ ನೈವೇದ್ಯ 
ಮಾಡುವ ರೂಢಿಯಿದೆ: ಶ್ರಾವಣದ ಹೆಬ್ಬಗಳಲ್ಲಿ' ನಾಗಪಂಚಮಿಯೇ 
ಮುಖ್ಯ (ಥಾಹಲೃ. ೯೪). "ಗರಂಡಪಂಚವಿಂ' ಪರಾ. 
[ನಾಗ + ಪಂಚಮಿ] 
ನಾಗಪತಿ (ನಾ). ನಾಗರೆಂಬ ದೇವತಾಗಣದ ಒಡೆಯ, - ಅಧಿಪತಿ : 
ನಾಗರಲ್ಲಿ ಶ್ರೇಷ್ಠನಾದವನಂ; p ಇವರಂಗಳ ಹೆಸರಂಗಳಲ್ಲಿ ವೈವಿಧ್ಯ 
ವಿದೆ. “ನಾಗ. ೮: (ಅ) ಅನಂತ, ವಾಸುಕಿ, ತಕ್ಷಕ, ಕಾರ್ಕೋಟಕ, 
ಪದ್ಮ ಮಹಾಪದ್ಮ, ಶಂಖಪಾಲ, ಕಂಳಿಕ (ಅಭಿನವಾಭಿಧಾನಂ- 
ಪಾತಾಳ ಖಂಡ ೧೧೯-೨-೪; ಖವಂದ. ೧೩-೭೨). (ಆ) ಅನಂತ. 
ಶೇಷ, ವಾಸುಗಿ, ಕಾರ್ಕೋಟಕ, ತಕ್ಷಕ, ಶಂಖಪಾಲ, ಮಹಾಪದ್ಮ. 
ಪದ್ಮ (ಖವಂದ. ೬೧-೧೪: ೧೫). (ಇ) ಅನಂತ, ತಕ್ಷಕ, ವಾಸಂಕಿ, 
ಶಂಖಪಾಲ, ಪದ್ಮ, ಕರ್ಕೋಟಕ, ಕ್ರೋಡ, ಕಾಲ (ವಿಚಿಂ. ೧೭೭). 
(ಈ) ಅನಂತ, ಶೇಷ, ತಕ್ಷಕ, ಕರ್ಕೋಟಕ, ಶಂಖಪಾಲ, ಭೂಧರ, 
ಕುಳಿಕ, ಮಹಾಪದ್ಮ ಯ(ನಾಗಪ್ರತಿಷ್ಠಾಯೋಗ). (ಉ) ಸರ್ಪ, 
ಅನಂತ, ಶೇಷ. ಕಪಿಲ, ನಾಗ. ಕಾಲಿಕ, ಶಂಖಪಾಲ, ಭೂಧರ 
(ಧವರ೯ಸಿಂ, ೩ ಪೂ-೧೩೧) ; ನಾಗ್‌ : ಅನಂತ, ವಾಸುಕಿ, 
ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ತಕ್ಷಕ, 
ಕಾಲಿಯ (ಪ್ರಾತಃಸ್ಮರಣಮ್‌. ೧೩-೨೫. ೨೬ ; ಸಂ. ೧೯೫)” 


ನಾಗಪಾಶ 


(ಶ್ರೀವತ್ನ. ೨೫) : ನಾಗಭೂಷಣ ನಂಗಪಶಿವಂದಿತಾಂವ್ರಿಯುಗ ... 
ನಾಗನರಲೋಕಕಧಿಕನೆ ರಕ್ಷಿಸುವುದೆಂದು ನುತಿಸೆ (ಪ್ರೌಢರಾ. ೨-೪೧). 
[ನಾಗ + ಪತ್ಚಿ] 

ನಾಗಪಾಶ (ನಾ). ೧. ಒಂದಂ ಮಂತ್ರಾಸ್ತ್ರ; ವಂಂತ್ರದಿಂದ ಪ್ರಯೋಗಿಸಿ 
ಶತ್ರವನ್ನು ಸರ್ಪದಂತೆ ಬಂಧಿಸಂವ ಒಂದು ಬಗೆಯ ಅಸ್ತ್ರ: 
ದಿತಿಸುತನಣ್ಮುಟ್ಟಾಗೆ ಬಂದು ಕಡನಂ ಕಟ್ಟರ್‌ ಕೊಳ್ಳಂತೆ ನಾಗಪಾಶದಿ 
ನಾಗಳ್‌ .., ಕಟ್ಟೆ(ಕಾಂತಿಪು. ೮-೪೯); ಪೂರ್ವಭವವೈರದಿನೊಂದು ಶಿಳಾತಳಮಂ 
ತಂದಾ ಸರೋವರದ ಮೇಲಿಕ್ಕಿ ನಾಗಪಾಶದೊಳಾತನಂ ಕಟ್ಟಿದೊಡೆ 
(ಜಾವುಂಪು. ೨೧೯) ; ದೇಹಿಯೆಂದೆನು ನಾಗಪಾಶವ ಮೋಹಿ ಕೊಡು 
ಕೋದಂಡ ಕವಚವ ದ್ರೋಹಿ ಕಪಿಗಳ ಪಡೆಯ ಗೆಲಲಿನ್ನುಳಿದ ವರ ಬೇಡ 
(ಕಾಶಿರಾ, ೧೯-೩೮). ೨, [ಸಂಗೀತ] ವೀಣೆಯ ತಂತಿಯನ್ನು 
ಬಿಗಿಗೊಳಿಸುವ ಒಂದಂ ಬಗೆಯ ಬಂಧ.-ಜೀರಂಗುಣಿಕೆ ; 
ತಂತಿಗಳನ್ನು ಬಿಗಿಗೊಳಿಸುವ ಒಂದು ಬಗೆಯ ಬಂಧ,-ಜೀರಂಗುಣಿಕೆ; 
೧ ಇಂದಿನ ವೀಣೆಯ ಲಂಗರು ಎಂಬ ಪ್ರತ್ಯಂಗಕ್ಕೆ ಮಾತೃಪ್ರಾಯ 
ವಾಗಿದ್ದು ಪ್ರಾಚೀನ ವೀಣೆಗಳಲ್ಲಿ ಪರಸ್ಪರವಾಗಿದ್ದ ಭಾಗಕ್ಕೆ 
ದೋರಕವೆಂದು ಹೆಸರಂ. ಪ್ರಾಚೀನಕಾಲದ ವೀಣೆಗಳಿಗೆ ಆಧಂನಿಕ 
ವೀಣೆಯಲ್ಲಿರಂವಂತೆ ಗಡ್ಡವು ಇರಂತ್ತಿರಲಿಲ್ಲ. ದಂಡದ ಅಗ್ರಭಾಗ 
ವನ್ನು ಬರಪೂ, ನಯಂವೂ ಆದ ಹುರಿ(ದೋರಕ)ಯಿಂದ 
ಸೋರೆಬಂರಂಡೆಯ ಮೇಲಂಭಾಗವನ್ನು ಸೇರಿಸಿ ಇಪ್ಪುರಿಯ ನಾಗ 
ಪಾಶದಿಂದ ಬಿಗಿದು ಕಟ್ಟಲಾಗುತ್ತಿತ್ತು. ದೋರಕದ ತುದಿಗೆ 
ನಯಂವಾದ ನರದ ತಂತಿಗಳನ್ನು. ಕಟ್ಟಿ, ಇವುಗಳನ್ನು ರೇಕಿನ ಮೇಲೆ 
ಬಿಗಿಯಾಗಿ ಎಳೆದಂ ಕಟ್ಟೆ, ಕುದುರೆಯನ್ನು ದಂಡಕ್ಕೆ ನಾಗಪಾಶ 
ದಿಂದಲೇ ಬಿಗಿಯಂತ್ತಿದ್ದರಂ. ಪ್ರಾಚೀನ ಸಂಗೀತಶಾಸ್ತ್ರಗ 'ಂಥಶ್ಛವಾದ 
ನಾಗಪಾಶವನ್ನು ಸರಿಯಾಗಿ ತಿಳಿಯದ ಕೆಲವು ಆಧಂನಿಕರಂ ಅದನ್ನು 
ವೀಣೆಯ್ದ ಒಂದು ಪರಿಕರವೆಂದೇ ತಿಳಿದು ಪ್ರಚಾರ ಮಾಡು 
ತ್ತಿದ್ದಾ ರೆ. ಈ ಬಂಧವನ್ನು ವೀಣೆಯಲ್ಲಿ ಮಾತ್ರವಲ್ಲದೆ ಪಟಹ, 
ರಂಂಜಾ ಮೊದಲಾದ ಚರ್ವವಾದ್ಯಗಳಲ್ಲಿಯೂ ಬಳಸಲಾಗಂ 
ತ್ರಿತ್ತಿ : ವೀಣೆಯ ಮುಖ್ಯಪರಿಕರಗಳು . . . ಕುದುರೆ, ಗಡ್ಡ ಆಥವಾ 
ನಾಗಪಾಶ, 3೪ ಕಂಚಿನ ಮೆಟ್ಟಲುಗಳು (ಸಂಗೀಣಂ. ೧೧೨). ೩. ಎ ನಾಗಪಾಶ 
ಕರಣ. [ನಾಗ -. ಪಾಶ) 

ನಾಗಪಾಶಕರಣ (ನಾ). [ಕಾಮಶಾ] ಸಂಭೋಗದ ಒಂದಂ ಭಂಗಿ: 
ನಳಿನಮುಖಿ ಮಲಗಿ ಕೆ ಓೈದಳಮನಿರ್ತೊಡೆಯ ಕೆಳಗಿಳುಪಿ ಗಳರವದಿನಧರಮನೆ 
ಕರ್ದುಕಿ ಪುಳಕಿಸಲ್‌ ಕೊರಲ್ವಿಡಿದು ಬಳಿಕಿನೆಯನಪ್ಪಿ ದಳವುಳಿಸಲಂತದೆ 
ನಾಗಪಾಶ[ಶಾಕಾ. ವಾಸ] ಕರಣಂ (ಜನವ. ೯-೩೪). [ಸಂ.] 

ನಾಗಪಾಶಬಂಧನ (ನಾ). ೧. ನಾಗಪಾಶದಿಂದ ಕಟ್ಟುವಿಕೆ. ೨. (ಆಲಂ) 
ಬಿಡಿಸಿಕೊಳ್ಳಲು ಆಗದಂತೆ ಬಹಳ ಬಲವಾಗಿ ಕಟ್ಟುವಿಕೆ; 
ಗಾಢಬಂಧನ : ನಾಲ್ಕೂ ದಿಕ್ಕಿನಿಂದ ಸುತ್ತುವರಿದಿದ್ದ ಒಂದು ನಾಗಪುಶ 
ಬಂಧನವು ಸಂಪೂರ್ಣವಾಗಿ ಬಿಚ್ಚಿಹೋದಂತಾಯ್ತು (ಇಪ್ಪಳ, ೩೪೫). 

[ ನಾಗಪಾಠ + ಬಂಧನ ) 

ನಾಗಪಾಶವಿದ್ಯೆ (ನಾ). ನಾಗಪಾಶವನ್ನು ಪ್ರಯೋಗಿಸುವ ಮಂತ್ರ 
ವಿದೆ: ಮುಖ್ಯನಾಯಕರ್ಕಳುಂ ನಾಗಪಾಶವಿದ್ಯೆಯಿಂ ಕಟ್ಟುವಡೆದು 
ಪಟ್ಟಿರ್ಪದುಂ (ಪಂಠಾಮಾ, ೧೩-೧೪೭ ವ). [ ನಾಗಪಾಶ + ವಿದ್ಯೆ ] 

ನಾಗಪುರ (ನು). ೧. ನಾಗಲೋಕ : ಪಾತಾಳ : ಅಂತು ನಾಗಪುರಮ 
ನಿಟಿಸುವ ನಾಗಪುರಮನಾ ನಾಗಶಯನಂ ಪೊಕ್ಕು (ಪಂಪಛಾ. ೯-೨೭ ವ). 
೨. ಕೌರವ ವಾಜ್ಯ ; ಹಸ್ತಿನಾವತಿ : ಮೇಲಿನ ಪ್ರಯೋಗವನ್ನು 
ನೋಡಿ. [ನಾಗ ಪರ್ಕ) 


೪೪೫೨ 


10 


40 


48 


ನಾಗಬಲಿ 


ನಾಗಪುರಿ (ನಾ). ಒಂದಂ ಬಗೆಯ ವನಸ್ಪತಿ: (ಮೈಡಔಿಗಿ. ೨೨-೪೦೩). 
[?] 

ನಾಗಪುಲಿಗಾವುಂಡ (ನು). ಒಬ್ಬಾತನ ಹೆಸರು : ಚನ್ನ )ಪ್ರಭಭಟಾರಾರ್ಪ್ಪ 
ಸುಣ್ಣಿಯನಭ್ಯನ್ಹರಸಿದ್ದಿಯಾಳುತ್ತಿರೆ ನಾಗಪುಲಿಗಾವುಣ್ಣಂ ಗಾವುಣ್ಣುಗೆಯ್ಕೆ 
ಸೌಇಇ. 22-1, ೩೪-೯ ; 985), 

[ ನಾಗಪುಲ್ಕಿ * ಗಾವುಂಡ (ಎಗಾಮುಂಡ) ] 

ನಾಗಪುಪ್ಪ (ನಾ). ೧. ಒಂದಂ ಬಗೆಯ ಹೂವು; ನಾಗಸಂಪಿಗೆ : 
ಎರಡುಂ ಕ್ಷಾರಂ ಕೊತ್ತುಂಬರಿ ಸರಳಂ ನುಗಪುಷ್ಟಮಿಂತಿವನೊಂದಾಗಿರೆ ಕೂಡಿ 
ಮಾಡಿ ಬೆರಸುಗೆ (ಅಕ್ಕಶಾ. ೭-೪೫). ೨. ಸುರಗಿ; ಸಂರಹೊನ್ನೆ : “ನಾಗ 
ಪುಷ್ಪಃ ಸುರ ಹೊನ್ನೆ” (ಓಷಧಿ. ೪೬೩). [ ನಾಗ * ಪುಷ್ಪ] 

ನಾಗಪೂಜೆ (ನಾ). ನಾಗರಿಗೆ ಮಾಡುವ ಪೂಜೆ, -ಆರಾಧನೆ : ವಸ್ತುತಃ 
ನಾಗಪೂಜೆ ದ್ರಾವಿಡಜನಾಂಗದ ಹಬ್ಬವಾಗಿರಬೇಕು (ಭಾಹಬ್ಮ. ೯೯). 

[ ನಾಗ + ಪೂಜೆ ] 

ನಾಗಪ್ರತಿಷ್ಠೆ (ನಾ). ಸರ್ಪದೇವತೆಯ ಶಿಲಾಪ್ರತಿವೆಂಯನ್ನು 
ಅರಳಿಕಟ್ಟೆ ಮೊದಲಾದ ಸ್ಥಾನಗಳಲ್ಲಿ ವಿಧ್ಯುಕ್ತವಾದ ಕ್ರಮದಿಂದ 
ಸ್ಮಾಪಿಸುವುದಂ ; ನಾಗರ ಕಲ್ಲಿನ ಸ್ಥಾಪನೆ; p ಇದಂ ಮಕ್ಕಳಿಲ್ಲದ 
ವರು, ವಂಕ್ಕಳಾಗುವುದೆಂಬ ನಂಬಿಕೆಯಿಂದ ಅನಂಸರಿಸಂವ ಜನ 
ಸಾಧಾರಣವಾದ ಒಂದಂ ಪದ್ಧತಿ: ಅವರು ಎದುರಾಶ್ವತ್ಛಕ್ಕೆ ಹೋಗಿ 
ನಾಗಪ್ರತಿಷ್ಠೆ ಮಾಡಿ ಬಂದರು (ರೂಂ). [ನಾಗ 4 ಪ್ರತಿಷ್ಠೆ] 

ನಾಗಫಣಿ (ನಾ). ನಾಗರಹಾವು: ನಾದವ ಲಾಲಿಸುವ ನಾಗಫಣಿ [ಪಾಕಾ. 
ಪಣೆ]ಯಂತೆ ಆಡುತ್ತಿದ್ದು ಹೋದ ಹೊಲಬೇಕೆಂದ (ಮೋಳಿಮಾ. ೭೨-೨೮೩). 

[ ಸಂ. ನಾಗಫಣಿನ* ] 

ನಾಗಬಂಧ (ನಾ). ೧. ಜಟ್ಟಿವರಸೆಗಳಲ್ಲಿ ಒಂದು : ಭೀಮ ಜರಾಸಂಧರು 
ಡೊಕ್ಕರಪಟ್ಟು, ಲಗಡಿ, ಕತ್ತರಿಪಟ್ಟು, ನಾಗಬಂಧ ಮುಂತಾದ ಹಲವು 
ಪಟ್ಟುಗಳನ್ನೊಡ್ಡಿ ಕಾಳಗ ನಡೆಸಿದರು (ರಾಜಸೂ. ೨೩). ವಿ. (ಆಲಂ) 
ಬಲವಾದ ಕಟ್ಟು; ಬಿಡಿಸಿಕೊಳ್ಳಲಾಗದ ತೊಡಕಂ: ಈ ನಾಗಬಂಧದಿಂದ 
ತನ್ನ ತಂದೆತಾಯಿಯನ್ನು ಮುಕ್ತಗೊಳಿಸಲೇಬೇಕೆಂಬ ಅವನ ಪ್ರತಿಜ್ಞೆ. . - 
ಮತ್ತಷ್ಟು ದೃಢಮೂಲವಾಗುತ್ತಿತ್ತು (ಇಪೃಕ. ೩೭೯). ೩. [ಕಾಮಶಾ] 
(ಹಾವುಗಳಂತೆ ಹೆಣೆದುಕೊಳ್ಳುವ) ಒಂದಂ ಬಗೆಯ ಆಲಿಂಗನ ; 
ಗಾಢಾಲಿಂಗನ : ನಾಗಶಯ್ಕೆಯೊಳ್‌ ನಾಗಿಣಿ ನಾಗಬಂಧದೊಳೆ ತಳ್ತು 
ಗುಣಾರ್ಣವನಂ ಮರುಳ್ಹಿದರ್ಳ (ಪಂಪಛಾ. ೪-೦೭) ;. ಕೋರಕರದಂ ತನ 
ಗೊಪ್ಪಿರೆ ನಾಗಬಂಧದಂತೊಂದಿರೆ ಸುತ್ತಿ ಮಲ್ಲಿಗೆ ಮದಂ ಮಕರಂದಮದಾಗೆ 
ಕರ್ಣಮಿಂದಿಂದಿರಬೃಂದಮೆಂದೆನಿಸಿ ದಂತಿಮುಖಂಗೆಣೆಯಾಯ್ತು ಮಾಮರಂ 
(ವೃಷವಿ. ೪-೪೧). ೪. [ಸಂಗೀತ] ಐದು ಬಗೆಯ ಹಸ್ತಪಾಟಗಳಲ್ಲಿ 
ಒಂದಂ ; ಗಾಢಬಂಧ ; ವರ್ಣಾಲಂಕಾರಗಳಲ್ಲಿ ಒಂದು; ಹಾವಿನಂತೆ 
ಸುರುಳಿಯಾಗಿಯೂ ವಕ್ರಗತಿಯಲ್ಲಿಯೂ ಇರುವ ಸ್ವರಶ್ರೇಣಿ : 
ವೆಂಕಟರಮಣದಾಸರು ಈ ಕಿರುಹೊತ್ತಿಗೆಯಲ್ಲಿ , . . ಬಂಧ ತಾನಗಳ ವಿವಿಧ 
ರೂಪಗಳನ್ನು (ಗುಚ್ಛಬಂಧ ಮತ್ತು ನಾಗಬಂಧ) ವಿಸ್ತಾರವಾಗಿ ವರ್ಣಿಸಿ 
ದ್ದಾರೆ (ಸಂಗೀತ, ೬೦). ೫. [ನಾಟ್ಯ] ಇಪ್ಪತ್ತುವಮೂರು ದೇಶೀಯ 
ಸ್ಥಾನಗಳಲ್ಲಿ ಒಂದಂ ; “ಕುಳಿತುಕೊಂಡು ಎಡತೊಡೆಯ ಮೇಲೆ ಬಲ 
ಕಣಕಾಲನ್ನಿರಿಸುವುದು” (ಉಾಸ್ಕರಂ- ೩೩೧ ಗದ್ಯಾನುವಾದ) : ಓದವಿರ್ದ 
ಸ್ವಸ್ತಿಕಂ . ನಾಗಬಂಧ ವೃಷಭಂ ಸುಲಲಿತಮಿಪ್ಪತ್ತಮೂಜು ದೇಶೀ 
ಸ್ಥಾನಂ (ಉಸ್ಕರಂ, ೭-೮) ; ಅಭಿನಯದರ್ಪಣದಲ್ಲಿ - ೧. ಅಂಜಲಿ . . . 
೨೧. ನಾಗಬಂಧ, ೨೨. ಖಟ್ಟ, ೨೩. ಬೇರುಂಡ, ೨೪, ಅವಹಿತ್ನ, 
(ಆಧಾನ್ಯ. ೪೮). [ನಾಗ + ಬಂಧ] 

ನಾಗಬಲಿ "ನಾಗವಲಿ' ನೋ. 


ನಾಗಬಲೆ 


ನಾಗಬಲೆ (ನಾ). ೧. ಒಂದು ಬಗೆಯ ಗಿಡ ; ಬೋಳಂಗಡಲೆ ಗಿಡ; 
ಕಳ್ಳಂಗಡಲೆ ; ನಾಗಬಲಾ ಫೃತ ಮಧುಗಳನಾಗಳುಮುಪಯೋಗಿಸುತ್ತು 
ಮಿರ್ದಂದು ಪಿಂಗುಗುಂ ಕ್ಷಯರೋಗಂ (ಲೋಕೋಪ. ೯-೩0): ೨. 
ಹೀರೆಬಳಿ ಗ: “ಗಾಂಗೇರುಕೀ, ನಾಗಬಲಾ, .ರುಷಾ, ಹ್ರಶ್ಚೈಗವೇಧುಕಾ - ೪ 
ಹೀರೇಗಿಡದ ಹೆಸರು” (ಸಿದ್ಧಾಂತಿ ೧೩೮). [ ಸಂ. ನಾಗಬಲಾ] 

ನಾಗಬೆತ್ತ (ನಾ). ನಾಗರಹಾವಿನ ಆಕಾರದ ಬೆತ್ತ; £ ಇದನ್ನು 
ಸಾಮಾನ್ಯವಾಗಿ ಸಂನ್ಯಾಸಿಗಳು ಉಪಯೋಗಿಸುತ್ತಾರೆ : ಕಯ್ಯ 
ಲ್ಲೊಂದು ನಾಗಬೆತ್ತವೂ ಇತ್ತು (ರಕ್ತರೂ. ೩3): ಕವಿಗಳು ಒಂದು. 
ನಾಲ್ಕಡಿ ಉದ್ದದ ತೋರವ;ದ ನಾಗಚಿತ್ತವನ್ನೂ ತಂದು ಮ್ಯೊದಿನಿಯ 
ಕೈಗೆ ಕೊಟ್ಟರು (ಒಡ್ಮಿಉ. ೨8); ಕಾವೀ ಕಂತೇ ಕೊಡೆ ನಾಗಬೆತ್ತಾ ಕೊಡೆ 
ಹೋಗುತೀನಿ ನಾನು ವನದೇಶ (ನಾಪದ. ೦೦೪). [ನಾಗ + ಬೆತ್ತ) 

ನಾಗಭಸ್ಮ (ನಾ). [ವೈದ್ಯ] ಒಂದು ಬಗೆಯ ಭಸ್ಮ: ಲೋಹಸಿಂಧೂರ' 
ನಾಗಭಸ್ಮ ಇವು ಪ್ರತ್ಯೇಕ ಗ ೧೦ ತೂಕ ಸಹ ಪುಡಿಮಾಡಿ ಹಾಕಿ (ಸಕವೈ. 
೩೯೩). [ಸಂ.] 

ನಾಗಭುಗ್ಗ ಮನ (ನು). ಗರುಡನ ಮೇಲೆ ಸಂಚರಿಸುವವನು ; ವಿಷ್ಣಾ: 
ನಾಗಭುಗ್ಗಮನ ಶ್ರೀಕೃಷ್ಣರಾಯನ ವಡನೆ ಪೋಗಿ ಪಿಡಿತರ್ಪೆಂ (ನನಮೋ. 
36-೬೯). [ಸು. (ನಾಗಭುಜ" + ಗಮನ)] 

ನಾಗಭೂಷಣ (ನು). ೧. ಸರ್ಪಗಳನ್ನು ಆಭರಣವಾಗಿ ಉಳ್ಳವನು , 
ಸರ್ಪಭೂಷಣ ; ಶಿವ: ಜನಸಾಕ್ಷಿಯಾಗಿರೆ ನಾಗಭೂಷಣಭಕ್ತರ್ಯೆ 
ಸತ್ಯುಲಜರಂ (ಬಸಪು. ೫೭-೫೩) ; ನಾಗವಲ್ಲಿಯ ಹಿಂದುಮುಂದನು ನೀಗಿ 
ಕಳೆಯದೆ . , , ಸವಿದು ಭೋಗಿಸುವೊಡಮರೇಂದ್ರನಾಗಲಿ ನಾಗಭೂಷಣನಾ 
ದೊಡವನನು ನೀಗಿ ಕಳೆವಳು ಭಾಗ್ಮವಧು (ಕುವ್ಮಾಉ. ೩-8೯); ನಾಗಭೂಷಣ 
ಇಜ್ಜಿ ಯಾ ಪರಿಯಾಯ್ತೆ ಹಾಯೇದ (ತಿಮ್ಮಸ್ತೀ. ೧-೭). ೨. ಮೋಡ 
ಗಳಿಂದ ಅಲಂಕೃತವಾಗಿರಂವುದಂ ; ಪರ್ವತ : ೧, ೨, ನಾಗಭೂಷಣ 
ನಾಗಿ ಶಿವನಲ್ಲ . . ಎನಿಸಿರ್ದುದಾಶ್ಚರ್ಯಸಾಂದ್ರಮಚಲೇಂದ್ರಮೆಸೆದು 
(ಜೈಮಿಭಾ. ೧೦-೬). [ ಸಂ.) 

ನಾಗಮಂಗಲ (ನಾ). ೧. ದಂರ್ಗದ ಆಕಾರದಲ್ಲಿರಂವ ಸೇನಾನಿವೇಶ : 
ವಾಸ್ತುಶಾಸ್ತ್ರದ ಪ್ರಕಾರ “ಮಂಗಲ” ಎಂದರೆ ದುರ್ಗರಕ್ಷಣಕ್ಕಾಗಿ ನಗರದ 
ಸೈನ್ಯವು ನೆಲೆಗೊಂಡಿರುವ ಸ್ಮಳವೆಂದರ್ಥ . * * ದುರ್ಗದ ಆಕಾರವನ್ನೋ 
ಸೈನ್ಯದ ಮಿತಿಯನ್ನೋ ಅನುಸರಿಸಿಕೊಂಡಿದ್ದರೆ ನಾಗಮಂಗಲವೂಗುತ್ತದೆ 
ಇಲ್ಲವೇ ಈಶ್ವರಮಂಗಲವಾಗುತ್ತದೆ (ತುಳುನಾ. 3೦೪). ೨. ಒಂದಂ ಊರಿನ 
ಹೆಸರಂ : ನಾಗಮಂಗಲದ ಭಟರು ಸೋಬತಿಯ ಕಟ್ಟೆ ಬೇಗದಿಟದು 
ತುರುಕರನು ಬೇಗದೆ ಮೂಜುಸಾಸಿರ ಮೂಗರಿದಾಗ ರಾಗದೆ ಜಸವ 
ಬೀಜದರು (ಕಂನವಿ. ೧೩-೫೯). [ ನಾಗ * ಮಂಗಲ] 

ನಾಗಮಂಡಲ (ನಾ). ೧. (ಕರಾ) ನಾಗದೇವತೆಯ ಪ್ರೀತಿಗಾಗಿ 
ಮಾಡುವ ಒಂದಂ ಹಬ್ಬ : ನಾಗನ ಪ್ರೀತಿಗಾಗಿ ದಕ್ಷಿಣಕನ್ನಡ ಜಿಲ್ಲೆಯ 

, * ತಾಲೂಕುಗಳಲ್ಲಿ "ನಾಗಮಂಡಲ' ವೆಂಬ ಸೇವೆಯು ನಡೆಸಲ್ಪಡುತ್ತದೆ 

(ತುಳುನಾ. ೨೩೦) ; ಉಳ್ಳೂರು ಹೆಬ್ಬಾರರ ಮನೆಯಲ್ಲಿ ಸ್ವಲ್ಪ' ದಿನದಲ್ಲೇ 
ನಾಗಮಂಡಲ ಉಂಟಂತೆ (ಸೃಪ್ನಹೊ. ೩೬), ಅದರಂತೆ ನಾಗಮಂಡಲ, 
ಧಕ್ಕೆಬಲಿಗಳನ್ನು ಹಿಂಬಾಲಿಸಿ . , . ಮರಳಿ ಬಂದ ಪ್ರಸಂಗಗಳೆಷ್ಟೋ 
(ಯಕ್ಷಲ. 1೪ ಮುನ್ನುಡಿ). ೨. ಈ ಹಬ್ಬದಲ್ಲಿ ಪೂಜೆಗಾಗಿ ಸಿದ್ಧಪಡಿಸುವ 
ನಾಗರಹಾವಿನಾಕಾರದ ರಂಗೋಲೆಯ ಅಥವಾ ಹೂವಿನ ಆಕೃತಿ. 
ಚಿತ್ರ, [ ನಾಗ + ಮಂಡಲ] 

ನಾಗಮತಿ (ನಾ). ಒಬ್ಬಾಕೆಯ ಹೆಸರು: ಮೋನಿ ಗುರವಡಿಗಳ ಶಿಷಿತ್ತಿಯರ್‌ 
ನಾಗಮತಿಗನ್ತಿಯರ್‌ ಮೂಣು ತಿಜ್ಜಳ್‌. ನೋನ್ತು ಮುಡಿಪ್ಪಿದರ* 


(ಎಕ. 11, ೨೦೨೨ ; ಸು. 700). [ಸಂ.] 


೪೪೫೩ 


36 


ನಾಗಮ್ಮಯ್ಯ 


ನಾಗಮಯ್ಯ "ನುಗಮ್ಮಾಯ್ಯ' ನೋ. 

ನಾಗಮಲ್ಲಿಗೆ (ನಾ). ಒಂದು ಬಗೆಯ ಮಲ್ಲಿಗೆ : ದೊಡ್ಡ ಪಟಿಕ, ನಾಗಮಲ್ಲಿಗೆ 
(ಮೃಔಗಿ. ೬೬-೧೩೪೩), "ನಾಗಸಂಪಗೆ' ಪರಾ. [ನಾಗ + ಮಲ್ಲಿಗೆ) 

ನಾಗಮುಖ (ನಾ). ಆನೆಯಂತೆ ಮಂಖವುಳ್ಳವನು ; ಗಣಪತಿ : ಶ್ರೀಗುರು 
ಪರಂಜ್ಯೋತಿಲಿಂಗಂ ನಾಗಮುಖಮುಖನಳಿನಭ್ಭಂಗಂ . , . ಒಲ್ಲೆಮಗೀಗೆ 
ಬಸವನ ಕೃತಿಯನೊರೆವ ಸುಮತಿಯ ಸಮತೆಯನು (ಬಸಪು. ೧-೩). 

[ನಾಗ * ಮುಖ) 

ನಾಗಮುಖಪಿತ (ನಾ). ಗಣಪತಿಯ ತಂದೆ; ಶಿವ; ಪರಮೇಶ್ವರ : 
ನಾಗಮುಖಪಿತನೆ ನಲುವಿಂದ ರಕ್ಷಿಪುದೆನ್ನ ಸಂಗಮೇಶ್ವರಪ್ರಸನ್ನ (ಪೌಢರಾ. 
3೧-0). [ ನಾಗಮುಖ ೬ ಪಿತ) 

ನಾಗಮುತ್ತು (ನಾ). ಎ ನಾಗರ ಮುಸ್ತೆ ; ದುಂಪರಾಸ್ಕೆ. ನೀಲಿಬೇರು ... 
ನಾಗಮುತ್ತು. ಪುಲ್ಲಂಗದ ಬೇರು . . . ಕಷಾಯವಿಟ್ಟು ಕೊಡಲು ವಿಷಮ 
ಶೀತಜ್ವರ ಗುಣಮಕ್ಕುಂ (ಸಕವೈ. ೧೦೭). [?] 

ನಾಗಮುರಿ (ನಾ). ೧. ಹಾವಿನಂತೆ ಸುರುಳಿ ಸುತ್ತಿರುವ ತೋಳಂಬಂದಿ; 
ಹಾವಿನ ಹೆಡೆಯ ಆಕೃತಿಯನ್ನು ಅಳವಡಿಸಿರುವ ತೋಳಂಬಳೆ,- 
ಕೇಯೂರ, - ಅಂಗದ : ೮ರಳೆಲೆಯು ವಹಿಗಾಯಿ , . . ನಾಗಮುರಿಯು 
(ನೆವಮೋ. ೧೫-೩೦); ರತ್ನದ ವಂಕಿ ನಾಗಮುರಿಗಳಂ ಧರಿಸಿ (ಸಇಗಂಧಿ. ೮9-೧೪); 
ಅರಳೆಲೆ ಮಾಗಾಯಿ ವರನಾಗಮುರಿ , . . ಅಂದಿಗೆಗೆಜ್ಜೆ ಶಿರಗಯ್ಯ ಭಕ್ತ 
ಗೊಪ್ಪಿದವು (ಅಬೃ್ಬಲೂ. ೨-೩೨); ಅದು ತೆರೆತೆರೆಯಾಗಿ ಬರುತ್ತದೆ ಇಲ್ಲವೆ 

` ನಾಗಮಂರಿಯಂತಿರುತ್ತದೆ (ಗೊತ್ತುಗು. ೧೧೮) ; ಗೀರುಬಿಲ್ಲೆಯ ಅಂಚಿನಿಂದ 
ಕೇಂದ್ರದವರೆಗೆ ನಾಗಮುರಿಯಂತೆ ಸುರುಳಿಯಾಗಿರುತ್ತದೆ (ವಿಹ್ಠಾವಿ. ೨) 
೨. ಒಂದು. ಬಗೆಯ ಆಯಂಧ : ಇವರು ಸೊನ್ನಲಾಪುರದ ಶ್ರೀಸಿದ್ಧ 
ರಾಮೇಶ್ವರರ ಅನುಗ್ರಹಕ್ಕೆ ಪಾತ್ರರಾಗಿ ನಾಗಮುರಿಯೆಂಬ ಆಯುಧವನ್ನು 
ಪಡೆದು ಆಶೀರ್ವಾದದೊಂದಿಗೆ ದಕ್ಷಿಣದೇಶಕ್ಕೆ ಬಂದರು (ನೊಳಂಬ, ೬೧). 

[ ನಾಗ + ಮುರ್ಮಿ] 

ನಾಗಮುರಿಗೆ (ನಾ). ಎ ನಾಗವಂರಿ ೧: “ಕೇಯೂರಂ, ಅಂಗದಂ-೨ 
ಬಾಹುಪುರಿ ಹೆಸರು, ನಾಗಮುರಿಗೆ, ತೋಳುತೊಡಿಗೆ. ಬಾಜೂಬಂದು, 
ವಂಕಿ” (ಸಿದ್ಧಾಂತಿ. ೨00) ; ನಾಗಮಂರಿಗೆ ಮಡಿಕೆಗಳ ಮೋಡಿಯಿದು ಮುಗಿಲಲಿ 
ವಿದ್ಯುತ್‌ಕಂಬಿ (ನವ್ಯಧ್ಯ. ೯೦) ; ನಾಗಮುರಿಗೆ ವಂಕಿ... ಮೊದಲಾದ 
ಆಭರಣಗಳನ್ನು ಧರಿಸಿಕೊಂಡು (ಮಲೆಮಂ. ೩೮). [ನಾಗ ೬ ಮುರಿಗೆ] 

ನಾಗಮುಷ್ಠಿ (ನಾ). ಒಂದಂ ಬಗೆಯ ವನಸ್ಪತಿ: (ಮೈಔಗಿ. ೭೨-೧೪೮3). 

[ ಸಂ.] 

ನಾಗಮೋಡಿ (ನಾ). ಹಾವಿನ ರೀತಿ,-ಭಂಗಿ ; ಸುತ್ತಿ ಸುತ್ತಿಕೊಂಡು 
ಹೋಗುವ ಕ್ರಮ ; ಬಳಸು ಬಳಸಾದ ರೀತಿ: ನಾಗಮೋಡಿಯು 
ಏರುತ್ತಿತ್ತು ಏನೋ ಪುರಾಣ ಶಕ್ತಿ (ಅರಳು. 3೧೭-೩); ನಾಗಮೋಡಿಯಿಂದ 
ಸುತ್ತುಬಳಸಿ ಹೋಗುವ ಹಾದಿಗಳು (ಸಾಹಿಸಂ- ೦೯೭) ; ಗುಡ್ಡವನ್ನು ಮೇಲೆ 
ಮೇಲೆ ಸುತ್ತಿ ಸಾಗಿ ಶಿಖರಕ್ಕೆ ತಲ್ಲಿಸುವ ನಾಗಮೋಡಿಯ ದಾರಿ 
(ಮಾವಾದ. ೬೪). [ನಾಗ * ಮೋಡಿ] 

ನಾಗಮ್ಮ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ಆಯ್ಯಪಯ್ಯನ ಪೆರ್ಗ್ಗಡೆ 
ನಾಗಮ್ಮನ ವಹಿಡಿಸಿದ ಮದಿಲು ದಾರವನ್ನ ಮಾಡಿದ ಚನ್ನಯ್ಯ (ಎಕ. 111 
(8), ಹೆಗ್ಗಡೆ. ೩೧-೧; 7). [ನಾಗ + ಅಮ್ಮ) 

ನಾಗಮ್ಮಯ್ಯ. ನಾಗಮಯ್ಯ (ನಾ). ೧. ಒಬ್ಬಾತನ ಹೆಸರು : ಗಾಮುಣ್ಣ 
ಸ್ವಾಮಿಗಳ ಮಗನ್ನಾಗಮ್ಮಯ್ಯ ಕಲ್ಲ ದೇಗುಲಮಮ್ಮಾಡಿಸಿದಡೆ (ಎಕ, 31], 
ಮಂಡ್ಕ. ೧೩-೮ ; 896). ನಾಗಮಯ್ಯ : ೧. ಮಣ್ನಂ ಬಳಸಿದ ಪ್ರಭುಗಳ 
ಪೆರ್ಮಾಡಿಗಾಮುಣ್ಣ ಮುಗುಳಿಯ ನಾಗಮಯ್ಯ ಬಸವನ ಹಳ್ಳಿಯ ಬಸವಯ್ಯ 
(ಎಕ. ಸಳ, ಜೀಲೂರು. ೩೦೮-೧೧; 971). ೨. ಒಬ್ಬಾತನ ಹೆಸರಂ : 


ನಾಗಯಜ್ಪಿ ೪೪೫೪ 


Pp ದಾನಚಿಂತಾಮಣಿಯೆಂದು ಪ ರ್ರೈಸಿದ್ಧಳಾದ ಅತ್ತಿಮಬ್ಬೆಯ ತಾತ: 
ಅಗ್ಗ ಳಿಕೆಯ ಕಮ್ಮೆದೇಶಮನಲಂಕರಿಸಿರ್ದುದು ಪುಂಗನೂರ್‌ ಜಗತ್ತಿಲಕ 
ಮದರ್ಕೆ ಮುಖ್ಯವೆನೆ ಪೆಂಪೆಸೆದಿರ್ದುದು ನಾಗಮಯ್ಯನಾ (ಅಜಿಫು. ೧-೨೪). 
[ ನಾಗಮ್ಮ + ಅಯ್ಯ) 

ನಾಗಯಬ್ಬೆ (ನಾ). ಒಬ್ಬಾಕೆಯ ಹೆಸರಂ: ನಾಗಯಬ್ಬೆಯ ಮಗ 
ಮಾರೆಯ್ಕ್ಮ (ಎಕ. 7, ಹಳ್ಳಕೆ. ೪-9; 974). [ನಾಗ + ಅಬ್ಬೆ] 

ನಾಗಯ್ಯ (ನಾ). ಒಬ್ಬಾತನ ಹೆಸರಂ: ತೊಮ್ಮುವ್ವೋಯನ ಮಕ್ಕಳ್‌ 
ನಾಗಯ್ಯನು ಕೊಣ್ಣಯ್ಯನು (ಎಳ. ಸ, ಕೋಲಾರ. ೯-೩; ಸು. 928); 
ಬಂಗಲಿ ಎಅ್‌ಯಮ್ಮನ ಮಗ ನಾಗಯ್ಯಂ ತುಜುವನಿಕ್ಕಿಸಿ, . . ಕಾದಿ 
ಸ್ವ ರ್ಗ್ಗಸ್ತನಾದರ೦ (ಎಕ. ೪ (೫), ಪಾಂಡವ, ೩೧-೮: 1013); 
ಶ್ರೀ ನಾಗಯ್ಯಂ (ಎಕ. 11, ೪೬೦; 1080). "ನಾಗೆಯ' ಪರಾ. 

[ನಾಗ * ಅಯ್ಯ) 

ನಾಗಯ್ಯನಾಯಕ (ನಾ). ಒಬ್ಬಾತನ ಹೆಸರು : ಶ್ರಿಮತ್ನಾಗಯ್ಯನಾಯಕಂ 
ಬೆಳ್ಳನೂರುಂ ಬೆಲ್ತುಜುವದ ಪನ್ನಾಯ ಸುಂಕಮುಮವನಾಳುತ್ತಮಿಟ್ಟು 
(ಎಳೆ. ೫1, ದಾವಣ. 30-೯; 1045). [ ನಾಗಯ್ಯ + ನಾಯಕ) 

ನಾಗರ, "ನಾಗರು' ನೋ. 

ನಾಗರ್ಯ (ಗಂ). ೧. ನಗರಕ್ಕೆ ಸಂಬಂಧಿಸಿದ ; ಪಟ್ಟಣಕ್ಕೆ ಸೇರಿದ. (ನಾ). 
೨. ಪಟ್ಟಣಿಗ ; ಪೌರ ; ನಾಗರಿಕ. ೩. ಚತುರ; ಜಾಣ; ಕುಶಲ; 
ಮೇಧಾವಿ; ನಿಪುಣ. ೪. ನವಂ ; ವಿನೀತ. ೫. ಕೆಟ್ಟವನಂ ; ಧೂರ್ತ ; 
ಅಧಮ ; ವಂಚಕ, ೬. ರಾಜನ ಶೃಂಗಾರ ಸಹಾಯಕ ; ನಾಗರಕ : 
ವಿಟ ವಿದೂಷಕ ಪೀಠಮರ್ದ ನಾಗರರು ಸಂಘಟಿಸಿರ್ದರೆರಸನೆ ತ್ತಿನೊಳು 
(ಥರಡ. ೧೨-೩೦). ೭. ಅಡ್ಡಿ; ತಡೆ; ಅಡಚಣೆ; ಪ್ರತಿಭಟನೆ. 
೮, ಆಯಾಸ; ಶ್ರಮ. ೯. ಪರಮಸುಖದ ಆಸೆ; ದಿವ್ಯಾನಂದದ ಇಚ್ಛೆ. 
೧೦. ಶುಂಠಿ; ಅಲ್ಲ: “ಶುಂಠೀ, ನಾಗರಂ, ಮಹೌಷಧಂ, ವಿಶ್ವಭೇಷನಂ 
ವಿಶ್ವಾ_ಈ ೫ ಶುಂಠಿ” (ಹ೦ಾಯು. ೧೦೧-೪೬೧) ; “ಮಹೌಷಧಂ ನಾಗರಂ 
ವಿಶ್ವಮೆ ನಲು ಆರಯ್ಕೆ ಶುಂಠಿಯಕ್ಕು” (ಮಂಗರಾ. ೪೧-೩೫) ; ಕ್ಷೀರ ದಧಿ 
ಮಧು ಘೃತಂ ಸಿತನಾಗರಂ ... ಲವಣವೆಲ್ಲಾ ದಶಾಮೃತಸಾರ ಪೂರ ಕಳಸ 
(ಸಿರಾ. 8-೭); ಮರಿಚಂ ಸುಸೈಂಧವಂ ನಾಗರಮೊಂದ(ಲ)ಂ ಲೊಕ್ಕಿ ... 
ಬೆರಸಿಕ್ಕುಗೆಯಗ್ನಿದೀಪನೀಯಂ ಪಿಂಡಂ (ಅಕ್ಕಶಾ. ೭-೪೦). ೧೧. ಒಂದಂ 
ಬಗೆಯ ಲಿಪಿ ; ದೇವನಾಗರಿ : ನಿಜಾಂಕವಪಲೆಯಂ ಮಾನವಮನ್ಮಥಂ 
ಬರೆದನಂದರದಿಂ ವಿಟಚಕ್ರವರ್ತಿ ಧಾತ್ರೀನುತಮಾಗಿ ತಿಲುತಿವುಳಕಂನಡ 
ನಾಗರದಕ್ಕರಂಗಳ (ಸೌಇಇ. 1೫-1, ೦೧೮-೪೨ ; 1057). ೧೨. ಒಂದಂ 
ಬಗೆಯ ಗಡ್ಡೆ ; ಭದ್ರವಯಸ್ತೆ : “ನಾಗರಂ-ಭದ್ರಮುಸ್ತೆ, ಶೊಂಠಿ, 
ನಗರಸಂಬಂಧಿ” (ಸಿದ್ಧಾಂತಿ. ೩೬೧) ; “ನಾಗ(ರು)ಹೂ-ನಾಗರ, ಮುಸ್ತೆ, 
ಲಕ್ಷಣಕಂದ” (ಓಷಧಿ. 68). ೧೩, ಒಂದಂ ದೇಶದ ಹೆಸರಂ. "ನಾಗರ 
ಖಂಡ್ಕ' ಪರಾ. ೧೪. [ವಾಸ್ತು] ವಾಸ್ತೂಶಿಲ್ಪದ ಒಂದು ವಿಧಾನ,- 
ರೀತಿ: ಭರತಖಂಡದ ವಾಸ್ತುಶಿಲ್ಪವು ಮೂರು ತೆರದ್ದೆಂದು ಹೇಳಲ್ಪಟ್ಟಿದೆ. 
ಮೂಲದಿಂದ ಶಿಖರದವರೆಗೂ ಚತುರಸ್ರಾಕಾರವಾಗಿರುವ ದೇವಾಲಯವು 
“ನಾಗರ”ವೆಂದೂ , . . ಶಾಸ್ತ್ರಗಳಲ್ಲಿ ಹೇಳಿದೆ (ಮೈವಾಸ್ತು. ೨೬). 

ನಾಗರದ ಲಿಪಿ - ನಾಗರಲಿಪಿ: ತೆಲುಗ ಲಿಪಿ ನಾಗರದ ಲಿಪಿ... 

ಲಾಳಲಿಪಿ ಮೊದಲಾದ ಹಲವು ಲಿಪಿಗಳೆನೋದ ಬಲ್ಲಗ್ಗಳದ ಕರಣಿಕರಂ ಕರೆಸಿ 
(ಬಸಪು. ೫-8೩). [ ಸಂ.) 

ನಾಗರಂಗ (ನಾ). ಒಂದು ಬಗೆಯ ವಂರ ; ನಾರಂಗ ; ಕಿತ್ತಳೆ : ಕಿಸುವಣ್‌ 
ಮುಸುಕಿರ್ದ ನಾಗರಂಗಂ , , . ಕುಂದವು ನಂದನಂಗಳೊಳ* (ಜಗವಿ. 
3-೧೩) ; ಕದಳಿ ಚೂತ ಲವಂಗ ಲುಂಗ ನಾಗರಂಗ . . . ಮೊದಲಾದ 
ಅನೇಕವೃಕ್ಷಗಳ ಸಮೂಹದಿಂದ (ಕೀಷಠ. ೫-೬). [ಸಂ.] 


ನಾಗರಮೋಥ 


ನಾಗರಕ (ನಾ). ೧. ನಗರರಕ್ಷಕ ; ಪಟ್ಟಣದ ರಕ್ಷಣೆಯ ಹೊಣೆಯನ್ನು 


ಹೊತ್ತಿರಂವ ಅಧಿಕಾರಿ; ಕೊತವಾಲ; ತಳವಾರ. ೨. ಶೃಂಗಾರ 
ವಿಷಯದಲ್ಲಿ ನಾಯಕನಿಗೆ ಸಹಾಯಕರಾಗಿ ಬರಂವ ನಾಗರಕ, ವಿಟ, 
ವಿದೂಷಕ ಮತ್ತು ಪೀಠಮರ್ದರೆಂಬನಾಲ್ಕು ಮಂದಿ ಭೋಗಸಖಿರಲ್ಲಿ 
ಒಬ್ಬ ; ತನ್ನೊಡನೆ ತೊಟಲ್ವ ನಾಗರ[ಪಾಕಾ. ರಿ]ಕ ವಿಟ ವಿದೂಷಕ 
ಪೀಠಮರ್ದಕರ್ಕಳನಿರಲ್ವೇಟ್ಲು (ಪಂಪಧಾ. ೪-೧೧೦ ವ) ; ದೀನಜನತಾ 
ಕಲ್ಬುಂಘ್ರಿಪಂ ನಾಗರಕ ವಿಟ ವಿದೂಷಕ ಪೀಠಮರ್ದಕರ್ಕಳ್ವೆರಸು . , . 
ಬರ್ಪೊಂ (ಕಾಂತಿಪು.೮-ಆವ) ; ಸೊಬಗಿಲ್ಲದ ಗಣಿಕಾನಿರಮಿಲ್ಲ ಚದುರಿಲ್ಲದ 
ನಾಗರಕರ್ಕಳಿಲ್ಲ (ವರ್ಧಮೂ. ೧-೪೮ರಗಳಿ). ೩. [ಕಾಮಶಾ] ಒಂದಂ ಬಗೆಯ 
ಬಂಧ: ಮಗುಳ್ನು ಮಲಗಿ ರಮಣಿ . . . ತೆಕ್ಕೆಗೆಯ್ದು ನೆರೆಯ ಪೊಗುವ 
ಭಾವಮದುವೆ ನಾಗರಕ[ಪಾಕಾಂ. ತ] ಮೆನಿಪ್ಪೆದು (ಜನವ. ೯-೧೧). [ಸಂ.] 


ನಾಗರೆಖಂಡ, (ನಾ). ೧. (ಹಸಿ) ಶಂಂಠಿ ಚೂರಂ : ನಾಗರಖಂಡಂಗಳನಾ 


ನಾಗರಖಂಡದೊಳೆ ತೊಡರೆ ನರನಿಸುವುದುಮಾ ನಾಗರಖಂಡಂಗಳುಮಂ 
ನಾಗರಖಂಡಮುಮನಳರ್ದುಕೊಂಡಂ ದಹನ೦ (ಪಂಪಧಾ. 8-೮೪). 
೨. ಒಂದಂ ನಾಡಿನ ಹೆಸರು : ಶ್ರೀಮತ್‌ ಬ್ರಹ್ಮದೇವರಸರ್‌ ನಾಗರಖಂಡ 
ವೆಟ್ಟಿತ್ತುವನಾಳುತ್ತಮಿರೆ (ಎಕ. ೪11, ಶಿಕಾರಿ. ೮೧-೯ ; 1030). 

[ನಾಗರ್ಯ * ಖಂಡ] 


ನಾಗರಖಂಡ್ಕ "ನಾಗರಂ' ಪರಾ. 
ನಾಗರಜ್ಜ (ನಾ). ಎ ನಾಗಪಾಶ ೧: ನೆಚಕದಿರೆ ಸಂಕಲೆವಂದದ ತೆಜಿದಿಂ 


ಪೆಣೆದಿರ್ದ ನಾಗರಜ್ಜು ಗಳೆಲ್ಲಂ . . , ಪಟ್‌ದು (ಕಾಂಠಿಪು, ೮-೫೦). 
[ನಾಗ + ರಜ್ಜು) 


ನಾಗರತೆ (ನಾ). ಎ ನಾಗರಿಕತೆ : ವಿಕ್ರಮಂ ಸೌಭಾಗ್ಯಂ ನಾಗರತೆ ಕಳೆಗಳೊಂ 


ದೊಂದಾಗಿ ಕರಂ ಮೂರ್ತಿವೆತ್ತವೋಲವನೆಸೆವಂ (ಉದ್ಯಟಿ. ೧೧-೩೧) ; 
ಕೆಲವರನು ನಾಗಂತೆಗಾಗೊಲಿದೆನ್‌ (ಬಿಗಾಳಿ. ೩೭). [ ಸಂ. ನಾಗರತಾ] 


ನಾಗರತ್ನ (ನಾ). ನಾಗರ ಹಾವಿನ ಹೆಡೆಯಲ್ಲಿರುವುದೆಂದಂ ಹೇಳಲಾದ 


ರತ್ನ. [ನಾಗ * ರತ್ನ) 


ನಾಗರಬಾವಿ (ನಾ). ಒಂದಂ ಊರಿನ ಹೆಸರು : ಆ ಕೇರಿಯಿಂ ಪಡುವಲು 


ಪೂದೋಂಟ ವಾಟುಮಮತ್ತ ಮೂಡಲು ನಾಗರಬಾವಿಯ ಕೆ ೫ ೫x» 
(ಎಕ, ೪11, ಶಿಕಾರಿ, ೨೩೨-೦೬; 1046). [ನಾಗರ + ಬಾವಿ] 


ನಾಗರಮುಸ್ತೆ (ನಾ). ಒಂದಂ ಬಗೆಯ ಗಡ್ಡೆ; ಕೊನ್ನಾರಿಗಡ್ಡೆ : 


“ಚೂಡಾಲ-ನಾಗರಮ:ಸ್ತೆ, ಉಚ್ಚಟಿಗೆ” (ಓಷಧಿ. ೩೮); ನಾಗರಮುಸ್ತೆ, 
ಆಷಾಢೀಗೆಣಸು ಇವೆರಡನು ಸವಾನವಾಗಿ ತೆಗೆದುಕೊಂಡು ಚೂರ್ಣವ ಮಾಡಿ 
. ೬ , ಸೇವಿಸಲು ವೀರ್ಯವೃದ್ಧಿ ಯ ಹುದು (ವೈದ್ಯಸಾ. 11, ೨೪೮). 

[ ನಾಗರ; + ಮುಸ್ತೆ] 


ನಾಗರಮೋತ "ನಾಗರಮೋಥ' ನೋ. 
ನಾಗರಮೋತಿ "ನಾಗರಮೋಥ' ನೋ. 
ನಾಗರಮೋಥ, ನಾಗರಮೋತ, ನಾಗರಮೋಶ್ರಿ ನಾಗರಮೋಥೆ (ನಾ). 


ಸುವಾಸನೆಯಿಂದ ಕೂಡಿರುವ ಒಂದು ಬಗೆಯ ವನತ್ಚತಿ,_ಮೂಲಿಕೆ; 
ನಾಗರಮುಸ್ತೆ: ಅಮೃತಬಳ್ಳಿ, ಕಿರಾತಕಡ್ಡಿ, ಪಿತ್ತಪಾಪಟ, ನಾಗರಮೋಥ, 
ಶುಂಠಿ ಇವನ್ನು ಮುಕ್ಕಾಲು ತೊಲೆಯಂತೆ ಜಜ್ಜಿ ಹಾಕಿ 
ಉಪಯೋಗಿಸುವುದು (ಮನೆಮ. ೨೫), ನಾಗರಮೋತ : ಜೇಕಿನಗಡ್ಡೆ 
(ನಾಗರೆಮೋತೆ) (ಮಂಂಬವ್ಯಾ. ೧೩೮). ನಾಗರಮೋತಿ : ಹಾಲಮಡ್ಡಿ 
ಕರ್ಪುರ ಶಿಲಾರಸ ದೇವದಾರ ಲೋಲ ನಾಗರಮೋತಿ ಚಂದನ ಕರ್ಚುರೆ 
ರಾಳ ಗುಗ್ಗುಳದ ದಶಾಂಗ (ಸಿದ್ಧಪು. ೧೯-೩- ನಾಗರಮೋಥೆ : ೧೨೧, 
ಇಗರಮೋಥೆ (ಜೇಕಿನ ಗಡ್ಡೆ) ; ೧೨೨, ನೀಲಿ (ಮುಂಬವ್ಕಾ. ೧೨೬). 

[ «ಹಿಂ. ಮರಾ. ನಾಗರಮೋಥಾ./ಸಂ. ನಾಗರಮುಸ್ತಾ) 


ನಾಗರಮೋಥೆ 


ನಾಗರಮೋಥೆ "ನಾಗರಮೋಥ' ನೋ. 

ನಾಗರಲಿಪಿ (ನಾ). ಹಿಂದಿ, ಮರಾಟಿ, ಸಂಸ್ಕೃತಭಾಷೆಗಳನ್ನು ಬರೆಯಲು 
ಬಳಸುವ ಅಕ್ಷರಮಾಲೆ ; ದೇವನಾಗರಿ. (ನಾಗರ್ಯ + ಲಪ] 

ನಾಗರಸ್ತ್ರೀ (ನಾ). ಸೂಳೆ; ವೇಶ್ಯೆ ; ಗಣಿಕೆ ; ಬಿಂಬಸಾರನು ರಾಜಗೃಹದಲ್ಲಿ 
ಆಳುತ್ತಿದ್ದಾಗ, ವೈಶಾಲಿಯಲ್ಲಿ ಆಮ್ರಪಾಲಿ ಎಂಬುವಳು ಒಬ್ಬಳು ನಾಗರೆ 
ಸ್ತ್ರೀ, ಎಂದರೆ ಗಣಿಕೆ (ಹತ್ತುಮ. ೯೯): ನಾಗರಸ್ತೀ ಬಂದು ರಾಜರನು 
ಕರೆವುದೇ ಎಂದು ಶಂಕಿಸಬೇಡಿ (ಯಶೋಧ. 3೯೪). [0.) 

ನಾಗರಾಜ (ನಾ). ನಾಗರ ಹಾವುಗಳ ಅಧಿಪತಿ; ಆದಿಶೇಷ: 
ವಜ್ರಾಯುಧಮಹೀಪಾಲನೊರ೯ ಸಹಸ್ರಜಿಹ್ವನಪ್ಪ ನಾಗರಾಜನನೆ ಫೋಲ್ತು 
ನುಡಿಯೆ (ಕಾಂತಿಪು.6-೧೨೬ ವ). [ನಾಗ-- ರಾಜ] 

ನಾಗರಿ (ನಾ). ೧. ಬಂದ್ಧಿವಂತೆ; ಕುಶಲೆ. ೨. ಕುಟಿಲಸ್ವಭಾವದ 
ಹೆಂಗಸಂ, ೩. ಒಂದು ಬಗೆಯ ಲಿಪಿ; ದೇವನಾಗರಿ. (ಸಂ. ನಾಗರೀ] 

ನಾಗರಿಕ (ಗಂ). ೧. ಪಟ್ಟಣಕ್ಕೆ ಸಂಬಂಧಿಸಿದ ; ನಗರದ : ನಾಗರಿಕ 
ಆಡಳಿತದ ಉಚ್ಚ ಅಧಿಕಾರಿಗಳಾಗಿದ್ದುದರಿಂದ ರಾಜನೊಂದಿಗೆ ನೇರ 
ಮನವಿಗಳನ್ನರ್ಪಿಸಲೂ ಅವರು ಆಅರ್ಹರಾಗಿದ್ದರು (ತುಳುನಾ. ೧೧೨). 
೨. ನಗರದಲ್ಲಿರುವ; ಪಟ್ಟಣದಲ್ಲಿ ವಾಸಿಸಂವ : ನಿಜವಿಜಯಕಟಕದ 
ನಾಗರಿಕರಮಣರಮಣೀಜನಂಗಳ" ಕೌಮುದೀಮಹೋತ್ಸವೋತ್ಸುಕರಾಗಿ 
ನೆರೆದಲ್ಲಿ (ಆದಿಪು. ೦೨-೦೦ ವ). (ನಾ). ೩, ಪಟ್ಟಣದಲ್ಲಿರಂವವನಂ ; 
ಪಟ್ಟಣದಲ್ಲಿ ವಾಸಿಸಂವವನಂ : ಒಮ್ಮೆ ದೇವಣ್ಣನೆಂಬ ನಾಗರಿಕನೊಬ್ಬ, 
ಭಂಡಾರಿ ಆದಿಯುಣ್ಣನೆಂಬಾತನಿಗೆ ತನ್ನ ಭೂಮಿಯನ್ನು ಕ್ರಯ ಮಾಡಿದ್ದ 
(ಶಾಂತಲಾ. ೦೫೩) ; ನಾಗರಿಕರ ಮಾತು ನಗರದಲ್ಲಿ ಚಂದ (ಗಾದ). 
೪. ಪಟ್ಟಣದ ಸಂಬಂಧವುಳ್ಳವನಂ ; ಕುಶಲ; ಚತುರ : ನಾಗರಿಕರು. 
ವ್ಯವಸಾಯ ಮತ್ತು ವ್ಯಾಪಾರ ಮಾಡುವುದಲ್ಲದೆ ನಾನಾವಿಧ ಶಾಸ್ತ್ರ 
ಕುಶಲವಿದೈಗಳಲ್ಲಿ ಪ್ರವೀಣರಾಗಿರುವರು (ಧಳಗೋಳ. ೧೯). ೫. ಒಂದಂ 
ಪ್ರಭುತ್ವಕ್ಕೆ ಒಳಪಟ್ಟವನಂ ; ಪ್ರಜೆ : ನಿಜಮಂದಿರೆಂಬೊಕ್ಕು ಸುಖದಿಂ 
ದಿರ್ಬನಂ ನಾಗರಿಕಾದಿ ನಾನಾ ಕಲಾಕೋವಿದ ಜಾತಿನಾಯಕರ್‌ ಬಂದು ವಂದಿಸಿ 
(ಹಮ್ಮಿರ. ೨-೫೫ ವು: ಭಾರತದ ಸಮಸ್ತ ನಾಗರಿಕರಿಗೆ: ಸಾಮಾಜಿಕ. 
ಆರ್ಥಿಕ ಮತ್ತು ರಾಜಕೀಯ ನ್ಯಾಯವೂ . . . ದೊರೆಯುವಂತೆ ಮಾಡು 
ವುದಕ್ಕಾಗಿಯೂ (ಥಾಧಾನ. ೦) ; ಕೆಲವರು ಸೆರೆಮನೆಯಿಂದ ಹೊರಬಂದ 
ಮೇಲೆ, ಅತ್ಯಂತಯೋಗ್ಯರಾದ ನಾಗರಿಕರಾಗಿ ಬಾಳುತ್ತಿದ್ದುದೂ ಉಂಟು 
(ಸಸ್ಮಳ. ೯9). ಹ. ಎ ನು ಗರ ಕ೨: ಮೇಳದ ನಾಗರಿಕ ವಿಟ ವಿದೂಷಕ 
ಪೀಠಮರ್ದಕರ್ಕಳ್ವೆರಸು ಕಾಮದೇವನೋಲಗಕ್ಕೆ ಬರ್ಪಂ ತೆ ಸೂಳೆಗೇರಿ 
ಯೊಳಗನೆ ಬರ್ಪುದುಂ (ಪಂಪಛಾ. ೪-೭೯ ಐ) ; ನಾಗರಿಕ ವಿಟ ವಿದೂಷಕಂ 
ಪೀಠಮರ್ದಕಪುರಸ್ಸರಂ ಪೌರವಿಹಾರಕ್ಕೆ ಪೊಣವ.'ಡೆ (ಜಗವಿ. ೧೬-೧೦೯ ವ): 
ನಾಗರಿಕನಂದದಲಿ ಲಲಿತಸರಸೋಚಿತ ವಚನಮಂ ಸಲಿಸುವಂ (ಬಸಪು. 
೨೬-೨೦) ; ನಾಯಕನಿಚ್ಛೆಗೆ ಪದೆದು ಚಾತುರ್ಯಮಪ್ಪುದನೆಸಗಿ ತೊಲಗುವಂ 

, ನಾಗರಿಕನೆಂದೆಂಬವಂ (ಜನವ. ೮-೩೯) ; ಬಳಿಕ ವಿಟ ವಿದೂಷಕ 
ಪೀಠಮರ್ದನ ನಾಗರಿಕರೆಂಬ ಚತುರ್ವಿಧ ಭೋಗಸಖರಿಂ (ವಿವೇಕ. ೨೨6) ; 
ಮೂಡಲದು ವಿಟನಿಂಗೆ ಬಡಗಲದು ವಿದೂಷಕಗೆ ಪಡುವಲದು ನಾಗರಿಕಗಂ 
ತೆಂಕಲದು ಪೀಠಮರ್ದನಗೆ (ಸರ್ವಜ್ಯ. ೧೬೩೧). ೭. ಧೂರ್ತ; ವಂಚಕ. 
[ ಸಂ.] 

ನಾಗರಿಕತೆ (ನಾ). ನಗರವಾಸಿಗಳಲ್ಲಿ ಇರಬೇಕಾದ ಗುಣಧರ್ಮ,- 
ಸಭ್ಯತನ,-ಯೋಗ್ಯತೆ ; ಗ್ರಾಮ್ಯನಲ್ಲದಿರಂವಿಕೆ; ಸದಾಚಾರದಿಂದ 
ಕೂಡಿಕೊಂಡಿರುವಿಕೆ : ನಿಜವಾದ ಧರ್ಮ ಸಮಾಜದ ಅಡಿಗಲ್ಲು. ಅದರ 
ಮೇಲೆಯೇ ನಾಗರಿಕತೆಯ ಸರಕಾರ ನಿಂತಿದೆ (ಧರ್ಮಸಾ. 8) ; ಸಂಸ್ಕೃತಿಗೂ 
ನಾಗರಿಕತೆಗೂ, ಆತ್ಮಕ್ಕೂ ಭೌತಿಕವಸ್ತುಗಳಿಗೂ ಇರುವ ಅಂತರವಿದೆ 


೫ ನಾಗರು 


(ಭಾರದ, ೩) : ಸ್ತ್ರೀ ಜಾತಿಯ ವಿಷಯದಲ್ಲಿ ಇಷ್ಟು ಅಧಿಕಾರವನ್ನು 
ಚಲಾಯಿಸುವುದು ನಾಗರಿಕತೆಯ ಲಕ್ಷಣವಲ್ಲ (ಸಾಹಿಜೀ. ೪೦). ಓ ಕೆಲವು 
ವೇಳೆ ಇದಂ "ಸಂಸ್ಕೃತಿ' ಎನ್ನುವ ಅರ್ಥದಲ್ಲಿಯೂ ಬಳಕೆಯಾಗು 
ತ್ತದೆ. ( ಸಂ. ನಂಗರಿಕತಾ) 


5| ನಾಗರಿಕಹಕ್ಕು (ನಾ). ಒಂದಂ ದೇಶದ ಪ್ರಜೆಗೆ ಆ ದೇಶದ ರಾಜ್ಯಾಂಗ 


20 


ದಂತೆ ಸಲ್ಲಬೇಕಾದ ಅಧಿಕಾರ,-ಅವಕುಶ : ನಾಗರಿಕ ಹಕ್ಕುಗಳು 
(01911 rights. ಪಕ್ರಿನಿ. ೧೭). ನಾಗರಿಕ. ಹಕ್ಳ್ಯು) 
ನಾಗರಿಗ, ನಾಗರೀಕ, ನಾಗಲಿಕ, ನಾಗಲೀಕ (ನಾ). ೧. ಎ ನಾಗರಕ ೨: 
ಸುರೆಭವನ ವಧುಗಳು ನಾಗರಿಗರಿವರೆತ್ತ ಭಾರತಭೂಗತರು ತಾವೆತ್ತ 
(ಕುವ್ಠಾಅ. ೮-೪೪). ನಾಗರೀಕ: ೧. ವಿಟರ ಚೆಲ್ವಂ ವಿದೂಷಕರ ಘೋಷ 
ಣೆಯ ಮಹಾಪಟುವಾಕ್ಕ ನಾಗರೀಕರ ಪೀಠಮರ್ದನಂ ಸ್ಫುಟಗುರುತ್ವಗಳ 
ನಡೆನುಡಿ ನೋಟ ಮುಗುಳ್ನಗೆಗಳಿಂದೊಳಗು ಮಾಡಿಕೊಂಬ . .. ಚಂದನ 
ಗಂಧಿಯರು ಚಂದ್ರಶಾಲೆಯೊಳಗಿರೆ ಕಂಡರು (ಪ್ರಧುಪು. 9-೧೨೭); ಪರಿರಂಭಣ 
ಕೂಟದಮೊಳು ಮನವ ಕೊನರಿಪ ನಾಗರೀಕನು ಪೀಠಮರ್ದನ ವಿಟ ವಿದೂ 
ಪಕಾದಿಗಳು ಬಹುಚಾಟ: ಚಪಳತೆಯಿಂದೆ ಬರುತಿರ್ದರು (ನವಮೋ. ೦೭-೫೪). 
೨. ಎ ನಾಗರಿಕ ೪: ಆ ಊರಿನ ಜನ ತುಂಬ ನಾಗರೀಕರಾಗಿದ್ದಾರೆ 
(ಉಢಿ). ನಾಗಲಿಕ : ೧. ವಿಟ ವಿದೂಷಕ ಪೀಠವರ್ಧನರೆಂದೆಂಬ ನಟನೆಯ 
ನಾಗಲಿಕರಿಗೆ ಘಟಿಕ ಕುಮನು ಕಾವಲಿರಿಸಿದನೆಂಬಂತೆ ಕುಟಿಲಾಕ್ಷಿಯರ 
ಮೊತ್ತವೆಸೆಯೆ (ಅಲ್ಕಲೂ. ೩-ಉ). ೩. ದರ್ಜಿ; ಚಿಪ್ಪಿಗ: ಕರುಣನಿಧಿ 
ನಾಗಲಿಕ ವಂಶೋದ್ಧರಣ ಮಿತ್ರಾವರುಣ ಸತ್ಕಾಭರಣ . , . ಸದ್ಗುಣಿ ಚೆನ್ನ 
ವೀರನ ತನುಜ ಸಂಗಯ್ಯ (ಕಂಕದಾ. ೧-೨೨); ಚಟ್ಟೇರು . . . ಇವರು 
ನಾಗಲಿಕರೆಂಬ ಕುಲದವರ ವಳಭೇದವೆಂದು ತೋರುತ್ತದೆ (ಕಛಾಗೆ. ೧೦೦). 
೪. ಒಂದು ಬಗೆಯ ಪಕ್ಷಿ: ಹುಟ್ಟದ ಮರದಲ್ಲಿ ಹಾಜದ ಪಕ್ಷಿ ತಲೆ 
ದೋಯುತ್ತದೆ ಅದು . ನಾಗಲಿಕಪಕ್ಷಿ ಹಾಅಹೋಯಿತ್ತು 
(ಕೋಲಶಾಂ. ೪೦-೩೧). ನಾಗಲೀಕ: ೧. ನುಗಲೀಕನು ಈರ್ವರ್ಗುಂ 
ಚಾತುರ್ಯಂ ಪುಟ್ಟಿಸುವಂ ಇದು ನಾಗಲೀಕ ಕೃತ್ಯಂ (ಉಮಶಿ. ೬-೧೨೪) ; 
ನಾಗಲೀಕ ಪುರುಷಗೆ ಭೋಗವಿಲ್ಲದೆ ಹೋದೀತೇ ? (ಗಾದಿ). 
[ಆ ಸಂ. ನಾಗರಿಕ) 
ನಾಗರಿಪು (ನಾ). ಸರ್ಪಗಳ ಶತ್ರು; ಗರುಡ. "ನಾಗರಿಪುಗಮನ' 
ಪರಾ. [ನಾಗ * ರಿಪು) 
ನಾಗರಿಪುಗಮನ (ನಾ). ಗರಂಡನ ಮೇಲೆ ಸಂಚರಿಸಂವವನು ; ವಿಷ್ಣು : 
ನಾಗರಿಪುಗಮನವಂದಿತ ಪಾದಪದ್ಮಯುಃ! (ಪ್ರೌಢ. 3೧-೦). 
[ ನಾಗರಿಪು + ಗಮನ] 
ನಾಗರೀಕ "ನಾಗರಿಗ' ನೋ. 
ನಾಗರೀಕತೆ (ನಾ). ಎ ನಾಗರಿಕತೆ: ಭೂಶೋಧನೆಗಳ ಅನಂತರ ನವೀನ 
ನಾಗರೀಕತೆಯೊಂದರ ಇರವು ಪ್ರಕಾಶಕ್ಕೆ ಬಂದಿತು (ದ್ರಾವಿವಿ. ೨೨). 
[ ಆಸಂ. ನಾಗರಿಕತಾ] 
ನಾಗರೀಗಿಡ (ನಾ). ಒಂದು ಬಗೆಯ ಗಿಡ: ನಾಗರೀಗಿಡ, ನಕ್ಕರೀಗಿಡ, 
ಕಂದರಕ್ಕರೆ(ಮೈಔಗಿ. ೭೯-೦೬೦೭). [ನಾಗರ್ಯಿ + ಗಿಡ (ಆಗಿಡು) ) 
ನಾಗರೀಲಿಪಿ (ನಾ). ಒಂದು ಬಗೆಯ ಲಿಪಿ ; ದೇವನಾಗರಿ. [ಸಂ.] 
ನಾಗರು, ನಾಗರ, (ನಾ). ೧. ನಾಗರಹಾವು; ಐ "ದೇವರಂ' ಎಂಬಂತೆ 
ನಾಗರುಗಳ ಬಹಂತ್ವಭಾವನೆಯಿಂದ ಕನ್ನಡದಲ್ಲಿ ಬಹಂವಚನಾಂತ 
ವಾದ ಈ ರೂಪವು ಏಕವಚನದಲ್ಲಿ ಬಳಕೆಯಲ್ಲಿದೆ: ಕಲ್ಲ ನಾಗರ 
ಕಂಡರೆ ಹಾಲನೆಜ್‌ಯೆಂಬರು ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ 
(ಅಸವೆ. ೦೯೪) ; ಗರುಡನೂರವರೆಅ*ವರೇ ನಾಗರಿಗೆ ತನಿಯನು (ಕುವ್ಕಾದ್ರೋ. 
೪-8೪) ; ನಾಗರಿಗೆ ಮದ್ದ ಹೇಳ ಬಂದ ಅಯ್ಕಗಳು ನಾಕಿಶಿಯ ನಟಣೆಯಲ್ಲಿ 


ನಾಗರು 


ಸಿಲುಕಿದರು (ಸಿದ್ದೇವ ೧೯೨-೩೮೪). ೨. ನಾಗರ ಕಲ್ಲಂ,-ಪ್ರತಿಮೆ: 
ನಾಗಠಾಣಕ್ಕೆ ಪೋಗಿ ನಾಗರನರ್ಚಿಸಿ ಪೊಡೆವಟ್ಟು (ವಡ್ಮಾರಾ, ೧೨-೨೨) ; 
ಒಂದು ದಿವಸಮಾ ಕನ್ನೆ ತನ್ನೊಡನಾಡಿಗಳಪ್ಟ ಕನ್ನೆಯರ್ವೆರಸು ಮಹಾ 
ವಿಭೂತಿಯಿನಾ ನಾಗಸ್ಥಾನಕ್ಕೆ ವಂದು ನಾಗರನರ್ಚಿಸುವಲ್ಲಿ (ಸುಕುಮಾ. 
8-೬೦ ವ) ; ಪುರದ ಪೊಜಗಣ ನಂದನವನದೊಳೊಂದು ನಾಗಾಲಯಮಿರಲಲ್ಲಿ 
ನಾಗರಂ ಪೂಜಿಸಲೆಲ್ಲರುಂ ಪೋಗಿ (ಪುಕ್ಕಾಸ್ತ. ೬-೪ ವ). ೩. ಹೆಂಗಸರಂ 
ತಲೆಯಲ್ಲಿ ಧರಿಸಿಕೊಳ್ಳುವ ನಾಗರಮೂರ್ತಿ ಇರುವ ಒಂದಂ ಬಗೆಯ 
ಆಭರಣ : ಅವನು ಹೆಂಡತಿಯ ನಾಗರು, ಜಡೆಬಿಲ್ಲೆ ಎಲ್ಲಾನೂ ಅಡವು 
ಹಾಕಿದ್ದಾನೆ (ರೂಂ). ನಾಗರ: ೩. ಕತ್ತಿನಲ್ಲಿ ಮಂಗಳಸೂತ್ರವನ್ನೂ, 
ಅಡ್ಡಿಕೆಯನ್ನೂ . . . ತಲೆಯಲ್ಲಿ ಒಂಟಿನಕ್ಷತ್ರದಂತೆ ಶೋಭಿಸುವ ಒಂದು 
ನಾಗರವನ್ನೂ , ಹೊರತು ಇತರ ಭೂಷಣಗಳಾವುವನ್ನೂ ಆಕೆಯು 
ಹಾಕಿಕೊಂಡಿರಲಿಲ್ಲ (ಲಕ್ಷ್ಮೀಪ್ರ. ೧೧). 

ನಾಗರ ಅಮಾವಾಸ್ಯೆ, ನಾಗರ ಅಮಾಸ ೬ ನಾಗರಪಂಚಮಿ ಹಬ್ಬದ 
ಹಿಂದಿನ ಅಮಾವಾಸ್ಯೆ ; ಆಷಾಢಬಹುಳ ಅಮಾವಾಸ್ಯೆ ; ದೀವಸಿ 
ಅಮಾವಾಸ್ಯೆ . . . ಮುಂಬರುವ ನಾಗಪಂಚಮಿಗೆ ಸವಿಕಾಪದ ದಿನವಾದುದ 
ರಿಂದ ಇದಕ್ಕೆ ನಾಗರ ಅಮಾವಾಸ್ಯೆ ಎಂದೂ ಉತ್ತರಕರ್ಣಾಟಕದ ಹೆಸರು 
(ಭಾಹಬ್ಭ, ೯೯) ; ನಾಗರ ಅಮಾಸಿಗೆ ತಾನೆ ನಾವು ತೆಗೆದಿಟ್ಟ ಸಮೆ ತೆಗೆದು 
ತಿಕ್ಕಿ ಸ್ವಚ್ಛಗೊಳಿಸುವದು ? (ಸ್ಮೃತಿಚಿ, ೪೯೩). ನಾಗರ ಕಲ್ಲು - ಕಲ್ಲಿನಿಂದ 
ಮಾಡಿದ ನಾಗರಹಾವಿನ. ಪ್ರತಿಮೆ: ತುಳಸಿಕಟ್ಟೆಯ ಮೇಲೆ 
ವೃಂದಾವನಕ್ಕೆ ಹೊಂದಿಕೊಂಡು ಒಂದು ನಾಗರ ಕಲ್ಲು ಇನ್ನೊಂದು ಮಾಸ್ತಿ 
ಕಲ್ಲು ಯಾರ ಹಸ್ತಕ್ಷೇಪದಿಂದಲೋ ತಲೆಕೆಳಗಾಗಿ ನಿಂತಿವೆ (ಆಮನಿ. ೩೦). 
ನಾಗರ ಕಾಟ - ೧. (ನುಗದೇವತೆಗಳಿಗೆ ಅಪಚಾರ ಮಾಡುವುದರಿಂದ 
ಒದಗುವುದೆಂದಂ ನಂಬಲಾದ) ಕಷ್ಟ,-ಪೀಡೆ: ಕಜ್ಜಿ, ಕುರು, ಹಂಣ್ಣು 
ಮೊದಲಾದ ಚರ್ಮರೋಗ :'ನಾಯ ಹಿಡಿದಿಪ್ಪ ಕರಿನಾಕಿತಿ ನಾಗರ ಕಾಟ 
ವಾಗಿ ಕಾಡುತಿಪ್ಪಳಯ್ಯ (ಸಿದ್ಧೇವ, ೦೯೨-೩69) ; ಇದು ಔಷಧಕ್ಕೆ ಹೋಗು 
ವುದಿಲ್ಲ. ಇದು ನಾಗರ ಕಾಟ, ತನಿ ಎರೆಯಬೇಕು (ಕೂರಿ). ೨. (ನಾಗರಿಗೆ 
ಮಾಡಿದ ಅಪಚಾರದಿಂದ ಉಂಟಾಗುವುದೆಂದಂ ನಂಬಲಾದ) ಬಂಜೆ 
ತನ; ಮಕ್ಕಳಾಗದಿರುವಿಕೆ; ಅಪುತ್ರವಂತಿಕೆ : ವಿದುರಾಶ್ವತ್ಮಕ್ಕೆ ಹೋಗಿ 
ನಾಗಪ್ರತಿಷ್ಠೆ ಮಾಡಿದರೆ ನಾಗರ ಕಾಟ ಪರಿಹಾರವಾಗಿ ಮಕ್ಕಳಾಗುತ್ತೆ 
(ರೂಂ). ನಾಗರ ಕಾಯಿಎಹಂಣಿಸೆಕಾಯಿ: ನಾಗಪೂಜೆಗೆ ನೆನೆಗಡಲೆಯೊಂದಿಗೆ 
ನಾಗರ ಕಾಯಿಯೂ ಬೇಕು (ಕೂಢಿ).ನಾಗರ ಏಂಡ್ಕ್ಮ-೧.ಹಾವಿನ ತುಂಡಂ,- 
ಚೂರು : ನಾಗರ ಖಂಡಂಗಳನಾ ನಾಗರಖಂಡದೊಳೆ ತೊಡರೆ ನರನಿಸು 
ವುದುಮಾ ನಾಗರ ಖಂಡಂಗಳುಮಂ ನಾಗರಖಂಡಮುಮನಳರ್ದುಕೊಂಡಂ 
ದಹನಂ (ಪಂಪಥಾ. 8-೮೯). ೨. ಒಂದಂ ಬಗೆಯ ಆಭರಣ (2): 
ನಾಗವಿಭೂಷಣಪ್ರತತಿ ನಾಗರಖಂಡಮಪೂರ್ವಮಪ್ಪ ಪುನ್ನಾಗದ ಬಾಸಿಗಂ 
ಬಗೆದ ಬಣ್ಣದ ಪುಟ್ಟಿಗೆ ನಾಗಜಾಲಮೆಂದಾಗಡೆ ನಾಗಲೋಕವಿಭವಂಗ 
ಳೊಳಾಟ್‌ಸಿ ನಾಗಶಯ್ಕೆಯೊಳ್‌ ನಾಗಿಣಿ ನಾಗಬಂಧದೊಳೆ ತಳು 
ಗುಣಾರ್ಣವನಂ ಮರುಳ್ವಿದಳ್‌' (ಪಂಪಥಾ. ೪-೦೭). ನಾಗರ ಚೌತಿ ಇ 
ನುಗಚತುರ್ಥಿ : ನಾಗರ ಚೌತಿಯು, ಆಚಾರವಂತರಿಗೆ ಉಪವಾಸದ ದಿವಸ 
(ಕೂಡ). ನಾಗರ 'ಪಂಚಮಿಎನಾಗಪಂಚೆಮಿ : ನಾಗರ ಪಂಚವಿ ಹೆಚ್ಚಾಗಿ 
ಹೆಣ್ಣುಮಕ್ಕಳ ಹಬ್ಬ (ಧಾಹಬ್ಯ. 003) ; ನಾಗರ.ಪಂಚಮಿ ನಾಡಿಗೆ ದೊಡ್ಡದು 
(ಕನ್ನಜಾ. ೧೪೬) ; ನಾಗರ ಪಂಚಮಿಯಾದರೆ ಹಾದರಗಿತ್ತಿಗೇನು ? (ಗಾದೆ). 
ನಾಗರ ಪಣೆ-ಹಾವಿನ ಹೆಡೆಯ ಆಕಾರದಲ್ಲಿರುವ.ಕಿವಿಗೆ ಹಾಕಿಕೊಳ್ಳುವ 
ಒಂದು ಬಗೆಯ ಆಭರಣ: ಕಿವಿಯೊಳೊಪ್ಪುವ ನಾಗರ ಪಣೆ ಹೊಸ ಹೊನ್ನ 
ಸವಡಿದಾರದ ಕೊರಳುಗಳ ,.. ಆಳ್ಗಳ ಮೇಳದೆ ಭುವನೇಶ್ವರನೈತಂದ(ಳಂನವಿ. 


೨-೩೫) ; ವರ ಕಿವಿಯಲ್ಲಿ "ನಾಗರ ಪಣೆ'ಗಳಿದ್ದುವು (ಕರ್ಣಾಜ. ೧೩೯). 


೪೪೫೬ 


40 


«5 


ನಾಗಲಾವಿ (ನಾ). ಒಂದಂ ಸ್ಮ ಳದ ಹೆಸರು: 


ನಾಗಲಿಕ 


ನಾಗರ ಬಿಲ್ಲೆ ಎ ನಾಗರು ೩; ನಮ್ಮ ಮನೆಯಲ್ಲಿ ಹಳೆಯ ಕಾಲದ 
ಒಂದು ನಾಗರೆ ಬಿಲ್ಲೆ ಇದೆ (ರೂಢಿ). ನಾಗರ ಬೆತ್ತ ಎ ನುಗಬೆತ್ತ : ಒಂದು 
ಕಾಲದಲ್ಲಿ ಆ ನಾಗರೆ ಬೆತ್ತವನ್ನು ಒಗ್ಗಾಲಿ ತಂದಿದ್ದನು (ಕಂಬಹು. ೦೨) ; 
ಎಲೆವಸ್ತ ಹೊದೆದು - . . ಕೈಯಲ್ಲಿ ನಾಗರ ಬೆತ್ತ ಹಿಡಿದು ಅರಸುಮರ್ಜಿ 
ಯಿಂದಲೇ ಹೊರಟಿದ್ದರು (ದೇವಹೆಂ. ೧೦೦). ನಾಗರ ಮರಿ ೧. ನಾಗರ 
ಹಾವಿನ ಮರಿ. ೨. ಕೆಳದಿರಾಜರಲ್ಲಿದ್ದ ಕತ್ತಿಯ ಹೆಸರಂ: 
ನಾಗರಮರಿಯೆಂಬಸಿಯಂ ಶಕೊಂಡಧಿಕಹರ್ಷದಿಂ ಪೊರಮಟ ಶಂ (ಕನ್ನೆ. 
೩-೧೧). ನಾಗರ ಮಿಡಿ - ನಾಗರಹಾವಿನ ಮರಿ; ಮಿಡಿನಾಗರ: 
ಸಾಕಾಗುತನಕ ಕೂಡಿ ಜೋಕಾಲಿ ಜೀಕೂನ ನಾಗರ ಮಿಡಿಯಾಗಿ 
ಸುಳಿಯೋಣ (ಜನಗೀ. ೩). ನಾಗರ ರಾಗಟೆ-ನಾಗರಂ ೩: ಶಿರೋಭೂಷಣ 
ಗಳು-ಬೈತಲೆಸರ, ಬಾಸಿಂಗ, ಬೈತಲೆಪದಕ, ನಾಗರ ರಾಗಟೆ 
ಗೊಂಡೆಹೂ ಇತ್ಯಾದಿ (ಕವಿಕೋ. 1, ೮೨೧). ನಾಗರವಕ್ಕೆಗ - ಅದಿ 
ಶೇಷನನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿರಂವವನು ; ವಿಷ್ಣು: 
“ರಕ್ಕಸವಗೆಯಂ ನಾಗರವಕ್ಕೆಗಂ ಹರಿಯಕ್ಕುಂ ಕಾರೊಡಲಂ” 
(ಡೆತುನಿ. ೭): ನಾಗರವಕ್ಕೆಗ ನೀಂ ಗತಿಯೆನ್ನೆದೆ [ಮೇಗನು] ಮಲಆಕಿತು 
ಜಜಿಕಿವರ ಪೋಗದಿರು  (ಕತಸಾಂ. ೧೩-೬೨). ನಾಗರವಾಲಿ (7) ಇ (?) : 
ಸುತವಿನೋದದ ರಚನೆಯಲಿ ಸಾರಥಿಗೆಯಾ ವಾಸುಗಿಯ ಕೊಟ್ಟನು ಕ್ಷಿತಿಗೆ 
ನಾಗರವಾಲಿಯಾದುದು ನೃಪತಿ ಕೇಳೆಂದ (ಸಂಧಪ. ೩೬-೧೮). ನಾಗರ ಸುತ್ತು 
ನಾಗವಂರಿ ೧: ಮುಂಗೈಯ ಮುಠಾರಿ ಮೂರೇಣ ಕಡಗಾವ ಒಂಟಿ 
ನಾಗರ ಸುತ್ತ ಸಿರಪೇಟ (ಲೋಕಗೀ. ೨೦) ; ಕಿನ್ನುಡೀ ಕಿರುಗೆಜ್ಜೇ ಕಿರುಗೆ 
ನಾಗರ ಸುತ್ತು ಕಿನ್ನೂಡಿ ಮೇಲೆ ಕಿರುಗೆಜ್ಜೆ (ನಾಪದ, ೨೦). ನಾಗರ ಹಾವುಎ 
ಹೆಡೆಯಿಂರುವ ಒಂದಂ ಜಾತಿಯ ಹಾವು,-ಸರ್ಪ : ನಾಗರ ಹಾವೆ 
ಹಾವೊಳು ಹೂವೇ (ಕಪಪು. 3-೩0); ಆ ಮರದ ಪೊಟ್ಟರೆಯಲ್ಲಿ ಒಂದು 
ಕರೀ ನಾಗರ ಹಾವು ವಾಸಮಾಡುತ್ತಿತ್ತು (ನೀತಿಜಿಂ. ೪11, ೧೦). 
ನಾಗರ ಹೆಡೆನಾಗರ ಹಾವಿನ ಹೆಡೆ: ನಾಗಪ್ಪಗ್ಗಾಲ ಹೊಯ್ಕೋಣ 
ನಾಗರ ಹೆಡಿಯ್ದಾಂಗ ಆಡೋಣ (ಕನ್ನಕಾ. ೧೪೫) ; ಹಾವಾಡಿಗನು 
ಹಾವಾಡಿಸ;ವಾಗ ನಾಗರ ಹೆಡೆ ನೋಡಲು ಚೆನ್ನ (ರೂಢಿ). 
[ ಆ ಸಂ. ನಾಗ] 


ನಾಗಲತೆ (ನಾ). ವೀಳೆಯದೆಲೆಯ ಬಳ್ಳಿ : “ತಾಂಬೂಲಿಯೆನೆ ಸಾಗಲತೆ 


»ಕ್ಕು” (ಮಂಂಗರಾ, ೩೭-೨೧); ಆಗಳುವೆಸೆದಿರ್ಪದು . , . ನಾಗಲತಾ 
ವನದಿಂ ಸಲೆ: ನಾಗರಖಂಡಂ ವಿಳಾಸ ರತುನರರಂಡಂ (ಎಕ. ೫1, ದಾವಣ. 
೩೩-೪೨ ; ಸು. 1160) ; ಮಿಸುಪ ಮೃದ್ವೀಕಾಲತೆಯ ನಾಗಲತೆಯ . , , 
ವಂಂಡಪಂಗಳುಂ ಮನೋಹರಂಗಳಿನಿಸಿರ್ದುವು (ಜಂದ್ರಪು. ೧-೧೦೬ : ವ); 
ಏಲಾವನ ಲವಲೀಬನ ಲವಂಗಬನಗಳಲಿ ನಾಗಲತಾಸಂಕುಲ ಬನವಾಸಿಯ 
ಜನಗಳಲಿ (ಗಂಗಾತ. ೧೦೬-೨). [ನಾಗ -- ಲತೆ) 
ಕಾ[ಶ್ಯ]ಪಗೋತ್ರದ ಕೊಟ್ಟ 
ಲಗೆಯ [ಮೂ]ಲಿಗ - ಸತ್ರಕ್ಕೆ ಬಿಟ್ಟ ಕೆಯಿ 
(ಕಜ II, ೬-೬; 1022). 


ನಾಗಲಾವಿಯನೂ . 
[?] 


ನಾಗಲಿ: (ನಾ). ಒಂದಂ ಬಗೆಯ ಧಾನ್ಯ ; ರಾಗಿ : ರಾಗಿಯು (ನಾಗಲಿ) 


ಕಾಳು ದೊಡ್ಡದಾಗಿದ್ದು ಕೆಂಪಾಗಿರಬೇಕು (ಮುಂಬವ್ಕಾ. ೪೩). 
[ «ಮರಾ. ನಾಗಲಿ] 


ನಾಗಲಿಂಗ (ನಾ). ಲಿಂಗಾಕಾರವಾದ ಕರ್ಣಿಕೆಯ ಮೋಲೆ ನಾಗರ ಹಾವಿನ 


ಹೆಡೆಯಾಕಾರದ ವಿತಾನವಿರುವಂತಿರುವ ಒಂದಂ ಬಗೆಯ ಹೂವು 
ಮತ್ತು ಅದರ ಮರ : ಲಿಂಗದ ಹೂವಿನ ಮರ, ನಾಗಲಿಂಗ (ಮ್ಮಕಿಗಿ. 
[ಸಂ. 


೨೩-೪೬೪). 


ನಾಗಲಿಕ "ನಾಗರಿಗ' ನೋ. 


ನಾಗಲೀಕ 


ನಾಗಲೀಕ "ನಾಗರಿಗ' ನೋ. 

ನಾಗಲೀಲೆ (ನಾ). ಹಾವುಗಳ ಆಟ; ಸರ್ಪಗಳ ವಿಲಾಸ : ತನ್ನ ತಾನೆ 
ಅಲ್ಲೆ ಈಸಿ ಇರಲು ಸಾಕೋ ಗಾನಲೋಲೆ ನಾಗಲೀಲೆಯಾಗಿ ಒಲಿವೆಯೋ 
(ಗಂಗಾತ. ೪-3). [ನಾಗ ಲೀಲೆ] 

ನಾಗಲೋಕ (ನಾ). ನಾಗರೆಂಬ ದೇವತಾವರ್ಗವು ವಾಸಿಸಂವ ಸ್ಥಳ; 
ಭೂವಿಂಯ ಕೆಳಗಿರುವುದೆಂದಂ ಹೇಳಲಾದ ಜಗತ್ತು; ಪಾತಾಳಲೋಕ: 
“ಪಾತಾಳಮೆನಲು . . . ನಾಗಲೋಕಮೆನಲೊಪ್ಪುವ ರಸಾತಲಮೆನರ್ಲ 

. . ಪಾತಾಳಲೋಕಕ್ಕೆ ನಾಮಂ” (ಮಂಗರಾ. ೧೧೬-೧) ; ನಾಗಕನ್ನೆ ನಾಗ 

ಲೋಕದ ವಿಳಾಸಂಗಳಂ ತೋಟುತ್ತುಂ ತನ್ನ ಕೆ[ಟಗಣ 1 ನಾಗವಿಮಾನಕ್ಕೆ 
ವಂದು (ಪಂಪಥಾ. ೪-೧೭); ಸಮವಸರಣಾಗತ ಗಣನಾತೀತ ದ್ವಾದಶಗಣ 
ವಿನೇಯಜನಂಗಳೆಂ ನರೆನಾಸನಾಗಲೋಕ ಗಮನಕ್ಕೆ ಪರಸಿ ವಿಸರ್ಜಿಸಿ 
(ಶಾಂಕಿಪು. ೧೨-೨೯ ವ) ; ನಾಗಲೋಕದ ಮಲ್ಲಿಕಾತಸುಮವಿವೆ ದೆಃವ (ನಂಬಿರ. 
೯-೫೪); ನಾಗಲೋಕಕ್ಕೆ ಪುಗಲೊ:ದಾಗಿಹುದಾ ದಾರಿ ಗಿರಿಯ ತಪ್ಪಲಿನೊಳ್ನೇಂ 
ಪೋಗುತ್ತರಾದಿಗಾ ಕಡೆ ಬೇಗಂ ಮಹದೇಶ ರಾಜವಾಹನ ಬಪ್ಪಂ (ನನ್ನಜಾ. 
೬-೧೩೦). [ನಾಗ * ಲೋಕ) 

ನಾಗಲೋಕಮಂದಿರ (ನಾ). ದೈತ್ಯ ; ರಾಕ್ಷಸ : “ಸುರವೈರಿಗಳು ದಾನವರು 
ನಾಗಲೋಕಮಂದಿರರು ದಿತಿಜರು ಶುಕ್ರಶಿಷ್ಯರಸುರರು ಪೊರ್ವಸುರರೆನಲು 
ದೈತ್ಯರು” (ಮಂಗರಾ. ೩-೯). [ನಾಗಲೋಕ +೬ ಮಂದಿರ] 

ನಾಗವ (ನಾ). [ಜ್ಯೋತಿ] ಹಿಂದೂಸಂಪ್ರದಾಯದಂತೆ ಕಾಲಗಣನೆ 
ಮಾಡುವಾಗ ಗಣಿಸುವ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತೂ 
ಕರಣ ಎಂಬ ಐದು ಅಂಗಗಳಲ್ಲಿ ಒಂದಾದ ಕರಣದ ಹನ್ನೊಂದು ಬಗೆ 
ಗಳಲ್ಲಿ ಹತ್ತನೆಯಮ ; ಒಂದಂ ಬಗೆಯ ಕಾಲಮಾನ ; ಹನ್ನೊಂದು 
ಕರಣಗಳಲ್ಲಿ ಮೊದಲಿನ ಏಳು ಚರಕರಣಗಳು ಮತ್ತು ಉಳಿದ 
ನಾಲ್ಕು ಸ್ಥಿ ರಕರಣಗಳು. ಒಂದೊಂದಕ್ಕೂ ಬೇರೆ ಬೇರೆ ಅಧಿದೇವತೆ 
ಗಳಿದ್ದಾರೆ. ಕರಣಗಳ - ಅಧಿದೇವತೆಗಳು: ೧. ಬವ- ಇಂದ್ರ, 
೨. ಬಾಲವ-ಬ್ರಹ್ಮ. ೩. ಕೌಲವ-ವಿಂತ್ರ, ೪. ತೈತಿಲ-ಅರ್ಯಮಾ. 
೫. ಗರ-ಭೂಮಿ, ೬. ವಣಿಜ (ವಣಿಕ್‌)-ಲಕ್ಷ್ಮಿ, ೭. ವಿಸ್ಟಿ(ಭದ್ರ)- 
ಯವಂ, ೮. ಶಕಂನಿ-ಕಲಿ, ೯. ಚತುಷ್ಪದ (ಚತಂಪ್ಪಾತ್‌) -ವೃಷಭ, 
೧೦. ನಾಗ (ನಾಗವ, ನಾಗವಾನ್‌) - ಸರ್ಪ, ೧೧. ಕಿಂಸ್ತುಘ್ನ- 
ವಾಯಂ. ಒಂದಂ ತಿಂಗಳ ಕಾಲಮಾನದಲ್ಲಿ ಶುಕ್ಲಪಕ್ಷದ ಪಾಡ್ಯದ 
ಉತ್ತರಭಾಗದಲ್ಲಿ ಬವವು ಆರಂಭವಾಗುತ್ತದೆ. ಮರುದಿನದಿಂದ 
ದಿನಕ್ಕೆ ಎರಡರಂತೆ ಏಳಂ ಚರಕರಣಗಳೂ ಎಂಟು ಸಲ ಆವರ್ತಿ 
ಯಾದಗೆ ಐವತ್ತಾರು ಕರಣಗಳಾಗುತ್ತವೆ. ಕೊನೆಯ ನಾಲ್ಕಕ್ಕೆ 
ಆವರ್ತಿಯಿಲ್ಲ. ಆಗ(೫೬--೪) ಒಟ್ಟು ಅರುವತ್ತು ಕರಣಗಳಾದುವು. 
(ವಂಂದಿನ ಪಾಡ್ಯದ ಮೊದಲನೆಯ ಅರ್ಧವನ್ನೂ ಸೇರಿಸಿ ಲೆಕ್ಕ 
ಮಾಡಬೇಕು). ಹೀಗೆಯೇ ಪ್ರತಿ ತಿಂಗಳೂ ನಡೆಯುವುದು, ಹೀಗೆ 
ನಾಗವಾನ್‌ (ನಾಗವ) ಎಂಬುದು ಆವೃತ್ತಿಯನ್ನು ಹೊಂದದ 
ಒಂದಂ ಸ್ಥಿರಕರಣ : ಶಕುನಿ ಚತುಷ್ಟಾತ್‌ ನಾಗವ [ಪಾಣಾಂ. ನಾಗ) 
ಕಿಂಸ್ತುಫ್ನವೆಂಬ ನಾಲ್ಕು ಸ್ಥಿರಕರಣಂಗಳೆಂ (ವಿವೇಕ. &೨೦)- "ನಾಗ 
ಪರಾ. [ ಆಸಂ. ಸಾಗವಾನ್‌] 

ನಾಗವಂಗಲ (ನಾ). ಒಂದು ಊರಿನ ಹೆಸರು: ಬುವಗಾವುಣ್ಣ ಭಸವ 
ಗಾವುಣ್ಣನು » ಸತ್ಪಡೆದಂ ಕಲ್ಲ ನಟ್ಟುನ್ನಾಗವೇಗಲಂ (ಎಕ. 1೪, ಹೆಗ್ಗಡ, 
00೪-00 ; 1087). [ ನಾಗಮಂಗಲ] 

ನಾಗವಂದಿ "ನಾಗಂದಿಗೆ' ನೋ. 

ನಾಗವಂದಿಗೆ "ನಾಗಂದಿಗೆ' ನೋ. 

ನಾಗವಟ್ಟಣಿಗೆ "ನಾಗವಟ್ಟಳಿಗೆ' ನೋ. 


೪೪೫೭ 


20 


30 


35 


ನಾಗವರ್ಮ 


ನಾಗವಟ್ಟಳಿಗೆ, ನಾಗವಟ್ಟಣಿಗೆ (ನಾ). ನಾಗರ ಹಾವಿನ ಅಥವಾ ಆನೆಯ 


ಚಿತ್ರವ ಅಂಚುಳ್ಮ ಒಂದು ಬಗೆಯ ಸೀರೆ: ಪೊಳೆವೆಳವಾಳಿ ಚುಂಬಿಸಿ 
ಮುಟುಂಕಿರಲಂಜಿದಳೆಟ್ಟಿ ಮೆ [ಳೆ] ಯೆ  ಮೆಯ್ಯೊಳಿಸಿದ ನಾಗವಟ್ಟಳಿಗೆ 
ನಾಣ್ಮುಪಗಲ್ಪಿರೆ ನಾಣ್ಣಿದಳ್‌ (ಅನಂಪು. ೭-೩೭). ನಾಗವಟ್ಟ ಗಣಿಗೆ: ಸೊಗೆಯಿಪ 
ತೋರ ಮಲ್ಲಿಗೆಯ ಪೆರ್ಮುಡಿ ಶೋಭಿಸೆ ರಾಗದಿಂದವ:ುಟ್ಟಗಲದ ನಾಗ] 
ವಟ್ಟಣಿಗೆಯುಂ ಸುಲಿಪಲ್‌ ಕರಮೊಪ್ಪೆ (ಬಂಹರಿ. ೩-೩೭) ; ಎಡೆ ನಾಣ್ಮು 
ಚ್ವದ ನಾಗವಟ್ಟಣಿಗೆ ಹೊಕ್ಕೀಸಾಡೆ ಮೈ ನಾನದಿಂಗಡಲಾಸ್ವಾದಿಸೆ ಹೊಟ್ಟೆ 
ತೀವದಮೃತಂ ಮೈಸಾರ್ಚಲ್‌ (ಸೂಕ್ತಿಸು, ೮.೨೮೪) ; ಉಪವನ ಮಹೀಜ 
ರಾಜಿಗಳ ಬಹಲ ಬರ್ಹವ್ರಜಾಚ್ಛ ಗುಚ್ಛಂಗಳೆಡೆಯಿಂದಮಿಳಾತಳಕ್ಕಿಳಿದು 
ವನಲಕ್ಷ್ಮಿಯುಟ್ಟ ನಾಗವಟ್ಟಣಿಗೆಯ ನಿಲಯ ತುಜುಗಲಂತೆ ತೋಣಿಯಂಂ 
(ಮಹಾನೇ. ೧೪-೩೬ ವ). [ನಾಗ 4 ಪಟ್ಟಳಿಗೈ] 


ನಾಗವಟಿ ಗೆ (ನಾ). ಮನೆಯಲ್ಲಿ ಕಂಬಗಳಿಗೆ ಹೊಂದಿಸಿರುವ ನಾಗಂದಿಗೆ, 


-ಬಡಂ : ಪಚ್ಚೆಯ ಕಂಬಂಗಳಿಂ ಚಂದ್ರಕಾಂತದ ಬೋದಿಗೆಗಳಿಂ ಇಂದ್ರನೀಲ 
ನಾಗವಟ್ಟಿಗೆಯಿಂ . . . ಒಪ್ಪುವ ಕೃತ್ರಿಮಚೈತ್ಕುಲಯಂಗಳಂ ಕಣ್ತಣಿವಿನಂ 
ನೋಡುತ್ತುಂ (ಧರ್ಮಾಮೃ. 3-೧೪೪) ; ಆ ಲಿಂಗವೆ ಭುಜಂಗನಾಗವಟ್ಟಿ ಗೆ 
ಯಾದ ಬಳಿಕ ಆ ಮಹಿಮನೆ ಪ್ರುಣನಾಥನಾದ ಬಳಿಕ ಇದಿರಿಟ್ಟು ಕೇಳಲುಂಟೆ 
(ಕನ್ನವ. ಕ. ೪೬೯-೧೦೦೧). [<ಸಂ. ನಾಗಪಟ್ಟಿಕಾ?] 


ನಾಗವಟ್ಟೆ (ನಾ). ಒಂದಂ ಬಗೆಯ ವಸ್ತ್ರ : “ದೋರಿಯ ನಾಗವಟ್ಟೆ ಫುಲ್ಲಿ 


[ಪಾಕಾಂ. ನಾಗವಲ್ಲಿವಟ್ಟೆ) ಸುವರ್ಣಪಳಿ ಮದವಿ ಮಂಜಿಷ್ಠೆ ದೇವಾಂಗ 
ಮೆಂದು ಪಟಭೇದಮಕ್ಕುಂ” (ಮಂಗರಾ. ೧೦೧-೨೮). (ನಾಗ ಬಟ್ಟೆ ] 


ನಾಗವತ್ತಿಗೆ (ನಾ). [ವೀಶೈ] ವೀರಶೈವರಂ ಇಷ್ಟಲಿಂಗವನ್ನು ಧರಿಸುವ 


ಬೆಳ್ಳಿ ವಸ್ತ್ರ ಮೊದಲಾದಂವುಗಳಿಂದ ಮಾಡಿದ ಕರಡಿಗೆ; ಚೌಕ: 
ಲಿಂಗದಕಾಯಿಂ : ಕಾಯವೇ ಪೀಠ ಮನವೇ ಲಿಂಗವಾದರೆ ಕೊರಳಲ್ಲಿ ನಾಗ 
ವತ್ತಿಗೆಯೇಕೋ ಶರಣಂಗೆ (ಅವಜಂ. ೫೪-೨೩೨) ; ಸತಿಯ ಕೈಯಲ್ಲಿ ಕೊಟ್ಟುದು 
ಪ್ರಾಣಲಿಂಗವಲ್ಲ ಸುತನ ಕೈಯಲ್ಲಿ ಕೊಟ್ಟುದು ಪ್ರಾಣಲಿಂಗವಲ್ಲ ಅಲಸಿ 
ನಾಗವಶತ್ತಿಗೆಯಲಿರಿಸಿದುದು ಪ್ರಾಣಲಿಂಗವಲ್ಲ ತನು ಸೋಂಕಿ ವಜ್ರಲೇಪ 
ಡಂತಿರಬೇಕು (ಶನ್ನವ, ಕ. 90೩-೮89) : ತನುವೆ ನಾಗವತ್ತಿಗೆಯಾದೊಡೆ 
ಅರ್ಪಿತವ ಮಾಡಬೇಕು (ಪದಗೋ. ೯-೧೮೭). [?) 


ನಾಗವರಾಲಿ, ನಾಗವರಾಳಿ (ನಾ). [ಸಂಗೀತ] ಒಂದು ವೇಳರಾಗದ 


ಹೆಸರು : ನಾಗವರಾಲಿ(ಕಾ)ರಾಗವು (೧) ಆರೋಹ ಮತ್ತು ಅವರೋಹ 
ಗಳಲ್ಲಿ ಪ-ವನ್ನು ವಕ್ರವಾಗಿ ಉಳ್ಳದುದು ; ಸರ್ವಕಾಲದಲ್ಲಿಯೂ 
(ಹಾಡುವಂತಹುದು) (ಜಕಠುಪ್ರ. ೧೩೩). ನಾಗವರಾಳಿ: ಶೋಕವರಾಳಿ 
.. ನಾಗವರಾಳಿಯೆಂಬ ವರಾಳೀಸಪ್ತಕವೇ ಶುದ್ಧವರಾಳಿಗೆ ಮಿಶ್ರಂಗಳು 
(ವಿವೇಕ. 3೩೨) ; ನಗವರಾಳಿಯನೊರ್ವನಾಲಾಪಿಸಲಾಗಳೆ ನೆರೆದು ಸರ್ಪಗಳು 
ರಾಗಿಸಿ ಪೆಡೆಯೆತ್ತಿ ಕೇಳುತಿರ್ದುವು (ಛರಡ. ೬೪-೧೧). (ಸಂ. ನುಗವರಾಲೀ? 


ನಾಗವರಾಳಿ "ನಾಗವರಾಲಿ' ನೋ. 
ನಾಗವರ್ಮ (ನಾ). ೧. ಒಬ್ಬಾತನ ಹೆಸರು : [ಪೊ] ಮ್ಬುಟ್ಟದ ಮೇಲೆಟು 


ಕೋಟೆಯ ಕೊಳ್ಳನ್ನು ಬೆಸದೊಳ್ಳೆಚ್ಚಿ (ನಾ]ಗವ[(ರ್ಮ್ಮ ಸಿ] ಡಿಯನೂರ 
ನಾಳುತ್ತಿರೆಯು (ಸಾಇಇ. ೫%. ೧೫-೭; 904) ; ನುಗವರ್ಮ್ಮನ ಕಟ್ಟಿಸಿದ್ದ 
ದೇವಿಗೆಅಕಿಗಂ ಪಿರಿಯ ಕೆಅಕಿಗಂ ಬಿತ್ತುವಟ್ಟವಂ ಕೊಟ್ಟದು (ಎಕ. 111 (೫), 
ನಂಜನ. ೨3೮೨-೭: 968) ; ಶ್ರೀನಾಗವರ್ಮ್ಮ (ಎಕ. 11, 9೫೬; 1000). 
೨. ಹತ್ತನೆಯ ಶತಮಾನದ ಕನ್ನಡನಾಡಿನ ಒಬ್ಬ ಉದ್ದಾಮ ಕವಿ; 
ಛಂದೋಂಬಂಧಿ ಮತ್ತಿ ಕರ್ಣಾಟಕ ಕಾದಂಬರಿ ಎಂಬ ಪ್ರೌಢಗ್ರಂಥ 
ಗಳ ಕರ್ತೃ : ಆ ಪೋಟಕಬ್ಬೆಗಂ ವಿದ್ಯಾಪರಿಣತನೆನಿಪ ವೆಣ್ಣಮೆಯ್ಯಂ 
ಗಂ ವಾಕ್‌ಶ್ರೀಪತಿ ಸತ್ಕವಿಮುಖ್ಯಗುಣೋಪೇಶಂ ನಾಗವರ್ಮನಗ್ರ 
ತನೂಜಂ (ಛಂದೋಂಬು. ೦-33); ಕಾದಂಬರಿ ಸೇವ್ಯಮಾದುದನಿತುಂ 


ನಾಗವಲಿ 


ತಾನೆಯ್ದೆ ಭೂಭಾಗದೊೊಳ್‌ ವಿದಿತ ಶ್ರೀಕವಿ ನಾಗವರ್ಮನ ವಚಃಸಂದೋಹ 
ದಿಂ ದೋಷಮೊಂದದಲಂಕಾರದ ವಸ್ತುಬಂಧಮಿದು ತಾನೇಂ ಮಾಡದೇ೦ 
ಗೆಯ್ಯದೋ (ಕಾದಂಉ. ೮೨೩) - ೩, ಕಾಮ್ಮವಲೋಕನ, ಕರ್ಣಾಟಕ 
ಭಾಷಾಭೂಷಣ, ವಸಂಕೋಶ ಮೊದಲಾದ ಗ್ರಂಥಗಳನ್ನೂ 
ರಚಿಸಿದ ಹನ್ನೊಂದನೆಯ ಶತಮಾನದ ಒಬ್ಬ ಪ್ರಸಿದ್ಧನಾದ ಕನ್ನಡ 
ಕವಿ : ತತ್ಸಭೆಯೊಳಗ್ರಪೂಜೆವಡೆದೊಂದು ಮಹಾಮಹಿಮಾನುಭಾವದಿಂದ 
ಭಿನವಶರ್ವವರ್ಮನಿವನೆಂದಪುದುರ್ವರೆ ನಾಗವರ್ಮನಂ (ಕಾವ್ಯಾವ. ೪3೩): 
ಕರಮೆ ಜಡಮಶತಿಯುಮಜ್‌ವಂತಿರೆ ಕನ್ನಡದಿಂ ಜಲಕ್ಕನಾಗಿರ್ಪಿನೆಗಂ 
ವಿರಚಿಸಿದಂ ಕವಿಕಂಠಾಭರಣನಿದಂ ನಾಗವರ್ಮನೆನೆ ಮೆಚ್ಚದರಾರ್‌ 
(ವಸ್ತುಕೋ. ೧-೪) ; ಎನಗನುಕೂಲಮಕ್ಕೆ ಗುಣವರ್ಮನ ಜಾಣ್ಣುಡಿ ಪಂಪ 
ನಿಂಪು ಪೊನ್ನನ ಬಗೆ ನಾಗವರ್ಮನ ಬಹುಜ್ಞತೆ . .. ಈ ಕವಿಗಳಲ್ತೆ 
ಜಿನೇಂದ್ರಪುರಾಣಕರ್ಶೃಗಳ್‌ (ಅನಂಪು. ೧-೩೫), ಓ ಕನ್ನಡಸಾಹಿತ್ಯ 
ಚರಿತ್ರೆಯಲ್ಲಿ ಇನ್ನೂ ಕೆಲವು ನಾಗವರ್ಮರ ಉಲ್ಲೇಖಗಳಿವೆ. 
[ನಾಗ + ವರ್ಮ] 
ನಾಗವಲಿ, ನಾಗಬಲಿ, ನುಗವಾಲಿ. ನಾಗೋಲಿ, ನಾಗೋಲೆ (ನಾ). 
ಮದುವೆಯಲ್ಲಿ ಮಾಡುವ ಕೊನೆಯ ಒಂದಂ ಸುಂಪ್ರದಾಯಿಕ ವಿಧಿ ; 
ವಿವಾಹದ ವರುಕ್ತಾಯದ ಶಾಸ್ತ್ರ: ಅಂತು ಬೀಯಮಂ ಮೆಟ್‌ದು 
ನಾಲ್ಕನೆಯ ದೆವಸದೊಳ್‌ ನಾಗವಲಿಯಂ ಮಾಡಿ ನಿರ್ವರ್ತಿತವಿವಾಹೋ 
ತ್ರ್ಯವಂ ಜ್ವಳನಜಟಿಮಹಾರಾಜನತ್ಕಂತಪ್ರಮೋದಾಧೀನಮಾನಸನಾಗಿ 
(ವರ್ಧಮಾ, ೩-೯೭ ವು; ಆದುವು ನಾಗವಲಿಯು ಕಂಬವಲಿಯು ಮತ್ತಾದು 
ವಂತೊಸಗೆಯೌತಣವು (ನಾಗಳಕು, ೩-೮೦) ; ನಾಗವಲಿಯಾದ ಮಖಲುದಿವಸ 
ನಗರಾಜನನುರಾಗದಿಂ ಬಂದ ನಿಬ್ಬಣಕೆ ವಮೃಷ್ಟಾನ್ನದಾರೋಗಣೆಯನೈದೆ 
ಮಾಡಿಸಿ ದಿವ್ಯಗಂಧೆ ತಾಂಬೂಲದಿಂ ತುಷ್ಪಿವಡಿಸಿ (ಜಿಬಪು. ೩೭-೬೨) ; 
ಕಂಸನು ತಂಗಿಯಲ್ಲಿ ವಿಶ್ವಿಸವಂ ತೋರಿಸಲೋಸುಗ ಗಾಗವಲಿಯ ದಿವಸ 
ಮದವಣಿಗರಾದ ವಧೂವರರಂ ದಿವ್ಯರಥದಲ್ಲಿ ಕುಳ್ಳಿರಿಸಿಕೊಂಡು (ಕೃಷ್ಣರಾ. 
೧-೭೯). ನಾಗಬಲಿ : ವರವಿಭವದಿ ಚತುರ್ಥದಿನದಲಿ ಪರುಟವಿಸಿದರು ನಾಗ 
ಬಲಿಯನು ಕರಿಯನೇಅ್‌ಸಿ ನೃಪಸುತನ ಮೆಜಸಿದರು ರಾತ್ರಿಯಲಿ (ಸನತ್ಯು - 
೯-೬೯). ನಾಗವಾಲಿ : ವರ ನಾಗವಾಲಿಯುಂ . , . ಸುರರ ತಲೆ ತೂಗಿಸಿತು 
(ಪರಕು. ೮-೨೯). ನಾಗೋಲಿ : ನಾಗೋಲಿ ದಿನದೊಳೆ ಮದುವೆಯ ಸೊಗ 
ವನು ಬಣ್ಣಿಪುದೇಶಕೆ ತಾಳು (ಇಂಡಾಪ, ೧೦೮-3೭); ಏನಿಲ್ಲಾ ಎಂದರೂ 
ಧಾರೆಯ ದಿನ ತಾಂಬೂಲಕ್ಕೆ ನಾಗೋಲಿಯ ದಿನ ಊಟಕ್ಕೆ ಕರೆಯಬೇಕಾಗುತ್ತೆ 
(ದಾಡಿಬ. ೬೯) ; ನೀನು ನಾಗೋಲಿ ದಿವಸ ಹೇಳಿದ ಆ ಹಾಡು ಹೇಳು 
(ಉಮಾಶ. ೩). ನಾಗೋಲೆ : ಇನ್ನೇನು ಹೇಳು? ಸುಪುತ್ರ, ವಿದ್ಯೆ... 
ಲಗ್ನಪತ್ರಿಕೆ ಮದುವೆ ನಾಗೋಲೆ (ಅವತು. ೨). "ಕಂಭವಲಿ' ಪರಾ. 
ನಾಗೋಲಿಜಡ ಎ ನಾಗೋಲಿಯಂ ಜಡ್ಡು : ನಾಗೋಲಿಜಡ ಬಹಳ 
ವಾಗಿದೆ (ರೂಂ). ನಾಗೋಲಿಯ ಜಡ್ಡು ಎ ವಂದುವೆ ಕಳೆಯಂತ್ತಿರುವಂತೆ 
ಉಂಟಾಗಂವ ಆಲಸ್ಯ, - ಸೋಮಾರಿತನ; ನಾಗೋಲಿಯ ಜಡ್ಡು, ಮನೆ 
ಯಲ್ಲಿ ಎಲ್ಲರಿಗೂ ಆಯಾಸ (ರೂಢ). [ «ಎ ನಾಕಬಲಿ] 
ನಾಗವಲ್ಲಿ (ನಾ). ವೀಳೆಯದೆಲೆ ಮತ್ತು ಅದರ ಬಳ್ಳಿ,-ಹಂಬು : 
ಕರ್ಪೂರಪರೀತವ »ಖವಾಸಂಗಳುಮಂ ಕರ್ಪೂರನಾಗವಲ್ಲೀಧವಳಲಲಿತಂ 
ಗಳುಮಂ , , , ನೀಡೆ (ಸುಕುಮಾ. ೦೧-೩ ಎ); ನರನಾರೀಯೋಗದೀಕ್ಷಾ 
ಭವನವಿ:ದೆನಿಕುಂ ನಾಗವಲ್ಲೀಪಿನದ್ಧೋದ್ದು ರಪೂಗಂ (ಪುಷ್ಪಪು. 3-೩೬) ; 
ನೇರ್ಪಿಂಗಡರ್ಪಾದ ನಾಗವಲ್ಲೀಪತ್ರಂಗಳಿಂದಂ ಕರ್ಪೂರಚೂರ್ಣಪರಿಮಿಶ್ರೀ 
ಕರಣದಿಂ ಸೆಜ್ಡ್ಞಾನಿಶಾಂತಭ್ಯಂತರಮಂ ಸುಗಂಧೀಕರಿಸುತ್ತುಮಿರ್ದತಿ 


ಬಹಳ ಧವಳತೆಯನಾಂತು. (ಬಾಪು. ೬-೧೧೮ ವ) ; ನಾಗವಲ್ಲಿಯ ಹಿಂದು | 48 


ಮುಂದನು ನೀಗಿ ಕಳೆಯದೆ . . , ಸವಿದು ಭೋಗಿಸುವೊಡಮರೇಂದ್ರನಾಗಲಿ 


೪೪೫೮ 


ಶ್‌ 
ಲಾ 


ನಾಗವಾಸ್ಕ 


ನಾಗಭೂಷಣನಾದೊಡವನನು ನೀಗಿ ಕಳೆವಳು ಭಾಗ್ಯವಧು (ಕುವ್ಶಾಉ. 
4-8೯) ; ಮಂಜುಳಮುಂ ನಾಗವಲ್ಲಿನವಮಾಲಿಕೆಯುಂ ರಂಜಿಪ ಕುಂದ 
ಕದಂಬಂ ಮಂಜುಳದುದ್ಯಾನವನದೊಳರ್ಪವು ಪೆಂಪಿಂ (ಹಮ್ಮಾರ. ೪-೧೫) ; 
ನಾಗವಲ್ಲೀ ಎಲೆಯಾವರೂ ಪೂಗೀಫಲವಿಲ್ಲದೆ ಸಲ್ಲದು (ಗಾದೆ). 
[ಸಂ. ನಾಗವಲ್ಲೀ] 
ನಾಗವಳ್ಳಿ (ನಾ). ಎ ನಾಗವಲ್ಲಿ : ಅಂಬಟೆ ಅರೆನೆಲ್ಲಿ ಜಂಬನೇಅ೨ಲಮರ 
ಕುಂಭಿನಿಗಧಿಕ ಶ್ರಿಗಂಧ ಬೆಂಬಿಡದಡಕುವ ನುಗವಳ್ಳಿಗಳಿಂದ ಗಂಭೀರವನವೆಸ 
ದಿಹುದು (ಅಮಃಸಾಂ. ೩-೩) ; ಪೂಗತರು ವಿಟನಪ್ಪಿದೆಳೆಸತಿ ನಾಗವಳ್ಳಿಗಳಿಂದ 
ಶೃಂಗರವಾಗಿ ಇಹ ನಂದನವನಾವೃತಗೊಂಡು ಮಧ್ಯದಲಿ (ಬಿಜ್ಜಪು. ೨೦-೧೯); 
ನೆಮ್ಮಿ ಗಗನವ ತುಡುಕಿ ಪುನ್ನಾಗ ನಾಗವಳ್ಳಿಯವೊಲು ಕಂಗೆಸೆದುವು 
(ನವಮೋ. ೪-೩೦). [ನಾಗ ಬಳ್ಳಿ) 
ನಾಗವಾಡಿ (ನಾ). ಒಂದು ಊರಿನ ಹೆಸರು: ನಾಗವಾಡಿಯ ದೇವರಾಸಿ 
ಜೀಯಂ ಬರೆದ (ಎಕ, ೪11, ಶಿಕಾರಿ. ೨೬-೮; 1050), 
[ ನಾಗ + ಪಾಡಿ] 
ನಾಗವಾಯು (ನಾ). ಎ ನಾಗ ೭: ನಾಗವಾಯು ಶ್ರೋತ್ರನಾಳ ಕೂರ್ಮ 
ವಾಯು ಕಂಠನಾಳ (ಹನ್ನವ. ಕ. ೪೧೦-೮೭೦) ; ಮತ್ತಮಾವುಪವಾಯು 
ಗಳೊಳು ನಾಗವಾಯುವಿನಿಂ ಸೀನು ಕೆಮ್ಮು (ವಿವೇಕ. ೩೪). 
[ನಾಗ 4 ವಯು] 
ನಾಗವಾರ (ನಾ). ಒಂದು ಊರಿನ ಹೆಸರಂ. `ನಾಗವಾರಯ್ಯ' ಪರಾ. 
[ ಆ ನಾಗಪುರ] 
ನಾಗವಾರಯ್ಯ (ನಾ). ಒಬ್ಬಾತನ ಹೆಸರಂ : ಸ್ವಸ್ತಿಶ್ರೀ ಕೊಟುವಣಿಯರ 
ನಾಗವಾರಯ್ಮಂ ಬೆಳ್ಳರ್ತೃದ ಗಾವುಣ್ಮಂ ತುಜುಪರಿಯಲೆ ಸತ್ತಂ 
(ಎಳ, ೫17, ತಿಪಟೂ. ೦೧-೧; ಸು. 930). .[ ನಾಗವಾರ * ಅಯ್ಯ) 
ನಾಗವಾಲಿ "ನಾಗವಲಿ' ನೋ. 
ನಾಗವಾವಿ (ನಾ). ಒಂದಂ ಊರಿನ ಹೆಸರಂ; p ಈಗಿನ ಗುಲ್ಬರ್ಗ 
ಜಿಲ್ಲೆಯ ನಾಗಾಯಿ : ಶ್ರೀಮದಗ್ರಹಾರಂ ನಾಗವಾವಿಯ ಅಶೇಷ 
ಮಹಾಜಾನಂ (ಕಇಆ. ೦-೧-೬; 2098). [?] 
ನಾಗವಾಸ್ಕ (ನಾ). ನಾಗರಂಗಳ ವಾಸಸ್ಥಳ ; ಪಾತಾಳ ; ಸರ್ಪಲೋಕ; 
ನಾಗಲೋಕ, [ನಾಗ + ವಾಸ್ಕ] 
ನಾಗವಾಸ್ಕ (ನಾ). ೧. “ಕೊಕ್ಕೆ. ಚಿಲಕ, ಮೊ.ನ್ನಿ ತಗುಲಿಸಲು 
ಅನಂಕೂಲಿಸಂವಂತೆ ಕಂಬ ಮೊ.ಕ್ಕೆ ಹೊಡೆಯಂವುದಕ್ಕಾಗಿ ತುದಿ 
ಗಳನ್ನು ಮೊನಚುಮಾಡಿದ ಟಿ ಅಥವಾ (| ಆಕಾರದ ಸಲಾಕಿ 
ಅಥವಾ ಕಂಬಿ: ನಾಗವಾಸ; ಕೊಂಡಿ” (84016. ಇಂಕನಿ). ೨. ಬಾಗಿಲ 
ಮೇಲಂಗಡೆ ಹಾಕಿರುವ ಹಲಗೆಯ ಮೇಲಿನ ಖಾಲಿ ಜಾಗ ; 
ಉತ್ತರಾಸ : ಪಲಪು ಹಾಕಿದ ಹೊಸ ಹಗ್ಗ ನಾಗವಾಸದ ಮೇಲಿಟ್ಟಿದ್ದೀನಿ 
(ನನ್ನೂರು. ೨೪೬). [?) 
ನಾಗವಾಸ್ಕ (ನಾ). ದೇವದಾಸಿಯರು ವಾಸಿಸುವ ಮಹಲು, - ಸ್ಥಳ : 
ಹೊಳೆಯ ತಳೆಯ ನಾರಸಿಂಗೇಶ್ವರದೇವರ ಅಂಘರಿಕರ ಆಳು ೩ಕ್ಕಂ ಗ ೧೨ 
ಆ ನಾಯಕಂಗೆ ಗ ೬ ರಂಗಭೋಗದ ನಾಗವಾಸದ ಮೊಖರಿಗೆ ಗ ೩೦ ಗೂಡಿ 
ಗ ೩೦೦ ದವಸಿಗರು ಆಳು ೧೨ ಕೃಂ ಗ ೪೮ (ಎಕ. 111, ತಿರುಮ. ೧೦೧-೮೬: 
1270) ; ಅರಸನಜಿೌಕೆಯ ಮಾಡಿ ಮಿಗೆ ಬಳಿಕಿರಿಸಿಕೊಂಡಳು ನಾಗವಾಸದ 
ನೆರವಿ ಬಿಂದದ ಬೋವಗಾಟ್‌ಕೆತನದಲಲ್ಲಮನ (ಪ್ರಧುಲೀ. ೩-೧೭); 
“ನರ್ತಕಿಯರ ಸ್ಥಾನ” (ಪ್ರಥುಲೀ. ಕೋಶ) ; ಸಾಡರದ ನಾಗವಾಸದ 
ಮೇಳದೊಡತಿಯಹ ಮಾದೇವಿ ನಂಬಿಯಣ್ಣನ ರಗಳೆಯಂ ಕೇಳ್ದು (ರಾಘಕ, 
೧೪-೯೩) : ಅಲ್ಲಿರ್ಪ ನಾಗವಾಸಕ್ಕೆ ಯಧಿಪತಿಯಪ್ಪ ಸಲ್ಲಲಿತ ನಾಯಕನ 


ಸತಿಯ (ಅಪ್ತಥು. 8). [?1 


ನಾಗವಾಸಾದಿಫೃತ 


ನಾಗವಾಸಾದಿಫೃತ (ನಾ). [ವೈದ್ಯಶಾ] ವೀಳೆಯದೆಲೆಯ ಸಂವಾಸನೆ 
ಯಿಂದ ಪಾಃಗೊಳಿಸಿದ ಒಂದು ಬಗೆಯ ಔಷಧಿ : ನಾಗವಾಸದಿಫೃತ. 
ವೀಳೇದೆಲೆ ರಸ ಆಡುಸೋಗೆ ಎಲೆರಸ . . . ಹೆದದಲ್ಲಿಳಸಿ ಸೇವಿಸಲು 
ಕಾಸ, ಶ್ವಾಸ, ಗುಲ್ಮ... ಇವೆಲ್ಲಾ ಮಾಣುವುವು (ಸಕವೈ. ಪರಿ೪ಳ). 

[ ಸಂ. ] 

ನಾಗವಾಸಿ (ನಾ). ನರ್ತಕಿ; ದೇವದಾಸಿ: ಗುರುಪಯೋಧರೆಯೆ 

ಸತ್ಯವಿವಿನುತೆಯಸಿತ ಧಮ್ಮಿಲ್ಲೆಯಳೆ ನಾಗವೂಸೀ (ನವಮೋ. ೪-೪). 
[ ನಾಗವಾಸ್ಕ + -ಇ್ಯ) 

ನಾಗವಾಸಿಗ (ನಾ). ದೇವದಾಸಿಯರು ವಾಸಿಸುವ ಸ್ಥಳದ ಮೇಲ್ವಿ 
ಚಾರಕ : ನಾಗವಾಸಿಗರ ಪಿರಿಯಂಗರ ಹಲೊಡನೊಲಿದು ಬೇಗದಿಂ ವಸು 
ದಂಡಧಾರಿಯಂ ಕರೆದಟ್ಟೆ (ನವಮೋ. ೨9-೪೫). [ ನಾಗವಾಸ್ಮ . - ಇಗ] 

ನಾಗವಾಹನ (ನಾ). (ಐರಾವತವೆಂಬ) ಆನೆಯನ್ನೂ ವಾಹನವನ್ನಾಗಿ 
ಮಾಡಿಕೊಂಡಿರುವವನಂ ; ಇಂದ್ರ : ನಾಗವಾಹನಮುಖ್ಯನಿರ್ಜರಾವಳಿ 
ರಕ್ಷ Re ರಕ್ಷಿಪುದೆನ್ನ ಸಂಗಮೇಶ್ವರಪ್ರಸನ್ನ (ಪ್ರೌಢರಾ. 3೧-೦). 

[ ನಾಗ ೬ ವಹನ) 

ನಾಗವಿಭೂಷಣ (ನಾ). ನಾಗಲೋಕದವರು ಧರಿಸುವ ಆಭರಣ (?) : 
ನಾಗವಿಭೂಷಣಪ್ರತತಿ ನಾಗ ಖಂಡಮಪೂರ್ವಮಪ್ಪ ಪುನ್ನಾಗದ ಬಾಸಿಗಂ 
(ಪಂಪಧಾ. ೪-೧೭). [ನಾಗ * ವಿಭೂಷಣ) 

ನಾಗವಿಮಾನ (ನಾ). ನಾಗಕನ್ನಿಕೆಯರು ವಾಸಿಸುವ ಉಪ್ಪರಿಗೆ: 
ನಾಗಕನ್ನೆ ನಾಗಲೋಕದ ವಿಳಾಸಂಗಳಂ ತೋಟುತ್ತುಂ ತನ್ನ ಕೆ[ ಜಗಣ) 
ನಾಗವಿಮಾನಕ್ಕೆ ವಂದು (ಪಂಪಭಾ. ೪-೦೬ ವ); “ನಾಗವಿಮಾನಕ್ಕೆ-ಅಂತಃ 
ಪುರಸ್ತೀಯರಿರುವ ಉಪ್ಪರಿಗೆಗೆ” (ಪಂಪರೀ. ೧೩೭). [ ನಾಗ+ವಿವತಾನ] 

ನಾಗವೀಣ (ನಾ).ಎನಾಗವೀಣೆ : ನಾಗವೀಣ (ಗೋಟುವಾದ್ಯ) : ನೃತ್ಯ 
ಯುವತಿಯು ನ ತ್ಯೈಮಾಡುತ್ತ ಹಿಡಿದಿರುವ ವಾದ್ಯ; ಸುಮಾರು ಮೂರು 
ಅಡಿ ಉದ್ದವಿದ್ದು ಅದರ ಕೆಳಭಾಗದಲ್ಲಿ ಮೆಟ್ಟುಗಳಿವೆ (ಹೊಯ್ಯವಾ. ೩3). 

[ ಸಂ. ನಾಗವೀಣಾ] | 

ನಾಗವೀಣೆ (ನಾ). (ಹಾವಿನ ಆಕಾರದ) ಒಂದಂ ಬಗೆಯಂ ವೀಣೆ: 
ನಾಗವಿ:ಣೆಯ ನಾಗರ್ಕಳಿಂದಂ ಕಚ್ಛಪವೀಣೆಯ ಕೋವಿದರಿಂ . . , 
ಒಪ್ಪಿದತ್ತಾ ಮಹಾಲಿಂಗ ಇಸ್ಫಾನಂ (ಹಮಾರ. ೮-೪೧ ವ). 

[ನಾಗ + ವೀಣೆ) 

ನಾಗವೇಣಿ (ನಾ). ೧. ಸರ್ಪದಂತೆ ನೀಳವಾಗಿರಂವ ಜಡೆ: ಸುಗಂಧ 
ತೈಲದಿಂದ ವಿಲೀನವಾದ ನಾಗವೇಣಿಬಂಧನವೇನು | (ಜಯಂತ. ೨೪೩). 
೨. ಸರ್ಪದಂತೆ ನೀಳವಾದ ಜಡೆಯುಳ್ಳವಳಂ : ನಾಗವೇಣಿ ನಗರಿಗೆ 
ನಾಂ ಪೋಗಿ ಬರುವೆನೆ (ರಾಕುಂಕ, 9೪ ಅಡಿ). [ನಾಗ ವೇಣಿ] 

ನಾಗವೇದಿಗೆ (ನಾ). (?) : ಎನ್ನ ಪಾದವೇ ಪಾದಶಿಲೆಯಾಗಿ ಎನ್ನ ಕಾಲೇ 
ಕಡಹದ ಕಂಬಗಳಾಗಿ ಎನ್ನ ತೋಳೇ ನಾಗವೇದಿಗೆ [ಪಾ8ಾ9. ನಾಗವೇದಿ] 
ಯಾಗಿ (ಸರ್ವವ, ೧೮೦-೮೩೦). [?] 

ನಾಗವೈರಿ (ನಾ). ಸರ್ಪಗಳ ಶತ್ರು; ಗರುಡ. "ನುಗವೈರಿವಾಹನ' 
ಪರಾ, [ನಾಗ ವೈರಿ) 

ನಾಗವೈರಿವಾಹನ (ನಾ). ಗರಂಡನನ್ನು ವಾಹನವನ್ನಾಗಿ ಮಾಡಿ 
ಕೊಂಡಿರುವವನಂ ; ನಾರಾಯಣ : ನಾಗವೈರಿವಾಹನ ವಿಜಯವಿಠಲ 
(ವಿದಾಕ್ಮ. ೪೪-8೫). [ ನಾಗವೈರಿ + ವಾಹನ] 

ನಾಗವ್ರಜ (ನಾ). ೧. ಆನೆಗಳ ಗುಂಪು. ೨, ಹಾವುಗಳ ಗುಂಪು. 


೪೪೫೯ 


ಶ್ರ 


36 


೩, ಕಪಿಗಳ ಗುಂಪು. ೧, ೨, ೩: ಅರಿಕಾಮಧ್ವಂಸಿ ನಾಗವುಜಮಯ | 


ಕಟಕಂ . . . ರಕ್ಷಿಸುಗೆ ವಸುಧೆಯಂ ಯುದ್ಧರಂಗತ್ರಿಣೇತ್ರಂ (ಜಗವಿ. 


೧-೩). [ನಾಗ , ವ್ರಜ] 


ನಾಗಸತ್ವ 


ನಾಗಶಯನ (ನಾ). ಸರ್ಪವನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡಿರು 
ವವನು ; ಆದಿಶೇಷನೇ ಹಃಸಿಗೆಯಾಗಿರುವವನು ; ನಾರಾಯಣ : 
ಅಂತು ನಾಗಪುರಮನಿಟ್‌ಸುವ ನಾಗಪ್ರರಮನಾ ನಾಗಶಯನಂ ಪೊತ್ಕು 
(ಪುಪಥಾ, ೯-3೭ ವ); ನಾಗಶಯನನ ತಂತ್ರದಲಿ ನೀ ನೀಗಿದೆಯಲಾ 
ತನುವ ಶಿವಶಿವ (ತಿಮ್ಮಸ್ಕೀ, ೦-೭); ನಾಗಶೆಯನಮೂರುತಿಯ ಕಂಡೆ 
ಭೋಗಿಭೂಷಣಸಖನ ಕಂಡೆ (ಕನಕ. ೪೮-೫) ; ನಾರಾಯಣ ನಾಗಶೆಯನ 
ನಂದಾತ್ಮಜ ಮಾರಜನಕ ಮಂಜುಳಾಂಗ . ಸಲಹೆನ್ನನೆೊಲಿದು 
(ಶತಸಾಂ. ೬೧). [ನಾಗ ಶಯನ 

ನಾಗಶಯ್ಕೆ (ನಾ). ಹಾವಿನ ಹಾಸಿಗೆ : ನಾಗಶಯ್ಕೆಯೊಳ್‌ ನಾಗಿಣಿ ನಾಗ 

- ಬಂಧೆದೊಳೆ ತಳ್ಳು ಗುಣಾರ್ಣವನಂ ಮರುಳ್ಳಿದಳ್‌ (ಪಂಪಛಾ: ೪-೧೭); 
ಆವನಾನುವೊರ್ವ ಮಹಾಭಾಗನೀ ನಾಗಶಯ್ಯೆಯನೇಜುವನೀ ಶಾರ್ಜಾ 
ಧೆನುವನೇಜ್‌ಸುವನೀ ಪಾಂಚಜನ್ಯಮಂ ಪೂರೈಸುವನಾತನರ್ಧಚಕ್ರವರ್ತಿ 
ಯಾಗಿ ಪೃಥ್ವೀರಾಜ್ಯಂಗೆಯ್ಲುಂ (ಅರ್ಧನೇ. ೮-೩೦ ವ). [ನಾಗ ಶಯ್ಕೆ) 

ನಾಗಶಾಯಿ (ನಾ). - ನಾಗಶಯನ. [ಸಂ. ನಾಗಶಾಯಿನ್‌] 

ನಾಗಶ್ರುತಿಪುರನಯನ (ನಾ). ಎಂಟು, ನಾಲ್ಕು ಮತ್ತು ಮೂರಂಹೀಗೆ 
ಒಟ್ಟು ಹದಿನೈದು ಕಣ್ಣಣುಗಳುಳ್ಳವನು; ಒಂದೊಂದು ವಜಖಕ್ಕೆ 
ಮೂರು ಕಣ್ಣುಗಳಂತೆ ಐದು ವಯಖಗಳುಳ್ಳ ಶಿವ ; ಪಂಚವಕ್ತ್ರ : 
ನಾಗಶೃ £ ಶ್ರು ಶಿಪುರನಯನ , , , ಪೊರೆವುದೀ ಕ್ಷಣವೆನ್ನ ಸಂಗಮೇಶ್ವರ 
ಪ್ರಸನ್ನ (ಐಗ್ರಾಢರಾ, ೧೩-೦). [ನಾಗ ಶ್ರುತಿ  ಪುರ್ಕ * ನಯನ] 

ನಾಗಸಂಪಗೆ, ನಾಗಸಂಪಿಗೆ (ನಾ). ಸುವಾಸನೆಯ ಹೂವುಗಳನ್ನು 
ಬಿಡುವ ಒಂದು ಬಗೆಯ ಮರ ಮತ್ತು ಅದರ ಹೂವು: 
“ಚಾಂಪೇಯಃ, ಕೇಸರಃ, ನಾಗಕೇಸರಃ, ಕಾಂಚನಾಹ್ವಯಃ-ಈ ೪ ನಾಗ 
ಸಂಪಗೆ” (ನಾಜಿರಾ. ೧೦೮) ; “ಕಾಂಚನಂ ನಾಗಸಂಪಗೆ” (ಮಂಗರಾ. 
೩೮-38) ; ಮೂಗು ಸುರಭಿಕನ ಪರಿಮಳದಂದಮೆ ನಾಗಸಂಪಗೆಯ ಬಿರಿ 
ಮುಗುಳಂದಮೆ (ಸುಕುಮಾ, 8-೩೦) ; ನೆಟ್‌ಿದೊಪ್ಪುವಶೋಕೆ ನಾಗಸಂಪಗೆ 
ಹರಿಚಂದನಂ ಬಗೆ.1 ವಂದುವು (ಧರ್ಮಾಮ್ಮ. ೨-೦೪೩): ನಾಗಸಂಪಗೆಯನ್ನು 
ನಾಗಕೇಸರವೇದೂ ಕರೆದಿರುವುದುಂಟು (ಹಸುಹೊ. ೦೮೧). ನಾಗಸಂಪಿಗೆ; 
ತೂಗುಮಂಚದಿ ಹಂಸತೂಲದ ಹಾಸಿಗೆ ನಾಗಸಂಪಿಗೆ ಹೂವಿನ ಒಅಗು 
(ಪುರಂದ- ೩-೧೩೧-೨) ; ನಾಗಸಂಪಿಗೆ ಕೋಲಸಂಪಿಗೆ . . . ಇವುಗಳೆಲ್ಲ 
ಬೀಜಗಳಾಗಿವೆ (ಕೃಟಪ್ರ. ೨೦೦) ; ನಾಗಸಂಪಿಗೆ (ನಾಗಚಾಫಾ)...., 
ಸುಂದರವಾದ ವೃಕ್ಷ; ಹೂ ಬಹು ಸುಗಂಧೆ (ಕಥಾಗೆ. ೪3) ; ನಾಗೆಕೇಸರಿ, 
ನಾಗಸಂಪಿಗೆ (ಮೈಔಗಿ. ೫೩-೧೦೭3). [ “ಸಂ. ನಾಗಚಂಪಕ] 

ನಾಗಸಂಪಿಗೆ "ನಾಗಸಂಪಗೆ' ನೋ. 

ನಾಗಸಂಪ್ರದಾಯ (ನಾ). [ಚಿತ್ರಶಾ] ಭಾರತೀಯಂ ಚಿತ್ರಕಲೆಯ ಒಂದು 
ಪರಂಪರೆ ; ದೇವಸಂಪ್ರದಾಯ, ಯಕ್ಷಸಂಪ್ರದಾಯ, ನಾಗಸಂಪ್ರ 
ದಾಯಂವೆಂಬ ಮೂರು ಸಂಪ್ರದಾಯಗಳಲ್ಲಿ ಒಂದಂ : ನಾಗಸಂಪು 
ದಾಯವು ... ನಾಗಾರ್ಜುನನ ಕಾಲದಲ್ಲೂ ರೂಢಿಯಲ್ಲಿತ್ತೆಂದೂ ಆತ 
ಹೇಳಿದ್ದಾನೆ (ಭಾರದ. ೩೨೩), [ನಾಗ 4 ಸಂಪ್ರದಾಯ) 

ನಾಗಸತ್ಸ (ನಾ). [ಕಾಮಶಾ] ಸ್ತ್ರೀಯರಲ್ಲಿರುವ ಹನ್ನೆರಡು ಬಗೆಯ 
ಮನೋಧರ್ವಗಳಲ್ಲಿ ಒಂದು: ಮೃದು ಶೈತ್ಯಮಪ್ಪ ದೇಹದ ನಿದ್ದೆ 
ಗೆಯ್ದಿ ರವಿನಧಿಕವೆಂದೆನಿಪ ವಸ್ತುಗಳನೊಲ್ವ ಪುದುಗುವ ತೊಳಲ್ವ ಗೀತ 
ದೊಳಿಚ್ಛೆಯಿ:ಡುವ ಸುಯ್ಯೊದವಿದವಳೇ ನಾಗಸ [ಪಾಕಾಂ. ತ]ತ ಓದವಳು 
(ಜನವ. ೫-೩೦) ; ದೇವಸತ್ವ ಯಕ್ಷಸತ್ವ ಗಂಧೆರ್ವಸತ್ವ ನರಸತ್ವ ನಾಗಸತ್ವ 
ಕಾಕಸತ್ವ ವಾನರಸತ್ವ ಮುನಿಸತ್ವ ಪಿಶಾಚಿಸತ್ವ ರಂಕ್ಷಸಸತ್ವ ಕಿನ್ನರಸ 
ಖರಸತ್ವ ವೆಂಬ ದ್ವಾದಶಸತ್ವದ ಸತಿಯರಿಂ (ವಿವೇಕ. ೨98). "ದ್ವಾದಶ 
ಸತ್ವ' ಪರಾ. 

62 


ನಾಗಸರ, 


ನಾಗಸತ್ವದ ಸ್ತ್ರೀ - “ಹಿಂದಾಗಿ ಉಂಬುವಳು ಆಕಳಿಸುವಳು 
ಕಳಂವಳು ಭ್ರವೆಂಯಂಳ್ಳವಳಂ ಆವಾಗಲೂ ನಿದ್ರೆಗೈವಳು ವ್ಯಾಕಂಲೆ 
ಯಾಗಿರ್ಪಳಂ ಇವಳು ನಾಗಸತ್ವದ ಸ್ತ್ರೀ” (ಕಾಮಶಾ. ೪-೬೧). 
[ ನಾಗ + ಸತ 3 ) 
ನಾಗಸರ, (ನಾ). ಎ ನಾಗಸ್ವರ ೨: “ಸುನಾದಮಂ ತೋರ್ಪುದುದು 
ನಾಗಸರಂ” (ಮಂಗರಾ. ೧೧೫-೮); ಹೆಗ್ಗಾಳೆ ಬುರುಗು ಮದ್ದಳೆ ನಾಗಸರಗಳ 
ಮೊಗ್ಗ ವವು ಹತ್ತು ಹತ್ತು (ಕುರಾಸ30. ೪೧-೬) ; ಜಾಗಟೆ ಕೈತಾಳ 
ನಾಗಸರವುಶಂಖು ಕೂಗುವ ಹೆಗ್ಗಾಳೆ ಬುರುಗು ಬೇಗದೊಳೊದಜತೊಂಬತ್ತು 
ಸಾವಿರ ಕಹಳೆಯಾಗಲೊದಗಿತೆಂಟು ದೆಸೆಗೆ (ಅಮಂಸಾಂ. ೨-03) ; ೯ ಹೊತ್ತಿನ 
ವೋಲಗದ ಡೋಳು ನಾಗಸರದವರ ಜನ ೪ (ಎಕ. ೪111, ಕೀರ್ಥಹ. 
೧೬೬-೩೨ ; 1610) ; ಕೊಂಬು ಕೆ.ಳಲು ನಾಗಸರ ಭೇರಿ ... ಡಿಂಡಿಮದ 
ಮುಂಬರಿಬೆಸೆವ ರವಗಳಾಕಾಶವ ತುಂಬಿದವು (ಕಂನವಿ. ೮-೦೯) : ನಾಗರಸ 
£ ಸರ3 ದಿಂಪಿಗೆವೊಳ್ಳೆಯು ತೂ. ಗಬ ಲ್ಲುದೆ ಶಿರವ (ನಾಗಷ. ೧೬-೧೩) ; 
ನಾಗಸರಾ ಊದಿದರೆ ನಾಯಿ ಆಡೀತೆ ? (ಗಾದೆ). [ ನಾಗ + ಸರ್ಕ] 
ನಾಗಸರ, (ನಾ). ಕೊರಳಿನ ಒಂದಂ ಬಗೆಯ ಆಭರಣ. ಹಾರ : ಪಚ್ಚೆ 
ತೆನೆಯಂತ ನಾಗಸರ ತಕ್ಕೊಂಡು ಎತ್ತೀನ ಜ್ಞಾನ ಮರೆತಾನು (ಹಳ್ಳಿಯ. ೩೦). 
[ನಾಗ + ಸರ್ಯ] 
ನಾಗಸೇನ (ನಾ). ಒಬ್ಬಾತನ ಹೆಸರಂ : ಶ್ರೀಯಷಭಸೇನಗುರುವಡಿಗಳ 
ಶಿಷ್ಯರ” ನಾಗಸೇನ ಗುರುವಡಿಗಳ್‌ ಸನ್ಮಾಸನವಿಧಿ ಇನು ಮುಡಿಪ್ಪಿದಾರ್‌ 
(ಎಳ, 117, ೩೪-೧ ; ಸು, 700). [Xo.] 
ನಾಗಸ್ಥಾನ (ನಾ), ೧. ನಾಗರು ವಾಸಿಸುವ ಸ್ಥಳ; ಪಾತಾಳ, 
ಪಿ.ಎನಾಗಠಾಣ : ಮಗುಟ್ಟು ಬಂದು ನಾಗಸ್ಥಾನಮಂ ಪೊತ್ಕು (ಸುಕುಮಾ, 
೪-೬೩ ವ). [ನಾಗ-.. ಸ್ಥಾನ ] 
ನಾಗಸ್ವರ (ನಾ). ೧. ಹಾವಾಡಿಗರು ಹಾವುಗಳನ್ನು ಆಕರ್ಷಿಸಲು 
ಬಳಸಂವ ಒಂದು ಬಗೆಯ ವಾದ್ಯ ; ಪುಂಗಿ : ನಾಗಸ್ವರಮಂ ಕೇಳ್ದಾ 
ನಾಗಂ.ಪೆಡೆಯೆತ್ತು ವಂದಮಂ ಮೆಅಕಿಯಿಸುವೈ (ವಸ್ತವಂ. ೧೯: ೨. ಓಲಗ: 
ಕಹಳೆ ಹೆಗ್ಗಹಳೆ ಶಂಖ ವಾಸ ನಾಗಸ್ವರ ಉಪಾಂಗ ಮೊದಲಾದ ವಾದ್ಯ 
ವನವಟ್‌ವುದು (ಆದವ. ೧೯೭-೩೫೧); ದೇವಲಾಪುರೆದ ವಸಂತ 
ಮಲ್ಲಿಕಾರ್ಜುನ ದೇವರಿಗೆ ಯೆರಡು ಡೋಳು ಯೆರಡು ನಾಗಸ್ವರವನು 
ನಡಸೂಯೆಂದು (ಸೌಇಇ. 1-11, ೬೪೭-೦೪ ; 1682) ; ದಕ್ಷಿಣದ ಸಂಗೀತ 
ಕಚೇರಿ ವುದ್ಕಗಳಲ್ಲಿ ನಾಗಸ್ವರವೂ ಮುಖ್ಯವಾದುದು (ಸಂಗೀತ. ೧೧೫). 
ನಾಗಸ್ವರಕಛೇರಿ- ನಾಗಸ್ವ್ಯರವನ್ನು ಬಾರಿಸಂವ ಸಂಗೀತಗೊಃಷ್ಠಿ : 
ಬೆಳಗಿನಿಂದಲೂ ನಾಗಸ್ವರ ಕಛೇರಿ ಪ್ರಾರಂಭವಾಗಿತ್ತು (ಮೂರಾನ. ೦೨೩). 
[ ನಾಗ + ಸ್ವರ] 
ನಾಗಹ (ನಾ). ಗೋದಾವರೀನದಿಯ ಒಂದು ಮಡುವಿನ ಹೆಸರು: 
“ನಾಗಹಂ-ಗೋದಾವರಿಯೊಳೊಂದು ಮಡು” (ಕಮದ. ಪರಿ. ೨) ; “ಬಿಡದೆ 
ನಾಗಹಮೆಂದು  ಗೋದಾವರಿಯೊಳೊಂದು. ಮಡು? (ಕಬ್ಬಿಳ್ಕೆ. ೯೧). 
"ಕೊಳಹ' ಪರಾ. (?] 
ನಾಗಹ್ರದ (ನಾ). ಹಾವಿನ ಮಡುವು; ಯಮುನಾನದಿ : ತೊದಳೇನೊ 
ಮೆಚ್ಚಿದೆಂ ನಿನ್ನದಟಿಂಗೆಲೆ ಗೋಪ ತಪ್ಪುದೀ ಬಸದಿಗೆ ನೀನುದಯಕ್ಕೆ 
ಮುಂಚೆ ನಾಗಪ್ರದದೊಳಗಣ ಸಾವಿರೆಸಟ ತಾವರೆಯಲರಂ ತಂದು 
(ಅರ್ಧನೇ. ೮.೩೯). [ ಸಂ.) 
ನಾಗಳ "ನಾಲ್ಗೊಳ' ನೋ. 
ನಾಗಾಂಕ (ನಾ). ನಾಗಾಭರಣ ; ಶಿವ : ನಾಗಾಂಕನ ಅಜ್‌ದು ತಾನಾಗದೆ 
ನಾಗಕಂಕಣನಾದ ನಾಗುಯಿ ಕಪಿಲಸಿದ್ಧಮಲ್ಲಿಕಾರ್ಜುನನಲ್ಲಿ (ಸಿದ್ಧವಕ. 
[ಸಂ.) 


೪೨೨-೧೩೬೧). 


೪೪೬೦ 


40 


48 


ನಾಗಾಯುತತ್ರಾಣಕ 


ನಾಗಾಂಗನೆ (ನಾ). ೧. ನಾಗಲೋಕದ ಸ್ತ್ರೀ; ನಾಗಕನ್ಯೆ. ೨. ಹೆಣ್ಣಾನೆ: 
ರವವತ್ಸೋತಃ ಪಥೋತ್ತೋಯಮನಿಭಪತಿ ನಾಗಾಂಗನಾಂಗಂಗಳೊಳ್‌ 
ಸೂಸುವಮೋಲ್‌ (೫ಾಂತಿಪು. 6-80). [ನಾಗ * ಅಂಗನೆ 

ನಾಗಾಂತಕ (ನಾ). ಸರ್ಪಗಳನ್ನು ನಾಶಮಾಡುವವನಂ ; ಗರುಡ : 
“ಗರುತ್ಮಾನ್‌, ಗರುಡಃ . , . ನಾಗಾಂತಕಃ, ವಿಷ್ಣುರಥಃ, ಸುಪರ್ಣಃ, 
ಪನ್ನಗಾಶನಃ- ೯ ವಿಷ್ಣುದೇವರ ವಾಹನವಾದ ಗರುಡನ ಹೆಸರುಗಳು” 
(ಸಿದ್ಧಾಂತಿ. ೦೮) ; ನಾಗಾಂತತನೀ ಗರುಡಂ ನಾಗನದೈರಾವತಂ ಪರಾಜಿತ 
ವಂತಾ ನಾಗೇಂದ್ರನದಂ ಬಣ್ಣಿಸೆ ನಾಗಾರಿಯನಕಟ ಗೃಧ್ರನೆಂದೇಳಿಪುದೇ 
(ಜಗವಿ. ೦೩-6೬) ; ನಾಗಾಂತಕನಂತೆ ಪಾಜಸಿದುದು ತುಂಗತುರಂಗಮಿಳಾಧಿ 
ನಾಥನಾ (ರಾಜಠೇ. ೧೩-೭೮). [ನಾಗ « ಅಂತಕ) 

ನಾಗಾಜಿನ (ನಾ). ೧. ಆನೆಯ ತೊಗಲು; ಗಜ ಚರ್ಮ: 
ನಾಗಯಜ್ಞೋಪವೀತಂ ನಾಗಕುಂಡಲಂ . , , ನಾುಗಾಜಿನುಬರಧರಂ 
ನುಗಾರಿಮದಭಂಜನಂ ನಾಗವಿಷಧರನೊಪ್ಪುಶಿರ್ದಂ (ಲಶಿಜಿಂ. 
3೭-೨೯). ೨. ಗಜಚರರ್ಮವನ್ನು ಧರಿಸಿದವನು; ಶಿವ. [ಸಂ.] 

ನಾಗಾಣ (?) (ನಾ). (?) : ಕುತ್ತುವ ಕೊಜವ ಹಾಕುವ ನಾಗಾಣ 
ಮುಂತಾಗಿ ದೃಷ್ಟದಲ್ಲಿ ಕೊಲುವ ಕೈದ ( ತ] ಮಾಡುತ್ತ ಮತ್ತೆ ಅವನತಿ 
ಯೆಂದಡೆ ಮೆಚ್ಚುವರೆ ಪರಮಶಿವೈಕ್ಕರು (ಏರೇಶ್ಶ. ೨೮). (?] 

ನಾಗಾದಿಪಂಚಕ (ನಾ). ಶರೀರದ ಒಳಗಿರುವ ಐದು ವಾಯುಗಳಂ: 
ನಂಗುದಿಪಂಚಕವೆಂದರೆ,ನಾಗ, ಕೈಕಳ, ಕೂರ್ಮ, ದೇವದತ್ತ. ಧನಂಜಯ 
ಹೀಗೆ ೫ (ಹಸಾರ. ೬-೯ ತಾತೃರ್ಯ). "ಪಂಚವಾಯು' ಪರಾ. 

[ ನಾಗ + ಆದಿ; + ಪಂಚಕ] 

ನಾಗಾಧಿಪ (ನಾ). ೧. ನಾಗರ ಒಡೆಯ ; ನಾಗರಾಜ ; ಆದಿಶೇಷ: 
ನಡೆ ನೋಡಲ್‌ ದಿವಿಜೇಂದ್ರನೆಯ್ದೆ ಪೊಗಟಲ್‌ ನಾಗಾಧಿಪು ಭಾವದೊಂದೆ 
ಡೆಯಂ ಭಾವಕನಾಗಿ ಪೋಲೆ ಬಸತಿಯಲ್ಕಾ ವಿಶ್ವಕರ್ಮಂ ದಲಾರ್ಪೊಡೆ 

ಬಣ್ಣಿಸುವರಾರೈರಾ ಮಹಾದೇವಿಯಂ (ಉಂತಿಪು. 

೨. ಆನೆಗಳ ನಾಯಕ ; ಸಲಗ. [ನಾಗ + ಅಧಿಪ) 

ನಾಗಾಧೀಶ (ನಾ). ೬ ನಾಗೂಧಿಪಿ : ಸೆ:ರವೃಂದಾರಕವೃಂದಮರ್ತ್ಯಪತಿ 
ನಾಗಾಧೀಶ ಚೆ:ತೋಮುಖಾಂಬುರ:ಹಂಗಳ್‌ ಮುದಿತಂಗಳಾಗೆ (ಶಾಂತಿಪು. 

[ ನಾಗ * ಅಧೀಶ] 

ನಾಗಾಪಸರ್ಪಿತ (ನಾ). [ನಾಟ್ಯ] ನೂರೆಂಟು ಕರಣಗಳಲ್ಲಿ ಒಂದಂ ; 
p “ಕೈಗಳನ್ನು ರೇಚಿತ ಮಾಡುವ ಸಮಯದಲ್ಲೇ ಪರಿವಾಹಿತ 
ಶಿರಸ್ಸನ್ನು [ಶಿರಸ್ಸು ೮] ಮಾಡಿ ಪಾದಗಳನ್ನು ಸ್ವಸ್ತಿಕದಂತಿರಿಸಿ 
ಪುನಃ ಸ್ವಭಾವವಾಗಿ ನಿಂತುಕೊಳ್ಳುವುದು” ((ಲಾಸ್ಯರಂ. ೩೦೬ 
ಗೆದತಾನುವಾದ) : ಕರಮೆರೆಡುಂ ರೇಚಿತಮಾಗಿರೆ. ಪರಿವಾಹಿತಮದಾಗೆ 
ಶಿರವಡಿಗಳ್‌ ಮೇಣ್‌ ಉರು ಸ್ವಸ್ತಿಕಮಾಗಂತ್ತುಂ ಸರಿಯಲ್‌ ನಾಗಾ 
ಪಸರ್ಪಿತಾಖ್ಕಮನಾಳ್ಗುಂ (ಲಾಸ್ಕರ. ೪-೧೪). "ದಿಕ್ಲ್ವಸ್ತಿಕ' ಪರಾ. 

[ ಸಂ.) 

ನಾಗಾಭರಣ (ನಾ). ಸರ್ಪಗಳನ್ನು ಒಡವೆಯನ್ನಾಗಿ ಮಾಡಿಕೊಂಡಿರು 
ವವನು; ಶಿವ: ನಾಗಾಭರಣಾಧರೆಪುಟಚುಂಬಿತೆ ಯೋಗಿನಿಚಯ 
ಹೃದ್ದರ್ಪಣಬಿಂಬಿತೆ (ಉದೃಟಿ. ೭-೯೦). [ನಾಗ+ ಆಭರಣ ] '“ 

ನಾಗಾಯುತ (ನಾ). ಹತ್ತುಸಾವಿರ ಆನೆಗಳು : ಸತ್ವದಲಿ ನಾಗಾಯುತದ 
ಬಲವೆಂಬ ಡೊಂಬಿನ ವಾಯುವಿನ ಮಗನೆನ್ನೊಡನೆ ಮಾಜಾಂತಡಹುದೆಂದ 
(ಕುವ್ಯಾಗ. 8-೪೭). [ನಾಗ * ಆಯುತ ] 

ನಾಗಾಯುತತ್ತಾಣಕ (ನಾ). ಹತ್ತುಸಾವಿರ ಆನೆಗಳ ಬಲವುಳ್ಳವನಂ ; 
ಭೀಮ : ವಿಕಟವ:ದ ನಾಗಾಯುತತ್ರಾಣಕನ ಸಾಹಸವಡಗಿತೇ (ಕುವ್ಮೂಅ. 

[ಸಂ.] 


೯-೧೫೬). 


೯-೨೧೬). 


ಓರಿಇ, ೦೪-೪೧). 


ನಾಗಾಯ್ತು 


ನಾಗಾಯ್ತು (ನಾ). ಮಾವಟಿಗ : ಇರದೊಗೆದುದಲ್ಲಿ ಸೂಟಾಯ್ತರ ಕಳಕಳ 
ವಚ್ಚು ಳಯ್ತುರುಲಿಪುಂ ನಾಗಾಯ್ಕರ ಗಳಗರ್ಜನೆ (ಜಗವಿ. ೧೦-೭೪). 
[ ನಾಗ + - ಆಯ್ತು) 
ನಾಗಾರತಿ (ನಾ). ದೇವರ ಮಂಗಳಾರತಿಗೆ ಉಪಯೋಗಿಸುವ ಸರ್ಪಾ 
ಕಾರವನ್ನೊಳಗೊಂಡ ಆರತಿಯ ಉಪಕರಣ: ಬೆಳ್ಳಿಯ ನೀರಾಂಜನದೆ 
ಹೆಲಿಗೆ ೯ ಹಿರಿಯ ಆರೆತಿ ೮ ಪುರುಷಾಮ್ರಕದ ಆರತಿ ೩ ನಾಗಾರಶಿ ೧ 
ಧೂಪಾರತಿ [೧] (ಸೌಇಇ. IV, ೨೭೩-9೪೨ ; 1613). 
[ ನಾಗ 4 ಆರತಿ, ) 
ನಾಗಾರಾಧನೆ (ನಾ). ಎ ನಾಗಪೂಜೆ: ವಸ್ತುತಃ ನಾಗಪೂಜೆ ದ್ರಾವಿಡ 
ಜನಾಂಗದ ಹಬ್ಬವುಗಿರಬೇಕು . . . ಆದರೆ ಆರ್ಯರು ಬಂದ ಮೇಲೂ 
ನಾಗಾರಾಧನೆ ಮುಂದುವರಿದಿದೆ (ಛಾಹಬ್ಬ. 
[ ಸಂ. ನಾಗಾೂರಾಧನಾ ] 
ನಾಗಾರಿ, (ನಾ). ೧. ಸರ್ಪಗಳ ವೈರಿ; ಗರುಡ : ನಾಗಾಂತಕನೀ 
ಗರುಡಂ ನಾಗನದೈರಾವತಂ ಪರಾಜಿತವಂತಾ ನಾಗೇಂದ್ರನದಂ ಬಣ್ಣಿಸೆ 
ನಾಗುರಿಯನಕಟ ಗೃಧ್ರನೆಂದೇಳಿಪುದೇ (ಜಗವಿ. ೧೩-೮೬). "ನುಗಾರಿಕೇತು' 
ಪರಾ. ೨. ಆನೆಗಳ ಶತ್ರು; ಗಜವೈರಿ; ಸಿಂಹ: ಸಾಮಂತ 
ಗಜೇಂದ್ರಯೂಧವಿದಳನ್ನೂಗೂರಿ ನಾಗಾರಿಭೀಕರ ಸಾಮಂತನಾಗೂರ್ಜ್ಞುನಂ 
(ಎಳ, ೪1, ತರೀಕೆ, ೪3-೩೯ ; 1206). [ನಾಗ+ ಅರ್ಮಿ] 
ನಾಗಾರ್ಕಿ (ನಾ). ನಗಾರಿ ಬಾರಿಸುವವನು : ಹೆಡಪಿಗರು ಚಾಮರಿಗರೆಡೆ 
ಯಾಡುವವರು .. . ಕಾಳೆಂಜಿಯವರು ನಾಗಾರಿಗಳು ಕಥಿಕರು ಭಟಾ 
ಗ್ರಣಿಗಳು . , , ಸೊಗಯಿಸಿದರು (ಸೌಂದಪು. ೩-8೯. [ ಎನಗಾಂ,] 
ನಾಗಾರಿ, (ನಾ). ೧.ಎನುಗರಕ ೨ (?) : ಎಯ್ದೆಮುದು ಬಾಗಿಲೊಳ್‌ 
ನಿಂದಾಡುವ ವೈತಾಳಿಕರಂ ನಗಿಸುವ ಆಕೋಡಗರಂ ಪೊಗಟ್ಟ ನಾಗಾರಿಯ 
ರೊಗ್ಗಂ ನಿಲಿಸುತ್ತು ಮೊಳಗಂ ಪೊಕ್ಕು (ಅನಂಪು. ೮-೩೩ ವ). ೨. (2): 
“ನಾಗಾರಿಯೆಂದ[ಡ]ಂಡೆಯವಂ” (ವಸ್ತುಕೋ. ೬೬-೮೬), 
[?./ಮರಾ. ನಾಗಾರಿ ಎ ಹೊಗಳುಭಟ್ಟ, ವಂದಿ] 
ನಾಗಾರಿಕೇತು (ನಾ). ಗರಂಡಧ್ವಜ ; ಕೃಷ್ಣ; ಆ ಮರದಿಂ ನಾಗಾರಿ 
ಕೇತು ಕಾಳಿಯ ನಾಗಂಗೆಅಗಿದನಮರ್ತ್ಮ್ಶರೀಕ್ಷಿಸೆ ನಭದೊಳ೯ (ಜಗವಿ. ೩-೮೫). 
[ ನಗಾರಿ, ೬ ಕೇತು] 
ನಾಗಾರೋಹಕ (ನಾ). ಆನೆಯ ಸವಾರ : ಪ್ರಧಿತ ನಾಗು [ಪಾಠಾ. ನಾ) 
ರೋಹಕರ ಬಲವ ಥನ ನಗರಿಗೆ ಕಳುಹಿ ಸುಮನೋರಥನು ಕಳುಹಿದನವರ 
ಬಳಿಯಲಿ ಬಹಳ ಪದಚರರ (ತೊರಂಾ. ೬-೩೯-೪). [ಸಂ.] 
ನಾಗಾರ್ಜುನಯ್ಯ (ನಾ). ಒಬ್ಬಾತನ ಹೆಸರು: ಸ್ವಸ್ತಿಶ್ರೀ 
ನಾಗಾರ್ಜುನಯ್ಯನನ್‌ ವಿಜ್ಞೆಯಡೆಯ ಮಗಳ್‌ ಸಾವಿನಿಮ್ಮಡಿ ಸರ್ವ 
ಶಾಸ್ತ್ರ ಪ್ರಸಿದ್ಧಿ ಶ್ರೀ (ಎಕ. ೫, ಬೌರಿಂಗ್‌. ೬೫-೧: ಸು. 900). 
[ ನಾಗಾರ್ಜುನ್ಯ * ಅಯ್ಯ; 
ನಾಗಾರ್ಜುನಿ (ನಾ). ಒಂದು ಬಗೆಯ ವನಸ್ಪತಿ: “ಪಯಸ್ಕಾ-ನೆಲದಾವರೆ, 
ವೆಲ್ಲವಾಲೆ, ನಾಗಾರ್ಜುನಿ” (ಓಷಧಿ- ೯0). [?] 
ನಾಗಾಲಂಕಾರ (ನಾ). ಸರ್ಪಗಳನ್ನು ಆಭರಣಗಳಾಗಿ ಉಳ್ಳವನಂ.; 
ಸರ್ಪಭೂಷಣ ; ಶಿವ: ಶ್ರೀಗುರು ಶಂಕರ ಶುಭಕರ ನಾಗಾಲಂಕಾರ 
ನಾಕಚಿಕುರ ಮಹೇಶಂ . , , ರಾಗದೊಳಿರ್ಕೆಮ್ಮ ಚಿತ್ತನಾಕದೊಳನಿಶಂ 
(ಹಮ್ಮಾರ. 9-0). [ನಾಗ + ಅಲಂಕಾರ] 
ನಾಗಾಲಯ (ನಾ). ೧. ನಾಗರ ವಾಸಸ್ಥಳ ; ಪಾತಾಳ. ೨. ನಾಗರ 
ವಿಗ್ರಹಗಳನ್ನು ಪ್ರತಿಷ್ಠಿಸಿರಂವ ಸ್ಥಳ ; ನಾಗಠಾಣ :. ಬುದ್ಧವಿಹಾರ 
ಮಹಾಭವನು ನಾಗಾಲಯಂ ಬಾವಿ[ದಿ)ಗ್ಗಿಗೆ ಶತ್ರಂ ಕೆಅ್ಶ ದೀಪಮಾಲೆಯೆನೆ 
ನಾನಾಧೆರ್ಮುಮಂ ವತಾಡಿಸಲ್‌ (ಸಾಇಇ, ಸಸ, ೪೯-೩೯: 1076); ಪುರದ 


೯೬). 


೪೪೬೧ 


ನಾಗಾಲೋಟ 


ಪೊಜಿಗಣ ನಂದನವನದೊಳೊಂದು ನಾಗಾಲಯಮಿರಲಲ್ಲಿ ಸಾಗರಂ 
ಪೂಜಿಸಲೆಲ್ಲರುಂ ಪೊ:ಗಿ (ಪುಡ್ಕಾಸ್ತ. ೬-೪ ವ). ೩. ಹಾವಿನ ವಾಸಸ್ಥಾನ; 
ಹುತ್ತ : ಸಮಾಪದೊಳಿರ್ದ ನಾಗಾಲಯದ ಮುಂದಣ ತುವರೆಗೊಳಕ್ಕೆ 
ನೀರ್ಗುಡಿಯಲೆಂದು ಪೋಗಿ (ಧರ್ಮಾಮ್ಮ. ೨-೧೯೧). [ ನಾಗ ಆಲಯ] 


$| ನಾಗಾಲಿ; (ನಾ). (ಮರ, ಲೋಹಗಳಿಂದ ಮಾಡಿದ) ನಾಲ್ಕು ಕಾಲು 


ಗಳುಳ್ಳ ಪೀಠ; ಸ್ಟೂಲು, ಕುರ್ಚಿ ಮೊದಲಾದ ಆಸನ : ಮೂರು 
ಅಥವಾ ನಾಲ್ಕು ಕಾಲುಗಳೂ ಮೇಲೆ ಮಣೆಯೂ ಇರುವ, ಒಬ್ಬನು 
ಕುಳಿತುಕೊಳ್ಳುವ, ಬೆನ್ನಿಲದ ಪೀಠ; ಮುಕ್ಕಾಲುಮಣೆ ; ನಾಗಾಲಿ ; 
ಕಾಲುಮಣೆ ; ಸ್ಟೂಲು (86001. ಇಂಕನಿ) ; ಅಲ್ಲಿ ಹೋಗಿ ಅವರು 
ಮಾತಾಡುವುದಾದರೂ ಏನು? ನಾಗಾಲಿಗಳ ಮೇಲೆ ಒರಗಿಕೊಂಡು 
ಕೈಕಾಲು ಆಡಿಸುತ್ತ ಕುಳಿತಿರುವುದು (ಪ್ರತಾಪ. ೧೦೦). 
[ನಾಗಾಲು+ - ಇ್ಕ] 

ನಾಗಾಲಿಃ (ನಾ). ನಾಲ್ಕು ಗಾಲಿಗಳನ್ನುಳ್ಳುದು ; ನಾಲ್ಕು ಚಕ್ರದ 
ಬಂಡಿ: “ಎರಡು ಅಥವಾ ಮೂರು ವರ್ತುಲ ನಾಳಿಗಳ ಎಂಜಿನ್ನುಳ್ಳೆ 
ಬಹಳ ಹಗುರವಾದ ಮೋಟಾರು ಮೂಗಾಲಿ (ಕೆಲವು ಸಂದರ್ಭಗಳಲ್ಲಿ 
ನಾಗಾಲಿ)” (0761-08. ಇಂಕನಿ). [ನಾಂ (ಎನಾಲ್ಕು) * ಗಾಲಿ) 

ನಾಗಾಲು (ನಾ). ನಾಲ್ಕು ಕಾಲುಗಳು ; ಇಜುವೆ ಆನೆಯ ನುಂಗಿತ್ತು 
. * * ಮತ್ತೊಂದು ಗಜ ಒತ್ತಿ ಬರಲಂಗಿ ಕಚ್ಚಿತ್ತು ಕಚ್ಚಿದ ವಿಷ ತಾಗಿ 
ಮತ್ತನಾಗಿ ಬಿದ್ದಿತ್ತು ನಾಗುಲಡಿಯಾಗಿ ಆನೆಯದೆ ತಾನುಳಿದ ಪರಿಯ 
ನೋಡಾ (ಮೋಳಿಮಾ. ೨೦೭-೭೬೨) ; ಯಕ್ಷರ ಪಕ್ಷವ ತಾಳಿ ಓಡುವೀ ಪಶು 
ನಾಗಾಲಾಗಿ ಹೊತ್ತಿದೆ ಮಾನಸ, ಹೊತ್ತಿದೆ ದೇಹ, ಎದೆ ಮೂರ್ಫ್ಛಿತವಾಗಿ 
(ಅರಳು. ೨೦೭-೩) ; ನಾಗಾಲ ಹುರಿಗೆಜ್ಜೆ ನಾಗಾಲ ಕಿರುಗೆಜ್ಜೆ (ನಾಪದ. ೯೭). 

[ನ್ಯಾ ಎ ನಾಲ್ಕು) * ಕಾಲ್ಮು (-ಆ ಕಾಲ) 

ನಾಗಾಲುನೆಗೆತ (ನಾ). (ಕುದುರೆ, ಜಿಂಕೆ ಮೊದಲಾದ ಪ್ರಾಣಿಗಳು) 
ನಾಲ್ಕು ಕಾಲುಗಳನ್ನು ಏಕಕಾಲದಲ್ಲಿ ಮೇಲಕ್ಕೆತ್ತಿ ಹಾರುವಿಕೆ : 
“ಕುದುರೆಯ ಒಂದು ತೆರದ ನೆಗೆತ (ಎರಡು ಮುಂಗುಲುಗಳನ್ನೂ ಒಟ್ಟಿಗೆ 
ಎತ್ತಿ ಅವನ್ನು ಕೆಳಗಿಡುವುದಕ್ಕೆ ಮುಂಚೆಯೇ ಹಿಂಗಾಲುಗಳೆರಡನ್ನೂ ಎತ್ತಿ 
ಮು:ದಕ್ಕೆ ಕುಪ್ಪಳಿಸುವುದು): ನಾಗಾಲುನೆಗೆತ” (0೩೯೪೬. ಇಂಕನಿ). 

[ ನಾಗಾಲು + ನೆಗೆತ] 

ನಾಗಾಲೋಟ (ನಾ). ೧. (ಕುದುರೆ, ಜಿಂಕೆ ಮೊದಲಾದ ಪ್ರಾಣಿಗಳ) 
ಅತಿ ವೇಗವಾದ ಓಟ ; ನೆಲವನ್ನು ಮಂಟ್ಟಿಯಯಾ ಮುಟ್ಟದಂತೆ 
“ಬಹಳ ರಭಸದಿಂದ ಓಡಂವುದಂ : ಕೂಡಲೆ ಗಂಗಾರಾಮನು 
ಕುದುರೆಯ ' ಮೇಲೆ ಏರಿ ನಾಗಾಲೋಟದಲ್ಲಿ ಅದನ್ನು ಓಡಿಸಿಕೊಂಡು 
ಹೋಗಿಬಿಟ್ಟನು (ಬಂಕಿಮ. ೩೦೨); ಆಲೋಚನೆಯ ಕುದುರೆ ನಾಗಾಲೋಟ 
ದಿಂದ ಓಡುತ್ತಿತ್ತು (ಮುಂಗಾಮು. ೦೭) ; ದನಕರುಗಳು ... ನಾಗಾಲೋಟ 
ದಿಂದ ಓಡುತ್ತಿದ್ದುವು (ರಾವಿ. 39). ೨. ವೇಗ; ರಭಸ; ತೀವ್ರತೆ: 
ಪ್ರಪಂಚದಲ್ಲಿ ನಾಗಾಲೋಟದಲ್ಲಿ ಆಗುತ್ತಿರುವ ಪರಿವರ್ತನೆಗೆ ಹೊಂದಿ 
ಕೊಳ್ಳದ ಗುಂಪಿಗೆ ಸೇರಿದವನು ಸೋಮು ' (ಅನಶಿಮಿ. ೫೩). 
೩. (ಆಲಂ) ಬಹಳ ವೇಗವಾಗಿ ಓಡುವಿಕೆ: ರಭಸದಿಂದ ಸಾಗುವಿಕೆ: 
ರಭಸದಿಂದ ಗೋಡೆಯನ್ನೇರಿ, ನಾಗಾಲೋಟದಿಂದ ಮನೆಯನ್ನು ಸೇರಿ, 
ಶಿವನ್‌. ಮಲಗಿಕೊಂಡನು (ದೇವಸಾ, ೨೪). 

ನಾಗಾಲೋಟ ಓಡು - ೧. ಬಹಳ ವೇಗದಿಂದ ಓಡಂ : ದಿಣ್ಣೆಯನ್ನು 

ಕಂಡ ಕೂಡಲೇ ಆನಂದದಿಂದ ನಾಗಾಲೋಟ ಓಡಿಬಿಡುತ್ತಿದ್ದ (ಮಲೆನಾ. 
೨೦೩). ೨. ಶೀಘ್ರವಾಗಿ ಪ್ರಗತಿಯನ್ನು ಸಾಧಿಸು: ಅದುವರೆಗೂ 
ತೂಕಡಿಸುತ್ತಿದ್ದ ಬ್ರಿಟನ್‌ ಮೈಕೊಡವಿಕೊಂಡು ಎದ್ದು ನಾಗಾಲೋಟ 
ಓಡಿ ಒಂದೂವರೆ ಶತಮಾನಗಳಲ್ಲಿ ಮುಂದಾಳುತನವನ್ನು ಪಡೆಯಿತು 


ನಾಗಾಶನ 


(ಶಿಲ್ಪನಾ. ೦೫೫). ನಾಗಾಲೋಟ ಬಿಡು: ನಾಗಲೋಟ ಓಡುಲಿ : ಅವ 
ಮೋಟರ ಹಾದೀ ನೋಡದೆ ನಾಗಾಲೋಟ ಬಿಟ ) (ಪುನರ್ಮಿ. ೦೫೬). 
[ ನಾಗಾಲು + ಓಟ] 
ನಾಗಾಶನ (ನಾ). ೧. ಹಾವುಗಳನ್ನು ತಿನ್ನುವ ಪಕ್ಷಿ; 
ವಿ. ನವಿಲು. [ನಾಗ * ಅಶನ] 
ನಾಗಾಶ್ರಯ (ನಾ). ೧. ಆನೆಗಳಿಗೆ ನೆಲೆಯಾಗಿರುವವನು, - ಆಶ್ರಯ 
ಸ್ಥಾನನಾಗಿರುವವನು : ತುಂಗಾಚಾರ ವಿಲೋಲಲುಬ್ಧಕ ಸುಹಾದಾನಾಂಕ 
ನಾಗಾಶ್ರಯೆಂ (ಹಮ್ಮಾರ. ೨-98), ೨. ಹಾವುಗಳಿಗೆ ಆಶ್ರಯವಾಗಿರು 
ವುದು ; ಹಂತ್ತ. ೩. ಪಾತಾಳಲೋಕ, [ನಾಗ ಆಶ್ರಯ] 
ನಾಗಾಸವ (ನಾ). [ಯೋಗ] ಆಸನಗಳಲ್ಲಿ ಒಂದು; ಸರ್ಪಾಸನ ; 
Pp “ವಂಖ್ಯವಾದ ಕೆಲವು ಆಸನಗಳು - ಅಷ್ಟವಿನ್ಯಾಸಗಳು 
೧. ಉತ್ತಾನಾಸನ ೨. ಚತುರಂಗದಂಡಾಸನ ೩. ಊರ್ಧ್ವಮಂಖ 
ಶ್ವಾನಾಸನ ೪. ಅಧೋಮಂಖಶ್ಚಾನಾಸನ ೫. ಸರ್ಪಾಸನ ೬. ಜಾನಂ 
ಶೀರ್ಷಾಸನ(ಎಡ-ಬಲ - ೨) ೭. ಪಶ್ಚಿಮೋತ್ತಾನಾಸನ ೮. ಮರೀ 
ಚಾಸನ ೯. ಉಪವಿಷ್ಟಕೋಣಾಸನ ೧೦. ಲೋಲಾಸನಂ ೧೧. ಭಂಜ 
ಪೀಡಾಸನಂ ೧೨. ಬಕಾಸನ ೧೩. ಪದ್ಮಾಸನ ೧೪. ಬದ್ಧಪದ್ಮೂಸನ 
೧೫. ಯೋಗವಂದ್ರಾಸನ ೧೬. ಮಯೂರಾಸನ ೧೭. ಪಿಂಛ 
ವಂಯೂರಾಸನ ೧೮. ಪದ್ಮಪಿಂಛವಂಯೂರಾಸನ ೧೯. ಶಲಭಾಸನ 
೨೦. ಭೇಕಾಸನ ೨೧. ಧನಂರಾಸನ ೨೨. ನಾವಾನನ ೨೩, ಸರ್ವಾಂಗಾಸನ 
೨೪. ನಿರಾಲಂಬಾಸನ ೨೫. ಹಲಾಸನ ೨೬. ಉಭಯಪಾದಾಂಗು 
ಷ್ಮಾಸನ ೨೭, ಸಂಪ್ತಪಾದಾಂಗುಷ್ಕಾಸನ ೨೮, ಕೂರ್ಮಾಸನ 
೨೯. ಏಕಪಾದ ಶೀರ್ಷಾಸನಂ (ಎಡ-ಬಲ ೬ ೨) ೩೦. ದ್ವಿಪಾದ 
ಶೀರ್ಷಾಸನ ೩೧. ಚಕೋರಾಸನ ೩೨. ಟಿಟ್ಟಿಭಾಸನ ೩೩. ಬದ್ಧ 
ಕೋಣಾಸನಂ ೩೪. ಅರ್ಧಬದ್ಧ ಪದ್ಮಪಶ್ಚಿಮತಾನಾಸನ ೩೫. 
ಊರ್ಧ್ವಪದ್ಮಾಸನಂ ೩೬. ಅರ್ಧವಂತ್ರ್ಸ್ಯೇಂದ್ರಾಸನ ೩೭. ಮತ್ತ್ಯೇಂ 
ದ್ರಾಸನ ೩೮. ಸುಪ್ತವಜ್ರಾಸನ ೩೯. ಕಂದಪಿಂಡಾಸನ ೪೦. ಪಂಡಾ 
ಸನ ೪೧. ಗರ್ಭಪಿಂಡಾಸೆನ ೪೨. ಗೋರಕ್ಷಾಸನ ೪೩. ಉ 
ಸನ ೪೪. ಕುಕ್ಕುಟಾಸನ ೪೫, ಊರ್ಧ್ವ ಕಂಕ್ಕುಟಾಸನ 
೪೬. ಕೋಕಿಲಾಸನ ೪೭. ಆಕರ್ಣಧನುರಾಸನ ೪೮, ಸೇತು 
ಬಂಧಾನನ ೪೯. ಹನುಮಾನಾಸನ ೫೦. ಗರಂಡಾಸನ ೫೧. 
ಅಷ್ಟಾವಕ್ರಾಸನ ೫೨. ಬುದ್ಧಾಸನ ೫೩. ದೂರ್ವಾಸಾಸನ. ೫೪. 
ವೃಕ್ಷಾಸನ ೫೫. ಸಿದ್ಧಾನನ ೫೬. ಸಿಂಹಾಸನ ೫೭. ಗೋವಂಂಖಾಸನ 
೫೮. ಉತ್ತಾನ ಕೂರ್ಮಾಸನ ೫೯. ವೃಶ್ಚಿಕಾಸನ ೬೦. ಸ್ವಸ್ತಿಕಾಸನ 
೬೧. ವೀರಾಸನ ೬೨, ಉತ್ಕಟಾಸನ ೬೩. ಪಾರ್ಶ್ವಪಾದಾಸನ ೬೪. 
ವಿಪರೀತದಂಡಾಸನ ೬೫. ಅಂಗುಷ್ಕಾಸನ ೬೬. ಪಾರ್ಶ್ವಕೋಣಾಸನ 
೬೭. ಪಾರ್ಶ್ವೋತ್ಪಾನಾಸನ ಓಲೆ. ಸುಪ್ತವಜ್ರಾಸನಂ ೬೯. ಕಪೋ 
ತಾಸನಂ ೭೦. ಗಂಡಭೇರಂಂಡಾಸನ ೭೧. ಶ್ರಿವಿಕ್ರಮಾಸನ ೭೨. 
ಅರ್ಧವೃಕ್ಷಾಸನ ೭೩. ತಾಡಾಸನ ೭೪. ಸಂಪ್ತಕೋಣಾಸನ ೭೫. 
ಸುಪ್ತಪಾರ್ಶ್ವಪಾದಾಂಗಂಷ್ಕಾಸನ ೭೬. ಸೃಂದಾಸನ ೩೭. ಉತ್ಥಿತ 
ತ್ರಿಕೋಣಾಸನ ೭೮. ಅರ್ಧಬದ್ಧ ಪದ್ಮೋತ್ತಾನಾಸನ ೭೯. ಭೈರವಾ 
ಸನ ಇತ್ಯಾದಿಗಳನೇಕವಿವೆ” (ಥಾಕರ.9೬೭) ; ಆಸನಗಳ ಹೆಸರುಗಳಂ 
ಮತ್ತು ಸಂಖ್ಯೆಗಳಲ್ಲಿ ವೃತ್ಕಾಸವುಂಟು ; ಶುದ್ಧಾಸನ ಸಿಂಹಾಸನ 
- ನಾಗಾಸನ . . . ಅರ್ಧಾಸನಾದಿಯೆಂಭತ್ನಾಲ್ಕಾಸನ ಭೇದಂಗಳಂ 
(ವಿವೇಕ. ೦೫೯). [ನಾಗ + ಆಸನ] 
ನಾಗಾಸ್ತ್ರ (ನಾ). ಸರ್ಪವೇ ಅಧಿದೇವತೆಯಾದ ಒಂದಂ ಮಂತ್ರಾಸ್ತ್ರ ; 
ಸರ್ಪಾಸ್ತ್ರ: ಹಿಂದೆ ನಾಗಾಸ್ತ್ರದಲಿ ಕಪಿಗಳ . ಕೊಂದೆನದು ಹುಸಿಯಾಯ್ತು 


ಗರುಡ. 


೪೪೬೨ 


ನಾಗೇಂದ್ರ 


(ಕೌಶಿರಾ. 3೮-೩) ; ಕನಸ ಕಂಡನು ಸಮರತಾಮಸಜನಿತಜಂಡ್ಯದಲಿಂದ್ರಜಿತು 
ರಾಮನನು ನಾಗಾಸ್ಟ್ರದಲಿ ಕೆಡಹಿದೆನೆಂದು (ತೊರರಾ. ೬-೧೭-೨) ; ಬ್ರಹ್ಮಾಸ್ತ್ರ 
ನಾಗಾಸ್ಟ್ರ , . . ವಾರುಣಾಸ್ತ್ರಗಳೆಂಬ ಪಂಚೋಪುಸ್ಟ್ರಮಂತ್ರಂಗಳಂ . . . 
ವಿವೇಕಿಸಿ ತಿಳಿದಿರಲಕ್ಕುಂ (ವಿವೇಕ. ೪೬). "ನಾಗಖಾಶ' ಪರಾ. 
[ನಾಗ + ಅಸ್ತ್ರ] 
ನಾಗಿ (ನಾ). ೬ ನಾಗಿಣಿ. (ಸಂ. ನಾಗೀ] 
ನಾಗಿಣಿ, ನಾಗಿನಿ (ನಾ). ೧. ನಾಗಲೋಕದ ಸ್ತ್ರೀ; ನಾಗಕನ್ನಿಕೆ : ನಾಗ 
ಶಯ್ಕೆಯೊಳ* ನಾಗಿಣಿ ನಾಗಬಂಧದೊಳೆ ತಳ್ತು ಗುಣಾರ್ಣವನಂ ಮರುಳ್ವಿ 
ದಳ (ಪಂಪಥಾ. 9-0೭) ; ನಾಗವಲಿ ಮುಂತ:ದ ವಿಭವಗಳಾಗಲಾ ಪೆಣ್ಮಣಿ 
ಯೊಳಹಿಸುತ ರಾಗರಸಲೀಲಾವಿನೋದದ ಸರಸಕಲೆ-ಳಲಿ ನಾಗಿಣಿಯೊಳೊಡ 
ವೆರೆದನೆಂಬೊಲು ನಾಗನಂದನ ಸುರತಸುಖಮಖಯಂರಾಗರಸದೊಳೋಲ:ಡಿ 
ದನು ಕರುಣಾಂಬುನಿಧಿಚಂದ್ರ (ನಾಗಷ. ೧೨-೮೭) ; ಶೀನೂ ಸುಶೀಲೆಯನ್ನು 
ಮ ದ್ದಿಸಿ ನಿಂತಾಗ ಒಬ್ಬ ನಾಗಿಣಿಯೋ ಜಕ್ಕಿಣಿಯೋ ಬಾಗಿಲಲ್ಲಿ ಕಾಣಿಸಿ 
ಕೊಂಡಳು (ಸಮಜೀ. ೮೭೩). ವಿ. ಹೆಣ್ಣು ಹಾವು. ೩. (ಆಲಂ) ಕ್ರೂರ 
ಹೆ:ಗಸು; ಹಾವಿನಂಥ ಹೆಣ್ಣು ; ವಿಷಕನ್ನಿಕೆ : ಆಕೆ, ಆ ನಾಗಿಣಿ 
ಮಾನವಳಲ್ಲ . . , ರಾಕ್ಷಸಿ (ಬರಣ3, ೧9). ವಿ, ೩: ನಾಗಿಣಿವೊಲೀ 
ಭುಜಂಗನ ಭೋಗಕ್ಕೆ ತನುವಿತ್ತೆ (ರಾಜೀ. ೧೧-೦೬೮) . ನಾಗಿನಿ: ೧. 
ಬಂಗಾಲದ "ಮಣಿಪುರ' ಭಾಗದಲ್ಲಿ ನಾಗನ ತಂಗಿಯಾದ "ಮನಸಾ' ಎಂಬ 
ನುಗಿನಿಯನ್ನು ಪೂಜಿಸುತ್ತಾರೆ (ಛಾಹಬೃ. ೯೭). ೪. ಸುಂದರಳಾದ ಸ್ತ್ರೀ: 
(ಕಿ). [ ಪಶು. ಣಾಇಣೀ./ಸಂ. ನಾಗೀ] 
ನಾಗಿನಿ "ನಾಗಿಣಿ' ನೋ. 
ನಾಗಿಯಣ್ಣ, ನಾಗೆಣ್ಣ (ನಾ). ಒಬ್ಬಾತನ ಹೆಸರಂ: ಸಾಕ್ಷಿ ಪದಡಿಯ 
ಗಾವುಣ್ಣಂ ನಾಗಿಯಣ್ಣನುಂ (ಎಳ. ೫, ದಾವಣ. ೧೨೪-೯೦ ; ಸು. 10427) 
ನಾಗೆಣ್ಣ : ಸ್ವಸ್ತಿ ಶ್ರೀಮತ್‌ ಚಿತ್ರವಾಹನ ಪೊನ್ಬುಚ್ಚಾಳೆ ಕಿಳ್ಳಂ ನಾಗೆಣ್ಣ 
ನಧಿಕಾರಿಗಳಾಗೆ (ಎಳ. ೪1, ಕೊಪ್ಪ. ೩೭-೨; ಸು. 678 ?). 
[ನಾಗಿ * ಅಣ್ಣ, ) 
ನಾಗಿಯಬ್ಬೆ (ನಾ). ಒಬ್ಬಾಕೆಯ ಹೆಸರು: ಶ್ರೀಮದಯ್ಯಪದೇವಂ 
* ೬ ೬ ತನ್ನ ಮನೋನಯನ ವಲ್ಲಭೆಯರಪ್ಪ ನಾಗಿಯಬ್ಬೆಗಂ ಹೆಲೆಂಬ್ಬೆಗ 
ಬರಗೂರು ಮೂಲಸ್ಥಾನದ ಎರಡು ದೇಗುಲಕ್ಕೆಂದು , . . ಕೊಟ್ಟುದು 
(ಎಕ. ೩11, ಶಿರಾ. ೩೯೨೯; 920), "ನಾಗಯಬ್ಬೆ' ಪರಾ. 
[ನಾಗಿ + ಅಬ್ಬೈ,] 
ನಾಗುರಿಕನಗೆಡ್ಡೆ (ನಾ). ಒಂದು ಬಗೆಯ ಗೆಡ್ಡೆ : ಸಹದೇವಿ, ಬಜೆ, ದೇವ 
ದಾರು, ನಾಗುರಿಕನಗೆಡ್ಡೆ ಇವಂ ಪುಡಿಮಾಡಿ ಧೂಪವಿಕ್ಕಲು ವಿಷಮಜ್ವರ 
ಪರಿಹಾರವಾಗುವುದು (ಸಕವೈ. ೧೦೭). [? 4 ಗೆಡ್ಡೆ (ಆ ಗಡ್ಡೆ) 
ನಾಗುಲಿಕ "ನಾಂಗುಲಿಕ' ನೋ. 
ನಾಗುಳ "ನಾಲ್ಗುಳ' ನೋ, 
ನಾಗೆ (ನಾ). ಒಂದಂ ಬಗೆಯಂ ವನಸ್ಪತಿ: (ಮೈಡಿಗಿ. ೭೩-೧೪೯೨) 
ನಾಗೆಣ್ಣ "ನಂಗಿಯಣ್ಣ' ನೋ. 
ನಾಗೆಯ (ನಾ). ಒಬ್ಬಾತನ ಹೆಸರು: ಇರ್ವ್ವರುಮನ್ನೊಡಿತ್ತ ನಾಗೆಯ 
ಎಟ್ಟಿದಿ » »೬ ೬ ದಲಾಗೆ ಪಡೆದದು (ಎಕ. 1118), ನಂಅನ. ೧೪೭-೩; 
8ನೆಯ ಶತ). [ ಆ ನಾಗಯ್ಯ?) 
ನಾಗೇಂದ್ರ (ನಾ). ೧. ನಾಗಲೋಕದ ಹಾವುಗಳ ಒಡೆಯ ; ಆದಿಶೇಷ. 
ಫಣಿರಾಜ : ಯಕ್ಷೇಂದ್ರನಿಂದ್ರನ ನಾಗೇಂದ್ರನ ನಚ್ಚಿನೋಲಗದವೋ 
ಲೊಪ್ಪಿರ್ದುದೊಡ್ಡೋಲಗಂ (ಕಾಂತಿಪು. ೩-3೮) ; ಶ್ರೀಮನ್ನಾಗೇಂದ್ರ ಭೋಗ 
ಸ್ಫುರದರುಣಮಣಿದ್ಯೋತಿ ಸಂಧ್ಯಾನಿಬದ್ಧಪ್ರೇಮಂ . - . ಶ್ರಿಭ:ವನಜನಕಾ 
ನಂದಮಂ ಮಾಡುಗೆಂದುಂ (ಕಾದಂಪೂ, ೧); ಧರೆ ಘನವೆಂಬೆನೆ ನಾಗೇಂದ್ರನ 


[?] 


ನಾಗೇಂದ್ರಶಯನ 


ಫಣಾಮಣಿಯ ಮೇಲಡಗಿತ್ತು (ಬಸವ. ೭೬) ; ಅನ್ನೆಗಮತ್ತೆಲ್‌ ಪನ್ನಗ 
ಶೆಯನನವತರಣೋದ್ಕೋಗದಿಂ ನ;ಗೇಂದ್ರನಂ ನೋಡಿ (ಅಗವಿ. 3-೩೬ ವ); 
ನಃಗೇಂದ್ರಂಗಾದೊಡೆ ಮೇಣೀ ಗುರುಪಂಪಾಮಹಃಪುರದ ಮಹಿಮೆಯನಿಂ 
ಬಾಗಿ ವಚಿಸಲ್ಕೆ ಗೋಚರಮಾಗದು (ಉದ್ಕಟ- ೩-೭೯) ; ನಾಗೇಂದ್ರನಂ ಬಿಡದೆ 
ತಲೆವಾಗಿಸಿತ್ತವ:ರನಾಗೇಂದ್ರನೆಂ ಬುದ್ಧಿ ದೊಅಕಿಸಿತ್ತು , ೬. ಅಮಲಧರ್ಮ 
ಜನ ಕೀರ್ತಿ (ಕೈಮಿಥಾ. 3-03) ೨. ನಾಗರಹಾವುಗಳಲ್ಲಿ ಶೆ ್ರೀಷ್ಮ 
ವಾದುದಂ : ದೇಹ ರ:ಂಡಮಾಲೆಯ ಸ್ಥಾನ ಕರ್ಣ ನಾಗೇಂದ್ರನ ಸ್ಥಾನ 
ಇಂತೀ ಸ್ಥಾನಂಗಳ ನಾನೊಲ್ಲೆನಯ್ಯಾ (ಬಸವ. 699). ೩. ಶೇಷ್ಮವಾದ 
ಆನೆ ; ಸಲಗ; ಗಜರಾಜ: ಬಲಭಿನ್ನಾಗೇಂದ್ರನೊಳ' ಮಾರ್ಮಲೆದು 
ಹರ ವೃಷುಧೀಶನೊಳ್‌ ಪೋರ್ದ ಕೀನಾಶಲುಯ ಶ್ರೇಷ್ಠನೊಳ್‌ ತಾಗಿದ 
ರಣಗಣನಾರೇ ಖೆಯೆಂಬಂತು ರೇಖಾವಲಿ ಪೀನಸ್ಕಂಧದೊರ೯ ತಳ್ತಿರೆಯಿರೆ 
ಪೊಜಮಟ್ಟತ್ತು ಕಾಂತಾರದಿಂ ಶಾತಶೈಂಗಂ . . . ಗವೇಂದ್ರಂ (ಜಗವಿ. ೩-೩೩). 
[ ನಾಗ + ಇಂದ್ರ] 

ನಾಗೇಂದ್ರಶಯನ (ನಾ). ಆದಿಶೇಷನು ಹಾಸಿಗೆಯಾಗಿರುವವನು ; 

ಶೇಷಶಾಯಂ ; ವಂಹ-ವಿಷ್ಣು . "ನುಗೇಂದ್ರಶಯನಾಲಯ' ಪರಾ. 
[ ನಾಗೇಂದ್ರ: * ಶಯನ] 

ನಾಗೇಂದ್ರಶಯನಾಲಯ (ನಾ). ವಿಷ್ಣುವಿನ ವಾಸಸ್ಥಾನ ; ಕ್ಷೀರ 
ಸಮುದ್ರ : ಅವ.ಲಧರ್ಮಜನ ಕೀರ್ತಿ ಬಳಿಕ ನಾಗೇಂದ್ರಶಯನಾಲಯವ 
ಜಡಧಿಯೆನಿಸಿ . . . ನೆಅಕಿ ರಾಜಿಸಿತು ಮೂಜಗದೊಳು (ಜೃಮಿಫಾ. ೨-೦೨). 

[ ನ:ಗೇಂದ್ರಶಯನ + ಆಲಯ] 

ನಾಗೇಶ (ನಾ). ೧. ನಾಗರುಗಳ ಒಡೆಯ ; ಆದಿಶೇಷ. ೨. ನಾಗರು 
ಗಳನ್ನು ಧರಿಸಿರುವವನಂ ; ಶಿವ : ನಾಗೇಶನ? ತಿಳಿದೆ ]ವೆಂಬರು ಆನಾಗದೆ 
ಹೋದರು ನಾಗಾಯಿ ನಾಗಕುಂಡಲನಟಾದೆವೆಂಬರು ನಾಗದೇವತೆಗಳಾದರು 
ನಾಗಾಯಿ (ಸಿದ್ಧವ.ಕ. ೪೨೨-೧೩೬೦). ೩. ದ್ಲಾ ಿದಶಜ್ಯೋತಿರ್ಲಿಂಗಗಳಲ್ಲಿ 
ಒಂದಂ. 'ಜ್ಯೋತಿರ್ಲಿಂಗ' ಪರಾ. (ನಾಗ * ಈಶ] 

ನಾಗೇಶಿ, ನಾಗೇ (ನಾ). ಪ್ರಪಂಚ ವ್ಯವಹಾರದಲ್ಲಿ ಪುರಂಷನಿಗಿಂತ 
ಪ್ರಕೃತಿಯೇ ಪ್ರಧಾನಭೂತವಾದುದೆಂದಂ ವಾದಿಸುವ ಪಕ್ಷ; ಪ್ರಕೃತಿ 
ಯನ್ನು ಮೇಲಂಗಟ್ಟಿ ಹಾಡುವ ಪಂಗಡ ; ಗಂಡಸಿಗಿಂತ ಹೆಂಗಸೇ 
ಹೆಚ್ಚೆಂದು ಲಾವಣಿ ಕಟ್ಟಿ ಹಾಡುವವರ ತಂಡ: ಹರದೇಶಿ ಪಂಗಡದವರ 
ಹಾಡಿಗೆ ಉತ್ತರವಾಗಿ ನಂಗೇಶಿಪಂಗಡದವರು ಲಾವಣಿಗಳನ್ನು ಹಾಡಿದರು 
(ಕಪಪು. ೬-0೮). ನಾಗೇಸಿ: ಹರದೇಸಿಗಳು ಪುರುಷನನ್ನು ಮೇಲುಗಟ್ಟಿ, 
ನಾಗೇಸಿಯು ಪ್ರಕೃತಿಯನ್ನು ಮೇಲುಗಟ್ಟಿ ಹಾಡುವರೆನ್ನಬೇಕು (ಸುವ. 
90), "ಕಲ್ಲಿ', "ಹರದೇಶಿ' ಪರಾ. [?./ಮರಾ. ನಾಗೇಶವಳ ] 

ನಾಗೇಶ್ವರ (ನಾ). -ನಾಗೇಂದ ಶ್ರ) ೧: ತಾರಕಜಿನ್ನಾಗೇಶ್ವರ ನೀರಜಭವ 
ದಶೆಕರಟ್‌ದು ನುತಿಸಲಶೆಕ್ಕಂ (ಹಮ್ಮಾರ. ೧-೨೮). [ನಾಗ * ಈಶ್ವರ) 

ನಾಗೇಸಿ "ನಾಗೇಶಿ' ನೋ. 

ನಾಗೊಂದಿ "ನಾಗಂದಿಗೆ' ನೋ. 

ನಾಗೊಂದಿಗೆ "ನಾಗಂದಿಗೆ' ನೋ. 

ನಾಗೊಮ್ಮೆ (ನಾ). ಬೀಜಗಳನ್ನು ತುಂಬುವ ನಾಲ್ಕು ಬುಟ್ಟಿ : ಇಂತು 
ತಾಗೇ ಮೂಡಿ ತೂಂಬುಂ ದೇವಭೋಗಂ ಈ ಕಟನಿ ಫಲಮಾ ಕೊಣ್ಣು 
ಬೆಳೆಸಿ ನಾಗೊಮ್ಮೆಯುುಂ ಸಾಲೆ ಊಳುವದು (ಎಕ. ೫, ಕೋಲಾರ. ೧೧-೯; 
ಸು. 768). [ನ್ಯಾ (ಆನಾಲ್ಕು) + ಕೊಮ್ಮೈ) 

ನಾಗೊರಲ (ನಾ). ನಾಲ್ಕು ಕೊರಳುಳ್ಳವನಂ; ನಾಲ್ಕೊಗ; ಬ್ರಹ್ಮ: 
ನಾಗೊರಲನರಸಿ ನಾರದರು ವೀಣೆಯ ನುಡಿಸಿ ಭಾಗೀರಧೀಧೆರನ ನುಡಿಸಿದರು 
(ಗುರುಡಾ, ೭-೬೭). [ನ್ಯಾ (ಎನಾಲ್ಕೂ) * ಕೊರಲ್‌ + - ಅ,] 

ನಾಗೊಳ "ನಾಲ್ಗೊಳ' ನೋ. 


೪೪೬೩ 


10 


46 


ನಾಚಿಕೆಗೇಡಿತನ 


ನಾಗೊಳಗ (ನಾ). ಒಂದಂ ಅಳತೆ; ನಾಲ್ಕು ಕೊಳಗ: ದೋಣ ಎ 
ನಾಗೊಳಗ, ದ್ರೋಣಾಚಾರ್ಯ (ಕಮದ. ೨೬೧ ಪ್ರಯೋ. ಅಡಿ). 
[ನ್ಯಾ (ನಾಲ್ಕು) * ಕೊಳಗ] 
ನಾಗೋಜ (ನಾ). ಒಬ್ಬಾತನ ಹೆಸರಂ: ಈ ಕಲ್ಲ ಮಾಡಿಶಿ ಭಡಿಸಿದೊ 
ದಿವಾಕರಯ್ಮನು ನಾಗೋಜನಯ್ಯನುಂ (ಎಕ. ಸ, ಬೌರಿಂಗ್‌. ೬೪-೭; ಸು. 
ರೊವಾರಿ ಬುಪೋಜನ ಮಗ ರೂವಾರಿ ನಾಗೋಜ ಮಾಡಿದ 
[ನಾಗ + ಓಜ (ಓವರ) ) 


900) ; 
(ಮೈಆರಿ. ೧೯೨೫, ೦೦೯-೫ ; ?). 

ನಾಗೋಲಿ "ನಾಗವಲಿ' ನೋ. 

ನಾಗೋಲೆ "ನಾಗವಲಿ' ನೋ. 

ನಾಗೋಷ್ಕ (ನು). [ಅಶ್ವಶಾ] ಕುದಂರೆಯ ಒಂದಂ ಬಗೆಯ ಗಮನ,- 
ಗತಿ: ಹಾವು ನಡೆದಂತೆ ಡೊಂಕುಡೊಂಕುಗಿ ಓಡಿಸುವುದು ನಾಗೋಷ್ಠೆ 
ವೆನಿಸಿಕೊಂಬುದು (ಅಶ್ವಟೀ. 38-6). [?] 

ನಾಗ್ನ್ಯ (ನಾ). ಬತ್ತಲೆ; ನಗ್ನತೆ; ದಿಗಂಬರತ್ವ: ಮೆಟ*ವ ಗುಂಡಿಗೆಯಂ? 
ವಿಕೃತಕ್ಕೆ ಸಂದ ನಾಗ್ನ್ಯಮುಮವಹಿಂಸೆಯೆಂಬ ಜನವಾದಮಂಂ (ಕಾಂತಿಫು. 
೪-0೩೨) ; ನಾಗ್ನ 65 ನಿರ್ಗಂಥಮುಂ (ತತ್ತೃಪ್ರ. ೩೩೩). [ ಸಂ. 1] 

ನಾಘಂಡುಗ "ನಾಲ್ಗಂಡುಗ' ನೋ. 

ನಾಚ್‌ "ನಾಚಂ,' ನೋ. 

ನಾಚಗಾವುಂಡ (ನಾ). ಒಬ್ಬಾತನ ಹೆಸರು: ಮಲೆಏಟ್‌ನ ಭೀಚಗಾವುಣ್ಣ 
ಪೈರಗೆಯ ನಾಚೆಗಾವುಣ್ಣ (ಎಕ. 1೪, ಹೆಗ್ಗಡ. ೦೦೪-೧೩ ; 1037). 

[ನಾಚ ( «ನರಸಿಂಗ + ಗಾವುಂಡ (ಆ ಗಾಮುಂಡ)] 

ನಾಚಾರ್ಲು "ಲಾಚಾರಂ' ನೋ. 

ನಾಚಿಕೆ "ನಾಣ್ವಿಕೆ' ನೋ. 

ನಾಚಿಕೆಗಿಡ (ನಾ). ವಂಟ್ಟಿದ ಕೂಡಲೆ(ನಾಚಿಕೆಯಿಂದಲೋ ಎಂಬಂತೆ) 
ಮಂದಂರಿಕೊಳ್ಳುವ ಎಲೆಗಳುಳ್ಳ ಗಿಡ; ಮುಟ್ಟಿದರೆ ಮುನಿ: 
ಮುಟ್ಟಿದರೆ ಮುನಿ, ಮುಡುಗುದಾವರೆ, ನಾಚಿಕೆಗಿಡ, ಲಜಿ್ಹ ವತಿ (ಮೃಗ. 
೩೪-೦೦೭೯). [ನಾಚಿಕೆ (ಆನಾಣ್ಚಿಕೆ) + ಗಿಡ (ಆಗಿಡು)] 

ನಾಚಿಕೆಗೆಡಿಸು (ಕ್ರಿ). ಅವಮಾನಪಡಿಸು : ತಡೆದು ಗೆದ್ದವರಿಲ್ಲ ನಾಚಿಕೆ 
ಗೆಡಿಸಿದವರಿಲ್ಲೀ ನೆಲೆಗೆ ಕೈವಿಡಿದುದಿಲ್ಲಪಜಯಂ ನಿತಂಬಿನಿ ನಮ್ಮನಾಜಿಯಲಿ 
(ತೊರರಾ. ೬-೨೮-೩). [ ನಾಚಿಕೆಗೆಡು » - ಇಸ್ಕು] 

ನಾಚಿಕೆಗೆಡು, ನಾಚಿಗೆಗೆಡು (ಕ್ರಿ). ೧. ಅವಮಾನವನ್ನು ಹೊಂದು; 
ಸಂಕೋಚಪಡಂ : ಆ ದ್ವಿಜನೆಂದ ಮಾತಿನ ಬಿನ್ನಣಕೆ ಮರುಳಾಗಿ ನಾಚಿಕೆ 
ಗೆಟ್ಟು ಬಂದೆನಲಾ (ನಳಣ. ೮-90). ವ. ಲಜ್ಜೆಗೆಡು; ಲಜ್ಜಾ ಹೀನನಾಗು: 
ಬಿಟ್ಟೆನೆಲವೋ ನಿನ್ನ ನಾಚಿಕೆಗೆಟ್ಟವನೆ ಹೋಗಸುರವಂಶಘರಟ್ಟನಲಿ 

(ತೊರರಾ. ೬-೨೨-೨೮) ; ಒಮ್ಮೆ ತುನೆನ್ನನು ವಂಚಿಸಿ ಹೋದರೆ ನಾಚಿಕೆ 
ಗೆಟ್ಟವನವನೆ (ಇಂಡಾಪ. 9೨೬-೦೮). ನಾಚಿಗೆಗೆಡು : ೨, ಚೆ ಚಿ ಚೆಯೆಂದು 
ಕಾಳೆಯನೊದಬೇಡಿಂದು ಛಿ ಛಿ ಛಿಯೆಂದೂದ ಹೇಳೊ ನಾಚಿಗೆಗೆಟ್ಟರ 
ನೋಡೆಂದು ಜಡಿಯೆ ಸೇನುಚಕ್ರ ಸುಮ್ಮುನಾಯ್ತೋಂಜಿ (ಧರಣ. ೪೯-೧೮). 

[ ನಾಚಿಕೆ (ಎನಾಣ್ಮಿಕೆ) * ಕೆಡು, 

ನಾಚಿಕೆಗೇಡಿ (ನಾ). ನಾಚಿಕೆಯಿಲ್ಲದವನು ; ಭಂಡ; “ಮಾನಗೇಡಿ” 
(ಜಾನಕೋ, ೧೦) ; ಇಂದು ನಾಚಿಕೆಗೇಡಿಯಂತೆ ಹೋಗುವುದು ಹೇಗೆ? 
(ನಿರಾಳ. ೯೪). [ನಾಚಿಕೆ (..ನಾಣ್ಣಿಕೆ) * ಕೇಡಿ, 7 

ನಾಚಿಕೆಗೇಡಿತನ (ನಾ). ನಾಚಿಕೆಯಿಂಲ್ಲದಿರುವಿಕೆ; ಲಜ್ಞಾಹೀನತೆ: 
ನಾಚಿಕೆಗೇಡಿತನದ ಹಾಗು ನಿರ್ದಯ ಅವಿವೇಕತನದ ಪತನಕ್ಕೆ ಚಪ್ಪಾಳೆ 
ಯಿಕ್ಕುವನು (ಪ್ರಬಂಧ, ೩೦) : ಅವಳನ್ನು ಭೆಟ್ಟಿಯಾಗಿ ಮುಖ ತಗ್ಗಿಸುವ 
`ನಾಚಿಕೆಗೇಡಿತನಕ್ಕಿಂತಲೂ ಅವಳ ಕಣ್ಮರೆಯಾಗಿರುವುದು ಹೆಚ್ಚು ಲೇಸಾಗಿ 
ತೋರಿತ್ತು (ಹೇಮಂತ. ೨೭೪).  ನಾಚಿಕೆಗೇಡಿ + - ತನ) 


ನಾಚಿಕೆಗೇಡು 


ನಾಚಿಕೆಗೇಡು, ನಾಚಿಗೆಗೇಡು (ನಾ). ನಾಚಿಕೆ ಇಲ್ಲದಂತಿರುವುದು ; 
ಲಜ್ಜಾಸ್ಪದವಾಗಿರುವುದಂ : ಇದೆಂಥಹದು ವೆಬ್‌ಸ್ಟರ! ಛೀ ನಾಚಿಕೆಗೇಡು 
ಅದು ಇನ್ನೂ ನಾಚಿಕೆಗೇಡು ಎಂದರು ಹುಡುಗರು 
(ಕಾಲೆಮ. ೦೯೬) : ಎಂಥ ನಾಚಿಕೆಗೇಡಿನ ಕೆಲಸ ಮಾಡಿದ್ದೇವೆ (ಪುನರು. ೧೦೯). 
ನಾಚಿಗೆಗೇಡು: ಈಚಲುಮರದ ಕೆಳಗೆ ಮಜ್ಜಿಗೆ ಕುಡಿದರೆ ನಾಚಿಗೆ 
ಗೇಡಾಗದೆ? (ಗಾದೆ). [ ನಾಚಿಕೆ (ಎನಾಣ್ಣಿಕೆ) + ಕೇಡು, ] 
ನಾಚಿಕೆಗೊಳು. ನಾಚಿಕೆಗೊಳ್ಳು (ಕ್ರಿ). ೧. ಲಜ್ಜೆಯನ್ನು ಹೊಂದು: 
ನುಚಿಕೆಗೊಳಬೇಡ ಮನದಲಿ ಯೋಚಿಸಿ ಕೆಡಬೇಡ (ಪುರಂದ. 3-೭೭ ಪಲ್ಲವಿ). 
ನಾಚಿಕೆಗೊಳ್ಳು : ೧. ಹೊಸಬರನ್ನು ನೋಡಿ ಆವಳು ನಾಚಿಕೆಗೊಂಡಳು 
(ರೂಢ). ೨. ಅವಮಾನಹೊಂದಂ ; ಸಂಕೋಚಪಡು : ಅವಿವೇಕದ 
ಕೆಲಸ ಮಾಡಿ ನಾಚಿಕೆಗೊಂಡರೆ ಏನಾಯ್ತು? (ರೂಢಿ). 
[ ನಾಚಿಕೆ (ಆನಾಣ್ಯಿಕೆ) + ಕೊಳು (ಕೊಳ್‌) 
ನಾಚಿಕೆಗೊಳ್ಳು "ನ;ಚಿಕೆಗೊಳು' ನೋ. 
ನಾಚಿಕೆಪಡು "ನಾಚಿಕೆವಡು' ನೋ. 
ನಾಚಿಕೆಮುಳ್ಳು (ನಾ).-ನಾಚಿಕೆಗಿಡ. 
[ ನಾಚಿಕೆ ( ಎನಾಣ್ಮಿಕೆ) , ಮುಳ್ಳು (ಆಮುಳ್‌)] 
ನಾಚಿಕೆವಡು, ನುಚಿಕೆಪಡು (ಕ್ರಿ). ಸಂಕೊ:ಚಪಡು : ಹರಹರುಯೆನುತಾ 
ಸೀರೆಯ ಸಟಗ ಹಣಿದಿತ್ತಳು ನೃಪಾಲಗೆ ಶಿರವ ನಸುಬಾಗಿದನು ನಾಚಿಕೆ 
ವಡುತ[ಪಾಕಾಂ. ಯಾಗ]ಲಿಂತೆಂದ (ನಳಡ. 8-೬). ನಾಚಿಕೆಪಡು : ಆತನು 
ಇಚಿಕೆಪಟ್ಟು ತಲೆಬಾಗಿಸಿಕೊಳ್ಳುವಷ್ಟು ಫಿ ಹೊಗಳಿದೆವು (ಸಾಹಿಜೀ. ೮೬). 
[ ನುಚಿಕಿ (ಆನಾಣ್ಚಿಕೆ) + ಪಡ್ಕು) 
ನಾಚಿಗೆ "ನಾಣ್ಯಿಕೆ' ನೋ. 
ನಾಚಿಗೆಗೆಡು "ನಾಚಿಕೆಗೆಡು' ನೋ. 
ನಾಚಿಗೆಗೇಡು "ನಾಚಿಕೆಗೇಡು' ನೋ. 
ನಾಚಿಯ (ನಾ). ಒಂದಂ ವಂನೆತನದ ಹೆಸರಂ : ನಾಚಿಯರ ಬೆಂಬಿಸೆಟ್ಟಿಯ 
ಬೀಡಿನೊಳ್‌ ನಾಡಂ ನೆರಪಿ (ಕೂ. Iv, 8೫-೧೭; 1000 7). [?) 
ನಾಚಿಸು 'ನಾಣ್ಯಿಸು' ನೋ. 
ನಾಚು, "ನಾಣ್ವ್ಯ' ನೋ. 
ನಾಚ್ಯು, ನಾಚ್‌ (ನಾ). ೧. ಯಾವುದಾದರೂ ಒಂದು ಭಾವವನ್ನು 
ಅಭಿನಯಿಸುವುದು ; ಆಂಗಿಕಾಭಿನಯ ; ನೃತ್ಯ : ಸಿನಿಮಾ, ಟಾಕಿ, 
ನಾಚು ಮಂಂತಾದವುಗಳಿಗೇ ಹೆಚ್ಚು .ಪ್ರೊತ್ಸಾಹನವೇ ವಿನಹ, ಹಳೇ 
ಕಾಲದ ನಾಟಕಗಳನ್ನು . ,, ನೋಡುವವರು ಯಾರು? (ರಾಯಕ. ೬೩); 
“ಚಿಂ೦ದನೀಚೌಕ”ದಲ್ಲಿ ಸೂಳೆಯರ ನಾಚು ಇತ್ತು (ಕೊತಳಾ. ೦೧); ಇಲ್ಲಿ 
ಯಾವಾಗಲೂ ವೇಶ್ವಾಸ್ತ್ರೀಯರ ನಾಚು - ಗಾನಗಳು ನಡೆದಿರುವವು 
(ಮಂದಾಕಿ. ೦೨೩), ೨. ತಾಳಲಯಬದ್ಧವಾದ ಕುಣಿತ; ನೃತ್ತ, 
೩. ಉತ್ತರ ಭಾರತದ ಕಥನನೃತ್ಯದ ಗತ್ತುಗಳಲ್ಲಿ ಒಂದಂ. ನಾಚ್‌: 
೩, ಆತ ಹೇಳಿರುವ ಗತ್‌ಗಳಲ್ಲಿ ಇವು ಕೆಲವು: ಸಲಾಮಿ: ಫರಿಯಾದ್‌ 
ಹುಸ್ನ ಮಹಬೂಬ ನಚ” (ಭಾರದ. ೫೩೯) ; ಭಾರತೀಯ. ಪರ್ಶಿಯಾ 
ನೃತ್ಯಕಲೆಗಳ ಮಿಶ್ರಣದಿಂದ ನಾಚಿ” ಸಂಪ್ರದಾಯ ಹುಟ್ಟಿಕೊಂಡಿತು 
(ಭಾರದ, ೫೭೯). 
ನಾಚು.ಮಾಡಂ೭೧. ನೃತ್ಯವನ್ನು ಮಾಡು: ಕೋಣೆಯ ಒಳಗೆ ಇಳಗೇ 
ಕುಳಿತು ಗೊಣಗುಟ್ಟುತ್ತಿರುವಳಲ್ಲ, ಏಕಂತೆ? ಒಂದು ಇಷ್ಟು ನಾಚುಮಾಡಲಿ 
(ಕನ್ಮಾಲ. ೬೬). ಪಿ. (ಸಂತೋಷ, ಉಲ್ಲಾಸಗಳಿಂದ) ಕುಣಿದಾಡು ; 
ನಲಿದಾಡು : ಅವಳು ಸಮರನನ್ನು ನೋಡಿ ಸಂತೋಷಭರಿತಳಾಗಿ ನಂಚು 
ಮಾಡಿದಳು (ಆಗರ. ೧೩). ನಾಚುರಂಗು ೬ ೧. ಕೇಲಿ; ವಿಲಾಸ; 
ಆನಂದೋತ್ಸವ ; ಆಮೋದಪ್ರಮೋದ. ೨. ನೃತ್ಯಗೀತೆ; ಮೇಳ: 


(ಮಹಾತ್ಮ. ೭೬) ; 


೪೪೬೪ 


0 


ಕ 


20 


40 


ನಾಜೂಕದಾರ 


ದಿನಂಪ್ರತಿ ನಾಚು ರಂಗು, ಬ್ರಾಹ್ಮಣ ಸಂತರ್ಪಣೆ ಮೊದಲಾದ ಅನೇಕ 
ಸಮಾರಂಭಗಳು ನಡದೇ ಇದ್ದವು (ಮಂಜುಕೆ, ೧೯೦) ; ನಾಚು- ರಂಗುಗಳಲ್ಲಿ 
ಕುಶಲೆಯ.ರಾದ ಕಲಾವಂತಿನಿಯರ ನಾಮಾವಲಿಗಳನ್ನು ಇವರು ಮುಖೋ 
ದ್ಗತವಾಗಿ ಹೇಳಬಲ್ಲರು (ಔರಂಗ, ೧೬೨) ; ಈ ರಾಜರು ಸಂಗೀತ, ಸಾಹಿತ್ಯ, 
ನಾಚುರುಗು ಮುಂತಾದುವುಗಳಲ್ಲಿಯೇ ಆಸಕ್ತರಾಗಿದ್ದರು (ಒಡಳೆ. 8೩). 
[ “ಹಿಂ. ನಾಚ್‌./ಪ್ರಾ. ಣಚ್ಛ./ಸಂ. ನೃತ್ಯ] 
ನಾಚುಗೆ (ನಾ). ನುಚಿಕೆ ; ಲಜ್ಜೆ : ಕಣ್ಣಲ್ಲಿ ಮಿಂಚು, ಮುಖದಲ್ಲಿ ನಾಚುಗೆ, 
ನಡಗೆಯಲ್ಲಿ ನಯ, ಮೈಯಲ್ಲಿ ಬೆಳೆವಣಿಗೆ ಹೀಗೆ ಗೌರಿ ಅಪೂರ್ವಳಾಗಿ 
ತೋರುಹತ್ತಿದ್ದಳು (ಜಿನ್ನುಹಿಂ. 3೯); ನಾಚುಗೆಯೆಂದರೇನು ತೇಜಿನಿ 
(ಸುಗುಗಂ. ೧-0೬). "ನಾಣ್ಣಿಕೆ' ಪರಾ. 
[ನಾಚು, (ಆನುಣನ್ಹ್ಯ) * -ಗೆ) 
ನಾಚುಬುರುಕ (ನಾ). ನಾಚಿಕೆ ಸ್ವಭಾವದ ವ್ಯಕ್ತಿ ; 
ಸಾರಮ್ಮನ ಲಕ್ಷ್ಮವೆಲ್ಲ ಜಾರ್ಜಿಯ ಈ ನಾಚುಬುರುಕ 
ಮರ್ಯ್ಯದೆಯತ್ತ (ಗಂಮಾಯಿ. ೮೩). 
[ ನಾಚ್ಮು ( ಆನುಣ್ಣ್ವು) + - ಪುರುಕ ) 
ನಾಚ್ಚಾರಮ್ಮ (ನು). ವಿಷ್ಣುವಿನ ಹೆಂಡತಿ; ಲಕ್ಷ್ಮಿ; ಆಂಡಾಳ್‌: 
ಆರಯ್ಕೆ ನಿನ್ನ ಮಗ ಬೊಮ್ಮ ಅಲ್ಲಾ ಚಂದ್ರಶೇಖರ ಮೊಮ್ಮ 
ನಿನ್ನ ಸೇರಿರೆ ಹರಿ ಪರಬೊಮ್ಮ ಅಮ್ಮ ಶ್ರೀರಂಗ ನಾಚ್ಚಾರವ್ಮ 
(ಗೀತಗೋ. ೪೪-೪). 
[ ನಾಚ್ಚಾರ”ೈ (ಐ ಎ ತಮಿ. ನಾಚ್ಚಿಯಾರ್‌) * ಅಮ್ಮ] 
ನಾಜರ್‌ “ನಾಜಿರಂ' ನೋ. 
ನಾಜರು "ನಾಜಿರು' ನೋ. 
ನಾಜಲು (ನಾ). ಒಂದು ಬಗೆಯ ತೆರಿಗೆ. “ನಾಜಲಂಹಣ' ಪರಾ. 
[ « ಅರ. ನುಜಲ* ] 
ನಾಜಲುಹಣ (ನಾ). "ನಾಜಲು' ಎಂಬ ತೆರಿಗೆಯಿಂದ ಬರಂವ ಹಣ : 
ಆವಾಗ್ಯೆ ದೊಡ್ಡಬಳ್ಳಾಪುರದ ಅಬ್ಬಾಸಕುಲ್ಲಿ:ಖಾನರಿಗೆ ಯಾ ಅಲ್ಲಿಸಾಬರಿಂದ 
೧೦೦೦ ವರಹಾ ನಾಜಲುಹಣಾ ಬಶಬೇಕಾಗಿಯಿದ್ದದಕೆ (ಹೈದರ. ೩೦), 
[ ನಾಜಲು * ಹಣ] 
ನಾಜಿ (ನಾ). ಎರಡನೆಯ ವಿಶ್ವಯುದ್ಧ ಕೈ ಮೊದಲು ಜರ್ಮನಿಯಲ್ಲಿ 
ಸ್ಮಾಪಿತವಾಗಿದ್ದ ಒಂದು ರಾಜಕೀಯ ಪಕ್ಷ: ಭಯಂಕರವಾದವರು 
ಅಂದರೆ ಜರ್ಮನರು . , , ನಾಜಿಗಳು (ಯೋದಪು.- ೧೪). 
[ « ಇಂ, Nazi] 
ನಾಜಿರ "ನುಜಿರು' ನೋ. 
ನಾಜಿರು, ನ:ಜರ್‌. ನಾಜರು, ನಾಜಿರ. ನಾರುುರ (ನಾ). ನ್ಯಾಯಾಲಯಂ 
ಗಳಲ್ಲಿ ವ್ಯವಹಾರಗಳನ್ನು ನೋಡಿಕೊಳ್ಳುವ ಅಧಿಕಾರಿ ; ಕೋರ್ಟಿನ 
ಆಜ್ಞೆಯನ್ನು ಜಾರಿಮಾಡುವ ಅಧಿಕಾರಿ; ಶರೀಫ: ನಾಜಿರುಗಳು. 
ಪ್ರೋಸೆಸ್‌ ಸರ್ವರುಗಳು ಅಮಾನರು (ಇಣಿನೋ, ೧). ನಾಜರ್‌: 
(ಕೈಸ್‌ಗೆ. 11, ೫೫೭). ನಾಜದು: (8). ನಾಜಿರ; ನಾನೋ ನಾಜಿರ, 
ಸಿರಸ್ತೆದಾರ ಆಗ ಬಂದಿದ್ದೆ (ಇಪ್ಪಕ. ೯). ನಾರುುರ : (8). 
[._ಅರ. ನಾರುರ್‌; ಹಿಂ. ನಾಜಿರ್‌; ಮರಾ. ನಾಜರ್‌, 
ನಾಜೀರ್‌, ನಾರುರ್‌ ] 
ನಾಜೂಕದಾರ (ನಾ), ಒರಟುತನವಿಲ್ಲದೆ ನಯವಾಗಿ ವರ್ಶಿಸುವವನಂ; 
ಒಪ್ಪ ಓರಣದಿಂದ ಇರುವವನಂ : ಮಲ್ಲಿಗೆಹಳ್ಳಿಯ ಬಯಲುನಃಟಕದ 
ಪಾತ್ರದಾರರನ್ನೆಲ್ಲಾ ನಾಜೂಕದಾರರನ್ನುಗಿ ಮಾಡಿ ಅವರ ಸಹಾಯದಿಂದ 
ಒಂದು ನಾಟಕ ಕಂಪನಿಯನ್ನು ಸ್ಥಾಪಿಸಬೇಕೆಂಬುದೇ ಅವನ ಆಸೆಯಾಗಿತ್ತು 
[ ಆನಾಜೂಕು + - ದಾರ್ಕ] 


ಲಜ್ಜಾಶೀಲ ವ್ಯಕ್ತಿ: 
ಸ್ನೇಹಿತನ 


(ಗರುದಾ. ೦೨೬). 


ನಾಜೂಕು 


ನಾಜೂಕು, ನಾಜೋಕು (ನಾ). ೧. ಕೋವಂಲವಾದುದು; ಮೃದು 
ವಾದಂದು ; ನಯವಾದುದಂ: ಗಂಗೆಗೆ ಕ್ರಮೇಣ . .. ನಾಜೂಕಾದ 
ಮಾತು ಸಹ ವ.ರೆತು ಹೋದವು (ಫುಟ್ಕರ. ೨೯); ವಸ್ತುಗಳಷ್ಟೇ ಅಮೂಲ್ಯ 
ವಾದವುಗಳೂ ಆಗಲಿ ವಯಸ್ಸು ಬಂದ ಮೇಲೆ ಮಕ್ಕಳು ತಮ್ಮ ಒಟ್ಟೆ 
ಗಳನ್ನು ತಾವೇ ಉಡಬೇಕು (ಗಲಿಪ್ರ. ೬೯) ; ಇನ್ನುಳಿದ ಪಕ್ಕಿಗಳಿಗೂ 
ನಾಜೂಕು ನಯ ಮಧುರತನ ಇದ್ದರೂ ಇರಬಹುದು (ಗಾಳಿಗು. ೮೧). 
೨. ಚೆನ್ನಾಗಿರಂವುದು ; ರವ್ಯೂವಾಗಿರುವುದು ; ಆಕರ್ಷಕ : ತಾವು 
ನಾಜೂಕಾಗಿ ಅಲಂಕಾರ ಮಾಡಿಕೊಂಡದ್ದೆಲ್ಲಾ ಹೊಳೆಯಲ್ಲಿ ಬೆಲ್ಲ ಕದಡಿ 
ದಂತಾಯಿತು (ಸುವಸಂ. ೧೨) ; ನನ್ನ ಕವನಗಳು ಹೊಸ ಹೂವಿನಂತೆ... 
ಅದುವೆ ನಾಜೂಕು (ನಡಬಂ. ೭೫-೬). ೩. ಓರಣ; ಒಪ್ಪ; ಅಚ್ಚು 
ಕಟ್ಟು: ಕರಾರುಪತ್ರವನ್ನು ಬರೆದುಕೊಂಡು ರಂಗಮ್ಮ ನಾಜೂಕಾಗಿ 
ಮಡಚಿ ಕೈಯಲ್ಲೆ ಇರಿಸಿಕೊಂಡರು(ರಂಗವ. ೬೬), ೪. ಥಳುಕು ; ಬೆಡಗಂ; 
ಚಾಲೋಕು ; ಜಾಣತನದಿಂದ ಕೂಡಿದಂದು : ಎಷ್ಟು ನಾಜೂಕಾಗಿ 
ಮಾತನಾಡುತ್ತಿ. ಕೈಗೆ ಹಣ ಬಂದಿದೆ ಎಂದರೆ ನಿನಗೆ ಗಂಡನೆಂದರೆ ಪ್ರಾಣ 
(ಕಾವೇರಿ. ೪೩); ತೆಳ್ಳೆಗೆ, ಬೆಳ್ಳಗೆ, ನಾಜೂಕಾದ ಪಟ್ಟಿಣಿಗರಂತೆ ಕಂಡರು 
(ಮುನಿಮೂ. ಬ. ೫. ತೊಡಕುಳ್ಳುದು ; ಸರಳವಲ್ಲದುದು ; ಗಹನ 
ವಾದಂದಂ ; ಜಟೆ: ವಾದುದು : ನಾನು ತಂದಿರುವ ಕಾಗದ ಪತ್ರಗಳು 
ಬಹು ನಾಜೂಕಾದುವು (ಬಖ್ಮರು. ೨); ನಮ್ಮ ಸಮಾಜದಲ್ಲಿ ಸ್ತ್ರೀಯ ಸ್ಥಿತಿ 
ಎಷ್ಟು ನಾಜೂಕಾದ: ದೆಂಬುದು ನಿನಗೆ ಗೊತ (ಬರಜಾ. ೧೭). ೬. ಒಳ್ಳೆಯ 
ಜಾಣತನದಿಂದ ತಿಳಿದಂಕೊಳ ೈತಕ್ಕುದು ; ಸೂಕ್ಷ್ಮವಾದುದಂ : ಅದರ 
ನಾಜೂಕಾದ ಸಂಸ್ಕೃತಿಯ ಕ್ಷೇತ್ರವನ್ನು .. . ಅಂತರಾತ್ಮನ ದೃಷ್ಟಿ 
ಅನುಭವಗಳಿಂದ ಹುಡ:ಕಿಕೊಳ್ಳಬೇಕಾಗಿದ್ದಿತು (ಪ್ರಬಂಧ, ೦೩೬) ; ಅದರೆ 
ಇಂತಹ "ನಾಜೂಕು? ವಿಷಯ. ವನ್ನು ಅರ್ಥ ಮಾಡಿಕೊಳ್ಳದ ಅನುಯಾಯಿ 
ಗಳೂ ಇದ್ದರು (ಸಾಸಮಾ, ೦೬೪) ; ತನ್ನ ಮಗನ ಭವಿತವ್ಯಕ್ಕೆ ಪ್ರತ್ಕರ್ಪಿತ 
ವಾದ ಅವಳ -ಬದುಕಿನಲ್ಲಿ ಸ್ವಂತದ ಪಾಪ _ ಪುಣ್ಯಗಳ ನಾಜೂಕಿನ 
ವಿಚಾರಕ್ಕೆ ಆಸ್ಪದವಿಲ್ಲ (ಹೆೊಸಕ್ಷಿ. ೨೮೨, ೭. ದುರ್ಬಲವಾದುದು ; 
ಸುಲಭವಾಗಿ ಬಾಧೋಡಾಗುವಷ್ಟು ಕೋಮಲವಾದಂದು,. ಸೂಕ್ಷ್ಮ 
ವಾದಂದು : ಪೇಟೆಯಲ್ಲಿ ಕೆಲಸ ಮಾಡುವ ನಾಜೂಕಿನ ಜನಕ್ಕಾದರೆ 
ಮಳೆಗಾಲ ಆರಂಭವಾಯಿತೆಂದರೆ ಎದೆಯಲ್ಲಿ ಡವಡವಗುಟ ಲು ಪ್ರಾರಂಭ 
(ವಿದ್ಕಾರೆ. ೧); ಅವನ ದೇಹಸ್ಥಿತಿಯುಿ ಬಹಳ ನಾಜೂಕಳದುದರಿಂದ ಇದು 
ವರೆಗೂ ಸಾವಕಾಶ ಮಾಡಿದೆನು (ಗುಣಸಾ. ೧೬); ಈ ಬೊಂಬೆ ತುಂಬ 
ನಾಜೂಕಾಗಿರುವುದರಿಂದ ಕೆಳಗೆ ಬಿದ್ದರೆ ಒಡೆದು ಹೋಗುತ್ತದೆ (ರೂಡಿ). 
ಆ. (ಆಲಂ) ಕಷ್ಟಸಾಧ್ಯವಾದುದು; ಕಠಿಣವಾದುದು : ಈಗಿನ ಕಾಲ 
ಬಹಳ ನಾಜೂಕಾಗಿದೆ. ಬ್ರಾಹ್ಮಣಭೋಜನದ ಆಮಂತ್ರಣ ಸಿಕ್ಕುವುದು 
ಅಷ್ಟು ಸುಲಭವಾಗಿಲ್ಲ (ಕಮಕ. ೧೭೭). ನಾಜೋಕು : ೧. ಉದ್ದವಾದ 
ನಾರುಗಳಿಂದ , . . ನಾಜೋಕಾದ ಹೆಚ್ಚು ಬೆಲೆಬಾಳುವ ಬಟ್ಟೆಗಳನ್ನು 
ತಯಾರಿಸುವರು (ಗೃಹವಿ, ೬೯) ; ಮಾತಿನಲ್ಲೂ ಕೆಲಸದಲ್ಲೂ ನಾಜೋಕು. 
ರಸಿಕತೆ .. . ಗೋಚರಿಸುತ್ತವೆ (ಶಿಕ್ಷರ. ೧೧೪). ೨. ಅದ್ಭುತ ಶಿಲ್ಪಕಲೆ 
ಯನ್ನು ತೋರಿಸುವ ನಯ, ನಾಜೋಕುಗಳಿಗೆ ಪ್ರಸಿದ್ಧವಾಗಿದೆ ನಮ್ಮ 


ತಾಯ್ನಾಡು (ಪ್ರತಾಪ. ೯೭) ; ಘುಲ್ಲಮಣಿಯು , , . ಸ್ವಲ್ಪ ಚಿನ್ನಾಗಿ 
ನಾಜೋಕಾಗಿದ್ದಳೆ:ತಲೇ ಹೇಳಬೇಕು (ಬೇವೀಡೌ. ೨೯) : ನಾಜೋಕಾದ 


ಉಡುಗೆ ತೊಡೆಗೆಗಳನ್ನುಟ್ಟ . .. ಮಕ್ಕಳು ಸುತ್ತ ಮುತ್ತು ಓಡಾಡು 
ತ್ತಿದ್ದರು (ಪ್ಲನರು. ೬೯). ೩. ಹೈಸ್ಕೂಲಿಗೆ ಕಾಲಿಟ್ಟು ಎರಡು ವರ್ಷವಾದರೂ 


ನಾಜೂಕಾಗಿರೋದನ್ನ ಕಲಿಯ: ಬಾರದೆ? (ನಿಶಉ. ೩), ೯. ನಣುಪಾ. 


ದುದು; ಹೊಳಪುಳ್ಳುದಂ : ಕೊಳದ ಗೋಡೆಗಳನ್ನು ಜಿಪ್ಪಂಗಾರೆಯನ್ನು 
ಉಪಯೋಗಿಸಿ ನಾಜೋಕಾದ ಇಟ್ಟಿಗೆಗಳಿಂದ ಕಟ್ಟಿದ್ದಾರೆ (ಶಿಲ್ಮನಾ. ೪೪). 


೪೪೬೫ 


- 
ಲಾ 


40 


48 


ನಾಟಕ 


ನಾಜೋಕು ಮಾಡು-ಒರಟಾದ, ಬಟ್ಟೆ ಚರ್ಮ ಮೊದಲಾದ ವಸ್ತು 
ಗಳನ್ನು ಮೃದುವನ್ನಾಗಿ ಮಾಡು,-ನಯಂವಾಗುವಂತೆ ಮಾಡು: 
ಅಡಿಕೆ, ದುರದ ಬಟ್ಟೆಗಳೂ ನಾಜೋಕುಮಾಡದ ರೇಷ್ಮೆ, ಇತರ ದೇಶಗಳಿಂದ 
ಬರುತ್ತವೆ (ಭೂಗೋಳ. ೧೧೩). 
[ «ಮರಾ. ನಾಜೂಕ್‌, ನಾಜುಕ್‌, ಪಾರಾ. ಹಿಂ. ನಂಜು) 
ನಾಜೂಕುಗಾರ (ನಾ). ಆಕರ್ಷಕವಾಗಿರುವವನು. 'ನಾಜೂಕುಗಾರಿಕೆ' 
ಪರಾ. [ನಾಜೂಕು + - ಗಾರ(-ಆ - ಕಾಣ) ) 
ನಾಜೂಕುಗಾರಿಕೆ (ನಾ). ಆಕರ್ಷಣೆ: ಇವತ್ತು ನಾಟ್ಯವೊಂದು 
ನಾಜೂಕುಗಾರಿಕೆಯಹಿಗಿದೆ (ಭಾರದ. 889). [ನಾಜೂಕುಗಾರ + ಎ ಇಕೆ] 
ನಾಜೂಕುತನ (ನಾ). ೧. ಆಕರ್ಷಕವಾಗಿರಂವಿಕೆ : ಅಳಿಯನ ಪ್ರಪಂಚದ 
ನಾಜ ೧ಕುತನ ಅವನಿಗೂ ಗೊತ್ತಾಗಿತ್ತು (ಅಶೋಕ. ೬೦). ೨. ಅಚ್ಚುಕಟ್ಟಾ 
ಗಿರುವಿಕೆ : ಓರಣ ನಾಜೂಸುತನ ಯಾವವೂ ಅವಳಿಗೆ ಗೊತ್ತಿರಲಿಲ್ಲ 
(ಫಲಸಂ, ೨೭). [ನಾಜೂಕು + - ತನ) 
ನಾಜೋಕು "ನಾಜೂಕು' ನೋ. 
ನಾರುರ "ನಾಜಿರು' ನೋ. 
ನಾಟ್ಕ, ನುಟ್ಯು(ನಾ). ವಂರದ ದಿಮ್ಮಿ, -ತೊಲೆ,-ಮಂಂಡಿಗೆ,-ಲಾಂಬಿ: 
ಘಾಟಿಯ ದಾರಿಯ ನಾಟದ ಲಾರಿಯ ನಡಸುವಂದಿಶುಳಿನೊಳಿನಿಯ ಬೇಟದ 
ನಾರಿಯ ಮಾಟದ ಮಾರಿಯ ಮರೆವಂತೆ ನೀ ಬೇಡು ಉಮೆಯ(ಹಂದ್ರವೀ. 
೧೦೮-3೯) ; ರಾಯರು ತಮ್ಮ ಉಳಿದ ಆಳುಗಳಿಗೆ ... ನಾಟ ಕಡಿಯುವ 
ಕೆಲಸ ಒಪ್ಪಿಸಿ, ಊರಿಗೆ ಹೊರಟು ಹೊ”ದರು (ಕುಡಿಕೊ. ೦೦೭ ; ಅವು 
ನಾಟಗಳನ್ನೆಳೆದು ಕಂಗಾಲಾದರೆ, ಕೆಚ್ಚದೆಯ ಕೆಲಸಗಾರರು ಪಶುಬಲಕ್ಕೆ 
ಮನುಷ್ಯಬಲ ಸೇರಿಸುತ್ತಾರೆ (ಜಾರುದಾ. ೦೮೭). ನಾಟ್ಕು : ಲಾರಿಯಲ್ಲಿ 
ನಾಟುಗಳು ತುಂಬಿದ್ದುವು (ರೂಢಿ). 
ನಾಟಾ ಕಡಿಸು ಎ ದೊಡ್ಡಮರವನ್ನು ದಿಮ್ಮಿಗಳನ್ನಾಗಿ ತುಂಡರಿಸಂ ; 
ಹಲಗೆ ಮೊದಲಾದ ಉಪಕರಣಗಳಿಗೆ ಅನುಕೂಲವಾಗುವಂತೆ 
ದೊಡ್ಡವಂರವನ್ನು ತುಂಡುಗಳನ್ನಾಗಿ ಮಾಡಿಸು : ಕಾಡಿನಲ್ಲಿ ಒಂದು 
ಹೆಮ್ಮರವನ್ನು ನಾಟಾ ಕಡಿಸುತ್ತಿದ್ದಾಗ.. . ಅಪಘಾತವಾಗಿ ತೀರಿಕೊಂಡಿ 
ದ್ವರು (ಮಲೆಮ. ೩೪೮) ; ಯಾರೋ ಲೈಸೆನ್ಸ್‌ ಇಲ್ಲದೆ ನಾಟಾ ಕಡಿಸಿದ್ದಾರೆ 
(ಕಾನೂರು. ಇಬ. ನಾಟಾ ವ್ಯಾಪಾರ ಇ ಮರದ ದಿಮ್ಮಿಗಳ ಮಾರಾಟ : 
ಆಹಾರಪದಾರ್ಥಗಳ ಮಾರಾಟವ್ಯವಸ್ಥೆ, ನಾಟ ವ್ಯಾಪಾರ (Timber 
6846), ಅಕ್ಕಿ ಇತ್ಯಾದಿ ವಿವಿಧೆ ವಿಷಯಗಳ ಮೇಲೆ ವಿಶೇಷ ವ್ಯಾಸಂಗ 
ಏರ್ಪಡಿಸಿ (ಅಂತಸಂ, ೪೧).  ಇತುಳು. ನಾಟ) 
ನಾಟ್ಯ (ನಾ). [ಸಂಗೀತ] ಒಂದಂ ರಾಗದ ಹೆಸರಂ: ನಂಟ ಆಹರಿ 
ಸಾಳಗನಾಟಿ ಹಮ್ಮಾರನಾಟಿ ಘೂರ್ಶುರನಾಟಿಯೆಂಬವೇ ಪಂಚಎಧ 
ನಾಟಿಗಳು (ವಿವೇಕ. ೨೫೨) ; ನಾಟ, ಗೌಲ, ವರಾಲೀ . . . ರೀತಿಗೌಲ_ 
ಎಂಬೀ ಎಂಟು ರಾಗಗಳು ಫನರಾಗಗಳೆಂದು ಹೇಳಲ್ಪಟ್ಟಿವೆ (ಜತುಪ್ರ. 
0೩೦) ; ಅವರ ವರ್ಣಗಳು ನಾಟ, ಗೌಳ, ಆರಭಿ . , . ಬೇಹಾಗ್‌ ಮತ್ತು 
ಬಿಲಹರಿ ರಾಗಗಳಲ್ಲಿವೆ (ಸಂಗೀತ. ೪). "ನಾಟ್ಕೆ' ಪರಾ. [ಸಂ.] 
ನಾಟಕ (ನಾ). ೧. ಅಭಿನಯ ಪ್ರಧಾನವಾದ ದೃಶ್ಯಪ್ರಬಂಧ; ರೂಪಕ : 
“ನಾಟ” ವೆಂಬುದು ಈ ಕೃತಿಜಾತಿಯಲ್ಲಿ ಒಂದು ಒಳಭೇದ . . ಆದರೂ 
ಅದಕ್ಕೆ ಇರುವ ಪ್ರಾಶಸ್ತ್ಯದಿಂದ “ನಾಟಕ” ವೆಂಬ ಹೆಸರೆನ್ನು ಸಾಮಾನ್ಯ 
ವಾಗಿ ಆ ಗುಂಪಿನ ಎಲ್ಲಾ ಜಾತಿಗೂ ಉಪಯೋಗಿಸುವುದು ರೊಢಿಯಾಗಿದೆ 
(ಸಂನಾಟಿ, ೩) ; ಭಾಸನ ನಾಟಕಗಳಲ್ಲಿ ಬರುವ ಹಾಸ್ಯ ವಿಧವಿಧವಾಗಿದೆ 
(ಸೆಂನಾಟಿ. ೧೦೦) ; ರೋಮನ್‌ ನಾಟಕಕ್ಕೂ . ., ಆ ಮೂಲಕ ಆಧುನಿಕ 
ಪಾಶ್ಚಾತ್ಮನಾಟಕಕ್ಕೂ ತವರಾದ ಗ್ರೀಕ್‌ನಾಟಕದ ಹುಟ್ಟು ಬೆಳವಣಿಗೆ 
ಗಳನ್ನು ಬಹು ಸ್ಕೂಲವಾಗಿ ಇಲ್ಲಿ ಗುರುತಿಸುತ್ತದೆ (ಅಂತಿಗೋ ೩111, ಪೀಠಿಕೆ); 


ನಾಟಕ 


ನಮಗೆ ಗೊತ್ತಿದ್ದ ರೂಪದಲ್ಲಿ ನಮ್ಮ ಜನರ ನಾಟಕವು ಇಂತಹದೆ 
ಕುಲದಲ್ಲಿ ಪ್ರಾರಂಭವಾಯಿತು ಎಂದು ಹೇಳಲು ಶಕ್ಕವಿಲ್ಲದಿದ್ದರೂ ಜನರ 
ಮನೋರಂಜನೆಯ ವುಹಕವುಗಿ ರಂಗಭೂಮಿ ಎಂಬುದು ವೈದಿಕಕುಲ 
ದಿಂದಲೆ (ಎಂದರೆ ವೇದಗಳ ಕಾಲದಿ:ದ) ಅಸ್ತಿತ್ವದಲ್ಲಿ :ಬಂದಿರಬಹುದಾಗಿದೆ 
ಎಂದು ತಿಳಿಯಲು ಅಡ್ಡಿ ಇಲ್ಲ (ಭಾರದ. 8೬೭), ೨. [ಕಾವ್ಯಮಾ] ಅಭಿ 
ನಯಿಸಲ್ಪಡುವ ರೂಪಕಗಳಲ್ಲಿ ಒಂದಂ ; ನಟಿಸಿ ತೋರಿಸುವ ದೃಶ್ಯ 
ಕಾವ್ಯ; ದಶರೂಪಕಗಳಲ್ಲಿ ಮೊದಲನೆಯದು; P ನಾಟಕದ 
ಕಥೆಯು ಕಲ್ಪಿತವಾಗಿರದೆ, ಇತಿಹಾಸ ಪ್ರಸಿದ್ಧವಾಗಿರಬೇಕು. 
ಶೃಂಗಾರ ಅಥವಾ ವೀರರಸಪ್ರಧಾನವಾಗಿದ್ದು, ಇತರ ರಸಗಳು 
ಅಂಗವಾಗಿರಬೇಕಂ. ನಾಯಕನು ಧೀರೋದಾತ್ತನಾಗಿರಬೇಕು. 
ನುಟಕಲಕ್ಷಣದಲ್ಲಿ ಹೇಳಿರುವ ಅಂಗಗಳಿಂದ ಕೂಡಿಕೊಂಡಿರುವ 
ಪಂಚಸಂಧಿಗಳಿರಬೇಕು. ಐದರ ಮೋಲೆ ಹತ್ತರವರೆಗೂ ಅಂಕಗಳಿರ 
ಬಹುದಂ. ಉದಾ: ಅಭಿಜ್ಞಾನಶಾಕಂಂತಲ, ವೇಣೀಸಂಹಾರ. ಮೊದ 
ಲಾದಂವು : ವ್ಯಾಕರಣ ಕಾವ್ಯನಾಟಕ ಲೋಕಕಳಾಸಮಯಮಾದಳುಕೃತಿ 
ಗಳೊಳಂ ವ್ಯಾಕುಳ ನಲ್ಲದನೇಕೆ ವಿವೇಕಬೃಹಸ್ಪತಿಯ ನಗರಮಂ ಪುಗುತರ್ಪಂ 
(ಕವಿರಾ. ೦-೬); ಸೌಧರ್ಮೇಂದ್ರಂ ತನ್ನ ದೇವಸಭೆಯ ನಡುವೆ ಸಿಂಹಾಸನ 
ಮಸ್ತಕಸ್ಮಿ ತಂದೇವರ್ತಳಿಂ ಪರಿವೇಷ್ಟಿತನಾಗಿಸೌದಾ[ಮಿ1ನಿಯೆಂಬ ನಾಟಕಮಂ 
ನೋಡುತಿರ್ಪನ್ನೆಗಂ (ವಡ್ಮಾರಾ. ೬8-೨೯); ಮೊದಲೇ ಅಭಿಜ್ಞಾನ 
ಶಾಉಂತಲವೆಂಬ ಅಪೂರ್ವ ನಾಟಕವನ್ನು ಕರ್ಣಾಟಕಭಾಷೆಯಿಂದಾಡುವಂತೆ 
ತಾವು ಅಪ್ಪಣೆಯಂ ಕೊಡಲಿಲ್ಲವೇ ? (ಕಾಳುಂತ. ೩-೩); ನಾಟಕ, ಪ್ರಕರಣ, 
ಭಾಣ, ಪ್ರಹಸನ, ಡಿಮ, ವ್ಯೂಯೋಗ, ಸಮವಕಾರ, ವೀಧಿ, ಅಂಕ, 
ಇಮೃಗ - ಎಂದು ರೂಪಕ ಗಳು ಹತ್ತು ವಿಧ (ಸಂನಾಟ.' ೨೯). 
೩. ಪದಾರ್ಥಾಭಿನಯ ; ಅವಸ್ಥಾ ಸಂಕರಣ; ನೃತ್ಯ; ನಾಟ್ಯ; 
ಭಾವಾಭಿನಯ : “ನೃತ್ಯದೊಳು ಹಸ್ತಾಂಗ ದೃಷ್ಟಿಗತಿ ಪಡ್ಧತಿಯೊಳಾಡೆ 
ನಾಟಕಮೆನಿಕ್ಕುಂ” (ಮಂಗರಾ. 3೩-00) : ತೌನುಮಾನಂದನಾಟಕಮನಾಡ 
ಲೃಗೆದು ಕೃತಾನುಕರಣಮೆ ನಾಟತಮಪ್ಪುದಜ್‌ಂ . . . ಮಘವಂ . . 
ತಾಂಡವಮನಾಡಲುದ್ಕೋಗಂಗೆಯ್ದು (ಅದಿಪು. ೨-೦೦೫ ವ): ಸರ್ವಾಂಗ 
ಸುಂದರಿ ವಿದ್ಯಾನಟಿ ನಾಟಕಂನಲಿಗೆ ಮತ್ಕಾವ್ಮಸ್ಥಲೀರಂಗದೊಳ್‌ 
(ಪಂರಾಮಾ, ೧-೬); ಕಂಗಳಾಲಿಯ ಕರಿಯ ನಾಳದಲ್ಲಿ ಈರೇಳುಭುವನಂ 
ಗಳಡಗಿದವು ನಾಟಕ ನಾಟಕವ ನಟಿಸುತ್ತ ಆಡಿಸುವ ಸೂತ್ರದ ಪರಿ (ಅವಣಂ. 
೩೪-೧೪೪);ಬೆಡಂಗಡರೆ ನೆಆ್‌ ದಿಟ್ಟೆ ನೀನೀ ನಾಟಕಕ್ಕಳವಟ್ಟು ರೀತಿಯೊಳೊಬ್ಬ 
ಸೋವಲದೇವಿ ನಡೆತಾರೌ (ಬಸಫು, ೦೨-೪೩). ೪. ಅಭಿನಯಿಸ:ವವನಂ ; 
ನಟ: ಪಾತ್ರಧಾರಿ. ೫. ನರ್ತಿಸುವವನಂ; ನರ್ತಕ : “ನಟ; ನಟಕಃ, 
ನಾಟಕ, ನಟನ್‌, ಈ ೪ ಕುಣಿವಂ” (ಕಾಕಕ್ಕ. ೧೩೮). ಓ. (ಆಲಂ) 
ವಾಸ್ತವಿಕವಲ್ಲದ ನಡವಳಿಕೆ ; ನಟನೆ; ಲೀಲೆ ; ವಿನೋದ ; ವಿಲಾಸ: 
ಬರಲು ಕಂಡಸ:ರಾರಿ ಮಂಚದೊಳಿರದೆ ಧಿಮ್ಮನೆ ನಿಂದು ನರರಾಚರಣೆಗಳ 
ನಾಟಕವ ತಾನೇ ನಟಿಸಿ ತೋಟಾದನು ಹಿರಿಯರಿಗೆ ತಾ ಹಿರಿಯನೆಂಬೀ 
ಗರುವತನವನು ಬಿಸುಟು ಕುಂತಿಗೆ ಕರೆವ ಮುಗಿದೆಜಿಗಿದನು (ಕುವ್ಯಾಉ. 
5-೦೭) ; ನಾವು ಮಾಡುವುದೇನು ಸಲಹುವ ದೈವವೇ ಕೆಡಹುವೊಡೆ 
ಭುವನದಲಾವ ತಡೆವನು ನೋಡೆ ವಿಶ್ವಂಭರನ ನಾಟಕವು (ಕಾಶಿಂಾ. ೨೩-೧೫) ; 
ಬೇಗಯೋಧಿಗೆ ತೆರಳು ನಾಟಕ ಸಾಕು ಸತಿಯನು ಕೂಡಿಕೊಳ್ಳಿಂದ 
(ಉಸಿರಾ.' ೪೩-೪೯) ; ತೋಣಕಿಸಿದ ದೀವಿಗೆಗೆ ಕರುಣವ ತೋಟುಶಿತ್ತನು 
ಬಾಲವನು ನಗೆಗಾಅರಿಗೆ ನಂಟಕವ ನಟಿಸುತ ವೀರಹನುಮಂತ (ತೊರರಾ. 
5-೭-೪೫); ನಾಟಕವ ನೋಡು ಬ್ರಹ್ಮಾಂಡರಂಗಸ್ಥಲದಿ ಕೋಟಿ 
ನಟರಾಂತಿಹರು ಚಿತ್ರಪಾತ್ರಗಳ (ಮಂಕುಳ. 3೩೪). ೭. (ಆಲಂ) ಕೃತ್ರಿಮ 
ವಾದ ವ್ಯವಹಾರ ; ತೋರಿಕೆಯ ವರ್ತನೆ ; ಬೂಟಾಟಿಕೆ: ಅವನದೆಲ್ಲಾ 


೪೪೬೬ ನಾಟಕಧಾರಿ 


ಬರಿಯ ನಾಟಕ. ಅವನನ್ನು ನಂಬಬೇಡ (ರೂಡಿ). "ನಾಟಕವಾಡು' 
ಪರಾ. ೮. ತೋರಿಕೆಯ ವರ್ತನೆಯುಳ್ಳವನು ; ಕೃತ್ರಿಮವಾದ 
ನಡವಳಿಕೆಯುಳ್ಳವನು; ಡಂಭಕ : ದಂಡಕ್ಕಂಜಿ ಜಂಗಮಕ್ಕಿಕ್ಕುವ 
ದೋಷಕ್ಕಂಜಿ ಧರ್ಮವ ಮಾಡುವ ಬೇಡುವ ಕಾಟಕ್ಕಂಜಿ ತ್ರಿವಿಧವ 
“ಡುವ ನಾಟಕರಿಗೇಕೋ ಸದ್ಭಕ್ತಿ (ಮೋಳೆಮಾ, ೩೪-೧೪೩). 
ನಾಟಕದ ಕಂಪನಿ ಎ ನಾಟಕಗಳನ್ನು ಪ್ರದರ್ಶಿಸಂವ ಸಂಘ, -ಸಂಸ್ಥೆ ನ 
ಗುಬ್ಬಿವೀರಣ್ಣನವರ ನಾಟಕದ ಕಂಪನಿ ಒಂದು ಕಾಲಕ್ಕೆ ತುಂಬ ಪ್ರಸಿದ್ಧ 
ವಾಗಿದ್ದಿತು (ಕೂ). ನಾಟಕ ಹೂಡು - ತೋರಿಕೆಯ ವರ್ತನೆಯನ್ನು 
ಮಾಡು ; ಕೃತ್ರಿವುವಾದ ವ್ಯವಹಾರವನ್ನು ನಡೆಸು : ಸರ್ಕಾರ ಮತ್ತು 
ಕೋರ್ಟುಗಳು ತೋರಿಕೆಯ ನಾಟಕ ಹೂಡಿ, ಸ್ವತಂತ್ರವಾಗಿ ಬದುಕು 
ಸಾಗಿಸುತ್ತಿದ್ದ ಜನಸಮೂಹದಿಂದ ಕೆಲವರ ನ್ನು ಬೆ:ರ್ಪಡಿಸುತ್ತಿದ್ದರು 
(ಪುನರು. ೫೩೦). ನಾಟಕಾಂತ ಸಾಹಿತ್ಯ - ನುಟಕದ ಅಭ್ಯಾಸದಿಂದ 
ಮುಕ್ತಾಯ ಹೊಂದುವ ಸಾಹಿತ್ಯವ್ಯಾಸಂಗ; £ ಹಿಂದೆ ಸಾಹಿತ್ಯ 
ವನ್ನು ಅಭ್ಯಾಸ ಮಾಡುವವರು ನಾಟಕವನ್ನು ಸಾಹಿತ್ಯದ ಕಡೆಯ 
ಹಂತವಾಗಿ ಅಭ್ಯಾಸಮಾಡುತ್ತಿದ್ದರು. ಹಾಗೆ ಅಭ್ಯಾಸಮಾಡಂ 
ವರರನ್ನು "ನಾಟಕಾಂತಸಾಹಿತ್ಯವಿದ್ವಾಂಸ'ಎಂದು ಕರೆಯುತ್ತಿದ್ದರು: 
ಚತುರ್ವೇದ-ಷಟ್‌ಶಾಸ್ತ್ರೆ-ನಾಟಕಾಂತಸಾಹಿತ್ಯ . . - ಜ್ಯೋತಿಷ್ಯ ಹೀಗೆ 
ಎಲ್ಲವುದರಲ್ಲಿಯೂ . . . ಗಣಪತಿಯಾಗ ಪರಿಣತನಾಗಿದ್ದ (ಹೊಸಕಿ. ೩೭). 
[ಸಂ.7] 

ನಾಟಕಕವಿ (ನಾ). ಪ್ರಧಾನವಾಗಿ ನಾಟಕಗಳನ್ನೇ ರಚಿಸುವ ಕವಿ; 
ನಾಟಕಕರ್ಕ್ಯ : ಸ್ವಾತಂತ್ರ್ಯದ ತೇಜಸ್ಸುಳ್ಳವರಾದ ಕಾಳಿದಾಸಾದಿ ನಾಟಕ 

ಕವಿಗಳ ನಾಟಸವೇ ಸಂಸ್ಕೃತದ ಉತ್ತಮನಾಟಕ (ಸಂನಾಟ. ೪1 ಮುನ್ಮುಡಿ). 

( ನಾಟಕ + ಕವ್ಮಿ] 

ನಾಟಕಕಾರ (ನಾ). ನಾಟಕವನ್ನು ರಚಿಸುವವನಂ : ಅಶ್ವಘೋಷ, ಭಾಸ, 
ಕಾಳಿದಾಸ, ಭವಭೂತಿ ಮೊದಲಾದ ನಾಟಕಕಾರರ ನಾಟಕಗಳನ್ನು ನೋಡಿ 
ಪಾಶ್ಚಾತ್ಮರು ೬ ೬ ೬ ಎಂದು ಅಭಿಪ್ರಾಯಪಟ್ಟಿ ದ್ದಾರೆ (ಭಾರದ. ೫೭೧) ; 
ಕಾಲೈಕ್ಕ ತನ್ನ 5:ಲದ ಕೆಲವು ನಾಟಕಕಾರರ ಸಂಪ್ರದಾಯವೆಂದು 
ಮಾತ್ರ ಹೇಳಿದ್ದಾನೇ(ಆರಿಕಾ, ೩೦ ಪೀಠಿಕೆ). [ನಾಟಕ + - ಕಾರ್ಕ( ಆ-ಕಾಜ) ] 

ನಾಟಕಚಕ್ರ (ನು). ೧. ನಾಟಕಗಳ ಗುಂಪು. ೨. ಭಾಸನೆಂಬ ಕವಿ 
ಸಂಸ್ಕೃತಭಾಷೆಯಲ್ಲಿ ಬರೆದಿರುವ ನಾಟಕಗಳ ಸಮೂಹ: ನಾಟಕಚಕ್ರ 
ಎಂಬ ಮಾತು ಕನ್ನಡಕ್ಕೆ ಬಳಕೆಯಿಲ್ಲ. ಆದರೆ ನಾಟಕಚಕ್ರ 
ಎಂದೊಡನೆಯೆ ಭಾಸಕವಿಯ ನೆನಪಾಗುವುದು ಖಂಡಿತೆ (ಕನ್ನನು. ೨೩-೭; 
1938). ೩. ವರಸ್ಪರ ಸಂಬಂಧವುಳ್ಳ ಏಕಕರ್ತೃಕವಾದ ನಾಟಕಗಳ 
ಸಮೂಹ; ನಿ ಈಚೆಗೆ ಕೆಲವು ನಾಟಕಕಾರರು ತಮ್ಮ ನಾಟಕ 
ಗಳನ್ನೆಲ್ಲ "ನುಟಕಚಕ್ರ' ವೆಂಬ ಹೆಸರಿನಲ್ಲಿ ಸಂಕಲಿಸುತ್ತಿದ್ದಾರೆ : 
"ಸಂಸ'ರ "ನಾಟಕ ಚಕ್ರ? ಮೈಸೂರಿನ ರಾಜಒಡೆಯರ ಇತಿಹಾಸವನ್ನು 
ನಿರೂಪಿಸುತ್ತದೆ (ನಡರಾ. 1, 393). [ನಾಟಕ * ಚಕ್ರ] 

ನಾಟಕತಂತ್ರ (ನಾ). ನಾಟಕರಚನೆಯ ಉಪಾಯ,,-ತಾಂತ್ರಿಕ 
ಉಪಯೋಗ : ಮುಖ್ಯವಾಗಿ ಶ್ರೀರಂಗರ ನಾಟಕತಂತ್ರ ತನ್ನ ಉದ್ದೇಶ 
ಮುಗಿದ ಮೇಲೆ, ಮುಂದಿನ ಬೆಳವಣಿಗೆಯನ್ನು ಕಾಣಲಿಲ್ಲ (ನಡೆದಾ. 1, 33೮). 

[ ನಾಟಕ + ತಂತ್ರ] 

ನಾಟಕಧರ (ನಾ). ನುಟಕವಾಡ:ವವನು ; ಲೀಲೆಯಾಡುವವನು; 
ಆಟಕಟ್ಟುವವನಂ ; ಆಟಪಾಟಗಳೆಲ್ಲ ಅಂತರ್ಯಾಮಿಗೆ ಎನ್ನಿ... 
ಕೋಟಲೆ ಸಂಸಾರ ನಾಟಕಧರಗೆಯೆನ್ನಿ (ಪುರಂದ. ೦-೭೦-೩). [ಸಂ.] 

«5 |ನಾಟಕಧಾರಿ (ನಾ). ೧. ಪಾತ್ರಧಾರಿ ; ನಟ, ೨. ಸೂತ್ರಧಾರ. 

[ ಸಂ. ನಾಟಕಧಾರಿನ್‌] 


20 


2 


ನಾಟಕಪ್ರಕರ 


ನಾಟಕಪ್ರಕರ (ನಾ). ದೃಶ್ಯಪ್ರಬಂಧಗಳ ಸಮೂಹ ; ರೂಪಕಗಳ 
ಗುಂಪು: ಮತ್ತಮಾ ಮಹಾವನಂ . ೬. ನಾಟಕಪ್ರಕರದಂತೀಹಾ 
ಗೋಪಗೂಹಿತಮುಂ . ನಿರೆಂತರಚ್ಛಾಯಾಶೆ:ಷವಸಾಗಿಯುಂ 
ಕೃತಾಂತಶೂಪಮಲ್ಲೂ (ಜಂದ್ರಪು. 8-83 ವು: ನಾಟಕಪ್ರಕರದಂತೆ ವಿಪುಳ 
ವೀ:ಧಿ:ವಿಭಾಸಿಯುಂ , . . ಎಂಬ ಮಹೆನೀಯಮಹಿಮೆಯಂ ತಳೆದು 
(ಪುಪೃಪು. ೯-೩0 ವ). [ನಾಟಕ * ಪ್ರ'ರ್ಯ) 
ನಾಟಕಪ್ರದರ್ಶನ (ನು). ನಾಟಕವನ್ನು ಅಭಿನಯಿಸುವಿಕೆ; ನಾಟಕ 
ವಾಡುವಿಕೆ ; ನಮ್ಮಲ್ಲಿ ನಾಟಕಪ್ರದರ್ಶನಕ್ಕೆ ಏನೂ ಅನುಕೂಲತೆಗಳಿಲ್ಲದಿರು 
ವದರ ಬಗ್ಗೆ ಟೀಕೆ-ಟಿಪ್ಪಣಿಗಳನ್ನು ನಾವು ಕೇಳುತ್ತಲೇ ಇದ್ದೇವೆ (ನಡೆದಾ. 
1, ೨೫೧). [ನಾಟಕ * ಪ್ರದರ್ಶನ] 
ನಾಟಕಪ್ರಬಂಧ (ನು), ಅಭಿನಯಕ್ಕೆ ಅಳವಡಿಸುವ ಕೃತಿ; ದೃಶ್ಯಕಾವ್ಯ: 
ರೂಪಕೆ : ಪೂಜ್ಯನಾದ ಮಲ್ಮೀಕಿಮುನಿಯು . . . ತನ್ನಿಂದ ರಚಿಸಲ್ಪಟ್ಟ 
ಈ ನಿಂಟಕಪ್ರಬಂಧವಂ ನೋಡುವುದಕ್ಕೋಸ್ಕರೆ ನಮ್ಮಂ ಸನ್ನಿಧಿಗೆ 
ಬರುವಂತೆ ಆಜ್ಞಾಪಿಸಿ ಇದ್ದಾನೆ (ಕಗವಿ. ೧೦೭ ಉತ್ತರರಾವಂಡರಿತ್ರೆ ಕಥೆ). 
[ ನಾಟಕ + ಪ್ರಬಂಧ) 
ನಾಟಕಪ್ರೇಮಿ (ನಾ). ನಾಟಕದ ಬಗ್ಗೆ ಅಭಿರಂಚಿಯುಳ್ಳ ವ್ಯಕ್ತಿ,-ಆಸಕ್ತಿ 
ಯುಳ್ಳ ವ್ಯಕ್ತಿ: ನಾಟಕಪ್ರೇಮಿಗಳು ಸಾಧಾರಣವಾಗಿ ಪ್ರಪಂಚದ ಮೂರು 
ಮುಖ್ಯ ನಾಟಕಸಾಹಿತ್ಯಗಳನ್ನು ನೋಡಬೇಕು (ಸಂನಾಟ. 111 ಮುನ್ನುಡಿ). 
[ನಾಟಕ * ಪ್ರೇಮಿ) 
ನಾಟಕಮಂದಿರ (ನಾ).ಎನಾಟಕಶಾಲೆ ೧: ನಾಟಕಮಂದಿರದಿಂದ ಹೊರ 
ಬೀಳುವಾಗ, ಕಾವ್ಯಗ್ರಂಥವನ್ನು ಕೆಳಗಿಟ್ಟಾಗ, ರಸದ ಧಾರೆಯೂ ಕತ್ತರಿಸಿ 
ಹೋಗುವುದನ್ನು ಅನುಭವಶಾಲಿಗಳು ಬಲ್ಲರು 
[ ನಾಟಕ + ಮಂದಿರ ] 
ನಾಟಕರಂಗ (ನಾ). ನಾಟಕವನ್ನು ಪ್ರದರ್ಶಿಸಂವ ವೇದಿಕೆ ; ರಂಗಸ್ಕಳ; 
ರಂಗಭೂವಿಂ. [ನಾಟಕ + ರಂಗ್ಮ] 
ನಾಟಕವಾಡು (ಕ್ರಿ). ೧. ನಾಟಕವನ್ನು ಅಭಿನಯಿಸಂ ; ದೃಶ್ಯಪ್ರಬಂಧ 
ವನ್ನು ಪ್ರದರ್ಶಿಸು: ದೊರೆತ ರಂಗಭೂಮಿಯ ಮೇಲೆ, ದೊರೆತ 
ಪ್ರೇಕ್ಷಕರೆದುರು ನಾಟಕವಾಡುವ ಧೈರ್ಯ ನಮ್ಮ ನಾಟಕಕಾರರಿಗಿರಬೇಕು 
(ನಡೆದಾ. 1, ೨೩೨) : ನಮ್ಮೂರಲ್ಲಿ ಪ್ರತಿವರ್ಷ ಶಿವರಾತ್ರಿಗೆ ನಾಟಕವಾಡು 
ತ್ತಾರೆ (9). ೨. ಬೂಟಾಟಿಕೆ ಮಾಡು; ಸೋಗುಹಾಕು : ಆತನು 
ಏನೂ ಶಿಳುವಳಿಕೆಯಿಲ್ಲದಿದ್ದರೂ ಪಂಡಿತನಂತೆ ನಾಟಕವಾಡುತ್ತಾನೆ (ರೂಂ). 
[ ನಾಟಕ + ಆಡು,] 
ನಾಟಕಶಾಲೆ (ನಾ). ೧. ನಾಟಕವನ್ನು ಪ್ರದರ್ಶಿಸುವ ಮಂಟಪ, 
ಕಟ್ಟಡ ; ಥಿಯೇಟರು : ನಾಟತಶಾಲೆಯೊಳಭಿನವಹಾಟಕಮಣಿಘಟಿತ 
ಧೂಪಘಟಧೂಮಚಯೋದ್ಭುಟಿತಘನಕೆ ನಲಿವ ನವಿಲಾಟಮನನುಃರಿಸೆ 
ವರ್ತಿಪರ್‌ ಸುರಸತಿಯರ್‌ (ಪಾರ್ತ್ವ್ವಪು. ೧೬-3೧). ೨. ನರ್ತನಶಾಲೆ: 
ಶ್ರೀಮನ್ಮಹಾಸೂಮನ್ತಂ ಮಾರ್ತ್ರಣ್ಣಯ್ಯಂ ತಮ್ಮ ಮುತ್ತಯ್ಯಂ ಮಾಡಿಸಿದ 
ಬಸದಿಯಂ ಪಡಿಸಲಿಸಿ ನಾಟಕ ಶಾಲೆಯಂ ಮಾಡಿಸಿ ತನ್ನ ಕೀರ್ತಿ ಶಿಳಾಸ್ತ್ರಂಭ 
ಮನಾಚನ್ಹಾ ,ರ್ಕ್ಯತಾರಂಬರಂ ನಿಲಿಸಿದ (ಸಾಇಇ. ೫1-1, ೭೮-೮೬ ; 1045); 
ಚಕಚಕಿಸುತ ರನ್ನ ಗನ್ನಡಿಯಲ್ಲಲ್ಲಿ ಮಕರಿಸೆ ಸಾಲುಸಾಲಾಗಿ ಅಕಳಂಕಚಂದ್ರ 
ಲೋಕಪೊಯೆನೆ ನೃಪನ ನಾಟಕಶಾಲೆ ಮೆಟಕವುದೇನೆಂಬೆ (ಧರಣ. ೧೨-೧೮) ; 
ಯಿಂಮಡಿ ಹಿರುಕೆಂಪಯಗೌಡಂವರೆ ಪಟ್ಟದ ನಾಟಕಶಾಲೆಯ ಶೈಂಗಾರಮ್ಮು 
ನವರು ವಣಾಡಿಸಿದ ಬಸವಳೆ ಮಂಡಪ 
ಸು. 1630). [ನಾಟಕ + ಶಾಲೆ] 
ನಾಟಕಶಿಲ್ಪ (ನಾ). ನಾಟಕ ರಚನೆ,-ಸಂವಿಧಾನ : ನಾಟಕಶಿಲ್ಪದಲ್ಲಿ 
ಸಂಸರು ತಮ್ಮ ಕಲ್ಪನಾಸ್ವಾತಂತ್ರ್ಯವನ್ನು ನಿರ್ಬಾಧಿತವಾಗಿ ನಡಸಿ 


(ಭಾರಮಾ. ೩೭೪). 


(ಮೈಆರಿ. ೧೯೩೮, ೧೦೦-೫; 


೪೪೬೭ 


ನಾಟಕೀಯವ್ಯಂಗ್ಯ 


ಕೊಂಡಿದ್ದರೂ ಅವರ ಊಹೆಯ ನಾವೆ . , . ಸ್ವಚ ಕೈಂದವಾಗಿ ನಡೆದದ್ದಲ್ಲ 
(ಬೆಟ್ಕಿಆ. ೩ ಅರಿಕೆ), [ನಾಟಕ ಶಿಲ್ಪ] 

ನಾಟಕಾಭಿನಯ (ನಾ). ೬ ನಾಟಕಪ್ರದರ್ಶನ : ನಾಟಕಾಭಿನಯವನ್ನು 
ನೋಡುತ್ತಾ ಕುಳಿತಿರುವ ಸಾಮಾಜಿಕರು, ಪ್ರೇಕ್ಷಕರು (ಛಾರಮಾ. ೩೩೮): 
ಇಂದಿನ ಅವರ ನಾಟಕಾಭಿನಯ ಪ್ರೇಕ್ಷಣೀಯವಾಗಿದ್ದಿ ತು (ರೂಢಿ). 

[ ನುಟಕ + ಅಭಿನಯ] 

ನಾಟಕೀಕರಣ (ನಾ). ಕಥೆ, ನಿರೂಪಣೆಗಳನ್ನು ನಾಟಕವಾಗಿ ಪರಿ 
ವರ್ತಿಸುವುದಂ. "ನಾಟಕೀಕರಿಸು' ಪರಾ. [ ಸಂ.) 

ನಾಟಕೀಕರಿಸು (ಕ್ರಿ). ಕಥೆ, ನಿರೂಪಣೆಗಳನ್ನು ನಾಟಕರೂಪಕ್ಕೆ 
ಪರಿವರ್ತಿಸಿ ಶಿಕ್ಷಣದಲ್ಲಿ ಉಪಯೋಗಿಸು : ಈಚೆಗೆ ಪಾಠಗಳನ್ನು 
ನಾಟಕೀಕರಿಸಿ ಬೋಧಿಸ ವುದನ್ನು ನೋಡಿದರೆ ಅದರ ಪ್ರಭಾವ ಗೊತ್ತಾಗು 
ತ್ತದೆ (ಶಕ್ಷದ. 8೫೪). [ನಾಟಕೀಕರಣ + -ಇಸ್ಕು] 

ನಾಟಕೀಗಾಯಕಿ (ನಾ). ನಾಟಕದ ಸಂಗೀತ ; ಶಾಸ್ತ್ರೀಯವಲ್ಲದ 
ಹಾಗೂ ಕೇವಲ ಪಾವಂರರಂಜನೆಗೂಗಿ ಮಾತ್ರ ಬಳಸಲ್ಪಡುವ 
ಸಂಗೀತ: ನಾನು ಸಂಗೀತ ಹೆಚ್ಚು ಕಲಿತವನೇ ಅಲ್ಲ- ನನ್ನದೆಲ್ಲಾ 
ಇಟಕೀಗಾಯಕಿ (ನಟಸಾ. ೬೩೩). 

[ ನಾಟಕ್ಕಿ (ಐ « ಮರಾ. ನಃಟಕೀ) ೬ ಗಾಯಕ್ಕಿ,] 

ನಾಟಕೀಜನ (ನಾ). ನಾಟಕಕಲೆಯಿಂದ ಜೀವಿಸುವ ಜನ ; ನಾಟಕವನ್ನು 
ಉಪವೃತ್ತಿಯಾಗಿಟ್ಟುಕೊಂಡಿರಂವ ಜನ : ಆಗಲೇ ಮೊದಲ ಬಾರಿಗೆ 
ನಂಟಕಿ. ಜನರ ಜೀವನ ಕಾಣಲು ಸಿಕ್ಕಿತು (ಹುವಮಂಖ. ೦೨೬), 

[ ನಾಟಕ್ಕಿ (ಐ, ಮರಾ. ನಾಟಕೀ ) + ಜನ) 

ನಾಟಕೀಯ (ಗಂ). ೧. ನಾಟಕಕ್ಕೆ ಯೋಗ್ಯವಾದ ; ಅಭಿನಯಕ್ಕೆ 
ಅನುಕೂಲವಾದ ; ನಾಟಕವಾಡಲು ಹೊಂದುವ: ನಾಟಕಗಳಿಗೂ 
ನಾಟಕೀಯಗುಣವುಳ್ಳ ಶೂನ್ಯಸಂಪಾದನೆಗೂ ವ್ಯತ್ಕ್ಮಾಸವೇನೆಂದರೆ 
(ಶೂನೈಳು. ೨೬). ೨. ಮಸ್ತವಿಕವಲ್ಲದ ; ಕೃತ್ರಿಮವಾದ; ಸೋಗಿನ; 
ತೋರಿಕೆಯ : ಈ ನಾಟಕೀಯವ್ಮವಹಾರ ಬೇಡ, ನಿಜಸ್ಥಿತಿ ತಿಳಿಸಿಬಿಡು 
(ಕೂಡ). (ನಾ). ೩. ಅಭಿನಯಪೂರ್ವಕವಾದಂದಂ ; ನಟನೆಯಿಂದ 
ಕೂಡಿದುದು. ೪. ನಾಟಕದ ಸ್ವರೂಪವುಳ್ಳುದಂ: ಈ ಸಂದರ್ಭಕ್ಕೆ 
ಹೊಂದಿಕೊಳ್ಳುವ ವಚನಗಳು ಎರಡನೆಯ ಶೂನ್ಮಸಂಪಾದನೆಕಾರನಿಗೆ 
ಸಿಕ್ಕು ಆತ ಈ ಸನ್ನಿವೇಶವನ್ನು ನಾಟಕೀಯವಾಗಿ ಚಿತ್ರಿಸಿರಬೇಕು 
(ಕೂನ್ಶಕು. ೯೭), [ ಸಂ.) 

ನಾಟಕೀಯತೆ(ನಾ). ೧. ನಾಟಕದ ಗುಣ; ಸಂಭಾಷಣೆಗಳಂ ಹೆಚ್ಚಾಗಿರುವ 
ಗಂಣ : ಶೂನ್ಮಸಂಪ;ದನೆಯ ವೈಶಿಷ್ಟ್ಯವೆಂದರೆ, ಅದರೆ ನಾಟಕೀಯತೆ 
(ಕೂನೈಕು. ೨೬); ಪು. ತಿ. ನ. ಅವರ “ಗೋಕುಲನಿರ್ಗಮನ' ಭಾವ 
ಗೀತದಂತೆ ಚಲುವಾಗಿದೆ ಆದರೆ .ಅದರಲ್ಲಿ ನಾಟಕೀಯತೆ ಅಷ್ಟೊಂದು 
ಕಂಡುಬರುವದಿಲ್ಲ (ನಡೆದ. 3,39೭) . ೨. ಕೃತ್ರಿವುವ್ಯವಹಾರ; 
ಬೂಟಾಟಿಕೆ ; ಅವಾಸ್ತವಿಕ ನಡವಳಿಕೆ : ಸ್ಫೂಅರ್ಟ್‌ ಲಿಟರ್‌ಬಾಕ್ಸ್‌ 
ಹತ್ತಿರ ಹೋಗಿ ತನ್ನ ಪೈಪನ್ನು ಎಸೆದು ಬಂದು - “ನನ್ನ ನ;ಟಕೀಯತೆ 
ಯನ್ನು ಕ್ಷಮಿಸು” ಎಂದ (ಹೊಸಕ್ಷಿ. 308). (ಸಂ. ನಾಟಕೀಯತಾ) 

ನಾಟಕೀಯವ್ಯಂಗ್ಯ (ನಾ). ನಾಟಕದಲ್ಲಿ ತೋರುವ ವಾಚ್ಯಾರ್ಥಕ್ಕಿಂತ 
ಭಿನ್ನವಾದ ಅರ್ಥವಿಶೇಷ,-ಕವಿವಿವಕ್ಷಿತವಾದ ಅಂತರಾರ್ಥ; 
೧ ನಾಟಕದ ಸಂದರ್ಭಗಳಲ್ಲಿ ಕಂಡುಬರುವ ವಿಧಿಯ ಅಣಕ. 
ವ್ಯಕ್ತಿಯ ಅಥವಾ ಘಟನೆಯ ಪರಿಣಾವಂವು ನಿರೀಕ್ಷಣೆಗೆ ವಿರಂದ್ಧ 
ವಾಗಿರುವುದು : ಇನ್ನೊಂದು ಬಗೆಯ ವೈಷಮ್ಯವನ್ನು ಹೆಸರಿಸಬೇಕು - 
ಅದನ್ನು 'ನಾಟಕೀಯವ್ಯಂಗ್ಯ' (Drametic-1rony yಎರಿದು ಸಾಮಾನ್ಯವಾಗಿ 
ಕರೆಯುತ್ತಾರೆ (ಸಾಹಿಪ್ರ. ೨೦೯). [ ನಾಟಕೀಯ + ವ್ಯಂಗ] 


ನಾಟಕೀಹೃದಯ 


ನಾಟಕೀಹೃದಯ (ನಾ). ನಾಟಕವನ್ನು ಮೆಚ್ಚುವ ಹೃದಯ : ನಾಟ್ಯ 

ಸಾಕ್ಷೀನಾಟಕೀಹೃದಯವು ಸತ್ವವನ್ನು ಜೀವಂತಗೊಳಿಸುವುದು(ಪ್ರಬಂಧ. ೩೦). 
[ನಾಟಕ್ಕಿ (ಐ ಮರಾ. ನಾಟಕೀ) + ಹೃದಯ) 

ನಾಟಕುರಂಜಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು: ಮಾಧವ 
ಮನೋಹರಿ, ಮಧ್ಯಮಾವತೀ, ದೇವಮನೋಹರೀ, ನಾಟತುರ:ಜೀ 
ಎಂಬಿವು ಭಾಷಾಂಗಲಕ್ಷಣಗಳನ್ನುಳ್ಳವುಗಳು (ಶತುಪ್ರ, ೧೩೦). 

[ ಸಂ. ನಾಟಸುರಂಜೀ ] 

ನಾಟಕೋತ್ಸವ (ನಾ).-ನಾಟ್ಯೋತ್ಸವ: ಈಚಿಗೆ ಅನೇಕ ಕಡೆ ನಾಟಕೋತ್ಸವ 
ಗಳು ನಡೆಯುತ್ತಿವೆ (ರೂಢಿ). [ನಾಟಕ ೬ ಉತ್ಸವ] 

ನಾಟಿ, ನಟ್ಟಿ, ನಟ್ಟು, ನಟ್ಟೈ, ನೆಟ್ಟೆ (ನು). ೧. ಬತ್ತ ರಾಗಿ 
ಮೊದಲಾದ ಪೈರುಗಳ ಸಣ್ಣ ಸಸಿ,-ಎಳಿಗಿಡ : ಅನುಭಾವವೆಂಬು 
ದೊಂದೆತ್ತು ನಿನ್ನೆ ಮೆಟ್ಟಿದ ನಾಟಿಯ ಮೊನ್ನೆ .ಮೇವುದ ಕಂಡೆ 
(ಅವಶಂ. ೧೩೨-೬೯೬) ; ಭೂಗರ್ಭದೊಳಗಿರುವ ಬೀಜಗಳ ತೆರವಲ್ಲಿ ಚಡ 
ಪಡಿಸುತ್ತಿದೆ ನಾಟಿ ಮೇಲೆ ಸಿಡಿಯೆ! (ಕರುಶ್ರಾ, ೧೯-೪); ದೋಣಿ ನಡೆಸುವಾಗ, 
ನಾಟಿ ನಡುವಾಗ ತೆರತೆರನ ಹಾಡುಗಳನ್ನು ಹಾಡುತ್ತಾರೆ (ಜಾನಗೀ. ೩೦). 
೨. ಅಗೆ ಹಾಕಿ ಮೇಲಕ್ಕೆದ್ದ ಸಸಿಗಳನ್ನು ಬೇರೆ ಕಡೆಯಲ್ಲಿ ನೆಡುವುದು; 
ಒಗ್ಗುಹಾಕಿದ ಬತ್ತ, ರಾಗಿ ಮಂಂತಾದ ಗಿಡಗಳನ್ನು ಕಿತ್ತು ಬೇರೆ 
ನೆಲದಲ್ಲಿ ಸಾಲುಸಾಲಾಗಿ ನೆಡುವುದು : ನಾಟಿಯ ದಿನದೊಳು ಸಸಿಗಳ 
ನೂರೆ:ವೆ (ಕಂದ್ರವೀ. ೩೧-34); ಬಿತ್ತನೆ, ನಾಟಿ, ಕುಯಿಲು ಮುಂತಾ 
ದವಕ್ಕೂ ಈ ತೆರನಾಗಿ ಮಾರ್ಗನಿರ್ದೇಶನ ಮಾಡಿದ್ದಾರೆ (ತತೃಪ್ರಾ. ೫೦೮) ; 
ಶ್ರಾವಣಮಾಸ ಬರುವ ಹೊತ್ತಿಗೆ ಹೊಲಗಳಲ್ಲಿ ಗಿಡ್ಡರಾಗಿಯು ಬಂದು 
ದೊಡ್ಡ ರಾಗಿಯ ನಾಟಿಯನ್ನು ಹಾಕಿದ್ದರು (ಹುಟ್ಕಹ, ೭೧). ೩. [ವೈದ್ಯಶಾ] 
ಒಂದಂ ಅಂಗಾಂಶವನ್ನು ತೆಗೆದು ಅಗತ್ಯವಿರುವ ಇನ್ನೊಂದು ಅಂಗಕ್ಕೆ 
ಹೆಚ್ಚುವುದು,-ಕಸಿಮಾಡುವುದು : ಕೈ ಚರ್ಮ ಇಲ್ಲವೇ ಕಾಲಿನ ಮೇಲೆ 
ಮಂಜುಗಡ್ಡೆ ಇರಿಸಿ ಸುಮಾರು ೫6 ಸೆಂ. ಗ್ರೇ. ಗೆ ತಂಪುಗೊಳಿಸಿ ಆ ಭಾಗ 
ವನ್ನು ಕತ್ತರಿಸಿ ಹಾಕಿದರೂ ತಿಳಿಯದುತೆ ಮಾಡಬಹುದು. ಹೀಗೆ ಚರ್ಮ್ವುದ 
ನಾಟಿಗಳನ್ನು (ಗ್ರಾಫ್ಟ್ಟ್ಸ್‌) ನೋವಿಲ್ಲದೆ ತೆಗೆದಿದ್ದಾರೆ (ಕವಿಕೋ. 1, ೪೭೩). 
ನಟ್ಟ, : ೨. ಮಳೆಗಾಲದ ನಟ್ಟಿ ಮುಗಿದರೆ ಮುಡೂರನ ಮುಂದಿನ 
ಮೊಕ್ಕಾಂ ಬಾಳೆಹೊನ್ನೂರು (ಹಹಸ. ೭೪); ನಟ್ಟೆ ಎಷ್ನಾ ಯಿತು ? 
ಎಂದು ಶೀನಪ್ಪ ಕೇಳಿದ (ಅನಾಥೆ, ೧೧೭), ನಟ್ಟು : ೪. ವ್ಯವಸಾಯದ 
ಭೂವಿಂಯಲ್ಲಿ ಬೆಳೆಯುವ ಅನಗತ್ಯವಾದ ಹುಲ್ಲು,-ಗಿಡ ; ಕಳೆ: 
ಭೂಮಿಯು ಹಸನಾಗಿರಬೇಕು. ಅದರಲ್ಲಿ ಕರಿಕೆ ಕಣಿಗೆ ನಟ್ಟುಗಳು ಇರಲಾಗದು 
(ಕೃಟಪ್ಪ, ೨೫): ಆ ಕೆರೆಯ ಹೊಲದಲ್ಲಿ ನಟ್ಟು ಬಹಳ ಬೆಳೆದಿದೆಯೆಂದು 
ಕೇಳಿದ್ದೇನೆ (ಮಕ್ಮಮ. ೪೦): ಅಲ್ಲಲ್ಲಿ ಕರಿಕೆ, ನಟ್ಟು ಬೆಳೆದು ಹೊಲ 
ಕುಡಿನಂತಾಗಿತ್ತು (ಜಿವರಿ, 80) : ಈ ಭೂಮಿಯಲ್ಲಿ ನಟ್ಟು ಬೆಳೆಯುವದು 
ಬಹಳ (ವಿಜಾಧೂ. 06), ನಟ್ಟೈ : ೧. ಬೀಜದ ಬಿಜುಗೋಲುಗಳೆಂಬ 
ನಟ್ಟೆಯನೂಟದನೀರ್ಗ್ಸೈಗಡೆಗೆ (ಮೋಹತ, ೩೮-9೭), ನೆಟ್ಟೆ ಕೈ: ೨. ಇವತ್ತು 
ನೆಟ್ಟೆ ಎಂದು ಗೊತ್ತಿಲ್ಲವೇ ? (ಗಂಗಾಳ. ೧೩೨). 

ನಟ್ಟ ಕಡಿ ಎ ಕಳೆಗಳನ್ನು ನಾಶಪಡಿಸು : ನಟ್ಟ ಕಡೀತೀನಿ . 

ನೇಗಲಾ ಹೊಡೀತೀನಿ (ಬಾಬಲ. 3). ನಟ್ಟ ಹೊಡೆ-ನಟ್ಟ ಕಡಿ: ಹೊಯ 
ಹೊಲುವೆನು ನಟ್ಟ ಹೊಡ £ ಡೆ] ವೆನು ಹುರಿಯ ಬಿಡುವೆನು (ಕೇವಕಾ, ೧-೧೪), 
ನಟ್ಟಿನ ಭತ್ತ ಎ ನುಟಿಹುಕಲು ಉಪಯೋಗಿಸುವ ಭತ್ತ; ಬೀಜದ 
ಭತ್ತ : ನಟ್ಟಿನ ಭತ್ತ ಮೂಡೆ ೪೫ (ಮೈ ಆರಿ. ೧೯೪೩, ೪೭-೨೩ ; 1406). 
ನಾಟಿಯ ಓಟ ಎ “ನಾಟಿ ಹಾಕಿದ ಗದ್ದಯಲ್ಲಿ ಓಡಂವ ಒಂದು ಓಟ 
ಸ್ಪರ್ಧೆ” (ಹುಲಿಹಾ. ಕೋಕ). ಈ ಮೂವರು ನಾಟಿಯ ಓಟವನ್ನು ನೋಡ 
ಲೆಂದು ಮುಂಜಾನೆಯೇ ಕುಟ್ಟಂಚಟ್ಟೀರೆ ಮನೆಗೆ ಹೋದರು (ಹುಲಿಹಾ. 


೪೪೬೮ 


- 


20 


30 


3s 


45 


ನಾಟಕ್ಕೆ 


39). ನಾಟಿ ಹಾಕು ಎ ೧. ಒಗ್ಗುಹಾಕಿದ ಸಸಿಗಳನ್ನು ಕಿತ್ತು ಬೇರೆ ಸ್ಥಳ 
ದಲ್ಲಿ ನೆಡು: ಇವಕ್ತು ನಾವು ಒಬ್ಬನ ಗದ್ದೆಗೆ ಪೈರು ನಾಟಿ ಹಾಕುವುದಕ್ಕೆ 
ಹೋದರೆ ಅವನು ನಮಗೆ ದುಡ್ಡು ಕೊಡುವಂತಿಲ್ಲ (ಹುಟ್ಕಹ. ೭೧); 
ಒಂದು ಗೇಣು ಪೈರಾದ ನಂತರ ಅದನ್ನು ಕಿತ್ತು ಗದ್ದೆಯಲ್ಲಿ ನಾಟುವುದು 
ಹೆಚ್ಚು ಅನುಕೂಲವಾದದ್ದು , ಈ ಪದ್ಧ ತಿಗೆ ನಾಟಿಹಾಕುವುದು ಎಂದು ಹೆಸರು 
(ವ್ಯವ. ೪೬) ; ಓಟ ನೋಡಲು ಬಂದವರೆಲ್ಲ ಗದ್ದೆಗಿಳಿದು ನಾಟಿ ಹಾಕುವು 
ದರಲ್ಲಿ ನೆರವಾಗುವುದು ರೂಢಿ (ಹುಲ೦ಜಾ. ೨೪). ೨. ಬೇರೂರಿಸು; 
ಆರಂಭಿಸು ; ಮೊದಲುಮಾಡು : ಭಾರತದಲ್ಲಿ ಇಂಗ್ಲೆಂಡು ತನ್ನ ಶಿಕ್ಷಣ 
ಪದ್ಧತಿಯನ್ನು ನಾಟಿ ಹಾಕಿದಾಗ ವೃತ್ತಿಶಿಕ್ಷಣಶಾಲೆಗಳು, . . ಆರಂಭ 
ವಾದುವು (ಶಿಕ್ಷರ, ೧೯೪). 
[ಆ ನಾಂಟು. / ಕೊಡ. ನಾಟಿ; ತುಳು. ನಾಟಿ, ನಟ್ಟಿ, ನೆಟ್ಟಿ] 
ನಾಟ್ಕಿ (ನಾ). [ಸಂಗೀತ] ಒಂದು ರಾಗದ ಹೆಸರು: ಬಳಿಕ ಸಮಸ್ತ 


ರಾಗಂಗಳೊಳಗೆ , . , ನಾಟಿ ಸಾರಂಗ ... ಮಧ್ಯವಕಾನತಿಯೆಂಬ 
ಮೂವತ್ತಾಟು ರಾಗಂಗಳೇ ಮುಖ್ಯವಾಗಿ... ಪ್ರಸಿದ್ಧಗೊಂಡಿರ್ಪವು 
(ವಿವೇಕ, 3೩೦) ; ಸಾಳಂಗ ನಾಟಿ ಭೈರವಿ ದೇಶಿ. . . ವಸಂತಭೈರವಿ 


[ಯಶ] ದೊಳವನವನೊಲ್ನು ಪಾಡಿದ (ತ್ರಿಧುತಿ. ೬-೩೦) ; ಸಾಳಂಗಂ 
ನಾಟಿ ದೇಶಿ ಗುಜ್ವರಿಯಾ °°. ವೀಣೆಯಲ್ಲಿ ಮುನಿ ಬಾಜಿಸಿದಂ (ವೀಂವಿ. 
೬-೮೯೪). [ಸಂ. ನಾಟೀ ) 

ನಾಟಿ (ಗು). ನಾಡಿಗೆ ಸಂಬಂಧಪಟ್ಟ : ಒಂದಂ ದೇಶದಲ್ಲಿ ಹಿಂದಿನಿಂದ 
ಬಂದಿರಂವ ; ವಿದೇಶೀಯವಲ್ಲದ ; ಸ್ವದೇಶಿ; ದೇಶೀಯಂ. "ನುಟಿ 
ಔಷಧ' ಪರಾ. [+ ಇಂ. Native] 

ನಾಟಿಅಂಜೂರ (ನಾ). ಒಂದು ಬಗೆಯ ಅಂಜೂರದ ಗಿಡ: (ಮಣಿ. 
೩೬-೬೨). [ನಾಟಿ * ಅಂಜೂರ] 

ನಾಟಿಔಷಧ (ನಾ). ಸ್ವದೇಶದ ಗಿಡಮೂಲಿಕೆಗಳಿಂದ ತಯಾರಂ 
ಮಾಡಿದ ಮದ್ದು ; ಸ್ವದೇಶೀಔಷಧ : ನಾಟಔಷಧಗಳಿಂದ ಕೇವಲ 
ತಾತ್ಕಾಲಿಕಗುಣ ಸಿಕ್ಕುತ್ತಿತ್ತು, (ವಿದ್ಠಾರೆ. 36). [ನಾಟಿ * ಔಷಧ] 

ನಾಟಿಕುರಂಜಿ (ನಾ). [ಸಂಗೀತ] ಒಂದಂ ರಾಗದ ಹೆಸರು; 
ನಾಟಕುರಂಜಿ : ನಾಟಿಖರೆಂಜಿ-೨೮ನೇ ಮೇಳಕರ್ತ ಹಂಕಾಂಭೋಜಿಯಲ್ಲಿ 
ಜನ್ಯ, ಉಪಾಂಗ ರಕ್ತಿರಾಗ. ಘನರಾಗಗಳಲ್ಲೊಂದು (ಸಂಗೀಡಂ. ೦೪೮). 

[ ಸಂ. ನಾಟಕುರಂಜೀ] 

ನಾಟಿಕೆ,, ನಾಟಿಗೆ (ನಾ). ೧. ನೆಡುವಿಕೆ: “ನಾಟಿಕೆ, ಮೊಳೆ, ಮೊಳಕೆ, 
ಕೊಂಬು, ಕುಡಿ” (ಕಂನುಹು. ೮೭); ಬೆಳೆಯಾದ ಮೇಲೆ ಹೊಲದಲ್ಲಿ 
ಒಂದಾದರೂ ಕಸದ ನಾಟಿಕೆ ಇಲ್ಲದ ಹಾಗೆ... ತೆಗೆದುಹಾಕುತ್ತೇವೆ. 
(ಕೃಖಪ್ರ, ೨೦). ೨. ನೆಟ್ಟಿ ಸಸಿ: ಬಿತ್ತಿದ ಬಳಿಕ ನಾಟಿಕೆಯು ಸುಮಾರು 
ವೊಂದು ಫೂಟ:ಯೆತ್ತರಾಗುವ ದರೊಳಗೆಯೆರಡು ಸಾರಿಯೆಡೆ ಹೊಡಿದ 
ರೆಂದರೆ ಗಳೆಯ ಕೆಲಸ ತೀರಿತು (ಕಥಾಗೆ. ೨೬೮). ನಾಟಿಗೆ: ೧. ಅದು 
ನಾಟಿಗೆಯ ಕಾಲವಾಗಿತ್ತು (ಚೀನದಾ. ೦೨೭). 

[ನಾಟು (ಆನಾಂಟು) + - ಇಕೆ] 

ನಾಟಿಕ್ಕೆ (ನಾ). ನಾಟಕದಲ್ಲಿ ಒಂದು ಬಗೆ; ಒಂದು ಬಗೆಯ ದೃಶ್ಯ 
ಪ್ರಬಂಧ ; ಹದಿನೆಂಟು ಬಗೆಯ ಉಪರೂಪಕಗಳಲ್ಲಿ ಒಂದು; 
ಶ್ರೀಹರ್ಷನ "ರತ್ನಾವಳಿ'ಯಂ ನಾಟಿಕೆಗೆ ಒಂದಂ ಉದಾಹರಣೆ 
ಯಾಗಿದೆ : ನಾಟಿಕೆಯಲ್ಲಿ ವಸ್ತುವು ಕಲ್ಪಿತ". ನಾಯಕನು ಪ್ರಖ್ಯಾತನಾದ 
ಧೀರಲಲಿತ . . . ಶೃಂಗಾರರಸ ; ಕೃಶಿಕೀವೃತ್ತಿ: ಸಾಧಾರಣವಾಗಿ ನೂಲ್ಕು 
ಅಂಕಗಳು (ಕೈಏಡಿ. ೨೨0) ; ೧. ನುಟಿತಾ. ೨. ತ್ರೋಟಕ. ೩. ಗೋಷ್ಠೀ, 
೪. ಸಟ್ಟಕ, ೫. ನಾಟ್ಕರಾಸಕ. ೬. ಪ್ರಸ್ಥಾನ. ೭. ಉಲ್ಲಾಪ್ಯ. ೮. ಕಾವ್ಯ, 
೯. ಪ್ರೇಂಖಣ. ೧೦. ರಾಸಕ. ೧೧. ಸಂಲಾಪಕ. ೧೨. ಶ್ರೀಗದಿತ, 


ನಾಟಗದ್ದೆ 


೧೩. ಶಿಲ್ಪಕ. ೧೪. ವಿಲಾಸಿಕಾ. ೧೫. ದುರ್ಮಲ್ಲಿಕಾ, ೧೬. ಪ್ರಕರಣೀ. 
೧೭. ಹಲ್ಲಿ:ಶ. ೧೮. ಭುಣಿಕ ಎಂದು ಉಪರೂಪಕಗಳು ಹದಿನೆಂಟು ವಿಧ 
(ಸಂನಾಟಿ, 8೨). [ ಸಂ. ನಾಟಿಕಾ] 

ನಾಟಿಗದ್ದೆ (ನಾ). ಅಗೆ ಹಾಕಿದ ಪೈರನ್ನು ಕಿತ್ತು ಸಾಲುಸಾಲಾಗಿ ನೆಡಲು 
ಸಿದ್ಧಪಡಿಸಿದ ಭೂಮಿ ; ಕೆಸರುಗದ್ದೆ : ಚೆ:ಗುಮಣಿ ಇಷ್ಟರ ತನಕ 
ಅಷ್ಟು ದೊಡ್ಡ ನಾಟಿಗದ್ದೆಯನ್ನು ನೋಡಿಯೇ ಇರೆಲಿಲ್ಲ (ಹುಲಿಜಾ. ೨೪). 

[ನಾಟಿ * ಗದ್ದೆ (ಎಗಟಿ)] 

ನಾಟಿಗೆ "ನಾಟಿಕ್ಕೆ' ನೋ. 

ನಾಟಿರಾಗ (ನಾ). ಎ ನುಟ್ಮೆ ; ನುಟಿರಾಗವು ಲೇಸು ತೋಟಮಲ್ಲಿಗೆ ಲೇಸು 
(ಸರ್ವಜ್ಞ. ೩೨೨). [ನಾಟಿ * ರಾಗ] 

ನಾಟಿಸಮಯ, ನಟ್ಟಿಸಮಯ (ನಾ). ನುಟಿ ಹಾಕ:ವ ಕಾಲ; ಒಗ್ಗು 
ಹಾಕಿದ ಪೈರಂಗಳನ್ನು ಕಿತ್ತು ಹಸನು ಮಾಡಿರುವ ಕ್ಷೇತ್ರದಲ್ಲಿ 
ನೆಡುವ ಕಾಲ: ನಾಟಿಸಮಯದಲ್ಲಿ ಹೆಂಗುಸರು ಆಗೆ ತೆಗೆದು ಕಂತೆ 
ಕಟ್ಟುವರು (ಗಾಳ. 9೩). ನಟ್ಟಿಸಮಯ : ನಟ್ಟಿಸಮಯಕ್ಕೇನೆ ಮದುವೆ 
ಇರಿಸಿದರು (ಮರಮ. ೨). [ನಾಟಿ] * ಸಮಯ] 

ನಾಟಿಸಿಪಾಯಿ (ನಾ). ಸ್ವದೇಶದ ದಂಡಾಳಂ; ವಿದೇಶಿಯನಲ್ಲದ 
ಯೋಧ: ದೇಸಿ ಸಿಪಾಯಿ: ಒಂದೊಂದು ಆನೆಯ ಮೇಲೆ ಸೊಂಟಕ್ಕೆ 
ಒಂದು ತುಂಡು ಬಟ್ಟೆ ಸುತ್ತಿಕೊಂಡ ನಾಲ್ಕು ಜನ ನಾಟೀಸಿಪುಯಿ 
ಗಳಿರುತ್ತಾರೆ (ಪ್ರವಾಇ. 11, ೧೮೭). [ನಾಟ್ಕ * ಸಿಪಾಯಿ] 

ನಾಟಿಸು "ನಾಂಟಿಸು' ನೋ. 

ನಾಟ್ಕು "ನಾಂಟು' ನೋ. 

ನಾಟ್ಕು (ನಾ). ೧. ನಾಟುವಿಕೆ ; ನೆಡುವಿಕೆ : (ಕ). ೨. ನಾಟಿಕೊಂಡಿರಂ 
ವುದಂ ; ಆಳಕ್ಕೆ ಊರಿರುವುದು : ಆ ಮೇರು ೧೬ ಸಾವಿರ ಯೋಜನ 
ಪ್ರಮಾಣವು ಭೂಮಿಯೊಳಗೆ ನಾಟುಗಿಹುದು (ದಕಟೀ. ೫೭-೬), ೩. ಆಳ; 
ನಾಟಾಗಿ ತೋಡು (ರೂಂ). [ ಆ ನಾಟು? 

ನಾಟ್ಕು "ನಾಟ್ಕ' ನೋ. ॥ 

ನಾಟ್ಕು (ನಾ). [ನಾಟ್ಯ] ನಾಟ್ಯದಲ್ಲಿ ಬರುವ ಹತ್ತು ಬಗೆಯ ಅಡವು 
ಗಳಲ್ಲಿ ಒಂದಂ : ಪ್ರಸಿದ್ಧ ನಾಟ್ಕಾಚಾರ್ಯರು ಈ ಅಡವುಗಳನ್ನು ಹತ್ತು 
ವಿಧವಾಗಿ ವಿಂಗಡಿಸಿದ್ದಾರೆ. (೧) ತಟ್ಟು, (೨) ಮೆಟ್ಟು, (೩) ನಾಟು, 
(೪) ತಟ್ಟುವೆ;ಟ್ಟು, (೫) ಕುದಿತವೆ.ಟ್ಟು, (೬) ಮೈ, (೭) ಮುಡಿ, 
(೮, ಜಾತಿ, (೯) ಅರುಧಿ, (೧೦) ನಡೈ (ಆಭಾನ್ಮ. ೩೨). 

[ ತಮಿ, ನಾಟ್ಟು] 

ನಾಟುಕೋಲು (ನಾ). ನಾಟಿಕಾಲದಲ್ಲಿ ಗುಳಿಗಳನ್ನು ಮಾಡುವುದಕ್ಕಾಗಿ 
ಉಪಯೋಗಿಸುವ ಚೂಪಾದ ತಂದಿಯಂಳ್ಳ ಕೋಲು, -ದಂಡ : 
ನಾಟಿ ಹಾಕಬೇಕೂಂತ ಹೆ ೧ರಟವನು ನಾಟುಕೋಲನ್ನೇ ಬಿಟ್ಟುಹೋಗಿದ್ದಾನೆ 
(ರೂಢಿ). [ನಾಟು (ಎನಾಂಟು) + ಕೋಲ್ಕು (ಕೋರ) 

ನಾಟುನುಡಿ (ನಾ). ಮನಸ್ಸಿಗೆ ತಟ್ಟುವಂತೆ ಹೇಳುವ ಮಾತು; 
ಹೃದಯಂಸ್ಪರ್ಶಿಯಾದ ನುಡಿ ; ಮನಸ್ಸಿಗೆ ತಾಕುವಂತೆ ಹೇಳುವ 
ಮಾತು : “ಹುರುಳುನುಡಿ ; ಚಟುಕಿನ.ಡಿ; ಚುಚ್ಚು ನುಡಿ; ನಾಟುನುಡಿ” 
(೫97೩೫, ಇಂಕನಿ) ; ಜೊತೆಗೆ ನನ್ನ ಮನಸ್ಸನ್ನೇ ಕನ್ನಡಿಸುವ ನನ್ನವೇ 
ಆದ... . ಚಾಟೂಕ್ತಿಗಳೂ ನಾಟುನುಡಿಗಳೂ ಗಾದೆಗಳೂ ಸಾಮತಿಗಳೂ 
ಇಲ್ಲಿವೆ (ಇಂಡಾಪ. ೪1, ಅರಿಕೆ). [ ನಾಟು (ಆನಾಂಟು) + ನುಡ್ಡಿ) 

ನಾಟುಮುದಿಮೆ (ನಾ). ನಾಡಿನ ಮುಖಂಡತನ ; ದೇಶದ ನಾಯಕತ್ವ : 
ಬೇಯ್ಗವರ್ಮರ ನಾಟುಮುದಿಮೆಯುಳ೪೯್‌ (ಎಇ. 2%, 3೦-೫; 800). 

[ «ತಮಿ. ನಾಟ್ಟುಮುತುಮೈ ] 


ನಾಟೇರ (ನಾ). ನಟಿಯ ಮಗ ; ನರ್ತಕಿಯ ಪುತ್ರ. [ಸಂ.] 


35 


40 


೪೪೬೯ 


ನಾಟ್ಕಛಟ 


ನಾಟ್ಟು "ನಡ್ಡು' ಪರಾ, 
ನಾಟ್ಯ (ನಾ). ೧. [ಕಾವ್ಯವಿನಾ] ಸಾತ್ವಿಕ, ವಾಚಿಕ, ಆಂಗಿಕ ಮತ್ತು 
ಆಹಾರ್ಯವೆಂಬ ನಾಲ್ಕುಬಗೆಯ ಅಭಿನಯದಿಂದ ಧೀರೋದಾತ್ತನೇ 
ಮೊದಲಾದ ನಾಯಕರ ಅವಸ್ಥೆ ಯನ್ನು ರಸೋಚಿತವಾಗಿ ಅನಂಕರಣ 
ಮಾಡುವುದು ; ಅಭಿನಯ ; ರೂಪಕ ; ನಾಟಕವೇ ಮೊದಲಾದ 
ದೃಶ್ಯ : “ಅತ್ಯಲಂಕಾರದೊಳು ನುಟ್ಯದೊಳು , . . ರೂಪಕಮೆಂಬ 
ನಾಮಮಕ[್ಕುಂ" (ಮಂಗರಾ. ೧೩೩-೬೨) ; ಭಾವಾನುಭಾವಮೆಸೆವ ವಿಭಾವಂ 
ಸಾಶ್ವಿಕಮನೇಕ ಸಂಚಾರಿಗಳಂ ಆವರಿಸಿ ತೋರ್ಪುದಿಂತಿವು ಕೋವಿದೆ ಕೇಳ್‌ 
ನಾಟ್ಯಮೆಂಬ ಪೆಸರಂ ಪಡೆಗುಂ (ಲಾಸ್ಕರಂ. ೧-೩೬) ; ಅಭಿನಯಪೂರ್ಣ 
ವಾದುದೇ ನಾಟ್ಕ (ಭಾರದ. ೩೫೩೩) ; ಯಾವುದಾದರೂ ಒಂದು ವಿಷಯವನ್ನು 
» * * ಅಭಿನಯದಿಂದ ವ್ಯಕ್ತಪಡಿಸಿದರೆ ನಾಟ್ಯವಾಗುವುದು (ಕೈಬಿಡಿ. ೦೬೮). 
೨. (ಶಾಸ್ತ್ರೀಯವಾದ) ನರ್ತನ ; ನೃತ್ಯ: ಅಯ್ಯಾ ನೀನು ನಾಟ್ಯಕ್ಕೆ 
ನಿಂದಲ್ಲಿ ನಾನು ಚೈತನ್ಮನೆಂಬ ವಾಹನವಾಗಿರ್ದೆ ಕಾಣಾ (ಬಸವ, ೩) ; 
ಕಗ್ಗತ್ತಲೆಯ ಹಬ್ಬುಗೆಯೂಳಗೆ ನಾಟ್ಯದ ನಿಳಯಮಧ್ಯದ ಮಣಿಯ 
ಮಂಚದ ಮೇಲೆ ಪವಡಿಸಿದ (ಕುವ್ಯಾವಿ. 8-೮೦) ; ಫಣವ ಮೆಟ್ಟಿ ಬಾಲವ 
ಕೈಯಲಿ ಪಿಡಿದು ಫಳಫಳಿಸುತ್ತ ನಾಟ್ಯವನಾಡೆ (ಪುರಂದ, ೨-೦೦೩-೨) 
೩. ಗೀತ, ನೃತ್ಯ ಮತ್ತು ವಾದ್ಯಗಳ ಮೇಳ. ೪. ಅಭಿನಯಕಾರ ; 
ನಟ ; ಪಾತ್ರಧಾರಿ. 
ನಾಟ್ಯದ ಗರುಡಿ - ನೃತ್ಯವನ್ನು ಅಭ್ಯಾಸಮಾಡುವ ಸ್ಥಳ; ನಾಟ್ಯ 
ಶಾಲೆ : ಕೆಲಬಲನಆ*ಯದಂದದಿ ಬಂದು ನಾಟ್ಯದ ಗರುಡಿಯೊಳಗಿಹುದು 
(ಕುವ್ಯಾವಿ. ೩-೭೭), [ಸಂ.7 
ನಾಟ್ಯಕಲೆ (ನಾ). ೧. ನಾಟಕಕಲೆ : ನಾಟ್ಯಕಲೆಯಲ್ಲಿ ಸಾಮಾನ್ಯವಾಗಿ 
ಲಿಖತ(ಬರೆದ) ನಾಟಕ ಅರ್ಥಾತ್‌ ಶ್ರಾವ್ಯಕಾವ್ಯಕ್ಕೂ . . . ದೃಶ್ಯಕಾವ್ಕಕ್ಕೂ 
ಇರುವಷ್ಟು ಮಹತ್ವ ವು ಬೇರೆ ಯಾವ ಅಂಗಗಳಿಗೂ ಇರುವುದಿಲ್ಲವೆಂಬು 
ದೊಂದು ನಂಬುಗೆಯು ರೂಢವಾಗಿದೆ (ಪ್ರಬಂಧ. ೩). ೨. ನರ್ತನಕಲೆ : 
ಬಲದೇವನು ತನ್ನ ಜೀವನದಲ್ಲಿ , , . “ನಾಟ್ಮಕಲೆಯು ಒಂಧು ಉತ್ತಮ 
ಕಲೆ” ಎಂದು ಪ್ರಪಂಚಕ್ಕೇ ತೋರಿಸಿದ (ಕಲಾಸಾ. ೧೦೭). 
[ ನಾಟ್ಯ + ಕಲ್ಕೆ] 
ನಾಟ್ಯಕೂಟ (ನಾ). ನಾಟ್ಯಪ್ರದರ್ಶನಕ್ಕಾಗಿ ಏರ್ಪಡಿಸಿರುವ ಮೇಳ : 
ನಾವು ನಾಟ್ಯಕೂಟಕ್ಕೆ ಸಿದ್ಧಮಾಡಬೇಕು ಬಾ (ಮಲೆನಾ. ೧೯೯), 
[ನಾಟ್ಯ + ಕೂಟ] ] 
ನಾಟ್ಯಗಾತಿ (ನಾ). ನಾಟ್ಯವಾಡುವ ಸ್ತ್ರೀ; ನಟಿ; ನರ್ತಕಿ: “ನತಣೇ, 
ಲಾಸಕೀ-೨ ಕುಣಿಯುವ ನಾಟ್ಯಗಾತಿಯ ಹೆಸರುಗಳು” (ಸಿದ್ಧಾಂತಿ. ೩೫). 
[ ನಾಟ್ಕ + - ಕಾತ್ಯಿ] 
ನಾಟ್ಯಗೃಹ (ನಾ). ೧. ನಾಟ್ಯವನ್ನು ಕಲಿಸುವ ಮನೆ. ೨. ನಾಟ್ಯವನ್ನು 
ಪ್ರದರ್ಶಿಸುವ ಕಟ್ಟಡ ; ನಾಟ್ಯಶಾಲೆ : ನಟ-ಪ್ರೇಕ್ಷಕರ ಸಂಚಯವು 
ನಾಟ್ಕಗೃಹಕ್ಕೆಯೇ ಬೃಹದ್ದೇಹವೆನ್ನುವಂತೆ ಮನ್ನಣೆ ಪಡೆದು ವರ್ತಿಸು 
ತ್ತಿರುತ್ತದೆ (ಪ್ರಬಂಧ. ೩). [ನಾಟ್ಯ * ಗೃಹ] 
ನಾಟ್ಯಛಟ (ನು). ೧. ಅಭಿನಯದ ಸಮೂಹ,-ಪರಂಪರೆ, ೨. ಒಬ್ಬನೇ 
ನಟ ಅನೇಕ ಪಾತ್ರಗಳನ್ನು ಬೇರೆ ಬೇರೆ ಭಂಗಿಗಳಿಂದ ಅಭಿನಯಿಸು 
ವುದು; ಏಕಪಾತ್ರಾಭಿನಯ : ಹೊಸದಾದ “ನಾಟ್ಮಛಟಾ?” (ಏಕ. 
ಪುತ್ರಾಭಿನಯ), ಬಾನುಲಿಯ “ಶ್ರವಣಿಕಾ” ಇತ್ಯಾದ್ಮನೇಕ ಹೊಸ 
ಪ್ರಕಾರಗಳೇ ಆಗಿರಲಿ, ಅವೆಲ್ಲವೂ “ನಾಟ್ಯ”ಗಳಾಗಿರುವುವು (ಪ್ರಬಂಧ. ೧೩) ; 
ನಾಟ್ಕಛಟದಂತೆ ಏಕಪಾತ್ರಾಭಿನಯದ ನಾಟಕಗಳೂ ಇರಬಹುದು ; 
ಆದರೂ ಆ ಏಕಪಾತ್ರವೂ ಕೂಡ ಇತರ ಪಾತ್ರಗಳನ್ನು ಗೃಹೀತವೆಂದು 
ಹಿಡಿಯುತ್ತದೆ (ಪ್ರಬಂಧ, ೪೦), [ “ಸಂ. ನಾಟ್ಯಚ್ಛಟಾ] 


ನಾಟ್ಕದಿಗ್ದರ್ಶಕ 


ನಾಟ್ಯದಿಗ್ಬರ್ಶಕ (ನಾ). ನಾಟ್ಯವನ್ನು ನಿರ್ದೇಶಿಸುವವನು ; ನಾಟ್ಯ 
ಪ್ರಯೋಗದ ನಿರ್ವಾಹಕ : ಈ ನಟ ಪ್ರೇಕ್ಷಕರಂತೆಯೇ ನಾಟ್ಕದಿಗ್ಹರ್ಶಕ 
ಹಾಗು ಅವನ ಕಲಾವಂತ ಜೊತೆಗಾರರೂ ಈ ಜ್ಞಾ ನತರ್ಮಸಮುಚ್ಚಯ 
ವನ್ನು ಸಾಧಿಸುವರು (ಪ್ರಬಂಧ. ೩೯). [ ನಾಟ್ಯ + ದಿಗ್ಗರ್ಶಕ ] 
ನಾಟ್ಯಧರ್ಮ (ನಾ). ನಾಟ್ಯದ ಸಂಪ್ರದಾಯ ; ನರ್ತನದಲ್ಲಿ ಹಿಂದಿನಿಂದ 
ಬಂದಿರುವ ಕ್ರಮ,-ರೀತಿ,-ನಡವಳಿಕೆ: ತನ್ನ ಅಭಿಪ್ರುಯವನ್ನು 
ಗಾನಮಾಡಿ ತಿಳಿಸುವುದು, ನರ್ತನ ಮಾಡಿಕೊಂಡು ತಿರುಗಾಡುವುದು .. 
ಇವೆಲ್ಲಾ "ನಾಟ್ಯಧರ್ಮ' (ಕೈಏಡಿ. ೨೦೭ ಅಡಿ), [ನಾಟ್ಯ * ಧರ್ಮ] 
ನಾಟ್ಕನಿಬಂಧನ (ನಾ). ನಾಟ್ಯಶಾಸ್ತ್ರ; ನಾಟಕ ಮೊದಲಾದ ದ ೈಶ್ಯ 
ಕಾವ್ಯ ; ಅಭಿನಯಿಸಂವುದಕ್ಕಾಗಿ ರಚಿಸಿರುವ ಕೃತಿ: ಅಂತು ನಾಟ್ಕ 
ನಿಬಂಧನಮೆ ಸುರೇಶ್ವರರೂಪದಿಂದಮಾಡುವಂತಂದೆ (ಶಾಂಕಿಪು. ೧೦-೬೨ ವ) 
[ ನಾಟ್ಯ + ನಿಬಂಧನೆ] 
ನಾಟ್ಯನಿಲಯ (ನಾ). ಎ ನಾಟ್ಯಗೃಹ ೧ : ಭೀಮ ನಿಂದಿರು ನಾಟ್ಯ 
ನಿಲಯವನಾ ಮದಾಂಧಗೆ ನುಡಿದು ಬಂದೆನು (ಕುವ್ಮಾವಿ. ೩-೭೯) 
[ ನಾಟ್ಯ * ನಿಲಯ 
ನಾಟ್ಯಪದ್ಧತಿ (ನಾ). ನಾಟ್ಯದ ಸಂಪ್ರದಾಯ : ನಾಟ್ಕವ್ಯಕ್ತಿಗಳ ಹಾವ 
ಭಾವಗಳನ್ನೂ, ನಾಟ್ಯಪದ್ಧತಿಗಳನ್ನೂ, ಭಾರತೀಯ ನೃತ್ಯತತ್ತ್ವವನ್ನರಿಯು 
ವುದರಲ್ಲಿ ನಿರತನಾದನು (ಕಲಾಸಾ. ೯೧). [ನಾಟ್ಯ + ಪದ್ಧತಿ ] 
ನಾಟ್ಯಪೂರ್ಣ (ಗು), ನಾಟ್ಯದಿಂದ ತುಂಬಿರುವ; ಸ:ಭಾಷಣ 
ರೂಪವಾಗಿಯೂ ಚವ.ತ್ಕಾರವಾಗಿಯೂ ಇರಂವ : ಅವರ ಕಥೆಗಳಲ್ಲಿ 
ಒಮ್ಮೊಮ್ಮೆ ತೀವ್ರಪರಿಣಾಮ, ನಾಟ್ಯಪೂರ್ಣಸನ್ನಿ ವೇಶ, ಅನಿರೀಕ್ಷಿತ ಘಟನೆ 
ಗಳು ಅಪರೂಪವೆನಿಸಿದರರೂ . . , ಯಾರೂ ಅನುಮಾನ ಪಡಲಾರರು 
(ಬಾಗಿನ. 1೪ ಮುನ್ನುಡಿ). [ನಾಟ್ಯ +೬ ಪೂರ್ಣ) 
ನಾಟ್ಯಮಂಟಪ (ನು). ನಾಟ್ಯಗೃಹ ೧: ಭರತನ ಮತದಲ್ಲಿ ನಾಟ್ಯಮಂಟಪ 
ಅಥವಾ ಪ್ರೇಕ್ಷಿಗೃಹವು ಜ್ಯೇಷ್ಠ, ಮಧ್ಯಮ, ಕನಿಷ್ಠ ಎಂದು ಮೂರುವಿಧ 
(ಸಂನಾಟ. ೨೩). [ ನಾಟ್ಯ * ಮಂಟಪ] 
ನಾಟ್ಯಮಂದಿರ (ನಾ). ಈ ನಾಟ್ಯಗೃಹ ೧: ನಾಯಿಜಾರನ ಕರೆದು ಸಂಕೇತದಲಿ 
ಸೂಚಿಸು ನಾಟ್ಯಮಂದಿರವ (ಕುವ್ಯಾವಿ. ೩-೭೧); ಪಸರಿಪ ಹೇಮರತ್ನ 
ರುಚಿಯಿಂ - , . ಧೂಪಧೂಮದಿಂದೆಸೆದಿರವೇಳ್ಕುಮಿಂತು . . . ನಾಟ್ಕ 
ಮಂದಿರೆಂ(ಉಸ್ಕಕಂ. ೦-೩೦) ; ಮುಖ್ಯನಗರಗಳಲ್ಲಿನ ನಾಟ್ಕಮಂದಿರೆಗಳನ್ನೂ 
ಭಾರತೀಯ ನೃತ್ಯತತ್ತ್ವವನ್ನರಿಯುವುದರಲ್ಲಿ ನಿರತನಾದನು 
(ಕರಾಸಾ. ೪೦). [ನಾಟ್ಯ + ಮಂದಿರ] 
ನಾಟ್ಯಮಿಾಮಾಂಸೆ (ನಾ).ನಾಟ್ಯದ ವಿಚಾರದಲ್ಲಿ ಮಾಡುವ ಮೇಲ್ಮಟ್ಟದ 
ಚರ್ಚೆ; ನಾಟ್ಯವಿಷಯದಲ್ಲಿ ತೋರುವ ಪರಿಶೀಲನೆ, - ಕೂಲಂಕಷ 
ವಾದ ವಿಚಾರ : ಸವಿತಾಕ್ಷಕನು . . . ಮನಸ್ಸಿನಲ್ಲಿ ಅಗತ್ಯವಾಗಿ ಬಿಂಬಿಸ 
ಬೇಕಾದ ನಾಟ್ಯವಿಸಿಮಾಂಸೆಯನ್ನು ಮಾಡುವನು (ಪ್ರಲಂಧ. ೪೨). 
[ ನಾಟ್ಯ + ಮಿಾವಹಂಸೆ] 
ನಾಟ್ಕ್ಯರಂಗ (ನಾ). ನಾಟ್ಯವನ್ನು ಪ್ರಯೋಗಿಸುವ ಸ್ಥಳ,-ವೇದಿಕೆ : 
ಅಲ್ಲಿಂದ ಮುಂದಕ್ಕೆ ೧೬೩೨ ಹಸ್ತ, “ನಾಟ್ಕರಂಗ” (ಸಂನಾಟಿ. ೨೩) ; 
ನಾಟ್ಯರಂಗವು ಹಿಮವತ್ಸರ್ವ ತದಂತೆ ಕಾಣುತ್ತಿತ್ತು (ಕಲಾಸಾ. ೯೬), 
[ ನಾಟ್ಯ + ರಂಗ] 
ನಾಟ್ಯರಸ (ನಾ). ೧. ನಾಟಕಗಳಲ್ಲಿ ತೋರುವ ಶೃಂಗಾರ, ವೀರ 
ಮೊದಲಾದ ರಸಗಳು : ವಿದ್ವಾಂಸರು 'ಭಾವ', “ಅಭಿನಯ' ಇವುಗಳಿಂದ 
ಕೂಡಿದ ಸ್ಮಾ ಯಿಭಾವಗಳನ್ನು ಮನಸ್ಸಿನಲ್ಲಿ ಅನುಭವಿಸಿ ಸುಖಪಡುವುದ 
ರಿಂದ ಅವುಗಳಿಗೆ “ನಾಟ್ಯರಸ'ಗಳೆಂಬ ಹೆಸರು ಬಂದಿದೆ (ಪಡಿ. ೧೯೧) ; 
ಭಾವಾಭಿನಯಗಳಿಂದ ಕೂಡಿದ ಸ್ಮಾಯಿಭಾವಗಳನ್ನು ವಿದ್ವಾಂಸರು 


೪೪೭೦ 


40 


46 


ನಾಟ್ಯವೇದಮೂರ್ತಿ 


ಮನಸ್ಸಿನಲ್ಲಿ ಆಸ್ವಾದಿಸುತ್ತಾರೆ ; ಆದ ಕಾರಣ ಇವನ್ನು ನಾಟ್ಯ್ಕರಸಗಳೆಂದು 
ಅರಿಯುತ್ತಾರೆ (ಛಾರಮಿ, ೩೩೪). ೨. ನೃತ್ಯಗಳನ್ನು ನೋಡುತ್ತಿರುವಾಗ 
ಸಹೃದಯರಾದ ಸಾಮಾಜಿಕರಿಗೆ ಉಂಟಾಗುವ ಮಾನಸಿಕ ಅನುಭವ : 
ಈ ನಾಟ್ಯರೆಸಂ ಸಮಸ್ತಸ:ರವೃಂದಾಧೀಶನಿಂದಂ ಪೊನಲ್ವರಿದತ್ತು (ಅದಿಪು- 
೭-೧೨೦) ; ಮೃದುನೃತ್ಯದೊಳ್‌ ಪುದಿದು ನಾಟ್ಕರಸಂ ದ್ರುತತಾರದೊಳ್‌ 
ಪಳಂಚಲೆಯೆ (ಶಾಂತಿಪು. 9-೬೮). [ನಾಟ್ಯ + ರಸ] 

ನಾಟ್ಯರಾಸಕ (ನಾ). [ಕಾವ್ಯಮಾ] ಹದಿನೆಂಟು ಬಗೆಯ ಉಪರೂಪಕ 
ಗಳಲ್ಲಿ ಒಂದು : ನಾಟ್ಕರಾಸಕ - ಇದರಲ್ಲಿ ಒಂದೇ ಅಂಕ ; ಉದಾತ್ತ 
ನಾಯಕ ; ಪೀಠಮರ್ದನು ಉಪನಾಯಕ ; ಹಾಸ್ಯಪ್ರಧಾನ; ಶೃಂಗಾರವೂ 
ಉಂಟು ; ನಾಯಿಕೆ ವುಸಕಸಜ್ಜಿಕೆ; ಮುಖನಿರ್ವಹಣಸಂಧಿಗಳು (ಕೆಲವರ 
ಮತದಲ್ಲಿ ಪ್ರತಿಮುಖಸಂಧಿ ಮಾತ್ರ ಇಲ್ಲ); ಹತ್ತು ಲಾಸ್ಕಾಂಗಗಳು. 
ಬಹುತಾಲಲಯಗಳನ್ನುಳ್ಳದ್ದು (ಸಂನಾಟಿ. 8೩). [ಸಂ.) 

ನಾಟ್ಕಲೋಲ (ಗು). ನಾಟ್ಯದಲ್ಲಿ ಆರಕ್ತನಾದ : ನಾಟ್ಕಲೋಲ ಶಿವನೂ 
ಬೆಕ್ಕಸ ಬೆರಗಾಗಿರಬೇಕು ಆ: ನಾಟ್ಕಮಯೂರಿಯರೆ ಮನಮೋಹಕನೃತ್ಯ 
ವಿಲಾಸಕ್ಕೆ ! (ಹೇಮಳೂ. ೧). [ನಾಟ್ಯ + ಲೋಲ) 

ನಾಟ್ಯವಾಡು (ಕ್ರಿ). ನೃತ್ಯವಾಡು ; ನರ್ತನಮಾಡು: ಬಿಂಕದಿಂದೆೇಆ೨ರ್ದ 
ಪೆರ್ಬುಲಿ ಮಡಿದುದಿಲ್ಲಿ ಕರುಣದಿಂ ಶಶಿಧೆರಂ ನಾಟ್ಮವಡಿದನಿಲ್ಲಿ (ತಿರುರ. 
ದೇ. ೩-೦೮) ; ಮಲ್ಲಿಗೆಯರಳುವಾಸಿನ ಮಂಚಕೆ ಕರಪಲ್ಲವವನು ಹಿಡಿದೆಳೆದು 
ನಿಲ್ಲದೆ ಕೆಡಹಿಕೊಂಡೊಡನೆ ಮೋಹಿಸುತೆನ್ನ ಮೆಲ್ಲೆದೆಯೊಳು ನಾಟ್ಯವಾಡೊ 
(ಕಂನವಿ. ೯-೦೮೬), [ ನಾಟ್ಯ * ಆಡು) 

ನಾಟ್ಯವಿದ (ನಾ). ನಾಟ್ಯಕಲೆಯನ್ನು ಬಲ್ಲವನು; ನಾಟ್ಯಶಾಸ್ತ್ರಪ್ರವೀಣ ; 
ನಾಟ್ಯವದಾ 4° ಸ: ವಿಎಧಾತೋದ್ಯ್ಮಲಯಾನುಬಂಧವಿಳಸಲ್ಲಾಸ್ಯಂ 
ತಗುಳ್ಳ ಲ್ಲಿ ನಾಟ್ಮವಿದರ್‌ ತಾಂಗೆಯುಮೇಟಜ ನೃತ್ಯಗೃಹಮಂ (ಆರಿಪು. 
೧೦-೧೯) ; ನುಡಿದ ವರನಾಟ್ಯವಿದವೇಷವನು ಫಲುಗುಣನು(ಕುವ್ಯಾವಿ.೦-೭). 

[ ಸಂ. ನಾಟ್ಮವಿದ್‌] 

ನಾಟ್ಯವಿದ್ಯೆ (ನಾ). ನಾಟ್ಯಶಾಸ್ತ್ರ ; ನೃತ್ಯಕಲೆ : ತತಾರ್ಯವೃತ್ತಕಮಪ್ಪ 
ನಾಟ್ಯವಿದೈೆಯುಮಂ ಯೋಗಕ್ಷೇಮಾಧೀನಮಪ್ಪ ನೀತಿಶಾಸ್ತ್ರಮುಮಂ ... 
ತ್ರಿದಶವರ್ಗಕ್ಕುಪದೆ:ಶಂಗೆಯ್ಕುತ್ತುರ (ಶಾಂತಿಪು. ೧೦-೯೦ ವ) ; ನಾಟ್ಯ 
ವಿದ್ಯೆಯ.ಲ್ಲಿ ಒಬ್ಬರನ್ನೊಬ್ಬರು ಮಾರಿಸುತ್ತಾರೆ (ಕಲಾಸಾ, ೬೪). 

[ನಾಟ್ಕ + ವಿದ್ಯೆ] 

ನಾಟ್ಯವಿಲಾಸಿ (ನಾ). ನಾಟ್ಯಕಲೆಯನ್ನು ಆತ್ಮವಿನೋದಕ್ಕಾಗಿ ಅಭ್ಯಾಸ 
ಮಾಡುವವನು ; ನಾಟ್ಯಹವ್ಮಾಸಿ ; ಹವ್ಯಾಸಿನಟ : ಕ್ರಮೇಣ ಒಂದು 
ಸುಶಿಕ್ಷಿತರೆ ರಂಗಭೂಮಿ, ಒಂದು ಆಶಿಕ್ಷಿತರ ರಂಗಭೂಮಿ ಹೀಗೆ ಪ್ರತ್ಯೇಕ 
ವಾಗಿ ಬೆಳವಣಿಗೆ ನಡೆದಿದ್ದರೆ ಆಶ್ಚರ್ಯವಲ್ಲ (ನಾಟ್ಕವಿಲಾಸಿಗಳು, - ನಾಟು 
ವ್ಯವಸಾಯಿಗಳು ಎಂಬ ಇಂದಿನ ಪರಿಸ್ಥಿ ತಿಯಂತೆ) (ಭಾರದ. ೩೭೦). 

[ ಸಂ. ನಾಟ್ಯವಿಲಾಸಿನ್‌] 

ನಾಟ್ಯವೇದ (ನಾ). ಎ ನಾಟ್ಕವಿದೆ: ತಾಂಡವಮನಾಡಲುದ್ಯೋಗಂಗೆಯ್ಕು 
ಮಂಗಲಾಲಂಕಾರಾಲಂಕೃತನಾಗಿ ನಾಟ್ಯವೇದಾವತಾರವ.ನೆ. [ಪಾಕಾಂ. 
ವಿದಾಚಾರ್ಯನಂ, ವೇದಾಚಾರ್ಯನಂ) ಪೋಲ್ತು ರಂಗಂಬೊಕ್ಕು (ಅದಿಪು. 
೭-೧೦೫ ವ) ; ಒಲವಿಂದೆ ಕೂಡಿ ಮಿಗೆ ಪುಟ್ಟಿಸಿದಂ ಬಿದಿ ನಾಟ್ಕವೇದಮಂ 
(ಲಾಸ್ಕರಂ, ೧-೮) ; ದೈವೇಚ್ಛೆಯ ಪ್ರಕಾರ . . . ಬ್ರಹ್ಮನು ನಾಟ್ಯವೇದ 
ವನ್ನು ನಿರ್ಮಿಸುತ್ತಾನೆ (ಭಾರದ. 8೫೦). [ನಾಟ್ಯ * ವೇದ) 

ನಾಟ್ಯವೇದಮೂರ್ತಿ (ನಾ). ಆಕಾರವನ್ನು ತಳೆದಿರ-ವ ನಾಟ್ಯವೇದದಂತೆ 
ಇರುವವನು ; ನಾಟ್ಯವಿದ್ಯಾಪಾರಂಗತ ; ನಟರಾಜನಾದ ಶಿವ: 
ಭಾಜಚಳನದ ಪರಿಣತಿಯಿಂ ನಾಟ್ಯ ವೇದಮೂರ್ತಿವೊಲೆಸೆದಂ (ಪುಷ್ಪಪು. 
0೨-೩9). [ನಾಟ್ಯವೇದ ೬ ಮೂರ್ತಿ] 


ನಾಟ್ಯವ್ಯವಸಾಯಿ 


ನಾಟ್ಯವ್ಯವಸಾಯಿ (ನಾ). ನಾಟ್ಯಕಲೆಯನ್ನು ಗಳಿಕೆಯ ಮಾರ್ಗವೆಂದು 
ಅದರಲ್ಲಿ ತೊಡಗಿದವನು : ನಾಟ್ಯಕಲೆಯನ್ನು ವೃತ್ತಿಯಾಗಿಟ್ಟು 
ಕೊಂಡಿರುವವನು : ನಾಟ್ಕವಿಲಾಸಿಗಳು ನಾಟ್ಯವ್ಯವಸಾಯಿಗಳು ಎಂಬ 
ಇಂದಿನ ಪರಿಸ್ಥಿತಿಯಂತೆ (ಭಾರದ. ೩೬೦). [ ಸಂ. ನುಟ್ಕವ್ಯವಸಾಯಿನ್‌ ] 
ನಾಟ್ಯಶಾಲೆ (ನಾ). ಎ ನಾಟ್ಯಗೃಹ : ಸೊಗಯಿಪ ನಾಟ್ಯಶಾಲೆಗೆ . , , 
ವತಾಟ್ಟುದಕ್ಕತ್ಯವಿಚಿತ್ರಶೋಭೆಯಂ (ಪುಪೃಫು. 3-೯೫); ಲೀಲೆಗೆಡೆಯೆನಿಪ್ಪ 
ಚಂದ್ರಶಾಲೆ ಸುರಭಿಶಾಲೆ ನುಟ್ಕಶಾಲೆ ಭೋಗಶಾಲೆಯೆನಿಸುವಿವಜ ನಡುವಣ 
ಗೃಹ:ಧಿರಾಜಮೆಂಬ ಗೃಹದೊಳು , , . ಪಂಚಮಣಿಗಳಿಳಿದ 
ಗುಜ್ತಿ ಮಂಚವೆ:ಂಬಿಐಲ್ಲಿಗಲ್ಲಿಗೊಪ್ಪಿ ತೋರ್ಪವು (ಜನವ. ೮-೦೩). 
[ನಾಟ್ಯ + ಶಾಲೆ] 
ನಾಟ್ಯಶಾಸ್ತ್ರ (ನಾ). ೧. ಎ ನಾಟ್ಯವಿದ್ಯೆ : ಪತಂಜಲಿಯ ಕಾಲಕ್ಕಾದರೆ 
(ಕ್ರಿ. ಪೂ. ಸು. ೧೫೦) ಸಂಸ್ಕೃತನಾಟಕವು ಸರ್ವಾಂಗಪರಿಪೂರ್ಣವಾಗಿದ್ದಿತೆಂದು 
ನಂಬಬಹುದು. ನಾಟ್ಯಶಾಸ್ತ್ರಕ್ಕೂ ಹೆಚ್ಚು ಕಡಮೆ ಆ ಸಮಯದಲ್ಲೇ 
ಅಂಕುರಾರ್ಪಣವಾಗಿರಬೇಕು (ಧಾರಮಿ. ೧೧) ; ಮರಳಿ ಇಂಥದೇ ಅದ್ಭತ 
ಕಾರ್ಯಕ್ಕಾಗಿ ಟೊಂಕಕಟ್ಟುವುದೇ ನಾಟ್ಯಶಾಸ್ತ್ರದ ಕರ್ಮಯೋಗವಾಗಿದ್ದರೆ 
*«- ಉಸೇಕ್ಷೆಯಿಂದ ನೋಡುವುದೇ ಹೆಚ್ಚು ವಿಹಿತವಾದುದು (ಪ್ರಬಂಧ. ೨೭). 
ಪಿ. ಭರೆತಮುನಿಯಂ ರಚಿಸಿದನೆನ್ನಲಾದ, ಪ್ರಸಿದ್ಧವಾದ ಪ್ರಾಚೀನ 
ನಾಟ್ಯಶಾಸ್ತ್ರಗ್ರಂಥ : ಬ್ರಹ್ಮನು ದೇವತೆಗಳ ಕೋರಿಕೆಯಂತೆ ನಾಟ್ಯವನ್ನು 
ನಿರ್ಮಿಸಿ ಅದರ ಪ್ರಯೋಗವನ್ನು ಭರತನಿಗೂ ಆತನ ನೂರು ಮಂದಿ 
ಮಕ್ಕಳಿಗೂ ವಹಿಸಿದನೆಂದು "ನಾಟ್ಯಶಾಸ್ತ'ದ ವೊದಲನೆಯ ಅಧ್ಯುಯವು 
ತಿಳಿಸುತ್ತದೆ (ಧಾಕಮಾ. ೧೨). [ನಾಟ್ಯ + ಶಾಸ್ತ್ರ] 
ನಾಟ್ಯಶ್ರುತಿ (ನಾ). ಎ ನಾಟ್ಯವಿದ್ಯೆ : ಭರತನೊಲವಿಂ . , 
ಮರತತಿಗಿತ್ತನೊಲ್ಲು ನಾಟ್ಯಶ್ರುತಿಯಂ (ರಾಸ್ಕರಂ. ೦-೧೦), 
[ನಾಟ್ಯ + ಶ್ರುತಿ] 
ನಾಟ್ಕಾಂಗ (ನಾ). ೧. ನಾಟ್ಯದ ಅಂಗ, - ಭಾಗ ; ರಸ. ೨. [ಗಣಿತ] 
ಒಂಬತಂ, ಎಂಬ ಸಂಖ್ಯೆಯ ಸಂಕೇತ : “ವಸುಧಾಭಾವಂ . . . ರಸ 
ನಾಟ್ಮಾಂಗಂ ಗ್ರಹಣಂ ಪೊಸತುಂ ನಿಧಿ ರತ್ನ ನವಮವೊಂಭತ್ತೆನಿಕುಂ” 
(ವೃವಹಾ. ೯-೪). [ನಾಟ್ಕ + ಅಂಗ್ಯ] 
ನಾಟ್ಮಾಗಮ (ನಾ). = ನಾಟ್ಯವಿದ್ಯೆ : ನಯಂ ಪೊಸವೆ ಕರಣಂಗಳುಂ 
ನಿಪ್ಪೊ ಸವೆನೆ ಪೊಸಯಿಸಿದಳಾಕೆ ನಾಟ್ಕುಗಮಮಂ (ಅದಿಪು. ೯-೨೫) ; ಭರತಂ 
. , ಉಮೆಗೀಶರ್ಗಂ ಸುಗಮದೆ ತೋಟ್‌ಸಿದನೊಲ್ಲು ನಾಟ್ಕಾಗಮಮಂ 
(೮ಾಸ್ಕರಂ, ೧-೦೧). [ ನಾಟ್ಯ * ಆಗವಂ] 
ನಾಟ್ಕಾಚಾರ್ಯ (ನಾ). ನಾಟ್ಯವನ್ನು ಕಲಿಸುವ ಗುರು ; ನಾಟ್ಯಶಿಕ್ಷಕ : 
ನಾಟ್ಕಾಚಾರ್ಯನ ಲಕ್ಷಣವಂ ಪೇಳೆನಲು (ಲಾಸ್ಕರಂ- ೧-೩೬) 
[ ನಾಟ್ಕ + ಆಚಾರ್ಯ ] 
ನಾಟ್ಕಾನಕ (ನಾ). ನಾಟ್ಯಕ್ಕೆ ಹಿನ್ನೆಲೆಯಾಗಿ ಬಳಸುವ ಒಂದು ಬಗೆಯ 
ವಾದ್ಯ : ಢಕ್ಕೆ ನಾಟ್ಕಾನಕ ಚಂಪೆ ಕಿಂಕಿಣಿ ಡೌಡೆ ಕುಕ್ಕುರು ತುಡುವಲು 
ರಿಂಚೆಯವಾ. ತಕ್ಕಿಟ ತೋಕಿಟ ತೋಂಗಿ ಶೋಹಂಗಿ ತೋ ಧಿಕ್ಕಿಟಯೆ.ನೆ 
ಕೇಳಿಸಿದರು (ಛರಶ. ೧೨-೪೦). [ನಾಟ್ಯ + ಆನಕ] 
ನಾಟ್ಕಾಲಯ (ನಾ).ಎನಾಟ್ಯಗೃಹ ; ಧರೆ ರಂಗಂ ಗಗನಂ ಮನೋಹರೆತರಂ 
ನಾಟ್ಯಾಲಯಂ ನರ್ತಕಂ ಸುರರಾಜ೦ (ಅದಿಪು. ೭-೧೨೭), 
[ನಾಟ್ಯ + ಆಲಯ] 
ನಾಟ್ಯೋತ್ಸವ (ನಾ). ನಾಟಕಗಳ ಹಬ್ಬ,-ಉತ್ಸವ ; ನಾಟಕಮಾಲೆಗಳ 
ಪ್ರದರ್ಶನ : ನಾಡಿನಲ್ಲೀಗ ನಾಟ್ಕೋತ್ಸವಗಳು ವರ್ಷಕ್ಕೊಂದರಂತೆ 
ನಡೆಯುತ್ತಿವೆ; ಒಳ್ಳೆಯ ನಾಟಕಗಳಿಗೆ ಬಹುಮಾನಗಳಿವೆ (ನಡೆದಾ. 1, ೨೩೮). 
[ ನಾಟ್ಯ + ಉತ್ಸವ) 


ಗಂಧರ್ವಾ 


೪೪೭೧ 


ಕಾ 


6 


48 


ನಾಡಾಡಿ 


ನಾಡಕರಣ "ನಾಡು ಪರಾ. 

ನಾಡಕರಣಿ "ನಾಡು' ಪರಾ, 

ನಾಡಕರ್ಣ “ನಾಡು” ಪರಾ. 

ನಾಡಕರ್ಣಿ "ನಾಡು' ಪರಾ. 

ನಾಡಗ "ನಾಡುಗ' ನೋ. 

ನಾಡಚೀಲೈತ (ನಾ). ಒಂದಂ ಬಗೆಯ ಮರ ; “ಷಡಶ್ರ - ನಾಡಚೀಲೈತ, 
ನೆಲ್ಲಿ” (ಓಷಧಿ. ೧೭೩). [ ನಾಡು ಚೀಲೈತ] 

ನಾಡಣ್ಣ (ನಾ). ಒಬ್ಬಾತನ ಹೆಸರು: ನಾಡಣ್ಣನ ಮಗಳು ಬಿದಿಯಕನಿಟ್‌ಸಿ 
ದಳು (ಮೈಆರಿ. ೧೯೨೬, ೫೭-೪: ?). [ನಾಡು ಅಣ್ಣ] 

ನಾಡದು "ನಾಳಿದು' ನೋ. 

ನಾಡದೇವದಾರು (ನಾ). ದೇವದಾರು ಮರದಲ್ಲಿ ಒಂದು ಬಗೆ: 
“ಕಿರಾತಗಂಧಃ - ನಾಡದೇವದಾರು” (ಓಷಧಿ. ೩೩). 

[ < ನಾಡು + ದೇವದಾರು] 

ನಾಡನೂರ್‌ (ನಾ). ಒಂದು ಊರಿನ ಹೆಸರು : ನಾಡನೂರಾ ಮಹಾಜನ 
ಮಾನ್ಯರೆದು ನೀಮು ನಿಮಗಪ್ಪಂದಿ ಹರಿಯಮೆನ್ನು ಬೇಡಿದೊಡೆ 
(ಸೌಇಇ. 12-1, ೪೬-೭; ಸಂ. 8ನೆಯ ಶತ). [? *ಊರ್ಕು (ಆ ಊರ್‌)] 

ನಾಡಬಾಳೆ (ನಾ). ಒಂದು ಬಗೆಯ ಬಾಳೆಗಿಡ ಮತ್ತು ಅದರ ಹಣ್ಣು : 
ರಸವಾಳೆ . . . ನಾಡಬಾಳೆ, ಮಧುರಂಗಬಾಳೆ ಮೊದಲಾದ ನಾನಾ 
ಜಾತಿಯ ಬಾಳೆಯ ಬನಗಳೂ ಅಲ್ಲಿ ಇದ್ದುವು (ಕರ್ಣ. ೧೫೫). 

[ ಆ ನಾಡು * ಬಾಳ್ಕೆ («ಎ ಬಾಟ್‌)] 


'ನಾಡಯಿಸು (2). (2) : ಪುರಿಗೆಟ್‌ ನಾಡ ಸರಟವುರದಾಯ್ದದಿಂ[ಬ] 


ರುಮಿಟ್ಟು ನಾಡಯಿಸೆ ಮಾಸಿಗರ ಚಿದಾಣ್ನಗೋಸಾಸ(೦)ಮಿಟೋಂ 
(ಸೌಇಇ. X1-1, ೨0-2; 568). [?) 
ನಾಡರಸು, ನಾಂಡರಸ (ನಾ). ೧. ನಾಡಿನ ಅರಸ; ದೆ:ಶದ ರಾಜ; 
ನಾಡೊಡೆಯ : ಶಬರನಾಯಕಂ . . . ನಾಡರಸಂ ತಗುಳ್ಳು ಕಡೆಗಾಲದ 
ಮಾರಿಯ ವಂದರಿಯಂತೆ ಕಣ್ಣೋಡದೆ ಬಾಲವ ಓದ್ಧವನಿತಾವಧೆಗೆಯ್ದು 
(ಪಂರಾಮೂ. ೪-೩೮). ನಾಂಡರಸ: ೨. ಒಬ್ಬಾತನ ಹೆಸರು : ಶ್ರೀ ರಾಮ 
ರಾಜಾ ಮಡಿನಾಡು ಮೂನೂಲಟಲಟಿ ನಾಣ್ಣರಸಾ ಆಳೆ (ಎಳ, ೫, ಗೋರೀಬಿ. 
೭೬-೨ ; 760), [ನಾಡು + ಅರಸ್ಕ್ಮು (« ಅರಸ) ] 
ನಾಡಜಕೆ (ನಾ). ದೇಶಕ್ಕೆಲ್ಲ ತಿಳಿಯಂವಿಕೆ; ಜನರಿಲ್ಲಗೆಲ್ಲ ಗೊತ್ತಿರುವಿಕೆ; 
ಲೋಕಪ್ರಸಿದ್ಧಿ ; ಸರ್ವವೇದ್ಯ : ಮಾಡಿದನೇಕೆಯೊ ಮೇಲಂ ನೋಡದೆ 
ಬಿದಿ ... ನಾಡಟ್‌ಕೆಯ ದುರ್ಜನಂಗೆ ನಿಡುನಾಲಗೆಯಂ (ಧರ್ಮನಾ. ೦-೬೨); 
ನವಮೃದುತರಗಮನದ ಗಾಡಿಯ ಗರಂವಿಕೆಯಂ , . . ಕುಡು ಕಾರುಣ್ಮ 
ದೊಳೆನುತರವಿಂದೋದೃವನಂ ಮಿಗೆ ತುತಿಯಿಸಿಯುರವಣೆಯಿಂ ಪೊತ್ತ 
ಪುದಿನ್ನುಂ ನಾಡಟ್‌ಕೆಯೊಳರಸಂಚೆ (ಜಯಳಕಿ. ೩-೩೩). [ನಾಡು ಅಜ್‌ಕೆ] 
ನಾಡಾಡಿ (ನಾ). ೧. ಸಾಮಾನ್ಯವಾದುದು ; ಸಾಧಾರಣವಾದುದಂ ; 
ಅಪ್ರಸಿದ್ಧ ವಾದಂದಂ; ವಿಶೇಷವಲ್ಲದುದಂ: ಮೋಕ್ಷದ ದೀಕ್ಷೆಗೆ ನೋಂತ 
ಪೆಂಪು ನುಡಂಡಿಯೆ ಶಾಂತಿನಾಥ ಜಿನಚಂದ್ರಮುನೀಂದ್ರನದೇಂಕೃತಾರ್ಥನೋ 
(ಶಾಂತಿಪು. ೧೨-೫೮); ನಾಡಾಡಿಯಲ್ತು ರೂಪಿನ ಗಾಡಿಯಿದೆಲ್ಲಿರ್ದು ಬಂದುದು 
(ಕಾದಂಪೂ. ೯೮೭) ; ನಾಡಾಡಿಯಲ್ಲದಂತಿರೆ ಮಾಡಿಸಿದಂ ದೇವನಿಲಯ 
ದೆರಡುಂ ಕೆಲದೊಳ್‌ ಕೂಡೆ ಧವಳಾರೆವಂಂ (ಶಾಪಮಂ. ೧೩-೭೪; 1060) ; 
ಇಡಾಡಿ ಯನಾಡುವರೊಳ” ಕೂಡುವೊಡದು ದೋಷಮಲ್ಲಂ (ಧರ್ಮಾಮ್ಕ, 
೬೨೯೫) ; ಇಂತು ಪಿರಿದಪ್ಪ ಸಿರಿಗುಡುಣಬೆೊಲನಾಗಿ . ಮಾಡಿದ ನೂರ್ಮಡಿ 
ಗ.ಡಿಯೊಳ್‌ ಕೂಡಿದ ನಾಡಾಡಿಯಾಗಿರ್ದಾ ನಾಡಿನ ನಟ್ಟನಡುವೆ (ಜಾಧಪು, 
೪-೨೩ ವ) ; ಸುದ್ದಿ ಪಿಸುಮಾತಿನ ಕುದುರೆಯ ಮೇಲೆ ಊರೂರು 
ಅಲೆಯುವ ನಾಡಾಡಿಯಾಗಿತ್ತು (ಮಲಿಮ. ೧೧). ೨. ಸಾಮಾನ್ಯ ವ್ಯಕ್ತಿ ; 


ನಾಡಾಡಿಕೆ 


ಸಾಧಾರಣವ್ಯಕ್ತಿ; ಅರಿಕೇಸರಿ ತೆಂಕನಾಡಂ ನಾಡಾಡಿಯಲ್ಲದೆ ಮೆಚ್ಚುತ್ತುಂ 
(ಪಂಪಥಾ, ೪-೩೧ ವ); ಪುರುಹ ಎತೆನಜ್‌ದಯೋಧ್ಯಾಪುಶಮಂ ನಾಡಾಡಿಯಲ್ಲ 
ದಂತಿರೆ ಪಡೆದಂ (ಪಂರಾಮಾ, ೧-೯೯); ನಾಡಾಡಿಗಳಿಗೆ ನಾಡಾಡಿಗಳನು 
ಸರಿಮಾಡಬಹುದು ಕೂಡಬಹುದು (ಧರಡ. ೯-೯೧); ಆಕೆ ನಾಡಾಡಿಯಲ್ಲ 
(ನನಮೋ. ೯-೧೩)- ೩. ಸ್ವಲ್ಪವೂ ಗಣನೆಗೆ ಬಾರದ ವ್ಯಕ್ತಿ; ಅಲ್ಪ; 
ಕ್ಷಂದ್ರ : ನಾಡಾಡಿಗಳ ಒಡಿದು ಫಲವೇನೆಂದು ಕೂಡಿದ ತನ್ನೊಡೆಯ 
ನೊಳು (ಅಂಜ, 9-೯0) ; ಪು ಣ್ಯವುಳ್ಳ ಮಗನಂ ಪೋಗಂಡಿ 
ವಜ್ರಹೃದಯ ರಾಗಿ ಬದುಕಿರ್ದವರ ನೋಡಿರೆಯೆಂಬ 
ನಾಡಾಡಿಯ ಮಾತ ಕೇಳುತಂ (ಪುಕ್ಕಾಸ್ತ, ೧೨-೨೭ ವ) ; ನಾಡಾಡಿಗಳ 
ನಾಟಕದ ಫಣಿಯಲ್ಲಾರು ನೀನೆಂದ (ಕುವ್ಮಾಅ. ೧೩-೪೧) ; ಎನ್ನ ನಾಡಃಡಿ 
ಯಂತೆ ನೋಡಿದನು (ಖಾಂಡಜ, ೬೩-೨೦). ೪. ದೇಶದಿಂದ ದೇಶಕ್ಕೆ 
ಹೋಗಿ ಬರುವವನು ; ದೇಶನಂಚುರಿ ; ಯಾತ್ರಿಕ, ೫. ಹಳ್ಳಿಗುಡಿನಲ್ಲಿ 
ವಾಸಿಸುವವನು ; ಹಳ್ಳಿಗ ; ಗ್ರಾಮಿಣ : (೪, (ಗು). ೬. ಸಾಮಾನ್ಯ 
ಗುಣವುಳ್ಳ ; ಸಾಧಾರಣವಾದ : ಅಳುತ್ತಳುತಲಂಜಿದವೊಲಾನನಕೊರಸಿ 
ಕೈವೆರರ ಮಜಕಯಲಿ ಜನನಿಯನು ನೋಡುತ್ತಲಾ ನಾಡಾಡಿ ಶಿಶುವಂತೆ 
ತನು ನಡುಗೆ ಕಾಡಿಗೆ ಸಹಿತ ಕಂಬನಿ ಮುಖೇಂದು ಕಳಂಕವಾಗಲು 
ಮುನಿಗಳನು ನಗಿಸಿದರು ನೆರೆಶಿಶುತನದ ನಟನೆಯಲಿ (ನಿಭಾಗ, ೧೦-೯-೩೬) ; 
ನಾಡಾಡಿ ದ್ವಿಜರಿಂಗೆ ವಿತ್ತವ ಮತ್ತವಂ ಬೇಡಿದಂತಿತ್ತು ಬೀಳ್ಕೊಟ್ಟು 
(ಮೋಹತ, ೨೨-೫೨) ; ಇರ್ವರುಂ ಬೇದಬಿಜ್ಜೆಗಂಗೆ ಸರಿಮಿಗಿಲೆನಿಪರ* . . , 
ನಾಡಾಡಿ ಕಿತ್ತಡಿಗಳಲ್ಲು (ಅದ್ಭುತ, ೧೧-೧೬) ; ಆ ನಾಡಾಡಿ ಬೀದಿ ಬಾಲಕ 
ನೆಮ್ಮು ನಾಡೀಗೆ ದೊರೆಯಪ್ಪನೆಂದು ? (ಡಂದ್ರಸ. ೧೩-೦೬). ೭. ದೇಶ 
ದಿಂದ ದೇಶಕ್ಕೆ ಹೋಗಿ ಬರುವ ; ದೇಶಸಂಚಾರಿಯಾದ : ಚೀಣಾವು 
ಬೌದ್ಧ ಮತವನ್ನು ಅದೇ ನಾಡಾಡಿ ಜನಗಳ ಮೂಲಕ ಕ್ರಿ.ಪೂ. ಒಂದನೆಯ 
ಶತಮಾನದ ಅಂತ್ಯದಲ್ಲಿ ಪಡೆಯಿತು (ತತ್ತಪ್ರಾ. ೬೨೭), 

ನಾಡಾಡಿ ದೈವ - ಸಾಮಾನ್ಯ ದೇವತೆ ; ಕ್ಷುದ್ರದೇವತೆ : ನಾಡಾಡಿ 
ದೈವವನೋತಡೆ ಕೇಡಲ್ಲದೆ ಸುಖವಿಲ್ಲವಮ್ಮ (ಶಿವಗೀ. ೧೬೧-೮೦೧) ; 
ನಾಡಾಡಿ ದೈವವೇ ನೀನು ದೇವರ್ಗೆಲ್ಲ ಚೂಡಾಮಣಿ (ಸಾಂದಪು, ೧೪-೩೦) ; 
ನಾಡಾಡಿ ದೈವಗಳ ಚಿನ್ನಬೆಳ್ಳಿಗಳಿಂದ ಮಾಡಿಕೆಂಡದಜ ಪೂಜೆಯನು ಮಾಡಿ 
ಕಾಡ ಕಳ್ಳರು ಬಂದು ಅವುಗಳನು ಕೊಂಡೆ -ಯ್ಕೆ ಮಾಡಿಕೊಂಡಿರ್ದುದಕೆ 
ಬಾಯ ಬಡಕೊಳ್ಳುವೆಯೊ (ಪುರಂಠ, ೧-೪9-8). ನಾಡಾಡಿ ನರಎಸಾಮಾನ್ಯ 
ಮನುಷ್ಯ ; ಅನಾಮಧೇಯಂ : ಇವ ನಾಡಾಡಿ ನರನಲ್ಲ ನಾರಿ ಚಿತ್ತೈಸು 
(ಕಂನವಿ, ೯-೧೩೦), ನಾಡಾಡಿಯವ ಎ ಸಾಮಾನ್ಯಮನುಷ್ಯ : ಓಡು 
ಮಾಡಿದಳೆನ್ನ ನೀ ನಾಡಾಡಿಯವನೆಂದೇ ವಿಭಾಡಿಸಿ (ನಿಧಾಗ. ೭-೯-೨೪). 

[ನಾಡು + - ಆಡಿ] 

ನಾಡಾಡಿಕೆ (ನಾ). ೧. ಸಾಮಾನ್ಯವಾಗಿರಂವಿಕೆ; ಸಾಧಾರಣವಾಗಿರುವಿಕೆ: 
ಹನ:ಮನ ಮೊಗದ ಮೋಡಿಯ ಧೂರ್ತವಚನದ ಬಗೆಯ ಭಂಗಿಯನಾ 
ಪ್ರಹಸ್ತ ವಿವೇಕದಿಂದಟ್‌ದು ವಿಗಡಭಟನಿವ ಕುಟಿಲಶಾಖಾಮೃಗವಿವನು 
ನಾಡಾಡಿಕೆಯ ವನಮೃಗದ ಪರಿಯಲ್ಲಿವನ ನುಡಿಸಿದು ನೋಡಬೇಕೆಂದ 
(ತೊರರಾ, ೩-೭-೨೩). ೨. ಒಂದಂ ದೇಶದಲ್ಲಿ ಹಿಂದಿನಿಂದ ಬಂದ 
ವ್ಯವಹಾರ,- ರೂಢಿ,- ಸಂಪ್ರದಾಯ ; ಅವರು ಚಿಕ್ಕಂದಿನಲ್ಲಿ ಬಹಳ 
ಕ್ಷೀಣವಾಗಿದ್ದು , . , ಹಿರಿಯರು ಕೈಕೊಂಡ ಒಂದು ನಾಡಾಡಿಕೆಯ ವಿಧಿ 
ಯಿಂದಾಗಿ ಹೀಗೆ ಹೆಸರಿಡುವುದಕ್ಕೆ ಕಾರಣವಾಯಿತೆಂದು ತಿಳಿಯಿತು 
(ಕನ್ನನು, ೧-೩9೨), [ನಾಡು ಆಡ್ಮು + - ಇಕೆ] 
ನಾಡಾಡಿಗ (ನಾ). ೧. ನಾಡಾಡಿ ೧: ಈ ಶ್ರೀರತ್ನಸಿಂಹಾಸನವನ್ನು 
ನಾಡಾಡಿಗ ಹಂಗುಳಿಯೆಂದೆಣ್ಣಿ, ಉದಾಸೀನಭಾವಕ್ಕೆಡೆಗೊಟ್ಟು,ಕಯ್ಗ್ಸೋಂಕು 
ವಷ್ಟು ಅನಾಚಾರಕ್ಕೆ ಎರ್ದೆಮಾಡಿ ಉರವಣಿಸಿದರೆ , . . ದಣ್ಮಿಸದಿರವು 


೪೪೭೨ 


10 


25 


80 


40 


ನಾಡಿ, 


(ಬೆಟ್ಕ ಅ, ೧೧೭-೧೮), ಪಿ. ಎ ನಾಡಾಡಿ ೩ : ಚಿತ್ತಮಂ ಚೆನ್ನಾಗಿ ಬಂಧಿಸಿ 
ಬಳಿಕ್ಕ ದೇವೋತ್ತಂಸನಂಗಮಂ ನೆಜ್‌ ಕೆಡಿಸಿತಿಲ್ಲವೇ ಚಿತ್ತಭವನುಳಿದ 
ನಾಡಾಡಿಗರನೇನ ಮಾಡುವನೆಂದು ಕಂಡರಾರು 
ವಿಗಡನಹೆನರ್ಜುನನು ನಾಡಾಡಿಗರ ಬಗೆಯನು 
(ಕೋಗಯ. ೧೭-೮೧). [ನಾಡಾಡಿ * -ಗ್ಕ] 


(ಸಮ್ಮಳೌ, ೩-೨೪) ; 


ಸಾಕು ನಗಿಸದಿರು 


ನಾಡಾಡಿಗಟ್‌ (ಕ್ರಿ). ನಾಡಾಡಿತನವನ್ನು ಬಿಡು; ಸಾಮಾನ್ಯತೆಯನ್ನು 


ಬಿಡು; ಲೋಕೋತ್ತರವಾಗು : ನಾಡಾಡಿಗಟಿದ ರೂಪುಂ ಗಾಡಿಯು 


ವೆ:ಸೆದೊಪ್ಪೆ (ಅಚಿಪು. ೫-೨೨), [ನಾಡಾಡಿ 4 ಕಲ್‌;] 


ನಾಡಾಡು (ಗು). ಅಲ್ಪವಾದ ; ಕ್ಷಂದ್ರವಾದ : ಯಾ ಗಜವು ಸಾಮಾನ್ಯ 


ವಾದ ನಾಡಾಡು ಗಜವಲ್ಲ (ಸಾಗಂಧಿ, ೫೩೦-೧೮), [ ನಾಡಾಡಿ) 


ನಾಡಿ, (ನಾ). ೧. ಸಸ್ಯಗಳ ಟೊಳ್ಳಾದ ಕಾಂಡ. ೨. ತಾವರೆಯ 


ದಂಟು,-ನಾಳ. ೩. ಶರೀರದಲ್ಲಿ ರಕ್ತಚಲನೆಗಾಗಿ ಇರುವ ಕೊಳವೆ 
ಯಾಕಾರದ ರಚನೆ ; ರಕ್ತವಾಹಿನಿ; ಧಮನಿ: “ನಾಡೀ, ಧಮನಿಃ, ಸಿರಾ 
ಸಾಮಾನ್ಯವಾಗಿ ನರಗಳ ಹೆಸರು” (ಸಿದ್ಧಾಂತಿ. ೦೬೩) ; ನಾಡಿಯೊಳಂ 
ಕೆಬಗೊತ್ತಿ ಸೋಂಕಿ ಮಧ್ಯೆದೊಳೆಸಗುತ್ತುಮಿರ್ಪೊಡೆ ಶುಭಾವಹಂ 
(ಲೋಕೋಪ. ೧೦-೭) ; ಎನಿತು ನಾಡಿಗಳವಕೆ ಸ್ಥಾನಗಳಿನಿತು (ಗೆಗತಾ. ೯-೩). 
೪. ಕೈಯ ಮಣಿಕಟ್ಟು, ಎದೆ, ಕಪೋಲ ಮೊದಲಾದೆಡೆಗಳಲ್ಲಿ 
ಕಂಡುಬರುವ, ಬೆರಳಿಗೆ ತೋರುವ ಲಯಬದ್ಧವಾದ ರಕ್ತಚಲನೆಯ 
ಮಿಡಿತ, -ಸ್ಪಂದನ : ನಾ ಮೂಲು ನಾಡಿಯ ಬಲ್ಲೆ (ಸರ್ವವ. ೨೦-೮); 
ಬಿಸಿಯಂ ಸಂಹನನದಿ ಮೇಗುಸುರಂ ನಾಸಿಕದಿ ನಾಡಿಗಳನಾಗಳ್ಳಾಣಿಸುತಂ 
ಗಳೊಳಂ ನಖದೊಳ್‌ ನಸುಗೆ:ಪಂ ನೋಡಿ ಕಾಣದಳವಳಿದಳೆಲಿಂ (ನನ್ನಡಾ, 
೬-೦೫೪) ; ಪುರುಷರ ಬಲದ ಕೈಯ ಹೆಬ್ಬೆರಳ: ಮೂಲದಲ್ಲಿ ». ೬ * ಪಿಡಿದು 
ನಾಡಿಯನ್ನು ನಿದಾನಿಸಬೇಕು (ಸಕವೈ. ೧೦) : ರಕ್ತದ ಪ್ರಮಾಣ ಕಡಿಮೆ 
ಯಾಗಿ, ನಾಡಿಯಲ್ಲಿ (986) ರಕ್ತದ ಒತ್ತಡ ಕಡಿಮೆಯಾಗುತ್ತದೆ 
(ಕೆಲರೋ. ೦೭). ೫. (ಯಾವುದಾದರೂ) ನೀಳವಾದ ಕೊಳವೆ; 
ನಾಳ. ೬. ಒಂದು ಬಗೆಯ ಕೊಳವೆಯಂತೆ ಉದ್ದವಾದ ವ್ರಣ; 
ನಾಳಿವ್ರಣ ; ಭಗಂದರ. ೭. ಒಂದು ದಿನದ ಅರಂವತ್ತನೆಯಂ ಒಂದು 
ಭಾಗ ; ಒಂದಂ ಗಳಿಗೆ; ಅರ್ಧ ಮುಹೂರ್ತ ; ಇಪ್ಪತ್ತುನಾಲ್ಕು 
ನಿಮಿಷ : ನಾಡಿಯಲುವತ್ತಕ್ಕೆ ಒಂದು ಶಿಥಿಯಕ್ಕು (ಮಂಗರಾ, ೨0-) ; 
“ನಾಳಿಯೆನೆ ನಾಡಿಯೆನೆ ಗಳಿಗೆಯೆಂದಕ್ಕು” (ಕಕರ. ೩೪) ; ಅನುರಾಧ 
ನಕ್ಷತ್ರದೊಡನೆ ಚಂದ್ರನ ಸಂಬಂಧ ೧೧ ನಾಡಿ ೪೧ ವಿನಾಡಿಗಳಲ್ಲಿ , . . 
ಬೆಳೆಯುತ್ತದೆ (ಅಕಾಕ. ೯0). ಲೆ. ಒಂದು ಬಗೆಯ ಬ:ಗಿದ ಹುಲ್ಲಂ. 
೯. ಸಂಚು; ಮೋಸ. ೧೦. [ಯೋಗ] ಶರೀರದಲ್ಲಿ ವಾಯಂ 
ಸಂಚಾರವಾಗುವ ನಾಳ ; ನ ನಾಡಿಗಳ ಸಂಖ್ಯೆಗಳನ್ನು ಒಂದೊಂದಂ 
ಗ್ರಂಥದಲ್ಲಿ ಒಂದೊಂದಂ ಬಗೆಯಾಗಿ ಹೇಳಿದ್ದಾರೆ. ಕಾಠಕೋಪ 
ನಿಷತ್ತಿನಲ್ಲಿ ನೂರೊಂದು ನಾಡಿಗಳಿವೆಯೆಂದೂ ಅವಕ್ಕೆಲ್ಲ 
ಹೃದಯವು ಮೂಲಸ್ಥಾನವೆಂದೂ ಹೇಳಿದೆ. "ನಾಡೀಪ್ರಕಾಶ'ವೆಂಬ 
ಗ್ರಂಥದಲ್ಲಿ ನುಡಿಗಳು ಮೂರೂವರೆಕೋಟಿಗಳಿವೆಯೆಂದು 
ಹೇಳಿದ್ದು, ಅವುಗಳಲ್ಲಿ ಹದಿನಾರು ನಾಡಿಗಳನ್ನೂ ಪ್ರಧಾನವಾಗಿ 
ಗಣನೆಮಾಡಿದೆ. ಅವುಗಳು ಯಾವುವೆಂದರೆ-೧. ಇಡಾ. ೨. ಪಿಂಗಲಾ. 
೩. ಸುಷುಮ್ನಾ. ೪. ಗಾಂಧಾರೀ. ೫. ಹಸ್ತಿಜಿಹ್ವಾ. ೬. ಪೂಷಾ. 
೭. ವಸುವಶಾ. ೮. ಅಲಂಬುಷಾ. ೯. ಕುಹೂ, ೧೦. ಶಂಖಿನೀ, 
೧೧. ತಾಲಜಿಹ್ವಾ. ೧೨. ಇಭಜಿಹ್ವಾ. ೧೩. ವಿಜಯಾ, 
೧೪. ಕಾಮದಾ. ೧೫. ಅಮೃತಾ. ೧೬. ಬಹಂಲಾ ಎಂಬುವು. 
೧೧. (ಆಲಂ) ಪರಿಸ್ಥಿತಿ; ಆಗಂಹೋಗಂ : ನೋಡಿ ಬಂದೊರೆ 
ರಣಸ್ಥಿ ತಿಯ ನಾಡಿಯಂ (ಶ್ರೀರಾಮಾ. ೬೫೦-೨೨೪). 


ನಾಡಿ, 


ನಾಡಿ ಆಡು - ನಾಡಿ ಸ್ವಂದಿಸು,-ಮಿಡಿ: ನಾಡಿ ಆಡದವ ಓಡಿ 

ಬಂದಾನೇ? (ಗಾದ). ನಾಡಿ ನಿಲ್ಲು ಎ ನಾಡಿ ಮಿಡಿಯುವುದು ನಿಂತು 
ಹೋಗಂ : ನಾಡಿ ನಿಂತ ಮೇಲೆ 5-ಡ ಪಾಲು (ಗಾದೆ). ನಾಡಿ ನೋಡು. 
ನಾಡಿಯ ಮಿಡಿತವನ್ನು ಪರೀಕ್ಷಿಸು: ನಾಡಿ ನೋಡದೆ ಮದ್ದು ಕೊಟ್ಟರೆ 
ಕಾಡುರೋಗ ಬರುವುದು (ಗಾರಿ). ನಾಡಿ ಮಿಡಿಎನಾಡಿಯು ಸ್ಪಂದಿಸು : 
ಆಯಾಸದಿಂದ ಅವನಿಗೆ ಜೋರಾಗಿ ನಾಡಿ ಮಿಡಿಯುತ್ತಿದೆ (ಕೂಢಿ), 
ನುಡಿ ಮಿಡಿತೂನಾಡಿಯಂ ಸ್ಪಂದನ: ಅವರಿಗೆ ಉದ್ವೇಗದಿ:ದ ನಾಡಿ ಮಿಡಿತ 
ಏರಿದೆ (ಊ9). ನಾಡೀ ಹುಣ್ಣು ಎ ನಾಡೀವ್ರಣ : ನುಡೀಷು ಚ.ನಾಡೀ 
ಹುಣ್ಣುಗಳೊಳು (ವಿವೈವಿ. ೧೬೩), [0.1 

ನಾಡಿ, (ನಾ). ಒಂದು ಬಗೆಯ ವಾದ್ಯ : ವೇದಗಳ ಕಾಲದಲ್ಲಿ ಉಪಯೋಗ 
ದಲ್ಲಿದ್ದ ಬಕುರ, ನುಡಿ, ತುರುವ , ಮೊದಲಾದ ವಾದ್ಯಗಳ ರೂಪ 
ರಚನೆಗಳೆನ್ನೂ . . . ಶಿಲ್ಪಕಲಾಭಿತ್ತಿಗಳಿಂದ ನಾವು ಗ್ರಹಿಸಬಹುದು 
(ಸೆಂಗೀಜೆಂ. ೦೯೩). (7?) 

ನಾಡಿಂಧಮ (ನಾ). ಊದುಗೊಳವೆಯ ಮೂಲಕ ಊದುವವನು ; 
ಅಕ್ಕಸಾಲೆ : “ನಾಡಿಂಧಮಃ, ಸ್ವರ್ಣಕಾರಃ, ಕಲಾದಃ, ರುಕ್ಮಕಾರಕಃ-೪ 
ಅಗಸಾಲಿಗನ ಪೆಸರು” (ಸಿದ್ಧಾಂತಿ. ೩೦೦), [ಸಂ.] 

ನಾಡಿಕೆ (ನಾ). ೧. ಒಂದು ಘಳಿಗೆ; ಇಪ್ಪತ್ತುನಾಲ್ಕು ನಿಮಿಷಗಳ 
ಕಾಲ: “ನಾಡಿಕೆಗೆ ನಾಟ್‌ಗೆಯೆನಿಪ್ಪುದು” (ಸಂಜೀವ, ೨೨) ; ಸಮಯಾವಳಿ 
ಕೋಟ ್ವಿಸಸ್ರೋಕನಿಮೆ:ಷನೂಡಿಕಾಮುಹೊರ್ತ - , *ಗಣನಾನುಕ್ರಮದಿಂದಂ 
ಪರ್ಚಿದೆಣೆಕೆಯೊಳ್‌ (ಆದಿಫು. ೬-೪೮ ವ). ಪಿ. ಜಾಗಟೆ, ಗಂಟೆ ಮೊದಲಾ 
ದುವು. ೩. [ಕಾಮಶಾ] ಒಂದು ನಾಡಿಯ ಹೆಸರು: ಒಂದು ನಾಡಿ 
ಅದು . . , ಕಾಮಾಂದೋಳಿಕೆಯಂಬುವದು ಮತ್ತೊಂದು ಚಿರಕಾಲಂ 
ಮುಟ್ಟಿಸಿದೊಡಂ ನಾಡಿಕೆಯಂ ಮುಖಂ ಬಿರಿದು ಕಾಮಜರಂ ಸ್ರವಿಸುವದು 
(ಕಾಮಶಾ, ೬-೧೧೯). [ ಸಂ. ನಾಡಿಕಾ] 

ನಾಡಿಗ (ನಾ). ೧. ಒಂದು ದೇಶದಲ್ಲಿ ಹುಟ್ಟಿ ಬೆಳೆದು ಹ 
ಕೊಂಡಿರುವವನು; ಒಂದು ದೇಶದ ಪ್ರಜೆ: ಮೃಗರಿಪುವಂ ಮೃಗಾವತಿಯ 
ನಂದನನೊರ್ವನೆ ನಿಂದು ಕೊಂದು ನಾಡಿಗರ ಮನಕ್ಕೆ ಮಿಕ್ಕ 
ಪರಿತೋಷಮನಿತ್ತು (ವರ್ಧಪು. ೩-೪೬) : ನಾಡಿಗರೊಳೆಲ್ಲರುಂ ಭೋಗಿಗಳ 
ಕುಟೆಲಗೂಮಿಗಳಲ್ಲೂು (ರಾಮಾಶ್ಮ, ೭-3೩) ; ನಮ್ಮ ನಾಡಿಗರು ತಮ್ಮ ತಮ್ಮ 
ಜಾತಿ, ಧರ್ಮ, ಮತಗಳ ಅನುಷ್ಠಾನದಿಂದ ಮೋಕ್ಷಸಂಪಾದನಕಾರ್ಯದಲ್ಲಿ 
ಆಸಕ್ತರಾಗಿದ್ದಾಗ (ಯಕ್ಷಪ್ರ. ೨೧). ವಿ. ಗ್ರಾಮಾಧಿಕುರಿ ; ನಾಡಿಗ ಯಂಕ 
ಪನು ಅಡಬಿದ್ದು ವೇಡಿಕೊಂಡಾಗ (ಎಕ.೪11, ಶಿವಮೊ, ೧೦೭-೨೬; 15767); 
ಶಾನುಬೋಗರು ನಾಡಿಗರು ಹನ್ನೆರಡು ಮಂದಿ ಆಯಗಾರು (ಎಕ. ೩1, 
ಮೊಳ. ೨೩-೬೩; 1665) ; ಪಟೇಲನ ಕೆಲಸಕ್ಕಾಗಲಿ ಶ್ಯಾನುಭೋಗ 
ನಾಡಿಗ ಕರಣೀಕನ ಕೆಲಸಕ್ಕಾಗಲಿ : . . ವಹಿಸುವುದು ಅವಶ್ಯಕವಾಗಿ ಕಂಡು 
ಬರುವದಿಲ್ಲವು (ಗ್ರಾಮಾಕ, ೫. (ನಾಡು - ಇಗ] 

ನಾಡಿಗತನ (ನಾ). ನಾಡಿಗನ ಅಧಿಕಾರ ; ಗ್ರಾಮಾಧಿಕಾರ : ವಂಶ 
ಪಾರಂಪರ್ಯವಾಗಿ ನಮ್ಮ ಪರಗಣಿಯಲ್ಲಿ ಪ್ರತಿಗ್ರಾಮದಲ್ಲಿ ಭೂಮಿ, ಮನೆ, 
ಕಣ, ನಾಡಿಗತನ . . . ಇಷ್ಟನ್ನೂ ಮಾಡಿಕೊಡಿಬೇಕೇದು ಕೇಳಿದನು 
(ಕಥವಿ, 11, ೩೦೫). [ನಾಡಿಗ 4 -ತನ] 

ನಾಡಿಗವರ್ಯ (ನು). ಗ್ರಾಮಾಧಿಕಾರಿಗಳಲ್ಲಿ ಶ್ರೇಷ್ಠನುದವನು : 
ನೀವು ಕುಳಿತುಕೊಳ್ಳಬೇಕು ನಾಡಿಗವರ್ಯ . ನಿಮ್ಮನ್ನು ಅವಜ್ಞೆ 
ಮಾಡುವುದು ಆಊರ ಎಲ್ಲ ನಾಡಿಗರನ್ನೂ ಅವಜ್ಞೆ ಗೈದಂತೆ (ಸವತಿ, ೧೬೨). 

[ನಾಡಿಗ + ವರ್ಯ 1 

ನಾಡಿಗಿತ್ತಿ (ನಾ). ೧. ಒಂದು ದೇಶದ ಸಾಮಾನ್ಯ ಸ್ಥಿ 

ಕಾರಿಯ ಹೆಂಡತಿ : (8). [ನಾಡಿಗ * ಇತ್ತಿ 


ಸ್ತ್ರೀ. ೨. ಗ್ರಾಮಾಧಿ 


೪೪೭೩ 


ನಾಡು 


ನಾಡಿದು "ನಾಳಿದು' ನೋ. 
ನಾಡಿದ್ದು "ನಾಳಿದು' ನೋ. 
ನಾಡಿಪರೀಕ್ಷೆ (ನಾ). ರೋಗವನ್ನು ಕಂಡ: ಹಿಡಿಯಃವುದಕ್ಕಾಗಿ ನಾಡಿ 
ಯನ್ನು ಹಿಡಿದು ಮಿಡಿತವನ್ನು ತಿಳಿದುಕೊಳ್ಳುವಿಕೆ : ನಾಡಿಪರೀಕ್ಷೆ 
- ಆ ನಾಡಿಯನ್ನು ಪರೀಕ್ಷಿಸುವ ಪ್ರಕಾರವೆಂತೆಂದೊಡೆ (ಸಕವೈ. ೦೦). 
[ ನಾಡಿ, * ಪರೀಕ್ಷೆ] 
ನಾಡಿಮೂಲ(ನಾ). ರಕ್ತಧಮನಿಯು ಪ್ರಾರಂಭವಾಗುವ ಸ್ಥಳ; ನಾಡಿಯ 
ನೆಲೆ : ಮೊಲೆ ಬದಿ ತಿಗ ಬೆನ್ನು ತಲೆಯೊಳುದಿಸಿ ತೋರ್ಪ ಸಲೆ ನಾಡಿ 
ಮೂಲವ ತಿಳಿದು ಗೆಲ:ವಿತ್ತು ಸುಸಿಲಿಂಪುಗಲಿಸಿ ಕಾಣಿಪರು ಪೂವಿಲುಗಾಜಿ 
ನಾಗಮಾರ್ಥವನು (ಳೈಕಸೂ. ೨೯೭). [ನಾಡಿ * ಮೂಲ) 
ನಾಡೀಕೂಟ (ನಾ). [ಜ್ಯೋತಿ] ವಿವಾಹಕ್ಕೆ ಮೊದಲು ವಧೂವರರ 
ಜಾತಕದ ಆಧಾರದ ಮೇಲೆ ನೋಡುವ ಹನ್ನೆರಡು ಕೂಟಗಳಲ್ಲಿ 
ಒಂದು : ನಾಡೀಕೂಟವೇ ಕೂಡದಿದ್ದರೆ ಮದುವೆಯ ಮಾತು ಮುಂದು 
ರಿಸುವುದು ಬೇಡ (ಕಿ). ನಕ್ಷತ್ರಗಳನ್ನು ಮೂರುವರ್ಗಗಳಾಗಿ 
ವಿಂಗಡಿಸಿದೆ. ವಧೂವರರ ನಕ್ಷತ್ರಗಳು ಒಂದೇ ವರ್ಗಕ್ಕೆ ಸೇರದೆ 
ಹೋದರೆ ನಾಡೀಕೂಟವಿದೆ ಎಂದು ತಿಳಿಯಬೇಕು. "ದ್ವಾದಶ 
ಕೂಟ” ಪರಾ. [ಸಂ.] 
ನಾಡೀಚಕ್ರ (ನಾ), ದೇಹದಲ್ಲಿರುವ ಎಲ್ಲ ನಾಡಿಗಳ ಸಮೂಹ: ಗಗನ 
ತುರ್ಯಾರೂಢ ಮಗನಿಗೆ ಮಿಗಿಲು ಪೇಳಿಯೆ ಬೋಧಿಸಿದನಾ ನಿಗಮ 
ಸಮ್ಮತಿಯಿಂದೆ ನಾಡೀಚತ್ರ ವಿವರಣೆಯ (ಗಗತಾ, ೯ ಸೂದನೆ). 
[೫ಂ. ] 
ನಾಡೀಪರೀಕ್ಷೆ (ನಾ). ನಾಡಿಯ ಮಿಡಿತವನ್ನು ಕಂಡುಹಿಡಿಯುವಿಕೆ : 
ನಾಡೀಪರೀಕ್ಷೆ ಆಡು ಬಲ್ಲುದೇ? (ಗಾದೆ), (ಸಂ. ನಾಡೀಪರೀಕ್ಷಂ] 
ನಾಡೀಯಂತ್ರ (ನಾ). ಗಳಿಗೆಯನ್ನು ಕಂಡುಹಿಡಿಯುವ ಸಾಧನ; ಸಮಯ 
ವನ್ನು ಕಂಡುಹಿಡಿಯುವ ಉಪಕರಣ: ಅವರು ಉಪಯೋಗಿ 
ಸುತ್ತಿದ್ದ ಉಪಕರಣಗಳು ಇವು. (೧) ನಾಡೀಯಂತ್ರ (808-6181). (3) 
ಗೋಳಯಂತ್ರ (4phere) (ಶಿಲ್ಪನಾ, ೧೦೩). [ ಸಂ. ] 
ನಾಡೀವ್ರಣ (ನಾ). ಗುದದ್ವಾರದಲ್ಲುಂಟಾಗುವ ಒಂದು ಬಗೆಯ 
ಹುಣ್ಣು ; ಭಗಂದರ ; ನಾರುಹುಣ್ಣು : ಹಾವುಮೆಕ್ಕೆಬೆ:ರಂ ನೀರಲ್ಲಿ 
ಅರೆದು ಪೂಸೆ ನಾಡೀವ್ರಣ ಮೊದಲಾದುವು ಮಾಣ್ಣುಂ (ವಿವೈವಿ. ೧೦೫), 
*ನಾಳಿವುಣ್‌' ಪರಾ. [ಸಂ.) 
ನಾಡೀಶೋಧನ (ನಾ). [ಯೋಗ] ನಾಡಿಯ ಪರಿಶುದ್ಧಿ,-ಸ್ವಚ್ಛತೆ : 
ಸಾಧಕನು ಈ ಕ್ರಮವನ್ನು ಅನುಸರಿಸಿದರೆ ಉತ್ತಮಾಧಿಕಾರಿಯಗಿದ್ದ 
ಪಕ್ಷದಲ್ಲಿ ಮೂರುತಿಂಗಳಿಗೆ ನ್ರಾಣಾಯಾಮಸಿದ್ಧಿಯಾಗಿ ನಾಡೀಶೋಧನ 
ವಾಗುತ್ತದೆ (ಭಾರದ, ೦೬೨). [ಸಂ.] 
ನಾಡು, ನಾಂಡು (ನಾ). ೧. (ಕಾಡಲ್ಲದ) ಜನವಸಿತಿಯುಳ್ಳ ಪ್ರದೇಶ,- 
ಭೂಭಾಗ: “ನೀವೃತ್‌, ಜನಪದಃ, ದೇಶಃ, ಉಪವರ್ತನಂ-ಈ ೪ ನಾಡು” 
(ಹಲಾಯು, “ಎಸೆವ ನೀವೃಜ್ಞನವದಂ ದೇಶಮೆನೆ ನಾಡ 
ಪೆಸರಕ್ಕು” ೫೬-3) ; ನಾಡ ಕಾಡ ಬೆಳಸಿಂಬೆಳಸಾ ವಿಷಯಾಂತ 
ರಾಳದೊಳ್‌ (ಪಂಪಥಾ. ೧-೩೪) ; ನಾಡುಗಳರಸನಿದೆಂಬೊಂದಾಡಂಬರದಿಂದೆ 
ಸತ್ತಿಗೆತ್ತಿದುವೆನೆ  ಕಣ್ಗಾಡುಂಬೊಲನಾದುವು ಬೆಳ್ಗಾಡಿನೊಳಲರ್ದೆಸೆವ 
ಬಯಲ ಬೆಳ್ತಾವರೆಗಳ್‌ (ಡಂದ್ರಪ. ೧-೮೮) ; ಮುನ್ನಿರ್ದ ಕಾಡೆಲ್ಲಮೆಸೆವ 
ನಾಡಾಗಿರ ತೈ ಮನದೊಳ್ಳಜುಬನಾಂತು (ಜೃಮಿಥಾ. ೨೯-೩೨), ಪಿ. ದೇಶ; 
ರಾಜ್ಯ ; ರಾಷ್ಟ್ರ : ಕಾವೇರಿಯೀದಮಾ ಗೋದಾವರಿವರಮಿರ್ದ ನಾಡದಾ 
ಕನ್ನಡದೊಳ್‌ ಭಾವಿಸಿದ ಜನಪದಂ (ಕವಿರಾ. ೧-೩೬); ಪನ್ನೆರಡು 
೯ಂಬರೆಗಮಾ ನಾಡೆ..ಳನಾವೃಷ್ಟಿಯಾಗಿ ಮಹಾರೌದ್ರಪಸವಮಕ್ಕುಂ 


೪೭೨೦೨೯) ; 


(ವಮಂಗರಾ. 


ನಾಡು 


(ವಡ್ಕಾರಾ. ೮೮-೯) ; ಆ ನಾಡೊಳಗ್ರಹಾರಂ ಭೂನಾರೀಕುಚತಟಾಗ್ರಹಾರಂ 
ವಿಪುಳಶ್ರೀನಿಲಯವೆನಿಸಿ (ಪಂದತಂ. 6-೧8) ; ನಾಡುಂ ನಂಟರ್ಕಳುಂ 
ನಮ್ಮಯ ಪರಿಜನಮುಂ ನಾಮುವಿಇ ಬುದ್ಧಿ ನಿಮ್ಮೊಳ್‌ ಕೂಡಲ್‌ 
ಸೈತಿರ್ಪ ಸೈಪಿನ್ನೊಡರಿಸದು (ಮಹಾನೇ, ೧೧-೮೩) : ನಾಡಾಡಿಯಂತೆಯೇ 
ಮಾಡಿಬಿಟ್ಟರು ಇವಗೆ ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ (ಪುರಂದ, 
೧-೨೦8-೬) ; ಚೆನ್ನಾಗಿ ಒಣಗಿದ ಮೇಲೆ . . . ದೂರದೂರದ ನಾಡುಗಳಿಗೆ 
ಮಾರುಟದ ಸಲುವಾಗಿ ಕಳುಹುತ್ತಾರೆ (ಮಂಬಯಿ. ೪-88); ಬಡವಗೆ ನಾಡ 
ಮಾತ್ಕಾಕೆ ? (ಗಾದಿ). ಹಿ. ಗ್ರಾಮಾಂತರ ಪ್ರದೇಶ; ಹಳ್ಳಿಗಾಡು. 
೪. ಭೂಮಿ ; ನೆಲ : ನಗಿಸಿದರು ನಾಡನು, ಕಡಿದು ಕಗ್ಗಾ ಡನು (ಕನ್ನಬಾ. 
೪111 ಪ್ರಸ್ತಾವನೆ). ೫. ಆಡಳಿತ ಸೌರ್ಯಕ್ಕಾಗಿ ಮಾಡಿರುವ ದೇಶದ 
ವಿಭಾಗ : ನರಿದಾವಿ[ಳೆ]ನಾಡುಳ್‌ ಮೃಗೆ:ಶನಾಗೇನ್ಹಾ ಭೀಳರ್ಭ್ಯಟಹರ 
ಪ್ಪೊರ್‌ (ಮೈಅರಿ. ೧೯೩೬, ೦೬-೩; ಸು, 450) ; ಇನ್ಮಾಪೂಯ್ಯಂ ನಾಡಾ 
ನಾಳುತ್ತಿರೆ ಪುರಿಗೆಅನಾಡ ಸರಟವುರದಾಯ್ವದಿಮ್ಟ್ಚರುಮಿಟ್ಟು ಇಡಯಿಸೆ 
(ಎಇ. 2೫1, ೩೩-೪ ; 883) ; ಛೇರೆ. ಮತ್ತು ಪಾುಂಡಿಯ ರಾಜ್ಯಗಳು 
ನಾಡು ಎಂದರೆ ಪ್ರಾಂತ್ಯವಾಗಿ. . .ವಿಭಾಗಿಸಲ್ಪಟ್ಟಿದ್ದುವು(ದಧಾಇ. ೦೦೬) ; 
ನಾಡಿನೊಡೆಯ ಭರಮಹೆಗ್ಗಡೆ ರಾಜ್ಯದ ಮಹಾದಣಾಯಕನಿಗಾಗಿ ಸರ್ವ 
ಸಿದ್ಧತೆಗಳನ್ನೂ ಮಾಡಿದ್ದನು (ಸವತಿ. ೬೫). ೬. ಒಂದು ದೇಶದ 
ಆಡಳಿತ; ಸರ್ಕಾರ : ಆಹಾರ ವ್ಯವಸ್ಥೆ ಮುಂತಾದವುಗಳಿಗೆ ನಾಡು 
ಎಷ್ಟು ವ್ಯಯ ಮಾಡಿದರೂ ವ್ಯರ್ಥವಲ್ಲ(ಶಿದ. ೩೮೨), ೭. ಸಾಮಾನ್ಯಜನ: 
ನಾಡ ಹಿಡಿದಾಡುವ ಕೇಡಿಗದೈವವ ಬಗೆಯದಿ5ಮ್ಮ (ಶಿವಗೀ. ೦೬೦-೮೦೦) ; 
ನಾಡ ಹಂತಿಯಲಳುಕುವರ್ಜುನನೆ (ಕುವ್ಮಾಕ. ೪-33); ನಾಲಿಗೆ ಒಳ್ಳೆ ಕೇದಾದರೆ 
ನಾಡೆಲ್ಲ ಒಳೇದು (ಗಾದಿ. ನಾಂಡು: ೫. ವೆಂಗೀನಾಣ್ನುವಿಷಯ 
ನಿವಾಸಿನೋ ರಾಪ್ಟ್ರ (ಷ್ಟ) ಕು(ಕೂ)ಟಿಪುಮುಖಾನ್‌ (ಇಆ. ಹ, 
3೪೯-೨೦ ; 7). ಪಿ. ನುಂಡು ಬರದು ನಟ್ಟ ಸಿಲಾಸಾಸನ (ಸೌಇಕ. 12-11, 
೪೦೮-೪೦ ; 1864). 

ನಾಡುನಾಡು (ದ್ವಿರುಕ್ತಿ) : ತಿಳಿವಡೆದು ಸುಕುಮಾರವೈವಾಹಮಂ ಬೀಟ 
ನಾಡುನಾಡೊಳಗೆಲ್ಲಮಿತಾಯುತ್ಸವಂ ನೋಡೆ (ನಂಬಿಕ. ೫-೯). ನಾಡ ಕಥೆ ಎ 
ಒಂದು ದೇಶದಲ್ಲಿ ಪ್ರಚಲಿತವಾದ ಕಥೆ ; ಇತಿಹಾಸದ ಆಧಾರವಿಲ್ಲ 
ದಿದ್ದರೂ ಜನರಂ ಹಿಂದಿನಿಂದಲೂ ಹೇಳುತ್ತಾ ಬಂದಿರುವ ಕಥೆ; 
ಜಾನಪದ ಕಥೆ: ಇಂಥ ಅಲ್ಪ ಸ್ವಲ್ಪ ಸಾಮಗ್ರಿಯಿಂದ ಅಷ್ಟೇನೂ 
ಪರಿಣಾಮಕಾರಿಯಲ್ಲದ ನಾಡ ಕಥೆಯಿಂದ ಈಸ್ಕಿಲಸ್‌ ಏನು ಮಾಡಲು 
ಸಾಧ್ಯ? (ಬದ್ಮಪ್ರ. 1 ಏಣಕ). ನಾಡ ಕಬು ಎ ಒಂದು ಬಗೆಯ ತೆರಿಗೆ 
(?) ; ಎಲಗೂಡಿ ನಾಡ ಕಬು ಕಲವೆ ಕುವಂರಿ ಕೋಹು ಮಕ್ಕಿ ಹಕ್ಕಲು 
ಬಾಲದೆರೆ (ಮೈಆರಿ. ೧೬೩೪, ೩೮-3೦ ; 1484). ನಾಡಕರಣ, ನಾಡಕರಣಿ, 
ನಾಡಕರ್ಣ, ನಾಡಕರ್ಣಿ, ನಾಡ್ಕರ್ಣಿ ಎ ೧. ಮುಖಂಡ ; ಮುಂದಾಳು: 
ದೇಶವಿಚುರಿಗಳುಂ ನಾಡಕರಣಂಗಳು೨ (ಜೊಂಳಶಾ. ೦೯೨೯, ನವಿಲುಗುಂದ 
3೦೦-೩೫ ; 3167) ; (ಲೋಕಸ. ೪೪); ದೇಶಕುಲಕರ್ಣಿ ನಾಡಕರ್ಣಿ ಬಾಳಪ್ಪನ 
ಭಕ್ತಿ (ಇಎ. ೧೯೩೦, ಹಾನಗಲ್‌, ೧೨೭-೭ ; 1735). ೨. ಒಂದು ಮನೆತನದ 
ಹೆಸರು; ಕುಲನಾಮ : ಕರಣಿ (ನಾಡ ಕರಣಿ), ಶ್ಕಾನುಭಾಗ , 
ಮೇಲಿತ್ತ ಹೆಸರುಗಳನ್ನು ಜಾತಿಗೆ . . . ಗೌರವಕ್ಕೆ ಸಂಬಂಧಿಸಿದವುಗಳೆಂದು 
ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು (ತುಳುನಾ, ೧6೪) ; ನಾಡ್ಕರ್ಣಿ 
ರಾಮರಾಯರ ಹಿರಿಯ ಮಗಳು ಸುಮಿತ್ರೆಗೆ ನಾಳೆ ಮದುವೆ (ಮೂರುದಾ. 
೨೧೫). ನಾಡ ಕಾಲುವೆ ೬ ಜನರಿಗೆ ಉಪಯೋಗವಾಗದ ಕಾಲುವೆ,- 
ನಾಲೆ: ಮೂಢರಂದದೊಳೂರ ಗುದ್ದಲಿಯನ್ನು ಕೊಂಡು ನಾಡ ಕಾಲುವೆಯ 
ತಿದ್ದುವರೆ (ಮೋಹತ. ೬-೪). ನಾಡ ಕುದುರೆ,ನಾಡ ಗುದುರೆ - ನಾಡಿನಲ್ಲಿ 
ಹುಟ್ಟಿದ ಕುದುರೆ; ದೇಶೀಯಾಶ್ವ ; ನಾಟಿ ಕುದುರೆ : ಹೊಲೆಯ 


೪೪೭೪ 


ನಾಡು 


ಕುದುರೆ ಖೆಡಿಲೆಯ ಕುದುರೆ ನಾಡ ಕುದುರೆಗೆ ಪ್ರತಿ ಗದ್ಮಾಣಂ ಒಂದಕ್ಕಂ 
ಬೇಳೆ (ಎಳ. ೪, ಬೇಲೂರು, ೭೩-೧೧೧ ; 1382): ಜಂತಿತುರೆಂಗಮಂವಿಳಿವ 
ಹೊಳೆಗಳೆಮ್ಮ ನೀತಿನಿಪುಣ ನರಪತಿಯ ಮಾತಿನೊಳಿಹವೆನೆ ನುಡಗುದುರೆ 
ಯಾಳ್ವ ಭೂತಳಂಧಿಪರವರ್ಗೆಣೆಯೆ (ಕುರಾಸಾಂ, ೧೦-೧೯), ನಾಡ ಖೋಡಿ 
ನಾಡಿಗೇ ತಿಳಿದ ಕೆಡುಕ ; ಮಹಾದುರುಳ ; ಎಲ್ಲರಿಗೂ ತಿಳಿದಂಥ 
ದುಷ್ಟ : ನಾಡ ಖೋಡಿಗಳು ವ್ಯಾಸನ ವಚನ ನಂಬದೆ ಮೂಢಗರ್ವರಂ 
ಗುರುವೆನಿಪ (ವೈಕುಂವ, ೧-೬೦). ನಾಡ ಗಾದೆ - ದೇಶದಲ್ಲಿ ಪ್ರಚಲಿತ 
ವಾದ ಗಾದೆ; ನಾಣ್ಣುಡಿ : ವಸುಧೆಯೊಳು ಪೊಡಮಡಲು ದೇಗುಲಂ 
ಬಿರ್ದ ನುಡಿ ಪಸರಿಸುವ ನಾಡ ಗಾದೆಯ ತೆಜದಿ ನಿಮ್ಮ ಸೇವಿಸ ಬಂದ 
ನಮಗೂಯ್ತೂ ನರಕವು (ಸಿದ್ಧರಾ, ೧-೨೭). ನಾಡಗಾರ - ದೇಶದ ಪ್ರಜೆ: 
ಬಳ್ಳಿ ನೀ ನಾಡಗಾರರಿಗೆ ನೆರವಾಗಿ (ಹಳ್ಳಿಯ. ೬೧). ನಾಡ ಗಾವುಂಡ ಎ 
ನಾಡಿನ ಒಡೆಯ,-ಪ್ರಭು : ಇದಾಗವಟ್‌ ಗಲ್ಪಸೆಗುತ್ತನಾಡ ಗಾವುಣ್ಣನು 
ಎತ್ತಿಕೊಳ್ಳ (ಮೈಆರಿ. ೧೯೪೬, ೩೦ ; 1067). ನಾಡ ಗಾವೂಡಿ ಎ ಒಬ್ಬಾತನ 
ಹೆಸರು: ಚಿನ್ನಗುವುಣ್ನರ ಮಗ ನಂಡಗಾವುಣ್ಮಿ : ಗಾವುಣ್ಣಗೆಯ್ವನ್ನು 
(ಎಳ, ಸ, ಮಾಲೂರು, ೯೪-೮; ಸು, 950), ನಾಡ ಗೀತೆ ೬೧. ನಾಡಿನ 
ಹಿರಿಮೆಯನ್ನು ಸಾರುವ ಹಾಡು, - ಪದ : ಅಂದಿನ ಕಾರ್ಯಕ್ರಮವು 
"ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು' ಎಂಬ ನಾಡ ಗೀತೆಯೊಂದಿಗೆ 
ಆರಂಭವಾಯಿತು (ಕಿ). ೨. ದೇಶಭಕ್ತಿಗೀತೆ : "ಜನಗಣಮನ' ಎಂಬ 
ನಾಡಗೀತೆಯ ನಂತರೆ ಅಂದಿನ ಸಭೆ ಮುಕ್ತಾಯವಾಯಿತು (ರೂಡ). ನಾಡ 
ಗುಡಿಎ ರಾಷ್ಟ್ರಧ್ವಜ : ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ 
ಹೇಗಿದೆ | (ಕಪಪು, ೨-೩೬), ನಾಡ ಚಲ್ಲವತ್ತೆಎ ಸುಳ್ಳುಗಾರನಾದ ವಂಚಕ; 
ನಂಬಿಸಿ ಮೋಸಮಾಡುವವನು : ಕೆಮ್ಮಗೆ ನಾಡ ಚಲ್ಲವತ್ತರ ನುಡಿಗೊಳ್ಳೆ 
ದಿರ್‌ (ಪಂಪಛಾ, ೯-೪೨). ನಾಡ ಜಂಬುಕ ಎ ತಂಚ್ಛ ವ್ಯಕ್ತಿ; ದಡ್ಡ; 
ಕೀಳು ಮನುಷ್ಯ : ಕಣ್ಣೀರವನನ್ನೆರಿಯಲಾರದ ನಾಡ ಜಂಬುಕ (ಜೆಟ್ಟಿ. 
೦೯೫೩-೨೨). ನಾಡ ಜನ ಎ ಸಾಮಾನ್ಯ ಜನ : ಹರಿಭಕ್ತರನ್ನು ಕುರಿತು ಕನಕ 
ದಾಸರು ನಾಡ ಜನರುಗಳಂತೆ ನಡೆಯರು, ನುಡಿಯರು . . ಎಂದಿದ್ದಾರೆ 
(ಛಾರದ, 993), ನಾಡ ಜೂದು - ೧. ತುಚ್ಛವಾದ ಜೂಜು, - ಪಗಡೆ 
ಯಾಟ. ೨. ಮೋಸದ ಜೂಜು: ಇದು ಲಾಕ್ಷಾಗೇಹದಾಹಕ್ಕಿದು 
ವಿಷಮವಿಷಾನ್ನಕ್ಕಿದಾ ನಾಡ ಜೂದಿಂಗೆ . . . ಎಂದೋವದೆ ಪೊಯ್ದಂ 
(ಗದಾಹು, 6-೦೯), ನಾಡಡವಿಗೋಡಗ ಎ ಸಾಮಾನ್ಯವಾದ ಕಾಡುಕಪಿ : 
ಕಡಲ ವಂಧ್ಯದ ಖಳನೊಡನೆ ಕೈಹೊಡೆದುದಲ್ಲಿಗೆ ತೆತ್ತಿಗರು ನ:ಡಡವಿಗೋಡಗ 
ವಾಳು ಕುದುರೆಗಳಸುರವಿಗ್ರಹಕೆ (ಕುವ್ಠಾಅ. ೨೨-೫೧), ನಾಡ ತಂದೆ ಎ 
ದೇಶಕ್ಕೆ ತಂದೆಯಂತೆ ಇರುವವನು ; ರಾಷ್ಟ್ರಪಿತ :: ಹರಿಜನರ ಬಳಗ 
ಉಳಿದವರ ಒಳಗೆ ಬಳಸಿದೆಯೊ ನಾಡ ತಂದೆ (ಸೂರ್ಯಪಾ, ೧೪-4). ನಾಡ 
ತಕ್ಕ ಎ ದೇಶಭಾಗದ ಮುಖಂಡ ; ಸುತ್ತುಮುತ್ತಿನ ಪ್ರದೇಶದ ಜನಕ್ಕೆ 
ಮುಖಂಡ : ನಾಡ ತಕ್ಕ ಸುಬ್ಬಯ್ಯ ಮೋಲಿಗೆ ಕುಲದ ಅಭಿಮಾನ ಹೆಚ್ಚು 
(ಹುಲಿಹಾ, ೬೮). ನಾಡ ತಕ್ಕಾಮೆ - ನಾಡಿನ ಮುಖಂಡ ಪದವಿ,-ಅಧಿ 
ಕಾರ: ಹಾಲೇರಿವಂಶದ ಅರೆಸರ ಆಡಳಿತ ಪ್ರಾರಂಭವಾಗುವ ಮುನ್ನ 
ರೂಢಿಯಲ್ಲಿದ್ದ ನಾಡ ತಕ್ಕಾಮೆ ಮತ್ತು ಗ್ರಾಮ ತಕ್ಕಾಮೆಗಳನ್ನು ಊರ್ಜಿ 
ತಕ್ಕೆ ತಂದರು (ಹುಲಿಹಾ. 09), ನಾಡ ತೊತ್ತು ಎ ದೇಶದ ಸೇವಕ 

ಸರ್ವರ ಕರುಣದ ಶಿಶು ನಾನು, ನಾಡ ತೊತ್ತು (ಳ೩ಸಾ. ೧೪೬). ನಾಡ 
ದೇವಿ ೬ ೧. ನಾಡಿನ ಅಧಿದೇವತೆ, ೨. ಕನ್ನಡ ಭಾಷೆಯ ಅಭಿಮಾನಿ 
ದೇವತೆ ; ಭುವನೇಶ್ವರಿ ಮಂಂಜಾನೆ ನಾಡ ದೇವಿಯ ಮೆರವಣಿಗೆಯು 
ವೈಭವದಿಂದ ನಡೆಯುವುದು (ಕಪಪು. ೩-೧೨). ನಾಡ ದೈವಂಕ್ಷೃದ್ರದೇವತೆ: 
ದೆಸೆಗೆಟ್ಟು ನಾಡ ದೈವಂಗಳಿಗೆ ಹಲುಬಿದಡೆ ನೊಸಲ ಬರಹವ ತೊಡೆದು 
ತಿದ್ದಲಳವೆ (ಕನಕ, 89-೩8). ನಾಡ ಧಡ್ಡಿ ಎ ಏನೂ ತಿಳಿಯದ ಮೂಢೆ ; 


ನಾಡು 


ಮಹಾಮೂರ್ಯಹೆಂಗಸಂ : ಕಣ್ಣೀರು ಸುರಿಸಲಿಕ್ಕೆ ಈಗೇನು ಆಗೇದೆ 
ಧಡ್ಡಿ - ನಾಡ ಧಡ್ಡಿ (ದಾಸಕೂ. ೦೦೩). ನಾಡ ನರಿ - ಬಡನರಿ; ಹೇಡಿ 
ನರಿ: ರಿಪುವಾಹಿನಿಯನಿಜ*ಯದೆ ನಾಡ ನರಿಯವೊಲೆನಗೆ ನೀ ಹಲುಗಿರಿಯೆ 
ಬಿಡುವೆನೆ (ಕುವ್ಕಾವಿ. ೬-೧೯). ನಾಡ ನಾಲಗೆ ಎ (?) : ಪಟ್ಟಣಸಾಮಿ ಮಹ. 
ದೇವಸೆಟ್ಟಿ ನಾಡ ನಾಲಗೆ ಬವ್ಮಿಸೆಟ್ಟಿಯೊಳಗಾದ ಸಮಸ್ತ ನಖರಂಗಳುಂ 
ಸಂತೆಯ ಆಯನಂ ಸೆಲಿಸುವರು (ಎಕ. ೩11, ತಿಪಟೂ. ೪೮-೩೦ ; 1214). 
ನಾಡ ನಾಲಗೆಗೆಳೆಯ - ಸಾಮಾನ್ಯವಾಗಿ ಮಾತಿನಲ್ಲಿ ಮಾತ್ರ ಸ್ನೇಹಿತ 
ನಾಗಿರುವವನು ; ಕೆಲಸಕ್ಕೆ ಹಿಂದೆಗೆಯುವವನು : ಸವಿವಾತುಗಳ ನಿನ 
ಗಾಡುವವರಿಗೆ ಚಿತ್ತಗೊಡದಿರು ಹಿಸುಣ ಹೊಗಿಸಔರು ನಾಡ ನಾಲಗೆಗೆಳೆಯ 
ರೆಂಬುದ ಮಾಡದಿರು (ಕುಪ್ಕಾಉ. ೯-೧೮). ನಾಡ ನುಡಿಎ೧. ಗಾದೆ; 
ಲೋಕೋಕ್ತಿ ; ನಾಣ್ಣುಡಿ : ಹಾಡಿ ಹಡೆದಾಡಿ ಹೋಗಾಡಿದಂ ಕಡೆಗೆಂಬ 
ನಾಡ ನುಡಿಯಂತೆ (ಸೋಮಶ, ೧-೬೭). ೨. ಕೇಳುಮಾತಂ : ಪೊಂದುವ 
ಸಂಧಿಯ ನುಡಿಗಳನಾಡದೆ ಸಲ್ಲದ ನಿಲ್ಲದ ನಾಡ ನಂಡಿಗಳನೆಮ್ಮವರ್‌ ನೋವಂ 
ತಿರೆ ಸುಡುವಾತುಗಳಂ ಗಟಪುವಯ್‌! (ರಾಮಾಶ್ಮ. ೧೪೨-3೯). ನಾಡ ಪದ. 
ನಾಡಿನಲ್ಲಿ ಪ್ರಚಲಿತವಾಗಿರುವ ಹಾಡು,-ಗೀತೆ ; ಜನಪದಗೀತೆ : 
ವಾಲ್ಮೀಕಿಯ ಕಾಲಕ್ಕೆ ರಾಮಾಯಣದ ಕಥೆಯು ದೇಶದಲ್ಲೆಲ್ಲ ನಾಡ ಪದಗಳ 
ರೂಪದಲ್ಲಿ ಹಬ್ಬಿ ಹರಡಿರಬೇಕೆಂದು ಪಾಶ್ಚಾತ್ಯವಿದ್ವಾಂಸರು ಊಹಿಸುತ್ತಾರೆ 
(ಧಾರದ. 6೬). ನಾಡ ಪಾಲ ಎ ನಾಡಿನ ಪ್ರಭು,-ಮುಖಂಡ: ಬೆಳ್ಳರೆಶೀಮೆ 
ಹೊಸೂರ ನಾಡ ಪಾಲ ಮೂಡಲ ಬೈಲ ಗ್ರಾಮದಲ್ಲೂ . , . ಭೂಮಿ 
ಯಂನ್ಮ್ನು ಮೂಲಕ್ಕೆ ಮಾಡಿಕೊಂಡು (ಮೈಆರಿ. ೦೯೩೪, ೯-೩; 1690). 
ನಾಡ ಪೆರ್ಗಡೆ, ನಾಡ ಹೆಗ್ಗಡೆ ಎ ನಾಡ ಪಾಲ: ತೊಳಕಲೆಯ ಸಿರಿಯಮ 
ಸೆಟ್ಟಿಯುಂ ನಾಡ ಪೆರ್ಗಡೆ ಹಮ್ಮೆಸೆಟ್ಟಿ [ಯು೦] (ಎಇ. XIX, ೩೭-೧೫; 
1144); ನಾಡ ಹೆಗ್ಗಡೆ ತಡವವಾಡದೆ ಕುದುರೆಯನ್ನೇರಿ ಹೋದನು (ಸವತಿ. 
೫೭). ನಾಡ ಪ್ರಭು - ನಾಡ ಪಾಲ : ನಾಡ ಪ್ರಭುಗಳ ಸನ್ನಿಧಾನದಲು 
. . * ಧಾರಾಪೂರ್ವ್ವಕಂ ಮಾಡಿ ಬಿಟ್ಟರು (ಎಕ. ೪11, ಶಿವಮೊ. ೯೭-೪೮; 
1118) : ನಾಡ ಪ್ರಭುಗಳು ಸ್ಥಾನವಹನ್ಯವೊಳಗಾದ ಸಮಸ್ತಪ್ರಜೆಗಳ 
ಪುರಸ್ಪರದಿಂದವೂ . , . ಸಾಕಲ್ಕೇನ ಹಸ್ತಸ್ಥವಾಗಿ ಕೊಟ್ಟು (ಎಕ. ಸ 
ಚಿತ್ರದು. ೧೨-೧೭ ; 1286). ನಾಡ ಬಾವುಟ ಎ ನಾಡ ಗುಡಿ: ಸ್ವಾತಂತ್ರ್ಯ 
ದಿನದಂದು ಸರ್ಕಾರಿ ಕಟ್ಟಡಗಳ ಮೇಲೆ ನಾಡ ಬಾವುಟವನ್ನು ಏರಿಸುತ್ತಾರೆ 
(6). ನಾಡ ಬೇಂಟೆ ಎ ಸುತ್ತುಮುತ್ತಿನ ಗ್ರಾಮಸ್ಥರಂ ಒಟ್ಟುಗೂಡಿ 
ಆಡುವ ಬೇಟೆ : ಕಾಡ ಕಟ್ಟಳೆ ನಾಡ ಬೇಂಟೆಯಂ ಕೆ೧ರಲೌಂಕೆ (ಕಾಲರ. 
೪೯-೭೨), ನಾಡ ಮದ್ದು ಎ ಸ್ವದೇಶೀ ಔಷಧಿ ; ಜನರು ತಮ್ಮ ಅನಂಭವ 
ದಿಂದ ಪ್ರಯೋಗಿಸುವ ಔಷಧ ; ನಾಟಿ ಮದ್ದು : ನಾಡ ಮದ್ದಂ 
ತಿಂದು ಕುತ್ತ ಕೆಡದಿರಬಹುದೆ (ಹಪಕಾ. ೧೦೨೨೪). ನಾಡ ಮಾತು ಎ ೧. 
ದೇಶದ ವೃತ್ತಾಂತ ; ರಾಜಕೀಯಕ್ಕೆ ಸಂಬಂಧಪಟ್ಟ ಮಾತು : ನಾಡ 
ಮಾತುಗಳೇತಕೋ ಸಂಗೀತವು ಪಾಡುವ ಸಮಯವೇನೊ ಗಾಡಿಗಾಅ 
ಶ್ರೀಪುರಂದರವಿಠಲನ ಪಾಡಿ ಪಂಥಗಳೊಡಗೂಡುವ ಸಮಯಕ್ಕೆ (ಪುರದ. 
೩-೩೨-೩); ಆಡಿಗಟ್ಟಣವೇಕೆ ಬೋಡಂಗೆ ಕಬ್ಬೇಕೆ ಕೋಡಗ ಕೈಗೆ ಬಳೆ 
ಯೇಕೆ ಬಡವಂಗೆ ನಾಡ ಮಾತೇಕೆ (ಸರ್ವಜ್ಞ, ೧೩೭೪), ೨. ಗಾದೆ ; 
ನಾಣ್ಣು ಡಿ: (8.೩. ಜನಸಾಮಾನ್ಯರ ಮಾತು; ಯೋಚನೆ ಮಾಡದೆ 
ಆಡುವ ಮಾತು ; ಅಪಲಾಪ : ನಾಡ ಮಾತು ಬೆ:ಡ ಸೆಜಗೊಡ್ಡಿ ಬೇಡು 
ಕೂಡಲ ಸಂಗನ ಶರಣರ (ಬಸವ. ೨೭೮) ; ನಾಡ ವಾತೇನೊಲಿದೊಡಂ 
ಕೊಂಡಾಡು ಮೇಣಲ್ಲದಡೆ ಲಘುವಂ ಮಾಡಿ ನುಡಿಯದಿರು (ಬಸಪು. ೪೪-೫೬); 
ಮತ್ತೆ ಮಾಣದೆ. ನಾಡ ಮಾತನು ಕಲಿತು ನಮ್ಮೊಡನಾಡುತಿಹರೆ (ಪ್ರಧುಲೀ. 
೩-೧೨); ನಾಡ ಮಾತು ಬೇಡ ನಾಲಿಗೆ ನಿನ್ನ ಬೇಡಿಕೆೊಂಬೆನು ಕಂಡ್ಮ 
ನಾಲಿಗೆ (ಪುರಂದ. ೫-೪೮ ಪಲ್ಲವಿ); ಕೇಡು ಬರಲದಕಂಜೆನಂಜೆಮ ನಾಡ ವಹತು 


೪೪೭೫ 


40 


ನಾಡು 


ಗಳೇಕೆ (ನಿಧಾಗ. ೬-೭. 36): ಬಹುಜನದ ಮುಂದೆ. ಸುಳಿವಳ್ನಾಡ ಮಾತಂ 
ಗಳಹುವವಳ್‌ ನಿಲ್ವಳೇ ಶಿಕ್ಷಿಸಿದೊಡೆ (ಜ,ಹಿಛಾ, ೫-೫೭) ; ನಾಡ 
ಮಾತೇಕೆ! ಎನಗೆಂತೋ ಮೇಣುಂ ಮೇಣ್‌ ಕೇಳ್ವೆನೆಂಬೊಂದಾಸೆ ಪುಟ್ಟುಗುಂ 
(ರಾಮಾಕ್ಕ. ೧೬೪-೧೭). ನಾಡ ಮಾನಸ ಎ ಸಾಮಾನ್ಯವಂನುಷ್ಯ ; ಅಲ್ಪ: 
ವರಿಹಿಸೆ ನಾಡಮಾನಸರದೇಂ ನೆರೆ ಪೋಲ್ವರೆ ಜಕ್ಕಿಸೆಟ್ಟಿಯ (ಕಣ. 27, 
೧೦-೯೯ : 2121). ನಾಡ ಮುಖ ದೇಶದ ಮುಖಂಡ. - ಮುಖ್ಯಸ್ಥ 
ತಳಗೆಯ ನಾಡಾಳುವ ನಾಡ ಮುಖಗಳು ರಣಪಟುವಗವುಡನ ಮಗ ದಾಳಿ 
ಗವುಡ (ಎಳ. 217, ತಿರುಮ, ೭೮-೩೧ : 2೩77), ನಾಡವರ್‌, ನಾಡವರು ಎ 
೧. ದೇಶದ ಜನರಂ; ಪ್ರಜೆಗಳು : ಪದನಜಕಿದು ನುಡಿಯಲುಂ ನುಡಿದು 
ದನಜ್‌ದಾರಯಲುಮಾರ್ಪಠೂ ನಾಡವರ್ಗಳ್‌ (ಕವಿರಾ. ೧-೩೮) ; ಮುನ್ನಿನ 
ದಿವಸಂ ನಾಡವರೆಲ್ಲಂ ಪೂಜಿಸಿ ಪೋದ ಪಟ್ಸಿನೆತ್ತುಮಂ ಬಂಡಿಯುಮಂ 
ತಂದು ತೋಟ (ಧರ್ಮಾಮೃ, ೨-೦೯೧), ೨. ಸಾಮಾನ್ಯಜನ ; ಜನ 
ಸಾಮಾನ್ಯ : ಮೇರೆಯಂ ತಪ್ಪುಷ ಮಾನಿಸರಂ ಕಂಡೊಡೆ ಪಂಚಮಹಾ 
ಪಾತಕರೆಂದು ಬೈವ ನಾಡವರ ಬೈಗುಳ್ಗಳಿಂದವ`ು೦ (ಧರ್ಮಾಮ್ಮ, ೯-೬೮) ; 
ನಾಡವರು ಅವರಿಗೆ ನರಿಬೇಟೆಗಾರಮಾದಷ್ಟ ಎಂದು ಗೌರವಸಂಬೋಧ ನೆ 
ಯನ್ನು ಬಳಸುತ್ತಿದ್ದರು (ಹುಲಿಹಾ. ೦೭). ೩. ನಾಡಿನ ಮುಖಂಡರಂ : 
ಮಂದೆ ನಾಡವರು ಆ ಹೆಂಡೆ ಮುಂದಕೆ ಸಾಗಿ ಹೋಗುವಾಗ (ಎಕ. 711, 
ಶಿಪಮೊ. ೦೦೭-೨೫: 15769). ೪. (ಕರಾ) ಒುದು ಜನಾಂಗದ ಹೆಸರಂ: 
ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಜನರಲ್ಲಿ ನಾಡವರು, ಹಾಲಕ್ಕಿ ಒಕ್ಕಲರು 
- ಓಕ್ಕಲತನದಿಂದ ಜೀವಿಸುವವರು (ಕರವೀ. ೬); ನಾಡವರು ಯಾ 
ನಾಡ ಬಂಟರು - ಜಿಲ್ಲೆಯ ಉತ್ತರ ಭಾಗದಲ್ಲಿದ್ದು ಕನ್ನಡ ಮಾತನಾಡುವ 
ವರು (ತುಳುನಾ. 80). ನಾಡ ವಾರ್ತೆ - ನಾಡಿನ ಮಾತು; ಲೋಕಾಭಿ 
ರಾಮವಾದ ಮಾತು ; ಲೌಕಿಕವಾದ ಮಾತಂ : ರೂಢಿಯೊಳಗೆ ನಮ್ಮ 
ಪುರಂದರವಿಠಲನ್ನ ಪಾಡಿ ಪೊಗಳದೆ ನಾಡ ವಾರ್ತೆಯಾಡುವರು (ಜಗದಾ. 
೨೧೦). ನಾಡವೊಪ್ಪ ಎ ನಾಡಿನ ಪರವಾಗಿ ಹಾಕುವ, ಒಬ್ಬ ಅಧಿಕೃತ 
ವ್ಯಕ್ತಿಯ ಸಹಿ,-ಹಸ್ತಾಂಕನ : ಸ್ವರುಚಿಯಿಂದ ಧಾರಾಪೂರ್ವ್ವಕವಾಗಿ 
ಬಿಟ್ಟ ಧಂರ್ಮ್ಮ ನಾಡವೊಪ್ಪ ಶ್ರೀಭೀಮನಾಥ ಮಲಪರೊಳು ಗಂಡ (ಎಕ. 
vir, ಶಿವಮೊ. ೦೯-೦೮ ; 1869). ನಾಡ ಸೇನಬೋವ ಎ ನಾಡಿನ ಶಾನು 
ಭೋಗ; ನಾಡಕರಣಿ: ನಾಡ ಸೇನಬೋವ ಬಾಚಂಣ್ನ (ಎಕ. ೫1, 
ಚಿತ್ರದು. ೧೨-೩೪ ; 1286). ನಾಡ ಸಾಮಿ - ನಾಡ ಪಾಲ : ನಾಡ ಸ್ವಾಮಿ 
ಶಂಕರೈಯ್ಯನು ಸೇನಬೋವ ಶಂಕರೈಯ್ಕನು (ಎಳ. ೪1, ಶಿಕಾರಿ. ೯೪-೧೩ ; 
1994) ; ನಾಡ ಹಬ್ಬ ಎ ಏಕೀಕರಣದ ದೃಷ್ಟಿಯಿಂದ ಪ್ರಾರಂಭಿಸಿದ 
ದಸರಾ ಮೊದಲಾದ ಹಬ್ಬ: ತಾವು ಮಾಡಿಕೊಂಡ ನಾಡ ಹಬ್ಬದ 
ಯೋಜನೆಯನ್ನು ಅವರಿಗೆ ತಿಳಿಸಲು ಆತುರಗೊಂಡಿದ್ದರು (ಕಪಪು. 8-೦೨); 
ಅವರ ಭೆಟ್ಟಿಯ ಎರಡನೆಯ ಪ್ರಸಂಗವು ಕೂಡಿ ಬಂದುದು ಎಂದರೆ... 
ಇಡ ಹಬ್ಬದ ಕಾಲಕ್ಕೆ (ಪ್ರಬಂಧ. ೪೪) : ಅಂದು ಅಲ್ಲಿ ನಾಡ ಹಬ್ಬವನ್ನು 
ವಿಜೃಂಭಣೆಯಿಂದ ಆಚರಿಸಲಾಯಿತು (ಆಜೋಲೀ. ೧೬೧). ನಾಡ ಹಲವರು. 
ನಾಡಿನ ಹಲವರು ಎ ದೇಶದ ಮುಖಂಡರು ; ದೇಶದ ಪಂಚಾಯಿತಿಯ 
ವರಂ: ಶ್ರೀಮತು » ೬ ೬ ನಾಡ ಹಲವರು ಸ್ವಾಮಿತನವನು ಸೋಮೋಜರ 
ಸೆಟ್ಟಿ ಕೈಯ ಮಕ್ಕಳು ವೆಂಗಟಸೆಟಿ ಗೆ . * . ಕೊಟ್ಟ ಸರ್ವಮಾನ್ಮ ಷೊಲಖ 
೧ ಗದ್ದೆ (ಮೈಆರಿ. ೧೯೨೫, ೦೦೦-೨ ; ?) ; (ಲೋಕಸ. ೭೧). ನಾಡ ಹಾಡು- 
ನಾಡಗೀತೆ ೧: ಕಾರ್ಯಕ್ರಮದ ಮೊದಲಿನಲ್ಲಿ ನಾಡ ಹಾಡು ಹಾಡುವುದು 
ವಾಡಿಕೆ (ಕೂಡ). ೨.ಎನಾಡಗೀತೆ ೨ : ನಾಡ ಹಾಡು ಹೇಳುವಾಗ ಎದ್ದು 
ನಿಲ್ಲಬೇಕು ಎಂದು ಮಕ್ಕಳಿಗೆ ಹೇಳಿಕೊಡಬೇಕು (ರೂಢ). ನಾಡ ಹಾದಿಎ 
ಹಳ್ಳಿಯಿಂದ ಹಳ್ಳಿಗೆ ತಿರುಗಾಡಲು ಮಾಡಿಕೊಂಡಿರುವ ಕಾಲುದಾರಿ; 
ಹಳ್ಳಿಗಾಡಿನ ದಾರಿ; ನರ್ತನ ಮಾಡುವ ಕಾಲು ನಾಡ ಹಾದಿಯನ್ನು 
63 


ನಾಡುಅಕ್ರೋಟು 


ಮೆಟ್ಟೀತೆ! (ಶಾಂತಲಾ. ೧೨೨). ನಾಡ ಹಾನೆ ಎ ಓಂದಂ ಅಳತೆ : ಶಾಸನ 
ಗಳಲ್ಲಿ ಬರುವ ನಾಣ್ಯಗಳೂ ಅಳತೆಗಳೂ:- ಗಡ್ಕಾಣ (ಗದ್ಮಾಣ) . , , 
ಹಾನೆ, ನಾಡ ಹಾನೆ, ಕಂಚಿನ ಹಾನೆ (ತುಳುನಾ. ೨೭೧): ನಾಡ ಹುಚ್ಚ ೬ 
ಏನೇನೂ ತಿಳಿಯದವನು ; ಬಹಳ ದಡ್ಡ : ಹಾಗೆ ಕೇಳೋ ಹುಚ್ಚಾ, 
ನಾಡ ಹುಚ್ಚಾ (ಹನ್ನೊಂದ. ೧೬. ನಾಡ ಹೆಣ್ಣು ಎ ಹಳ್ಳಿಯ ಹೆಂಗಸು : 
ಕಾವ ಶಿಳಿಬಗೆಯಿರ್ಪ ನುಡ ಹೆಣ್ಣಿಲ್ಲಿ (ಉಲೂರ. ೨೭-೧೫), ನಾಡಾಳ್ವೋನ್‌- 
ದೇಶವನ್ನ ಆಳುವವನು ; ನಾಡ ಪ್ರಭು : ಇದಾ ನಾಡಾಳ್ವೋನಾನುಂ 
ಊರಾಳ್ವೋನಾನುಂ ಊರಾ ಒಕ್ಕಲನುಂ ಅಟ್‌ದೋರ್‌ ಪಂಚಮಹಾಪಾತಕ 
... ಅಕ್ಕುಂ (ಎಕ, ೪1, ಚಿಕ್ಕಮ. ೯೨-೬; ಸು. 7507). ನಾಡುಗಳ್‌-ನಾಡಿನ 
ಅಧಿಕಾರ ನಡೆಸುವ ಮಹಾಜನರು: ಶ್ರೀಮಾಣಿಕೇಶ್ವರದೇವರ ಶ್ರೀಕಾರ್ಯ 


೪೪೭೬ 


ನಡೆವಂತಾಗಿ ನಾಡುಗಳ್‌ ಕೊಟ್ಟ ಆಯದಾಯವಾವುದೆಂದಡೆ (ಮುಂಬರಾ. ೫, |: 


೨೪೯-೬೩ ; 1219). ನಾಡು ಬೀಡು - ದೇಶ ಮತ್ತು ವಾಸಸ್ಥಳ ; ಅಖಂಡ 
ದೇಶ : ಸಂಪ್ರೀತಿಯನು ಸುಜನರಲಿ ನಿರ್ಮಳನೀತಿಯನು ಪರಿವಾರಪುರಜನ 
ನಾಡುಬೀಡಿನಲಿ . . . ಅಖಿಳೆಜ್ಞಾ ತಿಗಳಲೆಚ್ಚಟ್‌ಕೆಯೊಳಗಿಹುದು (ಕುವ್ಕಾಸ, 
09-೧೯) ; ನಾಡುಬೀಡೆನಗಾಯ್ತು ವಶ ಖಯಖೋಡಿಯಿಲ್ಲದೆ ಶಕ್ರಪದದಲಿ 
ಜಾಡಿಸುವೆನದನೇನ ಹೇಳುವೆನೆನುತ ಬಿಸುಪುಯ್ದ (ಕುಪ್ಕಾಅ. ೧೩-೬೪) ; 
ಎಲ್ಲೆಗಳಿದಬ್ಬಿ ಯೆನಲ್‌ ಪಡೆಯೇಂ ಕಡಂಗಿತೋ ನಡೆದುದು ನಾಡುಬೀಡು 
ಗುಡಿಗೋಹುರಗಳ"' ಪುಡಿಯೇಟ್‌ ಭೋರೆನಲ್‌ (ಚಿಕವಿ. ೨-೧೦೩). 
ನಾಡುಬೀಡುಗ - ದೇಶದಲ್ಲಿ ವಾಸಮಾಡುವವನಂ; ದೇಶದ ಸಾಮಾನ್ಯ 
ಪ್ರಜೆ; ನಾಡುಗ : ಕಾಣ್ಕೆ ಕೊಂಡು ಭಕ್ತಿಭರದಿಂ ಪುಗುವ ನಾಡುಬೀಡು 
ಗರುಂ (ಚಿಕವಂ. ೧೨೧-೧. 
[ ದೇ.॥ ತಮಿ. ಮಲ. ನಾಟು; ತುಳು, ನಾಡ್‌, ನಾಡು: ತೆಲು, 
ನಾಡು: ಗೊಂಡಿ. ನಾರ್‌; ಕುಇ. ನಾಟೊ] 
ನಾಡುಅಕ್ರೋಟು (ನಾ). ಓಂದಂ ಬಗೆಯ ವಂರ : ನಾಡುಅಕ್ರೋಟು, 
ಅಲ್ಕೂರೈಟಸ್‌ ಗಿಡ (ಮ್ಮಿಗಿ. ೪-೬೮). 
( ನಾಡು +೬ ಅಕ್ರೋಟು (« ಅಕ್ರೋಡ)) 

ನಾಡುಗ, ನಾಡಗ (ನಾ). ೧. ಸಾಮಾನ್ಯ ಮನುಷ್ಯ ; ಸಾಧಾರಣ ವ್ಯಕ್ತಿ : 
ಆಡಿನ ಹಿಂಡಾನೆಯ ಹಿಡಿವಂತಾ ರೂಢಿವಡೆದ ಬಲಯುತನಂ ನಾಡುಗರೆಯ್ದಿ 
ಹಿಡಿಯೆ (ಪ್ರಥಂಟ. ೨-೧೫೦) ; ಎಂದನಾ ಫಣಿಭೂಷಣನು ಶೂಲವೇಅನೇ 
ಲೋಕರಕ್ಷಣದಕ್ಷ ಲಕ್ಷ್ಮಿಯಧಿಪತಿಯುಳಿದ ನಾಡುಗರ ಪಾಡೇನು ಕೇಳ್ನಂದನ 
(ಸಮ್ಮ ಕೌ. ೪-೩೧). ೨. ನಾಡನ್ನಾಳಂವವನಂ ; ದೊರೆ: ನಾಡುಗರಿಗೆ 
ಸೇನೆದೋಟ್‌ ಗೆಲ್ಲನು ಯಂದ್ಧ ಮಾಡುವರಿವಗಿದಿರುಂಟೆ (ಛರಣ. ೪೯-೧೩೬). 
೩. ದಡ್ಡ; ಮೂಢ; ಅಜ್ಞ: ನಾಡುಗರೊಳು ವರ್ತಿಸದಿರು (ಯೋಗಿತಿವಿ. 

ನಾಡಗ : ೩. ಕೇಳು ನಾಡಗರೊಲಿದು ಗಾಜಿನ ಮಾಲೆಯನು 
ಕೊಳ್ವಂತೆ (ಸ್ಮರೂಪಾ. ೨-೧೬). [ನಾಡು * ಗ್ಯ) 

ನಾಡುಗವುಡ, ನಾಡಂಗೌಡ (ನಾ). ಗ್ರಾಮದ ವ್ಯವಹಾರಗಳಲ್ಲಿ ತೀರ್ಪು 
ನೀಡಂವ ವಂಖಂಡ ; ಹಳ್ಳಿಯ ಮಂಖ್ಯಸ್ಥ ; ಪಟೇಲ: (9). 
ನಾಡುಗೌಡ : ನಾಡುಗೌಡನ ಪಂಚಾಯ್ತಿಯಲ್ಲಿ ಫಿರ್ಯಾದಿ ಅಪರಾಧಿ 
ಗಳಿಬ ರೊ ತಮ್ಮ ತಮ್ಮ ಪರವಾಗಿ ವಾದಿಸುವವರನ್ನು ನೇಮಿಸಿಕೊಳು ವ 
ಅಧಿಕಾರವಿತ್ತು (ಹುಟ್ಟಹ. ೧೬) ; ಪಟೇಲನಿಗೆ-ಪಟೇಲ, ಗೌಡ, ನಾಡುಗೌಡ 
ಎಜಮಾನ, ರಡ್ಡಿ, ಪೆದ್ದಕಾಪು, ಮಾನ್ಕಕರಣಂ, ಮಣೆಗಾರ ಅಥವಾ 
ಅಡಿಗಾರ, ನಾಯಿಡು ವಗೈರೆ ಹೆಸರುಗಳುಂಟು (ಗ್ರಾಮಾಳ. ೧). 

[ ನಾಡು ಗವುಡ; (ಆ ಗಾಮುಂಡ)) 

ನಾಡುಗಾಣಿ (ನಾ). ಒಂದು ಊರಿನ ಹೆಸರಂ : ಸೋಚೋರೆಮ್‌ 
ನಾಡುಗಾಣಿಮ್‌ ಪೃಥುತರೆ ಮಿಡಿಗೇ ಸೂಳಿಶೈಲೇಂದ್ರ ದುಗ್ಗೇನನ್ಯಾಮ್‌ 

[?] 


೩-೫). 


(ಮೈಆರಿ. ೧೯೨೧, ೧೦-೬೭ ; ೪67). 


40 


ನಾಡೆ 


ನಾಡುಗಾದೆ (ನಾ). ಒಂದಂ ದೇಶದಲ್ಲಿ ಪ್ರಚಲಿತವಾಗಿರಂವ ಮಾತು; 
ಲೋಕೋಕ್ತಿ ; ನಾಣ್ಣುಡಿ: (ಕತುನಿ. ಕಿ. 1, ೭೫). 
[ ನಾಡು + ಗಾದೆ] 
ನಾಡುಗೌಡ "ನಾಡುಗವುಡ' ನೋ. 
ನಾಡುತಟ್ಟು (ನಾ). ಸಾಮಾನ್ಯವಾದ ಕುದಂರೆ; ಗಿಡ್ಡಕುದುರೆ: 
ಅವನು ತನ್ನ ಹೊಲದ ಹತ್ತಿರ ಮೇದುಕೊಂಡಿದ್ದ ನಾಡುತಟ್ಟಾದ ಒಂದು 
ಕುದುರೆಯನ್ನು ಹಿಡಿದುಕೊಂಡು ಬಂದು . . , ಕಾಣಿಕೆಯಾಗಿ ಒಪ್ಪಿ ಸಿದನಂ 
(ನಗೆಗ. 8೦). [ನಾಡು ತಟ್ಟು) 
ನಾಡುನುಡಿ (ನಾ). ಜನಸಾಮಾನ್ಯರಲ್ಲಿ ಬಳಕೆಯಲ್ಲಿರುವ ಮಾತು: 
ಆಳ್ವಾರರ ಹಾಡುಗಳು ನಾಡುನುಡಿಯಲ್ಲಿದ್ದುದರಿಂದ ಇವು ಜನಸಾಮಾನ್ಯ 
ರಲ್ಲಿ ಹರಡುವುದಕ್ಕೆ ಅವಕಾಶವಾಯಿತು (ಛಾರದ. ೩೯೯). 
[ನಾಡು 4 ನುಡ್ಕಿ] 
ನಾಡುನೇಗಿಲು (ನಾ). ಹಳ್ಳಿಗರು ಉಪಯೋಗಿಸುತ್ತಿದ್ದ ನೇಗಿಲು: 
ಈಗ ಸಾಮಾನ್ಯವಾಗಿ ಉಪಯೋಗದಲ್ಲಿರುವ ನಾಡುನೇಗಿಲು ಎಷ್ಟೋ 
ಶತಮಾನಗಳಿಂದ ಬಳಕೆಯಲ್ಲಿದೆ (ವ್ಯವಮ. ೪). 
[ನಾಡು + ನೇಗಿಲು (ನೇಗಿಲ) ) 
ನಾಡುಪ್ಪು (ನಾ). ಸಾಮಾನ್ಯವಾದ ಉಪ್ಪು,-ಲವಣ : ಸಾವಿರಪಾಲಿಗೆ 
ಸಾಧಾರಣವಾಗಿ ಇರುವ ೩೪-೩೫ ಪಾಲು ಉಪ್ಪಿನಲ್ಲಿ ಕಲುಪ್ಪೆ ಅಥವಾ 
ನಾಡುಪ್ಪು (ಸೋಡಿಯಂ ಕ್ಲೋರೈಡ್‌) ೨೭ ಭಾಗದಷ್ಟದೆ (ಛೂವಿವೆ. 6೬). 
[ ನಾಡು + ಉಪ್ಪು] 
ನಾಡುಬಾದಾಮಿ (ನಾ). ಒಂದಂ ಬಗೆಯ ಮರೆ : (ಮ್ಮಔಗಿ. ೬೪-೦೫೦೨). 
[ ನಾಡು + ಬಾದಾಮಿ) 
ನಾಡುಮಿಂಡ (ನಾ). ದಂರಾಚಾರಿಯಾದ ವಿಟ; ದಂಷ್ಪವಿಟ; ಅನೀತಿ 
ವಂತ : ತೊಂಡಿಲ ಮುಡಿದುಕೊಂಡು ತಮ್ಮ ತಮ್ಮ ಗಂಡರ ಹಿಂದು 
ಗೊಂಡು ನಾಡುಮಿಂಡರ ನೋಡುತ್ತಲಿ ಇಂದು ನಮ್ಮ ಹುಲಿ 
ಹೋಯಿತತ್ತಿ (ಬಸಹೆ. ೬೦-೧೬೭). [ನಾಡು * ಮಿಂಡ್ಯ) 
ನಾಡುವಟ್ಟ (ನಾ). ಒಂದು ಬಗೆಯ ತೆರಿಗೆ : ನಾಡೊಳಗಳ ಹಲವ 
೫ ೫ ೫ ಇಂತಹ ೬« ೬ ನಾಡುವಟ್ಟವಾಗಿ ನಾಉ (ಎಕ. ೫17, ಮಂಡ್ಯ. 
೧೩೭-೨೦ ; 1278). [ನಾಡು * ವಟ್ಟ್ಯ) 
ನಾಡುವಡೆ (ಕ್ರಿ). ನಾಡನ್ನು ಹೊಂದು ; ನಾಡಿನ ಒಡೆತನವನ್ನು ಪಡೆ : 
ಸಿರಿವಂತನ ಕಯ್ಕಂ ಪಿಡಿದ ಬಡವೆಯಂತೆ ನಾಡುವಡೆದ ಪಸಾಯಿತನಂತೆ 
(ಧರ್ಮಾಮೃ. 8-0೫). [ನಾಡು ಪಡೈ) 
ನಾಡುವಿಡಿ (ಕ್ರಿ). (ಆಕ್ರಮಣದಿಂದ) ದೇಶವನ್ನು ಸ್ವಾಧೀನಕ್ಕೆ ತೆಗೆದಂ 
ಕೊಳ್ಳು,-ವಶದಲ್ಲಿಟ್ಟುಕೊಳಂ್ಫ : ನಾಡುವಿಡಿಯದರಸುಗೆಯ್ದೆ ನೆಂಬಂತೆ 
ಫೃತಮಿಲ್ಲದೂರನೂಡುವೆನೆಂಬಂತೆ ಮದವಣಿಗನಿಲ್ಲದೆ ದಿಬ್ಬಣಂಬೋಪೆ 
ನೆಂಬಂತೆ (ಧರ್ಮಾಮ್ಮ. ೪-೩೦). [ನಾಡು + ಪಿಡಿ;] 
ನಾಡುಶಾನಭೋಗ (ನಾ). ಹಲವಾರಂ ಹಳ್ಳಿಗಳ ಶಾನುಭೋಗ, - 
ಕರಣಿಕ : (8). [ನಾಡು ೬ ಶಾನಭೋಗ (ಆ ಸೇನಬೋವ) 
ನಾಡೂರ್‌ (ನಾ), ನುಡಿನಲ್ಲಿರುವ ಊರಂ,-ಗ್ರಾಮ: ಮುಂಚದೆ 
ಪಿಂಚದೆ ಬಳೆದು ವಿರಿಂಚಿಯ ಕೆಯ್ಬಿಡಿವೊಲಾದುವಾ ನಾಡೂರ್ಗಳ್‌ 
(ಪಂಪಭಾ. ೮-೫೧) ; ಚೆಲ್ಡಿಂಗಾವಾಸಮೆನಿಪ್ಪು ವೊಪ್ಪವಾ ನಾಡೂರ್ಗಳ್‌ 
(ಮಲ್ಲಿಪು. ೨-೨೬) ; ಕಾಣಿಕೆಯಂ ತಂನಾಳ್ವ ನಾಡೂರ್ಗ್ಗಳೊಳು . , . 
ಕೊಟ್ಟರ್‌ (ಎಳ. ೪11, ಶಿವಮೊ. ೪-೯೨; 1123). [ನಾಡು * ಊರ್‌] 
ನಾಡೆ (ಅ). ಹೆಚ್ಚಾಗಿ; ಚೆನ್ನಾಗಿ; ಬಹಳವಾಗಿ; ವಿಶೇಷವಾಗಿ; 
ಅತಿಶಯವಾಗಿ : “ನಂಡೆಯೆಡೆಯಾವಗಂ ನೆಅ* ನೀಡುಂ . . . ಇವವ್ಯಯ 
ದೊಳಧಿಕಾರ್ಥಂ” (ಕಮದ. ಸದಭಿಸ್ತುತಮಪ್ಪೊಂಕುಂದದ 


೩೦೪) ; 


ನಾಡೆಯ 


ನಡುವಣ ನಾಡೆ ನಾಡೆ ಕನ್ನಡದ ತಿರುಳ್‌ (ಕವಿರಾ. ೧-೩೭): ಹ 
ಮಹಾರಾಜನ ಮಹಾಸಾಮಂತರ್ಕಳುಂ ಪರಿವಾರೆಮುಮೆಲ್ಲಂ ಕುದರೆ 
ವಡಿವಜ್ಜೆಯಂ ನೋಡಿ ನಾಡೆಗೆಟ್ಟುಪೋಗಿ (ವಡ್ಮಾರಾ. 8೩-೨8) : ಮಾಡುವ 
ಕಿಡಿಸುವ ಗಸಣಿಗೆ ನಾಡೆಯುಮದು ಪೊಲಗು (ಅದಿಫು. ೧-೪೩) ; ಚಿಂತಿಪ 
ಪಾರ್ವನ ಶೋಕದೊಂದು ಪೊಂಪಟಕಯನೆ ನೋಡಿ ನಾಡೆ ಕರುಣಂ 
ತನಗಾಗಿರೆ (ಪಥಾ. ೩-೨೫) ; ಕರುಮಾಡಂ ನಾಡೆ ಚೆಲ್ವಂ ತಳೆದುದು 
ಪಲವುಂ ಬಳ್ಳಿ ಮಾಡಂಗಳಿಂದೆ (ಕಾದಂಪೂ. ೪೮೬) ; ನಾಡೆ ಸೊಗಯಿಪ್ಪ 
ಕೆಯ್ಕಿ೦, , , ಸುರದಂತಿಯಂತೆ ನಿಂದತ್ತಾಗಳ್‌ (ನೇಮಿಪು. ೦೦-೫೩) ; | 
ಬೇಡು ವರವನು ವಂಗನೆ ನುಡಿನ:ಡಿ ನಾಡೆ ಮೆಚ್ಚಿದೆನೆಂಬ ಹರಿಯನು 
ನೋಡಿ ನಕ್ಕನು (ನಿಧಾಗ. ೭-೮-೪೬) ; ಇಂತು ಭೂಜಾತೆ ಗರ್ಭಿಣಿಯಾದ 
ಇಗೆ, ನಾಡೆ ನಾಡೆ ಸಂತಸಗಡಲೊಳೋಲಾಡುತಿರ್ದದು. (ರಾಮಾಶ್ಮ. 
೨೧-೦೬). 

ನಾಡೆಯುಂ - ನಾಡೆ: ಕೌರವರ್ಗಿದು ನಾಡೆಯುಂ ತಿಣುಕನಾಗಿಸದೇಂ 
ಗಳ ಸಯ್ತು ಪೋಕುಮೇ (ಪಂಪಥಾ. ೨-೮೭) ; ಇರುಳೆಲ್ಲಂ ಜಾಗರಮಿರ್ದು 
ನೇಸಅ** ಮೂಡೆ ನಾದಡೆಯೂಂ ಪೊಲಕ್ಕಿರ್ದು ಎಂತುಂ ಬರವಂ ಕಾಣದೆ 
(ಪಂಠತಂ. 3೩೦-೧೯) ; ಬಾನೆಡೆ ನಾಡೆಯಂಂ ಪೊಡವಿಯಂತಿರೆ (ಕಲಿಕಾ. 
೨೫೧). "ನಡ್ಕೆ' ಪರಾ. ([ಓ ತಮಿಳಿನಲ್ಲಿ "ನಾಡಂ' ಎಂಬುದಕ್ಕೆ 
"ಪರೀಕ್ಷಿಸು, ಆಲೋಚಿಸು, ಹುಡುಕು' ಎಂಬರ್ಥವಿದೆ] 

ನಾಡೆಯ (ನಾ). (?) : ಆವಿನಹಳಿಯ ಬಲೆನಾಡವೆರಡುನಾಡನೂ ಕೂಡೆ 
ಕೊಂಡು ಅಂಕೆಯನಾಯಕನ ನಾಡೆಯನ ತೊಳಲೊಳಗೆ ಕೊಂಡುದುನಾ 
ದೇವಿ ತಂಮರಸ (ಎಕ. ೪11, ಸಾಗರ. ೭೦೨೨೨ ; 1276 ?). [?] 

ನಾಡೆಆಕಿಯ, ನಾಂಡೆಅಕಿಯ (ನಾ). ನಾಡಿನ ಒಡೆಯ: ನಾಡೆಆ್‌ಯಂ 
ಭರೆತಂ ಬೆಸಸಿದ ತೆಕಿನಂ ಕೇಳ (ಪಂರಾಮಾ. ೭-೪೯) ; ಎಲಿಗಿಸಿ ತನ್ನ ಚಾರು 
ಚರಣಾಂಬುರುಹದ್ವಿತಯಕ್ಕೆ ಮಿಕ್ಕ ನಾಡೆಆಕಯರನೆಲ್ಲರಂ (ವರ್ಧಪು. ೧-೦೦೪); 
ನಾಡೇಕ್‌ಯನ ಕೆಲದೊಳ* ತೀಡಿದತ್ತು ತೆಂಬೆಲರಾಗಳ್‌ (ಕಬ್ಮಿಳಾ. ೮೬) ; 
ಬೇಡುವರನು ಮನ್ನಿಪ ಬಿಡುಗಣ್ಣರ ನಂಡೆಜಕಿಯನ ಮಗನಂತೆ ಗಾಡಿವಡೆದ 
ರೂಪಿನ ಗರಂವನ ನೀ ನೋಡಂ ಕಳಿಂಗನನಬಲೆ (ಜೀವಂಸಾಂ. ೦೦-೮೪) : 
ಭುವನೇಶನೆಂಬೊರ್ವಂ ನಾಡೆಅಕಿಯರ , , , ಅರಸುಗೆಯ್ಯುತಿರ್ದಂ (ಅದ್ಭುತ- 
೨೨-೦೬), ನಾಂಡೆಜಿಕೆಯ : ಸ್ವಸ್ತಿ ಶ್ರೀ ನಾಣ್ನೆ ಚಕಿಯರಾ ಎರ್ಮೆಕೊಳ್ಳಲ್ಲಿ 
ಸತ್ತೊನ್‌ ಕಾಸೂರನ್‌ (ಎಕ. ಸ (8), ಚಿಂತಾಮ. ೩೪-೦: 8ನೆಯ ಶತ). 

[ ನಾಡು ೬ ಎಜಿ ] 

ನಾಡೊಡೆಯ (ನಾ). ೧. ಎ ನಾಡೆಟ್‌ಯ : ಜನಪತಿಗೆ ನೀಡಲೆರಡುವಂನೀಸಿ 
ಕೊಡಾ ನಾಡೊಡೆಯನುರಿವುರಿಯೊಳಗೆ ಪತ್ರಂಗಳಂ ಹಾಯ್ಕಿ (ಬಸಪು. 
೩೦-೩೬): ಮಾಡಿತಿಲ್ಲಪರಾಧವನು ಹರಿ ಕ್ರೋಡ ಖಡ್ಗಿ ಕುರಂಗಿಗಳಿರೆಲೆ 
ನಾಡೊಡೆಯ ರಾಮಂಗೆ ಹೇಳುವುದೆಂದಳಾ ಸೀತೆ (ತೂರರಾ. ೩-೦೦-೭) ; 
ಬಿಡುವರೆಲ್ಲ ಕುಮಾರಿಯನು ನಾಡೊಡೆಯರೆಂಬಾ ದೂತನಾ ಬಿಟುನುಡಿಗೆ 
ಕದಡದೆ (ಸಾಳ್ಯಭಾ. ೧೮-೬೩) ; ನಾಡೊಡೆಯನಂಗನೆಯ ಕಾಣದೆ ಬಳಲುತ 
(ಆಸಂರಾ. &-೬-೮) ; ಧರಣಿಸುತೆಯಂ ಕಂಡು ನಾಡೊಡೆಯನೆಡೆಗೆ ಪೋದವೆಂ 
(ವೆಂಕಾರಾ. 8-೫-೬) ; ನಿನ್ನ ನಾಡೊಡೆಯ ನೀನ್‌ ; ವೈರಿಯನಂ ತೊರೆಯೈ 
(ಕೋಗಿಲೆ. ೪೮-೩). ವಿ. ದೇಶವಿಭಾಗದ ಅಧಿಕಾರಿ ; ಪ್ರಾಂತಾಧಿಕಾರಿ : 
ಕನ್ನರದೇವನ ನಾಡೊಡೆಯರ್ಪರಿಣತ[ರಾ]ರ್ಕ್ಯನ್ನು ಕ[ಕ್ಕೆ) (ಇಇ. 21-1, 
೪೩೮-೦೪ ; 960). [ನಾಡು ಒಡೆಯ] 

ನಾಡೊವಜ, ನಾಡೋಜ (ನಾ). ದೇಶದ ಗಂರು; ನಾಡಿನ ಜನರ 
ಮನ್ನಣೆಗೆ ಪಾತ್ರನಾದವನಂ ; ಲೋಕಮಾನ್ಯ : ಪುರಾಣಕವಿಯಂಂ 
ಧರೆಗಾಗಿರೆಯುಣ್ಮಿ ಪೊಣ್ಮುವೀ ದೇಸಿಗಳುಂತೆ ನಾಡೊವಜನಾದನೊ ಪೇಟ 
ಕವಿತಾಗುಣಾರ್ಣವಂ (ಪಂಪಥಾ. ನಾಡೋಜ : ರಾಜ್ಯಚಿಹ್ನಂ 


೧೪-೬೨). 


೪೪೭೭ 


18 


ಗಳ್ವೆರಸಿಂತು ನಡೆತಂದು ರಾಜ್ಯಲಕ್ಷ್ಮಿ ಬಳೆದ ಸಂಶೋಷದಂತಮನೆಯ್ದೆ 
ಪತ್ತಿದಳ್‌ ಸಹೆಜಮನೋಜನಂ ನಾಡೋಜನಂ (ಪಂಪಥಾ. ೧೩-೧೦೮) ; 
"ಸಕಳಾವನೀತಳಜನ'ವನ್ನು ಮೆಚ್ಚಿಸುವ “ನಾಡೋಜ' ನವನು (ನಾಡೋಜ. 
; ನಾಡೋಜನ ಮುಂದೆ ನಾನು ತಪ್ಪಾಡೇನೆ? (ದಾನಚಿಂ. ೬೩). 
[ ನಾಡಂ + ಒವಜ ( ಆಒವರು) 
ನಾಡೊಳ್ಳು (ನಾ). ದೇಶದ ಹಿತ-ಮೇಲ್ಮೆ; ಪ್ರಜೆಗಳ ಕ್ಷೇಮ: 
(ಪೂರ್ವಕಾಲದಲ್ಲಿ) ಪ್ರಜಾಕ್ಷೇಮ; ಲೋಕಹಿತ; ನಾಡೊಳ್ಳೆ (Cಂmmಂn- 
Wealth. ಇಂಳನಿ). [ನಾಡು * ಒಳ್ಳು ] 
ನಾಡೋಜ "ನಾಡೊವಜ' ನೋ. 
ನಾಡೋರ (ನಾ). (ಉಕ)ಉಪ್ಪುಮಾಡುವ ಕಸಬನ್ನ್ನ ಅವಲಂಬಿಸಿರಂವ 
ಒಂದಂ ಜನಾಂಗ : ಉಪ್ಪುಮಾಡುವ ನಾಡೋರರು ಮುಂತಾದ ಜಾತಿ 


೩೩೭) 


ಯವರು ಎಕರೆಗೆ ಸುಮಾರು ೩ ರೂಪಾಯಿಯಂತೆ ತೆರಿಗೆಯನ್ನು 
ಕೊಡುತ್ತಾರೆ (ಳಥಾಗೆ. ಕಟ್ಟ [?] 
ನಾಡ್ಕರ್ಣಿ "ನಾಡು' ಪ 


ನಾಣ್‌, ನಾಣು ಗ ೧. (ಹೆಂಗಸಿಗೆ ಗಂಡಸಿನ ಎದುರಿನಲ್ಲಿ ks 
ನಾಚಿಕೆ: ಸಿಗ್ಗು; ಲಜ್ಜೆ: “ಲಜ್ಜೆ ನಾಣ್‌” (ಕರ್ಣಾನಿ. ೬೨) ; ಲಲಿತಾಂಗಿಯ 
ಶಂಕೆಯಂ ಭಯಂ ಬೆರಸಿದ ನಾಣುಮಂ ಕ್ರಮದೆ ಪಿಂಗಿಸು ಬೇಸಣದಿರ್‌ 
ಗುಣಾರ್ಣವಾ (ಪಂಪಥಾ. 4-೭೭); ಚುಂಬಿಸುವಾಗಳ್‌ ಶಬ್ದಮಿಲ್ಲ ವ್ರಣ ನಖ 
ಮುಖದಂತಕ್ಷತಂ ನಾಣ್ಣೆ ಪಕ್ಕಾಗಿಸದು. . , ಸಂಕಲ್ಪಸಮಾಯೋಗಂ 
ವಿಯೋಗಾಕುಲ ಕುಲಲಲನಾಜೀವನಾಧಾರಮಲ್ತೇ (ಕಾದಂಉ. ೩೧೯) ; ಜಡ 
ಜಾಂಬಕೆ ಮಂಡಿಸಿದಳ್‌ ನಡೆತಂದೆಡದಲ್ಲಿ ನವ್ರಮುಖಿ ನಾಣಿಂದಂ (ಉದ್ಮಟಿ. 
6-900); ನಾಣಂ ಪಿಂಗಿಸಿ ಮುಗ್ಗೈಗೆ ಜಾಣಂ ಕೈಗೊಳಿಸುವಂತೆ (ಕಮದ. ೬೯ 
ಪ್ರಯೋ); ನುಣ್ಮುಡಿ ಬಿಣ್ಪುದುದು ಮೆಲ್ಲೆರ್ದೆಯೊಳ್‌ ನಾಣ್ಮೊಳೆತುದು 
(ಜಯಕಾ.8-೨೩). ೨. ಅವಮಾನ ; ಸಂಕೋಚ. "ನಾಣ್ಗೆಯ್‌' ಪರಾ 
೩. ಸ್ತ್ರೀಪ್ರರಂಷರ ಗುಹ್ಯೇಂದ್ರಿಯ : “ಗುಹ್ಯಂ-ಸ್ಟ್ರೀ ಪುರುಷರ ನಾಣ್‌” 
(ಕಾಶಕ್ಕ. ೬೬) ; ಎಡೆವಿಡದ ದೆಯ್ವಧರ್ಮದೊಳಿಡದಘಮಂ ತಮ್ಮ ಮತ 
ದೊಳಂ ಕಂಡುಮದಂ ಕಡೆಗಣಿಸುವರಂತದೆ ದಲ್ಮ್ಕಡೆಗಣಿಸರೆ ತಮ್ಮ ತಾಯ 
ನಾಣಂ ಕಂಡರ" (ಸಮಪ. 6-೨೨೭) ; ನಾಣ ಮಿಯ ನೂಲು ಸಡಿಲೆ 
ನಾಚುವರು ನೋಡಾ ಗಂಡು ಹೆಣ್ಣೆಂಬ ಜಾತಿ (ಮಹಾದೇ. ಬ. ೭೪-೧೮೪) ; 
ಜುಗಂಪ್ಸೆಯಾಂತ ನಾಣಡಿಗಡಿಗೆಲ್ಲರುಂ ಪೊರಳ್ವ ಮಖ್ಲುಗೆವಾಸುಗುಟ್ಟುಪ್ಪೆ 
ಯಾದ ಮೆರ್ಯ ಬಿಡದಿರಜೆಂತು ಸೂಳೆಯರ ಸಂಗಮನೊಲ್ವರೊ ಖೂಳ 
ಮಾನವರ (ಕಾವ್ಕಸಾ. ೧೦೦೪). ನಾಣು: ೧. “ನಾಣು, ನಾಚಿಕೆ, ಸಿಗ್ಗು. 
ಏವ(ಹೇವ), ಎಗ್ಗು” (ಕಂನುಹು. ೮೭) ; ನಾಣೆಂಬುದು ನಾರಿಯರಿಗಾಭರಣವು 
(ಕುಸಾಂ. ೩೭-೧೭); ಜಾಣೆ ಮಗುವನೆತ್ತಿಕೊಂಡು ನಾಣ ಮರೆತು ಓಡಿಬಂದು 
(ಜೆಲುವು. ೧೪-೧೨) ; ಹೊಸನಾಣು ಹೊಸಮುನಿಸು ಹೊಸದಾಗೆ ಸತಿಯು 
. ಹೊಸದೊಂದು ರತಿಯುಂ (ಗರಿ. ೩6-ಬಿ. "ನಾಣುಗೆಡಂ' ಪರಾ 
೩. ಗಲ್ಲ ಪಲ್ಲು ಬಂಧುರದಧರೆ ನಾಣು ನಖ ವಸುರುತೆಳು ಪಾರು 
ಕಂಗಳು . . , ಮೆರೆದವು (ನವಮೋ. ೨೨-೩೩), 
ನಾಣ ದಾಣ ೬ ಯೋನಿ; ಭಗ: *ಪಚ್ಚೀ - ನಾಣ ದಾಣಂ” (ಕಾಶಕ್ಕ. 
೨೫ರ). ನಾಣ ನುಡಿ - ಅವಮಾನಕರವಾದ ಮಾತಂ: ಈಗಳೋ ಇಂತಪ್ಪ 
ನಿಲ್ಲಮೆಂದೇ ಆದೆನ್‌ ! ಪುಡಿಯೊಳಗೆ . ಪುಡಿಯ ಪುಡಿಯಾದೆನ - 
ನುಡಿಯಾದೆನ್‌ (ಅಕ್ಕತ್ತಾ. ೧೭-೩೬೮). ನಾಣನೊಗು ಎ ನಾಚಿಕೆಯನ್ನು 
ಬಿಡಂ : ನಾಣನೊಕ್ಕು ಗತಭೀತಿಯಿನಪ್ಪುವ . ಅಸಿಯಳದೇಂ ಮನಂ 
ಬಿಡಿದಗಳೋ ಚದುರಿಂ ಸುದತೀಮನೋಜನ (6೮ಸರ, ೧-೩೫). ನಾಣ ಪುತ್ತು: 
ಲಜ್ಞಾಸ್ಪದವಾಗಿರಂವಿಕೆ : ಪೇಸುಗೆಗೆಟ್ಟೀ ನಾಣ ಪುಸ್ತಪೃಟೌಜಗಳದೊಳೇ 
ನಮ್ಮ ತಕ್ಕೂರ್ವೆಯುಂಟೇ (ಔಾಂತಿಪು. ಅಆಕಮುಳ್ಳರ 


೬-೮೭) ; 


ನಾಣ್‌, 


ಕಲ್ಲೊಳ್‌ ಕಡೆದರ್ಚವರೇಷುಚೆತಮೆ ಮೃಡುನಿಯಂ ಕರಮೆ ನಾಣ ಪತ್ತಿನ 
ರೊಪಂ (ಸಮಪ. ೧೦-೭೪) ; ದುರ್ಗಂಧಕ್ಕಿರಲಾಜದೆ ಲೆಂಕಠ ದಂಡಂ 
ಗೊಂಡರಂತೆ ತಂಸುತ್ತುಂ ಪೆಜಪಿಂಗೆ , . . ಬಾಣಸಿಗರಿದೇನ್ನಾಣ ಪುತ್ತೆಂದು 
ಪೋಗೆ (ಧರ್ಮಾಮೃ. 9-089); ಕೇಣಕಾಕನವದೇಕೆಗ ಕಾವೈ ಸಾಣ ಪತ್ತ 
ನಗೆಯಂ ನೀಂ ಬಗೆಯ್ಯೈ (ಉನ್ಕ್‌ವ. ೪೪೪). ನಾಜಿತ ವಲಯ - ನಾಚಿಕೆಯ 
ಭಾಗ; ಯೋದಿ : ತುಸು ಕೆಲಕ್ಕೆ ಓಸರಿಸಿದ್ದ ಕಂಬಳಿಯನ್ನು ಅವಳಿಗೆ 
ಸರಿಯಾಗಿ ಹೊದಿಸಿ, ಇಣುಕುವಂತಿದ್ದ ನಾಣಿನ ವಲಯವನ್ನು ಮುಚ್ಚಿದನು 
(ಮಲವು. ೬೮೨). ನಾಣೊಕ್ಕ - ನಾಚಿಕೆಗೇಡಿ : ಲಜ್ಞಾಹೀನ ; ನಾಚಿಕೆ 
ಬಿಟ್ಟವನಂ: ಎಕಳರಂ ನಾಣೊಕ್ಕರಂ ಮಿಕ್ಕರೆ ಪಡೆದಾ ದೋಷನಿವಾರಣಕ್ಕೆ 
(ಎಳ. ೪1, ತರೀಕೆ. ೪೫-೬೨: 1196). 
[ ದೇ.ಕ ತಮಿ. ನಾತ, ನಾಣ; ಮಲ. ನಾಣ: ತುಳು. ನಾಣ್‌, 
ನಾಣ, ನಾಣು - ಬೆತ್ತಲೆ; ಕೊಡ. ನಾಣ; ತೆಲು. ನಾನ] 
ನಾಣ್‌, "ನಾಟ್‌? ನೋ. 
ನಾಣ, (ನಾ). ಸ್ನಾನ. "ನಾಣಿಗೆ' ಪರಾ. 
[ «ತ್ರಾ. ಣ್ವಿಣ. / ಸಂ. ಸ್ನಾನ] 

ನಾಣ್ಯ (ನಾ). ಪಿಳಿವಳಿಕೆ ; ಜ್ಞಾನ ; ಬುದ್ಧಿ : ಏನು ಬರುವದೊ ದೇವ, 
ನಾಣ ನಮಗೇಟಲ್ಲ ಹಾನಿ ತಟ್ಟುವದು ಹೇಳಿನಗೆ ನಾಡೊಳಗೆ ಏನು ಶಾಂತಿ 
ಯನು ಮಾಡಿಸಲಿ (ಕವ್ನಜಾ. ೨) ; ಬಾಣ ಬಿಡು ಅಣ್ಣನ ನಾಣ ನುನ್ಹೇಳಾಲೆ 
ರಾಗಿಯ ಕಾಳಟು ಕಸರಿಲ್ಲ ನಮ್ಮವರು ಈಡ್ಯಾಡಿ ಬಾಣ ಬಡತಾರ 
(ರೋಕಗೀ- ಒಟ). [ ಇಪ್ರಾ. ಣಸಣ, / ಸು, ಜ್ಞಾನ] 

ನಾಣಕ (ನಾ). ೧. ಮುದ್ರೆ; ಅಚ್ಚು : “ನಾಣಕ ಎ ಪಲವು ಬಣ್ಣದಚ್ಚುಗಳುಂ 

ವ್ಯಾವಹಾರಿಕ ನಾಣಕವಂಗಳೋಹವಾನ್‌ . , , ಕೋಶಗುಣಾಃ” 

(ನೀತಿವಾ. ೨೩-೨), ೨. ನಾಣ್ಯ. "ತಾಣಕಪ್ರಚಾರ' ಪರಾ. [೫0.2 

ನಾಣಕಪ್ರಚಾರ (ನು). ನಾಣ್ಯವನ್ನು ಚಲಾವಣೆಗೆ ಕೊಡುವುದಂ : 
ಇಂದಿನ ಶ್ರೀನೃಸಿಂಹಜಯಂತಿಯ ಶ್ರೀಮನ್ಮಹಾರಾಜರ ವರ್ಷವರ್ಧೆಂತ್ಕುತ್ತ 
ವದ ಶ್ರೀನಾಣಕಪ್ರಚಾರದ ಸವರಂಭದ ಈ ಮುಮ್ಮಡಿ ಹಬ್ಬದ ದಿವಸ 
(ಸಂಸಳ. ೦೨೨). [ನಾಣಕ ೬ ಪ್ರಚಾರ] 

ನಾಣಯ, ನಾಣಿಯ, ನಾಣೆಯ, ನಾಣ್ಯ (ನಾ). ೧. ಚಲಾವಣೆಗಾಗಿ 
ಆಡಳಿತದ ಮುದ್ರೆಯೊತ್ತಿ ತಯಾರಿಸಿದ ಚಿನ್ನ, ಬೆಳ್ಳಿ ಮೊದಲಾದ 
ಲೋಹದ ಬಿಲ್ಲೆ; ಕಾಸು, ರೂಪಾಯಿ ಮೊದಲಾದುವು; ಹಣ: 
ಅಜಂವತ್ತು ಬಂದಿಗೆಯೊಳು ನಾಟಯ[ ಸಾ. ವಾಣ್ಮ]ವನು ಕುಜುಹಿನ 
ಭಂಗಾರೆಗಳಮ . . . ಮಗಗೆ ಕಳುಪಿದನು (ಳುಂಾಸಾ. ೪೨-೩೪) ; ಬೊಕ್ಕಸ 
ಭಂಡಾರದಿಕ್ಕೆಲಡಲ್ಲಿ ಚೊಕ್ಕವಾಣಯ ವಸ್ತ್ರಗಳನಂ ಚೆಕ್ಕನೆ ಪಿಡಿದಿರ್ದರರಸು 
ಮೆಚ್ಚಿದೊಡಾಗ ದೊಕ್ಕನೆ ಕೊಡಬೆಂದಾಗ (೪ತಾದ. ೨-49). ನಿ ಅರ್ಥ 
ವತ್ತಾದ ನುಡಿ : ವೈದಿಕಬೌದ್ಧರಿಂದಾಗಿ ಸಂಸ್ಕೃತ ಪಾಲಿಗಳ ನಾಣಯಗಳು 
ಕನ್ನಡದಲ್ಲಿ ಬಳಕೆಗೆ ಬರತೊಡಗಿರಬೇಕು (ಕನ್ನಇ, ೧೬೪. ನಾಣಿಯ: 
೧. “ಉಳಿಯ ಭಿಮಾನ ವಾಣಿಯಗಳಿಂಬಿವು ಟಂಕಮೆನಿಕ್ಕು” (ಐಾನಿರ, ೧೩೦) ; 
ಪರಿಪುರಜನಗಳುತ್ತ ಮನಾಣಿ[ಪಾಜಾ. ಣೆ)ಯವ ನೀಡಿದರು. ದರುಶನ 
ಕವನಿಜೇಶ್ವರನ (ಕೊರರಾ. ೬-೫೩-೧೯). ೩. ಶ್ರೇಷ್ಠವಾದಂದಂ ; ಬೆಲೆ 
ಯುಳ್ಳುಹು ; ಸೊಗಸಾದಂದಂ : ನಾಣಿಯದ ಪಟ್ಟೆ ಹಣಡ ೧೦ ಪಟ್ಟೆ 
ಸೀರೆ ೧೧ (ಸೌಇಇ. 13-1, 89ಒ-೩ ; 1683). ನಾಣೆಯ : ೧. ಬಳಿಯ 
ನಾಣೆಯಮಲಿ ಬಳಿಯಾಪ್ತವರ್ಗಮಂ . . , ಪದಹಿಂದವಳೋಕಿಸುತ್ತೆ . , . 
ನಡೆತಂದನೀಶ್ವರಂ (ಗಿರಿಕ. ೦೦-೯೪) : ತೆಗೆದನು ಬಳಿಕಿನಕುಲದ ಪೀಳಿಗೆಯ 
ನೈಪರಾರ್ಜಿಸಿದ ನಾನಾಯುಗಯುಗಂಗಳ ವಾಣಿಯಂಗಳನಖಿಳವಸ್ಸುಗಳ 
(ಕೊರರಾ, ೦-೬-೪) ; ತನ್ನಯದು ನಾಣೆಯವೆಂದು ಜಗವಆಕಿಯೆ (ನಿಧಾಗ. 
೧೨-೨೫-೨೪; ಬೆಪ್ಪನ್ನದೇಶದ ನಾಣೆಯಂಗಳ. ನೋಟ ತಪ್ಪದ ಚಪಲ 


೪೪೭೮ 


ನಾಣಿಯ 


ಸೆಟ್ಟೆಗಳು ಒಪ್ಪವಡೆದು ಕುಳಿತಿರ್ದರು (ಮೋಹತ. 4-೨೭) ; ಬಿಡಲುಪಟ್ಟ 
ಬೇಂಟೆಯನುಳ್ಳ ಪುರುಷನು ಪಂಚರಂಗದ ವಸ್ತ್ರ ನಾಣೆಯ ಶಿಲೆ ಲೆಪ್ಪ 
ಕಾಷ್ಟ ಮೊದಲಾದವರಲ್ಲಿ ಸ್ಥಾಪಿಸಲ್ಪಟ್ಟ ಜೀವಂಗಳ ಛೇದ ಮೊದಲಾವವನು 
ಮಾಡಲಾಗದು (ಸಾಗಿ. ೩೪). ಹ. ಬಂಧುಗಳಾನಂದದಿಯೊಂದೀತ 
ಮಾಯಣಸೆಟ್ಟಿ ಎಂದು ಕರೆಯಲಾ ಪೆಸರೀ ಧರೆಯೊಳು ಸಂದುದು ನಾಣೆಯ 
ವಾಗಿ (ತ್ರಿಪುಸ30. ೨೪-೨೭೮). ನ್‌; ೧. ಬಾಹಿರವ ಕಳೆದು ಎಡೆಸಾಣ್ಕ 
ವನುಳಿದು ಹಲವು ನಾಣ್ಯವ ಕಳೆದು ಸಲುವ ನಾಣ್ಯವ ಹಿಡಿದು ನೋಡುವೆ 
ನಯ್ಯ (ಅದವ. ೨೭-೭೭); ಹೀಗೆ ವಿಶಾಲ ವ್ಯಾಪಾರ ನಡೆಯುತ್ತಿದ್ದರೂ 
ನಾಣ್ಯಗಳೇ ಕಂಡಖಬಂದಿಲ್ಲ (ಛಾರದ. ೧೫) ; ಸಹನಿಯು ೧೯೪೫ರಲ್ಲಿ ಪ್ರಾಚೀನ 
ಭಾರತದಲ್ಲಿ ನಾಣ್ಯಗಳನ್ನು ಎಸಗುವ ಒಂದು ಪದ್ಧತಿಯನ್ನು ಬೆಳಕಿಗೆ ತುದು 
ಅದಕ್ಕೆ ಒಂದು ಪದಕವನ್ನು ಪಡೆದಿದ್ದನು (ಸಸ್ಕಳ, ೦೨6). ೪. ಘನತೆ; 
ಗೌರವ : ಇಂಥ ಅಂಗಡಿಯ ನಾಣ್ಕವನ್ನು ಕೆಡಿಸಿ ನಾನು ಬದುಕಿರಲೆ ? 
(ಅರೂಟ. 6). ೫. ಸತ್ಯ; ಪ್ರಾಮಾಣಿಕತೆ : (8). ೬. ನಯ; ಮೃದುತ್ವ: 
ಮಾನಿತಮಾದ ವಸ್ತ್ರದ ನಾಣ್ಯವಣಿಬದನೇನೆಂದು ಬಣ್ಣಿಸಬಹುದು (ಆಸಂಕ. 
೧-೧೩೪) ; ಪೂರ್ಣಗುಣಸಂಪನ್ನೆ ಬಾರೆಂದು ನಾಣ್ಯದಿಂ ಗೊಲ್ಲ ಕರೆದನು 
(ಗೋಜಾಡು. ೮-೩೭). ೭. ನವಿರಾದ ಬಟ್ಟೆ ; ಬೆಲೆ ಬಾಳುವ ವಸ; 
ತೊತ್ತು ಲಕ್ಷಣವಿರಲು ನಾಣ್ಯವನುಡಿಸಿ ನವರತ್ನಾ ಭರಣಂಗಳ ತೊಡಿಸಿ 
(ಡನ್ನವ, ಕ. ೧೬೮-೩೬೭). 

(ದೇ. ತಮಿ. ನಾಣಯ, ನಾಣೆಯ; ಮಲ. ನಾಣಿಯ; ತುಳು, 
ನಾಣ್ಕೊ ; ತೆಲು. ನಾಣೆ. ನಾಣ್ಯ, / ಪ್ರಾ. ಣಾಣಕ, / ಸಂ. ನಾಣಕ./ 
ಮರಾ. ನುಣೇ; ಗುಜ. ನಾಣುಂ; ಸಿಂಧಿ. ನಾಣು ]. 

ನಾಣಲ್‌ "ನಾನಲ್‌' ನೋ. 

ನಾಣಲು "ನಾನಲ್‌' ನೋ. 

ನಾಣಳ್ಳು (ನಾ). ನಾಚಿಕೆಯಿಂದ ಉಂಟಾದ ಭಯ; ಲಜ್ಜೆಯಿಂದುಂ 
ಟಾದ ಹೆದರಿಕೆ: ಮಜ್ಜನಂಬುಗದಾರೋಗಿಸಲೊಲ್ಲದಿರ್ಪಿರವಿದೇಂ 
ನಾಣಳ್ಳಿದೇ೦ (ಪಂಪಭ3. ೪-೬೬). [ನಾಣ೯,; + ಅಳ್ಳು,) 

ನಾಣಟ (ಕ್ರಿ). ನಾಚಿಕೆಯಿಲ್ಲದಂತಾಗು; ಲಜ್ಜೆಯನ್ನು ಕಳೆದುಕೊಳ್ಳು : 
ಬಟಿಲದೆ ಪುಷ್ಟಬಾಣಹತಿಯಿಂ ಪುಳಕಂಗಳನಾನದುಣ್ಮಿ ನಾಣಟಾ್‌ಯದೆ 
ಜಾಣನಿಕ್ಕದೆ ಬೆಮರ್ತರುತಾಆದೆ ತೀರ್ದು ತಾನೆ ಮೆಯ್ಯಟಲೆ ಕಡಂಗಿ 
ಮುಕ್ತಿಯೊಡಗೂಡಿದ ಪೆಂಪಿನ ಸೌಖ್ಯದಿಂಪು ಪೊಂಪುಟ್‌ಯೆನಿಸಿರ್ದ ಸಿದ್ಧ 
ರೆಮಗೀಗೆ ವಿಶುದ್ಧರಭೀಷ್ಟಸಿದ್ಧಿಯಂ (ಅೀರಾನ. ೧-೪); ಕಾಣದ ಜನಂ 
ಬೈದು ನಾಣಲಕಿದು ಬಿಸುಸುಯ್ದು (ಜಗವಿ. ೦೭-೦೮ ರಗಳೆ); ಬಂದ 
ಳೊರ್ವಳ್‌ ನಡೆ ನೋಡಿದಳಾಗಳಂತೆ ನಾಣಟಾವಿನೆಗಂ (ಕಲಿಕಾ. ೩೩೩) ; 
ನಾಣಲಯಲ್‌ ಮನಂ ಬೆಲಿಗಿನಿಂ ಮರವಟ್ಟಿರೆ (ದಕಕು. ೬-೧೪). 

[ನಾಣ್‌, * ಅಟ) 

ನಾಣಿ (ನು). ತಿಳಿವಳಿಕೆಯುಳ್ಳವನು ; ಜ್ಞಾನಿ: ದುಡುಕು ಮಾಣುವರೆ 

ಬಸವೇಶ ನಾಣಿಗಳು ಹುಡುಕುವರೆ ಕದನ ಜಗದೊಳಗೆ (ಳನ್ನಕಾ. ೨೩೯). 
[ ಆಪ್ರಾ. ಣಾಣಿ. / ಸಂ. ಜ್ಞಾನಿನ"] 

ನಾಣಿಗೆ (ನು). (ಕರಾ) ಸ್ನಾನ ಮಾಡುವ ಮನೆ: ಬಚ್ಚಲುವನೆ ; 
ಸ್ನಾನಗೃಹ : ಶಾಂತಾ ಹಾಗೂ ಅವಳ ನೆರೆಮನೆಯ ಆನಂದಿ ನಾಣಿಗೆಯ 
ಹಂಡೆಗೆ ನೀರು ತುಂಬಲೆಂದು ಹಿತ್ತಿಲದ ಬಾವಿಗೆ ಬಂದಿದ್ದರು 
(ಮೂರುದಾ. ೧೬೬): ನಾಣಿಗೆಯಲ್ಲಿ ನೀರು ಕಾದಿದೆ. ಮಿಂದು ಊಟಮಾಡಿ 
ಹೋಗಿರಿ (ರೂಢಿ). 

ನಾಣಿಗೆ ಮನೆ ಎ ಬಚ್ಚಲುಮನೆ : ಯಾರೇ ಅವನು -ನಾಣಿಗೆಮನೆಯಲ್ಲಿ 
ಹಾಗೆ ಕಾರಿಕೊಳ್ಳುವವನು? (ಮೂರುದಾ. ೧೮೩). [ನಾಣ್ಯ + -ಇಗೈ) 

ನಾಣಿಯ "ನಾಣಯ' ನೋ. 


ನಾಣಿಲ್‌ 


ನಾಣಿಲ್‌ (ನಾ). ಒಂದು ಬಗೆಯ ಮರ ; ಆಲಿವ್‌ ಜಾತಿಗೆ ಸೇರಿದ 
ವೃಕ್ಷ: ಪಂಚಾದುಂಬರ ಜಂಬ್ಯಾಮ್ರ ಗುಡಪುಷ್ಟಸಮನ್ವಿತಕಷಾಯದ್ರವ್ಯ 
ಕುಂಭಾಸ್ಕ ಜಂಬೂನೇಅ`ಲ ಆಮ್ರಮುವು ಗುಡಪುಷ್ಪ ನಾಣಿಲ ಹೂವು 
(ಪ್ರಕಟಃ. 90-೧); ವಾಣಿರಾಯನೆಂಬವನು "“ನಾಣಿಲ್‌' ಮರದಡಿಯಲ್ಲಿ 
ವಾಸಿಸುತ್ತಿದ್ದಿರಬಹುದು (ತುಳುನಾ. ೧೫). [*-ತುಳು. ನಾಣಿಲ್‌] 
ನಾಣೆಲಿ (ನಾ), ೧. ನಾಚಿಕೆಯಿಲ್ಲದ ವ್ಯಕ್ತಿ; ಲಜ್ಜೆಗೇಡಿ: “ನಾಣಿಲಿ 
ಯೆಂದು ಲಜ್ಞಾಹೀನಂ” (ಕಕಸಾ. ೧೮-೩೬೨); ನಾಣಿಲಿ ಪಾಣ್ಣಂ ಪಂದೆ 
- . ನಿತ್ಕರೋಗಾಕುಳನೆಂಬೀ ನಾಮ ನಾಮಾವಳಿಗೆ ನಿಳಯನಕ್ಕುಂ 
ವ್ರತವ್ರಾತಹೀನಂ (ವಡ್ಮಾರಾ. ೧೦-೩೦) ; ಮಿಗೆ ನಾಣಿಲಿಯೆನಿಸಂವ ವಧು 
ನಗೆಗೆಡೆಯಕ್ಕುಂ ಸಮಸ್ತಜಗಶೀತಳದೊಳ್‌ (ಕಾವ್ಕಾವ. ೨೫೭) ; ನಾಣಿಲಿ 
ನಿಟ್ಟುರಂ ಸಿತಗನಾಟವಿಟಂ ತುದಿಗೋಡ ಪಾಜು ನಿನ್ನುಣೆ ಗಡಾಗಡುಂ 
ನನಗೆ ಕೂರದರೊಳ* ಬೆರಸಿರ್ಪನಾತಂ (ಅಲೀಲಾವ. ೨-೧೨೨) ; ತಲೆಗೆ 
ಪದರಕ್ಷೆಯಂ ನಾಣಿಲಿ ಕಟ್ಟಿಸಿಕೊಂಡ ತೆಟದೆ ಲೋಕವಿರುದ್ಧಂ ದಲದೆನಿಸಿ 
ನಡೆದ ಕೀರ್ತಿಗೆ ನೆಲೆಯಾದಂ ಪಾಪಕರ್ಮಕರ್ಮಂ ಕಮಠಂ (ಪಾರ್ಶ್ಮಪು. 
ನಾಣಿಲಿಯೊಳ್‌ ನಿಷ್ಠುರನೊಳ೯* ಸದ್ದುಣಹೀನನೊಳ್‌ 
ನೆರೆವ ಕೂಟಂ ನೆಂಜಿನೂಟಂ (ರಾಜರೇ. ೧೦-೦೫೧): ಸಫಿಣಿಲಿಗಳ ತಲೆವಣಿ 
ಮಾಣ್ಮುಣೆಲವೋ (ಆಕವಿ. ೬-೨೭೭). (ಗು). ಪಿ. ನಾಚಿಕೆಯಿಲ್ಲದ ; 
ಲಜ್ಜೆ ಯಿಲ್ಲದ : ಈ ನಾಣಿಲಿ ಪಾರ್ವನನೆಟಕಿದು ಕಳೆಯಿಂ (ಪಂಪಭಾ. 
೨-೪೮ ಐ); ಮುಳಿದು ಪಿಡಿದೆಟದು ನಿನ್ನಾಣ್ಮನಪ್ಪ ನಾಣಿಲಿ ಸವಣನನೊಡ 
ಗೊಂಡು ಬಾ ಪೋಗು (ಸುಳುಮಾ. ೫-೭ ವ). "ನಾಣಿಲಿವಾನಸ', 
"ನಾಣಿಲಿವೆಣ್‌' ಪರಾ. [ನಾಣ್‌,+ - ಇಲಿ) 
ನಾಣಿಲಿಗ (ನಾ).ಎನಾಣಿಲಿ ೧: ಮಹೀಪತಿಗಂ ದ್ವಿಜವಂಶಜಂಗಮೇತಣಿ 
ಕೆಳೆಯಿಂತು ನಾಣಿಲಿಗರಪ್ಪರೆ ಮಾನಸರ್‌ (ಪಂಪಭಾ. ೨-೪೮). 
[ನಾಣಿಲಿ + _- ಗೃ) 
ನಾಣಿಲಿಗತನ (ನಾ). ನಾಚಿಗೆಗೇಡಿತನ ; ಲಜ್ಜಾ ಹೀನತೆ : ಒಳ್ಮನದಿ ನೀ 
ಪಿಡಿದ ಪಂಜು ನಿನ್ನ ನಾಣಿಲಿಗತನವನೆ ಸಾರುತಿಹುದೋ ಮರಳಿ! 
(ಕಗದ್ಯ. ೭೩). [ನಾಣಿಲಿಗ + - ತನ] 
ನಾಣಿಲಿತನ (ನಾ). ಎನಾಣಿಲಿಗತನ: ತಾಂಗಿಗಟಲ್ವ ನಾಣಿಲಿತನಂ ಬೆಂಡೇಟ್ವ 
ಕಣ್‌ (ಹಂದ್ರಫು. ೮-೬೮); ಪಡೆವೊಡಿಂತಪ್ಪನಂ ಕೂಸನುಅ್‌ ಪಡೆಯದೊಡೆ 
ಫೊಷವಿಯೊಳ್ಳಾಣಿಲಿತನಕ್ಕೆ ಪಕ್ಕಾಗರೇ (ಆರಾ. ೨-8೬) ; ಸುಡು ನಾಣಿಲಿ 
ತನವಿದೆನುತೆ ವತಾನನಿಧಾನಂ ಮನದನ್ನೆಯೊಳು ಮಾಣದೆ ಮಾಜುತ್ತರವಿತ್ತಂ 
ಆಗಳಿಂತು ವಿಚಾರಿಸಿ ನಂಬುಗೆವೆತ್ತು ನಾಣಿಲಿತನಂ 
ಮಿಕ್ಕು (ವೃಷಷಿ,. ೨-೭೦ ಐ). [ನಾಣಿಲಿ * - ತನ] 
ನಾಣಿಲಿವಾನಸ (ನಾ). ನಾಚಿಕೆಯಿಲ್ಲದ ಮನುಷ್ಯ: ನಾಣಿಲಿ 
ವಾ[ಪಾಕಾ. ವತಾ]ನಸಂ, ಪಲ್ಲಿಲಿವಾಯಂ (ಭಾಷಾಭೂ. ೬-೧೫೧ ಉದಾ). 
[ ನಾಣಿಲಿ + ಮಾನಸ್ಮ) 
ನಾಣಿಲಿವೆಣ್‌ (ನಾ). ನಾಚಿಕೆಯಿಲ್ಲದ ಹೆಂಗಸು: ಕೂರಿಲಿ, ಕುಡುಗೋಲ್‌, 
ಬೆಳಗಿಲಿಗಣ್‌, ನಾಣಿಲಿವೆಣ (ಕಮದ. ೧೮೬ ಪ್ರಯೋ). 
[ನಾಣಿಲಿ * ವಣ") 
ನಾಣಿಸು (ಕ್ರಿ), ನಾಚುವಂತೆ ಮಾಡಂ ; ನಾಚಿಸು : ಆತನ ದಾದಿ ವಿನಯ 
ಮತಿಯೆಂಬೊಳ್‌ , . , ನೋಡಿದ ಜನಕ್ಕೆ ಭಯಮಂ ಪಡೆವೊಳ್‌ 
ನಾಣಿಸೆ (ಪಾಂ, ನಾಣ್ಯೆ, ನಾಣ್ಸೆ] ಪಡುಪೊಳ್‌ (ವಡ್ಮಾರಾ. ೧೦೬-೨೩) ; 
ತಮವಟ್‌ಯದರ ನಾಣಿಸಿಯೆನ್ನ ಮೊಮ್ಮಗೆ ತಕ್ಕ ಸಶಿ ಕಟ್ಟುಣಿರತ್ನವ 
ತಂದೆ ಜೀಯ (ಮೋಹತ. ೪೨-೩೫). ([ನಾಣ್‌, + - ಇಸ್ಯು) 
ವಾಣು "ನಾಣ್ಕ್‌' ನೋ. 
ನಾಣುಗೆಡಿಸು "ನಾಣ್ಗೆಡಿಸಂ? ನೋ. 


a೪); 


(ಉದ್ಭದೇ. ೩-೭೨) ; 


೪೪೭೯ 


ನಾಣು ಂದು 
೧ 


ನಾಣುಗೆಡು "ನಾಣ್ಣೆಡು' ನೋ. 

ನಾಣುಗೇಡಿಗ (ನಾ). ಲಜ್ಜೆಗೇಡಿ; ನಾಚಿಕೆಗೆಟ್ಟವನು: ನಾಣುಗೇಡಿ 
ಗರಸುರರುಣ* ಕಟ್ಟಾಣಿ ನೀನವರೊಳಗೆ (ಕೊರದಾ. ೬-೨೨-೨೩). 

[ನಾಣು (ಎಸಾಣ್‌,) + ಕೇಡಿಗ) 

ನಾಣುದಾಣ “ನಾಣ್ಮಾಣ' ನೋ. 

ನಾಣುನಸಿತ (ನಾ). ಅವಮಾನಕ್ಕೆ ಅಂಜುವವನಂ : ಭಂಡುವನೀ ಖಳನು 
ಲೋಕದ ಭಂಕತರಿಗೆ ಗುರು ನಂಚುಪಸಿಳರ ಚಂಡಿಯಿವನಲೆ ಟಕಲವೇ 
ಸಾಕಿನ್ನು ಬೆಳೆಯದಿರು (ತೊರರಾ. ೩-೮-೨೩). 

[ನಾಣು (ಎನಾಣ್‌;) * ಸಿಕ) 

ನಾಣುನುಡಿ, (ಕ್ರಿ). ನಾಚಿಕೆಯನ್ನ೦ಟು ಮಾಡುವಂತೆ ಮಾತನಾಡು ; 
ಲಜ್ಜಾ ಹೀನವಾದ ವಷಾತನಾಡು: ನಾಣುನುಡಿದು ನಗೆಗೆಡೆಯಾದೆನೆಂಬುದ 
ಕಾಣದೆ (ಅಂಜಣ. ೭-60). [ನಾಣು (<ನಾಣ್‌|) + ಮಡಿ] 

ನಾಣುನುಡಿ, (ನಾ). ನಾಟಿಕೆಯನ್ನುಂಟುವಾಡುವ ಮಾತು; ಲಜ್ಮಾ 
ರಹಿತವಾದ ಮಾತು: ಕಚ್ಚೆಯ ನೆರಿಗೆ ನಾಖಂಸುಡಿಯಿಲ್ಲದಿಹುದೆ 
(ಬಸವ. 8). [ನಾಳ (ಎನ್‌) + ಮುಷ್ಣಿ] 

ನಾಣೆಡೆ (ನಾ). ನಾಚಿಕೆಯನ್ನುಂಟುಮಾಡುವ ಸ್ಥಳ ; ಗುಹ್ಕಾಂಗ: 
ತಲೆ ರೋಮದಂಚು ನಾಣೆಡೆ ಕುಚಮವ್ಯಮಂ9 .,. ಮಹಾಹಿ 
ಕೊಂಡೊಡೆ ಗರುಡಂಗಮೆತ್ತ(ಳ್ತ)ಲರಿದೆಂದೊಡೆ. ಪೇಲುಟ್‌ದರ್ಗೆ 
ಸಾಧ್ಯಮೇ (ಖಮದ. ೩೪೨); ಸರಸದಿಂ ನಾಣೆಡೆಗೆಯೆರಡೊಂದೆನಿಸಲಪ್ಪಿ 
(ಜನವ, ೦೦-೬೨) ; ನಾಣೆಡೆ ದ್ರವಿಸುತಿದ್ದುದು ವೂಟ್‌ ತೆಗೆಯೆ ತಾನೊಣಗಿ 
ದಳವಳು (ಛರಡ. ೪೦-೬೦) ; ಸವಿಲಲ್ಲೆನುಡಿಗೆ ಲವಲವಿಪ ನಾಲಗೆ ಕೂಟಕೆ 
ಕಾತರಿಸಿ ಮಿಡುವಿಡುಕಲೊಸರ್ವ ನಾಣೆಷೆ. . , ಎಸೆಯಲೆಸೆದರ್‌ ಶಿವನ 
ಬೆಂಕೊಂಡು ಸುರಸತಿಯರು (ಜಬಪು. ೧೯-೩೩) ; ಉಟ್ಟುದು ಸರಿದು 
ಮದನಜಲ ನೆಅಕಿ ಪೊಟಮಬ್ಬುದು ನಾಣೆಡೆಯಿಂದ (ಕವಿ. ೯-೧೯೬). 

[ನಾಣ್‌; * ಎಡ್ಕೆ) 

ನಾಣೆಯ "ನಾಣಯ' ನೋ. 

ನಾಣೆಅಕ (ನಾ), ಲಜ್ಮಾಭಾರ ; ನಾಚಿಕೆಯ ಆಧಿಕ್ಕ : ಅಂತಶೀಂದ್ರಿಯ 
ಸೌಖ್ಯಪರಮಕೋಟಿಯನೆಯ್ದ್ಹಿ ಪಾಣೆಅಕದಿಂದಿನಿತುಬೇಗಂ ತಲೆಯಂ 
ಬಾಗಿರಲ್‌ (ಕಾದಂಪೂ. ೪೬೫. [ನಾಣ್‌, * ಎಜಕ್ಕ) 


80! ಹಾಣೊಡೆಯ (ನಾ). ಎಂಂಡ; ಜಾರ ; ವಿಟ; ರಸಿಕ : ಪದನಟ್‌ದೀವ 


40 


4685 


ನಿತ್ತು ಮಳ್‌ವಂ । ಕಡುಬಿಚ್ಚಡಮೆಂಬುದಿ[ ಬದಿ ]ಲ್ಲದನಭಿಮಾನಿ 
ನಂಣೊಡೆಯನಿಂಬಳ್‌ವಂ ಸುಭಗಂ ಪ್ರಿಯಂವದಂ (ವರ್ಧಮಾ. ೮-೯೫) ; 
ಕೇಣದಿಂ ಸಾಣೊಡೆಯನವೆಡೆಯೊಳ್‌ ನಿರ್ಧನಂ ಮಾಟ್ಟಳ್‌ (ಲೀಲಾವ. 
೨-೯೭). [ವಾರ್ಣ, * ಒಡೆಯ] 

ನಾಣ್ಣರೆ(ಕ್ರಿ). ನಾಚಿಕೆಯನ್ನು ಪಡೆ ; ಲಜ್ಜೆ ಹೊಂದು ; ನಾಚಿಕೆಯನ್ನು 
ತೋರಿಸಂ : ಕಾಯ್ವ ಬಯ್ವ ನಾಣ್ಣರೆವೆರೆವಿಂಬುಕೆಯ್ಕುವೊಳಪೊಯ್ಕು 
ವನೇಕವಿಚಿತ್ರಚೀಷ್ಟೆಗಳ್‌ (ಪುಷ್ಪಫು. 3-೨೩). [ನಿಣ್‌; * ಕರೈ, 

ನಾಣ್ಗಾದೆ "ನಾಲ್ಗಾದೆ' ನೋ. 

ನಾಣ್ಗಾಪು (ನಾ). ಅವವಹತಾನವಾಗದಂತೆ ನೋಡಿಕೊಳ್ಳೂವುದು ; 
ಮಾನರಕ್ಷಣೆ : ತನ್ನ ಪಾಣ್ಗಾಪನೆ ಬಗೆಡಕನುಹರಿತಾಪಿತಶರೀರನುವಹಿಗಿ 
ಶಂತನು ಕರಂಗೆರ್ದೆಗಿಡೆ (ಪಂಪಭಾ. ೦-೭೧ ವ). [ನಾಣ್‌,+ ಕಾಪು) 

ನಾಣ್ಣಿಡಿಸು "ನಾಣ್ಣೆಡಿಸು' ನೋ. 

ನಾಣ್ಣಿಡು "ನಾಣ್ಗೆಡಂ' ನೋ, 

ನಾಣ್ಗುಂದು (ಕ್ರಿ). ನಾಚಿಕೆಯಿಂದ ಕಂಗಲ್ಲ : ನುಡಿದಂ ಮೆಯ್ಲಿರಿಗೆಟ್ಟು 
ಮಿಂತು ನೆಲದೊಳ್‌ ನಾಣ್ಣುಂದಿ ನಿಂದಿರ್ಪರ* (ಕಲ್ಕಿ. ೦೭೨). 

[ನಾಣ್‌, + ಕುಂದು, ] 


ನಾಣ್ಗೆ ಡಿಕ ೪೪೮೦ ನಾಣ್ಣು 


ನಾಣ್ಣೆಡಿಕ (ನಾ). ಅವಮಾನ ಮಾಡುವವನು ; ನಿಂದಕ : ದುರ್ನೀತರಂ 
ನಾಣ್ಣೆಡಿಕರಂ ಸಂಜನಾಹಿತರನಾಚಿಂರದೂರರನು ... ವ್ಯಾಕುಳರನತಿ 
ಕೃಪೆವೆತ್ತು ಕಾಯ್ಕಾಯ್‌ (ಬಸಪು. ೩೮-೭೦). [ನಾಣ್‌, 4 ಕೆಡಿಕ 

ನಾಣ್ಗೆಡಿಸು, ನಾಣುಗೆಡಿಸಂ, ನಾಣ್ಣಿಡಿಸಂ (ಕ್ರಿ). ೧. ನಾಚಿಕೆಯಂನ್ನ್ನಂಟು 


ನಾಣ್ಸೇಡು (ನಾ). ಅವಮಾನ : ಸ್ಕೂಸ್ಸೆ ಕೀಟ್ಟಿಟ್ಟ ನಾಣ್ಸೇಡು ನೋಟ 
ಮಾದೆನ* (ಬದ ಪ್ರ. ೦೪-೨೮೫). [ನಾಣ್‌, + ಕೇಡು] 

ನಾಣ್ಗೊಳ್‌ (ಕ್ರಿ). ನಾಚಿಕೊಳ್ಳು ; ಸಿಗ್ಗಾಗು : ನೀವಿ ಜಾಜದೆ ಸುಸಿಲ್‌ 
ಗೈವಲ್ಲಿ ನಾಣ್ಗೊಂಡೊಡುತ್ತುಳಕಂ ಮೂಡದೆ (ರಾಜರೀ. ೧೧-೧೩೪). 


ಮಾಡಂ; ಲಜ್ಜಿತರು: ಏ ಸೊಬಗನೋ ರೂಪಮತತ್ರದಿಂ ರಂಭಾದಿ 
ಭಾಸುರಸ್ತ್ರೀಯರಂ ನಾಣ್ಗೆಡಿಪನಿವನೆಂದು ಪುರಜನಂ ಬೆಜಿಗಾದುದು 
(ಜಿಬಪು. ೧೯-೪೩). ೨. ಅವಮಾನಗೊಳಿಸು ; ಅಪಮಾನವನ್ನುಂಟು 
ಮಾಡು : ಆನನಾಂಬುಜಂ ತಣ್ಣದಿರಂಗೆ ಸೋಲಮನೊಡರ್ಚೆ ವಿಭೂಷಣ 
ಕಾಂತಿ ಭಾನುವಂ ನಾಣ್ಗೆಡಿಪಂತೆ ಪರ್ಬಿರೆ , , . ಬಂದನಮಾತ್ಮನಂದನಂ 
(ರಾಜರೇ, ೧೩-೬೧). ನಾಣುಗೆಡಿಸು : ೨. ಬಲ್ಲಿದನೆಂಬವನ ಕೆಡಿಸಿತ್ತು ವಿಧಿ 
» « * ದೇವೇಂದ್ರನ ಮೆಯ್ಯ ನಾಣುಗೆಡಿಸಿತ್ತು (ಬಸಹೆ. ೩೭-೯೫); 
ತ್ರಾಣಿಗಳು ನಾನಾವಿಧದಲಕಿ ನಾಣುಗೆಡಿಸಲು ಹರಿಯ ನರರೊಳು ಕಾಣುತಲೆ 
ಲಕ್ಷ್ಮೀರಮಣನಾಜ್ಞೆಯಂಲ್ಲಿ ವರ್ತಿಸುತ (ನಿಧಾಗೆ. ೧೦-೦೩-೨೨). ನಾಣ್ಣಿಡಿಸು: 
೧. ಕುಡಿದೊಡೆ ಸೊರ್ಕಿಸದವು ನಾಣ್ಣಿಡಿಸದವು ಮನಕ್ಕಲಂಪನೀವುವು . . . 
ಮಧುಗಳನೆಡೆಯುಡುಗದೆ ಕುಡುಗುಮುಚಿತಮದ್ಮಾಂಗಕುಜಂ (ಆದಿಪು. 
8-8೨); ಕುವರನ ರೂಪೊಳ್ಳೆಣ್ಗಳನೀಕ್ಷಣಮಾತ್ರದೆ ನಾಣ್ಣಿಡಿಸಿದುದಾದವೆಂಸೆವ 
ಪೊಸಜವ್ವನದೊಳೀ (ಕಂದ್ರಪು. ೪-೮); ನೃಪನ ಮನಮಾರ್ದಿಸಂತುಂ 
ನಾಣ್ಣಿಡಿಸಿ ಪಿಡಿದನಂಗಜಚೋರಂ (ವರ್ಧಪು. ೬-೪). 
[ನಾಣ್‌, + ಕೆಡಿಸು, ) 

ನಾಣ್ಗೆಡು, ನಾಣುಗೆಡಂ, ನಾಣ್ಗಿಡು (ಕ್ರಿ). ೧. ನಾಚಿಕೆಯನ್ನು ಬಿಡು ; 
ಲಜ್ಮೆಯಿಲ್ಲದಿರಂ : ಕೀಚಕಂ ಕಾಮದೇವಂ ಮಾಡಿದ ಯಾಚಕನಂತೆ 
ಕರಮೆ ನಾಣ್ಗೆಟ್ಟು ಮನಂಗಾಪಟ್‌ದಳಿಪಿ ನೋಡಿ ತನ್ನ ಮನದೊಳಿಂತೆಂದು 
ಬಗೆದಂ (ಪಂಪಛಾ. 6-8೯ ವ್ರ; ತಾನಿತರ ಕನ್ಯಕೆಯಂತೆ ನಾಣ್ಣೆಟ್ಟು ಸ 
(ಕಾದಂಪೂ. ೮6೬೪) ; ಮನ್ಮಥನ ಪಟ್ಟದಾನೆಯೊಲೆಸೆವ ನಳಿನವದನೆಯ 
ಕಂಡು ನಾಣ್ಣೆಟ್ಟನಾ ಪ್ರಮುಖ ನನೆಯಂಬನುಪಟಳದಲಿ (ಸನತ್ಶು. 
೧0-೨೩) ; ಕಣ್ಣೆಟ್ಟ ದಿಗ್ಹಾಲಪಾಲರಂ ಭೀತಿಯಿಂ ನಾಣ್ಗೆಟ್ಟ ಸರ್ವ 
ಗಂಧರ್ವರಂ ಪರಿದೆಯ್ದಿ (ಜಿಬಪು. ೩೧-3೯). ೨. ಅಭಿಮಾನ ಕಳೆದಂ 
ಕೊಳ್ಳು ಸ ಅವಮಾನಕ್ಕೊಳಗಾಗು : ಇಲ್ಲದಿರೆ, ಎಂತಕ್ಕುಮ್‌ ಈ 
ಪೊಲ್ಲಗೆಯ್ಮೆ ? ಎಲ್ಲರುಂ ಕೂಗುವೀ ನಾಣ್ಗೆಟ್ಟ ಗೆಯ್ಮೆ? (ಅಕ್ಕತ್ಯಾ. 
೮-೧೫೫). ನಾಣುಗೆಡು; ೨. ಕಾಯದ ಕರದಲ್ಲಿ ಲಿಂಗವ ಪಿಡಿದು 
ಬಾಯಾಲ್‌ ಭವಗೆಟ್ಟು ನಾಣು ಗೆಟ್ಟು ನಾನಾರೆಂಬುದನಟ್‌ಯದೆ 
(ಮೋಳಿಮಾ, ೨೪-೯೫) ; ಲಜ್ಜಿಗೆಟ್ಟುದರೊ ಲಿಂಗವನೊಲಿಸುವೆ ನಾಣು 
ಗೆಟ್ಟಾದರೂ ಲಿಂಗವನೊಲಿಸುವೆ (ಬಸವ. ೪೯೮) ; ಈರ್ವರು ಮುನಿಗಳು 

. ೬ ನಾಣುಗೆಡುತ ಬಂದರೇಣಾಕ್ಷಿಯೆಡೆಗವಸರದಿ (ಅಮುಸಾಂ. ೭-೯೫). 
ನಾಣ್ಸಿ ಡು: ೧. ನಾಣ್ಣಿಡುವಿನಮಿಾ ತೆಅದಿಂದೆನ್ನಂ ವಿಡಂಬಿಸಲ್ಕೊಡರಿಕುಮೆ 
(ಕಾದಂಉ. 60). ೨. ಆವಂ ಗಡ ವಾರುಣಿಯಂ ಸೇವಿಸಿ ನಾಣ್ಣಿಡದಂ 
(ಪಂರಾಮಾ, ೧೧-೧೭೯). - [ನಾಣ್ಣ್‌ + ಕೆಡು] 
ನಾಣ್ಗೆಯ* (ಕ್ರಿ). ಅವಮಾನಪಡಿಸಂ ; ಅಗೌರವವನ್ನುಂಟಂಮಾಡು : 
ಪೂಟದೆಯೆ ದೇಹಮನ್‌ ನಾಯ್ಗಳ್ಗೆ ಷರ್ದಗಳ್ಗಿರೆಯಾಗಿ, ನೋಟಕ್ಕೆ ಬಲ್‌ 
ಘೋರಮಾಗಿ, ಸಾಣ್‌ಗೆಯ್ದು ತಾಮ್‌ ಬಿಸುಡುಗೆ (ಅಂತಿಗೆೊ. ೧೦-೧೮೯) ; 
ಅಪರಾಧದಿನ್‌ ಸ್ಕೂಸ್‌ ನಿನ್ನನೀ ಬಗೆಯಲ್ಲಿ ನಾಣ್ಗೆ ಯ್ತು... 
ಗೋಟ್‌ಡಿಸುತಿರ್ಪನ್‌ ? (ಬದ್ಮಪ್ರ. ೧೨-೨೩೭). [ನಾಣ್‌, ೬ಕೆಯ್‌,] 
ನಾಣ್ಸೇಡಿ (ಗಂ). ನಾಚಿಕೆಯಿಲ್ಲದ ; ಲಜ್ಮೆಯಿಂಲ್ಲದ : ನೀನು ಬಹಳ 
ನಾಣ್ಗೇಡಿ ಹೆಣ್ಣಾದೆ ಎಂದಳು (ಕೋಹಿನೂ. ೦೦೮) ; ಸೂರಣ, ನೀನೆಂ 
ಬಹಳ ನಾಣ್ಣೇಡಿ ಬ್ರಾಹ್ಮಣನಾದೆ (ಸುಗುಗಂ. ೬೩-೭). 

[ನಾಣ್‌, + ಕೇಡಿ] 


48 


ನಾಣ್ಚಿಕೆ, ನಾಂಚಿಕೆ, ನಾಚಿಕೆ, ನಾಚಿಗೆ (ನಾ). ೧. ಲಜ್ಜೆ; ಸಿಗ್ಗು: 


[ನಾಣ್‌,; + ಕೊಳ್‌ ) 

೧ 
ರಾಗದಿನಗಸುತೆಯೊಳ್ಗ ಂಭೋಗಿಸುತಿಪ್ಪಲ್ಲಿಗಗ್ನಿ ಬರೆ ನಾಣ್ಚಿಕೆಯಿಂದಾ ಗಿರಿಜೆ 
ಪೋಗಿ (ಸಮಪ. 6-8೫೪) ; ತೆಲೆವಾಗಿ ನುಣ್ಣು ತಿಷ್ಟಳುಕುತಿದ್ದವರ ನುಣ್ಣಿಕೆ 
ಭಯವನೊಯ್ಯನೆ ಕಳೆದನು ಮುಟ್ಟಿ ನುಣ್ಣರದೋಟ್‌ ಮಾತಾಡಿ (ಛರಕ. 
೩೧-೧೦). ೨. ಅವಮಾನ: ಪೊಯ್ವಳ್ಳೆಗಳ ಪೊತ್ತ ನಾಣ್ಯಿಕೆಯ ಸರ್ವ 
ದಿಕ್ಟಾಲರೋಟಂಗಾಣುತಜನಾಗ್ರಹಂದಾಳ್ಮನಾ ಕ್ಷಣದೊಳು (ಜಬಪು. 
೪೯-೨೪). ನಾಂಚಿಕೆ: ೨. ಪರಿಕಿಸುವೊಡೆವಂಗಮರವೆಸರಿನ ಕರಕರೆಯ 
ನಾಂಚಿಕೆಯವೊಳಗಿದು ಶರಣ ನೀವಜ್‌ಯದುದೆಯೆಮ್ಮಯ ನಿತ್ಯತೆಯ 
ಹದನಂ (ಸಾನಂಕ. ೭-೨೫). ನಾಚಿಕೆ: ೧. ನುಡಿವೊಡೆ ನಾಚಿಕೆ ಗಡ ನಿನ 
ಗುಡಿನೂಲ್‌ ಬಿಗಿವಿನೆಗವಿತಾ ವಳಿತ್ರಯಮಾಗಳ್‌ ಕಿಡುತಿರ್ಪುದು (ಕಾದಂಪೂ. 
೪೦೫) ; ಮೊಲೆದುದಿ ಮೈದಿಲ ಮಜ ಯೊಳಿರುವುದೆಂದು ಸಲೆ ನಾಚಿಕೆಯನು 
ತೊಟ್‌ದು (ಕಂನವಿ. ೬-೦೮9). ೨. ಬೈತು ಬಿತ್ತನೊಲವಿಂ ಬೆಳೆಗೆಯ್ಗಾ 
ವುದುಮಂ ಸತ್ಪಾತ್ರಕ್ಕೀವುದುಮಂ ದಾನಮೆಂಬ ನಾಚಿ[ಪಾಕಾಂ. ಣ್ಚಿ) 
ಕೆಯಂಂಟೇ (ಅರ್ಧನೇ. ೪-೪೮) ; ನುಸುಳಿದರು ನಾಚಿಕೆಯಲಾತನ ವಿಶಿಖ 
ಜಲದಲಿ ತೊಳೆದರತಿರಥರಸಮಸಂಗರವಾಯ್ತು (ಕುವ್ಯಾದ್ರೋ. ೬-೪). 
ನಾಚಿಗೆ: ೧. ಮಾತೀಗು ಆಚಿಗೆ ಮಿನಾರಿದ್ದ ನಾಚಿಗೆ ಮುಸುಕ್ಕಾವ ಹೂವಿಗೆ 
(ಗೆಂಗಾತ, ೩೨-೦೬) ; ಅಪೂರ್ವನಿಗೆ ತುಂಬ ನಾಚೆಗೆಯಾಯಿತು (ಭಾರತಿ. ೦೦). 

ನಾಚಿಕೆಯ ಗೊತ್ತು ಎ ನಾಣ್ಮಾಣ: ಬಡವಲ್ಲದುಬ್ಬಲ್ಲದೊಡಲು 
ಕಿಟುದೊಡೆಯಯೆಡೆವಿಡದ ರೋಮದ ನಾಚಿಕೆಯ ಗೊತ್ತಿನ , . . ಅತಿ 
ಚದುರಿನವಳೆ ಶಂಖಿಣಿಯೆನಿವಳು (ಜನವ, ೨-೦೪). 
[ನಾಣ್ಣು, + - ಇಕೆ. / ತುಳು- ನಾಚಿಕೆ, ನಾಚಿಗೆ] 


ನಾಣ್ಣಿಸು, ನಾಚಿಸು (ಕ್ರಿ). ೧. ನಾಚುವಂತೆ ಮಾಡು ; ಲಜ್ಜೆಯನ್ನೂಂಟು 


ಮಾಡು : ನಿಜಾಕಾರಮಂ ತೋಟಾ ನಾಣ್ಣಿಸಿ ಶಾಂತಿದಾಂತಿಯನುವಂ 
ಬೋಧಿಸಿ (ಪದ್ಮರಾ, ೨-೨೩) : ಎಂದವಳಂ ನಾಣ್ಣಿಸಿದಂ (ರಾಜಕೀ. 
೧೧-೧೬೦ವ) ; ಕಂಂಚನಸುಕಾಶ್ಮೀರಕರ್ನಿಕಾರಪ್ರಭೆಯ ನಾಣಿ ಸುವ 
ತತ್ಪುರಮುಖದೊತ್ತಿನೊಳ್ಳೀರಕಾಂಚನಾದ್ರಿಯ ಪೋಲ್ವ ತನುಕಾಂತಿ 
(ಕತುಪು. ೦-೨-೪೧). ವ. ಅವಮಾನಮಾಡಂ. ನಾಚಿಸು : ೧. ಮಲ್ಲೆಯಂ 
ಸರವಿದೆ ಕೊಳ್ಳೆಂದು ಬೆಲೆಗೊಂಡು ನಿಲ್ಲದವನ ನಾಚಿಸಿದಳು (ಕಂನವಿ. ೬-೮೪). 
೨. ಓಡಿ ನಾಚಿಸುವವರು ನಿಲಿ ರಣಖೇಡರೀಗಳೆ ಮರಳಿ (ಕುವ್ಠಾಕ. ೮-೩೦); 
ನಿಮ್ಮ ಶಿಕ್ಷಣ ಶಿಕ್ಷಕರನ್ನೂ ನಾಚಿಸುತ್ತದೆ (ರಂಗರೋ. ೮೭). 
[ ನಾಣ್ಣುಃ * ೨ ಇಸ್ಕು) 


ನಾಣ್ಣು,, ನಾಂಚು, ನಾಚು, (ಕ್ರಿ). ೧. ನಾಚಿಕೆಪಡು ; ಲಜ್ಜೆಯನ್ನು 


ಹೊಂದಂ ; ಸಿಗ್ಗಾಗು : “ನಾಣ್ಣು-ಲಜ್ಞಾಯಾಂ” (ಕಮಧಾ) ; ನೀಂ ಬಾ 
ಪೋಪಮೆಂದಂಗೆ ಮೆಲ್ಲಗೆ ತತ್ಕನ್ಯಕೆ ನಾಣ್ವಿ ಬೇಡುವೊಡೆ ನೀವೆಮ್ಮಯ್ಯನಂ 
ಬೇಡಿರೇ ಎಂಬುದುಂ (ಪಂಪಥಾ. ೦-೭೦) ; ಆನಕ್ಕ ನಾಣ್ಣುವೆಂ ಪಡಿ ನೀನೆ 
ನೃಪಂಗಿಕ್ಕು ತಂಬುಲಮಂ (ಕಾದಂಉ. 88) ; ಗಾಡಿಯಿಂದವಳು ನಾಣ್ಣಿರಲು 
ಬಿನ್ನಹವನು ಮಾಡಿದಳಾ ಚಿತ್ರಲೇಖೆ (ಮೋಹತ. ೨೫-೩) ; ಒಡೆಯ 
ನಿನ್ನೊತ್ತಿನೊಳಿರಲು ನಾಣ್ಣುವಳು (ಛರಣ. ೬-೨೩); ಅಲಸದೆ ನಾಣ್ಮದಂಜದೆ 
ಯಳುಕದೆ ಪೇಳು (ಹದಿಬ, ೧-೯). ೨. ಅಪಮಾನ ಹೊಂದು; 
ಅವಮರ್ಯಾದೆಗೊಳಗಾಗಂ : ಪಾದರಿಗನಂತೆ ಪಲರ ಮುಂದೆ ನಾಣ್ವದೆ 
ಲೋಭಿಯಪ್ಪರಸಿನಂತವಿಚಾರಿಯಾಗದೆ (ಧರ್ಮಾಮ್ಮ. ೪-೪೬). ನಾಂಚು: 


ನಾಣ್ಣ್ರು 


೧. ಮಹಾದೇವಿಸೆಟ್ಟಿಯವರು ನಾಂಚಿ ತಲೆವಾಗಿರ್ದುದನಟ್‌ದು (ಬಸರ. 
03-8೬); ಕರ ನಾಂಚಿ ಶರನಿಧಿಯ ಮುಳುಗಿದನೊಯುಂಬ ತತ್ಪರಿಯೊಳಂ 
ಚಂದ್ರ ಪಶ್ಚಿಮಗಿರಿಯ ಮರೆಗೊಳಲು (ನವಮೋ. ೦9-38), ನಾಚ್ಕು : 
೧. ಆಂ ಮಾಡುವ ರುದ್ಧ ದೊಳ೯ ಕಿಜ್‌ದುನಾಚುಗುಮೋ ವಧು (ಕಾದಂಉ. 
೬೮೩). ವ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ 
(ಮುಹಾದೇ.ಬ.೪೫-೦೦೬); ನಚ್ಚಿ ದಾಳಿನ ಬಿನ್ನಹಕೆ ಹರಿ ಮೆಚ್ಚಿ ಮನದಲಿ ನಾಚಿ 
ಚಕ್ರವ ಮುಚ್ಚಿದನು (ಕುವ್ಯೂಳೀ. ೬-೪೬) ; ನುಡಿಗೆ ನಾಚಿದನರಸ ಹಂಸದ 
ನಡವಳಿಗೆ ಮೆಚ್ಚಿದನು (ನಳಜ. ೨-೨೦); ನನಗೆ ಬೇಕಾದದ್ದು ಬಿಡುಗಡೆ; ಅದನ್ನು 
ಕೋರುವುದಕ್ಕೆ ನಾಚುತ್ತೇನೆ (ಧರ್ಮಸಾ. 64). [ನಾಣ್‌, + -ಚು] 

ನಾಣ್ಣು (ನಾ), ಎನಾಣ್ಣಿಕೆ ೧: ಅರಳೆಯಲಿ ರಸವಿಲ್ಲ ಕರುಳಿಗೆ ನಾಣ್ಣಿಲ್ಲ 
ಮರುಳನಿಗಾರು ಇದಿರಿಲ್ಲ ಸೂಳೆಯಲಿ ಸರಲವೆ ಇಲ್ಲ (ಸರ್ವಜ್ಞ. ೧೮೭೬). 

[ <ನಾಣ್ಣು; ] 

ನಾಣ್ಣುಡಿ "ನಾಲ್ಲೂಡಿ' ನೋ. 

ನಾಣ್ಣಂಡ (ನಾ). ಪುರುಷನ ಗುಹ್ಯಾಂಗ ; ಶಿಶ್ನ: ಬಾಳೆಯೊಳು ಬಾಳೆ 
ನಾಣ್ಹಾಣದೊಳು ನಾಣ್ಣಂಡ , , , ಮತ್ತೆ ನಾಳಿಕಾವೈರಿಶಕಲದೊಳು 
ಶಕಲಗಳಮರ್ದು ಸ್ತ್ರೀಪುರುಷರಿರೆ ಕಂಡರು (ಪ್ರಧುಪು. ೪-೦3೯). 

[ನಾರ್ಣ, + ದಂಡ] 

ನಾಣ್ಡಳೆ (ಕ್ರಿ). ನಾಚಿಕೆಯನ್ನು ಹೊಂದು; ನಾಚು : ಸಂಕ್ರಂದನಂ 
ಸದ್ದುಣೋಜ್ಯಳಸತ್ಯೇಂದ್ರನರೇಂದ್ರರುಂದ್ರಯಶಮಂ ಗಂಧರ್ವರಿಂ ಕೇಳ್ದು 
ನಾಣ್ಮಳಿದು (ರಾಜಕೇ. ೩-೪). [ನಾಣ್‌, + ತಳ್ಳಿ] 

ನಾಣ್ಬಾಣ, ನಾಣುದಾಣ (ನಾ). ಎ ನಾಣ್‌; ೩: “ಭಗದೊರ೯ ನಾಣ್ವಾಣ 
ಮೆಂದುಂಟು” (ಕರ್ಣಾನಿ, 66) ; ಮೊಜಯಂ ಮಾಜುವ ಮಾತು ಕೆಂದೆಸಪ 
ನಾಣ್ಮಾಣಂ (ಹಂದ್ರಪು. 9-೬6); ಪಳ್ಳೆಯೊಳೆಕ್ಕಸರಂ ಪೊಂಗುತ್ತಿರೆ ನಾಣ್ಮಾಣಂ 
ಸೊಳ್ವಡದಿಂಗೂಟಂ ಗಡಿಗೆಟ್ಟಿರಲ್‌ (ಉದ್ಭದೇ. ೪-೨೮); ಲಜ್ಜಿಸುವ ತಿಣ್ಣಮಂ 
ಬಿಡಿಸಿ ನಾಣ್ಹಾಣಮಂ ತಡವಿ (ಜಂಪು. 00-೫೯). ನಾಣುದಾಣ : ಹದನಾದ 
ನಾಣುದಾಣಕೆ ಲಿಂಗಯೋಗವ ಪದುಳಿಸುವಾಗ ಸ್ವರ್ಗವನು ಮಿದಿಯದೆ 
ಗೇಣು ಚೋಟಿನೆ ತೋಣಯುತಿದ್ದು ದು (ಭರಣ. ೪೧-೬೨). 

[ನಾಣ + ತಾಣ] 

ನಾಣ್ಬುಡುಕು (ಕ್ರಿ). ಗುಹ್ಶೇಂದ್ರಿಯವನ್ನು ಹಿಡಿದುಕೊಳ್ಳು; ಶಿಶ್ನವನ್ನು 
ಹಿಡಿ; ಚೆಲ್ಲದೊಳಾಕೆ ನಾಣ್ಣುಡುಕಿ ನುಣ್ಣೊರಲಿಂ ದನಿ ಪೊಣ್ಮೆ ಚುಂಬಿಸುತ್ತೆಲ್ಲ 
ಸುಖಕ್ಕೆ ಸೀಮೆಯೆನಲಂಗಜಕೇಳಿಯನುಂಟುಮಾಡಿದಳ್‌ (ದಶಕು. ೮-೩೨), 

[ನಾಣ್ಣ್‌ + ತುಡುಕ್ಕು(ಆ”ತೊಡಂಕ್ಕು) ] 

ನಾಣ್ನುಡಿ "ನಾಟ್ನುಡಿ' ನೋ. 

ನಾಣ್ಪು (ನಾ). ಎ ನಾಣ್ಣಿಕೆ ೧: ಈಕೆಯ ಸಲ್ವ ಜಾಣ್ಣುಡಿಗಳಿಂಪಿನಿವಿಲ್ಲನ 
ಪೆಂಪಲಂಪು ಮೇಣೀಕೆಯ ನೋಟದೊಳ್ಳು ಮುನಿಜಾಲಮನಕ್ಕೆ ಬೆಗಟ್ಟು 
ನಾಣ್ಣು ತಾನೀಕೆಯ ಸುಯ್ಯ ಗಾಳಿ ಮಲಯಾನಿಲನೊ೪ ಸಲೆ ಜೋಳಿಪಾಳಿ 
(ಉದೃಟ. ೮-೪9). [ನಾಣ್‌ + -ಪ್ಯ] 

ನಾಣ್ಪೋಗು (ನಾ). (ಪ್ರಾಣಿಗಳ) ಸಂಭೋಗ : ಮೂಲಂ ಕೊಂಬುಮು 
ನಾಲು ನಾಣ್ಸೋಗುಮನೆರಬ್ಬಜ್ಜೆಯಂವುಂ . . , ಬಲ್ಲನಾಗಿ (ಪಂಪಧಾ: 
8-೪೩ ವ). [ನಾಣ್‌ +4 ಪೋಗ್ಕು) 

ನಾಣ್ಬಟೆ "ನಾಟ್ಬಿಟ್ಟೆ' ನೋ. 

ನಾಣ್ಬಟ್ಟೆವೆಣ್‌ (ನಾ). ನಾಡಿನ ರಸ್ತೆಯಲ್ಲಿ ತಿರುಗಾಡುವ ಹೆಂಗಸು ; 
ನಾಡ ದಾರಿಯಲ್ಲಿ ಓಡಾಡುವ ಹೆಣ್ಣು : ಪತ್ತನ ದ್ರೋಣಾಮುಖಂ 
ಗಳ್ಲೆ ಮಾಣದೆ ನಡೆವ ನಾಣ್ಪಟ್ಟೆವೆಣ್ಣ ಕಣ್ಣಪೂರವನಲಂಕರಿಸಿದ ಪಾನೀಯ 
ಕಾಯಮಾನನಿಕಾಯಾಭ್ಯಂತರಾಳದಲ್ಲಿ ಪಜ್‌ಪಡೆ ಸೇದೆ (ಅನಂಪು. ೧-೮೨ ವ) 

[ ನಾಣ್ಬಟ್ಟೆ (-ಆನಾಟ್ಬಿಟ್ಟೆ) + ಪೆಣ್‌] 


೪೪೮೧ 


38 


46 


ನಾಣ್ಯಪರೀಕ್ಷ 


ನಾಣ್ಬದ (ನಾ). ಕಾವಂಜಲ; ಯೋನಿದ್ರವ : ಊರುಯುಗಂಗಳಿಂದಿಟುವ 
ನಾಣ್ಬದನಂ ನಿಟ್‌ಯಿಂದಮೊತ್ತುತುಂ ಜಾರೆಯರೆಯ್ದುತಿರ್ದರ್‌ (ಕುಸುಮಾ, 
೪-೩೫); ನೀವಿ ನಸುಬೀಟ್ತರೆ ನಾಣ್ಬದನಂಗಜೌಕದಿಂದಿಟಿೌಕಿತರೆ ಘರ್ಮ 
ವಾಃಕಣಗಣಂ ನೆಗೆಯುತ್ತಿರೆ ನೋಡುತಿರ್ದಳಾಕುಳತೆಯಿನೊರ್ವೆ ಚಂದ್ರ 
ಮುಖಿ ಮೆಯ್ಮ ಅದಾ ನರನಾಥಪುತ್ರನಂ (ಶಾಂತೀಶಠ್ಕ. ೩-೩೦). 
[ನಾಣ್ಮ + ಪದ್ಮ) 
ನಾಣ್ಬಿಡು (ಕ್ರಿ). ನಾಚಿಕೆಯನ್ನು ಬಿಡು,-ತ್ಯಜಿಸು: ಮೊಗಂಗುಡೆ ಪದವೆತ್ತು 
ಚುಂಬಿಸಿ ಭಯಂಗೆಯೆ ಬಲೈಣಸಂ ಪೊದಲ್ಟ್ವ ನುಣ್ಬಿಡೆ ನೆರೆದೂಢೆಯಂ 
ಪ್ರಥಮಸಂಗಮದೊರ್‌ ಕುವರಂ ಮರುಳ್ವಿ ದಂ (ಡಂದ್ರಪು. ೬-೮೨) ; 
ತೋಳ್ಗಳಿಂ ಬಿಗಿದು ತಳ್ಳಿಸಿ ನಾಣ್ಬಿಜೆ ಜಾಣ್ಮೆದೋಟ್‌ . . . ತನ್ನಳ 
ಮನಮಂ ಮರಳ್ಳಿದನದೇಂ ರತಿಕೋವಿದನೋ ಕುಮಾರಕಂ (ಉಜಕೇ. 
೮-೮3). [ನಾಣ್‌,; + ಬಿಡು] 
ನಾಣ್ಬೆದರು (ಕ್ರಿ). ಲಜ್ಜೆಯಿಂದ ಬೆದರು: ಭರದಿ ಮಲೆತುದು, ಮಹೇಂದ್ರ 
ಶಿಖರಂಗಳುಂ ನಾಣ್ಟೆದರಿ ಗೋಣ್ರಳ್ಗುವೋಲ್‌ (ಶ್ರೀರಾಮಾ. ೫೮೬-೬೬). 
[ನಾಣ್‌; +೬ ಬೆದರ್ಮು (ಎಬೆದಲ್ಲು)1] 
ನಾಣ್ಬೆರಸು "ನಾಣ್ವೆರಸು' ನೋ. 
ನಾಣ್ಬಳ್ಬೇರು (ಕ್ರಿ). ನಾಚಿಕೆಯಿಂದ ಬಿಳಿಚಿಕೊಳ್ಳು: ಮೇಘಸಂಧಿಗಳಿಂದೆ, 
ಮುಸುಕೆತ್ತಿ, ನಸುನಾಣ್ಚಿ, ಮೊಗಕೆ ನಾಣ್ಟೆಳ್ಬೇರಿದಪರಿಚಿತಳಂತೆವೋಲ* 
ಇಣಿಕಿತು ಗತೋಷ್ಣಾತಪಂ (ಶ್ರೀರಾಮಾ. ೩೪೩-೧೩೦). 
[ ನಾಣ್‌; + ಬೆಳ್ಳು + ಏರು, (ಎಏಆ್‌;)] 
ನಾಣ್ಮಸಗು (ಕ್ರಿ). ಅವಮಾನ ಹೆಚ್ಚಾಗು: (ನಾಣ್ಮಸಗಿ, ಅವನತವ್ವಿನಾಗಿ) 
(ಮಂತ್ರಶ. &೯-೨), [ನಾರ್ಣ, + ಮಸಗು;] 
ನಾಣ್ಮಾತು "ನಾಳ್ಮಾತಂ' ನೋ. 
ನಾಣ್ಮೀಸಲು (ನಾ). ನಾಚಿಕೆಯಲ್ಲಿ ತೋರುವ ಪವಿತ್ರತೆ; ಪರಿಶುದ್ಧತೆ 
ಯಂಳ್ಳ ನಾಚಿಕೆ : ನಾಣ್ಮೀಸಲಳಿಯದವಯವದ ಭೇದಮಂ ಮಣಿದು 
ಜಾಣ್ಮೆಗಳ ಬಂಧಂಗಳೊಳ್ಳಳಸಿ . . . ಲಲ್ಲೆಗೈದೊಲವನಾಣ್ಮಂಗೆ ಕಾಣಿಸಿ 
ದಳವಳ್‌ (ಕೃಮಿಧಾ. ೧೦-೨೨). [ನಾಣ್‌; * ಮಾಸಲು (ಎಮಾಸಲ್‌) ) 
ನಾಣ್ಮುಚ್ಚು (ಕ್ರಿ). ಮಾನವನ್ನು ರಕ್ಷಿಸು: ಉಡೆ ನಾಣ್ಮುಚ್ಚದ ನಾಗವಟ್ಟಣಿಗೆ 
` (ಮಲ್ಲಾ. 6-೩೦೯), [ ನಾರ, ಮುಚ್ಚು) 
ನಾಣ್ಮೆ (ನಾ). ನಾಚಿಕೆ; ಲಜ್ಜೆ : ಆದೊಡದನಾಡುತಿರ್ಪಾಗಳೇ ನಾಣ್ಮೆ 
ಯೊತ್ತಿ ಬರ್ಪುದು ಎನಗೆ (ಬದ್ಮಪ್ರ. ೩೪-೭೨೬) ; ಆಳೆವನ್‌ ಜ್ಞಾನಿಯಾಗಿ 
ರ್ದೊಡಂ, ತಾನ್‌ ಕಲ್ವುದದು ನಾಣ್ಮೆಯಲ್ಲ೦ (ಅಂತಿಗೊ. ೩೨-೬೩೮). 
[ ನಾಣ್‌, + ಮ್ಮೈ/ತಮಿ. ನಾಣ್ಮ್ಯೈ 7. 
ನಾಣ್ಮೊಗ (ನಾ). ನಾಚಿಕೆಯನ್ನು ತೋರ್ಪಡಿಸುವ ಮುಖ : ಬಲವಂತೆ 
ರೆಲ್ಲ ನಳಿಕೆಯ ಕೀರನಂತೆ ಅವರು ದಿಕ್ಕಾಗಲಜ್‌ಯರು ನಾಣ್ಮೊಗದಪ್ಪವರ 
ಒಪ್ಪವಿಟ್ಟುಕೊಳ್ಳ (ಮೋಳಿಮಾ. ೬೭-೨೬೯). [ನಾಣ್ಮ, + ಮೊಗ) 
ನಾಣ್ಯ "ನಾಣಯಂ' ನೋ. 
ನಾಣ್ಯಗಾರ (ನಾ). ಗಣ್ಯ ; ಗೌರವಸ್ಥ ; ಮಾನ್ಯ : (೪). 
[ನಾಣ್ಯ (<ಎನಾಣಯ) + - ಕಾರ್ಕ (-ಆ -ಕಾಆ)] 
ನಾಣ್ಯಪದ್ಧತಿ (ನಾ). ನಾಣ್ಯಗಳನ್ನು ಚಲಾವಣೆ ಮಾಡುವ ವ್ಯವಸ್ಥೆ,- 
ನಿಯವ) : ಈ ಹದ ಬಹುಕಾಲದವರೆಗೆ ನಿಲ್ಲುವಂತೆಯೂ ಸಮಧಾತು 
ವಾಗಿರುವಂತೆಯೂ ಏರ್ಪಡಿಸಬೇಕಂ-ಎಂಬುದೇ ಎಲ್ಲ ನಾಣ್ಯಪದ್ಧತಿಗಳ 
ಗುರಿ (ಹೂಪ್ರ. ೨೯). [ನಾಣ್ಕ («ನಾಣಯ) + ಪದ್ಧತಿ] 
ನಾಣ್ಯಪರೀಕ್ಷೆ (ನಾ). ನಾಣ್ಯಗಳ ಗುಣಾವಗುಣಗಳ ಪರಿಶೀಲನೆ: ಅವನು 
ನಾಣ್ಯಪರೀಕ್ಷೆಯಲ್ಲಿ ಖದೀಮ (ರೂಢಿ). 
[ ನಾಣ್ಯ (<ನಾಣಯ) + ಪರೀಕ್ಷೆ]. 


ನಾಣ್ಯವಂತ 


ನಾಣ್ಯವಂತ (ನಾ). - ನುಣ್ಯಗಾರ : ಇಡೀ ಹಳ್ಳಿಯಲ್ಲೇ ಅವನು ನಾಣ್ಮ 

ವಂತನೆಂದು ಹೆಸರು ಗಳಿಸಿದ್ದಾನೆ (ರೂಂ). 
[ನಾಣ್ಯ (ಆನಾಣಯ)* -ವಂತ] 

ನಾಣ್ಯವಟ್ಟ (ನಾ). ನಾಣ್ಯವಿನಿಮಯದ ಸಂದರ್ಭದಲ್ಲಿ ತೆರಬೇಕಾದ 
ಶುಲ್ಕ ; ಒಂದು ನಾಣ್ಯವನ್ನು ಮತ್ತೊಂದು ನಾಣ್ಯಕ್ಕೆ ಬದಲಾಯಿಸಿ 
ಕೊಳ್ಳುವಾಗ ಕೊಡಬೇಕಾದ ಹಣ,-ಶುಲ್ಕ : (೪. 

[ನಾಣ್ಯ (ನಾಣಯ) * ವಟ್ಟ್ಯ) 

ನಾಣ್ಯವಾರು (ನಾ). ಬೇರೆ ಬೇರೆಯಾದ ನಾಣ್ಯಗಳ ವಿವರವಾದ ಲೆಕ್ಕ ; 
ಬೇರೆ ಬೇರೆ ಬೆಲೆಯ, ಆಕಾರದ ನಾಣ್ಯಗಳನ್ನು ಪ್ರತ್ಯೇಕ ಪ್ರತ್ಯೇಕ 
ವಾಗಿ ವಿಂಗಡಿಸುವುದಂ : ತಿರುಪತಿಬೆಟ್ಟದಲ್ಲಿ ಪ್ರತಿನಿತ್ಯ ಹುಂಡಿಯ 
ಹಣವನ್ನು ನಾಣ್ಯವಾರಾಗಿ ವಿಂಗಡಿಸುತ್ತಾರೆ (ಕೂರಿ). 

[ನಾಣ್ಯ (€ನಾಣಯ) + ವಾರ್ಕು (ಇವಾರ್ಕಿ] 

ನಾಣ್ಯವಿದ್ಯೆ (ನಾ). ನಾಣ್ಯದ ವಿಷಯವನ್ನೂ ತಿಳಿಸುವ ಎದೈ; ನಾಣ್ಯಕ್ಕೆ 
ಸಂಬಂಧಪಟ್ಟ ವಿಷಯಗಳನ್ನು ವಿವರಿಸುವ ಶಾಸ್ತ್ರ: “ನಾಣ್ಯ (ಪರಿಜಯ) 
ವಿದ್ಯೆ” (Num lematles. ಇಂಕನಿ). [ ನಾಣ್ಮ( <ನಾಣಯ)+ ವಿದೆ, ) 

ನಾಣ್ವೆರಸು, ನಾಣ್ಛಿರಸು (ಕ್ರಿ). ನಾಚಿಕೆಯಿಂದ ಕೂಡಿರಂ; ಲಜ್ಜೆಯನ್ನು 
ಹೊಂದು : ಆಕೆಯ . .. ಗಾಡಿವೆರಸಿದ ಹಾವಕ್ಕಂ ನಾಣ್ವೆರಸಿದ ಭಾವಕ್ಕ 
ಮೊಲ್ಲುಮೊಜಲ್ಲು ಮಿರೆಯುರೆ (ಪಂಪಛಾ, 9-೧೭ ಪ). ನಾಣ್ಛೆರಸು: 
ಕಂಪಿಸುತಿರೆ ಕರತಳದಿಂದಂ ಪೋದಕ್ತ ಕ್ಷಮಾಲೆ ನಾಣ್ಬೆರಸಾಗಳ* (ಕಾದಂಪೂ. 
೭೭೦). [ನಾನ್‌ + ದೆರಸ್ಸು] 

ನಾತ, ನಾತು (ನಾ). ೧. ಮೂಗಿನಿಂದ ಕಂಡಂಹಿಡಿಯಂಂವ ಒಂದಂ 
ದ್ರವ್ಯಗುಣ ; ವಾಸನೆ; ಗಂಧ: ಪರಿವಂಳ : ಸವಿ ಜೆಳಗು ಶಡವು ಬನಿ 
ನಾತಮೆಂಬೈದಣ ಬಗೆ ತಿಳಿವನೆಡೆಯದೇ ಲೋಕಂ (ಕುಜಳ್‌. ೦-೩-೭) 
ಅವನ ಸುತ್ತ ಕ್ಯಾದಿಗೀ `ಹೊಡಿವಾಸ, ಪಲ್ಲೇದ ಕಂಪಾ, ಎಲಿಬಳ್ಳೀ ನಾತ 
(ದಾಬಲ. 8೩). ೨. ಸುವಾಸನೆ; ಸುಗಂಧ: “ಸೌಸವಂ . . . ನಾತೆಂ, 
ವಂಗಮಗಿಸು-ಈ ೭ ಪರಿಮಳಕ್ಕೆ ಪೆಸರ್‌” (ಕಶಸಾ. ೯-೦೬೭); “ನಾಶಂ ನೆಂ 
ಸೌಸವ ಕಮ್ಮಿತೆಂದು ಮಗಮಗಿಸಿದುದೆಂದಿರದೆ ಸೌರಭ್ಯಮಕ್ಕುಂ” 
(ಕವಿಕಂ. ೯೬) ; ಕಸವು ಹೊಡೆದ ಕೈಯು ಕಸ್ತೂರಿ ನಾತಾವ ಬಸವಣ್ಣ ನಿನ್ನ 
ಸೆಗಣೀಯ ಬಳಿದ ಕೈ ಎಸಳ ಯಾಲಕ್ಕಿ ಗೊನಿ ನಾತ (ಗಕತಿ. ೪೨). 
೩. ದುರ್ವಾಸನೆ ; ದುರ್ಗಂಧ : “ನಾತವೊನೆ ದುರ್ಗಂಧದೋಳ್‌ ” 
(ಕತರ. 89) : ವೊಂಗಳಂ ಸುರಿವೊಡಮಾರೊ ಸೈರಿಸುವರಾತನ ಪಲ್ಲಿಲಿವಾಯ 
ನಾತಮಂ (ಶಂಪಭಾ. ೪-000) ; ಶೊಲಿ ಹೊಲಸಿನ ನಾತದೊಳಗೆ ನಿಂದೈ 
ತಂದೆ (ಇಹರ. ದೇ. ೪೪-೨೨) : ನಾತವಧಿಕ ಭಯಂಕರವು (ಬಸಪು. ೪೬-೫೯); 
ಇಡಿದ ಹೊಲಸಿನೆ ನಾತದುಬ್ಬರದೆಡಬಲದ ತಿನಿಸುಗಳ ಕೆಂಡು 
ಹೇಸುತೆ ಹನುಮ ಹೊಅವಂಟ (ಶೊರರಾ. ೫-೨-೩೬) ; ನಷ್ಟ ಬೀಳುವುದಲ್ಲ 
ನಾತ ಹುಟ್ಟುವುದಲ್ಲಿ (ಪುರಂದ. ೧-೨೧೬-೨) ; ನಡುಮನೇಲಿ ಹೇತು ನಾತ 
ಬರುತ್ತೆ ಎಂದ (ಗಾದೆ). ೪. ಕಟುವಾಸನೆ ; ಉಗ್ರಗಂಧ; ಸಹಿಸಲಾಗದ 
ವಾಸನೆ : “ಹೆಸಲುನಾಶಂ ಸೊವಡು ಸೊಗಡುದುಂದುಲಿಗ ಕೊರಿತ್ತಾದ 
ಗಂಧಕ್ಕೆ” (ಕಲ್ಶ್ಮಮಂ. 39) ; ಇಂಗಿನೊಳು ನಾತವನು ತೆಂಗಿನೊಳಗೆಳನೀರೆ 
ಚೃಂಗೆಕೋಕಿಲೆಯ ಕಂಠದೊಳು ಗಾಯನವ ತುಂಬಿದವರಾರು (ಸರ್ವಜ್ಞ. 
೧೯೩). ೫. (ಆಲಂ) ಸುಳಿವು ; ಮುನ್ಸೂಚನೆ : ನೀಲವ್ವ ಮೊದಲ ಸಲ 
ಗರ್ಭಿಣಿಯಾದಳು. ಆ "ನಾತ'ವನ್ನು ಮೊದಲು ಕಂಡುಹಿದಿದೆವಳೂ ಬಸವ್ವನೇ 
(ಬರಚಾ. ೧೬) ; ನಯನ ನಿಗಿನಿಗಿ ಎದೆಯ ದೃಢಪಡೆ ಏನೊ ನಾತವ ಹಿಡಿದಿದೆ 
(ಕೈತ್ಯಾಳ- ೨೮-೩). ನಾತು: ೧. ನಂತು ಖವಟ ಇರದೆ ಬಣ್ಣ ಕೆಂಪೆದಿದ್ದು 
ತೇಜವುಳ್ಳದ್ದಿರಬೇಕಂ (ಮಂಂಲವ್ಯಾ. ೩೬). 

[ ದೇ. ತಮಿ. ಮಲ. ನಾಜ್ಚಿ; ತುಳು. ಕೊಡ. ನಾತ] 


೪೪೮೨ 


20 


30 


ನಾತೆ 


ನಾತಂಬಿಡಿ, ನಾತಹಿಡಿ (ಕ್ರಿ). ೧. ವಾಸನೆ ಹಿಡಿ; ವಾಸನೆಯಿಂದ 
ಪತ್ತೆಹಚ್ಚು : ನೆತ್ತರ ಧಾರೆಯೊಳ್‌ ನಾದು ನನೆದಡಿವಜ್ಜೆಯನು 
ನಾತಂಬಿಡಿದು ಬಂದು (ಸುಕುಮಾ. ೧೨-3೪ ವ). ನಾತಹಿಡಿ: ೨. ಕೆಟ್ಟ 
ವಾಸನೆ ಇಡಂಗು ; ದಂರ್ಗಂಧವಾಗು : ತಲೆ ನಾತಹಿಡಿದಿದೆ, ಸ್ನಾನ 
ಮಾಡಬೇಕು (ರೂಡ). [ನಾತ * ಪಿಡ್ಮಿ) 

ನಾತವಡೆ (ಕ್ರಿ). ೬ ನಾತಂಬಿಡಿ ೨: ನಾತವಡೆದ ತನಂವಿನ ನಳ್ಳಿ ಮೂಗಿನ 
ಭೂತವೆ ನಡೆತಪ್ಪಂತೆ ಮನೆಗೆ ಬರಲು (ನೇಮಿಸಂ. ೭-೧೦೫). 

[ನಾತ * ಪಡೆ,] 

ನಾತಹಿಡಿ "ನಾತಂಬಿಡಿ' ನೋ. 

ನಾತಹೂ, ನಾತಹೂವು (ನಾ). ಓಂದಂ ಬಗೆಯ ಗಿಡ ಮತ್ತು ಅದರ 
ಹೂವು: ($). ನಾತಹೂವು : ಈ ಮಕರಗ್ರಂಧಿಗಳನ್ನು ನಾವು ತುಂಬೆ, 
ನಾತೆಹೂವು (6884೩88) ಈ ಹೂವುಗಳಲ್ಲಿ ನೋಡಬಹುದು (ಸಸ್ಕಶಾ. ೫೩). 

[ನಾತ ಹ್ಯೂ (ಆಪ್ಯೂ)) 

ನಾತಹೂವು "ನಾತಹೂ' ನೋ. 

ನಾತಾಳಿ (ನು). ಕ್ರಿಸ್‌ಮಸ್‌ ಹಬ್ಬ; ಏಸುಕ್ರಿಸ್ತನ ಜನ್ಮದಿವಸ : 
ದತ್ತೂನ ಮಡುವೆಯಾದ ಮೇಲೆ ಬಂದುದು ಅದೇ ಮೊದಲ ನಾತಾಳಿ 
(ಸ್ಮೃತಿಜಿ. ೪೩೪). 

ನಾತಾಖಿ ದಿನ ಎ ಕ್ರಿಸ್‌ಮಸ್‌ ಹಬ್ಬವನ್ನು ಆಚರಿಸಂವ ದಿವಸ : 

ನಾತಾಳಿ ದಿನಗಳು, ಹತ್ತು ಗಂಟೆಯ ಹೊತ್ತು. ನಾನು ಮಲಗಿದ್ದೆ (ಸ್ಮೃತಿಚಿ. 
೩೭೨). ನಾತಾಳಿಯ ರಜೆ - ಕ್ರಿಸ್‌ಮಸ್‌ ಹಬ್ಬದ. ಬಿಡುವು.-ರಜೆ : 
ಇನ್ನೆರಡು ದಿನಗಳಲ್ಲಿ ಹೇಗಾದರೂ ನಿನ್ನ ನಾತಾಳಿಯ ರಜೆ ಸುರು 
(ಮೂರಂದಾ. ೦೨೩). ನಾತಾಳಿ ಸೂಟಿನಾತಾಳಿಯ ರಜೆ : ಉಮೇಶನಿಗೆ 
ನಾತಾಳಿ ಸೂಟೆ (ದಾಕೂಟ. ೧೦); ಈ ದುಡಿತದಲ್ಲಿ ನುಗ್ಗಾದ ಹುಡುಗರಿಗೆ 
ಹತ್ತುದಿನದ ನಾತಾಳಿ ಸೂಟಿಯೂ ಹಿಗ್ಗಿನ ಹುತ್ತವಾಯಿತು (ಅನ್ನ. ೦೦)- 
[ ಮರಾ. ನಾತಾಳ್‌, ನಾಥಾಳ್‌../ಇಂ. Natl. /ಪೋರ್ಟ್‌. ನಾತಾಲ್‌ ] 

ನಾತಿದೂರ (ನಾ). ಬಹಳ ದೂರವಲ್ಲದುದು ; ಹತ್ತಿರ; ಸವಿಸಾಪ : 
ನಾತಿದೂರಂ ಶ್ಲಾಘನೀಯಮಾ ಪಂಚವಟಿ (ಶ್ರೀರಾಮಾ. ೧೯೩-೪೨೩) ; 
ನಾತಿದೂರದೊಳೊಂದು ಪೊಣ್ಮಿದುದು ಸೀಳ್ವವೋಲ್‌ ವನ್ಯನಿಶ್ಯಬ್ದ್ಬಮಂ 
ದೀರ್ಫಶ್ರುತಿಯ ಸೀಳ್‌ | (ಶ್ರೀರಾಮಾ, ೨೯೦-೧೬6). [ ಸಂ. ] 

ನಾತಿನಿಕಟ (ನಾ). ಬಹಳ ಹತ್ತಿರವಲ್ಲದಂದು ; ಸ್ವಲ್ಪದೂರ : ನಾತಿ 
ದೂರಂ ನಾತಿನಿಕಟಮದೊ ಕಾಳ್ಮಿಗಂ ಸುಳಿಯುತಿವೆ ಮನಮೋಹಕಂ 
(ಶ್ರೀರಾಮಾ. ೧೯೬-೫೪). [ಸಂ.] 

ನಾತಿಮಾನಿತೆ (ನಾ). ಹೆಚ್ಚು ಅಹಂಕಾರವಿಲ್ಲದಿರುವಿಕೆ : ನಾತಿಮಾಸಿತಾ 
ಎಂದರೆ ಅಹರಕಾರರಾಹಿತ್ಯ (ಭಾತತ್ತ್ಮ. ೧೪೦'. [ ಸಂ. ನಾತಿಮಾನಿತಾ] 

ನಾತು "ನುತ' ನೋ. 

ನಾತೆ (ನಾ). ೧. ನಂಟುತನ. ಅಧಿಕಾರ ಮೊದಲಾದಂವುಗಳಿಂದ 
ಉಂಟಾದ ಸಂಬಂಧ,-ಬಾಂಧವ್ಯ : ನಮ್ಮ ಉಪೇಂದ್ರನ ಮಗನೆಂಬ 
ನಾತೆಯಿಂದಾದರೂ ನಿಜವಾದ ಸಂಗತಿಯನ್ನು ಇವರಿಗೆ ತಿಳಿಸಬೇಡವೆ ? 
(ಮೂರುದಾ. ೧೪೮). ೨. ಕಾರಣ; ನಿಮಿತ್ತ: ೇ೦ದ್ರಸಿಂಹನಿಗೆ, 
ಕಿಶೋರಿಗೆ ಗೊತ್ತುಮಾಡಿದ ಸಂಬಂಧವನ್ನು ಚಿಕ್ಕಪ್ಪ ಈ ನಾಕೆಯಿಂದ 
ಒಪ್ಪಲಿ (ಜಮಾನ್ಮಾ. ೧೪೬) ; ಆದು ತಮಗೆ ಹಿರಿಯರಿಂದ ಬಂದ ವಿಶ್ವಸ್ಥ 
ರೆಂಬ ನಾತೆಯಿಂದ ತಾವು ಶಿರೋಧಾರಣ ಮಾಡಿದ ಶ್ರೀಮಂತರ ಘನ 
ಪೇಶ್ವೆಯರ ಅಮೂಲ್ಯ ದತ್ತಿ (ದೀಪಹ. 1, ೧೬) ; ತಾವು ದೇವಸ್ಥಾ ನದ 
“ಅರ್ಚಕ' ಎಂಬ "ನಂತೆ'ಯಿಂದ ಮೇಲಿನವರಿಗೆ ಅರ್ಜೀ ಮಾಡುವ ಪ್ರಸಂಗ 
ಬರಬಹುದೆಂದೂ ಅವರಿಗೆ ತಿಳಿಸಿದರು (ಗಂಗಾಸಾ. ೧೧೪). 

ಮರಾ. ನಾತೇ ; ಹಿಂ. ನಾತಾ) 


ನಾಥ 


ನಾಥ (ನಾ). ೧. ಒಡೆಯಂ; ರಕ್ಷಕ; ಪಾಲಕ; ರಾಜ; ಪ್ರಭು: 
“ಪ್ರಭು ಪರಿವೃಢನೀಶಂ ಸ್ವಾಮಿ ಭರ್ತ ಪತಿ ನಾಥನಧಿಪನೀಶ್ವರನಿಂದ್ರಂ” 
(ವಸ್ತುಕೋ. ೯೯೯೯); “ನಾಯಕಂ ನಾಥನಿಂದ್ರಂ , ,, ವಲ್ಲಧನೆನಲು 
ನೇತೃವೆನಲೊಡೆಯಂಗೆ ನಾಮಮಕ್ಕುಂ” (ಮಂಗರಾ. ೬೬-೬) ; ನಾಥರಿಲ್ಲದ 
ಶಿಶುಗಳಿಗೆ ನೀ ನಾಥನೈ ಗೋವಿಂದ (ಳುವ್ಕಾಸ. ೦೪-೦೨೧); ಯಾರೆ 
ಬಂದವರು ಮನೆಗೆ... . ನಾರಾಯಣ ಕ ೈಷ್ಣ ನಾಥನಲ್ಲದೆ ಬೇಟ 
(ಪುರಂದ. ೩-೩೫೬ ಅನುಪಲ್ಲವಿ) ; ನಾಥನಾದರೂ ಭೂತ ಬಿಡದು (ಗಾದಿ). 
೨. ಗಂಡ; ಪತಿ : ಇರದೆ ಹೋಹರೆ ನನ್ನ ಬಿಟ್ಟೆಲೆ ನಾಥ ನೀನೀಗಾ 
(ತಿಮ್ಮಶಾಂ. 8-೭೨) ; ನಾಥ! ತಿಳಿದವನಾಗಿ, ಸಾಮಾನ್ಯಮನುಷ್ಯನಂತೆ, 
ಹೀಗೆ ಸಂತಪಿಸಬಹುದೆ (ವಕಥಧಾ. ೪೨) : ನಾಥಾಲ್ಲದ ತರುಣಿಯಾಂ . . . 
ಮಡಿದನೆನ್ನಾಣ್ಮನೆನ್ನಣ್ಣ ನಿಂ ತನ್ನ ಕಿರುವರೆಯದೊಳ್‌ (ಶ್ರೀರಾಮಾ. ೨೦೭-4). 
೩. ಅಂಕಿತನಾಮಗಳ ಕೊನೆಯಲ್ಲಿ ಸೇರುವ ಪದ. [ಸಂ.] 

ನಾಥತ್ವ (ನಾ). ೧. ಒಡೆತನ ; ಪ್ರಭುತ್ವ ; ಯಜಮಾನಿಕೆ. ೨. [ಜೈನ] 
ಪಾರಿವ್ರಾಜಕ ಲಕ್ಷಣಗಳನ್ನೂ ತಿಳಿಸುವ ಇಪ್ಪತ್ತೇಳು ಸೂತ್ರಪದಗಳಲ್ಲಿ 
ಒಂದಂ ; ಐ ಪಾರಿವ್ರಾಜ್ಯ ಲಕ್ಷಣಗಳು ಇಪ್ಪತ್ತೇಳು. ಅವು ಯಾವು 
ವೆಂದರೆ ಜಾತಿ, ಮೂರ್ತಿ, ಲಕ್ಷಣ, ಸೌಂದರ್ಯ, ಪ್ರಭೆ, ಮಂಡಲ, 
ಹಕ್ರ, ಅಭಿಷೇಕ, ನಾಥತ್ವ. ಸಿಂಹಾಸನ, ಉಪಾದಾನ, ಛತ್ರ, 
ಚಾಮರ, ಘೋಷಣೆ, ಅಶೋಕವೃಕ್ಷ, ನಿಧಿ, ಗೃಹಶೋಭೆ, ಅವಗಾ 
ಹನ, ಕ್ಷೇತ್ರ, ಆಜ್ಞೆ, ಸಭೆ, ಕೀರ್ತಿ, ವಂದ್ಯತೆ, ವಾಹನ, ಭಾಷೆ, 
ಆಹಾರ ಮತ್ತು ಸುಖ. ಇಹಲೋಕದಲ್ಲಿ ಇವುಗಳನ್ನು ಸಂನ್ಯಾಸ 
ದಿಂದ ತ್ಕಾಗಮಾಡಿ, ಜಿನೋಷಾಸನೆ ಮಾಡಿದರೆ ಇವುಗಳಿಲ್ಲ ಪರ 
ಲೋಕದಲ್ಲಿ ಜೀವನಿಗೆ ದೊರಕುವುವು ಎಂಬ ನಂಬಿಕೆಯಿದೆ : ನಾಥತ್ವ 
ಮೆಂಬುದು ಜಗಶ್ರಿತಯನಾಥನನ:ಪಾಸ್ತಿಗೆಯ್ದೈ ಹಕ(ಗೆಯಿದೈಕಸ್ವಾ) 
ಸಾಮ್ಯಮಂ ಪತ್ತುವಿಟ್ಟು ತಪದೊಳೆಸಗಿದೊಡೆ ದಿವ್ಕವಿಜಯಪರಮಸ್ವಾವಿಂ 
ತ್ವಮಂ ಪಡೆಗುಂ (ಜಾವುಪು. ೨೨೪), [೫೧.1] 

ನಾಥದೀಕ್ಷೆ (ನಾ). ಮಹಾರಾಷ್ಟ್ರದಲ್ಲಿ ಪ್ರಚಾರದಲ್ಲಿರುವ ನಾಥಸಂಪ್ರ 
ದಾಯದ ಅನಂಯಾಯಿಗಳು ತಾಳುವ ದೀಕ್ಷೆ; ಜ್ಞಾನದೇವನ ಮನೆ 
ತನದಲ್ಲಿ ವಿಠ್ಠಲಭಕ್ತಿಯೂ ನಾಥದೀಕ್ಷೆಯೂ ಮೊದಲೇ ಹುರಿಗೊಂಡು 
ಬಂದಿದ್ದವು (ಮಸಾಹಿ. ೦೩). [ ನಂಥ + ದೀಕ್ಷೆ) 

ನಾಥವತಿ (ನಾ). ಒಡೆಯನನ್ನುಳ್ಳವಳು : ನೀನಾದೊಡಂ ಕಾಯಮ್ಮ 
ನಾಥವತಿಯಾದೀ ಅನಾಥೆಯಂ (ಶ್ರೀರಾಮಾ. ೩೦೨-೩೮). 

[ ಸಂ. ನಾಥವತೀ ] 

ನಾಥಸಂಪ್ರದಾಯ (ನಾ). ಮಹಾರಾಷ್ಟ್ರದಲ್ಲಿ ಪ್ರಚಾರದಲ್ಲಿರುವ ಒಂದು 
ಧಾರ್ಮಕ ಸಂಪ್ರದಾಯ ; p ಆದಿನಾಥರೆಂಬಂವರಿಂದ ಪ್ರಾರಂಭ 
ವಾದ ಗೋಸಾಯಿಗಳ ಈ ಸಂಪ್ರದಾಯವನ್ನು ಮತ್ಸ್ಯೇಂದ್ರ 
ಮೊದಲಾದ ಒಂಬತ್ತು ಜನ ಬೆಳೆಸಿದ್ದಾರೆ. ಪ್ರಸಿದ್ಧ ಮರಾಟಿ ಗ್ರಂಥ 
ಕಾರನಾದ ಜ್ಞಾನದೇವನಂ ಈ ಪಂಥಕ್ಕೆ ಸೇರಿದವನು : ನಾಥ 
ಸಂಪ್ರದಾಯವು ಮಹಾರಾಷ್ಟ್ರದ ಮಥನವನ್ನು ನಡೆಸಿಯೇ 
(ಮಸಾಹಿ. ೧೧). [ನಾಥ + ಸಂಪ್ರದಾಯ] 

ಸಾದ, (ನಾ). ೧. ಧ್ವನಿ; ಶಬ್ದ; ಸಪ್ಪಳ; ಕೂಗು: “ಹ್ರಾದಃ, ನಾದಃ 
ಘೋಷ “ಈರ ಧ್ವನಿ” (ಹಲಾಯು. ೨೩-೧೩೭) : “ನಾದಂ 
ಸ್ವರಂ ಘೋಷಂ. . .ಆ ಧ್ವನಿಯೆನಿಕ್ಕುಂ” (ಮಂಗರಾ. ೯-೩೦) ; ಪ್ರಳಯ 
ಪಯೋಧಿ ನಾದಮನೆ ಪೋಲ್ತು ರಣಾನಕರಾವಮಾಗಳಗ್ಗಳಮೆಸೆದಪ್ಪುದು 
(ಪಂಪಥಾ. ೧೧-೧೧) : ಕಹಳೆ ಮರ್ದಳೆ ಶಂಖ ಪಟಹ ನಾದಂಗಳೊಳು, .. 
ನಡೆತಂದು (ನಂಜಿರ. ೯.೭೭) ; ಕರ್ಬುರನಾದಂ ವೃತ್ತಕಾರಂ ಕುಸುಮ 
ಧವಳವಂಂ ತೋಟ ಫೇನಂ ಕರಂ ಭೀಕರಮಾಗಲೊಪ್ಪುಗುಂ ಕಾನನ 


ಇತ್ತು 


೪೪೮೩ ನಾದತ್ರಯ 


ದೊಳಿಭಸಮಾನಂ ಲುಲಾಯಪ್ರತಾನಂ (ಮಲ್ಲಾ. ೩-೧೮೯) ; ತಾಮ್ರದ 
ಬಣ್ಣವು ನಸುಗೆಂಪು ಇರುತ್ತದೆ. ಆದಕ್ಕೆ ನಾದ ಬಹಳ(ಮುಂಂಜಯಿ, ೪-೧೩೬)- 
೨. ಒಂದಂ ನರಕದ ಹೆಸರು: ನ;ದ ಪ್ರವಾಹ ಸುಪ್ರವಾಹ ರೂಕ್ಷ 
ಮೇಷವೆಂಬೈದು ಮಂತ್ರಿನರಕಂಗಳ ಮಧ್ಯದಲ್ಲಿ ಚಂಚವೆಂಬರಸುನರಕ 
ವಿಹುದು (ವಿವೇಕ. ೧೮೦). ೩. (ಆಲಂ) ಚಟ; ಹವ್ಯಾಸ; ಆಸಕ್ತಿ : 
ರಾಯರಿಗೆ ನಾಟಕದ ನಾದ ಬಹಳ (೦ಸಾಹು. 00) : ಡೋಂಬರೆಗೆ ಕವಿಕೆ 
ಹರಿದುಹಾಕುವುದೊಂದು ನಾದವೇ ಇತ್ತು (ಸ್ಮೃತಿಜಿ. &೭೬); ನಿನ್ನ ಗೆಳೆಯನ 
ತಂಗಿಯ ನಾದ ಬಿಟ್ಟಿರುವೆಯೋ ಇಲ್ಲವೋ (ಮುಕ್ತಿ. ೧೯೦); ನಲ್ಲ 
ದವನು ಓದಿದರೂ ಬಾರದು (ಗಾಡ). ೪. [ಸಂಗೀತ] ನಿಯವಿಂತ 
ತರಂಗಗಳನ್ನುಳ್ಳ ಧ್ವನಿ : ಮಹಾವೈದ್ಯನಾಧಅಯ್ಯರ್‌ ಅವರ ಶಾರೀರವು 
ಧ್ವನಿಸಂಪತ್ತಿನಿಂದ ಕೂಡಿತ್ತು. ಅದರ ನಾದದಲ್ಲಿಯೇ ಒಂದು ಮೋಹಕತೆ 
ಇತ್ತು (ಸಂಗೀತ. ೩); ಸಾಂಗತ್ಯವು ಹಾಡುವ ಮಟ್ಟು. ಅದರಲ್ಲಿ ಬರುವ 
ಅಂಶಗಣಗಳು ಆದಕ್ಕೆ ನಾದವನ್ನು ತುಂಬಿ, ಅದರ ಗೇಯಗುಣವನ್ನು 
ಹೆಚ್ಚಿಸುತ್ತವೆ (ಇಂಡಾಪ. 111 ಅರಿಕೆ); ಸಂಗೀತದ ಆಧಾರೆಸ್ತಂಭಗಳು 
ನಾದ ಮತ್ತು ಲಯ (ಛಾರದ. ೫೩೫). ೫. [ತತ್ತ್ವಶಾ] ಬ ್ರಹ್ಮಸ್ವರೂಪ 
ವೆನಿಸಿರಂವ ಧ್ವನಿವಿಶೇಷ : ಮೂಜಾ ತೆಣನಾಗಿ ಕಳೆ ನಾದ ವರಬಿಂದು 
ವೆಂದು ಭೇದಿಸಿದಾದಿದೇಶಿಕನ ಚರಣುಂಬುಜಕ್ಕೆ ಶರಣು (ಲಶಿಜಂ. ೫೦-೧೪); 
ತನು ನಾದಂ ಗುರು ಲಿಂಗಂ ಮನಮುಂ ವರಬಿಂದಂ . , . ಜಂಗಮ 
ಲಿಂಗಂ ಘನಕಳ ಸುಜ್ಞಾನಮಾಗಿ ವೊಆದಂ ನಿಜದಿಂ (ಹಮ್ಮಾರ. ೩-೩೪); 
ನಾದ ಬಿಂದು ಕಳಾದಿಯಾಗಿಯೆ ವೇದಸಮ್ಮತವಾ ಜಿದ್ರೂಪಾದ ನಿಜಪರ 
ಮಾತ್ಮ ತತ್ವಹಕಾರವೆನಿಸುವುದು ' (ಗಗತಾ. ೬-೧೧೬, "ಬಿಂದು? ಪರಾ. 
೬. [ವೀಶೈ] ನಾದ, ಬಿಂದಂ ಮತ್ತು ಕಳೆಗಳೆಂಬ ಮೂರು ಅವಸ್ಥೆ 
ಗಳಲ್ಲಿ ಒಂದು : ಮೊದಲನಿರ್ವಾಚ್ಯ ಮೆಂಬುದೆ ಕಣಾ ಚಿದ ಹ್ಮವು... 
ಇದಜಾಂದಾದುದದಿರದಿರಿನೊಳೀನಾದ ಹುದಂಕದುವೆಶಿವಶಕ್ತಿವಂಯವೆಂದಟಾ 
(ಮನೋವಿ. ೨-೦೮) ; ಇದರಿಂದ , . . ನಾದಪದದಿಂದ ಹೇಳಲ್ಪಡುವ 
ಪರಿಣಾಮವು, ಶಕ್ತಿತತ್ತೈವು ಉದಯಿ:ಸುವುದು (ಹಿಂದಸಾ. ೨೯೮). [ಸಂ.] 

ನಾದ, (ನಾ). ಒಂದು ಬಗೆಯ ವನಸ್ಪತಿ ; ಉಲಿಗ : “ಉಲಿಗನುಂ ನಾದ 
ವಕ್ಕುಂ” (ಮಂಗರಾ. ೩೬-೧೮) ; “ಅಂತರ್ಮಹಾ - ನಾದ” (ಓಷಧಿ. ೯). 

[?) 


39 ನಾದ್ಕ "ನಾನ್‌,' ಪರಾ. 

ನಾದಕಟ್ಟು (ನಾ). ಸರಿಯಾದ ಧ್ವನಿಯ ನ್ನುಂಟುಮಾಡಂವಿಕೆ: ಪ್ರಸೇವಕ- 
ನಾದಕಟ್ಟಿನೆ ಸಲುವಾಗಿ ವೀಣೆಯ ಕೆಳಗೆ ಇರುವ ಕುಂಬಳಕಾಯಿ (ಗಂಗಾಮ. 
338). [ನಾದ +೬ ಕಟ್ಟು ] 

ನಾದಗೈ (ಕ್ರಿ). ಶಬ್ದಮಾಡು ; ಧ್ವನಿಮಾಡು : ಕಿವಿ ಚಿಟ್ಟಾಗುವಂತೆ ನಾದ 
ಗೈಯುತ್ತಿದ್ದ ಹಕ್ಕಿಯ ಸಿಳ್ಳೆಯನ್ನೂ ಕೇಳಿಸಿಕೊಳ್ಳುತ್ತ ಅವನಲ್ಲಿಯೆ ಬಹಳ 
ಹೊತ್ತಿನ ತನಕ ಕಂಳಿತಿದ್ದನು (ಪುನರು. ೨೯೭). 

[ ನಾದ್ಕ * ಕೈ, (ಆಕೆಯ) 

ನಾದಚಕ್ರ (ನಾ). [ವೀಶೈ] ಚಕ್ರವು ರಥವನ್ನು ನಡೆಸುವಂತೆ ಪ್ರಾಪಂಚಿಕ 
ವ್ಯವಹಾರಕ್ಕೆ ಕಾರಣವಾದ ಶಿವಶಕ್ತಿ : ಕಾಲಚಕ್ರ ಕರ್ವಚಕ್ರ ನಾದಚಕ್ರ 
ಬಿಂದುಚಕ್ರದೊಳಗೆ ಹುಟ್ಟದ ಯೋನಿಯಿಲ್ಲ ಮುಟ್ಟದ ನೆಲನಿಲ್ಲ ಉಣ್ಣದ 
ಆಹಾರವಿಲ್ಲ (ಶನ್ನವ. ಕ. ೫89-೧೧೩೨). [ನಾದ _ ಚಕ್ರ] 

ನಾದತ್ರಯ (ನಾ). [ವೇದಾಂತ] ಓಂಕಾರದಲ್ಲಿರುವ ಮೂರು ಧ್ವನಿ 
ಗಳು; ಅ,ಉ,ಮ್‌ ಎಂಬ ಧ್ವನಿವಿಶೇಷ: ಮೂರು ಗುಣಗಳೆ ಹುಟ್ಟಿ 
ದವ ಆ ಚಾರು ಓಂಕುರ ನಾದತ್ರಯದಲಿ ಮೂರು ಮೂರೊಳೆಗಾಗ 
ಬೆರೆಸುತ ನವವಿಧಗಳಾಗಿ , . . ಜಗವಾ ತೋರ್ಪದು (ಜ್ಞಾನೆಸಿಂ. ೩೦-೩). 

[ನಾದ + ತ್ರಯ 


49 


48 


ನಾದದಂಡ 


ನಾದದಂಡ (ನಂ). ನಾದವನ್ನುಂಟುಮಾಡಲು ಭೇರಿ, ತಮಟೆ 
ಮೊದಲಾದ ವಾದ್ಯಗಳನ್ನು ಬಾರಿಸುವ ಕೋಲು, - ದಂಡ: 
ದೊಡ್ಡಿತ್ತಾದೊಂದು ನಿಸ್ಸಾಳಕ್ಕೆ ಬೆರಳಿನಲ್ಲಿ ಅಡಗಿದ ಕಟ್ಟೆಗೆ ಎಂಬ 
ನಾದದಂಡದಿಂದ ಅಬ್ಬರ ಹುಟ್ಟುವ ಹಾಗೆ (ಮೋಳಿಮಾ. ೧೦೯-೪೩೨ ಅರ್ಥ). 
[ನಾದ + ದಂಡ] 
ನಾದಧ್ವನಿ (ನಾ). ಕಾವ್ಯದಲ್ಲಿ ಪ್ರಯೋಗಗೊಂಡ ಶಬ್ದಗಳಿಂದ ಹೊರೆ 
ಹೊಮ್ಮುವ ವಿಶೇಷಾರ್ಥ : ಲಕ್ಷ್ಮೀಶನ ನಾದಧ್ವನಿಯು ಅಲ್ಲಿಗೆ ಮುಟ್ಟಿಸು 
ವುದು (ಸಾಹಿವಿ. ೩9). [ನಾದ * ಧ್ವನಿ) 
ನಾದನಾಮಕ್ರಿಯೆ (ನಾ). [ಸಂಗೀತ] ಒಂದು ರಾಗದ ಹೆಸರು: ಪಲ್ಲವಿ 
ಶೇಷಯ್ಯರ್‌ ಅವರು ನಾದನಾಮಕ್ರಿಯಾ, ಭೈರವಿ... ಷಣ್ಮುಖಪ್ರಿಯ 
ರಾಗಗಳಲ್ಲಿ ರಚಿಸಿರುವ ಕೃತಿಗಳು .. , ಧ್ವನಿಪೂರ್ಣವಾಗಿವೆ (ಸಂಗೀತ. 
೪6). [ಸಂ. ನಾದನಾಮಕ್ರಿಯಾ] 
ನಾದಪುಂಜ (ನಾ). [ಸಂಗೀತ] ಇಂಪಾದ ಧ್ವನಿ ಸಮಂದಾಯ: 
ಅವರ ಒಂದು ಸಲದ ಬೃಗಗಳ ಸ್ಥ ಕರಗಳನ್ನು. ಇನ್ನೂ ಅರ್ಥಮಾಡಿಕೊಳ್ಳು 
ವುದರಲ್ಲಿಯೇ ಇನ್ನೂ ಹಲವಾರು ನಾದಪುಂಜಗಳನ್ನು ಸೃಜಿಸಿಕೊಂಡು 
ಹಾಡಿಬಿಡುತ್ತಿದ್ದರು (ಸಂಗೀತ. ೪). [ನಾದ * ಪುಂಜ್ಮ] 
ನಾದಪೂರ್ಣ (ಗು). ಇಂಪಾದ ಧ್ವನಿಯಿಂದ ತುಂಬಿರುವ ; ವಿಶೇಷ 
ರೀತಿಯ ಸ್ವರದಿಂದ ಯುಕ್ತವಾದ : ಅವರೆ ಶಾರೀರದ ನಾದಪೂರ್ಣ 
ಮೋಹಕತೆ ಮತ್ತು ೬ ಕಾಲಗಳಲ್ಲಿಯೂ ಅವರಿಗೆ ಹುಡಲಿಡ್ಡ ಸಾಮರ್ಥ್ಯ 
ಇವುಗಳಿಂದ ಎಲ್ಲರೂ ಅವರ ಈ ಸಂಗೀತಕ್ಕೆ ವಾಾರುಹೋಗಿದ್ದರು 
(ಸಂಗೀತ. ೩). [ನಾದ * ಪೂರ್ಣ) 
ನಾದಪ್ರಪಂಚ (ನಾ). ಶಬ್ದರೂಪವಾದ ಜಗತ್ತು: ಜಗತ್ತು ರೂಪ 
ಪ್ರಪಂಚವಾಗಿದ್ದಂತೆ ನಾದಪ್ರಪಂಚವೂ ಆಗಿದೆ (ಛಂದೋವಿ. ೧). 
[ ನಾದ + ಪ್ರಪಂಚ ] 
ನಾದಪ್ರಿಯ (ನಾ). ಸಂಗೀತದಲ್ಲಿ ಪ್ರೀತಿಯಂಳ್ಳವನಂ : ನಾದಪ್ರಿಯ 
ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ (ಬಸವ. ೧೮೦) ; ವೇದಪ್ರಿಯನಲ್ಲ 
ಎನ್ನದೇವ ಶಾಸ್ತ್ರಪ್ರಿಯ ನಾದಪ್ರಿಯ ಸ್ತೋತ್ರಪ್ರಿಯನಲ್ಲ (ಸಿದ್ಧಪು. ೨೩-೬೨). 
[ನಾದ + ಪ್ರಿಯ] 
ನಾದಬ್ರಹ್ಮ (ನಾ). ಸಂಗೀತಸ್ವರೂಪನಾದ ಪರಬ್ರಹ್ಮ : ಆಗ ಅಲ್ಲಿದ್ದ 
ಸಮಸ್ತ ಭಕ್ತರ ಹೃದಯಗಳೂ ಆ ಮಧುರಲಯದಲ್ಲಿ ಮಧುರ ನಾದಬ್ರಹ್ಮ 
ದಲ್ಲಿ ಐಕ್ಕವಾದವು (ಶಾಂತಲಾ. ೧೩೧) ; ನಾದಬ್ರಹ್ಮನಲ್ಲಿ ಅಪರೂಪಭಕ್ತಿ 
ಯಂಳ್ಳ ಇವರು ಕಲೆಯಲ್ಲಿ ಅತ್ಯುತ್ತಮವಾದುದನ್ನು . .. ಅಭ್ಯಾಸಮಾಡು 
ತ್ತಿದ್ದರು (ಸಂಗೀತ. ೯೯). [ ನಾದ, + ಬ್ರಹ್ಮ] 
ನಾದಭರಿತ (ಗು). ರಾಗದಿಂದ ತುಂಬಿದ,-ಪೂರ್ಣವಾದ : ಸಂಗೀತದ 
ಕಚೇರಿಯ ಸಭಾಂಗಣಕ್ಕೆ ಹೋಗುವ ಮೊದಲು ಹೊರಗೆ ನಾದಭರಿತವಾದ 
ದನಿಯಲ್ಲಿ “ರಾವಂಸ್ಥಾಮಿ' ಎಂದು ಸಣ್ಣದಾಗಿ ಅಣ್ಣನನ್ನು ಕರೆಯುತ್ತಿದ್ದರು 
(ಸಂಗೀತ. ೨೩). [ನಾದ್ಮ * ಭರಿತ] 
ನಾದಮಯೆ (ನಾ). ಶಬ್ದಸ್ವರೂಪಳು; ಸರಸ್ವತಿ : ನಾದಮಯೆ ಗಜಲಕ್ಷ್ಮಿ 
ಸತ್ವಗುಣಾಧಿದೇವತೆ .. . ಶಾರದೆಯೆ (ಕುವ್ಮಾಆ. ೧-೬). 
[ ಆ ಸಂ. ನಾದಮಯಿ ) 
ನಾದಮಾಧುರ್ಯ (ನಾ). ದನಿಯ ಸವಿ,-ಇಂಪು: ಭಾವಸೌಂದರ್ಯವನ್ನು 
ಕವಿಗಳು ನಾದಲಯ ಹಾಗೂ ನಾದಮಾಧುರ್ಯಗಳಿಂದ ಹೇಗೆ ಪ್ರದರ್ಶಿಸು 
ವರೆಂಬುದರ ಕಡೆಗೆ ... ವಿವೇಚನೆ ಮಾಡಿದ್ದೇನೆ 
ಏಕ). [ನಾದ + ಮಾಧುರ್ಯ) 
ನಾದಮೂರ್ತಿ(ನಾ). ಪ್ರಣವಸ್ವರೂಪ ; ಓಂಕಾರರೂಪ ; ಪರಮಾತ್ಮ ; 
ಪರಮೇಶ್ವರ : ನಾದಮೂರ್ತಿಗೆ ಶಂಕರಂಗೆ ನಂದೀಶಾದಿಗಣ 


(ಛಂದೋವಿ. ೧೪ 


೪೪೮೪ 


46 


ನಾದಸ್ವರ 


ನಾಯಕರ್‌ ಸಿಂಗರಮಂ ವಸೌಡಿ (ಗಿರಿಕ. ೧೦-೬೦ ವ); ನಾದಮೂರ್ತಿಯೆ 
ಚಿತ್ತವಿಸು (ಬಸಪು. ೨-೪). [ನಾದ + ಮೂರ್ತಿ] 

ನಾದರಾಮಕ್ರಿಯೆ (ನಾ). [ಸಂಗೀತ] ಒಂದಂ ರಾಗದ ಹೆಸರು: 
ಬಳಿಕಿವುಗಳಲ್ಲಿ ವಸಂತಭೈರವಿ ಶಾಂತಬಿಲಹರಿ ನಾದರಾಮಕ್ರಿಯೆಯೆಂಬ 
ಮೂಟೀಂ ರಾಮಕ್ರಿಯೆಯ ಮಿಶ್ರರಾಗಂಗಳು (ವಿವೇಕ. ೨೩೦) : 
ನಂದರಾಮಕ್ರಿಯಾ . , , ಸಾಯಂಕಾಲದಲ್ಲಿ ಹಾಡುವಂತಹದು (ಹತುಪ್ರ. 
೧೩೪). [ಸಂ. ನಾದರಾಮಕ್ರಿಯಾ] 

ನಾದಲಯ (ನು). ತಾಳದ "ಅಂತರದಲ್ಲಿ ಹೊಮ್ಮುವ ನಾದವಿಶೇಷದ 
ಪರಿಣಾಮ : ಹಾದೂಂದನ್ನು ಹಾಡುವಾಗ , . . ನಿಯತವಾಗುವ ಕಾಲದ 
ಅಂತರವಿರುವುದಷ್ಟೆ, ಆ ಅಂತರದಲ್ಲಿ ಹೊರಹೊಮ್ಮುವ ನಾದವಿಶೇಷದ 
ಪರಿಣಾಮವನ್ನು "ನಾದಲಯ'ವೆನ್ನಬಹುದು (ಸಂಶೋ. ೧೨೩) ; ಭಾವ 
ಸೌಂದರ್ಯವನ್ನು ಕವಿಗಳು ನಾದಲಯ ಹಾಗೂ ನಾದವಾಧುರ್ಯಗಳಿಂದ 
ಹೇಗೆ ಪ್ರದರ್ಶಿಸಂವರೆಂಬುದರ ಕಡೆಗೆ « * ವಿವೇಚನೆ ಮಾಡಿದ್ದೇನೆ 
(ಛಂದೋವಿ. ೧೪, ಪೀಕೆ). [ನಾದ * ಲಯ 

ನಾದವತಿ (ನಾ). [ಸಂಗೀತ] ನಿಷಾದದ ಮೊದಲನೆಯಂ ಶ್ರುತಿ : ನಾದವತಿ 
ಭದ್ರವತಿ ... ಭೋಗವತಿಯೆಂಬೈದು ತೆಜದಿಂದಿಂಪುಗೊಳಿಸುವ ಪದಪದ್ಕ 
ಕ್ರಮದ . .. ಗಾಯಕರಿಂ (ವಿವೇಕ. ೨೩೬ ; ಘಂಟಾರಾಗಂ ನಾದವತಿ 
ಯಾಗಿರ್ದಪುದು (ಹಮ್ಮಿರ. ೨-೯೦ ವ). [ ಸಂ. ನಾದವತೀ] 

ನಾದವಣ (ನಾ). ಅಧಿಕವಾದ ಧ್ವನಿಯನ್ನೂ ಹೊರಡಿಸುವ ತಮಟಿ,- 
ಹರೆ: ಸೆಟ್ಟಿಯ ಪೋಗಿನೊಳಿಂಬಾದುದೆಂದು ತನ್ನ ಪುಣ್ಯಕ್ಕೆ ತಾನೇ 
ನಾದವಣಕಿಯಂತೆ ಪೊಂಗಿ (ಧರ್ಮಾಮ್ಮ, ೬-೬೮) [ನಾದ್ಮ * ಪಣ) 

ನಾದವೇತ್ತ (ನಾ). ನಾದವನ್ನು ತಿಳಿದುಕೊಂಡಿರುವವನು ; ಶಬ್ದಗಳಿಂದ 
ಹೊರಡುವ ಧ್ವನಿವಿಶೇಷವನ್ನು ಅರಿತವನು: ವರ್ಣಗಳಲ್ಲಿ ಸ್ವರ 
ಸಮೂಹವು ಭಾವಸೂಚಕವಾಗುವಂತೆ ನಾದವೇತ್ತನಾದ ಕವಿ ಗಮಕಿಯ 
ಕೈಯಲ್ಲಿ ವ್ಯಂಜನಗಳು ಅರ್ಥಸೂಚಕವಾಗುವವು (ಸಾಹಿಸಂ. ೭೮). 

[ ಸಂ. ನಾದವೇತ್ತ್ಮೃ 

ನಾದವೇದಿ (ನಾ). - ನಾದವೇತ್ತ : ಅಂತಹರಿಂದಲೇ ನಾದವೇದಿ ಲಕ್ಷ್ಮೀಶನ 
ನಾದಭಾಷ್ಯವು ಉಸಿರಲಾಗಬೇಕಂ (ಸಾಹಿಸಂ. ೭4). [ ಸಂ. ನಾದವೇದಿನ್‌] 

ನಾದಶುದ್ಧಿ (ನಾ). ಸ್ವರದ ಪರಿಶುದ್ಧತೆ; ಸ್ವರವು ದೋಷರಹಿತ 
ವಾಗಿರುವಿಕೆ : ಅದರ ಅಂಚಿನಲ್ಲಿ ಒಂದೆಡೆಗೆ ಹೋದರೂ 
ನಾದಶುದ್ಧಿಯು ಹೋಗಿಬಿಡುವುದು (ಸಂಗೀತ. ೦೧೨). [ನಾದ ಶುದ್ಧಿ] 

ನಾದಸಂಪುಟ (ನಾ). ಗ್ರುಮಫೋನ್‌ ಎಂಬ ಧ್ವನಿಸಂಗ್ರಾಹಕ ಯಂತ್ರದ 
ಒಂದಂ ಭಾಗ; ದನಿಪೆಟ್ಟಿಗೆ: ಈ ಸೂಜಿಯನ್ನು ನಾದಸಂಪುಟವೆಂಬ 
ಭಾಗದಲ್ಲಿರುವ ಸನ್ನೆಯ ಕೆಳತಂದಿಗೆ ಒಂದು ತಿರುಗಣಿಯಿಂದ ಜೋಡಿ 
ಸಿರುತ್ತಾರೆ (ವಿವಿ. ೪). (ನಾದ * ಸಂಪುಟ 

ನಾದಸ್ತಂಭ (ನಾ). ಕೆಲವು ವಾದ್ಯಗಳ ಮಂಂಭಾಗಕ್ಕೂ ಹಿಂಭಾಗಕ್ಕೂ 
ಮಧ್ಯೆ ಇರಂವ ಆನಿಕೆ: “(ಕೆಲವು ವಾದ್ಯಗಳಲ್ಲಿ) ಹೊಟ್ಟೆಯಲ್ಲಿಯ ರಂಧ್ರ, 
ಹೊಟ್ಟೆಗೂ ಬೆನ್ನಿಗೂ ಮಧ್ಯೆ ಇರುವ ಆನಿಕೆ : ನಾದರಂಧ್ರ, ನಾದಸ್ತಂಭ” 
(Sound-post. ಇಂಕನಿ) ; ಕುದುರೆಯ ಬಲಗಾಲಿನ ಹಿಂಭಾಗದ ಅಂಚಿಗೆ 
ಸಮನಾಗಿ, ಪೆಟ್ಟಿಗೆಯೊಳಗೆ, ಎದೆಹಲಗೆ ಮತ್ತು ಬೆನ್ನುಹಲಗೆಗಳಿಗೆ 
ಹಗುರವಾಗಿ ತಗಲುವಂತೆ ಮರದ ದುಂಡುತುಂಡು ನಿಲ್ಲಿಸಲ್ಪಟ್ಟಿದೆ. ಈ 
ತುಂಡು, ನಾದವನ್ನು ಬೆನ್ನುಹಲಗೆಗೆ ಒಯ್ದು. ನಾದಸ್ತಂಭ(80886-2081) 
ವೆಂದು ಕರೆಯಲ್ಪಟ್ಟಿದೆ (ಸಂಗೀಚಂ. ೧೧೫). [ ನಾದ್ಮ + ಸ್ತಂಭ] 

ನಾದಸ್ವರ (ನಾ). ಒಂದಂ ಬಗೆಯ ವಾದ್ಯ; ಓಲಗ : ಶೇಷನು ನಾದಸ್ವರ 
ಕೈಯಲ್ಲಿ ಹಿಡಿದು ಅದರ ವಾದನಾಯೋಗಕ್ಕೆ ನಿಛುತ್ತಿದ್ದ (ಕಂಬಹು. ೦೦೨). 

[ ನಾದ್ದ * ಸ್ವರ] 


ನಾದಾತ್ಮಕ 


ನಾದಾತ್ಮಕ (ನಾ). ಶಬ್ದದಿಂದ ಕೂಡಿದುದಂ ; ಶಬ್ದಮಯವಾದಂದಂ: 
ಸಂಗೀತವು ಯಾವುದರಲ್ಲುಂಟು, ಯಾವುದರಲ್ಲಿಲ್ಲ? ಸರ್ವವೂ ನಾದಾತ್ಮಕ 
ವೆಂದು ಹೇಳುತ್ತಾರೆ (ಛಾರದ. 8೩೫). [ಸಂ.] 

ನಾದಾನ (ನಾ). ತಿಳಿವಳಿಕೆ ಇಲ್ಲದವನು ; ಅಜ್ಞಾನಿ; ದಡ್ಡ ; ಪೆದ್ದ : 
ನಾದಾನನ ಆದ ಮ್ಯಾಲೆ ಬ್ಯಾರೆ ಯಾಕ ವಾದ ಬೇಕು (ಅರಳು. ೨೭೪-೪). 

[ ಪಾರ, ಹಿಂ. ಮರಾ. ನಾದಾನ* 7 

ನಾದಾನುಸಂಧಾನ (ನಾ). [ಯೋಗ] ಓಂಕಾರದ ಘೋಷದ ಮನನ; 
ಆನಂದಾನುಭವ : ನಮ್ಮ ಭರತಖಂಡದ ಅನುಭವಿಗಳು ಮಾತ್ರವಲ್ಲದೆ 
ಪಶ್ಚಿಮದೇಶದ ಅನುಭವಿಗಳೂ ಕೂಡ ಈ ನಾದಾನುಸಂಧೂನದ ವಿಷಯ 
ದಲ್ಲಿ ಸಿದ್ಧಿಗಳನ್ನು ಪಡೆದಿರುವರು (ಛಾಕದ. ೧೫೫). [ನಾದ * ಅನುಸಂಧಾನ] 

ನಾದಾರ್‌, ನಾದಾರ, ನಾದಾರಿ, ನಾದಾರು (ನಾ). ೧. ಬಡವ ; 
ಗರೀಬ ; ನಿರಾಧಾರಿ; ನಿರ್ಧನ ; ಪ್ರಾಕಿನ ಬಾಕೀದಾರೆ ನಾದಾರ್‌ 
ಬೇಯಿತಬಾರಿ ಜನಕ್ಕೆ ಸಹ ಯಿಜಾರೆ ಕೊಡ ಕೆಲಸವಿಲ್ಲ (ಮಜಾವಂ. 
11,೬೦) ; ಈ ಸಾರೆ ನನ್ನ ಹಂತ್ಕಾಕ ಅವಾ ಬರುವ ಮೊದಲೇ ನಾದಾರ್‌ 
ಆಗಿದಾವ್‌ (ಮೋಹಿನೀ. ೪0), ನಾದಾರ: ೧. "ನಾದಾರಚೀಟಿ' ಪರಾ. 
ನಾದಾರಿ: ೧. ನಾನು ಬರಿಗೈಯ ನಾದಾರಿ ಎಂದು ತಿಳಿಯಬೇಡ 
(ಕುಡಿಕೂ. ೧೯೧). ನ. ಬಡತನ: ಈಗಿನ ಈ ಭಾರತದಲ್ಲಿ ಸಿರಿವಂತರ 


೪೪೮೫ 


ಮಕ್ಕಳು ಶಾಲೆಗಳಲ್ಲಿ ಪುಕ್ಕಟೆ ಶಿಕ್ಷಣಕ್ಕಾಗಿ ನಾದಾರಿ (ದಾರಿದ್ರ, 4) ಅರ್ಜಿ |' 


ಮಾಡುತ್ತಾರೆ (ಛಾ ಕಸಂ. ೨8೪). ನಾದಾರು : (ಗು). ೩. ದಾರಿದ್ರ್ಯವುಳ್ಳ ; 
ಬಡತನದಿಂದ ಕೂಡಿದ: ನಾದಾರಂ ಕುಳಕ್ಕೆ ತಕಾವಿ ಕೊಡುವುದು 
(ಮಹಾವಂ. 11, ೫೮). 
[ «ಪಾರ. ನಾದಾರ್‌, ನಾದಾರೀ ; ಹಿಂ. ಮರಾ. ನಾದಾರ್‌. 
1 ಸಂ. ಅನಾಧಾರ ] 

ನಾದಾರ "ನಾದಾರ್‌' ನೋ. 

ನಾದಾರಚೀಟಿ (ನಾ). ದಿವಾಳಿ ಎಂದು ಉಲ್ಲೇಖಿಸಿ ಅಧಿಕೃತ ನ್ಯಾಯ 
ಸ್ಥಾನದಿಂದ ಕೊಡಂವ ದಾಖಲೆಪತ್ರ ; ಭುವನಮೋಹನದಾಸರು ... 
ಸಾಲ ತೀರಿಸಲಶಕ್ತರಾಗಿ ನಾದಾರಚೀಟಿಯನ್ನು ಪರಿಗ್ರಹಿಸಿದರು 
(ಹೊಸಹು. 6೧). [ನಾದಾರ(<ನಾದಾರ್‌) + ಚೀಟ್ಮಿ ( ಆಚೀಟ್ಯು) ] 

ನಾದಾರಿ "ನಾದಾರ್‌' ನೋ. 

ನಾದಾರು "ನಾದಾರ್‌' ನೋ. 

ನಾದಾರ್ಥ (ನಾ). ಶಬ್ದವನ್ನು ಗ್ರಹಣಮಾಡುವುದು : ಕಂಪಿತ್ತು ಅಲ್ಲಿ 
ವಂೂಗಂಯ್ತು ಇಲ್ಲಿ, ನಾದಾರ್ಥವಾಯ್ತು ಕಿವಿಯಂ (ಮಸಾಹಿ. ೧೮). 

[ನಾದ, * ಅರ್ಥ] 

ನಾದಿಕೆ (ನಾ). ಹಸಿ; ಆರ್ದ್ರತೆ; ತೇವ: ಸೀದವಾ ಮಗ್ಗುಲಿನ 
ಮೈಯಲಿ ನೈದಿಲಿನ ತಾವರೆಯ ಕದಳಿಯ ನಾದಿಕೆಯ ನಾಳಂಗಳುರಿನೊರೆ 
ಗುದಿಯ ಸಬುದದಲಿ (ತೊರರಾ. ೩-೦೧-೪೭). 

[ ನಾದ್ಯು (ಆ ನಾಂದು,) + - ಇಕೆ] 

ನಾದಿಗ "ನಾವಿದ' ನೋ, 

ನಾದಿನಿ "ನಾದಂನಿ' ನೋ. 

ನಾದಿತಿ (ನಾ). (2): ಗೊರತಿಯಂ ಕಂತಿಯ ಕುಂಟಿಣಿಯರೆ ವಂಂಡೆಯ 
ಮಾಲೆಗಾರ್ತಿಯಸಗಿತ  ಯೋಗೀಶ್ವರಿಯರ ಕಿಡಿಕಿಯ ನಾದಿತಿಯರ 
ವಂಂದಂ ನುಡಿಯಲೀಯಲಾಗದು ವಧುವಂ (ಮದತಿ. ೮-೨೬). 

[ಐ ಇದು "ನಾಪಿತಿ' ಎಂಬುದರ ಅಪಲಿಖಿತವಿರಬಹುದೆ ? ] 

ನಾದಿಷ್ಟ (ನಾ). ಚಟಗಳಲ್ಲಿ ಆಸಕ್ತಿಯಂಳ್ಳವನು ; ಸಂಖಾಭಿಲಾಷಿ : 
ಅವನು ಸಭ್ಮಸ್ವಭಾವದವನನಾದಾಗ್ಕೂ ನಾದಿಷ್ಟನೂ ಸುಖಪುರುಷನೂ 
ಆಗಿದ್ದನು (ಉತ್ತಗ್ಯ. ೩3). [ ಆ ಸಂ. ನಾದಿಷ್ಮ] 


5 


ನಾದುನಿ 


ನಾದಿಸು, "ನಾಂದಿಸು' ನೋ. 

ನಾದಿಸ್ಕು (ಕ್ರಿ). ೧. ಧ್ವನಿಯನ್ನುಂಟಂಮಾಡಂ; ಶಬ್ದಮಾಡು: 
ನಾದಿಪಂಚೆಗೆ ಸರೋರುಹಮಂ , , . ಕುದಿ ಕೇಗುವ ನವಿಲ್ಲಹಿವೋಲಿಂ 
ಬಾದುದಂ ಕುಡುಗೆ ನೆಯ್ದಿಲ ಕಾವಂ (ಲೀಲಾಪ. ೧೦-೨೦); ಊದಿದವು 
ಕಹಳೆಗಳು ಶಂಖವು ನಾದಿಸಿತು (ನಳಕ. ೯-0೨) ; ನಾದಿಪ ವಾದ್ಯವ ನಿಲಿಸಿ 
ತನ್ನಯ ಬಿರುದೋದುವ ಭಟ್ಟರ ಜಡಿದು . . . ಖಾನ ಮೌನದೀಕ್ಷೆಯ 
ಕೊಂಡಂ ಹಾದಿದೆಗೆದ (ಕಂನವಿ. 08-058) ; ನಾದಿಸುವ ಜಯಘಂಟಿ 
(ಹಮಕ. ೨೪೮). ೨. (ವಾದ್ಯವನ್ನು) ನುಡಿಸಂ,-ಬಾರಿಸು : ಸೊಗಸುವ 
ಸಪ್ರಸ್ವರಗಳನಜ್‌ದಾ ಸುಗಂಣ ವೀಣೆಯ ನಾದಿಸಿದ (ಜೀವಂಸಾಂ. ೧೦-೨೫). 
೩. ಹೇಳಂ; ನುಡಿ; ಹೊರಹೊಮ್ಮಿಸು : ಕಲಿತನಾನಾವಿದ್ಯಾನಿಚಯವ 
ನಾದಿಸಿದರು ನಾರಿಯರು (ಮೋಹತ. ೨೪-೬). ೪. ಧ್ವನಿಯಿಂದ ವ್ಯಾಪಿಸಂ 
ವಂತೆ ಮಾಡು ; ಶಬ್ದಮಯಂವನ್ನಾಗಿ ಮಾಡಂ : ವಿರಮಿಸುವ 
ಕಾಳವದು, ಶ್ಯಾಮನೆನೆ ಹೆಸರದಕೆ ಅದರ ಕೈಯೊಳು ಜಗವ ನಾದಿಸುವ 
ಮುರಳಿ (ಮಲದೇ. 08-6), ೫. ಬೆನ್ನು ತಟ್ಟು ; ಚಪ್ಪರಿಸು : ಜೋದರಾನೆ 
ಗಳನಂಕುಶವಿಕ್ಕಿ ನೂಂಕಿದರ್‌ ನಾದಿಸುತೆ ಕೈಮಾಡಿದರ್‌ ಹಯಾರೋಹಕರ" 
(ಜಿಲಫು. ೦೬-೦೪). [ನಾದ +೬ - ಇಸ್ಕು] 

ನಾದ್ಕು (ಕ್ರಿ). ೧. ಹಿಟ್ಟನ್ನು ನೀರಲ್ಲಿ ಕಲಸಿ ಚೆನ್ನಾಗಿ ಮಿದಿ -ಕಲಸಂ,- 
ಕುಟ್ಟು : ಕಂಬಳಿಯಲ್ಲಿ ಕಣಕವ ನಾದಿದಂತೆ ಕಾಣಿರೇ ಎನ್ನ ಮನ (ಬಸವ. 
೨೬೦) ; ಬ್ರಾಹ್ಮಣರು ಹಿಟ್ಟು ಕಲಸಿ ನಾದಿದರು (ರೂಾರಾಟಿ. ೩೮ರ); 
ಆ ನಾದಿದ ಹಿಟ್ಟನ್ನು ಎಲೆಯ ಮೇಲೆ ಇಡಲಾಗಿತ್ತು (ನಾಕಥೆ. ೪) ; 
ಹದವಾಗುವವರೆಗೆ ನಾದಿಯೇ ನಾದಿದಳು (ಮೊಪಾಸ. 8). ೨. ಸದೆಬಡಿ ; 
ಚೆನ್ನಾಗಿ ಥಳಿಸು : “ನಾದು-ತಿಕ್ಕು : ತಿಕ್ಕಿ ಹೊಡಿ” (ಜಾನಕೋ. ೦೦) ; 
ಕಲ್ಲುಂಡುಗಳ ಮಳೆಯಂಲಿ ಹರನ ನಾದಿದನೇನನೆಂಬೆನಂ ಪಾರ್ಥನುರವಣೆಯ 
(ಕುವ್ಶಾಅ. ೬-೨೨) ; ನಾದಿದಳು ಜಗದಾಂಬೆ ಶರೆಗಳೊಳಾ ದುರಾಗ್ರನ 
(ಆಂಬಿಕಾ. ೪೨-೦೦೨). 

ನಾದ್ಕು "ನಾಂದ್ಲೂ” ನೋ, 

ನಾದ್ಕು (ನಾ). ಒಲವು ; ಗುಂಗಂ : ಅವಳು ಮೊದಲು ತನ್ನ ಅಂಗಡಿಯ 
ಆಳುಹುಡುಗನೊಬ್ಬನ ನಾದಿಗೆ ಬಿದ್ದಳು (ಸ್ಮಕಾವೈ. ೪) ; ಸುರೇಂದ್ರ ಒಂದು 
ನಾದಿನವ, ಮರೆಗುಳಿ ಎಂಬುದು ಮಾಧವಿಗೆ ಮೊದಲು ತಿಳಿದು ಬರಲಿಲ್ಲ 
(ಅಕ್ಕಾಜಿ. ೨೦). [ ಸಂ. ನಾದ] 

ನಾದ್ಕು "ನಾನ್‌; ಪರಾ. 

ನಾದುನಿ, ನಾದಿನಿ (ನಾ). ೧. ಗಂಡನ ಅಕ್ಕ ಅಥವಾ ತಂಗಿ ; ಪತಿಯಂ 
ಸಹೋದರಿ : ಸೀರ್ಕರಡಿಯನ್ನಳಿ ನಾದುನಿಯೊಲ್ಮುಮೊಲ್ಲದನ್ನಳೆ ಗಡ 
ಸೂಳೆಯೆಂದೊಡಿನಿತಂ ತಲೆವೇಸಣಿನೆಂತು ನೀಗುವೆಂ (ಪಂಪಧಾ. ೪-೯೮) ; 
ಚೊಕ್ಕ ನೀನತ್ತಿಗೆ ನಾದುನಿಯೆಂದೆಂಬ ಲೆಕ್ಕವಿರಲಿ ನಿನಗೆನಗೆ (ಧರಣ. ೭-೩೯) ; 
ಮಗಳಕ್ಕ ತಂಗಿಯು ಮಿಗೆ ಸೊಸೆಯು ನಾದುನಿಯು ಇವರೊಳಗೆ 
ಜಗಕ್ಕೊಬ್ಬಳ್ಳೆಸೆ (ಸರ್ವಜ್ಮ. ೧೬೪೬) ; ಅಲ್ಲದಂತತ್ತೀಗೆ ಬೆಲ್ಲದಂತೆ ನಾದೂನಿ 

. ಕೂಡುಡಿ ಕಲ್ಕಾಣ ತವರ ಮರತೇನ (ಜನಗೀ. ೩). ವ. ಅಣ್ಣ 

ಅಥವಾ ತಮ್ಮನ ಹೆಂಡತಿ : “ಪ್ರಜಾವತ್ತೀ, ಭ್ರಾತೃವಧೂಃ - ಈ ೨ 
ನಾ(ದಿ)ದುನಿ” (ಹಲಾಯು. ೮೩-೩೫೦); ಜನನಿಗೆ ಬೆಸಕೆಯ್ವುದು 
ನಾದುನಿಯಿಂ ಬೆಸಕೆಯ್ಸಿಕೊಳ್ಳುದನವರತಂ (ಪಾರ್ಶ್ಶಪು. ೩-೧೨). 
೩. ಸೋದರಮಾವನ ಮಗಳಂ : ಸೋದರನಖವನ ಮಗಳೆನೆ ನಾದುನಿ 
ಯೆಂದಂದು ನಿನ್ನನಾಂ ಕಾಡಿದೆನಿಂತು (ಸುಕುಮಾ, ೭-3೩) ; ಸೋದರವೆನಿಸಿದ 
ತನ್ನಯ ನಾದುನಿಯೊಳ್‌ ಮದುವೆ ಸಲ್ಲ (ಸಮಪ. ೩೬೬ ಅನುಬಂಧ ೦). 
ನಾದಿನಿ: ೧. ಮಗಳಕ್ಕಂ ತಂಗೆ ತಾಯ್ನಾದಿನಿ ಸೊಸೆ ವಮದವಳ್ಳಜ್ಜಿ 
ಮಂತ್ತಬ್ಬೆ ವಂತ್ತತ್ತಿಗೆ . . . ತಾಮೆ ಗಡಂ ಬೇಜಣಗಿ ಪುಟ್ಟಿರ್ದು 


ನಾದುರಸ್ತ 


(ಕ9ಿಂತಿಪು. ೬-೮೭); ತಮ್ಮಯ ಗುರುವಿನತ್ತಿಗೆಯ ನಾದಿ[ಪಾಕಾಂ: ದ] 
ನಿಯ ವಂಚಿಸದೆ (ಬಸಪು. ೪೩-೨೪) ; ವೀರಸೈಂಧವನರಸಿ ರಾಜಕುವಹಿರಿ 
ನೀ ನಾದಿನಿಯಲಾ ಖಳ ರೌರವದೊಳದ್ದು ವನು ಬಐಡಿಸೆಂದೊಅಲಿದಳು 
ತರಳೆ (ಕುವ್ಯಾಸ. ೧೪-೧೦೫) ; ಅತ್ತೆ ನಾದಿನಿಯರೊಳಳುಕದೆ ಕಾದುವುನ್ಮತ್ತೆ 
ಯರೀ ಕೃತಿಗೇಳೆ ಉತ್ತಮಗುಣಗಳಿಂದೊಳಗುಗೈ ದವರೊಳು ಪತ್ತುಗೆವೆರಸಿ 
ಬಾಳುವರು (ಹದಿಬ. ೧-೫೮); ಚಂದವಲ್ಲೆಂಬತ್ತೆನಾದಿನಿಯರನು ತಾಂ 
ಮಾರಿ (ಮಾಸಂ. ೩-೪-೪) ; ನುದಿನಿಯಾದರೆ ಹಾದೀಲಿ ಬಿದ್ದೋಳೆ ? 
(ಗಾದೆ). ೨. “ನಾದಿನಿ ಪ್ರಜಾವತಿಯಕ್ಕು” (ಮಂಗರಾ. ಎಲೆ 
ಕಪೀಶ್ವರ ಕೇಳು ಪರಸತಿಗಳುಪಿ ಹಾಯಿಕಿಕೊಂಡೆ ತಮ್ಮನ ಕೊಲೆಗೆಳಸಿ 
ಹೊಜವಡಿಸಿ ಹಾಯಿಕಿಕೊಂಡೆ ನಾದಿನಿಯ (ತೂರರಾ. ೪-೪-೩೧) ; ನಾದಿನಿ 
ತಮ್ಮಂದಿರ ಈ ಕಣ್ಣುಮುಡ್ಚಾಲೆಯಾಟ ಬಾಳಾಬಾಯಿಗೆ ತಿಳಿಯದೆ 
ಹೋಗುತ್ತಿರಲಿಲ್ಲ (ಕೋಕ. ೧೯); ತಮ್ಮ ನಮ್ಮವನಾದರೂ ನಾದಿನಿ 


೯೨-೧೨) ; 


೪೪೮೬ ಸಾನ್‌, 


ನಾದೇಯಿ (ನಾ). ೧. ನದೀತೀರದಲ್ಲಿ ವಿಶೇಷವಾಗಿ ಬೆಳೆಯುವ ಒಂದು 
ಬಗೆಯ ಗಿಡ ; ನೀರುಹಬ್ಬೆ : “ಪರಿವ್ಯಾಧ।, ವಿದುಲ।, ನಾದೇಯಾ, 
ಅಂಬುವೇತಸಃ - ೪ ನೀರುಹಬ್ಬೇಗಿಡ”(ಸಿದ್ಧಾತಿ. 009). ೨. ಕಾಗೆನೇರಳೆ 
ಗಿಡ; ನಾಯಿನೇರಳೆಗಿಡ : “ನಾದೇಯಿಹ, ಭೂವಿಂಜಂಬುಕಾ - ೨ ನೆಲ 
ನೇರಳೆ ಹೆಸರುಗಳು. ನಾಯಂನೇರಳೆ ಹೆಸರುಗಳು” (ಸಿದ್ಕಾಂತಿ. ೦೦೫). 
೩. ತಕ್ಕಿಲೆಗಿಡ ; ತಗ್ಗಿ ಸೊಪ್ಪಿನಗಿಡ; “ಜಯಾ, ಜಯಂತೀ, ತರ್ಕಾರೀ, 
ಜತ ವೈ ಜಯೆಂತಿಕಾ - ೫ ಶಕ್ಕಿಲೆಗಿಡ; ತಗ್ಗಿಸೊಬ್ಬನ ಗಿಡ” 
(ಸಿದ್ಧಾಂತಿ. ೦೧೦). ೪. ಕೆಂಪುದಾಸವಾಳ ; “ಜಪಾ” (ಪಂಡಿತ. ೨೫೬), 
[ ಸಂ. ನಾದೇಯಿಾ) 
10| ನಾದೋತ್ತರಿ (ನಾ).[ಸಂಗೀತ]ಒಂದು ರಾಗದ ಹೆಸರು: ನೀಲೋತ್ವಲನಿ 
. * ನಾದೋತ್ತರಿ . . . ವಸಂತಬಂಗಾಳವೆಂಬಿಪ್ಪತ್ತೆರಡು ರಾಗಂಗಳುಂ 
ಕ್ರಿಯಾಂಗದಿಂದ ಪುಟ್ಟಿದವು (ವಿವೇಕ. ೨೩೪). [ ಸಂ. ನಾದೋತ್ತರೀ] 


ನಮ್ಮವಳಲ್ಲ (ಗಾಜಿ). ೪. ಹೆಂಡತಿಯ ಅಕ್ಕ ಅಥವಾ ತಂಗಿ. ನಾದೋಪಾಸಕ (ನಾ).ಸಂಗೀತವನ್ನು ಸಾಧನೆ ಮಾಡಿದವನು ; ಸಂಗೀತ 
ಸಹೋದರಿ. ಕಲೆಯಲ್ಲಿ ತೊಡಗಿದವನು : ಈ ನಾದೋಪಾಸಕರು ಎಲ್ಲರ ಮೇಲೂ 
[ ದೇ.8 ತಮಿ. ನಾತ್ತಿ, ನಾತ್ರೂಣ್‌ ; ಮಲ. ನಾತ್ರೂನ್‌./ ೩5 ಪ್ರಭಾವಿಯಾಗಿದ್ದರು (ಸಂಗೀತ. ೯). [ನಾದ್ದ + ಉಷಾಸಕ) 
ಸಂ. ನನಾಂದೃ] ನಾದೋಪಾಸಸೆ (ನಾ). ಸಂಗೀತದಲ್ಲಿ ಸಾಧಿಸುವ ಸಾಧನೆ ; ಶ್ರದ್ಧೆ. 
ನಾದುರೆಸ್ತ "ನಾದುರಸ್ತೂ' ನೋ. ಯಿಂದಮಾಡುವ ಸಂಗೀತಾಭ್ಯಾಸ: ನಾದೋಪಾಸನೆಯಿಂದ ಜೀವನ್ಮುಕ್ತಿ 


ನಾದುರಸ್ತಿ "ನಾದಂರಸ್ತು' ನೋ. ಪಡೆಯಲು . ಗಾನಕಲೆಯನ್ನು ಅಗಾಧವಾಗಿ ಪಲ್ಲವಿಸಿ, ದೊಡ್ಡ 
ನಾದುರಸ್ತು, ನಾದುರಸ್ತ, ನಾದುರಸ್ತಿ, ನಾದಂರುಸ್ತ, ನಾದುರುಸ್ತಿ ಶಾಸ್ತ್ರವನ್ನಾಗಿ ನಮ್ಮ ಹಿರಿಯರು ಪರಿವರ್ತಿಸಿದ್ದಾರೆ (ಸಂಗೀಠಂ. ೪). 


(ನಾ). ೧. ಕೆಟ್ಟು ಹೋಗಿರುವುದು ; ಸರಿಯಲ್ಲದುದು ; ದೋಷ 
ಗ್ರಸ್ತವಾದಂದು : ಬೆಳಿಗ್ಗೆ ೮ಕ್ಕೆ ಅಲ್ಲಿಗೆ ಬರಬೇಕಾಗಿದ್ದ ಮೋಟಾರು 
ಬಂಡಿಯು ನಡುವೆ ನಾದುರಸ್ತಾದುದರಿಂದ ಮಧಾ ಹ್ನೆ ೧೨ಕ್ಕೆ ಬಂದಿತು 


20 [ ನಾದ, + ಉಪಾಸನೆ] 
ನಾನ್ಕ್‌, ನಾನ್ನು (ಕ್ರಿ). ನಾಂಬ್ಯ, ನಾನ್ಬ (ವರ್ತಕೃ). ನಾಂದ, ನಾದ್ಕ 


(ಭೂತಕೃ), ನಾಂದ್ಯು, ನಾದ (ಭೂತನ್ಯೂ). ೧. ತೋಯಂ ; 


(ದೇವಂ, ೩೭). (ಗಂ). ೨. ಕೆಟ್ಟುಹೋಗಿರುವ ; ಸರಿಯಲ್ಲದ : ತನ್ನ ನೆನೆ; ಒದ್ದೆಯಾಗು : “ನಾನ್‌ - ಆರ್ದ್ರಭಾವೇ” (ಶಮಧಾ) ; ಸಮ 
ಮನೆಗೆ ಹೋಗಿ ನೋಡಿದಾಗ ಅದು ನಾದುರಸ್ತುಸ್ಥಿತಿಯಲ್ಲಿದ್ದುದು ಸಂದಟ್ಕಿಅಜಲಂಪನೀಯೆ ಶಯನಂ ಘವರರ್ವಾಂಬುವಿಂ ನಾನೆ (ಪಂತಥಾ. 
ಕಂಡುಬಂತು (ಮಹಾಗ. ೧೯೩). ನಾದುರಸ್ತ: ೧. ನಿಮ್ಮ ಕೈಗಡಿಯಾರ |೩5| ೪-೧೯): ಆಕೆಯ ಕಣ್ಮಲರಿಂದಮುಣ್ಮಿ ಮಾಣದೆ ಸುರಿಯುತ್ತಮಿರ್ಷ 


ನಾದುರಸ್ತ ಆಗಿದ್ದರೆ ಅಂಗಡಿಕಾರನಿಗೆ . , 
ಹೇಳಿರಿ ನಾದುರಸ್ತಿ : 


ಅದನ್ನಿಷೆ ಕೈ ತಿದ್ದಿ ರಿ ಎಂದು 
೧. ದೆವ್ವದ ಗುಡಿಗಳು 


ಜಲಧಾರೆಗಳಿಂದಮೆ ನಾಂದದೆಎಂದು ಮೇಲುದಜ ಸೆಜಿಂಗಿನಿಂ ನಯದೆ 


(ಮುಂಗಾಪು. ೧೧೨). ಬೀಸಿದನಾ ಮನುಜೇಂದ್ರಚಂದ್ರಮಂ (ಕಾದಂಪೂ. 9); ಆ ಮಹಾ 


ಸಾದುರಸ್ತಿಯಲ್ಲಿದ್ದರೂ ವಿಗ್ರಹಗಳು ಇನ್ನೂ ತಲೆ ಎತ್ತಿ ನಿಂತಿವೆ (ಪದ್ಮಸ,೨೬). ಯೋ ಗೀಶ್ವರೆನ , , . ಸೂಸಿದ ನೆತ್ತರ ಧಾರೆಯೊಳ್‌ ನಾಡು ನನೆದಡಿ 
ನಾದುರುಸ್ತ: ೧. ನನ್ನ ಕೈಗಡಿಯಾರವು ನಾದುರುಸ್ತ ಆಯಿತು. ವಜ್ಜೆಯನು ನಾತಂಬಿಡಿದು ಬಂದು (ಸುಕುಮಾ. ೧೨-೨೪ ವ) ; ತಳಿರ್ಗಳ್‌ 
ಅಂದರೆ ನಿಂತುಬಿಟ್ಟಿತು (ಸುಳವು. ೩೬) ; ಅದು ನಾದುರೂಸ್ತ ಏನೂ ಇಲ್ಲ|80| ನಾಂಬನ್ನೆಗಂ ದುಃಖದಿಂ ಗಡ ಕೀರಪ್ರಿಯಕಾಂತೆ ಸುಯ್ದೂ ಸುರಿಡಳ್‌ 
(ಗಂಮಾಯಿ. ೧೬೯). ನಾದುರುಸ್ತಿ : ೧. ಒಡೆದು ಅಥವಾ ನಾದುರುಸ್ತಿ ಭೋರೆಂದು ಬಾಷ್ಟಾಂಬುವಂ (ರಾವ, ೬-೦೦೩); ತನುವಂ ನಾಂದು 
ಯಾಗಿ ನಿರುಪಯೋಗಿಯಾಗಿ ಹೋಗಂವಂಥ ಜೀನಸುಗಳನ್ನು ಹೊರೋಊರಿಗೆ ಪತ್ತಿರ್ದ ಚೀನಾಂಬರವಿಂದಾಗಿರ್ಪಿನಂ ಬಂದುದು . . . ಪೆಂಡವಾಸಂ 


ಕಳುಹಿಸುವದು (ಮುಂಬವ್ಕಾ. ೧೫). 
[ « ಪಾಠ. ನಾದುರುಸ್ತ್‌, ನಾದುರುಸ್ತೆ ; 
ನಾದುರುಸ್ತ "ನಾದುರಸ್ತು' ನೋ. 
ನಾದುರುಸ್ತಿ "ನಾದುರಸ್ತು' ನೋ. 
ನಾದೆ (ನಾ). ಇ ನಾದಮಯೆ : ದ್ವಾದಶಾತ್ಮಣ್ಕೋತಿರೊಪಿಯೆ 
ಶಾರದೆಯೆ (ಕುವ್ಕಾಅ. ೧-೬). [ಸಂ. ನಾದಾ] 

ನಾದೇಯ (ಗು). ೧. ನದಿಯ ; ನದಿಗೆ ಸಂಬಂಧಪಟ್ಟ : ನಾದೇಯಾಂಬು 
ವೊಳರ್ದಿಕೊಂಡು . . . ಪೋದತ್ತು , . ಗಂಧದ್ವಿಪಂ (ಲೀಲಾವ. ೮-೦೦). 
(ನಾ). ೨. ನದಿಯಲ್ಲಿ ಹಂಟಿ ದಂದು ; ನದಿಗೆ ಸಂಬಂಧಪ ಪಟ್ಟುದಂ : 
ನಾದೇಯವಡಾಗಿ ದಿವ್ಕಾಮೋದಂ ತಳ್ಳೊಯ್ದು ಪೊಂಗೆ ಕಂಪಾಯ್ತೆಂಬಂ 


(ಆಗವಿ. ೧೪-೦೧೩) ; ಬೀಯದಟ್ಯಲ್‌ ಳಂ ಪಾಸಿಗೆ ನಾಂಬ ಮುಂಬದ 
ಮಂಳುಂಬಂ ಕೂಟದೆೊಳ್‌ ನೆಲ್ಲರಂ (ಚಂದ್ರ ಪು. 6-೬೮) ; ಪೊಕ್ಕೀಸಾಜೆ ಮೈ 
ನಾನೆದಿಂಗಡಲ್‌ (ಪುಣ್ಲಳಾ. ೮-೩೦೯) ; ನೀರಲಿ ನಂದ ಕವನ 
ಮುಂಡಿದವರುಂಟೆ ಮಂಡೆಯಲಿ (ಕುವ್ಯಾಆ. ೨೦-೩೨): ನಾನ್ಬಂ, ಸಾನ್ಸಿನಂ 
ನಾನ್ಸನ್ನ೦ (ಕಡ್ಮಾಸು. 8೧೭ ಪ್ರಯೋ) ; ಸಳಿಳದೊಳೆ ನಾಂದ ವಲ್ಯಂದಳೆ 
ದಾಶ್ರವಂತರುಗಳಲ್ಲಿ ಹಯಖುರಹತಿಯಿಂದಳುರ್ದೆಳ್ಡ ಧೂಳಿ ಕ 
ಪತಂಗತತಿವೊಲ್‌ ಬೀಳ್ಗುಂ (ಶಾಕುಂತ. ೧೭-೩3). ವಿ. (ಆಲಂ) ಕರಗು; 
ದ್ರವೀಭೂತವಾಗಂ : ಚಂದ್ರಿಕೆಯಿಂದಂ ದ್ರವಿಯಿಪ ಚಂದ್ರೋಪಲದಂತೆ 
ನಿನ್ನ ಗುಣಗಣದಿಂದಂ ಚಂದ್ರಮಂಖಿ ನಾಂದನಾಗಿ ನರೇಂದ್ರಂ ನುಡಿಯಲ್ಕ 
ಮಟಿ೨ಯದಿರ್ದಪನೀಗಳ್‌ (ಉದಂಉ. ೧೭೩). ನಾನು, : ೩. ತೋಯಿಸು; 


ಹಿಂ. ನಾದುರುಸ5] 
೨5 


ನಾದೆ 


ತಾದುದು ಸುವರ್ಣಗಿರಿ ಗಂಧೋದಕದಿಂ (ಅನಂಪು. ೫-೭೯). ನೆನೆಸು : ಹಾಲುಮಡ್ಡಿಯಂ ಘೃತದಿ ನಾನುತ್ತ ಕೆಂಡದ ಮೇಲೆ ಹಾಯ್ಕೆ 
೩. ಎ ನಾದೇಯಿಂ: ಜಂಬೂ ಜಂಭ... ನಾದೇಯ ಪ್ರಿಯಾಳ... (ಗುರುಣ೨. ೬-೩೮). 

ತಿಳಕಭೂರ್ಜಾದಿ ಭೂಜಾವಕೀರ್ಣಂ (ಅರ್ಧನೇ. ೩-೩೫). ೪. ಒಂದು] [ ದೇ.8 ತಮಿ. ನಾನ್ನು ; ಮಲ. ನಾನ್ನು ; ತೆಲು. ನಾನಂ; 
ಬಗೆಯ ಉಪ್ಪು ; ಸೈಂಧವಲವಣ. [ಸಂ.] ಗೊಂಡಿ. ನಾಂದಾನಾ] 


ಸಾಸ್‌, 


ನಾನ್ಕ್‌, ನ್ಯಾ, ನಾಂ, ನಾನ್ನು (ಸ). ೧. ಉತ್ತಮಪುರುಷ ಏಕವಚನ 
ಸರ್ವನಾಮ : ಮಾತನಾಡುವವನು ತನ್ನನ್ನು ನಿರ್ದೇಶಿಸುವುದಕ್ಕಾಗಿ 
ಬಳಸುವ ಮಾತು; ಆತ್ಮಾರ್ಥಕ ಸರ್ವನಾಮ; p ಕ್ರವಂವ'ಗಿ 
ಏಳು ವಿಭಕ್ತಿಗಳು: (ಏಕ) ನಾನ್‌, ನನ್ನಂ. ನನ್ನಿಂ, ನನಗೆ, 
ನನ್ನತ್ತಣಿಂ, ನನ್ನ, ನನ್ನೊಳ್‌; (ಬಹುವ) ನಾಮ್‌, ನಮ್ಮಂ, 
ನಮ್ಮಿಂ, ನಮಗೆ, ನಮ್ಮತ್ತಣಿಂ, ನಮ್ಮ, ನಮ್ಮೊಳ್‌ : ಎನ್ನ ಕನ್ನಿಕೆಯಾ 
ಕಾಲದೊಳೀ ನಾನೆನ್ನ ಮಾವಂ ಕುಂತಿಭೋಜನ ಮನೆಯೊಳ್‌ ಬಳಿವಂದು 
(ಪಂಪಧಾ. ೧-೧೦೮ ವ); ಅದಕಿನಿನ್ನಾವುದುಮಂ ನಾನೆ ಬಲ್ಲೆ೦ (ಪಂಜತಂ. 
೧೬೦-೧). ನಾ, : ೧. ನಾ ನಿನ್ನ ಧ್ಯಾನದೊಳಿರಲು ಮಿಕ್ಕ ಹೀನಮಾನವರೇನು 
ಮಾಡಬಲ್ಲರೊ ರೆಂಗ (ಪುಕದ. ೦-೦೧೯ ಪಲ್ಲವ); ರೊಕ್ಕದಾಸೆಗಳಲ್ಲ 
ಮೋಹಕ್ಕೆ ನಾ ಸಿಕ್ಕಿ ದಕ್ಕಿದೆ ನಿನಗೆಂದಳು (ಕಂಠವಿ, 3-೧೦೫) ; ಕೆಲವು ವೇಳೆ 
ನಾನ" ಎಂಬುದರ ಅಂತ್ಯ ನೆಕಾರವು ಲೋಪವಾಗಿ ನಾ ಎಂಬುದು 
ಪ್ರಯೋಗವಾಗುತ್ತಿತ್ತು (ಕಬಡಿ, ೩98). ನಾಂ: ೧. ಅವರಾರುಮಂ 
ನಾಂ ಮೆಚ್ಚದೆ ಕುಡದಿನ್ನೆಗವಿಂತಿವರ್ಗಳು ತಾಂಗಿರ್ದೆನೀ ಕನ್ಯಾರತ್ನಂಗಳ್ಗೆ 
ನೀನೆ ಯೋಗ್ಯನಯ್‌ (ವಡ್ಮಾರಾ. ೧೩೧೯) ; ಈಯವಸರದೆಎ೪್‌ ನಾಂ 
ಸ್ವಾಮಿಹಿತಮಹತ್ವಮಂ ಕೈಕೊಂಡು ನುಡಿವುದು ನಯಮಲ್ಲಂ (ಪಂಚತಂ. 
3೭-೧); ನಾಂ ಕುಡಗೂಸಪ್ಪೆನದು ಕಾರಣದಿನೆಮ್ಮು ತಾಯಲ್ಲಿಗೆ ಪೋಗಿ 
ಬೇಡಿಂ (ಪಂರಾಮಾ. 6-೬೧ ವು; ನಿರ್ಲಜ್ಜರಪ್ಪ ಸವಣರ ಸೊಲ್ಲಿಂಗೊಳ 
ಗಾದುದಕ್ಕೆ ನಾಂ ಬೆಅಗಾದೆಂ (ಧರ್ಮಾಮ್ಮ. ೦-೧೦೧). ನೌನ್ಮು: ೧. 
ಇಂತಪ್ಪ ಚೈತನ್ಯಜಂಗಮಕ್ಕೆ ನಾನು. ನಮೋನಮೋ ಎನುತಿರ್ದೆನಯ್ಯಾ 
(ಅದಪ. ೨.೩) ; ಆಂದಿಂಗೆಳೆಯ ನೀನು ಹಳೆಯ ನಾನು (ಬಸವ. ೨); 
ದೇವಾ ನಾನೇವೆನೆಂದಂದಬಲೆಯಳುತೆ. 320 ಪೋಗೆ (ಕಕ್ನಾಶ. ೪೧): ಈ 
ನಪುಂಸಕರೊಡನೆ ಹುಟಿ ಕೈದ ನಾನು ಮೂಗುಳ್ಳವನೆ (ಕುವ್ಕಾವಿ. ೩-೪೮) ; 
ನಾನೇಕೆ ಬಡವನು ತಾನೇಕೆ ಪರದೇಶಿ ಶ್ರೀನಿಧೇ ಹರಿ ಎನಗೆ ನೀನಿರುವ 
ತನಕ (ಪುರಂದ. ೦-೧೪೬ ಪಲ್ಲವಿ) : ದೀನ ನಾನು ಸಮಸ್ತಲೋಕಕೆ ದಾನಿ 
ನೀನು (ಹರಿಸಾ. ೪೯); ಸಿದ್ಧರ ಸತತವಿಶುದ್ಧರ ಬೋಧಸಮೃದ್ಧರ 
ನೆನೆದಂ ನಾನೀಗ . . . ಆತ್ಮಸಿದ್ಧಿಯಂ ಪಡೆವೆನು (ಶಕತ, ೧-೨) ; ನಾನು 
ಹುಲಿಯಾದರೆ ನನ್ನ ಅಣ್ಣ ಹೆಬ್ಬುಲಿ (ಗಾಜಿ). ವಿ. (ಆಲಂ) ಅಹಂಕಾರ ; 
ತನ್ನ ಮೇಲಿರುವ ವಂಮತೆ : ಎಳೆತನದಿನಿಂದುವರೆಗೀ ಜಗದ ಬೆರಗ 
ನಾನಳಿಯದಂತಿರಿಸಿಹವು ವಸ್ತು ವ್ಯಕ್ತಿ ಅಲ್ಪವಿವು (ಮಲೆದೇ. ೪೯-೧); 
ನಾನು ಹೋದರೆ ಎಲ್ಲಾ ಹೋದಂತೆ (ಗಾಡಿ). ೩. ಜೀವ; ಆತ್ಮ: 
"ನಾನು' ಎಂದು ಹೇಳಲ್ಪಡುವವನೇ ಜೀವನು (ಛಾರದ. ೨೩೩). 

ನಾಮ್‌, ನಾವ್‌, ನಾವು (ಬಹುವ) : ಅಲ್ಲದೆಯುಂ ಮತ್ತೊಂದಂ ಬಗೆ 
ನಾಮಂದೊಡವಂದಂಬರತಿಳಕಮೆಂಬ ವಿಶ್ರುತವನದೊಳ್‌ ... ಪಿಹಿತಾಸ್ರವ 
ಭಟ್ಟಾರೆಕರ  ಕೇವಲಜ್ಞಾನೋತ್ಸ ಶ್ತಿಯೊಸಗೆಯಂ ಮಾಡಿ ಬಂದೆವು 
(ಆಅಪು. ೩-೮3); ನಾವೊಂದು ಪಾಪನಿವಾರಣಾರ್ಥವಾಗಿ ಗೋವಿನ 
ಜಠರಮಂ ಪೊಕ್ಕಿರ್ದೆವು (ಪಂಕತು. ೯-೭೫); ಮೃಷ್ಟಭೋಜನದಿಂದ 
ನಾವ್‌ ಸಂತುಷ್ಟರು (ಕುವ್ಮಾಅ. ೧೬-೪೯) ; ನಾವು ಹಸಿದೈತಂದರೀ ಪರಿ 
ದೇವಿ ನಾನಾದೂಆ ದೂಜುವುದಾವುದುಚಿತವು (ಕುವ್ಕಾಆ. ೧೬-೫೮) ; ನೀವು 
ನಾಗಲೋಕದವರಾದರೆ ನಾವು ನಾಕಲೋಕದವರಂ (ಗಾದ). ನನ್ನತನ ಎ 
ಸ್ವಕೀಯತ್ವ ; ನನ್ನದು ಎಂಬ ಭಾವನೆ : ಆಗಾಗ ನನ್ನತನದ ಅರಿವು 
ಮರೆವನ್ನು ಭೇದಿಸಿ ಇಣುಕುತ್ತಿತ್ತು (ಮುಂಗಾಪು. ೬೯). ನನ್ನವಳ್‌, ನನ್ನವಳು 
= ೧. ನನಗೆ ಸಂಬಂಧಪಟ್ಟವಳು : ಅಕ್ಕ ನನ್ನವಳಾದರೆ ಭಾವ ನನ್ನ 
ವನೆ? (ಗಾಜಿ). ವ. ನನ್ನ ಹೆಂಡತಿ: ನನ್ನವಳ ತಂಗಿಯೊರ್ವಳ್‌ 
ಚಲಂವೆ ಕಪ್ಪಿನಿಸು (ಉಲೂರ. ೩೬-೮೧). ನನ್ನಾಕೆ ಎ ಹೆಂಡತಿ : 
ನನ್ನಾಕೆ. ತಮ್ಮನು ಕೇಳಿ ಸಂಬಳವನ್ನು ಹೆಜ್ಚಿಸಿಕೆೊಳಿರೆಂದಳೊಡೆಯ 


೪೪೮೭ 


86 


46 


ನಾಸರ್‌ 


(ಇಂಡಾಪ, ೧೬೯-೩೫), ನಮ್ಮಾಕೆಎಗಿ. ನಮ್ಮ ಕಡೆಯವಳು ; ನವಂಗೆ 
ಬೇಕಾದವಳು : ಆಕೆಯಿರಲು ಚಿಂತೆಯೇಕೆ ನಿನಗೆ ನಮ್ಮಾಕೆಯಲ್ಲವೆ 
ಪಂಪೆಯರಸಿ (ಕುರಾಸಾಂ. ೨೩-೩೭). ೨. ಎನನ್ನಾಕೆ : ನಮ್ಮಾಕೆ ಊರಿಗೆ 
ಹೋಗಿರುವುದರಿಂದ ಎಲ್ಲ ಕೆಲಸವೂ ನನ್ನ ಮೇಲೆ ಬಿದ್ದಿದೆ (ರೂಢಿ). 
ನಮ್ಮವರು ಎ ೧. ಬಂಧುಗಳು; ನೆಂಟರು : ಚಿರಕಾಲವಿರ್ದುದೀವೂರು 
ನಮ್ಮವರ್ಗಳೆಲ್ಲರ ಜನನವಿಲ್ಲಿ (ಸಇಂದಪು. 8-೭); ಇವರು ನಮ್ಮವರು, 
ಇವರು ನಮ್ಮ ಶತ್ರುಗಳು ಎಂಬುದಿಷ್ಟೇ ಅವಳಿಗೆ ಗೊತ್ತು (ಕವೀರ. ೦೨೫) ; 
ನಾನು ಪರದೇಶಕ್ಕೆ ಹೋಗಿದ್ದಾಗ ಅಲ್ಲಿ ನಮ್ಮವರು ಯಾರೊ ಇಲ್ಲದೆ 
ಬಹಳ ಕಷ್ಟಪಟ್ಟೆ (ರೂಂ). ೨. ಗಂಡ; ಪತಿ: ನಮ್ಮವರು ಊರಿಗೆ 
ಹೋಗಿರುವುದರಿಂದ ಇಂದು ನಮ್ಮ ಮನೆಯಲ್ಲಿ ಅವರಿಲ್ಲದೂಟ (ರೂಢ). 
ನಮ್ಮುವನು - ನಮ್ಮನ್ನು : ಇಂದುಮುಖಿ ನಿಮ್ಮಂಗಸಂಗವ ಮಾಡಿ 
ನಮ್ಮುವನು (ಸಂಧಪ. ೩೩-೧೦) ; ನಾಚಿಸಬೇಡ ನಮ್ಮುವನೆಂದು ಮೌಳಿಯ 
ಚಾಚಿದ ಕೃಷ್ಣನಂಘ್ರಿಯೊಳು (ಮೋಹತ. ೪೦-೧೨). ನಮ್ಮೊಂದಿಗರು ಎ 
“ನಮ್ಮವರು, ನಮ್ಮ ಜನರು” (ಹಾಕೋ. ೯). "ಆನ್ಯ್‌' ಪರಾ. 
[ದೇ.8 ತಮಿ. ನಾನ್‌; ಮಲ. ಇನ್‌; ತುಳು. ಯಾನು: 
ಕೊಡ. ನಾ, ನಾನೀ; ತೆಲು. ನೇನು, ಏನು; ಕೊಲಾ. ನಾಯ್ಕಿ. 
ಪರ್ಜಿ. ಗಡಬ. ಆನ್‌; ಗೊಂಡಿ. ಆನಾ; ಕುಣ, ಆನು; 
ಕುವಿ. ನಾನು, ನಾನೂ] 


ನಾನಡ್ಡಿಕೆ (ನಾ). ಒಂದಂ ಬಗೆಯ ಅಡ್ಲಿಕೆ ; ಚಿನ್ನದ ಪಟ್ಟೆಗಳನ್ನು 


ಅರ್ಧಚುದ್ರಾಕಾರವಾಗಿ ಪೋಣಿಸಿ ಮಾಡಿದ ಕಂಠಾಭರಣ. 
"ಅಡ್ಡಿಕೆ' ಪರಾ. [ ನಾಣ್ಯ + ಅಡ್ಡಿಕೆ] 


ನಾನಲ್‌, ನಾಣಲ್‌, ನಾಣಲು, ನಾರಳಂ, ನಾಳಲು, ನಾಟಲ್‌ (ನಾ). 


೧. ಉದ್ದವಾಗಿಯೂ ಒರಟಾಗಿಯೂ ಇರಂವ ಒಂದಂ ಬಗೆಯ 
ಹುಲ್ಲಂಗಿಡ ; ಜೊಂಡು : ಕೆಸಆಿಂ ಕುಟ್‌ಯಿಂ ನಾನಲಿನಸಿದಾಗಿರೆ ಕೊಂಕಿ 
ಪೋದ ಬಟ್ಟೆಗಳೆಲ್ಲಂ ಪಸಲೆಗವಿದಂದು ಸೈತಿರೆ ವಸುಧೇಶನುಮಾರ್ಯ 
ಸುತನುಮೊಯ್ಯನೆ ನಡೆದರ್‌ (ಲೀಲಾವ. ೫-೪೦ ವ), ವಿ. ಲಾಳದ ಕಡ್ಡಿ ರ 
ಗಲಗಂ ; “ನಡ್ವಳಂ, ನಳಸಂಯುತಂ - ಈ ೨ ನಾ(ಣ)ನಲುಳ್ಳ ಭೂಮಿ” 
(ಹಲಾಯು. 3೬-೪). ೩. ಜೊಂಡು ಬೆಳೆದಿರುವ ನೀರಿನ ಸ್ಥಳ: ನಾನಲ 

ನಲ ನೀರಂ ಮಾನೊಲ್ಲುಂ ರಾಜಹಂಸನೊಲ್ಲು ಮೆ (ಮಲ್ಲಿಪು. ೦೩-೦೬೩); 
ಪಾಯ ಪೋಪ ಪೊಳ್ಳೆವಂದಿಯಂ ಕಂಡು ಮಳೆಯುಮಂ 
ನಾನಲುಮಂ ಬಾನಲುಮಂ . , . ಕಳ್ಳಿಯುಮಂ ಕಳೆದು ಪೋಗಿ (ಲೀಲಾವ, 
೬-ಂ೬ ವ) ; ಮೃಗಪ್ರಕರಮಿರ್ದುದು ಕಾನನದೊಂದು ನಾನಲೊಳ್‌ 
(ಕುಸುಮಾ. ೬-೩೮) ; ಕುತ್ತೂಟಿ ನಾನಲ್ಲಳೊಳೆಡೆವಿಡಿದೋಡಿದತ್ತು ಪಂದಿ 
ಜವದಿಂದಾಗಳ್‌ ನಾಣಲ್‌ : ೧. ದರ್ಭೆ. ನೊದೆ. 
ನಾಣ. £ಣ]ಿಲ್‌ ಮುಂತಾದ ತೃಣವಿಶೇಷಂಗಳೆಂ (ಛಾಠಶಾಂ. ೭೦-೪೪೪) ; 
ಆ ವೀರ ರಮಣಿ ಮರವಳ್ಳಿ ಪುಲ್ಬೊದರು ನಾಣಲ್‌ ಕುತ್ತುರೊಳ್ಳಾಯ್ಡು 
ಪಾಯ್ದೂ (ಹಂದ್ರಥ್ಕು. 8-೧೧೪). ನಾಣಲು: ೧. “ ಕಾಶಃ - ನಾಣಲು” 
(ಓಷಧಿ. ೨೮) ; ಒಂದು ಕೊಳಗ ಶುದ್ಧಾಂಬು ಕಷುಯದಲ್ಲಿ . . . ನಾಣಲ 

ರು . . . ಶ್ರೀಗಂಧ, ಇವಿಷ್ಟನೂ ಪ್ರತ್ಯೇಕ ನಾಲ್ಕು ವರಹ ತೂಕವ 
ಸೇವಿಸಲು (ವೈದ್ಯಸಾ. 11, ಇ). ನಾರಳು : ೧. “ಪುಷ್ಕರಪರ್ಣೀ-ನಾರಳು 
(ನಾಣಲು ?)” (ಓಷಧಿ. 900) ; ಬೆರೆಳುದ್ದವಹಾದ ನಾರಳ ದಂಟ ಕತ್ತರಿಸಿ 
. . . ಹೊಸ ಸಕ್ಕರೆಯ ಹಾಕಿ ಪರಿಮಳಗಳಂ ಪೊರೆಯಿಕ್ಕಿದದುವೆ ತುಪ್ಪದ 
ಪಾಯಸಂ (ಸೂಪಶಾ. ೩-೦೨). ನೌಳೆಲು: ೧. “ಇಂದ್ರಾ-ನಾಳ(ಣ)ಲು” 
(ಓಪಧಿ ೧೩) ; “ನಳ - ನಾಳಲು, ಹುಲಿಯುಗುರು” (ಓಷಧಿ, 6೩) ; 
ನಳವಿನೊಳಡಗಿ ನಾಳಲೊಳು ಪೊಕ್ಕು - . - ಬೇಗೆಗಿಚ್ಚು ವಿಶ್ವಾಮಿತ್ರ 
ಮುನಿಯನೆಯ್ದದೆ ಮಾಣದು (ಹಠಕಾ. ೯-೩೩). ಸಿನಾಟಿಲ್‌: ೧. 


(ಶಬಶಂ, ೪-೨೩). 


ನಾನಲ್ವಳ್ಳ ೪೪೮೮ ನಾನಾವಚನ 


ನಾನಾಭವ (ನಾ). ಅನೇಕ ಜನ್ಮ: ಎನಗೂ ಮೂವರುಂ ಮಗಳ್ಳಿರಾದಂದ 
ಮುಮಂ ನಾನಾಭವದಿಂದಮತ್ತಣ ಭವದೊಳೆಲ್ಲಿ ಪುಟ್ಟಿ ಬಂದೆನೆಂಬುದುವುಂ 
ಬೆಸಸುವುದೆ[ ನೆ] (ಕಾಂತಿಪು. ೬-೮೫ ನ). [ನಾನಾ ಭವ] 

ನಾನಾಭಾಷಾತ್ಮಕ (ನಾ), ಅನೇಕ ಭಾಷಾರೂಪವಾದಂದಂ : ನಾನಾ 
ಭಾಷಾತ್ಮಕಂ ಮಾನವ ದಿವಿಜ ಸದಃಕರ್ಣಪಾತ್ರಕ್ಕೆ ತದ್ವಿಜ್ಞಾನಂ ತಂತಮ್ಮ 
ಭಾಷಾರವದಿನೆಸೆಯೆ ಪೊಣ್ಮಿತ್ತು ದಿವೃಧ್ವನಿ (ಶಾಂತಿಪು. ೬-೫೯), []ಂ.] 

ನಾನಾಮುಖ (ನಾ). ೧. ಬೇರೆಬೇರೆ ರೀತಿ, - ವಿಧಾನ; ಅನೇಕ ಬಗೆ : 
ವೇದ ಬಲ್ಲಿತ್ತೆಂಬೆನೆ ನಾನಾಮುಖದಲ್ಲಿ ಸ್ತುತಿಯಿಸಿತ್ತಲ್ಲದೆ ಲಿಂಗದ ನಿಲುಕಡೆಯ 
ಕಾಣದು (ಬಸನ. ೩೩೨); ಆಮೇಲೆ ಈ ಶಾಸ್ತ್ರವು ಪರ್ಕಿನ್‌, ಕೆಕ್ಕೂಲ್‌, 
ಬೇಯರ್‌ ಇವರೆ ಕೈಯಲ್ಲಿ ನಾನಾಮುಖವಾಗಿ ಬೆಳೆಯತು (ಶಿಲ್ಮಸಾ. ೦೨೭). 
೨. ಅನೇಕ ದಿಕ್ಕು,-ಪಕ್ಕ,-ಮಾರ್ಗ : ಚೆಲ್ಲಿತದು ನಾನಾಮುಖಕೆ ನಿಂದಲ್ಲಿ 
ನಿಲ್ಲದೆ (ಕುವ್ಶಾಶ. ೩-3೯). [ನಾನಾ ಮುಖ) 

ನಾನಾಯುಧ (ನಾ). ಬಗೆಬಗೆಯಾದ ಆಯಂಧ,-ಶಸ್ತ್ರ: ಅರಿಕಟಕಭೇದಕನ 
ನಾನಾಯುಧವಿಶಾರದನ . . , ಸೇನಾಪತಿಯ ಮಾಡುವುದರಸ ಕೇಳಿಂದ 
(ಕುವ್ಯಾಉ. ೩-೮೮). [ನಾನಾ ಆಯುಧ) 

ನಾನಾಯೋನಿ (ನಾ) .ಅನೇಕ ಜನ್ಮ :ನಾನಾಯೋನಿಗಳೊಳ್‌ ಸುಟಸಿದೇನಾನುಂ 
ದುಷ್ಕೃತಂ ಸಡಿಲ್ಲೊಡೆ ಪಡೆದುಂ ಮಾನುಷ್ಯಮನತಿದಾರುಣಮಾನಸಶಾರೀರೆ 
ದುಃಖಪೀಡಿತವಕ್ಕುಂ (ಆದಿಪು. ೯-೪೮); ವಿಷ್ಣು ನಾನಾಯೋನಿಯಲ್ಲಿ ಬಾರದ 
ಭವಂಗಳಲ್ಲಿ ಬರುತಿಪ್ಪ (ಬಸವ. 8೪೫). [ನಾನಾ * ಯೋನಿ] 

ನಾನಾರಶ್ಮಿ (ನಾ). ಅನೇಕ ವಿಧವಾದ ಕಾಂತಿ, _ಪ್ರಕಾಶ: ಕೋಟೀರಾದ್ಯಾ 
ಭರಣಚಕ್ರವಖಖಪ್ಯಾಯುಧ ನಾನಾರಶ್ಮಿಯನು ವಿಜೃಂಭಿಸೆ ರಾರಾಜಿಸಿದತ್ತು 
ಕೌಸ್ತುಭಂ ಪೇರುರದೊಳ್‌ (ಜಗವಿ. 8-0). [ ನುನಾ ರಶ್ಮಿ] 

ನಾನಾರಿ (ನಾ). ಅನೇಕ ಜನ ಶತ್ರಗಳನ್ನು ಹೊಂದಿರಂವವನು ; ಬಹಂ 
ಜನರೊಂದಿಗೆ ವಿರೋಧ ಮಾಡಿಕೊಂಡಿರಂವವನಂ : ಹಿವಂಕರಂ . . , 
ಅರಾತಿಸ್ಥಾನದೊಳ್‌ ಕೂಡೆ ನಿಷ್ಮುರನಾಲಸ್ಯಸಮನ್ವಿತಂ ಮೃದುವಪುಃ 
ಕಾಮಾಗ್ಲಿ ನಾನಾರಿ (ಕಾತತಿ, ೧೮-೭). [ನಾನಾ * ಅರ್ಮಿ] 

ನಾನಾರೂಪ (ನಾ). ಅನೇಕ ಆಕಾರ, -ಸ್ವರೂಪ : ದೇವರು ನಾನಾರೂಪ 
ಗಳನ್ನು ತಾಳುತ್ತಾನೆ (ರೂಢ). [ನಾನಾ 4 ರೂಪ] 

ನಾನಾರೂಪು (ನಾ). ಎ ನಾನಾರೂಪ: (8) [ನಾನಾ ೬ ರೂಪು) 

ನಾನಾರ್ಥ (ನಾ). ೧ ಒಂದಂ ಪದದಿಂದ ಹೊರಡುವ ಬೇರೆಬೇರೆ 
ಅರ್ಥ; ಒಂದಂ ಪದಕ್ಕೆ ಇರಂವ ಬೇರೆಬೇರೆ ಅರ್ಥ, -ಭಿನ್ನಭಿನ್ನಾರ್ಥ: 
“ಒಂದು ಶಬ್ದಕ್ಕೆ ಪಲವರ್ಥಮಂ ಪಲವರ್ಥಕೊಂದು ಶಬ್ದಂ ನುಡಿವ 
ಬೆಡಗುವಿಂ ನಾನಾರ್ಥಮೆಂದು ಪೇಟಕ್ತಿಂ” (ಮಂಗಂ3. ೧೩೮-೦) ; ನಾನಾರ್ಥ 
ಮೇಕರೂಪಾಧೀನವಚೋಚಿತಮಪ್ಪೊಡಕ್ಕುಂ ಶ್ಲೇಷಂ (ವಿರಾ. ೩-೦೦೮). 
೨. ಬಗೆಬಗೆಯಾದ ವಸ್ತು, -ದ್ರವ್ಯ: ಪುರಮಂ ಕೆ ಯ್ಕೊಂಡು 
ನಾನಾರ್ಥಮಂ ಸೆಟ್‌ಗೊಂಡಾಯ್ಯೂಳಿಗೊಂಡನುದ್ಧಯಶಮಂ ವಿಕ್ರಾಂತ 
ಕಾಳಾನಳಂ (ಪುಷ್ಪಪು. 2-8೧). [ನಾನಾ ೬ ಆರ್ಥ] 

ನಾನಾಲಿಂಗ (ನಾ). [ಕುವ್ಯಮಿಾ] ಒಂದಂ ಬಗೆಯ ಉಪಮಾದೋಷ ; 
ಉಪಮೇಯಂವು ಯಾವ ಲಿಂಗದಲ್ಲಿರಂವುದೋ ಆ ಲಿಂಗವನ್ನು ಬಿಟ್ಟು 
ಉಪಮಾನವು ಬೇರೆ ಲಿಂಗದಲ್ಲಿರಂವುದಂ ; ಉಪಮಾನೋಪ 
ವೆೀಯಂಗಳಂ ಭಿನ್ನಭಿನ್ನ ಲಿಂಗವಾಗಿರಂವುದಂ : ಪುರುಷಂಬೋಲೀಕೆ 
ಕರಂ ಪುರಂಷಾಕೃತಿಯೆಂಂಬುದಿಂತು ನಾನಾಲಿಂಗಂ (ಕವಿರಾ. ೩-೮೯). 

[ ನಾನಾ + ಲಿಂಗ) 

ನಾನಾವಚನ (ನಾ). [ಕಾವ್ಯಮಾ] ಒಂದಂ ಬಗೆಯ ಉಪಮಾದೋಷ ; 
ಉಪವೋೇಯವು ಒಂದಂ ವಚನದಲ್ಲಿಯೂ ಉಪಮಾನವು ಬೇರೆ 
ವಚನದಲ್ಲಿಯೂ ಇರಂವುದಂ ; ಉಪಮಾನೋಪವೋ ಯಗಳಂ ಬೇರೆ 


ನೆಟಲ್‌, ನಾಟಲ್‌, ಪೋಟಿಲ್‌ (ಶಜ್ಮಾನು. ೧೪೦ ವ್ಯಾಪ್ಸಾ). "ನಳ್ಳು' ಪರಾ 
[ ದೇ.8 ತಮಿ. ನಾಣಲ್‌ ; ಮಲ. ಇೌಣಲ್‌ ] 

ನಾನಲ್ವಳ್ಳ (ನಾ). ಎ ನಾನಲ್‌ ೩: ತಲೆವೊಲದ ನಾನಲ್ವಳ್ಳೆದ ದರಿಯ 
ಕುತ್ತುಜ್‌ಂಗೆ ಕೊಣಕಿಡುವ ಪುಲ್ಲೆಯೆರಲೆಯ ಜವಕ್ಕೆ ಪಕ್ಕುಗೊಟ್ಟುಂ. .. 
ಅಪರಸಾಂಧ್ಯೆ ಗಂಧವಹನೆಳಸೆ (ಮಲ್ಲಪು. ೭-೪ ವ). [ನಾನಲ್‌+ ಪಳ್ಳ] 

ನಾನಲ್ವಿಡಿ (ಕ್ರಿ). ಜೊಂಡು ಬೆಳೆದಿರಂವ ಸ್ಥಳವನ್ನು ಆಶ್ರಯಿಸು ; ನೆರೆ 
ದಿರ್ದತ್ತೊಂದು ನಾನಲ್ವಿಡಿದೀ ಮಹಿಷವೃಂದಂ ಯಥಾಸ್ವೇ ಚ್ಛೆಯಿಂದಂ 
(ಹಂದ್ರಪು. ೫-೬೧). ₹ ನಾನಲ್‌ + ಪಿಡ್ಮಿ) 

ನಾನಾ (ಅ). ಬಗೆಬಗೆಯಾಗಿ ; ಅನೇಕ ರೀತಿಯಾಗಿ ; ನಾನಾವಿಧವಾಗಿ; 
ಪರಿಪರಿಯಾಗಿ : ದೂತನ ಚೇಷ್ಟೆಗಳಂ ನಾನಾತೆಅದಿಂದಅೌದು ಬಲಕೆ 
ಮಾಟ್ಟುದು ವಿದ್ಯಾಪೂತವಿಭೇಷಜಮಂತ್ರವ್ರಾತಮುಮಂ (ಐಮದ. 8-83); 
ನೆರವುತಿದೆ ನಾನಾ ದಿಗಂತದ ಧೆರಣಿಪೆರು ಕನ್ಯಾರ್ಥಿಗಳು (ಕುವ್ಕಾಆ. ೦೦-೦೮); 
ಪಾದರಸವ ಕೂಡಿಸಿಕೊಂಡು ಬೆಣ್ಣೆಯಲ್ಲಿ ತಳಿಗೆಯ ಮೇಲೆ ಜಾಟ್‌ಸಿ ಫಿರಂಗಿ 
ಮೊದಲಾದ ನಾನಾಹುಣ್ಣುಗಳು ಮಾಣುವ್ರವು (ವಿನೈವಿ. ೬೪) ; ನಾನಾ 
ಜಾತಿ ನೀತಿಯ ರೀತಿಗಳ ವಿಸ್ತರಿಸಿ (ಗಗತಾ. ೧೮-೧). ಓ" ನಾನಾ” 
`ಎಂಬಂದಂ ಇತರ ಅನೇಕ ನಾವಂಪದಗಳೊಡನೆ ಕೂಡಿ ಸಮಾಸಪದ 
ಗಳಾಗಿ ಭಾಷೆಯಲ್ಲಿ ಪ್ರಯೋಗವಾಗಂತ್ತಿದೆ. [ಸಂ.1 

ನಾನಾಕ (ನಾ). (?) : ಎಲ್ಲೆ ಓದನರಾಸಿ ಎಲ್ಲೆ ನಾನಾಕರಾಸಿ ಎಲ್ಲೆ ಫೃತದ 
ಮಡುವು ಎಲ್ಲೆಲ್ಲ ಇದ್ದವೆಲ್ಲಾ ಅಲ್ಲಿಗಲ್ಲಿಗೆ ಬಯ ಲಂ ನಿಲ್ಲದಡಗಿದವು 
(ತೀರ್ಥವು. ೭೫-೯). [7?] 

ನಾನಾಜೀವ (ನಾ). ಅನೇಕ ಪ್ರಾಣಗಳು : ಬಹುಭೇದವಿಭಿನ್ನದಿನೇಕ 
ಜೀವಾಪೇಕ್ಷೆ ನಾನಾಜೀವಾವೇಕ್ಷೆಯಿಂ ಯೋಜಿಸಿ (ಸುಳುಮಾ. ೩-೩೯ ವ). 

[ನಾನಾ ೬ ಜೀವ] 

ನಾನಾತ್ವ (ನಾ). ಅನೇಕವಾಗಿರಂವಿಕೆ ; ಬಗೆಬಗೆಯಾಗಿರಂವಿಕೆ ; ವಿಧ 
ವಿಧವಾಗಿರಂವಿಕೆ : “ನಾನಾತ್ವ, ವಿವಿಧತೆ, ವೈವಿಧ್ಯ, ವೈಚಿತ್ರ್ಯ, ಭಿನ್ನತೆ, 
ಬೇರೆ ರೀತಿ, ಅನೇಕತೆ, ಬಗೆಬಗೆಯಾಗಿರುವುದು” (21967811. ಇಂಕನಿ) ; 
ಮೋಕ್ಷದಲ್ಲಿ ಜೀವಾತ್ಮನು ತನ್ನ ಸ್ವಾಭಾವಿಕಸ್ಥಿ ಶಿಯಲ್ಲಿರುವನು, ಅದೆಂತೆಂದರೆ 

* ನಿರವಯವತ್ವ, ನಾನಾತ್ವ ಮೊದಲಾದ ಧರ್ಮಗಳೊಡನೆ ಯವ 

ತ್ಕಾಲ ನಿರ್ದುಃಖಿಯಾಗಿರುತ್ತಾನೆ (ಹಿಂದಸಾ. ೦೨೪). [ಸಂ.] 

ನಾನಾದೇಶಿ (ನಾ). ಎನಾನಾದೇಸಿ: ನಾಡ ಸಮಸ್ತ ನಾನಾದೇಶಿಗಳು (ಸೌಇಇ. 
1೫-11, ೪00-೦೦; 1866) ; ಅನೇಕ ಉಪಯುಂಕ್ತ ಸಂಗತಿಗಳನ್ನು ಒಮ್ಮೆಲೆ 
ಸಂಗ್ರಹಿಸಿದ “ನಾನಾದೇಶಿ' ಎಂಬ ವಾಣಿಜ್ಯಸಂಘವು ಆಗ ಪ್ರಚಾರದಲ್ಲಿದ್ದಿತು 
(ದಭಾ&. ೧೧೧). [ನಂನಾ 4 ದೇಶ್ಮೀ) 

ನಾನಾದೇಸಿ (ನಾ). ವರ್ತಕರ ಗುಂಪು, - ಪಂಗಡ ; ಕೊತ್ತಳಿ : ಕೂಳಿ 
ಯಾಗಿಆ್‌ಯದೆ ನಾನಾದೇಸಿಬ್ರಮ್ಮಸೆಟ್ಟಿವುಡ್ಡೆ ಬನ್ನಡೆ ಇಟ್‌ದರ್‌ (ಎಳ. 
19, ಹೆಗ್ಗಡ. ೭೩-೨೦; 1007 ?) ; ಶ್ರೀಸಾಲೇಶ್ವರದೇವರ ಅಂಗಭೋಗರಂಗ 
ಭೋಗ ನಿವೇದ್ಯಕ್ಕಂ ಸಮಸ್ತಸೆಟ್ಟಿಕಾರರುಂ . . . ಉಭಯ ನಾನಾ 
ದೇಸಿಯುಂ ಕೂಡಿ ನೆರೆದು ಬಿಟ್ಟ ಧರ್ಮ್ಮವೆನ್ತೆಂದಡೆ (ಕಇಆ. ೩೦-೪೨3-೧೬; 
1116) ; ಸಮಸ್ತ ನಾನಾದೇಸಿಗಳುಂ ಸೆಟ್ಟಿಯರುಂ ಸೆಟ್ಟಿಗುರುತ್ತರು (0) 
ವಿರ್ದು ರತ್ನ ಭೂಷಣವಿನಾಯಕದೇವರ ಪೂಜೆಗೆ ಅಅವಂಟಿಗೆಗಂ ಬಿಟ್ಟ 
ಧಮಣ್ಮವೆಂತೆಂದಡೆ (ಸೌಇಇ. IX-1, ೨3೩4-೪೩; 1127); ಬಣಜಮುಂ 
ನಾನಾದೇಸಿಯುಂ ಬಿಟ್ಟಯ » » ೬ ಮಳವೆಗೆ ಹಾಗ ಹಂಜ ಹಾತ್ತಿಯ 
(ಮೈ ಆರಿ, ೧೯೩೩, ೩-೧೫; 2260), [ನಾನಾ ದೇಸಿ] 

ನಾನಾಪಾಯ (ನಾ). ಪರಿಪರಿಯ ಕೇಡಂ; ಅನೇಕ ರೀತಿಯ ಹಾನಿ: 
ಹಿಂದೆ ನಾನಾಪಾಯದಿಜುಬಿನ ಬಂಧನವ ಬಿಡಿಸಿದೆಯಲೈ ಗೋವಿಂದ 
(ಳುಪ್ಶಾಅ, ೦೬-೨೫), [ನಾನಾ ಅಪಾಯ) 


೩6 


60 


ನಾನಾವಿಧ 


ಬೇರೆ ವಚನದಲ್ಲಿರಂವುದಂ ; ನಿರುತಂ ಪ್ರಾಣಂಗಳವೋಲ್‌ [ನ]ರಪಂ 
ಪ್ರಿಯನೆಂಬುದಿಂತು ನಾನಾವಚನೆಂ (ಕವಿರಾ. ೩-೮೯). [ನಾನಾ 4೬ ವಚನ) 

ನಾನಾವಿಧ (ನಾ). ಅನೇಕ ಬಗೆ : ಇವಂದಿರ್ನೆರೆದಿವನನಿಂತು ನಾನಾವಿಧದಿಂ 
ಕೊಂದಪರಿದಾವ ಕಾರಣದಿಂದವೊ (ಸುಕುಮಾ. ೭-೬). [ನಾನಾ ವಿಧ) 

ನಾನಾವಿಧಿ (ನಾ). ೧. ಅನೇಕ ನಿಯಮ; ಬೇರೆ ಬೇರೆ ಕ್ರಮ: 
ದೇವರನ್ನು ಪೂಜೆ ಮಾಡಲು ನಾನಾವಿಧಿಗಳಿವೆ (ರೂ). ೨. ಬೇರೆ ಬೇರೆ 
ದಂರದೃಷ್ಟವುಳ್ಳೆವನಂ ; ಬಗೆಬಗೆಯ ಕಷ್ಟಗಳನ್ನೂ ಅನಂಭವಿಸಂ 
ವವನಂ ; ಬ್ರಹ್ಮ ಬಲ್ಲಿದನೆಂಬೆನೆ ಶಿರ ಹೋಗಿ ನಾನಾವಿಧಿಯಾದ (ಬಸವ. 
೫೩೨). [ನಾನಾ ವಿಧಿ] 

ನಾನ್ನು "ನಾನ್ಸ್‌' ನೋ. 

ನಾನ್ಕು "ನಾನ್ಕ್‌' ನೋ. 

ನಾನೂರು "ನಾಲ್ಲೂಟಯಿ' ನೋ. 

ನಾನೂಟು "ನಾಲ್ಲೂಟಿಂ' ನೋ, 

ನಾನೆತ (ನಾ). ಮೈಮೇಲೆ ಪಟ್ಟಿಗಳಂಳ್ಳೆ, ಕಪ್ಪುಬಣ್ಣದ ಒಂದಂ 
ಬಗೆಯ ಹಾವು: ಬೇರೆ ವಿಷಯುಕ್ತಸರ್ಪಗಳು . , , ನಾನೆತ (ಮಣಿ 
ಯಾರ), ಸುಂಕಪಾಳ, ಜೋಗಿ, ಸುರ್ಗಂಡ, ಅಜಗರೆ ಮುಂತಾದವುಗಳು 
ಪ್ರಸಿದ್ಧ ಉಂಟಂ (ಕಛಾಗೆ. ೬೭). [4 ಮರಾ. ನಾನೇಟಾ] 

ನಾನೋಪಾಯ (ನಾ). ಬಗೆಬಗೆಯಾದ ಉಪಾಯಂ,-ಯಯಕ್ತಿ: ಸ್ವಾರ್ಥ 
ಪರಾಯಣನಾದ ವಾಗೀಶನೂ ಕಾರ್ಯೊೋದ್ಧಾರಕ್ಕಾಗಿ ನಾನೋಪಾಯ 
ಗಳನ್ನು ಹುಡುಕುವುದಕೆ | ಪ್ರಾರಂಭಿಸಿದನು (ಜಿನ್ನ ಜೀ. ೪೦) ; ನಾನೋಪಾಯ 
ಗಳಿಂದ, ಕೊನೆಗೆ ಹಿಂಸೆಯಿಂದಾದರೂ ಸರಿಯೆ, ಅಂಥ ಚರ್ಚ್‌ನ ಪ್ರತಿಷ್ಠೆ 
ಯನ್ನು ಕಾಪಾಡುವುದೇ ಅವನ ಪ್ರಮಖುಖಕರ್ತವ್ಯವಾಗಿತ್ತು (ಪುನರ. ೩೯೩). 

[ನಾನಾ ೬ ಉಪಾಯ] 

ನಾನ್ಕಾರ್‌ (ನಾ). ಹಿಂದೆ ಕಂದಾಯಂವನ್ನ ವಸೂಲು ಮಾಡುತ್ತಿದ್ದ ಅಧಿ 
ಕಾರಿಯ ಭತ್ಯ :ದೇಶಾಯಿಗೂ ದೇಶಮುಖನಿಗೂ ಹಣ ವಸೂಲ್ಮಾಡುವುದ 
ಕ್ಕಾಗಿ ನಾನ್‌ಕಾರ್‌ ಎಂಬ ಭತ್ಯವೂ , . . ಸಲ್ಲುತ್ತಿತರ್ತಿ (ಪಾಳಗಾ. ೧೨). 

[+ ಪಾರ. ಹಿಂ. ಮರಾ. ನಾನ್ಕಾರ್‌] 

ನಾನ್ನುಡಿ "ನಾಟ್ಲೂಡಿ' ನೋ. 

ನಾನ್ಬರ್ವರಿಷ್‌ (ನಾ). ೧. ಸರ್ಕಾರದವರು ಯೋಗ್ಯತೆಯುಳ್ಳ ವಂಕ್ಕಳ 
ರಕ್ಷಣೆಗಾಗಿ ಕೊಡಂವ ಭತ್ಯ : (ಮೈಗೆಕ. 1೪, ೬60). ೨. ಯುದ್ಧದಲ್ಲಿ 
ಮಡಿದ ಯೋಧನ ಹೆಂಡತಿಗೆ ಜೀವನ ನಿರ್ವಹಣೆಗಾಗಿ ಕೊಡಂವ 
ಹಣ. ( ಪಾರ. ನಾನ್‌ಪರ್ವರಿಶ್‌ ; ಮರಾ. ನಾನ್‌ಪರ್ವೇಶೀ, 

ನಾನ್‌ಪರ್‌ವರ್ಷೀ ] 

ನಾನ್ಸ "ನಾನ್‌? ಪರಾ. 

ನಾನ್ಯಥಾ (ಅ). ಬದಲಾವಣೆಯಾಗಂವುದಿಲ್ಲ, ವ್ಯತ್ಯಾಸವಾಗದಂ ಎಂಬ 
ಅರ್ಥದ ಸಂಸ್ಕೃತ ಪದಸವಂಚ್ಚಯಂ : ನಾನ್ಯಧಾ ಮುನಿಭಾಷಿತಮೆಂಬೀ 
ವಾಕ್ಯಮದೇಂ ಪುಸಿಯಕ್ಕುಮೇ (ಪಂಚತಂ. ೨೫೬-೧೯). [ಸಂ.] 

ನಾಪತ್ತೆ (ನಾ). ಕಾಣೆಯಾಗುವುದಂ; ಕಳೆದಂಹೋಗಿ ಕಂಡುಹಿಡಿಯಲಂ 
ಆಗದಿರಂವುದಂ : ಒಬ್ಬೊಬ್ಬರೂ ನುಡಿದು ಹೋದರೆಯ್ಯ ಇವರು 
ಪ್ರಳಯದ ಭವಿಷ್ಯ! ಹೋದರೋ? ಇವರು ನಾಪತ್ತೆ (ನೆಲಮು. ೦೪-೨೪) ; 
ರಾಜಕುಮಾರನನ್ನು ಗುಪ್ತವಾಗಿ ಕೊಲ್ಲಿಸಿ, ಅವನು ಎಲ್ಲಿಯೋ ನಾಪತ್ತೆ 
ಯಾಗಿರುವ ಸುದ್ದಿ ಹುಟ್ಟಿಸಿದನು (ಪ್ರವಾಇ. 11, ೩೯೨). 

[ «ಹಿಂ. ಮರಾ. ನಾಪತಾ] 

ನಾಪಾಸು, ನಪಾಸು (ನಾ). ತೇರ್ಗಡೆಯಾಗದಿರಂವುದಂ; ಅನುತ್ತೀರ್ಣತೆ: 
ಐ ಕೃಷ್ಣಾ. . . ಪರೀಕ್ಷಾ ನಾಪಾಸಾದಿ, ಮನ್ಯಾಗ ಕಹಿತು ರಿಣಗೂಳು 
ತಿಂತೀದಿ (ಅಸ್ಕಿಪಂ. ೧೪೮). ನಪಾಸು: ಮಗನು ಸಾಲೆಯಲ್ಲಿ ನಪಾಸಾದರೆ 


೪೪೮೯ 


ನಾಭಸಯೋಗ 


. . * ಗಂಡನೆಂಬ ಸಾಧುಪ್ರಾಣಿಯಂ ತನ್ನ ಹೆಂಡತಿಯನ್ನಲ್ಲದೆ ಬೇರಾರನ್ನು 
ಹೊಡೆಯಲು ಸಾಧ್ಯ ? (ಹುಕ್ಕುಹು. ೪). [ ಹಿಂ. ಮರಾ. ನಾಪಾಸ್‌ ] 
ನಾಪಿಕ (ನಾ). ಬೆಳೆ ಹಾಳಾಗಂವುದಂ ; ಫಲವಿಲ್ಲದಾಗುವುದಂ. 
[ ಮರಾ. ನಾಪೀಕ ] 


5] ನಾಪಿತ (ನಾ). ಕ್ಷೌರ ಮಾಡಂವವನಂ ; ನಾಯಿಂದ; ಹೆಜಾವಂ : “ಕ್ಷುರಿ 


58 


ಮುಂಡಿ ನಾಪಿತಂ” (ವಸ್ತುಕೋ. ೬೬-೮೪) ; “ಕ್ಷುರೀ, ಮಂಂಡೀ, ದಿವಾ 
ಕೀರ್ತಿಃ, ನಾಪಿತ, ಅಂತಾವಸಾಯಾ-೫ ನಾಯಿಂದರವನ ಹೆಸರು” 
(ಸಿದ್ಕಾಂತಿ. ೩೧೧) ; ಬಿಸುಟು ಕಳೆವುದು ನೀತಿಶಾಸ್ತ್ರ ವನುಸುರದಾಚಾರಿಯನ 
- « * ನಾಪಿತನಿಂತಣುವರನು (ಕುವ್ಯಾಉ. ೩-೪೬) ; ನಾಪಿತನನ್ನು ಕರೆಸಿ 
ದೀಕ್ಷಾವಿಸರ್ಜನೆ ಮಾಡಿಕೊಂಡನು (ಕಛವಿ. 11, ೨೦೪) ; ನಾಪಿತ ನಾಗಪ್ಪನ 
ಮನೆಯ ಮಿಣುಕುದೀವಿಗೆಯ ಬೆಳಕು ಕಾಲಿಗೆ ಬಿದ್ದಿತು (ಕನಕೆ. ೭೩ ; 
ಪುಣ್ಯಕ್ಷೇತ್ರಗಳಲ್ಲಿ ಏತೃಗಳು ಕೂಡ ನಾಪಿತನ ಸಂಸ್ಕಾರವಿಲ್ಲದವರೆ ಕೈಯಿಂದ 
ಪಂಡ ಮುಟ್ಟುವುದಿಲ್ಲ (ದೇಕನೈ. ೬೧). [ಸಂ, ] 

ನಾಪಿತಾನಿ (ನಾ), ಹಜಾಮನ ವಂಗ ಅಥವಾ ವಂಗಳಂ : ಸುಂದರಿಯು 
ತನ್ನ ದೋಣಿಯನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಕಾಲಿಗೆ ಅಲತಿಗೆಬಣ್ಣ 
ಬಳಿಯುವ ನಾಪಿತಾನಿಯ ವೇಷ ಧರಿಸಿ ಶೈವಲಿನಿಯಿದ್ದ ದೋಣಿಗೆ ಬಂದಳು 
(ಬಂಕಿಮ, ೧೯೩). [-ಆಸಂ. ನಾಪಿತಾಯನಿ, ನಾಪಿತಾಯನೀ] 

ನಾಪಿತಿ (ನಾ). ೧. ಹಜಾವಂನ ಹೆಂಡತಿ. ೨. ಹಜಾವಂಜಾತಿಯಲ್ಲಿ 
ಹಂಟ್ಟಿರುವ ಹೆಂಗಸು : (8). [ಸಂ. ನಾಪಿತೀ] 

ನಾಪಿತೆ (ನಾ).ಎನಾಪಿತಿ ೨: ಕುಲಟೆಯರೊಳ್‌ ಕೋಟಲೆಯರೊಳಸದೃಶ 
ಕುಲದವರೊಳ್‌ ನಾಪಿತೆಯರೊಳ್‌ , . , ಸಲೆ ನುಡಿಯದಳುತ್ತಮಚರಿತೆ 
(ಜನವ. ೦೧-೭೦) ; ನರ್ತಕಿಯ ನಾಪಿತೆಯ ಪರ್ಣವಿಕ್ರಯಿಯ ಪ್ರವರ್ತಕಿಯ 
ದಾಸಿಯ . . - ಇನಿಬರೊಡನಾಡಿದೊಡೆ ಬಾಲೆಯರ್ತವೆ ದುರಾಚಾರೆಮಂ 
ಕಲಿವರು (ಶೈಮಿಭಾ. ೩-೩೮). [ ಸಂ. ನಾಪಿತಾ] 

ನಾಬತ್ತು "ನವಾತು' ನೋ. 

ನಾಬಾಯ (ನಾ). ನಾಲೆಯ ಬಾಯಿ (?) : ಬ್ರಾಹ್ಮಣವೃತ್ತಿಯ ಸೂದ್ರ 
ನಾಳಲು ವರ್ಷಂಪ್ರತಿ ವೀಸಕೆ ಮೂರು ಪಣವಿನ ತೆಜ್‌ಯ ನಾಬಾಯಾಗೆ ೫೨ 
ಗದ್ಮಾಣ (ಸೌಇಇ. 72-1, ೧೩೨-೨೩ ; 1068). [<ನಾಲೆ| ? ೬ ಬಾಯ್‌] 

ನಾಭಸ (ಗು). ಆಕಾಶಕ್ಕೆ ಸಂಬಂಧಪಟ್ಟ; ಆಕಾಶಕ್ಕೆ ಸೇರಿದ: ತೀಡಿತ್ತಿರದೆ 
ವನಿದಿತವಿಶ್ವಂ ನಾಭಸಂ ಮಾತರಿಶ್ವಂ (ಡಂದ್ರಪು. ೪-೩೦). [ಸಂ.] 

ನಾಭಸಯೋಗ (ನಾ). [ಜ್ಯೋತಿ] ಜಾತಕದಿಂದ ತಿಳಿಯಲ್ಪಡುವ 
ಒಂದಂ ವಿಶಿಷ್ಟರೀತಿಯ ಗ್ರಹಗಳ ಇರುವಿಕೆ, ಸ್ಥಿತಿ : ಅಕೃತಿಯೋಗ 
ಗಳು ೨೦ ಸಂಖ್ಯಾಯೋಗಗಳಂ ೭ ಆಶ್ರಯಯೋಗಗಳು ೩ ದಲಯೋಗಗಳು 
೨; ಒಟ್ಟು ಈ ನಾಲ್ಕುಯೋಗಗಳ ಮೊತ್ತ ೩೨. ಈ ಸಮುದಾಯಕ್ಕೆ 
ನಾಭಸಯೋಗವೆಂದು ಹೆಸರು . , . ನಾಭಸಯೋಗದ ಫಲಗಳು ಇತರ 
ಯೋಗಗಳಂತೆ ಯೋಗಪ್ರದಗ್ರಹಗಳ ದಶಾಕಾಲದಲ್ಲಿ ಮಾತ್ರ ಫಲಿಸದೆ 
ಸಾಮಾನ್ಯವಾಗಿ ಎಲ್ಲ ಕಾಲಗಳಲ್ಲೂ ಫಲಿಸುತ್ತವೆ (ಕಾಠತಿ. ೧೩-೧ ಟೀಕೆ). 
p ಯವನರಂ ಹೇಳಿರುವ ಸಾವಿರದ ಎಂಟಂನೂರು ನಾಭಸ 
ಯೋಗಗಳನ್ನು ವರಾಹಮಿಹಿರರಂ ಮೂವತ್ತೆರಡಂ ಯೋಗಗಳಲ್ಲಿ 
ಸಂಗ್ರಹಿಸಿದ್ದಾರೆ;-ರಜ್ನ್ಜುಯೋಗ-ಚರರಾಶಿಯಲ್ಲಿ ಏಳಂ ಗ್ರಹಗಳಿರಂ 
ವುದು. ಇದರಿಂದ ಜಾತಕನು ಪರರಲ್ಲಿ ಅಸಹನೆ, ದಾರಿ ನಡೆಯಂವು 
ದರಲ್ಲಿ ಇಷ್ಟ ವಂತ್ತು ದೇಶಾಂತರವಾಸದಲ್ಲಿ ಅಪೇಕ್ಷೆಯಂಳ್ಳವನಾಗಂ 
ತ್ತಾನೆ. ವಂಸಲಯೋಗ.-ಸ್ಥಿರರಾಶಿಯಲ್ಲಿ ಏಳಂ ಗ್ರಹಗಳೂ ಇದ್ಲು 
ಜಾತಕನು ಧನಿಕ ಹಾಗೂ ಮಾನಿಷ್ಮನಾಗುತ್ತಾನೆ. ನಳಯೋಗ- 
ದ್ವಿಸ್ವಭಾವರಾಶಿಯಲ್ಲಿ ಏಳಂಗ್ರಹಗಳೂ ಇದ್ದೂ ಜಾತಕನಂ 
ಶ್ರೀವಂಂತ, ಸುಖಿ ಹಾಗೂ ಅಂಗಹೀನನಾಗಿರುತ್ತಾನೆ. ಗದಾ 


ನಾಭಸಯೋಗ 


ಯೋಗ-ಆಸನ್ನ. ಕೇಂದ್ರಗಳಿರಡರಲ್ಲಿ ಏಳಂಗ್ರಹಗಳೂ ಇದ್ದು 
ಜಾತಕನು ಧನವಂತ ಮತ್ತು ಯಾಗಶೀಲನಾಗಿರುತ್ತಾನೆ. ಶಕಟ 
ಯೋಗ- ಇದರಲ್ಲಿ ಲಗ್ನ ಮತ್ತು ಸಪ್ತವಂಕೇಂದ್ರದಲ್ಲಿ ಏಳುಗ್ರಹ 
ಗಳಿದ್ದು ಜಾತಕನಂ ಸಂಸಾರಿ ಹಾಗೂ ರೋಗಿಷ್ಮನಾಗಿರಂತ್ತಾನೆ. 
ಶೃಂಗಾಟಕಯೋಗ- ಲಗ್ನ, ಪಂಚವಂ, ನವಮರಾಶಿಗಳಲ್ಲಿ ಏಳು 
ಗ್ರಹಗಳಿದ್ದಿ ಜಾತಕನಂ ಸಂಖಿಯಾಗಿರಂತ್ತಾನೆ. ವಿಹಗಯೋಗ- 
ಏಳುಗ್ರಹಗಳೂ ದಶವಂ ಚತುರ್ಥ ಕೇಂದ್ರಗಳಲ್ಲಿದ್ದಿ ಜಾತಕನಂ 
ಸೇವಕ, ಸ್ವೇಚ್ಛಾ ಚಾರಿ ಹುಗಂ ಜಗಳಗಂಟಿಯಾಗಿರಂತ್ತಾನೆ. ಹಲ 
ಯೋಗ- ಲಗ್ನವನ್ನು ಬಿಟ್ಟು ಉಳಿದ ಸ್ಥಾನಗಳಲ್ಲಿ ಏಳಂಗ್ರಹಗಳಿದ್ದ 
ಜಾತಕನು ವ್ಯವಸಾಯವೃತ್ತಿಯವನಾಗಿರಂತ್ತಾನೆ. ಚಕ್ರಯೋಗ- 
೧,೩೫೭೯ ವಂತ್ತು ೧೧-ಈ ೬ ಸ್ಥಾನಗಳಲ್ಲಿ ಏಳುಗ್ರಹಗಳಿದ್ದು 
ಜಾತಕನಂ ರಂಜಪೂಜ್ಯನಾಗಂತ್ತಾನೆ. ಸವಂದ್ರಯೋಗ-೨.೪.೬,೮, 
೧೦ ವಂತ್ತು ೧೨ ನೆಯಂ ಸ್ಥಾನಗಳಲ್ಲಿ ಏಳಂಗ್ರಹಗಳಿದ್ದು ಜಾತಕನಂ 
ರಾಜಸಮಾನನೂ ಭೋಗಿಯೂ ಆಗಿರುತ್ತಾನೆ. ಗೋಳ-ಏಳು 
ಗ್ರಹಗಳೂ ಒಂದೇ ರಾಶಿಯಲ್ಲಿರಂವುದರಿಂದ ಜಾತಕನು ಬಡವ 
ಹಾಗಂ ಮೂರ್ಪನಾಗಿರುತ್ತಾನೆ. ಯುಗ-ಏಳಂಗ್ರಹಗಳೂ ಎರಡಂ 
ರಾಶಿಗಳಲ್ಲಿರಂವುದರಿಂದ ಜಾತಕನು ಅವಿದ್ಯಾವಂತ ವಂತ್ತು 
ಬಡವನಾಗಿರುತ್ತಾನೆ. ಶೂಲ- ಏಳಂಗ್ರಹಗಳೂ ಮೂರಂ ರಾಶಿ 
ಗಳಲ್ಲಿದ್ದು ಜಾತಕನಂ ದರಿದ್ರ, ಗಂಣವಂತ ವಂತ್ತು ಶೂರನಾಗಿರಂ 
ತ್ತಾನೆ, ಕೇದಾರ-ಏಳಂ ಗ್ರಹಗಳು ನಾಲ್ಕು ರಾಶಿಗಳಲ್ಲಿದ್ದೂ 
ಜಾತಕನಂ ಜನೋಪಕಾರಿಯಾಗಿರಂತ್ತಾನೆ. ಪಾಶ-ಏಳುಗ್ರಹಗಳೂ 
ಐದು ರಾಶಿಗಳಲ್ಲಿದ್ದು ಜಾತಕನು ಬೇಸಾಯಂಗಾರನಾಗಿರುತ್ತಾನೆ. 
ದಾವಂ-ಏಳಂಗ್ರಹಗಳೂ ಆರು ರಾಶಿಗಳಲ್ಲಿದ್ದು ಜಾತಕನಂ ಧನಿಕನೂ 
ಸ್ನೇಹಪರನೂ ಆಗಿರುತ್ತಾನೆ. ವಲ್ಲಕಿ-ಏಳುಗ್ರಹಗಳೂ ಏಳುರಾಶಿ 
ಗಳಲ್ಲಿದ್ದ ಜಾತಕನಂ ಸಂಗೀತಗಾರನೂ ನರ್ತಕನೂ ಆಗಿರಂತ್ರಾನೆ. 
ವಜ್ರ-ಲಗ್ನ ವಂತ್ತು ಸಪ್ತವಂಸ್ಥಾನಗಳಲ್ಲಿ ಶಂಭಗ್ರಹಗಳೂ 
ಚತುರ್ಥ ವಂತ್ತೂ ದಶಮಸ್ಥಾನಗಳಲ್ಲಿ ಪಾಪಗ್ರಹಗಳೂ ಇದ್ದೂ 
ಜಾತಕನು ತನ್ನ ಶೈಶವ ಮತ್ತು ವಂದಿತನದಲ್ಲಿ ಸುಖಿಯಾಗಿರಂ 
ತ್ತಾನೆ. ಯಂವ-ಲಗ್ನ ಮತ್ತು ಸಪ್ರಮಸ್ಥಾನಗಳಲ್ಲಿ ಪಾಪಗ್ರಹ 
ಗಳೂ ಚತಂರ್ಥ ವಂತ್ತು ದಶಮಸ್ಕಾನಗಳಲ್ಲಿ ಶಂಭಗ್ರಹಗಳೂ 
ಇದ್ದೂ ಜಾತಕನಂ ಯೌವನದಲ್ಲಿ ಮಾತ್ರ ಸುಖಿಯಾಗಿರುತ್ತಾನೆ. 
ಕಮಲ-ಏಳಂಗ್ರಹಗಳೂ ನುಲ್ಕು ಕೇಂದ್ರಗಳಲ್ಲಿದ್ದು ಜಾತಕನಂ 
ಧನಿಕನುಗಿರಂತ್ಕಾನೆ. ವಾಪೀ-ನಾಲ್ಕು ಕೇಂದ್ರಗಳಲ್ಲಿ ಯಾವ 
ಗ್ರಹವೂ ಇಲ್ಲದೆ ನಾಲ್ಕು ಫಣಪರಗಳಲ್ಲಿ ಅಥವಾ ನಾಲ್ಕು 
ಆಪೋಕ್ಷಿಮ ರಾಶಿಗಳಲ್ಲಿ ಎಲ್ಲ ಗ್ರಹಗಳೂ ಇದ್ದೂ ಜಾತಕನಂ 
ಅಲ್ಪಸಂಖಿ ಮತ್ತು ಲೋಭಿಯಾಗಿರಂತ್ತಾನೆ. ಯೂಪ-ಎಲ್ಲ ಗ್ರಹ 
ಗಳೂ ಲಗ್ನದಿಂದ ನಾಲ್ಕುಸ್ಥಾನಗಳೊಳಗೆ ಇದ್ದು ಜಾತಕನು 
ದಾನಿಯೂ ಉದಾರಿಯೂ ಆಗಿರುತ್ತಾನೆ. ಇಷು-ಎಲ್ಲ ಗ್ರಹಗಳೂ 
೪,೫,೬,೭ ನೆಯ ಸ್ಥಾನಗಳಲ್ಲಿದ್ದ ಜಾತಕನು ಕೊಲೆಗಾರನಾಗಿರು 
ತ್ತಾನೆ. ಶಕ್ತಿ-ಎಲ್ಲ ಗ್ರಹಗಳೂ ೭,೮,೯, ಮತ್ತು ೧೦ ನೆಯ ಸ್ಥಾನ 
ಗಳಲ್ಲಿದ್ದ ಜಾತಕನು ಧನಹೀನನಾಗಿರುತ್ತಾನೆ. ದಂಡ-ಎಲ್ಲ ಗ್ರಹ 
ಗಳೂ ೧೦. ೧೧, ೧೨ ಮತ್ತು ೧೩ ನೆಯ ಸ್ಥಾನಗಳಲ್ಲಿದ್ದು 
ಜಾತಕನು ಬಂಧುವಿಂತ್ರರಿಂದ ಬಿಡಲ್ಪಟ್ಟವನಾಗಿರಂತ್ತಾನೆ. ನೌ- 
ಲಗ್ನದಿಂದ ಮೊದಲಂಮಾಡಿ ಏಳಂರಾಶಿಗಳಲ್ಲೂ ಗ್ರಹಗಳಿದ್ದು 
ಜಾತಕನು ಕೀರ್ತಿವಂತನಾಗುತ್ತಾನ. ಕೂಟ-ನಾಲ್ಕರಿಂದ ಹತ್ತರ 
ವರೆಗೂ ಎಂದರೆ ಏಳಂ ರಾಶಿಗಳಲ್ಲೂ ಗ್ರಹಗಳಿದ್ದ ಜಾತಕನು 


೪೪೯೦ 


30 


46 


ನಾಭಿ 


ಅನೃತವಾದಿಯಾಗಿರುತ್ತಾನೆ. ಛತ್ರ - ಏಳನೆಯ ರಾಶಿಯಿಂದ 
ಲಗ್ನದವರೆಗಿರಂವ ಏಳಂರಾಶಿಗಳಲ್ಲೂ ಗ್ರಹಗಳಿದ್ದು ಜಾತಕನು 
ಸ್ವಜನಪ್ರಿಯನಾಗಿರಂತ್ತಾನೆ. ಚಾಪ-ಹತ್ತನೆಯಂ ರಾಶಿಯಿಂದ 
ನಾಲ್ಕನೆಯ ರಾಶಿಯವದೆಗಿರಂವ ಏಳುರಾಶಿಗಳಲ್ಲೂ ಗ್ರಹಗಳಿದ್ದೂ 
ಜಾತಕನಂ ಪರಾಕ್ರಮಶಾಲಿಯಾಗಿರಂತ್ತಾನೆ. ಸರ್ವ-ಮೂರಂ ಪಾಪ 
ಗ್ರಹಗಳು ಮೂರು ಕೇಂದ್ರಸ್ಥಾನಗಳಲ್ಲಿದ್ದು ಜಾತಕನು ಅಸುಖ 
ಯಾಗಿರುತ್ತಾನೆ. ಮಾಲಾ-ವಂೂರಂ ಶುಭಗ್ರಹಗಳಂ ವರು 
ಕೇಂದ್ರಸ್ಥಾನಗಳಲ್ಲಿದ್ದು ಜಾತಕನು ಸಂಖಿಯಾಗಿರುತ್ತಾನೆ. ಅರ್ಧ 
ಚಂದ್ರ-ಲಗ್ನಕ್ಕೆ ಎರಡನೆಯ ಸ್ಥಾನದಿಂದ ಏಳಂಸ್ಥಾನಗಳಲ್ಲಾಗಲಿ 
ಮೂರರಿಂದ ಹಿಡಿದಂ ಏಳಂ ಸ್ಥಾನಗಳಲ್ಲಾಗಲಿ ಏಳಂಗ್ರಹಗಳಿದ್ದೂ 
ಜಾತಕನು ಸರ್ವಪ್ರಿಯ, ಸಂದರ ಹಾಗೂ ಪ್ರಧಾನನಾ 
ಗಿರುತ್ತಾನೆ. [ ನಂಭಸ ೬ ಯೋಗ] 


ನಾಭಿ (ನಾ). ೧. ಹೊಟ್ಟೆಯ ವಂಧ್ಯಭಾಗದಲ್ಲಿರಂವ ಸಣ್ಣ ಕುಳಿ, ಎ 


ಹಳ್ಳ; ಹೊಕ್ಕುಳು : “ನಾಭಿ ಪೊರ್ಕುಟಂದಟ್‌ವುದು” (ವಸ್ತು ಕೋ. 
೬೮6-೬): “ಪೊಕ್ಕುಟು ನಾಭಿಯಕ್ಕು” (ಮಂಗರಾ. ೯೭-೧); ಆಗಳಾ 
ಮದಗಜಾಂಕುಶದಿಂದೆ ಪೆರ್ಚಿಸಿ ನಾಭಿಯಂ (ಪಂಪಭಾ. ೦-೪೩); ಪ್ರಾಣದಲ್ಲಿ 
ವಾಯು ನಾಭಿಯಲ್ಲಿ ಅಂತರಿಕ್ಷವು (ಬಸವ. ೫೩೬) ; ನಯನಾಂಬುರುಹದಲಿ 
ರವಿ ನಾಭಿಯಲಭವ ವರಭುಜಾಗ್ರದೊಳವಿಳ ದಿಗುಪಾಲಕರು ರಂಜಿಸಿತು 
(ಕುವಪ್ಳಾಉ. ೯-೩೮) ; ಪೂರ್ಣಚಂದ್ರವದನೆಯ ನಾಭಿಸರಸಿಯೆೊಂದಮಲತ್ವ 
ಕೆಣೆಯಲ್ಲಿವೆಂದೆಸೆದಳಾ ಚೆಲ್ವ ಪೆಣ್ಣು (ಧಾವಜಂ. ೩-೪೫) ; ಕಲಕೀರವಾಣಿ 
»-- ಪೊಸಜವ್ವನದ ಸುಳಿನಾಭಿಯಿಂದೆಸೆವ ಬಡಬಾಸೆ (ಪ್ರೌಢರಾ. ೩-೨೬). 
೨. ಮಧ್ಯಭಾಗ ; ಕೇಂದ್ರ: ಜಳನಿಧಿಯನೆ ಫೋಲ್ವ ಶರಣಾಗತಜಳ 
ನಿಧಿಯ ನಿಮ್ನನಾಭಿ ಚೆಲ್ವಿಂಗೆ ತಾನೆ ನಾಭಿಯಾದಂದು (ಪಂಪಭಾ. ೨-೩೯ ವ) ; 
ಖಚರಲೋಕಕ್ಕೆ ನಾಭಿಯಗಿರ್ದುದು ಚಕ್ರವರ್ತಿಯ ರಾಜಧಾನಿ ಶಿವ 
ಮುಂದಿರೆಪುರಂ (ಕಾಂತಿಪು. ೩-೨ ವು; ಒರ್ವ ತೇಜಸ್ವಿ ಯಷಿ ಧ್ಯಾನಸ್ಥ 
ನಾಗಿರ್ದನಾ ಗಿರಿತರಂಗಿಣಿಯ ನಾಭಿಯಿಂದುದ್ಭವಿಸಿದಂತಿರ್ದರೆಯ ಶಿರದಿ 
(ಶ್ರೀರಾಮಾ. ೩. ಚಕ್ರದ ಮಧ್ಯಭಾಗ ; ಗುಂಬ; 
ತುಂಬಂ :' “ನಾಭಿಃ, ಪಿಂಡಿಕಾ - ಈ ೨ ತುಂಬು” (ಹಲಾಯು. ೭೩-೨೪೩): 
ಅನಂತ್ಯವೀ ಜಗಚ್ಚಕ್ರನಾಭಿಕ್ರಮತೆ ತಾನೊಂದೆ ಸತ್ತ್ವ್ಯವದು (ಮಂತುಳ. 
೧೩೭), ೪. ಮಧ್ಯಬಿಂದು: “ಒಂದು ನಿರ್ದಿಷ್ಟ ವಕ್ರರೇಖೆಯಲ್ಲಿ ನೆಲಸಿರುವ 
ಬಿಂದುಗಳಿಗೆ ಯಾವ ಬಿಂದುವಿನಿಂದ ಇರುವ ದೂರಗಳು ಒಂದು ಗೊತ್ತಾದ 
ರೇಖಾಂಕಸಂಬಂಧವುಳ್ಳವಾಗಿರುವುವೋ ಆ ಬಿಂದು; ನಾಭಿ" (೫0006. 
ಇಂಕನಿ); ಸೂರ್ಯನು ಈ ಪಥದ ಒಂದು ನಾಭಿಯಲ್ಲಿ (೫0686) ಇರುತ್ತಾನೆ 
(ಶಿಲ್ಕನಾ. ೧೦೦). ೫. ಒಂದು ಬಗೆಯ ವಿಷವೃಕ್ಷ: “ವತ್ಸನಾಧಃ-ನಾಭಿ, 
ಜಾತಿಹಗಿನಂ” (ಓಷಧಿ. ೧೪೮) ; ನಾಭಿಯನ್ನು ಕಿಜುಕುಸಾಲೆಯ ರಸದಲ್ಲಿ 
ಮರ್ದಿಸಿ... ನಸ್ಕವಂ ಮಾಡಲು ಸರ್ವಾಂಗಜ್ವರ ಹರ (ವಿವೈವಿ. ೦೯೩) ; 
ಅಂಕೋಲೆರಸದಲ್ಲಿ ಚಂಗಲ್ವಕೋಷ್ಟ, ನಾಭಿ ಸಹ ತೇದು ಮೈಗೆ ಲೇಪಿಸಿ 
ಸಕಲ ಸನ್ನಿಪಾತ ಹರ (ಇಕವೈ. ೦೮೧). ೬. ಬಹಳ ಸಮಾಪದ ಸಂಬಂಧ: 
ಹತ್ತಿರದ ದಾಯಾದಿತನ; ಏಳು ತಲೆಯ ಒಳಗೇ ಇರುವ 
ದಾಯಾದತ್ವ. ೭. ಸಾರ್ವಭೌಮ. ೮. ಕ್ಷತ್ರಿಯ. ೯. ಕಸ್ತೂರಿ; 
ಮೃಗನಾಭಿ. ೧೦. [ಜೈನ] ಆದಿತೀರ್ಥಂಕರನ ತಂದೆ: “ನಾಭಿ 
ಪೊಕ೯ಳುಂ, ವತ್ಸನಾಭಿಯು9, ಮೊದಲನೆಯ ಅರ್ಹಂತನ ತಂದೆಯಂಂ” 
(ಕಾಶಕ್ಕ. ೧೩೨) ; ಸುಕದ ಕಣಿಯೆವಿಸಿ ಮಾಪುಬ್ಬಕೋಟಿ ಪರಮಾಯು 
ನಾಭಿನಾಮಮುಮಾಯ್ತು (ಅದಿಪು. ೬-೬೭). ೧೧. [ನಾಟ್ಯ] ಹಸ್ತಕ್ಷೇತ್ರ 
ಗಳಲ್ಲಿ ಒಂಹಂ : ಪಾರ್ಶ್ವದ್ವಯ . . . ನಾಭಿ,ಕಟಿಶಿರ, ಊರುದ್ವಂದ್ವ - 
ಈ ಹದಿಮೂರು ಹಸ್ತಕ್ಷೇತ್ರಂಗಳ್‌ (ಲಾಸ್ಕರಂ. ೪-೧೩ ವ). [ಸಂ] 


೧೩೩-೨೦೬). 


"ಬಹುದಿನಗಳ ಚೀಡಿಕಿಯಾಗಿದ್ದ ಕನ್ನಡ ನಿಘಂಟಿನ ಎಂಟು ಸಂಪುಟಗಳು ಸ 
| `ಈಗ, ಪ್ರನರ್ಮದ್ರತಗೊಂಡು. ನಿಮ್ಮ ಕೈಸೆ ತ್ತಿವೆ... ಜು 


ಕರ್ನಾಟಕ ವನ್ನು ಸಾನ ಸ್ಕಾ ಜೂವಸ ಕ 


